ಕನ್ನಡ ಸಾಹಿತ್ಯ ಪರಿಷತ್ತಿನ 


ಕನ್ನಡ ನಿಘಂಟು 


ಮೂರನೆಯ ಸಂಪುಟ 


“ಶಬ್ದ ಪಾರಮಾರ್ಗಮಶಕ್ಕಂ” 
ಕೇಶಿರಾಜ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ ಬೆಂಗಳೂರು-೧೮ 


KANNADA NIGHANTU . ೪೦೬.111 

Second Edition : 2010 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560 018 
Pages : VIll+2475 to 3482, Price : Rs. 350200 


ಮೊದಲನೆಯ ಮುದ್ರಣ - ೧೯೭೭ 
ಎರಡನೆಯ ಮುದ್ರಣ - ೨೦೧೦ 

ಪ್ರತಿಗಳು : ೨೦೦೦ 

ಬೆಲೆ : ಮುನ್ನೂರು ಐವತ್ತು ರೂಪಾಯಿಗಳು 
ಈ ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಕನ್ನಡ ಸಾಹಿತ್ಯ ಪರಿಪತ್ತಿನ ಪದಾಧಿಕಾರಿಗಳು (೨೦೧೦) 


ಅಧ್ಯಕ್ಷರು 


ಡಾ. ನಲ್ಲೂರು ಪ್ರಸಾದ್‌ ಆರ್‌.ಕೆ. 


ಗೌರವ ಕಾರ್ಯದರ್ಶಿಗಳು 


ಪ್ರೊ. ಎಚ್‌.ಕೆ. ಮಳಲಿಗೌಡ 
ಶ್ರೀ ಟಿ.ಎಸ್‌. ದಕ್ಷಿಣಾಮೂರ್ತಿ 


ಗೌರವ ಕೋಶಾಧ್ಯಕ್ಷರು 
ಶ್ರೀ ಷುಂಡಲೀಕ ಹಾಲಂಬಿ 


ಮುದ್ರಣ: ರಾಜಾ ಪ್ರಿಂಟರ್ಸ್‌ 
ನಂ.೫೯, ೪ನೆ ಕ್ರಾಸ್‌, ಲಾಲ್‌ಜಾಗ್‌ ರಸ್ತೆ 
ಕೆ.ಎಸ್‌. ಗಾರ್ಡನ್‌, ಗಂಗಾಧರಪ್ಪ ಬ್ಲಾಕ್‌ 
ಬೆಂಗಳೂರು- ೫೬೦ ೦೨೭. 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 
(೧೯೭೬ ನೆಯ ಆಗಸ್ಟ್‌ ತಿಂಗಳಿನಲ್ಲಿ ಇದ್ದಂತೆ) 


ಅಧ್ಯಕ್ಷರು 


ಪ್ರೊ. ಎಂ. ಮರಿಯಪ್ಪಭಟ್ಟ, ಎಂ.ಎ., ಎಲ್‌.ಟಿ. 


ಉಪಾಧ್ಯಕ್ಷರು ಮತ್ತು ಪ್ರಧಾನ ಸಂಪಾದಕರು 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ. ಬಿ.ಟಿ. 


ಸದಸ್ಯರು 
ಶ್ರೀ ಎನ್‌. ಲಕ್ಷ್ಮೀನಾರಾಯಣರಾವ್‌, ಎಂ.ಎ. ಢಾ ॥ ಜಿ. ಎಸ್‌. ಗಾಯಿ, ಪಿಎಚ್‌.ಡಿ. 
ಪ್ರೊ. ಸ. ಸ. ಮಾಳವಾಡ, ಎಂ.ಎ. ಡಾ ॥ ಹಾ. ಮಾ. ನಾಯಕ, ಎಂ.ಎ. ಪಿಎಚ್‌.ಡಿ. 
ಪ್ರೊ. ಡಿ. ಜವರೇಗೌಡ, ಎಂ.ಎ. ಡಾ ॥ ಜಿ.ಎಸ್‌. ಶಿವರುದ್ರಪ್ಪ, ಎಂ.ಎ., ಪಿಎಚ್‌.ಡಿ. 
ಡಾ ॥ ಆರ್‌. ಸಿ. ಹಿರೇಮಠ, ಎಂ.ಎ. ಪಿಎಚ್‌.ಡಿ. ಶ್ರೀ ವಿ. ಬಿ. ನಾಯಕ, ಎಂ.ಎ, ಎಲ್‌ಎಲ್‌.ಬಿ. 
ಡಾ ॥ ಸಿದ್ದಯ್ಯ ಪುರಾಣಿಕ., ಐ.ಎ.ಎಸ್‌. (ನಿವೃತ್ತ) ಶ್ರೀ ಬಸವರಾಜ ಕಟ್ಟೀಮನಿ. 


ಪರಿಷತ್ತಿನ ಅಧ್ಯಕ್ಷರು 
ಶ್ರೀ ಜಿ. ನಾರಾಯಣ 


ಪರಿಷತ್ತಿನ ಕಾರ್ಯದರ್ಶಿಗಳು ಕೋಶಾಧಿಕಾರಿಗಳು 
ಶ್ರೀ ಜಿ.ಕೆ. ಗುಂಡುರಾವ್‌ ಶ್ರೀ ಎನ್‌. ವರದರಾಜನ್‌, ಬಿ.ಇ. ಎ.ಎಂ.ಐ.ಇ. 


ಸಂಪಾದಕ ವರ್ಗ 


ಪ್ರಧಾನ ಸಂಪಾದಕರು 


ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ. ಬಿ.ಟಿ. 
ಬ ಶೆ 


ಉಪಸಂಪಾದಕರು 


ಶ್ರೀ ಹೀ. ಚಿ. ಶಾಂತವೀರಯ್ಯ ಎಂ.ಎ. ಬಿ.ಇಡಿ. 
ಶ್ರೀ ಆರ್‌. ವಿ. ಕುಲಕರ್ಣಿ, ಎಂ.ಎ. ಬಿ.ಇಡಿ. 
ಶ್ರೀ ಟಿ. ಆರ್‌. ಮಹದೇವಯ್ಯ, ಎಂ.ಎ. 


ಸಹಾಯಕ ಸಂಪಾದಕರು 


ವಿದ್ವಾನ್‌ ಎಚ್‌. ವಿ. ನಾರಾಯಣಶಾಸಿ 

ಎ ಮಿ 
ಶ್ರೀಮತಿ ಮ೦ಜುಳಾರಾವ್‌, ಎಂ.ಎ. 
ಶ್ರೀಮತಿ ಎಂ. ಎನ್‌. ಜಾನಕಮ್ಮ ಎಂ.ಎ. 
ಶ್ರೀಮತಿ ಬಿ. ಶಕು೦ತಲ, ಎಂ.ಎ. 
ಶ್ರೀಮತಿ ಉಮಾದೇವಿ, ಎಂ.ಎ 

ಶ್ರೀಮತಿ ವಿಜಯಲಕ್ಷ್ಮಿ ಎಂ.ಎ 

ಶ್ರೀಮತಿ ಎಂ.ಎಸ್‌. ಸುಜಯ, ಎಂ.ಎ. 


ಕಚೇರಿಯ ಸಿಬ್ಬಂದಿ ವರ್ಗ 


ಬೆರಳಚ್ಚುಗಾರ್ತಿಯರು : ಶ್ರೀಮತಿ. ಎ. ನೇತ್ರಾವತಿಬಾಯಿ, ಶ್ರೀಮತಿ ಸಿ. ಎನ್‌. ವಿಜಯಲಕ್ಷ್ಮಿ, 
ಶ್ರೀಮತಿ ಬಿ. ಎನ್‌. ಮಾಲತಿ, ಎಂ.ಎ. 


ಪಟ್ಟಿಕೆ ವಿಂಗಡಣೆಕಾರರು : ಶ್ರೀ ಎನ್‌. ಎಸ್‌. ರಾಮಸ್ವಾಮಿ ಅಯ್ಯರ್‌, ಎಂ.ಎ., ಬಿ.ಟಿ. 


ಸೇವಕರು : ರಾಘವೇಂದ್ರ, ಮಾದಪ್ಪ, ಶಂಕರಪ್ಪ, ರೇವಯ್ಯ, 


ಅಧ್ಯಕ್ಷರ ನುಡಿ 


"ನಿಘಂಟು ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹನ್ನಿಘಂಟು' ಎಂದೇ ಖ್ಯಾತವಾಗಿರುವ ಈ 
ಮಹಾನಿಘಂಟಿನ ಎಂಟು ಸಂಪುಟಗಳನ್ನು ಅದು ಪ್ರಕಟವಾದ ೧೫ ವರ್ಷಗಳ ನಂತರ ಮತ್ತಷ್ಟು ಸುಂದರವಾಗಿ 
ಮರುಮುದ್ರಣಗೊಳಿಸಿ ಕನ್ನಡ ಕುಲಕೋಟಿಗೆ ಅರ್ಪಿಸಲು ನನಗೆ ಸ೦ತೋಷವೆನಿಸುತ್ತದೆ. ಕನ್ನಡ ಶಾಸ್ತ್ರೀಯ 
ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವುದು ಅದರ ಸಂಪನ್ಮತೆ ಮತ್ತು ಅರ್ಹತೆಗಳಿಂದಾಗಿಯೇ 
ಎಂಬುದನ್ನು ಲೋಕದೆದುರು ಬಿಚ್ಚಿತೋರಿಸುವ ಸಾಧನಗಳಲ್ಲಿ ಮುಖ್ಯವಾದದ್ದು ಈ ಬೃಹತ್‌ ನಿಘಂಟು. 
ಕನ್ನಡದ ಸಮಸ್ತ ಜ್ಞಾನವನ್ನೂ ತನ್ನೊಳಗೆ ಐಕ್ಯಗೊಳಿಸಿಕೊ೦ಡಿರುವ ಈ ನಿಘಂಟಿನ ವಿವಿಧ ಸಂಪುಟಗಳಲ್ಲಿ 
ಶಬ್ದವೊಂದರ ಅರ್ಥ, ವಿವರಣೆ, ಉದಾಹರಣೆ ಒಮ್ಮೊಮ್ಮೆ ಅರ್ಧಪುಟವನ್ನು ದಾಟಿ ಒಂದು ಪುಟವನ್ನು 
ಆವರಿಸಿಕೊಂಡಿರುವುದುಂಟು. 


ಕ್ರಿಶ.೪೫೦ರ ಹಲ್ಮಿಡಿಶಾಸನದಿಂದ ಪ್ರಾರಂಭವಾಗಿ ಈ ಸಂಪುಟ ಯೋಜನೆ ಅನುಷ್ಠಾನಗೊಂಡ 
೧೯೯೫ರವರೆಗೆ ಕನ್ನಡದಲ್ಲಿ ಪ್ರಕಟವಾದ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಿಂದಲೂ ಉಲ್ಲೇಖಗಳನ್ನು 
ನೀಡಲಾಗಿರುವುದು, ಕೆಲವೊಮ್ಮೆ ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಪ್ರಾಪ್ತವಾಗುವ ಸಂದರ್ಭಗಳನ್ನು 
ಚೊತೆಗಿರಿಸಿ ಕೊಟ್ಟಿರುವುದು, ಪ್ರತಿಯೊಂದು ಶಬ್ದವನ್ನೂ ನಾಮಪದ ಅಥವಾ ಕ್ರಿಯಾಪದವೆಂದು ಖಚಿತವಾಗಿ 
ಎಂಗಡಿಸಿಕೊಂಡಿರುವುದು, ಅರ್ಥ ಸ್ಪಷ್ಟೀಕರಣಕ್ಕೆಂದು ಉದಾಹರಣೆಯಾಗಿ ಕೊಟ್ಟಿರುವ ವಾಕ್ಯ ಅಥವಾ 
ವಾಕ್ಯತುಂಡುಗಳೇ ಮೂಲಕಾವ್ಯವನ್ನು ಓದಬೇಕೆನ್ನುವ ಆಸಕ್ತಿಯನ್ನು ಹುಟ್ಟಿಸುವುದು - ಈ ಎಲ್ಲ ಅಂಶಗಳು 
ಇದರ ಅಪೂರ್ವತೆಯನ್ನು ಎತ್ತಿ ಹಿಡಿಯುವ ಸಾಕ್ಷಿಕಲ್ಲುಗಳಾಗಿವೆ. ನಿಘಂಟು ಎನ್ನುವುದೇ ತುಂಬ ವೈಜ್ಞಾನಿಕವಾದ, 
ಒಂದು ಭಾಷೆಯ ಸೃಜನ ಸಾಹಿತ್ಯದಷ್ಟೇ ಪ್ರಮುಖವಾದ, ಭಾಷೆಯಲ್ಲಿರುವ ಶಬ್ದಗಳನ್ನು ಶುದ್ಧವಾಗಿ 
ಉಚ್ಚರಿಸಬೇಕೆಂದು ತಿಳಿಸಿಕೊಡುವ ರಚನೆಯಾಗಿರುವುದರಿಂದ ಜ್ಞಾನೇಂದ್ರಿಯಗಳೆಲ್ಲದರ ಎಚ್ಚರದ ದುಡಿಮೆಯನ್ನು 
ಬಯಸುತ್ತದೆ. ಕನ್ನಡದ ಅಭಿಮಾನವನ್ನು ಮೈತುಂಬಿಕೊಂಡ ಘನ ವಿದ್ವಾಂಸರ ಸತತ ಪರಿಶ್ರಮದಿಂದ ಈ 
ಯೋಜನೆ ಶಿಸ್ತುಬದ್ಧವಾಗಿ ಯಶಕಂಡಿದೆ. ಮೊದಲ ಮುದ್ರಣದ ೧೦,೦೦೦ ಪ್ರತಿಗಳು ಕೆಲವೇ ವರ್ಷಗಳಲ್ಲಿ 
ಕನ್ನಡಿಗರ ಮನೆಯ ಕಪಾಟುಗಳನ್ನು, ಗಂಥಭಂಡಾರಗಳನ್ನು, ಶಾಲೆಕಾಲೇಜುಗಳನ್ನು ಅಲಂಕರಿಸಿದ್ದರಿಂದ 
ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯತಾಭಾವವನ್ನು ತಳೆಯುವಂತಾಯಿತು. ಆದರೆ ನಿಘಂಟುವಿನ ಉಪಯುಕ್ತತೆಯನ್ನು 
ತಡವಾಗಿ ಅರ್ಥಮಾಡಿಕೊಂಡವರು ಅಂದಿನಿಂದ ಇಂದಿನವರೆಗೆ ಸಾಹಿತ್ಯ ಪರಿಷತ್ತಿಗೆ ದೂರವಾಣಿ ಕರೆ 
ಮಾಡಿ, ಮಾರಾಟ ವಿಭಾಗದಲ್ಲಿ ವಿಚಾರಿಸಿ, ಪುಸ್ತಕ ಮಳಿಗೆಗಳಲ್ಲಿ ಹುಡುಕಾಡಿ ಸಿಗದೆ ನಿರಾಶರಾಗಿದ್ದಾರೆ. 
ಮರುಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. 


ಎಂಟು ಸಂಪುಟಗಳಲ್ಲಿ, ಒ೦ಬತ್ತು ಸಾವಿರಕ್ಕಿಂತಲೂ ಅಧಿಕ ಪುಟಗಳ ವಿಸ್ತಾರದಲ್ಲಿ ಹರಡಿಕೊಂಡಿರುವ, 
ಎಲ್ಲರ ಮನೆಯನ್ನೂ ಬೆಳಗಬೇಕಾಗಿರುವ ಈ ನಿಘಂಟನ್ನು ಮುದ್ರಿಸುವುದಾಗಲೀ, ಮುದ್ರಿತ ಪ್ರತಿಗಳನ್ನು 
ಒಂದೆಡೆ ಜೋಡಿಸಿಡುವುದಾಗಲೀ, ಮಾರಾಟದ ವ್ಯವಸ್ಥೆ ಮಾಡುವುದಾಗಲೀ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು 


ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದಾಗಲೀ ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಈ ಅಸಾಧ್ಯವನ್ನು 
ಸಾಧ್ಯವಾಗಿಸುವ ಧೈರ್ಯೋತ್ಸಾಹಗಳು ಪರಿಷತ್ತಿನೊಡಲಲ್ಲಿ ಚಿಮ್ಮುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 
ಕಾರಣವಾಯಿತೆಂದರೆ ಅದನ್ನು ಯಾರೂ ಅತಿಶಯೋಕ್ತಿಯೆಂದು ಭಾವಿಸಬೇಕಾಗಿಲ್ಲ. ಕರ್ನಾಟಕ ರಾಜ್ಯ 


ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾತುಗಳನ್ನು ಪ್ರೀತಿಯಿ೦ದ ಆಲಿಸುತ್ತಿರುವುದು, ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಕನ್ನಡದ ಸಾರ್ವಭೌಮ ಪ್ರತಿನಿಧಿಯೆಂದೇ ಭಾವಿಸುತ್ತಿರುವುದು ಕನ್ನಡದ ಭಾಗ್ಯವೆಂದೇ ಹೇಳಬೇಕು. 
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪನವರು ಹಲವು ಒತ್ತಡಗಳ ನಡುವೆಯೂ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸುತ್ತಿರುವುದು, ಸಮಾರಂಭಗಳಲ್ಲಿ 
ಕೊಟ್ಟ ಆಶ್ವಾಸನೆಗಳನ್ನು ಅತಿಶೀಘ್ರವಾಗಿ ಅನುಷ್ಠಾನಗೊಳಿಸುತ್ತಿರುವುದು, ಪರಿಷತ್ತಿನ ಎಲ್ಲಾ ಯೋಜನೆಗಳಿಗೂ 
ಹಸಿರು ನಿಶಾನೆ ತೋರುತ್ತಿರುವುದು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖ್ಯಮಂತ್ರಿ - ಕನ್ನಡ ಸಂಸ್ಕೃತಿ 
ಮಂತ್ರಿಗಳ ಕಚೇರಿಯ ಹೊರಗೆ ಕಡತಗಳೊಂದಿಗೆ ಗಂಟೆಗಟ್ಟಲೆ ಕಾಯುತ್ತಿದ್ದುದನ್ನು ತಪ್ಪಿಸಿರುವುದು, ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ತಾಲ್ಲೂಕು ಸಮ್ಮೇಳನಗಳವರೆಗೆ ಎಲ್ಲವೂ ಅದ್ಧೂರಿಯಾಗಿ ನಡೆಯಲು 
ಬೇಕಾದಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುತ್ತಿರುವುದು - ಇಂಥವನ್ನೆಲ್ಲಾ ಕಂಡಾಗ ಪರಿಷತ್ತಿನ 
ಅಧ್ಯಕ್ಷನಾಗಿ ನನಗೆ ಮನಸ್ಸು ತುಂಬಿ ಬರುತ್ತದೆ. ಆರುಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞತಾ 
ಕುಸುಮಗಳನ್ನು ಅರ್ಪಿಸಬೇಕೆನ್ನಿಸುತ್ತದೆ. "ಕನ್ನಡದ ಮುಖ್ಯಮಂತ್ರಿ' “ಕನ್ನಡಿಗರ ಮುಖ್ಯಮಂತ್ರಿ' ಎಂದು 
ಅಭಿಮಾನದಿಂದ ನುಡಿಯಬೇಕೆನ್ನಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಬಗೆಗಿನ ಈ ಅಖಂಡ ಪ್ರೀತಿ ಹೀಗೇ ಮುಂದುವರಿಯಲೆಂದು ಆಶಿಸುತ್ತೇನೆ. 


ಕರ್ನಾಟಕ ಸರ್ಕಾರ ನಿಘಂಟು ಯೋಜನೆಯ ಮಹತ್ವವನ್ನು ಮನಗಂಡು ಒಂದು ಕೋಟಿ 
ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ತಿಗೆ ಉದಾರವಾಗಿ ನೀಡಿದೆ. ಸರ್ಕಾರ ಹಣ ನೀಡಿರುವುದು ಪರಿಷತ್ತಿಗಾದರೂ 
ಇದು ಜನತೆಯ ಹಣ ಮತ್ತು ಇದರ ಅಂತಿಮ ಫಲಾನುಭವಿಗಳೂ ಜನತೆಯೇ. ಈ ಎಚ್ಚರವನ್ನಿರಿಸಿಕೊಂಡೇ 
ಸಾಹಿತ್ಯ ಪರಿಷತ್ತು ಬಹುಬೇಡಿಕೆಯ ಬೃಹನ್ನಿಘಂಟಿನ ಎಂಟು ಸಂಪುಟಗಳನ್ನು ಪುನರ್ಮುದ್ರಣಗೊಳಿಸುತ್ತಿದೆ. 
ಸರ್ಕಾರದ ಉದಾರ ಆರ್ಥಿಕ ನೆರವಿನ ಪರಿಣಾಮವಾಗಿ ನಿಘಂಟಿನ ಬೆಲೆಯನ್ನು ಸಾಮಾನ್ಯರೂ ಕೊಳ್ಳಲು 
ಮನಸ್ಸು ಮಾಡುವಂತೆ ಕಡಿಮೆಗೊಳಿಸಲಾಗಿದೆ. ಭಾಷೆ ಮತ್ತು ಸಾಹಿತ್ಯಾಭಿಮಾನದ ಸಂಕೇತವೆಂಬಂತೆ ಈ 
ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ರಾಜ್ಯ ಸರ್ಕಾರವನ್ನು ಹಾಗೂ ಕನ್ನಡ ಸಂಸ್ಕೃತಿ 
ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಜಯರಾಮರಾಜೇ ಅರಸ್‌ ಮತ್ತು ನಿರ್ದೇಶಕರಾದ 
ಶ್ರೀ ಮನು ಬಳಿಗಾರ್‌ ಅವರುಗಳನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೃತಜ್ಞತೆಯಿಂದ 
ಸ್ಮರಿಸುತ್ತದೆ. ನಿಘಂಟು ಯೋಜನೆ ಪ್ರಾರಂಭವಾದಾಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಶ್ರೀ ಜಿ. ನಾರಾಯಣರಿಂದ 
ಮೊದಲಗೊಂಡು ಮುಕ್ತಾಯವಾದಾಗ ಅಧ್ಯಕ್ಷರಾಗಿದ್ದ ಡಾ. ಸಾ.ಶಿ. ಮರುಳಯ್ಯನವರವರೆಗೆ ಇದನ್ನು ಆಸಕ್ತಿಯಿಂದ 
ಮುನ್ನಡೆಸಿಕೊಂಡು ಬಂದ ಎಲ್ಲ ಅಧ್ಯಕ್ಷರುಗಳಿಗೂ ನಿಘಂಟು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಸಂಪಾದಕರು, 
ಸಿಬ್ಬಂದಿ ವರ್ಗದವರಿಗೂ ಅಂದವಾಗಿ ಮುದ್ರಿಸಿಕೊಟ್ಟ ರಾಜಾ ಪ್ರಿಂಟರ್ಸ್‌ನವರಿಗೂ ಮತ್ತು ಅವರ ಸಿಬ್ಬಂದಿ 
ವರ್ಗದವರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಮರುಮುದ್ರಣದ ಈ ನಿಘಂಟಿನ 
ಸಂಪುಟಗಳನ್ನು ಕನ್ನಡ ಜನತೆ ಪ್ರೀತಿ ವಿಶ್ವಾಸಗಳಿಂದ ಬರಮಾಡಿಕೊಳ್ಳುವರೆಂದು ನಂಬಿದ್ದೇನೆ. 


ಬೆ೦ಗಳೂರು ಡಾ. ನಲ್ಲೂರು ಪ್ರಸಾದ್‌ ಆರ್‌.ಕೆ. 
೫-೬-೨೦೧೦ ಅಧ್ಯಕ್ಷರು 


ಅರಿಕೆ 


ಕನ್ನಡ - ಕನ್ನಡ ನಿಘಂಟುವಿನ ಎರಡನೆಯ ಸಂಪುಟ ಕಳೆದ ವರ್ಷ ಬಿಡುಗಡೆಯಾಯಿತು. ನಿಘಂಟುವಿನ ಕೆಲಸ ಅವಸರದ 
ಕೆಲಸವಲ್ಲ. ಬ ನಿಘಂಟು ಸಮಿತಿಯ ಅಧ್ಯಕ್ಷ! ಕ್ಷರಾದ ಪ್ರೊ ॥ ಎಂ. ಮರಿಯಪ್ಪಭಟ್ಟರ ಹಾಗೂ ಇತರ ಸದಸ್ಯರ ವಿಶೇಷ ಆಸಕ್ತಿ. ಪ್ರಧಾನ 
ಸಂಪಾದಕರಾದ ಪೊ ದ್ರ ॥ ಜಿ. ವೆಂಕಟಸುಬ್ಬಯ್ಯನವರ ಅವಿಶ್ರಾಂತ ದುಡಿಮೆ, ನಿಘಂಟು ಕಚೇರಿಯ ಸಿಬ್ಬಂದಿವರ್ಗದ ಕಾರ್ಯತತ್ಪರತೆ, 
ಸರ್ಕಾರಿ ಮುದ್ರಣಾಲಯದವರ ಪೂರ್ಣ ಸಹಕಾರ ಇವುಗಳ ಫಲವಾಗಿ ಮೂರನೆಯ ಸಂಪುಟ ಕೇವಲ ಒಂದು ವರ್ಷದ ಅವಧಿಯಲ್ಲಿಯೇ, 
ಪರಿಷತ್ತಿನ ವಜ್ರಮಹೋತ್ಸವದ ವೇಳೆಗೆ ಹೊರ ಬಂದಿರುವುದು ಎಲ್ಲರೂ ಮೆಚ್ಚತಕ್ಕ ವಿಷಯ. ಅದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ಎಲ್ಲಾ 
ಮಹನೀಯರಿಗೂ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. 


ಪ್ರಧಾನ ಸಂಪಾದಕರಾದ ಪ್ರೊ. ಜಿ. ವೆಂಕಟಸುಬ್ಬಯ್ಯನವರು ವಜ್ರಮಹೋತ್ಸವದ ವೇಳೆಗೆ ಈ ಮೂರನೆಯ ಸಂಪುಟವನ್ನು ತಂದೇ 
ತೀರಬೇಕೆಂದು ದೃಢಸಂಕಲ್ಪ ಮಾಡಿದರು; ಈ ಸಂಪುಟದ ಮುದ್ರಣಕಾರ್ಯವನ್ನು ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಾದ 
ಶ್ರೀ ಬಿ.ಎನ್‌. ರಾಮಮೂರ್ತಿಯವರು ವಹಿಸಿಕೊಂಡು ತ್ವರಿತಗತಿಯಲ್ಲಿ ಮುದ್ರಿಸಿಕೊಟ್ಟರು ; ಇಲ್ಲದಿದ್ದರೆ ಈ ಸಂಪುಟ ವಜ್ರಮಹೋತ್ಸವದ 
ವೇಳೆಗೆ ಖಂಡಿತ ಬಿಡುಗಡೆಯಾಗುತ್ತಿರಲಿಲ್ಲ. ಈ ಇಬ್ಬರು ಮಹನೀಯರ ವೈಯಕ್ತಿಕ ಆಸಕ್ತಿಯೇ ಇದಕ್ಕೆ ಕಾರಣ. ಪರಿಷತ್ತಿನ ಪರವಾಗಿ 
ಹಾಗೂ ವೈಯಕ್ತಿಕವಾಗಿ ವಿಶೇಷ ವಂದನೆಗಳನ್ನು ಅವರಿಗೆ ಸಲ್ಲಿಸುವುದು ನನ್ನ ಕರ್ತವ್ಯ. 


ಸರ್ಕಾರದ ನೆರವಿಲ್ಲದಿದ್ದರೆ ಈ ನಿಘಂಟು ಕನಸಿನ ಗಂಟಾಗುತ್ತಿತ್ತು. ಸರ್ಕಾರದ ಉದಾರ ಸಹಾಯದಿಂದ ಕನ್ನಡ-ಕನ್ನಡ ನಿಘಂಟು, 
We ಸೇರುವಂತಾಗಿದೆ. ಅದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಕನ್ನಡಿಗರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ತನ್ನ ಕೃತಜ್ಞತೆಗಳನ್ನು 
ಅರ್ಪಿಸುತ್ತದೆ. 


ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಪರಿಷತ್ತಿಗೂ ಆದ ಒಪ್ಪಂದದ ಪ್ರಕಾರ ಈ ವರ್ಷದ ಮಾರ್ಚ ತಿಂಗಳ ಕೊನೆಯಲ್ಲಿ ಇಡೀ 
ನಿಘಂಟುವಿನ ಕಾರ್ಯ ಮುಗಿಯಬೇಕಾಗಿತ್ತು. ನಿಘಂಟು ರಚನೆಯ ಕಾರ್ಯ ಆರಂಭವಾದಾಗ, ಪ್ರಾರಂಭದಲ್ಲಿ ಕಂಡು ಬಂದ ತೊಡಕುಗಳು. 
ಕಾಗದದ ಅಭಾವ, ಮುದ್ರಣ ಸೌಕರ್ಯ ಒದಗದಿದ್ದುದು, ಈ ಕಾರಣಗಳಿಂದ ನಿಘಂಟು ಕಾರ್ಯ ತಡವಾಯಿತೆಂಬುದನ್ನು. ಎರಡನೆಯ 
ಸಂಪುಟದ ಬಿಡುಗಡೆಯ ಕಾಲದಲ್ಲಿಯೇ ಹೇಳಲಾಗಿದೆ. ಈಗ ಆ ಎಲ್ಲಾ ತೊಂದರೆಗಳು ನಿವಾರಣೆಯಾಗಿರುವುದರಿಂದ ನಿಘಂಟುವಿಗಾಗಿ 
ಸರ್ಕಾರದವರು ಮಂಜೂರು ಮಾಡಿರುವ ಹಣದಲ್ಲಿಯೇ ಉಳಿದ ನಿಘಂಟುವಿನ ಕಾರ್ಯವನ್ನು ಪೂರೈಸಲು ಮತ್ತೆ ಎರಡು ವರ್ಷಗಳ 
ಕಾಲಾವಧಿಯನ್ನು ನೀಡಬೇಕೆಂದು ರಾಜ್ಯ ಸರ್ಕಾರವನ್ನು ಕೇಳಿಕೊಳ್ಳಲಾಗಿದೆ. ಸರ್ಕಾರವು ಅದನ್ನು ಒಪ್ಪಬಹುದೆಂದು ಭಾವಿಸಿ ಪರಿಷತ್ತು 
ನಿಘಂಟುವಿನ ಕಾರ್ಯವನ್ನು ಮುಂದುವರಿಸುತ್ತಿದೆ. 


ಪರಿಷತ್ತು ತನ್ನ ಜವಾಬ್ದಾರಿಯನ್ನು ಪೂರೈಸಲು ಇನ್ನೂ ಎರಡು ಸಂಪುಟಗಳು ಹೊರಬರಬೇಕಾಗಿದೆ. ನಾಲ್ಕು ಮತ್ತು ಐದನೆಯ 
ಸಂಪುಟದ ವಿವಿಧ ಹಂತದ ಕೆಲಸ ತೀವ್ರಗತಿಯಲ್ಲಿ ನಡೆಯುತ್ತಿದೆ. 


ಸರ್ಕಾರದ ಆರ್ಥಿಕ ನೆರವಿನಿಂದ ಕಡಿಮೆ ಬೆಲೆಗೆ ಲಭ್ಯವಾಗಿರುವ ಈ ಕನ್ನಡ-ಕನ್ನಡ ನಿಘಂಟುವನ್ನು ಜನರು ಆದರದಿಂದ 
ಬರಮಾಡಿಕೊಂಡು ಇದರ ಪೂರ್ಣ ಪ್ರಯೋಜನವನ್ನು ಪಡೆಯಬೇಕೆಂದು ಪರಿಷತ್ತು ಆಶಿಸುತ್ತದೆ. 


ಬೆಂಗಳೂರು ದೇಶಹಳ್ಳಿ ಜಿ. ನಾರಾಯಣ 
೨೪-೪-೧೯೭೭ ಅಧ್ಯಕ್ಷ 
ಕನ್ನಡ ಸಾಹಿತ್ಯ ಪರಿಷತ್ತು 


ಮುನ್ನುಡಿ 


ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರಮಹೋತ್ಸವದ ಈ ಮಂಗಳ ಪ್ರಸಂಗಕ್ಕೆ ಸರಿಯಾಗಿ ಕನ್ನಡ-ಕನ್ನಡ ನಿಘಂಟಿನ ಮೂರನೆಯ 
ಸುಪುಟವನ್ನು ನಾಡಿನ ಓದುಗರ ಕೈಯಲ್ಲಿ ಇಡಲು ಸಂತೋಷವಾಗುತ್ತದೆ. ಎರಡನೆಯ ಸಂಪುಟವು ಪ್ರಕಟವಾಗಿ ಒಂದು ವರುಷ ಕಳೆಯಂವುದ 
ರೊಳಗಾಗಿ ಈ ಸಂಪುಟವು ಹೊರಬಂದಿರಂವುದು ನಿಘಂಟು ಕಾರ್ಯದ ತೀವ್ರಪ್ರಗತಿಗೆ ನಿದರ್ಶನವಾಗಿದೆ. ಆರಂಭಕಾಲದಲ್ಲಿ ಇದ್ದ ತೊಂದರೆಗಳು 
ಬಹುಮಟ್ಟಿಗೆ ಈಗ ದೂರವಾಗಿರುವುದರಿಂದ ಮಂದಿನ ಸಂಪುಟಗಳೂ ಕೂಡ ಸಾಧ್ಯವಾದಷ್ಟು ಶೀಘ್ರವಾಗಿ ಪ್ರಕಟಗೊಳ್ಳುವುವೆಂದು ನಾನಂ 
ನಿರೀಕಿಸುತ್ತೇನೆ. 


ಈ ಸಂಪುಟದಲ್ಲಿ "ಗಾಢಿಸು' ಎಂಬ ಶಬ್ಧದಿಂದ 'ತಿಮಿರ್ಕ' ಎಂಬ ಶಬ್ದ ದವರೆಗೆ (ನಿಘಂಟಿನ ೨೪೭೫ನೇ ಪುಟದಿಂದ ೩೪೮೨ನೆಯ 
ಪುಟದವರೆಗೆ) ನಿಘಂಟು ವಯಂದುವರಿದಿದೆ. ಮೊದಲಂ ಎರಡು ಸಂಪುಟಗಳಿಗೂ ಉಪಯೋಗಿಸಿಕೊಂಡ ಆಕರಗ್ರಂಥಗಳನ್ನೇ ಇಲ್ಲಿಯೂ ಬಳಸಿ 
ಕೊಂಡಿರುವುದರಿಂದ ಸಂಕ್ಷಿಪ್ತಸೂಚಿಯ ಪ್ರತ್ಯೇಕವಾದ ಅನುಬಂಧವನ್ನು ಕೊಟ್ಟಿಲ್ಲ. 


ವಿವಿಧ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಲವಾರು ಪಾರಿಭಾಷಿಕ ಶಬ್ದಗಳನ್ನು ಪಟ್ಟಿಮಾಡಿ ಇಡುತ್ತಿರಲಾಗಿದೆ. ಅವುಗಳೆಲ್ಲವನ್ನೂ ಕೊನೆಯ 
ಸಂಪುಟದಲ್ಲಿ ಅನಂಬಂಧವಾಗಿ ಕೊಡಲಾಗುವುದಂ. ಈ ನಿಘಂಟಿನ ಎಲ್ಲ ಸಂಪುಟಗಳ ಮುದ್ರಣವು ಪೊರಯಿಸಿದರೂ ಈ ಕಾರ್ಯ ಅಲ್ಲಿಗೇ ಮುಕ್ತಾಯಂ 
ವಾಗುವುದಿಲ್ಲ. ನಿರಂತರವಾಗಿ ಬೆಳೆಯಂತ್ತಿರುವ ಕನ್ನಡ ಭಾಷೆಯಲ್ಲಿ ಹೊಸ ಹೊಸ ಶಬ್ದಗಳೂ ನುಡಿಗಟ್ಟುಗಳೂ ತಲೆದೋರಿ ರೂಢವಾಗುತ್ತಲೇ 
ಇರುತ್ತವೆ; ಶಬ್ದಗಳಿಗೆ ಮೊದಲಿದ್ದ ಅರ್ಥಗಳು ಕಳಚಿಹೋಗಿ ಹೊಸ ಅರ್ಥಗಳು ಕೂಡಿಕೊಳ್ಳೂತ್ತಲೇ ಇರುತ್ತವೆ. ನಿಘಂಟಿನ ಕಾರ್ಯ ಮಂಂದು 
ವರಿಯುತ್ತಿರುವಾಗಲೆ ಈ ಹಿಂದಿನ ಸಂಪುಟಗಳಲ್ಲಿ ಕಣ್‌ತಪ್ಪಿ, ಕೈತಪ್ಪಿ ಬಿಟ್ಟುಹೋದ ಶಬ್ದಗಳನ್ನು ಮತ್ತು ಕವಿಪ್ರಯೋಗಗಳನ್ನು ಗುರುತಿಸಿ 
ಕೊಳ್ಳುತ್ತಾ ಬರಲಾಗಿದೆ. ಇತ್ತೀಚಿನ ಸಂಶೋಧನೆ ಮತ್ತು ಗ್ರಂಥಪ್ರಕಟನೆ--ಇವುಗಳ ಫಲವಾಗಿ ಎಷ್ಟೋ ಶಬ್ದಗಳ ಪುನಃಪರಿಶೀಲನೆಯೂ ಆಗತ್ಯ 
ವೆನಿಸುತ್ತದೆ. ಈ ಎಲ್ಲವನ್ನೂ ಕೊನೆಯಂ ಸಂಪುಟದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ವಿದ್ವಜ್ಜನರು ಈಗ ಪ್ರಕಟವಾಗಿರಂವ ಮೂರು ಸಂಪುಟಗಳಲ್ಲಿ 
ತಮಗೆ ಕಂಡುಬರುವ ಪ್ರಮಾದಗಳನ್ನು ಸೂಚಿಸಬೇಕಾಗಿ ಕೋರುತ್ತೇನೆ. ಸೂಚನೆಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಪರಿಶೀಲಿಸಲಾಗುತ್ತದೆ. 


ಕರ್ನಾಟಕ ರಾಜ್ಯದ ಸರ್ಕಾರಿ ಮುದ್ರಣಾಲಯದವರು ಮುದ್ರಣಭಾರವನ್ನೂ ವಹಿಸಿಕೊಂಡು ತ್ವರಿತಗತಿಯಲ್ಲಿ ಮುದ್ರಿಸಿ ನಿಘಂಟಿನ 
ಎಲ್ಲ ಅಚ್ಚುಕಟ್ಟಿಗೂ ಕಾರಣರಾಗಿದ್ದು ರೆ. ನನ್ನ ಮಾನ್ಯ ಮಿತ್ರರೂ ಸರ್ಕಾರಿ ವಬದ್ರಣಾಲಯದ ನಿರ್ದೇಶಕರೂ ಆದ ಶ್ರೀ. ಬಿ. ಎನ್‌. ರಾಮಮೂರ್ತಿ 
ಅವರಿಗೂ ಅವರ ನಿರ್ದೇಶನವನ್ನೆಲ್ಲಾ ಕಾರ್ಯಗತಗೊಳಿಸಿದ ಶ್ರೀ ಎಂ. ಆರ್‌. ಗಣಪತಿ ಅವರಿಗೂ ಸರ್ಕಾರಿ ಮಂದ್ರಣಾಲಯದ ಸಿಬ್ಬಂದಿವರ್ಗ 
ದವರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಜಿ. ನಾರಾಯಣ ಅವರು ವೈಯುಕ್ತಿಕ ಆಸಕ್ತಿಯನ್ನು ವಹಿಸಿ ಈ ಸಂಪುಟವು ಇಷ್ಟು 
ಬೇಗ ಪ್ರಕಟಗೊಳ್ಳೂವುದಕ್ಕೆ ಪ್ರೇರಕರೂ ಸಹಾಯಕರೂ ಆಗಿದ್ದಾರೆ. ಅವರ ನಿರಂತರ ವಿಶ್ವಾಸಪೂರ್ಣ ಪ್ರೋತ್ಸಾಹಕ್ಕೆ ನನ್ನ ಕೃತಜ್ಞತೆಗಳು. 


ನಿಘಂಟು ಕಚೇರಿಯ ಸಿಬ್ಬಂದಿಯವರು ಈ ಸಂಪುಟದ ಕಾರ್ಯದಲ್ಲಿ ಆತ್ಮೀಯವಾದ ಅಭಿಮಾನದಿಂದ ಅವಿರತವಾಗಿ ದಂಡಿದಿದ್ದಾರೆ. 
ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಂ ಎಂದಿನಂತೆ ನಿಘಂಟಿನ ಕಾರ್ಯದಲ್ಲಿ ಸಹಕರಿಸಿದ್ದಾರೆ. ಇವರೆಲ್ಲರಿಗೆ 
ನಿಘಂಟು ಸಂಪಾದಕ ಸಮಿತಿಯ ಅಧ್ಯಕ್ಷರ, ಸದಸ್ಯರ ಮತ್ತು ನನ್ನ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. “ 


ಜಿ. ವೆ೦ಕಟಸುಬ್ಬ ಯ್ಯ, 
ದಿನಾಂಕ: 24-4-77. ಪ್ರಧಾನ ಸಂಪಾದಕ. 


ಗಾಢಿಸು ೨ 


ಗಾಢಿಸಂ (ಕ್ರಿ). ೧. ಬಿಗಿಯಹಗು ; ಬಲವಾಗಂ : ಜಾಡಿಸಲು ಜಾಡಿಸಲು 
ಬಿಗುಹತಿ ಗಾಢಿ( ಪಾಕಾಂ. ಡಿ ಸಿತು ಕೊಡಹಿದೊಡೆ ಮಿಗೆ ಮೈಗೂಡಿ 
ಜಿಗಿದುದು. (ಕಾವ್ಯಾ, ೨೩-೩೫). ನ. ಹರಡು; ವ್ಯಾಪಿಸು ; ಅವರಿಸು: 
ಜಯಧ್ವನಿ ಗಗನದಲಿ ಗಾಢಿಸಿತು (ಕುಬ್ಯಾಅ. ೬-೧೦೦); ಪಾಠಕರುಗಳ ರನ್ನದ 
ದಡಿಯ ಕಂಚಂಕಿಗಳ ಘಡಾವಣೆ ಗಾಢಿ[ ಪಾಕಾಂ. ಘಾಡಿ ಸಿತು ನಭವ 
(ಕೊರರಾ, ೬-೨೦-೨೦) ; ಗಾಢಿಸಿತು ಗಜಬಜಂ ಕುರುನೃಪಶಿಭಟರು 
ಕೈಮಾಡಿದರು (ತುರಂಗ. ೭3-9). ೩. ಮೇಲೆಬೀಳು; ಆಕ್ರಮಿಸು: 
ತುಡುಕುವಂಕುಶದಂದ ಮುನ್ನಿಳೆಯೊಡೆಯೆ ಗಜ ಗಾಢಿ[ಪಾಕಾ. ಡಿ] 
ಸಿದವರಸರ ಬಿಡುಹು ತಡೆದೆಡಗಲಸಬಗೆದುವು ವಿಗಡ ಪಾಯದಳ 
(ಕುವ್ಶಾಛೀ. ೨-೨). [ಗಾಢ + - ಇಸ್ಯು.) 

ಗಾಢೋಶ್ತಿ (ನಾ). ನಿಷ್ಮುರದ ಮಾತು; ಒರಟಂನಂಡಿ ; ಗಾಢೋಕ್ತಿ 
ಕುಜಾತ ಮಂಗಳ ಪಳಿಂದರುವಿಂತು ಕುಜಾಖ್ಯೆ (ನಾನಾರ. ೨೧) 
'" ಗಾಢೋಕಿ - ನಿಷ್ಕುರದ ಮಾತು'' (ನಾನಾರ, ೨೦ ಟೀಕೆ). 

[ ಗಾಢ + ಉಕ್ತಿ) 

ಗಾಣ, ಫಾಣ (ನಾ), ಎಣ್ಣೆಯನ್ನು ಅಥವಾ: ಕಬ್ಬಿನ ರಸವನ್ನು 
ತೆಗೆಯುವ ಯಂತ್ರ: ಒಂದು ಗಾಣದುಳ್‌ ಒನ್ನು ಸೊಂಟಿಗೆ ತೇ (ತೈ)ಲ 
ಮಗೆ (ಇ. ೫117, ೨೮೩-೪; 706) ; ಗಾಣದೊಳಿಕ್ಕಿದ ಕಬ್ಬಿನಂತೆ 
ನರತದೊಳ್‌ ದುಃಖಂಬಟ್ಟುಂ (ಧರ್ಮಾಮ್ಮ. ೬-೦೭೫) ; ಎಳ್ಳಿಲ್ಲದ ಗಾಣವ 
ನಾಡಿದ ಎತ್ತಿನಂತಾಯಿತ್ತೆನ್ನ ಭಕ್ತಿ (ಬಸವ. ೩6 ; ತುಂಡುತುಂಡಾಗಿ 
ಕತ್ತರಿಸಿ ಗಾಣದೊಳರೆದು (ಜೆಲಪು. ೦೦-೦೦). ಘಾಣ, : ದೇಗುಲದಿಂ 
ಬಡೆಗ ದೇವರೋಲಗದ ಸೂಳೆಗೇರಿಯಲ್ಲಿ ಘಾಣವೆರಡುಂ ಪಡಿಕವಳ್ಳೆದಿಂ 
ಮೂಡ ಪೂದೋಂಟ ಮತ್ತರೆರಡು (ಕಇ೮. ೬೮-೨-೪೬ ; 1056). 

ಗಾಣದ ಎತ್ತು ಎ ೧. ಗಾಣಕ್ಕೆ ಹೂಡಿರುವ ಎತ್ತು: ""ರಾತ್ರಿ 
ಹಗಲೂ ತತ್ವಜಿಜ್ಞಾಸೆ. ಆದರೆ ದೇವರ ತಿಳಿವಳಿಕೆ ಮಾತ್ರ ಅವರಿಗೆ 
ಗಾಣದ ಎತ್ತಿನಂತೆ'' ಎಂದು ಅದರ ಆಶಯ (ಜೀವಾತ್ಮ. ೨೩೧). 
ಪಿ. (ಆಲಂ) ವಿಶ್ರಾಂಶಿಯಿಲ್ಲದೆ ಒಂದೇ ಸಮನೆ ದಂಡಿಯುವವನು: 
ಅವನೊಬ್ಬ ಗಾಣದ ಎತ್ತು. ಅವನಿಗೇನು ಸುಖವಿದೆ? (ರೂಂ). 
ಗಾಣದ ತೇಣಿ ಎ ಗಾಣವನ್ನ್ನಿ ಇಟ್ಟಿ ರುವುದಕ್ಕಾಗಿ ಕೊಡುವ ತೆರಿಗೆ, 
ಕಂದಾಯಂ: ಅಲ್ಲಿಯ ಗಾಣದ ತೆಅಕಿಯುಂ . . . ಸರ್ವ್ವಜಾಧಾ 
ಪ೦ಹಾರಮಾಡಿ ಕಾ[ದೊ]ಡುವರೂ (ಸೌಇಇ, ೩೫, ೩೧-೩೦; 2697); 
ಒಂದು ಗಾಣದ ತೆಜ್‌ಯಂ ಬಿಟ್ಟರು (ಆಳ, ೪11, ಶಿಉರಿ. ೨೭೫-೮ ; 108ರ). 
[ದೇ॥ ತಮಿ, ಕಾಣ ; ತುಳು. ಗಾಣ, ಗಾಣೊ; 
ತೆಲು. ಗಾತುಗ, ಗಾಮಗು.!ಪ್ರಾ. ಘಾಣ ) 

ಗಾಣ್ಯ " ಗಾಳ' ನೋ, 

ಗಾಣ್ಕ (ನಾ), ೧. ಗಾನ; ಗಾಯನ: ಮುನಿಪಂ ಚೌಲೋಪನಯನ 
ಸುಸ್ಕೃತರಾದ ದಾಲಕರ್ಗೆ . . . ಗಾಣದೊಳ್‌ ಜಾಣರಂಗೆಯ್ದಂ 
(ಈವತ್ತ. ೧೫೦-೦೬). ೨. ಗಾಯಕ; ಸಂಗೀತಗಾರ; ರಸಮೊಸರ್ವನ್ನೆಗಂ 
ತಗುಳೆ ಪಾಡುವ ಗಾಣರ ಗೇಯೆಪುಟ್ಯಆಂ ಪೊಸಯಿಸೆ (ಪಂಪಭಾ. ೦೧-೪): 
ಅಮರರ ಗಾಣರ ಮುಖರಿಗಳೆಮರ್ದಂ ಕೆದಟ್‌ದಘಿಲೆಳಸೆ ಗಾಣತಿಗೆಯ್ದು 
ಓಾತಿವು. ೦೦-೩೬) ; ಓಲಗವಿತ್ತು ನರ್ತಕರ ಜಾಣರ ಗಾಣರ ಗೇಯ 
ಗೋಷ್ಠಿಯೊಳ್‌ (ನಂಬಿರೆ. ೦೦ ಸೂಣನೆ), 

ಗಾಣದಂಕಕಾಅಎಒಂದು ಬಿರುದು: ಗಾಣದಂಕಕಾಅ ಶ್ರೀಮದಯ್ಯವಪ 


(ಎಳ. 1೫, ದೇವನ, ೧೦-೫.; 948). [ «ಸಂ. ಗಾನ] 
ಗಾಣ್ಮ (ನಾ). ಹಿಡಿಯಂವುದಂ ; ಗ್ರಹಣ: (0. ([ ಸಂ. ಗ್ರಹಣ) 
ಗಾಣಕಾರ್ತಿ, ಗಾಣಗಾತಿ (ನಾ), ಹಾಡುವವಳು; ಗಾಯಿಂಕೆ : 


ವೀಣೆ ದಂಡಿಗೆ ಸ್ವರಮಂಡಲ ಕಿನ್ನರಿ ವೇಣುಸಂಪುಟವ ಹೊತ್ತಗೆಯ 


10. 


48 


ಗಾಣಪತ್ಯ 


ಪಾಣಿಯೊಳಾಂತು ಬಂದರಸೆಗೆಕಗಿದರೆಕ ಗಾಣಕಾರ್ತಿಯರು ಗಾಡಿಯೊಳು 
(ಧರಣ, ೫.೭). ಔಾಣಗಾತಿ: ಈ ಕೃತಿಯಲ್ಲಿ ನಾವು ಕಾಣುವ 
" ಹೊಲೆಯರು ' ಎರಡು ಬಗೆ: ಒಂದು " ಗಸಿಣಗಾತಿ 'ಯರ ಪಾತ್ರದಲ್ಲಿ 
ಮತ್ತೊಂದು ವೀರಬಾಹುಕನ ಪಾತ್ರದಲ್ಲಿ (ಪರಿಶೀ. ೬೪. 
[ ಗಾಣಕಿಾಅ * -ತ್ಶಿ (ಆ ಇಣತ್ತಿ)) 
ಗಾಣಕಾಅ (ನಾ), ಗಾಯಕ ; ಸಂಗೀತಗಾರ, « ಗಾಣಕಾರ್ತಿ' ಪರಾ. 
[ ಗಾಣ್ನ* - ಕಾಲ] 
ಗಾಣಗಂಟಲ (ನಾ). ಗಾಳದಂತೆ ಗಂಟಲಿಗೆ ಹಿಂಸೆಯನ್ನುಂಟುಮಾಡು 
ವವನು; ಘಾತಕ; ಪ್ರಾಣಕಂಟಕ : ನೀನಡಗಿ ಪೋಗದೆ ಎನ್ನೊಳಿದ್ದು 
ಗಾಣಗಂಟಲರಿಗೆ ವೈರಿಯಾಗೋ (ಮೋಕ್ಷದೀ. ೩೩- ಬ್ರ. 
[ಗಾಣ್ಯ (ಗಾಳ) + ಗಂಟಲು, ( ಆಸಂಟಲ್‌) + - ಡ್ಯ) 
ಗಾಣಗತ್ತರಿ (ನಾ). ಗಾಣದ ಈಸು; ಗಾಣಹೊಡೆಯುಷವನು 
ಕುಳಿತುಕೊಳ್ಳುವ ಭಾಗ : ತೋರುವುದು ಗಾಣಗತ್ತರಿಯಲಾಕಾರದಿಂ 
(ತುರಂಗ. ೨೯-8೨). [ಗಾಣ + ಕತ್ತರಿ) 
ಗಾಣಗಾತಿ " ಗಾಣಕುರ್ತಿ' ನೋ. 
ಗಾಣಗೊಂದೆ (ನಾ). ಗಾಣಕ್ಕೆ ಹೂಡುವ ಎತ್ತು ; ಗಾಣದ ಎತ್ತು : 
ನಾಣಿಲಿಗಳ ತಲೆವಣಿ ಮಾಣ್ಮಾಣೆಲವೋ ಗಾಣಗೊಂದೆಯಿಂದೇ ಕಣ್ಣಂ 
ಕಾಣದೆ ಬಳಸುವುದೇ (ಆಳವಿ, ೬-೨೭೭). [ಗಾಣ * ಗೊಂದೈ) 
ಗಾಣತ್ಕ, (ನಾ). ಎ ಗಾಣ ಕಾರ್ತಿ: ಗಾಣತಿಯರಿರ್ವರುಂ ಮತ್ತಾಣದಿ 
ನಗ್ಗಳಮವಳ್ಳಿರಂ ಭಯವಶದಿಂ ಕ್ಷೋಣೀಶಂ ಕುಡೆ ಕೊಳ್ಳದೆ ಮಾಣೆಂ 
(ಶಾಂತಿಭ್ರ. ೨-೬೩೨): [ಗಾಣ್ಯ * - ತಿ (ಆ ಇಣಇತ್ತಿ)) 
ಗಾಣತ್ಮಿ (ನಾ). ಗಾಯನ ; ಹಾಡುವಿಕೆ. " ಗಾಣತಿಗೆಯ್‌' ಪರಾ. 
[ ಇಗಾಣ್ಯ 
ಗಾಣತಿಗೆಯ್‌ (ಕ್ರಿ). ಗಾಯನಮಾಡಂ ; ಹಾಡು: ಅಮರರ ಗಾಣರ 
ಮುಖರಿಗಳಮರ್ದಂ ಕೆದಆ್‌ದವೊಲೆಳೆಸೆ ಗಾಣತಿಗೆಯ್ದೂ . . . ಪಾಡಿದರ್‌ 
ಮಂಗಳಮಂ (ಕಾಂತಿಪು ೧೦-೩೬). [ಗಾಣತ್ಕಿ * ಕೆಯ್‌,] 
ಗಾಣತೆರಿಗೆ "ಗಾಣದೆ)ಗೆ' ನೋ. 
ಗಾಣದೆರಿಗೆ, ಗಾಣತೆರಿಗೆ (ನಾ). ಎ ಗಾಣದೆಅ* : (8). 
(ರೈಸ್‌ 11, ೫೪6). [.ಗಾಣ್ಮ + ತೆರಿಗೆ (ಎತೆಜ್‌ಗೆ) ] 
ಗಾಣದೆಟ್‌ (ನಾ), ಗಾಣದ ತೆರೆ; ಗಾಣದ ಮೇಲೆ ಹಾಕುವ 
ತೆರಿಗೆ,- ಸುಂಕ: ಪಂಚಕಾರುಕ ಗಾಣದೆಆ್‌ ಆಮೆದೆಆಿ ಮಗ್ಗ ಮುದ್ರೆ 
ಒಳ ವಾ ಅಂ ಹೊರವಾಜು (ಎಳ. ೪11, ಶಿಪಮೊ. ೭೦-೩೦; 1431). 
[ಗಾಣ + ತೇಣ್ಕಿ] 
ಗಾಣನಾಯಕಿ (ನಾ). ಹಾಡುಗಾತಿಯರಲ್ಲಿ ಮಿಗಿಲಾದವಳು; ಉತ್ತಮ 
ಗಾಯಿಕೆ: ಜೀಯ ಸ್ಥಿರಂಜೀವಯೆಂದು ಕೀರ್ತಿಸಿ ಗಾಣನಾಯಕಿಯರೆತ್ತಿ 
ನಂಡಿಗೆವಿಡಿದು ಫೊಡಮಟ್ಟು ಹಾಡಲುದ್ಕೋಗಿಸಿದರು (ಹಕಳಾ. ೭.೫. 
[ಗಾಣ್ಣಾ* ನಾಯಕಿ] 
ಗಾಣಪತ್ಯ (ನಾ). ೧. ಒಂದು ಗುಂಪಿನ ಒಡೆತನ. ೨. ಗಣಪತಿಯ 
ಪೂಜೆ, -ಉಪಾಸನೆ. ೩. ಪರಮೇಶ್ವರನ ಪರಿವಾರವಾದ ಪ್ರಮಥ 
ಗಣಗಳ ಒಡೆತನ,- ನಾಯಕತ್ವ; ಭೋಗಿಕಟಕನ ಗಾಣಪತ್ಯಕೆ 
ಹೋಗನೇ ತಂತ್ರಂಬೆರಸಿ ಶಿವಯೋಗದಿಂದ ಕುಮಾರಪಾಲಕ ಘೂರ್ಜರನು 
ಷುಂನ್ನ (ಐಸಪು. ೫9-೭೩). ೪. ಗಣಪತಿಯ ನ್ನು ಪೂಜಿಸು 
ವವನು ; ಗಣಪತಿಯೇ ದೇವರೆಂದು ನಂಬಿರುವವನು ; ಗಣಪತಿಯ 
ಆರಾಧಕ. ೫. ಭರತಖಂಡದ ಷಣ್ಮತಗಳಲ್ಲಿ ಒಂದು; ಗಣಪತಿಯೇ 
ಸರ್ವೋತ್ತಮನೆಂದು ಪ್ರತಿಪಾದಿಸುವ ಮತ ; ಆದರೆ ಪ್ರಾಚೀನಕಾಲ 
ದಿಂದಲೂ ವೇದಗಳನ್ನು ಕುರಿತು ಮತಭೇದಗಳಾಗಿ ಬೌದ್ಧ, ಶೈವ... 


156 


ಗಾಣತೆರಿಗೆ : 


ಗಾಣಬಿಜ್ಜೆ 


ಗಾಣಪತ್ಯ ಮುಂತಾದ ಮತಗಳು ನೆಲೆಗೊಂಡವು (ಮುಂಬಯಿ. ೬-೦೦೪)- 
[ಸಂ.] 

ಗಾಣಬಿಜ್ಜೆ (ನಾ), ಗಾನವಿದ್ಯೆ ; ಸಂಗೀತಶಾಸ್ತ್ರ ; ಈ ಗಂಧರ್ವರೆನ್ನಿಂ 
ಗಾಣಬಿಜ್ಜೆಯನಟ್‌ಯಲೆನುತೆಯ್ದಂದಿರಲಿವರ್ಗಾನಾಚಾರ್ಯನಾದೆಂ 
(ಅದ್ಭುತ. ೨೪-೦೫). [ಗಾಣ್ಯ + ಬಿಜ್ಜೆ,] 

ಗಾಣರಾಣಿ (ನಾ).ಎಗಾಣನಾಯಂಕಿ ; ಪಸಾಯಕ್ಕೆ ಮನವುಕ್ಕಿ ಸರ್ವಾ 
ಭರಣಮಂ ಗಾಣರಾಣಿಯರಿಗಿತ್ತನು.-(ಹಡಕಾ. ೭-೮). [ಗಾಣ್ಮ+ರಾಣಿ] 

ಗಾಣವಾಡಿಸು (ಕ್ರಿ). ೧. ಗಾಣವು ತಿರುಗುವಂತೆ ಮಾಡು; ಗಾಣವನ್ನು 
ಆಡಿಸು ; ಗಾಣಿಗನು ಈಶ್ವರನ ಕಾಣನೆಂಬದು ಸಹಜ ಏಣಾಂಕಧರನು 
ಧರೆಗಿಳಿಯಲವನಿಂದ' ಗಾಣವಾಡಿಸುವ (ಸರ್ವಜ್ಞ. ೧೪೩೪). ೨. (ಆಲಂ) 
ಗಿರಗಿರನೆ ತಿರುಗಿಸು, - ಸುತ್ತಿಸು: ಕಣ್ಣುಕಟ್ಟೆ, ಗಿಮಿಗಿಮಿ ಗಾಣ 


ವಾಡಿಸಿತು ಗಾಳಿ ನೆನೆನೆನೆದು ನೆಲವೆ ಕುಪ್ಪರಿಸಿತ್ತು (ನೆಲಮು. ೧೪). 
[ ಗಾಣವಾಡು ೬ - ಇಸ್ಯು] 
ಗಾಣವಾಡು (ಕ್ರಿ). ಗಾಣಕ್ಕೆ ಹಾಕಿ ಅರೆ, - ಸಾರವನ್ನು ತೆಗೆ: 


ತೆಲ್ಲಿಗರೊಯ್ದ್ತು ಗಾಣವಾಡೊಳ್ಳಿತೆನಿಸಿದ ತೈಲಕುಂಭಕೋಟಿಗಳ ತಂದರು 
(ಸಿದ್ದರಾ. 6-8೧); ಕಬ್ಬು . . . ಪಕ್ಕಕ್ಕೆ ಬಂದಮೇಲೆ ಅದನ್ನು ಕತ್ತರಿಸಿ 
ಗಾಣವಾಡಿ, ಹಾಲನ್ನು ಕಾಯಿಸಿ, ಬೆಲ್ಲವನ್ನೋ ಸಕ್ಕರೆಯನ್ನೋ ಮಾಡ 
ಬಹುದು (ವೈವಮ. 96. [ಗಾಣ ೬ ಆಡ್ಕು) 

ಗಾಣವಾರಿ (ನಾ).ಎಗಾಣದೆಟ್‌ : ಊರೊಳಗೆ ಹು[ಟ್ಟು]ವ ಹಾರಿಕಾಯ 
ವಳವ ತೂಗುವ ಭಂಡಕೆ ಹೊಂಗೆ ಹಾಗ ೧ ಗಾಣವಾರಿ ಗಾಣಂ ಪ್ರತಿ 
ಮಾನ ೧ (ಸೌಇಇ. IX-1, ೧೦೪೫-೩೬ ; 1070), 

[ಗಾಣ, + ವಾರಿ (ವರ್ಮಿ) 

ಗಾಣವಾವಿಲಿಗೆ (ನಾ).ಎಗಾಣದೆಟ* (2): ಕೇರಿಯ ತೆಂಕಣ[ದ]ಲು 
ಹಡಿನೆಂಟು ಕಂ ಯಿ ಮನೆಯ ನಿವೇಶಣಮಂ ಊರೊಳಗಣ ಗಾಣಂಗಳಲ್ಲಿ 
ಗಾಣವಾವಿಲಿಗೆಯುಂ .ಊರಲ್ಲಿ ಹರದರು ಮಾಜಿಗೊಂಡ ಭತ್ತಕ್ಕೆ ಪೊಂಗೆ 
[ಹಾ]ಗವೊನ್ನುಮಂ . . .-ಇಪ್ಲೀ ಧರ್ಮವಂ ಪ್ರತಿಪಾಳಿಸುವರ್‌ 
(ಕಇಆ. ೪೬-೪-೨೨; 1125). [ಗಾಣ + ವಾವಿಲಿಗೆ?] 

ಗಾಣವಿಕ್ಕು (ಕ್ರಿ). ಗಾಳವನ್ನು ಹಾಕು; ಮಾನು ಹಿಡಿಯಲಂ ಕೊಕ್ಕೆ 
ಯನ್ನು ನೀರಿನಲ್ಲಿ ಇಳಿಬಿಡು: ಭುವನಾಪಹಾಸ್ಕ ಮೆನಲರ್ಣವದೊಳ್‌ 
ನೀಂ  ಮತ್ಸ್ಯನಾಗಲಾನಂದು  ಶಮುದ್ಭವಿಸಿದೆನಪ್ಪೊಡದಂ ಗಾಣವಿಕ್ಕಿ 
ಪಿಡಿದೆನ್ನ ಬಾಣಸಕ್ಕೊಪ್ಪಿಸೆನೇ (ಜಗವಿ. ೧೭-೩೪). 

[ಗಾಣ್ಯ (ಗಾಳ) + ಇಕ್ಕು) 

ಗಾಣವೆಣ್‌ (ನಾ). ಗಾಯನಮಾಡುವವಳು : ಗಾಣಗಾತಿ ; ಗಾಯಿಕೆ : 
ಸುಧಾಂಶುವಂ ನಿರ್ಮಳವಕ್ಕಬಿಂಬಮಿರದೇಳಿಸೆ ಮೆಲ್ಲನೆ ಗಾಣವೆಂಗಳಿರ್ವ 
ರ್ಮಿಗೆ ಬಂದರಂದು ಸೃಪಕುಂಜರನಿರ್ದೆಡೆಗೈದೆ ರಾಗದಿಂ (ಉದೃಟ, ೨-೧68). 

[ಗಾಣ್ಯ + ಪೆಣ್‌] 

ಗಾಣವೆಯಿಲು, ಗಾಣವೆಯಿಲೆ, ಗಾಣಾಯಿಲೆ (ನಾ). ಗಾಣದ 
ಬಯಲು; ಗಾಣವನ್ನು ಇಡುವ ಸ್ಥಳ (?) : ಊರೊಜೆಯರ್ಗ್ಗೆ 
ಮಾನ್ಯದ ಕೆಯ್ಮತ್ತರಿನ್ನೂಳಂ ಮನೆಗೆಣ್ಣಯ್ಯಗಲವಿರ್ಪ್ಪತ್ತೈಗೈನೀಳದ 
ನಿವೇಶನಂ ಮೂರು ಸಾಶ್ವತ ಸುಂಕಂ ಗಾಣವೆಯಿಲಿಗೆ ಕೂಣ್ಣೆ ಮುಟ್ಟಿಗೆ 
ಪಡಿಯಳೆ ಯಜ್ಞದಲೊನ್ನು ಗದ್ಯಾಣಂ (ಎಇ. ಸಸ, ೬-೩೩; 1015). 
ಗಾಣವೆಯಿಲೆ : ದೇವರತ್ತ ಅಲ್ಲಿಯ ಗಾಣದ: ತೆಟ್‌ಯುಂ ಗಾಣವೆಯಿಲೆ 
ಎಂಣ್ನೆಯುಂ ದೇವರ್ಗ್ಗೆ ಇಂತಿದೆಲ್ಲವಂ ಕಾ! ದೂ ಡುವರು 
(ಸೌಇಇ, 1೫, 80-4೧; 1077). ಗಾಣಾಯಿಲೆ: ತಮ್ಮ ಗಾಣಾಯಿಲೆ 
ಯಲ್ಲಿ ಒಂದು ಗಾಣಕ್ಕೆ (ಹೈಆಸಿ. ೪೭-೦೩೯ ; 1093). 

(ಗಾಣ, + ವೆಯಿಲು? ) 


೨೪೭೬ 


ಳಾ 


26 


80 


40 


ಗಾಣಿಗಾವುಂಡ 


ಗಾಣವೆಯಿಲೆ « ಗಾಣವೆಯಿಂಲು' ನೋ. 
ಗಾಣಸಾಸ್ತ್ರ (ನಾ). ಎ ಗಾಣಬಿಜ್ಜೆ: ವಾಸುದೇವಂಗೆ ಮಣಿದು 
ಅನುಕ್ರಮದಿಂ ಗಾಣಸಾತ್ರಮಂ ಪೇಟಲಾರಂಭಿಸಿದಂ (ಅದ್ಭುತ. ೨೪-೨೦). 
[ ಗಾಣ + ಸಾಸ್ಟ್ರ 
ಗಾಣಹಾಕು  ಗಾಳಹಾಕು' ನೋ, 
ಗಾಣಾಗಸಿಮಾಡು (ಕ್ರಿ), ೧. ಹಿಂಡಿ ಹಿಪ್ಪೆಮಾಡಂ ; ಚೆನ್ನಾಗಿ ಅರೆ. 
೨. (ಆಲಂ) ಬಹಳವಾಗಿ ಹಿಂಸಿಸು: ಬಿನುಗುತನ ಬಿಡದಿರಲನಿಬರು 
ಬಂದರಿ ನಿನ್ನ ಘನತೆಯನು ಪಿಡಿದು ಯಮನಿಗೆ . ಒಪ್ಪಿಸೆ ಕುವ್ಮನ್ನೆ 
(ಕೆಮ್ಮನೆ ?) ಗಾಣಾಗಸಿಮಾಡಿ ನರಕಕ್ಕೆ ಕೆಡಹುವ ಅನುಮಾನವಿಲ್ಲ 
(ವಿಪ್ರಸು. ೨6-0೦). [ ಎಗಾಣ್ಣ * ಗಸಿ * ಮಾಡ್ಕ] 
ಗಾಣಾಪತ್ಯ (ನಾ).-ಗಾಣಪತ್ಯಳಿ: ಭಜಿಸುವರು ಗಣಪತಿಯೆ ಪಠ 
ನೆಂದರಿದು ಗಾಣಾಪತ್ಯರೆಂಬರು (ಗಗತಾ. 8-೬) ; ಗಾಣಾಪತ್ಕರು ವಕ್ರ 
ತುಂಡ ಏಕದಂತಗಳ ಮುದ್ರೆಗಳನ್ನು ಧರಿಸುವರು (ಮುಂಬಯಿ, ೬-೧೦೨). 
[ ಆಗಾಣಪತ್ಯ ] 
ಗಾಣಾಯಿಲೆ " ಗಾಣವೆಯಿಂಲಂ' ನೋ, 
ಗಾಣಿ (ನಾ), ಹಾಡುಗಾತಿ ; ಗಾಯಿಕೆ : ಗಾಣಿಯನು ಮೃದುಪಾಣಿಯನು 
ಶುಕವಾಣಿಯನು ಕಾಳಾಹಿಸನ್ನಿಭವೇಣಿಯನು . . . ವರ್ಣಿಸುವನಾರೆಂದ 
(ಜೀವಂ, ೮-08); ಮಿಸುಪಮರಗಾಣಿಯರ ಕೊರಳಿಂ ರಸಮೊಸರ್ವ 
ಸಂಗೀತ ಕಿವಿಗಿಂಬೆಸೆಯೆ (ಸಾಳ್ವ ಧಾ. ೨೦-೭೪). 
[ ಗಾಣ್ಯ * -ಇ್ಯ) 
ಗಾಣಿಕ್ಯ (ನಾ). ಸೂಳೆಯರ ಗುಂಪು; ವೇಶ್ಯಾಸಮೂಹ : 
“ ಸೂ(ಟ್‌)ಳೆಯರ ಮೊತ್ತಮಂ ್ಹಗಾಣಿಕ್ಯಮೆಂಬುದು” (ಹರಾಯು. 
6೧-೩೩೭) ; “ ವಾರಸತಿಯರ ಹಿಂಡು ಗಾಣಿಕ್ಯವಕ್ಕು ” (ಮಂನೆಳಜ ೯೦-೫; 
ಅಳಿಧ್ವಾನೆಮನೆ ತುಳಿದು ಗಾಣಿಕ್ಕಹರ್ಮ್ಯ್ಮಾಗ್ರಗಾಯತ್ಸುದಶೀಸಂಗೀತ 
ತಾರಸ್ವರಮನಲೆದು (ರಾಜೀ. ೦೨-ಖ. [ಸಂ.] 
ಗಾಣಿಕ್ಕಸದನ (ನಾ). ಸೂಳೆಯರ ಮನೆ ; ವೇಶ್ಯಾಗೃಹ: ಪಲ್ಲವೊಲ್ಲ 
ಸಿತಮಪ್ಪ ಗಾಣಿಕ್ಕಸದನಪಂಕ್ತಿಗಳೊಳ್‌ (ಜಗವಿ. 3-೨೯ ವ). 
[ ಗಾಣಿಕ್ಕ + ಸದನ] 
ಗಾಣಿಗ, ಗಣಿಗ (ನಾ). ೧. ಗಾಣದಲ್ಲಿ ವ್ಯವಹರಿಸುವವನು ; ಎಣ್ಣಿ 
ತೆಗೆದ ಮಾರಿ ಜೀವಿಸುವವನು ; ತೆಲ್ಲಿಗ; ತೈಲಿಕ ; ಗಾಣಿಗರ 
ಪೆರುನ್ಹಾಳಿ ಸೆಟ್ಟಿಯರ' ಮಗಂ ಗಜ್ಜಕ್ಲಿಸೆಟ್ಟೆ (ಎಳ. ಸ, ಕೋಲಾರ. 
೨೪೫-೨ ; 966 ; ಕಪಿಯುಂ ಗಾಣಿಗ ಪಾವು. ಕಾಷ್ಠ ಜಿನ ತಕ್ರಂ .. . 
ಧೂಮವಮಂಂ ನಿಪುಣರ್‌ ಕಂಡರೆ ಪೋಗರೈ (ಸೋಮೇಶ. ೬೮); ಆಡದೆರೆ 
ಮಗ್ಗದೆರೆ ಕುಂದರ ಗಾಣಿಗರ ನಾಯಿಂದರದೆರೆ (ಎಕೆ. ೪, ಅರಳ; ೦೧೨-೦೮; 
1583); ಗಾಣಿಗರ್‌ ಚಿಪ್ಪಿಗರ್‌ ಮುಂಚ್ಚಿಗರ್‌ ಮಂಖ್ಯರೊದಗಿ ಬರುತಿರ್ದರು 
(ಜಿಲಪು. ೪೭-೪೦); ಎಳ್ಳು ಗಾಣಿಗ ಬಲ್ಲ ಸುಳ್ಳು ಸಿಂಪಿಗ ಬಲ್ಲ ಕಳ್ಳರನು 
ಬಲ್ಲ ತಳವಾಅ ಬಣಜಿಗನು ಎಲ್ಲವನು ಬಲ್ಲ (ಸರ್ವಜ್ಞ, ೦೪೨೦); ಹಾರಾವನಿಗೆ 
ಆಳಾಗಬೇಡ ಗಾಣಿಗನಿಗೆ ಎತ್ತಾಗಬೇಡ (ಗಾಜಿ). ಪಿ. ಬಿಳಿಯ 
ಪುಕ್ಕದಿಂದ ಕೂಡಿದ ಒಂದು ಬಗೆಯ ದೊಡ್ಡ ಕಾಗೆ: (8). 
ಗಣಿಗ : ೧. ಕುರ[ಬ]ರು ಗಣಿಗರು ವೆಮ್ಮದವರು (8೮, X1೪, ೨೩೬-೫ 
ಸು. 9ನೆಯ ಶತ); ಬವ್ಮುಗವುಂಡನ ಮಗಂ ಮಾದೆಗವುಂಡ ಗಣಿಗನುಂ 
ತುಜುವಲಿವನೆ ಕಾದಿ (ಎಕ, 117, ಮಳವ. ೭೦-೪ ; 1188). 
(ಗಾಣ *.- ಇಗ) 
ಗಾಣಿಗಾವುಂಡ (ನಾ). ಒಬ್ಬಾತನ ಹೆಸರು : ಗಾಣಿಗಾವುಣ್ಣ ನಾಡೆಲ್ಲ 
ಪಾಖಾದೊಡಂ (ಎಕ. ₹೫, ದೇವನ. ೪೨-೮; ಸು. 9001). 
[ಗಾಣಿ? + ಗಾವುಂಡ (<ಎಗಾಮಂಂಡ)] 


ಗಾಣಿಗಿತಿ ೨೪೭೭ 


ಗಾಣಿಗಿತಿ « ಗಾಣಿಗಿತ್ತಿ' ನೋ. 

ಗಾಣಿಗಿತ್ತಿ, ಗಾಣಿಗಿತಿ (ನಾ), ಗಾಣಿಗರ ಹೆಂಗಸು ; ಗಾಣಿಗಿತ್ತಿ ಅಯ್ಯೋ 
ಎಂದರೆ ನೆತ್ತಿ ತಣ್ಣಗಾದೀತೆ ? (ಗಾದೆ). ಗಾಣಿಗಿತಿ : ಒಕ್ಕಲಿಗಿತಿ, ಗಾಣಿಗಿತಿ, 
ಅಸಗಿತಿ (ಕಣ್ಮಾನು. ೦೯೦ ಪ್ರಯೋ). [ಗಾಣಿಗ+- ಇತ್ತಿ] 

ಗಾಣೆ (ನಾ).ಗಾಣಿ ; ಗಾಣೆಯರುಗಳ ಚಿತ್ತೈಸು ನರ್ತನದ ಸುಜಾಣೆ 
ಯರುಗಳ ಚಿತ್ರೈಸು (ಮೋಹತ. ೦೬-೧೦). [ಗಾಣ್ಕ *-ಎ್ವ. 

ಗಾತ, ಘಾತ್ಕ (ಗಂ). ೧. ಆಳವಾದ; ನಿಮ್ನವಾದ; ಗಂಭೀರವಾದ, 
(ನಾ). ೨, ಆಳವಾಗಿರುವುದು; ಗಭೀರತೆ. « ಗಾತಗಳೆ' ಪರಾ. 
ಘಾತ: ೨. ಇರಲಿತ್ತ ಬನ ಮುಂದೆ ಪರಿಕಾವಳೆಯವಿರ್ಪುದುರುತರ 
ಘಾತವೆಂತೆನಲು ಸರಸಿಜೋದೃವನೀ ಧರೆಯ ರಚಿಸುವಂದು ಮಜ್‌ದನೀ 
ಎಡೆಯನೆಂಬಂತೆ (ಥೈರವೇ. ೧-೭೮) ; ಕುಸಿದು ಪಾತಾಳದೊಳಗಿರ್ದು ಪಲ 
ಕಾಲಮುಂ ದ್ವಿಸಹಸ್ರನಯನಂಗಳಿಂದೆ ನೋಡಿದೊಡೆ ಕಾಣಿಸಿಕೊಳ್ಳದೀ 
ಪುರದಗಳ ಘಾತಮಿದನಜಂ ಬಲ್ಲನೊ (ಕೃಮಿಭಾ. ೩-೧೯). "ಘಾತಂಗೆಡಂ? 
ಪರಾ. ([ ಆಸಂ. ಪಾತ] 

ಗಾತ್ಕ (ನಾ). ೧. ಭಂಗ; ನ್ಯೂನತೆ: (೪. ೨. ಕೇಡು; ತೊಂದರೆ ; 
ಅಪಾಯ : ನೀನ ಹೇಳಿ ಗಾತಾ ಮಾಡಿಕೊಂಡೇನು? (ಗ್ರಾಮಾಯ. 
೦೩೦) ; ಈ ಮೇಣೆಯಲ್ಲಿ ಏನೋ ಗಾತವಿದ್ದ ಹಾಗೆ ಕಾಣುತ್ತದೆ 
(ಮಾಧವ, ೨೭), [ “ಸಂ. ಘಾತ) 

ಗಾತಗಳೆ, ಘಾತಗಳೆ (ನಾ). ನದಿ ಅಥವಾ ಜಲಾಶಯಗಳ ನೀರಿನ 
ತಳವನ್ನು ವಟಿ ದೋಣಿ ಮೊದಲಾದಂವನ್ನು ನಡೆಸುವ 
ಕೋಲು; ಹುಟ್ಟು: ಜ್ಞಾನವೆಂಬ ಅಂಬಿಗ ಈ ಹಣುಗೋಲೊಳಗೆ 
ಕುಳ್ಳಿರ್ದು ಸುಜ್ಞಾನವೆಂಬ ಸಟ್ಟುಗವ ಪಿಡಿದು ಮಹಾಜ್ಞಾನವೆಂಬ 
ಗಾತಗಳೆಯ ಪಿಡಿದು ನಾನೀ ಹೊಳೆಯಂ ಕಂಡು (ಶೂನ್ಮಸಂ. ೧೨೭-೩೭). 
ಘಾತಗಳೆ : ಸಂಸಾರವೆಂಬ ಸಾಗರವ ದಾಂಟುವರೆ ಅಜುಹೆಂಬ ಹಣ 
ಗೋಲನಿಕ್ಕಿ . . . ಮಹಾಜ್ಞಾನವೆಂಬ ಘಾತಗಳೆಯಂ ಪಿಡಿದು ನಾನೀ 
ಹೊಳೆಯಂ ಕಂಡು ಅಂಬಿಗನ ಕೇಳಿದರೆ ನಾ ನಿನ್ನ ಹಾಯಿಸಿಕೊಟ್ಟೇನೆಂದನು 
(ವಣಸಂ. ೨೪೯-೨೫೩), [ಗಾತ * ಗಳೆ (ಆಗಲೆ) ) 

ಗಾತರ, ಗಾತುರ, ಘಾತ್ರ (ನಾ). ೧. ಒಡಲು, ದೇಹ. ೨. ದಪ್ಪ 
ವಾದುದು; ತೋರವಾದಂದಾ : (9. ಗಾಶುರ : ೧. ಮಾತುಮಾತಿಗೆ 
ಹಲ್ಲು ತೋರಲು ಬಿಡೆನೊ ಗಾತುರ ಗಗನಕ್ಕೆ ಬೆಳಿಸಲು ಬಿಡೆನೊ 
(ವಿಸ್ತೋಸು. ೭೦-೦); ಈತನು ನಿನ್ನಾಧೀನವಾದ ಮೇಲೆ ಗಾತುರ 
ನೋಯಿಪೆ ವಂದಲ್ಲದೆ ಧಾತಜನಕ ನಮ್ಮ ವಿಜಯವಿಠ್ಕಲ ಪ್ರಖ್ಯಾತ 
ಮೂರುತಿ ತಿರುವೆಂಗಳೇಶ ರಂಗ ್ಡ(ತಕೀರ್ಥಮ. ೮). ಘಾತ್ರ: 
೨. ಮಂದರ ತಂದು ಮರ್ದಿಸಲು ಘಾತ್ರವಾದ ಮಹ ಹಲಾಹಲ 
ಉದುಭವಿಸೆ (ವಿಸ್ತೋಸು. ೬೩.೧); “ ಘಡತರ, ಅತಿದಾರುಣ”? 
(ವಿಸ್ತೋಸು. ಅಡಿಟಿ, [ ಎಸಂ. ಗಾತ್ರ] 

ಗಾತಿಕ (ನಾ). [ ಸಂಗೀತ] ಸಂಗೀತದಲ್ಲಿ ಎರಡೇ ಸ್ವರಗಳ ಪ್ರಯೋಗ: 
ರಾಗ, ಕ್ರಮವಾಗಿ ಸ್ವರೂಪಗೊಂಡ ರೀತಿಯಲ್ಲಿ ಆರ್ಚಿಕ (ಏಕಸ್ವರ 
ಪ್ರಯೋಗ), ಗಾತಿಕ (ದ್ವಿಸ್ವರ ಪ್ರಯೋಗ) . . . ಎಂಬ ಹಂತಗಳು 
ಕಂಡುಬಂದಿವೆ (ಸಂಗೀಣ.. 33). (?] 

ಗಾತುರ "ಗಾತರ' ನೋ, 

ಗಾತೃ (ನಾ). ಹಾಡುವವನು; ಗಾಯಕ. [ಸಂ.] 

ಗಾತ್ರ (ನಾ). ೧. ಮೈ; ದೇಹ: ಶರೀರ: “ಗಾತ್ರಮಂಗಂ . 
ದೇಹಕ್ಕೆ ನಾಮಮಕ್ಕುಂ” (ಮಂಗೆರಾ. ೯೩-೦); ಯುಷ್ಕತ್ಪದಪಾಂಸುಗಳಿಂದಾಂ 
ಪವಿತ್ರಗಾತ್ರನೆನಾದೆಂ (ಪಂಪಭಾ. ೯-೩೨): ಅಮರಪತಿಗಾತ್ರದಂತೆ 
ನೇತ್ರಸಹೆಸ್ರಸಂಕುಳಮಂಂ (ಕಾದಂಪೂ. ೦೦0) ; ಪುತ್ರಶೋಕದುರಿ ಭುಗಿಲೆನೆ 


ಲಾ 


26 


88 


ಹೆ 


0 


ಗಾತ್ರಿಗ 


ನೆಗೆದು ಗಾತ್ರವನಡರೆ (ಹಣಳಾ. ೦೨-೩೦ ರೆಗೆಳೆ); ಸೊಗಸು ಸಿಂಗಾರವು 
ಗಾತ್ರಕೆ ತಕ್ಕಂತೆ ಎಲ್ಲ ಜೀವರಿಗಿಹೆದಲ್ತೆ (ಇಂಜಾಪ. 34೩೬-೩೮). ೨. ಶರೀರದ 
ಭಾಗ ; ಅಂಗ; ಅವಯವ: ತಲೆ ಗಾತ್ರಸ್ಫುರಣಂ ನರವುಲಿ ಕಾರೆಳ್ಮಟ್ತಿ 
ಚ(0)ವ್ಮೂ ಖಿಳ್ಳೆಂದಿನಿತುಂ ಬಲದೊಳ್‌ ಪುರುಷಂಗೆಡದೊಳ" ಲಲನೆಗೆ 
ಸಮನಿಸಿದೊಡಿಷ್ಟಫಲಮಂ ಕುಡುಗುಂ (ಲೋಳೋಪ., ೦೦-೬೪). 
೩. ಶರೀರವನ್ನು ಆವರಿಸಿರುವ ಚರ್ಮುಃ ನೇತ್ರಂ ವದನಂ ಕರ್ಣಂ ಗಾತ್ರಂ 
ಘ್ರಾಣಂ ಗುದಂ ಪುರೀಷಂ ಸ್ಟೇದಂ ಮೂತ್ರಮಿವಖಾಿಂದೆ ಗಂಧಂ ಚಿತ್ರವಿಧಂ 
ಪುಟ್ಟುಗುಂ (ಅಶ್ಕಶಾ. &-೧8); ಶ್ರೋತ್ರ ಶಬ್ದವ ನೇತ್ರ ರೂಪವ ಗಾತ್ರವಾ 
ಸ್ಪರ್ಶನವ ಜಿಜ್ಯ ರಸೋತ್ಕರವ ಗಂಧವನು ನಾಸಿಕವಟ್‌ವವಿಂತೈಸೆ (ಅಮ್ಮ ತ. 
೩-೪). ೪. ದಪ್ಪ; ಭಾಂಡೆಗಳು: ಒಂದಕ್ಕೊಂದು ಹೊಂದಿಕೆಯಾಗು 
ವಂತಹ ಬೇರೆಬೇರೆ ಗಾತ್ರದವು ಇರಬೇಕು (ಅಡುಸೌ. ೩೩) ;. ಆ ಮರದ 
ಹಣ್ಣು ಒಳ್ಳೆ ಗಾತ್ರವಾಗಿದೆ (ರೂಂ). ೫. ಆನೆಯ ಶರೀರದ 
ಮುಂಭಾಗ ; ಆನೆಯ ಮುಂಗಾಲು : “ಗಾತ್ರಮುಮಪರಮುಮೆಂಬೀ 
ಗಾತ್ರಂ ಪೂರ್ವಾಪರಾಂಘ್ರಿಯುಗಳಮುಮಕ್ಕುಂ? (ವಸ್ಮುಕೋ. ೮೮-೩೩) ; 
“ ಗಾತ್ರಂ-ಆನೆಯ ಮುಂಗಾಲು ಮುಂತಾದ ಕೆಳಗಡೆ ಶರೀರಕ್ಕೆ ಹೆಸರು” 
(ಸಿದ್ಯಾಂತಿ. ೨೦೫. ೬. ಒಂದುಸಾವಿರ ವೀಳೆಯದೆಲೆಗಳುಳ್ಳ ಕಟ್ಟು : 
ಕೊಟ್ಟ ಸಾಸನಮೆಂ » » ಡೆಲೆಯ ಗಾತ್ರಕ್ಕೆ ಸಾಸಿರೆಲೆಯರ್ದ್ಹಗಾತ್ರ 
ಕೃಯ್ದೂಟ್‌ಲೆ (ಸೌಇಇ. ೫1-11, ೧೪೮-೨೫; 1099); ಗಾತ್ರಕ್ಕೆ ಯೊಂದು 
ಪೇಠ ನರಿ ಹೇಟ್‌ನ್ಲಿ* ಧರ್ಮ್ಮಮಂ (ಎಇ. ೫111, ೦೯-೦೬ ; 1107); 
ಅಯ್ನೂಜನಾಲುವರು ಒಕಲಲ್ಲಿ ಚೈತ್ರಕ್ಕೆ ಪಾಗ ೧ ಪವಿತ್ರಕ್ಕೆ ಪಾಗ ೧ 
ಅವರಲ್ಲಿ ಗಾತ್ರಕೆ ಪಾಗ ೧ (೩೮. ೫1, ೨೬೪-೩೭; 3368). « ಗಾತ್ರಿಗ' 
ಪರಾ. [ಸಂ.7 


ಗಾತ್ರತ್ರ (ನಾ). ಶರೀರವನ್ನು ರಕ್ಷಿಸುವುದು; ಕವಚ: ಚೀ ನಾಣ 


ಪುತ್ತೆಂದು ದುರ್ಧರ ಗಾತ್ರತ್ರಮನೊಲ್ದನಿಲ್ಲಿಅೌವರೇ ಬಲ್ಲಾಳ್ಗಳೇಕಾಕಿಯಂ 

(ಶಾಂತಿಪು. ೩-೯೮) ; ಸುರವಿಧ್ವಂಸಿಯೆ ಬಿಲ್ಲನೊಂದೆ ಶರದಿಂ ಗಾತ್ರತ್ರಮಂ 

ಕೃಷ್ಣನಾರ್ದೆರಡಂಬಿಂ ತಜಿದಿಕ್ಕಿ (ಗವಿ. ೧೮-೦೦೩. " ತನುತ್ರ ' ಪರಾ. 
[ಸಂ.) 


ಗಾತ್ರಸಂಕೋಚಿ (ನಾ). ೧. ಶರೀರವನ್ನು ಮಬದುರಿಕೊಂಡಿರುವವನು. 


೨. ಇಲಿಯನ್ನು ಹಿಡಿಯಲು ಶರೀರವನ್ನು ಮಂದುರಿಕೊಂಡು 
ಸಿದ್ಧವಾಗಿ ಕುಳಿತಿರುವ ಬೆಕ್ಕು: “ ಜಾಹಕಃ, ಗಾತ್ರಸಂಕೋಚೀ, 
ಮಂಡಲೀ - ಈ ೩ ಇಲಿಯಂ ಹಿಡಿಯಲನುಗೆಯ್ಯ ಬೆಕ್ಕು '' (ಹಾಯ 
೪೦-೮64). [ಸಂ. ಗಾತ್ರಸಂಕೋಚಿನ್‌) 


ಗಾತ್ರಸ್ಫುರಣ (ನಾ). ಶರೀರದ ಯಾವುದಾದರೂ ಭಾಗವು 


ಅದುರುವುದು : ತಲೆ ಗಾತ್ರಸ್ಫುರಣಂ ನರವುಲಿ ಕಾರೆಳ್ಮಟ್ತ, ಚ(ಂ)ಮ್ಮ 
ಖಿಳ್ಳೆಂದಿನಿತುಂ ಬಲದೊಳ್‌ ಪುರುಷಂಗೆಡದೊಳ್‌ ಲಲನೆಗೆ ಸಮನಿಸಿ 
ದೊಡಿಷ್ಟಫಲಮಂ ಕುಡುಗುಂ (ಲೋಕೋಪ, ೦೧-೬೪). 

[ ಗಾತ್ರ + ಸ್ಫುರಣ ] 


ಗಾತ್ರಿ (ನಾ).ಎಗಾತ್ರಿಗ : ಅಯ್ಕವೊಳೆ ಪುರಪರಮೇಶ್ವರರುಮಪ್ಪ 


ಯ್ಲೂರ್ವರ್‌ ಸ್ವಾಮಿಗಳುಂ ಗವಜ*ಯರುಂ ಗಾತ್ರಿಯರಂಂ ಸೆಟ್ಟಿಯರುಂ 
ಸೆಟ್ಟಿಗುತ್ತರುಂ (ಎಇ. XIX, ೩೩-೧೯ ; 1198). 
₹ ಆಗಾತ್ರ 


ಗಾತ್ರಿಗ (ನಾ), ವೀಳೆಯದೆಲೆಯನ್ನು ಮಾರುವವನು: ಗವಜಕಿಗರುಂ 


ಗಾತ್ರಿಗರುಂ ವೇಳಕಾಅರುಂ ಬೀರರುಂ ಬೀರವಣಿಗರುಂ . . . ಅಪ್ಪ 
ಶ್ರೀಮದಯ್ನೂರ್ವ್ವರ ವಿಖ್ಕಾತಿಯೆನ್ನೆಂದಡೆ (ಸೌ6ಇ. 11-1, ೦೧೧೮-೫೩; 
1057) ; ಗಾತ್ರಿಗರು ತಾವು ಮಾಣಿದೆಲೆಗೆ ಹೊಂಗಯ್ವತ್ತೆಲೆಯಂ 
ಕೊಟ್ಟರ್‌ (ಎಇ. ೪, ೦೯-೬೫ ; 1161); ಆ ದೇವರ ವೀಳೆಯ ನಡೆವಂತು 


ಗಾತ್ರಿಸು ೨೪೭೮ 


ಗಾನವಾಟಿ 


ಬಂದ ಗಾತ್ರಿಗರಲು ಬಿಟ್ಟಿ ಎಲೆ ಹೇಜಾಂಗೆ ನೂಲು ಹೊಣಿಗಯ್ವತ್ತು | |ಗಾದಿಗೈ "ಕಾರಿಗೆ? ನೋ. 
(ಕೂಲ್ಹಾಕಾ, ೧೫-೮೯; 3186), [ಗಾತ್ರ * - ಇಗ] ಗಾದೆ, ಗಾಧೆ (ನಾ). ೧. ನಾಣ್ಣುಡಿ; ಸಾಮತಿ; ಲೋಕೋಕ್ತಿ : 


ಗಾತ್ರಿಸು (ಕ್ರಿ). ಶರೀರದಲ್ಲಿ ಸೇರಿಸು; ದೇಹದೊಳಗೆ ಹೊಯ್ಮು : 
ಹುಸಿಯೊಳಾದ ಫಳೆಂ ಸವಿನೋಡಿದೆಂದು ಗಾತ್ರಿಸುವರನೇಕ ರೂಕ್ಷ ವಿಷತಿಕ್ತ 
ಕರೋರಮೆನಿಪ್ಪ ಖಾರಮಂ (ಅನಂಪು. ೯-೩೬); ಪುಸಿನುಡಿವನಿಗೊಂದೇ | 5 
ನಾಲಗೆ ಸಾಲದೆಂದೆಸಳೆಸಳಾಗಿ ಸೀಳ್ದೊಡನೆ ಪುಸಿಯ ಫಳವ ನೋಡೆಂದು 
ಗಾತ್ರಿಸುವರು ಯೆಸೆವ ವಿಷದ ಕ್ಷಾರವನು (ಅನಂತ, ೦೨-೯೪). 
(ಗಾತ್ರ + - ಇಸ್ಕು] 
ಗಾಥ (ನಾ). ಹಾಡು; ಶ್ಲೋಕ ; ಪದ್ಯ. "ಜಯಗಾಥ' ಪರಾ. [ಸಂ.] 


ಅರಸುಮಾನೆಯುಂ ತಿರಿಫುವರಿಟ್ಟೆ ಎಂಬ ಲೋಕಗಾದೆಯೇಕೆ 
ಪುಸಿಯಕ್ಕುಂ (ಪಂಜತಂ. ೯೩-೮) : ಗಾದೆಯ ಬಳಿಕೆ ಕೆಲಬರು ಗಳಿಸಿದೊಡೆ 
ಕೆಲರುಂಡು ಜಾಜುವರು (ಕುವ್ಯಾವಿ. ೩-೪8): ಒಡೆಯ ಮೆಚ್ಚಿ ಕಾಲೊಳೊ 
ದೆದನೆಂಬ ಗಾದೆಯಿಂದೆನಗೆಂದಳವಳು (ಥರಜಿ. ೦೦-೯೯) ; ಗಾದೆ ವೇದಕ್ಕೆ 
ಸಮ (ಗಾದೆ). ಗಾಥೆ: ೨. ಹಾಡು; ಪದ್ಮ : ನಾನು ಕಟ್ಟಿಕೊಟ್ಟ ಗಾಧೆ 
ಗಳನ್ನು ಹಾಡುತ್ತ ಬ್ರಾಹ್ಮಣರು ನಿನ್ನನ್ನು ಹುಡುಕಲು ಎಲ್ಲೆಡೆಗಳಿಗೂ 
ಹೋದರು (ವಡಭಾ. 099). "ಗಾಹೆ' ಪರಾ. [ ಆ ಸಂ. ಗಳಥಾ] 


ಗಾಥಿ (ನಾ), ಸಂಗೀತಗಾರ ; ಗಾಯಕ. [ಸಂ. ಗಾಧಿನ್‌] 10|ಗಾಥಿ " ಗುದೆ' ನೋ. 
ಗಾಥೆ (ನಾ). ೧.ಎಗಾಥ: "ವಡ್ಡಾರಾಧನೆ' ಎಂಬ ಹೆಸರು, ಅದರಲ್ಲಿ ಗಾನ, (ನಾ) ೧. ಗಹನ; ಕಪ್ಪಕರವಾದುದು ; ಕಠಿನವಾದುದು: 


ಬಂದ ಭಗವತೀ ಆರಾಧನೆಯ ಗಾಥೆಗಳ ವಿವರಣೆ . . . ಸಾರಿ ಹೇಳುತ್ತವೆ 
(ಕಸಾಕ. ೬೨): ವ್ಯಂಗ್ಯಾರ್ಥದ ಅಸ್ತಿತ್ವವನ್ನು ಸಾಧಿಸಲೆಂದು ಕೊಟ್ಟ 
ಪ್ರಾಕೃತ ಗಾಥೆಗಳೇ ಉದಾಹರಣೆಗಳು (ಧ್ವನ್ಕಾಲೋ. ೧೯೨). ೨. ಕಥೆ; 
ಚರಿತ್ರೆ: ಸಾನಂದಮುನಿವರನ ಪುಣ್ಯಗಾಥೆಯನು ... ಜಪಿಸಿ|36 


ಗಹನ-ಗಾನ (ಕಮದ. ೨೬೭ ಪ್ರ ಯೊ); ಆ ಸತಿ ಸಂತಸಂದಳೆದಳೀ 
ಹೊನ್ಮಕ್ಕಿದೇಂ ಗಾನೆಮೇ (ಕಂದ್ರಥ್ಯು. ೦೪-೯೩). ೨. ಅಸಾಧ್ಯನಾದವನು: 
ನೀನೊರ್ವನೆ ಪೊಣರ್ವೆ ಗಡಾಂ ಸೇನಾನ್ವಿತನಾಗಿ' ಕಾದುವಲ್ಲಿವರಂ ನೀಂ 
ಗಾನಮೆ ಪೇರ್‌ (ಅಗವಿ. ೯-೬೮) . [ “ಆ ಸಂ. ಗಹನ) 


(ಸಾನಂಗ. ೩೬). ಹಿ. ನಾಣ್ಣುಡಿ; ಗಾದೆ; ಲೋಕೋಕ್ತಿ. ೪.| |ಗಾನ್ಕ (ನಾ). ೧. ಹಾಡುವಿಕೆ; ಗಾಯನ; ಸಂಗೀತ: “ ಗೀತಮೆನೆ 


[ಛಂದ ] ಮುತ್ರಾವೃತ್ತದ ಒಂದು ಭೇದ ; ಆರ್ಯಾವೃತ್ತ. 
[ಸಂ. ಗಾಥಾ] 
ಗಾದರಿ, ಗಾಜರಿ, ಗಾದ್ಕಿ (ನಾ). ೧. ಚಾವಟಿ, ಕೋಲು 
'ಮೊದಲಾದುವುಗಳ ಪೆಟ್ಟಿನಿಂದ ಮೈಮೇಲೆ ಏಳುವ ಗುರುತು ; |೩0 
ಬಾಸುಂಡೆ; ಬಾಸುಳು: (6. ೨, ಸೊಳ್ಳೆ ಮುಂತಾದುವುಗಳ 
ಕಡಿತದಿಂದ ಮೈಮೇಲೆ ಏಳುವ ಗಂದೆ,-ಗುಳ್ಳೆ : ಅವಳ ರಕ್ತ 


ಗಾನಮೆನೆ ಪಾಡೆನಿಕ್ಕುಂ"' (ಮೆಂಗರಾ. 3೩-3); ತಾನತಾನಕೆ ರಾಯ 
ಹಿಗ್ಗುತಿಹನು ಗಂಡನಾನಂದಕವಳುಬ್ಬುತಿಹಳು ಗಾನವೊಪ್ಪಿ ದುದಾಗ 
ಗಂಧಗಿರಿಯ ಪವಮಾನ ಕಮ್ಮನೆ ತೀಡಿದಂತೆ (ಛರಣೆ. ೦೦-೧೯). ೨. ಹಾಡು; 
ಗೀತ: ವೀಣೆಯಿಂ ಗಾನಮಂ ನುಡಿಸುವಂದದೊಳೆನ್ನ ವಾಣಿಯಿಂ 
ಕವಿತೆಯಂ ಪೇಳಿಸಿದನು (ಕೃಮಿಛಾ. ೧-೮): ಶ್ವಾನನ ಮುಂದೆ ಗಾನ ಹಾಡಿದ 
ಹಾಗೆ (ಗಾದೆ). [ಸೇ.] 


ಹೀನವಾದ ಕೈಗಳ ಮೇಲೆ ಗಾದರಿಗಳೆದ್ದವು: (ಜೀನಜಾ. ೧೮೦).| |ಗಾನಕಲೆ (ನಾ). ಸಂಗೀತವಿದೆ: ಪ್ರಾಚ್ಯಮಾನವನ ಮತ್ತು ವಿಶ್ವದ 


ಗಾಜರಿ : ೩. ಒಂದು ಬಗೆಯ ಚರ್ಮರೋಗ: ಒಮ್ಮಿಂದೊಮ್ಮೆ 
ಮೈತಿಂಡಿ ಬಿಟ್ಟು ಕೆರೆದು ಕೆರೆದು ತೊಗಲು ದಪ್ಪಾದಂತೆ ಆಗುತ್ತದೆ. ಇದಕ್ಕೆ | 25 


ವಿವಿಧಭಾಗಗಳ ಗಾನಕಲೆಯ ಮೂಲವೆಲ್ಲಾ ಇದೇ ತಾನೇ? (ಥಾಕೆರ. 
೫೩೬), [ ಗಾನ್ಯ + ಕಲ್ಕೆ ] 


ಗಾದಿ, ಪಿತ್ತಗಾದಿ, ಗಾಜರಿ, ಹೈತಕ ಮೊದಲಾದ ಬೇರೆಬೇರೆ ಹೆಸರು | | ಗಾನದೇವತೆ (ನಾ). ಸಂಗೀತಶಾಸ್ತ್ರದ ಅಭಿಮಾನಿದೇವತೆ ; ಸರಸ್ವತಿ: 


ಗಳಿರುತ್ತವೆ (ಗೈಹವೈ. ೬). ಗಾದ್ಧಿ; ೩. ಮೇಲಿನ «ಗೃಹವೈ' 
ಪ್ರಯೋಗವನ್ನು ನೋಡಿ. [?] 

ಗಾದಾರಿ (ನಾ), ಗೊಬ್ಬರಕ್ಕೆ ಉಪಯುಕ್ತವಾಗುವ ಎಲೆಗಳುಳ್ಳ 
ಹುರುಳಿ ಮಂಂತಾದ ಗಿಡ: (೪. (?] 80 


ಬಾಲೆ ಬಾಜಿಸುತೆ ಜಾಣಿಂ ಬೀಣೆಯಂ ಗಾನದೇವತೆವೋಲ್‌ ಕೇಳಿಸಿದಳ* 
ಕಳಾಕುಶಲೆಯಂ (೮೬೮೪ವೆ. ೦೦-೦೦) ; ಬಾಲಕರ ವದನದೊಳ್‌ ವಾಣಿ 
ತಾಂ ನೆಲಸಿದಳೊ ಗಾನದೇವತೆಯ ಮೈಗಾಣಿಕೆಯೊ ಮೋಹನದ 
ತನಿರಸವೊ . . . ಎನೆ (ಕೃಮಿಧಾ. ೨೦-೩೭). [ ಗಾನ್ಯ 4 ದೇವತೆ] 


ಗಾದ, (ನಾ). ೧. ಅರಳೆ ತುಂಬಿದ ಮೆತ್ತನೆಯ ದಿಂಬು; ಮೆತ್ತೆ:| : ಗಾನಪದ್ಭತಿ (ನಾ), ಸಂಗೀತದ ಸಂಪ್ರದಾಯ,-ಕ್ರಮ: ಈಗಿನ 


ತಿಂದು ಗಾದಿಯ ಮೇಲೆ ಬಂದು ಗುರು ಬೀಳ್ವಂತೆ (ಸರ್ವಜ್ಞ. ೦೩೩೬) ; 
ಕೂಡುಲಿಕ್ಕೆ ರೇಶ್ಮಿಯ ಮತ್ತು ಕುತ್ನಿಯ ಗಾದಿಗಳ ಕುರ್ಚಿಗಳನ್ನೂ 


ಗಾನಪದ್ಭತಿಯನ್ನು ಹೀಗೇ ಬಿಟ್ಟರೆ ಇನ್ನು ಕೆಲವುದಿನಗಳಲ್ಲಿ ಸಂಗೀತವೇ 
ಸವೆದುಹೋಗುವುದು (ಗಾನಕ. ೨ಬ. [ಗಾನ್ಶ * ಪದ್ಧತಿ 1 


ಸೋಫಾ (ಮಂಚ) ಗಳನ್ನೂ ಇಡಿಸಿರುತ್ತೇನೆ! (ಮೋಹಿನೀ. ೩೪): ಕಂಬದ ಗಾನಪಾಠ್ಕ (ನಾ). ಗಾನಮಾಡಲು ಬಳಸುವ ಕೀರ್ತನೆ,_ಕೃತಿ 


ಕೆಳಗಡೆ ಯಾವ ರತ್ನಗಂಬಳಿ ಅಥವಾ ಮೆತ್ತನೆಯ ಗಾದಿ ವಗೈರೆ ಇರಲಿಲ್ಲ | 
(ಕಂಬಹು. ೦). ೨. (ಆಲಂ): ಅಧಿಕಾರಸ್ಥಾನ;ಗದ್ದುಗೆ ; ಸಿಂಹಾಸನ : 
ಈತನಿಗೆ ರಭಾನ್ಸಿಯ ಗಾದಿಯಂ ದೊರಕಿತು (ರುಇರಾಜಿ. ೨); ಪ್ರತಿ 


ಸಾಹಿತ್ಯ: ಅಂಗೋಪಾಂಗಂಗಳೊಳೆಸೆವಾಂಗಿಕವುಂ ಗಾನಪಾಠ್ಕದೊಳ್‌ 
ವಾಚಕಮಂ ತಂಂಗಕುಚೆ. ಮೆಅಕದಳಾ ದಿವಿಜಾಂಗನೆಗಾಹಾರ್ಯ 
ಸಾತ್ವಿಕಂ ನಿಜಮೆ ವಲಂ (ಆದಿಫು. ೪-39). ([ಗಾನ್ಯ * ಪಾಠ್ಶ) 


ಕ್ಷಣಕ್ಕೂ ತಮ್ಮ ರಾಜ್ಯದ ಗಾದಿ ಮುಳ್ಳಿನ ಗಾದಿಯೆಂಬ ಭಾಸವಾಯಿತು | | ಗಾನಪ್ರಬಂಧ (ನಾ). ಸಂಗೀತಕೃತಿ; ಹಾಡು: ನಾನೇ ಗಾನಪ್ರಬಂಧ 


(ಶಿರಾಮು, ೭೬). [*ಹಿಂ.ಗದ್ದೀ; ಮರಾ. ಗಾದೀ] 
ಗಾದಿ " ಗಾದರಿ' ನೋ. 


ರಚಿಸಲಾರೆನಾದರೂ, ಅಂಥ ಕೆಲಸ ಅಸಾಧ್ಯವಲ್ಲ (ಸ್ಮನ್ಮಹೊ. ೨೩೭). 
[ ಗಾನ್ಯ * ಪ್ರಬಂಧ] 


40 
ಗಾದಿಂಗಾಯಿಗ (ನಾ). ಒಬ್ಬಾತನ ಹೆಸರು: ಅತನ ಮಗ ಬೀರನೆಂಬೋನು ಗಾನಲೋಲ (ನಾ). ಸಂಗೀತದಲ್ಲಿ ತೀವ್ರವಾದ ಆಸಕ್ತಿ ಹೊಂದಿ 


ಗಾದಿಂಗಾಯಿಗನುಮಿಾ ಕಲ್ಲ ನಿಟ್‌ಸಿದ (ಎಳ. ೪111, ಸೊರಬ... ೨೦೬-೯; 
908). [?] 
ಗಾದಿಗೆ, (ನಾ). ಗಾದ್ಮಿ ೨: ಹೆಂಡತಿಯು ಕನಸಣ್ಣಾ ಗಂಡನು ಕನಸಣ್ಣಾ 


ರುವವನು : ಶ್ರೀನಿವಾಸ ನೀನೇ ಪಾಲಿಸೋ ಶ್ರಿತಜನಪಾಲ ಗಾನಲೋಲ 
ಶ್ರೀಮಂಕಂಂದನೇ (ಪುರಂದ. ೦-೭ ಪಲ್ಲವಿ). 
[ ಗಾನ * ಲೋಲ] 


ಗಂಡ ಮಗ ಸೊಸೆ ಸಹೋದರರು ಗಾದಿಗೆಗಳು ಕನಸಣ್ಣಾ (ಜಿದಾವ, ೩೪-೨). [46 ಗಾನವಾಟ (ನಾ). ಹನ್ನೊಂದು ಬಗೆಯ ವೃಕ್ಷಸನ್ನಿವೇಶಗೆಳಲ್ಲಿ ಒಂದು : 


« ಗರ್ದಗೈೆ ' ಪರಾ. (ಗಾದಿ, -ಗೆ3 


i 


ವನವಾಟ ಚಕ್ರಾವರ್ತ ತೋಪು . . . ಗಾನವಾಟಿ ಕ್ರೀಡಾರಾಜ 


ಗಾನಶಯೆ 


ಚಿತ್ರವ್ಯುಹ ಕೋಣಕ್ರಮಗಳೆಂಬ ಹನ್ನೊಂದು ವೃಕ್ಷಸನ್ನಿವೇಶಗಳುಂ | 


ನಂದನೀಯಗಳಾಗಿರ್ಕುಂ (ವಿವೇಕ. ೨೦೦). [?] 

ಗಾನಶಯ್ಯೆ (ನಾ), [ಸಂಗೀತ] ಹಾಡಂವ ಸಂಪ್ರದಾಯ ; ಗಾಯನ 
ಕ್ರಮ,-ಪದ್ಧತಿ: ಅವರದು ಪರಿಶುದ್ಧವಾದ ಕರ್ಣಾಟಕ ಗಾನಶಯ್ಕೆ 
ಅಲ್ಲವೆಂದೂ, ಒಂದು ವಿಮರ್ಶೆ ಹರಡುತ್ತಿದೆ (ಗಾನಕ. ೫೩). 

[ ಗಾನ್ಯ + ಶಯ್ಕೆ ) 

ಗಾನಶಾಲೆ (ನಾ). ಸಂಗೀತವನ್ನು ಹೇಳಿಕೊಡುವ ಮಂದಿರ; ಸಂಗೀತ 
ಗೋಷ್ಠಿ ನಡೆಯುವ ಸ್ಥಳ: ಗಾನಶಾಲೆ ಕ್ರೀಡಾಶಾಲೆ ಭೋಜನಶಾಲೆ 
ಮಜ್ಜನಶಾಲೆ (ನಿವೇಕ, ೨೧೩. (ಗಾನ್ಯ * ಶಾಲೈ] 


` ೨೪೭೯ 


ಗಾನಿ (ನಾ), ಹಾಡುವವನು; ಸಂಗೀತಗಾರ: ವೀಣೆಯ ೦ಂ|20 


ಗಾ[ ಪಾಕಾಂ. ನಾನಿ ಬಾಜಿಸೆ ಸುತಾನಂ ತಾನತಾನಮಾಗುಣ್ಮದೊಡೆ ಬಂದ 
ಕೊಚಿತೆ ಗಾನಿಗೋ ವೀಣೆಗೋ (ಪದ್ಮರಾ. ೦-೩). 
[ ಸಂ. ಗಾನಿನ್‌] 
ಗಾನೆ (ನಾ). ಹಾಡುವವಳಂ ; ಸಂಗೀತಗಾತಿ: ಗಾನೆಯರ ಮಧುರಾಳಾಪ 
ಗೀತವ ಕೇಳು ಖಳರಾಯ . . . ಮೆಯ್ಮುರಿದೆದ್ದನೊಲಿದು (ಮೋಹತ. 
೨೨-೩೬೭), [ಗಾನ್ಮ+ - ಎ] 

' ಗಾನೋದ್ಯೋಗ (ನಾ). ಹಾಡುವ ಪ್ರಯತ್ನ, - ಕಾರ್ಯ: 
ಗಾನೋದ್ಕೋಗದೆ ಪೋಗಿ ವನೌನದೆ ವಲಂ ಜಾನಿಪ್ಪಂ . . . ಏನಂ 
ವೇಟ್ಟುದೊ ಮಾಣದಾ ಕುವರನಂ ಕಾಡಿತ್ತು ಕಾಮಗ್ರಹಂ (ವರ್ಥಪು. 
೫-೨೦). [ಗುನ್ಯ * ಉದ್ಯೋಗ) 

ಗಾಬರಿ, ಘಾಬರಿ (ನಾ). ಹೆದರಿಕೆ ; ಭಯ ;ಅಂಜಿಕೆ : ಅವಳಿಗೆ ಕಂಠಿಯ 
ಈ ಹೊಸ ನಡವಳಿಕೆ ಆಶ್ಚರ್ಯ ಗಾಬರಿಗಳೆರಡನ್ನೂ ಉಂಟು 
ಮಾಡಿತು (ರಡಿ. ೪೯) ; ಸರಸ್ವತಿ ಗಾಬರಿಯಿಂದ “ಏನಾಯಿತು?” 
ಎಂದು ಕೈ ತೊಳೆಯಲು ನೀರು ಕೊಟ್ಟಳು (ಮುಂಗಾಮು, ೬೪). 
ಘಾಬರಿ: ಈ ಸುದ್ದಿ ನಮ್ಮವರಲ್ಲಿ ಘಾಬರಿಯನ್ನುಂಟುಮಾಡಿತು 
(ಪ್ರವಾಇ. 11, ೪9೭); ನನಗೆ ಘಾಬರಿಯಾಗಿಬಿಟ್ಟು ನನ್ನ ಬುದ್ಧಿ ಕೆಲಸ 
ಮಾಡುವುದನ್ನು ನಿಲ್ಲಿಸಿಬಿಡುತ್ತದೆ (ಶಾಲೆಮ, ೨೭). 
[ «ಹಿಂ. ಮರಾ. ಘಾಬರಾ ) 
ಗಾಬರಿಗೊಳು, ಗಾಬರಿಗೊಳ್ಳು (ಕ್ರಿ). ಅಂಜಂ; ಹೆದರು; 
ಭಯಪಡಂ : ಗಾಬರಿಗೊಳಬೇಡ ನಾಚಿಕೆಯನು ಬಿಡು ಪ್ರತಿವಾದಿಯನು 
ಕಡೆಗಣಿಸು (ಇಂಡಾಪ. ೦೭೬-೬೬). ಗಾಬರಿಗೊಳ್ಳು: ಭಟ್ಟಿನಿ ... ಬಹಳ 
ಮಟ್ಟಿಗೆ ಗಾಬರಿಗೊಂಡಿದ್ದಳು (ಬಾಇಆ. ೧೩೦); ವೃಥಾ ಏಕೆ ಗಾಬರಿ 
ಗೊಳ್ಳುತ್ತೀರಿ? (ಪ್ರಠಾಜ. 60). [ಗಾಬರಿ + ಕೊಳು (ಕೊಳ್‌) } 
ಗಾಬರಿಗೊಳ್ಳು " ಗಾಬರಿಗೊಳು' ನೋ. 
ಗಾಬರಿಪಡಿಸು (ಕ್ರಿ). ಅಂಜಿಕೆಯಾಗುವಂತೆ ಮಾಡು ; ಭಯಗೊಳಿಸಂ : 
ಹೆದೆಯುಲಿಯಿಂದ ಗಾಬರಿಪಡಿಸಿ ಬೆದರಿಸಿದ (ಶ್ರೀರಾಡ. ೬೪ ಏೀಕಿಕೆ). 
[ ಗಾಬರಿಪಡು + - ಇಸ್ಕು] 
ಗಾಬರಿಪಡು (ಕ್ರಿ).ಎಗಾಬರಿಗೊಳು : ದಾಸಸಾಹಿತ್ಯದ ಸಂಖ್ಯೆಯನ್ನು 
ನೋಡಿ ನಾವು ಗಾಬರಿಪಡುವ ಕಾರಣವಿರುವದಿಲ್ಲ (ಕಥವಿ. 1, ೬). 
( ಗಾಬರಿ + ಪಡ್ಕು) 
ಗಾಬರಿಸು, ಘಾಬರಿಸು (ಕ್ರಿ).ಐಗಾಬರಿಗೊಳು : ಬೆದರುತಲಿ ಕಂಗೆಟ್ಟು 
ಗಾಬರಿಸಿದರು (ಕರಲೀ. ೪೦೪-೮) ; ಅರರೆ ಮಂಥನಕಾಲದಲಿ ಜಲಚರಗಳುರೆ 
ಗಾಬರಿಸಿದಂತಹೆ ಶರಧಿಯಿಂ ಹೊರಟಿರುವ ಶ್ರೀಸುರತರುಗಳೆಂದದಲಿ 
ತೋರಿದರು (ರಘುವಂ. ೧೦೯೩-೭೯). ಘಾಬರಿಸು: ಅಕ್ಷಿಗಂ 
ಕತ್ತಲೆಯು ಕವಿವಾತಂಗೆ ಘಾಬರಿಸಿ (ತಂದ್ರಾವ, ೩ಬ. 
[ಗಾಬರಿ + - ಇಸ್ಕು] 


EE EE ESS ESE EES 


16 


20 


"26 


30 


«0 


«85 


ಗಾಮುಂಡ 


ಗಾಜಿ (ನಾ). (?): ವಿವರ ಗಾಬಿ ರೇಖೆ ನಷ್ಟದಿಂದ ಗ.೧೫ ಲ ೨॥ 
(ಎಕ. vill, ಕೀರ್ಥಹ. ೯೧-೩೯ : 1709). [?.] 

ಗಾಬು (ನಾ). ರಾಗಿಯ ಕಾಳಿನ ಮೇಲಿರಂವ ತೆಳಂವಾದ ಪದರ: 
ಕಣದ ತುಂಬ ಗಾಬು ಹರಡಿಕೊಂಡಿದೆ (ರೂಢಿ). ಮಣ್ಣು ಗಾಬು ' 
ಪರಾ. [?] 

ಗಾಭಸ್ತಿ (ನಾ). ೧. ಕಿರಣ; ಕಾಂತಿ; ತೇಜ. ೨. (ಆಲಂ) ಜ್ಞಾನ: 


ವಸ್ತುಸಾಕ್ಷಾತ್ಕಾರವೆನಿಸುವ ನಿಸ್ತರಂಗ ಚಿದಾಬ್ಭಿಯನು ಗಾಭಸ್ತಿ 
ಸ್ವರೂಪವನು ಕೃಪೆಮಾಡೆಂದ ಕಾರ್ತಿಕೇಯ (ಣ್ಕಾನಸಿಂ. ೩೯-೧). 
[ ಆಸಂ. ಗಭಸ್ತಿ ] 
ಗಾಮ, ಗಾಂವೆ, ಗಾವ, ಗಾವೆ (ನಾ). ಹಳ್ಳಿ; ಗ್ರವಂ : ಎಡೆನಾಡ 
ಗಾಮಂ . . . ಆಳುತ್ತಿರೆ (ಎಳ. ೫೪188, ಸೊರಬ, ೦-೩; 1977). 
ಗಾಂವೆ : ಗಾಂವೆ, ಗಾವೆ; ಕಾಂಪಂ, ಕಾಪಂ (ಛಪಾಧೂ. ೯ ಪ್ರಯೋ) 


ಗಾವ: ಮಕಾರಕ್ಕೆ ವಕಾರಂ. . . ಗ್ರಾಮ-ಗಾವ (ಕಮದ. ೨೬೩ 
ಪ್ರಯೋ) ; ಗ್ರಾಮ-ಗಾವ (ಶಜ್ಮಾನು. ೧೪೪ ಪ್ರಯೋ). ಗಾವೆ: ಮೇಲಿನ 
“ ಭಾಷಾಭೂ ' ಪ್ರಯೋಗವನ್ನು ನೋಡಿ. ([ ಸಂ. ಗ್ರಾಮ) 

ಗಾಮಗಾನೆ, ಗಾವಗಾನೆ (ನಾ), ಗ್ರಾಮಗಳಿಗೆ ಸಂಬಂಧಿಸಿದ ಪ್ರದೇಶ; 
ಗ್ರಾಮಠಾಣೆ. "ಗಾವಂ ಗಾನೆಲೆಖ್ಬ' ಪರಾ, ಗಾವಗಾನೆ : 
ಗಾವಗಾನೆ ಪೈಕಿ ಗದ್ದೆ ವಗೈರೆ ಪೈರು ಇಲ್ಲದೆ ಇರುವ ಚಿಕ್ಕಗ್ರಾಮಕ್ಕೆ ... 
ದರಖಾಸ್ತು ಮಾಡಿದಲ್ಲಿ (ಮಹಾವಂ. 11, ೬೪). 

[ ಗಾಮ + ಕಾನೆ (ಎ ಖಾನೆ)] 

ಗಾಮಗಾನೆಲೆಖ್ಬ (ನಾ). ಹಲವು ಗ್ರಾಮಗಳನ್ನೊಳಗೊಂಡ ಜಿಲ್ಲೆಯ 

ಭೂಕಂದಾಯದ ಲೆಕ್ಕಪತ್ರ : (ಕಿಸಂಗ್ಲಾ. ೧೪೩). 
[ ಗಾಮಗಾನೆ + ಲೆಖ್ಬ (ಲೆಕ್ಕ) 

ಗಾಮಗುಡ್ಡ (ನಾ). ಒಂದು ಊರಿನ ಹೆಸರಂ: ತಸ್ಯ ಸೀಮಾವ್ಯವಸ್ಥ 
ಈಶಾನ್ಯ ದಿಕ್ಷೀಮಾ ಗಾಮಗುಡ್ಡ ತಟಾಕಸ್ಯ (ಬೈಆರಿ, ೧೯೪೨, ೭೫-೧೦೨ ; 
8191). [ಗಾಮ ಗುಡ್ಡ] 

ಗಾಮಬ್ಬೆ (ನಾ). ಒಬ್ಬಾಕೆಯ ಹೆಸರು : ಮಹೇನ್ಹಾ ೨ಧಿರಾಜರ್ಗ್ಗಂ 
ಗಜ್ನರ ಮಗಳ್ಗಾಮಬ್ಬೆ ಮಹಾದೇವಿಗಂ ಪುಟ್ಟಿದೊನಯ್ಕಪದೇವನ್‌ 
(ಸೌಇಇ. 2ಸ-1, ೨೩-೨೩ ; 029), [ ಗಾಮ್ಯ* ಅಬ್ಬೆ, ] 

ಗಾಮಲಗುಲಾಯಿ (ನಾ). ಒಂದು ಬಗೆಯ ಕುಲಾಯಿ,-ಟೋಪಿ (?) : 
ಹಸ್ತವಲಯವುಂಗುರವಾದಿ  ಭೂಷಣಗಳಂಗಿಯಗ್ರದೊಳೊಪ್ಪವೆಳೆಯ 
ಗಾಮಲಗುಲಾಯಿ (ಚಿನಮಂ. ೪-3), 

[ ಗಾಮಲ? + ಕುಲಾಯಿ ( ಆಕುಲಾಯ್ಕ) ] 

ಗಾಮಾಹಾರ (ನಾ), ನಾಡಿನ ಒಂದಂ ವಿಭಾಗ : ಗ್ರಾಮಾಹಾರ ಅಥವಾ 
ಗಾಮಾಹಾರ ಎಂಬೊಂದು ನಾಡ ವಿಭಾಗವನ್ನು ಕಾಣಬಹುದು 
(ಶಬ್ಮವಿ. 8೫೮). [ “ಸಂ. ಗ್ರಾಮಹಾರ ] 

ಗಾಮಿಗ (ನಂ). ಗ್ರಾಮಸ್ಥ ; ಹಳ್ಳಿಗೆ: ನಾಗವಳ್ಳಿಯರುಂ ಅಣ್ಣುಗಿಯಾ 
ಗಾಮಿಗರುಂ ನೀರಿಲ್ಲಿಯಾಸಿನ್ಹೆ ಜ ಗಾಮಿಗರುಂ ಮುಖಂ ಆಗೆ (ಎಳ. 711, 
ಶಿಕಾರಿ. ೦೫೪-೦೦; ಸು. ಆಕ); ಬಿಟ್ಟಿಗ ಎಲ್‌ಗಗೊಳ್ಳಿ ನಾಡನಾಬ್ಗಾ ಮಿಗರ್‌ 
(ಎಕ. 7111, ಸೊರಬ. 8೪೨-೨; ಸು. 800), [ಗಾಮ - ಇಗ] 

ಗಾಮುಂಡ, ಗಉಂಡ, ಗಉಡ, ಗಮಂಡ, ಗವುಂಡ, ಗವುಂಡು, 
ಗವುಡ್ಕ, ಗವುಡು, ಗಾಮಂಂಡಂ,, ಗಾವುಂಡ, ಗಾವುಂಡ್ಗು, 
ಗೊಂಡ, ಗೋವುಂಡಂ,, ಗೌಉಡ, ಗೌಂಡ, ಗೌಂಡು, ಗೌಡ,, 
ಗೌಡು, ಗೌವುಂಡ (ನಾ). ಊರಿನ ಮುಖ್ಯಸ್ಥ ; ಗ್ರಾಮಣಿ ; 
ಪಟೇಲ ; ಶ್ರೀಚನ್ನಿಯವ್ಮರಸರ್‌ದೇವರ್ಗೆ ವಂಣ್ಣಮ್‌ ಕೊಟ್ಟರ್‌ ... 
ಪನ್ನೆರಡು ಗಾಮಂಣ್ಣ ಪ್ರಜೆರ್‌ ಸಕ್ಷಿ (ಎಕ. ೩1, ಚಿತ್ರದು. 3೪-೨; ಸು, 


ಗಾಮುಂಡು 


500 7) ; ಕೌಶಳಮೆಂಬೂರ ಗಾಮೂಂಡಂ (ಪಾಕಾಂ. ಗಉಂಡಂ, ಗವುಂಡಂ, 
ಗೌಡಂ] ಜಗದ್ಗೃಹನೆಂಬೊಂ (ವಡ್ಗಾರಾ. ೨೦-೧೮) ; ನಿವೇಶನಂ ಕೊಟ್ಟ 
ಯಿಕ್ಕುವವರ್ಗ್ಗೆ ಗಾಮುಣ್ಣರ್ಗ್ಗಂ ಕೀಬ್ದಾತಿಯ ಮುಕ್ಕರ್ಗ್ಗಂ ಪ್ರತ್ಯೇಕಂ 
ಮನೆಯೊನ್ನು (ಎಇ. ಸಸ, ೬-೪೩; 1012); ಹಳ್ಳಿಗಳಲ್ಲಿ “ ಗಾಮುಂಡ ” 
(ಈಗಿನ ಗೌಂಡ ಅಥವಾ ಗೌಡ) ರೆ ಮುಖ್ಯರು (ಹಿಂದುಃ. ೯0). ಗಉಂಡ: 
ಮೇಲಿನ « ವಡ್ಡಾರಾ ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
ಗಉಡ ;: ದೀಪದ ನಿತ್ಯದ ಕಾಣಿಕೆಯನು ಗಉಡಗಳು ಸ್ತಗೆ 
ತೆಕ್ಕೊಂಡು (ಎಳ. 111, ಮಳವ, ೯೦-೭: 1520), ಗಮಂಡ; 

ಂಕರದೇವರ್ಗ್ಗೆ ಕಣ್ಣತ್ತರ ಚಾಮ ಗಮಂಡನ ಮಗ ಗವುಂಡೆಯ 
ವಿನಾಕನಂ ನಂದಿಯುಮಂಂ (ಎಕ. 113, ಮೈಸೂರು, ೮-೦೬ ; 1175). 
ಗೆವುಂಡ: ಪೆಂಡತಿಗಾಜದೆ ತೊಟ್ತಿಂಗೆ ಗವುಂಡಂಗಾಣದೆ ಬಾರಿಕಂಗೆ 
ಕಳ್ಳಂಗಾಜದೆ ಬಟ್ಟೆವೋಪಂಗೆ ಮುನಿವರೆಂಬ ನಾಟ್ನುಡಿಯಂತೆ 
(ಧರ್ಮಾಮೈ. ೭-೧೦೪) ; ಒಬ್ಬ ಹೆಗ್ಗಡೆಯೋ ಗವುಂಡನೋ ಅಥವಾ 
ನಂಡಿಗನೋ ಹೀಗೆ ಮಾಡಿದ್ದರೆ? (ಕಪಪು. ೭-೯೨). 
ಇದಂ ನಿತಾಂತವೋರಂತಿರೆ ರಕ್ಷಿಪ[ರ್‌] ಧ್ವಜತಟಾಕದ ಪನ್ನೆರಡುಂ 
ಗಪುಂಡುಗೆಳಳ* (ಇಆ. ೩೪111, ೩೯-೧೨; 1077); ಮಲ್ಲಗಾವುಂಡನೊ 
ಛಾರುವೇಂ ದೊರೆಯೆ ಲೋಕದ ವರ್ತ್ತಿಸುವೀ ಗವುಂಡುಗಳ್‌ (ಸೌಇಇ. 
೫5, ೦೨೭೫-೨೩ ; 1100); ಸಮಸ್ತಪ್ರಜೆ ಗವುಂಡುಗಳೂ -: (ಎಕ. 1x, 
ಚಿಂಗಳೂ. ೨೦-೮ ; 1842). ಗವುಡ, : ಯರಕುಳಧ ಮಧಿಗವುಡನ ಶುಪುತ್ತ 
(ue. Vil, ೧೬೩; 350 ಕೃಾ) ; ಆ ಅಜ್ಜ ಗವುಡನು ಆಗದ್ದೆಯನು ... 
ಧಾರಾಪೂರ್ವಕವಾಗಿ ಕೊಟ್ಟನು (ಎಳ. ೪1, ಕಡೂರು. ೧೨-೩೫ ; 1288) ; 
ಮಲಣಗವುಡ ಸಂಬುವಗವುಡ (ಮೈಆರಿ. ೦೯೪೧, ೨೬-೦೦ ; 3292) ; 
ಚರಲಿಂಗ ವುಂಡ ಶೇಷವ ಮಾರಗವುಡನ ತರಂಣಿ ಬಿಸುಡೆ (ಮೋಳಿಪು. 
೨-೬೪. ಗವುಡು: ಕಲ್ಲಗೊಂಡ ಬೈರಗೊಂಡನೊಳಗಾದ ಗವುಡುಗಳು 
ಮಂಗಾಯಿ ಮಾಡಿಸಿದ ಬಸ್ತಿಗೆ ಕೊಟ್ಟ ವೊಡ್ಡರ ಕಟ್ಟೆಯ ಗದ್ದೆಜಿದ್ದಲು 
(ಎಕ. 11, ೩೪೩-೩; ಸು. 1500). ಗೌಮುಂಡ್ಕು : ಕೊಳಗ[ರ]ಸೆಟ್ಟಿ 
ಮೊದಲಾಗಿ ಮೂನೂರ್ವ್ವರ್ಸ್ಲೈ x ೬ * ಗಾಮುಂಡುಗಳು (ಸೌಇಇ. ಸ1-।, 
೪೩-೨೬; ಗಾವುಂಡ: ಆ ವೂರ ಗಾವುಂಡಂ ಜಿನವಾದಿಗ 
ಸೆಂಟೊ0ಂ (ದಡ್ಮಾರಾ: ೧೦೦-೨೩) ; ಇ[ವ]ನ ತಮ್ಮ ಗಾವುಣ್ಣ 
ಪುವಿಳಮ್‌ ಬೀರಕಲ್ಲ ನಿಟ್‌ಸಿದ (ಎಳ. 1೪, ಹೆಗ್ಗಡೆ, ೭೩-೩೦; 30077) ; 
ಭೊೋಗವಶಿಯೆಂಬೂರೊಳ್‌ ಕಾಮವೃಷ್ಟಿಯೆಂಬ ಗಾವುಂಡಂಗಂ ಇಷ್ಟದಾನಿ 
ಯೆಂಬ ಗಾವುಂಡಿಗಂ ಅಕೃತಪುಣ್ಯನೆಂಬ ಮಗಂ ಪುಟ್ಟಲೊಡಂ (ಜೀವಸಂ. 
೨೦೦-೩೯೭). ಗಾವುಂಡು,: ಸ್ವಸ್ತಿಶ್ರೀ ಅಯ್ವದಿಮ್ಟರುಂ ಗಾವುಣ್ಣುಗಳುಂ 
ಪ್ರಜೆಯುಂ ಇಟ್ಟು ಮಾಡಿದ ಸ್ತಿತಿ (ಸೌಣಣ. ೩x11, ೦೨-೧೯; 
೫7 ; ರಾಜಧಾನಿಗಳಾಗಿದ್ದ ಕೆಲವು ಪಟ್ಟಣಗಳನ್ನು "ಗಾವುಂಡು'ಗಳು 
ರಕ್ಷಿಸುಪ್ತಿದ್ದರೆಂದು ಒಂದೆರಡು ಶಾಸನಗಳು ತಿಳಿಸುತ್ತವೆ (ಕಶಾಅ. ೩೫೨). 
ಗೊಂಡೆ, : ಕೂಲಂಬಿಯ ದೊಡಿಗೊಂಡ ಕುಂಬಲುರ ಮಲ್ಲಿಗೊಂಡ 
ನಿಟೂರ ಬರಮಗೊಂಡ (ಎಕ. ೩1, ನಡ. ೧೦೭-೩೭; 1516). 
ಗೋವುಂಡು, : ಗೊಟ್ಟಿವಡ್ಡಿಯ ಗೋವುಣ್ಣುಗಳಿಂ ಸೆಲಾಂಭ್ಯಯರುಂ 


1062). 


ಅನೆಯರು ಕೂಡಿ ಗೊವುಣ್ಣುಂಗೆಯ್ದೂವದರ್ಕೈ ಇವರ ಕೊಡಗೈ 
(ಎಕ. 111, ನಂಜನೆ. ೧೯೯-೬; 189 ಕೃಠಾ). ಗೌಉಡ : ಬೇಟಿ ಗೌಂಡ 
ಅವನೆ ಮಗ ಏಚಣ ಗೌಉಡ ನಿಂಗಣ ಗೌಉಡ . . . ದೊಡಗೌಉಡ 


(ಎಳ. ೫1, ಹಿರಿಯೂ. ೪೯-೩: ?). ಗೌಂಡ : ಗೌಂಡಗಳುಂ ಬಲ್ಲೊಕ್ಕಲ್ಲಳು 
ಮಣಿವೊಡೆ ಸಾಲ್ಗುಂ (ಧರ್ಮಾಮೃ. ೪-೦೦೦); ಮಾರಗೌಂಡನ ಹಳ್ಳಿಯ 
ಗುವ್ಮೂಜ್ಞ ಬೆರೆಯ (ಎಳೆ. 11, ೨೩೩-೩೯ ; ಸು. 1196) ; ಅರಸಂ ಗೌಂಡನಿಂ 


ಪೊಲಮನುಟಿಸಿದಂ . (ಕಬ್ಮಾನು. ೨೦೫ ಪ್ರಯೋ); ಇದಯವಾಲ್ಡ್‌ 


ಗವುಂಡು : | 


೨೪೮೦ 


10 


20 


30 


85 


«0 


ಗಾಯ 
ಗೌಣ್ಣನ್ಗಂ ಆ ಮೂಳೂಟ್‌ (ಎಳ, ೫1೪, ತಿರುಮಿ. ೨೩೨-೮: ?). 
ಗೌಂಡು: ಕೋಗಳಿನಾಡ ಪ್ರಭು ಗೌಂಡುಗಳ ಮುಂದೆ .. . ಧಾರಾ 


ಪುರ್ವ್ವಕ ಮಾಡಿಕೊಟರು (ಸಾಇಇ. 1-1, &೨೪-೮ ; 1197). “ಗೌಂಡುಂ 
ಬಳಿ' ಪರಾ. ಗೌಡ: ಧರೆಯ ಕುಡಿಯರ ಕುಲಶಿರೋಮಣಿಗಳೆನಿಪ 
ಗೌಡರ ಬಸಿಆ್‌ಳೊಗೆ [ದ] (ಸಿದ್ಧರಾ. ೧-೩೨); ಯಕ್ಷದತ್ತನೆನಿಪ್ಪ ಗೌಡನ 
ಯಕ್ಷದತ್ತೆಯ ಪಿರಿಯ ಮಗನಹ ಯುಕ್ಷಿಗಳ ತಾಂ ಯಕ್ಷದತ್ತನೆನಿಪ್ಪನು 
(ಸಾಳ್ಕಥಾ. ೨೦-೮೨) ; ಗೌಡದೇಶದ ರಾಯನಿವನೆನೆ ಹಳ್ಳಿಯ ಗೌಡನೆಂದೆಣಿಸಿ 
ಸಾಗಿದಳು (ಧರಣ. 88-೯೩) ; ದುರ್ಗವನಿತ್ತಾಗ ಮನನೊಂದು ತೆರಳಿದ 
ಗೌಡ (ಕಂನವಿ. ೧೦-೬೦); ಹಾಳೂರಿಗೆ ಉಳಿದವನೇ ಗೌಡ (ಗಾದೆ). 
ಗೌಡು : ಸಂದಣಿಪ ಕಟಕಿಗಳನಾಡಿದರು ಗೌಡು[ಶಾಾಂ.ಪ್ರಭುವು]ಗಳ್‌ 
(ಹಲಾರ. ಹ. ೦೯೩-೨); ನಾಗಾವಿಯ ನಾಲ್ಕು ಗೌಡುಗಳು ಎಂ([ಟು] 
ಹಿಟ್ಟು (ಸೌಇಇ. ೫೪, ೦೮೮-೦೧೪ ; 1266), ಗೌವುಂಡ: ಏಜಲೆ ನಾರಿಯ 
ಮಗ ಮಾಚಗೌವುಣ್ಣ (ಎಳ. ೪, ಬೇಲೂರು. ೨೦೨-8; 2188). P ಈ 
ಪದ "ಗ್ರಾಮಕೂಟ' ಎಂಬ ಪದದಿಂದ ಬಂದುದೆಂದು ಕೆಲವರು 
ಹೇಳುತ್ತಾರೆ. 
[ ಪ್ರಾ. ಗಾಮಉಡ, ಗಾಮಖಊಡ./ಸಂ. ಗ್ರಾಮವೃದ್ಧ ] 


ಗಾಮುಂಡಬ್ಬೆ (ನಾ). ಒಬ್ಬಾಕೆಯ ಹೆಸರು : ಗೋಯಿನ್ಮರ ಭಟಾರರಾ 


ಗಾಮುಣ್ಣ ಬ್ಬೆಗಳ* ಮಹಾದೇವಿಯಾ(ಯ)ರಾಗೀ(ಗಿ) (ಇ೮. ೫1, ೧೨೭-೫ ; 


808). [ ಗಾಮುಂಡ + ಅಬ್ಬೆ] 


ಗಾಮುಂಡಸಾಮಿ, ಗಾವುಂಡಸ್ವಾಮಿ (ನಾ). ಒಬ್ಬಾತನ ಹೆಸರು : 


ತೈರೂರ ಕೌಣ್ಣಿಲ್ಯಗೋತ್ರದ ಗಾಮುಣ್ಣ ಸಾಮಿಗಳ ಮಗನ್ನಾಗಮ್ಮಯ್ಯ 
(ಎಳ. 217, ಮಂಡ್ಯ. ೧೩-೭; 896). ಗಾವುಂಡಸ್ವಾವಿಂ: ವೈದ್ಯರ 
ನಾಕಿಮಯ್ಕನ ಕಯ್ಯಲು ಆ[ವರ] ಗಾವುಣ್ಣಸ್ವಾಮಿ ಮಾನ್ಯದಲ್ಕೊಣ್ಣ 
ಮತ್ತರೊನ್ನು (ಸೌಇಇ, ೫5, ೫೫-೪೪; 1092). 

[ ಗಾಮುಂಡ + ಸಾಮಿ) 


ಗಾಮುಂಡು, "ಗಾಮುಂಡ' ನೋ. 
ಗಾಮುಂಡು,, ಗಾವುಂಡ್ಕು, ಗೋವುಂಡ್ಕು (ನಾ). ಗೌಡನ ವೃತ್ತಿ; 


ಗೌಡಿಕೆ. " ಗಾಮುಂಂಡುಗೆಯ್‌' ಪರಾ. ಗಾವುಂಡ್ಕು : "ಗಾವುಂಡಿಕೆ' 
ಪರಾ. ಗೋವುಂಡ್ಕು : "ಗೋವುಂಡುಂಗೆಯ್‌' ಪರಾ. 
[( ಗಾಮುಂಡ * -ಉೃ) 


ಗಾಮುಂಡುಗೆಯ್‌, ಗಾವುಂಡಂಗೆಯ್‌, ಗೋವುಂಡುಂಗೆಯ್‌ (ಕ್ರಿ). 


ಗೌಡಿಕೆಯನ್ನು ನಡೆಸು ; ಗ್ರಾಮಾಧಿಪತ್ಯವನ್ನು ನಿರ್ವಹಿಸು: 
ಜೇಬುಳಗೇರಿಗೆ ಕಲಿಯವ್ಮು ಗಾಮುಣ್ಣುಗೆಯ್ದಾ ಚೇದಿಯಮಾನ್ಮಾ 
ಡಿಸಿದಾನ್‌ (ಸೌಇಇ. ೫1-1, ೩-೮: ಸು. 8ನೆಯ ಕತ); ಕಾರಿಗಾಮಂಣ್ಣನುಂ 
ಪೌರಿಗಾಮುಣ್ಣನುಂ ಇನ್ನಿವರ್ಗ್ಗಳ್ಳೂರ್ಗಾಮುಣ್ಣುಗೆಯ್ಕೆ 
(ಕಇ. 11, 8-೦೭; 869), ಗಾವುಂಡುಗೆಯ್‌ ::ಚನ್ಹ )ಪ್ರಭಭಟಾರಾರ್ಪ್ಪ 
ಸುಣ್ಣಿ ಯನಭ್ಯನ್ನ ರಸಿದ್ದಿಯಾಳುತ್ತಿರೆ ನಾಗಪುಲಿಗಾವುಣ್ಣಂ ಗಾವುಣ್ಣು 
ಗೆಯ್ಯೆ (ಸೌಇಇ. ೫1-1, ೩೪-೦೦ ; 926). ಗೋವುಂಡುಂಗೆಯ್‌ : 
ಗೊಟ್ಟೆವಡ್ಡಿಯ ಗೋವುಣ್ಣು ಗಳಂ ಸೆಲಾಂಭೈಯರುಂ ಆನೆಯರು ಕೂಡಿ 
ಗೊವುಣ್ಣೂಂಗೆಯ್ದುವದರ್ಕೈ ಇವರ -ಕೊಡಗೈ (ಎಕ. 111, ನಂಜನ. 


೧೯೯-೬: 189 ಕೃಶಾ), [ ಗಾಮುಂಡ್ಕು + ಕೆಯ್‌;] 


ಗಾಯ, ಘಾಯ (ನಾ). ಆಯುಧ ಮೊದಲಾದಂವುಗಳ ಹೊಡೆತದಿಂದ 


ದೇಹದಲ್ಲಿ ರಕ್ತ ಹೊರಬರುವಂತೆ ಉಂಟಾಗುವ ಕಚ್ಚು,-ಪೆಟ್ಟು : 
“ ಘಟ್ಟಣೆಯೆನೆ ಗಾಯಮೆಂದು ತಿಳಿಗೆ ವಿದಗ್ಮರ್‌'' (ಭಾರನಿ. ೬೭); ಮಲ್ಲ 
ಯುದ್ಧದೊಳ್‌ ಪೋರ್ದು ಮಲ್ಲಾಮಲ್ಲಿಯಾಗೆ ಪಲವುಂ ಗಾಯಂಗಳೊಳಾ 
ಯಂದಪ್ಪದೆ (ಪಂಪಥಾ. ೮-೭೬ ವ); ಪಾಪಿ ಹೊವನೇಟೌ್‌ಸಲು ಮಸೆದಡಾ 


ಗಾಯಂಬಡೆ. 


ಯುಧದ ಗಾಯ (ಬಸವ. ೬೫೦) ; ಕೆಟ್ಟ ಹಾವು ಕಚ್ಚಿದ ಗಾಯಕೆ ಹಳೆ 
ಬಟ್ಟೆಯೊಳೊರೆಸೆ ವಿಷ ಹೋದೀತೆ (ಪುರಂದ. ೧-೦೫೭-೨) ; ರಣಧೀರ 
ರೆಚ್ಚಾಡಿದರು ಗಾಯದೊಳೊಅಿಲಿತುಭಯಬಲ (ನಳಕ, ೯-೨೬) ; ಸುಭಟರು 
. * ಅಲಗಿನ ಗಾಯವನೆಣಿಸದೆ ಹೆಣಗಳ ತುಳಿತುಳಿದೊಡನೇಉಿದರು 

(ಕಂತವಿ, ೧೪-೪೬). ಘೌಾಯ : “ ಏಜಸನೆ ಘಾಯಂ '' (ಧಾರನಿ. 8೯): 
ಅಗ್ನಿಯ ಘಾಯವ ತೃಣದಲ್ಲಿ ಮಂತ್ರಿಸುವಂತಾಯಿತ್ತು (ಅರವ. ೧೮ಖ ; 
ಸಹದೇವ ನಕುಳರು ಸರಳ ಕಿತ್ತರು ಘಾಯವನು ತೊಳೆತೊಳೆದು 
ಮಂತ್ರಿಸುತ (ಕುವ್ಕಾಕ. ೪-೩4. 1 ಆಪ್ರಾ. ಘಾಯ. / ಸಂ. ಘಾತ) 

ಗಾಯಂಬಡೆ, ಗಾಯಪಡೆ, ಗಾಯವಡೆ, ಘಾಯಂಬಡೆ, ಘಾಯವಡೆ 
(ಕ್ರಿ). ಪೆಟ್ಟನ್ನು ಹೊಂದು ; ಗಾಯಗೊಳ್ಳು : ಅರಸಂ ಶಿರೋ 
ಭಾಗದೊಳ್‌ ಗಾಯಂಬಡೆದು ಮೂರ್ಛೆವೋಗೆ (ದಶಕು. ೨-೨೭ ವ). 
ಗಾಯಪಡೆ : ಗಾಯಪಡೆದವರ ಸೇವೆಗೆ ರೆಡ್‌ಕ್ರಾಸ್‌ ಸಂಸ್ಥೆ ಸಿದ್ಧವಾಗಿದೆ 
(ರೂಢಿ). ಗಾಯವಡೆ : ಗಾಯವಡೆಯದರಿಲ್ಲ ಸಾಯದೆ ನೋಯದವರಿಲ್ಲ 
(ಕುಷ್ಕಾಅ. ೦೯-೪೭) ; ಗಾಯವಡೆದಾ ಹುಲಿಯ ತೆಜದಲಿ ಬಾಯಲಬ್ಬರಿ 
ಸುತ್ತ ಬರುತಿರೆ (ಕೌಶಿರಾ. ೩೩-೨೩) ; ಕೈದುಗಳ ಸೋಂಕಿಂ ಗಾಯವಡೆದು 
(ಜೆಬಪು. ೪೪-೪೪); ಭೀಮಾರ್ಜುನರು ಗಾಯವಡೆಯದೆ ಕ್ಷೇಮದಿಂದ 
ಹಿಂತಿರುಗಿ ಬಂದಿದ್ದಾರೆ! (ವಕಥಾ. 60. ಘಾಯಂಬಡೆ: ಘಾಯಂ 
ಬಡೆದು ಮುಗ್ಗಿದರುಭಯಸೇನೆಯಲಿ (ಕುವ್ಕಾಭೀ. ೪-೩೦. ಘಾಯವಡೆ : 
ಘಾಯವಡೆದಾನೆಗಳು ಗುಳವನು ಹಾಯಿಕಲು ನೆಲಕುರುಳಿದವು 
(ಳುನ್ಶಾಕ, 8-೪). [ ಗಾಯ - ಪಡೆ] 

ಗಾಯಕ (ನಾ). '೧. ಗಾಯನಮಾಡುವವನಾು ; ಹಾಡುಗಾರ ; ಸಂಗೀತ 
ಗಾರ; ಗಾಯಕ ವಾದಕ ನರ್ತಕ ಕಥಕ ಪುಣ್ಯಪಾಠಕ ವೈತಾಳಿಕನಿಕರ 
ಮುಮಂ ಕೊಟ್ಟು (ಅದಿಪು. ೪-೩೪ ವ); ಪ್ರಕಟಿಸಿದತ್ತು ಪದ್ಮಜನ ಪಕ್ಕ 
ದೊಳ್‌ . . . ಗಾಯಶಪ್ರತತಿ ವಾದಕಮಂಡಳಿ (ಪುಷ್ಪ ಪು. 8-೨೦); ವಾದ್ಯ 
ಕಾರರ ಸೂತ್ರ ಗಾಯಕನ ಕೈಯಲ್ಲಿ (ಭಾರರ. ೫೩೫. ೨. ಒಂದು 
ಜಾತಿಯ ಹಾಡುವ ಹಕ್ಕಿ : ಟಿಟ್ಟಿಭ ಗಾಯಕ ಗಿಡಗ ರುಕ್ಮಕ ವಾಸಕ 
ಮೊದಲಾದ ಚಿತ್ರರೂಪಶಕ್ತಿಗಳುಳ್ಳ ಪಕ್ಷಿಕುಲಂಗಳುಂ (ವಿವೇಕ. ೨೧೨). 
೩. ಸಂಗೀತ ; ಗಾಯನ ; ಗಾಯಕದ ಲಶಿಕಾಪ್ರತತಿಯೊಳು ಗಾಯಕದ 
ಮೃಗಸಂತತಿಗಳೊಳು ಗಾಯಕದ ಮಧುಪಂಗಳೊಳು ಗಾಯಕದ ಫಣಿಗ 
ಳೊಳು (ಐಸಪು. ೦೯-೩೯). [ಸಂ.] 

ಗಾಯಕತನ (ನಾ). ಉತಾವಳಿತನ ; ಉದ್ಮಟತೆ ; ಘಾತಕತನ : 
ಕಾಯಾತುರದೊಳು ಅಯಾಸಗೊಳಿಸದೆ ಗಾಯಕತನವೇತಕೊ (ಪುರಂದ. 
೩-೦೦೪-೮). [? .. _ ತನ. / ಮರಾ, ಘಾಯಕೂತ್‌) 

ಗಾಯಕತೆ (ನಾ), ಹಾಡುವಿಕೆ; ಗಾಯನ ; ಸಂಗೀತ: ಶಕುನಿರವಕ್ಕೆ 
ಕಂಠರುತಿ ಕೂಟದೊಡಂಬಡಿನೊಳ್‌ ನಿಮಿರ್ಚೆ ಗಾಯಕತೆಯನಾಡೆ 
ತಾಳದ ಲಯಕ್ಕಲಕಾಳಿ ತಗುಟ್ಟು ತಾಡನಾನಕಮನುವಾದಿಯಾಗಿ 
ಮೊಟಗುತ್ತಿರೆ (ಕಾಂತಿಪು. ೮-೧೦೧). [ ಸಂ. ಗಾಯಕತಾ] 

ಗಾಯಕಿ, (ನಾ). ಹಾಡಂವವಳು.; ಸಂಗೀತಗಾತಿ: ಗೀತಗೋಷಿ 
ಯನೀವ ನೂತನ ಗಾಯಕಿಯರಿಂ (ಗಿರಿಕ. ೭-೧೧ ವ). 

[ ಗಾಯಕ + - ಇ್ಕ] 

ಗಾಯಕ್ಕಿ (ನಾ). ಗಾಯನವಪದ್ಧತಿ ; ಹಾಡುವ ರೀತಿ : ಅವರಿಬ್ಬರೂ 
ಘನವಿದ್ವಾಂಸರು, ನಾನು ಸಂಗೀತ ಹೆಚ್ಚು ಕಲಿತವನೇ ಅಲ್ಲ - ನನ್ನದೆಲ್ಲಾ 
ನಾಟಕೀ ಗಾಯಕಿ (ನಟಸಾ. ೬೩೩. “ಗಜಲ್‌ಗಾಯಕಿ' ಪರಾ. 

[ «ಹಿಂ. ಮರಾ. ಗಾಯಕೀ ] 

ಗಾಯಗಾಜಿಸು (ಕ್ರಿ). ೦. ಗಾಯವಾಗಂವಂತೆ ಮಾಡಂ; ಗಾಯಗೊಳಿಸಂ: 

ಶಲ್ಲೆಹ ಶಕ್ತಿ ಮೊದಲಾದ ಕೈದುಗಳೊಳು . . . ಬಿನ್ನಾಣದಿಂ ಗಾಯ 


೨೪೮೧ 


20 


28 


30 


46 


ಗಾಯದೊಪ್ಪಲು 


ಗಾಣಿಸಿದರತಿಬಲರಲ್ಲಿ ನಾನಾಪ್ರಹಾರದಿಂದೆ (ಕೈಮಿಧಾ. ೨೨-೬) ; ಹಿಂಗೆದೆ 
ಗಾಯಗಾಣಿಸಿ ಖಾನಖಾನರ ಭಂಗಕ್ಕೆ ತಂದರಾಕ್ಷಣದೆ (ಕಂನವಿ, ೦೫-೪೭). 
೨. ಗಾಯವನ್ನು ತೋರಿಸು,-ಪ್ರದರ್ಶಿಸು: ಗಾಯಗಾಣಿಸಿ ಹಲ್ಲ 
ಕಿರಿದು ಸಲಾಮೆಂದು ಬಾಯ ಬಿಡುವ ಹಂದೆಗಳಿರ: (ಕಂನವಿ. ೧೫-೩೪). 
[ ಗಾಯ + ಕಾಣಿಸು] 
ಗಾಯಗೊಳಿಸು, ಘಾಯಂಗೊಳಿಸು (ಕ್ರಿ). ಗಾಯವನ್ನುಂಟಂಮಾಡರ ; 
ಗಾಯಮಾಡು ; ಇವನು ನನ್ನನ್ನೂ ಗಾಯಗೊಳಿಸಿದ್ದಾನೆ (ಕೂತಕಾ. ೬೪). 
ಘಾಯಂಗೊಳಿಸು: ಶಂಬರವೈರಿ ಸರ್ವರುಂ ಪಡದ ಕೈದುಗಳ 
ಶಳಕೊಂಡು. ಘಾಯಂಗೊಳಿಸಲು (ನವಮೋ. ೧೨-೪೧). 
[ ಗಾಯಗೊಳು + ೩ ಇಸ್ಕು ] 
ಗಾಯಗೊಳು, ಗಾಯಗೊಳ್ಳು, ಘಾಯಂಗೊಳು (ಕ್ರಿ). ಗಾಯವನ್ನು 
ಹೊಂದು,-ಪಡೆ, " ಗಾಯಗೊಳಿಸು' ಪರಾ. ಗಾಯಗೊಳ್ಳು: 
ಈ ಅಪಘಾತದಲ್ಲಿ ಗಾಯಗೊಂಡವರ ಸಂಖ್ಯೆ ಅಧಿಕವಾಗಿದೆ (ರೂಢಿ). 
ಘಾಯಂಗೊಳು : "ಫಾಯಂಗೊಳಿಸು' ಪರಾ. 
[ಗಾಯ + ಕೊಳು (ಆಕೊಳ್ಳ್‌;) 1] 
ಗಾಯಗೊಳ್ಳು "ಗಾಯಗೊಳು' ನೋ. 
ಗಾಯಗೋವಳ (ನಾ). ಎ ಗಾಯಿಗೋವಾಳ : ಸ್ವಸ್ತಿ ಸಮಸ್ತಪ್ರಶಸ್ತಿ 
ಸಹಿತಂ ಗಾಯಗೋವಳ ಗಂಡಪೆಂಡಾರ ನನ್ನೆಯ ಜೂಬು . .. ಗೊಂಗೆಯ 
ದಂಣಾಯಕರು ಶ್ರೀಯಾದಿಕಲಿದೇವರಿಗೆ (ಎಕ. ೪1, ತರೀಕೆ. 5ಂ-೧೮; 1278). 
[ ಗಾಯ್ಕೆ (-ಆಗಾಯಿ) * ಗೋವಳ] 
ಗಾಯತತನ (ನಾ). (?) : ನ್ಯಾಯಕ್ಕೆ ನುಡಿವೆನೆಂದೆನಲು ಬಲು ಗಾಯತ 
ತನದಿಂದ ಕೋಣೆಯೊಳ್ಳೊಗಲು (ಪುರಂದ. ೩-೮೨-೨). 
[P ಇದು " ಗಾಯಳತನ 'ದ ಅಪಲಿಖಿತ] 
ಗಾಯತ್ರಿ (ನಾ). ೧, ಪ್ರತಿಯೊಂದು ಸಾಲಿನಲ್ಲಿಯೂ ಎಂಟು ಅಕ್ಷರ 
ಗಳುಳ್ಳ ಮೂರುಸಾಲಿನ ಒಂದು ವೈದಿಕ ಮಂತ್ರ. ್ಥ ಬ್ರಾಹ್ಮಣರು 
ಶ್ರಿಸಂಧೈಗಳಲ್ಲಿಯೂ ಜಪಿಸುವ " ತತ್ಸವಿತುರ್ವರೇಣ್ಯಂ ಭರ್ಗೋ 
ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್‌ ' ಎಂಬ 
ಮಂತ್ರ: ಗಾಯತ್ರಿ . . . ಇತ್ಕಾದಿ ಮಹಾಮಂತ್ರಂಗಳಂ (ವಿವೇಕ. 
೮೧) ; ನಾರಿಯರ ಗಾಯತ್ರಿ ಪಶುಗಳನಿತ್ತ ಫಲವಹುದು (ಹರಿಸಾ. ೧೦೮. 
೨. [ಛಂದ] ಸಂಸ್ಕೃತದ ಇಪ್ಪತ್ತಾರು ಸಮವೃತ್ತಛಂದಸ್ಸುಗಳಲ್ಲಿ 
ಒಂದು ; ಪ್ರತಿಯೊಂದಂ ಚರಣದಲ್ಲಿ ಆರು ಅಕ್ಷರಗಳುಳ್ಳ ನಾಲ್ಕು 
ಸಾಲಿನ ವೃತ್ತ ; ” ವಿತತೋಕ್ತಮತ್ಯುಕ್ತ ಮಧ್ಯಮ ಪ್ರತಿಷ್ಠೆ ಸುಪ್ರತಿಷ್ಠೆ 
ಗಾಯತ್ರಿ .  ಉತ್ಕೃತಿಗಳೆಂದೆನಿಪುವಿಪ್ಪತ್ತೂಟು ಛಂದಂಗಳಕ್ಕುಂ ” 
(ಮಂಗರಾ. ೧೦೬-೦೮) ; ಮತ್ತಮಲ್ಲಿ' ಉಕ್ತಾ .. . ಗಾಯತ್ರೀ ... 
ಉತ್ಸತಿಯೆಂಬ ಇಪ್ಪತ್ತಾಲಿ ಳಂದಸ್ಸುಗಳನಟೌತು (ವಿವೇಕ. ೨೨೫). 
೩. ಶಕ್ತಿದೇವತೆಯ ಒಂದು ಹೆಸರು. ೪. ಗಾಯತ್ರೀಮಂತ್ರದ ಅಧಿ 
ದೇವತೆ, ೫. ಕಗ್ಗಲಿ ಮರ: "ಕದರಂ ಗಾಯತ್ರಿ: ದಂತಧಾವನಮದು ” 
(ವಸ್ತುಕೋ. ೩೩-೦೩) ; ಬಹುವಾರಕ ಗಾಯತ್ರಿಯವಿಹಿತಾರಿಷ್ಟಾಮೃತಾಗ್ನಿ 
ಮುಖಿಗಳ್ಳೆಆ್‌ಗುಂ (ಹಮ್ಮಾರ. ೪.೭೬೦). [ಸಂ. ಗಾಯತ್ರೀ] 
ಗಾಯದೆರಿ (ನಾ). ಕೇದಗೆಯಲ್ಲಿ ಒಂದು ಬಗೆ ; ಹುಚ್ಚುಕೇದಗೆ : ಹುಚ್ಚು 
ಕೇದಗೆ ಎಂದರೂ ಚಾಗಮಟ್ಟಿ ಎಂದರೂ ಗಾಯದೆರಿ ಎಂದರೂ ಒಂದೇ 
ಪರ್ಯಾಯವು (ಕೃಷಿಪ್ರ. ೧೩೨). [7] 
ಗಾಯದೊಪ್ಪಲು (ನಾ). ಹೊದರಾಗಿ ಬೆಳೆಯುವ ಬೂದುಬಣ್ಣದ 
ಒಂದು ಸಸ್ಯಜಾತಿ; ಸಹದೇವಿ. ಐ ಗಾಯ ವಾಸಿಮಾಡಲು ಈ 
ಸೊಪ್ಪನ್ನು ಉಪಯೋಗಿಸುತ್ತಾರೆ : ಕರೇಹಿಂಡಿ, ಗಾಯದೊಪ್ಪಲು, 
ಸಹದೇವಿ (ಮೈಔಗಿ, ೬೭-೧೩೮೦). [ಗಾಯ + ತೊಪ್ಪಲ್ಲು] 


ಗಾಯನ 


ಗಾಯನ (ನಾ). ೧. ಹಾಡುಗಾರಿಕೆ; ಸಂಗೀಶ : ಒಂದು ನಾದವೆ ಗಾಯಕನ 
ಗಾಯನದ ರಚನೆಯಲಿ ಚಂದಚಂದದ ರಾಗಮೆನಿಪಂತೆ (ಗಗತಾ. ೦೪-೭); 
ತುಂಜಿದತ್ತಶರೀರ ಗಂಧರ್ವಗಾಯನಂ ನೀರವ ನಿಶಾನಭೋದೇಶಮಂ 
(ಶ್ರೀರಾಮಾ. ೦೬-೪೨೪). ವಿ. ಹಾಡು; ಗೀತೆ. ೩, ಹಾಡುಗಾರ; 
ಗಾಯಕ. { xe. 

ಡಾಯನಕಚೇರಿ (ನಾ), ಸಂಗೀತಕಚೇರಿ; ಗಾನಗೋಷ್ಠಿ : ಊರಿನಲ್ಲಿ 
ನಡೆಯುವ ಯಾವ .ಗಾಯನಕಚೇರಿಗಾಗಲಿ ತಪ್ಪದೆ ಹೋಗುತ್ತಾರೆ 
(ಡೂರಸ. ೮60). [ಗಾಯನ + ಕಚೇರಿ] 

ಗಾಯನಕಲೆ (ನಾ). ಸಂಗೀತವಿದೆ : ನಾದಮರ್ಮವಿದೆಯಾದ ಗಾಯನ 
ಕಲೆ (ಸಂಗೀಠಂ. ೯೪೮). [ಗಾಯನ + ಕಲೆ ] 

ಗಾಯನಗಾರ (ನಾ). ಎ ಗಾಯಕ ೧: (4). 

[ ಗಾಯನ + - ಕಾರ (ಆ - ಕಾಆಅ)] 

ಗಾಯನಿ (ನಾ). ಎ ಗಾಯಕಿ”: ಗಾಯನಿಯರ ಸೀಯನಪ್ಪ ರಸಗೇಯ 
ಮನಾಲಿಸುತಿರ್ಪಳ್‌ (ಪಂರಾಮಾ. ೩-೦೦೭). [ಸಂ. ಗಾಯನೀ] 

ಗಾಯಪಡು (ಕ್ರಿ).  ಗಾಯಂಬಡೆ: ಯುದ್ಧ, ಮೊ. ಗಳಲ್ಲಿ ಹತರಾದವರ, 
ಗಾಯಪಟ್ಟವರ, ಅಶಕ್ತರಾದವರ, ಪಟ್ಟಿ ಅಥವಾ ಸಂಖ್ಯೆ (೦೩82೩167. 
ಇಂಕನಿಪ. [ ಗಾಯ 4 ಪಡು] 

ಗಾಯಪಡೆ "ಷಾಯಂಬಡೆ' ನೋ. 

ಗಾಯವಡೆ "ಗಾಯಂಬಡೆ' ನೋ. 

ಗಾಯಾಳಿತನ "ಗಯ್ಯಾಳಿಶನ' ನೋ, 

ಗಾಯಾಳು, ಘಾಯಾಳು (ನಾ). ಗಾಯಗೊಂಡವನು : ಲಾಠೀಪ್ರಹಾರ 
ವಾಗಿ ೬೦ ಜನರು ಗಾಯಾಳುಗಳಾದರು (ಕರವೀ. ೬೫) ;. ಕೊನೆಯ ಕಿಟಕಿ 
ಬಳಿ ಮಲಗಿದ್ದ ಗಾಯಾಳುವಿನ ಬಳಿಗೆ ಹೋದೆ (ಹಾಡುಹು. ೭೦). 
ಘಾಯಾಳು : ಘಾಯಾಳುಗಳನ್ನು ದೂರದ ದೊಡ್ಡ ಆಸ್ಪತ್ರೆಗೆ 
ಕಳಿಸುವುದು (ಸಮಸೌ. ೨). [ಗಾಯ ಆಳ್ಯು (ಆಳ್‌) 

ಗಾಯಿ (ನಾ). ಹಸು; ಗೋವು, "ಗಾಯಿಗೋವಾಳ' ಪರಾ. 

[ *-ಹಿಂ. ಗಾಯ್‌ ; ಮರಾ. ಗಾಈ, ಗಾಯ್‌./ಪ್ರಾ. ಗಾವೀ ಎಸಂ. ಗೋ] 

ಗಾಯಿಕೆ (ನಾ).ಎಗಾಯಕಿ, ; ಸುರನರಗಾಯಿಕಾನಿಚಯ ಸಂಗತ ಮಂಗಳ 
ಗೀತನಾದದಿಂ (ಕೆಂದ್ರ ಪು. ೦೨-೦೭೨). [ಸಂ. ಗಾಯಿಕಾ) 

ಗಾಯಿಗ (ನಾ). ದನಕಾಯುವವನು ; ಗೋವಳ; ಗೊಲ್ಲ: ಕುಟುವರ 
ಗಾಯಿಗ ಹೊರವಯ್ಯಂ ಸತ್ತು ಸುರೆಲೋಕಕ್ಕೆ ಪೋದ (ಎಕ. ೪11, 

97). [ಗಾಯಿ * -ಗ್ಯ) 

ಗಾಯಿಗೋವಾಳ (ನಾ). ಒಂದು ಬಿರುದು : ಸ್ವಸ್ತಿಶ್ರೀಮನುಮಹಾ 
ಪ್ರಧಾನಂ ಗಾಯಿಗೋವಾಳ ಗಣ್ಣಪೆಂಡಾರ ಮಣ್ಣಳಿಕಜೂಬು 
ಸೋಮೆಯ ದಣ್ನಾಯಕರ (ಎಕ. ೩1೪, ಬುಂಡ್ಯ. ೩೦-೨೬ ; .1261). 
"ಗಾಯಗೋವಳ' ಪರಾ 

[ ಗಾಯಿ + ಗೋವಾಳ (-ಆಗೋವಳ) 

ಗಾಯಿನಿ (ನಾ).ಎಗಾಯಂಕಿ, ; ಮಂಗಳಪಾಠಕರವಮಂ ಮಂಗಳ 
ಗಾಯಿನಿಯ ಗೀತರವಮುಂ . . , ಇತ್ತುವು ಸುಖ ಪ್ರಬೋಧಮನಾಗಳ್‌ 
(ಪಂರಾಮಾ, ೩-೮೨) ; ಅನಿಮಿಷನಾಯಕಂ . . . ಈಕ್ಷಿಸಿದಂ ಗಾಯಿನಿಯರ 
ಮುಖಾಬ್ಹಮಂ (ಮಲ್ಜಪು. ೦೩-೨೭). (ಸಂ. ಗಾಯಿನೀ] 

ಗಾಯಿಲೆ (ನಾ). ಪೀಡೆಗೊಳಗಾದ ವ್ಯಕ್ತಿ ; ತೊಂದರೆಗೊಳಗಾದವನು ; 
ಲೋಭಗುಂಟಣಿಯರ್‌ ಗಾಯಿಲೆಯಪ್ಪ ಮಕ್ಕಳನೋವರಿಯೊಳ್‌ ನೂಂಕಿ 
ಪಡಿಗೆತ್ತು ಪೊಡೆಕಟ್ಟಂ ಕಟ್ಟೆ ಮಂಸುಂಕಿಟ್ಟು ಕುಳ್ಳಿರೆಯುಂ (ಅರ್ಥನೇ. 
೨-೨ ವ). [ ಆಷ್ರಾ. ಗಹಿಲ, / ಸ”. ಗ್ರಹಿಲ] 

-ಗಾರ «ಕಾಣ' ನೋ. 


ಸೊರಬ. ೪೫೪-೫೩೫; 


೨೪೮೨ 


468 


ಗಾರುಗಲ್ಲು 


ಗಾರಗೆ "ಗಾರಿಗ್ಗೆ' ನೋ. 

ಗಾರಣ (ನಾ). ೧. ಅಪವಾದ ಹೊರಿಸುವುದು ; ದೂರು: "" ಗಾರಣಂಎ 
ದೂಟಿ'' (ಕಮದ. ಪರಿ. ೨); "" ಗಾರಣಮೆ ದೂಲು '' (ಕರ್ಡ್ಯಾನಿ. ೩೮). 
೨. ಇತರರ ದೋಷವನ್ನು ಪ್ರಕಟಪಡಿಸಂವುದು : “ ದೋಹಿಲೆಂದುಂ 
ಗಾರಣಮೆಂದುಂ ಪರಿವಡಿಯೆಂದುಂ ಪ್ರಕಟಂ'' (ಕತನಾ. ೨೩-೪೭೪). 

[ಸಂ.7 

ಗಾರಣಕ «ಕಾರಣೆ,' ನೋ. 

ಗಾರಪಾಟ್‌ (ನಾ). ಒಂದು ಊರಿನ ಹೆಸರು: ಪಡುವಣ್ಣಾಸೀಮೆ ತಣ್ವಳ್ಳಿ 
ಗಾರಪಾಟ್‌  ತೆಜ್ಯಣ್ಣಾಸೀಮೆ ನೆಯ್ದಲ್ಲೆಟ್‌ಯಾ ಏಜ್‌ (ಎಇ. 3, 
೨೪೯-೦೨; ಸು. 8ನೆಯ ಕತ). ([?] 

ಗಾರಜ (ನಾ). ಗರ್ವ; ಅಹಂಕಾರ. *ತ್ರಿಗಾರವ' ಪರಾ. 

[ <ಪ್ರಾ. ಗಾರವ./ಸಂ. ಗೌರವ] 

ಗಾರವ, (ನಾ). ಒಂದು ವಂಶದ ಹೆಸರು (2): ಮೂದೆಕಲ್ಲಾ ಕಾಳೆ 
ಗದುಳ್‌ ಗಾರವರಾಳ್‌ ಅವಧೀರರಾ ಮಗನ್‌ ಚಾತಗುದ್ದಿಯಾರುಮ್‌ 
«ಎ. ಕೆನ್ತಿಟ್‌ದು ಸತ್ತರ್‌ (ಎಕ. ಸ, ಶ್ರೀನಿವಾ. ೪೦-೨: ಸು. 009). [?] 

ಗಾರಿಕೆ (ನಾ). ತಂಡಸ; ಜಿಮಟ : “ಲಾಳಿ ತಂಡಸಂ ಗಾರಿ [ ಶಾಕಾಂ. ಳು] 
ಕಾಖ್ಯಂ'' (ಮಂಗರಾ. ೦೧೩-೮). [ ಸಂ. ಗ್ರಾಹಿಕಾ? ] 

ಗಾರಿಗೆ,, ಗಾರಗೆ, ಘಾರಿಗೆ (ನಾ). ತುಪ್ಪದಲ್ಲಿ ಕರಿದು ಸಿದ್ಧಪಡಿಸಿದ 
ಒಂದು ಸಿಹಿಭಕ್ಷ್ಯ : ನಾಡೆ ರುಚಿವೆರಸಿದ ಲಡ್ಡುಗೆ ಚಕ್ಕುಲಿ ಗಾರಿಗೆ ಪೂರಿಗೆ 
ಮೊದಲಾಗಿರ್ದ ಪಲವು ಭಕ್ಷ್ಯಮಂ (ಧರ್ಮಾಮ್ಮ. ೦-೦೪೭); ಹೆರವರಿಯ 
ಮಂಡಗೆಗಳೊಟ್ಟಿಲುಗಳಲ್ಲಲ್ಲಿ ಗಾರಿಗೆಯ " ಅಳಸುಗಳ ಕುತ್ತಜ್‌ಗಳಲ್ಲಲ್ಲಿ 
(ಅಸರ, ೭-೯); ಜೇನುಸಕ್ಕರೆ ಕ್ಷೀರರಸವಪ್ಪ ಫೇಣಿ ಸುಖೀನಂಂಡೆ ವಡೆ 
ಗಾರಿಗೆಯ . . . ಬಡಿಸಿದರೊಲಿದು (ಮೋಹಕಶ. ೩-೩೨) ; ಗಾರಿಗೆ ಚಕ್ಕುಲಿ 
ಮಂಡಿಗೆ ಪೂರಿಗೆ .. . ಮಹಾರುಚಿಯುತ ಭಕ್ಷ್ಯ ಭೋಜ್ಯಮಂ ಸಮೆದಳ್‌ 
(ವೃಷವಿ . ೩೬-೨೩). ಗಾರಗೆ: ಹೂರಗೆಯ .ಗಾರಗೆಯನಪ್ಪೆಯ ಸುವೂರವದ 
ಲಡ್ಮುಗೆಯ (ಅಂಗಪು. ೮-೯). ಘಾರಿಗೆ: ವರ್ಗಚತುರ್ಥಾಕ್ಷರಂಗಳ್ಗೆ- 
ಘಟ್‌ಯಂ, ಘಾಟ್‌ಗೆ (ಘಾರಿಗೆ) (ಕಮದ. ೦೩ ವೃತ್ತಿ); ಘಾರಿಗೆ ಪಾಯಸ 
ಕಾಯ ಮೇಲೋಗರ (ದೇವಾಂಪು. ೫-೨೨೬); ಸಜ್ಜಿಗೆಯ ನೆನೆಯಿಕ್ಕಿ. ಕುಟ್ಟಿ 
. - . ಓಂದು ಒದ್ದೆ ಪಾವಡೆಯಲಿ ಘಾರಿಗೆಯ ಹಾಗೆ ತಟ್ಟಿ ಗೇಣಗಲವಾದರೆ 
ನಡುವೆ ಗುಳಿಮಾಡಿ ತುಪ್ಪದಲ್ಲಿ ಹಾಕುವುದು (ಭೀಮುಸೂ. ೨೦). 

[ದೇ॥ ತುಳು. ಗಾರಿಗೆ ; ತೆಲು. ಘಾರಿಕ. / ಪ್ರಾ. ಘಾರಿಯಾ. / 
ಮರಾ. ಘಾರಗಾ ) 

ಗಾರಿಗ್ಯೆ "ಕಾರಿಗೆ? ನೋ, 

ಗಾರಿಗೆಕಳಲೆ : ಗಾರಿಗೆಗಳಿಲೆ' ನೋ. 

ಗಾರಿಗೆಗಳಿಲೆ, ಗಾರಿಗೆಕಳಲೆ (ನಾ), ಬಿದಿರಿನ ಕಳಲೆಯನ್ನು ಕರಿದು 
ಮಾಡುವ ಒಂದು ಬಗೆಯ ತಿನಿಸು; ಕಳಿಲೆಯ ಗಾರಿಗೆ; 
ಬೆರಲ ದಪ್ಪದೊಳು ಬಟುಹಾಗಿ .ಕಳಿಲೆಯನ್ನುತ್ತರಿಸಿಕೊಂಡು . . . 
ಪರಿಮಳವನಿಕ್ಕಿ ವೊಗ್ಗರಿಸಲವು ಗಾರಿಗೆಗಳಿ[ಪಾಕಾಂ. ಕಳ]ಲೆಯೆಂಬ ಹೆಸರಾ 
ದುವು (ಸೂಪಕಾ. ೬-೩. ಗಾರಿಗೆಕಳಲೆ ; ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಗಾರಿಗೆ + ಕಳಿಲೆ (ಎಕಟ್‌ಲೆ) 7 

ಗಾರಿಸು (ಕ್ರಿ). ೧. ಸಂಡಗೆಯಂತೆ ಕರಿ. ವಿ. ಒಗ್ಗರಣೆಹಾಕು: «6. 

[ ಆಕರಿಸ್ಕು) 

ಗಾರು ' ಗಾಜು?” ನೋ. 

ಗಾರುಗಲ್ಲು (ನಾ). ನಯವಿಲ್ಲದ ಕಲ್ಲು; ಒರಟಂಗಲ್ಲು ; ಗೋರ್ಕಲ್ಲು: 
ನೀರೊ ನೆಳಲೋ ಇಲ್ಲಿ ಎಲ್ಲಿದೆ? ಗಾರುಗಲ್ಲಿನ ದಾರಿಯ (ಹತಲ. ಲ). 

[ಗಾರು (ಎಗಾರು) + ಕಲ್ಲು (<ಕಲ್‌)] 


Val ೪ 4A 


ಗಾರುಗಾರು 


ಗಾರುಗಾರು (ನಾ). ಒಂದು ಅನಂಕರಣಧ್ವನಿ: ತಾರೆಗಳ ರೂಪಳಿ 
ವುತಿರ್ದವು ಗಾರುಗಾರೆನುತಿರಲು ಖಗಗಳು (ಕರಕ. ೧೨೦-3). 

ಗಾರುಗೆಡು : ಗಾಣುಂಗೆಡು' ನೋ. 

ಶಾರುಗೊಳಿಸು (ಕ್ರಿ). ಕಷ್ಟಪಡಿಸು; ಸಂಕಟಗೊಳಿಸು ; ನಾರಿಯಳ 
ನಾನೋಪಚಾರದಿಂ ಕರತಂದು ಗಾರುಗೊಳಿಸಲು ದೋಷಿ ದುರ್ಗತಿಯ 
ಭಾಸಂ (ವನಖೋ. ೯-00) ; ವಿಚಿತ್ರ ವಿಮಂಖತೆಯೇಕೆ ತೋರುತಿರುವೆ, 
ಭಕ್ತರನು ಇಂತೇಕೆ ಗಾರುಗೊಳಿಸುತಿಹೆ ! (ವಿಸೀಗೀ. ೯೬-೦೨). 

[ ಗಾರಂ (-ಆಗಾಯು) + ಕೊಳ್‌ + - ಇಸ್ಕು] 

ಗಾರುಗೊಳ್ಳು (ಕ್ರಿ). ಹಿಂಸೆಪಡು ; ಸಂಕಟಗೊಳ್ಳು ; ಪರಿತಪಿಸು: 
ಅಗಲಿಕೆಯ ನೋವಿನಿಂದ ಮನಸ್ಸು ಗಾರುಗೊಂಡಿತ್ತು (ಆಲಹೂ. ೭೮). 
"ಗಾರುಗೊಳಿಸಂ' ಪರಾ. 

[ಗಾರು (ಗಾಜು) + ಕೊಳ್ಳು (ಕೊಳ) ] 

ಜಾರುಡ (ನಾ). ೧. ಗರುಡನಿಗೆ ಸಂಬಂಧಿಸಿದುದು, - - ಸೇರಿದಂದು. 
೨. ಗರುಡಮಂತ್ರ ; ಹಾವುಗಳನ್ನು ವಶಪಡಿಸಿಕೊಳ್ಳುವ ಮಂತ್ರ, 
— ವಿದೆ : ಸೌಂದರಿಮಹಾದೇವಿ ನುಡಿದ ನುಡಿಗಳಂ ಕೊಟ್‌ವಾವು 
ಗಾರುಡಮಂ ಕೇಳದಂತೆ ಕೇಳದಿರೆ ಬೇಸತ್ತು (ಧರ್ಮಾಮೃ. ೨-೧೦೨) ; 
ಮೇದರೊಳಲ್ಲದೆ ವಂಶಚ್ಛೇದಂ ಗಾರುಡದೊಳಲ್ಲದಹಿತತ್ತ್ವಂ . . . ಇಲ್ಲಾ 
ನಾಡೊಳ್‌ (ಕಾವೃಸಾ. ೯೯). ಹಿ. ಗರುಡಮಂತ್ರವನ್ನು ಬಲ್ಲವನಂ ; 
ಹಾವಾಡಿಗ: ಹಾವು ಸಾಯದು ಕೋಲು ಮುಟ್‌ಯದು ಹಾವು ಹೋಹ 
ಪರಿ ಇನ್ನೆಂತಯ್ಯಾ ಅದು ಗಾರುಡಂಗಲ್ಲದೆ ಗಾವಿಲಗಂಜದು (ಮೋಳಿಮಾ. 
೦೦೪-೪೩೩). ೪ಉ. ಕಣ್ಕಟ್ಟು ; ಯಕ್ಷಿಣೀವಿದ್ಯೆ ; ಇಂದ್ರಜಾಲ: 
ಹೋರಬೇಡಿದಟ್‌ಡನೆ ಶಸ್ತ್ರದ ಗಾರುಡವು ಗರ್ವಿಸದು (ತೊರರಾ. 
8-೭-೪೪); ಅನಂತಕಾಲ ಎನ್ನ ಒಡಲ ಮಖ್‌ಯೊಳಗೆ ಅಡಗಿರ್ದು 
ಎನಗೆ ಕಾಣಿಸದೆ ಇದ್ದುದು ಇದೇನು ನಿಮ್ಮ ಗಾರುಡವಯ್ಯ (ಆಖಂಡೇ. 
೯-8); ಇನ್ನು ಪಲ ತೆರನಾದ ಗಾರುಡವನ್ನು ತೋರಿಸಿ . . . ಹೆಣನೆದ್ದು 
ನಡೆವುದ ತೋರಿದನು ಬಸವ (ಬಿಜ್ಮಪು. ೫೯-೨೪). ೫, ಯಕ್ಷಿಣಿಗಾರ ; 
ಐಂದ್ರಜಾಲಿಕ : ಆತನೊಂದಿನದೋಲಗದೊಳನುವಾತ ಸಮಯದಿ ಬಂದ 
ಗಾರುಡನೋರ್ವನೆದುರಿನಲಿ (ಬಿಜ್ಮಪು. ೪0-09). ಹಿ.ಎಗಾರುಡಮಣಿ : 
ಪರಿಪೂರ್ಣೋಜ್ಜಲ ಚಂದ್ರಬಿಂಬರುಚಿಯಿಂ ಚಂದ್ರಪ್ರಭಾ.ಪುಷ್ಪ 
ದಂತರೆನಲ* ಗಾರುಡ ನೀಲ ಶೋಣಮಣಿ ಹೇಮಚ್ಛಾಯೆಯಿಂದಿರ್ಪ 


ತಿರ್ಬರೆನಲ್‌ (ಅದಿಪು. ೧೬-೫). ಹಿ.ಎಗಾರುಡಪುರಾಣ: ವಿಷ್ಣು, 
ಭಾಗವತ, ನಾರದ, ಗಾರುಡ ಈ ನಾಲ್ಕು ಪುರಾಣಗಳು ವೈಷ್ಣವಗಳು 
(ಧಾರದ, ೦೩೬). [ಸಂ.] 


ಗಾರುಡಕ (ನಾ). ವಂಚನೆ; ಮೋಸ; ಕಪಟ: ಜಾತಿಯಿಲ್ಲದೆ ಬಣಗು 
ಜನ ರಣಕಾತು ನಿಲುವರೆ ಗಾರುಡಕದಲಿ (ಬಿಜ್ಜಪು. ೬೦-೫೧). [ಸಂ.] 
ಗಾರುಡಕರ್ಮ (ನಾ). ಗರಂಡಮಂತ್ರವನ್ನು ಪ್ರಯೋಗಿಸಿ ಹಾವು 
ಗಳನ್ನು ಹಿಡಿಯಂವುದಂ; ಸರ್ಪಗಳನ್ನು ವಶಪಡಿಸಿಕೊಳ್ಳುವ 
ಕೆಲಸ,- ಮಂತ್ರಮಂಗ್ಧ ವನ್ನಾಗಿ ಮಾಡಂವುದು : ಪನ್ನಗಂಗಳು ಮೇಲೆ 
ಗಾರುಡಕರ್ಮದಿಂದಂ ನುಡಿಯಲಟ್‌ಯದಡೆ (ಬಸಸು. ೪೬-೨೪). 
[ ಗಾರುಡ ೬ ಕರ್ಮ] 
ಗಾರುಡಗೊಡು (ಕ್ರಿ). ಮಾಯೆಂಯನ್ನಾಂಟಂಮಾಡು; ಕಣ್ಣುಕಟ್ಟು 
ವಿದ್ಯೆಯಂನ್ನಿ ತೋರಿಸಂ : ಕೆಟ್ಟೆನೆನುತಲಿ ಬಸವ ಗಾರುಡಗೊಟ್ಟು 
ಬಹುರೂಪಾದ (ಏಿಜೃಪು. ೦೦೪-೬೦), [ಗಾರುಡ + ಕೊಡ್ಕು) 
ಶಾರುಡತನ (ನಾ). ಇಂದ್ರಜಾಲ ; ಯಕ್ಷಿಣೀವಿದ್ಕೆ ; ಮಾಯಾವಿತನ : 
“ ಮಾಯೆಎಇಂದ್ರಜಾಲ, ಗಾರುಡತನ, ಸುಳ್ಳು” (ಗಂಗಾಮ. ೨೫೫). 
[ ಗಾರುಡ * - ತನ] 


೨೪೮೩ 


5 


10 


186 


20 


80 


86 


ಗಾರುಡಿಗ 


| ಗಾರುಡಪುರಾಣ (ನಾ). ಹದಿನೆಂಟು ಪುರಾಣಗಳಲ್ಲಿ ಒಂದು 
ಗರುಡಪುರಾಣ : ಬ್ರಹ್ಮಪುರಾಣ . . . ಗಾರುಡಪುರಾಣ ಬ್ರಹ್ಮಾಂಡ; 
ಪುರಾಣ (ವಿವೇಕ. ೭). [ಗಾರುಡ + ಪುರಾಣ] 
ಗಾರುಡಮಂತ್ರ (ನಾ). ಹಾವನ್ನು ವಶಪಡಿಸಿಕೊಳ್ಳು ವ ಹಾಗೂ 
ಅದರ ವಿಷವನ್ನು ಪರಿಹರಿಸುವ ಮಂತ್ರ : ಗಾರುಡಮಂತ್ರೌಷಧಿಗಳ 
ಕಾರಣದಿಂ ಬಂದುದಲ್ಲ ಮಜ್ಜೀವಂ (ದಶಕು. ೯-೦೧೫) ; ಗಾರುಡಮಂತ್ರ 
ಸಿದ್ಧನುದಾತ್ತನೊಬ್ಬನು ಬಂದಕಟಕಟಿನುತ್ತ ಮಜಿಗುತ ಸರ್ಪದಷ್ಟದ 
ಭಾವಮಂ ನೋಡಿ (ಬಸಪು. ೪೬-೨೪). 
[ ಗಾರುಡ + ಮಂತ್ರ ] 
ಗಾರುಡಮಣಿ (ನಾ). ೧. ಒಂದು ಬಗೆಯ ವಿಷಾಪಹಾರಕ ರತ್ನ. 
೨. ಪಚ್ಚೆ; ಮರಕತ: ಘನದೂರ್ವಾಸಕ್ತಿಯಂ ಗಾರುಡಮಣಿರುಚಿಯೊಳ್‌ 
ದಾವವಿಭ್ರಾಂತಿಯಂ ಕಾಂಚನಭಿತ್ತಿವ್ರಾತದೊಳ್‌ (ಡಂದ್ರಪು. ೦-೧೪೭ ; 
ಗಾರುಡಮಣಿರಚಿತ ಚತುರ್ದ್ವಾರಂ . . 
[ ಗಾರುಡ + ಮಣಿ] 
ಗಾರುಡರಕ್ಷೆ (ನಾ). ಗರುಡಮಣಿಯಿಂದ ಒದಗುವಂಥ ರಕ್ಷಣೆ; ಬಲವಾದ 
ರಕ್ಷೆ: ಅಭಯ ಗಾರುಡರಕ್ಷೆ ಇಲ್ಲಿ; ಮಲ್ಲಿಗೆ ಜಾಜಿ ಸಂಪಗೆಯ 
ಕಂಪೊಗೆವ ಮೋಹಬೇಲಿ (ನಡೆಬಂ. ೪೦). 
[ ಗಾರುಡ + ರಕ್ಷೆ] 
ಗಾರುಡವಾದಿ (ನಾ).-ಗಾರುಡಿಗ: ಗಾರುಡವಾದಿ ತಾಂತ್ರಿಕರು 
ನಿವೃತ್ಯಾದಿಗಳ ತತ್ವಂಗಳಲಿ ತಾವಿರುತಿಹರು (ಗಗತಾ. ೮-೬೬). 
[ ಸಂ. ಗಾರುಡವಾದಿನ್‌) 
ಗಾರುಡವಿದ್ಯ (ನಾ).ಎಗಾರುಡಿ ೨: ಚರಿಪ ಜಾತಿಯ ತೋರಿಯೆಲ್ಲೆಲ್ಲಿರುವ 
ದಾಗಾ ಶಿವಗೆ ದೋಷೆಂಬರಿಗೆ ದೋಷೇಂ ತೋರೆ ಗಾರುಡವಿದ್ಯದಿಂ ಬಸವ 
(ಬಿಜ್ಜಪು, ೫೯-೪೩). [ಗಾರುಡ + ವಿದ್ಯ] 
ಗಾರುಡಶಿಲೀಮುಖ (ನಾ). ಗರುಡಾಸ್ತ್ರ: ಬೀಭತ್ಸು ತುಡುಕಿದಂ 
ಮುಳಿದವಂ ಗರಳವಿಶಿಖವನುಗಿದನಾ ನರಂ ಗಾರುಡಶಿಲೀಮಂಖವನು 
(ಜೈಮಿಭಾ. ೧೩-೦೫). [ಗಾರುಡ + ಶಿಲೀಮುಖ) 
ಗಾರುಡಿ (ನಾ). ೧, ಗರುಡಸಂಬಂಧವಾದ ವಿದ್ಯೆ; ಸರ್ಪವಶೀಕರಣ 
ಎಿದ್ಕೆ, ೨ ಯಕ್ಷಿಣೀವಿದೆ ; ಇಂದ್ರಜಾಲ: ಸೌಂದರ್ಯದ ಮಾಯೆ 
ಯನ್ನು ಎಂದರೆ ಅದರ ಗಾರುಡಿಯನ್ನು . . . ವೇದದ ಖಿ ಗುರುತಿಸಿ 
ಹಾಡಿರುವುದನ್ನು ಗಮನಿಸಬಹುದು (ಸೌಂದಸ. ೯8); ಯಾವ ಗಾರುಡಿ 


.- ಸೊಗಯಿಸುಗುಂ (ಶಾರ್ಶ್ಶಪು. 
೧೬-೬೪). 


ತವೆ 


ಯಿಂದಲೊ . . . ಭಟ್ಟರ ನಿಜವಾದ ಇಂಗಿತ ಕಂಡುಕೊಂಡಳು 
(ಹೊಸಕ್ಷಿ. ೫೮) : ನುಡಿಯ ಗಾರುಡಿಯಲ್ಲಿ. .. ಯಾವದೋ ಒಂದು 
ಸೆಳೆತವಿದೆ (ಕರೀಫ. | ವೊದಲಮಾತು). [ಸಂ. ಗಾರುಡೀ] 


ಗಾರುಡಿಕ (ನಾ).ಎಗಾರುಡಿಗ ೨. [ಸಂ.] 
ಗಾರುಡಿಗ (ನಾ). ೧. ಗಾರುಡವಿದ್ಯೆಯನ್ನು ಬಲ್ಲವನು; ಹಾವು 
` ಹಿಡಿಯುವ ವಿದ್ಯೆಯನ್ನು ಕಲಿಶಿರುವವನು. ೨. ಹಾವು ಕಚ್ಚಿದರೆ 
ಗುಣಪಡಿಸುವವನು ; ಎಷವೈದ್ಯ : “ ವಿಷವೈದ್ಕೋ ಜಾಂಗುಲಿಕಃ 
ಈ ೨ ಗಾರುಡಿಗನ ಹೆಸರು” (ನಾಜೆರಾ ೯೯೫); ಗರುಡನಾಭಿಯೆಂಬ 
ಗಾರುಡಿಗಂ ತತ್ಕನ್ಮಕೆಯಾಯುಷ್ಕಂ ಬರ್ಪಂತೆ ಬಂದು (ಸುಕುಮಾ. 
೬-೮ ಪ); ನಾಗಮತಮಂತ್ರದಿಂದಾನಾಗಳ' ವಿಷಮಂ ನಿರಂತರಂ 
ಸ್ತೋಭಿಸಿ ನಾನಾಗಾರುಡಿಗರ್ಗಸದಳಮಾಗಲ್‌ ಮಾಟ್‌ಂ (ದಶಕು. 
೯-೯4) : ಒಡಲೆಂಬ ಹುತ್ತಕ್ಕೆ ನಂಡಿವ ನಾಲಿಗೆ ಸರ್ಪ ಕಡುರೋಪವೆಂಬ 
ವಿಷವೇಆ್‌ ಸವಂತೆ ಗಾರುಡಿಗನಂತಕ್ಕು (ಸರ್ವಜ್ಞ. ೩೦೪). ಹ್ಮ ಯಕ್ಷಿಣಿ 
ಗಾರ; ಐಂದ್ರಜಾಲಿಕ : ಮುಂದಿನ ಆಟ ಗಾರುಡಿಗರದು (ಕಾಲೆಮ. ೦೨೦). 

[ ಗಾರುಡ + - ಇಗ] 


ಗಾರುಡಿಗತನ 


ಗಾರುಡಿಗತನ (ನಾ).ಎಗಾರುಡಿ ೦. ಪಣದಾಸೆಗೆ ಈ ಹಸುವನಾಡಿಸಿ 
ಬೇಡಿಸಿ ಕೂಡಿಸುವ ಗಾರುಡಿಗತನವುಂ ಕಂಡೊರೆದ ಜೋಗಿಯೆ ಜಾಣಂ 
(ರಾಮಾಕೃ, ೧೨೫-೬), [ಗಾರುಡಿಗ 4+ - ತನ] 
ಗಾರುಡಿಗಿತ್ತಿ (ನಾ). ಗಾರುಡವಿದ್ಯೆಯನ್ನು ಬಲ್ಲವಳು ; ಮಂತ್ರವಾದಿನಿ ; 
“ ಯಕ್ಷಿಣೀ-ಗಾರುಡಿಗಿತ್ತಿ ” (ಕಾಶಕ್ಕ. ೨೭೨). 
[ ಗಾರುಡಿಗ + - ಇತ್ತಿ ] 
ಗಾರುಡಿಸು (ಕ್ರಿ). ೧. ಹಾವಿನ ವಿಷ ಇಳಿಯುವಂತೆ ಮಂತ್ರಹಾಕು : 
ನಭವಂ ವಿಷಂ ಮುಟ್ಟಿತೆಂದು ಗಾರುಡಿಪಂತೆ (ಕುದ್ರಕ. ದೇ. ೨೦೮-೯). 
೨. ಮಂಕು ಕವಿಸು ; ವಶಪಡಿಸಿಕೊಳ್ಳು : ನುಡಿಯನಡಗಿಸು ಕೋಕಿಲನ 
ಗಾರುಡಿಸು ವಿಷಯವಿಷಾಹಿಯನು (ತೂರರಾ. ೩-೪-೧೮). ೩. ಬುದ್ಧಿ 
ಹೇಳು; ಒಳ್ಳೆಯ ಮಾತನಾಡು: ಬಳಿಕವರು ಭೀಮನ ಕರೆದು 
ಗಾರುಡಿಸೆ ಕೇಳುವನು ಹೈಯೆಂದು (ಕುವ್ಯಾಆ. ೬-೩). 
[ ಗಾರುಡ + - ಇಸ್ಕು) 
ಗಾರುಡೌಷಧ (ನಾ). ಗಾರುಡಿಗನ ಔಷಧಿ; ಸರ್ಪವಿಷಹರವಾದ 
ಮೂಲಿಕೆ: ಗಾರುಡೌಷಧ ಮಂತ್ರತಂತ್ರಕ್ಕೆ ಪರಮಮೃತ್ಯುವದುಳಿಯೆ 
ತದ್ವಿಷ ಪರಿಹರಿಸುವುದು (ಬಸಪು. ೪೬-೨೭). [ಗಾರುಡ * ಔಷಧ ] 
ಗಾರುಧ್ವನಿ (ನಾ). (ಕೂಗಿಕೂಗಿ) ಒಣಗಿಹೋದ ಕಂಠದಿಂದ 
ಹೊರಡುವ ಕ್ಷೀಣರವ : ಮಗುವಿನ ಗಾರುಧ್ವನಿ ಮುಟ್ಟಿದುದು 
ಸುಬ್ಬುವಿನ ಕಿವಿಗೆ (ಅವಠಂ. ೨೨೦). 
[ಗಾರು (ಆಗಾಜು) + ಧ್ವನಿ] 
ಗಾರುಬೊಕ್ಕೆ (ನಾ). ಉಷ್ಣಾಧಿಕ್ಕದಿಂದ ಮೈಮೇಲೆ ಏಳುವ ಗುಳ್ಳೆ; 
ಸೆಕೆಗುಳ್ಳಿ : ಮೈಮೇಲೆಲ್ಲಾ ಗಾರುಬೊಕ್ಕೆ ಎದ್ದಿದೆ (ರೂಢ). 
[ಗಾರು (ಆಗಾಜು) + ಬೊಕ್ಕೆ; 1 
ಗಾರುಹಪತ್ಯ (ನಾ). ಎ ಗಾರ್ಹಪತ್ಯ : ಅರುಹಂತಂ, ಗಾರುಹಪತ್ಯಂ 
(ಭಾಸಾಭೂ. ೦೦೮ ಉದಾ) ; ಆಹೆವನೀಯ ಗಾರುಹಪತ್ಕ ದಕ್ಷಿಣವಾಯು 
ಸಖರಾದರು ತ್ರಿವೇಣುಕವಾ ರಥಾಗ್ರದಲಿ (ಳುಬ್ಮಾಳ. ೭-೪). 
[ ಆಸಂ. ಗಾರ್ಹಪತ್ಮ ] 
ಗಾರುಹಸ್ತ (ನಾ), ಸಂಸಾರಿ; ಗೃಹಸ್ಥ : ಗಾರುಹೆಸ್ತರೆನಿಸಿ ಶರಣರ್ಗರ್ಥ 
ವನ್ನ ವೀಯದವರ ಕಾಲು ಕಯ್ಯನಗಚಿ ತೋರಣದೊಳು ಕಟ್ಟಿ ಸೀಳಿ ನರರ 
ನಾಲೌಸುವರು (ಸಾನಂಕ, ೬-೦೪೭ ರಗಳೆ), [ ಎಸಂ. ಗೃಹಸ್ಥ] 
ಗಾರುಹಸ್ತ್ಯ (ನಾ). ಗೃಹಸ್ಥಧರ್ಮ ; ಗೃಹಸ್ಥಾಶ್ರಮ: ಬಂಧುರದ 
ಧನವನು ಗಾರುಹೆಸ್ತ್ಯದ ಪರಮಧರ್ಮವನಾವ ಬಯಸುವನು (ಕುಖ್ಮಾಉ. 
4-೩೪). ([ ಸಂ. ಗಾರ್ಹಸ್ಥ ,] 
ಗಾರೆ, (ನಾ). ಸುಣ್ಣ ಹಾಗೂ ಮರಳನ್ನು ಕಲಸಿ ಅರೆದು ತಯಾರಿಸಿ 
ಕಟ್ಟಡಗಳಿಗೆ ಉಪಯೋಗಿಸುವ ಮಿಶ್ರಣ; ಗಚ್ಚು : ಗಾರೆಯನು 
ಹಾಕಿಸಿ ಚೆಂನಾಗಿ ಕಟಿಸಿ ಜೀರ್ಣೋಧಾರವ ಮಾಡಿದ (ಸೌಇಇ. 12-11, 
೫೨೨-೧೬; 1೩587); ಗಾರೆಗೊದವಿಸಿದ ಹೊಸಸುಣ್ಣವೆಂತೆನಲು ಕೇಳ್ಳಿ 
ರಾಯ ಶಂಭುಗರ್ಪಿಸಿದ ಪಾಲುಂಬೋನದೋರೆಗೆ (ವೀಕೈಪು. ೮-೪-೨೦) ; 
ಗೋಪುರದ ಭಾರವನು ಗಾರೆಯ ರೂಪುದೋಟ್‌ದ ಪ್ರತಿಮೆಯಂದದಿ ಈ 
ಪರಿಯ ಸಂಸಾರಭಾರವನಾರು ತಾಳುವರು (ಹರಿಸಾ. 6೨) ; ಇಟ್ಟಿಗೆ ಗಾರೆ 
ತೇಗ ತಾರ್ಸಿ ಸೆಜ್ಜೆ ಸಿಮೆಂಟು ಇತ್ಯಾದಿಗಳನ್ನು ಕುರಿತ ಪಾಂಡಿತ್ಯ ನನಗಿಲ್ಲ 
(ಜುಗೂಲಿ. ೨). " ವಜ್ರಗಾರೆ ಪರಾ. 
ಗಾರೆಯ ಚಕ್ರ-ಗಚ್ಚು ಅರೆಯುವ ಗಾಲಿ: ಗಾರೆಯ ಚಕ್ರದಂತೆ 
ಉರುಳಿಕೊಂಡು -ಭೂಮಿಯು ಸೂರ್ಯವಪ್ರದಕ್ಷಿಣೆ ಮಾಡುತ್ತಿದ್ದಿದ್ದರೆ 
. . ೬ ಆಗುತ್ತಿದ್ದುವು (ನಕ್ಷತ್ರ. ೪೫). 
[ ದೇ॥ ತಮಿ. ಕಾರೈ ; ತುಳು. ಗಾರೆ; ತೆಲು. ಗಾರ] 


೨೪೮೪ 


ಗಾಲವ 


| ಗಾರ್ಕೆ (ನಾ). ಒಂದು ಬಗೆಯ ಗಿಡ; ಇಂಗುಳದ ಗಿಡ; “ ಇಗುದೀ, 
| ತಾಪಸತರುಃ - ೨ ಗಾರೇಗಿಡ ; ಇಂಗಳದ ಗಿಡ” (ಸಿದ್ಧಾಂತಿ. ೦೦೭). 
[ದೇ॥. ತೆಲು. ಗಾರ] 
ಗಾರೆಕಲ್ಲು (ನಾ). ಗಾರೆಯನ್ನು ನುಣಿಸಿ ಪುಮಾಡಲು ಉಪಯೋಗಿಸು 
ಕಲ್ಲು: ನುಣುಪಾದ ಗಾರೆಕಲ್ಲು (ರೂಂ). [ಗಾರೆ ೬ ಕಲ್ಲು(€ಕಲ್‌,) ] 
ಗಾರೆಕೆಲಸ (ನಾ). ಗಾರೆಯನ್ನು ಮಾಡುವುದು ; ಗಾರೆಯನ್ನು ಬಳಿ 
ಯುವುದು ; ಮನೆಗೆ ಗಾರೆಕೆಲಸ ಮಾಡಿಸಬೇಕಾಗಿದೆ (ರೂಢ). 
ಗಾರೆಕೆಲಸದವ-ಗಾಗೆಕೆಲಸಮಾಡುವವನು : ಬಡಗಿಯರು ಕಾಮಾಟಿ 
ಯರು ಗಾರೆಕೆಲಸದವರು (ಸೌಗಂಧಿ. ೧೩೫-೧೬). [ಗಾರೆ + ಕೆಲಸ] 
10| ಗಾರೆಗಾರ (ನಾ). ಗಚ್ಚುಕೆಲಸ ಮಾಡುವವನು : ಒಳ್ಳೆಯ ಗಾರೆಗಾರರಿಲ್ಲದೆ 
| ಮನೆಯ ಕೆಲಸ ಅಪೂರ್ಣವಾಗಿದೆ (ರೂಢಿ). 
| [ ಗಾರೆ + - ಕಾರೆ (<ಎ-ಕಾಆ)] 
ಗಾರೆಮಣೆ (ನಾ). ಗಾರೆಯನ್ನು ಗೋಡೆಗೆ ಬಳಿಯಲು ಉಪಯೋಗಿ 
ಸುವ ಚೌಕವಾಗಿರುವ, ಹಿಡಿಯುಳ್ಳ ವಂಣೆ ; ಚಕ್ಕೆ : *ಗಾರೆಕೆಲಸ 
ದವನ, ಹಿಡಿಯಿರುವ ಚೌಕಹಲಗೆ : ಗಾರೆಮಣೆ” (೫6೪%. ಇಂಕನಿ). 
[ ಗಾರೆ, + ಮಣೆ] 
ಗಾರ್ದಪ (ನಾ).ಎಗಾರ್ದಭ: ಅದನುಪೇಕ್ಷೆಗೆಯ್ದಿಪ್ಪ ಪ್ರಭುವುಂ ಪ್ರಜೆ 
ಗಳುಂ ಮೂಲಿಗನುಂ ಸ್ವಾನ ಗಾರ್ದ್ವಪ ಚಾಂಡಳರು . . . ಪಾತಕಕ್ಕೆ 
ಸಲ್ವರು (ಸೌಇಇ. ಸಸ, ೩೧-೩೬; 1077), 
[ ಇದು “ಗಾರ್ದರ'ದ 'ಅಪಲಿನಿತ ] 
ಗಾರ್ದಭ (ನಾ). ಕತ್ತೆ; ರಾಸಭ: ಶುನಕ ಗಾ[ಪಾಕಾಂ. ಗ]ರ್ದಭ ಕೀರ 
ದರ್ದುಗ ವನಚರೋಷ್ಟ್ರ ಕುರಂಗ (ಬಸಪು. ೫೭-೭೩); ಕೃಶಾನಂವಿನ 
ಗಾರ್ದಭನ ವೃಷಭನ ಶಿಂಶುಮಾರಕನ . . . ಗುಣವಾ ನರೇಂಡ್ರನೊಳಿರಲು 
ಬೇಹುದು ಭೂಪ ಕೇಳೆಂದ (ಕುವ್ಕಾಉ. ೩-೧೦೪). [ಸಂ.] 
ಗಾರ್ಹಪತ್ಕ (ನಾ). ಯಜ್ಞಯಾಗಗಳಿಗೆ ಸಂಬಂಧಪಟ್ಟ ಅಗ್ನಿತ್ರಯದಲ್ಲಿ 
ಒಂದು : ಶರೀರ ಸಂಸ್ಕಾರಾದಿ ಗಾರ್ಹವತ್ಯ ದಕ್ಷಿಣಾಗ್ಯಾಹವನೀಯವೆಂಬ 
ಪೆಸರಂ ಪಡೆದಗ್ನಿತ್ರಯಗಳೊಳ್‌ (ಆದಿಪು. ೧೫-೧೬ ವು; ಆ ವೇದಿಯ 
ಯಥೋಚಿತಸ್ಥಾನಂಗಳೊಳ್‌ ಸುಕೃತವನಿತಾಪತ್ಯಮೆನಿಪ ಗಾರ್ಹಪತ್ಯ 
ಮುಮಂ ... ತೋಟ (ಜಗವಿ. ೧೭-೬ ವು; ಬಳಿಕ ಗಾರ್ಹಪತ್ಯವು 
ಪೃಥಿವಿ, ಅಗ್ನಿ, ಅನ್ನ, ಆದಿತ್ಯ-ಇವು ನನ್ನ ತನುಗಳು, ಆದಿತ್ಯನಲ್ಲಿರುವ ಈ 
ಪುರುಷನೇ ನಾನು (ಬ್ರ ಹ್ಮಭಾ. ೨೯೭ ಅಡಿಏ). [ಸಂ.] 
ಗಾರ್ಹಸ್ಥ್ಯ (ನಾ). ಗೃಹಸ್ಥನಾಗಿರುವಿಕೆ ; ವಿವಾಹಾನಂತರ ಸಂಸಾರಿ 
ಯಾಗಿ ಮನೆಯಲ್ಲಿ ವಾಸಮಾಡುವಿಕೆ ; ಗೃಹಸ್ಫಾ ಶ್ರಮ ; ಎಲ್ಲವೂ 
ಯೌವನದ ಗಾರ್ಹಸ್ಥ 6ದ ಚಟುವಟಿಕೆಯಲ್ಲಿ ಸುಖಮುಕ್ತ್ತಾಯವಾಗುತ್ತದೆ 
(ಮನೋನಂ. ೨೩8) ; ಅವನು ಗಾರ್ಹಸ್ಕ್ಯದಿಂದ ಸಂನ್ಯಾಸಕ್ಕೆ ನಡೆದರೆ 
ಅರ್ಹನಾಗುವನು (ಬುದ್ಧಪ. ೮೯). [ಸಂ.) 
ಗಾರ್ಹಿಡಕ್ಕೆ (ನಾ). [ಸಂಗೀತ] ಒಂದು ಬಗೆಯ ತಾಳ: ಗಾರ್ಹಿಡಕ್ಕೆ 
ಎಡಡಕ್ಕೆ . .. ಜಯಾಳವೆಂಬಿವು ಮೊದಲಾದ ನೂಣ*ೆಂಟು ತಾಳಂಗಳುಂ 
(ವಿವೇಕ. ೨೩೮). [?)] 
ಗಾಲ (ನಾ). ೧. ಹರಿಯುವುದು ; ಪ್ರವಹಿಸುವುದು. ೨. ಸೋರು 
ವುದು; ತೊಟ್ಟಿಕ್ಕುವುದಂ, ೩. ಸೋಸುವುದು. "ವಸ್ತ್ರಗಾಲ' ಪರಾ, 
| [ಸಂ.] 
[ಗಾಲವ (ನಾ). ೧. ಒದು ಬಗೆಯ ಗಿಡ; ಲೋಧ್ರ: “ ಗಾಲವ. . . 
ಮಾರ್ಜನಃ -೬ ಲೋಧ್ರಗಿಡದ ಹೆಸರು” (ಸಿದ್ಧಾಂತಿ. ೦೦೪). ಪಿ. ಒಬ್ಬ 
ಯಷಿಯ ಹೆಸರಂ: ವಾಮದೇವಾತ್ರಿ' ಗಾಲವ ಗುರುವಸಿಷ್ಮ ವಿಶ್ವಾ 
ಮಿತ್ರರಂ ಕರೆಸಿ (ಜೈಮಿಭಾ. 30.೩). 1ಸಂ.] 


5 


15] 


25 


86 


40 


46 


ಗಾಲಿ 


ಗಾಲಿ, ಘಾಲಿ (ನಾ). ಬಂಡಿ ಮೊದಲಾದ ವಾಹನಗಳ ಚಲನೆಗೆ ಮುಖ್ಯ 
ಸಾಧನವಾದ ಭಾಗ; ಚಕ್ರ; ರಥಾಂಗ: “ಚಕ್ರಂ, ರಥಾಂಗಂ-ಈ 
೨ ಗಾಲಿ'' (ಹಲಾಯು. ೭೩-೨೯೩); "ಗಾಲಿ ಚಕ್ರಂ ರಧಾಂಗಮೆನಿಕ್ಕು '' 
(ಮಂಗರಾ. ೮೪.೨೪) ; ವಿಶ್ವಕರ್ಮನಲಿದಿಂಗಳೊಳ್‌ ರಥದೊಂದು 
ಗಾಲಿಯಂ ಸಮೆಯಿಸಿ ತಂದು ತೋಣ್‌ದೆೊಡೆ (ವಡ್ಮಾರಾ. ೧೪೭-೧೦); 
ಬಲವಂತಂ ಮಾರುತಿ ಗಡ ಮಹಾರಥಂ ಮಾರುತಿಯುಂ ತದ್ರಥದ 
ಗಾಲಿಗಳ್‌ ದೊಡ್ಡಿದುವೇ (ಗದಾಯು. ೩-೩೫): ಒಂದೆ ಗಾಲಿಯೊಳ್‌ 
ರಥಮಂ ನಡೆಯಿಸುವೆನೆಂಬ ನೀರಿಲ್ಲದೆ ಕೂಟನಡುವೆನೆಂಬ 
ಪೆರ್ಗಾವಿಲನಂ ಪೋಲ್ಕುಂ (ಧರ್ಮಾಮೃ. ೫.೧೦೬) ; ಶಿಧಿಲವಾದುವು ಗಾಲಿ 


೨೪೮೫ 


ಲಾ 


ಗೆಳು ಬಳಿ ರಥಿಕರೀತನ ಬಿಟ್ಟು ಹಾಯ್ದರು (ಕುವ್ಕಾಕ. ೩-೨೫. ಘಾಲಿ: |10 


“ ಚಕ್ರಂ, ರಥಾಂಗಂ-ಈ ೨ ಘಾಲಿ'' (ನಾಜಿರಾ. ೧೩೪). 
ಗಾಲಿಯಂಗದವಕ್ಕಿ ಎ ಗಾಲಿವಕ್ಕಿ : ಬಲು ಸ್ಕೂಲ ಕುಚಯುಗಗಳಿಗೆ | 

ಸುಂದರಗಾಲಿಯಂಗದವಕ್ಕಿಗಳು ನಿಜವಾಗಿ ಪೋಲುವವು (ರಘುವಂ. 
೦೯4೩-೬೩). [ದೇ॥ ತಮಿ. ಕಾಲಿ; ತುಳು. ಗಾಲಿ] 

ಗಾಲಿಕುರ್ಚಿ (ನಾ), ಗಾಲಿಗಳನ್ನು ಜೋಡಿಸಿರಂವ, ನೂಕಲಂ ಅನಂಕೂಲ 
ವಾದ ಕುರ್ಚಿ; ರೋಗಿಗಳನ್ನು ಇಲ್ಲಿಂದಲ್ಲಿಗೆ ಕರೆದುಕೊಂಡು 
ಹೋಗಂವುದಕ್ಕಾಗಿ ಉಪಯೋಗಿಸುವ ಗಾಲಿಗಳುಳ್ಳ ಕುರ್ಚಿ; ಗಾಲಿ 
ಕುರ್ಚಿ (Bath- hair. ಇಂಕನಿ). [ಗಿಲಿ ಕುರ್ಚಿ] 

ಗಾಲಿಪಲ್‌ (ನಾ). ಗಾಲಿಯ ಹಲ್ಲು; ಅರೆ; ಚಕ್ರಾರ: ದಿನದಿನಕಿ 
ಬದಲಿಸುವ ಭಾಗ್ಯನಿವಹೆಮದು ಗಾಲಿಪಲ್ಲ ಕೋಳಿವೊಲಿರೂಂ (ಸೃಪೃವಾ. ೩). 

[ ಗಾಲಿ. ಪಲ್‌] 

ಗಾಲಿವಂಟಿ (ನಾ). ಕಿವಿಯ ಒಂದು ಆಭರಣ; ಗಾಲಿಯ ಆಕಾರದ 
ಒಂಟಿ: ಕಿವಿಯಲ್ಲಿ ಗಾಲಿವಂಟಿ, ವಂಟಿಗಳ ಭಾರದಿಂದಾಗಿ ತೂತುಗಳು 
ಇಳಿಬಿದ್ದಿ ವೆ (ಪ್ರಕಾಶ. 6). [ಗಾಲಿ ವಂಟಿ] 

ಗಾಲಿವಕ್ಕಿ (ನಾ). ಜಕ್ಕವಕ್ಕೆ ; ಚಕ್ರವಾಕ; ರಥಾಂಗ : “ ಜಕ್ಕವಕ್ಕಿಯೆ 
ಗಾಲಿವಕ್ಕಿಯೆನಲ್ಕೆ '' (ಕರ್ಣಾನಿ. ೭೨); ಅಜಕೆವಟ್ಟುಳ್ಳರಲೆ ನೀಳನೈದಲ್‌ 
ಮಣುಗಿ ಹೆಜಸಾರೆ ಗಾಲಿವಕ್ಕಿಗಳ್‌ (ಉದ್ಮದೇ. ೪-೦೦). 

[ಗಾಳಿ + ಪಕ್ಕಿ) 

ಗಾಲೀಚ, ಗಾಲೀಚೆ (ನಾ). (ಉಕ) ಚಿತ್ರರಂಜಿತವಾದ ಜಮಖಾನ: 
ಮೇಲೆ ಸುರಿದ ಸಾಂದ್ರಕಿರಣಗಳು ರೇಸಿಮೆಯ ಪಟದ ಮೇಲೆ 
ಇರಾಣದ ಗಾಲೀಚಗಳನ್ನು ನಿರ್ಮಿಸುತ್ತಿದ್ದವು (ರಕ್ತಧ್ಮ. ೨೬೯). 
ಗಾಲೀಚೆ : ತೋಟದಲ್ಲಿ ಸಪಾಟನೆಲದ ಮೇಲೆ ಯಾವತ್ತು ಕಡೆಗೆ ಹಚ್ಚ 
ಹೆಸರು ಗಾಲೀಚೆಗಳನ್ನು ಪಸರಿಸಿ . . . ಕಾಲದಾರಿಗಳನ್ನು ಮಾಡಿದ್ದರು 
(ಅಪ್ರೇಮ. ೪೯). 

( «ಪಾರ. ಗಾಲೀಚಹ್‌ ; ಹಿಂ. ಗಲೀಚಾ ; ಮರಾ. ಗಾಲಿಚಾ] 

ಗಾಲೀಚೆ "ಗಾಲೀಚ' ನೋ. 

ಗಾಲ "ಗಾಳು' ಸೋ, 

ಗಾಲುಮೇಲು "ಗಾಳುಮೇಳು' ನೋ. 

ಗಾಲ್ಮೇಲು "ಗಾಳುಮೇಳು' ನೋ. 

ಗಾವ "ಗಾಮ' ನೋ, 

ಗಾವಕಾರ (ನಾ). ಗೌಡ; ಗ್ರಾಮಾಧಿಕಾರಿ, "ಗಾವಕಾರಿಕೆ' ಪರಾ. 

[ಗಾವ (ಆಗಾವಂ) + -ಕಾರ (ಆ - ಕಂಟಿ) 

ಗಾವಕಾರಿಕೆ (ನಾ). ಗ್ರಾಮದ ಯಜಮಾನಿಕೆ; ಗೌಡಿಕೆ; ಪಟೇಲಿಕೆ : 
ಎಶ್ವಾಮಿತ್ರ ಗೋತ್ರದವಂಗೆ ಸರ್ವಕೆಲಸದಲು ಸ್ವತಂತ್ರನಾಗಿ ಗಾವಕಾರಿಕೆ 
ಬಿ ಜೋರ ವಂರ್ಯಾದೆಗಳನು . . . ಗ್ರಾಮಾನುಮತದಿಂದಾ ರಾಜರಂ 
ಕೊಟ್ಟರು (ಎಇ. X೫೪I1, ೨೮-6೩ ; 32567). [ಗಾವಕಾರ4 - ಇಕೆ] 


16 


20 


25 


30 


38 


45 


ಗಾವಣ್ಯ 


ಗಾವಕೋಸು (ನಾ). ಗ್ರಾಮದ ಮೂಲೆ ; ಊರಿನ ಒಂದು ಕೋಚು ; 
ಗೊಬ್ಬರದ ನಿಮಿತ್ತವಾಗಿ ಊರ ಹೊರಗೆ ಗಾವಕೋಸಿನಲ್ಲಿ ಒಂದು 
ದೊಡ್ಡತಗ್ಗನ್ನು ತೆಗೆದು (ಕೃಷಿಪ್ರ. ೪೩). 

[ ಗಾವ (ಆ ಗಾಮ) + ಕೋಸ್ಕು] 

ಗಾವಗ (ನಾ). ಒಬ್ಬುತನ ಹೆಸರು: ಗಾವಗ ಅರಸ ಬೆಳ್ಸೆ ಅಯಂ ದಯೆ 
ಗೆಯ್ದೂ ಆಳುತ್ತವಿಟ್ಟಿ (ಎಳ. ೫11, ತಿಪಟೂ. ೧೦೩-೧೨ ; 972). [?] 

ಗಾವಗಾನೆ  ಗಾಮಗುನೆ' ನೋ. 

ಗಾವಟ ಗಾವಟಿ' ನೋ. 

ಗಾವಟಿ, ಗಾಂವಟಿ, ಗಾಂವಠೀ, ಗಾವಟ, ಗಾವರಿ (ಗಂ), ೧. (ಉಕ) 
ಹಳ್ಳಿಗೆ ಸಂಬಂಧಿಸಿದ ; ದೇಶೀಯವಾದ ; ನಾಟಿ; ಗ್ರಾವಿಸಾಣ : 
ಎಲ್ಲಿಯೋ ಗಾವಟಿ ಶಾಲೆಯಲ್ಲಿ ನಾಲ್ಕು ಅಕ್ಷರ ಕಲಿತು ಸಭಾದಲ್ಲಿ ಕೇಳಿದ 
ಮಾತುಗಳನ್ನು ನನ್ನ ಮುಂದೆ ಹೇಳಿ ಹೆದರಿಸಬೇಕೆಂದು ಮಾಡುತ್ತೀಯಾ? 
(ಬಿವರಿ. 88); ಅವರು ಯಾವುದೋ ಗಾವಟಿ ಔಷಧದ ಪ್ರ ಯೋಗ 
ಮಾಡಿಕೊಳ್ಳುವರು (ರೂಡ). ೨. ಸರಕಾರಕ್ಕೆ ಸಂಬಂಧವಿಲ್ಲದ; ಖಾಸಗಿ. 
(ನಾ). ೩. ಕಾಡುಸ್ಥಿತಿಯುಳ್ಳುದು; ಉತ್ತಮವಲ್ಲದುದು. 
ಗಾಂವಟಿ : ೧. ಅದು ಅರ್ಧಕ್ಕರ್ಧ ಎಣ್ಣೆ ಬೆರೆಸಿದ ನಾತಕೊಡುವ ಗಾಂವಟಿ 
ತುಪ್ಪವಾಗಿತ್ತು (ಜಾರುದಾ. ೩೧೩). ಹಿ. ಮುಂಬಯಿಯಲ್ಲಿ ತಯಾರಾಗುವ 
ಕಲ್ಲುಸಕ್ಕರೆ, ಚುಮುಚುಮಿಸಕ್ಕರೆ ಗಾಂವಟಿ (ಮುಂಬವ್ಕಾ. ೩೩ ಪ್ರಸ್ತಾವನೆ). 
ಗಾಂವಠೀ : ೧. “ಗಾಂವಠೀವಕೀಲ' ಪರಾ. ಗಾವಟ ; ೧. “ ಇಲ್ಲಿಯೇ 
ತಯಾರಾದ ” (ಜಾನೆಕೋ. ೪೭). ಗಾವರಿ: ೨. ಕುಂಭಕರ್ಣನ ತಂದೆ, 
ಮಕ್ಕಳಿಬ್ಬರನ್ನೂ ಅಪರಾತ್ರಿಯಲ್ಲಿ ಎಬ್ಬಿಸಿ ಬಹುಶಃ ಒಂದು ಗಾವರಠಿ ಪಾಠ 
ಶಾಲೆಗೇ ಅಟ್ಟುತ್ತಿರಬೇಕು (ಗಾಳಿಪ. ೦೬೩) : ಒಬ್ಬ ಅಯ್ಕನವರು ಗಾವಠೀ 
ಸಾಲೆಯನ್ನು ಹಾಕಿದ್ದರು (ಮೇನಿಮ. ೭. [ ಇಮರಾ. ಗಾಂವಟೀ] 

ಗಾವಟೆ, ಗಾವಡೆ (ನಾ). ಒಂದು ಬಗೆಯ ಮರ; ಸಾರಸವೃಕ್ಷ: 
"" ಸಾರಸಮೆನಲ್ಕೆ ಗಾವಟೆ'' (ಮಂಗರಾ. ೪೨-೪೦) ; ಗಾವಟೆ ಬೆಲ್ಲವತ್ತ 
ವರೆಮಾದಲವಂಬಟೆ ಚೆಳ್ಳ ಚಿಲ್ಲಕಾಯ್‌ ಮಾವಿನಕಾಯ್ಗಳ್‌ (ನಳಡಂ. 
೪೬೨) ; ಬೆಲ್ಲವತ್ತ ಕಪಿತ್ಮ ಚಿಕ್ಕಣಿ ಚಿಲ್ಲ ಗುಗ್ಗುಳ ಗೇರು ಗಾವಟೆ , . . 
ಇಲ್ಲಿ ನೋಡಿವೆ (ತೊರರಾ. ೩-೧-೨೯); ಅಲ್ಲಂ ಮೆಣಸೇಲಕ್ಕಿಯ ನೆಲ್ಲಿಯ 
ಗಾವಟೆಯು ಭಾಗ್ಯಹೀನರಿಗುಂಟೀ (ನೀತಿಸಾ. ೬೪೬). ಗಾವಡೆ: “ಮಹಾ 
ಮುನಿಃ- ಗಾವಡೆ, ತುಂಬುರು” (ಓಷಧಿ. ೦೦೬). ₹? '“ 

ಗಾವಠಾಣ (ಗಾಂವಠಾಣೆ' ನೋ. 

ಗಾವಠಿ (ಗಾವಟಿ' ನೋ. 

ಗಾವಡಿವಾಡ, ಗಾವರಿವಾಡ (ನಾ). ಒಂದು ಊರಿನ ಹೆಸರು : ಗಾವಡಿ 
ವಾಡದ ಮಹಾಜನ («ಅ)ಏವ([ದಿ]ನ್ಪ ೬ [ಕಾ]ಲಂ ಕಟ್ಟ್‌ ತುಪ್ಪದ 
[ತೆ] ಅಯ ... ದಾನಗೊಟ್ಟ (Maa. 21 - 1, ೦೩-೧೦ ; 869). 
ಗಾವರಿವಾಡ : ಇಟ್ಟಗೆ ಗಾವರಿವಾಡಮೆಂಬ ಬಾಡಂಗಳನ್‌ (ಎಇ. ಸ೪, 
೩೪೦-೦೮ ; 107). [ಗಾವಡಿ? ೬ ಬಾಡ] 

ಗಾವಡೆ "ಗಾವಟೆ' ನೋ. 

ಗಾವಣ; (ನಾ). ನೆಲೆ; ಆಶ್ರಯಸ್ಥಾನ ; ಕಾವಣ ; ಮಂಟಪ: ಅಂಬುಜ 
ಸೌರಭಂ ತನಗೆ ಗಾವಣ ಜೇವಣಮತ್ಯಪೂರ್ವಮಾಸ್ಕಾಂಬುಜ ಗಂಧ 
ಮೆಂದೆಅಗಿ ಬಗ್ಗಿಸೆ (ಶಾಂತಿಪು. ೮-೮೭) ; ವನಮಿಂದು ಶೂನ್ಯಮೆಳವೆಂಡಿರ 
ಗಾವಣ [ ಪಾಕಾಂ. ಗೋವರ ಮಿಂದು ಶೂನ್ಯಂ (ಅರ್ಧನೇ. ೩-೩೨). 

[ ಆಕಾವಣ] 

ಗಾವಣ್ಯ (ನಾ). ಹಳ್ಳಿಯವನು; ಗ್ರಾಮಿಾಣ ಪ್ರದೇಶದವನು (?): ಗದೆ 

ಮಂಡೆ ೪ ಬಯಿದೂರ ಗಾವಣರ ಬಟಯ ಬೈಂದೂಟಿ (ಸೌಇಎ. ೧೯೩೦, 


ಮಂಗಳೂ. ೩೩೪.೨೩; 3278). [ ಸಂ. ಗ್ರಾಮಾಣ? ] 


ಗಾವಣಿಗ 


ಗಾವಣಿಗ(ನಾ).೧. ಹಳ್ಳಿಗ ; ಗ್ರಾಮಾಣ: “ಸಾದಂ ವೃಷಲನಜ್‌ ಕುಂಚಡಿಗನ 
ವದ್ಯಂ ಗಾವಣಿಗನಂತ್ಯನಟ್‌ಯೆ ಗಂಗಡಿಕಾಅನಕ್ರಮನಭೀರನೆಂದೆನೆ ವಂಹಾ 
ಶೂದ್ರನಕ್ಕುಂ ” (ಮಂಗರಾ. ೧೧೦-೬. ಪಿ. ಒಂದು ವಂಶದ ಹೆಸರು: 
ಕಾಯ್ವರ ಗಣ್ಣಂ ಅಡಿತುರಗತಟ್ಟಸಂಘಟ್ಟಂ ಬಿರುದ ಗಾವಣಿಗ ಶರಭ 
ಭೇರುಣ್ಣಂ (ಸೌಇಇ. ೫1-1, ೭೮-೮೦; 1045); ಅರಿಬಿರುದ ಗಾವಣಿಗ 
ದಿಶಾಪಟ್ಟ . . . ಬಿರುದ ಗಾವಣಿಗ ಸೂಟ್‌ಕಾರ (ಸೌಂ. ೩1-11, 
೧೭೬-೬೯ ; 1126) ; ಗಾವಣಿಗರ ಬಳಿಯ ರಾಜಗುರು ಜಕ್ಕಂಣನಾಯಕ 
(ಕಇ. 7, ೩೩-೭; 1898). [ ಗಾವಣ್ಯ * - ಇಗ) 
ಗಾವದ « ಗಾವುದ ' ನೋ. 
ಗಾವದಿ, ಗಾವುದಿ (ಗು). ೧. ಹೆಡ್ಡ ತನದಿಂದ ಕೂಡಿದ ; ದಡ್ಡ ತನದ : 
ಸಾವಂ ತಿಳಿಯದೆ ಬಜಾದೆ ಗಾವದಿ ಕೆಲಸಕ್ಕೆ ಯೋಗ್ಯನಾದಂ ಭಕ್ತಂ 
(ಹಮ್ಮಾರ. ೬-೪೪). (ನಾ), ೨. ದಡ್ಡ ; ಮೂಢ; ಮೂರ: ಮುನ್ನ 
ಭವಿನಿಳಯದೊಳು ತಲೆಮಟ್ಟು ದುಡಿದ ಗಾವದಿಯೈಸೆ ಭೂಪಾಲ 
ನಲ್ಲೆಂದನು (ಹಕಕಾ. ೦೦-೩೩. ಗಾವುದಿ: ೨. ಗಾವುದಿಯಾದನೊ 
ಗಂಭೀರದವನೊ ಸಾವಹುಟ್ಟುಗಳ ಗೆದ್ದವನೊ (ಬಿಜ್ಮರಾ. ೪-೨ಖ. 
[ «ಪಾರ. ಹಿಂ. ಮರಾ, ಗಾವದೀ] 
ಗಾವದಿಗ (ನಾ). ಗಾವದಿ ೨: ಬಲು ಸುಳ್ಳು ಕೂಲಿಕಾಅನು ಗಾವದಿಗ 
ನೆಂದು ಹಲವು ಬಗೆಯಲಾಡುತಿಹರು (ಅಮುಸಾಂ. ೩-೭೩). 
[ ಗಾವದಿ * - ಗ್ಯ) 
ಗಾವದಿತನ (ನಾ), ಮಂಕಂತನ ; ದಡ್ಡತನ (ಸ್ಕಾಂಡರ್‌). 
[ಗಾವದಿ + - ತನ] 
ಗಾವನ್ನ (ನಾ). ೧. ಬಲಿಗಾಗಿ ಹಾಕಂವ ಅನ್ನ. ೨. ಕರಗದ ಉತ್ಸವ 
ಕಾಲದಲ್ಲಿ ವಣಡುವ ಒಂದು ಸಾಂಪ್ರದಾಯಿಕವುದ ವಿಧಿ; ದೇವತೆ 
ಗಳಿಗೆ ನಾಲ್ಕು ದಿಕ್ಕುಗಳಲ್ಲೂ ಅರಿಸಿನದ ಅನ್ನದಿಂದ ಬಲಿಹಾಕುವ 
ಕರ್ಮ ; (ಎಸಮ್ಮೆ. 1%, ೧೦). [ಗಾವು* ಅನ್ನ] 
ಗಾವಯ್ಯ (ನಾ). ಒಬ್ಬಾತನ ಹೆಸರು: ಆ ಕಲ್ಲಂ ಬರೆದ ಗಾವಯ್ಯನ 
ಸೇನಬೋವ ಕಾಮಯ್ಯ (ಎಕ. ೫11, ತಿಪಟೂ. ೧೦೩-೧೯ ; 972). 
[ಗಾವ ( ಆಗಾಮ) + ಅಯ್ಯ) 
ಗಾವರ (ನಾ), ೧. ಗದ್ದಲ; ಗಲಾಟೆ; ಅಬ್ಬರ: “ಗಾವರ ಸರ 
ದನಿ ಸಪ್ಪಳುಲಿಯು ಗಾವಳಿ ಮಿಗೆಯಬ್ಬರಮುಂ ಧ್ವನಿ ”  (ಕವಿಕಂ. 
೧೦೭); ಪರಮಮಂಗಳಪಾಠಕರ ಗಾವರದ : ಘನಸಂಭ್ರಮದಲೈತಹ 
ಪರಮಶಿವನನು ರಾಜಪುತ್ರರು ಕಂಡರಿದಿರಿನಲಿ (ನಿಧಾಗ. ೪-೧೬.ಖ. 
೨. ಗಂಂಜಾರವ; ರೆೈಭಬೀಂಕಾರ : ತಣ್ಣಿಡಿದೆಲರೂದೆ ಗಾವರದ 
ಮೆಲ್ಲುಲಿ ತುಂಬಿಯ ಗಾವರಂಗಳಂ ಗೆಡೆಗೊಳೆ (ಪಂಪಧಾ. ೪-೦೧೦); 
ನುಣ್ಣನಿಯ ಸುವ್ವಿಯ . ಗಾವರದೊಳ* ಶೊಡರ್ಚಿದೋಪನಿಗೆ ಪುಳಿಂದಿ 
ಪಾಡಿದಳ್‌ (ಲಾವ. 6-೩0) ; ತಾವರೆವೂಗಳೊಳ್‌ ಪಲವು ತುಂಬಿಯ 
ಗಾವರಮಂಣ್ಮೆ (ನಳಹಂ. ೦೩೭). " ಗಾವಳಿ ' ಪರಾ, ([?] 
ಗಾವರಂಬೊರೆ (ಕ್ರಿ). ಗಾವರದಿಂದ ಕೂಡು; ರೀಂಕರಿಸು, 
ಪೆಣ್ಣುಂಬಿಯ ಗಾವರಂಬೊರೆದು ಪೊಣ್ಮುತಿರ್ದ ಪುಷ್ಪಾಸ್ವಚಾಪಲತಾ 
ಜ್ಯಾರವದಂತೆ (ಕಾದಂಪೂ. ೬೩೨). [ಗಾವರ * ಪೊರೈ) 
ಗಾವರದುಂಬಿ (ನಾ). ರೋಂಕರಿಸುವ ದುಂಬಿ; ಮೊರೆಯುತ್ತಿರುವ 
ಭ್ರುವಂರ : ಕವಿವ ಗಾವರದುಂಬಿಯಿನಾದ ಗಾವರಂ ತೆಕ್ಕನೆ ತೀವಿ 
ಕೂಡೆ ಬಗೆಗೊಂಡುದು ಕೂಡೆ ಬನಂ ಬಸಂತದೊಳ" (ಸೂಕ್ತಿ ಸು. ೧೧-೦೦). 
[ ಗಾವರ + ತುಂಬಿ ] 
ಗಾವರಸ (ನಾ). [ಸಂಗೀತ] ಆಲಾಪನೆಯ ಸ್ವಾರಸ್ಕ: ಪೂರ್ವಪದಂ 
ತದ್ಭವಮಾದುದರ್ಕೆ - ಗ್ರಾಮರಸ - ಗಾವರಸ (ಕಮದ. 3೮೯ ಪ್ರಯೋ); 


೨೪೮೬ 


ಗಾವಳಿ 


ಗಾವರಸಂ, ಗ್ರಾಮರಸಃ. ಗ್ರಾಮೋನಾಮ ಸರಿಗಮಾದಿ ಸ್ವರಸಮೂಹಃ 
(ಶಾನು ೨೯೬ ವ್ಯಾಪ್ಯಾ). 
[ <ಸಂ. ಗ್ರಾಮರಸ] 
ಗಾವರಿವಾಡ « ಗಾವಡಿವಾಡ' ನೋ. 


5| ಗಾವರಿಸು(ಕ್ರಿ). ೧. ಗದ್ದಲಮಾಡು ; ಸದ್ದೂಮಾಡಂ ; ಆರ್ಚ್ಗಟಿಸು.: (ಕಿ). 


20 


40 


೨. ರೆಭೀಂಕಾರಮಾಡು; ಧ್ವನಿಮಾಡು: ಒಳ್ಳನಾಳ್ವ ವೆರ್ಗ್ಗಆ್‌ 
ಗಳಿನೊಂದಿ ಗಾವರಿಸುತಿರ್ಪ್ಪ ಮದಾಳಿಯಿಂ (ಎಇ. £111, ೩೩೧-೨೭ ; 929) ; 
ಅರಗಿಳಿಯಾಗಿ ಮಂಗಳಮನೋದುವ ತುಂಬಿಯ ಬಂಬಲಾಗಿ ಗಾವರಿಸುವ 
(ಪುಷ್ಪಪು. ೧೨-೭೧) ; ಆಸ್ಕಾಬ್ಜಗಂಧಕ್ಕೆ ಮಂಡಳಿಗೊಂಡಾಣಡಿವಿಂಡು 
ಗಾವರಿಸದಂತೋರಂತೆ ಜಾಣ್ಮಿಕ್ಕು ಪುಂಶ್ಚಳಿಯರ್‌ . . . ನಿಶಾಂತಾಂತಂಗಳಂ 
ಪೊರ್ದಿದರ್‌ (ರಾಜಶೇ. ೦೦-೨೪) ; ತೀಟದ ಕಂಪೆತ್ತಲತ್ತಲ್‌" ಮೋಹರಿಸಿ 
ಗಾವರಿಸಿ ತಂಡತಂಡದಿಂ ತೇಂಕುತೈತಂದು (ರಾಮಾಕೃ. ೫೪-೩). 
[ ಗಾವರ + - ಇಸ್ಕು] 

ಗಾವಸಿಂಗ (ನಾ), ಗ್ರಾಮಸಿಂಹ ; ನಾಯಿ: ತುಂಗಗಜಂಗಳ್ಗಳ್ಳಿ 
ಮೃಗಂಗಳನಾಯ್ದಟಸಿ ತಿಂಬುದಪ್ಪೊಡೆ ಪೆಟಿತೇಂ ಸಿಂಗಮದಲ್ಲದು ಫೋಗಾ 
ಸಿಂಗಂ ತಾಂ ಗಾವಸಿಂಗಮೆಂದುದು ನಿನ್ನಂ (ಪಂಡಶಂ. ೯೦-೮). 

[ಗಾವ (ಗಾಮ) + ಸಿಂಗ] 

ಗಾವಳೆ "ಕಾವಳ' ನೋ. 

ಗಾವಳಿ, ಗಾವುಳಿ (ನಾ). ೧. ಸದ್ದು; ಗದ್ದಲ; ಅಬ್ಬರ .* ಗಾವರ 
ಸರದನಿ ಸಪ್ಪಳುಲಿಯು ಗಾವಳಿ ಮಿಗೆ ಅಬ್ಬರಮಂಂ ಧ್ವನಿ” (ಕವಿಳಂ. 
೧೧೭) ; ಭ್ರಮೆಯಾಯು್ತ ವಿದುರಂಗೆಂಬ ಗಾವಳಿಯ ಕೂಡೆ ಕುಣಿದನು 
(ಕುವ್ಯಾಉ. ೮-೧೧) ; ಗಾವಳಿಯನೆಬ್ಬಿ ಸದೆ ಬಿಡೆನು, (ಅಂಬಿಕಾ. ೩೬-೭). 
೨. ದೊಂಬಿ; ರಂಪ; ಹಾವಳಿ: ಬಂದ ಗಾವಳಿಗೆ ಹೆದಜ್‌ ರಂಜಣಿಗೆ 
ಯೊಳಡಗಲು (ಹಠಕಾ. ೧೦-೪೩) ; ದಿನಪನಿದಿರಲಿ ತಮದ ಗಾ[[ಐಾಕಾಂ. 
ಹಾ]ವಳಿಯೇ (ನಳಕ. ೪-5) ; ಕೊಲೆ ಪಾದರಂ ಪುಸಿ ನುಸುಳು ವೈರಮಟಶ್ಚಿಳಿ 
ತೋಹು ಬೆದಜು ಬೆಜ್ಜರ ಕಷ್ಟ ನಿಷ್ಮುರಂ ಗಜಣು ಗಾವಳಿ ವಿವಾದ 
(ಜೈಮಿಛಾ. ೨-೫. ೩. ಗುಂಪು; ಸಮೂಹ: ಪುದಿದ ಕುರುಳ್‌ . .. 
ಪೂತ ಕಿಂಕಿರಾತದೊಳೆಜಿಗುತ್ತುಮಿರ್ಪಳಿಯ ್ಹಗಾವಳಿಯಂಂದದಿನೊಪ್ಪಿ 
ತೋಟುಗುಂ (ಕಾಂತಿಫು. ೦೦-೧೦೪); ಕರೆದಂ ತಂದರು ಕವಿದ ಗಾವಳಿಯ 
ಗಜಬಜದ ಮೊಆ್‌ಕಾಟರಂ (ಸಿದ್ಧರಾ. 6-೭) ; ಸಂದಣಿಸಿ ಕುರುಭೂಮಿಯಲಿ 
ತಾ ಮಂದಿ ಬಿಟ್ಟುದು ನಾಡ ಗಾವಳಿ ಬಂದುದಲ್ಲಿಗೆ (ಕುಐ್ಕಾಛೀ. ೦-೩); 
ಆಜಿರಂಗದೊಳು . . . ಗಾವಳಿಯನು ಬಂದು ಪೊಗು ವ ರಾಹುತರ್‌ 
(ಕುರಾಸಾಂ. ೧೦-೬). ೪. ಕಷ್ಟ; ತೊಂದರೆ; ಹಿಂಸೆ: ದೇವರವರ 
ಮನಸಿನ ಚಿಂತೆಯ ಬಲು ಗಾವಳಿಯನು ಮಿಗೆ ಪಟ್‌ದು ತೀವಿದ ಮುದವ 
ನಿಮಗೆ ಬೀಜದಿದ್ದೊಡೆ ನಾವಿದ್ದು ಫಲವೇನು (ಕಂಸವಿ. ೧೯-೦೧) ; ಕರುಣಾ 
ಸಮಂದ್ರ ನೀನೆಮ್ಮ ವ ಖವಾಗು ದೇವಾಸುರರ ಬಿನ್ನಪದ ಗಾವಳಿಯ 
ನೊಂದು ಕ್ಷಣಂ ಸೈರಿಸು (ಛಕ್ತಿಸ. 11, ೬-೩) ; ಗಾವಳಿಯ ಪರಿಹರಿಳು 
ಜಯಿಸೀ ಭೂವರರನುರೆ ಸಪ್ತವಾರದಲ್ಲಿ ವಸುಧೆಯನು (ಅಧ್ಕಾರಾ. 
೧-6-09). ೫. ಠೀವಿ; ಗತ್ತು : ಆ ವನದೊಳ್ತಂಬೆಲರೆಡೆಯಾಟದ ಗಾಷಳಿ 
ಪೆಣ್ಣುಂಬಿಗಳ ಗಾವರ (ಕುರಾಸಾಂ. ೩-೨೮) ; ಮತ್ತಿನ ದಗಲೆ ವಜ್ರದ 
ಜೋಡು ಸಿರದಲಿ ಬಿತ್ತರವಹ ಸೀಸಕದ ಪುಸ್ತಂಗ ತೊಡರಾ ಗಾವಳಿಯಿಂದ 
ಭೂಪೋತ್ತಮ ನಡೆದನುಬ್ಬಿನಲಿ (ಕಂನವಿ. ೦೩-೦೨) ; ಬೇಟ್‌ವನಾರ್ಪ 
ಬೇಟ ವನ ಗಾವಳಿ... ಎಲ್ಲರಂ ಮಾಟ್‌ದ ಕೂರ್ಪಿನಪ್ರತಿಮವೀರನಿವಂ 
ಚಿಕದೇವಭೂವರಂ (ಚಿಳವಿ. 8-60). ಗಾವುಳಿ : ೩. ಬಳಸಿ ತನ್ನೊಡನೊಯ್ಯ 
ನೊಯ್ಯನೆ ಬರ್ಪ ದೇವರದೊಂದು ಗಾವುಳಿಯನಿನ್ನಿರಿಮೆಂದು . . . 
ಧಾತ್ರಿಗೆ ವರ್ಪ ಗಂಗೆವೊಲೊಪ್ಪಿದಂ ಮಂನಿಪುಂಗವಂ (ಪಂಪಥಾ. ೩-೭). 


ಗಾವಳಿಗ 


ಗಾವಳಿಮಾಡು - ಗಲಾಟೆಯನ್ನು ಎಬ್ಬಿಸು; ಗಲಭೆಮಾಡು: ಈ 
ಊರಿನವರೆಲ್ಲಾ ಬುದ್ಧಿ ಯವರನ್ನ ಇಲ್ಲಿಂದ ಬಿಡಿಸಿಕೊಳ್ಳಬೇಕು-ಎನ್ನುತ 
ಗಾವಳಿಮಾಡುತ್ತ ಇದ್ದಾರೆ, ಮಾಸ್ವಾಮಿ (ವಿಗಡ. ೬೩-೦೫. 

[ ಆಸಂ. ಕಾಹಲ] 

ಗಾವಳಿಗ (ನಾ). ೧. ಗಲಾಟೆಮಾಡುವವನು ; ಗದ್ದ ಲಮಾಡುವವನು ; 
ಗಲಭೆಕಾರ : ನೀನೀ ಪರಿಯ ಗಾವಳಿಗಂಗೆ ಕೂರ್ತಡೆ ([ಪಾಠಾಂ. 
ಕೌತುಕಗಳನು ಮಾಡಲು, ಕೌಳಿಕಮನುಜಗೋತಡೆ] ಮರಂಳುಗುಟ್ಟದೆ 
ಮಾಣ್ಬರೇ ಹೇಳೆಂದಳಾ ಸಕಳೆ (ಪ್ರಭುಲೀ. ೫.೬೫); ಕಲು ಮರನ 
ತುಂಬುವೆನು ಹಿಂದಣ ಗಲಬೆಗಲಹದ ಗಾವಳಿಗ[ಪಾಕಾಂ. ಯ]ರೊಳು 
ಜುಳುಕಿನಾಹವದವನೆ ತಾನೆಂದುಬ್ಬಣವ ಜಡಿದ (ತೊರರಾ. ೬-೩೫-೯). 
೨. ನಾಡಾಡಿ; ಸಾಮಾನ್ಯನಾದವನು : ದೇವರುಷಿ ನೀನೆಂದು ತಾಳಿ 
ದೆನು ಮತ್ತೊಬ್ಬ ಗಾವಳಿಗ ಯತಿಯಾಗಲವನ . . . ದಿಗ್ಬಲಿಯ ಚಲ್ಲಿ 
ಸುವೆನು (ನವಮೋ. ೨೭-೬೪). [ಗಾವಳಿ * -ಗ್ವ 

ಗಾವಳಿವಡೆ (ಕ್ರಿ). ಗಂಪುಗೂಡು ; ಸಮೂಹವಾಗು : ಸೊರ್ಕಿರುವರಗಿಳಿ 
ಗಾವಳಿವಡೆದು ಕಾಗೆಗಳೆಅಗುವ ಬೇವಿನ ಪಣ್ಣಸೆವೆತ್ತೆ ಆಗುವುದೇ 
(ಗೀತಗೋ. ೬೬-೩೫). ! ಗಾವಳಿ -. ಪಡೈ ] 

ಗಾವಳಿಸು (ಕ್ರಿ). ಗುಂಪುಗೂಡು: ಉದ್ಭ,ಮರಮುದ್ಭ)ಮರಂಗಳ 
ಗಾವರಕ್ಕೆ ಗಾ[ ಪಾಕಾಂ. ಚಾ, ಜಾ, ಬಾ ]ವಳಿಸಿ ಛಡಾಳದೊಳ* ಮೊರೆಪ್ರೆವು 
(ಅಸಂಘು. ೧-೭೭; ಸೂಕ್ತಿಸು. ೪-೪೪ ನೋ); ತೊಲಗಿಂ ಗಾವಳಿಸಿ 
ಗಲಭೆಗೆಯ್ವೊಡೆ ಠಾವಲ್ಲು (ಅಪ್ಪತಿ. ೧೨೭-೨3). [ಗಾವಳಿ * - ಸಂ 

ಗಾವಿತಿ (ನಾ). ಗೌಡಿತಿ: ಕಾಳಬ್ಬೆ ಗಾವಿತಿಗೆ ಗುಜ್ಜಣಂ ಪುಟ್ಟಿ ತಂದೆಗೆ 
ಪದಿರ್ಮ್ವಡಿಯಾಗಿ ಪೆರ್ಮ್ಮಾಡಿ ಗಾವುಣ್ಣನೆಂಬ ಪೆಸರಂ ಪಡೆದಂ 
(ಎಳ. ೪11, ಶಿವಮೊ. ೧೦-೩೨ ; 20851). 

[£ ಇದು "ಗೌಡಿತಿ' ಎಂಬುದರ ಅಪಲಿಖಿತ ] 

ಗಾವಿಲ, ಗಾವಿಳ (ನಾ). ೧. ಹಳ್ಳಿಯವನು ; ಗ್ರಾಮಪ್ರದೇಶದವನು : 
ಗ್ರಾಮಾಣ-ಗಾವಿಲ (ಕಮದ. ೨೮೦ () ಪ್ರಯೋ). ೨. ಹಳ್ಳಿಯ 
ಅಧಿಕಾರಿ ; ಗ್ರಾವಣಧಿಕಾರಿ ; ಪಟೇಲ; ಗ್ರಾಮಣಿ :, “ ಗಾಎಲನೆಂದು 
ಗ್ರಾಮಣಿ "” (ಕಲಿಕೆ. ೫ಲ; “ಗಾಂಪ ಗ್ರಾಮಾಧಿಪತಿಗಳೊಳು 
ಗಾವಿಲ ಶಬ್ದ” (ಕಬ್ಮಮಂ. ೦೦೮). ಹಿ. ತಿಳಿವಳಿಕೆಯಿಲ್ಲದವನು ; 
ಹೆಡ್ಡ ; ದಡ್ಡ ; ಅನಾಗರಿಕ : “ ಎಗ್ಗನೆನೆ ಗಾವಿಲಂ” (ಕತುನಿ. ೮೨); 
“ ಗಾಂಪ ಗಾವಿಲ ಮೇಣೆಗ್ಗಂ ಹೆಡ್ಡನಕ್ಕು? (ಕವಿಕಂ. ೦೬೩) ; ತಲೆಸೂಡಿ 
ಮನ್ನೆ ಕಜ್ಜದ ಫಲಮಂಂ ಜಿಸಗೊಂಡುಮೆ[]ವನಲ್ಲಿಂ ಬಟ್‌ಯಂ ತಲೆಯಂ 
ಕಿರಿಯಿಸಿ ದಿವಸಮನಲಸದೆ ಬೆಸಗೊಳ್ಳನಂತು ಗಾವಿಲನಕ್ಕುಂ (ಕವಿರಾ. 
೩-೦೪೪) ; ಬೇವಿನಾರವೆಯನಿಟ್ಟು ಮಾವಿನಪಣ್ಣನಅಸುವ ಗಾವಿಲನುಮಂ 
(ಧರ್ಮಾಮ್ಮ. ೬-೧೬೮) ; ಪೆಣ್ಣುಪೆಣ್ಣೆಂದೇತಕೆ ಬೀಳುಗಳೆವರು ಕಣ್ಣುಕಾಣದ 
ಗಾವಿಲರು (ಹದಿಬ. 8-೭) ; ಗಾವಿಲನ ಧನವು ಘನವಾಗಿ ಬಯ್ವಿಟ್ಟ ಠಾವಿಲೇ 
ಪೋಕು (ಸರ್ವಜ್ಞ. ೬6೪). ಗಾವಿಳ: ೧. ಬಡವರಿಗೂ ಬಲ್ಲಿದರಿಗೂ 
ಹುಡುಗರಿಗೂ ಹೆಂಗಸರಿಗೂ ಗಾವಿಳನಿಗೂ ಗಂಡಸಿಗೂ . . . ಸಕಲರಿಗೂ 
ಸಮವಾದ ಸ್ವಾತಂತ್ರ್ಯ (ಹರಿಜ. ೬೫). 

[ ಪ್ರಾ. ಗಾಮಿಲ್ಲ./ಸಂ. ಗ್ರಾಮಾಣ ] 

ಗಾವಿಲತನ (ನಾ), ದಡ್ಡತನ: ಹೆಡ್ಡತನ : ಗಾಎಲತನದಿಂ ಪೊಕ್ಕೊಡೆ 
ಸಾವಪ್ಪುಡು ಪುಸಿಯೆ: ಬರ್ದುಕಿದೆಂ ಪುಣ್ಯದಿಂ (ಛರ್ಮಾಮೃ, ೬-೫೦) ; 
ವನಜಸಂಭವ ತನ್ನ ಗಾವಿಲತನವ ನೋಡದೆ ನೀವು ನಿಮ್ಮಯ ಘನತೆಯನಂ 
ವೌಚಕಿದೀಗ ಕೊಡುವುದು (ಕುವಾ,ಆ. ಓರಿಇ. ಪರಿ- ೩೩೯) ; ವರಶುಭವಿಲ್ಲದ 
ವೆಧುಗಳ ಗರುವಿಕೆಯಂ ಪೇಳ್ವರೇಕೆ ಗಾವಿಲತನದಿಂ (ಹಮ್ಮಿರ. ೨-೩೮). 

(ಗಾವಿಲ + - ತನ] 


೨೪೮೭ 


ಗಾವುಂಡವೃತ್ತಿ 


ಗಾವಿಲತ್ವ (ನಾ). ಎ ಗಾವಿಲತನ : ದೇವ ಯಿದು ದಲು ಕಾರಣಂ ನಿನಗಾವ 
ತೆಆದೊಳಗಂಜುವೆಂ ಮುಂ ಗಾವಿಲತ್ವದೊಳಂದು ಪಡೆದಾ ಲಾಧವದೆ 
ಸಾಲ್ಲುಂ (ಸಾನಂಕ. ೭-೬೩). [ ಆ ಸಂ, ಗ್ರಾಮಾಣತ್ವ ] 
ಗಾವಿಲನುಡಿ (ನಾ). ದಡ್ಡತನದ ಮಾತು ; ಮೂಢತನದ ನಂಡಿ: ದೈವ 
ವೆಂದವನನೀಶಕೃತವೇದಂ ಸ್ವಯೆಂಭುವೆಂಬಾ ಗಾವಿಲನುಡಿಯ (ಪೆದ್ಮರಾ. 
೦೦-೦೯). [ಗಾವಿಲ ನುಡ್ಮಿ] 
ಗಾವಿಲಿ (ನಾ). ಗಾವಿಲತನವನ್ನು ಹೊಂದಿರುವವಳು ; ದಡ್ಡಳಾದ 
ಹೆಂಗಸು ; ಹೆಡ್ಡೆ : ಕಂತು ಬಲ್ಲೆಗೆಯೆ ಬಟ್‌ಕ್ಕೆ ಕೈದೆಗೆವ ಗಾವಿಲಿ 
ಪಾಕಾಂ. ಲೆ1ಗೇವುದೋ ಬೇಟದಜ್ಜಿಗಂ (ಲೀಲಾವ. ೧೪-೩೭). 
[ಗಾವಿಲ + -ಇ್ಯ] 
ಗಾವಿಲಿಕೆ (ನಾ). ಎ ಗಾವಿಲತನ : ಪೆಆರ ವಿಭವಕ್ಕೆ ಬಯಸುವ ಮಜುಗುವ 
ಗಾವಿಲಿಕೆಯೇಕೆ (ಅಜಿಪು. ೧೦-೪೨) ; ಹೋವಂಮಂ ಮಾಡುವ ಬ್ರಾಹ್ಮಣಂ 
ನೊಣವು ಬೆನ್ನನೂಜೌದೊಡೆ ಸೈರಿಸಲಾಣದೆ ಬೆನ್ನಂ ಪೊಯ್ದುಕೊಳ್ಳುದುಂ 
ಕೆಲದೊಳಿರ್ದವರೆಲ್ಲಂ ಕೊಡನ ತುಪ್ಪದೊಳ್‌ ಕೈಯನದ್ದಿಕೊಂಡು ತಮ್ಮ 
ಬೆನ್ಗಳಂ ಫೊಯ್ಲುಕೊಂಡರೆಂಬ ಗಾವಿಲಿಕೆಯಂ ಮಾಡಿ (ಧರ್ಮಾಮೃ. 
೦೦- ೩೨). [ಗಾವಿಲ + - ಇಕೆ] 
ಗಾವಿಲೆ (ನಾ). ಎ ಗಾವಿಲಿ: ಕಂತು ಬಿಲ್ಜೆಗೆಯೆ ಬಟಾಕ್ಕೆ ಕೈದೆಗೆವ ಗಾವಿಲೆ 
[ಪಾಠಾಂ. ಲಿ] ಗೇವುದೋ ಬೇಟದಚ್ಚಿಗಂ (ಲೀರಾವ. ೧೪-೩೭). 
[ಗಾವಿಲ - ವ] 
ಗಾವಿಳ "ಗಾವಿಲ' ನೋ. 
ಗಾವು (ನಾ). ಗ್ರಾಮದೇವತೆ ಮೊದಲಾದ ದೇವರುಗಳ ಮುಂದೆ 
ಪೂಜಾರಿಯು ಬಲಿಗಾಗಿ ಕುರಿಯನ್ನು ಹಲ್ಲಿನಿಂದ ಕಚ್ಚಿ ಕೊಲ್ಲುವುದು. 
“ ಗುವುಗುಣೌ', " ಗಾವುಮರಿ' ಪರಾ. 
ಗಾವಿನಮರಿಎಗ್ರಾಮದೇವತೆಯ ಮುಂದೆ ಪೂಜಾರಿ ಹಲ್ಲಿನಿಂದ 
ಕಚ್ಚಿ ಕೊಲ್ಲಂವ ಕುರಿ: ಗಾವಿನಮರಿ ಅರಚಿಕೊಳ್ಳುವುದನ್ನು ಕೇಳಲಾಗು 
ವುದಿಲ್ಲ (ಕಡ). ಗಾವುಕಟ್ಟು - ಗ್ರಾಮದೇವತೆ ಮೊದಲಾದ ಕ್ಷಂದ್ರಶಕ್ತಿ 
ಗಳಿಗಾಗಿ ಬಾಯಿಯಲ್ಲಿ ಕಚ್ಚಿ ಕಂರಿಯನ್ನೂ ಬಲಿಕೊಡು: ಇವನು 
ಕಗ್ಗಲಿಯಮ್ಮನ ಪೂಜಾರಿ. ಊರ ದೊಡ್ಡ ಹಬ್ಬದಲ್ಲಿ ಇವನು ಗಾವು 
ಕಟ್ಟುತ್ತಾನೆ (ನನ್ನೂರು. ೧೦) ; ಶಕ್ತಿದೇವತೆಗಳ ಆರಾಧನೆಯಲ್ಲಿ ಆವೇಶ 
ಗೊಂಡ ಪೂಜಾರಿ ಕುರಿಯ ಕುತ್ತಿಗೆಯನ್ನು ಕಚ್ಚಿ ರಕ್ತಹೀರುವುದು. ಇಡೀ 
ಆಚರಣೆಗೆ 'ಗಾವುಕಟ್ಟುವುದು' ಎನ್ನುತ್ತಾರೆ (ನನ್ನೂರು. ಔಪ್ಮಟಿ). 
ಗಾವಸಿಗಿ - ಗಾವಿನ ಮರಿಯನ್ನು ಹಲ್ಲಿನಿಂದ ಕಚ್ಚಿ ಸಿಗಿ, - ಸೀಳು: 
ಗಾವುಸಿಗಿದಾದ ಮೇಲೆ ಎಲ್ಲರೂ ದೇವರನ್ನು ಹೊರಡಿಸಿಕೊಂಡು ಊರಿಗೆ 
ಬಂದು ಗುಡಿದುಂಬಿಸುತ್ತಾರೆ (ನನ್ನೂರು. ೬೫). 
[ದೇ॥ ತಮಿ. ಕಾವು: ತೆಲು. ಗಾವು ) 
ರಾವುಂಡ " ಗಾಮುಂಡ' ನೋ, 
ಗಾವುಂಡಪಂತ (ನಾ). ಗೌಡನ ಅಧಿಕಾರ, ಪದವಿ : ಶ್ರೀಕಲಿವಿಟ್ಟರಸರ 
ಬೆಸದೊಳತೀತನಾದೊಡಾತನ ಗಾವುಣ್ಣಿಗರಸರ್ನ್ನಾಯ್ಸಾವುಣ್ಣ ಪಂತಮನಿ 
ತ್ತೊಡೆ ಜಕ್ಕಿಯಬ್ಬೆ ನಾಟ್ಲಾವುಣ್ಣುಗೆಯ್ಕುತ್ತಿರೆ (ಎಳೆ. ೪11, ಶಿಕಾರಿ, 
೨೦೯.೦೦ ; 918). [ ಗಾವುಂಡ (-ಆಗಾಮುಂಡ) * ಪಂತ್ಥ] 
ಗಾವುಂಡವಸದಿ (ನಾ). ಒಂದಂ ಬಸದಿಯ ಹೆಸರು : ವಾಯವ್ಯದ 
ಗೋಂಟಿನಲ್‌ ಸೋಭನೇಸ್ವರದ ಗಾವುಣ್ಣ ವಸದಿಯ [ಕೆಯ್ಯ ಮೋ]ರೆಯಲು 
(Maa. XX, 88-8೩ ; 1082). 
[ ಗಾವುಂಡ ( ಎಗಾಮುಂಡ) + ಬಸದಿ) 
| ಗಾವುಂಡವೃತ್ತಿ (ನಾ). ೧. ಗೌಡಿಕೆಯ ವೃತ್ತಿ, -ಕೆಲಸ: ಕೀಳೂರು 


ಲ 
| ಅಅ್‌ಯೂರು ... ಹೆನ್ನವುರದ ಗಾವುಣ್ಣ ವೃತ್ತಿಯುಮಂ . . . ಇತ್ತು 


6 


10 


36 


೩೦ 


30 


35 


ಗಾವುಂಡಸುಂಕ 


(ಎಕ. ೪11, ಶಿವಮೊ, ೦೦-೩೦; 108567). ೨. ಗೌಡನಿಗೆ ಬಿಟ್ಟಿರುವ 
ವೃತ್ತಿ,-ಉಂಬಳಿ ; ಗ್ರಾಮಾಧಿಕಾರ ನಿರ್ವಹಣೆಗಾಗಿ ಬಿಟ್ಟಿರುವ 
ಜವಿಸಾನಂ, [ ಗಾವುಂಡ (< ಗಾಮುಂಡ) + ವೃತ್ತ್ವಿ 

ಗಾವುಂಡಸುಂಕ (ನಾ). ತೆರಿಗೆಯಲ್ಲಿ ಗ್ರಾಮಾಧಿಪತಿಯ ಪಾಲು: 
ಸಿರಿಯಮ್ಮಗಾವುಣ್ಣಂ ಭೋಗೇಶ್ವರ ದೇವರ್ಗ್ಗೆ ತೋಂಟದಲಾದ ಗಾವುಣ್ಣ 
ಸುಂಕಮಂ ಬಿಟ್ಟಂ (ಎಕ. ೫, ಚಿತ್ರದು. ೭ರ-೩೩; 1060); ಗಾವುಂಡನಿಗೂ 
- . * ತೆರಿಗೆಯ ಒಂದು ಭಾಗವನ್ನು ' ಗಾವುಂಡಸುಂಕ ' ವೆಂದು ಬಿಟ್ಟು 
ಕೊಡುತ್ತಿದ್ದರು (ಕಕಾಅ. ೪೩೪). [ ಗಾವುಂಡ ( ಆಗಾಮುಂಡ)*ಸುಂಕ)] 

ಗಾವುಂಡಸ್ವಾಮಿ « ಗಾಮುಂಡಸಾಮಿ' ನೋ. 

ಗಾವುಂಡಿ, ಗವುಂಡಿ, ಗವುಡಿ,, ಗೌಂಡಿ,, ಗೌಡಿ,. ಗೌವುಂಡಿ (ನಾ), ೧. 
ಗಾವುಂಡನ ಹೆಂಡತಿ; ಗ್ರಾಮಾಧಿಕಾರಿಯ ಪತ್ನಿ ; ಗೌಡಿತಿ : ಆವೂರ 
ಗಾವುಂಡಂ ಜಿನವಾದಿಕನೆಂಬೊನಾತನ ಗಾವುಂಡಿ ಜಿನಮತಿಯೆಂಬೊಳ್‌ 
(ವಡ್ಮಾರಾ. ೦೧೦-೨೪) ; ಆತನ ಗಾವುಣ್ಣಿ ಗರಸರ್ನ್ನಾಟಸ್ಸಿ ವುಣ್ಣ ಪಂತಮನಿ 
ತ್ತೊಡೆ (ಎಕ. ೪11, ಶಿಕಾರಿ. 3೧೯-೧೦ ; 918) ; ಅವರ ಶ್ರಾವಕಿ ಚನ್ಹಿಯಬ್ಬೆ 
ಗಾವುಣ್ಣಿ (ಎಕ. 1ಸ, ಕೊಡಗು. ೩೧-೦೦; ಸು. 0501); ಕಾಮ 
ವೃಷ್ಟಿಯೆಂಬ ಗಾವುಂಡಂಗಂ ಇಷ್ಟದಾನಿಯೆಂಬ ಗಾವುಂಡಿಗಂ ಅಕೃತಪುಣ್ಯ 
ನೆಂಬ ಮಗಂ ಪುಟ್ಟಲೊಡಂ(ಜೀವಸು. ೨೦೦-೩೯ ವ). ಗವುಂಡಿ: ೧. ನಣಿಬ್ಬೆ 
ಗವುಣ್ಣಿಯ ಮಗ ಅಮ್ಮಣ್ಣ ಗವುಣ್ಣ ತನ್ನೂರಟ್‌ವ ಕಣ್ಣು (ಎಕ. ೪11, 
ಸೊರಬ. 99). ಗವುಡ್ಕಿ: ೧. ಸೋಮನಹಳ್ಳಿಯ 
ಮಾಯಿಂದೆಯ ಬಮ್ಮುಗಾವುಂಣ್ಣಗಂ ಮಾದಿಗವುಡಿಗಂ ಪುಟ್ಟಿದ ಗೋತ್ರ 
ಪವಿತ್ರ ಸಾಮನ್ಯ, ಬೀಳೆಯನಾಯಕ (ಎಳ. ೪1, ಕಡೂರು. ೧೦೪-೬೨; 
1141 ?); ಸೋವಗೌವುಂಡಂಗಂ ನಾಗವ್ವೆಗವುಡಿಗಂ ಪುಟ್ಟಿದ ಪುತ್ರರು 
(ಎಳ. ೪1,ಕಡೂರು. ೩೦-೪೦; 1170). ೨. ಊಳಿಗದವಳಂ; ಸೇವಕಿ; 
ತೊತ್ತು ; ದಾಸಿ: ಅವನು ಅವಳ ಕೂಡ ೧೮ ವರ್ಷ ಸಂಸಾರ ಮಾಡಿದ 
ಮೇಲೆ, ಅವಳ ಗವುಡಿಯರಲ್ಲಿ ಒಬ್ಬಳಾದ.ಆನ್‌-ಬುಲೀನಳೆಂಬವಳಿಗೆ ಮನ 
ಸೋತನು (ಇಂಗ್ಲೆಂಡ. ೧೦೩) ; ಗವುಡಿ ಹಾಡಿಗೆ ತವುಡೇ ತ್ಯಾಗ (ಗಾದೆ). 
ಗೌಂಡಿ,: ೧. ಕೇತಗವುಣ್ಣಗಂ ಎಅಕಉವೆಗೌಣ್ಣಿಗಂ ಸುಪುತ್ರಃ 
ಕುಲದೀಪಕಂ ಪುಟ್ಟಿ (ಎಕ. ೪1, ತರೀಕೆ.೫೬-೨೩; 10077); ದೇಕಬ್ಬೆ 
ಗೌಣ್ಣಿಯುಂ ಕೊಸಿಗವಳ್ಳಿಯ (ಬೊಂಕಶಾ. ೧೯೪೦, ಸಿಂಸಿ. ೬೨-೦೨ ; 7). 
ಗೌಡಿ, : ೧. ಬೊಂಮ್ಮಗೌಡಂಗಂ ಮಸಣಗೌಡಿಗಂ ಪುಟ್ಟಿದ ಸು[ಪು]ತ್ರರು 
(ಎಕ. ೫17, ಜಿಕ್ಕನಾ. ೧೩-೨೯; 1181). ೨. ನನ್ನಂತ ಗೌಡಿಯರು 
ನಿನ್ನ ಪಾದಪದ್ಮಸಮಿಾಪದೊಳ್‌ ಬಿದ್ದಿರುವರು  (ಸೌಗಂಧಿ. ೩೪೭-೫) ; 
ದುಶ್ಶಾಸನನು ಕುರುಳನ್ನು ಹಿಡಿದು ಸಭಾಮಧ್ಯಕ್ಕೆ ಎಳೆದುಕೊಂಡು ಬಂದು 
ಗೌಡಿಯಂತೆ ಎಣಿಸಿ ಅಪಮಾನಪಡಿಸಲು (ಕೃವಾಉ. ೦೩೭]; ಈ ಮಾತು 
ಗೌಡಿಯಿಂದ ಗೌಡಿಗೆ ಹೋಗಿ ಆ ಗೌಡಿಯಿಂದ ರಾಣಿಗೆ ಮುಟ್ಟಿ (ಸಣ್ಮಕ. 
೪111, 8೩) ; ಉಪಚಾರಕ್ಕೂ ಕೆಲಸಕ್ಕೂ ಇಬ್ಬರು ಗೌಡಿಯರು ಬಂದರು 
(ಪೇಟೀಮಾ, ೧೮). ಗೌವುಂಡಿ : ೧. ಮಾಚಗೌವುಣ ನಾತನ ಮನೋವಲ್ಲಭೆ 
ಮಾಚಗೌವುಣ್ಣಿಯ ಮಗಂ ಕಾಳಗಾವುಣ್ಣ (ಎಕ. ೪, ಬೇಲೂರು. ೨೦೨-೫ ; 
1138), [ ಗಾವುಂಡ ( ಎಗಾವಂಂಂಡ) + - ಇ್ಕ] 

ಗಾವುಂಡಿಕೆ, ಗಉಡಿಕೆ, ಗವುಂಡಿಕೆ, ಗವುಡಿಕೆ, ಗಾವುಂಡಿಗೆ, ಗೌಡಿಕೆ, 
ಗೌವುಂಡಿಕೆ (ನಾ). ಗಾವುಂಡನ ಕೆಲಸ ; ಗ್ರಾಮಾಧಿಪತ್ಯ : ರಾಜಧಾನಿ 
ಯಣ್ಣಿಗೆಟ್‌ಿಯ » »« * ರಿಯ ಗಾವುಣ್ಣಿಕೆ ೫ ೬ ೫ ಡೆಯರೆನಿಸಿ 


3೩೪-೯ ; 


(ದೊಂಕಶಾ. ೧೯೨೯, ನವಲಗುಂದ. 3೦೬-೩೯; 1172). ಗಉಡಿಕೆ : 
ಹಾನೆಗಲ ಲಿಂಗೇಗಉಡರಿಗೆ ಹಾ» * ೬ ಟ್ಟಿ ಗಲಡಿಕೆ (ಎಕ. 1x, 
ಕೊಡಗು. ೬೩೩-೬; ?). ಗವುಂಡಿಕೆ: ಹಲವುಕಾಲಂ ಗವುಂಡಿಕೆಯಂ 


ಮಾಡುತ್ತಿರ್ದಡವರ (ಜೊಂಕಶಾ. ೧೯೪೦, ಸಿರಸಿ. ೬೨-೧೩ ; 1). ಗವುಡಿಕೆ : 


೨೪೮೮ 


26 


ಗಾವುದ 


ಆ ಬಲ್ಲಗವುಡ ಕಾಮಗವುಡ ಬೊಂವ್ಮ'ಗವುಡಂಗಳ ಗವುಡಿಕೆಯ: ಪ್ರಸಿದ್ಧ 
ಸೀಮಾಸಮನ್ವಿತವಹ ಎಸಗೂರ ಕ್ಷೇತ್ರ (ಎಕ. ಸಃ, ಜಿತ್ರದು. ೩೨-೪೦; 
1286). ಗಾವುಂಡಿಗೆ: "ಗಾವುಂಡಿಗೆನಿಲ್‌' ಪರಾ. ಗೌಡಿಕೆ: 
ಚಂದಿಮಯ್ಯಂ ಕುರಂಳಿಯ ತಂಮ ಗೌಡಿಕೆಯಂ ಕಲಿಯರ ಮಲ್ಲಿಸೆಟ್ಟಿ 
ಮಾಜಂ ಕೊಂಡು (ಎಕ. ೪11, ಶಿವಮೊ. ೬೩೪೯೭; 1112 7); ಶ್ರೀ 
ಕೇಶವದೇವರಿಗೆ ಗರ್ದ್ವೆ ಮತ್ತರು ಒಂದು ಗೌಡಿಕೆಯನುಳಿಹಿ (ಅಳೆ. ೪11, 
ಶಿಕಾರಿ. ೧೨೩-೭೫ ; 1159); ಮಂಚವಿರನ ಗೌಡಿಕೆಯಲು ಮಂಡಳಿಕಚಾರಿಗೆ 
ಕೊಟ್ಟ ಕೊಡಂಗೆ (ಮೈಆರಿ. ೧೯೨೪ , ೪೦-೨೪; 2391) ; ಯಾತರ' ಗೌಡಿಕೆ 
ಇದು ಮುಟ್ಕಾಳ ಗೌಡಿಕೆ (ಸಣ್ಮಳ. ೪1, ೬೨). ಗೌವುಂಡಿಕೆ: ತಂಮಪ್ಪ 
ಗೌಂಡರಿಗೆ ಗೌವುಂಡಿಕೆಯ ದಂಡಿಗೆ ಉಂಬಳಿ ಸರ್ವಮಾನ್ಮವಾಗಿ ಕೊಟ್ಟೆವು 
(ಎಕ. ಸ, ಶಿಡ್ಲಘ. ೧೫-೦೬ ; 1528). 

[ ಗಾವುಂಡ (ಎಗಾಮುಂಡ) + - ಇಕೆ] 

ಗಾವುಂಡಿಗೆ " ಗುವುಂಡಿಕೆ' ನೋ. 

ಗಾವುಂಡಿಗೆನಿಲ್‌ (ಕ್ರಿ). ಗೌಡನ ವೃತ್ತಿಯಂನ್ನು ವಹಿಸಿಕೊಳ್ಳು ; ಗೌಡಿಕೆ 
ಯನ್ನು ಹೊಂದಂ: ಆತನಿಂ ಬಳಿಕ ಗಾವುಣ್ಣಿಗೆನಿನ್ನನಾಹವಶೌಣ್ನಂ 
ತೊಣ್ಣಂ (Mau. 1-1, ೪೫-೧೩ ; "80). 

[ ಗಾವುಂಡಿಗೆ (ಆಗಾವಪುಂಡಿಕೆ) + ನಿಲ್‌] 

ಗಾವುಂಡಿತಿ, ಗವುಡಿತಿ, ಗೌಡಿತಿ (ನಾ).ಎಗಾವುಂಡಿ: ದೇವಿಲನೆಂಬ 
ಗಾವುಂಡಂಗಂ ಸುದತಿಯೆಂಬ ಗಾವುಂಡಿತಿಗಂ ಧನಶ್ರೀಯೆಂಬ ಮಗಳಾಗಿ 
ನೀನಾಡುವೆಡೆಯೊಳ್‌ (ಕಾವುಪು. ೨೬-೦೫). ಗವುಡಿತಿ: (೪. 
ಗೌಡಿತಿ : ಗೌಡಿತಿಯು ಒಳಗಿಂದ ಬಂದವಳೆ (ಹುಟ್ಕಹ. ೧೩೪). 

[ಗಾವುಂಡ ( ಎ ಗಾಮುಂಡ) * - ಇತ್ಮಿ ( ಆ - ಇತ್ತಿ)] 
ಗಾವುಂಡು, " ಗಾಮಂಂಡ' ನೋ, 

ಗಾವುಂಡ್ಕು " ಗಾಮುಂಡಂ, ' ನೋ. 

ಗಾವುಂಡುಗೆಯ್‌ « ಗಾವರಿಂಡಂಗೆಯ್‌ ' ನೋ. 

ಗಾವುಂಡುತನ (ನೂ).ಎಗಾವುಂಡಿಕೆ: ಕರಿವಿಡಿ ಹಿರೂರಲು ಗಾವುಂಡು 
ತನಂಗೆಯ್ಯ್ಯತ್ತೆಮಿರೆ (ಎಕ. ೫17, ತಿಪಟೂ. ೮೧-೭; 1114). 

[ ಗಾವುಂಡ್ಯು ( ಆಗಾಮುಂಡ್ಳು) * - ತನ] 

ಗಾವುಗುರಿ : ಗಾವುಗುಟ್‌ `' ನೋ, 

ಗಾವುಗುಟ್‌, ಗಾವುಗುರಿ (ನಾ), ಗ್ರಾಮದೇವತೆಯ ಬಲಿಗಾಗಿ ಮಾಸ 
ಲಾಗಿರುವ ಕಂರಿ:. ಗಾವುಕಟ್ಟಲು ಸಿದ್ಧವಾದ ಕುರಿ; ಪಿಡಿವರು 
ದಿಗ್ಗಜಗಳ ಗಾವ (ವು, ಗುಟ್‌ಯಾಗೆ (ಮೋಹಶ. ೩೨-೪). ಗಾವುಗುರಿ : 
ವೈರಿಯನ್ನು ಕಂಡುಹಿಡಿದು ಅರೆದರೆದು ಕುಡಿದು ಬಿಡುತ್ತೇನೆ, ಗಾವುಗುರಿ 
ಹಾಯುತ್ತೇನೆ ... ಅನಂತರ ಈ ಘಟಕ್ಕೇನಾದರೇನಂತೆ (ತುಂಗಳ. ೫೩). 

[ ಗಾವು * ಕುಜ್‌,] 

ಗಾವುದ, ಗಾವುದು (ನಾ). ದೂರವನ್ನು ಅಳೆಯುವ ಒಂದು ಅಳತೆ; 
ಎರಡು ಹರಿದಾರಿ ; ಸಂಮಾರಂ ಆರುಮೈಲಿ : ಮನ್ನೆ ನಿನ್ನು ಕೂಟಾ 
ತೊಟಿದು ವಖಾವತ್ತು ಗಾವುದ xx» ದೆವಸದೊಳೆಯ್ದಿ (ಸೌಲ. 21.1, 
೧೧-೧೭ ; 868); ದೇಶದೇಶದ ಪತ್ತೆಂಟು ಗಾವುದದ ಮಾಹೇಶ್ವರರ್‌ ಕರುಣಿಸಿ 
ಬಂದು ಮುಂದೆ ನೆರೆದಿರೆ (ಬಸರ. ೬-೪೧); ಆ ಸ್ಥಳದ ನಾಲ್ಕೈದು 
ಗಾವುದದಳತೆಯೊಳಗಾರುಮಂ ಪೊರ್ದಲೀಯದೆ (ಪದ್ಮರಾ. &-೦೬) ; ವರ 
ಸುವರ್ಣಸುರತ್ನ ಸರ್ವಾಭರಣಭವನಂಗಳಿಗೆ ಗಾವುದವೆರಡಜಲಿ ಹವಣಿಸಿ 
ದನಖಿಳಾಂಬರ ಸುವಸ್ತುಗಳ (ತೊರರಾ. ೦-೭-೫); ಸಲೆ ಮೂಲು ಗಾವುದ 
ಪರಿಯಂತ ರಿಪುಗಳ ಬಲವ ಮುಟ್‌ದು ಬೆನ್ನಟ್ಟಿ (ಕಂನವಿ. ೦೭-೫೯). 
ಗಾವುದು : ನರರಥಂ ತೂಳ್ದಾ ಕುರುಕ್ಷೇತ್ರದಿಂ ಪಡುವೆಣ್ಣಾವುದು ಪೋಗೆ 
ಪೋಗಡಿಸುವೆಂ (ಪಂಪಧಾ. ೧೦-೨೫). [ ಆಸಂ. ಗವ್ಯೂತ ] 


ಗಾವುದಳವಿ 


ಗಾವುದಳವಿ (ನಾ). ಒಂದು ಗಾವುದದ ಅಳತೆ; ಗಾವುದ ಪ್ರಮಾಣ; 
ಸುಮಾರಂ ಆರಂವೈಲಿ: ಕಡುಕೋಪದಿಂದೆ ಪೊಅಮಟ್ಟು ದಡದಡಿ 
ಸುತಂ ಗಾವುದಳವಿಯ ಬಟ್ಟೆಯಿಂಂದೂರ್ಗೆ ನಡೆತಂದು (ಬಸರ. ೧೧- ೫೯). 

[ ಗಾವುದ + ಅಳವಿ] 

ಗಾವುದಿ " ಗಾವದಿ ” ನೋ. 

ಗಾವುದು « ಗಾವುದ' ನೋ. | 

ಗಾವುಮರಿ (ನಾ). ಗ್ರಾಮದೇವತೆಯ ಬಲಿಗಾಗಿ ಮಾಸಲಾಗಿರುವ 
ಕುರಿಮರಿ: ಗಾವಿಗೆ ಅರ್ಪಿಸುವ ಮರಿಯನ್ನು " ಗಾವುಮರಿ ' ಎನ್ನು 
ತ್ತಾರೆ (ನನ್ನೂರು. ಬಪೃಡ). [ಗಾವು+ವಂರಿ (ಎವಂಆ೨)] 

ಗಾವುಳಿ "ಗಾವಳಿ' ನೋ. 

ಗಾವೆ ( ಗಾಮ ' ನೋ. 

ಗಾಸಡಿ, ಗಾಸಿಡಿ (ನಾ). ಗಂಟು; ಮೂಟೆ; ಗದಡಿ: ಗಾಸಡಿಯ 
(ಗಂಟುಗಳ) ಮೇಲೆ ಧಾರಣೆ ಇರತಕ್ಕ ಜೀನಸುಗಳು (ಮುಂಬವ್ಯಾ. ೧೬೪). 
ಗಾಸಿಡಿ: ತಂಬಾಕಾ ಗಾಸಿಡಿಯಲ್ಲಿ ಮುಂಬಯಿ ೧೪ ಮಣ ತಂಬಾಕ 
ಇರುತ್ತದೆ (ಮುಂಬವ್ಕಾ. ೧೩೪). 

[ «ಮರಾ. ಗಾಂಸಡೀ ] 

ಗಾಸಿ, ಘಾಸಿ, (ನಾ), ತೊಂದರೆ; ಹಿಂಸೆ; ಆಯಾಸ: ಸೋನೆಗಳ 
ಜಿನುಂಗಿಗಂ ಬಿಟುಗಾಳಿಯ ಗಾಸಿಗಂ . . . ಕೋಡದೆ (ಗಿರಿಕ. ೯-೩೮ ವು; 
ಮಳೆಯು ಚಳಿಯು ಗಾಸಿ ಗಾಳಿ ನಿಲಿಸವೆವ್ಮುನು (ವಿಸೀಗೀ. ೮೨-8); 
ಲಲಿತೆಯು ಎಕಟಪರಿಸ್ಥಿತಿಯಲ್ಲಿ ಸಿಕ್ಕಿ ಗಾಸಿಯಾಗುತ್ತಿದ್ದಳು (ಪರಿಣೀ. ೧೬); 
ಈ ಮೊನೆಯ ತಿವಿತದಿಂದ ಶಂಭುರಾಯರು ಗಾಸಿಯಾದರು (ಅನ್ನ. ೪೧). 
ಘಾಸಿ, : ಅಂತು ಬಟ್ಟೆವಯಣದಾಯಾಸದಿಂ ಘಾಸಿಯಾಗಿಯಂಂ (ಪಾರ್ಶೃಪು. 
೪-೨೮ ಪ); ಇಂದಿಂದಿರಂಗಳ ಘಾಸಿಯಿಂ ಸ್ಕಂದಮಾನ ಮಕರಂದ ಬಿಂದು 
ಸಂದೋಹದ ತಂದಲಂ ಸುರಿವುದಟ್‌ಂ (ಬಾಧಪು. ೦-೧೦೯ ವ); ಅಹಿತನೆ 
ಘಾಸಿಯಿಂದನಿಲಜನನುಗಿದನು ಬಗಿದು ರಿಪುಶರವ (ಕುವ್ಯಾಳ. ೨೦-೨೩). 

ಗಾಹಿಮಾಡು, ಘಾಸಿಮಾಡು ಎ ತೊಂದರೆಗೊಳಿಸು; ಹಿಂಸಿಸು; 
ಕ್ಲೇಶಕ್ಕೆ ಗುರಿಮಾಡು ; ಆಯಹಿಸಪಡಿಸಂ : ಕುಲವಳಿಯೆ ದೇಶವ ಗಾಸಿ 
ಮಾಡುವುದೈಸೆ (ಸಂಭ ಪ. ೦೫-೫೪) ; ಗಾಸಿಮಾಡುವನು ಮಕ್ಕಳನೇನು 
ಕೆಡಿಕನೊ ಕೂಸಾಟದೊಳು ಕೇಶವನಂ (ನೇಮಿಸಂ. ೦೫-೧೦೦) ; ಬಡಕಲಾಗಿ 
ಸೊರಗಿಹೋದ ಗೋಪಿಯ ದೇಹ ಆಕೆಯನ್ನು ಗಾಸಿಮಾಡಿತು (ಕುಪಸೊ. 
೧೦೪) ; ಘಾಸಿಮಾಡುವ ದೇಹ ಹೇಸಿಕೆಗೆ ನಾನಾಟಿೌ (ದೀಕ್ಷಾದೋ".೮೩-೧೩) ; 
ವೈರಿಬಲವನು ಘಾಸಿಮಾಡಿದರೊಗ್ಗಿನಲಿ ಹೆಮ್ಮರ ರಾವುತರು (ಳುವ್ಯಾಛೀ. 
೪-೬೨). ಗಾಸಿಯಾಗು, ಘಾಸಿಯಾಗುತೊಂದರೆಗೊಳ್ಳು ನ ಕಷ್ಟಪಡು ನ 
ಆಯಾಸಪಡು ; ಬಳಲು : ಕಿಡಿ ಸೂಸಿ ಸುಯ್ಡು ಗಾಸಿಯಾಗಿ ಮೆದೆಗೆಡೆದು 
ಮದವಳಿದಿರ್ಪ ಮಾತಂಗವ್ರಾತದಿಂ(ಗಿರಿಳ.೯-೨೭ವ); ಭೂಸುರರು ಚೋರರು 
ಗಳಿಂದವೆ ಗಾಸಿಯಾಗಿ (ಕುವ್ಶಾಸ. ಓರಿಇ. ೧೩-೧೪೧) ; ಈಸು ದಿನಮೆನ್ನೊಡನೆ 
ಕಾಳೆಗದೊಳಿದಿರಾಗಿ ಗಾಸಿಯಾಗದ ದೈತ್ಯರಿಲ್ಲ (ಜಿಲಪು. 3೫-೧೪); 
ಆಸೆಯಿಂದ ಘಾಸಿಯಾಗಲೇಕಯ್ಕಾ (ಆವಣಂ. ೦೦೬-೪೮೪) ; ಅಭಿಮನ್ಯುವೀ 
ಡುಶ್ಕಾಸನನ ಮಗನಿಂದ ರಣದಲಿ ಘಾಸಿಯಾದನು (ಕುವ್ಯಾದ್ರೋ. 6-8೦) ; 
ಅನುಜರು ಘಾಸಿಯಾದರು ಹಿಂದೆ ಭೀಷ್ಮಾದಿಗಳ ಬವರದಲಿ (ಕುವ್ಕಾಶ. 
೦೯೩೨). ಗಾಸಿವೀಸಿ ಎ ಗಾಸಿ, ; ನೀಲವ್ವನ ಒಡಲು ಕುದಿದೆದ್ದಿತು ; 
ಮನಸ್ಸು ` ಗಾಸಿವೀಸಿ' ಯಾಯಿತು (ಬರಹಾ. ೧೧೪): ಇಬ್ಬರ ಕೈಯಲ್ಲಿ 
ಸಿಕ್ಕು ಗಾಸಿವೀಸಿಯಾದಂತೆ (ಸಾಹಿಶ್ಕಾಂ. ೪೬). 
[ದೇ॥ ತಮಿ. ಉಚಿ ; ತುಳು. ತೆಲು. ಗಾಸಿ ] 

ಗಾಸಿ, ಗಾಸ್ಕೆ (ನಾ). ೧. ಕುದುರೆಯ ಜೀನಿನ ಮೇಲೆ ಅಲಂಕಾರ 

ಕ್ಕಾಗಿ ಹಾಕಂವ ವಸ್ತ್ರ: (0. ಗಾಸೆ,: ೨. ತೆಳುವಾದ ಹೊದಿಕೆ : 


೨೪೮೯ 


15 


46 


ಗಾಹಿಸ್ಕು 


ರೇಶಿಮೆಯ ಮೆತ್ತಗಾದ ಗಾಸೆಗಳನ್ನು ಹಾಸಿ (ಮಂಜುಕ. ೦೮೮). 
[ — ಅರ. ಗಾಶಿಯಾ ; ಹಿಂ. ಗಂಸಿಯಾ ; ಮರಾ. ಗಾಶಾ] 
ಗಾಸಿಗೆಯ್‌, ಗಾಸಿಗೈ (ಕ್ರಿ). ತೊಂದರೆಯನ್ನುಂಟುಮಾಡು ; ಹಿಂಸಿಸು ; 
ಲೇಸುಲೇಸೈೈ ಕೃಷ್ಣ ನಮ್ಮನು ಗಾಸಿಗೆಯ್ಯುತೆ ಪೋಗುವರೆ (ಅಕ್ರೂಶ. 
೪-೬೮); ಮೊಗದೊಳ* ಮೊಗವಿಟ್ಟು ಮುದ್ದಿಪ ನೆವದಿಂ ಗಾಸಿಗೆಯ್ದಂ 
(ಚಿಕವಂ. ೬೯-೧೬). ಗಾಸಿಗೈ : ಕಟ್ಟಾಸುರದ ಬೇಸಗೆಯೊಳೋಸರಿಸದೆ 
ಗಾಸಿಗೈದನೆನುತೆಯೆ ? (ರಾಮಾಕ್ಕ. ೧-೪). 
[ಗಾಸಿ + ಕೆಯ್‌, 1] 
ಗಾಸಿಗೈ "ಗಾಸಿಗೆಯ್‌' ನೋ. 
ಗಾಸಿಗೊಳಿಸು, ಘಾಸಿಗೊಳಿಸು (ಕ್ರಿ). ತೊಂದರೆಯನ್ನುಂಟುಮಾಡು ; 
ಕ್ಲೇಶಪಡಿಸು ; ನೋವನ್ನುಂಟುಮಾಡು : ಆ ಹಾವುಗಳು ನನಗೆ 
ಆಪ್ತರೆನಿಸಿದವರನ್ನೆಲ್ಲಾ ಕಡಿದು ಗಾಸಿಗೊಳಿಸಿದುವು (ಹಾಹುತ್ತ. ೦೦೦); 
ಸುಮ್ಮನೆ ಮನಸ್ಸನ್ನು ಗಾಸಿಗೊಳಿಸಬೇಡಿ (ತೇಮೋಡ. ೫). ಘಾಸಿಗೊಳಿಸು: 
ಯೌವನದ ಗಾಂಭೀರ್ಯ ಘಾಸಿಗೊಳಿಸದೇ ಇದ್ದ ಮುಗ್ಕಸೌಂದರ್ಯ 
(ಏಳಾಂಗಿ. 6). [ಗಾಸಿ -- ಕೊಳ್‌ 4 - ಇಸ] 
ಗಾಸಿಗೊಳ್ಳು (ಕ್ರಿ). ತೊಂದರೆಪಡಂ ; ಕ್ಲೇಶಪಡು : ಮನಸ್ಸು ಗಾಸಿ 
ಗೊಂಡಿದೆ (ನನ್ನಕೂ. ೩8). " ಗಾಸಿಗೊಳಿಸಂ ' ಪರಾ. 
[ಗಾಸಿ * ಕೊಳಲ್ಸಿ (ಕೊಳ್‌) ] 
ಗಾಸಿಡಿ : ಗಾಸಡಿ' ನೋ. 
ಗಾಸಿವಡೆ (ಕ್ರಿ). ಬಳಲು; ದಣಿ; ಆಯಾಸಗೊಳ್ಳು : ಲೇಸಿನ ವಿಟರ 
ವಯವದಲಿ ಮೋದದೆ ಚೌಶೀತಿ ಬಂಧದೆ ಕೂಡಿ ಗಾಸಿವಡೆದು ಚಂದ್ರಶಾಲೆ 
ಯೊಳ್‌ ತಂಗಾಳಿ ಬೀಸಿದೊಡೆದೆಯನೊಡ್ಮು ವರು (ಮೋಹತ. ೦೮-೪೯); 
ಗಾಸಿವಡೆದ ಮೂಸೆಯಂತೆ ಎಂತು ಬಾಳ್ವೆನಕಟ |! 
[ ಗಾಸಿ, + ಪಡೆ] 
ಗಾಸೆ, "ಗಾಸ್ಥಿ' ನೋ. 
ಗಾಸ್ಕೆ  ಕಾಸ್ಕೆ' ನೋ. 
ಗಾಹ (ನಾ), ೧. ಮುಳುಗುವಿಕೆ ; ಜಳಕ; ಸ್ನಾನ, ೨, ಅಡಗಿಕೊಳ್ಳು 
ವುದ. " ಅವಗಾಹ ' ಪರಾ, ೩, ಆಳ. ([ಸಂ.7 
ಗಾಹನ (ನಾ).ಎಗಹನಔ : ಮೋಹಮೋಹ ಬಿಡದೆ ಆಹಾರ ಇಂದ್ರಿಯಂಗಳ 
ಗಾಹನದೊಳಗೆ ಬಿದ್ದು ಅಹಸ್ಸು ಕಳೆವೇನೊ (ಮೋಕ್ಷದೀ. ೩೬-೨). [ಸಂ.] 
ಗಾಹಿ (ನಾ), ಮೋಸಗಾರ; ಕಪಟಿ: ಗಾಹಿ ಕೌಶಿಕನ ಕೃತ್ರಿಮಸರ್ಪ 
ದಷ್ಟದಿಂ ನಿದ್ರೆ ತಿಳಿದೇಳುವಂತೆ (ಹಕಕಾ. ೧೪-೯). [ಗಾಹ್ಮೊ+* -ಇಸ್ವ] 
ಗಾಹಿಲ (ನಾ). ಇಲ್ಲದಾಗುವಿಕೆ ; ವಂರೆಯಾಗುವಿಕೆ ; ನಾಶವಾಗುವಿಕೆ, 
ಗಾಹಿಲಾಗುಎಇಲ್ಲವಾಗು ; ಮರೆಯಾಗು : ಬಾಹುಮುರಿದಂತಸುರ 
ನಾಯಕಗಾಹವದ ರಣಶೂರ ಕೈಬಿಟ್ಟೈದೆ ಗುರುಬಲವೇ ಗಾಹಿಲಾದಂತೂರೆ 
ಹ್ಯಾಗೆಂದಾಹಗೊಳುವಾಗ ಪರದಿಗ್ವಧು ಮೋಹಕ್ಕೆದಿದ ಬಿಟ್ಟು ಪದ್ಮಿನಿ 
ಪದ್ಮಬಾಂಧವನೂ (ಜರಾಮಾ. ೨೩೮-೨). [*-ಮರಾ, ಗಾಹಾಳ್‌) 
ಗಾಹಿಲಂಬಡು (ಕ್ರಿ). ಕಷ್ಟಪಡು ; ತೊಂದರೆಯನ್ನನುಭವಿಸು (?): 
ದೇಹದೊಳಗಿರಲಾತ್ಮಧರ್ಮದ ನೇಹದಿಂ ಸ್ವರ್ಗಾದಿ ಭೋಗವನಾಹನಲದ 
ನ್ಯಾಯ ನಡತೆಯೊಳೊಕ್ಕು ನರಕವನು ಗಾಹಿಲಂಬಡುತಿಹನು (ಬಿಜ್ಮಪು. 
೪೫.೪೨). [ಗಾಹಿಲ?« ಪಡಂ,] 
ಗಾಹಿಸ್ಕು (ಕ್ರಿ), ೧. ಹರಡು; ವ್ಯಾಪಿಸು ; ಸೀ ರೆಯೊಟ್ಟಿಲು ಗಗನವನು 
ಗಾಹಿಸಿತು (ಕುವ್ಕಾಸ. ೦೩-೨) ; ಗಿಹಿಸಿತು ನಿನ್ನಾಜ್ಞೆ ಜಗದಲಿ ಮುಂ 
ಗೆಚ್ಚೆನಲ (ನಿಭಾಗ. ೧-೧೨-೨೬). ೨. ಮುಳುಗು: ಮೋಹ ಸರ್ವಸ್ವಗಳ 
ರಾಗಾಬ್ಬಿಯೋ ಬ್ರಹ್ಮ ಗಾಹಿಸದರೊಳಗೆ ನೀಂ ಮಂಕುತಿಮ್ಮ (ಮಂಕುಳ. 
[ಗಾಹು, + - ಇಸ] 


(ಕವಿಕಾ. ೮೪-೦೦). 


೯೩೨). 


ಗಾಹಿಸ್ಯು 


ಗಾಹಿಸ್ಕು (ಕ್ರಿ). ಮೋಸಮಾಡು ; ವಂಚಿಸು : ಆಹಾಹ ಹಸನಾಯ್ತು 
ಕೊಡಿರೇಕೆ ಪಾತ್ರೆಯಂ ಗಾಹಿಸಿಯೆ ! ಪಾಕಾಂ. ಓಹೋಹೊ, ಗಹಗಹಿಸಿ ] 
ಇಂತು ಕೊಂಡವರುಂಟೆ ಪಾತ್ರೆಯಂ (ತಿರುರ. ದೇ. ೧೩-೮). 

[ಗಾಹ್ಯು + - ಇಸ್ಯು) 

ಗಾಹು, (ನಾ). ೧, ಆಳ; ಅತಿಶಯಂತೆ; ಆಧಿಕ್ಕ: ಹೇಳ್ಳೆ ಪಾರ್ಥ| 5 
ಮೋನದೊಳಿರದಿರೆನ್ನಾಣೆನಲು ಬೆಆಗಿನ ಗರದ ಗಾಹಿನಲದ್ದು ಮೋನ 
ದೊಳಿದ್ದನಾ ಪಾರ್ಥ (ಕುವ್ಮಾಕ. ೧೭-೭). ವಿ, (ಆಳವಾದ) ತಿಳಿವು 
ಅರಿವು. " ಗಾಹುಗೊಳ್‌ ” ಪರಾ. [<ಸಂ. ಗಾಹ] 

ಗಾಹ್ಯು (ನಾ). ಹಿಡಿತ; ಪ್ರಭಾವ; ಕೈವಾಡ; ಹೂಹೆಗಳೆ: 
ಹೊಯ್ದಾಡವೇ ನಿರ್ವಾಹಸೂತ್ರದ ಕುಣಿಕೆಗಾಅನ ಗಾಹಿನಲಿ (ಕುವ್ಕಾಸ. 
೯೪.೯). [<ಪ್ರಾ. ಗಾಹ./ಸಂ. ಗ್ರಾಹ] 

ಗಾಹ್ಕು (ನಾ). ೧. ಮೋಸ; ಮಾಯೆ ; ವಂಚನೆ; ಠಕ್ಕು: “ ಕಪಟಂಗಳೆ 
ಗನ್ನಗಾಹುಗಳ್‌” (ಕರ್ಕಾನಿ. ೨೭); “ ಗಾಹೆನೆ ಕಪಟಕ್ಕೆ ನಾಮಂ” 
(ಛಾರನಿ. ೩೧); ಲೋಲಶ್ಶಶ್ರುಮುಖಂ ತೆಅಂಬೊಳೆವಿನಂ ಗಾಹಿಂಗೆ 
ಬೀಟ್ವಿನ್ನಮಾಭೀಳಾಲೋಕದೆ ಸಾರ್ದು (ಸೂಕ್ತಿಸು. ೩-೩೧); ಗಾಹು 
ಕೊಳ್ಳದ ಭೀಮಪಾರ್ಥರ ಸಾಹಸವನೆಣಿಸುತ (ಕುವ್ಯಾದ್ರೋ. ೧-೧೨); 
ಮೋಹದಲಿ ಮಾಯಾಪ್ರಪಂಚಿನ ದೇಹಸಿದ್ಧಿಯ ಪಡೆದೆನೆಂಬೀ ಗಾಹಿ 
ನಿಂದಲಿ ವಜ್ರಪಿಂಡ ಶರೀರ ಫಲಿಸಿದೊಡೆ (ಪ್ರಛುಲೀ. ೧೯-೩೦). 
ಪಿ. ಗುರಿ: ಉದ್ದೇಶ: ಪೆರ್ಜೊಡೆಯಂ ಕಡಿಖಂಡವಪ್ಬಿನಂ ತುಡುಕುವ 
ಗಾಹು ತಪ್ಪಿದೊಡೆ ಬೆಂಬಿಡದೆಯ್ದುವ . . . ನಾಯ್ಲ್ಗಳಂ ಪಿಡಿದು (ಸಳಕಾ- 
೬೪); ಗಾಹು ಬೇಟ್‌ಹುದೀ ಜಗದ ಮೈಗಾಹಿಗೋಸುಗ ಜನ್ಮ ವೆಂಬಿವು 
ಚೋಹವೈಸಲ್ಲದೆ ಎಚಾರಿಸೆ ಮಗನೆ ನಿನಗೆಂದ (ತೊರರಾ. ೦-೯-೩೭). [?] 

ಗಾಹುಕಂಡಿ (ನಾ), ಮೋಸದಿಂದ ನಂಸುಳಿಹೋಗುವ ಕಂಡಿ; 
ಕಳ್ಳಗಂಡಿ ; ತಪ್ಪಿಸಿಕೊಳ್ಳುವ ಮಾರ್ಗ: ಈ ಮಾಯೆಯ ಗಾಹು 
ಕಂಡಿಯೊಳು ನುಸುಳುವ ಮಾಯಾವಾದಿಗಳಂತಲ್ಲ ನೋಡಾ (ಅದವ. 
೯೭೩). [ಗಾಹ್ಮೊ+ ಕಂಡಿ] 

ಗಾಹುಕಾಅ (ನಾ). (ಆಳವನ್ನೂ) ತಿಳಿದವನು ; ಜ್ಞಾನಿ; ಮೋಹಎಲ್ಲದೆ 
ಸಕಲಜೀವಸ್ನೇಹೆವುಳ್ಳಾ ವೀರಶೈವದ ಗಾಹುಕಾಜರು ಪರಮಸುಖಿಗಳು 
ಗಿರಿಜೆ ಕೇಳಿಂದ (ಪ್ರಛುಲಾ. ೨೩-೧೩). [ಗಾಹು +೬ - ಕಾಚ) 

ಗಾಹುಗತಕ, ಗಾಹುಗದಂಕಂ (ನಾ). ೧. ಮೋಸಗಾರಿಕೆ; ಕಪಟ, 
ಹೋಸ: ಲುಳಿತ ಮಾಯೆಯ ಗಾಹುಗತಕದ ಬಳೆಯನಳವಡಿಶುವುದು 

: * ಎಂದು ಸಾಜಿದರಬ್ಬಿ ಘೋಷದಲಿ (ಜೀವಂಶ. ೭.೪೭) ; ಗಾಹು 
ಗತಕದಲೆಮ್ಮು ಶಿಷ್ಯಂಗೀ ಹದನ ವಿರಚಿಸಿದೆ ನಿನ್ನಯ ಮೋಹದವರೇ: 
ಗೆಲಲಿಯೆಂದನು ಹರಿಗೆ ಬಲರಾಮ (ಕುವ್ಕಾಗ. ೬-೪). ೨. ಭ್ರಮೆ; 
ಭ್ರಾಂತಿ: ದೇಹವೇ ದೀವಿಗೆಯ ಕಂಬವದಾ ಹಣಿತೆಯೇ ಬಾಹ್ಯಕರಣ 
ಗಳೂಹಿಸಲು ಪ್ರಾಣಾದಿವಾಯುವೆ ಶೈಲದಂತದಕೆ ಗಾಹುಗತಕದ 
ಸೂಕ್ಷ್ಮತನುವೇ ಮೂಹುರಿಯದಹ ವರ್ತಿಯಲ್ಲಿಯ ದೇಹಿಯೇ 
ಚಿದ್ದೀಪವದು ನೀನೆಂದು ನಿಶ್ಚಯಿಸು (ಅಮ್ಮತ. ೩-೭೭). ಗಾಹುಗದುಕು : 
೧. ಗಾಹುಗದುಕ [ ಪಾಕಾಂ. ದಕ, ದುಕು] ನುಳಿದೇಟ್‌ದರಶ್ವಾರೋಹಕರಾ 
ಸವಂಯದಲಿ (ಕುರಾಸಾಂ. ೧೨-೮೮). " ಗನ್ನಗತಕ > ಪರಾ, [46 
[ ಗಾಹಂ್ಯ + ಗತಕ, ] 

ಗಾಹುಗದುಕು " ಗಾಹುಗತಕ? ನೋ, 

ಗಾಹುಗಳ್ಳ (ನಾ). ವಂಚಿಸುವುದರಲ್ಲಿ ಕದೀಮನಾದ ಕಳ್ಳ; ಪಕ್ಕಾ 
ಚೋರ: ಇಂತೀ ಗಾಹುಗಳ್ಳರಂತೆ ಮಾತಿನಲ್ಲಿ ಬ್ರಹ್ಮವ ನಂಡಿದು ಸರ್ವ 
ಸಂಸಾರದಲ್ಲಿ ಏಳುತ್ತ ಮುಳುಗುತ್ತ .. . ಸುಖಿಗಳೆಂತಪ್ಪರೋ 
(ವಿಶ. 1, ೨೩೩ ಕೀಲಾರದ ಛೀಮಣ್ಮನ ವಕನ). ಗಾಹರ್ಯಿ * ಕಳ್ಳ, 


” 


15 


20 


25 


80 


838 


46 


೨೪೯೦ 


ಗಾಳಗಾರ 


| ಗಾಹುಗಾತಿ (ನಾ), ಮೋಸಗಾತಿ ; ವಂಚಕಿ : ಬರೆ ಲಗ್ನಂ ಕತಿ ಸೂನೆಂ 

:  ಗೇಹದ ಕುಜತ್ರಿಂಶಾಂಶದೊಳ್‌ ರೋಹಿಣೀವರನಲ್ಲಿರ್ದೊಡೆ ಗಾಹುಗಾತಿ 

| (ಜಾತತಿ. ೨೨-೩). [ ಗಾಹ್ಯು + - ಕಾತ್ಮೀ) 

ಗಾಹುಗೊಳ್‌ (ಕ್ರಿ). ಆಳವನ್ನು ತಿಳಿ, _. ಕಾಣು, -ಅರಿತಂಕೊಳ್ಳು : 
ಆಹ ಶಿವಶಿವ ಬಹಳಜನ್ಮವ್ಯೂಹಚಿಂತಿತಯೋಗನಿಷ್ಠರು ಗಾಹುಗೊಳ್ಳದ 
ಗುರುವ ದೈವವನಕಟ ನಿಂದಿಸುತ (ನಿಧಾಗ. ೭-೦-೧೦). 

| [ ಗಾಹಂ, + ಕೊಳ್‌, 1 

ಗಾಹುರ (ನಾ), ಆತುರ: ವೇಗ; ರಭೆಸ: ಬೇಹೆರಮನೆಸಗಿಕೊಳುತಂ 
ಗಾಹುರದಿಂ ದಾರಿವಿಡಿದು ಬರ್ಪವಸರದೊಳ್‌ 

(ಕಾಹುರ, (ಆ ಕಾವರ್ಯ)] 

ಗಾಹೆ (ನಾ). ಶ್ಲೋಕ; ಹಾಡಂ: ತಮ್ಮಯ್ಯಂ ಪೇಟ್ಲಿ ಗಾಹೆಯಂ ಕಟ್ಟು 
ವಂಜರದ ನಡುವಣ ನಾಗವೇದಿಕೆಯೊಳ್‌ ವಿನೋದದಿಂ ಬರೆದಿಟ್ಟಂ 
(ಪಂಡತಂ. ೧೯೪-೨೦) ; ಲೇಖಮಂ ಪಾವುಡಮನಭಿಜ್ಞನ ಗಾಹೆಯಂತಿರ 
ಲೋದಿಸದೆಯುಂ ಶೋಧಿಸದೆಯಂಂ (ಅನಂಪು. ೦೩-೪೫ ವ) ; ಗಾಧಾ-ಗಾಹೆ 
"ಕಮದ. ೨೫೭ ಪ್ರಯೋ); ಆ ಹರಿಯ ವರಮಹಿಮೆಯ . . . ಗಾಹೆ 
ವೇದಗಳೆಲ್‌ಯವೈ (ಸಂಧಪ. ೪-೩೧); ಈ ಕಾರಣಗಳಿಂದ ನಾನು ಹೀಗೆ 
ಮಾಡಿದೆ ಎಂದು, ಅದನ್ನು ಸ್ಪಷ್ಟಪಡಿಸಲು ಈ ಗಾಹೆಗಳನ್ನು ಹೇಳಿತು 
(ಬಂದಪ. ೧೫). " ಗಾದೆ' ಪರಾ. [ ಪ್ಪಾ. ಗಾಹಾ./ಸಂ. ಗಾಥಾ] 

ಗಾಳ, ಗಾಣ (ನಾ). ೧, (ಮಾನು ಹಿಡಿಯುವ) ಕೊಕ್ಕೆ, ಕೊಂಡಿ : 
ಖೇಚೆರಕನ್ನೆಯರ್ಕಳ ಕಣ್ಗಳೆಂಬ ಮಾಂಗಳ್‌ ಕುಮಾರನ ರೂಪೆಂಬ 
ಗಾಳದಿಂ ತೆಗೆಯೆಪಟ್ಟು (ವಡ್ಮಾರಾ. ೩೭-೧೧); ಗಡಿಯರ ಸಿಂಗಂ 
ತೊಡರ್ದ್ದ್ವರ ಗಾಳಂ (ಸೌಇಇ. ೫1-11, ೧೩೩-೩೮ ; 2057) ; ಸೂಳೆಯರ್‌ 
ಗಾಳದ ಮಾನಂತಳವಲಟ್‌ಯೆ (ಧರ್ಮಾಮೃ. ೨-೬೯) ; ಗಾಳದಲ್ಲಿರುವ 
ಮಾಂಸವನ್ನು ಭಕ್ಷಿಸುವುದಕ್ಕೆ ಹೋದ ಮತ್ಸ್ಯದೋಪಾದಿಯಲ್ಲಿ (ಕೈವಾಸ. 
೦೩೦) ; ಒಕ್ಕಲಿಗರು. ಗಾಳದ ಗಣೆಗಳನ್ನು ತೆಗೆದುಕೊಂಡು ಬಂದು 
ಹೆಂಗಸರ ಕಡವಿನಲ್ಲಿ ಕೂರುತ್ತಾರೆ (ಜಿಸ್ತಕ. ೧೨). ೨. (ಆಲಂ) ಕಂತೆಂತ್ರ ; 
ಹೂಟ: ಅವನು ಆಕೆಯ ಗಾಳದಲ್ಲಿ ಸಿಕ್ಕಿಬಿದ್ದ (ರೂಂ). 
ಗಾಣ್ಯ: ೧. ದನುಜರೆರೆಗಳೆ ಹಾಯ್ಕಿ ಗಾಣದಲನಿಮಿಷರನೀಡಾಡಿ 
ಕೊಂಡರು ದುರ್ಗವನು ಸುರರ (ಕುವ್ಕಾಕ. ೬-೦೦) ; ಎಳೆದು ತರಿಸೆನೆ ತನ್ನ 
ಬಾಲವ ಕಳುಹಿ ಗಾಣ ಪಾಠಾ. ೪ ದ ಬಲೆಗೆ ೫ಲಂಕಿದ ಮಿನಿನಂದದಲಿ 
(ತೊರರಾ. ೪-೪-೪೫); ಖಳರೆ ಗಂಟಲ ಗಾಣನೋ ಜಗದೊಳಗೆ 
ಪ್ರವೀಣನೋ (ಪುರಂದ. ೦-೨೦೩-೦). 

[ದೇ ಕ ತುಳು. ಗಾಳ, ಗಾಳೋ ; ತೆಲು. ಗಾಲ, ಗಾಲಾ; 
ಪರ್ಜಿ. ಗೇಲ./ಪ್ರಾ. ಗಲಅ] 

ಗಾಳಕ (ನಾ), ಪ್ರೌಢ; ವ್ಯವಹಾರಚೆತುರ: ಸಾತ್ವಿಕನಾದ ಧರ್ಮ 
ರಾಯನು, ಸಿಟ್ಟಿನ ಸ್ವಭಾವದ ಭೀಮಸೇನನನ್ನೂ-ಕೇಜಸ್ವಿಯಾದ 
ಅರ್ಜುನನನ್ನೂ-ಗಾಳಕರಲ್ಲದ ನಕುಲ ಸಹದೇವರನ್ನೂ ಸಮದೃಷ್ಟಿಯಿಂದ 
ನೋಡಿ (ಕುಟುಂಬ. ೪೯೪). [ ಇತೆಲು. ಗಾಳಕು] 

ಗಾಳಗಟ್ಟಿಗೆ (ನಾ). ವಾನಂ ಹಿಡಿಯಂವ ಗಾಳದ ಕಡ್ಡಿ, ಕೋಲಂ: 
ಇಟ್ಟಣಿಸಿದ ಮಾನನಿಳಿಗೆ ಸೆಳೆವ ಗಾಳಗಟ್ಟಿಗೆಗಳೊ ದೇವತೆಗಳ ಮುಟ್ಟಿ 
ತಿವಿವ ಸಬಳಗಳೊಯೆಂದೆನಲಲ್ಲಿ ನೆಟ್ಟ ಡೆಂಕಣಿಗಳೆಸೆದವು (ಕಂರಾಸಾಂ. 
೧೭-೧೪). [ಗಾಳೆ4 ಕಟ್ಟಿಗೆ] 

ಗಾಳಗಾರ (ನಾ). ಗಾಳದಿಂದ ವಿಸಾನನ್ನು ಹಿಡಿಯುವವನು ; ಬೆಸ್ತ: 
ಗಾಳಗಾರನಾ ಕೊಂಡಿಯೆರೆಯಂ ತಿಂದ ಬಾಳೆಮಾನಂ . .. ಸೋಲಿಸುವ 
ಮಾಳ್ಕೆಯಿಂದ (ಶ್ರೀರಾಮಾ. ೪೧೪-೨೯೩). 

[ಗಾಳ * - ಗಾರ ( ಆ - ಕಾಣ) 


(ಹಾರಾಸ್ಕ. ೧-೪-೨೩). 


ಗಾಳನ 


ಗಾಳನ (ನಾ), ಸೋಸುವುದು ; ಶೋಧನ. 
[ ಸಂ. ಗಾಲನ) 

ಗಾಳಬ್ಬೆ (ನಾ), ಒಬ್ಬಾಕೆಯ ಹೆಸರು: ಗಜ್ಜವೆಡಜ್ಸ ಶ್ರೀಮತ್‌ 
ರಾಚೆಯರಸರ ಅರಸಿ ಗಾಳಬ್ಬೆಯರ್‌ ದೇಗುಲಮ ಮಾಡಿಸಿ (ಎಳ. ೪, 
ಹೊಳೆನ, ೧೪-೧೨ ; ಸು. 960). 

[ಗಾಳ ?. ಅಬ್ಬೆ, 

ಗಾಳಹಾಕು, ಗಾಣಹಾಕು (ಕ್ರಿ). ೧. ಮಾನು ಹಿಡಿಯಲು ಗಾಳವನ್ನು 
ನೀರಿಗೆ ಬಿಡು: ಅವನು ಮಾನು ಹಿಡಿಯಲು ಗಾಳ ಹಾಕಿದ್ದಾನೆ (ರೂಢಿ). 
೨. (ಆಲಂ) ಆಸೆ ತೋರಿಸು; ಮರುಳುಗೊಳಿಸು : ಇಂಥ ಸಮ 
ಕಾಲೀನ ಶಬ್ದಗಳನ್ನು ಬಳಸಿ, ಜನರ ಮೆಚ್ಚಿಕೆಗೆ ಗಾಳಹಾಕತೊಡಗಿದರು 
(ಯಕ್ಷಬ. ೧೨೭). ಗಾಣಹಾಕು : ೨. ಇದೊಂದು ಆಷಾಡಭೂತಿ, ಹಳ್ಳಿ 
ಯವರಿಗೆ ಏನೋ ಗಾಣಹಾಕುವುದಕ್ಕೆ ಬಂದಿದೆ (ಸುವಸಂ. ೧). 

[ಗಾಳ ಹಾಕು (€ಪಾಯ್ಯು,) ] 

ಗಾಳಿ, ಘಾಳಿ (ನಾ). ೧. ಎಲರು; ವಾಯು; ಮಾರುತೆ : “ ಗಾಳಿಯೆ 
ವಾತದೊಳ್‌” (ಕರ್ಕಾನಿ. ೩೩); “ ಗಾಳಿಯೆತಿನೆ ಮಾತರಿಶ್ಚಂ ” (ಕಶರ. 
೩೨); ಪಾಯ್ವ ಶೀಕರದೊಳೆ ನಾಂದು ಸೇಡುಗೊಳುತಂ ಸುಟ್‌ದೂದುವ 
ಗಾಳಿ ಬರ್ಪ ದೇವರ ವರಕಾಂತೆಯರ್ಕಳ ಪರಿಶ್ರಮವಂಂ ಕಳೆದತ್ತು 
(ಕಾವೃಸಾ. ೭೮ ಶೂದ್ರಕ) ; ಗಾಳಿಯೆತ್ತಲು ಘಾಡಿಸುವ ಮೇಘಾಳಿಯೆತ್ತಲು 
(ಕುವ್ಕಾಕ. ೧೦-೨೩); ಗರುಡನ ಗಟ್‌ಯ ಗಾಳಿಗೆ ಫಣಿಗಳ ಮೊತ್ತ 
ಮುರಿಗೆಡೆದೋಡುವಂದದಲಿ (ಕಂನವಿ. ೧8-೧೦೪) ; ಸ್ವಚ್ಛವಾದ ಗಾಳಿ 
ಬರಲಿಕ್ಕೆ ಮಾರ್ಗವಿರಬೇಕು (ಮುಂಬಯಿ. ೪-೨೫). ವಿ. ದೆವ್ವ ; ಪಿಶಾಚಿ : 
ಪೊಡೆದುದು ಗರವತಿಕೋಪದೆ ಪಿಡಿದುದು ಪುಲಿ ಗಾಳಿ ಸೋಂಕಿದತ್ತು 
(ಕಾದಂಪೂ. ೫೬೩) ; ಮಾನಿನಿ ಒಬ್ಬ ಸಂನ್ಯಾಸಿಯ ಕಂಡು ಧೇನಿಸಿ ಕೂಸೆಂದತ್ತ 
ಬರಲು ಏನು ಗಾಳಿ ಅವರಿಗೆ ಸೋಕಿತೆ ಎಂದು ಪುರಂದರ ವಿಠಲ ತನ್ನೊಳು 
ನಗುತಿದ್ದನು (ಪುರಂದ. ೧-೧೧೦-೯); "ಆಚಾರ್ರು ಗಾಳಿಯಾಗಿದ್ದಾರೆ 1' 
ಎಂದು ಜನರಾಡಿಕೊಳ್ಳಲಾರಂಭಿಸಿದರು (ನನ್ನೂರು. ೦೯೬). ೩. ವಾಸನೆ: 
ಸುಳಿವು: ನಾಯಿಗಳಿಗೆ ಯಾವುದೋ ಪ್ರಾಣಿಯ ಗಾಳಿ ಸಿಕ್ಕಿದೆಯೆಂದು 
ಎಲ್ಲರಿಗೂ ಗೊತ್ತಾಯಿತು (ಕಾನೂರು. ೧90). " ಗಾಳಿಹಿಡಿ' ಪರಾ. 
೪. (ಆಲಂ) ವ್ಯಗ್ರವಾದಂದಂ : ಪ್ರತಿಭಾನ ಮನಸ್ಸು ಗಾಳಿಯಾಗಿತ್ತು 
(ಮಾಲತಿ. ೧೪೪. ೫. (ಆಲಂ) ಪ್ರಭಾವ ; ವರ್ಚಸ್ಸು ; ನಿನಗೆ ಅವರ 
ಗಾಳಿ ಚೆನ್ನಾಗಿ ಬೀಸಿದೆ (ರೂಢಿ). ಘಾಳಿ: ೧. ಮದದಾನೆ ಕಂಭಮಂ 
ಮುಲಖಿದು ಘಾಳಿಯಂತೆ ವೇಗಿಯಂಂ ಕಲಿಯಂತೆ ನಿಶ್ಯಂಕನುಂ . . 
ಆಗಿರ್ಪದಂ ಕಂಡು (ಧರ್ಮಾಮೃ. ೧೩-೩೫ ಅಡಿ) ; ಘಾಳಿಯೊಳು ನಿಂದು 
ಧೂಳಿಯ ಹೊಯ್ಪುತಿದೆ (ಅದವ. ೧೩-೩೨) ; ಘಾ[ಪಾ830. ಗಾ]ಳಿ ಬಂದ 
ಕೈಯಲ್ಲಿ ತೂಜಿಕೊಳ್ಳಿರೊ (ಪುರಂದ. ೨-೨೦ ಪಲ್ಲವಿ); ನಿಂದು ಕಣ್ಮುಚ್ಚಿ 
ಘಾಳಿಯ ಬೀಸುತೇ (ನವಮೋ. ೭-೭). 

ಗಾಳಿಗೆ ತೂರು - ಉದಾಸೀನ ಮಾಡು; ಕಡೆಗಣಿಸು; ಎಸೆದಂ 

ಬಿಡು : ತಮ್ಮ ಭಾವನೆಯಾದರೋ ಸುಲಭವಾಗಿ ಗಾಳಿಗೆ ತೂರಿಬಿಡತಕ್ಕು 
ದಾಗಿಲ್ಲ (ಜಿನ್ಮಜೀ. ೧೪೪). ಗಾಳಿಬಂದಲ್ಲಿ ಕೊಡೆ ಹಿಡಿ-ಸವುಯಕ್ಕೆ ತಕ್ಕಂತೆ 
ವರ್ತಿಸು, ಸಂದರ್ಭೋಚಿತವಾಗಿ ವ್ಯವಹರಿಸು : ಅಂತೂ ಗಾಳಿಬಂದಲ್ಲಿ 
ಕೊಡೆಹಿಡಿಯುವ ಜಾತಿಯವಳು (ತೇಮೋಡ.&8). ಗಾಳಿಬಂದಾಗ ತೂರಿಕೊ 
ಅವಕಾಶವೊದಗಿದಾಗ ಕಾರ್ಯಸಾಧನೆ ಮಾಡಿಕೊಳ್ಳು: ಈ ಬೆರಳಿನಲ್ಲಿ 
ಒಂದು ಉಂಗುರ ಇಲ್ಲದಿರುವುದು ಮಾತ್ರ ದೊಡ್ಡ ಕೊರತಯೇ ಸರಿ ಎಂದು 
ಹೇಳಿ ಗಾಳಿಬಂದಾಗಲೇ ತೂರಿಕೊಂಡಳು (ಕೊನಷ್ಟೈ. 6೩); 
ತೂರಿಕೊ (ಗಾದೆ). ಗಾಳಿಯಸೊಡರುಎನಶ್ಚರವಾದಂದು : ಸಂಸಾರವೆಂಬು 
ದೊಂದು ಗಾಳಿಯಸೊಡರು ಸಿರಿಯೆಂಬುದೊಂದು ಸಂತೆಯ ಮಂದಿ 


"ಗಾಳಿಸಂ' ಪರಾ. 


೨೪೯೧ 


ಗಾಳಿಬಂದಾಗ. 


ಗಾಳಿಗುದುರೆ 


ಕಂಡಯ್ಕಾ (ಬಸವ. ೧೬೪). ([ದೇಕ ತಮಿ. ಕಾಲಿ; ತುಲು. ಗಾಲಿ, ಗಾಳಿ; 
ತೆಲು, ಕೊಲಾ. ಗಾಲಿ; ನಾಯ್ಕಿ. ಘಾಳಿ] 
ಗಾಳಿ, (ನಾ). ನಿಂದೆ; ಬೈಗಂಳು. "ಗಾಳಿವಾತ್ಕು' ಪರಾ. [<ಸಂ. ಗಾಲಿ] 
ಗಾಳಿಕೂಳ " ಗಾಳಿಗೂಳ' ನೋ. 

5] ಗಾಳಿಕೊಡೆ (ನಾ). ವೈಮಾನಿಕರು ವಿಮಾನದಿಂದ ಭೂಮಿಗೆ ಧುಮುಕ 
ಬೇಕಾದ ಸಂದರ್ಭದಲ್ಲಿ ಉಪಯೋಗಿಸುವ ಕೊಡೆ; ಧಂಮುಕಂ 
ಕೊಡೆ; ಪ್ಕಾರಾಚೂಟಂ : ಧುಮುಕಿದರೂ ಪ್ರಾಣಕ್ಕೆ ಹಾನಿಯಾಗದಂತೆ 
ಕೈಯಲ್ಲಿ ಹಿಡಿದುಕೊಳ್ಳಲು " ಪೆರಾಚ್ಯೂಟ್‌ 'ಗಳೆಂಬ ಗಾಳಿಕೊಡೆಗಳನ್ನು 
ಉಪಯೋಗಿಸುತ್ತಾರೆ (ವಿಜ್ಣಾವಿ. ೬೪) ;; ಆಗಾಗ ಆಕಾಶದಿಂದ ಬೆಳಕಿನ 
ಗಾಳಿಕೊಡೆ (?6r೩hಂ ಕ) ಗಳನ್ನು ಹಾರಿಸಿ ಅವು ವೈರಿಪಾಳೆಯಗಳನ್ನು 
ಬೆಳಗುವಂತೆ ಮಾಡುವರು (ಬಾಲಪ್ರ. 1, ೩೮೮). 

[ ಗಾಳಿ; + ಕೊಡೆ] 

ಗಾಳಿಕೋವಿ (ನಾ). «« ಗಾಳಿಯ ಬಲದಿಂದ ಹೊಡೆಯುವ ತುಪಾಕಿ; 

ಗಾಳಿಕೋವಿ ; ಗಾಳಿಬಂದೊಕು ?' (Air-gun. ಇಂಕನಿ), 
[ಗಾಳ್ಳಿ, * ಕೋವಿ) 

ಗಾಳಿಕೋಳಿ (ನಾ). ಗಾಳಿ ಬೀಸುವ ದಿಕ್ಕನಲ್ನ ತೋರಿಸುವುದಕ್ಕಾಗಿ 
ಎತ್ತರವಾದ ಕಟ್ಟಡಗಳ ಮೇಲೆ ನಿಲ್ಲಿಸಿದ ಸಾಧನ; ವಾಯಂ 
ದಿಕ್ಸೂಚಿ : ನೆಲದ ಮಟ್ಟದಲ್ಲಿ ಗಾಳಿಯು ಯಾವ ಕಡೆಗೆ ಬೀಸುತ್ತದೆ 
ಎಂಬುದನ್ನು ಎತ್ತರದಲ್ಲಿ ಹಾರುವ ವೈಮಾನಿಕನಿಗೆ ತಿಳಿಸುವುದಕ್ಕೆ ಕತ್ತಲಲ್ಲಿ 
ಮಿನುಗುವ ಗಾಳಿಕೋಳಿ (ಳೇ ಟೀr-೦ಂಂk)ಗಳನ್ನು ಇರಿಸುವರು (ಜಾಲಪ್ಪ, 
71, 664). ಗಾಳಿ, * ಕೋಳಿ, (ಆಕೋಚಿ) ) 

ಗಾಳಿಗೆ (ನಾ). ೧. ಗಾಳಿಯಲ್ಲಿ ಸಂಚರಿಸಂವಂಥದು ; ದೆವ್ವ, ಭೂತ, 
ಪಿಶಾಚಿ ಮುಂತಾದಂವು: ಗಾಳಿಗರುಂ ನೆಲಮುಕ್ಕ ಜಕ್ಕಿಯಂಂ ಬೊರ್ವನು 
ನೆಂದು ಜೀವವಧೆಗೈದರೆ ಕುತ್ತದ ದುಃಖದಿಂದ ಸಾಸಿರ್ಮಡಿ ದುಃಖಮಂ 
ಪಡೆವ ನಾರಕ ದುಃಖಮನೈದದಿರ್ಪರೇ (ಕಾಸ್ಮಪೀ. ೨೪-ಖ. ೨. ಒಬ್ಬಾತನ 
ಹೆಸರಂ : ಓಲೆಯ ಚನ್ನಿಗನುಂ ಗಾಳಿಗನುಂ ಮೊದಲಾಗೆ ಅಯ್ನೂರ್ಬ್ಬರುಂ 
ತುಪ್ಪೆವನುಟ್‌ದೋರ್‌ (ಸೌಇಇ. ೩1-1, ೦೨-೧೪ ; 967). 

[ಗಾಳಿ - - ಗ) 

ಗಾಳಿಗಂಟು (ನಾ). ೧, (ಆಲಂ) ಗಾಳಿಯನ್ನು ಬಂಧನಮಾಡುವಂತೆ 
ಅಸಾಧ್ಯವಾದಂದನ್ನು ಮಾಡುವ ಪ್ರಯಂತ್ನ ; ಅತಿಯಾದ ಸಾಹಸ; 
ಅಸಾಧಾರಣ ಕಾರ್ಯ : ಏನೇನೊ ಗಾಳಿಗಂಟು ಮಾಡಿ ನೀರೆರೆದು ಈ 
ತೋಟ ಬೆಳೆಸಿದ್ದೇನೆ (ಮಗಮಾಂ. ೬೦). ವಿ, (ಆಲಂ) ಮೋಸ; ವಂಚನೆ: 
ಗಾಳಿಗಂಟು ಮಾತುಗಳಿಂದ ನಂಟರಂತೆ ತೋರುವ ಕುಂಟರಂ (ಸೌಗಂಧಿ. 
೧೩೪-೪). [ಗಾಳಿ + ಗಂಟು] 

ಗಾಳಿಗಿರಣಿ (ನಾ). ಗಾಳಿಯ ಸಹಾಯದಿಂದ ನಡೆಯುವ ಯಂತ್ರ: 
ಭೂಮಿ ಇಲ್ಲವೆ ಸಮುದ್ರದ ಮಗ್ಗುಲಲ್ಲಿ ಸದಾ ಬೀಸುತ್ತಿರುವ ಗಾಳಿ 
ಗಳಿಂದ" ಗಾಳಿಗಿರಣಿ ” (೫186-೫1)ಗಳನ್ನು ಮಾಡುತ್ತಾರೆ (ಬಾಂಪ್ರ. 1, 
೦೦೮) ; ಅಲ್ಲಲ್ಲಿ . . . ಗಾಳಿಗಿರಣಿಗಳಿವೆ (ಅಪೂಪ. ೦೯೦). 

[ಗಾಳಿ * ಗಿರಣಿ; ] 

ಗಾಳಿಗುದುರಾಂಕ (ನಾ). ಜಿಂಕೆಯನ್ನು ಗುರುತಾಗಿ ಉಳ್ಳವನು 
ಚಂದ್ರ; ಮೃಗಾಂಕ: ಸುಚರಿತ್ರ 'ನಿಟಿಲನೇತ್ರಾ ಗಾಳಿಗುದುರಾಂಕನೆ 
[ನ] ರೆಮೌಳಿ (ನವಮೋ. ೨೩-0). ಇದು ಅಶುದ್ಧ ಶಬ್ದ. 

[ಗಾಳಿಗುದುರೆ + ಅಂಕ್ಯ ] 

ಗಾಳಿಗುದುರೆ (ನಾ), ವಾಯಂದೇವನಿಗೆ ವಾಹನವಾದುದು; ಜಿಂಕೆ ; 
ಮೃಗ. * ಗಾಳಿಗುದುರಾಂಕ ' ಪರಾ, 

[ ಗಾಳಿ, + ಕುದುರೆ] 


28 


40 


46 


157 


ಗಾಳಿಗುದ್ದು 


ಗ 


ಗಾಳಿಗುದ್ದು (ಕ್ರಿ). ೧. ಗಾಳಿಯನ್ನು ಗುದ್ದೂ,-ತಿವಿ: ತಲೆಯ ಮೇಲೆ 
ಎಲ್ಲಿಂದೊ ಬಂತೊ ಈ ನಾದ ಗಾಳಿಗುದ್ದಿ. ಗೆಳೆಯ, ನೀವು ಮೈಗರೆದಿ 
ರೆಂದು, ಛೀ! ನಂಬಬರದ ಸುದ್ದಿ (ಜೃದಸ, ೬೩-೪). ೨. (ಆಲಂ) 
ಉಪಯೋಗವಿಲ್ಲದ ಕೆಲಸವನ್ನು ಮಾಡು ; ನಿರರ್ಥಕವಾದ ಕೃತ್ಯದಲ್ಲಿ 
ತೊಡಗು : ಇದೇನಾಟ, ಗಾಳಿಗುದ್ದಿ ಮೈನೋಯಿಸಿಕೊಳ್ಳುವುದು 
(ಕಸಬು. ೬೨); ಈಗಾಗಲೇ ಸರಕಾರದಿಂದ ರದ್ದುಮಾಡುವ ನೋಟೀಸು 
ಮುನಸೀಪಾಲಿಟಿಯ ಕೈಸೇರಿಹೋಗಿದೆ. ಇಂಥದರಲ್ಲಿ ಗಾಳಿಗುದ್ದುವದರಲ್ಲಿ 
ಯಾವ ಪುರುಷಾರ್ಥವೂ ಇಲ್ಲ (ಅಪನಾ. ೨೩೨) ; ಗಾಳಿಗುದ್ದಿ ಮೈನೋಯಿಸಿ 
ಕೊಂಡಂತೆ (ಗಾದೆ). [ಗಾಳಿ * ಗುದ್ದು; (ಆಗುರ್ದು,)) : 
ಗಾಳಿಗೂಳ, ಗಾಳಿಕೂಳ (ನಾ), ೧. ಗಾಳಿಯನ್ನೇ ಆಹಾರವಾಗಿ ಉಳ್ಳ 
ಪ್ರಾಣಿ; ಎಲರುಣಿಗ; ಹಾವು; ಸರ್ಪ: ಒಂದು ರಾತ್ರೆಯಲಿ 
ಬೋಧಿಸಿದಳಾ ಖದ್ರು ಗಾಳಿಗೂಳರ್ಗೆ ಸಾಸಿರಫಣಿಗಳೊಪ್ಪದಿರೆ ಶಪಿಸಿದಳ* 
(ರುಕ್ಮಾಂಗ. ೧೭-೪); ಗಾಳಿಗೂಳನ ಶತ್ರುವಾಳುವನ ಸನ್ಮಿತ್ರ (ನವಮೋ. 
೨೩-೧). ವಿ. (ಆಲಂ) ಹಾವಿನಂತಿರುವವನು ; ಕುಟಿಲ; ವಕ್ರ: 
ಪೇಳೆ ವೃದ್ಧರ ನುಡಿಯ ಕೇಳ್ವನಲ್ಲಂ ನಿನಗೆ ಗಾಳಿಗೂಳರ ಮಾತು 
ಸೊಗಸಂ (ತೇರಮ, ೨-೦). ಗಾಳಿಕೂಳ : ೧. ಗಾಳಿಕೂಳನ ಪಗೆಯ 
ವನಯ್ಯನಣುಗನನಾಳಿದನಣುಗನಾತ್ಮಜನ (ಅಮುಸ30. ೭-೧೧೪). 
ಗಾಳಿಗೂಳನ ಹಗೆ-ಹಾವಿನ ಶತ್ರು; ಗರುಡ, ನವಿಲು ಮೊದಲಾದುವು ತ 
ಗಾಳಿಗೂಳನ ಹಗೆಗೊಳಿಗಾದ ಶಿಬಿರವ ಕೇಳಿ ನಂದೀಶನೈತರಲು ಸ 
ಹೀಯಾಳಿಸಿ ಬಿಟ್ಟುದಾ ನವಿಲ (ಮೋಹತ. ೩೮-೩೦). 

(ಗಾಲಿ; * ಕೂಳ್‌ (ಕೂಟು) + - ಅ) 
ಗಾಳಿಗೂಳ್ಗೊಳ್‌ (ಕ್ರಿ). ಗಾಳಿಯನ್ನೇ ಆಹಾರವಾಗಿ ತೆಗೆದುಕೊಳ್ಳು ; 
ನಿರಾಹಾರವಾಗಿರು : ಪಲಗಾಲಂ ಗಾಳಿಗೂಳ್ಗೊಂಡಲಸದೆ . . . ಒಂದು 
ಕಾಲೊಳ್‌ ಸಲೆ ನಿಂದು (ವೀರಕ. ೧೩೦). 

[ಗಾಳಿ + ಕೂಳ* (ಕೂಟು) + ಕೊಳ್‌; ) 
ಗಾಳಿಗೊಳ್‌ (ಕ್ರಿ). ದೆವ್ವ ಮೆಟ್ಟಿದಂತೆ ಆವೇಶಗೊಳ್ಳು ; ಪರವಶ 
ವಾಗಂ: ಪಂದಿಯ ಬಟ್‌ಯಂ ತಗುಳ್ಳೊಡದು ಗಾಳಿಗೊಂಡೊಂದು 
ದೆಸೆಗೆವರಿದು (ವಡ್ಮಾರಾ. ೧೬೨-೧೭ ; ಗಾರ್ದಭಿಯೆಂಬ ದೇವತೆ ಕತ್ತೆಯ 
ರೂಪಾಗಿ ಗಾಳಿಗೊಂಡಂತೆ ಮಸಗಿ .'. . ಪರಿತರೆ (ಬಂಹರಿ. ೬-೧೮ ವ); 
ಚೆಲ್ಚನಪ್ಪ ವಾಜಿಯ ರೂಪನಳವಡಿಸಿ ಗಾ [ಪಾಕಾಂ ನಾ J೪ಳಿಗೊಂಡು 


೨೪೯೨ 


ಗಾಳಿಬಯಲು 


ತೂಗಿದ ಒಂದು ಬುಟ್ಟಿಯಲ್ಲಿ ತಾವು ಕುಳಿತು ಆಕಾಶವನ್ನು ಏರಿದರು. 
" ಗಾಳಿಚೆಂಡು ' (8೩1002) ಎಂದು ಇದಕ್ಕೆ ಹೆಸರು (ದಾಲಪ್ರ. 11, ೧೧೨೬). 
[ಗಾಳಿ + ಚೆಂಡು ( ಎಸೆಂಡು) ] 


ಗಾಳಿತುಂಬಿಸು (ಕ್ರಿ). ೧. ಗಾಳಿ ತುಂಬಂವಂತೆ ಮಾಡು, ಸೈಕಲ್‌ ಚಕ್ರಕ್ಕೆ 


ಗಾಳಿ ತುಂಬಿಸು (ರೂಂ). ೨. (ಆಲಂ) ಪ್ರೇರಿಸು; ಹುರಿದುಂಬಿಸು; 
ಪ್ರೋತ್ಸಾಹಿಸು: ಕೆಲಸದವಳ ಮೂಲಕ ಬೀಬಿಯನ್ನು ಚೆನ್ನಾಗಿ ಗಾಳಿ 
ತುಂಬಿಸಿಬಿಟ್ಟಿದ್ದೇನೆ (ಪ್ರೇಮಾಶ್ರ. ೨೩). 

[ ಗಾಳಿ, + ತುಂಬಿಸು] 


ಗಾಳಿತೇರು ' ಗಾಳಿದೇರ್‌' ನೋ, 


30] ಗಾಳಿದೇರ್‌, ಗಾಳಿತೇರು (ನಾ), ವಾಯುಮಂಡಲದಲ್ಲಿ ಚಲಿಸುವ 


ಗಾಳಿಪಟ (ನಾ). 


ತೇರು, ರಥ; ವಿಮಾನ: ಗಾಳಿದೇರೊಳ್‌ ಬೆಂಗದಿರನಂತೊಪ್ಪಿ 
ವೈದಿಕನೊರ್ವನೆಯ್ತರುತಿರಲ್‌ (ಅದ್ಭುತ. ದೂರಮೆಯ್ದಿ 
ಮರೆಯಾದುದಾ ಬಣ್ಣಬಣ್ಣದ ಗಾಳಿದೇರ್‌ (ಶ್ರೀರಾಮಾ. ೨೧೭-೦೮೭). 
ಗಾಳಿತೇರು: ಪ್ರೀತಿಯು ಮೊದಲು ಗಾಳಿತೇರಿನಲ್ಲಿಯೂ ಆಮೇಲೆ 
ಎತ್ತಿನ ಗಾಡಿಯಲ್ಲಿಯೂ ಕೊನೆಗೆ ಹೊರೆಹೊತ್ತೂ ಓಡುವುದೆನ್ನುವಂತೆ 
ದೊಡ್ಡನು ಅವಸರದಲ್ಲಿಯೇ ಹೊರಟನು 

[ಗಾಳಿ + ತೇರ್‌] 
ಕಾಗದ, ಕಡ್ಡಿ, ದಾರಗಳಿಂದ ಮಾಡಿ ಗಾಳಿ 
ಯಲ್ಲಿ ಹಾರಿಸುವ ಆಟದ ಪಟ, ಪತಂಗ: ಪಸುರ್ವಟ್ಟಿಯ 
ತೊಳಗುವ ಗಾಳಿಪಟಕೆ ಕಟ್ಟಿದ ರಜ್ಜುವಿದೋ ಎಂಬಂತೆ (ಜಯಳಾ. 
೧-೪೧) ; ಪಟಗಾಜನುಣಕಿ  ಸೂತ್ರವಿಡಿದಿದ್ದರಾ ಗಾಳಿಪಟ ಗಗನ 
ದೊಳಾಡುವಂತೆ (ಧರಡ. ೨-೪೩). 

ಗಾಳಿಪಟದ ಹಬ್ಬ್ರ-ಆಪಾಢಮಾಸದ ಮೊದಲ ಏಕಾದಶಿಯ ದಿನ 
ಗಾಳಿಪಟಗಳನ್ನು ಆಡಿಸಿ ಆಚರಿಸುವ ಹಬ್ಬ: ಈ ಸಲ ನಾನು ಗಾಳಿ 
ಪಟದ ಹಬ್ಬಕ್ಕೆ ಒಳ್ಳೆಯ ಪತಂಗವನ್ನು ಕಟ್ಟಿದ್ದೇನೆ (ರೂಢ). 

[ ಗಾಳಿ, ೬ ಪಟ] 


೨೪.೧) ; 


(ಕಾಲೂರ. ೪ ಕಥಾಸಾರ). 


ಗಾಳಿಪಟಂಬಿಡು (ಕ್ರಿ), ಗಾಳಿಪಟವನ್ನು ಬಿಡು, _ಹಾರಿಸಂ : ಕಡೆಗಣ್ಗಳ 


ರಿಚಿ. . . ಎನಸುಂ ಸೊಗಯಿಸಿದುದು ನರರೂಪದ ಮಿನುಗುವ 
ಗಾಳಿಪಟಂಬಿಟ್ಟಂಗಜನನುರಾಗದಿ ಪಿಡಿಯಲ್ಪ ದೊಪ್ಸುವ ರಜ್ಜು 
ವಿದೆಂಬಂತೆ (ಜಯಕಾ.೪-3೮). [ಗಾಳಿಪಟ + ಬಿಡ್ಕು) 


ಗಾಳಿಪೂಜೆ (ನಾ). ೧. ಶಕ್ತಿದೇವತೆಯ ಪೂಜೆ ; ಪ್ರಾಣಿಬಲಿಯನ್ನೂ 
ಕೊಡಂವ ಮಾರಿ ಪೂಜೆ,-ಕಾಳೀಪೂಜೆ: (೪. ೨. ದೆವ್ವಗಳಿಗೆ 
ಪೂಜೆಮಾಡುವುದು : (೪. [ಗಾಳಿ + ಪೂಜೆ] 

ಗಾಳಿಬಂದೂಕು (ನಾ). ಗಾಳಿಯ ಒತ್ತಡದಿಂದ ಶಬ್ದಮಾಡಂವ, 
ಗುಂಡಿಲ್ಲದ ಬಂದೂಕು,--ಕೋವಿ: ಹೆದರಬ್ಕಾಡ, ಸಣ್ಣಕಾಕಾ, 
ಇದು ಗಾಳಿಬಂದೂಕು (ನಿರಾಳ. ೭೧). " ಗಾಳಿಕೋವಿ ' ಪರಾ. 

[ ಗಾಳಿ; + ಬಂದೂಕು] 
ಗಾಳಿಬಡಿ (ಕ್ರಿ). ೧. ದೆವ್ವ, ಪಿಶಾಚಿ ಮೊದಲಾದ ದಂಪ್ಪಶಕ್ತಿಗಳಂ 


ಮಂದಿಯಂ ತುಳಿವುತ್ತಂ ಬಂದು ಪುರಮಂ ಪುಗೆ (ಪುಣ್ಮಾಸ್ತ. ೫-೬೧ ಐ). 
[ಗಾಲಿ + ಕೊಳ್‌] 
ಗಾಳಿಗೋಪುರ, ಘಾಳಿಗೋಪುರ (ನಾ), ಗಾಳಿಯಂತೆ ಆಕಾರ 

ವಿಲ್ಲದ ವಸ್ತುವಿನಿಂದ ಕಟ್ಟುವ ಗೋಪುರ ; ಕೈಗೂಡದ ಮನೋರಥ; 
ಈಡೇರದ ಆಸೆ: ಅದು ದಿಟದಿನಿರ್ಪುದೋ ಮೇಣ್‌ ಬರಿಯ ಆಸೆ |88 
ಬೀಸಿದ ಗಾಳಿಗೋಪುರವೊ ಎಂಬೊಂದು: ಶಂಕೆಯುಯ್ಯಲೆಯಲ್ಲಿ 
ತೊನೆದಪ್ಪುದರ್ಯ ಶ್ರದ್ಧೆ ನನ್ನ. ಸಂಕಲ್ಪ |. 
ಗಾಳಿಗೋಪುರವಾದಂತಿದೆ (ಹರಿಕೋ. ೭೦): ಗಾಳಿಗೋಪುಂ ಕಟ್ಟುವಂತೆ 


(ಶ್ರೀರಾಮಾ, ೪೪೬-೪೦) ; 


ರಾಜ್ಯರಚನೆಯಲ್ಲಿ ಕೇವಲ ಮಾತಿನಿಂದ ಏನೂ ನಡೆಯುವುದಿಲ್ಲ (ಪ್ರತಾಪ. 
55) ; ಆದರೆ ವಾಸ್ತವತೆಯ ಅರಿವು ಬಂದಾಗ ತನ್ನೆ ಕೆಲಸವೆಲ್ಲವೂ ಬರೀ 
ಗಾಳಿಗೋಪುರವೆಂದು ಅವಳು ನಿಟ್ಟುಸಿರು ಬಿಡುವಳು (ದೂರಸ. 3೯೦). 
ಘಾಳಿಗೋಪುರ : ಘಾಳಿಗೋಪುರದ ಮುಂದೆ ಧಾಳಿಯಾಡುವಂತೆ ಸುತ್ತ 
ಧೂಳುಗಳನೆಬ್ಬಿಸಿ (ವಾದಿಕೀ. ೪೦-3: [ಗಾಳಿ * ಗೋಪುರ] 

ಗಾಳಿಚೆಂಡು (ನಾ). ಗಾಳಿಯಲ್ಲಿ ಹಾರುವಂತೆ ರಚಿಸಿರಂವ ಚೆಂಡಿನಾ 
ಕಾರದ ಹಾರುವ ಸಾಧನ ; ಬಲೂನಂ : ದೊಡ್ಡದೊಂದು ಚೀಲದಲ್ಲಿ, 
ಬಿಸಿಗಾಳಿಯನ್ನು ತುಂಬಿಸಿ ಅದು ಗಾಳಿಯಲ್ಲಿ ಏರುವಂತೆ ಮಾಡಿ ಅದಕ್ಕೆ 


48 


ವೆಂಟ್ವಿಕೊಳ್ಳೂ ; ದೆವ್ವಹಿಡಿ ; ಎದುರು ಮನೆಯ. ಹುಡುಗಿಗೆ ಗಾಳಿ 
ಬಡಿದಿದೆ (ಕೂಡ). ೨, (ಆಲಂ) ಆಪತ್ತು ಒದಗು : ನನ್ನ ವಿಷಯಕ್ಕೆ 
ಬಿಂದೂನ ಭಯ ಮಂರಿದಿತು ಎನ್ನುವಷ್ಟರಲ್ಲಿ ಅವಳಿಗೆ ಮತ್ತೊಂದು 
ಗಾಳಿಬಡಿದುಕೊಂಡಿತು (ಇಪೃಕ. ೪೩೫). 

(ಗಾಳಿ; + ಬಡಿ] 


ಗಾಳಿಬಯಲು (ನಾ). ಆವರಣವಿಲ್ಲದ ಬಯಲು ; ಬಟ್ಟಬಯಂಲು: 


ಗಾಳಿಬಯಲಿನ - ಬೀದಿ ಹೆಜ್ಜೆಮೂಡದ ಹಾದಿಯಲ್ಲಿ .ಕುರುಹನು ಕಾಂಬ 
ಕಣ್ಣುಬರಲಿ (ಗರಿ. 6೬-೧೦). [ಗಾಳಿ * ಬಯಲು (<ಬಯಲ್‌) ] 


ಗಾಳಿಬಾಳೆ 


ಗಾಳಿಬಾಳೆ (ನಾ). ಒಂದಂ ಬಗೆಯ ಬಾಳಿ; ಕಪ್ಪುರಬಾಳೆ ; ವಾಟ 
ಬಾಳೆ : ತಾಮ್ರದ ಹರಿವಾಣದಲ್ಲಿ ಎರಡು ಹಣತೆ ಗಾಳಿಬಾಳೆ ಹಣ್ಣು 
ಗಳನ್ನಿರಿಸಿದ (ಚಿಗುಕ, ೯೬). [ಗುಳ್ಳಿ * ಬಾಳೆ; (ಎಬಾಟ್‌)] 
ಗಾಳಿಬಿಡಿಸು (ಕ್ರಿ). ೧. ಪಿಶಾಚಿಯನ್ನು ಬಿಡಿಸು: ಯಾರೋ ಒಬ್ಬ 
ಮಂತ್ರವಾದಿ ಬಂದು ಆಕೆಗೆ ಗಾಳಿಬಿಡಿಸಿದ (ರಂ). ೨. (ಆಲಂ) 
ಶಿಕ್ಷಿಸು; ಬುದ್ಧಿಕಲಿಸು: ಆ ಕಳ್ಳನಿಗೆ ಚೆನ್ನಾಗಿ ಗಾಳಿಬಿಡಿಸಿದರು 
(ರೂಢಿ). [ಗಾಳಿ + ಬಿಡಿಸು] 
ಗಾಳಿಬುಡ್ಡೆ « ಗಾಳಿಬುರಂಡೆ' ನೋ. 
ಗುಳಿಬುರುಡೆ, ಗಾಳಿಬುಡ್ಡೆ (ನಾ). ೧. ಗಾಳಿಯನ್ನು ತುಂಬುವ 
ಬುರಂಡೆ. ೨. (ಆಲಂ) ಸತ್ತಹೀನವಾದುದು : ಅವನದು. ಸ್ಥೂಲ 
ದೇಹ, ಆದರೆ ಬರೀ ಗಾಳಿಬುರುಡೆ (ರೂಢಿ). ಗಾಳಿಬು ಡ್ಜೆ: 
೧. ವಿಭುವೊಬ್ಬನೀ ಗಾಳಿಬುಡ್ಡೆಗಳನೂದುವನು ಹಬೆಗುಳ್ಳೆಯೋ ಸೃಷ್ಟಿ 
(ಮಂಕುಕ. ೮೫). [ಗಾಳಿ * ಬುರುಡೆ] 
ಗಾಳಿಮಂಟಪ, ಘಾಳಿಮಂಟಪ (ನಾ). ೧. ನಾಲ್ಕು ಕಡೆಯೂ ಗಾಳಿ 
ಬೀಸುವಂತೆ ತೆರೆದಿರುವ ಮಂಟಪ: (೪. ಘಾಳಿಮಂಟಪ: 
೨. ದೇವಸ್ಥಾನದ ಒಂದಂಭಾಗ : ಮಹಾಲಕ್ಷ್ಮೀದೇವಿ ಅಂಮನವರಿಗೆ 
ತಾವೂ ಮಾಡಿಸಿದಂಥಾ ಶೇವೆ-. . . ತೆಂಕಣಗೋಪುರ ಆ ಬಾಗಿಲ 
ವಾಡಗಳು ಅಡಿಗೆಮನೆ ಆ ಮುಂದಣ ಚಪ್ಪರ ವೋಲಗದ ಘಾಳಿಮಂಟಪ 
(aa. 73-11, 8೮೫-೧೪ ; 1688). [ಗಾಳಿ + ವಂಂಟಪ 
ಗಾಳಿಮಳೆ (ನಾ). ಗಾಳಿಯಿಂದ ಕೂಡಿದ ಮಳೆ ; ರಭಸದ ವಂಳೆ: 
ಗಾಳಿಮಳೆ,. ಹನಿಹನಿಮಳೆ, ಜಡಿಮಳೆ, ಜಿರಾವರ್ತಿಮಳೆಯೂ 
ಸುರಿಯತೊಡಗಿತು (ಜಾಳಿಗಿ..೭೭). [ಗಾಳಿ * ವಂಳೆ (ಎಮವಬಟ್‌)] 
ಗಾಳಿಮಾತು « ಗಾಳಿವಾತ್ಕ್ಮು' ನೋ. 
ಗಾಳಿಮೆಟ್ಟು (ಕ್ರಿ). ಇ ಗಾಳಿಹಿಡಿ ೧: ಹಾಳುಬಾವಿಯ ಬಳಿಗೆ ಹೋದಾಗ 
ಅವಳಿಗೆ ಗಾಳಿಮೆಟ್ಟಿಕೊಂಡಿತಂತೆ (ರೂಢಿ). [ಗಾಳಿ * ವೆಂಟ್ಟೂ; ] 
ಗಾಳಿಯಂತ್ರ (ನಾ). ಎಗಾಳಿಗಿರಣಿ: ಆಮೇಲೆ ಈ ಊರಿನಲ್ಲಿ ಮೊದಲಾಗಿ 
ನಾನು ಗಾಳಿಯಂತ್ರ (ಇ1೬6ೆ ni1)ವನ್ನೂ ಕಂಡೆ (ಪ್ರವಾಸಿ. ೦೨೬). 
[ ಗಾಳಿ; * ಯಂತ್ರ] 
ಗಾಳಿಯಮ್ಮ (ನಾ). ಒಂದಂ ಬಗೆಯ ದನದ ರೋಗ; ದನಗಳ ಕಾಲು 
ಮತ್ತು ಬಾಯಿಗೆ ಬರುವ ಬೇನೆ : (ಎಸೆವ. ೩೪, ೩೯). 
[ ಗಾಳಿ; + ಅಮ್ಮ 
ಗಾಳಿಯಿಕ್ಕು (ಕ್ರಿ). ಗಾಳಿಯನ್ನು ಬೀಸು, ಹಾಕು : ಬಿಜ್ಜಣಿಗೆಗೊಂಡು, 
ಮಹಾರಾಜನಿಗೆ ಮೆಲ್ಲಗೆ ಗಾಳಿಯಿಕ್ಕಲಾರಂಭಿಸುವಳು (ಬೆಟ್ಶಅ. ೧೭-೦೭). 
[ಗಾಳಿ; + ಇಕ್ಕು) 
ಗಾಳಿವಟ್ಟೆ, ಘಾಳಿವಟ್ಟೆ (ನಾ). ಗಾಳಿ ಸಂಚರಿಸಂವ ಹಾದಿ; ವಾಯಂ 
ಮಾರ್ಗ; ಆಕಾಶ: “ಆಗಸ... ಗಾಳಿವಟ್ಟೆಯೆನಲ್ಕಂದಾಗಲಾ 
ಕಾಶವೆಸರದು ” (ಕವಿಕಂ. ೪೬) ; ಭಾಸ್ಕರಂ ಬಟ್‌ಕ.ಗಾಳಿವಟ್ಟೆಯಿನಿಟ್‌ದು 
ಕಡಲ ನೀರ್ವುಗೆ ತಾರೆಗಳ್‌ ತೋರ್ದುವಂಬರದೊಳು (ಶ್ರೀರಾಮ. ೫ ೩೦). 
ಘಾಳಿವಟ್ಟೆ: “ಮಾಂಬಟ್ಟೆಯೆನೆ ಫಾ[ನಾಣಾ. ಗಾ]ಳಿವಟ್ಟಿ” 


(ಕಬ್ಮಿಕ್ಕೆ. ೦೦) (ಗಾಳಿ, + ಬಟ್ಟಿ] 
ಗಾಳಿವಟ್ಟೆಗ (ನಾ). ಆಕಾಶದಲ್ಲಿ ಸಂಚರಿಸುವವನಂ ; ದೇವತೆ; 
ಖಚರ : “ ಅಮರ್ದುಣಿಸುಗಳ್‌ . . . ಗಾಳಿವಟ್ಟೆಗರ್‌, ಅಚ್ಚರರ್‌, 


(ಬೋಳೆಯರ್‌)-ಈ ೯ ದೇವರ್ಕಳ ಪೆಸರ್‌ ” (ಕಶಸಾ. ೨-೧೯); “ ಕನಸಿಲ್ಲದ 
ರೆಮೆಯಿಕ್ಕದರನುನಯದಿಂ ಗಾಳಿವಟ್ಟಿಗರುಮಚ್ಚರರೆಂದೆನುತುಂ . . . 
ದೇವವ್ರಾತಕಮರ್ದ ನಾಮಮಿವಕ್ಕುಂ ” (ಕವಿಕಂ. ೩೫; ಏಳಡಿಭೂವರ 
ರೇಳಡಿಖೇಚರರ್‌ ಗಾ[ಪಾಕಾಂ. ಘಾ]ಳಿವಟ್ಟೆಗ ಸುರರಸುರಜಾಲಮಲ್ಲಿಂದ 


೨೪೯೩ 


20 


40 


45 


ಗಾಳಿಸವಾರಿ 


ನುರೇಂದ್ರರೊಯ್ದರು ನಾಥ ಕೇಳೀವನದ ಮಂಟಪಕೆ (ವರ್ಧಕ. ೦೦-೩೦.) 
[ ಗಾಳಿವಟ್ಟೆ + - ಗ್ಯ] 
ಗಾಳಿವಟ್ಟೆದಲೆಯ (ನಾ). ಆಕಾಶವೇ ತಲೆಯಾಗುಳ್ಳವನಂ ; ವ್ಯೋಮ 
ಕೇಶ; ಶಿವ: ಗಾರುಡಧ್ವಜನತಾ ಗಾಳಿವಟ್ಟೆದಲೆಯಾ . . . ವಿರಾಗಾ 
ಸರಾಗಾ ಜಯ (ಉದ್ಮದೇ. ೬.೨೭). [ ಗಾಳಿವಟ್ಟೆ + ತಲೆ ೬ - ಅ,] 
ಗಾಳಿವರು (ಕ್ರಿ). ಗಾಳಿಯಂತೆ ಬರಂ ; ವೇಗವಾಗಿ ಬರಂ:. ಸರ್ವಸ್ವವನ್ನೂ 
ಕೊಳ್ಳೆಯಿಂದ ಕೊಂಡು ನಿರ್ಮೂಲ ಮಾಡಿಬಿಡಲು ಇಲ್ಲಿಗೆ ಗಾಳಿವರುತ್ತಿರು 
ವನು (ಮಂತ್ರಕ. ೭೫-30). [ಗಾಳಿ + ಬರ್ಲಿ (ಆಬರ್ಕ್‌)? 
ಗಾಳಿವರ್ತಮಾನ (ನಾ). “ (ನಿಜವೆಂದು . ತಿಳಿಯದ) ಕೇಳಿಕೆಯ 
ಮಾತು; ಗಾಳಿವರ್ತಮಾನ ; ಬೀದಿಸಂದ್ದಿ ” (Hear.say. ಇಂಕನಿ) ; 
ಬೇರೆ ಮದುವೆಮಾಡಿಸುವುದಕ್ಕೆ ಪ್ರಯತ್ನಿಸುತ್ತಿದಾಳೆ. ಎಂಬುದಾಗಿ 
ಗಾಳಿವರ್ತಮಾನ ಕೇಳುತ್ತ ಬಂತು (ಮಹಾಗ. ೬೨). 
[ಗಾಳಿ + ವರ್ತಮಾನ ] 
ಗಾಳಿವಾತ್ಮು, ಗಾಳಿಮಾತು (ನಾ). ಗಾಳಿಯಲ್ಲಿ ಹರಡುವ ವರ್ತಮಾನ ; 
ಸುಳ್ಳೂಸುದ್ದಿ : ಜಾಣರ್‌ ಭಾವಿಸಿ ಬಗೆದು ನೋಡೆ ನೆಲೆಗೊಟ್ಟುಸಿರೆಂಬುದೆ 
ಗಾಳಿವಾತದಂ ನಂಬುವುದೇ (ಧರ್ಮನಾ. ೫-೮೯); ಗಾಳಿವಾತೆಲ್ಲವ 
ವಂಟಿಿಯೆಂದು ತಾಂ ಮುನ್ನ ಕೇಳಿದಂತೊರೆದನೆಲ್ಲವನು (ಧರಣ. ೫೭-೯೪). 
ಗಾಳಿಮಾತು: ಸುಮ್ಮನೆ ಗಾಳಿಮಾತು ನಂಬಿಕೊಂಡು ಮಾತನಾಡ 
ಬಾರದು (ರೂಂ). (ಗಾಳಿ; ೬ ಮಾತು; 
ಗಾಳಿವಾತ್ಕು (ನಾ). ನಿಂದೆ; ಬಯಂ್ಗಳು : “ ಗಾಳಿವಾತು ಎ ಬೈಗುಳ” 
(ಕಮದ, ಪರಿ. ೨) ; “ ತಿಟ್ಟೆಂದೊಡಂ ಗಾಳಿವಾತೆಂದೊಡಂ ಬೈಗುಳಕ್ಕುಂ” 
(ಕಬ್ಮಮಂ. 89) ; “ ಗಾಳಿವಾತೆಂದು ತಿಟ್ಟೆಂದು ಬೈಗುಳ” (ಕಬ್ಮಿಕ್ಕೆ. ೮೯). 
[ ಗಾಳಿ + ಮಾುತ್ಕು ) 
ಗಾಳಿವಾರ (ನಾ). (ಉಕ) ಗಾಳಿಪಟ : ಬಾಲಾಗಸಿಯಿಲ್ಲದೆ ಗಾಳಿವಾರವು 
ಇರುವ ಬಗೆ 'ಹೇಗೆ (ಜಟೃಹೊ. ೦೬). ಗಾಳಿ, * ವಾರ? 
ಗಾಳಿವಿಡಿ (ಕ್ರಿ). ೧. “ದೆವ್ವಹಿಡಿ” (ಪ್ರಥಜ್ಞ) ೨. “ ವಾಸನೆ ಓಡಿ” 
(ಪ್ರಛಣ್ಮ) ; ಗಾಳಿವಿಡಿದಳ್ಳಂಕಗೊಂಡು . . . ಹಿಂದೆ ಮರಳ್ದೆಕ್ಕಲಂ 
(ಹಡಳಾ. ೬-೦೦). [ಗಾಳಿ + ಪಿಡಿ) 
ಗಾಳಿವೆಜಗು (ನಾ). ಗಾಳಿ ಬೀಸುವ ಸ್ಥಳ: ಅಂತು ಮಡಿಏ ಶರೀರ 
ಸಮೇತಂ ನಿರಾದಾನವಿಧಾನದಿಂ ಗಾಳಿವೆಜಗಿನೊಳಿರ್ದಮಳದೀಪಿಕೆ 
ಯಂತಿರ್ವರುಮೊಡನದೃಶ್ಶರಾಗಿ ಬಂದು (ಶಾಂಕಿಪು. ೭-೮೧ ವ); 
ಆ ಗಾಳಿವೆಲ[ಪಾಣಂ. ಸ)ಗಿನಿಂದಮೆ ಪೋಗಿ ಪರಿಶ್ರಮವಶಾತುರಂ 
ವಸುದೇವಂ ನಾಗೇಂದ್ರನಂತೆ ಮದಲೀಲಾಗಮನೆಂ ಕಂಡನೊಂದು 
ಕಮಳಾಕರವಂಂ (ಅರ್ಥನೇ. 8.೯೯) ಕಿಟಿದು ಬೇಗಮಾ ಗಾಳಿವೆಣಗಿನೊಳೆ 
ರಥಮಂ ನಿಲಿಸಿ ವಿಸ್ಮಯಂಬಡುತ್ತೆ (ಪುಷೃಪು. ೫-೧೦೪ ವ). 
[ ಗಾಳಿ + ಪೆಜಗು ? ] 
ಗಾಳಿವೇಗ (ನಾ). ಗಾಳಿಯ ವೇಗ; ವಾಯಂವೇಗ: ಗಾಳಿವೇಗ 
ದೊಳೆಯ್ದಿ ಕೈಲಾಸಗಿರಿಯ ನಿರಾಲಸ್ಕದಿಂದೇಟ್‌  . . ಭೂಲಲನೇಶೆ 
ಪೊರ್ದಿದನು (ಧರಣ. ೪9-೬೩). [ಗಾಳಿ + ವೇಗ) 
ಗಾಳಿಶಂಕೆ (ನಾ). ದೆವ್ವದ ಭೀತಿ ; ಪಿಶಾಚಿಯ ಕಾಟ ; ಭೂತಭಯ : 
(ಕಿ). ಗಾಳಿ, * ಶಂಕೆ 
ಗಾಳಿಸಮಾಚಾರ (ನಾ).ಎಗಾಳಿವರ್ತಮಾನ : “ವದಂತಿ, ಗಾಳಿಸಮಾಚಾರ, 
ಬೀದಿಸುದ್ದಿ ” (08೫. ಇಂಕನಿ). [ಗಾಳಿ * ಸಮಾಚಾರ) 
ಗಾಳಿಸವಾರಿ (ನಾ). ಗಾಳಿಯಲ್ಲಿ : ಸಂಚಾರಮಾಡುವುದಂ; ಬಯಂಲ 
ತಿರುಗಾಟ ; ಶುದ್ಧವಾದ ಗಾಳಿಬೀಸುವ ಕಡೆ ತಿರಂಗಾಡುವುದು : ನೀನಂ 
ಕುದುರೆಯ ಮೇಲೆ ಗಾಳಿಸವಾರಿ ಹೊರಟರೆ ನಾನೂ ನಿನ್ನ ಪಕ್ಕದಲ್ಲಿ 


ಗಾಳಿಸು, 


ರುತ್ತೇನೆ (ಆರ್ಯಕ. 60) ; ಒಂದು ದಿನ ಬೆಳಗ್ಗೆ ನಾನು ಗಾಳಿ ನವಾರಿಗೆ 
ಹೊರಡಬೇಕೆಂದಿದ್ದೆ (ಬರಬಾ. ೧೫೨). [ಗಾಳಿ * ಸವಾರಿ] 
ಗಾಳಿಸು, (ಕ್ರಿ). ಮೆಟ್ಟಿಕೊಳ್ಳು ; ಅಡರು : . ತಾಳತಪ್ಪೀ ರೀತಿ ಬೇತಾಳ 
ದಂತೆನ್ನ ಗಾಳಿಸುವ ಗೋಳಿಸುವ ಖಲರು ಕೆಲರು (ನನಲ್ಲ. 6). 
[ ಗಾಳ, ಇ. -ಸ್ಕು) 
ಗಾಳಿಸ್ಕು (ಕ್ರಿ). ೧. ಹೋಗಲಾಡಿಸು; ದೂರಮಾಡಂ: ಆ 
ಮುನಿರಾಜಂ ಕರ್ಮಂಗಳಂ ಗಾಳಿ! ಪಾಕಾಂ. ಘಾತಿ ]ಸಿದಂ ಈ ರಾಜರಾಜಂ 
ಷಟ್ಟಂಡಮಂಡಳಮಂ ಬಾಯ್ಕೇಳಿಸಿದ' (ಅದಿಪು. ೬-೨೪ ವ); 
೨. ಶೋಧಿಸು; ಸೋಸು; ಒಂದರಿಯಾಡು : ಶರ್ಕರೆ ಶುಂಠಿ 
ಮಾತುಳುಂಗದ ಪುಳಿಯೆಂಬಿವಂ ಮೊಸರೊಳಿಕ್ಕೆ ಸಿತಾಂಬರದಿಂದೆ 
ಗಾಳಿಸಿಟ್ಟು (ಲೋಕೋಪ. 5-88) ; ಸಲೆ ಕಳ್ಳೆಂ ಗಾಳಿಸುವರ ನೆಣದ 
ನೆತ್ತರಂ ಗಾಳಿಸುವರ್‌ ಗ(ಸುಕುಮಾ. ಹಾಲನ್ನು 
ಕುದಿಸಿ, ಚೆನ್ನಾಗಿ.ಗಾಳಿಸಿದ ಹಿಟ್ಟಿನೊಡನೆ ಬೆರಸಿ ಮುದ್ದೆ ಯಾಗುವವರೆಗೆ 
ಕಲಸುವುದು (ಅಡುಸೌ, ೯೪); ಇದನ್ನು ಕಡಲುತೀರಗಳಿಂದಲೂ, ನದಿತೀರ 
ಗಳಿಂದಲೂ ತಂದು ಸಂಗ್ರಹಿಸಿ ಗಾಳಿಸು(80)ತ್ತಾರೆ (ಬಾಲಪ್ರ. 1, 
೨೩೩. ೩. ಸೋರು; ಸುರಿ: ಮೇಘ ಸಂತತಿಗಾದ ಗರ್ಭಮೆಲ್ಲಂ 
ತುಂಬಲ್‌ ಮಾತೇನೆೊ ಗಾಳಿಸಲೆಂದಟಾಗೆ ಜಟ್ಟಕಂದರ್ಪನ ಸೂತ್ರೇಷ್ಟದಿಂ 
(ಇಟೃಮ. ೮-೬೧). ೪. (ಆಲಂ) ಸೂರೆಮಾಡು ; ಗಾಳಿಸು ಗೆಲ್ವನಂ 
ಹರಹು ಹೂಜೆಗನಂ ಸುಲಿ ಸುತ್ತುಗಾಜಿಸಂ' (ಲೀಲಾವ. ೨-೧೦೨), 
[ ಗಾಳನ + - ಇಸ್ಸು] 
ಗಾಳಿಸುದ್ದಿ (ನಾ). ಗಾಳಿ ವರ್ತಮಾನ ; ನಿರಾಧಾರವಾದ ವಾರ್ತೆ: 
ಅವರ ದಸ್ತಗಿರಿಯಾದ ಬಗ್ಗೆ ಗಾಳಿಸುದ್ದಿ ಕೇಳಿದೆ (ರೂಢಿ). 
[ಗಾಳಿ + ಸುದ್ದಿ] 
ಗಾಳಿಸೆಖಿ. (ನಾ).ಐಗಾಳಿಯಮ್ಮ ; (ಎಸಮ್ಮೆ, 1೪, ೩೯). 
[ ಗಾಳ, * ಸೆಖೆ? 
ಗಾಳಿಸೊಂಕು « ಗಾಳಿಸೋಂಕು ' ನೋ. 
ಗಾಳಿಸೋಂಕು, ಗಾಳಿಸೊಂಕಂ (ನಾ). ಭೂತ, ಪಿಶಾಚಿ ಮೊದಲಾದುವು 
ಗಳ ಆಕ್ರಮಣ,-ಪೀಡೆ : ಗಾಳಿಸೋಂಕಾಯ್ತೆಂದು ಬೇಗಡಿಗಳಂ ಕರೆದು 
ಬೇಳುವೆಯನೆಸಗಿದರ್‌ ೧೪೩-೩೧೦). ಗಾಳಿಸೊಂಕು : 
ಅವರ ಪುನೆಯಲ್ಲಿ ಗಾಳಿಸೊಂಕು ಆಗಿದೆ ಎಂಬ ಸುದ್ದಿ ಹರಡಿತು (ಕೂರಿ). 
[ ಗಾಳಿ; + ಸೋಂಕ್ಸು] 
ಗಾಳಿಹಡಗು (ನಾ). ಗಾಳಿಯಲ್ಲಿ ತೇಲುವ್ಮ ಚೀಲ ; ಆಕಾಶಬುಟ್ಟಿ : 
“ (ಫಲಕವಿಮಾನವಲ್ಲದ) ಗಾಳಿಹಡಗು, ಆಕಾಶಬುಟ್ಟಿ”  (0೩6-ha. 
ಇಂಕನಿ). [ ಗಾಳಿ, * ಹಡಗು (£ ಪಡಂಗು)] 
ಗಾಳಿಹಾಕು (ಕ್ರಿ). ೧. ಗಾಳಿ ಬೀಸು: ಮಗುವಿಗೆ ಸ್ವಲ್ಪ ಗಾಳಿಹಾಕು 
(ರೂಂ). ೨. (ಆಲಂ) ಉಬ್ಬಿಸು; ಹಂರಿದುಂಬಿಸು: ಉದ್ಯಮ 
ಹೊಢಬೇಕೆಂದು ಅವನಿಗೆ ಗಾಳಿಹಾಕಿದೆ (ರೂಂ). 
[ ಗಾಳ್ಮಿ + ಹಾಕು (ಆ ಪಾಯ್ಯ್ಯು) ) 
ಗಾಳಿಹಿಡಿ (ಕ್ರಿ). ೧. ದೆವ್ವ ಹಿಡಿ ; ಪಿಶಾಚಿ ಮೆಟ್ಟು; ಭೂತಾವೇಶ 


೨೧-೪೬) ; 


(ಕಾಲೂರ. 


ವುಂಟಾಗು : ಆಕೆಗೆ ಗಾಳಿಹಿಡಿದಿದೆ (ಕೂಡಿ). ವ. ವಾಸನೆ ಹಿಡಿ; 
ಸುಳಿವು ಹಿಡಿ: ಜೊತೆಯಲ್ಲಿ ಬರುತ್ತಿದ್ದು ನಾಯಿಗಳು ಇದ್ದಕ್ಕಿದ್ದಂತೆ 
ನೆಲವನ್ನು ಮೂಸಿ " ಗಾಳಿಹಿಡಿಯುತ್ತ' . . . ತಿರುಗತೊಡಗಿದುವು! 


(ಕಾನೂರು. ೧೪೦). [ಗಾಳಿ * ಹಿಡಿ, ( ಆ ಪಿಡ್ಕಿ) ) 

ಗಾಳಿಹೋಗು (ಕ್ರಿ). ೧. ಗಾಳಿ ಹೊರಬರಂ : ಕಾರಿನ ಚಕ್ರದಲ್ಲಿ ಗಾಳಿ 
ಹೋಗಿದೆ (ಕೂರಿ). ೨. ಭೂತಾವೇಶವು ನಿಂತಂಹೋಗ ; 
ಮೈಮೇಲೆ ಬಂದಿದ್ದ ದೆವ್ವ, ಪಿಶಾಚಿ ಮೊದಲಾದುವು ಬಿಟ್ಟು 


೨೪೯೪ 


85 


40 


ಗಾಳುಗೆಡು 


ಹೋಗಂ:; ಗಾಳಿ ಹೋದಮೇಲೆ ಏನೇನಾಯಿತೆಂದು ಮಾವ ಕೇಳಿದರು 
(ಸ್ಮೃತಿಜಿ. ೩9). [ಗಾಳಿ +೬. ಹೋಗ್ಗು( ಆ ಪೋಗ್ಕು;) ] 
ಗಾಳ್ಕು, ಗಾಲು (ನಾ). ೧. ಒರಟಾದಂದಂ; ಸೊಕ್ಕಿದಂದಂ. 


" ಗಾಳುಗೆಡು', « ಗುಳುತನ' ಪರಾ. ೨. ಸಾಮಾನ್ಯವ್ಯಕ್ತಿ ; 
ಕೆಲಸಕ್ಕೆ ಬಾರದ ವ್ಯಕ್ತಿ ; ನಾಡಾಡಿ: ಅಟಮಟಿಗಂ ಗಾಳುವಿವಂ ಕುಟಿಲಂ 
ಲಂಪಟನೆನಿಪ್ಪವಂ ಮಾನಸನೇ (ಕಾವ್ಯಾಪ. ೩೬) ; ಬೀದಿಯೊಳ್ಳಗಿದು 


`ಮುಂದಲೆಯೊಳ* ಕಿಟುನೆಕ್ಕನಿಕ್ಕಿದಲ್ಲದೆ ಮಟ್‌ದಾಕೆ ನಕ್ಕಟವಳೇ ಸುಡು 
ವಳೀ ಗಳ ಗಾಳು ಗಂಡನಂ (ಲೀಲಾವ. ೨-೧೦೦); ಕೀರ್ತೃಂಗನೆ ... 
ನರ್ತಿಸುತವಿರ್ಪಳ್‌" ಗಾಳುಮಿಂತಾವಳೋ (ಎಕ. ೪, ಅರಸೀ. ೭೯-೫೮ ; 
1183). (ಗು). ೩. ಅಸಂಸ್ಕೃತ ; ಒರಟಾದ ; ಕೀಳಾದ. « ಗಾಳಂ 
ಗುಂಟಣಿ ', " ಗಾಳುಗೊರವ ' ಪರಾ. ಗಾಲು: (8). 
ಗಾಳಾಗು - ಗಣನೆಗೆ ಬಾರದಾಗು ; ಅಪ್ರಯೋಜಕವಾಗು ; 
` ಹಾಳಾಗು: ರಥದ ಗಾಲಿಯ ಗರುವತನ ಗಾಳಾಯ್ತಲೇ ಖೊಪ್ಪರಿಸಿ 
ತಗ್ಗಿತು ತೇರು (ಕುವ್ಯಾಕ.3೬-೧೩); ಮೂಗಿಲಿಯೆಸವಂತಂ ಮನೆವಾಗಿಲ್ವಾಗೆ 
ಜೋಗಿ ಬಂದನೆಂದೆಳಮಕ್ಕಳ್‌ ಕೂಗಿಡೆ ಬಿಗುರ್ತದೇಂ ಗಾಳಾಗರೆ ಚಿಕ 
ದೇವರಾಯನೊಳ್ಳ್ಗೆ ಣಸಿದವರ್‌ (ಅಪ್ಪತಿ. ೧೪೧-೨೦); ಕಾನೂರುಮನೆ ತಾನು 
ಬಿಟ್ಟು ಹೋದಾಗ ಇದ್ದುದಕ್ಕಿಂತಲೂ ಈಗ ಹೆಚ್ಚು ಪಾಳಾಗಿ, ಗಾಳಾಗಿ 
ತೋರಿತು (ಕ9ನೂರು. 8೭೮). [ ಆ ಕಾರ್ಟ್‌) 
ಗಾಳ್ಯು (ನಾ). ಕರಿಯ ಬಣ್ಣ ; ಕಪ್ಪು. " ಗಾಳುಗಣ್‌' ಪರಾ. 
[ ಆಕರ) 
ಗಾಳುಗಂಡಿಕೆ (ನಾ). ೧. ಕೀಳಾದ ಪುರಂಷತ್ವ ; ಸೊಕ್ಕಿನ ಗಂಡುತನ : 
ನಿನ್ನ ಸೊರ್ಕುಜವ್ವನದ ಸೊಬಗನ್ನೊಡ್ಡಿ ಹೀಗೆ ಬೀಸಿರುವ ಕೆಣಕು ಕಣ್ಣುಳ್ಳ 
ವನನ್ನು ಎರ್ದೆಗಲಂಕಿ ಗಾಳುಗಂಡಿಕೆಗುಬ್ಬಿಸುತ್ತಿದೆ (ಬಿಟ್ಕಅ. ೦೦-೨೦). 
೨. ಧೂರ್ತಸಾಹಸ: ಗಂಗರಾಜನು ಅವನ ಗಾಳುಗಂಡಿಕೆಗೆ ಅಚ್ಚರಿ 
ವಟ್ಟನು (ಸವತಿ. ೬೮). [ ಗಾಳ್ಕು + ಗಂಡಿಕೆ] 
ಗಾಳುಗಜು (ನಾ). ಬಲವಾದ ಗದ್ದಲ; ಪ್ರಬಲವಾದ ಗರ್ಜನೆ; 
ದೊಡ್ಡಕೋಲಾಹಲ: ಕೊಂಬಿನ ಗಾಳುಗಜಲ್‌ನ ಕಹಳೆಗಳ ಕಳಕಳದ 
ಬೊಗ್ಗುಗಳ ಮೇಳವಣೆ ಭುಗಿಲಿಡಲು (ಕುವ್ಮಾಳೀ. ೬-೯). 
[ ಗಾಳ, + ಗಜಜ್ಮು ] 
ಗಾಳುಗಣ್‌ (ನಾ). ಕಪ್ಪಾದ ಕಣ್ಣು; ಕಾಂತಿಯುತವಾದ ಕಣ್ಣಾ, 
ಆಕರ್ಷಕವಾದ ನೇತ್ರ : ಚಾಪಳ ಹರಿಣೀ ವಿಲೋಕನಮನೀಳ್ಕುಟ್‌ಗೊಂಡ 
ಳೆನಲ್ಕೆ ಗಾಳುಗಣ್ಣೊಳೆಯೆ ಪುಳಿಂದಿ ಬೀರಸಿರಿಯಂತಿರೆ ಬೆನ್ನನೆ ಬಂದಳೋ 
ಪನಾ(ಅರ್ಧನೇ. ೩-೬೦) ; ನೆತ್ತದ ಸಾರಿಯಂತೆ ಮೊಲೆ ಮೂಡಲೊಡಂ 
ಗುಣವೇಟ್‌ ಲಜ್ಜೆ ನಾಣ್‌ ಪತ್ತುವು ಗಾಳುಗಣ್ಬರಿದುವಾಸೆಯ ಪಾಸಗೆ 
ಯಂತೆ (ಅನಂಪು. 5-೧೫). [₹ಗಾಳ್ಳು + ಕಣ್‌] 
ಗಾಳುಗುಂಟಣಿ (ನಾ). ಕ್ಷುದ್ರೆಯಾದ ಕುಂಟಣಿ; ಧೂರ್ತಳಾದ 
ತಲೆಹಿಡುಕಿ : ಡಾವರಡಾಕಿನಿ ಶಾಕಿನಿದೇವತೆ ಕತೆವೇಟಲತಿಶಯಂ ಬಲ್ಲಳ್‌ 
ನಾನಾ ವಿಧದ ಗಾಳುಗುಂಟ[ ಪಾಕಾಂ. ಕೂಂಠ]ಣಿ ಭೂವಳಯದೊಳಿಸೆವ 
ಕನ್ನೆಯುಜ್ಜಯಿನಿಯೊಳಂ (ಪಂಡಕಂ, ೦೫೨-೪). " ಕಾಳುಗುಂಟಣಿ ' ಪರಾ. 
[ಗಾಳ್ಕು + ಕುಂಟಣಿ] 
ಗಾಳುಗೂಟ (ನಾ). ದಂಡುಕು ಸ್ವಭಾವದ ಮೂರ ; ಒರಟನಾದ 
ಪೆದ್ದ : ಗಾಳುಗೂಟರೊಳ್‌ ಪೊಣರ್ವ ಗನ್ನನಿಟ್ಟುರದ ಸೆಣಸಾಟಮಂಂ 
ರಾಮಸೇನೆಗೆ ಮುಡಿದುದು(ಕಾಮಾಶ್ಮ. ೦೬೩-೨3೩). 
[ಗಾಳ್ಕು + ಕೂಟ) 


46| ಗಾಳುಗೆಡು (ಕ್ರಿ). ಒರಟುತನದಿಂದ ವರ್ತಿಸು: ಗ್ರಾಸ ವಸನ ಪರಿಕರ 


ಮಿಲ್ಲದಿರೆ ಕಟ್ಟಾಸುರದೊಳು ಗಾಳುಗೆಡದೆ ಓಸರಿಸುತ್ತೊಯ್ಯನೇಕಾಂತ 


ಗಾಳುಗೊರವ 


ದೊಳೊಮ್ಮೆ ಬೇಸಆ್‌ಸದೆ ಬಿನ್ನವಿಪುದು (ಹದಿಬ. ೩-3೧): ' ಕಾಳಂಗೆಡು' 


ಪರಾ. [ಗಾಳ್ಕು 4 ಕೆಡ್ಕು) 
ಗಾಳುಗೊರವ (ನಾ). ಕೀಳಾದ ತಪಸ್ವಿ: ಗಾಳುಗೊರವಂ ತಗುಲ್ಚ್‌ 
ಪಳಾಳಮನೇನೊಂದನಪ್ಪೊಡಂ ಗಟಪಿದೊಡಾ ಬೀಟಲುನುಡಿಗೇಳ್ದು 


ಕೆಮ್ಮನೆ ಬೇಳಲ್‌ ನಿಮಗಂತು ರಾಜಸೂಯಂ ಮೊಗ್ಗೇ (ಪಂಪಧಾ. ೬-೨೪); 
“ ಗಣನೆಗೆ ಬಾರದ ತಪಸ್ವಿ” (ಪಂಪನ): “ ಕಪಟಿಯಾದ ಸಂನ್ಯಾಸಿ” 


(ಪಂಪದೀ. ೨೨೧). [ಗಾಳು; * ಗೊರವ) 


ಗಾಳುತನ (ನಾ). ಒರಟು ಸ್ವಭಾವ ; ದುಡುಕು: ಗಾಳುತನದಿಂ ಪುರುಷ 


ರನೇಳಿದರಂ ಮಾಳ್ಪ ದುಶ್ಚರಿತ್ರೆಯರಂ 
1229) ; ಮತ್ತವಾರಣದೊಳೊತ್ತೆಗೆ ಕುಳ್ಳಿರ್ದೊಡನೆಯ ಸೂಳೆಗೆ ತನ್ನ 
ತಂಗಿಯ ಬೇಳಾದ ಗಾಳುತನಮನಿಂತೆಂದಳ್‌" (ಅನೂಪು. ೮-೧೩ ವ); 
ಕರ್ಣನಾಯುಷ ಕೋಳುವೋಯಿತ್ತೆಂಬ ಗರ್ವನ ಗಾಳುತನವನು 
ನಂಬಲಟಾವೆನೆ ಪಾರ್ಥ (ಕುವ್ಶಾಕ. ೧೬-೧೭). [ಗೌಾಳ್ಗು + - ತನ] 

ಗಾಳುದೊಟ್ಟು ( ಗುಳ್ಣೊಟ್ಟು' ನೋ. 

ಗಾಳುಮಂದಿ (ನೂ). ನಾಡಾಡಿಜನ ; ಸಾಮಾನ್ಯರು: ಬೀದಿಯ ಗಾಳು 
ಮಂದಿಯ ನಡುವೆ ಕುರುಭೂಪಾಲನರಸಿಯರಳುತ ಹರಿದರು ಬಿಟ್ಟಮಂಡೆ 
ಯಲಿ (ಕುವ್ಮಾಅ. ೨೦-೩). [ಗಾಳ್ಕು * ಮಂದಿ, ] 

ಗಾಳುಮೂಳ (ನಾ). ಕನಿಷ್ಠನಾದವನು, ನೀಚತರಗತಿಯ ವ್ಯಕ್ತಿ: 
ಈ ಗಾಳುಮೂಳ ಬಾಳರೆತ್ತಾನುಂ ಭಂಗಿಸಿದರೆ ? (ರಾಮಾಕೃ. ೧೩೫-೨೭). 
«ಕಾಳಂಮೂಳ ' ಪರಾ. [ಗಾಳು * ಮೂಳ] 

ಗಾಳುಮೇಳು, ಗಾಲುಮೇಲು, ಗಾಲ್ಮೇಲು (ನಾ). ೧. ಅಸ್ತವ್ಯಸ್ತತೆ ; 
ಅವ್ಯವಸ್ಥೆ ; ಕ್ಷೋಭೆ: ಕೇಸುರಿಯ ಕಬ್ಬೊಗೆಯ ಶಿಖ ವೆಡ್ಡೈಸಿತಬುಧಿಯ 
ಮದದ ಫಘಾಡಿಕೆ ಘಾಸಿಯಾದುದು. ಗಾಳುಮೇಳುಪ್ಪರಿಸಿತಂಬರವ 
(ತೊರರಾ. ೬-೪-೩೬) ; ಲಂಕಾನಗರದಲಿ ಗಾಳುಮೇಳಾಯ್ತುಕ್ಕಿದವು 
ಹೊಂಗದಗಳರಮುನೆಯ (ತೊರರಾ. ೬-೩೧-೮೬). ವಿ. ಆತುರ; 
ತರಾತುರಿ; ಸಂಭ್ರಮ: (೪). ಗಾಲುಮೇಲು: ೧. “ತಿರುವುಮುರು 
ವಾಗುವುದು, ಹಾಳಾಗುವುದು” (ಕಾನಳೋ. ೪೭). ಗಾಲ್ಮೇಲು: 
೧. ಪಕ್ಕನೆ ಏನಾದರೂ ಬಹಳ ಗಾಲ್ಮೇಲಾದರೆ ನನಗೆ ಜನ ಕಳುಹಿಸ 
(ಕೈಮಾಂಸ. ೪೨). [ ಹಿಂ. ಮರಾ, ಘಾಲ್‌ವಲ್‌) 

ಗಾಳುವರಿ (ಕ್ರಿ). ಮಿತಿಯಿಂಲ್ಲದೆ ಓಡಾಡಂ ; ಸಿಕ್ಕಿದಂತೆ ಅಲೆದಾಡು: 
ಸದ್ಧ ರ್ಮುಸಾಧು ವಿಶಾಲಮುರ್ಯಾದೆಯನು ಕಾಣದೆ ಗಾಳುವರಿವುತ್ತಿಹನು 
ಭವವಿಪಿನಾಂತರದಲಿ (ನಿಭಾಗ. 8-೮-೬), [ಗಾಳಿ +೬ ಪರಿ] 

ಗಾಳುವೆಣ್‌ (ನಾ). ಪಾಮರಿ; ವನಚರಿ;: ತಾವರೆಗಣ್ಗಳ ಗಾಳು 
[ಪಾಕ30 ಜು]ವೆಣ್ಗಳೇಂ ಮೆಜ್‌ದರೊ (ಆನಂಪು. ೭-೧೭). 

[ ಗಾಳ್ಕು + ಪೆಣ್‌) 

ಗಾಳ್ಗೊಟ್ಟು, ಗಾಳು ದೊಟ್ಟು (ನಾ). ಕೆಟ್ಟಸ್ವಭಾವದ ದಾಸಿ; 
ದಂಷ್ಟೆಯಾದ ಸೇವಕಿ : ಒಂದೆಡೆಯೊಳ್ನಾಲ್ವರಯ್ವರ್ಗಾಳ್ದೊ ಟ್ಮಿರಿರ್ದಲ್ಲಿ 
ಗೊರ್ವನೆಗ್ಗಂ ಗೊಟ್ಟಿಗೆವಂದು (ಪಂಪಧಾ.: ೪-೯೫ ಬ). ಗಾಳುದೊಟ್ರು : 
ಬುದ್ಧಿ ಮತಿಯೆಂಬ ಮೇಳದ ಗಾಳುದೊಟ್ಟು (ಗದಾಯು, ೨-೮ ವ). 

[ ಗಾಳು, + ತೊಟ್ಟು] 

-ಗಾಅ "-ಕಾಅ' ನೋ. 

ಗಾಜಗೊನಿ (ನಾ). ಒಂದು. ವಂಶದ ಅಥವಾ ಊರಿನ ಹೆಸರು (? ): 
ಬಡಗಣ ಗದೆ [ಗಾ] ಅಗೊನಿ ಮೊರಬನ ಗದ್ದೆ 
ಉಡುಪಿ. ೩೨೩-9»; 1364). [7] 

ಗಾಜು, ಗಾರು (ನಾ). ೧. ಅಲ್ಪ; ಹೀನ. "ಗಾಟುತನ', "ಗಾಜು 
ಬುದ್ಧಿ' ಪರಾ. ೨. ಗಾಸಿ; ಗಾಬರಿ. "ಗಾಜುಗೆದಟು' ಪರಾ. 


(ಮುಂಬರಾ. 3, ೨೬೬-೪೪; 


(ಸೌಇಎ. ೦೯೩೨, 


` ೨ರ್ಳ೯೫ 


45 


ಗಾಯಿಂಗೆಡು 


೩. ಕೇಡು ; ಕೆಡಕು. « ಗಾಜುಪಟಂ್ಬಿ ', ಪರಾ, ೪. ಗಾಯ ಪೆಟ್ಟು. 
" ಗಾಖೀಟು್‌' ಪರಾ. ೫. ಅಲ್ಪನಾದವನು ; ತಂಚ್ಛವ್ಯಕ್ತಿ: 
ತೋಟುವೀ ತೋಟ್‌ಕೆಯೊಳೆಗೆ ಸಲೆಮೀಾಜ್‌ ತೋಟುವ ನಿಜವನಲ್‌ಯದ 
ಗಾಜುಗಳು ನೀವ್‌ ಪಶುಗಳಿಂದರೆ ಖೇದವೇಕೆಂದ (ಕುವ್ಮಾಕ. ೬-೨೮) ; 
ಗಾಜಹೆವು [ ಪಾಕಾಂ. ದೂರವಹ] ನಾವಿನ್ನು ನೀತಿಯ ವಿಹಿಜದಿರ 
ಬೇಕಂತು ಕಾರಣ ಬೇಕ (ಪ್ರಭುಲೀ. 8-೬೬), ಓ. ಓಣಗಿಹೋದುದಂ; 
ಒರಟಾದಂದು ; ಬಿರುಸು. « ಗಾಜುವಡೆ' ಪರಾ. (ಗು). 
೭. ಕೆಟ್ಟ; ನೀಚ. « ಗಾಜುಗೆಲಸ ', " ಗಾಜುನುಡಿ' ಪರಾ. 
೮. ಒಣಗಿಹೋದ ; ಒರಟಾದ ; ದ್ರವವಿಲ್ಲದ ; ನಿಸ್ಸತ್ವವಾದ. 
" ಗಾಟಿಗಲಿ' ಪರಾ. ಗಾರು: ೨, ಬಿಲ್ಲುಹಿಡಿದು ಕಾದಿ ಅರ್ಜುನ 
ನನ್ನು ಗಾರುಮಾಡಬೇಡ (ರಿರುರಿ. ೧3೦). ೯. ಉಷ್ಣದಿಂದ ಮೈವೋಲೆ 
ಏಳುವ ಬೊಕ್ಕೆ. 4 ಗಾರುಬೊಕ್ಕೆ,' ಪರಾ. 
ಗಾಣಾಗಿಸುಎತೊಂದರೆಪಡಿಸು ; ಹಿಂಸೆಪೆಡಿಸು, ಕಾಟಕೊಡಂ: 
ಹರಿವಿಧಿಗಳಂ ಗಾಜಾಗಿಸಿದ ವಿಕ್ರಮಂ ಸಲ್ಲದೆಮಗೆ (ಜೆಲಪು. ೪೯-೫೧) 
ಗಾಟಾಗು, ಗಾರಾಗು-೧. ಗಾಬರಿಗೆಣಳ್ಳು; ಗಾಸಿಯಾಗು: 
ಅರಮನೆಯ ಬಾಗಿಲ್ಲಾಗಿ ನಡೆದು ನೆಟ್‌ ಗಾಜಾಗಿ... ಶಿವಧೋ ಎಂದು 
ಮೊಟ್‌ಯಿಟ್ಟಳು (ಛಾವಚಿಂ. 6-೩೦) ; ಗಾಟಾದ ಶಂಬರಾಸುರನೆಂದು 
ಕರ್ವಿಲ್ಲುಗಾಅನ ಕೊಂಡಾಡಿದಳು (ಮೋಹತ. ೧೧-೭೭) ; ಗಾರಾಗಿ ಕೇಗಿದುದು 
ಸಾಕಿದ ನವಿಲ್‌ (ಶ್ರೀರಾಮಾ. ೪೩೦-೧೩೧ ; ಗಾರಾದ ಕೋಳಿಗಳು ಮನೆಯ 
ಹಿಂದುಗಡೆ ಕೂಗಿಕೊಳ್ಳುತ್ತಿದ್ದವು (ಕಾನೂರು. ೩೨೩) ೨. ಒಣಗಿಹೋಗು: 
ಶುಷ್ಕವಾಗು: ಇಂತೀ ಗಾಜಾದ ಮನಕ್ಕೆ ಇನ್ನಾರು ಹೇಳುವರಯ್ಯ 
(ಏಲೇಕ್ಕ. ೨೧) ; ಎಲೆಲೆ ಮದನನ ಗಜವು ತೊತ್ತಳದುಳಿದುದೊ ಕಾಮು 
ಕರನೆನೆ ಗಾವಳಿಯೊಳಗೆ ಗಾಟಾಯ್ತು ಗರುವಿಕೆ ವಿಟವಿದೂಷಕರ (ಕುವ್ಕಾವಿ- 
೧.೨೬) ; ಅವರ ಶರೀರವು ಬಹಳ ಗಾರಾಗಿ ಬಿಟ್ಟಿತರಿ (ಜೆಂಗಾಳ್ಕೆ. ೧೮೨) ; 
ಮಳೆಗಾಲದಲ್ಲಿ] ನೆನೆದು ಕೆಸರು ಕೆಸರಾಗಿದ್ದ ಅಂಗಳ ಈಗ ಗಾರಾಗಿದೆ 
(ಅನಾಥೆ. ೨೩೮) ; ಅದರ ಉರುಬೆಗೆ ಎಷ್ಟೋಜನರ ನಾಲಗೆಯು ಒಣಗಿ 
ಎದೆಯು ಸೀದು ಗಾರಾಯಿತು (ನೀಗಟ್ಕು. ೯8). ಗಾಜುವಸಡು, ಗಾರು 
ಮಾಡು-೧. , ಹಿಂಸಿಸು: ತೊಂದರೆಪಡಿಸು : ವಾರುವ ಮುಗ್ಗಿದಡೆ 
ವಾಗೆಯಲಿ ಆದರಿಸಬೇಕಲ್ಲದೆ ಅದ ಗಾಣುಮಾಡಿ ಹೊಯ್ಯುವರೇ 
ಮಿಡಿಯನು (ಮೋಳಿವಾ. 8೨-೨೧೪) ; ಆಜಿಡಿಕಾಜನೆನಿಪ ಕಂಸನ ಕಟ್ಟು 
ಕೂರಿನ ಮಧು ಕೈಟಭರ ಗಾಜುಮಾಡಿ ಕೊಂದ ನಿನ್ನ ಬಲುಮೆ 
ಯೆಲ್ಲಿ ಸೂಟ್‌ಹೋದುದೊ (ನೇಮಿಸಂ. ೩೪-೧೮೨) ; ಪಾಟಿಂಬಳೆ ಶೂಲ 
ದಿಂದೆ ಏಜುಗಾಣಿಸಿ ಕುವರನ ಕೂರ್ಗಣೆಯಿಂದೆ ಗಾಜುಮಾಡಿದರು ರಕ್ಕಸರು 
(ಮೋಹಕ. ೩೪-೨೩) ; ಕೌಂತೇಯನಂ ಗಾಜುಮಾಡದಿರರ್ಜುನಂಗೆ ಸಾರಥಿ 
ಯಾಗು (ಕೈಮಿಛಾ. ೨೩-೪೪). ವಿ. ಕೀಳುಮಾಡು ; ಇಳಿಕೆಗೆಯ್ಕ್ಯ : 
ಊರ ನಾರಿಯರ ಸೂಜಕಿಗೊಳ್ಳುತ ಪರನಾರಿಯರಭಿಮಾನ ಗಾಜುಮಾಡಿದೆ 


ಯೆಂದು (ಪುರಂದ. ೧-೧೧-೨). ೩. ಒಣಗಿಸಂ; ಶುಷ್ಕಗೊಳಿಸು; 
ಸಿಗರೇಟನ್ನು . . . ಸೇದಿ ಸೇದಿ ಗಂಟಲನ್ನೆಲ್ಲಾ ಗಾರುಮಾಡಿಕೊಳ್ಳುಪ್ತಿದ್ದೆ 
(ಕುಟಿಮಾ. ೪೭). 


[ದೇ॥8 ಮಲ. ಕಾರ್‌, ಕಾರು ; ತುಳು. ಗಾರ; ತೆಲು. ಕಾಟು] 
ಗಾಜುಂಗೆಡು, ಗಾರುಗೆಡು, ಗಾಜುಗಿಡು, ಗಾಜುಗೆಡು (ಕ್ರಿ). 
೧. ಒಣಗು ; ರಸಹೀನವಾಗು. ೨. (ಆಲಂ) ಕೆಟ್ಟದಾಗಿ ಕೂಗು : 
ಸೀಜುಡುವಿನಂತೆ ಕೆಲದೊಳ್‌ ಗಾಜಿಂಗೆಡದಲ್ಲಿ ಫಲವೆ ಬಲ್ಲರ ಸಭೆಯೊಳ್‌ 
(ಪುಕ್ಕಾಸ್ತ. ೧-೨೩). £ ಇದು " ಗಾಐಂಂಗೆಡೆ' ಎಂಬುದರ ಅಪಲಿಖಿತ 
ವಿರಬಹಂದಂ. ಗಾರುಗೆಡು : ೩. ಗಾಸಿಯಾಗು ; ಗಾಬರಿಯಾಗು : 
ಸೂರೆಯಾದುದು ಮತ್ತೆ ಸುರಬಲ ಗಾರುಗೆಟ್ಟುದು ಕಿನ್ನರವ್ರಜ ತಾರು 


ಗಾಜುಗತಮಾಡು 


ಥಟ್ಟಾಯ್ತ ಖಳ ಪ್ರಮಥರ ಸೇನೆ ಸಾವಿನಲಿ (ಅಂಬಿಕಾ. ೪೦-೧೩). 
ಶಾಜುಗಿಡು : ೩. ಕವಲಂಬಿನಿಸುಗೆಗೆ ಗಾಣುಗಿಡದ ಮುನ್ನಂ (ರಾಮಾಕ್ಮ. 
೪-೬). ಗಾಲುಗೆಡು : ಹಿ. ವಾಯುಪುತ್ರನ ಕರಹತಿಗೆ ಗಾಟುಗೆಟ್ಟು 
ನಿದ್ದೆವೋದ ಸುಭುಜಂ ಕನಸಿನೊಳ್‌ ಶ್ರೀರಾಘವಂ ಮೈದೋಲಾದುದಂ 
ಕಂಡನಪ್ಪುದಂಂ (ರಾಮಾಕೃ- ೯೮-೦೩. ೪. (ಆಲಂ) ಧಿಕ್ಕರಿಸು ; 
ಹೀಯಾಳಿಸು : ಹಿರಿದು ನಮ್ಮೊಡನಂಜಿಕೆಯ ನೀ ಹರಹಿ ಮಾತಾಡುವುದು 
ತಾನಿದು ಗರುವರಂಗವೆ ಗಾಣುಗೆಡುವುದು ಗುಣವೆ ನಿನಗೆಂದ (ತೊರರಾ. 
೬-೨-೨೬). [ಗಾಜು * ಕೆಡ್ಕು) 

ಗಾಜುಗತಮಾಡು (ಕ್ರಿ). ಹಾಳುವಾಡಂ ; ರತಿಯ ಬಾಳಂ ಕೆಡಿಸುವತ್ಯಂತ 
ರೂಪು ಭಾರತಿಯ ಬದುಕಂ ಬಯಲುಮಾಳ್ಬ್ಚ ಕಡುಜಾಣ್ಮೆ ಪಾರ್ವತಿ 
ಯೇಳ್ಗೆಯಂ ಗಾಜುಗತಮಾಳ್ಬೆ ಗಾಡಿ (ಸಮ್ಮಳೌ. ೮-೯). 

[ ಗಾಣುಗತ ? + ಮಾಡ್ಕು) 
ಗಾಟುಗತ್ತಲೆ (ನಾ). ಕಗ್ಗತ್ತಲೆ ; ದಟ ವಾದ ಇರುಳು : (8). 
[ಗಾಜು + ಕತ್ತಲ್ಲೆ (ಕಟ್ಟಲೆ) ] 

ಗಾಜುಗಲಿ (ನಾ). ಪೊಳ್ಳುವೀರ; ಅಲ್ಪ ಸಾಮರ್ಥ್ಯವುಳ್ಳವನಂ : 

ಪಾರ್ಥಗೆ ಭೂಲೋಕದ ಗಾಜುಗಲಿಗಳು ಪಾಸಟಿಯೆ (ನೇಮಿಸಂ. ೨೮-೦೦). 
[ಗಾರಿ *. ಕಲ್ಕಿ) 

ಗಾಣುಗಿಡು " ಗಾಟಂಂಗೆಡು' ನೋ. 

ಗಾಟುಗೆಡಿಸು (ಕ್ರಿ). ಹೀಯಾಳಿಸು ; ತಿರಸ್ಕರಿಸಂ : ಆರಿಗೆರಡೆಣಿಸಿದೆನೊ 
ಹಿರಿಯರ ಗಾಜುಗೆಡಿಸಿದೆನೊ ವೃಥಾ ಮುನ್ನಾರ ನೋಂಪಿಗಪಾರವಿಫ್ನವ 
ಮಾಡಿ ಕೆಡಿಸಿದೆನೊ (ನಳಣ. 6-28). 

[ ಗಾಣುಗೆಡು (-ಆಗಾಜುಂಗೆಡು) + - ಇಸ್ಕು) 

ಗಾಳುಗೆಡು  ಗಾಜುಂಗೆಡು' ನೋ. 

ಗಾುಗೆಡೆ (ಕ್ರಿ). ಹೀಯಾಳಿಸಂ ; ತಿರಸ್ಕರಿಸಂ ; ನಿಂದಿಸು: ಗಾಜುಗೆಡೆ 
ಯದಿರೆಲವೊ ಸತ್ಯವ ಮಾಅಲಮ್ಮದೆ ಲೋಕ ನಿನ್ನನು ದೂಜಬೇಕೆಂದಡವಿ 
ಯೊಕ್ಕೆವು (ಕುವ್ಮಾವಿ. 6-೭೨). [ ಗಾಜು 4 ಕೆಡೆ] 

ಗಾಟುಗೆದಟು (ಕ್ರಿ). ಗಾಸಿಗೊಳಿಸಿ ಚಲ್ಲಾಪಿಲ್ಲಿ ಮಾಡು: ತೋಲಾರೈ 
ಕೈಗುಣವನಸುರರ ಗಾಜುಗೆದಟ್‌ದ ಗರ್ವಿತರ ಮೈದೋಥಿ ಹೇಳಾ ಕಾಣ 
ಬಹುದೆನುತುಜುಬಿದರು ಭಟರು (ಕುವ್ಮಾಅ. ೦೨-೩೬). 

[ಗಾಲಿ + ಕೆದಣ್ಮು (£ಕೆದಆ್‌;) 1] 

ಗಾಜುಗೆಲಸ (ನಾ). ಕೆಟ್ಟಕೆಲಸ ; ನೀಚಕೃತ್ಯ: ಆತನ ಗಾಜುಗೆಲಸಕ್ಕೆ 
ಶಂಕರಂ ಮನವೂಜ್‌ ನಿಚ್ಚಂ ಪಡಿಯನಿಕ್ಕುವನಹುದೆ ಲೇಸಾಯ್ದೂ, 
(ಬಸಪು. ೨೬-೨೨). [ಗಾಜು + ಕೆಲಸ] 

ಗಾಜುತನ (ನಾ). ಅಲ್ಪತನ ; ಹೀನತ್ವ : ಏಜ ಸೂಜಿಯ ಕಟ್ಟಿ ಹಿಂಗುವ 
ಗಾಜುತನ ತಾನೇನು ಸುಡು. ಮುಮ್ಮಾಟ್‌ಗಳೆ ಮಾತೆತ್ತಲಡಸಿತು 
(ಕುವ್ಯಾಭೀ. 5-೨೪). [ಗಾಜು - ತನ] 

ಗಾಜುನುಡ್ಮಿ (ಕ್ರಿ). ಎ ಗಾಯಿಗೆಡೆ: ಗಾಜುನುಡಿದರೆಂದು ನೋಯದಿರೆಂ 
ದಾಯಕಾಳಿನಪ್ಪಿದನೂ ಮೈದುನನ. (ಭರಣ. ೩೩-೬೨). [ಗಾಜು ನುಡ) 

ಗಾಜುನುಡ್ಮಿ (ನಾ). ಕೆಟ್ಟಮಾತು ; ಬಯಲ್ಲಳು ; ನಿಂದೆಯ ನುಡಿ ; 
ಗಂಜುನುಡಿಗಳನೇಕೆ ನಂಡಿದಿರಿ (ಬಸಪು. ೫೬-೨೦). [ಗಾಆಂ+ನಂಡಿ,] 

ಗಾಜುಪಟ್ಟು (ನಾ). ಹಿಂಸೆಯನ್ನುಂಟುಮಾಡುವ ಪಟ್ಟು; ತೊಂಹರೆ 
ಯನ್ನೂಂಟುಮಾಡುವ ಹಿಡಿತ: ಜವನ ಗಾಜುಪಟ್ಟಿಗೊಳಗಾಗದ 
ಮುನ್ನ ಶರಣೆಂದೊಡೆ ಕಾವ ನಮ್ಮ ಶ್ರೀವಂಛ್ಲಿಕಾರ್ಜುನಯ್ಯನಂ (ಸರ್ವವ. 
೩೮-4೦೬). [ಗಾಜು -. ಪಟ್ಟು, ). 

ಗಾಲುಬುದ್ಧಿ (ನಾ). ಅಲ್ಪಬುದ್ಧಿ ; ಕೀಳುಮನಸ್ಸು : ಎನ್ನ ಮಾತು 
ಮಾಜ್‌ ಕಳುಹಿದೆ ಮತ್ತಕರಿಯಂ ಗಾಜಿಬುದ್ಧಿಯೊಳ್‌ (ಐಸಪು. 


೨೪೯೬ 


26 


45 


ಗಿಂಜ್ಜು 


೨೨-೨೨); ಗಾಜುಬುದ್ಧಿಯ ಹೊದ್ದದುತ್ತಮನೆ ಕೇಳಯ್ಯ ನೀಂ ತತ್ವ 
ಭೇದಂಗಳ (ವೀಕೈಪು. ೧-೮-೨೩). [ಗಾಜು + ಬುದ್ಧಿ 

ಗಾಟುಮಾತು  ಗಾಜಂವಾತು' ನೋ. 

ಗಾಟುಮಾನವ (ನಾ). ತುಚ್ಚ ಮಾನವ; ಹೀನಮನಂಷ್ಯ: ಕರಿ 
ತುರಗ ರಥಗಳನೇಜಟ್‌ ನಡೆವುದು ಭೋಗವತಿಗಾ ಗಾಜುಮಾನವನವನ 
ಹಿಡಿತಹುದೆಂದು ನೇವಿಸಿದ (ಸಂಥಪ. ೦೭-೨೮). [ಗಾಟು +೬ ಮಾನವ) 

ಗಾಜುವಡೆ (ಕ್ರಿ). ಬಿರಂಸಾಗು; ಕಠಿನವಾಗು ; ಮುನಿದಿನಿಯನ 
ಕಡುಮೊನೆವಾತಿಗೆ ನೊಂದು ಕನಲದೆ ಗಾಜುವಡೆಯದೆ ತನುಮನೆಗಳೆ 
ತನ್ನೆ ಬಸಗೈದು (ಹದಿಬ. &-೨೩). [ಗಾಜು -- ಪಡ್ಕೈೆ)] 

ಗಾಜುವಾತು, ಗಾಟುಮಾತು (ನಾ). ಎ ಗಾಯಿನುಡ್ಡಿ : ಗಾಜುವಾತೇ 
ಕೆಲವೋ ಗೋವಳ (ನೀಮಿಸಂ. ೩೧-೭೧). ಗಾಟುಮಾತು: ಆರೆಂದು ನುಡಿವಾ 
ಗಾಜಿಮಾತು ತಾನಲ್ಲ (ಅವಜಂ. ೮೦-೩೩೭). 

[ ಗಾಜು + ಮಾತು] 

ಗಾಟ್‌ೇಳು "ಗಾಟ್‌? ನೋ. 

ಗಾಜೇಟು್‌, ಗಾಲ್‌ೀಳು (ಕ್ರಿ). ಗಾಯವಾಗು; ಪೆಟ್ಟಾಗು: 
ಮನಮಂ ತಂದ ವಿಯೋಗಿಜಾಲದೆರ್ದೆಯಂ ನಟ್ಟುರ್ಚಿ ಗಾ[ ಪಾಕಾಂ. 
ಜಾ] ಲೇಟ್‌ ಬೆಚ್ಚನೆ ಪಾಯ್ತುಂದು (ಲೀಲಾವ. ೨-9). ಗಾಟಿಸೇಳು: 
ನಿನ್ನ ಗಾಟ್‌ದ್ದ ತುಟಿಯಾಣೆ ನೀನೆ ಗೆದ್ದವಳೆಂದು ನೀಆ್‌ಯರೊಪ್ಪಿದ 
ರೊಸೆದು (ಭರದ. ೪೨-೨೮). [ಗಾಜು + ಏಟ್‌್‌ ] 

ಗಾಟ್‌ೇಟ್‌ಸು (ಕ್ರಿ). ಗಾಬರಿಯನ್ನುಂಟಂಮಾಡು ; ಗಾಸಿಯನ್ನುಂಟಂ 
ಮಾಡು: ಅಯ್ಕೈಯಿದೇನಿದೇನಾರಯ್ಯದೆ ಗಲಭೆಗೆಯ್ದು ಗಾಲೇಟೌಪರೇ 
(ಚಿಕವಿ. ೬-೧೩೬). [ಗಾಲ್‌ 4 - ಇಸ್ಕು) 

ಗಿಂಗಿಟಿ (ನಾ). ಒಂದಂ ಊರಿನ ಹೆಸರು: ಶ್ರೀ ಬಿಟ್ಟಿಗಂ . . . ಜಿಡ್ಡೂ 
ರಾಳ್ಗೆಯೆಟ್ಬತ್ತರ್ಕ್ಯಂ ಬಳ್ಳಿಗಾಮೆಯ ಬಾಲಿಗೆ ಸಹಿತ ನಾಟ್ಲಾವುಣ್ಣು 
ಗೆಯ್ಕೆ ಗಿಂಗಿಟಿಯೂಗ್ಗ್ಗ್ಗಾವಣಿಣ್ಣು ಗೆಯ್ಯೆ (ಮೈ ಆರಿ. ೧೯೨೯, ೭೮-೮ ; 960. 

[7] 

ಗಿಂಚಲು (ನಾ). ಒಂದು ಜಾತಿಯ ಹಕ್ಕಿ: ಮರಕುಟಿಗ ಕಬ್ಬಕ್ಕಿ 
ಕೊಟ್ಟುಗವರಲೆ ಕೊಂಚೆ ಕಪಿಂಜ ಗಿಂಚಲು: ಗರಿಗ ಮೊದಲಾದಖಿಳ 
ಖಗಕುಲ ಬಿದ್ದುದುರಿಯೊಳಗೆ (ಕುವ್ಕಾಆ. ೨೦-೩೩). [7] 

ಗಿಂಚು (ನಾ). (ಕರಾ) ಗಂಟು; ಜಂಟಿ. ಜಿಡ್ಡಿ. « ಗಿಂಚುಹಾಕು' 
ಪರಾ, [?] 

ಗಿಂಚುಹಾಕು (ಕ್ರಿ). ಕೂಡಿಸಿ ಕಟ್ಟು ;- ಜೋಡಿಸು ;ಜಿಡ್ನಿಹಾಕು : ತೆಂಗಿನ 
ಕಾಯಿ ಜುಂಗು ತೆಗೆದು ಗಿಂಚುಹಾಕು (ರೂಢಿ). 

[ಗಿಂಚು + ಹಾಕು ( ಇಪಾಯ್ಯು,) ] 


|] ಗಿಂಜಲು (ನಾ). ಮುದ್ದೆಯಾದುದಂ ; ತುಂಬ ಬೆಂದುದು: ಅನ್ನ 


ಗಿಂಜಲಾಗಿದೆ (ಕೂಡ). [ಗಿಂಜ್ಯು + - ಅಲು (ಆ - ಅಲ್‌)! 
ಗಿಂಜಾಟ (ನಾ). ಕೊಸರಿಕೆ; ಹಿಂದೆಗೆಯುವಿಕೆ; ಸುಲಭವಾಗಿ 
ಒಪ್ಪದಿರುವಿಕೆ: ಒಂದು ಸ್ವಲ್ಪ ಹೊತ್ತು ಗಿಂಜಾಟ ನಡೆಸಿ ಯಮಂನೂ, 
ಲಲಿತಾ ಇಬ್ಬರೂ ಹಾಡಿದರು (ಆಲಹೂ..೮೯): [ಗಿಂಜು, + ಆಟ) 
ಗಿಂಜ್ಞು, ಗೀಜ್ನು (ಕ್ರಿ). ೧. (ಹಲ್ಲು) ಕಿಸಿ, -ಕಿರಿ,-ಅಗಲವಾಗಿ ಬಿಡಂ ; 
ಹಲ್ಲು ಗಿಂಜುತ್ತ ಏನೋ ಕೆಲಸವಿದ್ದವನಂತೆ ಮುಂದೆ ಸಾಗಿದ (ಎದಿರೇ.: 
೩೬) ; ಶ್ರೀನಿವಾಸರಾಯ ಹಲ್ಲು ಗಿಂಜುತ್ತಾ "ನಮಸ್ಕಾರ' ಎಂದ 
(ನಾಡಿಗೇ. ೦೭೦) ; ಹಾಡಬೇಕೆಂದು ಹಲ್ಲು ಗಿಂಜಿದಳು (ದೌಲತ್‌. ೩೨೦). 
೨. ಎಳೆ; ಜಗ್ಗು. « ಗಿಂಜುಟ' ಪರಾ. ಗೀಜು: ೧. ತಂಗಿಯನು 
ಕೊಟ್‌ ಗೀಜುವರೆ ಬತ್ತೀಶರದನಗಳೇನ ಬೇಡಿದರು ಸಾಜವಾಗುವದು 


(ದಿಜ್ಮಪು. ೩೫-೩೭). [ದೇ॥ ತೆಲು. ಗಿಂಜ. ] 


ಗಿಂಜ್ಶಾ 


ಗಿಂಜ್ಯು 
ಮುಮಂ ಬಜ್‌ವದಣೆಯ ಪಣ್ಣ ಗಿಂಜುಮಂ ಸೇವಿಸೆ ಸಂಹರಿಸುಗುಮದು 
ಕಮ್ಮಂ (ರೋಕೋಪ. ೯-೪೪). ೨. ಬೀಜ ತುಂಬಿರುವಿಕೆ. « ಗಿಂಜಂ 
ಬದನೆಕಾಯಿ ' ಪರಾ. ೩. ಮುದ್ದೆ ; ಗಿಂಜಲು : ಬಾಳ್ವಣ್ಣು ಗಿಂಜು 
ಆಯ್ತೋ? (ಗರಿ. 8೨-೧೩). 


[ದೇ॥ ತೆಲು. ಗಿಂಜ) 
ಗಿಂಜುಬದನೆಕಾಯಿ (ನಾ). ಬೀಜಗಳಿಂದ ತುಂಬಿದ ಬದನೆಕಾಯಿ : 
ವಾಂಗೀಭಾತಿಗೆ. ಗಿಂಜುಬದನೆಕಾಯಿ? ಉಪಯೋಗವಿಲ್ಲ (ರೂಧಿ). 


[ ಗಿಂಜಂ್ಣ + ಬದನೆ ( ಆಬದಣೆ) * ಕಾಯಾ (ಕಾರ್ಯ)? 
ಗಿಂಟ (ನಾ). ಜೋಡಿಹೆಣಿಗೆಯಿಂದ ನೆಯ್ದ ಬಟ್ಟೆ ; ಇಮ್ಮಡಿಕೆ 
ನೂಲಿನಿಂದ ಮಾಡಿದ ಒರಟುಬಟ್ಟೆ : ಸೀತ ವಾತಗಳ ನಿವಾರಿಸಲೆಂದು 
ಮಾಡಿದ ಹೊದಿಕೆಯಲ್ಲಿ ನಿಶಾರಃ ಎನಿಸುಗು ದೂವಡಿಗೆ ಗಿಂಟ ಬೂವರಡೆ 
ಮೊದಲಾದುವು (ನಾಚಿರಾ. ೧೨೪) ; ಹೆಯಾತನ ಕೈಗೆ ನನ್ನ ಗಿಂಟ, ಪಂಚೆ 
ಮತ್ತು ಜುಬ್ಬಗಳನ್ನು ಕೊಟ್ಟೆ (ಜೆಂಗಾಳ್ಮ. ೩೩೧). 
[ ದೇ॥ ತಮಿ.-ಕಿಣ್ನ ; ತೆಲು. ಗಿಂಟೆ, ಗೆಂಟೆ 
ಗಿಂಡಿ (ನಾ). ಕಿರಿದಾದ ಬಾಯುಳ್ಳ ನೀರಿನ ಪಾತ್ರೆ ; ಕೊಂಬು ಅಥವಾ 
ಸೊಂಡಿಲಿರುವ ಸಣ್ಣ ಪಾತ್ರೆ: “ಗಿಂಡಿ ತಂಬುಗೆ ಫೇಳಿ ಪಾತ್ರೆಯೆನೆ 
ಪಡಿಗಮೆನಿಸಿಕ್ಕು ” (ಮಂಗರಾ. ೬೩-೨೫); ಬೀದಿಬೀದಿಯೊಳೆಲ್ಲ 
ಮೋಕುಳಿಯ : ಗಿಂಡಿಯುಂ (ಅಜಿಪು. ೪-೭); ಕಂಡಿನೀರ ಗಿಂಡಿಯನರಸ 
ನೀಡಲು (ಕುವ್ಶಾಛೀ. ೧೦-೨೫); ಹೊನ್ನ ತಂಬಿಗೆ ಗಿಂಡಿ ಪನ್ನೀರ 
ಚಂಬಿನಲಿ ಪೂರ್ಣಜಲವ ಕೊಂಡು (ಕಂನೆವಿ. 8-೫೫); ಗಿಂಡಿಯಲ್ಲಿ 
ತೀರ್ಥವನ್ನು ತುಂಬಿಕೊಂಡು ಉದ್ಭರಣೆಯನ್ನು ಕೈಲಿ ಹಿಡಿದು 
ಶ್ರೀನಿವಾಸಯ್ಯನು ಗರ್ಭಗುಡಿಯ ಹೊಸ್ತಿಲನ್ನು ದಾಟಿ ಹೆಜ್ಜೆ 
ಹಾಕುತ್ತಾನೆ. (ಒಡೆಕ. ೧೬). 
ಗಿಂಡಿಪ್ರಸ್ತೆ-ಕೆಲವು ಜನಾಂಗಗಳಲ್ಲಿ ಮದುವೆಯ ಮಾರನೆಯ ದಿನ 
ಮಾಡುವ ಒಂದು ಶಾಸ್ತ್ರ; ಮದುವುಗನಂ ಬಟ್ಟಲು ಕದಿಯುವ 
ಶಾಸ್ತ್ರ: (ಎಸಮ್ಮೆ. ೫೫೪111, ೪). ಗಿಂಡಿಶಾಸ್ತ್ರ ಎ ಗಿಂಡಿಪ್ರಸ್ತ: ಸಾಯಂ 
ಕಾಲ ಗಿಂಡಿಶಾಸ್ತ್ರ, ಮದಲಿಂಗ ಆಗ ಮದುವೆಯ ಮನೆಯಿಂದ ಗಿಂಡಿ 
ಯನ್ನು ಕದ್ದುಕೊಂಡು ಹೋಗಿ ಬೇರ್ಮನೆಯಲ್ಲಿರುತ್ತಾನೆ (ಸುವಸಂ. ೩೫). 
₹ದೇ8 ತಮಿ. ಮಲ. ಕಿಣ್ಣಿ ; ತುಳು, ಗಿಂಡಿ; ಕೊಡ. ಕಿಂಡಿ; 
ತೆಲು. ಗಿಂಡಿ./ಮರಾ. ಗಿಂಡೀ] 
ಗಿಂಡಿಮಾಣಿ (ನಾ). (ಕರಾ) (ವಂಠಾಧಿಪತಿಗಳಿಗೆ) ಗಿಂಡಿ ಹಿಡಿದು 
ಸವಿಖಾಪದಲ್ಲಿದಲ್ದ ಊಳಿಗಮಾಡುವವನು.: [ಗಿಂಡಿ * ಮಾಣಿ] 
ಗಿಂಡಿಯೂಳಿಗ (ನಾ). (ಅಪೇಕ್ಷಿಸಿದಾಗ ನೀರು ಕೊಡಲಂ) ನೀರಿನ 
ಗಿಂಡಿಯನ್ನು ಹಿಡಿದುಕೊಂಡು ಸದಾ ಬಳಿಯಲ್ಲಿದ್ದಿ ಮಾಡಂವ 
ಸೇವೆ: ಗಂಡಗರ್ವವ ಬಿಟ್ಟು ನಡೆದನು ಗುರುವಿಗೆ ಗಿಂಡಿಯೂಳಿಗದವನಾಗಿ 
(ಛರಜ. 8-೪). [ಗಿಂಡಿ ಊಳಿಗ (ಆಊಲ್‌ಗ) ] 
ಗಿಂಡಿವಿಡಿ (ಕ್ರಿ). ನೀರಿನ ಚೊಂಬನ್ನೂ ಹಿಡಿಯುವ ಸೇವೆಮಾಡು : 
ಹಡಪವಮಂ ಪಿಡಿದು ಧನದಂ ರಾಜಿಸಲ್‌ ಗಿಂಡಿವಿಡಿಯೆ' ವರುಣಂ 
(ಜೆಬಪು. ೨-೩೦) ; `ಚಮರಮಂ ಪಿಡಿದು ಡಾಳಿಸುವರಂ ಗಿಂಡಿವಿಡಿವರ 
ಮುಖ್ಯ ವಿನಿಯೋಗದೆಳೆವಕ್ಕಳ ಕಡುವಿಲಾಸದೊಳವಂರ್ಚಿಸಿ ಕೊಟ್ಟು 
(ಜಿಬಫು. ೩-೪೫). [ಗಿಂಡಿ * ಪಿಡಿ] 
ಗಿಂಡಿವೆಣ್‌ (ನಾ). ಗಿಂಡಿಯನ್ನು ಹಿಡಿದು ಸೇವೆಮಾಡುವ ಹೆಣ್ಣು: 
ಚಮರಗಳು ಲಾಮಂಚ ಬಿಜ್ಜಣದಾಲವಟ್ಟ ಕಾಂಚನ ಸೌಖ್ಯ ಸಗ್ಗಳೆ 
ಗಿಂಡಿವೆಣ್ಣಳು ಚಂಚಲಾಕ್ಷಿಯೊಳ್ಳೆದಿದರು (ಮೋಹತ. ೨೪-೯). 
[ಗಿಂಡಿ + ಪೆಣ್‌) 


(ನಾ). ೧. ತಿರುಳು; ಕೆಚ್ಚು; ಸಾರ: ಕರಿಯಾಡಿನ ತುಪ್ಪ 
ಚ ; 


೨೪೯೭ 


15 


80 


ಹೊ 


ಗಿಜರು 


ಗಿಂಡು, ಗೆಂಡು (ಕ್ರಿ). (ಉಗುರಿನಿಂದ) ಜಿಗುಟು; ಜಿವುಟು : 
ಮೂಸಿ ನೋಡದ: ಮಲ್ಲಿಗೆಯ ಪೂವಾಸುರದೊಳುಗುರಿಂದ ಗಿಂಡದ 
ಲೇಸಿನೆಳೆಚಿಗುರ್‌ . . . ಈ ಸುದತಿಯತಿರೂಪನು . . .. ಸೃಷ್ಟಿಸಿದರೋ 
(ಅರ್ಜಾವಿ. ೧೩-೩೦). ಗೆಂಡು : ಈ ಹುಡುಗ ಪಕ್ಕದವರನ್ನೆಲ್ಲ ಸುಮ್ಮನೆ 
ಗೆಂಡುತ್ತಾನೆ (ರೂಂ). 
ಗೆಂಡಿಕೊಳ್‌- ಉಗುರಿನಿಂದ ಚಿವುಟಂ, ಜಿಗುಟು : ನಖದಿಂದ 
ಲಹಿತನ ಗೆಂಡಿಕೊಂಡಜುಹಿದಪ್ರಕಟಿತ ಬಲುಹ ತೋಟ್‌ನಗೆ (ಮೋಹತ. 
೪೦-೨೨). [ದೇಃ ತುಳು. ಕಿಣ್ಕು, ಕಿನ್ಕು] 
ಗಿಂಬಳ (ನಾ). ಅನ್ಮಾಯದಿಂದ ಸಂಪಾದಿಸುವ ಹಣ; ಅಕ್ರಮ 
ಸಂಪಾದನೆ; ಲಂಚ: ಸಂಬಳ ವಿಶೇಷ ಹೆಚ್ಚಾಗಲಿಲ್ಲ. ಗಿಂಬಳ ತಿನ್ನಲು 
ಅವನದು ಆಫೀಸರ್‌ ಕೆಲಸವಲ್ಲ (ಜಾಳಿಗಿ. ೧೩೦) ; ಸಂಬಳೆವಲ್ಲ ಬಾಬು, 


ನಾನು ಕೇಳಿದ್ದು ಗಿಂಬಳೆ (ಸಾಹೇವ್‌. ೬೨೬) ; “ಗಿಂಬಳ' ಇಲ್ಲದ 
ಹೊರತು " ನ್ಯಾಯಸಂಧ'ರಾಗಿ ಬದುಕುವವರೇ . . . ಇಲ್ಲ (ಅನ್ನಪೂ. 


೧೨); ಸರಕಾರ ಸಂಬಳ ಕೊಡುತಿತ್ತು, ದೇವನು ಅಷ್ಟಿಷ್ಟು ಗಿಂಬಳ 
ಕೊಡುತ್ತಿದ್ದ | (ಜೆಂಗಬ. ೬೦). P " ಗಿಂಬಳ' ಎನ್ನುವುದು ಅನೇಕ 
ದ್ವಂದ್ವಪದಗಳಂತೆ "ಸಂಬಳ'ದ ಜೊತೆಯಲ್ಲಿ ಬರುವ ಪದ; ತಿಂಡಿ 
ಗಿಂಡಿ, ಊಟಗೀಟ ಎಂಬಂತೆ. ಆದರೆ ಈಚೆಗೆ " ಲಂಚ ಎಂಬ 
ಅರ್ಥದಲ್ಲಿ ಸ್ವತಂತ್ರ ಪದವಾಗಿ ಉಪಯೋಗವಾಗುತ್ತಿದೆ. 

ಗಿಕ್ಕು  ಗೇಕು' ನೋ. 

ಗಿಗ್ಗಿರಿ (ನಾ). ಕಿರಿಚಾಟ; ಚೀರಾಟ (?) ; ಲಗ್ಗೆಯೊಳ್‌ ಮೊಗ್ಗರದ 
ಗಿಗ್ಗಿರಿಗೆ ನಡೆವಂದರೆಂಬಿನವನಿಆಂಂಕೆ ತೆಗೆವಂಕುಶಂಗಳನಳೆಂಕೆಗೊಳಿಸಿಯಂಂ 
(ಪುಷ್ಕಪು. ೭-೬೯ ವ. [ ಎಕಿಕ್ಕಿಟ್ಟ್‌?] 

ಗಿಚಕಳಿ (ನಾ).ಎಗಿಂಜಲು: ಬೆಳ್ಳಿಯ ಪಾತ್ರೆಯಲ್ಲಿದ್ದ ಸ್ವಚ್ಛವಾದ 
ಅನ್ನದ ಮೇಲೆ ಯಾವ ಮಳೆನೀರನ್ನು ಹಾಕಲು ಆ ಅನ್ನವು ಗಿಚಕಳಿ 
ಆಗದೆ ಬೇರೆ ವರ್ಣ ಬಾರದೆ ಹಾಗೆಯೇ ಉಳಿಯುವುದೋ ಆ ಮಳೆಯ 
ನೀರು ಗಾಂಗವು (ಅಷ್ಟಾಂಗ. ೮3 ಅರ್ಥ). [?] 

ಗಿಚ್ಚಳ (ನಾ). (?): ಚಳಿಯಿಸುವ ಚಾಮರಂಗಳ ಕರಮೆಸೆವ ಕರ್ನ 
ಚಾಮರಂಗಳ ಯೆಳಲಿಕ್ಕಿದ ದೂವೆಯದ ನೆವಳಂಗಳ ಗಿಚ್ಚಳಂಗಳ ಪೊನ್ನ 
ಕಿವರಕಂಗಳ `ಜಾಯಿಲಮೆನಿಪ ಜಾತ್ಯಶ್ವಂಗಳನೇಟ್‌ (ಮಹಾನೇ. 
೦೨-೩೩ ವ). [7] 

ಗಿಚ್ಚಿ (ನಾ). ೧. ಒಂದು ಬುಗುರಿಗೆ ಮತ್ತೊಂದಂ ಬುಗುರಿಯಿಂಂದ 
ಹೊಡೆಯುವುದು. 4 ಗಿಚ್ಚಿಹೊಡೆ' ಪರಾ. ೨. ಕವಡೆಯಾಟದಲ್ಲಿ 
ಎಣಿಕೆಯ ಒಂದು ಹಂತ ; (ಸಾಮಾನ್ಯವಾಗಿ) ಇಪ್ಪತ್ತು ಅಂಶಗಳ 
ಮೊತ್ತ; ಅವರಂ ಹತ್ತು ಗಿಚ್ಚಿಯರವರೆಗೆ ಆಟ ಆಡುತ್ತಿದ್ದಾರೆ (ರೂಢಿ). 

[ ಆಗೀಚ್ಯು) 

ಗಿಚ್ಚಿಹೊಡೆ (ಕ್ರಿ). ಮತ್ತೊಬ್ಬರ ಬುಗುರಿಯ ಮೇಲೆ ಕಚ್ಚು ಬೀಳಂ 
ವಂತೆ ಬುಗುರಿಯನ್ನು ಆಡಿಸು: (೪). [ಗಿಚ್ಚಿ* ಹೊಡೆ (<ಪೊಡೆ,)] 

ಗಿಜಗಾರ್ಲುಪಕ್ಕಿ (ನಾ). ಒಂದು ಜಾತಿಯ ಪಕ್ಷಿ: ಹಕ್ಕಿ ಗಿಜಗಾರ್ಲು 
ಹಕ್ಕಿ: ತಾನು ಹಿಂದಿನ ದಿನ ಸಂಜೆಯಲ್ಲಿ ಹೊಡೆದಿದ್ದು ! (ಕಾನೂರು. ೬೬). 

| [ ಗಿಜಗಾರ್ಲು; + ಹಕ್ಕಿ (ಪಕ್ಕಿ) 

ಗಿಜಟಿ, (ನಾ). ಮುಟ್ಟಿದರೆ ಕೈಗೆ ಮೆತ್ತಿಕೊಳ್ಳುವಷ್ಟು ಜಿಗುಟಾಗಿಯೂ 
ಅಂಟಾಗಿಯೂ ಇರುವಿಕೆ: (8): [ ಎಜಿಗಟ್ಟು?] 

ಗಿಜಟ್ಮಿ (ನಾ). ಪೊದರಾಗಿ ಬೆಳೆಯುವ ಒಂದು ಬಗೆಯ ಗಿಡ: (೪). 

[?) 

ಗಿಜರು, ಗಿಜಿರು (ನಾ). ೧. ಕೆಸರಂ; ರಾಡಿ; ಕೊಚ್ಚೆ ; ದೂರದಲ್ಲಿ 

ಹುಳಿಚೊ ಮನ ಪೊದೆಗಳೂ ಬೆಮ್ಮೂರಲ ಮಾಟ್ಟುಗಳೂ ಅರಮರಲ' ಗಿಜರು 


ಗಿಜವಾಯಿ 


ಗಳೂ ಇದ್ದಿವು (ಮಲಿನು. ೦೮೦) ; ಆ ಹಳುವಿನ ಗಿಜರಿನಾಗೆ ಇಂವ ನನ್ನ 
ಅಟ್ಟಿ ಹಿಡಿಯಾದು ಅಷ್ಟರೊಳಗೇ ಆದೆ ! (ಮರಮ, ೩೪೨). ೨. (ಆಲಂ) 
ಹೊಲಸಂ 
(ಕಾನೂರು. ೩೭೫8). ಗಿಜಿರು: ೧. ಗೊರಬು ಸೂಡಿಕೊಂಡು ಬರ 
ಬೇಕಾಗಿಕ್ತೇನೊ, ಆ ಕಾಡಿನ ಗಿಜಿರಾಗೆ? (ಮರೆವು. ೭೫೦). 
( ದೇ8 ತುಳು. ಗಿಜರ*, ಗಿಜ್ಜರ್‌ ] 
ಗಿಜವಾಯಿ, ಗಿಜಿವಾಯಿಂ (ನಾ). ತೆರೆದ ಬಾಯಿ ; ಕಿಸಿಬಾಯಿಂ ; ಬಟ್ಟೆ 
ಬಟ್ಟೆಯೊಳೆಲ್ಲ ಹೊಟ್ಟೆ ಜಾಲಿಯ ಮುಳ್ಳು ಹುಟ್ಟಿದವರೆಲ್ಲ ಗಿಜವಾಯಿ 
ಮೂಡಲ ಬಟ್ಟೆ ಬೇಡೆಂದ (ಸರ್ವಜ್ಯ. ೦೬೦೮). ಗಿಜಿವಾಯಿ: (೪. 
[ಗಿಜ್ಯ (ಗಿಂಜು) + ಬಾಯ್ಕಿ (ಬಾಯ?) ) 
ಗಿಜಿ (ನಾ). ಒಂದಂ ಅನಂಕರಣ ಶಬ್ದ. ಗಿಜಿಗಿಡಿ', "ಗಿಜಿಗುಟ್ಟು' ಪರಾ, 
ಗಿಜಿಗಿಜಿ ಇ ೧. ಅಸಹ್ಯಬರಂವಂತೆ ಅಂಟಂಟಾಗಿರಂವುದು: ಮಾವಿನ 
ಹಣ್ಣು ಹೆಚ್ಚು ಮಾಗಿ ಗಿಜಿಗಿಜಿ ಎನ್ನುತಿದೆ (ಕೂ). ೨. ದಟ್ಟಣೆ, ನಿಬಿಡತೆ 
ಗಳನ್ನು ಸೂಚಿಸುವ ಪದ; ಊರು ತುಂಬ ಹುಡುಗರು ಗಿಜಿಗಿಜಿ ಅನ್ನು 


ತ್ರಿವೆ(ನನ್ಮೂರು. ೩೧೩). ಗಿಜಿಗಿಜಿಮಾಡುಎಜಜ್ಜಿ ಹೋಗುವಂತೆ ಮಾಡು ; | 


'ಕಳಿತಹಣ್ಣಿ ನ ಸ್ಥಿತಿಗೆ ಬರುವಂತೆ ಮಾಡು: ಭವದೂರಂಯಂಗಂಗಳ 
ನಾಜಿರಂಗದೊಳ್‌ ಗಿಜಿಗಿಜಿಮಾಡಲೆಂದವನ ಪೂಣ್ಣುದು ನಿಕ್ಕುವಮಾಗ 
ದಿರ್ಕುಮೇ (ಪಂಪಛಾ. ೯-೩೨). ಗಿಜಿಗಿಜಿಯಾಗಿರುಎಜಜ್ಜಿಹೋಗಿ ಮುದ್ದೆ 
ಯಾಗಿರು ; ಕಳಿತಹಣ್ಣಿನಂತೆ ಮೆಂತ್ರಗಾಗು: ಜೋದರ ಬೆರಸು 
ಗಜೆಯಿನರಿಗಜಘಟೆಯಂ ಗಿಜಿಗಿಜಿಯಾಗಿರೆ ಪೊಯ್ದೊಡೆ (ಪಂಪಧಾ. 
೧೦-೦೦೬). ಗಿಜಿಗಿಜಯಾಗುಎ ಜಜ್ಜಿಹೋಗು; ನಜ್ಜುಗುಜ್ಜಾಗು : ಸುರ 
ವಿರೋಧಿಯ ಮುಂಡ ಕೊಂದುದು ಹೊರಳಿ ಕಪಿಗಳ ನೆರವಿಯನು 
ಬಲವರದ ಹೂರಣದಂತೆ ಗಿ[ಪಾತಾಂ. ಅ]ಜಿಗಿಜಿಯಾದುದಗಲದಲಿ 
(ಕೊರರಾ. ೬-೨೮-೬೨). 

ಗಿಜಿಗ " ಗೀಜಗೆ? ನೋ. 

ಗಿಜಿಗಿಜಿಗಿಡ (ನಾ). ಒಂದು ಬಗೆಯ ಗಿಡ: (ಮೈಔಗಿ. ೨೬-೪೮೦). 

[ ಗಿಜಿಗಿಜಿ? + ಗಿಡ ( ಆಗಿಡು) ) 

ಗಿಜಿಗಿಜಿಸು (ಕ್ರಿ). ದಟ್ಟವಾಗಿರಂ ; ನಿಬಿಡವಾಗಿರು : ಎದೆಯ ಮೇಲಿನ 

ಕರಿಮಣಿಗಳ ಸರಗಳು ಗಿಜಿಗಿಜಿಸಿದುವು (ಮೂರುದಾ. ೨೬೦). 
[ಆ ಗಿಜಿ. - ಇಸ್ಕು] 

ಗಿಜಿಗಿಡಿ (ಕ್ರಿ). ನಿಬಿಡವಾಗಿ ಸೇರಿರು; ಒತ್ತರಿಸು : ಮುಂಂಬಾಗಿರೆಡೆ 
ಯೊಂದು ಕಾರಾವಾಸದಿ ಗಿಜಿಗಿಡಿದು ಹಸ್ತ ಕಂದರಕೊತ್ತಿ ಶೋಕ 
ವನಿಯುಂದಿರಿಸುತಲಧೋವಕ್ಕದಿಂದ ಕುಳಿತಿಹೆ (ಜನಮು. ೩೨-೧೯). 

[ ಗಿಜಿ * ಗಿಡ, ) 

ಗಿಜಿಗು, ಗಿಜುಗು (ನಾ). ಕಣ್ಣಿನಿಂದ ಬರುವ ಪಿಸುರು,- -ಗೀಜು : 
ನಡು ಮುದು ಗುಡುಗೂಟ್‌ ಗಿಜಿ[ಪಾಕಾ. ಜು)ಗೆದ್ದು ಕಣ್ಪಾಯಿ 
ಮೂಗೊಲಿತು (ಪುದೇಪು. 40-೨0): ಗಿಜುಗು : ವೀಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಎಗೀಜ್ಯು] 

ಗಿಜಿಗುಟ್ಟು (ಕ್ರಿ). ೧. ಜುಗುಪ್ಸೆಯಾಗುವಂತೆ ಜಿಗುಟಾಗಿರು. 
ಕೆಸರಾಗಿರಂ: ಮಳೆಬಂದು ಓಣಿಯೆಲ್ಲ ಗಿಜಿಗುಟ್ಟುತ್ತಿದೆ (ಕೂ9). 
೨. ಗದ್ದಲದಿಂದ ಕೂಡಿರು ; ನಿಬಿಡವಾಗಿರು : ಮನೆಯಲ್ಲಿ ಬೇಕಾದಷ್ಟು 
ಹಸು, ಎಮ್ಮೆ, ಕರು, ಎತ್ತುಗಳು ಗಿಜಿಗುಟ್ಟುತ್ತಿದ್ದುವು (ಹುಟ್ಮಹ. ೬೦); 
ಅವರ ಮನೆಯಲ್ಲಿ ಜನ ಯಾವಾಗಲೂ ಗಿಜಿಗುಟ್ಟುತ್ತಿರುತ್ತಾರೆ (ರೂ). 

[ಗಿಜಿ *.ಕುಟ್ಟು,7 

ಗಿಜಿಬಿಜಿ (ನಾ). ಗದ್ದಲ; ಗಲಾಟೆ: ಆ ಓಲಗದ ಸದ್ದು ಹತ್ತಿರವಾದ 

ಹಾಗೆ ಜನಗಳೆ ಗಿಜಿಬಿಜಿ ಹೆಚ್ಚಿತು (ಕಡಡ. 9೬). [ 5 ಗಜಬಜ] 


ನಂಗೆ ಬ್ಯಾರೆ ಅರ್ತಾಗದಿಲ್ಲಪ್ಪಾ ದೊಡ್ಡೋರ ಮನೇ ಗಿಜರು. 


೨೪೯೮ 


ಲಾ 


10 


20 


ಗಿಡಗಂಟಿ 


ಗಿಜಿಬಿಜಿಗುಟ್ಟು .(ಕ್ರಿ). ಗದ್ದಲಮಾಡಂ ; ಗಲಾಟೆಮಾಡು : ಹೇಗಿದ್ದ 
ಎಂದು ಕೇಳಿದರೆ, ಆತ " ಕಣ್ಣೆದುರಿಗೆ ಗಿಜಿಬಿಜಿಗುಟ್ಟುತ್ತಿದ್ದ! ' ಎನ್ನುತ್ತಿದ್ದ 
(ನಿಬಂಧ. 11, 6೯).  ಗಿಜಿಬಿಜಿ + ಕುಟಕ್ಪಿ]) 

ಗಿಜಿರು "ಗಿಜರು' ನೋ. 

ಗಿಜಿವಾಯಿ " ಗಿಜವಾಯಿ' ನೋ. 

ಗಿಜುಗ "ಗೀಜಗ' ನೋ. 

ಗಿಜುಗು « ಗಿಜಿಗು' ನೋ. 

ಗಿಟಕು, ಗಿಟುಕು (ನಾ.) ೧. ಒಳಗೆ ಇರುವ ನೀರು ಇಂಗಿ ಒಣಗಿದ 
ತೆಂಗಿನಕಾಯಿಯ ತಿರುಳು ; ಕೊಬ್ಬರಿ: ಕಾಯೊಳಗಿನ ನೀರು ಆರಿದರೆ 
ಗಿಟಕು ಅನ್ನುತ್ತಾರೆ (ಮುಂಬಯಿ. ೨-೩೦). ೨. ನೆಲಗಡಲೆ, ಮಾವಿನ 
ಕಾಯಿ ಮೊದಲಾದುವುಗಳ ಒಳಗಿರುವ ಒಣಗಿದ ಬೀಜ; 
ಗೋಟು. « ಗಿಟಕುಹಾಯಂ ' ಪರಾ. ಗಿಟುಕು : ೧. ಬಕುಳೆಯರಿಸಿನ 
ಕಂಪಿನಲರ್‌ ಕುಂಕುಮವು ಕೊಪ್ಪರಿಗಿಟುಕು ಹುರಿಗಡಲೆ . . . ಇಂಪಿನಿಂ 
ತರಿಸಿತ್ತು (ಅರ್ಜಾವಿ. ೦೭-೬೧).. [7] 

ಗಿಟಕುಹಾಯು (ಕ್ರಿ). ೧. ತೆಂಗಿನಕಾಯಿ ಹಣ್ಣಾಗಿ ಅದರ ಒಳಗಿನ 
ತಿರುಳಿನ ನೀರಾರಿ ಒಣಗಿ ಕೊಬ್ಬರಿಯಾಗು; ಗಿಟಕಾಗು. 
೨. ನೆಲಗಡಲೆ, ಮಾವಿನ ಓಟೆ ಮೊದಲಾದುವುಗಳು ಒಣಗಿ 
ಒಳಗಿನ ಬೀಜವು ಅಳ್ಳಾಡುವ ಸ್ಥಿ ತಿಗೆ ಬರು; ಗೋಟಾಗು; ಆ 
ಬೀಜವು ಹನೆಯಾರಿ ಗಿಟಕುಹಾಯುವುದಕ್ಕಿಂತ ಮೊದಲೆ . . . ಹಾಕಿ 
ಬಿಡಬೇಕು (ಕೃಟಪ್ಪ. ೧೩೫). [ಗಿಟಕು * ಹಾಯು (ಆಪಾಯ) ] 

ಗಿಟಗಿರಿ : ಗಿಡಿಗಿರಿ' ನೋ. 

ಗಿಟಿಗಿಟಿಜಂತ್ರ « ಗಿಡಿಗಿಡಿಜಂತ್ರ' ನೋ. 

ಗಿಟಿಗಿಲ್ಲನೆ (ಅ). ಜೋರಾದ ಶಬ್ದದೊಡನೆ : ತುಟಿಬಟ್ಟಲೊಂದಿ ರಸಾ 
ಯನಗಳ ಗುಟುಗುಟನೆ ತಾನೀಂಟುವ ಗಾಡಿ ಗಿಟಿಗಿಜ್ಜನೊಡನೆ ತೇಗುವ 
ಭಾವ ತುತ್ತ ಪಲ್ಲಟಿಸಿಕೊಂಬಂದ ರಂಜಿಸಿತು (ಭರಜ. ೪-೧೦೦). 

? ಗಿಜ್ಜಿನೆ ] 

ಗಿಟುಕು " ಗಿಟಕು? ನೋ. 

ಗಿಟ್ಟಗಿರಿ « ಗಿಡಿಗಿರಿ' ನೋ. 

ಗಿಟ್ಟಿಗಿರಿ « ಗಿಡಿಗಿರಿ' ನೋ. 

ಗಿಟ್ಟಿಸು (ಕ್ರಿ). ದೊರಕಿಸಿಕೊಳ್ಳು ; ಸಂಪಾದಿಸಂ ; ಗಳಿಸು: ಅವಳೂ 
ಒಮ್ಮೊಮ್ಮೆ ನಮ್ಮಲ್ಲಿ ಚಹಾ, ಒಮ್ಮೊಮ್ಮೆ ಊಟ ಗಿಟ್ಟಿಸುತ್ತಿದ್ದಳು 
(ಸ್ಕೃತಿಟಿ. ೪೨೨) ; ಉಪಾಧ್ಯಾಯರುಗಳೇ ಸ್ವತಃ ಅಂಥವರ ಮನೆಗೆ ಹೋಗಿ 
ಖಾಸಗಿಯಾಗಿ ಮಕ್ಕಳಿಗೆ ಕಲಿಸಿ ಹಣ ಗಿಟ್ಟಿಸಿಕೊಳ್ಳುತ್ತಿದ್ದರು (ನಿಸುತ. ೪); 
ಬಚ್ಚ ಶೆಟ್ಟಿಗೆ ನಾಳೆ ಸಣ್ಣಯ್ಯನ ಮೆಚ್ಚಿಗೆ ಪಡೆದು ಏನಾದರೂ ಇನಾಮು 
ಗಿಟ್ಟಿಸಬೇಕೆನ್ನುವ ಆಶೆ (ಗಿರಿಜಾ. ೨೩); ಹಿಂದಿನದಕ್ಕಿಂತ ನೂರು 
ರೂಪಾಯಿ ಹೆಚ್ಚಾಗಿ ಗಿಟ್ಟಿಸುತ್ತಾ ಇದ್ದೀಯೆ (ರಂಗಳ, ೩). 

[ಗಿಟ್ಟು (ಕಿಟ್ಟು) * - ಇಸ] 

ಗಿಟ್ಟು " ಕಿಟ್ಟ,' ನೋ. 

ಗಿಡ ಗಿಡು' ನೋ. 

ಗಿಡಕಾವಲು : ಗಿಡಗಾವಲು' ನೋ. 

ಗಿಡಗ  ಗಿಡಿಗ' ನೋ. 

ಗಿಡಗಂಟಿ, ಗಿಡಗಂಟೆ (ನಾ). ಗಿಡ ಮತ್ತು ಪೊದರು,-ಪೊದೆ: ಅಲ್ಲಲ್ಲಿ 
ಪೊದೆಯಾಗಿ ಬೆಳೆದ ಈ ಗಿಡಗಂಟಿ (ನವ್ಯಧ್ಯ. ೪); ಅಡವಿಯ ಗಿಡಗಂಟಿ 
ಗಳನೆಲ್ಲ ಸುಡುವನು ಬೆಂಕಿಹೊತ್ತಿದ ಒಣಮರನು (ಇಂಜಾಪ. ೧೫೯-೮೧). 
ಗಿಡಗಂಟೆ : ಗಿಡಗಂಟೆಯಾ ಕೊರಳೊಳಗಿಂದ 'ಹಕ್ಕೀಗಳ ಹಂಡು ಹೊರ 
ಟಿತು (ಗರಿ. ೨-೭). [ಗಿಡ (ಆಗಿಡು) + ಕಂಟಿ] 


ಗಿಡಗಂಟೆ ೨೪೯೯ ಗಿಡ್ಕಿ 


ಗಿಡಗಂಟೆ « ಗಿಡಗಂಟಿ' ನೋ. ಅಂತೆಃ ಅವರು ಗಿರಿಜಾನ ಎಲ್ಲ ಮಾತಿಗೆ ರೀ ಎಳೆಯುತ್ತಾರೆಂದು ಬರೆ 
ಗಿಡಗಕಣ್ಣು (ನಾ). ೧. ಗಿಡಿಗನ ಕಣ್ಣು . ೨. (ಆಲಂ) ಬಹಳ ಸೂಕ್ಷ್ಮ ದಿದ್ದರು (ದೀಪಹ. 1, ೧೮೬). " ಮರಮಾಡು ' ಪರಾ. 
ದೃಷ್ಟಿ: ಪೂಜೆ, ಜಪ, ವ್ರತಗಳಲ್ಲಿ ತೊಡಗಿದ್ದ ಅಪ್ಪನನ್ನು ಗಿಡಗ-ಕಣ್ಣಿ [ಗಿಡ (-ಆಗಿಡು) + ಮಾಡ್ಕು) 
ನಿಂದ ಈ ಶೂನ್ಯ ಮೊದಲಿನಿಂದಲೂ ಕಾದಿರಬಹುದೆ ? (ಹೊಸಕ್ಷಿ. ೨೬೪). ಗಿಡಮೂಲಿಕೆ (ನಾ). ಔಷಧಿಗೆ ಉಪಯಂಯಕ್ತವಾದ ಮೂಲಿಕೆ; 
[ ಗಿಡಗ (-ಆಗಿಡಿಗ) * ಕಣ್ಣು (ಕಣ್‌) 5| ಬೇರು, ನಾರು ವಂಂತಾದಂವು: “ಓಷಧಿ- . . . ಗಿಡಮೂಲಿಕೆ” 
ಗಿಡಗಾರ (ನಾ). ೧. ಗಿಡಮೂಲಿಕೆಗಳ ಪ್ರಯೋಗವನ್ನು ಬಲ್ಲವನು; (ಗಂಗಾಮ. ೬೦) ; ಇಲ್ಲಿಂದ ಒಂದು ಒಂದೂವರೆ ಹರದಾರೀ ಮೇಲೆ ಒಂದು 
ಆಯುರ್ವೇದ ಪಂಡಿತ, ವೈದ್ಯ : ಅವನಿಗಾದ ಗಾಯವನ್ನು ತೋಟದಲ್ಲಿ ಈ ಬೇನೆಗೆ ಕೊಡತಕ್ಕ ಗಿಡಮೂಲಿಕೆಯದೆ (ಮುಂಬಯಿ. 9-೭೦೯] 
ಕುಶಲರಾದ ಗಿಡಗಾರರು ಬೇಗನೆ ನೆಟ್ಟಗೆ ಮಾಡಿದರು (ಯದುರಾ. ೧೦೨). [ಗಿಡ (-ಆಗಿಡು) * ಮೂಲಿಕೆ] 
೨. “ ವಿಷಗಾರ, ಮಾಟಗಾರ” (ಜಾನಕೋ. ೪೮). ಗಿಡಮೆಳೆ (ನಾ).-ಗಿಡಗಂಟಿ : ಎಸಲು ಗಜದವಯವದೊಳಗೆ ಕೀಲಿಸಿದ 
[ಗಿಡ (ಎಗಿಡು) ೬ - ಕಾರ್ಕ (ಆ - ಕಾಲಿ) 30 ವುರುತರದ ಪರ್ವತ[ದ] ಮೇಲೊಸೆದು ತೋರುವ ಗಿಡಮೆಳೆಗಳಂದದಲಿ 
ಗಿಡಗಾವಲು, ಗಿಡಕಾವಲು (ನಾ). ೧. ಅರಣ್ಯಸಂರಕ್ಷಣೆ. ೨. ಅರಣ್ಯ ಶರಜಾಲ (ದೇವೀಮ. ೨-೪೨). [ಗಿಡ (ಆಗಿಡು) + ಮೆಳೆ] 
ರಕ್ಷಣೆಗಾಗಿ ಇರುವ ಅಧಿಕಾರಿ: (ಮೃಗೆಕ. 1೪, ೭೬೫. ೩. ಕಾಡಿ ಗಿಡವಿಡಿ (ಕ್ರಿ). ಗಿಡವನ್ನು ಆಶ್ರಯಿಂಸಂ : ಇಷ್ಟಲಿಂಗ ಪ್ರಾಣಲಿಂಗವೆಂದು 
ನಲ್ಲಿರುವ ಹುಲ್ಲುಗಾವಲುಗಳಲ್ಲಿ ದನಕರುಗಳನ್ನು ಮೇಯಿಸುವುದ ವಿಭೇದಿಸುವಲ್ಲಿ ಕುಸುಮದ ಗಿಡುವಿಗೆ ವಾಸನೆ ಉಂಟೇ ಕುಸುಮಕ್ಕಲ್ಲದೆ 
ಕ್ಕಾಗಿ ಅಥವಾ ಗಿಡಮರ ಮೊದಲಾದ ಉತ್ಪನ್ನಗಳನ್ನು ಉಪ ಅದು ಗಿಡವಿಡಿದಾದರೂ ಕುಸುಮವೆಂಬುದನಲ್‌ತು ಗಿಡುವಿನ ಹೆಚ್ಚುಗೆ 
ಯೋಗಿಸಿಕೊಳ್ಳುವುದಕ್ಕಾಗಿ ಸರ್ಕಾರಕ್ಕೆ ಕೊಡಬೇಕಾದ ತೆರಿಗೆ |16 - »  ನಿಶ್ಚಯವಾಗಿಪ್ಪು ದು (ಮೋಳಿಮಾ. ೨೬೨-೧೦). 
ಸುಂಕ : ಸುಂಕ ಗಿಡಗಾವಲು ಬಿಡುಮಣಿಯು ಅರಮನೆ[ ಗೆ] ಕಾರಣ '` [ಗಿಡ (-ಆಗಿಡು) + ಪಿಡಿ] 
ವಿಲ (ಎಕ. 1%, ಮಾಗಡಿ. ೨-೨೯; 1669); ಈ ವೃತ್ತಿಗೆ ಸಲ್ಲುವ... ಗಿಡಸೀಮೆ (ನಾ). ಕಾಡಂಗಳೇ ಹೆಚ್ಚಾಗಿರುವ ದೇಶ ; ಕಾಡುಗಳಿಂದ 
ಚರಾದಾಯ ಹೊರಾದಾಯ ಶೀಗೇಮಡಿ ಪತಂಗ ಪೊಪ್ಪಳೀ ಗಿಡಗಾವಲು ತುಂಬಿಕೊಂಡಿರುವ ನಾಡು ; ಮಲೆನಾಡು ; ನಮ್ಮ ಸೀಮೆಯು ಗಿಡ 
ಬ್ರಾಹ್ಮಣನಿವೇಶನ ಶೂದ್ರನಿವೇಶನ (ಹುಟ್ಕಹ. ೩. ಗಿಡಕಾವಲು: ಸೀಮೆ. ಬಹುಚಿಕ್ಕದು (ರಾಜೇಂದ್ರ. ೧೦೦). " ಬಯಲುಸೀಮೆ ' ಪರಾ. 
೩. ರೈತರನ್ನು ತಗ್ಗಿಸುವ ನಿಮಿತ್ತವಾಗಿಯೂ, ಅರಮನೆಗೆ ಕೂಡಿ | 20 [ಗಿಡ ( ಆಗಿಡು) + ಸೀಮೆ) 
ಬರುವಂತೆಯೂ, ಹೆಚ್ಚಾಗಿ ಮನೆದೆರಿಗೆ ಮೊದಲಾದ ೧೯ ಬಾಬುಗಳನ್ನು ಗಿಡಹೇನು (ನಾ). ಗಿಡಗಳಿಗೆ ಅಂಟಿ ಅವುಗಳನ್ನು ಹಾಳುಮಾಡುವ 
ನೇಮಿಸಿದರು. (೧) ಮನೆದೆರಿಗೆ. . . (೧೩) ಗಿಡಕಾವಲು . . . (೧೯) ಒಂದು ಜಾತಿಯ ಹುಳು,-ಕೀಟ :: ಒಂದು ಜಾತಿಯ ಹುಳಕ್ಕೆ ಆಹಾರ 
ಕೌದಿಯ ತೆರಿಗೆ (ಮಹಾವಂ. 1, ೧೨೪). ವಾಗಿಯೂ, ಇರುವೆಗಳಿಗೆ ಮಕರಂದ ಕೊಡುವುವಾಗಿಯೂ, ಆದುದರಿಂದ 
[ಗಿಡ (ಆಗಿಡು) + ಕಾವಲು (ಆ ಕಾವಲ್‌) ) ಇರುವೆಗಳ ರಕ್ಷಣೆಗೆ ಒಳಪಟ್ಟುವಾಗಿಯೂ ಇರುವ ಸಸ್ಯನಾಶಕ ಕೀಟಜಾತಿ ; 


ಗಿಡಗುನಿ (ನಾ). ತೆನೆಯ ಕುನಿಯನ್ನು ತಂಳಿಸಿದ ಮೇಲೆ ಉಳಿಯುವ |5|  ಗಿಡಹೇನು (4981. ಇಂಕನಿ). [ಗಿಡ (-ಆಗಿಡು)- ಹೇನು (<ಪೇನ್‌$) 1 
ಊಬು ಸಹಿತವಾದ ಧಾನ್ಯ : ನನಗೆ ಗಿಡಗುನಿ ರಾಗಿ ಹತ್ತು ಸೇರು ಗಿಡಿ, (ಕ್ರಿ). ೧. ತಂರುಕಂ; ಒತ್ತಿ ತಂಂಬು ; ಜಡಿ: ದಿಕ್ಕಿನೊಳಂ 


ಬಂತು (ಕೂ9). " ಬಡಗುನಿ' ಪರಾ. [ಗಿಡ (ಎಗಿಡು) + ಕುನ್ನಿ] ವಿಯತ್ತಲದೊಳಂ ಗಿಡಿದಂತಿರೆ ನಿಂದ . . . ಪರಮಾತ್ಮನ ಶಕ್ತಿಗದಾವ 

ಗಿಡಪಕ್ಕೆ (ನಾ). ಒಂದಂ ಜಾತಿಯಂ ಮಾನಂ: ಮೂನು . . . ಕರೀಮಾನು, ಕೌತುಕಂ (ಅನಂಪು. 8-೨೬); ಚೆಲ್ಲೆಯದಿಂ ಕದುಕೇಣನಿಜೌದು ಕಣ್ಣಲ್ಲಿ 

ಗಿಡಪಕ್ಕೆ, ಕೊರವ (ನಮ್ಮನು. 3೪೦). ಮಣಲ್ಲುಣ್ಣಮನೆ ಗಿಡಿದು (ಟಯಳಾ. ೧೩-೪೦); ಮರದ ಸೊಪ್ಪು ಕತ್ತರಿಸಿ 

[21 30] ಪೊಟರೆಯ ಬಾಯಿಗೆ ಗಿಡಿದರು (ನನ್ನೂರು. ೨೦೦) ; ತಮಿಳಿನಲ್ಲೋ ಹಿಂದು 

ಗಿಡಪತ್ರಿಕೆ (ನಾ). ಗ್ರಾಮಾಂತರ ಪ್ರದೇಶಗಳಲ್ಲಿ ಬೆಳೆದಿರುವ ಮರಗಳ ಸ್ತಾನಿಯಲ್ಲೋ ಮಾತಾಡುತ್ತಾ ಅದರ ತುಂಬ ಇಂಗ್ಲಿಷನ್ನು ಗಿಡಿದರೂ 

ಎವರವನ್ನೂ ಅವು ಯಾರಿಗೆ ಸೇರಿವೆ ಎಂಬ ವಿಚಾರವನ್ನೂ ತಿಳಿಸುವ ನಮ್ಮ ಕೈ ತಡೆಯುವವರು ಯಾರು? (ನಂಟರು. ೨). ೨. ಆಹಾರದ 

ವಿವರಣ ಪತ್ರ ; ಗಿಡಮರಗಳ ದಾಖೆಲೆ (ಮೃಗೆಕ. 19, ೭೬೪). ತುತ್ತುಗಳನ್ನು ಬಲಾತ್ಕಾರವಾಗಿ ಬಾಯೊಳಗೆ ಹಾಕಂ,-ತುರುಕು ; 

[ಗಿಡ ( ಆಗಿಡು) + ಪತ್ರಿಕೆ] “ಗಿಡಿ-ಕಬಳಪ್ರವೇಶೇ ” (ಕಮಧಾ) ; ಅಡಗಿನ ಬಸನಿಗನೈ ತಿನ್‌ ಪಿಡಿಯೆಂದ 

ಗಿಡಬೀಳು (ಕ್ರಿ). ಕಾಡಿನ ಮರೆಯಲ್ಲಿ ಅಡಗಿಕೊಳ್ಳೂ ; ತಲೆಮರೆಸಿ |86)  ವನಡಗನವನ ಬಾಯೊಳ್‌ ಗಿಡಿವರ್‌ (ಅದಿಫು. ೫-೮೬); ಕೊಯ್ದಾತನ 

ಕೊಳ್ಳು ; ಟೀಪುಸುಲ್ತಾನರು ಮುಖಭಂಗಿತರಾಗಿ ಆ ಕಂದಕದಿಂದ ಗಿಡ ಬರಿಯಡಗುಗಳಂ ಬಾಯೊಳಡಸಿ ಗಿಡಿಯುತ್ತಿರ್ಪರ್‌ (ಶಾಂತೀಶ್ಶ. ೯-೯೨); 

ಬಿದ್ದು ಬಂದು ತಮ್ಮ ತಂಬಿಗೆ ಸೇರಿದರು (ರಾಜೇಂದ್ರ. ೨೮). ಸೇರದಿದ್ದರೆ ನೀನು ಬಿಡುತ್ತೀಯಾ. ಗಂಟಲು ಬಿಡಿಸಿ ಗಿಡಿದು ತುಂಬುತ್ತೀ 

[ ಗಿಡ (<ಎಗಿಡು) + ಬೀಳು, (ಬೀಟ್‌) ) (ನಟಸಾ. ೪8). ಹಿ. ಬಾಯಿತುಂಬ ಆಹಾರವನ್ನು ನುಂಗಂ ; ಮುಕ್ಕು ; 

ಗಿಡಮಂಗ (ನಾ). (ಉಕ) (ಕೋತಿಯಂತೆ) ಮರದ ವೇಲೆ ಹತ್ತುವ ಕಬಳಿಸಂ ;- ಕೂರ್ಮೆಯೊಡೆಯನಗ್ಗಿಯಂ ಅಂತು ಪಿಡಿದುದಂ ಗಿಡಿದುಂ 

ವಂತ್ತು ಹತ್ತಿರುವವರನ್ನು ಹಿಡಿದಾಡುವ .ಒಂದಂ ಬಗೆಯ |4| ಮಡಿಯೆನಿಸೆಂದು ಸೈತಿಟ್ಟು ಬೀಟಬಕ್ಕೊಟ್ಟಂ (ರಾಮಾಕ್ಕ. ೬೩-೧೩). 

ಆಟ ; ವಂರಕೋತಿ ಆಟ:' ನಾನು ಇವೊತ್ತು ಗದುಗಿನಲ್ಲಿ ಗಿಡಮಂಗ ಗಿಡಿಗಿಡಿ (ದ್ವಿರುಕ್ತಿ) : ಕೊಕ್ಕಿಂದೆ ಕಬ್ಬಡಿದ ಕಾಳಿಜಮನಗಿದಗಿದು ತಿನ್ನುತ್ತೆ, 

ಆಡುವುದಿದೆ (ಗಾಳಿಪ. ೩೩) ; ಇಂದು ಅಷ್ಟೊಂದು ಕಣ್ಣಿಗೆ ಕಂಡುಬರದ ಗಿಡಿಗಿಡಿದು ಅಡಸುವುದು ಬಿರಿವುದನೆ ಪೊಡೆಯನ್‌ (ಬದ್ಮಪ್ರ. ೩೫-೧೧೮೮) 
“ಗಿಡಮಂಗ' ಆಗ ಪ್ರಿಯವಾದ ಆಟವಾಗಿತ್ತು (ಸಮಜೀ. ೮ ಏರಿಕೆ). l [ದೇ॥ ತುಳು. ಗಿಡಿ] 

[ ಗಿಡ(<ಗಿಡು) + ಮಂಗ್ಕ” ಗಿಡಿ, (ನಾ). ಬಿರಡೆ ; ಬೆಣೆ : (ಕಂಡಿಯಲ್ಲಿ ಸಂದುಬಿಡದೆ ಬಿಗಿಯಾಗಿ ಹೊಂದಿ 


ಗಿಡಮಾಡು (ಕ್ರಿ). ಮೂಲಿಕೆಯ ವಂಲಕ ವಶೀಕರಣಮಾಡಂ; |8| ಕೊಳ್ಳುವ) ಮರದ;ಗೂಟ . . . ಬಿರಡೆ; ಬೆಣೆ; ಗಿಡಿ (೫%. ಇಂಕನಿ). 
ಮದಂ೦್ದಹಾಕು : ರಾವಜೀಕಾಕಾನಿಗೆ ಏನೋ “ಗಿಡ” ಮಾಡಿರಬೇಕು, [ ಗಿಡಿ) 


ಗಿಡಿ 


ಗಿಡ್ಕಿ (ನಾ). ಒಂದಂ ಜಾತಿಯ ಪಕ್ಷಿ: 69ರಂಡಂ ಕೆಂಗಣ್ಣಂ ಭೇರುಂಡಂ 
ಪೊಅಸು ಕಾಗೆಗಂಬೊಂದುರಿಗಂ ಕಾಟ್‌ ಕಿಟುವೀಳೆ ಕೊಯ್ಯಂ ಕೀರಂಜಂ 
ಹರಡೆ ಸುರಗಿ ಗಿಡಿ ಪೆರ್ಗಿಡುಗಂ (?) (ಕಾವೃಸಾ. ೧೦೪೩). [P ಇದು 
"ಗಿಡಿಗೆ' ಎಂಬುದರ ಸವಕಳಿರೂಪವಿರಬಹುದು] 


೨೫೦೦ 


ಗಿಡುಂಗಡಿ 


೩-೭೩). ಗಿಟ್ಟಗಿರಿ: ೪. ತುಂಬು ; ಕಿಕ್ಕಿರಿ ; ಸಂದಣಿಸು : ಮಂದಿ ಬಂದು 
ಸೇರಿ ಭಜನೆಯನ್ನು ಮಾಡುತ್ತ ವಾಯುುಮಂಡಲವೆಲ್ಲಾ ರಾಮಶಬ್ದದಿಂದ 
ಗಿಟ್ಟಗಿರಿಯುವಂತೆ ಮಾಡಿತು (ಭಜೋತಿ. ೦೯೭). ಗಿಟ್ಟಿಗಿರಿ : ೪. ಬೀದಿ 
ಬೀದಿಗಳೆಲ್ಲ ಜನಗಳಿಂದ ಗಿಟ್ಟಿ ಗಿರಿದು ಹೋಗಿತ್ತು (ಛೀಮಕಾ. ೨೪೮). 


ಗಿಡಿಕಿರಿ « ಗಿಡಿಗಿರಿ ' ನೋ. 6 

ಗಿಡಿಗ, ಗಿಡಗ, ಗಿಡುಗ (ನಾ). ಮಾಂಸಾಹಾರಿಯಾದ ಒಂದು 
ಜಾತಿಯ ಪಕ್ಷಿ; ಡೇಗೆ: “ಪ್ರಾಜಿಕಾಃ, ಶ್ಯೊನಾಃ - ಈ ೨ ಗಿಡಗಂ” 
(ಹಲಾಯು: ಪಾರಾವತಮಂ ಗಿಡಿಗಂ ಭೋರೆಂದೋರಂತೆ 
ಮುಟ್ಟಿ ಬೆನ್ನಟ್ಟೆ (ಕಾಂತಿಪು. ೯-೮೮) ; ಕಳಹಂಸೆಗೆ ಗಿಡಿ[ಪಾಕಾಂ. ಡ]ಗನೆಜಗಿ 
ದಂತಿರೆ ಬಡಿದಂ (ಯಶೋಜ. ೨-೪೯) ; ಗಿಳಿಯ ಹಿಂಡುಗಳೆತ್ತ ಗಿಡಿಗನ | ;0 
ದಳದುಳವು ತಾನೆತ್ತ (ಕುವ್ಯಾದ್ರೋ. ೨-೮೧). ಗಿಡಗ: ಗಿಡಗನಡಸಿ ಬಿಡ 
ದಟ್ಟುತ್ತುಂ ಬರೆ (ಕಾಂತೀಶ್ಶ. ೧೩-೨೦) ; ಬೀಸಿದ ಬಲೆಗೆ ಬಿದ್ದವು ಗಿಡ 


ಗಿಡಿಕಿರಿ : ೧. ಗಿಡಿಕಿರಿದ ಹಲ್ಲುಗಳ ಹಾಹೆಗಳಡಸಿ ನಸುದೆಜ್‌ದಿರ್ದ ಕಂಗಳ 
ಕಡಿದ ಕೊನೆನಾಲಿಗೆಯ (ಉತ್ತರಾ. ೩-೩೯). (ಗಿಡಿ; ಕಿರಿ) 

ಗಿಡಿಗು (ಕ್ರಿ). ತುರುಕು; ಬಲವಂತವಾಗಿ ತುಂಬು ; ಜಡಿ: ಫಡೆಫಡೆಲ 
ವೆಂದೆರಗಿ ಕಣೆಗಳಂ ಚಣೆಗಳಂ ಅಡಕಿದರ್‌ ಗಿಡಿಗಿದರ್‌ ಅಂಗಾಂಗಕೆಲ್ಲ 
ಮಾಹೀಕುಳಿಸಿ ಬಾಯ್ಕಿಡುವೊಲು (ಜನವು. ೨೬-೮); ಹಣ್ಣನ್ನು ಗಿಡಿಗಿ 
ಅವನನ್ನು ನಿಶ್ಯಬ್ದ ಗೊಳಿಸಿದನು (ಜಾಳಹೊ. ೦೧೯). [ಗಿಡಿ] 

ಗಿಡಿಬಡಿ : ಗಿಡಿಬಿಡಿ' ನೋ. 

ಗಿಡಿಬಿಡಿ, ಗಿಡಿಬಡಿ, ಗಿಡುಬಿಡಿ (ನಾ). ಒಂದು ಬಗೆಯ ವಾದ್ಯ: 


೪೨-೯೯) ; 


[ಪಾಠಾ. ಡು]7ಗ ಗೀಜಗ ಗೌಜು ಗುಬ್ಬಿಗಳು (ತೊರರಾ. ೩-೩-೧೭). 
ಗಿಡುಗ: “ ಶಶಾದನಃ, ಶ್ಯೇನಃ, ಪತ್ರಿನ್‌ ಈ ೩ ಗಿಡುಗ” (ನಾಚಿರಾ. ೧೦೪); 
“ ಶ್ರೇನಮೆನೆ ಗಿಡುಗನಕ್ಕುಂ” (ಮಂಗರಾ. ೩೨-6); ಅರಗಿಳಿಯನೊಂದು 
ಗಿಡುಗನೆಡೆಗೊಂಡು ಜಗು ನೆ ಯಂ ಪಾಯ್ವಾಗಳುಗಿಬಗಿಮಾಡಿದಾಗಳ 
(ಪಂಪಧಾ. ೧-೬೮ವ) ; ಗಿಡುಗಂ ತಂದತ್ತೊ ಮೇಣ್‌ ಪೆರ್ಮರನ ತುದಿಯಿ 
ನೇಜ್‌ ಬಿರ್ದುದೊ (ಕಾದಂಪೂ. ೨೦೪); ಅಂಚೆ ಕೊಂಚೆ ತಿತ್ತಿರಿ ಗಿಡುಗಂ 
ಗಳೆಂಬ ಖಗವೃಂದದಿನಲ್ಲಿಯರಣ್ಯಮೊಪ್ಪು ಗುಂ (ಗಿರಿಕ. ೦-೭೪) ; ಆ ಕುದುರೆ 
ಗಳು ಗಿಡುಗಗಳಂತೆ ಶೀಘ್ರವಾಗಿ ಹಾರಿಬಂದು (ಕೃವಾಉ. &೩೦). 

ಗಿಡಗನವ-ಹಕ್ಕಿಬೇಟೆಗಾಗಿ ಪಳಗಿದ ಡೇಗೆಯನ್ನು ಹಿಡಿದಂ 
ಕೊಂಡಿರುವವನಂ:: ಬೇಟೆನಾಯಿಗಳವರೂ ಗಿಡಗನವರೂ ಮುಂದೆ 
ಮುಂದೆ ಹೋಗುತಿರಲಿ (ಶೇಟಿಮಾ. ೩). 

[ದೇ ತುಳು. ಗಿಡಿ; ಕೊಡ. ಕೀಡುವೆ ; ತೆಲು, ಗಿಡ್ಡು ] 
ಗಿಡಿಗಿಡಿಜಂತ್ರ, ಗಿಟಿಗಿಟಿಜಂತ್ರ (ನಾ). ತೊಗಲು ಮತ್ತು ಎಲುಬಿನ 
ಗೂಡು ಮಾತ್ರವುಳ್ಳ ಒಡಲಂ ; ಶಿಥಿಲವಾದ ಶರೀರ ; ಸವಕಲಾಗಿ 
ಕ್ಷೀಣಿಸಿದ ದೇಹ : ಏಟ್ನೂರ್ವರರಸಿಯರ್ಕಳ್‌ . .. ತಪಂಬಟ್ಟು ಗಿಡಿಗಿಡಿ 
ಜಂತ್ರ[0] ಮಿಳಿಮಿಳಿನೇತ್ರಮಾಗಿ ಘೋರವೀರ ತಪಶ್ವರಣದೊಳ್‌ ನೆಗಟು 
ತ್ತಿರ್ದರ್‌ (ವಡ್ಮಾರಾ. ೧೩೪-೩) ; ಓಡಲೆಲ್ಲಂ ಬಡತನದಿಂ ಗಡ ಗಿಡಿಗಿಡಿ 
ಜಂತ್ರಮಾಗೆ ಕಡುಗಲಿ ನಿತ್ಯೋಪವಾಸದೊಳ್ನೆಅಕಿ ನೆಗಟ್ಟಿಂ 
(ಧರ್ಮಾಮ್ಮ. ೬-೩೭) ; ಗಿಡಿಗಿಡಿಜಂತ್ರ ಮಾಯ್ತೊಡಲ್ವಿಡಿದಿರ್ದಖಿಳೇಂದ್ರಿಯಂ 
ಗಳುಂ ಮಿಡುಕದೆ . . . ಪಟ್‌ ಪಟ್ಟುವು ಪಾಪಪಾಂಶುಗಳ್‌ (ಜಂದ್ರ ಪು. 
೧೦-೧೭). ಗಿಟಿಗಿಟೆಜಂತ್ರ : ರುದ್ರಾಕ್ಷಿಯ ಹಂಗು ಬೇಡವೆಂದು ಹೊದ್ದ 
ಚರ್ಮದ ಹೊದಿಕೆಯಂ ತೆಗೆದ ಗಿಟಿಗಿಟಿಜಂತ್ರದ ನಿಲವೋ (ಅವಶಂ. 
೨೨೭-೧೦೩೦). ₹ಗಿಡಿಗಿಡಿ * ಜಂತ್ರ 
ಗಿಡಿಗಿರಿ, ಗಿಟಗಿರಿ, ಗಿಟ್ಟಗಿರಿ, ಗಿಟ್ಟಿಗಿರಿ, ಗಿಡಿಕಿರಿ (ಕ್ರಿ). ೧. ಹಲ್ಲುಗಳ 
ಎರಡು ಸಾಲುಗಳನ್ನೊ ಬಲವಾಗಿ ಕಚ್ಚಿಕೊಂಡು ಹಲ್ಲು ಬಿಡು,-ಹಲ್ಲಂ 
ಕಿರಿ: ಅಂತಾ ವಾನರಂ ಕೇದಗೆಯನೇಜ್‌ ದ ಕೋಡಗದಂತೆ ಗೂಡುಗೊಂಡು 
ಪಲ್ಲಂ ಗಿಡಿಗಿರಿದು (ಪಂಚತಂ. ೨೭೯-೨೨) ; ಕಡುನೋವಿಂದಂ ಪಲ್ಲಂಗಿಡಿಗಿರಿ 
ದಟುತುಂ ನಿಲ್ಲಿದೆ ನೆತ್ತರನೆ ಕಾಟ್‌ ಕೆಡೆದರ್‌ ನೆಲದೊಳ್‌ (ಧರ್ಮಾಮೃ. 
೩-೨೦೩); ಗಿಡಿಗಿರಿದ ಹಲುಗಿರುಕುಗಳ ಹೊಡಗೆಡೆದು ಹೊರಳುವ ಹೆಣನ 
ರಾಶಿಯಲಿಡಿದುದಿಳೆ ಕಲಿಕುಂಭಕರ್ಣನ ಕರದ ಕದನದಲಿ (ಕೊರರಾ. 
೬-೨೮-೩೫೧). ಗಿಟಗಿರಿ: ೨. ಬಿಗಿಯಾಗು ; ಕಚ್ಚಿಕೊಳ್ಳು: ಸೆಳವು ಬಂದು ಆ 
ಹುಡುಗನ ಹಲ್ಲುಗಳು ಗಿಟಗಿರಿದಿವೆ (ರೂ). ೩. ಸಂಕುಚಿಸು ; ಹಿಸಂಕು ; 
ಅದುವಂು : ತೋರಗಿರಿಯಂದದಲಿ ಬಳೆದನು ವೀರನುದರದೆ ಹನುಮನಾ 
ಜಲಚಾರಕಪಿ ಗಿಟಗಿರಿಯೆ ಮುರಿದುವು ವಜ್ರಲೋಮಗಳು (ಮೈರಾಕಾ. 


156 


೩0| 


80 


40 


ಗಿಡಿವು (ನಾ). ರಾಶಿ; ಒಡ್ಡು ; 


ಚಿನ್ನತಿತ್ತಿಆ೨ ಬೊಗ್ಗಿನ ಹಟ್‌ ಕಹಳೆಗಳುನ್ನತ ಡೌಡೆ ನಿಸ್ಸಾಳ ಸನ್ನೆಡೋಳು 
ನಾಗಸರ ರಾಯ ಗಿಡಿಬಿಡಿ ಸನ್ನುತಮೆನಲೊದಟ್‌ದವು (ಅಂಜದೆ. ೬-೭೫) ; 
ಬೊಂಬುಳಿ ಗಿಡಿಬಿಡಿ ವೀರವೃಂದದ ನಾದ ತುಂಬಿತೀರೈದುದಿಕ್ಕಿನೊಳು 
(ಛರಡ. ೩೧-೩೯) ; ಪಟಹ ನಿಸ್ಸಾಳ ಗಿಡಿಬಿಡಿ ಭೇರಿ ಡವುಡೆ ಜೇಗಟೆ ಕರಡೆ 
ಕಂಸಾಳ ಡೊಳ್ಳಾರಿ ಟುಮುಕು ತಂಬಟಂ (ಜಿಬಪು. 8-೭) ; ಭೇರಿ ತಮ್ಮಟ 
ಡೌಡೆ ಗಿಡಿಬಿಡಿಯು ಬೂರುಗಂ ಭೋರಿಡಲು (ನವಮೋ. ೦೪-೨೯).ಗಿಡಿಬಡಿ: 
ವಿವಿಧ ತಂಬಟೆ ಪಟಹ ಮೃದಂಗ ಗಿಡಿಬಡಿ ಮರಿ (ಸಮು. ೩೭). 
ಗಿಡುಬಿಡಿ: ಡೋಳು ಡಮರು ಗಿಡುಬಿಡಿ ವೀರವಂದ ನಿಸ್ಸಾಳ ಡವುಡೆ 
. .. ಮೊಳೆಗಲಾ' ವಾದ್ಯದ ಮೇಳದೊಳ್ಳೆದಿದನಂದು (ರಾಮವಿ. 6-೭೨). 
[ ದೇಃ ತಮಿ. ಕಿಟುಪಿಟಿ ; ಮಲ, ಕಿಡುಬಿಡಿ ; ತುಳು. ಗಿಡಿಬಿಡಿ ; ತೆಲು. ಗಿಡಿ 
ನೆಣನ ಬಣಂಬೆಗಳೊಳಗೆ ಕೈದುಗುತ್ತಿ 
ನೋಡಿಯುಂ ಅಡಗಿನ ಗಿಡಿವಿನೊಳ್‌ಸುಲಿದು ನೋಡಿಯು ೦ ನರವಿನ 
ನೆರವಿಯೊಳ್ಳೊಲಲ್ಹು ನೋಡಿಯಂಂ (ಗದಾಯು. ೬-೨೯ ವ). 
[ಗಿಡಿ + - ವು) 


ಗಿಡು, ಗಿಡ (ನಾ). ೧. ಸಣ್ಣ ಮರ; ಈ ಮರಗಳ ಗಿಡು[ಪಾಕಾಂ. ರಿ]ಗಳ 


ಪೊದಣಿುಗಳ ಮಟ್‌ಗಳೊಳೀ ಪೊಟಲಂ ಕಂಡೆಮಿಲ್ಲ (ವಡ್ಮಾರಾ. ೮೯-೨೨) ; 
ಹಿತ್ತಲ ಗಿಡು ಮರ್ದಲ್ಲ (ಪಂಡತಂ. ೨೮೦-೮); ಬೇವಿನ ಗಿಡುವಂ 
ತಂದಿಟ್ಟಾವಿನ ನೊರೆವಾಲನೆಆ್‌ದು ನಡಪಿದೊಡಂ ಕೇಳ್‌ ಬೇವಿಂಗೆ ಕೈಪೆ 
ಹಿಂಗದು (ಧರ್ಮಾಮ್ಮ. ೫-೦೫೬) ; ಗಿಡುಗಿಡು ತಪ್ಪದೆ ಬೇಡಿದೆ ನನ್ನಂಗ 
ಕೈಂದು (ಮಹಾದೇ. ಬ. ೨೮-೫೪) ; ಪಡೆಯ ಕಾಲ್ದುಳಿಗಾಗ ಗಿಡುಬಳ್ಳಿ 
ಪೆರ್ಮ್ಮರ ಪುಡಿಯಾಗೆ (ಕಂನವಿ. ೧೨-೬). ಗಿಡ: ೧. ಗಿಡ ವೃಕ್ಷಂಗಳಿಗಾರು 
ನೀರನೆಆವರ್‌ ನಿತ್ಯಂ ಮಹಾರಣ್ಯದೊಳ್‌ (ಸೋಮೇಶ. &೪); ಗಿಡ[ಪಾಕಾಂ. 
ಡು] ಲತಾಳಿ ವಸಂತದಲಿ ತಳಿರೊಡೆದು (ತೊರರಾ. ೦-೧೦-೧೪) ; ಬಿಡದೆ 
ಕುತ್ತುಟುಗಳಂ ಸೋವಿದರ್ತೀವಿದರ್ಗಿಡಗಳ ಪೊದರ್ಗಳಿಂದೆಬ್ಬಿಸಿದರ್‌... 
ಖಗಮೃಗವ್ರಾತಮಂ (ಜೈಮಿಾ. ೨೮-೪೭. ೨, ಮರ; ವೃಕ್ಷ : ಕಾಡಿನಲ್ಲಿ 
ನಿಬಿಡವಾಗಿ ಗಿಡಗಳು ಬೆಳೆದಿರುತ್ತವೆ (ರೂ). ೩, ಕಾಡು ; ಅಡವಿ: 
“ಅವರು' ಗಿಡಕ್ಕೆ ಎತ್ತು ಹೊಡಕೊಂಡು ಹೋದವರು ತಿರುಗಿ ಬರೋದು 
ರಾತ್ರಿ ಹೊತ್ತಿಗೆ (ಬಳುವ. ೦೯) ; ನಮ್ಮೂರ ಪಕ್ಕದ ಗಿಡದಲ್ಲಿ ಚಿರತೆ ಇದೆ 
(ರೂಂ. " ಗಿಡಸೀಮೆ ' ಪಾ. ೪. ಮರದ ಎಳೆಯ ಅವಸ್ಥೆ ; ಸಸಿ; 
ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ? (ಗಾಜಿ). ೫. ಮೂಲಿಕೆಯ 
ಮೂಲಕ ವಶೀಕರಣ ಮಾಡಿಕೊಳ್ಳುವುದಂ ; ಮದ್ದುಹಾಕುವುದು. 
" ಗಿಡಮಾಡು ' ಪರಾ. [ದೇ ॥ ತುಳು. ಕೊಡ. ಗಿಡ] 


46 ಗಿಡುಂಗಡಿ, ಗಿಡುಗಡಿ (ಕ್ರಿ). ಗಿಡವನ್ನು ಕಡಿ,- ಕತ್ತರಿಸು: ಗಿಡುಂ 


ಗಡಿದಂ, ಗಿಡುಗಡಿದಂ (ಶೆಬ್ಮಾನು. ೩60 ಪ್ರಯೋ). ಗಿಡುಗಡಿ : ಗಿಡು 


ಗಿಡುಕು 


ಗಡಿವ ಹೆರಗುವ . . . ಆರಂಭೋಪದೇಶಮಕ್ಕುಂ (ಶ್ರಾವಕ. ೧೩೦-೩). 
[ ಗಿಡು + ಕಡ್ಮಿ] 

ಗಿಡುಕು (ನಾ). ೧. (ಕರಾ) ಬಿರಡೆ ; ಬೆಣೆ; ಬೂಚು. ೨. ಗಿಡಿದುದು; 
ತುಂಬಿರುವ ವಸ್ತು. ( ಎಗಿಡ್ಕಿ? 

ಗಿಡುಗ : ಗಿಡಿಗ' ನೋ. 

ಗಿಡುಗಡಿ : ಗಿಡಂಂಗಡಿ' ನೋ, 

ಗಿಡುಗದೃಷ್ಟಿ (ನಾ). ಎ ಗಿಡಗಕಣ್ಣು ೨: ಗ್ರಿಯೆರ್ಸನ್ನನ ಗಿಡುಗದೃಷ್ಟಿ 
ಯಿಂದಲೂ ಮೆಲ್ಲಗೆ ತಬ್ಬಸಿಕೊಂಡ ಈ ಕೊಂಡಭಾಷೆಯನ್ನು . 
ಪತ್ತೆ ಹಚ್ಚೆ ದರು (ದ್ರಾವಿವಿ. ೦೯೧). [ಗಿಡುಗ (< ಗಿಡಿಗ) + ದೃಷ್ಟಿ] 

ಗಿಡುಗಳ್ಳಿ (ನಾ). ಗಿಡವಾಗಿ ಬೆಳೆಯುವ ಕಳ್ಳಿ ; ಕೋಲುಗಳ್ಳಿ : ತೊಡೆದು 
ಪ್ಪಳಿದುಪ್ಪಮ ತಾಂ ಗಿಡುಗ (ಪಾಕಾಂ. ಕ]ಳ್ಳಿಯ ತೊವಡು ಕಟ್ಟೆ ನಿರ್ವಿಷ 
ಮಕ್ಕುಂ (ಐಮದ. ೦೬-೭೯). "ಮರಗಳ್ಳಿ' ಪರಾ, ([ಗಿಡು - ಕಳ್ಳಿ) 

ಗಿಡುಗಾಡು (ನಾ). ಕುರುಚಲುಗಿಡಗಳಿಂದಲೂ ಪೊದರುಗಳಿಂದಲೂ 
ಕೂಡಿದ ಕಾಡು, ಅರಣ್ಯ : ಕಾನನದೊಳಗಿರ್ದ. ಬೆಟ್ಟದ ಗಿಡುಗಾಡು 
ತಾನೆನ್ನ ಮಟ್‌ದೆೊಬಿಗಿಸಿತು (ಮೋಹತ. ೦೮-೯೧). [ಗಿಡು4೬ಕಾಡ್ಗು] 

ಗಿಡುತಿಂಗಿ (ನಾ). ಒಂದು ಬಗೆಯ ವನಸ್ಪತಿ: ಶ್ರೀಮಂದ್ರೆಗಿಡ, ತುತ್ತಿ, 
ಕಿಸಂಗಿ, ತುರುಬೀಗಿಡ, ಗಿಡುತಿಂಗಿ (ಮೈಔಗಿ. ೧-೬).  [ಗಿಡು4ತಿಂಗಿ? ] 

ಗಿಡುದುಜುಗಲ್‌ (ನಾ). ಗಿಡಗಳ ಗುಂಪು, - ಸಮೂಹ : ನೆಳಜುಮಂ 
ಕಳಟುಮನೆಟುಗಲುಮಂ ಗಿಡುದುಜುಗಲುಮಂ ದರಿಯುಮಂ ಕುಮ್ಮರಿ 
ಯುನಮಂ (ಲೀಲಾವ. ೬-೨೦). 

[ಗಿಡು + ತುಜುಗಲ್‌ ( ಆತುಟುಂಗಲ್‌)) 

ಗಿಡುದೇರಣ (ನಾ). ಒಂದು ಬಗೆಯ ವನಸ್ಪತಿ: “ ಕರಂಜಕಃ -ಗಿಡು 
ದೇರಣ ” (ಓಷಧಿ. ೨೪) [ಗಿಡು+೬ ತೇರಣ,] 

ಗಿಡುಬಿಡಿ "ಗಿಡಿಬಿಡಿ' ನೋ, 

ಗಿಡ್ಡ (ನಾ). ೧. ಕುಳ್ಳಾದುದು ; ಗುಜ್ಜು : ಜಿಹ್ವೆ ಅತಿದೀರ್ಥವಾಗಿ ಅಶಿ 
ಗಿಡ್ಡನಾಗಿ ಇದ್ದರೆ ದೀರ್ಫರೋಗದಿಂದ ಮರಣವಹುದು (ವೈದ್ಯಸಾ. 1, 9); 
ಅವನ ಕೈಕಾಲು ಸ್ವಲ್ಪ ಗಿಡ್ಡವಾಗಿದ್ದವು (ಮಹಾತ್ಮಾ. ೧೯) ; ಅದರ ಕಾಲು 
ಗಿಡ್ಡ ಇದ್ದಾಗ್ಯೂ ಗಡುತರವಾಗಿ ಬಲವುಳ್ಳವಿರುತ್ತವೆ (ಮುಂಬಯಿ. ೪-೪೬). 
೨. ಹೆಚ್ಚು ಎತ್ತರವಿಲ್ಲದವನಂ; ಕಂಳ್ಳಾದ ವ್ಯಕ್ತಿ: “ಖರ್ವ, 
ವಾಮನ, ಹ್ರಸ್ವ” (ನಾಜಿರಾ. ೪): ಗಿಡ್ಡನಾಗಿ ಬೆಳೆದು ಅಳೆವುದೇನು 
ನ್ಯಾಯವೆ (ಪುರಂದ. ೨-೭೩-೫). ೩. ಕುಳ್ಳಾದ ಎತ್ತು ; ಇನ್ನೂ ರಾಜಕೀಯ 
ಬಾಲ್ಯಾವಸ್ಥೆ ಯಲ್ಲಿರುವ ಸಂಸ್ಥಾನಗಳ ಗಿಡ್ಡಗಳನ್ನು ಸಂಯುಕ್ತ 
ರಾಜ್ಯದ ಬಂಡಿಗೆ ಹೂಡಿದರೆ ಹಿಗ್ಗಾಲಿ ಒಗ್ಗಾಲಿ ಆದೀತೆಂದು ಹೆದರ 
ಬೇಕಾಗಿಲ್ಲ (ಎಕೈಸಾ. ೭೦); ಈ ವರ್ಷ ನಾನು. ಇಪ್ಪತ್ತುರೂಪಾಯಿ 
ಕೊಟ್ಟು ಒಂದು ಜತೆ ಗಿಡ್ಡ ಗಳನ್ನು ಕೊಂಡುಕೊಂಡೆನು (ಕಿಂಕಥೆ. ೦೮). 
೪. ಒಂದು ಬಗೆಯ ವನಸ್ಪತಿ: ಕಾಡುಜನಗಲು, ಬಿಳಿಗಣಗಲೂ, ಗಿಡ್ಡ 
(ಮೈ ಔಗಿ, ೬೮-೦೬೧೪). (ಗು). ೫. ಕುಳ್ಳಾದ; ಎತ್ತರವಲ್ಲದ: 
ಗಿಡ್ಡ ಹೆಂಡತಿ ಲೇಸು ಮಡ್ಡಿ ಕುದುರೆಗೆ ಲೇಸು ಬಡ್ಡಿಯ ಸಾಲ ಕೊಡೆ 
ಲೇಸು ಹಿರಿಯರಿಗೆ ಗಡ್ಡ ಲೇಸು (ಸರ್ವಜ್ಞ. ೦೦೩೩). ಓ. ಮೋಟಾದ 
ಮತ್ತು ದಪ್ಪವಾದ. « ಗಿಡ್ಡಕುಂಪಣಿ ', 4 ಗಿಡ್ಡದುಡ್ಡು > ಪರಾ. 

[ ದೇ ತುಳು. ಗಿಡ್ಡ, ಗಿಡ್ಡು, ಗಿಡ್ನೆ ; ತೆಲು. ಗಿಡ್ಡಿ, ಗಿಡ್ತು] 

ಗಿಡ್ಡಂಗಡಿ (ನಾ), ಹೆಂಡದ ಅಂಗಡಿ ; “ ಶುಂಡಾ, ಪಾನಂ, ಮದಸ್ಥಾನಂ- 

೩ ಮದ್ಯಪಾನಮಾಡುವ ಮನೆಯ ಹೆಸರು, ಗಿಡ್ಡಂಗಡಿ ” (ಸಿದ್ಧಾಂತಿ. ೨೭೪). 
[ ಗಿಡ್ಡಂಗ್ಯಿ ) 

ಗಿಡ್ಡಂಗಿ, (ನಾ), ಚಿಕ್ಕಅಂಗಿ ; ವಾಸಕೋಟಂ ; ಜಾಕೀಟು ; ನಡುವಿನವರೆಗೆ 

ಮಾತ್ರವಿರುವ ಹುಡುಗನ ಗಿಡ್ಡಂಗಿ (೫೬೦೩-3೩60868. ಇಂಕನಿ); 


೨೫೦೧ 


ಹ 
ಲಾ 


46 


ಗಿಡ್ಬು 


ಟಿ 


ಇವರು ನಿಲುವಂಗಿಗಳನ್ನು ಹಾಕಿಕೊಂಡು ಮೇಲೆ ಅಂದವಾದ ರೇಶಿಮೆಯ 
ಗಿಡ್ಡಂಗಿಗಳನ್ನು ಧರಿಸುವರು (ಕಭಾಗೆ. ೩೩೦); ದೊಡ್ಡ ಮಂಂಡಾಸ 
ಗಿಡ್ಡಂಗಿ ಜನಿವಾರ (ಜನಗೀ. ೪6). [ಗಿಡ್ಡ + ಅಂಗ್ಗಿ] 
ಗಿಡ್ಡಂಗಿ, (ನಾ). ೧. ಗಡಂಗು ; ಗೊದಾಮು. ೨. ಹೆಂಡದ ಅಂಗಡಿ; 
ಪಡಖಾನೆ:; ಬರುವ ಗಿರಾಕಿಗಳಲ್ಲಿ ಬಹಳ ಜನರು ಗಿಡ್ಡಂಗಿಯ ಗೆಣೆಯರು 
(ಜೀನಬಾ. ೨೪): ಹಿ. ಕಾರಾಗೃಹ ; ಸೆರೆಮನೆ; ಸಣ್ಣ ಗಿಡ್ಡಂಗಿಯ ಒಳ 
ಬಾಗಿಲ ಹತ್ತಿರ ಕಾದಿರುವಂತೆ ಹೇಳು (ಕೃಷ್ಣಧೂ. ೪೪); ಪುರರಕ್ಷಕ 
ದಳವನ್ನೂ . . . ಸೈನಿಕರ ಒಡ್ಡು ಗಳನ್ನೂ ಹಿಡಿದು ದೊಡ್ಡ ಗಿಡ್ಡಂಗಿಗೆ 
ಕೂಡಿ (ವಿಗಡ. ೩೬-೨೧). " ಗಡಂಗು ' ಪರಾ. 
[ದೇ ॥ ತಮಿ. ಕಿಡಬ್ಲು : ತೆಲು. ಗಿಡ್ಡಂಗಿ. / ಮರಾ. ಗಿಡಂಗೀ] 
ಗಿಡ್ಡಕಾಳು (ನಾ). ಒಂದು ಬಗೆಯ ಬತ್ತ: ಗಿಡ್ಡಕಾಳು ಧಮ್ಮಕಾಳು 
ಮೊದಲಾದ ಕನಿಷ್ಠಪ್ರತಿಯಂ ನೆಲ್ಲುಬೀಜವನ್ನು ಬಿತ್ತಿ ಅಕ್ಕಿಯನ್ನು ಕೆಡಿಸಿ 
ಕೊಳ್ಳುತ್ತಾರೆ (ಕೃಟಪ್ಪ. ೬೪. [ಗಿಡ್ಡ + ಕಾಳ್ಮು (ಕಾಟ್‌) ] 
ಗಿಡ್ಡಕುಂಪಣಿ (ನಾ). ಒಂದು ಬಗೆಯ ನಾಣ್ಯ ; ಹಿಂದೆ ಸುಲ್ತಾನರ 
ಕಾಲದಲ್ಲಿದ್ದ ಚಿಕ್ಕದಾದ ಹಾಗೂ ದಪ್ಪವಾಗಿದ್ದ ಬೆಳ್ಳಿನಾಣ್ಯ, - 
ರೂಪಾಯಿ: (8). [ಗಿಡ್ಡ * ಕುಂಪಣಿ ?] 
ಗಿಡ್ಡತನ (ನಾ). ಕುಳ್ಳುತನ ;' ಕುಬ್ಬತೆ : ಜೆಡ್ಡುದೇಹದ ಗುಜ್ಜುಗೊರಲಿನ 
ಗಿಡ್ಡು ರೂಪಿನ ಹರುಕುಗಡ್ಡದ ಗಿಡ್ಡ ತನದ[ಪಾಣಾ. ಹೆಡ್ಡ ನಾದ] ಕುರೂಪಿ 
ಯಾದನು ನೃಪತಿ ವಿಷದಿಂದ (ಸಳಶ. ೬-೧೪), [ಗಿಡ್ಡ + - ತನ] 
ಗಿಡ್ಡದುಡ್ಡು (ನಾ). ಒಂದು ಬಗೆಯ ನಾಣ್ಯ: ಹಿಂದೆ ಕೃಷ್ಣರಾಜಒಡೆಯರ 
ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಆಕಾರದಲ್ಲಿ ಸಣ್ಣದಾಗಿದ್ದರೂ ದಪ್ಪ 
ವಾಗಿದ್ದ ನಾಣ್ಯ : (ಕಿ). [ಗಿಡ್ಡ * ದುಡ್ಮು,) 
ಗಿಡ್ಡರಾಗಿ (ನಾ). ರಾಗಿಯಲ್ಲಿ ಒಂದು ಬಗೆ; ಕುಳ್ಳಾಗಿ ಬೆಳೆಯಂವ 
ಒಂದು ಬಗೆಯ ರಾಗಿ ; ಅಲ್ಪಾವಧಿಯಲ್ಲಿ ಫಲಬಿಡುವ ರಾಗಿ: 
ಹೊಲಗಳಲ್ಲಿ ಗಿಡ್ಡರಾಗಿಯನಿ ಬಂದು, ದೊಡ್ಡರಾಗಿಯ 'ನಾಟಿಯನ್ನು 
` "ಹಾಕಿದ್ದರು (ಹುಟ್ಕಹ. ೬೨). "ದೊಡ್ಡರಾಗಿ' ಪರಾ. 
[ ಗಿಡ್ಡ + ರಾಗಿ 
ಗಿಡ್ಡರಾಸಿ (ನಾ). 'ಕಂಳ್ಳುಜಾತಿಗೆ ಸೇರಿದುದಂ ; ಗಿಡ್ಡಜಾತಿಯದರ : 
ಮಲೆಯಾಳದಲ್ಲಿ ಇರುವ ಯೆತ್ತುಗಳು ಗಿಡ್ಡರಾಸಿ ಆಗಿ ಗಾಡಿಯೆಳೆಯುವ 
ಲಾಯಕು ಅಲ್ಲವಾದ್ದರಿಂದ (ರಾಜೀಂದ್ರ. ೩೦). 
[ ಗಿಡ್ಡ + ರಾಸಿ, (ರಾಸು) 
ಗಿಡ್ಡಹಾಗಲ (ನಾ). ಒಂದಂ ಬಗೆಯ ಹಾಗಲ ; . ಮಡ್ಡಿಹಾಗಲ, ಗಿಡ್ಡ 
ಹಾಗಲ, ಕಾರ್ತಿಕಾಯಿ, ಕಾರ್ಚಿಬಳ್ಳಿ (ಮೈಔಗಿ. ೩೪-೦೦೯೩) ; ಕಾಯಿಗಳು 
» * * ನುಗ್ಗೆ, ಹಾಗಲ, ಗಿಡ್ಡಹಾಗಲ, ಬಾಳೆ, ಬದನೆ (ನಮ್ಮನು. ೨೩೭). 
[ ಗಿಡ್ಡ + ಹಾಗಲ(<ಪಾಗಲ್‌;) ] 
ಗಿಡ್ಡಿ (ನಾ). ಕುಳ್ಳಗಿರಂವ ಹೆಂಗಸು ; ಕುಳ್ಳಿ ; ಕುಬ್ಬೆ : ಬೇಲೂರ ಚಿನ್ನ 
ಬೆಲೆಮಾಡೊ ಕೊಟ್ಟರೆ ಬೇಡಾವೆ ಗಿಡ್ಡಿ ಕೊರಳೀಗೆ (ಹಳ್ಳಿಯ. ೨೩) ;ಅಡ್ಡಾ 
ಗುಡ್ಡಾ ಚೆಂದ ದೊಡ್ಡರಳಿಮರ ಚೆಂದ ಗಿಡ್ಡಿ. ನಿನ ಕೈಗೆ ಬಳೆ ಚೆಂದ 
(ಹಳ್ಳಿಯ. 86). [ಗಿಡ್ಡ * -ಇಣ್ಯ) 
ಗಿಡ್ಡು (ನಾ). ೧. ಎತ್ತರ ಕಡವೆೊಯಾಗಿರಂವಿಕೆ , ಕುಳ ; ಗುಜ್ಜು ; 
ಕಂರುಚು : “ಹ್ರಸಿತಂ, ಹ್ರಸಿಃ, ಹ್ರಸಃ, ಹ್ರಸ್‌, ಹ್ರಸುಃ ಈ ೫ ಗಿಡ್ಡು” 
(ಕಾಶಕ್ಕ. ೬೨) ; ಗುಡ್ಡ ಬೆರಳೊಳೆತ್ತಿ ದೊಡ್ಡಿ ಗೋವ್ಗಳ ಕಾಯ್ದು ಒಡ್ಡಿ 
ಜಗನ್ನಾಥ ಗಿಡ್ಡಾಗಿದ್ದನೆ (ಪುಕಂದ. ೨-೩೨-೩). "ಗುಡ್ಡ್ಮ' ಪರಾ. ೨. ಗಿಡ್ಡಾ 
ಗಿರುವ ವ್ಯಕ್ತಿ; ಕುಳ್ಳ ; ಸರ್ಕಸ್ಸಿನ ಗಿಡ್ಡೂನಂತೆ ಹಲ್ಲುಕಿರಿಸಿ ವಂನೆಗೆ 
ಕಳಿಸುವುದು ತಿಂಮನ ಕಸುಬಲ್ಲ (ತಿಂಮಠ. 6). ೩. ಕುಳ್ಳಾದ ಪ್ರಾಣಿ; 
ಗಿಡ್ಡ: ನಲವತ್ತೈದು ಹಣಕ್ಕೆ ಎರಡು ಎತ್ತಿನ ಗಿಡ್ಡುಗಳನ್ನು ಕ್ರಯಕ್ಕೆ 


ಗಿಡೆ 


al 


ತೆಕ್ಕೊಂಡನು (ಕಥಾಮಂ. 1೪, ೧೪). ೪. ಊದುಕಡ್ಡಿ ಮೊದಲಾದಂ 
ವನ್ನು ಸಿಕ್ಕಿಸಲು ಉಪಯೋಗಿಸುವ) ಒಂದು ಬಗೆಯ ಲೋಹದ 
ಅಥವಾ ವಂರದ ಸಾಧನ : ಊದುಬತ್ತಿಯ ಗಿಡ್ಡುಗಳು, ಕಯ್ದ ನ್ನಡಿ 
ಗಳು ಮುಂತಾದುವನ್ನು ಎಡಹುತ್ತ, (ಮಂತ್ರಶ. 
[ಗಿಡ್ಡ + - ಉ್ಮ) 

ಗಿಡ್ಡ, (ನಾ). ಎಗಿಡ್ಡಿ: ಆ ಹೆಣ್ಣು ಈತನಿಗೆ ಸಮವಾಗುವುದಿಲ್ಲ. ಬಹಳ 
ಗಿಡ್ಡೆ (ರೂಢಿ). [ಗಿಡ್ಡ + -ಎ;್ವ) 

ಗಿಡ್ಡ (ನಾ), (ಕರಾ) ಹೊಯ್ಸಡುಬು. 

ಗಿಣಿ "ಗಿಳಿ: ನೋ, 

ಗಿಣಿಕೋಲು (ನಾ). ಗಿಣಿಯ ಕೊಕ್ಕಿನಂತೆ ಬಾಗಿರುವ ಕೋಲಂ : 

[ಗಿಣಿ(-ಆ ಗಿಳಿ) + ಕೋಲ್ಲೂ(< ಕೋಲ್‌) ) 

ಗಿಣಿಗಡಕ « ಗಿಳಿಗಡಿಕ' ನೋ. 

ಗಿಣಿಗಿಣಿ (ನಾ). ಗೆಜ್ಜೆ ಮೊದಲಾದಂವುಗಳ ಧ್ವನಿಯನ್ನು ಸೂಚಿಸುವ 
ಆನುಕರಣ ಶಬ್ದ: “ಗೆಜ್ಜೆ ಗಳು ಗಿಣಿಗಿಣಿಎಂದು ಧ್ವನಿಮಾಡುತ್ತ ವೆ (ರೂಢಿ). 
« ಗಿಲಿಗಿಲಿ ' ಪರಾ. 

ಗಿಣಿಗಿಣಿಕೆ (ನಾ). ಒಂದಂ ಬಗೆಯ ಗಿಡ; ಗಿಲಗಿಂಚೆ : “ಗಿಣಿಗಿಣಿಕೆ 
ವರುಣಿ [ಪಾಕಾಂ ಯಮನಿ) ಯಕ್ಕು” (ಮಂಗರಾ. 9೨-೩೭) ; ಹಿರಿಯ 
ಮದ್ದು, ಗಿಣಿಗಿಣಿಕೆ, ರಾಸ್ಮೆ, ಜವೆ . . . ಮೆಲ್ಲೆ ಮುಟ್ಟುಕಟ್ಟು ಮಾಣ್ಣುಂ 
(ವಿವೈವಿ. 66). [?) 

ಗಿಣಿಗಿಣಿಲು (ನಾ). ಒಂದಂ ಅನಂಕರಣ ಶಬ್ದ: ಗಿಣಿಗಿಣಿಲು ಗಂಟಿ 
ಮಧುರಸವನೀಂಟಿ ಗಂಧರ್ವಲೋಕದಲ್ಲಿ (ಹೈದಸ, ೪೯-೨೦). 

ಗಿಣಿನುಡಿ « ಗಿಳಿನುಡಿ' ನೋ. 

ಗಿಣಿಮಾವು « ಗಿಳಿಮಾವು' ನೋ. 

ಗಿಣಿಮೂಗ « ಗಿಳಿಮೂಗ ' ನೋ. 

ಗಿಣಿಮೂಗಿ " ಗಿಳಿಮೂಗಿ.' ನೋ. 

ಗಿಣಿಮೂಗು (ನಾ). ೧. ಗಿಣಿಯ ಕೊಕ್ಕು. 
ಬಾಗಿರುವ ಮೂಗಂ ; ಅವನದು ಗಿಣಿಮೂಗು (ರೂಢ). ಹಿ. ಎಗಿಳಿ 
ಮೂಗ ೨: ಸುರವಾರುಣಿ ಗಿಣಿಮೂಗೀಶ್ವರಿ ಖರಕರ್ಣಿಕೆಯೆನಿಪ್ಪಿವಂ 
ಕಿಟಿದಾನುಂ ಸೊರೆಯ ತಿರುಳ್‌ ರಸದೊಡನೆಜಿ'ಗುರಗೋತ್ತರ ವಿಷ 
ಮನಲೆಯಲಿಂತಿದೆ ಸಾ ಲ್ಗುಂ (ರೋಕೋಪ. ೧೦-೦೭) ; ಗಿಣಿಮೂಗಿನ 
ಗೆಡ್ಡೆಯ ನೀರಿಂದ ಅರೆದು ಕೊಡಿಸಲು ಹಾವುಮೆಕ್ಕೆಯ ವಿಷ ಶಮನ 
ವಹುದು (ವೈದ್ಯಸಾ. 11, ೨೩೬). [ಗಿಣಿ (-ಆಗಿಳಿ) + ಮೂಗು] 

ಗಿಣಿಮೂತಿ (ನಾ). ೧. ಗಿಣಿಯ ಕೊಕ್ಕು: ಗಿಣಿಮೂತಿಗೆಣೆಯಾದ 
ಮುತ್ತುಗದ ಹೂಗಳು ಉದುರಿ ಬಿದ್ದಿವೆ ನೆಲದ ಮೇಲೆ (ಗಾಥಾಸ. ೪-೮). 
೨.ಎಗಿಳಿಮಾವು ; ತೋಟದಲ್ಲಿ ಗಿಣಿಮೂಶಿ ಹೇರಳವಾಗಿ ಬೆಳೆದಿದೆ 
(ರೂಂ). [ಗಿಣಿ (-ಆಗಿಳಿ) * ಮೂತಿ] 

ಗಿಣಿಮೂತಿಮಾವು (ನಾ). - ಗಿಳಿಮಾವು : ಗಿಣಿಮೂತಿಮಾವು ತಿನ್ನಲು 
ತುಂಬ ರುಚಿ (ರೂಢಿ. [ ಗಿಣಿಮೂತಿ * ಮಾವು] 

ಗಿಣಿಲು ಗಿಣ್ಣರ್ಲ.? ನೋ. 

ಗಿಣಿವಿಂಡು « ಗಿಳಿವಿಂಡು” ನೋ. 

ಗಿಣಿವೋದು « ಗಿಳಿಯೋದ್ಕು ' ನೋ. 

ಗಿಣ್ಣಲ್‌, ಗಿಣಿಲು, ಗಿಣ್ಣಿಲ್‌, ಗಿಣ್ಣಿಲು, ಗಿಳಿಲು (ನಾ). ಸಣ್ಣಪಾತೆ ; 
ಗಿಂಡಿ; ;ಮಿಳ್ಳೆ; ತಳಿಗೆ ಕನ್ನಡಿ ಸಪ್ತ. ಕಂಚಿನ ಸಟ್ಟುಗಂ ತೆಟುವಟ್ಟಿಲಗ್ಗ ಳದ 
ಕೈಮಳೆ ತಾಳಮೊಪ್ಪು ವ ಗಿಣ್ಣಲೆಂಬಿವನಾವಗಂ ... ಕುಡುವಂ 
ನೃಪಾತ್ಮಜನರ್ತಿಯಿಂ (ಛರ್ಮಾಮ್ಮ. ೨-೨೬) ; ಗಿಳಿಯ ಶಿಶುಗೆ ಪಣ್ಣಳ 
ರಸದಿಂ ಬಾಯ್ಗ್ಲಿಣ್ಣಲಾಗಿ ಮಾಣದೆ ತಾಯ್‌ಗಿಳಿ ತಂದೆಟ್‌ದುದು (ಸೂಕ್ಮಿಸು. 


೬೩-೨3): 


[ ದೇ॥. ತುಳು. ಗಿಡ್ಡ] 


(ಕಿ). 


೨. ಗಿಣಿಯ ಕೊಕ್ಕಿನಂತೆ 


೨೫೦೨ 


೨0 


ಣಿ. 
೮ 


45 


ಗಿಣ್ಣುನೆಲ್ಲವರೆ 


೧೦-೫೭). ಗಿಣಿಲು: ಕೊಳಗ ದೈವ ಗಿಣಿ [ಪಾಕಾಂ. ಣ್ಣಿ]ಲು ದೈವ ಕಾಣಿರೋ 
(ಬಸವ. ೩೬೩) ; ಜನಕ ಭಕ್ಷಮುಮನಾಜ್ಯದೊಳಗದ್ದುವೆನೆನುತ್ತ ಗಿಣಿಲಾ 
ನೋಡೆ (ನವಮೋ. ೯-೨೬). ಗಿಣ್ಣಿಲ್‌ : ಕರಂ ಮುಗಿದು ಹೊಡವಟ್ಟು 
ಗಿಣ್ಣಿ[ ಪಾತ. ಣ್ಣ ]ಲನಂತು ನೂಕುಗು ಮತ್ತೆ ಮುಂದಿಡುಗು 
(ಬಸಪು. ೦೪-೧೮); ಇಂಗಡಲ ಸುರರು ಕಡೆವಲ್ಲಿ ಚಿಮ್ಮಿದ 
ತುಷಾರಂಗಳೊಳ್ಳಿರುಳುದೊಳೆಗಳಂ ತಂದು ಜೋಡಿಸುತ್ತಂಗಜಾಮಾತ್ಯ 
ನೂಜ್‌ ಚೆಂಬೊನ್ನ ಗಿಣ್ಣಿಲ್ಲಳೊಳ್ಳೊಡೆ ಮದನಗೆಂದು (ಜೀರಮ. ೭-೧೩೫; 
ಬಹು ಕುಂದಣದ ಗಿಣ್ಣಿಲಂದದ ಮೊಲೆಯ ಕೋಕನದಪೀನಕೋರಕವೊಲೆ 
ಯರು (ಪ್ರಧುಪು. ೪-೮೦). ಗಿಣ್ಣಿಲು.: ಕೊಳಗ ದೈವ ಗಿಣ್ಣಿ(ಪಾಠಾಂ.ಣಿ]ಲಂ 
ದೈವ ಕಾಣಿರೋ ದೈವ ದೈವವೆಂದು ಕಾಲಿಡಲಿಂಬಿಲ್ಲಾ (ಬಸವ. ೩೬೩); 
'ಮಿಗೆ ರಮ್ಕವಡೆದ ಹೊಂಬರಿಯಣ ತಳಿಗೆ ತಂಬಿಗೆ ಗಿಂಡಿಗಿಣ್ಣಿಲುಗಳನು 
» ಇತ್ತನೊಲಿದು (ಮೋಹತ. ೧೫-೧೮) ; ಭಸ್ಮ ಗಿಣ್ಣಿಲು ವಾಮಕರದಲ್ಲಿ 
(ಗುರುಣಾ. ೩:೩೫) ; ಎಸೆವೆಂಟುದಿಕ್ಕಿನಲಿ ಮಿಸುನಿ ಗಿಣ್ಣಿಲು ಗಿಂಡಿ ಹುಸಿದು 
ಮಾಡುವನ ಶಿವಪೂಜೆ ಬೋಗಾರ ಹಸರವಿಟ್ಟಂತೆ (ಸರ್ವ. ೧೭೦). ಗಿಳಿಲು: 
ಶಂಖ ಗಿಳಿಲು ದಂಡಾಗ್ರವ ಪಿಡಿದು ಕಾವಿ ಕಾಷಾಯಾಂಬರವ ಹೊದ್ದು 
ಕುಳಿತಿರ್ದನು ಕಾಣಾ ನಿಮ್ಮ ಶರಣ (ಮಡಿಮಾ. ೪೭-೬೪). " ಕಿಣ್ಣಃ ? 
ಪರಾ. 
[ದೇ॥ ತಮಿ. ಮಲ. ಕಿಣ್ಣ ; ತುಳು. ಕಿಣ್ಣಲ್‌, ಗಿಣ್ಣಲ್‌ ; ತೆಲು, ಗಿನ್ನೆ ]' 
ಗಿಣ್ಣಿಕ್ಕು (ಕ್ರಿ).ಎಗಿಣ್ಣಿ ಡು : ನಾಟಿರುವ ಕಬ್ಬು ಈಗ ಗಿಣ್ಣಿಕ್ಕುತ್ತಿದೆ (ಕೂಡ): 
(ಗಿಣ್ಣು (ಗೆಣ್ಣು) + ಇಕ್ಕು] 
ಗಿಣ್ಣಿಡು (ಕ್ರಿ). (ಕಬ್ಬ ಮೊದಲಾದ ಗಿಡಗಳು ಬೆಳೆಯುವಾಗ) ಗಿಣ್ಣು 
ಉಂಟಾಗು : ನಿಮಿರ್ದು ಗಿ! ಪಾಕಾಂ. ಗೆ ಣ್ಣ ಟ್ಟು ಕವಲಿಡುತ ತೆನೆ 
ದೋಟ್‌ (ಜೀರಮ. ೨-೧೬). (ಗಿಣ್ಣು (ಗೆಣ್ಣು) + ಇಡ್ಕು ] 
ಗಿಣ್ಣಿಲ್‌ : ಗಿಣ್ಣ' ಲ್‌' ನೋ. 
ಗಿಣ್ಣಿಲು «ಗಿಣ್ಣಲ್‌' ನೋ. 
ಗಿಣ್ಣು, (ನಾ). ೧. ಹಸು, ಎಮ್ಮೆ ಮೊದಲಾದುವು ಈದ ಹೊಸದರಲ್ಲಿ 
ಕೊಡುವ ಹಾಲು ; ಎಳಗಂದಿ ಹಾಲು; ಪಣ್ಣುಂ ಗಿಣ್ಣುಮಾಳಂಬೆಯುಂ 
ಇಂತಿವೆಲ್ಲಮಂ ತಿನ್ನದ ಬ್ರತಂಗಳುಮಂ ಕೈಕೊಂಡು (ವಡ್ಮಾರಾ. ೧೫೧-೧) ; 
ನವನೀತಮನಾಣಂಬೆಯನನಾರತಂ  ಬೆಳ್ಳುಂಬಳಮಂ ಗಿಣ್ಣನುಣ್ಣದಿರ್ಪು 
ದಮೋಘಂ (ಸುಕುಮಾ. ೬-೪೩) ; ಹೆಬ್ಬು ಲಿಯ ಗಿಣ್ಣು ಆಸಜಕಿಯ 
ಗೋಸನೈ » ೬ ಬಿದಿ ಬೈಚಡವಂ ಪಿಡಿದು ಪಾದಮಾರ್ಗ್ಗ ಜಲಮಾರ್ಗ್ಗಲಿ 
ನಾನಾಪಟ್ಟಣವಂ ಪೊಕ್ಕು (ಎಕ. ೪111, ಸೊರಬ. ೨೬೮-೩೯; ಸು. 1245); 
ಒಂದು ಪಿಂಡ ಬೆಣ್ಣೆಯನಿಕ್ಕಿ ಕಾಸಲದು ನೀರಿಂಗಿ ಪೊಸಗಿಣ್ಣಿನ ಪರಿಯಾಗಲು 
(ಸೂಪಶಾ. ೪-೭) ; ಜೇನು ಗಿಣ್ಣತ್ತಿವಣ್ಗಳ್ಳಾವಿಸಲೈ ಮತ್ತೇನು ಸತತಂ 
ದ್ರವ್ಯ ದೋಷತ್ರ ಯಗಳ ವಂ ಜೈನರೊಲ್ಲದೆ ಬಿಡುವುದೇ ಸದ್ವ ತಂ 
(ಪಾಸೋಪು. ೯-೧೦೬). ೨. ಗಿಣ್ಣು ಹಾಲನ್ನು ಕಾಯಿಸಿ ಮಾಡಿದ ಒಂದು 
ಬಗೆಯ ಸಿಹಿತಿಂಡಿ : ನಿನ್ನೆ ನಮ್ಮ ಮನೆಯಲ್ಲಿ ಗಿಣ್ಣು ಮಾಡಿದ್ದರು (ರೂಢಿ) 
[ದೇ8 ತೆಲು. ಜುನ್ನು) 
ಗಿಣ್ಣು, "ಗೆಣ್ಣು? ನೋ. 
ಗಿಣ್ಣುಗೊಳ್‌ (8). ಗೆಣ್ಣು ಗಳನ್ನು ಹೊಂದು ; ಗೆಣ್ಣುಮೂಡಂ : 
ಕಣ್ಣ ಮನವನಿರ್ಕಳಿಗೊಳ್ಳ. ಕಡುಜಾಣವೆಣ್ಣು ಿಗಳಧಿದೇವಿ ಕೇಳು ಗಿಣ್ಣು 
ಗೊಳ್ಳದ ಬೆಳ್ಗಬ್ಬಿನ ರಸದಂತೆ ಬಣ್ಣಿಸುವೆನು ಕಥಾಮೃತವ (ಮೋಹತ. ೪-೨). 
[ಗಿಣ್ಣು (-ಆಗೆಣ್ಣು) + ಕೊಳ್‌; ] 
ಗಿಣ್ಣುನೆಲ್ಲವರೆ (ನಾ). ಒಂದಂ ಬಗೆಯ ನೆಲ್ಲವರೆ ; ಪ್ರತಿ ಗಿಣ್ಣಿಗೂ 
ಕಾಯಿಬಿಡಂವ ಅವರೆ : ನೆಲ್ಲವರೆ, ಗಿಣ್ಣುನೆಲ್ಲವರೆ (ಮತಗ. ಎ೦- ಇ 
[ಗಿಣ್ಣ್ಯು(ಗೆಣ್ಣು) + ನೆಲ್ಲವರೆ ] 


ಗಿಣ್ಣುವಾಲು 


ಗಿಣ್ಣುವಾಲು, ಗಿಣ್ಣುಹಾಲು (ನಾ). ಹೊಸದಾಗಿ ಕರುಹಾಕಿದ ಹಸಂ, | 


ಎಮ್ಮೆ ಮೊದಲಾದುವುಗಳ ಹಾಲು; ಎಳಗಂದಿಹಾಲು ; ಗಿಣ್ಣು 
ಮಾಡಂವ ಹಾಲು: “ಪೀಯೂಷ-ಈದ ಆವಿನ ಗಿಣ್ಣುವಾಲು” 
(ನಾಚಿರಾ. ಕಿ). ಗಿಣ್ಣುಹಾಲು :“ಪೀಯೂಷಃ ಅಭಿನವಂ ಪಯಃ ಈದ 
ಏಳುದಿನಗಳ ವಳಗಾಗಿ ಹಸುವಿನ ಗಿಣ್ಣುಹಾಲು ” (ಸಿದ್ಧಾಂತಿ. ೨೪೯). 
[ ಗಿಣ್ಣು; * ಪಾಲ್ಗು (ಪಾಲ್‌) ] 
ಗಿಣ್ಣುಹಂಚಿ (ನಾ). ಒಂದು ಬಗೆಯ ಹಂಚಿಕಡ್ಡಿ : ಭದ್ರಮುಸ್ತೆ, ಗಿಣ್ಣು 
ಹಂಚೀತೆನೆ, ಹಿಪ್ಪಲಿ. . . ಲೇಹ್ಯಪಾಕವಾಗಿ ಅಟ್ಟು (ಸಕವೈ. ೧೩೮). 
[ಗಿಣ್ಣು (ಆಗೆಣ್ಣು) + ಹಂಚಿ, ] 
ಗಿಣ್ಣುಹಾಲು " ಗಿಣ್ಣುವಾಲಂ' ನೋ. 
-ಗಿತ್ತಿ (ಪ್ರ). ಒಂದು ಸ್ತ್ರೀವಾಚಕ ತದ್ಧಿತ ಪ್ರತ್ಯಯ : -ಇತಿ, -ಇತ್ತಿ, 
-ಗಿತ್ತಿ, -ಎ, -ಇ ಮೊದಲಾದ ಸ್ತ್ರೀವಾಚಕಪ್ರತ್ಯಯಗಳು ಸೇರಿ ಆಗತಕ್ಕ 
* ಬ್ರಾಹ್ಮಣಿತಿ, ಒಕ್ಕಲಗಿತ್ತಿ . ಕುರುಡಿ' ಮೊದಲಾದ ಶಬ್ದಗಳು 
(ಮಧ್ಯಮ. ೧೩೮). 
ಗಿದ್ದಾಣಿ " ಗಿದ್ದಗಾಣಿ' ನೋ. 
ಗಿದ್ದ « ಗಿರ್ಧ' ನೋ. 
ಗಿದ್ದಗಾಣಿ, ಗಿದ್ದಾಣಿ (ನಾ). ೧. ಅತಿ ಕನಿಷ್ಠಬೆಲೆಯ ದುಡ್ಡು; 
ಚಿಕ್ಕಾಸು: ಕಾಳು ದವಸವಿಲ್ಲ ಗಿದ್ದಗಾಣಿ ರೊಕ್ಕವಿಲ್ಲಿ (ಜಿಟ್ಕಅ. ೦೧೫೬-೬) 
4 ಅದ್ದಗಾಣಿ ' ಪರಾ. ೨. ಹಿಂದೆ ಚಲಾವಣೆಯಲ್ಲಿದ್ದ ಒಂದು ತೂಕ, 
ಕಾಣಿಯ ನಾಲ್ಕನೆಯ ಒಂದು ಭಾಗದ (ಒಂದು ಹಣದ ್ವ 
ಭಾಗದ) ಅಥವಾ ಒಂದು ಹೊನ್ನಿನ ಕ್ವ ಭಾಗದ ತೂಕ: ಪೊನ್ನಿಂಗೆ 
ಗಿದ್ದಗಾಣಿಯ ಸಂಖ್ಯೆಯ ಚೆನ್ನಾಗಿಯೆ ತಿಳಿಯೆ ಪೇಟ ಲೆಕ್ಕ ಕ್ರಮದಿಂ 
ಮೂನ್ನೂಟಜಿಯಿಪ್ಪತ್ತು ಹತ್ತುಗಳಕ್ಕುಂ (ವೃವಹಾ. 
ಗಿದ್ದಾಣಿ ; (ಕಿ). [ಗಿದ್ದ(-ಆಗಿರ್ಧ) + ಕಾಣ್ಮಿ ] 
ಗಿದ್ದಗೆ, ಗಿದ್ದುಗೆ (ನಾ). ಒಂದು ಅಳತೆ; ಒಂದು ಸೊಲಿಗೆಯ 
ನಾಲ್ಕನೆಯ ಒಂದು ಭಾಗ: “೧ ಸೊಲ್ಲಿಗೆಎಳಿ ಗಿದ್ದಗೆ” (ವ್ಯವಹಾ. ೮ 
ಮುನ್ನುಡಿ). ಗಿದ್ದುಗೆ: ಎರಡು ಪೊಟ್ಟುಂ ಸಂಕ » » * ಗೆಯ್ದ ಕಾಸಿಯ 
ನುಟ್ಟು ತ್ರಿಪುಣ್ಣ ,ಮನಿಟ್ಟು ಪನ್ನಿರಂಡು ಗಿದ್ದುಗೆಗೊಟ್ಟು ಸ್ತಿತಿಗಳೊಳ್‌ 
ಪೂಜೆಗಟ್ಟುವೊಂ (ಎಕ. ಸ, ಚಿಂತಾಮ. ೩೪-೩; 956). 
[ಗಿದ್ದ( ಆಗಿರ್ಧ) + -ಗೆ] 
ಗಿದ್ದನ, ಗಿದ್ದ; (ನಾ). ಎ ಗಿದ್ದಗೆ: ಗಿದ್ದನ ೧ಕ್ಕೆ ಹೆಸಜುಕಾಳು ೯೦೦ 
(ವೈವಹಾ ಅನು. ೧-೩೬ ಟೀಕೆ) ; ದೇವರ ನಂದಾದೀವಿಗೆಗೆ ಕೊಟ್ಟದು 
» * * ಗಾಣಕ್ಕೆಣ್ಣೆ ಗಿದ್ದನ ೧ (ಎಕ. ೫11, ಪಾವುಗ. ೩೦-೩೦; 1248) ; ಗತಿ 
ಗಿದ್ದನೊಂದು ಸೊಲ್ಲಿಗೆ (ಪಸಾರೆ. ೯೪) ; ಆವರಿಕೆ ಬೀಜ ೧ ಗಿದ್ದನ ... ಇವು 
ಪ್ರತ್ಯೇಕ ಗ ೪ ತೂಕವಂ ಚೂರ್ಣಿಸಿ (ಸಕವೈ. . ೩೯). ಗಿದ್ದು: ಪ್ರಸ್ಮೈಃ 
-ಗಿದ್ದ, ಚಟಾಕು, ಪಾವು, ಪಡಿ, ಸೇರು, ಬಳ್ಳ, ಕೊಳಗ, ಖಂಡಿ 
ಮುಂಂತಾದುವುಗಳಿಂದಲೂ (ಸಿದ್ಮಾಂಕಿ. 33೭): ನಿತ್ಯವು ಐದು ಗಿದ್ದ (ಸುಮಾರು 
೨೦ ಸೇರು) ದವಸವನ್ನು ಬೀಸುವುದು, ಗಿಡಗಳಿಗೆ ನೀರುಹಾಕುವುದು 
(ಮಲ್ಲಮ್ಮ. ೧೪). [ <ಗಿರ್ಧ] 
ಗಿದ್ದುಗೆ 4 ಗಿದ್ದಗೆ' ನೋ. 
ಗಿದ್ದ, " ಗಿದ್ದನ' ನೋ. 
ಗಿದ್ದ, (ನಾ). ಸೀಸೆ ಮೊದಲಾದಂವುಗಳಿಗೆ ಮುಚ್ಚುವ ಬಿರಡೆ; ಮುಚ್ಚಳ; 
ಇನ್ನೊಂದು ಸೀಸೆಯ ಗಿದ್ಯ ತೆರೆಯುತ್ತಿದ್ದಂತೆ (ಸಂಸ್ಕಾರ. ೭೭). [?] 
ಗಿನಿಗು (ಕ್ರಿ). ಗಿಟ್ಟಿಸು; ಸಂಪಾದಿಸು: ಈ ಸಂದರ್ಭವನ್ನೇ ಉಪ 
ಯೋಗಿಸಿಕೊಂಡು ನಾಲ್ಕು ಕಾಸು 'ಗಿನಿಗಿ'ಕೊಳ್ಳಬೇಕೆಯ ಆಕಾಂಕ್ಷೆಯೂ 
ಅವರಲ್ಲಿ ಮನೆಮಾಡಿತು (ತಾಯಿಕ. ೧೩೫. [7] 


ಅನು, ೦-೨೬). 


10 


೩೦ 


80 


88 


40 


45 


ESS Sr SS SENSES ESSE sh 


೨೫೦೩ 


ಗಿರಕಾಲು 


ಗಿನಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಗಿನಿಹುಲ್ಲು, ಆನೆಹುಲ್ಲು 
ಮೊದಲಾದುವನ್ನು ಕೃಷಿಕನು ಇತರ ಬೆಳಿ ಬೆಳೆಯುವಂತೆಯೇ ಬೆಳೆಯ 
ಬೇಕು (ಜಾಲಪ್ರ. 11, ೭೭೬). [ಗಿನ್ಸಿ* ಹುಲ್ಲು (ಪುಲ್‌)? 

ಗಿಬರು,, ಗಿವುರಂ, ಗೆಬರು, ಗೆವರು (ಕ್ರಿ). ೧. ಗೀರು; ಪರಚು: ಹಾಳು 
ಕುರ್ಕ ... ನಾಯಿ ಮೈನೆಲ್ಲ ಗಿಬರಿ ಗಾಯಮಾಡಿಬಿಟ್ಟಿದೆ (ಮಲೆಮ. ೨೩೯). 
ಗಿವುರು: ೧. ಮಗು ಮುಖವನ್ನೆಲ್ಲಾ ಗಿವುರಿಕೊಂಡುಬಿಟ್ಟಿದೆ (ರೂಢ). 
ಗೆಬರು : ೨. ಒರಸು; ತೆಗೆದುಹಾಕು ; ಅದನ್ನು ಹೇಗೆ ಗೆಬರಿಹಾಕಲಿ? 
(ನಡೆದಾ. 11, ೧೨೦೮). ಗೆವರು: ೧. ಮೈಕೈಯನೆಲ್ಲವ ಉಗುರಿಂದ 
ಗೆವರ್ಯೂಳೆ (ನಾಪದ. ೦೬೫). " 

ಗೆಬರಾಡು ಎ೧. ಗೋರು ; ಕವರು; ಸವರು; ಊರಿಗೆ ಬಂದ 
ಪಿಡುಗು ಎಲ್ಲಾ ಮನೀನೂ ಗೆಬರಾಡಿಬಿಟ್ಟಿತು(ಅಮನಿ. ೯). ೨. ಹುಡುಕು ; 
ತಡಕಾಡಂ ; ತನ್ನ ಮನಸ್ಸಿನ ಮಾತುಗಳನ್ನೇ ಏನೂ ಹೇಳಬೇಕಾದರೂ 
ಅತ್ತಿತ್ತ ಶಬ್ದಗಳಿಗಾಗಿ ಗೆಬರಾಡಬೇಕಾಗುವದು (ಜೀನಜಾ. ೩೧೨). 
[ದೇ ತೆಲು. ಗಿವುಜು) 

ಗಿಬರ್ಕು (ನಾ). ಕಣ್ಣಿನ ಮಲ, ಪಿಸುರೈ; ಗೀಜು : ಮಗುವಿನ ಮುಖ 
ತೊಳೆದಿಲ್ಲ, ಕಣ್ಣಿನ ಗಿಬರು ಕೂಡ ಒರೆಸಿಲ್ಲ (ರೂಂ). [7] 

ಗಿಬ್ಬನ್‌ (ನಾ). ಒಂದು ಜಾತಿಯ ಕಪಿ: ಜೀವನಕ್ರಮಗಳೂ ಬುದ್ಧಿಯೂ 
ಗೋರಿಲ್ಲಾ, ಗಿಬ್ಬನ್‌ ಮೊದಲಾದ ಕಪಿಗಳಷ್ಟೇ ಇದ್ದಿರಬೇಕು 
(ದಾಲಪ್ರ. 7, ೨೯). [ *-ಇಇಂ. Gibbon] 

ಗಿಬ್ಬು (ಕ್ರಿ). (ಕರಾ) ಕೆದರು; ಹರಡು; ಕೆದಕು; ನೀನು ಹೀಗೆಲ್ಲ 
ಗಿಬ್ಬಿದರೆ ಅವನ್ನು ಸರಿಮಾಡುವವರಾರು ? (ರೂಂ). " ಗೆಬ್ಬು ' ಪರಾ. 

[ ಆಗಿಬರು, ) 

ಗಿಮಿಗಿಮಿ (ಅ). ಗಿರ್ರನೆ; ರಭಸವಾಗಿ: ಗಿಮಿಗಿವಿ ಗಾಣವಾಡಿಸಿತಂ 

ಗಿಳಿ (ನೆಲಮು. ೧೪). 
ಗಿಮಿಗಿಮಿ ತಿರುಗಿಸುಎಗಿರ್ರನೆ ಸಂತ್ತಿಸು; ರಭಸದಿಂದ . ತಿರುಗಿಸು: 

ಸುಮ್ಮಿ ಬಂದು ಅವಳು ಹೊರಡುವ ಪೂರ್ವದಲ್ಲಿ ಅವಳನ್ನು ಗಿಮಿಗಿಮಿ 
ತಿರುಗಿಸಿ ಕೈಬಿಡುವಳು (ಅಮನಿ. ೪೭). ಗಿಮಿಗಿಮಿ ತಿರುಗು-ರಭಸದಿಂದ 
-ಸುತ್ತು ; ಗಿರಿಗಿರಿ ತಿರುಗು: ತಲೆ ಗಿಮಿಗಿಮಿತಿರುಗುತ್ತಿದೆ (ಕೂಢಿ). 
ಗಿಮಿಗಿಮಿಯಾಗು-ಅಪ್ಪಾಲೆತಿಪ್ಪಾಲೆಯಾಗು : ಚಿಕ್ಕಮಕ್ಕಳು ಗಿಮಿಗಿಮಿ 
ಯಾಗಿ ಕಾಳಮಾಳೆಯಾಡಲು ಅವರಿಗೆ ಸುತ್ತುಮುತ್ತಲಿನ ಎಲ್ಲ ಪದಾರ್ಥ 
ಗಳು ತಿರುಗಿದಂತೆ ಕಾಣುವುದಿಲ್ಲವೆ. (ಜ್ಯೋತಿಶಾ,. ೨8) ಗಿಮಿಗಿಮಿ ಸುತ್ತಿಸುಎ 
ಅಪ್ಪಾಲೆತಿಪ್ಪಾಲೆ ಸುತ್ತಿಸು: ಬರೀ ಗಿಮಿಗಿಮಿಸುತ್ತಿಸುವ ಚಕ್ರವ್ಯೂಹದಂತೆ 
ಮತ್ತೆಮತ್ತೆ ಎಡರುತೊಡರುಗಳನ್ನೇ ಎದುರಿಸಹತ್ತಿದನು (ಇಪ್ಪಕ. ೩೪೮)- 

ಗಿಮ್ಮನೆ (ಅ). ಗಿರ್ರನೆ; ವೇಗವಾಗಿ; ಉಮ್ಮಡಿಕೆಯಿಂದ ಹಮ್ಮತಿ 
ಯೊಳಗಿದ್ದು ಗಿಮ್ಮನೆ ಸುತ್ತಿದೆ ಮಮ್ಮಾಡಿಯಲಿ (ತೀರ್ಥ ಮ. ೧೪೮). 

[ ಗಿಮ್ಮ್‌ + - ಅನ್ನೆ] 

ಗಿಮ್ಮೆನ್ನು (ಕ್ರಿ). ಒಂದೇ ಸಮನೆ ತಿರುಗು ; ಗಿರ್ರನೆ ತಿರುಗು: ಇಡಿಯ 

ದಿನ ಅದರ .ವಿಚಾರದಲ್ಲೇ ತಲೆ ಗಿ ವ್ಮೊಂದಿತ್ತು (ಮೂರುದಾ. ೨೪೪). 
[ ಗಿಮ್ಮ್‌ೌ + ಎನ್ನು (ಐಎನ್‌) ] 

ಗಿರ್‌ (ಅ). ವೇಗವಾಗಿ; ರಭಸದೊಡನೆ ; ಚಕ್ರವು ಗಿರ್‌ಎಂದು ತಿರುಗಿ 
ನಿಂತಿತು (ರೂಢ). 

ಗಿರ, "ಗಿರ್ಧ' ನೋ. 

ಗಿರ, (ನಾ). ೧. ಗ್ರಹ. ೨. ಉತ್ಕಟವಾದ ಬಯಕೆ ; ಹೆಬ್ಬಯಕೆ; 
ಅತ್ಯಾಸಕ್ತಿ. " ಗಿರಹಿಡಿ' ಪರಾ. [ ಆ ಗ್ರಹ) 

ಗಿರಕಾಲು (ನಾ). ಹದಿನಾರನೆಯ ಒಂದು ಭಾಗ : (೪. 

[ಗಿರ್ಕ ( ಆಗಿರ್ಧ) + ಕಾಲ್ಕು ( ಆಕಾಲ್ಯ) ) 


ಗಿರಕಾಲೆ 


ಗಿರಕಾಲೆ (ನಾ). ಒಂದು ಬಗೆಯ ಆಟದ ಯಂತ್ರ; ಆನೆ, ಕುದಂರೆ, 
ಒಂಟೆ ಮಂಂತಾದ ಆಕಾರದ ಆಸನಗಳಿಂದ ಕೂಡಿದ೧0್ದ, ಅವುಗಳ 
ಮೇಲೆ ಮಕ್ಕಳನ್ನೂ ಕೂರಿಸಿ ಗುಂಡಗೆ ತಿರುಗಿಸುವ ಯಂತ್ರ ; ರಾಟ 
ವಾಳ : ಗಿರಕಾಲೆಯಲ್ಲಿ ಕುಳಿತ ಮಕ್ಕಳು ಸಂತೋಷದಿಂದ ಕೂಗುತ್ತಿದ್ದರು 
(ರೂಢ). [ಗಿರಕಿ * ಅಲ್ಮೆ] 

ಗಿರಕಿ, ಗಿರಕೆ (ನಾ). ೧. ತಲೆಕೆಳಗಾಗಿ ಬೀಳುವಿಕೆ; ಲಾಗ; 
ದಿಂಡುರಂಳು. «ಗಿರಕಿಹೊಡೆ' ಪರಾ. ೨. ಚಕ್ರಾಕಾರವಾಗಿ 
ಸುತ್ಕೂವಿಕೆ. " ಗಿರಕಾಲೆ' ಪರಾ. ಗಿರಕೆ: ೧. « ಗಿರಕೆಹೊಡೆ' 
ಪರಾ. [+ ಮರಾ. ಗಿರಕಾ] 

ಗಿರಕಿ (ನಾ). ನಾಲ್ಕನೆಯ ಒಂದು ಭಾಗ; ಗಿದ್ದ.  ಗಿರಕಿಕಾಗದ ' 
ಪರಾ. (?] 

ಗಿರಕಿಕಾಗದ (ನಾ). ಫುಲ್‌ಸ್ಕೇಪ್‌ಅಳತೆಯಂ ಕಾಗದದ ನಾಲ್ಕನೆಯ 
ಒಂದು ಭಾಗ; ಗಿರಕಿಕಾಗದದ ಮ್ಯಾಲ ಗೀಚಿಕೊಟ್ಟಿನ್ರೀ ರಾಜೀನಾಮೆ! 
(ಛಾಗೃಶ್ರೀ. ೩೯). 1 ಗಿರಕ್ಕಿ ೬ ಕಾಗದ) 

ಗಿರಕಿಚಡಾವು (ನಾ). ಗಿರಕ್‌ ಗಿರಕ್‌ ಎಂದು ಶಬ್ದಮಾಡುವ ಜೋಡು, 
--ಪಾದರಕ್ಷೆ: ಮೈಗೆ ಬಿಳಿಯ ಮಲ್ಲಿನ ಜುಬ್ಬ ಕಾಲಿಗೆ ಗಿರಕಿಚಡಾವು 
ಬಂದಿತ್ತು (ಘಾಟೀಮು. ೬). [ ಎಗಿಟಿಕ್‌ + ಚಡಾವು] 

ಗಿರಕಿಮೆಟ್ಟು, ಗಿರ್ಕಿಮೆಟ್ಟು (ನಾ). ೬ ಗಿರಕಿ ಚಡಾವು ; ಅವನು ಹಾಕಿ 
ಕೊಂಡಿದ್ದ ಗಿರಕಿಮೆಟ್ಟು ಸುಂದರವಾಗಿತ್ತು (ರೂಂ). ಗಿರ್ಕಿಮೆಟ್ಟು : 
ಅವರು ಕಾಲಿಗೆ ಹಾಕಿಕೊಂಡಿದ್ದ ಕೆಂಪುಹೂ ಕೂರಿಸಿದ ಕನ್ನಡಜಿಲ್ಲೆಯ 
ಗಿರ್ಕಿಮೆಟ್ಟು ಗಿರಕು ಬರಕು ಸದ್ದುಮಾಡುತ್ತಾ ಅವರ ಆಗಮನಕ್ಕೆ ಒಂದು 
ರೀತಿಯ ಪರಾಕು ಹೇಳುವಂತಿತ್ತು (ಮಲೆಮೆ. ೧೩೭). 

[ ಆಗಿಜಕ್‌ + ಮೆಟ್ಟು? 

ಗಿರಕಿರೋಗ (ನಾ). ಒಂದು ಬಗೆಯ ರೋಗ, ತಲೆ ತಿರುಗುವ ರೋಗ: 
(ಮಂ.ಕಂದುರೆಗಳಿಗೂ ದನಕರುಗಳಿಗೂ ಬರುವ) ಒಂದು ಮಿದುಳುರೋಗ, 
ಗಿರಕಿರೋಗ (21/26 88868688. ಇಂಕನಿ). [ ಗಿರಕಿ, + ರೋಗ] 

ಗಿರಕಿಹೊಡೆ, ಗಿರಕೆಹೊಡೆ (ಕ್ರಿ). ೧. ಸುತ್ತುಹಾಕು; ತಿರುಗು: 
ಒಂದು ಮಿಂಚಿನಾಗ ಹೆತ್ತ ಇಚಾರ ಗಿರಕಿಹೊಡೀತಾವು (ಜಾಬಲ. ೩೨): 
"ಆನಂದದಿಂದ ಗಿರಕಿಹೊಡೆದಿತ್ತು ಹೃದಯ (ಮುಕ್ತಿ ೭೯). ೨. (ಆಲಂ) 
ಪರೀಕ್ಷೆಯಲ್ಲಿ ಅನುಶ್ನೀರ್ಣನಾಗು : ಮತ್ತಮತ್ತ ಅದ ಇಯತ್ತಾದಾಗ 
ಗಿರಕಿಹೊಡೀತಾನ ಈ ಮೂರ್ಹಾ (ಸಮಜೀ. ೨೦೪). ಗಿರಕೆಹೊಡೆ : 
೩. (ಪಾರಿವಾಳದಂತೆ) ಲಾಗಹಾಕಂ ; ಪಲ್ಟಿಹೊಡೆ : (8. 

[ ಗಿರಕಿ, * ಹೊಡೆ, (ಪೊಡೆ) ] 

ಗಿರಕು "ಗಿಆಕ್‌' ನೋ. 

ಗಿರಕೆ « ಗಿರಕಿ” ನೋ. 

ಗಿರಕೆಹೊಡೆ « ಗಿರಕಿಹೊಡೆ ' ನೋ. 

ಗಿರಕ್ಕನೆ (ಅ). ಸರ್ರನೆ; ಸರಕ್ಕನೆ : ನಿನಗಾದ ಅಪಮಾನವನ್ನೆಲ್ಲ ಮರೆತು 
ಗಿರಕ್ಕನೆ ಅವಳ ಕಡೆ ತಿರುಗಿಬಿಟ್ಟೆ (ಮಹಾಗ. ೦೯೬). 

[ಗಿರಕು (-ಆಗಿಅಕ್‌) + - ಅನೆ] 

ಗಿರಗಟ್ಟೆ « ಗಿರುಗಟೆ' ನೋ. 

ಗಿರಡಿ (ನಾ). ೧. [ಸಂಗೀತ] ಒಂದಂ ಬಗೆಯ ಧ್ವನಿಕಂಪನ : ಕೇದಾರ 
ರಾಗದಲ್ಲಿ ಅನಂತ ಆಲಾಪ ಗಿರಡಿಗಳೊಂದಿಗೆ ಶಾಸ್ಟ್ರೋಕ್ತವಾಗಿಯೇ 
ಅಂದನು (ಜೀದಾನ. ೦೭) ; ತಾಯಿನ ಮೇಲೆ ತಾನು ಗಿರಡಿಯ ಮೇಲೆ ಗಿರಡಿ 
(ಹುಣ್ಮಾಟ. ೨೦). ೨. ಕೋಲಿನಿಂದ ಗಿರಗಿರನೆ ಸದ೧_ಮಾಡುತ್ತಾ 
ಬಾರಿಸುವ ಒಂದು ಬಗೆಯಂ ಚರ್ಮವಾದ್ಯ: ಅವುಗಳಲ್ಲಿ ದಿಮ್ಮ, 
ಜಗ್ಗಲಿಗೆ ಮೊದಲಾದ ದಿಮ್ಗುಡುವ ವಾದ್ಯಗಳನ್ನೂ ಕರಡೆ, ಕಣಿ, ಮೊದ 


೨೫೦೪ 


20 


80 


ಗಿರಲುಮಾಸೆ 


ಲಾದ "ಗಿರಡಿ'ಯ .ವಾದ್ಯಗಳನ್ನೂ . .. 
«ಕರಡ್ಮಿ' ಪರಾ. [?] 

ಗಿರಣಿ, (ನಾ). ಹತ್ತಿಯನ್ನು ಬಿಡಿಸಂವ, ನೂಲು ಮಾಡುವ, ಧಾನ್ಯ 
ಬೀಸಂವುದೇ ಮೊದಲಾದ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ 
ಕೂಡಿದ ಕಟ್ಟಡ ; ಮಿಲ್ಲು: ಈ ಗಿರಣಿಯ ಮಾಲೀಕರು ಹೇಡಿಗಳು 
(ಭಾರತಿ. ೭೭) ; ಈ ದಿನ ಗಿರಣಿಗಳೆಲ್ಲವೂ ಮುಚ್ಚಿವೆ (ರಕ್ತಛ್ಮ. ೧೪೪); ಗಿರಣಿ 
ಯಲ್ಲಿ ತಯಾರಿಸಿದ ಅಕ್ಕಿಯಾದರೆ ಹೀಗಾಗುವುದು (ಅಡುಸೌ. ೭೪). 

[ «ಮರಾ. ಗಿರಣ, ಗಿರಣೀ] 

ಗಿರಣಿ (ನಂ). ಒಂದು ಬಗೆಯ ವ್ರಣರೋಗ ; ರಕ್ತಪಿತ್ತದಿಂದ ಕಾಲಂ, 
ಕೈಬೆರಳಂ ಹಾಗೂ ಮೂಗನ್ನು ನಾಶಪಡಿಸಂವ ಒಂದು ಹುಣಂ ; 
ವಂಹಾರೋಗ ; ಹಿರಿಯಬೇನೆ : ಶವಗಳನ್ನು ಹೂಳಿದ್ದಲ್ಲಿ ಮಳೆಗಾಲ 
ಸಮಯಕ್ಕೆ ಸಮಾಧಿಯ ನೀರು ಬಸಿದು ಬಾವಿಯಲ್ಲಿ ಬಂದರೆ ಗಿರಣಿ 
ಮೊದಲಾದ ರೋಗಗಳು ಹುಟ್ಟುತ್ತವೆ (ಕೃಷಿಪ್ರ. 3೬೯). 

[?. / ಮರಾ. ಗಿರಾಣೀ ಎ ನೋವು] 

ಗಿರಣಿಬಂಬು (ನು). ಗಿರಣಿಯಲ್ಲಿ ಯಂತ್ರದ ಹೊಗೆ ಹೊರಗೆ ಹೋಗಲು 
ಮಾಡಿರುವ ಕೊಳವೆ ; ಚಿವಂಣಿ: ಅಲ್ಲಿ ಗಿರಣಿಬಂಬುಗಳ ಧೂಮ ಬಾನೆಲ್ಲ 
ಕಪ್ಪು ಕಲೆಯು (ನೆಲಮು. ೩೭). 

[ಗಿರಣ್ಮಿ * ಬಂಬು] 

ಗಿರಣಿರೋಗ (ನಾ).ಎಗಿರಣಿ ; ಭ್ರವಿಷ್ಮರು ಗಿರಣೀರೋಗದವರು ಈ 
ಪ್ರಕಾರದ ದುರ್ಬಲರ ವಿವರವನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿ 
ದ್ದೇವೆ (ಕಥಾಗೆ. ೪೦೭). 1 ಗಿರಣ್ಯಿ * ರೋಗ] 

ಗಿರದೆ, ಗಿರ್ದೆ (ನಾ). (ಉಕ) ದುಂಡನೆಯ ಪುಟ್ಟ  ದಿಂಬಂ : ಗಾದಿ, ಗಿರದೆ, 
ಯಥೇಷ್ಟ ನಿದ್ದೆ ಇವುಗಳಲ್ಲಿಯೇ ನೀವು ಸಂತುಷ್ಟರಾಗಿರುವಿರಿ (ತುಳಸಿ. 
೦೦೬) ; ಪ್ರತಿಯೊಂದು ಗಾದಿಯ ಮೇಲೆ ಒಂದು ತೆಕ್ಕೆಯನ್ನೂ ಎರಡು 
ಗಿರದೆಗಳನ್ನೂ ಅತ್ಯಂತವ್ಯವಸ್ಥೆ ಯಿಂದ ಇಟ್ಟಿದ್ದರು (ದೇವೀಪ್ರ. ೦4). 
ಗಿರ್ದೆ: ಕೆಲವರು ಹಗಲಿರುಳು ದುಡಿಯುವವರು, ಉಳಿದವರು ಗಾದಿ 
ಗಿರ್ದೆಗಳ ಮೇಲೆ ಬಿದ್ದು ಆರಾಮ ತೆಗೆದುಕೊಳ್ಳುವರು (ಛಾರಸೆಂ. ೫೦) 

( «ಪಾರ. ಹಿಂ. ಗಿರ್ದಾ; ಮಠಾ. ಗಿರದೀ, ಗಿರ್ದೀ] 

ಗಿರಪಾವು (ನಾ). ಒಂದು ಸೇರಿನ ಹದಿನಾರನೆಯ ಒಂದಂ ಭಾಗ , 
ಚಟಾಕು : (8). £ಗಿರ್ಕ (ಎಗಿರ್ಧ) ೬ ಪಾವ್ಲ] 

ಗಿರಬ್ದಾರಿ (ನಾ). ೧. ಕಪ್ಪ; ಸಂಕಟ. ೨. ದುರದೃಷ್ಟ ; ಬಡತನ; 
ದಾರಿದ್ರ್ಯ: (8). 1 -ಪಾರ. ಮರಾ. ಗಿರಿಬ್‌ದಾರೀ] 

ಗಿರಮಿಟ್‌, ಗಿರಿಮಿಟ್ಟು (ನಾ). ಮರದಲ್ಲಿ ತೂತುಕೊರೆಯಂವ 
ಒಂದು ಸಾಧನ ; ಆಕರ ; ಬೈರಿಗೆ: ಗಿರಮಿಟ್‌ದ ಹಾಗೆ ತಿರುಗಿ ಅಲ್ಲಿಗೇ 
ಬರುವವ (ರಕ್ತದ್ಯ: ೧೨6). ಗಿರಿಮಿಟ್ಟು : ನಿನ್ನ ಗಿರಿಮಿಟ್ಟಿಗೆ ಏನೂ 
ತೊಂದರೆಯಿಲ್ಲ (ಗಾಳಿಪ. ೨೦೩). 

[ ಅರ. ಗಿಮಲೆಟ್‌ ; ಹಿಂ. ಗಿರಮಿಟ್‌; ಮರಾ. ಗಿರಮಾಟ್‌. 
1ಇಂ. (೫166 

ಗಿರಲುಮಾಸೆ, ಗಿರಿಲಂಮಾಸೆ, ಗಿರ್ಲುಮಾಸೆ (ನಾ). ಒಂದು ಬಗೆಯಂ 
ಮಾಸೆ; ಪೊದೆಯಾದೆ ಮಾಸೆ: ಉಬ್ಬಿದ ಹಣೆ, ತೇಜಃಪುಂಜ ಕಣ್ಣು 
ಗಳು, ಗಿರಲುಮಾಸೆ (ಸಂಗೀಕಂ. 3೬೬) ; ಕೆಲವರು ಗಿರಲುಮಾಸೆ ಬಿಟ್ಟು 
ತಲೆಯ ಜುಟ್ಟನ್ನು ಗಂಟುಹಾಕತಿತಿತ್ತಾರೆ (ಪ್ರವಾಇ. 1, ೦೯೮). ಗಿರಿಲು 
ಮಾಸೆ : ಅವನ ಕಪ್ಪು ದಪ್ಪದೇಹ, ಗಿರಿಲುಮಾಸೆ,ಕರಿ ಕಂಬಳಿ, ದೊಣ್ಣೆ ಗಳು 
ನೋಡಿದವರ ಮನದಲ್ಲಿ ಭಯಭೀತಿಗಳನ್ನು ಹುಟ್ಟಿಸುತ್ತಿದ್ದವು (ಕರಕ. 
606). ಗಿರ್ಲುಮಾಸೆ : ಗಿರ್ಲುಮಾಸೆಯ ಪೋಲೀಸಿನವನು (ಮಲಿಮ. 

[ ಗಿರಲು? + ಮಿಸೆ) 


ಮೇಳಮಾಡಿ (ಕನ್ನ ಜಾ. ೩೦). 


೫೩೭). 


ಗಿರವಿ 


ಗಿರವಿ (ನಾ). ಅಡವು ; ಒತ್ತೆ : ಕೊನೆಗೆ ತನ್ನ ಕಿರೇಮಗಳೆ ವಿವಾಹಕ್ಕಾಗಿ 
ತನ್ನ ಭೂಮಿಯನ್ನೇ ಗಿರವಿಹಾಕಿದ್ದನು (ಕಲಕ. 60); ಅದನ್ನು ಗಿರವಿ 
ಇಟ್ಟು ನಾನೇ ತಿಂದುಹಾಕಿದ್ದೆ (ಜಿಂಗೂಲಿ, ೯೩). 

ಗಿರವಿಮೂಲು ಎ ಒತ್ತೆ ಇಟ್ಟ ವಸ್ತು; ಅಡವು ಇಟ್ಟ ಸಾಮಾನಂ ; 
ಗಿರವಿಮಾಲನ್ನು ಬಿಡಿಸಿಕೊಂಡು ಬಾ (ರೂಢಿ). 
[.-ಪಾರ. ಹಿಂ. ಗಿರವೀ./ತೆಲು. ಗಿರವು 

ಗಿರಹಿಡಿ (ಕ್ರಿ). ೧. ಗ್ರಹಹಿಡಿ ; ಗರಹೊಡೆ; ಅವರಿಗೂ ಈಗ ದುಡ್ಡಿನ 
ಗಿರಹಿಡಿದಿದೆ ಅನ್ನುತ್ತಾರೆ (ಮುಗಿಯು. ೩೬0. " ಗರಹಿಡಿ' ಪರಾ. 
೨. ಗೀಳು ಹತ್ತು ; ಉತ್ಕಟೇಚ್ಛೆಯುಂಟಾಗು : ಅವನಿಗೆ ತನ್ನ ತಂದೆ 
ಯನ್ನು ಎಂದಿಗೆ ನೋಡೇನು? ಎಂದಿಗೆ ಮುಟ್ಟಿ ಯೇನು? ಎಂದಿಗೆ 
ಮಾತಾಡಿಸಿಯೇನು? ಎಂದು ಮೊದಲಾಗಿ ಗಿರಹಿಡಿದಿತ್ತು (ಕಾನೂರು. ೫೩೭). 

[ ಗಿರ್ಧ + ಹಿಡ್ಕಿ (ಪಡಿ) 

ಗಿರಾಕಿ, ಗಿರಾಯಿಕ (ನಾ). ೧. (ಅಂಗಡಿ ಮೊದಲಾದ ವ್ಯಾಪಾರಸ್ಥಳ 
ಗಳಲ್ಲಿ ಸಾಮಾನುಗಳನ್ನು ಕೊಂಡುಕೊಳಂೃವವನು ; ಗ್ರಾಹಕ: 
ಕೊಳ್ಳುವ ಗಿರಾಕಿಗಳ್‌,ತತ್ತರಿಸಿ ನಿಂತಿಹೆರ್‌ (ಅರ್ಡಾವಿ. ೩೧-೩೫) ; ಸಾಮಾನ್ಯ 
ವಾಗಿ ಗಿರಾಕಿಗಳೆಲ್ಲ ಅವನ ಅಂಗಡಿಗೇ ಬಂದು ಒಯ್ಯುವವರು (ಮಹಾತ್ಮಾ. 
೩8); ಕೊಳ್ಳಲು ಗಿರಾಕಿ ಯಾರೂ ಮುಂದೆ ಬರಲಿಲ್ಲ (ಅರಮ. ೯೨). 
ವಿ. ಆಸಾಮಿ; ವ್ಯಕ್ತಿ; ಈ ಮಧ್ಯೆ ಅದೇಕೋ ನನ್ನ ಲೋಕಕ್ಕೆ ಗಿರಾಕಿಗಳೇ 
ಬರುತ್ತಿಲ್ಲ (ಹನ್ನೊಂದ. ೧೩೬). ೩. ಬೇಡಿಕೆ; ಮಾರಾಟಕ್ಕೆ ಒಳ್ಳೆಯ 
ಅವಕಾಶ : ತುಟ್ಟಿಬೆಲೆ: ಈಗ ಅವರ ಪುಸ್ತಕಗಳಿಗೆ ಒಳ್ಳೆಯ ಗಿರಾಕಿ 
ಇದೆ (ರೂಡಿ). ಗಿರಾಯಿಕ : ೧. ಕಿರಕೋಳ ಜೀನಸಿಗೆ ಗಿರಾಯಿಕರೂ 
ಯೋಗ್ಯಧಾರಣೆಯೂ ಶಿಕ್ಕುವದಿಲ್ಲ (ಮುಂಬವ್ಕಾ.&). 

[ ಮರಾ. ಗಿರ್ಹಾಯಾಕ್‌.ಸಂ/. ಗ್ರಾಹಕ 

ಗಿರಾಯಿಕ « ಗಿರಾಕಿ' ನೋ. 

ಗಿರಾಯಿಸು : ಫೇರಾಯಿಸಂ' ನೋ. 

ಗಿರಿ, (ನಾ). ೧. ನುಂಗುವುದು: “ ಗೀರ್ಣಿಃ, ಗಿರಿಃ - ೨ ನುಂಗುವಿಕೆ” 
(ಸಿದ್ಕಾಂತಿ. ೩೦೯). ೨. ಬೆಟ್ಟ; ಪರ್ವತ ; “ ಧರಮದ್ರಿಕುಧರಂ . . . ಗಿರಿ 
ಶೈಲಂ . . . ಗೋತ್ರಮೆನಲು ಬೆಟ್ಟಕ್ಕೆ ನಾಮಂ” (ಮಂಗರಾ. 3೯-೦); 
ಗಿರಿಗಳೆ ಪರಮಾಣುಗಳೆನೆ ಸರೋಜಭವನೀ ಕರೀಂದ್ರಮಂ ಮಾಡಿದಂ 
(ಪಂರಾಮಾ. ೧೩-೦೩೬) : ಗಿರಿಗಳ್‌ ಜಂಗಮವಪುಗಳ್‌ ಸಿರದೊಳ್‌ ಸಸಿದರಲೆ 
ಯಂತೆ ಮುಸುಖಿದ ಮಂಜಿಂ ನರೆಯಂ ಪೊತ್ತವೊಲಿರ್ದುವು (ಲೀಲಾವ. 
೯-೨೪); ತಡೆದುದಾ ಗಿರಿಗರುವಭಟನುಗ್ಗಡದ ದಿವ್ಯವಿಮಾನವನು (ತೊರರಾ. 
೦-೮ ೩೨); ಒರ್ಮೆ ಆ ಹೂಹಗುರ ಶಿಶುವಿದ್ದಕಿದ್ದಂತೆ ಗಿರಿಭಾರಮಾಗಿ 
ಬರೆ (ಶ್ರೀರಾಮಾ. ೦೮-೪೬೨). ೩. [ಗಣಿತ] ಏಳು ಎಂಬ ಸಂಖ್ಯೆಯ 
ಸಂಕೇತ: “ಗಿರಿಮುನಿ ಖುಷಿ . . . ಸ್ವರಸಾಗರ ಪರ್ವತಾದ್ರಿ ಏಟರ 
ನಾಮು? (ವೃವಹಾ.೯-೭); ಗಿರಿಯೊಳೆ ಯತಿಗಳ್‌ ದೊರೆಕೊಳೆ ಲಲಿತಾಕ್ಷರಪದ 
ರಚನೆಗಳಿಂದಂ ಪರೆದುದು ಲಲಿತಂ (ಛೆಂದೋಂಬು. ೨-೦೯೦) ; ಅಗ್ನಿ ಗಿರಿ 
ಶರಗಜೇಂದ್ರಿಯ ಶಶಲಾಂಛನ ಮುನೀಶರೆಂದು . . . ನರಪಾಲ ಕಂಠಿಕಾ 
ಭರಣಂ (ಥಾಸ್ಕರ. ೩-೪). ೪. ಒಂದು ಬಗೆಯ ವನಸ್ಪತಿ : “ ಶ್ರೀಫಲಾ- 
ಗಿರಿ” (ಓಷಧಿ. ೧೬೭). [ಸಂ.7 

-ಗಿರ್ಕಿ (ಪ್ರ). ಹುದ್ದೆ, -ಉದ್ಕ್ಮೋಗ, ಅಧಿಕಾರ ಮಂಂತಾದಂವನ್ನು 
ತಿಳಿಸುವ ಒಂದು ಪ್ರತ್ಯಯ. " ಅಮಲ್ಹಾರಗಿರಿ ” -ಪರಾ. 

[ ಪಾರ. ಹಿಂ. ಮರಾ. ಗೀರ್‌] 

ಗಿರಿಕ (ನಾ). ಸುಂಡಿಲಿ; ಚಿಟ್ಟಿಲಿ: ಹರಿ ಕರಿಗಳೊಂದಾಗಿ `ವಿಹರಿಪುವಿರದೆ 
ಹುಲಿ ಹುಲ್ಲೆ ಗಳು ಬೆರೆವುವು ಗಿರಿಕ ಮಾರ್ಜಾಲಂಗಳೊಡೆವೆರೆದಿಹುವು 
(ಕಟೋಗಯ. ೧೪-೬ [ ಸಂ. ಗಿರಿಕಾ) 


ವಿಜ೦೫ 


6 


ಗಿರಿಚಕ್ರವರ್ತಿ 


ಗಿರಿಕನ್ನೆ (ನಾ). `ಒಂದು ಬಗೆಯ ವನಸ್ಪತಿ; ವಿಷ್ಣುಕ್ರಾಂತಿ : ಗಿರಿಕನ್ನೆಯೆ 

ಸೀವನ್ನಿಯ ಯೆರಡುಂ ಗುಳ್ಳೆಂಗಳ್‌ (ಬಮುದ. ೧೩-೧೩೯). 
[ <ಎಸಂ. ಗಿರಿಕರ್ಣೀ) 

ಗಿರಿಕರ್ಣಿ (ನಾ). ಎ ಗಿರಿಕನ್ನೆ : “ ಅಸ್ಫೋಟಾ, ಗಿರಿಕರ್ಣೀ, ವಿಷ್ಣುಕ್ರಾಂತಾ, 
ಅಪರಾಜಿತಾ-೪ 'ವಿಷ್ಣುಕ್ರಾಂತದ ಹೆಸರುಗಳು” (ಸಿದ್ಧಾಂತಿ. 
ಗಿರಿ(ಸಿರ)ಕರ್ಣಿ ನೀಲಿ . ಸ್ಪ ಕೂಡಿ ತಿಂದೊಡಾತನೆ ಗರುಡಂ (ರೋಕೋಪ. 
೧೦-೦೮). [ಸಂ. ಗಿರಿಕರ್ಣೀ ] 

ಗಿರಿಕರ್ಣಿಕೆ (ನಾ). ೧.ಎಗಿರಿಕನ್ನೆ: “ಗಿರಿಕರ್ಣಿಕೆಯ ದಪರಂಜಿತಂ” 
(ಮಂಗರಾ. &೪-೦೦) ; ಗಿರಿಕರ್ಣಿಕೆ ಕಟುತ್ರಯಮರಿಸಿನಮುತ್ತರಣೆಯೆಕ್ಕೆ 
ಮಧುವೆಂಬಿವಟ್‌ಂ ವಿರಚಿಸಿದ ಗುಲ್‌ಗೆಯಂ ಕೊಂಡರೆದೆಚ್ಚುಗೆ ನಯನ 
ದೊಳ್‌ ವಿಷೂಚಿಕೆ ಕಿಡುಗುಂ (ಲೋಕೋಪ. ೯-೧೨೨); ಗಿರಿಕರ್ಣಿಕೆಯ 
ಬೇರ ನೀರಿಂದ ಅರೆದು ಕುಡಿಯ ಕೊಡಿಸಲು ಕಾಗೆದೊಂಡೆಯ ವಿಷ 
ಪರಿಹರವಹುದು (ವೈದ್ಯಸಾ. 11, ೨೨೭). ೨. ಒಂದು ಬಗೆಯ ವಂರ: 
ಗಿರಿಕರ್ಣಿಕಾ ತಿತ್ತಿರಿಯೆಂಬ ವೃಕ್ಷಗಳು ಫಲವಾಗದೆಯಿರುವ ಮರಗಳು 
(ಸೌಗಂಧಿ. ೪೨೭-೧೦). ಸಂ. ಗಿರಿಕರ್ಣಿಕಾ] 

ಗಿರಿಕಾಂತ (ನಾ). ಬೆಟ್ಟವೇ ಮನೆಯಾಗಿರುವವನು ; ಕೈಲಾಸನಿಲಯ; 
ಶಿವೆ: ಇರ್ವರುಂ ಕೂಡಿ ಗಿರಿಕಾಂತನಾಲಯದ ರಜಮಂ ಗುಡಿಸಿ (ಗುರುಜಾ. 
8-೨೩). [ಗಿರಿ  ಕಾಂತ್ಯ) 

ಗಿರಿಕಾರೂಢ (ನಾ). ಇಲಿಯನ್ನು ವಾಹನವನ್ನಾಗಿ ಉಳ್ಳವನು; 
ಗಿರಿಕಾರೂಢಂ ಗದಾಖೇಟಕ ಫಲಕ ಮಹಾಖಡ್ಗಹಸ್ತಂ . .. ಸಂಹಾರಾಖ್ಕ 
ನಿರ್ಪಂ (ಶಬಶಂ. ೦-೬೪). [ಗಿರಿಕ +೬ ಆರೂಢ] 

ಗಿರಿಕುಲ (ನಾ). ಬೆಟ್ಟಗಳ ಗುಂಪು-ಸಮೂಹ: ಗಿರಿಕುಲಮಂ 
`ತೆರಳ್ಹಟುರೆ ಪಾರಿಸುವಬ್ಬಿಯನೊಂದನೊಂದಜಕೊರ್‌ ಬೆರಸುವ (ಜಗವಿ. 
೦೩-೭೦) : ಗಿರಿಕುಲದವೋಲ್‌ ನೆರೆದ ಗಜಘಟಾಪಟಲದಿಂ (ನಂಬಿರ. 
೧೧-೧೪೬) : ಗಿರಿಕುಲದ ಮೇಲೆ ಪೆರ್ಮಳೆ ಸುರಿಯಲ್‌ (ತ್ರಿ ಪುವಿ. ೨೪-೩೩೪). 

[ಗಿರಿ] + ಕುಲ] 

ಗಿರಿಕೂಟ (ನಾ). ಬೆಟ್ಟದ ಶಿಖರ ; ಪರ್ವತದ ತುದಿ: ಗಿರಿಕೂಟೋನ್ನ 
ತಮಪ್ಪ ಸೌಧತಳದೊಳ* (ಅರ್ಧನೇ. ೭-೩೬) ; ಗಿರಿಕೂಟದ ಮೇಲಾಡುವ 
ಹರ೦ಣಿಗಳಂ ಕಂಡು (ತ್ರಿ ಪುವಿ. ೨೬-೭). ಗಿರಿ; + ಕೂಟ್ಯ) 

ಗಿರಿಕೆ, « ಗಿಲಿಕೆ' ನೋ. 

ಗಿರಿಕ್ಕೆ (ನಾ).ಎಗಿರಿಕ : “ಗಿರಿಕಾ, ಬಾಲಮೂಷಿಕಾ ಈ ೨ ಚಿಟ್ಟಿಲಿಗಳ 
ಹೆಸರು” (ಸಿದ್ಧಾಂತಿ. ೧೩೭). [೫ಂ. ಗಿರಿಕಾ) 

ಗಿರಿಕ್ಕೆ "ಗಿರಿಗೆ ' ನೋ. 

ಗಿರಿಗಟ : ಗಿರುಗಟಿ' ನೋ. 

ಗಿರಿಗಿರಿ  ಗಿಣಗಿಣ' ನೋ. 

ಗಿರಿಗಿರಿಗಣ್ಣು (ನಾ). (ಒಂದು ಬಗೆಯ ರೋಗದಿಂದ) ದೋಷಯುಕ್ತ 
ವಾದ ಕಣ್ಣು ; ಸುತ್ತುವ ಕಣ್ಣು : ಹೊರಳುವ ಕಣ್ಣು : (8). 

[ ಗಿರಿಗಿರಿ (ಎಗಿಟ್‌ಗಿಟ್‌) + ಕಣ್ಣು (-ಆಕಣ್‌) ] 

ಗಿರಿಗೆ, « ಗಿಲಿಕೆ' ನೋ. 

ಗಿರಿಗೈೆ, ಗಿರಿಕ್ಕೆ (ನಾ). ಕಾಲಿನ ಹರಡಂ : (8). ಗಿರಿಕ್ಕೆ: ಒಂದು ಕಡೆ 
ಬೆರಳು . . . ಗಿರಿಕೆ ಮೇಗಾಲು (ಕಥಾಮಂ. 1೪, ೧೦೫. [?) 

ಗಿರಿಚಕ್ರವರ್ತಿ (ನಾ). ೧. ಪರ್ವತಗಳ ಚಕ್ರವರ್ತಿ : ಹಿಮಾಲಯ. 
೨. [ಜೈನ] ಭರತಕ್ಷೇತ್ರದ ಮಧ್ಯದಲ್ಲಿ ಪೂರ್ವಪಶ್ಚಿ ಮಸಮುದ್ರ 
ಗಳವರೆಗೆ ಹಬ್ಬಿರುವ ಬೆಟ್ಟ ; ವಿಜಯಾರ್ಧಪರ್ವತ : ವಿಜಯಾರ್ಧಂ 
ಗಿರಿಚಕ್ರವರ್ತಿ ವಿಜಯಪ್ರಾರಂಭದಿಂ ಗೆಯ್ವ ದಿಗ್ವಿಜಯಾರ್ಧಂ ತನಗಿಕ್ಕೆ 
ಯಾಗೆ ಪೆಸರಂ ಪೋಲ್ತಿರ್ದುದು (ಕಾಂತಿಪು. 8-೧೦). ಗಿರಿ ಚಕ್ರವರ್ತಿ) 


೦೧೯) ; 


ಗಿರಿಜ 


ಗಿರಿಜ (ಗು). ೧. ಬೆಟ್ಟದಲ್ಲಿ ಹುಟ್ಟಿದ. (ನಾ). ೨. ಬೆಟ್ಟದಲ್ಲಿ ಹುಟ್ಟಿದ 
ಮನುಷ್ಯ; ಗು ಡ್ಡಗಾಡಿಗೆ ಸೇರಿದವನು; ಮಲೆನಾಡಿನವನು. 
೩. ಕಾಗೆಬಂಗಾರ ; ಅಭ್ರಕ. ೪. ಕೆಂಪು ಬಣ್ಣದ ಕಲ್ಲು; ಕಾವಿ ಕಲ್ಲು. 
೫. ಒಂದಂ ಬಗೆಯ ಕೆಂಪು ಖನಿಜ; ಶಿಲಾಜಿತು, ೬. ಕಬ್ಬಿಣ. 

[ಸಂ.] 

ಗಿರಿಜನ (ನಾ). ೧. ಗುಡ್ಡಗಾಡಿನಲ್ಲಿ ವಾಸಮಾಡುವ ಜನಾಂಗ ಮತ್ತು 
ಆ ಜನಾಂಗಕ್ಕೆ ಸೇರಿದ ವ್ಯಕ್ತಿ. ೨. (ಭಾರತಸರ್ಕಾರದಿಂದ ಅಧಿಕೃತ 
ವಾಗಿ ಪರಿಗಣಿಸಲ್ಪಟ್ಟಿರುವ) ಒಂದು ಹಿಂದುಳಿದ ಜನಾಂಗ ಮತ್ತು 
ಆ ಜನಾಂಗಕ್ಕೆ ಸೇರಿದ ವ್ಯಕ್ತಿ: ಹರಿಜನ ಗಿರಿಜನರಿಗೆ ಸ್ಥಾನ ಮಾಸಲು 
(ಕೂಡ). " ಹರಿಜನ ' ಪರಾ, [ಗಿರಿ + ಜನ] 

ಗಿರಿಜಾಕಾಂತ (ನಾ). ೧. ಪಾರ್ವತಿಯ ಪತಿ; ಶಿವ. ೨. [ಛಂದ] 
ರುದ್ರಗಣದ ಹದಿನಾರು ಭೇದಗಳಲ್ಲಿ ಒಂದು : ರುದ್ರಗಣಮವೆಂತೆಂ 
ದೊಡೆ :- ೧, ಗಂಗಾಧೀಶಂ, ೨. ಗಿರಿಜಾಕಂಂತಂ(ಪಾತಾಂ. ನಾಥಂ] . . . 
೧೬. ಮದನರಿಪು (ಛಂದೋಂಬು. ೩-೨೪೦ ವ). 

[ ಸಂ. (ಗಿರಿಜಾ « ಕಾಂತ) ] 

ಗಿರಿಜಾತೆ (ನಾ). ಪರ್ವತರಾಜನ ಮಗಳು ; ಪಾರ್ವತಿ; ಅಗಜಾತೆ: 
ಜಲಕೇಳಿಯೊಳೋತು ಮನಂಗೂಡಿ ನೋಡಿಯಾಡುತ್ತೆ ಜಗನ್ಮಾತೆಗೆರಿಜಾತೆ 
ಸುಖಸಂಭೂತೆ ನುತಖ್ಯಾತೆ ಸರಸಿಯಂ ಪೊಟಿಮಟ್ವಳ್‌ (ಗಿರಿಕ. ೪-೩೩) ; 
ಗಿರಿಜಾತೆಗೊಲ್ಮೆಯಿಂದಂ ಪರಿಮಳಿಸುವ ಕುಸುಮಮಾಲೆಯಂ ನೀಡುವ 
ತತ್‌ತರುಣಿಯರ್‌ (ತ್ರಿ ಫುವಿ. ೨-೮); ಗಿರಿಜಾತಾಗುರುತರಕುಚಭರ 
ಕಾಶ್ಮೀರಾಂಗರಾಗರಾಗಾಂಕ ಪರಿಸ್ಸುರಿತಭುಜಮಜಿತಮಿಳಿಪುದು (ರಾಜಕೀ. 
೦೪-೧೩೦). ([ಗಿರಿ, * ಜಾತೆ] 

ಗಿರಿಜಾಮಾಸೆ (ನಾ).-ಗಿರಲುಮಾಸೆ : ಓಬನಾಯಕನಂತೆ ಗಿರಿಜಾಮಿಸೆ, 
ಕಸ್ತೂರಿತಿಲಕ, ಬಣ್ಣದ ಪಾಗು . . . ವಿಭೂಷಿತನಾದ ಪೊನ್ನಮರಸ 
(ರೂಲೇಖಾ. ೧೭೬). [ ಆ ಗುಜುಟು? + ಮಾಸೆ] 

ಗಿರಿಜಾಸಹಾಯ (ನಾ). ಪಾರ್ವತಿಯನ್ನು ಸಹಚರಿಯಾಗಿ ಹೊಂದಿರು 
ವವನು; ಪಾರ್ವತಿಯ ಜೊತೆಯಲ್ಲೇ ಇರುವವನು; ಶಿವ: 
ಶ್ರೀ ವಿಶ್ವನಾಥನು ಗಿರಿಜಾಸಹಾಯನು ನಮ್ಮನು ಸಲಹಲಿ ಶಿವನು 
(ಇಂಕಾಪ.೮೩-೦). (ಸಂ. (ಗಿರಿಜಾ. ಸಹಾಯ) ) 

ಗಿರಿಜೆ (ನಾ).ಎಗಿರಿಜಾತೆ : ಗಿರಿಜೆಯ ಮೆಚ್ಚಿಕೊಟ್ಟ ನಿಶಿತಾಸ್ತ್ರಮಂ (ಪಂಪಛಾ. 
೧೨-೨೧೨) ; ಗಿರಿಜೆಯ ವೇಷಮಂ ತಳಿದುಮೇಶನ ಮುಂಂತಿರೆ ಚಿತ್ರಲೇಖೆ 
ತತ್ಪುರಹರನಾಕೆಯಂ ಗಿರಿಜೆಯೆಂದು ಮನೋಮುಂದದಿಂ ನಿರೀಕ್ಷಿ 
ಸುತ್ತಿರಲ್‌ (ಜಗೆವಿ. ೧೭-೯೭) ; ನಡೆಗಲ್ಲಳ್‌ ಗಿರಿಜೆ ಪರಮನರಮನೆ 
ಯತ್ತಲ್‌ (ಗಿರಿಕ. ೩-೭೫); ಎಲರ್ವಟ್ಟಿದಲೆಯನವತಾರ ಶಂಕರದಾಸಿ 
ಮಯ್ಯ ಗಿರಿಜೆಯ ಶಾಪದಿಂ ಬಂದಿಹಂ (ಪಕ್ತಿಢರಾ. ೬-೪೨). 

ಗಿರಿಜೆಯರಸ ಎ ಪಾರ್ವತಿಯ ಗಂಡ; ಶಿವ: ಗಿರಿಜೆಯರಸನ ಮೆಲ್ಲಡಿ 

ಯೊಳಿಂದಿರೆಯ ನಲ್ಲನ ನಯನವಿರ್ದುದು (ಬಸಪ. 
ಗಿರಿಜೆಯಾತ್ಮಜ - ೧. ಪಾರ್ವತಿಯ ಮಗ ; ಗಣಪತಿ. ೨. ಷಣ್ಮುಖ: 
ಸರಸಿಜಾತೋದ್ಭವನ ನಾಲ್ಕುಂ ಗಿರಿಜೆಯಾತ್ಮಜನಾಟ» ದಶಕಂಧರನ 
ಹತ್ತಹಿಪಶಿಯ ಸಾವಿರತಲೆಗಳೆಣಿಸಲ್ಕೆ ಸರಿಯೆ ನಿನ್ನಯ ತಲೆಯೊಡನೆ 
(ಏಸಪು. ೩೮-೬೩). (ಸಂ. ಗಿರಿಜಾ) 

ಗಿರಿಜೇಶ (ನಾ). - ಗಿರಿಜಾಕಾಂತ ೧: “ ಗಿರಿಜೇಶ ಧನಂಜಯ ವೀತರಾಗ 
ಜಂಭಾರಿವಿರೋಧಿವುಂರ್ದನರೊಳೊಪ್ಪ ವುದಿಂತಿವು ಜಿಷ್ಣುವಾಚಕಂ” 
(ನಾನಾರ. ೩೯): ಗಿರಿಜೇಶಂ ಕಾಮಪಾಶಂ ನತಜನ ಸುರಭೂಜಂ (ಉದ್ಯಟ. 

ಗಿರಿಜೀಶಂ ಪಾಪನಾಶಂ ಸಕಲಸುಕೃತನಾಮಂ (ತ್ರಿಫುವಿ. 

[ಸಂ. (ಗಿರಿಜಾ ಈಶ) ) 


೫8೪೨೪೪). 


೧೨-೧೩೭) ; 


೦೩-೦೦೪). 


೨೫೦೬ 


10 


16 


20 


ಗಿರಿಮಲ್ಲ 


ಗಿರಿತಲ (ನಾ). ಬೆಟ್ಟದ ಪ್ರದೇಶ: ಗಿರಿತಲದಾ ಮೇಲತಿ » ೫ ೫ 
ಸ್ಥಲಮಾನ್‌ (ಎಕ. 11, 3೯-೪; ಸು. 700). 
[ ಗಿರಿ; * ತಲ್ಕ] 
ಗಿರಿದಲೆ (ನಾ). ಒಂದು ಬಗೆಯ ಕೇಶಾಲಂಕಾರ : ಬಡನಡು ಕಿರಿದೊಡೆ 
ಗಿರಿದಲೆ ತುರುಗೆವೆ ನಿಡುಹುಬ್ಬು ಢಾಳಿಪ ಕದಪು ಅಡರಿದ ಕಟ್ಟೆ ಹೆರೆ 
ನೊಸಲು ಅಂಚೆಯ ನಡೆನುಡಿಯ ಜಾಣೆಯರು ವಾಲಗದಿ (ಸೌಂದಳಾ- 
೩-೭೬). [ಐ ಇದು ' ನಿಖಿದಲೆ' ಎಂಬುದರ ಅಪಲಿಖಿತವಿರಬಹುದು) 
ಗಿರಿದುರ್ಗ (ನಾ). ಬೆಟ್ಟದ ಮೇಲಿರುವ ಕೋಟೆ : ಗಿರಿದುರ್ಗಂಗಳನೇಟ್‌ 
ಯನ್ಯಪುರದೊ೪ಳ* ರತ್ನಾಳಿಕೇರಾಂಬುವಂ ಮರವಾಯ್ಡೊಡ್ಡಿರೆ ಕೊಂಡು 
ಬಂದುದಪರಾಂಭೋರಾಶಿಯೊಳ್‌ (ಗದಾಯು. ೧-೨೭): ಅಶ್ವಾವಳೀ ಖುರ 
ಟಂಕಾಹತ್ತಿಪಾತಿತಾರಿ ಗಿರಿದುರ್ಗವ್ರಾತಂ (ಡಂದ್ರಪು. ೪-೨೭); ಗಿರಿದುರ್ಗಂ 
ತಿಜ್‌ಕಲ್‌" ಸಮಗ್ರವನದುರ್ಗಂ ಕರ್ಬುದೋಂಟಂ . . . ಶ್ರೀ ಸೋಮ 
ಭೂಪಾಲನಾ (ಸೂಕ್ತಿಸು. ೧-೨೩); ಮಿಗೆ ಗಿರಿದುರ್ಗದ ನೆಲಗೋಂಟೆಗೆ 
ಸವೆಯೆ ಬಳಿಕ್ಕೆ ಸುರಂಗಂಗಳನೆರಡಂ (ಹಮ್ಮಾರ. ೩-೨೭); ಹತ್ತುತಲೆ 
ಗಳು ಅವಗೆ ಸುತ್ತಲೂ ವಾರಿಧಿಯು ಮತ್ತೆ ತ್ರೈಕೂಟ ಗಿರಿದುರ್ಗ 
ರಾವಣನಿಗೆತ್ತಣದು ಕೇಡು (ಸರ್ವಜ್ಞ. ೮೩೭). " ವನದುರ್ಗ' ಪರಾ. 
ಗಿರಿದುರ್ಗಮಲ್ಲಎಗಿರಿದುರ್ಗಗಳನ್ನು ಸಾಧಿಸುವುದರಲ್ಲಿ ಶೂರ ; 
ಒಂದು ಬಿರುದು; ಗಿರಿದುರ್ಗ್ಗಮಲ್ಲ ಕೊಂಕಣ ಧೂಮಕೇತು (ಎಇ. ೫೪1, 
೩೩೪-೩; 1096) ; ಸುಭಟರಾದಿತ್ಯ ಕಲಿಗಳಂಕುಸ ಸನಿವಾರಸಿದ್ಧಿ ಗಿರಿದುರ್ಗ 
ಮ್ಮಲ್ಲ ಚಲದಂಕರಾಮ (ಕಇಅ. ೭೪-೧೨-೧೩: 1170). 
(ಗಿರಿ; * ದುರ್ಗ] 
ಗಿರಿಧನ್ವ (ನಾ). ಮೇರುಪರ್ವತವನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡಿರು 
ವವನು; ಶಿವ: ಗಿರಿಧನ್ವನೊಳಲ್ಬಧನುರ್ಧರನಾಂ ಸೆಣಸಲ್‌ ಸಮರ್ಥನೆ 


(ಕಬಶಂ. ೪-೦೨೨). [ಸ0. ಗಿರಿಧನ್ವನ್‌ ] 


೩6 ಗಿರಿಧರ (ನಾ). ೧. ಮಂದರಪರ್ವತವನ್ನು ಧರಿಸಿದ ವಿಷ್ಣುವಿನ ಒಂದು 


30 


40 


46 


ಅವತಾರ; ಕೂರ್ಮ. ೨. ಗೋವರ್ಧನಪರ್ವತವನ್ನು ಎತ್ತಿ 
ಹಿಡಿದವನು ; ಶ್ರೀಕೃಷ್ಣ : ಮಾರಸುಂದರ ಗಿರಿಧರ ನೀ ಪೋಗದಿರಯ್ಯಾ 
(ಗೋಕುನಿ. ೫೩). [ಸಂ.] 

ಗಿರಿನಂದನ (ನಾ). ಪರ್ವತರಾಜನಾದ ಹಿಮವಂತನ ಮಗ; 
ಮೈನಾಕ : ಮಮದ್ವೇಷಿ ಗಿರಿನಂದನಂಗೆಡೆಗೊಟ್ಟಡಂಗಿಸಿದುದೆಂದು 
ಮುಳಿಸಿಂದ ಸುರಪತಿಯಿಟ್ಟಡೆ ನಿಂದುರಿಯುತಬುಧಿಗೆಯ್ದುವ ವಜ್ರವೋ 
(ಹಕಕಾ. ೩-೭೨), [ಗಿರಿ * ನಂದನ] 

ಗಿರಿನಿತಂಬ (ನಾ). ೧. ಬೆಟ್ಟದ ಮಗ್ಗುಲು,-ತಪ್ಪಲು ; ಪರ್ವತದ 
ಇಳುಕಲು ಪ್ರದೇಶ: ಅನತಿದೂರದ ಗಿರಿನಿತಂಬಸದೃಶದೊಂದೆಳ್ತೆ ರದಿ, 
ವೈಡೂರ್ಯಸಮ ಶಾದ್ವಲದ ಮೇಲೆ (ಶ್ರೀರಾಮಾ. ೨೩೬-೭86). ೨. ನಡು 

ಬೆಟ್ಟ. ಗಿರಿ * ನಿತಂಬ] 

ಗಿರಿಭುಜಸ್ಥಾನ (ನಾ). ಬೆಟ್ಟದ ಭಂಜದಂತಹ ಪ್ರದೇಶ; ಪರ್ವತದ 
ಮೇಲುಭಾಗ: ಕಟ್ಟಿದನು ಸೌಮಿತ್ರಿ, ಮಲೆಯ ಬಿರುಮಳೆ ಗಾಳಿಗಳಿಗೆ 
ಮಲೆತುಳಿವಂತೆ,ಪರ್ಣಶಾಲೆಯನೊಂದನೆತ್ತರದೊಳು . . . ಗಿರಿಭುಜಸ್ಥಾನ 
ದಲಿ (ಶ್ರೀರಾಮಾ. ೦೪೪-೬೪). [ಗಿರಿ * ಭುಜ * ಸ್ಥಾನ ] 

ಗಿರಿಮಲ್ಲ (ನಾ). ಬೆಟ್ಟದ ಮೇಲಿರುವ ಮಲ್ಲ, ಮಲ್ಲಿಕಾರ್ಜುನ. 
P ಶ್ರೀಶೈಲಕ್ಷೇತ್ರದಲ್ಲಿ ನೆಲೆಸಿರುವ ಮಲ್ಲಿಕಾರ್ಜುನ ; ಉಂಡು ತಿಂದು 
ನಡಿಯೊ ದಂಡೀಸದಿರು ದೇಹ ಕೆಂಡಗಣ್ಣಿನ ಗಿರಿಮಲ್ಲನ ತೋರುವೆವು 
(ಸಿದ್ದ ಪು. 8-೪6) ; ಮುಂದೇನು ಕೊಟ್ಟೀತ ಮನವೇನು ದಣದೀತ ಮಂಜಾ 
ನದಾಗ ಗಿರಿವಂಬ್ಲ ಕೊಟ್ಟಿರ ಮನೆತುಂಬಿ ನಮ್ಮ ಮನತುಂಬಿ (ಗರತಿ. ೪೦). 

[ಗಿರಿ, * ಮಲ್ಲ] 


ಗಿರಿಮಲ್ಲಿಕೆ 


ಗಿರಿಮೆಲ್ಲಿಕೆ (ನಾ). ಎ ಗಿರಿಮಲ್ಲಿಗೆ; “ ಕುಟಜಃ, ಗಿರಿಮಲ್ಲಿಕಾ-ಕೊಡಸು 
(ಬೆಟ್ಟಮಲ್ಲಿಗೆ) ” (ಹಲಾಯು. ೩೨-೪೦). ಗಿರ, * ಮಲ್ಲಿಕೆ] 

ಗಿರಿಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ; ಬೆಟ್ಟಮಲ್ಲಿಗೆ; 
ಕೊಡಸಿಗೆ; “ಸಿತದೊಳಿಂದ್ರ ನೊಳು ಗಿರಿಮಲ್ಲಿಗೆಯೊಳೆಲೆಗಳ್ಳಿ ಯೊಳು 
ಶಕ್ರವಕ್ಕು  (ಮಂಗರಾ. ೧೫೦-೫೩); ಮಲ್ಲಿಗೆಯಂಜೀವುವು ಗಿರಿಮಲ್ಲಿಗೆ 
ಯಂಬುಳ್ಳೊಡೆನಗೆ ಬೆಳ್ಳೆರ್ಬಿನ ಮೆಲ್ಬಿಲ್ಲೇವುದೊಗೆದ ಕಾಮನ 
ಬಿಲ್ಲುಳ್ಳೊಡೆನುತ್ತೆ ಕಂತು ಮುಯ್ಯಾಂತಿರ್ಪಂ (ಚಂದ್ರ ಪು. ೪-೪೫). 

[ ಗಿರಿ, * ಮಲ್ಲಿಗೆ] 

ಗಿರಿಮಿಟ್ಟು " ಗಿರವಿಟ್‌' ನೋ. 

ಗಿರಿಯಜ್ಞ (ನಾ). ಬೆಟ್ಟಕ್ಕೆ ಮಾಡುವ ಪೂಜೆ ; ಪರ್ವತಪೂಜೆ : ಇನ್ನೆಮಗೆ 
ಗಿರಿಯಜ್ಞ ಮುಂ ಗೋಪಯಜ್ಞಮಂಂ ಪ್ರಧಾನಮಂಗಳಂ (ಜಗವಿ. 
೪-೬೬ ವ... [ಗಿರಿ * ಯಜ್ಞ) 

ಗಿರಿಯಾರತಿ (ನಾ). ಒಂದು ಬಗೆಯ ಆರತಿ; ಗೋಪುರಾಕಾರದ 
ಆರತಿ ; ನೆಲೆಯಾರತಿ (ಕರಾ): ಮಧ್ಯ ಮಾಣಿಕವಿಕ್ಕಿದ ಸಂತಧಾರೆಯ 
ಚಿಂನದ ಬಟ್ಟಲು ೧ಕ್ಕೆ ತೂಂಕ ೨೨೬: ಜಿಂನದ ಪುರುಷಾಮೃಗದ ಆರತಿ 
೧ ಗಿರಿಯಾರತಿ x » x ಕೆಂಪು ೨೪ (ಸೌಇಇ. 12-18, ೪೮೭.೪: 2518). 

[ಗಿರಿ, + ಆರತ್ಮಿ) 

ಗಿರಿರಾಜ (ನಾ). ೧. ದೊಡ್ಡಬೆಟ್ಟ. ೨. ಹಿಮವಂತ: ಓರಂತು ಪೋಪ 
ದಿವಿಜರ ಹಾರಿ ತಟಂಬಿಡಿದು ಪೊಕ್ಕು ಪೊಲಮಡುವೊಂದಾಕಾರಂ ಗಿರಿರಾಜನ 
ನೆವಹಾರದ ಲಂಬಣಮನೇನದನುಕರಿಸಿದುದೋ (ಶಾಂತಿಪು. ೦೪-೨೭) ; 
ಗಿರಿರಾಜಂ:ಗೌರಿಯನಾ ಹರಂಗೆ ಶುಶ್ರೂಷೆಗೆಯಿಸಲೊಡಗೊಂಡೊಯ್ಯಂಠತಿರೆ 
. . . ಕೈಲಾಸನೆಂಬ ಕಂಚುಕಿ ಬಂದಂ, (ಕಾದಂಪೂ. ೩೧೯): ಭೂದಾನಂ 
ಧನದಾನಂ ಶ್ರೀದಾನಂಗುಡುತುಮೊಪ್ಪಿದಂ ಗಿರಿರಾಜಂ (ಗಿರಿಕ. ೩-೬೩). 


[ ಗಿರಿ, * ರಾಜ) 
ಗಿರಿರಿಪು (ನಾ). ಬೆಟ್ಟಗಳ ಹಗೆ; ಇಂದ್ರ: “ಗಿರಿನಮುಚಿಬಲವೃತ್ರ/ 
ಜಂಭರಿಪುವೆನೆ . . . ಶಕ್ರನಕ್ಕುಂ”. (ಮಂಗರಾ. ೧೨-೨). 
[ ಗರಿ, + ರಿಪು]: 


ಗಿರಿಲುಮಾಸೆ « ಗಿರಲುವಿಸಾಸೆ' ನೋ. 

ಗಿರಿವರ (ನಾ). ಬೆಟ್ಟಗಳಲ್ಲಿ ಶ್ರೇಷ್ಠವಾದುದು; ದೊಡ್ಡ 
ಪರ್ವತ: ಗಿರಿವರಮಿದು ಕರಿವರಮೆಂದರಿದಜಸಿಯಲ್‌ ಗಹನದೊಳಗೆ 
ಗಿರಿಯಂ ಕರಿಯಂ (ಕಾವ್ಯಸಾ. ೦೦೫೭ ರೂದ್ರಕ). [ಗಿರಿ, + ವರ್ಯ] 

ಗಿರಿವಿದಾರಣ (ನಾ). ಕೊಬ್ಬಿದ ಆನೆ ಅಥವಾ `ಗೂಳಿಯಂ ಬೆಟ್ಟದ 
ಬುಡದ ಮಣ್ಣನ್ನು ಕೊಂಬಿನಿಂದ ತಿವಿದು ಎಸೆಯುವ ಆಟ; 
ವಪ್ರಕ್ರೀಡೆ: ನೆತ್ತಿ ಬಿರಿದರು ಚಂದ ದಂತ ಮುರಿದರು ಚಂದ ಗಿರಿವಿದಾರಣ 
ದೊಳು ಕರಿಗೆ (ಇಂಜಾಪ. ೭೦-೩೭). [ಗಿರಿ + ವಿದಾರಣ] 

ಗಿರಿವ್ರಾತ (ನಾ). ಬೆಟ್ಟಗಳ ಸಮೂಹ. « ಗಿರಿವ್ರಾತನಾಥ' ಪರಾ. 

| [ಗಿರಿ ೬ ವ್ರಾತ] 

ಗಿರಿಪ್ರಾತನಾಥ (ನಾ). ಬೆಟ್ಟಗಳ ಸಮೂಹಕ್ಕೆ ಒಡೆಯ ; ಪರ್ವತ 
ರಾಜ: ಚಂಡಾಸಿಧಾರಾಶ್ರಾಂತಂ ಪ್ರಾತರ್ಕ್ಕ ವೈರಿವ್ರಜಧರನೆನಿಸಿರ್ದಂ 
ಗಿರಿವ್ರಾತನಾಥಂ (ಗಿರಿಕ. ೩-3. [ಗಿರಿವ್ರಾತ * ನಾಥ] 

ಗಿರಿಶ (ನಾ). ೧. ಪರ್ವತವನ್ನೇ ತನ್ನ ವಸತಿಯಾಗುಳ್ಳವನು ; ಶಿವ: 
'ಹೇಮಪ್ರುಭಾಪ್ರಸ್ಸುರಿತ ಗಿರಿಶ ಚಂಚಜ್ಜಟಂಜಾಲಜೂಟವ್ಯೋಮ 
ಫ್ರೋದ್ಭಾಸಿಚಂದ್ರಂ ತ್ರಿಭುವನಜನಕಾನಂದಮಂ 
(ಕಾದಂಪೂ. ೧) ; 'ಗಿರಿಶಂ ವಟುವೇಷಮಂ ವಿರಂಜಿಸೆ ತಳೆದಂ (ಗಿರಿಕ. ೯-೮೫) ; 
ಮತ್ತಾಣೇಶ ಗಿರಿಶ . ನಿಮ್ಮಂ ಫೊಗಳ್ಳುತ್ಛೇಕ್ಷೆಯನಕ್ಷಯಭಕ್ರಿಯನು 
ದೃತ್ಟಿ ೀತಿಯನೆನ್ನೆರ್ದೆಗೊಲ್ಹೀ. (ಉದೃದೇ. ೧-೨೦). ಪಿ. ಬೆಟ್ಟ ದಲಿ 


೧, 


೨೫೦೭ 


ಲಾ 


೩೦ 


86 


40 


ಮಾಡುಗೆಂದುಂ- 


ಗಿರೀಶ 


ವಾಸಮಾಡುವ ಪ್ರಾಣಿ. ೧, ೨ : ಮದಜಳನೀಳಕಂಠಕಳಿತಂ ವಿಷಮಾನಳೆ 
ಭೀಮಲೋಚನಂ ಪದನತದಾನವಾರಿ ಗಿರ ಶಂ ಗಿರಿಜಾತವಿನೂತಕೇಳಿ 
ಕಣ್ಣೊದವಿದ ಶೋಭೆಯಂ ಕುಡುತಮಿರ್ಪದು ನಾಗಶಿರೋವಿಭೂಷಣಂ 
೬ * ಉಗ್ರನಿಭೇಂದ್ರನಾದವೋಲ (ಪಾರ್ಷೇಫು. ೪-೦೩೨). [ಸಂ.] 
ಗಿರಿಶಿಳೀಮುಖ (ನಾ). ಪರ್ವತಗಳನ್ನು ಸುರಿಸುವ ಬಾಣ,.-ದಿವ್ಯಾಸ್ಟ್ರ, 
-ಮಂತ್ರಾಸ್ತ್ರ : ಗಿರಿಶಿಳೀಮುಖಕಿವರು ವಜ್ರವ ಹೆರಿಸಿದರು (ಕುವ್ಯಾಛೀ. 
೯-೪೪). [ಗಿರಿ] + ಶಿಳೀಮುಖ ( ಎಶಿಲೀಮಂಖ) ) 
ಗಿರಿಶೃಂಗ (ನಾ). ಬೆಟ್ಟದ ಕೋಡುಗಲ್ಲು, ತುದಿ: ಗಿರಿಶೃಂಗಾಗ್ರದೆ 
ನಿಂದು ನೆಟ್ಟನಿದಿರೊಳ್ಳೋರ್ಪಿಂದುವಂ ನೋಡಿ (ರಾಜಕೀ. ೧-೦೨೨). 
[ಗಿರಿ + ಶೃಂಗ] 
ಗಿರಿಶ್ರೇಣಿ (ನಾ). ಬೆಟ್ಟದ ಸಾಲು ; ಪರ್ವತಪಂಕ್ತಿ : ಕೋಕಸಸ್‌ ಗಿರಿಶ್ರೇಣಿ 
ಯಲ್ಲಿ ಅವನನ್ನು ಬಂಧಿಸಲು ಸ್ಕೂಸ್‌ ಅಪ್ಪಣೆಕೊಟ್ಟಂತೆಯೇ ನಡೆಯುತ್ತದೆ 
` (ಬದ್ಕಪ್ರ. ೩೯ ಏಂಕೆ). [ಗಿರಿ ಶೇಣಿ] 
ಗಿರಿಸ (ನಾ).ಎಗಿರಿಶ ೧: “ಗಿರಿಶ-ಗಿರಿಸ” (ಕಮದ. 3೫೩ ಪ್ರಯೋ). 
[ ಆ ಸಂ. ಗಿರಿಶ) 
ಗಿರಿಸಾನು (ನಾ). ಪರ್ವತದ ತಪ್ಪಲು, _-ಸಮಭೂವಿಂ ; ಗಿರಿಸಾನುಪ್ರಸರ 
ರ್ಲುರೋತ್ಕರ ತರಂಗಾಕೀರ್ಣವಾರ್ಬಿಂದು ಬಂಧುರಮುಕ್ತಾಫಲಮಾಲಿಕಾ 
ಲಸಿತರ್‌ . . . ಮಂನೀಶ್ವರರಿರ್ದರ್ಪರಮುಕ್ತಿಕಾಂತೆಯೊಲಿಸಲ್ತಾಳ್ಗೆಂತೆ 
ನೈಪಥ್ಯಭಂ (ರಾಜಕೇ. ೯-೩೪) ; ಹೊಸಬಿಸಿಲ ಸೋಂಕಿಂಗೆ ಸೊಗಸಿ ಮೆಯ್‌ 
ಕಾಯಿಸುತೆ ಗಿರಿಸಾಸುಶಾದ್ವಲದಿ ನಿಂತು (ಶ್ರೀರಾಮಾ. ೩೪೩-೧೫೪). 
[ಗಿರಿ; * ಸಾನು] 
ಗಿರಿಸಾರ (ನಾ). ಕಬ್ಬಿಣ: “ ಗಿರಿಸಾರಂ ಶಿಲಾಸಾರವಾಯಸಂ ಲೋಹಮೆನೆ 
ಕರ್ಬೊನ್ನಿಗಕ್ಕು ನಾಮಂ” (ಮಂಗರಾ. ೩೦-4). ಗಿರಿ; + ಸಾರ್ಯ] 
ಗಿರಿಸಿಂಪಿ (ನಾ). (ಬೆಟ್ಟದ ಮೇಲಿನ ಜಾತ್ರೆಗೆ ಹೋಗಿ ತಂದ) ಒಳಲೆ,- 
ಗಿಂಡಿ (?) : ಹಾಲ ಕುಡಿ ಎಂದರೆ ಹನ್ನೆರಡು ಬಟ್ಟಲ ಕೀಲ ರಂಜಣಿಗಿ 
ಗಿರಿಸಿಂಪಿ ಕಂದಗ ಹಗಲೆಲ್ಲಿ ತರಲೆ ನೊರೆಹಾಲು (ಹೆಳ್ಳಿಹಾ. ೭೭). 
[ ಗಿರಿ] + ಸಿಂಪ್ಲಿ (<ಸಿಂಪು)] 
ಗಿರಿಸುತ (ನಾ). ೧. ಮೈನಾಕಪರ್ವತ. ೨. ಆನೆ; ಗಜ (?). ೧, ೨: 
ಗರಳವನುಗುಳ್ವ  ಲೋಚನದಿ ಶ್ರುತಿಪನಂತಚಲಾದ್ರಿವೃತ್ತದಿಂ ಕೃಷ್ಣ 
ಗಿರಿ (?) ಸುತ[ಫಾಠಾಂ. ವ್ರತ]ರನೊಳಕೊಂಡು ' ತದ್ವೈರಿಗಳ ಗರ್ಜಿಸುವ 
ತೆಜದೊಳೊಪ್ಪಿತು ಸಮುದ್ರಂ (ಥಾವಚಿಂ. ೧-೨೩). (ಗಿರಿ, * ಸುತ) 
ಗಿರಿಸುತೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ; “ ಗಿರಿಸುತೆ 
ಖಡ್ಗ ಕಾಮಿನಿ ಬಲಾನ್ವಿತರೆಂಬಿವು ಶಕ್ತಿಶಬ್ದಮುಂ ” (ನಾನಾರ. ೬೦] ; 
ಗಿರಿಸುತೆ ಚುನ್ನವಾಡಿ ನಗುತಿರ್ದಪಳ್‌ (ಅಗವಿ. ೦೭-೯೮) ; ಗಿರಿಸುತೆಯಂ 
ಕಾಣ್ಬನ್ನಂ . . . ಗಿರಿಶಂ ವಟುವೇಷಮಂ ವಿರಾಜಿಸೆ ತಳೆದಂ (ಗಿರಿಕ. ೯-68). 
[ಗಿರಿ + ಸುತೆ) 
ಗಿರೀಂದ್ರ (ನಾ). ೬ ಗಿರಿರಾಜ ೨ ; ಸುರಕೇಳೀಲೀಲೆಯಿಂ ತಳ್ತ ಪೆಂಪು 
ಗಿರೀಂದ್ರಾಹ್ವಯಮಾದ ಪೆಂಪು ಮಿಗೆ ಪೆಂಪಂ ಪೆತ್ತುದಾ ಪರ್ವತಂ (ಸುಕುಮಾ. 


೦-೭೭) ; ಗಿರೀಂದ್ರಾತ್ಮಜಾತೇ ಕರೀಂದ್ರಾಸ್ಯಮಾತೇ . . . ವರಾಂಭೋಜ 
ಪಾಣೀ ಜಯಶ್ರೀ ಮೃಡಾಣೀ (ವೃಷವಿ. ೫-೯೯) 
[ಗಿರಿ] + ಇಂದ್ರ] 


ಗಿರೀಂದ್ರಮಹ (ನಾ). ಪರ್ವತಪೂಜೆ ; ಪರ್ವತೋತ್ಸವ : ಗೋಪ 
ವೃದ್ಧರ್‌ ಮಹೇಂದ್ರಮಹಮಂ ಮಾಣ್ಣು ಗಿರೀಂದ್ರಮಹಮ 
ನೊಡಂಬಟ್ಟು (ಜಗವಿ. ೪-೭೯ ವ). [ಗಿರೀಂದ್ರ ಮಹ] 
ಗಿರೀಶ (ನಾ), ೧. ಹಿಮಾಲಯ, ೨. ಪರ್ವತದ ಒಡೆಯ ; ಕೈಲಾಸದ 
ಅಧಿಪತಿ; ಶಿವ. [ಗಿರ್ಕಿ * ಈಶ] 
158 


ಗಿರೀಶ್ವರ 


ಗಿರೀಶ್ವರ (ನಾ).ಎಗಿರೀಶ ೨; ಶಾಶ್ವತಾಯ ಮಹೇಶ್ವರಾಯ ಗಿರೀಶ್ವರಾಯ 
ನಮೋ ನಮೋ ಗುರುಸಂಗಮೇಶಾಯ (ಬಸಪು. ೬೧-೪೬). 
[ ಗಿರಿ; + ಈಶ್ವರ ] 

ಗಿರು "ಗಿಜು? ನೋ, 

ಗಿರುಕಿಸು (ಕ್ರಿ). ಸುತ್ತಿಸು; ತಿರಂಗಿಪು: ದಿನಬೆಳಗೂ ನಿರುಕಿಸುವೆ, ದೆಸೆ 
ದೆಸೆಗೂ ಗಿರುಕಿಸುವೆ (ಉಯ್ಯಾಲೆ. ೬೩-೬). [-ಗಿರಕ್ಕೆ * - ಇಸ್ಕು] 

ಗಿರುಗಟೆ, ಗಿರಗಟ್ಟೆ, ಗಿರಿಗಟ, ಗಿರ್ಗಟ (ನಾ). ೧. ಒಂದು ಬಗೆಯ 
ವಾದ್ಯ : ಕಣುಕುಚಿಗ ಬಾಚಯ್ಯನಗ್ಗದ ಗಿರುಗಟೆಯ ಶಿವದೇವನು 

ಗಿರುಗಟೆಯ ಸಿವುರ ಸಿಪ್ಪಿನ ಕೊರಗಿನ ಕಿನ್ನರದ 
ಸರಮೆ ಸರಮಾ ಪೊಟಲೊಳ್‌ (ಸೂಕ್ತಿಸುು ೪-೧೦೪); ಗಿಲ್ಮೆಂಬ 
ಗಿರುಗಟೆಯ ನಿಬಿಡತರ ಪಟುರಟನದೊಡನೆ (ರಾಜಕೀ. ೬-೧೧ ವೆ: ಬೀದಿ 
ವಾಡಿಂಗೆ ತಾರೆಲೆಲೆ ತಾರೆಲೆಯೆಂಬ ಮೋದಿಂಗೆ ಕುರುಬುವಾಡಿಂಗೆ ಗಿರು 
ಗಟೆಯು ಮೊದಲೂದವಂ ನುಡಿಸಿವಾಡುವ (ಏಳೋಪು. ೦-೩೩). ವಿ, ಕಡ್ಡಿಗೆ 
ಕಾಗದದ ಅಥವಾ ಗರಿಯ ತುಂಡುಗಳನ್ನು ಹೂವಿನಾಕಾರವಾಗಿ 
ಜೋಡಿಸಿ, ಗಾಳಿಗೆ ಎದುರಾಗಿ ಹಿಡಿದರೆ ಗಿರಗಿರನೆ ತಿರುಗುವ 
ಒಂದು ಆಟದ ವಸ್ತು: ತಿರುತಿರುಗಿ ಬಿರಿವುದೀ ಗಿರುಗಟೆಯ ಬಳಲು ! 
(ಗಿಳಿವಿ. ೩೦-೯). ಗಿರಗಟ್ಟೆ : ೨. ನಾನು ಶಿಶ್ಕಿನನಂಥಾ ದೃಢನಿರ್ಧಾರ 
ವಿಲ್ಲದ ಗಾಳಿಗಿರಗಟ್ಟೆಯಾಗಿದ್ದೆ (ಕಾರೆಮ, ೬೪). ಗಿರಿಗಟ: ೧. ಗೀರ್ಗಟ 
-ಗಿರಿಗಟ (ಕಮದ. ೨3೪ ಪ್ರಯೋ). ಗಿರ್ಗಟ: ೧. ಮೇಳೈಷ ಕಂಸಾಳದ 
ಗರ್ಗರಿಪ ಗಿರ್ಗಟಂಗಳ ಪೊಣ್ಮುವ ತಾಳದ ಉಣ್ಮುವ ಗಾನದ ಭೃಂಗಿಯ 
ನರ್ತನದ (ಗಿಂಕ. ೦೦-೭೯೦) ; ಶ್ರುತಿಕಷ್ಟಂ ಬರೆ ಸಂಧಿ ಮಾಡಲಾಗದು 
ಕರಡೆಯ ಗಿರ್ಗಟದ ದನಿವೊಲಮರವವೆಂದುಂ (ಕಮದ. ೩೩. 

[ದೇ॥ ತುಳು. ಗಿರಿಗಿಟ್ಟಿ ; ತೆಲು. ಗಿರಿಗಿಟ, ಗಿರ್ಗಿಟ] 

ಗಿರುಗೇಣು (ನಾ). ಒಂದು ಬಗೆಯ ತೆರಿಗೆ: ಕಂಮ ಗಿರುಗೇಣುವಡದ 
ತಲೆ » ೬ ೬ ಬರಣ ಸರ್ಬಾಯ ಸಹಿತವಾಗಿ ಕೊಟ್ಟ ಕೊಡಗಿ (ಎಕ. 1%, 
ಬೆಂಗಳೂ. ೯೭-೦೪ ; -1847). [7] 

ಗಿರುಜೆ (ನಾ). ಒಂದು ಜಾತಿಯ ಪಕ್ಷಿ (?): ಪಿಕ್ಕಳ ದ್ವಿತಯ ಲಾವುಗೆ 
ತೋರಗಿರುಜೆಯು ಕುಕ್ಕುಟ ತಗರು ಕೋಣಗಳ ಸೊಕ್ಕಾನೆಗಳ ಕಾದಿಸು 
ತಿರ್ದ ದೊರೆಗಳ ಮಕ್ಕಳೆ ಕೂಡೆ ಬೀದಿಯಲಿ (ಮೋಹತ. ೧೭-೮೨). [?] 

ಗಿರೆ (ನಾ). ವಾಣಿ ; ಸರಸ್ವತಿ : ಮೇಣೆಂಬುದಟ್‌ಂ ಗೀರ್‌ ಎಂಬುದಕ್ಕೆ ಗಿರೆ 
ಎಂದೆತ್ವಮುಮುಂಟು (ಕಮದ, ೮೬ ಪ್ರಯೋ). [ ಸಂ. ಗಿರ್‌) 

ಗಿರೇಬಾಜ (ನಾ). ಒಂದು ಜಾತಿಯ ಪಾರಿವಾಳ ; ಪಲ್ಟಿಹೊಡೆಯುವ 
ಪಾರಿವಾಳ :ಗಿರೇಬಾಜ ಪಾರಿವಾಳಗಳು ಹಾರುವಾಗ ಲಾಗಹೊಡೆಯುತ್ತವೆ 

[ «ಮರಾ. ಗಿರೇಬಾಜ್‌] 


(ಸಾನಂಡ. ೯-೬೮): 


(ಮುಂಬಯಿ, ೩-೦೧೦). 
ಗಿರ್ಕಿ ಗಿರಕ್ಕಿ' ನೋ. 
ಗಿರ್ಕಿಮೆಟ್ಟು « ಗಿರಕಿಮೆಟ್ಟು' ನೋ, 
ಗಿರ್ಗಟ  ಗಿರುಗಟೆ' ನೋ. 
ಗಿರ್ದ 'ಗಿರ್ಧ' ನೋ, 
ಗಿರ್ದು (ನಾ), ಸುತ್ತಗಟ್ಟುವಿಕೆ ; ಆಕ್ರಮಣ : ಪಾದುಷಾಸಾಹೇಬರವರು 

ಆ ನರಪತಿಗೆ ಗಿರ್ದುಮಾಡಿ ಯಾವತ್ತು ಕರ್ಣಾಟಕದೇಶದಲ್ಲೆಲ್ಲಾ ಠಾಣ್ಯ 

ಹಾಕಿ ಅಮಲು ಬಂದೋಬಸ್ತು ಮಾಡಿದರೆ ಮಾನ ಉಳಿದೀತು (ಬಖೈರು. ೪). 

[ «ಪಾರ. ಹಿಂ. ಮರಾ, ಗಿರ್ದ್‌] 
ಗಿರ್ದೆ : ಗಿರದೆ' ನೋ. 
ಗಿರ್ಧ, ಗಿದ್ದ, ಗಿರ, ಗಿರ್ದ (ನಾ). ೧. ನಾಲ್ಕರಲ್ಲಿ ಒಂದು ಪಾಲು, 
ಕಾಲುಭಾಗ : ಅರ್ಧಕ್ಕಿಯ ಸರಿಭಾಗವ ಮಾಡಿದಲ್ಲಿ ಗಿರ್ಧವೆನಿಸಿತ್ತು 
(ಆಖಂಡೇ. 3೭೮-೨೦); ಉಪ್ಪಿನೊಡನೆ ತಿಂದ ಗಿರ್ಧ ಬಕ್ಕರಿಯಲ್ಲದೆ 


20 


25 


466 


೨೫೦೮ 


ಗಿಲಿ 


ಮೂರು ದಿನದಿಂದ ನನ್ನ ಹೊಟ್ಟಿಗೆ ಅನ್ನವಿದ್ದಿಲ್ಲ (ಸ್ಮೃತಿಕಿ. ೨೩೩. ಗಿದ್ದ: 
೧. “ ಗಿದ್ದ. ಗಿರ್ದ (€) ” (ಜಾನಕೋ. ೪ರ). ಗ ಗಿದ್ದಗಾಣಿ ' ಪರಾ. 
ಗಿರ: ೧. "ಗಿರಕಾಲು', "ಗಿರಪಾವು' ಪರಾ. ಗಿರ್ದ : ೨. (ಆಲಂ) 
ಸ್ವಲ್ಪ ; ಅಲ್ಪಭಾಗ; ಗಾರ್ಧಪದ ಮರಿಯ ತಂದಾವಿನ ಪಾಲಿಟ್ಟು 
ನಿರ್ಧರವಾಗಿ ತುರಗವ ಮಾಡಂವೆನೆಂದು ' ಮೂರ್ಧನ್ಯನಾಗಿ ನಿದ್ರೆಗೆಟ್ಟು 
ಕಾಯಲು ಗಿರ್ದವಾದರೂ ತೋರಿ ಕಾಣಿಪೋದೆ (ವಿಸಾಸು. ೮೯-೪). 
“ಅರ್ಧ' ಪರಾ. [್ಶಇದು “ಅರ್ಧ' ಎನ್ನುವ ಪದದ ಸಾಮ್ಯದ ಮೇಲೆ 
ಮಾಡಿಕೊಂಡ ರೂಪ] 

ಗಿರ್ಯಾ (ನಾ). (ಕರಾ) ಒಂದು ಜಾತಿಯ ಮಾನು. 

ಗಿರ್ರನೆ « ಗಿಜ್ಜನೆ' ನೋ. 

ಗಿರ್ಲುಮಾಸೆ « ಗಿರಲುವಿಸಾಸೆ' ನೋ. , 

ಗಿರ್ವಂದಿ (ನಾ). ಅಗುಳಿ ; ಕೀಲು (?) : “ ಸಂಕುಎಕೊಲಿಡು, ಗಿ[ನಾಣ. ನಿ] 
ರ್ವಂದಿ (ಕಮದ. ೨೩೩ ಅಡಿಟು. [ಐ ಇದು 'ನಿರ್ವಂದಿ' ಎಂಬುದರ 
ಅಪಲಿಖಿತವಿರಬಹುದು ] 

ಗಿಲ್‌ (ನಾ). ಒಂದು ಅನುಕರಣಶಬ್ದ : ಭೋರಗೆಜ್ಜಿ ಗಿಲ್ಲಂದಾವೇಳೆಯ್ಕಾ 
ಸಿದ್ಧ ರಾಮಾ (ಮಲ್ಲಿಗೆ. ೪). 

ಗಿಲಕು (ನಾ). ಗೆಜ್ಜೆ ಮೊದಲಾದುವುಗಳ ಸದ್ದನ್ನು ಸೂಚಿಸುವ ಒಂದು 
ಅನುಕರಣಶಬ್ದ, "ಗಿಲಕುಮರ' ಪರಾ. 

ಗಿಲಕುಮರ (ನಾ). ಅಲ್ಲಾಡಿದಾಗ ಗಿಲಕುಗಿಲಕು ಎಂದು ಶಬ್ದ 
ಮಾಡುವ ಕಾಯಿಗಳುಳ್ಳ ಒಂದು ಬಗೆಯ ಮರೆ; ಗಿಲಗಂಚಿಯ 
ಮರ; “ ಘಂಟಾರವಾ, ಶಣಪುಪ್ಪಿಕಾ-೨ ಗಿಲಿಗಿಂಚೆಯ ಗಿಡದ ಹೆಸರು 
ಗಳು, ಗಿಲಕುಮರ ” (ಸಿದ್ಧಾಂತಿ. ೧೧೪). [ಗಿಲಕು ೬ ಮರ್ಮ) 

ಗಿಲಕೆ « ಗಿಲಿಕೆ” ನೋ. 

ಗಿಲಗಂಚಿ, « ಗಿಲಿಗಿಂಚಿ' ನೋ, 

ಗಿಲಗಂಚ್ಕಿ « ಗಿಲಿಗಿಂಚೆ' ನೋ. 

ಗಿಲನ,. ಗಿಳನ (ನಾ). ನುಂಗಂವಿಕೆ; ನೊಣೆಯುವಿಕೆ : “ ನುಂಗು- 
ಗಿಲನೇ” (ಕಮಧಾ). ಗಿಳನ ೬: ರಾಜ ಚಾಂಡಾಲನ ಬಾಹುರಾಹುಗಿಳನಂ 
ನಿನಗೆತ್ತಣಿನೆತ್ತ ಬಂದುದೋ (ಅನಂಪು. ೧೧-೬೩) ; ದನುಜನೊಡಲಂ ಸೀಳ್ದು 
ಮೂಲವಹ್ನಿಯನದಂ ಗಿಳನಮಂ ಗೆಯ್ಸಲಕಟ (ಘೋರಾಸು. ೧೩-೩೪). 

[ಸಂ.] 


[?) 


ಗಿಲಾಯ "ಗಿಲಾವು ' ನೋ. 

ಗಿಲಾಯಿ « ಗಿಲಾವು' ನೋ. 

ಗಿಲಾವು, ಗಿಲಾಯ, ಗಿಲಾಯಿ (ನಾ). ಗೋಡೆ ಮೊದಲಾದುವುಗಳ 
ಲೇಪನಕ್ಕೆ ಅನುಕೂಲವಾದ ಒಂದು ಬಗೆಯ ಮಿಶ್ರಣ; ವೆಂದಂಗಾರೆ: 
ಮಾನವ ಶರೀರಗಳೆಂಬ ಗೋಡೆಗಳಿಂದ ದುರ್ಗುಣಗಳ ಗಿಲಾವನ್ನು ಕೆದರಿ 
ಹಾಕುವರು (ಪರಪ. ೨೬೪). ಗಿಲಾಯ: ಇದಂ (ಬಾನಕ್ಕಿಯು) ಒಂದು 
ತರ ಗಿಲಾಯವನ್ನು ಸಿದ್ಧಮಾಡಿ ... ಚಲೋ ಗಟ್ಟಿಮುಟ್ಟ ಗೂಡನ್ನು 
ಕಟ್ಟಿಕೊಳ್ಳುತ್ತದೆ (ಮುಂಬಯಿ. ೩-೧೧೦). ಗಿಲಾಯಿ : ರಾಯರ ಮುಖದ 
ಮೇಲೆ, ಮನದ ಸಂಶಯ ಸೋಜಿಗವೆಲ್ಲ "ಗಿಲಾಯಿ' ಮಾಡಿದಂತಿತ್ತೂ 
(ಕೋಜನೀ. ೫೯); : ಗೋಡೆಗಳಿಗೆ ಗಿಲಾಯಿ ಮಾಡಿಸುವುದು, ಫರಸು 
ಮಾಡುವದು . . . ಇತ್ಯಾದಿ ಕೆಲಸ ಪ್ರಾರಂಭವಾಯರಿತರಿ (ಜಿಂದುಏ.೯೩). 
[ « ಪಾರ, ಗಿಲಾಬ್‌ ; ಹಿಂ. ಗಿಲಾವ್‌, ಗಿಲಾವಾ ; ಮರಾ, ಗಿಲಾವಾ] 

ಗಿಲಿ (ನಾ). ಗೀಳು; ಹಂಬಲ : ನಾಟಕಗಳಲ್ಲಿ ಪಾತ್ರವಹಿಸಲು ಅವನಿಗೆ 
ಇದ್ದ ಗಿಲಿ, ಆಸೆ ಮತ್ತಾವ ಕೆಲಸದ ಮೇಲೂ ಇರಲಿಲ್ಲ (ಮಗಮಾಂ. ೪) ; 
ಅವನಿಗೆ ಎಲ್ಲ ಹೊತ್ತಲು ಇದೆ ಗಿಲಿ (ಮೂಕನು. ೦೯). 

[ ದೇ॥ ತಮಿ. ಕಿಲಿ; ಮಲ. ಕಿಲ್ಲು; ತೆಲು, ಗಿಲಿ] 


ಗಿಲಿಕೆ 


ಗಿಲಿಕೆ, ಗಿರಿಕೆ,, ಗಿರಿಗೆ, ಗಿಲಕೆ, ಗಿಲುಕಿ (ನಾ). ೧. ಗಿಲಿಗಿಲಿ ಎಂದು 
ಸದ್ದುಮಾಡುವ ಒಂದು ಬಗೆಯೆ ಮಕ್ಕಳ ಆಟಿಕೆ; ಸಖರಾಯ 
ನೆಂಬೊಂದೆಳಗೂಸು ಕೈಯೊಳು ಪಿಡಿದು ಗಿಲಿಕೆಯ ಕೋಲನಿತ್ತಯ್ಯ 
ಗೆಜಿಗಿತಿದು ಬಲಿಕೆಯ ಮೆಚ್ಚ ಲೈಯೆಂದ (ಧರಕ. ೪೬-೧೨೬) : ನೀಲಮೇಘ 
ಶ್ಯಾಮಲಕಾಯನು ಲೋಲ ಗಿಲಿಕೆಯ ಧರಿಸಿ (ಅರ್ಜಾವಿ. ೦೭-೨೯); ಹೊಸ 
ಅಂಗಿ, ಕುವ್ವಾಲಿ, ಗಿಲಿಕೆ, ಕಡ್ಲೇಪುರಿ; ರಾಗಮಾಲಿಕೆ ತೆಗೆದುಕೊಡದಿದ್ದರೆ 
ಮೂರುದಿನವಾಗಲಿ ಅಳುವುದನ್ನು ಬಿಡುತ್ತಿರಲಿಲ್ಲ (ಹುಲ್ಬಹ. ೧೩೫). 
೨. ಎತ್ತಿನ ಕೋಡಿನ ತುದಿಗೆ ಅಳವಡಿಸುವ, ಗಿಲಿಗಿಲಿ ಎಂದು 
ಸದ್ದುಮಾಡುವ ಒಂದು ಅಲಂಕಾರ : . ಉಭಯದ ಕೋಡ ಕಿತ್ತು ನಲಿ 
ದೊಲವಿನ ಹೊಲನ ಬಿಟ್ಟು ಕೊಂಬಿನ ಗಿಲಿಕೆಯಲ್ಲೊಲದಾಡುವೆ (ಸರ್ವವ. 
೭೩-೪೩೦). ಗಿರಿಕೆ : ೧. ಎನ್ನ ಕಯ್ಕೊಳಾರ್‌ ಮರಸಿಟ್ಟರೀ ಗಿರಿಕೆಯನ್ನ 
(ಗಿಳಿವಿಂ. ೩೦-೬). ಗಿರಿಗೆ: ೨. ಬಳಸುವೇಜುವ ಸುಟ್‌ವಗಲ್ವಿನ್ನಪ್ಪ 
ಚಾರಣದೋಷಮಂಲ್ಲದೆ ಪೊಟ್ಟವಟ್ಟಳೆಗೆ ಸಮನಾಗೆ ಗಿರಿಗೆಯ ಕೋಲ್ಕುಟ್ಟಿ 
ಮಿಗಲುಂ (ಎಕ, 11, ೧೩೩-೯೧; 982). ಗಿಲಕೆ: ೧. ಗಾರುಡಿಗರು ಉಪ 
ಯೋಗಿಸುವ ರಟರಟ ಗಿಲಕೆಯೇ ಇವರ ವಾದ್ಯಗಳು (ಪ್ರವಾಇ. 1, ೫೯). 
ಗಿಲುಕಿ: ೧. ಕ್ಯಾಬಿನಿನ ಒಳಗಿದ್ದರೆ, ಗಿಲುಕಿಯೊಳಗಿನ ` ಕಾಳುಗಳ ಹಾಗೆ 
ಅಲ್ಲಾಡುತ್ತಿರಬೇಕು (ನಿಬಂಧ. 17, ೧೮೩). 
[ದೇ॥ ತಮಿ. ಕಿಲುಕಿಲಿ ; ತುಳು. ಗಿಲಿಕಿಟ್ಟಿ ; ತೆಲು. ಗಿಲಕ, ಗಿಲ್ಕ ) 
ಗಿಲಿಗಿಂಚಿ, ಗಿಲಗಂಚಿ, (ನಾ). (ಉಕ) ಒಂದು ಬಗೆಯ ಭಕ್ಷ್ಯ; ಕರ್ಜಿ 


ಕಾಯಿ: ಹುರಿಟ್ಟ ಬಾನದ್ದಿಟ್ಟ ಕರದಂಟ ಕೋಡಬೇಳಿ ಬುರುಬಂರಿ' 


ಚಕ್ಕಲಿ ಗಿಲಿಗಿಂಚಿ ಮಾಡಿದರು (ಸಿದ್ಧು. ೧೭-೩೫). ಗಿಲಗಂಚೈ;: ದೀಪಾವಳಿ 
ಫಳಾರಕ್ಕೆ ಚಕ್ಕುಲಿ ಗಿಲಗಂಚಿ ಇಲ್ಲದಿದ್ದರೆ ಹೇಗೆ? (0) (7?) 
ಗಿಲಿಗಿಂಚೆ, ಗಿಲಗಂಚ್ಕಿ, ಗಿಲಿಗಿಚ್ಚಿ (ನಾ), ೧.-ಗಿಲಕುಮರ: “ಫಂಟಾರವಾ, 
ಶಣಪುಷ್ಪಿಕಾ- ೨ ಗಿಲಿಗಿಂಚೆಯ ಗಿಡದ ಹೆಸರುಗಳು, ಗಿಲಕುಮರ” 
(ಸಿದ್ಧಾಂತಿ. ೧೦೪)- ೨. ಮಕ್ಕಳ ಆಟಿಕೆ; ಗಿಲಿಕೆ: (8). ಗಿಲಗಂಚಿ, : 
೨. ಬಾಲರ ತಕ್ಕ ಹೊಸ ಗಿಲಗಂಚಿ (ಲೋಕಗೀ. ೦೫೫). ಗಿಲಿಗಿಚ್ಚಿ ; 
೨. ಕುಣಿವ ಅಣುಗನ ಕಯ್ಯ ಗಿಲಿಗಿಚ್ಚಿಯಾದುದಾ ಶೈಲವನಭೆಮಿ 


(ಶ್ರೀರಾಮಾ. ೪೦೩-3೧); ಅವೆಲ್ಲವೂ ಒಟ್ಟುಲಿದು ಕಾಡೆಲ್ಲಾ ಗಿಲಿಗಿಚ್ಚಿ ' 


ಆಡಿಸಿದ ಹಾಂಗಿದೆಯಲ್ಲಾ! (ಮಲೆಮ, ೨೭೬), 
[ದೇಃ ತೆಲು. ಗಿಲಿಗಿಂತ, ಗಿಲಿಗಿಚ್ಚ 

ಗಿಲಿಗಿಚ್ಚಿ « ಗಿಲಿಗಿಂಚೆ ' ನೋ. 

ಗಿಲಿಗಿಲಿ (ನಾ). ಒಂದು ಅನುಕರಣದಧ್ವನಿ: ಗಿಲಿಗಿಲಿ ಎಂಬೊ [ ಪಾಕಾಂ. ಫಿಲಂ 
ಫಿಲು ಥಿಲುರೆಂಬ] ಹೊನ್ನ ಕಡಗ ಗೆಜೆ. '(ಪುರಂದ. 3-೭೨-೧) ; .ನಿಂದಾರ 
ಗಿಲಿಗಿಲಿಯ ನಾದದಲಿ ನೀರೇರು (ಜಸಿಗೆ. 30). 

ಗಿಲಿಗಿಲಿಗಂಬ « ಗಿಲಿಗಿಲಿಗಂಭ' ನೋ, 

ಗಿಲಿಗಿಲಿಗಂಬವಾಡಿಸು (ಕ್ರಿ). ೧. ಗಿರಿಗಿಲಿಗಂಬದಾಟವನ್ನು ಆಡುವಂತೆ 
ಮಾಡು ; ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ಓಡಿಹೋಗು 
ವಂತೆ ಮಾಡು, ೨. (ಆಲಂ) ಸ್ಮಾನಪಲ್ಲಟವನ್ನುಂಟುಮಾಡು ; ಬೇರೆ 
ಬೇರೆ ರಕ್ಷಕರನ್ನು ಹುಡುಕುವಂತೆ ಮಾಡಂ : ವಿರೋಧಿಬಲಕ್ಕೆ . . . 
ದೋಜ್ಪಿ )ತಾಪದಿಂ ಗಿಲಿಗಿಲಿಗಂಬವಾಡಿಸುವನಾಹವದೊಳ್‌ಕಲಿಬಿಟ್ಟಿದೇವಂ 
(ಎಳ. ಸ, ಜಿಕ್ಕನಾ. ೨೧-೩೪; 3೩160). 

[ ಗಿಲಿಗಿಲಿಗಂಬ (ಎ ಗಿಲಿಗಿಲಿಗಂಭ) + ಆಡಿಸು] 

ಗಿಲಿಗಿಲಿಗಂಭ, ಗಿಲಿಗಿಲಿಗೆಂಬ (ನಾ). ೧. ಆಟವಾಡಲು ಬಳಸುವ ಕಂಬ : 
ಬಾಲಕಂ ನಲಿನಲಿದಾಡುವ ಗಿಲಿಗಿಲಿಗಂಭಂಗಳಪ್ಪೂರುದಂಡಂಗಳೆ (ಅಸರ. 
೨-೩೩). ೨. ಒಂದು ಕಂಬದಿಂದ ಮತ್ತೊ 'ದು ಕಂಬಕ್ಕೆ ಓಡಿಹೋಗಿ 
ಮುಟ್ಟುವ ಒಂದು ಆಟ. ಗಿಲಿಗಿಲಿಗಂಬ: ೨. ಪರನೃಪರ ಭುಜ 


೨೫೦೯ 


10 


1% 


26 


80 


ಗಿಲೀಟುಕೆಲಸ 


ಸ್ತಂಭಾಂತರಂಗಳೊಳು ವಿಜಯಲಕ್ಷ್ಮಿ ಗಿಲಿಗಿಲಿಗಂಬಂ ಪಿರಿದಲಸಿ 
ವಿಕ್ರಮಾಂಕಸ್ಮಿ ರಬಾಹುಸ್ತಂಭ ಶಾಳಭಂಜಿಕೆಯಾದಳು (ಸೌಇಇ. 1೩-1, 
೧೯೭-೦೧೦; 1119). "ನಿಟ್‌ನಿಟ್‌ಗಂಬ' ಪರಾ. ಐ ಈ ಆಟದಲ್ಲಿ ಒಂದು 
ಕಂಬವನ್ನು ಬಿಟ್ಟು ಮತ್ತೊಂದು ಕಂಬವನ್ನು ಮಂಟ್ಟುವ ಮಧ್ಯೆ 
ಎದುರುಪಕ್ಷದವರು ಆಟಗಾರರನ್ನು ಮುಟ್ಟಿದರೆ ಅವರು ಸೋತ 
ರೆಂದು ಅರ್ಥ. ಇದು ವಿಶೇಷವಾಗಿ ಹೆಣ್ಣು ಮಕ್ಕಳು ಆಡಂವ ಆಟ. 
[ ಗಿಲಿಗಿಲಿ? + ಕಂಭ) 
ಗಿಲಿಗಿಲಿಮಂಚ (ನಾ). ಗಿಲಿಗಿಲಿ ಎಂದು ಶಬ್ದ ಮಾಡುವ ಗೆಜ್ಜೆಗಳಿಂದ 
ಕೂಡಿದ ಮಂಚ: ಮುತ್ತಿನ ಸೆರಗಾಗೊರಸ್ಕಾಳು ಚಾಮಂಂಡಿ ಗಿಲಿಗಿಲಿ 
ಮಂಚ ಕೊಡವ್ಹಾಸಿ ಚಾಮುಂಡಿ (ನಾಪದ. ೦೦೨). [ಗಿಲಿಗಿಲಿ೬ ಮಂಚ] 
ಗಿಲಿಗಿಲಿಸು (ಕ್ರಿ). ಗಿಲಿಗಿಲಿ ಎಂದು ಶಬ್ದಮಾಡು ; ಗಾಡಿ... ಓಡ 
ಹತ್ತಿದ್ದರಿಂದ ಗಿಲಿಗಿಲಿಸಿದ ಎತ್ತಿನ ಗಂಟೆಗಳ ನಿನಾದ (ಮೂರುದಾ. ೧೧೪). 
[ ಗಿಲಿಗಿಲಿ * - ಇಸ್ಕು] 
ಗಿಲಿಗಿಸು (ಕ್ರಿ). ಚಕ್ಕಳಗುಳಿಯಿಡು : ಹುಲಿ ನಲಿದು -ಗಿಲಿಗಿಸಿ 'ಗೆಜ್ಜೆ ಗಟ್ಟಿ 
ಒಲಿದಾಡಿತ್ತು (ಆದವೆ. ೩೮-೦೦೩). [ಗಿಲಿಗು . - ಇಸ್ನೂ] 
ಗಿಲಿಗು (ನಾ). ಕಚಗುಳಿ; ಚಕ್ಕಳಗುಳಿ: ಕರಡಿಯ ಗಿಲಿಗಿನಲ್ಲಿ ಸತ್ತು 
ಕೋಡಗದ ಚೇಷ್ಟೆಯಲ್ಲಿ ಸಿಕ್ಕಿ (ಆಂಿಕಿಮಾ. ೧೫೩-೧೯೨). [?] 
ಗಿಲಿತ, ಗಿಳಿತ (ಗಂ). ನುಂಗಿದ; ನೊಣೆದ; ತಿಂದ. ಗಿಳಿತ: 
ಮುಳುಗಿಶತಾಶಾಸಮುದ್ರದಿ ಲಜ್ಜೆ ದಾಕ್ಷಿಣ್ಯಮಿಳಿತಮಾಯಿತೈತಪ್ಪ ಸಿರಿ 
ಬಿಸಿಲ್ದೊರೆಯೊಳಗೆ ಗಿಳಿತಮೆನಿಸಿತು ಮನೋರಥ ಕಾಳಕೂಟನಿಭ ಕಾಸಾರ 
ದೊಳ್‌ (ವೆಂಕಾರಾ. ೨-೮-6). [ಸಂ.] 
ಗಿಲಿಬಲಿ, (ನಾ). ಒಂದು ಅನುಕರಣಶಬ್ದ : ಗಿಲಿಬಿಲಿಯೆನೆ ಬಟ್ಟಮಂತ್ತಿನ 
ಸರಗಳು (ಕಂಪ್ರಸಾಂ. ೧೭-೬೪). 
ಗಿಲಿಬಿಲಿ, (ನಾ). (ಉಕ) ತೊಂದರೆ; ಹಿಂಸೆ ; ಕಾಟ. [ ಗಲಿಬಿಲಿ] 
ಗಿಲೀಟ್‌ : ಗಿಲೀಟು” ನೋ, 
ಗಿಲೀಟು, ಗಿಲೀಟ್‌ (ನಾ). ೧. ತಾಮ್ರ ಮೊದಲಾದ ಲೋಹಗಳಿಗೆ 
ಮೆರುಗಿಗಾಗಿ ಬಳಿಯಂವ ಚಿನ್ನ ಅಥವಾ ಬೆಳ್ಳಿಯ ಮುಲಾಮು,- 
ಲೇಪನ: “ ಚಿನ್ನದ ಮುಲಾಮಂ; ಸ್ವರ್ಣಲೇಪ; ಗಿಳೀಟು” (411೬. ಇಂಕನಿ) ; 
ಗಿಲೀಟಿನ ಪದಾರ್ಥಕ್ಕೆ ಒಳಗು-ಹೊರಗು : ಹೇಮಕ್ಕುಂಟೇ ಆ ಭೇದ? 
(ಕರ್ಜಾಕ. ೯೮); ಆಭರಣಗಳೆಲ್ಲಾ ಗಿಲೀಟಿನವಾಗಿದ್ದವು (ನಟಿಸಾ. 3೪೦): 
ಅದೇ ತರಹ ಗಿಲೀಟಿನ ಚೈನು ಕುತ್ತಿಗೆಗೆ ಹಾಕಿಕೊಂಡೆ (ಸಾವಿಸೆ. ೧೫). 
೨. ಹೊಳಪು; ಥಳಕಿನಿಂದ ಕೂಡಿರಂವುದಂ : ಹಿಂದಿನಂತೆ ಈಗ ಒಳ್ಳೆ 
ಗಟ್ಟಿಮಾಲು.ಎಲ್ಲಿ ಬರುತ್ತದೆ? ಎಲ್ಲಾ ಗಿಲೀಟಿನ ಪದಾರ್ಥಗಳೇ (ರೂಢಿ). 
೩. (ಆಲಂ) ನಯವಾದ ಮಾತುಗಾರಿಕೆ ; ಪುಸಲಾವಣೆ : ಈ ಗಿಲೀಟು 
ಎಲ್ಲ ಯಾರಿಗೆ ಹೇಳಿಕೊಡತೀ ಹಾರವಯ್ಯ (ಜಂದತೋ. ೧೬೪). ಗಿಲೀಟ್‌ : 
೩. ತಮಗೇ ಗೊತ್ತಿಲ್ಲದೆ ಹೋದರೆ ಇನ್ನು ಯಾರಿಗೆ ಗೊತ್ತು ಸಾರ್‌ 
ಎಂದು ಮಣಿ ಸ್ವಲ್ಪ ಗಿಲೀಟ್‌ ಹೊಡೆದ (ಸ್ಮಾಮಿಸ್ಮೇ. ೬೦). 
ಗಿಳೀಟುಮಾಡುಎ೧. ಲೇಪಕೊಡು; ಹೊಳಪುಕೊಡು. ೨. (ಆಲಂ) 
ವಂಖಸ್ತಾತಿಮಾಡು ; ಹೊಗಳಂ : ಎಂಥವರಿಗೂ " ಗಿಲೀಟುಮಾಡಿ ' 
ತನ್ನ ಕಾರ್ಯ ಸಾಧಿಸಿಕೊಳ್ಳುವ ಸಾಮೋಪಾಯಗಳು ಅವನಲ್ಲಿದ್ದವು 
(ಕಂಬಹು. ೧೩). [ + ಇಂ. gilt ] 
ಗಿಲೀಟುಕೆಲಸ (ನಾ). ೧. ಲೇಪಕೊಡುವ ಕೆಲಸ; ಹೊಳಪುಮಾಡುವ 
ಕೆಲಸ: ಅಕ್ಕಸಾಲಿ ಗಿಲೀಟುಕೆಲಸ ಚೆನ್ನಾ ಗಿ ಮಾಡಿದ್ದಾನೆ (ರೂಢ). 
೨. (ಆಲಂ) ಮೋಸದ ಕೆಲಸ; ಹೊರನೋಟಕ್ಕೆ ಮಾತ್ರ ಚೆನ್ನಾಗಿರುವ 
ಕೆಲಸ : ಅವರು ಮಾಡುವುದೆಲ್ಲ ಬರೀ ಗಿಲೀಟುಕೆಲಸ (ರೂಢ). 
! ಗಿಲೀಟು + ಕೆಲಸ] 


ಗಿಲೀಟುಮಾಲಾು 


ಗಿಲೀಟುಮಾಲು (ನಾ). ಥಳಕಿನ ಸರಕು ; ಉತ್ತಮವಸ್ತುವಿನ ಹಾಗೆ 
ಕಾಣುವಂತೆ ಮಾಡಿರುವ ಸಾಧಾರಣವಸ್ತು : ಆ ಗಿಲೀಟುಮಾಲಿಗೆ 
ಬೆಲೆ ಇಲ್ಲವಾಗಿದೆ (ಹೇಮಕೂ. ೦೫). [ಗಿಲೀಟು + ಮಾಲ್ಗು] 

ಗಿಲುಕಿ «ಗಿಲಿಕೆ' ನೋ. 

ಗಿಲುಕು (ನಾ). ಒಂದು ಅನುಕರಣಶಬ್ದ : ಉಲಿವ ಪದದಂದುಗೆಯ| 5 
ಬೆರಳಿನ ಗಿಲುಕಿನುಂಗರ ವೀರಮಂದ್ರಿಕೆ (ಆನಂರಾ. ೬-೭-೧೮) : ಗಿಲುಕೆಂಬೊ 
ಬಳಿಗೆ ಕೆಲಸೊಂದು ಗಳಿಗೆ (ಗಂಗಾವ. ೩೨-೧೮) ; ಗೆಜ್ಜೆ ಪಟ್ಟಿ ಗಿಲುಕೆನಿಸಿ, 
ಏಡವಿ, ಸುಳಿನಾಭಿ ತೋರಿ ನಲಿಸಿ (ಕಮೇಘ. ೮-೨೮). 

ಗಿಲುಕೆ (ನಾ). ಒಂದು ಅನುಕರಣಶಬ್ದ. « ಗಿಲುಕೆಮಂಚ' ಪರಾ. 

ಗಿಲುಕೆಮಂಚ (ನಾ).-ಗಿಲಿಗಿಲಿಮಂಚ : ಅಕ್ಕಾ ಚಾಮಂಂಡೀ ಗಿಲುಕೇ 
ಮಂಚದ ಮೇಲೇ ಸ್ವಾಮಿ ನಂಜುಂಡೂ ವರೀಗ್ಯವನೆ (ಹುಟ್ಕಹ. ಇಂ). 

[ ಗಿಲುಕೆ + ಮಂಚ] 

ಗಿಲುಬು (ಕ್ರಿ). ಕಾಡಿಬೇಡಿ ಸಂಪಾದಿಸು ; ಕೊಡುವವರಿಗೆ ಇಷ್ಟವಿಲ್ಲ 
ದಿದ್ದರೂ ಒತ್ತಾಯಮಾಡಿ ಗಿಟ್ಟಿಸಿಕೊಳಂ ; ಕವರು: ಅವನೇ ಆಗಾಗ್ಗೆ 
ಸಿಗರೇಟಿಗೆ ಕಾಸು ಬೇಕಾದರೆ, ಬಸ್ಸಿಗೆ ಚಿಲ್ಲರೆ ಬೇಕಾದರೆ ಹೆಂಡತಿಯಿಂದ 
ನಿರ್ದಾಕ್ಷಿಣ್ಯವಾಗಿ .ಗಿಲುಬುವುದಕ್ಕೆ ಆರಂಭಿಸಿದ (ತಾಯಿಕ. ೧೪೬). 

(ದೇ8 ತೆಲು. ಗಿಲುಬುಎಕದಿ ] 

ಗಿಲ್ಲಾ " ಗಿಲ್ಲೆ' ನೋ, 

ಗಿಲ್ಲು, ಗಿಳ್ಳು (ಕ್ರಿ). ಜಿಗುಟು ; ಚಿವುಟಂ ; ಯಾರೋ ಮಗುವಿನ ಕೆನ್ನೆ 
ಯನ್ನು ಗಿಲ್ಲಿದ್ದಾರೆ (ರ). ಗಿಳನ್ಫಿ : ಅವಳು ಮಗುವನ್ನು ಗಿಳ್ಳಿದಳು 
(ರೂಢಿ). " ಕಿಳ್ಳು *` ಪರಾ, 

[ದೇ॥ ತಮಿ. ಮಲ. ಕಿಳ್ಳು ; ತೆಲು. ಗಿಲ್ಲು] 

ಗಿಲ್ಲೆ, ಗಿಲ್ಲಾ (ನಾ). ೧. ದೂರು; ಅಪವಾದ: “ ಗಿಲ್ಲೆ-ಅವಮಾನ ” 
(ಜಾನಕೋ. ೪6). ಗಿಲ್ಲಾ: ೧. ಆದ್ರ ಸಮಾಜ್ದಾಗ ಮಾತ್ರ ಇವೆಲ್ಲಾ 
“`ಗಿಲಾನೂ ” ಇರ್ತಾವಂಬೊ ಗಿಲ್ಲಾ ಇವೊತ್ತ ಹೊರಬಿತ್ತು (ಮಿಂಜಹು.' 
೧೪೩). ವಿ. (ಉಕ) ಗುಲ್ಲಂ; ಪುಕಾರು; ಅವರ ಬಗ್ಗೆ ಊರ ತುಂಬ 
ಗಲ್ಲಾ ಎಬ್ಬಿಸಿಬಿಡಬೇಕು (ಪರಿಲ. ೪೭). [ “ಹಿಂ. ಗಿಲಾ] 

ಗಿವುಚು « ಕಿವಂಟ್ದಾ ? ನೋ. 

ಗಿವುರು « ಗಿಬರು,'' ನೋ. 

ಗಿಳಂಕರಿಸು (ಕ್ರಿ). ೧. ನುಂಗು ; ಕಬಳಿಸಂ : ಮನುಷ್ಯರನ್ನು ಗಿಳಂಕರಿಸಿ 
ಬಿಡುವ ಹುಲಿ ಕರಡಿ ಸಿಂಹಗಳ ತಾಯ್ಮನೆಯದು (ವೀರಲಂ. ೨೪) ; ಆಂಧ್ರರು 
ವೆಂಗಿಪಳುವನ್ನೆಂದೋ ಗಿಳಂಕರಿಸಿಬಿಟ್ಟರು (ನಾಡೋಅ. ೧೨). ವಿ. ಆಲಂ) 
(ಗುಟ್ಟು ಮೊದಲಾದಂವನ್ನು) ಮುಚ್ಚಿಟ್ಟುಕೊಳ್ಳು ;, ಹೊರೆಗೆಡಹ 
ದಿರಂ : ತಾನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದ್ದನ್ನೂ ಗಿಳಂಕರಿಸಿದ್ದ (ದೀಪಹ. 
78, ೧೪೦). ([ಗಿಳಂಕರಣ್ಯ - - ಇಸ್ಕು] 

ಗಿಳಂಕೃತ (ಗಂ). ನುಂಗಿದ ; ಕಬಳಿಸಿದ. 

ಗಿಳಂಕೃತಮಾಡು--೧. ಮುಂಗು.; ಕಬಳಿಸಂ : ಆ ಭೂತವು ಆತನನ್ನೂ 

ಬಾಯೊಳಗೆ ಹಾಕಿಕೊಂಡು ಗಿಳಂಕೃತಮಾಡಿಬಿಟ್ಟಿತು. (ಬ್ರಹ್ಮಣ, ೭೮). 
ಪಿ. (ಆಲಂ) ಎತ್ತಿಹಾಕಂ ; ಲಪಟಾಯಿಸು: ಇನಾಮಾ ಜಮಾನು, 
ಗಿಳಂಕೃತಮಾಡುವ ಹಾಗಿಲ್ಲ (ದೀಪಹ. 1, ೩೬). [ ಸಂ. ಗಿಲಂಕೃತ] 

ಗಿಳನ' ಗಿಲನ' ನೋ. ` 

ಗಿಳಿ, ಗಿಣಿ (ನಾ). ಹಸಿರುಬಣ್ಣ ದ ಗರಿ ಮತ್ತು ಕೆಂಪಾದ ಕೊಕ್ಕು ಇವು 
ಗಳಿಂದ ಕೂಡಿದ ಒಂದು ಜಾತಿಯ ಪಕ್ಷಿ; ಶುಕ ; ಕೀರ: “ ಕನ್ನಡವಕ್ಕಿ 
ಪುರುಳಿ ಪಂಡಿತವಕ್ಕಿಯೆನಲು ಗಿಳಿ” (ಕಬ್ಬಿಕ್ಕೆ. 3೩): ಕಲ್ಲೊಡನೋದು 
ವುದಲ್ಲಿ, ಗಿಳಿಗಳುಂ ಪರುಳಿಗಳುಂ (ಕವಿಠಾ. ೧-೧೦); ಚಿಲಿಮಿಲಿ | 45 
ಎಂದೋದುವ ಗಿಳಿಗಳಿರಾ ನೀವು ಕಾಣಿರೇ (ಮಹಾಟೀ. ಬ. ೩೩-೭೩) : ಗಿಳಿಯ | 


20 


80, 


೨೫೧೦ 


ಗಿಳಿಬಾಗಿಲು 


ಹಿಂಡುಗಳೆತ್ತ ಗಿಡಿಗನ ದಳದುಳವು ತಾನೆತ್ತ '(ಕುವ್ಕಾದ್ರೋ. ೨-6೧); 

ಗಿಳಿಯು ಪಂಜರದೊಳಿಲ್ಲ . . . ಬಟ್‌ದೇ ಪಂಜರವಾಯ್ತುಲ್ಲ (ಪುರಂದ. 

೦-೧೧3 ಪಲ್ಲವಿ) ; ಗಿಳಿಯನ್ನು ಸಾಕಿ ಬೆಕ್ಕಿಗೆ ಕೊಟ್ಟ ಹಾಗೆ (ಗಾದು.ಗಿಣಿ: 

“ ಕೀರಃ, ಶುಕಃ-ಈ ಪಿ ಗಿಣಿ” (ನಾಟಿರಾ. ೧೧೪); ಅಂಜುವೆವು ನಿಮಗರಸರೇ 

ಬಲಪಂಜರದ ಗಿಣಿ ನೀವು (ಕುವ್ಕಾಕ: ೧೧-೪೨) ; ದೊಡ್ಡಿ ತಾದ ಎಲವದ 

ಮರದ ಮೇಲೆ ಅನೇಕ ಗಿಣಿಗಳಿರುವುವು (ವಡಧಾ. ೨). ಐ ಗಿಳಿಯ ಜಾತಿಗೆ 

ಸೇರಿದ ಇತರ ಬಣ್ಣದ ಪಕ್ಷಿಗಳೂ ಉಂಟು. 

[ದೇ ॥ ತಮಿ. ಕಿಳಿ, ಕಿಳ್ಳೆ: ಮಲ. ಕಿಳಿ; ತುಳು. ಗಿಣಿ, ಗಿಳಿ; 

ಕೊಡ. ಗಿಣಿ; ಪರ್ಜಿ. ಕಿಲ್‌] 

ಗಿಳಿಗಡಿಕ, ಗಿಣಿಗಡಕ (ಗಂ). ಗಿಳಿ ಕಚ್ಚಿದ,-ಕಡಿದ : ತೋಟದಲ್ಲಿ ಅನೇಕ 
ಗಿಳಿಗಡಿಕ ಹಣ್ಣುಗಳು ಬಿದ್ದಿರುತ್ತವೆ (ರೂ). ಗಿಣಿಗಡಕ : ತುಂಬ ಕೆಂಪು 
ಗಿಣಿಗಡಕ ಹಣ್ಣಿನ ಹಾಂಗ ಇದ್ದಂಥ ತುಟಿಯ ಬಣ್ಣೆತ್ತ ಹಾರಿತು? 
(ನಾದಲೀ.೫೮-೭). [ಗಿಳಿ + ಕಡಿಕ್ಯ( ಆಕಡಿಕ್ಕು) ) 

ಗಿಳಿಗರ್ಚು (ಕ್ರಿ). ೧. ಗಿಳಿಯಂತೆ ಕಚ್ಚು. ೨. (ಆಲಂ) ಸ್ವಲ್ಪ ಮಾತ್ರ 
ರುಚಿ ನೋಡು: ಮರ್ಚದಿರು ಬಸನಮಂ ಗಿಳಿಗರ್ಚದಿರು ಖಳಸ್ವಭಾವಮಂ 
(ಕಾವ್ಕಾವ. ೩೭ರ). [ಗಿಳಿ * ಕರ್ಚು, ) 

ಗಿಳಿಗೆಡಪ (ನಾ).ಗಿಳಿಯ ಮಾತು; ಶಂಕಧ್ವನಿ; ಆಗಳಾ ಗಿಳಿಯ ಗಿಳಿಗೆಡಪಕ್ಕೆ 
ವಕುಗುಳ್ನಗೆ ನಗುತ್ತ್ತಿಮಾಷದಾನತಾನನೆಯಾದೋಪಳಂ ಭೂಪಾಳಂ 
ಚಾಳಿಸಿ (ಕಂದ್ರಪು. ೭-೮೭ ವ). [ಗಿಳಿ ಗೆಡಪ] 

ಗಿಳಿತ "ಗಿಲಿತ? ನೋ. 


ಗಿಳಿದಾಲಿ, ಗಿಳಿದಾಳಿ (ನಾ). ಗಿಳಿಯ ಚಿತ್ರದಿಂದ ಕೂಡಿರಂವ ತಾಳಿ; 


ಪದಕಂ ಗಿಳಿದಾಲಿ ತೋಳಬಂದಿ . . . ಪಿಲ್ಲಿ ಮಿಂಚು ಮೊದಲಾದ 
ಫೊಸಮಿಸುನಿದೊಡವುಗಳಿಂ (ಹಾಲಾಸ್ಕ. 8-೯-೬೪ ವ). ಗಿಳಿದಾಳಿ : 
ನೆತ್ತಿಯ ಜುಂಜು ಮೇಗಣಳಿಮಾಲೆ ಕರಾಸಿಯೆ ನೀಳ್ದ ಕೊಂಬು 
ಮೈವೊತ್ತಿದ್ದ ಪುಷ್ಪರೇಣು ಪೊಸರಕ್ಕೆ ಶುಕಂ ಗಿಳಿದಾಳಿ (ವೃಷವಿ, ೪.೩೭). 
[ಗಿಳಿ - ತಾಲ್ಕಿ 

ಗಿಳಿದಾಳಿ " ಗಿಳಿದಾಲಿ' ನೋ. 

ಗಿಳಿದೇರ (ನಾ). ಗಿಳಿಯನನ್ನೇ ತೇರು ಮಾಡಿಕೊಂಡಿರಂವವನು ; ಕಾಮ ; 
ಮನ್ಮಥ ; “ ಇಂಗೋಲ್ವಿಲ್ಲಂ . . . ಐಸರಲಂ, ಗಿಳಿದೇರಂ - ಇವು ೧೩ 
ಕಾಮದೇವಂಗೆ ಪೆಸರ್‌” (ಕಠಸಾ. ೨-೧೩): ಇದು ಗಿಳಿದೇರನ ದಾಳಿಯ 
ಭೀತಿಗೆ ಪುದುಗಿದ ನಡುಕಮೊಯೆನಲು (ಜಯಾ. ೪-೦೯). 

[ಗಿಳಿ ತೇರ್‌ +-ಅ,) 

ಗಿಳಿನುಡಿ, ಗಿಣಿನಂಡಿ (ನಾ). ೧. ಗಿಳಿಯ ಮಾತು. ೨. ಗಿಳಿಯ ಮಾತಿ 
ನಂತೆ ಮಂದ್ಹಾದ ನಂಡಿ ; ಮಧುರವಾದ ಮಾತಂ ; ಸೋಗೆದುಜುಬಿನ 
ಗಿಳಿನುಡಿಯ ಪೊಣರ್ವಕ್ಕಿ ಮೊಲೆಗಳ ಕೆಂಪುದಳಿರಡಿಯ . . . ನಂದನಲಕ್ಷ್ಮಿ. 
ಶೋಭಿಪಳು (ಸಾಳ್ಕಛಾ. ೨-೨). : ಗಿಣಿನುಡಿ; ೨. ಗಿಣಿನುಡಿಯಬಲೆಯ 
ಕೂಟದಿ ಮುತ್ತಿನ ಮಣಿಯಂತೆ ಬೆಮರಾಂತಿರುವ ಹಣೆಯ ನಿವಾರಿಸ 
ಬೇಕೆಂದು ಹೊಂಬೀಸಣಿಗೆಯ ಹಿಡಿದೊರ್ವೆಯಿಹಳು (ಮೋಹತ. ೪-೧೦). 

[ಗಿಳಿ + ನುಡಿ) 

ಗಿಳಿಪಾಠ (ನಾ). ಗಿಳಿಯಂತೆ (ಅರ್ಥಮಾಡಿಕೊಳ್ಳದೆ ಬೇರೆಯವರು 
ಹೇಳಿದ್ದನ್ನೇ) ಹೇಳಂವುದು ; ಕಲೆಯೆಂದರೆ ಗುರುವು ಹೇಳಿಕೊಟ್ಟಿರುವ 
ಗಿಳಿಪಾಠವನ್ನೂ ಒಪ್ಪಿ ಸಂವುದಲ್ಲ (ಆಥಾನ್ಮ. ಟಿ. 

[ಗಿಳಿ + ಪಾಠ) 

ಗಿಳಿಬಾಗಿಲು (ನಾ). ಗಂಬ್ಬಿಬಾಗಿಲು ; “ ಚಿಕ್ಕಕಿಟಿಕೆ” (ಗಿಳಿವಿ. ಕೋಶ) : 
ಗಿಳಿಬಾಗಿಲ ತೆರೆಯೆಯಾ? ಹೂದನಿಯಿನೆನ್ನ ಕರೆಯೆಯಾ ... ತಾರಾ 
ಕಟಾಕ್ಷ ಬೀರೆಯಾ? (ಗ೪ವಿಂ.೩೮-೧) (ಗಿಳಿ + ಬಾಗಿಲು (ಆಬಾಗಿಲ್‌) ] 


ಗಿಳಿಬಾವಲಿ 


ಗಿಳಿಬಾವಲಿ (ನಾ). ಹೆಂಗಸರು ಕಿವಿಗೆ ಹಾಕಿಕೊಳ್ಳುವ ಗಿಣಿಯಾಕಾರದ 
ಒಂದು ಬಗೆಯೆ ಆಭರಣ : ಹರಳು ವಜ್ರದೋಲೆ ಬುಗುಡಿಯ ಚಳಕು 
ಗಿಳಿಬಾವಲಿ (ಕರ್ಣಾಕ. ೨೮೭). [ಗಿಳಿ + ಬಾವಲ್ಲಿ ( ಆಬಾವುಲ್ಕಿ) 1 

ಗಿಳಿಮಾತು "ಗಿಳಿವಾತಂ' ನೋ. 

ಗಿಳಿಮಾವು, ಗಿಣಿಮಾವು (ನಾ). ಒಂದಂ ಬಗೆಯ ಮಾವು; ಗಿಣಿಮೂತಿ 
ಮಾವು : ತೋತಾಪುರಿ: ಮಾವು ಗೆರ್ಮಾವು . . . ಅಡಿಕೆಮಾವು ಗಿಳಿ 
ಮಾವು ಬೈತಲೆಮಾವು (ನವಮೋ. ೨೪-೪೯). ಗಿಣಿಮಾವು : ತನಿಮಾವು 
ಗಿಣಿಮಾವು . . . ತೆರುನಿಕರಂಗಳುಂ (ವಿವೇಕ. 3೧೧): ಕಣ್ಣು ಕವಳೆಯ 
ಹಣ್ಣು ಗಿಣಿಮಾವಿನೊಲು ಮೂಗು (ಅರಳು. ೨೩೩-4). [ಗಿಳಿ * ಮಾವು] 

ಗಿಳಿಮೂಗ, ಗಿಣಿಮೂಗ (ನಾ). ೧. ಗಿಳಿಯ ಕೊಕ್ಕಿನಂತೆ. ಬಾಗಿದ 
ಮೂಗುಳ್ಳವನು. ೨. ಒಂದಂ ಬಗೆಯ ವಂರ; ಅಗಸೆಮರ ; 
ಚೊಗಚೆ : “ ಶುಕನಾಸ-ಹೆಮ್ಮರ, ಅಗಸೆ,ಗಿಳಿಮೂಗ ” (ಓಷಧಿ. ೧೬೯). 
ಗಿಣಿಮೂಗ : ೨. “ ಅನುವಹಿತಾ-ಗಿಣಿಮೂಗ ” (ಓಷಧಿ. 6). 

[ಗಿಳಿ -.ಮೂಗ್ಳು + -ಅ,] 

ಗಿಳಿಮೂಗಿ, ಗಿಣಿಮೂಗಿ (ನಾ). ೧. ಗಿಣಿಯ ಕೊಕ್ಕಿನಂತೆ ಬಾಗಿದ 
ಮೂಗುಳ್ಳವಳು. ೨. ಒಂದು ಬಗೆಯ ಔಷಧಿಸಸ್ಯ: ಗಿಳಿಮೂಗಿ 
ಯರಿಸಿನಂ ಪಿಪ್ಪಲಿಮೂಲಂ (ಅಶ್ಶಶಾ. ೧೨-೭); ಚಿತ್ರಕಮತಿಬಜೆ ದಂತಿ 


ಕಟಂತ್ರಿತಯಂ ಕಾಗೆದೊಂಡೆ ಗಿಳಿಮೂಗಿಯುಮಂ ಮೂತ್ರಸಮೇತಂ ಬುಧ | 


ಜನಮಿತ್ರನವಂ ತಂದು ಪೂಸೆ ಶೋಫಂ ಕೆಡುಗುಂ (ಅಶ್ವಶಾ. ೧೪-೧೧). 
ಗಿಣಿಮೂಗಿ : ೨. ಮೊಲನಾಗರಕ್ಕೆ :- ಕಾಚತೊಂಡೆಯ ಬೇರು ...ಗಿಣಿ 
ಮೂಗಿ . . . ಇವಂ ಸಮಾನಂಗೊಂಡು ಚೂರ್ಣವಂ ಮಾಡಿ (ವಿವೈವಿ. ೯೯). 
[ಗಿಳ+ ಮೂಗು; + - ಇ] 

ಗಿಳಿಯ (ನಾ). ಮದಂವೆ, ದೀಪಾವಳಿ ಮೊದಲಾದ ಸಮಾರಂಭಗಳಲ್ಲಿ 
ಅಳಿಯನ ಜೊತೆಯಲ್ಲಿರುವ ಅವನ ಗೆಳೆಯ : “ ಮದುವೆಯಲ್ಲಿ ಮದು 
ವಣಿಗನ ಜೊತೆಯಲ್ಲಿರುವ ಗೆಳೆಯ : ಗಿಳಿಯ ” (೫688-2820. ೩ಂಳನಿ): 
“ಅಳಿಯನ ಹಿಂದೆ ಗಿಳಿಯ' ಎಂಬ ಸಾಮತಿಗೆ ಸರಿಯಾಗಿ ತನ್ನ- ಸಮವಯಸ್ಕ 
ನಾದ ಒಬ್ಬ ಸಂಗಾತಿಯನ್ನು ಕರೆದುಕೊಂಡು (ಕಥಾಮಂ. 1೪, ೦೨). 
"ತೋಳ್ಕ' ಪರಾ. [£ "ಅಳಿಯ ಗಿಳಿಯ ' ಎಂಬ ಜೋಡಿ ಪದಗಳಲ್ಲಿ 
ಒಂದನ್ನೇ ತೆಗೆದು ಬೇರೆಯಾಗಿ ಉಪಯೋಗಿಸಿರುವ ಪದ. "ಗೆಳೆಯ ' 
ಎಂಬ ಪದದಿಂದ ಬಂದಿರಬಹುದು. ಸಾಮಾನ್ಯವಾಗಿ ಇದು ಹೀನಾರ್ಥ 
ದಲ್ಲಿಯೇ ಉಪಯೋಗವಾಗಂತ್ತದೆ ) 

ಗಿಳಿಯೋದ್ದು, (ಕ್ರಿ). ಗಿಳಿಯಂತೆ (ಸ್ವಂತ ವಿವೇಚನೆ ಇಲ್ಲದೆ) ಪರರ 
ನುಡಿಯನ್ನು ಅನುಕರಿಶು ; ಆಳವಾಗಿ ತಿಳಿಯದೆ ಓದು ; ಇನ್ನೊಬ್ಬ 
ರಿಂದ ಕಲಿತಂದನ್ನು ಮಾತ್ರ ಹೇಳು: ವೇದವೇದಾಂಗ . ಉಪನಿಷತ್‌ 
ಶಾಸ್ತ್ರ ಪುರಾಣೇತಿಹಾಸಗಳಲ್ಲಿರುವ ಬಾಲಶಿಕ್ಷೆಯ ನೀತಿರೀತಿಗಳು - 
ಅವನ್ನೆಲ್ಲಾ ,ಗಿಳಿಯೋದಿ ಕೇಳಿಸಿ (ಜಿಟ್ಟಿಆ. ೧೧೩-೦೨). [ಗಿಳಿ + ಓದು) 

ಗಿಳಿಯೋದ್ಕು, ಗಿಣಿವೋದು (ನಾ).ಎಗಿಳಿಪಾಠ ; ಶಿವ ಎಂದೋದದನ 
ಓದು ಗಿಳಿಯೋದು (ಸರ್ವವ. ೦೬೮-೭೯೩). .ಗಿಣಿವೋದು : ನಿನ್ನೋದು 
ಗಿಣಿವೋದಾಗುವಂತಾಯ್ಪಕಟ ಕೆಟ್ಟೆಯ ಬಸವನೆನಲರಸು (ಬಿ ಜ್ನ ಪು. 
೬೨-೪೨). [ಗಿಳಿ . ಓದ್ಯು) 

ಗಿಳಿಲು « ಗಿಣ್ಣಲ್‌ ' ನೋ. 

ಗಿಳಿವಣ್ಣ (ನಾ). ಗಿಳಿಯ ಬಣ್ಣ ; ಹಸಿರು : ಅಳಿವಣ್ಣದಾಕಾಶ ಗಿಳಿವಣ್ಣದ 
ಮುಗಿಲು '೨ಳಿದಳಿದುಮರ್ಕನುದಯಿಸಲು ಮಳೆಯು ತಾ ತಳುವದೇ 
ಬಕ್ಕು - (ಸರ್ವಜ್ಞ. ೧೫೭೭). [ಗಿಳಿ ಬಣ್ಣ 

ಗಿಳಿವಳಗ (ನಾ).-ಗಿಳಿವಿಂಡು ; ಗಿಳಿವಳಗ ಮೆಲ್ಲುಲಿಯ ಒಸಗೆಯೆನೆ ಬರಲು 


(ಕಾಲೂರ. ೩೭-೯೨). [ಗಿಳ+೬ ಬಳಗ) 


೨೫೧೧ 


$0 


45 


ಗಿಾಗಿಟ್‌ಗುಟ್ಟು 


ಗಿಳಿವಜಕಿ (ನಾ). ಗಿಳಿಯ ಮರಿ: ಬಿರುದಿನ ಸಾಳ್ವನ ನೀಡವನಂಟ್‌ 
ಗಿಳಿವಟ್‌ಗಳು ತುಡುಕುವಂದದಲಿ (ಕಂನವಿ. ೧೪-೪೪); ಗಿಳಿವಟ್‌ ಮೆಟ್‌ 
ಯದ ನಂದನಂ ಅರ್ಭಕನಾಡದಂಗಳಂ ಮಂಜುಳೆಮೇ (ರಾಜಕೇ. 
4೩-೭೪). [ಗಿಳಿ * ಮ್‌) 

ಗಿಳಿವಾಣತಿ (ನಾ). ಮೊಟ್ಟೆಯನ್ನು ವಂರಿ ಮಾಡಿದ ಗಿಣಿ: ಬಾಣಂತಿ 
ಯಾಗಿರುವ ಗಿಳಿ: ತಳುವದೆ ಕುಟುಕೀವ ಗಿಳಿವಾಣತಿಯನಾ ನಳಿನವದನೆ 
ಕಂಡಳಾಗ (ಕುರಾಸಾಂ. ೭-೩6). [ಗಿಳಿ ೬ ಬಾಣತಿ (ಆಬಾಳಂತಿ) ] 

ಗಿಳಿವಾತು, ಗಿಳಿಮಾತಂ (ನಾ). ೧. ಗಿಳಿಯ ಮಾತು ; ವಂಂದಲ್ಣಮಾತು; 
“ ತೊಂಡುಗೆಡದುದೆನಲೈ ಸಾರುಗುಂ ಗಿಳಿವಾತು ” (ಕಬೃ್ಬಮಂ. ೩೦) ; ಗಿಳಿ 
'ವಾತಿಂದುಪಚಾರಮಾಡಿ ತಳಿರ್ಗೈಯಿಂದಿತ್ತ ಬಾರೆಂದು (ರಾಜಕೇ. ೯-೭೧). 
ಗಿಳಿಮಾತು : ೨. ಮತ್ತೊಬ್ಬರು ಹೇಳಿಕೊಟ್ಟ ಮಾತು : ಆಧುನಿಕ 
ಕವಿತೆ": ಈಗ ಆಡುತ್ತಿರಂವುದು - ಎಲ್ಲಿಯೋ ಗಿಳಿಮಾತು, ಗುಹಾಧ್ವನಿ 
(ಸಾಹಿವಿ. ೯೬). [ಗಿಳಿ ಮಾತು] 

ಗಿಳಿವಿಂಡು, ಗಿಣಿವಿಂಡು (ನಾ). ಗಿಳಿಗಳ ಹಿಂಡ್ಕು - ಗುಂಪು; 
ಪಣ್ಣೊಲೆಯಂ ಗಿಳಿವಿಂಡು ಚಂಚಸವಿಂದಿಆ್‌ದಡೆ (ಎಇ. ೫111, ೩೬೩೧-೨೯ ; 
929); ಬೆಳೆದು ಮಗಮಗಿಪ ಗಂಧಶಾಳಿಯಿಂದಲ್ಲಿ ಸುಟಿವ ಗಿಳಿವಿಂಡಿ 
ನೋಳಿಯಿಂ (ಪಂಪಭಾ. ೩-೨೧ ರೆಗಳಿ); ನೆತ್ರಿಯೊಳ್ತಾಲುವ 'ಗಿಳಿವಿಂಡು 
ಪಚ್ಚೆಯ ಸತ್ತಿಗೆಯಂತೆ ಮಂಡಲಿಸೆ (ಮೋಹತ. ೨-೪೬). ಗಿಣಿಎವಂಡು : 
ಗಿಣಿ [ಪಾಠಾಂ. ೪9] ವಿಂಡಿಗೆಆಗುವ ಗಿಡಿಗನವೊಲು (ಕೊರರಾ. ೩-೩-೬೧). 

[ಗಿಳಿ + ಪಿಂಡ್ಮು 1 

ಗಿಳಿಎಂಡುಗೆಡೆ (ಕ್ರಿ). ಗಿಳಿಯಂತೆ ಗಳಹು ; ಅರ್ಥ ತಿಳಿಯದೆ ಮಾ ತ 

: “ನಾಡು ; ಇವರೆತ್ತಲೆಂದಜ್‌ಯರು ಗಿಳಿವಿಂಡುಗೆಡೆವರು ನಿಮ್ಮ ನೆತ್ತ 
ಬಲ್ಲರು ಗುಹೇಶ್ವರ (ಅವಕಂ. ೧೪೦-೬೪೧); ಉಲಿವ ತರುವಲಿಗಳೆಲ್ಲ 
ಗಿಳಿವಿಂಡುಗೆಡೆದಿಹರು (ಅವತಂ. ೧೩೭-೭೯೩)- [ಗಿಳಿವಿಂಡು + ಕೆಡ್ಕೆ) 

ಗಿಳಿವೆಣ್‌' (ನಾ). ಹೆಣ್ಣು ಗಿಳಿ ; ಪುರಂಳಿ; ಗಿಳಿ ಗಿಳಿವೆಣ್ಣೆ ಪೂಗಫಳಮಂ 


ಕಳಹಂಸಿಗೆ ಹಂಸನಬ್ಬಕಂದಳಮಂ . ಈವ ಚಿತ್ರಮಂ ತಳೆದು 
“(ಮಲ್ಲಪು. ೨-೭೩). [ಗಿಳಿ -- ಪೆಣ್‌) 
ಗಿಳ್ಳು « ಗಿಲ್ಲಂ' ನೋ, 
ತಟಿಗೆಲೆ ಗಿಅಕೆಂದೊಡೆ 


ಗಿಅಕ್‌, ಗಿರಕು (ನಾ). ಒಂದು ಅನುಕರಣಶಬ್ದ : 
ಹೊಜಿಗನಾಲಿಸುವೆ (ಬಸವ. ೩೭೪). ಗಿರಕು : ಹಳೆಯಂ ಬಾಗಿಲು ತೆರೆದಾಗ 
ಗಿರಕು ಕೇಳಿಸುತ್ತದೆ (ರೂಢಿ). 

ಗಿಟ್‌ಕ್‌, .ಗಿಟ್‌ಕಂ (ನಾ). ಒಂದು ಅನುಕರಣಶಬ್ದ : ಗಾಳಿ ಗಿ್‌ಕೆಂದಡಂ 
ಲೋಹಿತಾಶ್ವಾ ಎಂದು ಕರೆಕರೆದು (ಹಣಕಾ. ೧೨-೧೭) ; ಮಾರುತ ಗಿಆಕಿಕೆ 
ನಲು ನೃಪನೆನುತ (ಜೀವಂಡ, 8-೧೯೪). ಗಿಟ್‌ಕು : « ಗಿಟ್‌ಕುಗುಟ್ಟು' 
ಪರಾ. 

ಗಿಟ್‌ಕು " ಗಿಟ್‌ಕ್‌ ' ನೋ. 

ಗಿಜ್‌ಕುಗುಟ್ಟು (ಕ್ರಿ). ಗಿರಿಕ್‌ ಎಂದು ಶಬ್ದಮಾಡು ; ಕಿಟ್‌ಕಿಟ್‌ನೆ ಹಲು 
ಗಿರಿದು ಹೆಣುಗುತ ಗಿಆ್‌ಕುಗುಟ್ಟುತ ಮಿಣಿಕಿ ನೋಡುತ (ತೊರರಾ. 
6-೭-೧೦). [ಗಿಲ್‌ಕು ( ಎಗಿಟ್‌ಕ್‌) + ಕುಟ್ಟು 

ಗಿಟ್‌ಗಿಆನಿ ಗಿರಿಗಿರಿ (ನಾ). ಒಂದಂ ಅನುಕರಣಶಬ್ದ. « ಗಿಲಾಗಿಆ 
ಗಂಟ್ಟು 'ಪರಾ. ಗಿರಿಗಿರಿ: ಗಾಳಿಪಟ ಗಿರಿಗಿರಿ ಎಂದು ತಿರಂಗಿ ಬಿದ್ದಿತು 
(ರೂಢಿ). 

ಗಿರಿಗಿರಿತಿರುಗುಎರಭಸದಿಂದ ಸುತ್ತು: ರಾಟವಾಳ ಗಿರಿಗಿರಿತಿರುಗು 

ತ್ತಿದೆ (ರೂಢಿ). 

ಗಿಟ್‌ಗಿಆ್‌ಗುಟ್ಟು (ಕ್ರಿ). (ಗಾಬರಿಯಿಂದ) ತಿರುಗು, - ಉರುಳಂ ; 
ಪುಟದ ಕಂತುಕದಂತೆ ಫಣಿ ಲಟಕಟಿಸಲೌಕಿತು ಗಿಡಗನೆಅಕೆಯ ಪುಟದ 


ಗಿಜ್‌ಲು 


ಗಿಳಿಯಂದದಲಿ ಗಿಟ್‌ಗಿಟ್‌ಗುಟ್ಟಿದನಂ ಭೀಮ (ಕುವ್ಮಾಅ. ೧೩-೩೪). 
[ ಗಿಲ್‌ಗಿಟ್‌ + ಕುಟ್ಟೂ, 
ಗಿಜ್‌ಲು (ನಾ). ಒಂದು ಜಾತಿಯ ಮಾನು; ಕೊರೆವ ಸೀಗುಡಿ ಗೆಂಡೆ 
ಕುಚ್ಚು ಹಣ್ಣಲು ಬಸಿಗ ಗಿಜ್‌ಿಲು ಬಂಗಡೆ ಹಾವು. . . ಪರಿಪರಿಯ 
ಮಾನ್ಸಳಂ ಗುದಿಗೆಯ್ದ ರು (ಹಡಕಾ. 8೩-೪೩). [7] 
ಗಿಜು, ಗಿರಂ (ಕ್ರಿ). ಗೆತ್ತ, (ಭೂತನ್ಕೂ). ಭಾವಿಸಂ; ಎಣಿಸು, 
ಭ್ರಮಿಸು : “ ಗಿಜು-ಪರಿಭಾವನೇ ” (ಕಮಧಾ) ; ಸುಸಾಳಭಂಜಿಕೆ ಗೆತ್ತುದು 
ಕೆಳದಿಯರ ತಂಡಮಾಕೆಯ ರೂಪಂ (ಪಾಂಪಛಾ. ೪-೩೪); ಕಾಳಗತ್ತಲೆ 
ತಗುಳ್ದಿ ರುಳಾದುದೆ ಗೆತ್ತ್ತಿ (ಕಾದಂಪೂ, ೭೩೯): ಮರುಳು ಂಬಿಯೊಂದಲರ್ದ 
ಪೊಂದಾವರೆಯ ಸಿರಿ ಗೆತ್ತು ಮೊಗಕೆಅಗೆ (ಪದ್ಮರಾ, 5-೪೭) ; ಮಳೆ ಗೆತ್ತು 
ತಲೆಯ ಮೇಲಾನೆಗಳ್ಳೊಂಡಿಲಿಂ ತಳಿವ ನೀರ್ವನಿಗಳಂ ಚಾದಗೆ 
ಗಳೀಂಟಿದುವು (ಕೀಷರಾ. ೨೭-೦೪); ಮುದ್ದು ಮೊಗಮಂ ಪಡಿಗೂಸು ಗೆತ್ತು 
ಗಿರು ; “ಗಿರು ಐ ಪರಿಭಾವಿಸು ; ಯೋಚಿಸು” 
(ಸಿರಿಕೋ. ೧೬೦). [7] 
ಗಿಜುಕ್‌ (ನಾ). ಒಂದು ಅನಂಕರಣಶಬ್ದ :- ತಅಗೆಲೆ ಗಿಜುಕೆನೆ ಬೇಡಂ 
ಪೊಟಿ್‌ಗೆಯ್ದಿದನೆಂದು ಭಯದೆ ಮಖಟುಗಿದೆನಾಗಳ್‌ (ಕಾದಂಪೂ. ೧೯೦); 
ಕಣ್ಮುಚ್ಚಿ ಕಂಪಿಸುತ್ತೊಅಲುತಂ ಅಯ್ಯ ಬಾರೈಯೆನುತೆ ಗಿಜುಕೆನಲು 
ಹೆದಣಿುತಂ (ಮೆಜಕರ. ದೇ. ೭೪-3೨): ಗಾಳಿಯದು ಗಿಟುಕೆಂದೊಡಳುಕುತ 
ಬಳುಕುತಂ (ಬಸಪು. ೨೬-೩೦). 
ಗಿಟ್ಲಗೆ (ಅ).ಎಗಿಲ್ಕನೆ : ಗಿಲ್ಲಿನೆ, ಗಿಜ್ಜಿಗೆ, ತಿಲ್ಲನೆ, ತಿಲ್ವಗೆ (ಕಡ್ಮಾನು. ೪೯ 
ಪ್ರಯೋ).' [ಗಿಲ್‌ + - ಅಗ್ಕೆ] 
ಗಿಟ್ಲಿತಿಟ್ಮನೆ (ಆ). ಬೇಗನೆ ; ಜಾಗ್ರತೆಯಾಗಿ : ಭೋಂಕಲ್‌ ಚಡುಪುಡನೆ 
ಗಿಜ್ಜಿತಿಟ್ಟಿನೆಯುಂ . . . ಒದವುಗುಂ ಶೀಘ್ರಾರ್ಥೆಂ (ಕಮದ. ೩೦೩). 
[<ಗಿಲ್ಕನೆ + ತಿಜ್ಜನೆ) 
ಗಿಟ್ಲನೆ, ಗಿರ್ರನೆ (ಅ). ಬೇಗನೆ; ಶೀಘ್ರವಾಗಿ ; ರಭಸವಾಗಿ: ಗಿಜ್ಜನೆ 
ಪರಿತರೆ ಬಡಗಿಯು ಸುಟ್ಕನೆ ಸುಗಿದಂಜಿ ನಡುಗಿ(ಧರ್ಮಾಮ್ಮ. ೦೨-೦೫೩) ; 
ಗೆಂಟಿನೊಳಗಿರ್ದು ಕೂಗುವ ನುಡಿಗೆ ಗಿಜ್ಜಿನೆಯವ ಸೊರ್ಕಾನೆಗಳ ಕಾಲ 
ಸಂಕಲೆಯ ಗೋಸದೊಳಂ (ಕಲ್ಬಿಕಾ. ೪೪); ಸ್ಮರನ ಕೈಯೊಳಗಾಡುತ 
ತಾವೆ ಗಿಜ್ಜಿನೆ ತಿರುಗುಣ ಬೊಗರಿಗಳಿಣೆಯೆ (ಜಂಪ್ರಸಾಂ. ೨೩-೫೬). 
ಗಿರ್ರನೆ : ತಲೆ ಗಿರ್ರನೆ ಸುತ್ತುತ್ತಿದೆ (ರೂಢಿ). 
ಗಿಜ್ಜನೆವೋಗುಎಗಿರ್ರೆಂಬ ಧ್ವನಿಯುಂಟಾಗು : ಒಡಲುರಿಗುಂ ಮನಂ 
ಮುಜುಗುಗುಂ ಕಿವಿ ಗಿಜ್ಜನೆವೋಕು ಮತ್ತೆ ಕಣ್ಬಡಿಗುಗುಂ (ಅದಿಪು. ೧೨-೪೦). 
[ಗಿಜು%ು + - ಅನೆ;1 
ಗಿಆ್ಸಿನ್‌ (ಕ್ರಿ). ೧. ಗಿರ್ರೆಂದು ಶಬ್ದ ಮಾಡು. ೨. ಜಾಗ್ರತೆಮಾಡಂ ; 
ತ್ವರಿತಗೊಳ್ಳು ; ಛುಖ್ಯ್ಕಿಂದೆಣ್ಣೆ ಯೊಳಿಕ್ಕಿಯುಂ ತ್ವರಿತದಿಂ ಕೈಗಾಯದೋ 
ರೊರ್ವರಂ ಗಿಜಕ್ಮಂದಾರ್ದಿದಿರಾಗಿ ಬಂದಂ ತಲೆ ಜೀಜ್‌ಟ್‌ ಪೊಯ್ದುಗ್ರದಿಂ 
[ ಗಿಲ್‌ + ಎನ್‌) 


(ರಾಮಾಕ್ಕ. ೧೯-೨). 


(ಧರ್ಮಾಮ್ಮ. ೬-೧೮೯). 
ಗಿಲಿ (ಕ್ರಿ). (?): ಅವಗಟ್‌ಯಾದಿ ಗಣಸ್ತು ಪ್ರದರ್ಶ್ವಶೇ. ಯಥಾ - 
ಅವಗಟ್‌ಯ ... ಗಿಬ್‌, ಅಬ್‌, ಉಟ (ಕದ್ಮಾನು. ೦೪೦ ವ್ಯಾಪ್ಯಾ). [?] 
ಗೀಂಕಾರ (ನಾ). ಆನೆಯ ಕೂಗು ; ಬೃಂಹಿತ ; ಗೀಳಿಡುವುದು ; (8). 
[ ಆಸಂ. ಘೀಂಕಾರ] 
ಗೀಕು, (ಕ್ರಿ). “ ವಂಸವನಂತೆ ಕೂಗು” (ಜಾನಕೋ. ೪೮). 
ಗೀಕ್ಕು " ಗೇಕಂ' ನೋ. 
ಗೀಕುಚಾಪೆ (ನಾ). ಒಂದು ಬಗೆಯ ಜೊಂಡಿನ ಚಾಪೆ; ಗೇಕಿನಿಂದ 
ಹೆಣೆದ ಚಾಪೆ; ಗೀಕುಚಾಪೆಯ ವಂಣೆಗಳಂ ಕುಳಿತುಕೊಳಲಿಕ್ಕಿ (ಶ್ರೀರಾಮಾ. 
[ ಗೀಕ್ಕು (-ಗೇಕು) * ಚಾಪೆ] 


[?] 


೨೭೧-೨೧೭). 


೨೫೧೨ 


26 


90 


26 


ಗೀಜಗ 


ಗೀಗೀಪದ (ನಾ). (ಉಕ) ನುಡಿಗೊಂದು ಸಲ ಪಲ್ಲವಿಯೊಡನೆ ಹಿಮ್ಮೇಳ 
ದವರಂ ಗೀಗೀಗೀ ಎಂದು ಹಾಡುವ ಒಂದು ಬಗೆಯ ಜಾನಪದ 
ಗೀತೆ; ಗೀಗೀಪದಗಳ, ಲಾವಣಿಗಳ ಚೆಲುವನ್ನು ಸವದಿದ್ದಾಳೆ (ಮೋಹಬ. 
೨೦೪); ಉತ್ತರಕರ್ಣಾಟಕದಲ್ಲಿ ಈಗ ಹೆ ಚ್ಚಾಗಿ ಪ್ರಚಾರದಲ್ಲಿರುವ 
"ಶಾವೀರಕೀ ಹಾಡು ' ಅಥವಾ "ಗೀಗೀಪದ' ಗಳ ಮೇಳಗಳು,. ಮಹಾ 
ರಾಷ್ಟ್ರದ “ ಶಾಹೀರ್‌ ಗಾಣಾ ' ಪರಂಪರೆಯ ಪಡಿನೆಳಲಾಗಿವೆ `(ಕರ್ಣಾಜ. 

[ಗೀಗೀ + ಪದ್ಯ] 

ಗೀಚಲು (ನಾ).-ಗೀಚ್ಕು ; (8). [ಗೀಚ್ಕು + - ೨ಲು (ಆ-ಅಲ್‌) 

ಗೀಚು, (ಕ್ರಿ). ೧. (ಉಗುರಿನ ಮೊನೆ ಮೊದಲಾದುವುಗಳಿಂದ) ಗೀರು ; 
ಗೆರೆಎಳೆ. ೨. ಅವಸರವಸರವಾಗಿ ಬರೆ ; ಅಡ್ಡಾದಿಡ್ಡಿಯಾಗಿ ಬರೆ ; 
ಸೊಗಸಿನ ಕಡೆಗೆ ಗಮನವಿಡದೆ ಬರೆ ; ಒಂದು ಓಲೆ ಗೀಚಲು ನಿಮಗೆ 
ಸಮಯ ಸಾಲದೆ? (ಜಿಂದುಟ. ೧೬) ; ವರದಿಗಳನ್ನು ಗೀಚಿ ಮೇಲಕ್ಕೆ ಕಳಿಸಿ 
ಬಿಡುವುದು (ರಂಗಳ. ೬): ನಾನೊಬ್ಬ ಸಾಮಾನ್ಯ ಪದ್ಯ ಗೀಚುವವನು 
(ಆಲಹೂ, ೧೨೦). ಹ. ಈಚಲು, ತೆಂಗು ಮೊದಲಾದ ಮರಗಳಿಂದ ಹೆಂಡ 
ಇಳಿಸಲು ಉಚಿತವಾದ ಸ್ಥಳದಲ್ಲಿ ಶಸ್ತ್ರದಿಂದ ಕೆರೆ,_ ಕಚ್ಚುಹಾಕು ; (8). 
[ದೇ॥ ತುಳು. ಗೀಚ್‌, ಗೀಚು ; ಕೊಡ. ಗೀಚ್‌, ಗೀಚಿ, ಗೀಚು; 

ತೆಲು. ಗೀಚು ] 

ಗೀಚು, (ನಾ). ಗೀಚಿದುದು ; ಗೆರೆ; ಗೀಟು; ಕನ್ನಡಿಯ ಮೇಲೆ ಗೀಚು 
ಗಳು ಇದ್ದರೆ ಅವು ಕಂಡುಬರುತ್ತವೆ (ಥೌತವಿ. ೧೩೪) ; ಬೆಳ್ಳಿಲೋಟ, 
ತಟ್ಟೆ, ಪಾತ್ರೆಗಳ ಮೇಲೆ ಗೀಚು ಗರಸುಗಳು ಆಗದಂತೆ . . . ಸಾಬೂನು 
ನೀರಿನಲ್ಲಿ ತೊಳೆದರೂ ಅವು ಹಸನಾಗುವುವು (ಗೃಹವಿ. ೧೭೭). 

ಗೀಚುಗೀಚು (ದ್ವಿರುಕ್ತಿ) ; ಪಾತ್ರೆ ಗೀಚುಗೀಚಾಗಿದೆ (ರೂಂ). 
[ <ಗೀಚು,] 

ಗೀಚುಗೆರೆ (ನಾ). ಅಡ್ಡಾದಿಡ್ಡಿಯಾದ ಗೆರೆ,-ರೇಖೆ: ಧೂಪ ಧೂಮದ 
ಗೀಚುಗೆರೆ (ಹೂಹಾದಿ, ೨೩-೨). [ ಗೀಚ್ಛು *. ಗೆರೆ (ಎಗೆಲಅ3)] 

ಗೀಜಗ, ಕೇಜೆಗ, ಗಿಜಿಗ, ಗಿಜುಗ, ಗೀಜಿಗ, ಗೀಜುಗ (ನಾ). ೧. ಒಂದು 
ಜಾತಿಖಂ ಹಕ್ಕಿ ; ಖಂಜರೀಟ ; ಖಂಜನ ; “ವಂಂ [ಪಾಠಾಂ.. ಮಂ]ಜ 
ಕ್ಷಯಂ -ಗೀಜಗಮೆನಿಕ್ಕು " (ಮಂಗರಾ. ೫೨-೯): . ಮತ್ತೊಂದು ಗೀಜಗ 
ನವಣಲ್ಲಿಗೆ ಬಂದು (ಧರ್ಮಾಮ್ಮ. ೨-೨೨೧) ; ಸೊಕ್ಕಿದೆಕ್ಕಲಂ ದಾಡೆಯುನೆತ್ತಿದ 
ಬಿದಿರ ಸುರ್ವಿನೊಳ್‌' ತೋರ್ಪುದಲ್ಲಿ ಗೀಜಗನ ಗೂಡಿನಂ8ಿನಬಿಂಬಂ 
(ಸೂಕ್ತಿಸು. ೩-೩೦): ಬೀಸಿದ ಬಲೆಗೆ:ಬಿದ್ದವು ಗಿಡಗ ಗೀಜಗ ಗೌಜು ಗುಬ್ಬಿ 
ಗಳು (ತೊರರಾ. ೩-೩-೦೭). ಕೀಜೆಗ : ೨. ಒಬ್ಬ ರಾಕ್ಷಸನ ಹೆಸರಂ. ೧, 
ಪ : ದುರ್ಯೋಧನವಂಡಿಯಂತೆ ಕೀಜೆಗ ಜಾವದೋತನಂತೊಟಗಂ ಪಾಜು 
ವೆಂಡತಿಯಂತೆ ಪೊಜಸು ಬಡಗಿಯಂತೆ ಮರಕುಟಿಗಂ . . . ಎಂದಿಂತು 
ಮನೇಕ ಪಕ್ಷಿಜಾತಿಗಳಿಂ ತೆಕ್ಕನೆ ತೀವಿದ ಪಟುವಂ (ಐಂಹರಿ. ೨-೩೮ ವ). 
" ಕೀಚಕ ' ಪರಾ, £ « ಕೀಚಕ ' ಪದಕ್ಕೆ "ಕೀಜೆಗ' ಎಂಬ ತದ್ಭವ 
ರೂಪವನ್ನು ಮಾಡಿಕೊಂಡು ಕವಿ ಶ್ಲೇಷೆಯನ್ನು ತಂದಿದ್ದಾನೆ. 
ಗಿಜಿಗ: ೧. ನೆಲ್ಲ ಮಡಿಗೆ ಬರ್ಪ ಗಿಳಿ ಗಿಜಿ [ಪಾಠಾಂ. ಟಿ]ಗನ ತಳುಗಿಲ್ಲದೆ 
ಪಿಂಡಿವಿಲ್ಲಿಂದ . . . ಸೋವುತಲ್ಲಲ್ಲಿ ಗೊಲ್ಲವೆಣ್ಣಳ ತಂಡಮಿಹುದು (ರಾಮವಿ. 
5-8೮), ಗಿಜುಗ: ೧. ಹರಡೆ ಚಿಲುಮಿಲಿಗನು ಚಿಲುವೆ ಗಿಜುಗಿ (ಗೆ 
ರಳೆ . . . ಹೊಡೆಗಳೆಂಬ ಪಕ್ಕಿಗಳವಜ*ೂಪ್ಪಿದವು (ಸಾಳ್ಕಿಭಾ. 8-೨೧). 
ಗೀಜಿಗ: ೧. ಗಾಜಿನ ಮನೆಯ ಮಾಡಿಕೊಂಡು ವಿರಾಜಿಸುವ ಗೀಜಿಗನರಿ 
ಓಜನ ಕೈಯಲ್ಲಿ ಸಿಲ್ಕಿ ಗಾಜುಗೋಜಾಗುತ್ತಿದೆ (ಸಿದ್ದೇವ. ೧೦೨-೩೪೭). 
ಗೀಜುಗ : ೧. ಶುಕ ನವಿಲು ಜಿಲಿಬಿಲಿಗ ಗೀಜಂಗ ಬಕ ಹಸುಬ ಗೊರವಂಕ 
ಟಿಟ್ಟಿಭ ಪಕ ಚಕೋರಕ ಮಿನ್ಬುಲಿಗ ಪಕ್ಷಿಗಳು ರಂಜಿಸಿತು (ನಳಹ. ೦-೪೨ . 

[ದೇ॥) 


೦೦೦). 


ಗೀಜಗವಕ್ಕಿ 


ಗೀಜಗವಕ್ಕಿ, ಗೀಜಗಹಕ್ಕಿ, ಗೀಜಿಗವಕ್ಕಿ, ಗೀಜಂಗಹಕ್ಕಿ (ನಾ).ಎಗೀಜಗ 
೧: ಎರಡು ಗೀಜಗವಕ್ಕಿಗಳಂ ವಿಗುರ್ವಿಸೆಯಾ ತಪಸಿಯ ಗಡ್ಡ ದೊಳವು 
ಗೂಡನಿಟ್ಟಿರ್ಪುದುಂ (ಧರ್ಮಾಮೃ. ೨-೨೨೦). ಗೀಜಗಹಕ್ಕಿ : ಗೀಜಗಹಕ್ಕಿ 
ಗೂಡನ್ನು ಕಟ್ಟುತ್ತದೆ (ಜೀವಾತ್ಮ. ೧೯೪). ಗೀಜಿಗವಕ್ಕಿ : ಗೀಜಿಗವಕ್ಕಿಯ 


ಮಿಥುನಮಂ ತಪಂಗೆಯ್ಯುತಿರ್ದ ಜಮದಗ್ನಿರಾಮನ ನಿಡಿಯ ಗಡ್ಡ | 


ದೊಳ್ಗೂಡಿಟ್ಟಿರ್ದು (ಜಾಪೂಪು. ೨೭೩)- ಗೀಜುಗಹಕ್ಕಿ : “ ಖಂಜರೀಟಃ, 
ಖಂಜನಃ - ೨ ಗೀಜುಗಹಕ್ಕಿ ” (ಸಿದ್ಧಾಂತಿ. ೧೩೮). [ ಗೀಜಗ 4 ಪಕ್ಕಿ, ] 

ಗೀಜಗಹಕ್ಕಿ " ಗೀಜಗವಕ್ಕಿ ' ನೋ. 

ಗೀಜಿಗ " ಗೀಜಗ' ನೋ. 

ಗೀಜಿಗವಕ್ಕಿ " ಗೀಜಗವಕ್ಕಿ' ನೋ. 

ಗೀಜು, "ಗಿಂಜ್ಕು' ನೋ. 

ಗೀಜೂ, (ನಾ). ಕಣ್ಣಿನ ಕೊಳೆ ; ಪಿಸಂರು; ಪಿಚ್ಚು ; 
ನೇತ್ರಯೋಃ ಮಲಂ-ಕಣ್ಣಿನ ಸಿಡ್ಲು, ಗೀಜಂ " (ಸಿದ್ಧಾಂತಿ. ೧೬೪). 

ಗೀಜುಗ " ಗೀಜಗ' ನೋ. 

ಗೀಜುಗಹಕ್ಕಿ " ಗೀಜಗವಕ್ಕಿ' ನೋ. 

ಗೀಜುಗಾರ (ನೂಾ).ಎಗೀಜಗ೧ ; “ ಖಂಜರೀಟಃ, ಖಂಜನಃ-೨ ಗೀಜುಗ 
ಹಕ್ಕಿ . . . ಗೀಜುಗಾರಹಕ್ಕಿ, ಗಾಜಲಹಕ್ಕಿ ” (ಸಿದ್ಧಾಂತಿ. ೧೩೮). 

[ದೇ॥ ತೆಲು. ಗಿಜಿಗಾಡು, ಗಿಜ್ಜಿಗಾಡು] 

ಗೀಜುವಾಯ (ನಾ). ಕಿಸಿಬಾಯಿಯಂವನಂ; ಜೊಲ್ಲಂ ಸುರಿಯಂತ್ತಿರುವ 
ಬಾಯಂಳ್ಳವನು ; ಈ ಶಾರಿನಲ್ಲಿ ಹೇಸಿಗೆಯಾದ ಗೀಜುವಾಯನ ನೋಡಿ 
ಕರೆದುಕೊಂಡು ಬಾ (ಬತ್ತೀಸ. ೭೩). " ಗಿಜವಾಯಿ' ಪರಾ. 

[ ಗೀಜನ್ಮಿ (-ಗಿಂಜ್ಯು) * ಬಾಯ್ಕಿ (£ಬಾಯ್‌) + - ಅ] 

ಗೀಟು, "ಕಿಟ್ಟು' ನೋ. 

ಗೀಟ್ಕು (ನಾ). ೧. ಗೆರೆ; ರೇಖೆ; ಗೀರು; ಗಂಧದ ಕಲ್ಲನ್ನು ತೆಗೆದು 
ಕೊಂಡು ಮಾತ್ರೆಯ ಮತ್ತೊಂದು ಗೀಟನ್ನು ರಸದ : ಬಟ್ಟಲಿಗೆ ತೂಳೆದು 
ಹಾಕಿ ಅದನ್ನು . . . ಕುಡಿಸಿ (ಜೆಂಗಾಳ್ಕ. ೧೨೫) ; ತಪ್ಪಾಗಿರುವುದನ್ನು ಗೀಟು 
ಗಳ ಮೂಲಕ ತೋರಿಸಬೇಕಾಗಿತ್ತು (ಕನ್ನಸಂ. ೪೪): ತೀರ ಹಿಂದೆ ಪಗಡೆಯ 
ಮಣೆಗೆ ಗೀಟೆಳೆಯುವಂತೆ ಬೀದಿಗಳನ್ನು ನಿರ್ಮಿಸುತ್ತಿದ್ದರು (ಜಾಲಪ್ರ. 1, 
3೯೯). ೨. (ಆಲಂ) ಮಿತಿ; ಮೇರೆ; ಮಡಿವಾಳಯ್ಯನವರು ಎಲ್ಲಿಂದ 
ಹೊರಟಿದ್ದರೂ ಮತ್ತೂ ಅವರ ಗೀಟಿಗೇ ಬಂದು ನಿಲ್ಲಬೇಕು (ಬೆಳುವು. 
೩೦) ; ಅವನ ಗೀಟಿಗೆ ಬರದಿದ್ದರೆ ಅವನು ಖಂಡಿತ ಒಪ್ಪುವುದಿಲ್ಲ (ರೂಢಿ); 
ಅಪ್ಪ ಹಾಕಿದ ಗೀಟು ದಾಟುವುದಿಲ್ಲ (ರೂಢಿ). 

[ ದೇ॥ ತುಳು. ಗೀಟ್‌; ತೆಲು. ಗೀಟು 

ಗೀತ (ಗಂ). ೧. ಹಾಡಿದ. (ನಾ). ೨. ಹಾಡುಗಾರಿಕೆ ; ಗಾನ ; ಅಲಸಿಕೆ 
ಯಾಗದಂತು ಗೀತದ್ಯೂತಸಾಹಿತ್ಯನಿತ್ಯವಾದ್ಯವಾದಿತ್ರವಿಶಾರದೆಯರಪ್ಪ 
ಎಳಾಸಿನೀಜನಂಗಳುಂ (ದಂದ್ರಪು. 8-033 ವ); ಗೀತದ ವಾದ್ಯದ ರೀತಿಯ 
ಚಾತುರ್ಯಂ ಮೂರ್ತಿವೆತ್ತುದೆನಿಸಿದ ವಿಬುಧವ್ರಾತದೆ . - . ಪರಿವೇಷ್ಟಿತಂ 
ನೃಪಂ ರಂಜಿಸಿದಂ (ವರ್ಧಪು. ೩-೩೦) ; ಮುಖೌದುಂಬಿಗಳ ಗೀತವನು ಸಲೆ 
ಸೊಗಸಿ . . . ಸುಳಿದುದೈ ತಂಗಾಳಿ (ಕುವ್ಕಾಉ. ೭-೨೩). ೩. ಹಾಡು; 
ಪದ : ಬಸವರಾಜನ ಗೀತದೊಳು ಬೇಡಿ ಬೇಡಿದ ಶರಣಂಗೆ ನೀಡದಿರ್ದಡೆ 
ತಲೆದಂಡ ಕೂಡಲಸಂಗ ಅವಧಾರು ಎಂಬ . ಗೀತಮಂ ಪಾಡೆ (ಬಸರ. 
೧೨-೧೦); ಗೀತದ ಪರಿಚ್ಛೇದದುರವಣೆಗೆ ಸಂಗಂ ನಿಲಲಮ್ಮದೆ ಮಗನ 
ನಿಷ್ಠೆಗೆ ಮೆಚ್ಚಿ ಅಂತರ್ಧಾನಕ್ಕೆ ಸಂದು (ಬಸರ. ೧೨-೩೦). ೪. ವಂಂಗುಸಿ. 
೫. ಆಕಾಶ. ಓ..ಒಬ್ಬ ದೈತ್ಯ. ೭. ಯಂತಂ. ೮. ಧ್ವನಿಭೇದ : “ ದೈತ್ಯ 
ಯತು ಮುಂಗಿಸಿಗಳು ಪ್ರಣುತಾಕಾಶಂ ಧ್ವನಿಯ್ಕದೆಣಿಕೆಯ ನುಡಿ ಗೀತ 
ಶಬ್ದ ಮೆನಿಕುಂ ” (ನಾನಾಕಂ. ೭೮). [ಸಂ.] 


“ ದೂಷಿಕಾ, 
(7?) 


೨೫೧೩ 


10 


16 


20 


26 


80 


40 


ಗೀತಿಕಾವ್ಯ 


ಗೀತಕಾರ (ನಾ). ಹಾಡುಗಳನ್ನು ಬರೆಯುವವನಂ, - ರಚಿಸುವವನು ; 
ಭಾವಗೀತೆಯ ಹಾಗೆ ಹಳ್ಳಿಯ ಜೀವನ ದೇವನೆ ಈ ಗೀತಕಾರ (ಇಂಡಾಪ. 
೧೦೮-೨೮). [ಸಂ.] 
ಗೀತಕ್ರಮ (ನಾ). ೧. ಹಾಡಿನ ರೀತಿ,- ಬಗೆ. ೨. ಸ್ತೋತ್ರಮಾಡುವಿಕೆ; 
ಸತಿ: (ಕ. [ಗೀತ* ಕ್ರಮ) 
ಗೀತಗೋಷ್ಠಿ (ನಾ). ೧. ಸಂಗೀತಕಚೇರಿ. ೨. ಕೀರ್ತನಪ್ರಸಂಗ; ಪುರಾ 
ನರ ಗೀತಗೋಷ್ಠೀ (ಪಾಕಾಂ. ಗೊಟ್ಟಿ] ರಸತರಂಗಿಣಿಯೊಳು ಬೆಳಗಪ್ಪನ್ನ 
ವೀಸಾಡಿ (ಬಸರ. ೬-೪೯). [ಗೀತ ಗೋಷ್ಠಿ] 
ಗೀತಜ್ಞ (ನಾ). ಸಂಗೀತವನ್ನು ಬಲ್ಲವನಂ ; ಸಂಗೀತವಿದ್ವಾಂಸ ; ವೇದ 
ಶಾಸ್ತ್ರದವರ ಹಿರಿಯರೆನ್ನೆ ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೆ 
(ಬಸವ. ೬೧೩). (ಸಂ.] 
ಗೀತನಾಟಕ (ನೂ).-ಗೀತರೂಪಕ : ಗೀತನಾಟಕ, ಒಪೆರಾ . . . ಎಲ್ಲವೂ 
ಇಂದು ಕನ್ನಡದಲ್ಲಿ ನೆಲೆಗೊಂಡಿವೆ (ನವ,ಕಾ. 39). [ಗೀತ * ನಾಟಕ) 
ಗೀತಪ್ರಬಂಧ (ನಾ). ಒಂದು ಕಾವ್ಯಭೇದ ; ಹಾಡುಗಳನ್ನು ಒಳಗೊಂಡಿ 
ರುವ ಕಾವ್ಯ : ಗದ್ಯಕಾವ್ಯ ಪದ್ಯಕಾವ್ಯ ಚಂಪೂಕಾವ್ಯ ಗೀತಪ್ರಬಂಧ 
ಕ್ಷುದ್ರಪ್ರಬಂಧಗಳೆಂಬ ಪಂಚವಿಧ ಕಾವ್ಯಪ್ರಬಂಧಗಳಂ (ವಿವೇಕ. ೨೨೬). 
[ಗೀತ + ಪ್ರಬಂಧ) 
ಗೀತರೂಪಕ (ನಾ). ಛಂದೋಬದ್ಧವಾದ ಹಾಡುಗಳಲ್ಲಿ ಸಂಭಾಷಣೆಗಳ 
ನ್ನೊಳಗೊಂಡಿರುವ ದೃಶ್ಯಕಾವ್ಯ ; ಗೀತನಾಟಕ ; ಗೀತರೂಪಕವು 
ಕನ್ನಡಕ್ಕೆ ಹೊಸದೆಂದರೆ ಹೊಸದು ; ಹಳೆಯದೆಂದರೆ ಹಳೆಯದು (ರಂದೋವಿ. 
&೧೨) ; ಮುಂಗಿಯಿತಿಂದಿಗೀ ಗೀತರೂಪಕ (ಆಹಲ್ಲೆ. 11). 
[ಗೀತ + ರೂಪಕ] 
ಗೀತವಾತು (ನಾ). ಭಗವದ್ಗೀತೆಯೋ ಮೊದಲಾದ ಗೀತೆಗಳ ವಚನ; 
ವೇದದಂತುಟಲ್ಲ ಶಾಸ್ತ್ರದಂತುಟಲ್ಲ ಗೀತವಾತಿನಂತುಟಲ್ಲ ಕೇಳಿರಯ್ಯ 
(ಬಸವ. 30೪); “ ಗೀತೆಗಳ ವಚನ ಅಥವಾ ಹೇಳಿಕೆ” (ಬಸವ. ಕೋಶ). 
[ ಗೀತ 4 ಮಾುತ್ಕು) 
ಗೀತಾನುಗಂತ (ನಾ). [ಸಂಗೀತ] ತಂತೀವಾದ್ಯಗಳಲ್ಲಿರುವ ಪಂಚರೀತಿ 
ಗಳಲ್ಲಿ ಒಂದು; ಮೂವತ್ತುಮೂಜು ತಂತ್ರೀವಾದ್ಯಂಗಳಲ್ಲಿ ಮಕ್ಕಡಿ 
ಗೀತಾನುಗಂತ ಶ್ರಿತಾನುಗಂತ: ಉಭಯಾನುಗಂತ ವೀಣಾನುಗಂತವೆಂಬ 
ಪಂಚರೀತಿಗಳೊಳಗೆ (ವಿವೇಕ. ೨೩೭). [ಆ ಸಂ. ಗೀತಾನುಗಂತೃ ] 
ಗೀತಾಭೋಗ (ನಾ). ೧. ಸಂಗೀತದ ಸುಖಾನುಭವ. ೨. ಹಾಡಿನ 
ಧ್ವನಿಯಂ ವಿಸ್ತಾರ, - ಹಬ್ಬು ಗೆ; ಮಾಗಧಮಂಗಳಗೀತಾಭೋಗದಿ 
ನುನ್ನಿದ್ರನಾಗಿ (ಪುಷ್ಕಪು. 6-3೪). [ಗೀತ ಆಭೋಗ] 
ಗೀತಾರಾವ (ನಾ). ಹಾಡಿನ ಧ್ವನಿ; ಗಾಯನಧ್ವನಿ: ಉದ್ಯದುದ್ಯಾನ 
ಮೆತ್ತುಣ್ಮುವ ಗೀತಾರಾವಮೆತ್ತುಜ್ವಳಿಸುವ ಪೊಸವೆಳ್ಹಿಂಗಳೆತ್ತ (ಡಂದ್ರ ಪು. 
೮-೭೬೮). [ಗೀತ 4 ಆರಾವ) 
ಗೀತಿ (ನಾ). ೧. ಹಾಡಂವಿಕೆ : ಹಾಡು ; ಗಾನ: ಪಾಸಟ್‌ ಸಿಂಹಪೀಠಮಳಿ 
ನೀರುತಿ ಮಂಗಳಗೀತಿ (ಪಂಪಥಾ. ೭-3೯). " ಗೀತಿವಿದ' ಪರಾ. ಪಿ.ಎ 
ಗೀತಿಕೆ ೨ : “ನಾಕ, ಗೀತ, ಗೀತಿವಿಧ” (ನಾನಾರ. ಕಿ. ೧೨೮. ೩. [ಸಂಗೀತ] 
"ವಾದ್ಯವನ್ನು ನಂಡಿಸುವುದರಲ್ಲಿ ಒಂದು ಗತ್ತು; ಗೀ[ಪಾಣಾಂ. ರೀತಿ 
ಜತಿ ಜೋಕೆ . . . ಪೆಲ್ಲಣೆ ಕಳೆಯೆಂಬಿವಂ ಮೆಜ್‌ದು ಬಾಜಿಸಿದಂ ಮುರ 
ವೈರಿ ವಾಸಮಂ (ಜಗವಿ. ೩-೩). ೪. [ ಸಂಗೀತ] ರಾಗಗಳಲ್ಲಿ ಒಂದು: 
ನೀಲೋತ್ಪಲಿನಿ. . . ಗೀತಿ... ವಸಂತಬಂಗಾಳವೆಂಬಿಪ್ಪತ್ತೆರಡು 
ರಾಗಂಗಳುಂ (ವಿವೇಕ. ೨೩೪). [ಸಂ.] 


45 | ಗೀತಿಕಾವ್ಯ (ನಾ). ಒಂದಂ ಬಗೆಯ ಖಂಡಕಾವ್ಯ ; ಭಾವಗೀತೆ; ಗೀತಿ 


ಕಾವ್ಯವೆಂಬುದು ಖಂಡಕಾವ್ಯದ ಒಂದು ಬಗೆ . . . ಭಾವಾಭಿವ್ಯಕ್ತಿಯೇ 


ಗೀತಿಕೆ 


ಉದ್ದೇಶವಾಗಿ ಉಳ್ಳ ಕವಿತೆ ಭಾವಗೀತೆ ಅಥವಾ " ಗೀತಿ' ಕಾವ್ಯವೆನ್ನಿಸಿ 
ಕೊಂಡಿದೆ (ಬಂಕಿಮ. ೪೩೮). ಗೀತಿ -- ಕಾವ್ಶ) 

ಗೀತಿಕೆ (ನಾ). ೧. ಸಣ್ಣಹಾಡು ; ಕವನ ; ಅವಳೇಕೆ ಅವನನ್ನು ಸಂತೋಷ 
ಗೊಳಿಸಲು ಗೀತಿಕೆಗಳನ್ನು ಹಾಡಿದಳು? (ಹಾಹುತ್ತ. ೩೦). ಪಿ. [ಛಂದ] 
ಒಂದಂ ಬಗೆಯ ಅಚ್ಚಕನ್ನಡದ' ಅಂಶಗಣಬದ್ಧವಾದ ವೃತ್ತ ; ಎರಡ 
ನೆಯ ಸಾಲಿನಲ್ಲಿ ಆರನೆಯಂ ಗಣವು ಬ್ರಹ್ಮಗಣವಾಗಿದ್ದು ಉಳಿದ 
ಗಣಗಳನ್ನು ಎರಡೆರಡಂ ಸಾಲುಗಳಲ್ಲಿ ಮನಸ್ಸಿಗೆ ಒಪ್ಪುವಂತೆ ಇರಿಸಿ 
ರುವ ನಾಲ್ಕೂ ಸಾಲಿನ ಪದ್ಮ ; ಎರಡಜಕೊಳಾಜಕಿಂಬ ಸಂಖ್ಯೆಯೊಳ್‌ ಬರೆ 
ಪದ್ಮಭವನುಟಿದುವು ಮೆಚ್ಚುವ ತೆಅದಿಂದಿರೆ ಮುಂದಣ ಪದಂ ಮನ್ನಿ 
ನಂತಿರೆ ಕರಂ ಗೀತಿಕೆಯಿಂತಕ್ಕುಂ ಸಖೀ [ಪಾಠಾಂ. ಬಟ್‌ಕವೆರಡುಂ ಮುನ್ನಿ 
ನಂತೆ ಕರಮೆಸೆದೊಪ್ಪು ವ ಗೀತಗಣಂ] (ಛಂದೋಂಬು. 8-38೬). ೩. [ಛಂದ] 
ಮಾತ್ರಾಛಂದಸ್ಸಿನಲ್ಲಿ ಒಂದು ವೃತ್ತ; ಆರ್ಯಾವೃತ್ತದ ಪೂರ್ವಾರ್ಧ 
ದಂತೆಯೇ ಉತ್ತರಾರ್ಧವೂ ಇರುವ ವೃತ್ತ; ವಿಪುಳಾರ್ಯೆಯ 
ಪೂರ್ವಾರ್ಧ ದ್ವಿಪಾದದಂತಾಗಿ ಬರ್ಕು ಗೀತಿಕೆ 

[ ಸಂ. ಗೀತಿಕಾ] 

ಗೀತಿಗೆ (ನಾ).ಎಗೀತಿಕೆ ಹ : ಚವುಪದಿ ಮತ್ತಂದಲ್ಲಿ (ಲ್ಲೀ)ತಿಗೆ [ಪಾಕಾಂ. ಕೆ] 

ತಿವದಿಗಳಂದಂಬೆತ್ತಿಸೆಯೆ ಪೇಟಕ್ಟೊಡದು ಚತ್ತಾಣಂ (ಕವಿರಾ. ೦-೩೫). 
[ ಆಸಂ. ಗೀತಿಕಾ) 

ಗೀತಿವಿದ (ನಾ). ಸಂಗೀತವನ್ನು ಬಲ್ಲವನಂ ; ಸಂಗೀತವಿದ್ವಾಂಸ ; 
ಚಾಂದ್ರಿಯೊಳೊಡಗೂಡಿದ . . . .ಸೆರರೇಂದ್ರಾರ್ಚಿತನಿಂದೆ ಗೀತಿ [ಪಾಕಾಂ. 
ಗೀತ, ನೀತಿ] ವಿದನಕ್ಕುಮವಂ (ಜಾತತಿ. ೧೩-೪). [ಸಂ. ಗೀತಿವಿದ್‌] 

ಗೀತೆ (ನಾ). ೧. ಹಾಡುವ ಪದ್ಮ ; ಕವನ. ೨. ಮಹಾಭಾರತದಲ್ಲಿ 
ಅರ್ಜುನನಿಗೆ ಶ್ರೀಕೃಷ್ಣ ನು ಉಪದೇಶಮಾಡಿದ ಭಾಗ; ಭಗವದ್ಗೀತೆ: 
ಫಲುಗುಣಗೆ ಕೊಳುಗುಳದಿ ಗೀತೆಯೊರೆವಂದು (ಗಿಳಿವಿಂ. ೨೨-೩೯). 
೩. [ಸಂಗೀತ] ಸಂಗೀತಶಾಸ್ತ್ರದ ಶಿಕ್ಷಣದಲ್ಲಿ ಹೇಳಿಕೊಡುವ ಹಾಡು 
ಗಳಲ್ಲಿ ಒಂದು ಪ್ರಕಾರ; ಸ್ವರಾವಳಿ, ಜಂಟಿವರಸೆ, ಅಲಂಕಾರಗಳು 
"ಮತ್ತು ಗೀತೆಗಳು - ಅವು ಸಂಗೀತ ಶಿಕ್ಷಣತ್ರಯದ ಪ್ರಥಮ ಪಾಠಗಳಷ್ಟೆ 
(ಹೇಮಳೂ. ೧೦೪). ಐ ಹಿಂದೂ ಧರ್ಮಗ್ರಂಥಗಳಲ್ಲಿ ಬರುವ ಸಂವಾದ 
ರೂಪವಾದ ತತ್ವ್ವಾತ್ಮಕ ಪದ್ಮರಚನೆಗೂ « ಗೀತೆ' ಎಂದಂ ಹೆಸರು. 
ಉದಾ; ರಾವಂಗೀತೆ, ಶಿವಗೀತೆ ಇತ್ಯಾದಿ. ಸಂ: ಗೀತಾ] * 

ಗೀರಲಂಕಾರ (ನಾ). ಗೋಡೆಯ ಮೇಲೆ ಗೀರುಗಳಿಂದ ಬರೆಯುವ 
ಒಂದು ಬಗೆಯಂ ಅಲಂಕಾರ ; ಬಗೆಬಗೆಯ ಬಣ್ಣಗಳ ಒಳಪದರಗಳು 
ಕಾಣುವಂತೆ ಗೋಡೆಯ ಗಿಲಾವಿನಲ್ಲಿ ಮಾಡಿದ ಗೀರುಗಳ ಅಲಂಕಾರ : 
ಗೀರಲಂಕಾರ (೧೩೫೬೦. ಇಂಕನಿ). [ ಗೀರ್ಯು ( ಆಗೀಟ್ಯು) + ಅಲಂಕಾರ] 

ಗೀರು, « ಕೀಟ, ' ನೋ. 

ಗೀರ್ಕು  ಗೀಟ್ಕು' ನೋ. 

ಗೀರ್ಕು (ನಾ). ಒಂದು ಬಗೆಯ ಸಸ್ಯ : ಬಾಗುಂಜಿ ಬೀಜ, ಗೀರಗೊಟ್ಟಿ, 
ಬಾಳಂಗೆಣಸೆ . . . ಇವಂ ಸರಿಯಾಗಿ ತೂಗಿಕೊಂಡು ಚೂರ್ಣವ ಮಾಡಿ 
(ವಿವೈವಿ. ೪0). [?] 

ಗೀರುಗಂಧ " ಕೀಜುಗಂಧ ' ನೋ. 

ಗೀರುಬಳೆ " ಗೀರ್ಬಳೆ' ನೋ. 

ಗೀರುಹಾದಿ (ನಾ). ಗೆರೆಹಾಕಿ ಗುರುತಿಸಿದ ದಾರಿ ; ನೇರವಾದ ದಾರಿ; 
ಬೆಳಕು ಕತ್ತಲೆಯ ಎರಡು ಗೋಲಗಳು ಒಂದನೊಂದು ದೂಡೆ, 


(ಛಂದೋಂಬಂ. ೪-೨೩೩). 


೨೫೧೪ 


೩0 


[OY 
ರಾ 


80 


40 


ಮೇರೆಗೆರೆಯಲ್ಲಿ ಆತ್ಮ ಚರಿತಕ್ಕೆ ಗೀರುಹಾದಿ ಮಾಡೆ ಕ್ಷಣಿಕ ಘಟನೆಗಳ ರಾಜ್ಯ |. 


ದಲ್ಲಿ: ಜೀವ ಪ್ರಪಂಚೆದಲ್ಲಿ (ಆರಳು. 33೮-೨೧): 
[ಗೀರು (-ಆಗೀಟ್ಯು) + ಹಾದಿ ( ಆಪಾದಿ,) ] 


48 


ಗೀಳ್‌, 


ಗೀರ್ಣ (ಗಂ). ೧. ಕೊಂಡಾಡಿದ; ಸ್ತುತಿಸಿದ. ೨. ವರ್ಣಿಸಿದ. 
೩. ನುಂಗಿದ. .[ ಸಂ. 
ಗೀರ್ಬಳೆ, ಗೀರುಬಳೆ (ನಾ). `ಗೆರೆಗಳನ್ನ ಕೆತ್ತಿರುವ (ಚಿನ್ನದ) ಬಳೆ; 
ಗೆರೆಗೆರೆಯಾಗಿರಂವ ಬಳೆ ; ಕಡಗ ಪಟ್ಟಿಯು ಡಾಬು ಬುಗುಡಿ ಗೀರ್ಬಳೆ 
ಸರಿಗೆ (ಸಿದ್ಧಕಾ. ೮-೧3). ಗೀರುಬಳೆ : “ ಅವಾಪಕಃ, ಪಾರಿಹಾರ್ಯಃ- ೨ 
. ೬ ೬ ಗೀರುಬಳೆ, ವಾಕು, ತೋಡ, ಬಳೆ” (ಸಿದ್ಧಾಂತಿ. ೧೭೪). 
[ಗೀರ್ಯು (ಆಗೀಟ್ದು) + ಬಳ್ಳೆ) 
ಗೀರ್ವ (ನಾ).ಎಗೀರ್ವಾಣ : ಗೀರ್ವ [ಪಾಠಾ. ನಿರ್ವಿ] ಕಮಲಾದಿತ್ಯನಸುರರ 
ಗರ್ವವನದಾವಾಗ್ನಿ . . . ಶರ್ವನಂಗಜಮದಭಯಂಕರ ಪಾರ್ವತೀಪತಿ 
ಶಂಕರಂ ಶ್ರೀಪರ್ವತಾಧಿಪ ಮಲ್ಲಿಕಾರ್ಜುನದೇವ ಶರಣಾಗು (ಶಂಕ.ದಾ. 
೧-೨). [ಆಸಂ. ಗೀರ್ವಾಣ? ] 
ಗೀರ್ವರ (ನಾ). ೧. ಸರಸ್ವತಿಯ ಪತಿ ; ಬ್ರಹ್ಮ : .ಗೀರ್ವರ ಸಮರ್ಚಿತೇ 
ಯಜುರ್ವಿನುತ ಸತ್ಚದೇ . . . ಪಾಲಿಪುದು ಪರ್ವತತನೂಜೇ (ರಾ.ಜ ಕೀ. 
6-೧೨೭). ೨. ವಾಜ್ಮಯದ ಮೇಲೆ ಪ್ರಭುತ್ವವನ್ನು ಹೊಂದಿರು 
ವವನು ; ಮಾತುಗಳ ಒಡೆಯ; ಬೃಹಸ್ಪತಿ: ಮುನಿಪಂ :ಗೀರ್ವರ 
ಗೆಣೆಯಪ್ಪ (ವಿಷ್ಠುಪು. ೪-೫೧): [6.7] 
ಗೀರ್ವಾಣ (ನಾ). ದೇವತೆ ; ಸುರೆ; ಅಮರ; “ ಆದಿತ್ಯಃ... ಗೀರ್ವಾಣಃ, 
ಯಭುಃ, ಅಮರಃ . . . ದೈವತಂ - ಈ ೨೧ ದೇವರ್ಕಳ ಪೆಸರ್‌” 
(ಹಲಾಯು. ೨-೪); ಪ್ರವಿಲಸದ್ಗೀರ್ವಾಣ ದಾತವ್ಯಸಾಯಕಸಂಪೂರ್ಣ ಕಳಾ 
ಪ್ರವೀಣನಂ (ಪಂಪಥಾ. ೧-೧೩೪); ಗೀರ್ವಾಣಸಂಚಯಂ ಗಂಧರ್ವಗಣಂ 
. * ಪಾರ್ವತಿಯಾಣ್ಮನ ಸಭಾಂತರಾಳದೆೊಳೆಸೆಗುಂ  (ಉದ್ಭಟ. 
೧೨೮) ; ಅವನಿಪಾಲನ ಗವಿಯ ಘಾಡಿಕೆ ಜೋಡಿಸಿತು ಗೀರ್ವಾಣರಾಲಿಗಳ 
(ಕುವ್ಕಾಕ. ೧೫-೧೬). [ಸಂ.] 
ಗೀರ್ವಾಣತ್ವ (ನಾ). ದೇವತ್ವ ; ಅಮರತ್ವ : ಬ್ರಾಹ್ಮಣಾದಿ ವರ್ಗಗಳಲ್ಲಿ 
ಸಂಸ್ಕೃತ ಭಾಷೆಯ ಗೀರ್ವಾಣತ್ವದ ಕಲ್ಪನೆಯಿದ್ದುದರಿಂದ (ಭಾಷಾಕಾ. ೪೩). 
(ಸಂ. 
ಗೀರ್ವಾಣನಾಥ (ನಾ). ೧. ದೇವತೆಗಳ ಒಡೆಯ ; ಇಂದ್ರ ; ಸುರಪತಿ; 
ಸರ್ವ ಗೀರ್ವಾಣನಾಥಂ (ಕಾಂತಿಪು. ೧೨-೪೩ ವ), ೨. [ಜೈನ] ತೀರ್ಥಂಕರ;- 
ಅರ್ಹಂತ : “ಗೀ[ಪಾಕಾಂ. ನಿ] ರ್ವಾಣನಾಥನರುಹಂ ” (ಮಂಗರಾ. ೭-೨೩). 
[ ಗೀರ್ವಾಣ + ನಾಥ] 
ಗೀರ್ವಾಣಭಾಷೆ (ನಾ). ದೇವತೆಗಳ ಭಾಷೆ; ಸಂಸ್ಕೃತ: ಗೀರ್ವಾಣ 
ಭಾಷೆಯ ಮೇಲೆ ವ್ಯಾಮೋಹವಿಟ್ಟುಕೊಂಡು ಪ್ರಾಂತಭಾಷೆಯ 
ಬೆಳವಣಿಗೆಗೆ ಕಂಟಕ ಒಡ್ಡ ಬಾರದು (ದಾನಚಂ. ೧೭೮), 
[ ಗೀರ್ವಾಣ + ಭಾಷೆ] 
ಗೀರ್ವಾಣವಾಣಿ (ನಾ).ಎಗೀರ್ವಾಣಭಾಷೆ : ಗೀರ್ವಾಣವಾಣಿ, ಪವಿತ್ರ- 
ವೇದಗಳ-ಭಾಷೆ, ಎಂಬ ಕಾರಣದಿಂದ ಅದು ಯಾಜಕರಿಗೆ ಪೂಜ್ಯವೆನಿಸಿತ್ತು 
(ಕರ್ಣಾಟಿ. ೧೭೫). [ಗೀರ್ವಾಣ * ವಾಣಿ] 
ಗೀರ್ವಾಣಿ (ನಾ). ೧. ದೇವತಾಸ್ತ್ರೀ. ೨. ಸರಸ್ವತಿ: ನಿಗಮನುತೆ 
ಗೀರ್ವಾಣಿ ರಕ್ಷಿಸು (ನಳಡ. &-೬೫) ; ವಾಣಿ ಜಗತ್ತಿತಾಮಹನ ರಾಣಿ... 
ಗೀರ್ವಾಣಿ (ನಾನಾರ. 3). [ ಸಂ. ಗೀರ್ವಾಣೀ 
ಗೀಪ್ಪತಿ (ನಾ). ನುಡಿಯ ಒಡೆಯ ; ಬೃಹಸ್ಪತಿ: ಸತಿಯರ ಧರ್ಮಕ್ಕೆ 
ಸರಿಯಿಲ್ಲೆಂದು ಗೀಷ್ಟತಿಯಗಸ್ತ ಕನೊಳಾಡಿದನು (ಹದಿಬ. ೨-೪೩) 
[ ಸಂ. (ಗಿರ್‌ + ಪತಿ) ] 
ಗೀಳ್‌,, ಗೀಳು, (ಕ್ರಿ). ೧. ಹರಿ : ತಂಂಡುಮಾಡು; ಸೀಳಂ.  ಗೀಳಿಡ್ಲು' 
ಪರಾ. ಗೀಳು: ೧. ಸುದತಿ ಕಾಣುತ ತನ್ನ ಮೇಲಣ ಹೊದಕೆಯಂಚನು 
ಗೀಳುತದರೊಳು ಹುಡದುಗಿಸಂ ತೆ ತೊಡವುಗಳನು (ರಾಮಾಸಂ. ೩-೪-34); 


೧೨- 


ಗೀಳ್‌, 


ಕರೀಂ ಹೋಗಿ ಅವನ ಅಂಗಿಯನ್ನು ಗೀಳಿದ (ಛೀಮಕಾ. ೬. ೨. ಗೀರು; 
ಕೆರೆ; ಗೀಚು; ಕೀಲಿಸಿರೆ ನೇತ್ರಗಳು ಲಜ್ಜೆಯೊಳಾಳಿ ಪದದುಂಗುಟದಿ 
ನೆಲವನು ಗೀಳಿದಳು (ಜನಭಾ. ೦೯-೫೩). "ಕೀಟ? ಪರಾ. 
[ ದೇಣ ತಮಿ. ಕೀಟ] 

ಗೀಳ್ಕ್‌ "ಗೀಯ್‌ ' ನೋ. 

ಗೀಳಿಡು, (ಕ್ರಿ). ಹರಿದುಹಾಕಂ ; ತುಂಡುಮಾಡು ; ಛೇದಿಸು: ದುಃಖ 
ದೊಳ್‌ ಗೀಳಿಟ್ಟ ಬಟ್ಟೆಯೊಳ್‌ ಬರ್ಬವನ ಸಂತೈಸು ಮೆಲ್ನುಡಿಗಳಿನ್‌ 
(ಪಾರಸಿ. ೩೧-೭೨೦), [N೪9 + ಇಡ್ಕು) 

ಗೀಳಿಡ್ಕು " ಗೀಟಲಿಡಂ' ನೋ. 

ಗೀಳು, " ಗೀಳ್‌' ನೋ. 

ಗೀಳ್ಕು "ಕೀಖ್ಕ್‌' ನೋ. 

ಗೀಳ್ಕು (ನಾ). ಹಂಬಲ; ಉತ್ಕಟವಾದ ಬಯಕೆ; ಚಟ; ಗಿಲಿ; 
ರಜದಲ್ಲಿ ಊರಿಗೆ ಹೋಗಬೇಕೆನ್ನಿಸುತ್ತದೆ. ಹೆಂಡತಿಯ ಮೇಲಿನ ಗೀಳು 
ಎಳೆಯುತ್ತದೆ (ದೂರಸ. ೭೫). " ಗೀಳುಹಿಡಿ ' ಪರಾ. [7] 

ಗೀಳುಹಿಡಿ (ಕ್ರಿ). ಹಂಬಲವುಂಟಾಗು ; ಉತ್ಕಟವಾದ ಬಯಕೆ 
ಮೂಡು: ಸಂಗೀತ ಕಲಿತು ಮಹಾರಾಜರಲ್ಲಿ ಖಲ್ಲತ್ತು ಪಡೆಯಬೇಕೆಂದು 
ಸುಬ್ಬಣ್ಣನಿಗೆ ಅಂದಿನಿಂದ ಒಂದು ಗೀಳುಹಿಡಿಯಿತು (ಸುಬೃಣ್ಮ. ೫). 

[ ಗೀಳ್ಕು + ಹಿಡಿ, (ಪಿಡಿ) ] 
ಗೀಟು" (ನಾ). ಒಂದು ಅನುಕರಣ ಶಬ್ದ. 
ಗೀಆ್‌ನಲ್‌=ಬೇಗನೆ : ವನಿತಾನೀಕದ ಮುಂನ್ಮೆ ಪೊಟ್ಟಳಸಿ ಗೇಣಂ 

ಕಿರ್ತ್ತು ತೂದ್ದ ೯ಟ್ಟಿ ಗೀಆ್‌ನಲೀಡಾಡಿ ಕಂರುಳ್ಳಿ ಕಪ್ಪಳ್ಳಿ ಪಿಂನ್ತಾ 
ಮುನ್ನುವುಂ ನೋಡಿ ಭೊಂಕೆನೆ ಸಿಂಘಧ್ವನಿ ಮಾಡಿಹಂ (ಸೌಇಇ. ೫1-11, 
೧೭೮ -೨೩ ; 1127). 

ಗೀಟು " ಕೀಜ್ಕು' ನೋ. 

ಗೀಲ್ಲಾ, ಗೀರು (ನಾ). ೧. ಗೆರೆ; ರೇಖೆ; ಗೀಟಂ. ೨. ಗಾಯದ 
ಗೆರೆ; ಬಾಸುಂಡೆ (?); ತೂಜುವಂಬಿನ ತುಂಡಿಸುವ ಬಿಟ್ಟೇಜುಗಳ 
ಚೂರಿಸುವ ಸಬಳೆದ ಗೀಟುಗಳ ಕಾಲಾಳು ಕವಿದುದು ಶಲ್ಕನಳವಿಯಲಿ 
(ಕುವ್ಕಾಶ. ೨-೨೪). ಗೀರ್ಕು ; ೧. ನಖದೊಳು ರೇಖೆ ಗೀರಿದೆಲ್ಲವು ಕುಲ್ಕ 
ವಹವೈಸೆ (ಜನವು. 8-0) ; ನನ್ನ ಬಲಗೈ ಮುಣಿಕಟ್ಟಿನಲ್ಲಿ ಮೂರು ಕಂಕಣದ 
ಗೀರು ಇದೆ ಎಂದು ಸಾಮಂದ್ರಿಕಾಲಕ್ಷಣಜ್ಞರು ಹಿಂದಕ್ಕೆ ಹೇಳಿದ್ದರು 
(ಪೇಟಿಮಾ, ೭). 

ಗೀರುಬಾರುಎಗೀರುಗೀರಾಗಿರುವುದಂ; ಗೀ ಚಲಾಗಿರುವುದಂ: 

ತಟ್ಟೆಯೆಲ್ಲಾ ಗೀರುಬಾರಾಗಿದೆ (ರೂಂ). [ ಕೀಣ್ಯು) 

ಗೀಟ್‌, ಗೀಳ್ಕ್‌, ಫೀಳ್‌, ಫೀಟ್‌ (ನಾ). ೧. (ಹೆದರಿಕೆ, ನೋವು 
ಮೊದಲಾದಂವುಗಳಿಂದ) ಕಿರಿಚುವ ಧ್ವನಿ; ಅರಚುವಿಕೆ ; ಚೀತ್ಕಾರ. 
" ಗೀಟ್‌ಡು' ಪರಾ. ೨. ಅಬ್ಬರಿಸುವಿಕೆ ; ಗರ್ಜನೆ; ಆರ್ಭಟ: 
ಕೀಟ್‌, ಗೀಟ್‌. ಬೀಟ್‌, ಸೂಟ್‌ ಇತಿ ಅವಗಲಿಯಾದಯಃ 
(ಕಬ್ಮಾನು. ೦೪೦ ವ್ಯಾಖ್ಯಾ). ಗೀಳ್ಕ್‌ ; ೨. ವ್ಯಾಳಪತಿ ದಿಗ್ದಂತಿ ಶಕ್ತಿ 
ಕಮಠಂಗಳತಿ ಗೀಳೆಂದೊಡಂ ಬಸವರಾಜಂಗೆ ಚಿತ್ತ ಪಲ್ಲಟಿಸುವದೆ (ಪ್ರಭುಪು. 
೭-೨೬೦). " ಗೀಳಿಡಂ,' ಪರಾ. ಘೀಳ್ಕ್‌ ; " ಫಭೀಳಿಡು? ಪರಾ. 
ಫೀಟ್‌: "ಘೀಟಾಡು' ಪರಾ. [71 

ಗೀಟೀಡು, ಗೀಳಿಡ್ಲು, ಫೀಳಿಡು, ಫೀಟಾಡು (ಕ್ರಿ). ೧. ಕಿರಿಚು; 
ಅರಚಂ ; ಚೀರು; ಗೋಟ್‌ಟ್ಟಂ, ಗೀಲ್‌ಟ್ಟಂ, ಗಟಗಟನೆ (ಶಮದ. 
ಪರಿ. ೧). ಗೀಳಿಡ್ಕು : ೧. “ ಗೀಳಿಡುವುದೆನೆ ಕೂಗು” (ಕಶರ. ೩೨); 
ಕುದುರೆಗಳಂ ಗೀಳಿಡೆ ಪೊಯಲಿ ರಣಮಣ್ಮಳದೆೊಳು ತಳಿಲ್‌ದು ಮೆಅದು 
x ೫ ೫ ಇದೆಣ್ಣಂ (ಎಕ. 7118, ಸೊರಬ. ೪೬೬-೯: 960); ಅದು 


೨೫೧೫ 


20 


85 


ಗುಂಗಾಡು 


ಗೀ[ಪಾಕಾಂ. ಭೀ]ಳಿಡುತ ಕೆಡೆದುದು ಪೊಡವಿಯಲ್ಲಿ (ಬಸಪು. ೨೨-೦೬) ೨. 
ಆರ್ಭಟಿಸು; ಅಬ್ಬರಿಸಂ; ಗಟ್ಟಿಯಾಗಿ ಕೂಗು ; ನಾನಾವಾದ್ಯ 
ಗೀಳಿಡುತಿರ್ದುದಂಬುಧಿಧ್ವಾನಘೋಷಣೆಯೆಂಬ ತೆಜಿದಿ (ಮೊ ಹತ. 
೨೦-೧೫).. ಭೀಳಿಡು : ೧. ನೆಲಕಾನೆ ಸುಂಡಿಲಂ ಹರಹಿ ಮೊಳಕಾಲಿಕ್ಕಿ 
ಬಲವಳಿದು ಫೀಳಿಟ್ಟು (ಹಡಳಾ. ೩-೩೫). ವಿ. ಲೋಹದ ಗಾಲಿ ಫೀಳಿಡೆ 
ರಥಧವನೇಟೌದನನಿಲಸುತಸೂನು (ಕುವ್ಮಾದ್ರೋ. ೦8-೪೭); ಫೀಳಿಡಲ್‌ 
ದಿಕ್ಕುಗಳ" ಸಿಂಜಿನಿ ನಿನಾದದಿಂ (ಕಂಪು. ೩೨-೩೫). ಘೀಟೀಡು; ೧. 
“ ಫೀಲಿಡುವುದೆನಲ್‌ ಚೀಜುವುದೆನಿಕುಂ” (ಕವಿಕಂ. ೦೯೫); ಪಿಡಿದು 
ಬಡಿದೊಡಂ ಕೊಂದೊಡವಾಂ ನುಡಿಯದೆ ಕಿವಿ ಘೀಟ'ನೆ ಭೀಟ್‌ಡುತಿರ್ದೆಂ 
ಕುಟುಕನೊಲ್ಲೆ ನೆಂತಿಕ್ಕಿದೊಡಂ . (ಕಾದಂಉ. ೭೩೬); ಆರ್ಪಿನಿಂ ಗಜಂ 
ಫೀಲ್‌ಡಲ್‌ (ರಕಕು. ೯-೨೬). ವಿ. ಕೊಂತಂಗಳಿಂ ಕುತ್ತಿ ಶಸ್ಟ್ರೋತ್ಯರದಿಂ 
ಫೀಲಿಟ್ಟು ಖೈರಂದಣಿದು (ಧರ್ಮಾಮೃ. ೧೩-೧೩೬); ಆರಮಮಿಕ್ಕಿ 
ಡೊಕ್ಕರಿಸೆ ಬಾಯ್ದೆ ಅೌದುರ್ವರೆ ಫೀಟಿಡುತ್ತುಮುದ್ಧಾರಿಸಿದತ್ತು 
ಗರ್ಭಗತ ಷಟ್ಟುರಸೇನೆಯನೆಂಬಿನಂ (ಜಗವಿ. ೦೫-೧೨). 
[ಗೀ + ಇಡ್ಕು ) 

ಗುಂ (ನಾ). ೧. ಒಂದಂ ಅನಂಕರಣ ಧ್ವನಿ ; ದಂಂಬಿ ಮೊದಲಾದಂವು 
ಮಾಡುವ ಶಬ್ದ. « ಗಂಂಗ್ಯು' ಪರಾ. ೨. ಮೌನವಾಗಿರುವಿಕೆ ; 
ಮಾತನಾಡದಿರುವಿಕೆ; ಅಮ್ಮಅಪ್ಪಗಳನ್ನು ಗುಮ್ಮಾಡಿ ಬಿಟ್ಟಾಳು 
ಕೇಡ ನೋಡಿ (ಕಾಲಸಂ. ೯೧-೩). 

ಗುಂಗುಂ (ದಿ ರುಕ್ತಿ) : ಏನು ಏನು? ಜೇನು ಜೇನು ? ಎನೆ ಗುಂಗುಂ 

ಗಾನಾ (ನಾದಲೀ. ೮೪-೩೫). 

ಗುಂಕ, ಗುಂಗ್ರ (ನಾ). ೧. ಕೆಲಸದವನಂ ; ಊಳಿಗದವನಂ ; ಸೇವಕ: 
* ಗುಂಕರೆನಲ್‌ ಬೆಸದವರೊಳ್‌ ” (ಕರ್ಣಾನಿ. ೭೭) ; ಬಡವರೆಲ್ಲಂ ಭೋಗಿಗಳ್‌ 
ಗು೦ಕರುಂ ಚದುರರ್ಲೆಂಕರುಮಾಯಗಾಆರ್‌ (ಅನ ಫು. ೦೦-೧೨). 
ಗುಂಗ್ಯ ; ೧. ಈ ಕುಂಬಾರರು ಗುಡಿಗಳಲ್ಲಿ ಹಲ ಕೆಲವು ಸೇವೆಯನ್ನು 
ಮಾಡುವರು.ಆ ಸೇವೆ ಮಾಡುವವರಿಗೆ ಗುಂಗರೆಂದೆನ್ನುವರು(ಕಭಾಗೆ. ೧೪೯). 
೨. ಭೂತ, ದೆವ್ವ ಮೊದಲಾದ ಕ್ಷೂದ್ರದೇವತೆಗಳನ್ನು ಉಪಾಸನೆ 
ಮಾಡುವವನು, -ವಶಪಡಿಸಿಕೊಂಡಿರುವವನು : ಭೂತಗಳನ್ನು ಸೆರೆ 
ಹಿಡಿಯುವ ಮಾಂತ್ರಿಕರಿಗೆ ಗುಂಗರೆಂದೆನ್ನುವರು (ಕಛಾಗೆ. ೧೮೦) 

[?] 

ಗುಂಕರಿಸು(ಕ್ರಿ). ಗಂಂಎಂದಂ ಶಬ್ದಮಾಡು * “ ಮಶತಿಎಗುಂಕರಿಸಿದಪುದು” 
(ಕಾಶಕ್ಕ. ೬4): [ಗುಂತರಣ್ಯ + - ಇಸು) 

ಗುಂಕಿಸು (ಕ್ರಿ). ಸೆಳೆ; ಎಳೆ; ಜಗ್ಗ (?) ; ಪೇರಂಬಲವಂ ಗುಂಕಿಸಿ 
ನೋಡುತೆ ಹಾರೈಸುತೆ ಹರುಷಂ ದಳವೇಜುತೆ (ತಿರುನಾ.ದೇ. ೨೦೯-೧) ; 
ತೂಗಿ ತೊನೆದು ಮುತ್ತೆ ಗುಂ[ಶಾಕಾಂ. ರು0]ಕಿಸಿ ತೆಗೆದನು ಲಾಗಿಸುವೆತ್ತ, 
ಬೀರ್ವಂತೆ ಮೂಗಡಿಯಾಗಿ ಬಿದ್ದಿತು ಸೇನೆ ಸಾಷ್ಟಾಂಗವಾಗಿ ವಂದಿಸುವಂತೆ 
ತನಗೆ (ಧರಣ. ೪೯-೦೨೪). ([ ಗೂಂಕ್ಕು( ಆಕೊಂಕ್ಳು) + - ಇಸ್ಯು) 

ಗುಂಗ « ಗುಂಕ' ನೋ. 

ಗುಂಗರ " ಗುಂಗುಟು? ನೋ. 


40! ಗುಂಗಾಡಿ « ಗುಂಗಾಡು? ನೋ. 


46 


ಗುಂಗಾಡು, ಗುಂಗಾಡಿ, ಗುಂಗಾಣಿ (ನಾ). ೧. ಒಂದು ಜಾತಿಯ 
ಸೊಳ್ಳೆ ; ಬಹಳ ಸಣ್ಣ ಆಕಾರದ ರೆಕ್ಕೆಹುಳು ; ಶಿಶುವಿರಲು ಗುಂಗಾಡು 
ತಗುಣಿಯು ಯೆಸಗಿ ಕಡಿಯಲು (ಜ್ಞಾನಸಿಂ. ೩೧-೩೩) ; ನಿದ್ದೆ ಬರಲಿಲ್ಲ. 
ಗುಂಗಾಡಿನಂತೆ ಕುವಿಚಾರಗಳು ಅವನನ್ನು ಸುತ್ತುವರಿದು ನೋಯಿಸು 
ತಿದ್ದವು (ಸಮಜೀ. ೧೬೫) ; ಸಾವಿರಾರು ನೊಣಗಳಿರಬೇಕು. ಗುಂಗಾಡು 
ಗಳನ್ನೂ ಎಣಿಸಲಾಗಿಲ್ಲ (ಜಯಂತ. ೩೪). ಗುಂಗಾಡಿ : ೧. ಮಲಗಿ ಶಿಶುವು 


ಗುಂಗಾಣಿ 


ಯಿರುತಿರಲು ತಗಣಿ ಗುಂಗಾಡಿ ಕಚ್ಚೆ (ಜದಾವ. ೦೦೭-೭). ಗುಂಗಾಣಿ ; |. 
೨. (ಆಲಂ) ತೀರ ಕ್ಷುದ್ರವಾದುದು : ಎಂಥೆಂಥವರಿಗೊ ಶಾಶ್ವತವಿಲ್ಲ. 

ಈ ಗುಂಗಾಣಿ. ಒಂದು ಪದಾರ್ಥವೆಂತ ಮಾತನಾಡುತೀಯೆ ? (ಮುಸುಗ. ೩). 
ಗುಂಗಾಡದಕೋಣೆ, ಗುಂಗಾಡಿನ ಕೋಣೆ-(ಆಲಂ) ಸೆರೆಮನೆ; ಜೈಲು; 
ಕಾರಾಗಾರ ; ನೀನು ಅವಳನ್ನು . . . ಇಲ್ಲಿ ಇಟ್ಟರೆ ಕೂಡಲೇ ಗುಂಗಾಡದ | 8 
ಕೋಣೆ (ಸೆರೆಮನೆ)ಯನ್ನು ಕಾಣಬೇಕಾಗುವುದೆಂಬುದನ್ನು ನೀನು ಬಲ್ಲೆ 
(ದಲಿಕು. ೪೩); ಎಷ್ಟೋ ಸಾರೆ ಗುಂಗಾಡಿನಕೋಣೆಯನ್ನು ನೋಡಿ ಬಂದಿದ್ದ 

(ಕೊತಕಾ. ೧೯). " ಗುಂಗುಟು' ಪರಾ. [?] 


ಗುಂಗಾಣಿ " ಗುಂಗಾಡು' ನೋ. 


ಗುಂಗಿ,ಗುಂಗೆ (ನಾ). ಕರಿಯ ಬಣ್ಣದ ದೊಡ್ಡ ದುಂಬಿ : ಮೂಸಬಂದಂತೆ 
ಗುಂಗಿಗಳು ಹೂಗಳಿಗೆ ರಾಶಿ ಜನ ಬಂತು ಮಂಟಪಕೆ (ಕರಕ. ೩೨೭) ; 
ಮುಂಗಲಿ ಮುಂಗಲಿಯನ್ನು ಬೆನ್ನು ಹತ್ತುವದೂ, ಗುಂಗಿ ಹೊನ್ನರಿಕೆಯನ್ನು 
ಮುತ್ತಿಡುವದೂ . . , ಇವೆಲ್ಲವೂ. ನಿಸರ್ಗದ ಶ್ರಿಕಾಲಧರ್ಮ' (ಗಂಗಾಸಾ. 
೧೧೦). ಗುಂಗೆ ; ಪುಷ್ಪದ ಪರಿಮಳವ ಭೃಂಗ ಬಲ್ಲುದಲ್ಲದೆ ಮರ 
ಕಡಿಯುವ ಗುಂಗೆಯ ಹುಳ ಎತ್ತ ಬಲ್ಲುದಯ್ಕಾ (ಅಖಂಡೇ. ೧೮೮-೩). 
[ ಆಗುಂಗ್ಳು./ಮರಾ. ಘುಂಗ್‌ ] 

ಗುಂಗಿಮಾವು, ಗುಂಗೆಮಾವು (ನಾ). (ಉಕ) ಒಂದು ಜಾತಿಯ ಮಾವು. 
P ಬೀಜದ ಒಳಗೆ ಗುಂಗೆಹುಳು ಇರುವ ಮಾವಿನ ಹಣ್ಣು; (8). 
ಗುಂಗೆಮಾವು ; ಮಾವಿನ ಜಾತಿಗಳು : ಗೋಳಕಾಯಿ . . . ಕರೀಕಾಯಿ, 
ಗಿಣೀಮೂತಿ, ಗುಂಗೇಮಾವು, ಅಮಾನಿ (ನಮ್ಮನು. 3೩೭). [ಗುಂಗಿ* ಮಾವು) 
ಗುಂಗಿಸು (ಕ್ರಿ). ಪಕ್ಕಕ್ಕೆ ಸರಿಸು ; ಜಾರಿಸು; ತಳ್ಳು; ದಯಾವತಿಯಲ್ಲಿ 
ಒಂದು ವಿಶೇಷಗುಣವಿದ್ದಿತು. ಯಾವ ಒಜ್ಜೆಗೂ ಅವಳು ಮಣಿಯುತ್ತಿದ್ದಿಲ್ಲ. 
ಶೀಘ್ರದಲ್ಲಿಯೇ ಗುಂಗಿಸಿಕೊಂಡು, ಅದನ್ನು ತೆಗೆದೊಗೆದು ಮೇಲಕ್ಕೇಳಲು 
ಯತ್ನಿಸುತ್ತಿದ್ದಳು (ಜಮಾನ್ಮಾ. 6೩). [ ಗುಂಗ್ಳು*- - ಇಸ್ಯು) 
ಗುಂಗಿಹುಳು, ಗುಂಗೆಹುಳು (ನಾ). ಎ ಗುಂಗಿ : ಒಂದು ಗುಂಗೀಹುಳು 
ಒಂದು ಎಲೆಯ ಮೇಲೆ ತುಸು ತುಪ್ಪ, ರೇಶಿಮೆಯದೊಂದು ಸಣ್ಣಎಳೆ 

ಇಷ್ಟು ಸಾಹಿತ್ಯ ತೆಗೆದು ಕೊಂಡು (ಮುಂಬಯಿ. ೪-೦೭೧). 
ಗುಂಗೆಹುಳು ; ಗುಂಗೆಹುಳು ತೊಲೆಗಳಲ್ಲಿ ತೂತು ಮಾಡಿದೆ (ರೂಢಿ). 

[ ಗುಂಗಿ + ಹುಳ್ಳು ( ಆಪುಟ್ಕು) 
ಗುಂಗು, (ನಾ). ೧. ಮಾದಕ ಪದಾರ್ಥಗಳ ಸೇವನೆಯಿಂದ ಉಂಟಾಗುವ | $0 
ಜೊಂಪು ; ಅಮಲು ; ಮತ್ತು : ಭರಿಗಿಯನು ಸೇದುವನ ಭಂಗವನು 
ಏನೆಂಬೆ ಭಂಗಿಯ ಗುಂಗು ತಲೆಗೇಜಲಾಡುತಿಹ ಮಂಗನಂತಿಹನು 
(ಸರ್ವಜ್ಞ. ೧೩೦೫); ಕಾಮಬಕ್ಷ ಶಹಾಜಾದರು ಹಗಲೆಲ್ಲ.ಸೆರೆಯ ಗುಂಗಿ 
ನಲ್ಲಿರುತ್ತಾರೆ (ಹಂಸಾ. ೧೩೦). ೨. ಪರವಶತೆ ; ತ ನ್ಮ ಯತೆ; 
ಇನ್ನೂ ಆ ರಾಗದ ಗುಂಗಿನಲ್ಲಿಯೇ ಇಬ್ಬರೂ ಸಮರಸರಾಗಿದ್ದರೇನೋ ! 
(ಕಲಾಜ್ಯೋ. ೦೦೧): ಚೆಂದ್ರುವಿನಿಂದ ಕಾಗದ ಬರುತ್ತಿದ್ದ ದಿನ... 
ಅವಳು ಹೊಸದೊಂದು ಗುಂಗಿನಲ್ಲಿರುವಳು (ಕುಸುಸಂ. 
ಹವ್ಯಾಸ; ಗೀಳು, ಚಟ; ಸಂಪಾದಕತ್ವದ ಗುಂಗು ನಿನಗೆ ಏನು 
ಮಾಡಿದರೂ ಕಡಿಮೆ ಆಗಲಿಲ್ಲ (ಇಪೃ್ಪಳ. ೨೯೪) ; ಅವನಿಗೆ ಸಂಗೀತದ 
ಗುಂಗು ಬಹಳಿತ್ತು (ಫಲಸಂ. ೩೩). [ «ಮರಾ. ಗುಂಗ್‌) 
ಗುಂಗು, (ನಾ). ದುಂಬಿಯ ಧ್ವನಿ; ಗುಂಜಾರವ; ಕೋಕಿಲಕೆ ಕುಕಿಲು 
ನವಿಲಿಗೆ ಕೇಕೆ, ಭೃಂಗಕ್ಕೆ ಗುಂಗು ಗುಂಗುಂಗಾನ (ಮುಕ್ತಕಂ. ೩೩-೩). 
[ ಆಗುಂ?] 

ಗುಂಗ್ಳು, ಗೂಗು (ನಾ). ಬತ್ತ, ನವಣೆ ಮುಂತಾದ ಧಾನ್ಯಗಳ 
ಮೇಲಿನ ಹೊಟ್ಟು,--ಉಬ್ಬಲು,-ಉವಮಿ : ಕೊಂಗಗಳಲ್ಲಿ ಗುಂಗು 
ತುಂಬಿಸಿದ ರಾಗಿಯನ್ನು, ಕೈಗಳ ಮೇಲೆ ಎತ್ತಿಕೊಂಡು ನಾಲ್ಕಾರು ಆಳು 


15 


20 


25 


36 


೦೯೬). ಹಿ 


40 


45 


೨೫೧೬ 


ಗುಂಗುಲಿ 


ಗಳು ಕೂಗಿಕೊಳ್ಳುತ್ತಾರೆ (ಮೂಲಾನ. ೩೯). ಗೂಗು; “ಗೂಗುಎಹೊಟ್ಟು ; 
ತವಡು” (ಜಾನಕೋ. 8೦1. [?) 

ಗುಂಗುಣಿಸು " ಗುಣಗುಣಿಸು' ನೋ. 

ಗುಂಗುದಿ (ನಾ). ಸಂತಾಪ; ಬೇಗೆ: ಗುರುವಿನ ಗೊತ್ತನಟ್‌ದು ಜಗ 
ದೊಳಗಣ ಗುಂಗುದಿಯನೆಲ್ಲವ ಹಟೌದು (ವಜಸಂ. ೩೦೮-೫೩೨); ಪಿಂಗದೆ 
ಪರಿದು ದುಃಖವನೀವ ಯೋನಿಮುಖಂಗಳೊಳಗೆ ಹುಟ್ಟೆಯಳಿವಾ 
ಗುಂಗುದಿಯನು ನೀಗಲೆಂದುಸುರಿದೆನು ಮನೆಂಗೊಳಿಪೀ ಸಂಗತಿಯನಂ 
(ಪ್ರಥಂಜ. ೧-೧೬. ೧ ಇದು ಸಂಸ್ಕೃತದ « ತುಷಾಗ್ನಿ 'ಯ ಅನುವಾದ 
ವಿರಬಹಂದು. [ಗುಂಗ್ಳ್ಕು * ಕುದ್ಕಿ) 

ಗುಂಗುದಿಗೊಳು (ಕ್ರಿ). ಸಂತಾಪಗೊಳ್ಳು; ಬೇಗೆಪಡು; ತುಂಗ 
ವಿಕ್ರಾಂತ ಕರ್ಣನ ಕಂಪಿನ ಚತುರಂಗ ವಾಹಿನಿಯುರವಣಿಗೆ ಗುಂಗುದಿಗೊಳು 
ತಿರ್ದುದಾ ರಿಪುಸೇನೆಯ ಜಂಗುಳಿಯು (ನೇಮಿಸಂ. ೨೯-೧೦೯). 

[ ಗುಂಗುದಿ + ಕೊಳು (-ಆಕೊಳ್ಳ್‌)] 

ಗುಂಗುದಿಬಡು (ಕ್ರಿ).ಎಗುಂಗುದಿಗೊಳು ; .ತೀವ್ರಮಪ್ಪಸಮಶರಶಿಖಿ 
ಮುಂಖದಿ ಸಿಲುಕಿ ಗುಂಗುದಿಬಟ್ಟು ನಸುಬಲಂಬಡೆಯಲಾ ಮಗನ ಮೊಗಮಂ 
ನೋಡಿ (ಸಮ್ಮಕೌ. ೯-೦೫). [ಗುಂಗುದಿ ೬ ಪಡ್ಕು) 

ಗುಂಗುಮಿಸು (ಕ್ರಿ). ಅನು ತಣನವಾಗು; ಪ್ರಕಿಧ್ವನಿಸು; ನಾದಾನುಸಾರ ` 
ವಾಗಿ ಗಮಕದ ಗುಂಪು ಗುಂಗುಮಿಸುವಂತೆ ಹಾಡನ್ನೆತ್ತುವ (ಪಾರ್ತಿಸು.೪೨). 

[ <ಎಗುಂ4+ - ಇಸು) 

ಗುಂಗುರು, (ಗು). ಸುರುಳಿಯಾದ; ಕೊಂಕಾದ; ವಕ್ರವಾದ ; 
ಹಿಲ್ಲಾನ ಗುಂಗುರು ಕರಿಯ ಕೂದಲನ್ನು ಬಾಚಿ ಜೆಡೆಕಟ್ಟುವುದೆಂದರೆ 
ಅವಳಿಗೆ ಅದೆಷ್ಟೋ ಆನಂದ (ತೇಮೋಡ. ೧೯); ಗೌರವರ್ಣದ ಮುಖ, ಹೆಗಲ 
ಮೇಲೆ ಬೀಳುತ್ತಿದ್ದ ಗುಂಗುರುಗುಂಗುರಾದ ಅಪಾರ ಕೇಶರಾಶಿ 
(ಯೋಧಪು. ೧೦). [ ಆ ಉಂಗುರ) 

ಗುಂಗುರ್ಕು ( ಗುಂಗುಜು' ನೋ. 

ಗುಂಗುರುಕೂದಲು " ಗುಂಗುರುಗೂದಲು' ನೋ. 


"| ಗುಂಗುರುಗೂದಲು, ಗುಂಗುರುಕೂದಲು (ನಾ). ಸುರುಳಿಸುರುಳಿ 


ಯಾದ ಕೂದಲು ; ಆತನ ತಲೆಯ ಮೇಲೆ ಕೆಂಪು ಗುಂಗುರುಗೂದಲಂ 
ಗಳಿದ್ದವು (ಮಹಾತ್ಮಾ. ೮6).ಗುಂಗುರುಕೂದಲು : (8). 
[ ಗುಂಗುರ್ಮು + ಕೂದಲು ( ಆಕೂಂದಲ್‌)] 

ಗುಂಗುರುತಲೆ « ಗಂಂಗುರುದಲೆ ' ನೋ. 

ಗುಂಗುರುದಲೆ, ಗುಂಗುರುತಲೆ(ನಾ). ಸುರುಳಿಸುರುಳಿಯಾದ ಕೂದಲು 
ಗಳಿಂದ ಕೂಡಿರುವ ತಲೆ; ಗುಂಗುರುಕೂದಲುಳ್ಳ ತಲೆ; (4. 
ಗುಂಗುರುತಲೆ : ಕೂದಲುಟೋಪಿ, ಗುಂಗುರುತಲೆ, ಎಲಾ ನೀನೋ ನಾಗ 
(ಪಠಾಕ್ಚಿ. ೧೩೦). [ ಗುಂಗುರು, + ತಲೆ] 

ಗುಂಗುಹಿಡಿಸು (ಕ್ರಿ). ಪರವಶವಾಗುವಂತೆ ಮಾಡು ; ಅತಿಮಾನುಷವಾದ 
ಸತ್ವ ಆಧುನಿಕ ವಾತಾವರಣದಲ್ಲಿ ಪ್ರತ್ಯಕ್ಷವಾಗುತ್ತ ಗುಂಗುಹಿಡಿಸುತ್ತದೆ 
(ಹೊಸಕಿ. ೨೮೯). [ಗುಂಗ್ಕು + ಹಿಡಿಸು (-ಆಪಿಡಿಸು) 

ಗುಂಗುಣು, ಗುಂಗರ, ಗುಂಗುರು. ಗುಗ್ಗುರು, ಘುಂಘಂಚು (ನಾ). 
೧. ಸೊಳ್ಳೆಯ ಜಾತಿಗೆ ಸೇರಿದ ಸಣ್ಣಹುಳು; ಗುಂಗಾಡು ; 
“ ಮಸಕೇಹಿ ಯ - ಗುಂಗುಜುಗಳಿಂದಂ” (ವಡ್ಮಾರಾ. ೧೨೨-೪) ; ಬೆಟ್ಟಮಂ 
ಗುಂಗುಣು ಕಉಡಿತ್ತೆಂಬ ಗಜಮಂ ನರಿ ನುಂಗಿತ್ತೆಂಬ . . . ಮಾತಿನಂತೆ 
(ಧರ್ಮಾಮೃ. ೧೩-೦೨೨) ; ಮಂಸುಟಲುವ ಗುಂಗುಲೂಜುವ ಪಿಪೀಲಿಕೆ 
ಮುತ್ತುವ ಮಂಕ್ಷಿಕಂಗಳ್‌ (ಮಹಾನೇ. ೩-೦೫) ; ಕರಗಮಂ ಮುಸುಟ್‌ 
ಗುಂಗುಜುಗಳಿರ್ಪೊಡಂ . . . ಮಟಿಯಧಿಕ (ಅಟ ಮ. ೨-೦); ಅದ್ರಿ 
ಗುಂಗುಜ್‌ನೂಟ್‌ಕೆಗೆ ಮೈ ಯಳುಕುವುದೆ (ತೊರರಾ. ೬-೨೭-೩೨). 


ಗುಂಗೆ 


೨. (ಆಲಂ) ಕ್ಷಂದ್ರನಾದವನು; ಅಲ್ಪ: ರಂಗ ನಿನ್ನೊಳ್ನಡುವಿನ ಚೆಲ್ವಿಗೆ 
ತೈ,ಜಗಂಗಳು ನೆರೆಯವೆಂದೆನಲು ಗುಂಗುಜಇ ನೇಸಜವನು ಪೊಗಳ್ಳಡೆ ! 
(ಕತಸಾಂ. ೧-೩). ಗಂಗರ; ೧. “ ಮಶಕಂಎಗುಂಗರಂ " (ಕಶಕ. ೬೩). 
ಗುಂಗುರು: ೧. ಕೆಸರಿನ ಕೂಟದಲಿ ಗುಂಗುರುಗಳೆದ್ದಲ್ಲಿಯೆ ಚರಿಸುವಂತೆ 
(ವಿವೇಭ. 8-೩೨) : ಸೊಳ್ಳೆಗಳೂ ಗುಂಗುರುಗಳೂ ಹಳ್ಳಿಯಲ್ಲೆಲ್ಲಾ ಪ್ರಬಲ 
ವಾದವು (ಮಲಿನಾ. ೦೫೩೭) ; ನುಸಿ, ಗುಂಗುರು, ಜಿರಲೆ ಮೊದಲಾದ 
ಇನ್ನೂ ಏನೇನೋ ಇವೆ (ನಂಟರು. 9೨) ; ಆನೆಗೆ ಗುಂಗುರು ಕಾಡಿದ ಹಾಗೆ 
(ಗಾದೆ). ಗುಗ್ಗುರು : ೧. ಎಲ್ಲವೂ ಪತಂಗಗಳಲ್ಲ; ಹಲವು ಭ್ರಮರಗಳೂ, 
ಗುಗ್ಗುರುಗಳೂ ಇದ್ದವು (ಅಪೂಪ. ೧೦). ಘುಂಘುಟು; ೧. ಶಿವಮಹಿಮೆ 
ಯೆಂಬಾ ಸೊಗಸಿನತ್ತಿಯ ಮರದ ಹಣ್ಣೊಳಗೆ ಘುಂಘುಟಾದಿಗಳಂತೆ 
ಹರಿಯಜಾದ್ಯಖಳ ಜೀವರ್ಕಳೆನೆ (ವೀಕೈಪು. ೪-೧೩-೪೪1. 
ಗುಂಗುರಿಯ ಮಾವುಎಗುಂಗಿಮಾವು; ಮಾವು ಗೆರ್ಮಾವು . . . ಬೈತಲೆ 
ಮಾವು ಗುಂಗುರಿಯ ಮಾವು (ನವಮೋ. 3೪-೪೯). 
[ ದೇಃ ತುಳು. ಗುಗ್ಗುರು] 
ಗುಂಗೆ «ಗುಂಗಿ' ನೋ. 
ಗುಂಗೆಮಾವು « ಗುಂಗಿಮಾವು' ನೋ. 
ಗುಂಗೆಹುಳು « ಗುಂಗಿಹುಳು”' ನೋ. 
ಗುಂಚಕ್ಕಿ, ಗುಮಚಕ್ಕಿ (ನಾ). ಒಂದು ಜಾತಿಯ ಪಕ್ಷಿ ; ಗುಬ್ಬಿ ; ಚಟಕ ; 
ಬತ್ತದ ಗದ್ದೆಗಳಲ್ಲಿ ಗುಂಚಕ್ಕಿಗಳು ಹಾರಾಡುತ್ತಿವೆ (ಕೂಂ). ಗುಮಚಕ್ಕಿ ; 
ಬೆಳಗಾಯಿತೆಂದು ಮಲಗೆದ್ದ ಕಾಳಿಂಗಗೆ ದಂಡೆ ಕಟ್ಟಿರ್ದೋ ಗುಮಚಕ್ಕಿ 
(ಗೀತೆ. ೧೨೦). [ಗುಂಚಿ ಹಕ್ಕಿ (ಪಕ್ಕಿ; 7 
ಗುಂಚಿ (ನಾ). ಗುಬ್ಬಚ್ಚಿ ; ಗುಬ್ಬಿ ; ಅಕ್ಕಾತಂಗೀರ ಹುದಗೀನ ಭತ್ತಾಕೆ 
ಮಾಯಾದಾ ಗುಂಚೀ ಕೌದಾವೋ (ಹುಟ್ಕಹ.” ೦೪೮). [ ಆಗುಬ್ಬಚ್ಚಿ] 
ಗುಂಜ (ನಾ). ಒಂದಂ ಅನುಕರಣಶಬ್ದ , ದಂಂಬಿಯ ಗುಂಯಿ 
ಗುಂಯಿ ಧ್ವನಿ. " ಗುಂಜಗಾನ' ಪರಾ. 
ಗುಂಜ್ಯ "ಗುಂಜಿ' ನೋ. 
ಗುಂಜ್ಯ (ನಾ). ಭಂಡಾರ; ಆಶ್ರಯ ; ಗಣಿ; “ ಖನಿಗುಂಜಮಾಕರಂ 
ಕಣಿಯಕ್ಕು ” (ಮಂಗರಾ. ೩೦-೫). ([ ಸಂ. ಗಂಜ) 
ಗುಂಜಗಾನ (ನಾ). ಮಧುರವಾದ ಧ್ವನಿ, ಗಾನ ; ಅರಳಿದ ತಾವರೆಯ 
ಬಳಿ ಗುಂಜಗಾನವನ್ನು ಮಾಡುತ್ತ ತುಂಬಿಯಂ ಬಂದು (ಛಾರಸಂ. ೧೩೯). 
[ ಗುಂಜ, * ಗಾನ] 
ಗುಂಜತ್ಕುಂಜ (ನಾ). ಮರ್ಮರಧ್ವನಿ ಬರುತ್ತಿರುವ ಪೊದರು: 
ಗುಂಜತ್ಕುಂಜದೊಳಂ . . . ಅತಿಮನೋಹರಮಾದ ಯಮುನಾಹ್ರದ 
ಪರಿಸರ ಪ್ರದೇಶದೊಳಕ್ರೂರಂ ನಿಜವರೂಥಮಂ ನಿಲಿಸಿ (ಜಗವಿ. 8-೧೦೨ ವ), 
[ಸಂ. (ಗುಂಜತ್‌ + ಕುಂಜ) ) 
ಗುಂಜನ (ನಾ). ಮಧಂರವಾದ ಧ್ವನಿ; ಒಂದು ಕಡೆಯಿಂದ ಸ್ವರ್ಣಭೂಷಣ 
ಗಳ ಗುಂಜನೆ (ಇಪ್ಪಕ. ೧೪೭) ; ಎಲ್ಲಿ ಕುಳಿತರು ಬಂದು ಕಿವಿಗೆ ರೋಂಕರಿ 
ಸುವುದು ಮನೆ ತುಂಬ ಹರಿದಾಡಿ ಮರಿದುಂಬಿ ಗುಂಜನ (ನೆಲಮು. ೩-೨). 
[ಸಂ.] 
ಗುಂಜನ್ಮದಾಳಿ (ನಾ). ಇಂಪಾಗಿ ಧ ್ವನಿಗೈಯುತ್ತಿರುವ ಮದವೇರಿದ 
ದುಂಬಿ; ಗುಂಜನ್ಮದಾಳಿ ಮಾಲಾಮಂಜರಿ ಬೆನ್ನಟ್ಟಿ ಬಂದ ನವಸೌರಭಮಂ 
(ಉಾದಂಪೂ. ೭೪೨). [ಸಂ. (ಗುಂಜತ್‌ + ಮದಾಲಿ) ] 
ಗುಂಜರಿಸು (ಕ್ರಿ). ಗಂಂಯ್‌ ಗುಂಯ್‌ ಎಂದು ಧ್ವನಿಮಾಡು ; ಆದರೆ 
ಅವಳ ಕಿವಿಯ ಬಳಿ ಸುಳಿಸುಳಿದು ಗುಂಜರಿಸುವ ಮಂದಾಕ್ರಾಂತಾ ಛಂದಕ್ಕೆ 
ಮಾತ್ರ ಒಂದು ಮಾತ್ರೆಯ ಕೊರತೆ ಸಹ ಘಟಿಸದು (ಇಷ್ಟಳ. ೪೦೪). 
[ ಗುಂಜರ್ಯ * - ಇಸ್ಮು] 


೨೫೧೭ 


5 


20 


45 


ಗುಂಜಿ 


ಗುಂಜವಣ (ನಾ). (?) : ಹಿರಿಯ ಗುಂಜವಣ ಚಕ್ರ[ವ] » ೬ ೬ ಮಾರಾಧ 
ರಪ್ಪ ತ್ರಿಳೋಚನ ಪಂಡಿತದೇ » » » ನಂ ಮಾಡಿ (ಸೌಇಇ. ೫, ೧೬೭೬-೨೦: 
1179). [?] 

ಗುಂಜಾಟ (ನಾ). ಒಬ್ಬರನ್ನೊಬ್ಬರು ಎಳೆದಾಡುವುದು ; ಜಗಳ; 
ಸೆಣಸಾಟ; ಸಂಜೆಯಲಿ ಉಣ ಹೊಲ್ಲ ಎಂಜಲನು ತಿನ ಹೊಲ್ಲ ನಂಜು 
ಒಡಲೊಳಗೆ ಇರ ಹೊಲ್ಲ ಮನೆಯೊಳಗೆ ಗುಂಜಾಟ ಹೊಲ್ಲ (ಸರ್ವಜ್ಞ 

[ ಗುಂಜು; + ಆಟ] 

ಗುಂಜಾಡು (ಕಿ). ಎಳೆದಾಡು ; ಸೆಳೆದುಬಿಡು ; ಗುಂಜು; ಜಗಳದಲ್ಲಿ 
ಪರಸ್ಪರ ತಲೆಯನ್ನು ಗುಂಜಾಡಿದರು (ಕೂಡ). [ಗುಂಜ + ಆಡು] 

ಗುಂಜಾಪ್ರಮಾಣ (ಗು). ಒಂದು ಗುಲಗಂಜಿಯಷ್ಟು ಗಾತ್ರದ ; 
ಗುಲಗಂಜಿಯಾಕಾರದ ; ಬಿಳುಗಾರ, ಗಂಧಕ . . . ನಿಂಬೇಹಣ್ಣಿನ 
ರಸದಿಂದ ಮರ್ದಿಸಿ ಗುಂಜಾಪ್ರಮಾಣ ಗುಳಿಗೆಯಂ ಮಾಡಿ ಶುಂಠಿರಸದಿಂದ 
ತೆಗೆದುಕೊಳ್ಳಲು `ಶೀತಜ್ವರಂ ಗುಣಮಕ್ಕುಂ (ಸಕವೈ. ೬೪). 

[ಸಂ. (ಗುಂಜಾ + ಪ್ರಮಾಣ) ] 

ಗುಂಜಾಫಳ (ನಾ). ಗುಲಗಂಜಿ ಬೀಜ ;' ನಿಂಬಫಲಂ ಬಜೆ ಗುಂಜಾಫಳ 
ಮಿವಂ ಪರಿಕ್ಲಿನ್ನಂ ಮಾಡಿಟ್ಟು (ಲೋಕೋಪ. ೬-೪೩); ಗುಂಜಾಫಳಮೆನೆ 
ತಳೆದಿಭಮುಕ್ತಾವಳಿಯಂ ಮರುಳಮವಮ ಶಬರಿಯೆನಿಸಿತ್ತದಟಿಳೊಳ್‌ 
(ರಾಜಶೇ, ೬-೧೦೯). [ಸಂ. ಗುಂಜಾಫಲ ] 

ಗುಂಜಾಭರಣ (ನಾ). ಗುಲಗಂಜಿಗಳಿಂದ ಮಾಡಿದ ಆಭರಣ ; ಗುಂಜಾ 
ಭರಣಮಂ ತೊಟ್ಟು . . . ಪುಳಿಂದಿಯರು ಪಾಡಿ ಚಳಿಸಿದರು ಬಿದಿರಕ್ಕಿ 
ಗಳನು (ಹಡಕಾ. 3-೩4). [ಸಂ. (ಗುಂಜಾ +೬ ಆಭರಣ) ] 

ಗುಂಜಾಯಿಷಿ (ನಾ). ೧. ಲಾಭ ; ಫಾಯಿದೆ : (೪. ೨. ರೈತನ ದಾಖಲೆ 
ಯಲ್ಲಿ ನಮೂದಿಸಿರುವುದಕ್ಕಿಂಶ ಹೆಚ್ಚಾಗಿರುವ ಜಮಾನು; (೪. 
೩. ಹರಾಜುಮಾಡುವಾಗ ಹೆಚ್ಚು ಹಣ ಕೊಡುವುದಾಗಿ ಹೇಳು 
ವುದು; ಛಡಸವಾಲು (ಮ್ಮಗೆಕಿ. 1೪, ೭೬೦). ೪. (ಆಲಂ) ಗೋಗರೆಯಂಂ 
ವಿಕೆ; ಅಲ್ಪ ಸ್ವಲ್ಪ " ಗುಂಜಾಯಿಷಿ ' ಯಲ್ಲೇ ಪ್ರಸನ್ನಯ್ಯನವರಿಂದ ಹಣ 
ದೊರೆಯುತ್ತಿತ್ತು (ಅವತಂ. ೦೪೧). 

[ ಪಾರ. ಹಿಂ. ಗುಂಜಸಿಇಶ್‌.; ಮರಾ. ಗುಂಜಾಈಖ್‌ ] 

ಗುಂಜಾರವ (ನಾ). ೧. ದುಂಬಿಯ ನಾದ,-ಧ್ವನಿ: ಭ್ರಮರಗಳ 
ಸಮುದಾಯವು ಮಧುವನ್ನು ಸೇವಿಸುವುದಕ್ಕೆ ಗುಂಜಾರವವನ್ನು ಮಾಡ 
ಹತ್ತಿವೆ (ಮಂಜುಕ. ೨). ಪಿ. ಮೆಲುದನಿ; ಮಧುರ ನಾದ; ಈ 
ಚತುರ್ದಳ ಮಧ್ಯಬೀಜ ಕರ್ನಾಟಕವು ಧರ್ಮಗುಂಜಾರವದ ಕವಿಯ 
ಬೀಡು (ಅರಳು. ೩೦೬-೧೬0). [ಸಂ. (ಗುಂಜಾ + ರವ) ] 

ಗುಂಜಾಲಯ (ನಾ). ಹೆಂಡದಂಗಡಿ, ಪಡಖಾನೆ; ಪಾಪಂಗಳಸತಿ 
ಯರು ಗುಂಜಾಲಯದೊಳಗಿಹರು (ತರ್ಕಕ್‌. ೧-೯೧). 

[ ಗುಂಜ್ಯ (-ಆಗುಂಜಿ) * ಆಲಯ] 

ಗುಂಜಾಲಾಡು (ನಾ). ಒಂದು ಬಗೆಯ ಭಕ್ಷ್ಯ; ಗುಲಗಂಜಿ ಆಕಾರದ 
ಕಾಳುಗಳುಳ್ಳ ಲಾಡು ; ಬೂಂದಿಲಾಡು ; ಮುತ್ತಿನ ಬುಗುಡಿಯೆ, 
ಈ ಗುಂಜಾಲಾಡುವನ್ನು ತಿನ್ನು . . . ಎಂದು ಇಡುತ್ತಿದ್ದಳು (ನೀತಿಜಿಂ. 
xiv, ಐ. [*-ಮರಾ. ಗುಂಜಲಾಡೂಗ] 

ಗುಂಜಿ, ಗುಂಜ್ಯ(ನಾ). ೧. ಗುಲಗಂಜಿ ಗಿಡ ಮತ್ತು ಅದರ ಬೀಜ ; 
“ ಕಾಕಚಿಂಚೀ, ಗುಂಜಾ, ಕೃಷ್ಣಲಾ ಈಸಿ ಗುಂಜಿ” (ನಾಚಿರಾ. ೧೦೯): 
“ ಆಕೃಷ್ಣಲಾ [ಪಾಕಾಂ. ವಾ] ಗುಂಜಿಯೆನಲು ಗುರುಗುಂಟಿ ” (ಮಂಗರಾ. 
೩೮-೨೫); ಗುಂಜಿಯ ಕುಂಜಮಂ ಮಿಸುಪಶೋಕೆಯ ಪಲ್ಲವಮಂ . . . 
ವನದೋಳೀಕ್ಷಿಸಿ (ಉದ್ಯಟಿ. ೧-೯೫) : ನಿಜ್‌ದಳಿರ್ದೊಂಗಲಂ ತೆಗೆಯೆ ಬಾರು 
ಳಿಯಂ ದನಿಗೆಯ್ದಶೋಕೆಯೊಳ್ಳಿ ಜುಮುಗುಳ್ಳುಂಜಿಯಂ ತಳಿದು (ಅನಂಪು. 


೧೭೪೪). 


ಗುಂಜಿಗೆ 


೭-೦೭0): ಧರೆಯು ಗುಂಜಿಯ ಕಪ್ಪಿನಂತಿಹುದು (ಸಂಭಪ. ೭-೨). ೨. 
ಚಿನ್ನ,ವಜ್ರ ಮೊದಲಾದಂವನ್ನು ತೂಗುವ ಸಣ್ಣ ತೂಕದ ಪ್ರಮಾಣ; 
ಒಂದು ಗುಲಗಂಜಿ ತೂಕ ; ನಿಮ್ಮ ಭಕ್ತರ ಮನೆಯಂಗಳ ಪ್ರಯಾಗ 
ದಿಂದ ಗುಂಜಿಯಧಿಕ ನೋಡಾ (ಗಣಭಾ. ೪೩೨-೧); ಅಂಜದೆ ಪೇಳ್ವೆಂ 
ಭಕ್ತಿಯೊಳೊಂದಂ ಗುಂಜಿಯನರ್ಪಿಪವೋಲಾಂ ಕಂಜಾಕ್ಷನ ಕೃಪೆಯ 
ಮಹಿಮೆಯಿಂದೀ ಕಥೆಯಂ (ದಿವ್ಯಕ. ೧-೩೧); ಶಾನುಭೋಗರ ಮೇಳ 
ದವರಿಗೆ ಸರಿಸಮಾನವಾಗಿಯೋ ಅದಕ್ಕೂ ಒಂದು ಗುಂಜಿ ತೂಕ ಮಿಗಿಲಾ 
ಗಿಯೋ ಇನ್ನೊಂದು ಮೇಳವಿತ್ತು (ಜಿಟೃಹೊ. ೩): ಮಂಜಿಯೊಡೆದರೆ 
ಗುಂಜಿಗಿಂತ ಕಡೆಯೇ(ಗಾದ).ಗುಂಜ್ಯ: ೧. “ಲತಿಕಾಸಮೂಹೆ ಗುರುಗುಂಜಿ 
ಧನಾಶ್ರಯ ಗುಂಜವಾಚಕಂ ” (ನಾನಾರ. ೧೩೪) ೩. ಹೆಂಡದ ಆಂಗಡಿ ತ 
ಪಡಖಾನೆ. “ ಗುಂಜಾಲಯ ' ಪರಾ. [ ಸಂ. ಗುಂಜಾ] 
ಗುಂಜಿಗೆ (ನಾ). ಕರಿಯ ಜೀರಿಗೆ: “ಕುಂಚಿಕಾ-ಗುಂಜಿಗೆ, ಕರಿಯ 
ಜೀರಗೆ” (ಓಷಧಿ. ೩8). [7] 
ಗುಂಜಿದೊಡವು (ನಾ). ಎ ಗುಂಜಾಭರಣ ; ಮುಡಿಯೊಳ್ಕೊಲ್ಲೆಯ 
ಸೂಡಿ ಗುಂಜಿದೊಡವಂ ಕೈಗೆಯನ್ನಿ (ರಾಜಶೇ. 8-೧೧೨). 
[ ಗುಂಜಿ + ತೊಡವು1 
ಗುಂಜಿಬೀಜ (ನಾ). ಗುಲಗಂಜಿಬೀಜ : “ಕುಂಚಿಕಾ-ಗುಂಜಿಬೀಜ, 
ಮೇಣ” (ಓಷಧಿ. ೩೫). ಗುಂಜಿ ಬೀಜ) 
ಗುಂಜಿಯನೂರ* (ನಾ). ಒಂದು ಊರಿನ ಹೆಸರು; ಮಯ್ದೂನ 
ಗಣ್ಣಯ್ಯನ ಕನ್ನೇಶ್ವರಕ್ಕೆ ಗುಇಳ್ತಿಯನೂರ ನೂಆಯ್ಯತ್ತಾಟ್‌ » ೫ ೫ 
ಜಾಮುರಮಂ ಬಿಟ್ಟುಕೊಟ್ಟ (ಎಕ. ೫1, ಹೊಳಲೈ. ೩೩-೦೨ ; 966). 
[ ಗುಂಜಿ? + ಊರ್‌] 
ಗುಂಜಿಸರಿ (ನಾ). ಗುಲಗಂಜಿಯಿಂದಾದ ಒಂದು ಬಗೆಯ ಅಂಟು ; (4). 
[ ಗುಂಜಿ + ಸರ್ಮಿ (ಆಸಲ್ಯಿ) 1] 
ಗುಂಜಿಸು (ಕ್ರಿ). ಧ್ವನಿಸು; ದನಿಮಾಡು : ಅವಳ ಹೃದಯವೀಣೆ ಒಂದು 
ಅಜ್ಞಾತ ಅಕಾಂಕ್ಷೆಯನ್ನು ಗುಂಜಿಸುತ್ತಿತ್ತು (ಪ್ರೇಮಾಶ್ರ. ೧೭೮). 
[ ಗುಂಜನ + - ಇಸ್ಕು] 
ಗುಂಜುು, ಗೊಂಜು (ಕ್ರಿ). ೧. ತೊಡಕಿಕೊಳ್ಳು ; ಸಿಕ್ಕುಸಿಕ್ಕ್ಯಾಗು; 
ಗುಂಜಿದಳಕತತಿ ಗುಜ್ಜುವಡೆದ ಮೊಲೆ ರಂಜಿಸೆ (ಜಯಕಾ. ೮-೬೮). 
೨. ಎಳೆ; ಜಗ್ಗು : ಮಹರ್ಷಿಯಂ ಆಳೋಡಾಡಿ ಕಾಡಿ ಪೆಗಲನೇಅೌರ್ದು 
ತಲೆಯಂ ಗುಂಜಿ ಗುರ್ದಿ[ಪಾಕಾಂ. ಕಿಂಜೆಯೂರ್ದುತ್ತುಂ] (ಜೀವಸಂ. 
೧೪೪-೨೦ ವ): ಅಂಜದಿರೆಂದೆನ್ನ ಮುಂಜೆರಗನು ಪಿಡಿದು ಅಂಜಿಸುವ ಖಳರ 
ಗುಂಜಿ ಕಡೆಗೆ ಹಾಕೋ (ಮೋಕ್ಷದೀ. ೪೪-೨) ; ಅಂಜಿಸುವರಾ ವಚನದಲಿ 
ಛಲದಿಂ ಜಲವ ನೀನೊಯ್ದ ಸರಿ ಪಿಂ ಗುಂಜಂ ಬೇಗಲ್ಲದಲೆ ಬೇದುವುದೆನಲು 
ಶತಭಟರೂ (ಜಿರಾಮಾ. ೧೦೩-3೩); ಚಂದ್ರಮತಿ ಪಾರ್ವಗೆ ಮಾರಿಸಿ 
ಕೊಂಡು ದಾಸಿಯಂತೆಂಜಲನೆತ್ತಿ ಕಾಲ್ದೊಳೆದು ನೀರ ತರಲ್‌ ಮನೆಯಾಕೆ 
ಬೈವುತಂ ಗುಂಜಳೆ (ಪಂಠಶ. ೭೬-೬6). ೩. ಆಕುಂಚನವಾಗು ; ಮುದುಡಿ 
ಕೊಳ್ಳು ; ಮುರುಟಿಕೊಳ್ಳು ; (೪). ಗೊಂಜು ; ೧. ತಮ್ಮ ತಲೆಗಳ 
ಮೇಲೆ ಮುಂದಕ್ಕೆ ಗೊಂಜಿಕೊಂಡಿದ್ದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತ 
(ಪುನರು. ೧೭೮). [ದೇ॥ ತೆಲು. ಗುಂಜು, ಗಿಂಜು ) 
ಗುಂಜೂ (ನಾ). ೧. ತೊಡಕು; ಸಿಕ್ಕುಸಿಕ್ಕಾಗಿರುವುದು ; ಸಿಕ್ಕು: 
“ ಗಂಟು, ಗುಂಜ, ತೊಡಕು, ಮಲಕು ” (ಕಂನುಹು. ೮೨); ಮದುವೆ 
ಯೇಳ್ಸೆ ಯ ಕಂಡು ನಾಣ್ಣಿ ರಾಣಿಯರು ಗರ್ವದ ಗುಂಜ ಬಿಟ್ಟೆಯ್ದುತಿದ್ದು 
(ಭರಣ, ೪೨-೬೨) ; ಗೃಹವಿದು ನನ್ನದು ನಾನೆಂದೆಂಬನ ಗುಂಜನು ಬಿಡಿಪನ 
ಚಿಂತಿಸಿರಿ (ಚಿದಾವ. ೦೪೭-೨). ವಿ. ತೆಂಗು, ಅಡಕೆ ಮೊದಲಾದುವು 


ಗಳಿಂದ ಕೀಸಿ ತೆಗೆದ ಎಳೆಗಳ ರಾಶಿ; ನಾರು; ಶ್ಮಶ್ರುಸಂಕಟವಾದರೋ 


೨೫೧೮ 


10 


20 


80 


36 


40 


4b 


ಗುಂಟಿಕೆ, 


* « « ಕರಂಗಿ ಕಳ್ಸಿದ ಕದಬೆಯ ಗುಂಜಿನಂತೆ-ರೂಕ್ಷತೆಯ ಕಡುಗಪ್ಪಾಗಿ 
ಗೋಳಾಡುತ್ತಿರುವುದು (ಮಂತ್ರಶ. ೯3-04. ಹ. ಸಿಪ್ಪೆ; ಕಸ: 
ವೇಮಯ್ಯನು ಕಸವನುಡುಗುವಾಗ ಬಿದಿರ: ಕೀಸಿದ ಗುಂಜುಗಳ ಕೂಡೆ 
ಉಡುಗಿ ತಿಪ್ಪೆಗೆ ಬಿಸುಟು ಕಾಯಕಮಂ ಮಾಡುತ್ತಿರಲು (ಭೈರಸೂ. ೩೪೪) . 
೪. 'ಮುದ್ದೆ ; ಉಂಡೆ; ಆ ಸ್ಫಟಿಕಗಳು (ಬರದ) ಒಂದಕ್ಕೊಂದು 
ಕೂಡಿ ದೊಡ್ಡ ಗುಂಜುಗಳಾಗಿ ಕೆಳಗೆ ಬೀಳುತ್ತವೆ (ಮುಂಬಯಿ. ೬-೧೪೦). 
ಗುಂಜಾಗುಎತೊಡಕಾಗು ; ಸಿಕ್ಕಾಗು; ನೂಲೆಲ್ಲಾ ಗುಂಜಾಗಿದೆ 

(ಕೂಡ). [<ಗಂಂಜಂ] 

ಗುಂಜ್ಮು " ಗುಜ್ಜ್ಯು' ನೋ. 

ಗುಂಜುಂಗ (ನಾ). ಒಂದು ಬಗೆಯ ವನಸ್ಪತಿ; “ಜೀವಬುದ್ಧಕಂ - 
(ವ) ಪರಿವೇಲ, ಗಂಂಜುಂಗ, ಮುಷ್ಟಿ” (ಓಷಧಿ. ೬೫. |?) 

ಗುಂಜುಗಂಟು(ನಾ). ತೊಡಕಾಗಿ, ಬಿಚ್ಚಲು ಕಷ್ಟಕರವಾಗಿರುವ ಗಂಟು; 
ತೊಡಕು ಬಿದ್ದ ಗಂಟು; ಕಗ್ಗಂಟು ; (8). [ಗುಂಜ + ಗಂಟು] 

ಗುಂಜುಬಿಡಿಸು (ಕ್ರಿ). ಸಿಕ್ಕು ಬಿಡಿಸು; ತೊಡಕಿಕೊಂಡಿರುವುದನ್ನು ಸರಿ 
ಪಡಿಸು; ದಾದಾ ಬಂದ ಅಂದರ . . . ಇದರ ಗುಂಜುಬಿಡಿಸೋ ಕೆಲಸಾ 
ಅಷ್ಟು ಮಾಡ್ತಾನ ಅಂತ (ಜೂಜು. ೦೬). [ಗುಂಜರ್ಯ + ಬಿಡಿಸು] 

ಗುಂಜುಬೀಳು (ಕ್ರಿ). ತೊಡಕಿಕೊಳ್ಳು ; ಸಿಕ್ಕುನಿಕ್ಕಾಗು : (8). 

[ ಗುಂಜ್ಯು + ಬೀಳ್ಕು (ಎಬೀಟು್‌,) ] 

ಗುಂಜೆ (ನಾ). ೧.೬ಗುಂಜಿ ೧; “ಕೃಷ್ಣಲಾ, ಗುಂಜಾ- ಈ ೨:ಗುರುಗುಂಜಿ” 
(ಹಲಾಯು. ೩೪-೫೦) ; ಸಮನಿಸೆ ವಕುಳದ ಬೇರಿಂದವರ್ಕೆ ಮೇಣ್‌ 
ಗುಂಜೆ ನುಗ್ಗೆಯಜ್ಜುಗೆಯೆಂಬಿಂತಿವಜಿಂದವರ್ಕೆ ಬೇ ವಿನ ತೊವಣಂ. 
ತೆಗಪಿದೊಡೆ ಕೈಪೆಗೆಟ್ಟಿನಿದಕ್ಕುಂ (ಲೋಕೋಪ. ೮-೨೫); ಜಳೆಜಭವಂ 
ಮಾನಸುರಾಚಳದ ಸುರಾಚಳದ ಮೈಮೆಯಂ ತೂಗೆ ಸುರಾಚಳದಡರ್ದ 
ಕೊಅತೆಗಿಕ್ಕಿದ ತೊಳಗುವ ಗುಂಜೆಯೆನೆ ರಂಜಿಸಿದನುದಯಾರ್ಕಂ (ಪುಷ್ಛ ಫು: 
6-೧೧೯) ; ವಾನರಸಂಚಯಂ ನೆರೆದು ಸೈರಿಸಲಾಜದೆ ತೀವ್ರ ಶೀತಮಂ 
ಕಾನನದಲ್ಲಿ ರಂಜಿಸುವ ಗುಂಜೆಯ ಪುಂಜಮನಗ್ನಿಯೆಂದು ಸನ್ಮಾನಿಸಿ ಪತ್ತೆ 
ಸಾರ್ದು (ಜಾಧಪು. ೪-೭೩). ವಿ. ಐಗುಂಜಿ೨ ; ಪ್ರತಿಮಾನಮೆಂತೆನೆ 
ಧಾನ್ಯಂ ಗುಂಡೆ ಮೂಷಕಟ್ಟಲೆ ಮೊದಲಾದುವಕ್ಕುಂ (ಶ್ರಾವಕಾ. ೩೮. ೨೦). 

[ ಸಂ. ಗುಂಜಾ] 

ಗುಂಟ, "ಗೂಂಟ' ನೋ. 

ಗುಂಟ, ಗಂಟ (ಅ). ೧. ಉದ್ದಕ್ಕೂ; ಪಕ್ಕದಲ್ಲಿ, ಜೊತೆಯಲ್ಲಿ; 
ತುಂಗಳ ಮಾಸ್ತರರು ಆಟದ ಬಯಲಿನ ಅಂಚಿನ ಗುಂಟ ಸಾಗಿದ್ದರು 
(ರಂಗರೋ. ೧೨) ; ಇನ್ನು ಕೆಲವರು ಗುಡ್ಡಗಳ ಓರೆ ಗುಂಟ ಪುಟ್ಟ ಪುಟ್ಟ 
ಹೊಲಗಳನ್ನು ಸಿದ್ಧಗೊಳಿಸಿ. . . ಧಾನ್ಯಗಳನ್ನು ಬೆಳೆಯುವ ಕಾಯಕ 
ಕೈಗೊಂಡಿದ್ದರು (ಅಶ್ರಮ. ೨); ನಿಲ್ದಾಣದ ಪಶ್ಚಿಮಬದಿಯಲ್ಲಿಯ ದೊಡ್ಡ 
ಬೀದಿ. ಗುಂಟ ಇಬ್ಬರೂ ಜೊತೆಯಾಗಿ ನಡೆದರು (ಕಮನೆ. ೫). ಗಂಟ : 
೨. ವರೆಗೆ; ತನಕ; ಪಟ್ಟೇ ಶೀರೇ ಯಾ ಎತ್ತಿನ್ಮೇಲೆ ಹೇರಿಕೊಂಡು 
ಹೋಗಿ .ಬನ್ನಿ ಅವು . ಮನೆ ಗಂಟಾ ನೀವು ಶಾಲೂ ಶೀರೇಯಾ ಹೋರಿ 
ಮೇಲೆ ಹೇರಿಕೊಂಡು ಹೋಗಿ ಬನ್ನಿ ಅವರ ಮನೆ ಗಂಟಾ (ಹುಟ್ಕಹ. ೪೭). 

[?] 

ಗುಂಟವಲೆ . ಗೂಂಟವಲೆ ' ನೋ. 

ಗುಂಟಿಕೆ, « ಗುಂಡಿಗೈೆ' ನೋ. 

ಗುಂಟಿಕ್ಕೆ (ನಾ). (?) : ತನು ಪುಳಕದಿಂದ ಗುಡಿಗಟ್ಟಿ ನಯನಾಂತದೊಳ್ಳನ 
ಹರ್ಷವಾರಿ ಸೂಸಲ್ಯಾಲ್ಲೆ ವಂದಿಸುತೆ ಮನೆಗೆ ಕರೆದೊಯ್ದ ಮಣಿವೊರೆ 
ಯಮಂ ಗುಂಟಿಕೆಯೊಳಿರಿಸಿ ನೆಆಕಿ ಕೆಯ್ಕೊಳೆಸೆವ (ಆರಾಜ. ೭-೧೨). 

[?] 


ಗುಂಟಿಗ್ಗೆ 


ಗುಂಟಿಗೆ, (ನಾ). ಮದ್ದಳೆ ಮೊದಲಾದ ವಾದ್ಯಗಳ ಚರ್ವವನ್ನು ಬಿಗಿ 
ಗೊಳಿಸುವುದಕ್ಕಾಗಿ ಪಕ್ಕದಲ್ಲಿ ಸೇರಿಸುವ ಬೆಣೆ ,-ಗೂಟ; ಶ್ರುತಿಯ | 
ನಾರೈವುತ್ತೆ ಗುಂಟಿಗೆಯಂ ಬೆಟ್ಟಿ ಬಾರನೋರಣದಿಂ ಬಿಗಿದು ಕಟ್ಟಳೆಗೆ 
ತಂದು (ವಿರೂಪಾ. 60). [ ಆಗೂಂಟ)] 
ಗುಂಟಿಗ್ಗೆ (ನಾ). ಹೆಜ್ಜೆಯ ಮೇಲೆ ಎರಡುಕಡೆಯಲ್ಲೂ ಇರುವ 
ಗಂಟು ; ಗುಲ್ಭ ; ಹರಡು : “ ಘುಂಟಿಕಾ - ಗುಂಟಿಗೆ ” (ಕಮದ. ೨೩೩ 
ಪ್ರಯೋ); “ ಗುಂಟಿಗೆ (ಗುಳಿಗೆ) - ಘುಂಟಿಕಾಜಗುಲ್ಬ ” (ತದೃಕೋ. ೧೧) 
[ ಆಸಂ. ಘುಂಟಿಕಾ] 
ಗುಂಟಿಸು (ಕ್ರಿ). ಆಳವಾಗಂ ; ಮಡುಗಟ್ಟು (?) ; ಮೊದಲಂ ಬಳಸಿರ 
ಗುಂಟಿಸಿದುದಕದವೋಲಭಿಷವಾಂಬು ಮೇರುನಗಂ ಸ್ಯಂಧದವೊಲಿರೆ 
ಕೀರ್ಥಕರನಗ್ರದೊಳಿಂದ್ರನ ಪುಣ್ಯಕುಜದ ಫಲದವೊಲಿರ್ದಂ (ಡಂದ್ರಪು. 
[ ಗುಂಟು + - ಇಸ್ಕು) 
ಗುಂಟು (ನಾ). ಆಳ; ಗಂಣ್ಣು ; ವಾಲಿಯ ಬಲುಹು ಸುಗ್ರೀವಾಜ್ಞೆ 
ಸೂರ್ಯನ. ಶೌರ್ಯ ಸಮುದ್ರನ ಗುಂಟು ಕಾಲನ ದಂಡಣೆ ಭೀಮನಗ್ಗಳಿಕೆ 
ಭೂಪಾಲನ ಕೀರ್ತಿದಿಗ್ವಿಜದಿ (ಸಾಂದಕಾ. ೨-೫೬). 
[ ಆಗುಂಡಿತ್ತು] 
ಗುಂಟೆ (ನಾ). ೧. ವ್ಯವಸಾಯದ ಒಂದಂ ಉಪಕರಣ.. ಕುಂಟಿ : 
ಅವನು ಗುಂಟೆಯಿಂದ ನೇರವಾದ ಸಾಲುಗಳನ್ನು ಮಾಡುತ್ತಾ ಹೋದನು 
(ಕಿಂಕಜಿ. ೨೬೦). ವಿ. ಭೂವಿಂಯ ಒಂದು ಅಳತೆ; ೧೨೧ ಚದರ ಗಜ ; 
ಒಂದು ಎಕರೆಯ ನಲವತ್ತನೆಯ ಒಂದು ಭಾಗ; ತುಂಗವ್ವನವರ 
ಕಾಲಕ್ಕೆ ಈ ಎಕರೆ ಗುಂಟೆ ಗೊತ್ತಿರಲಿಲ್ಲ (ಬೆಳಾ. ೧೮); ಹನ್ನೊಂದು 
ಮಾರು ಉದ್ದ ಹನ್ನೊಂದು ಮಾರು ಅಗಲ ಇಷ್ಟು ಭೂಮಿಗೆ ಒಂದು 
ಗುಂಸಿ ಎಂಬರು (ಕೃಟಪ್ಪ. ೯೩); ೪೦ ಗುಂಟೆಗಳು ವೊಂದು ಯೇಕರೆ 
ಯಾಗುವದೆಂದೂ ತಿಳಿದುಕೊಳ್ಳತಕ್ಕದ್ದು (ಪಾಶ್ಶಾವಿ. ೪೩೮). [ ಆಕುಂಟೈ] 
ಗುಂಡ, (ನಾ). ಒನಪುಗಾರ; ವಿಟ ; ಜೂಜುಗಾಅನ ಮಾತು ಬೀದಿಯ 
ಗುಂಡನ ಸೊಬಗು ಓಡಿನೊಳಗಗೆಯ ಹೊಯ್ದಂತೆ ಕಾಣಿರೋ (ಬಸವ. 
೬೩೬). 
ಗುಂಡಕಂದರ್ಪ- ಒಂದು ಬಿರುದು : ಫಣಿಧ್ವಜವಿರಾಜಮಾನ ಕೂಡ 
ಲೂರ್ಪರಾಧಿನಾಥಂ ಜೀಮೂತವಾಹನಂ ಗುಣ್ಣಕನ್ಹರ್ಪ್ಸಂ (ಎಕ: ೪1, 
ಜಿಕ್ಕಮ. ೯೫-೬; ಸು. 10257). ಗುಂಡಚಕ್ರ ಎ ಒಂದು ಬಿರಂದು: 
ಪರನಾರೀಪುತ್ರಕ . . . ಬಾವನ ಬಣ್ಣ ಗುಣ್ಣ ಚಕ್ರ ಜೆಡ್ಡುಗಂ (ಎಕ. 11, 
೩೦೭; ಸು. 950). ಗುಂಡನ ಗಂಡ=ಒಂದು ಬಿರಂದಂ: ವೈರಿಮಾರ್ತ್ಯಣ್ಣಂ 
ಗುಣ್ಣನಗಣ್ಣಂ ವಿಕ್ರಮಸಿಂಗ ರಣರಂಗ ತುಂಗ (ಏಕ. ೫177, ಸೊರಬ. 
೪೭೭-೯; 999). [<ಪ್ರಾ. ಗುಂಠ] 
ಗುಂಡ್ಯ (ನಾ). ೧. ಗುಂಡಿ; ತೋಡಿದ ತಗ್ಗು ; ಬರಗಾಲದ ರುಳಕ್ಕೆ 
ಆ ಕೆರೆಯೂ ಬತ್ತಿತ್ತು . . . ಅದರ ಮಧ್ಯದಲ್ಲಿ ನೀರಿಗಾಗಿ ಹಳ್ಳಿಗರು 
'ಗುಂಡ' ತೋಡಿ ನೀರನ್ನು ಪಡೆಯುತ್ತಿದ್ದರು (ಬರಹಾ. ೦೭೦); 
ಆದಯ್ಯನು ಆ ಗುಂಡದ ನೀರನ್ನು ಕುಡಿದನು (ಕರಡ. ೬೯೬). ೨. ಕೊಳ : 
ಆ ಪಶ್ಚಿಮ ದಿಗ್ಸಾಗದಲ್ಲಿ ಚತುರ್ವ್ವಿಂಶತಿ ತೀರ್ಥಕರ ಪ್ರತಿಮೆಗಳನೂ ಆ 
ಬಹಿರ್ವ್ವಳಯದ ಗುಂಡಂಗಳೊಳಗೆ ಜಿನಬಿಂಬಂಗಳನೂ . , . ಸಂಸ್ಕಾಪಿಸಿ 
(ಎಇ VIII, 0೩3-30; 1586). 
[ ಇ ಸಂ. ಕುಂಡ./ತಮಿ. ಕುಟ್ಟ, ಕುಟ್ಟೈ, ಕುಣ್ಣು) 
ಗುಂಡಂಚು (ನಾ). (ಪಂಚೆಯ) ದಪ್ಪನೆಯ ಅಂಚು ; ದಂಂಡಂಚು ; 
ಅವರು ಗುಂಡಂಚಿನ ಪಂಚೆ ಹೊದ್ದುಕೊಂಡಿದ್ದಾರೆ (ರೂಢಿ). 
[ ಗುಂಡು + ಅಂಚ್ಳು 1 
ಗುಂಡಕಲ್ಲು " ಗುಂಡುಗಲ್‌ ' ನೋ. 


ಲಾ 


೧೨-೦೪೦). 


45 


೨೫೧೯ 


ಗುಂಡವೇಪ 


ಗುಂಡಕ್ರಿ (ನಾ). ೧. ಎ ಗಂಂಡಕ್ರಿಯೆ; ಸಪ್ತಸಾಳಂಗ ಕುರಂಗಿ ಗುಂಡಕ್ರಿಯು 
ಸಪ್ತಪವಕ ಸಪ್ತಧವಳೆ (ದೇಪಾಂಪು. ೪-೨೨೫). ೨. (?): ಮಿಕ್ಕ ದಾಸರು 
ರಚಿಸಿರುವಂತೆ ಸುಳಾದಿ, ಉಗಾಭೋಗ, ಗುಂಡಕ್ರಿಗಳನ್ನು ಇವರು ರಚಿಸಿಲ್ಲ 
(ಕರ್ಣಾಟ. ೬೭). [ಸಂ. ಗುಂಡಕ್ರೀ] 
ಗುಂಡಕ್ರಿಯೆ (ನಾ). [ಸಂಗೀತ] ಒಂದು ರಾಗದ ಹೆಸರಂ; ಸಮಸ್ತ ರಾಗಂ 
ಗಳೊಳಗೆ ರಾಮಕ್ರಿಯೆ . . . ಗುಂಡಕ್ರಿಯೆ. . . ಮಧ್ಯಮೂವತಿಯೆಂಬ 
ಮೂವತ್ತಾಜಿ ರಾಗಂಗಳೇ ಮುಖ್ಯಮಾಗಿ . . . ಪ್ರಸಿದ್ಧಗೊಂಡಿರ್ಪವು 
(ವಿವೇಕ. ೨೩೪). [ಸಂ. ಗುಂಡಕ್ರಿಯಾ] 
ಗುಂಡಗಪ್ಪರ " ಗುಂಡುಗಪ್ಪರ' ನೋ. 
ಗುಂಡಗಳಿಗೆ (ನಾ). (ಉಕ) ವೀರಶೈವರು ಕೊರಳಲ್ಲಿ ಧರಿಸುವ 
ಕರಡಿಗೆ; ಲಿಂಗದ ಕಾಯಿ; ಚೌಕ. [ಗುಂಡು * ಗಳಿಗೆ (-ಆಕರಡಿಗೆ) ] 
ಗುಂಡಗೆ, (ಅ). ದಂಂಡಗೆ ; ವರ್ತುಲಾಕಾರವಾಗಿ ; ಅದರ (ಹುಲಿಯ) 
ತಲೆ ದೊಡ್ಡದಾಗಿ ಗುಂಡಗೆ ಇರುತ್ತದೆ (ಮುಂಬಯಿ. ೪-೩8): ಕೆಲವು 
ಗಿಡಗಳನ್ನು ಗುಂಡಗೂ, ಕೆಲವನ್ನು ನವಿಲಿನಂತೆಯೂ . . . ಕತ್ತರಿಸಿ 
ಅಂದಮಾಡಿದ್ದರು (ಕಲಾಸಾ. ೩೭). [ಗುಂಡು * - ಆಗ್ಗೆ"! 
ಗುಂಡಗೈ 'ಗಂಂಡಿಗೈೆ' ನೋ, 
ಗುಂಡಬಾವಿ (ನಾ). ನದಿ ಅಥವಾ ಕೆರೆಯ ಪಾತ್ರದಲ್ಲಿ ನೀರಿಗಾಗಿ 
ಬೇಸಿಗೆಯಲ್ಲಿ ತೋಡುವ ಗುಂಡಾದ ಕುಳಿ; ಒರತೆ ಬಾವಿ; (೪. 
[ ಗುಂಡ್ಯ + ಬಾವಿ] 
ಗುಂಡಯ್ಯ (ನಾ). ಒಬ್ಬಾತನ ಹೆಸರು; ಕೊಟ್ಟಾರದ ಮಾರಪುಲಿಯುಂ 
ಗುಣ್ಣಯ್ಯನುಂ ಇನ್ನಿವರ್ನಡದರ್‌ (ಎಕ. ೩11, ಶಿರಾ. ೨೮:೩೨; 943) ; 
ಶ್ರೀಮತ್ಸಂಚಾಲದೇವನ ಪೆರ್ಗ್ಗಡೆ ಗುಣ್ಣಯ್ಯಂ (ಎಕ. ೩1, ಹಿರಿಯೂ. 
೧-೧೧ ; 975). [ಗುಂಡು + ಅಯ್ಯ) 
ಗುಂಡರ (ನಾ). ಗುಂಡಾದ ಅರ; ಉಕ್ಕಿನಿಂದ ಮಾಡಿದ ಉಜ್ಜುವ 
ಸಾಧನ: 8). 
[ ಗುಂಡು + ಅರೆ] 
ಗುಂಡಲ "ಗುಂಡಲಿ' ನೋ. 
ಗುಂಡಲಿ, ಗುಂಡಲ, ಗುಂಡಾಲ್ಕ, ಗುಂಡಿಲ, (ನಾ). ಒಂದು ಬಗೆಯ 
ನೃತ್ಯ; ಗುಂಡಲಿಯನಾಡಿದಳೀಶಸಮ್ಮೂಖದೊಳ್‌ (ರೇವಣ. ೩೨-೪೮). 
ಗುಂಡಲ: ಲಕ್ಷಣಯುಕ್ತ ಪದದೊಡನೆ ಪೇರಣಂ ಪೆಕ್ಕಣಂ ಗುಂಡಲಂ 
ಸದಮಲದ ದಂಡಲಂ ಲಾಸ್ಕವೆಂದೆಂಬವಂ ತೋಟುತಿರ್ದಂ ಮಹೇಶಂ 
(ಜೇರಮ. ೦೦-೩೯). ಗುಂಡಾಲ್ಯ : ಗುಂಡಾಲ ಮೊದಲಾದವಂ ತೋಟಾ 
ನರ್ತಿಸಿದಳಾ ಬಾಲೆ (ಸೌಂದಪು. 6-೧0); ದಿಟ ಮಂಡಿ ಗುಂಡಾಲ ಸುಟಿ ಲಾಗ 
ವೇಗ ಸಂಪುಟಿತವಜ್ಜಡಗಳ್ಳಳಾಸ (ಥೈರಸೂ. ೨೩೮). ಗುಂಡಿಲ್ಲ ; ತಾಂಡವ 
ನಾಟ್ಯ ನೃತ್ತ ಲಾಸ್ಯ ಗುಂಡಿಲ ಪೆಕ್ಕಣ . . . ಸರ್ವತೋಭದ್ರವೆಂಬ 
ದಶವಿಧ ಪಾತ್ರಂಗಳಂ ಬೀಟ್‌ (ವಿವೇಕ. ೨೩೯). "ಕುಂಡಲೀನೃತ್ಯ' ಪರಾ. 
[ <ಎಸಂ. ಕುಂಡಲೀ ] 
ಗುಂಡಲಿಗೆ « ಗುಂಡಳಿಗೆ' ನೋ. 
ಗುಂಡಲೂರ್‌ (ನಾ). ಒಂದು ಊರಿನ ಹೆಸರಂ ; ಪದಿರ್ಕ್ಕೊಳಗಾಲಕ್ಷಿಸೆಗೆ 
ಗುಣ್ನಲೂರಾಳಿಯುಮೊಕ್ಕಲು ಸಲಿಪೊ (ಎಕ. ಸ, ಗೋರೀಲಿ. ೫-೫ ; ಸು. 
900).  [ ಗುಂಡಲ್ಯ * ಊರ್‌] 
ಗುಂಡವಟ್ಟಲ್‌ « ಗುಂಡುವಟ್ಟಲ್‌ ' ನೋ. 
ಗುಂಡವೇಷ (ನು). ವಿಟನ ವೇಷ; ಆ ರೂಪಂ ಪಬ್ಲಟಿಸಿ ಕೆರಕುಂ 
ತುಜಿಯುಂ ಚಬೋಳೆದಲೆಯುಂ ಪಟ್‌ದ ಕಪ್ಪಡಮಂಂ ಬಡಮೆಯ್ಯುಂ 
ಕೋಲು ಕರಂಕೆಯುಂ ಬೆರಸು ಗುಂಡವೇಷಂ ತನಗಮರೆ (ಬಂಹರಿ 


೯-೩೦ ವ). [ಗುಂಡ +೬ ವೇಷ) 


ಗುಂಡಳಿಗೆ 


ಗುಂಡಳಿಗೆ, ಗುಂಡಲಿಗೆ (ನಾ). ಬಾಯಿಂ ಅಗಲವಾದ, ದುಂಡಾದ 
ಪಾತ್ರೆ ; ಗುಂಡಾಲಿ: ಅಡೋ ಗುಂಡಳಿಗೆಗಿಂತ ಬಡಿಸೋ ಬೀಸಳಿಗೆ ಘನ 
(ಗಾದೆ). ಗುಂಡಲಿಗೆ : (8). " ಗುಂಡಾಲ್ಕ ' ಪರಾ. 

[ಗುಂಡು + ಅಳಿಗೆ (ಆ ಅಳಗೈ;)? 

ಗುಂಡಾ "ಗೂಂಡಾ? ನೋ. | 6 

ಗುಂಡಾಂತರ (ನಾ). ೧. ಅಸ್ತಿಭಾರ ; ತಳಪಾಯ ; ತಳಹದಿ: (೪). 
೨. (ಆಲಂ) ನಾಶ; ಹಾಳು ; ಯುದ್ಧಕಾಲದಲ್ಲಿ ಅನೇಕರ ಮನೆಮಠಗಳು 
ಗುಂಡಾಂತರವಾಗಿ ಹೋಗುತ್ತವೆ (ರೂಢಿ). 

ಗುಂಡಾಂತರಮಾಡು-(ಆಲಂ) ನಾಶಪಡಿಸು ; ಹಾಳಂಮಾಡು ; ಎಲ್ಲ 
ಆಸ್ತಿಯನ್ನು ಗುಡಿಸಿ ಗುಂಡಾಂತರಮಾಡಿಬಿಟ್ಟ (ರೂಢ). 10 
[ ಆಸಂ. ಗಂಡಾಂತರ? ] 
ಗುಂಡಾಕ್ರಿ (ನಾ).ಎಗುಂಡಕ್ರಿಯೆ; ಶ್ರೀರಾಗ . . . ಗುಂಡಾಕ್ರೀ ರಕ್ತದೇಶೀ 
- ವಸಂತರಾಗಂ ಇವಾದಿಯಾದ ರಾಗಂಗಳಂ ಪಾಡುತ್ತಿರೆ (ಹಮ್ಮಾರ. 

೨-೯೦). [ ಆ ಸಂ. ಗುಂಡಕ್ರೀ) 

ಗುಂಡಾಕ್ರಿಯೆ (ನಾ).ಎಗುಂಡಕ್ರಿಯೆ: ಗೌಳಪಂಚಕ ಮುಂಬಹುಳಿ 
ಬಂಗಾಳೆಮುಂ ಗುಂಡಾಕ್ರಿಯೆಯು ಮೇಣ್‌ ಓಳಿಯಿಂ ಫಳಮಂಜರಿಯಂ 
ರಾಮಾಕ್ರಿಯೆಗಳೆಲ್ಲ (ಬಸಪು. ೧೯-೧೭). [ ಆ ಸಂ. ಗುಂಡಕ್ರಿಯಾ] 

ಗುಂಡಾಗಿರಿ « ಗೂಂಡಾಗಿರಿ' ನೋ. 

ಗುಂಡಾಗುಂಡಿ (ನಾ). [ಸಂಗೀತ] ಒಂದು ರಾಗದ ಹೆಸರು ; ಆಯತದ 
ಹಳು ವಾಯಿದರ ಹಳು ವಾಯು ಗುಂಡಾಗುಂಡಿ ಮಾನಸಜೇಯವೆನಿಪ 
ಭ್ರಮರ ಲೀಲೆಯು ಕೂಡಿ ರಂಜಿಸಲು ಧರೆಯೊಳಿವು ಮೊದಲಾಗಿ 
ಚರಿಸುವ ಹಿರಿಯ ರಾಗಂಗಳು (ಬಸಫು. ೦೯-೧೫). [7] 

ಗುಂಡಾಟ (ನಾ). ೧. ಗೋಲಿಯ ಆಟ. ೨. ಒಂದು ಬಗೆಯ ಪಗಡೆ 
ಜೂಜು: (8). [ಗುಂಡು . ಆಟ] 

ಗುಂಡಾಡಿಸು (ಕ್ರಿ). ೧. (ಗಾರೆ ಮೊದಲಾದುವನ್ನು ಅರೆಯಲು)ಗುಂಡು 
ಕಲ್ಲನ್ನು ತಿರಂಗಿಸು; ರೋಣಗಲ್ಲನ್ನು ಹರಿಸು; (೪. ೨. ಯಾವು 
ದಾದರೂ ಒಂದು ವಸ್ತುವನ್ನು ಗುಂಡಗೆ ತಿರಂಗಿಸಂ ; ಸುಜನಕೀರಿತಿ 
ಯೊಪ್ಪಿದಂ ಸದ್ವಿಜಯಕೀರ್ತಿ ವಿನೋದಿಸಿದ ನಿಜವೆನುತೆ ಗುಂಡಾಡಿಸಿದನ 
ಪಕೀರ್ತಿನುಣ್ಣಲೆಯ (ಮದೇಪು- ೨೬-೨೭). ೩. (ಬಾಲವನ್ನು) ಗಂಂಡಗೆ 
ಅಳ್ಳಾಡಿಸಂ ; ಬಾಲ ಬಡಿ: ಬೆಕ್ಕು ನಾಯಿಗಳು ಪರಾನ್ನಕ್ಕೆ ಆಸೆಮಾಡಿ 
ಬಾಲವ ಗುಂಡಾಡಿಸುತ್ತ ಧನಪಾಲರ ಕಾಲಲ್ಲಿ ಸುಳಿದಾಡುವಂತೆ (ಕೃ ಪ್ರ. 


39 

೦೨); ಶ್ಯಾನುಭೋಗರು ಇಲ್ಲಿ ಬಾಲ ಗುಂಡಾಡಿಸುವ ನಾಯಿಯಾಗಿದ್ದರು 
(ರಂಗರೋ. ೦೪೯). [ಗುಂಡು + ಆಡಿಸು] 

ಗುಂಡಾರ " ಗೂಡಾರ' ನೋ. 

ಗುಂಡಾಲ,, ಗುಂಡಾಲಿ, ಗುಂಡಾಲು (ನಾ).ಎಗುಂಡಳಿಗೆ; ಮರದ ಕೈ 
ಬಟ್ಟಲಲ್ಲಿ ರಾಸಿ ಕಡುಬನ್ನೂ ದೊಡ್ಡದೊಂದು ಮಣ್ಣಿನ ಗುಂಡಾಲದಲ್ಲಿ 
ತುಂಬಿ ತುಳುಕುವಸ್ಟಿದ್ಧ ಮಾಂಸದ ಪಲ್ಯವನ್ನೂ ತಂದಳು (ಮಲೆಮ. 3೧). 
ಗುಂಡಾಲಿ: ಈ ಗುಂಡಾಲಿ ತುಂಬ ಸಾರು ಹಾಕು (ರೂಢಿ). ಗುಂಡಾಲು ಃ 
ಶಂಕರ ... ಗಾಡಿಯಲ್ಲಿದ್ದ ನಾಲ್ಕಾರು ಗುಂಡಾಲುಗಳನ್ನು ಹೊರಲಾರದೆ 
ಹೊತ್ತು ತಂದು ಅವುಗಳನ್ನು ಎತ್ತುಗಳ ಮುಂದಿಟ್ಟನು (ದಿನಾರಿ.' ೯೧). 

[ಗುಂಡು+?] 

ಗುಂಡಾಲ್ಕ "ಗುಂಡಲಿ' ನೋ. 

ಗುಂಡಾಲ್ಕ (ನಾ). ಒಂದಂ ಬಗೆಯ ಜಲಸಸ್ಯ (7) : “ ಜಲಾಶ್ರಯಂ- 
ಗುಂಡಾಲ ” (ಓಷಧಿ. ೬೦. [?) 

ಗುಂಡಾಲಿ " ಗುಂಡಾಲ್ಕ' ನೋ. 

ಗುಂಡಾಲು « ಗಂಂಡಾಲ್ಕ' ನೋ. 


45 


೨೫೨೦ 


ಗುಂಡಿಗೆ; 


ಗುಂಡಾಸಿನಿ (ನಾ). ಒಂದಂ ಬಗೆಯ ಸಸ್ಯ; “ ಗುಂಡಾ-ಗುಂಡಾಸಿನಿ” 
(ಓಷಧಿ. ೪೯). [7] 


| ಗುಂಡಾಳಿಸು (ಕ್ರಿ). ೧. ಸುತ್ತಿಕಟ್ಟು; ಅವನು ಸಾಮಾನುಗಳನ್ನು ಗುಂಡಾಳಿಸಿ 


ಕೊಂಡು ಹೋಗಿಬಿಟ್ಟ .(ರೂಂ). ವಿ. 
(ಜಾನಕೋ. 
[ ಗುಂಡಾಳ್ಯ +-- ಇಸ್ಕು. ಓ ಗುಂಡಾಳ ೬ ಮರಾ. ಗುಂಡಾಳಣೇ] 

ಗುಂಡಿ, (ನಾ). ೧. ಎದೆ; ಗುಂಡಿಗೆ; ಲಂಡಮಾಯಿಗಳ ಗುಂಡಿ 
ಒಡೆಯಲುದ್ದಂಡ ಮಾರುತಿಪದಕೆ ಬರುವನ ( ಪುರಂದ. ೧-೨೦೨ 
ಅನುಪಲ್ಲವಿ), ೨. (ಆಲಂ) ಧೈರ್ಯ; ಕೆಚ್ಚು : ನೋಡು ಎಂತಹೆ ಗುಂಡಿ 
(ಮಲೆನಾ. ೦೬೩). [ದೇ॥ ತಮಿ. ಕುಣ್ಬ ; ತೆಲು. ಗುಂಡೆ, ಗುಂಡಿಯ] 

ಗುಂಡ್ಮಿ (ನಾ). ೧. ಗಂಂಡಾಗಿರುವ, ದೊಡ್ಡದಾದ ಮಣ್ಣಿನ ಅಥವಾ 
ಲೋಹದ ಪಾತ್ರೆ: ಅಪ್ರಾಶ್ಯನೀರ ಮಂ ಗುಂಡಿಯೊಳ್ತೀವಿ ತಂದು 
ಕುಡುವುದುಂ (ಛರ್ಮಾಮ್ಮ. ೩-೧೬೫). ೨. ಬಿಲ; ಡೊಗರು ; ಗುಣಿ: 
ಕೊಲತೂರ ದ್ವಿಸನ್ಮಿ ಕೊಲದ ಗುಣ್ಣಿಯೆ ತೆಂಕ ನೋಡಿ (ಎಕ. 111, ನಂಜನ. 
೧3೨3-೧೮ ; 266ಕ್ಕಶಾ) ; ಹಾ ಸರಿಯೆ ಗುಂಡಿಯಲಿ ನೂಕಿಯೆ ರೋಷವನು 
ಬಿಟ್ಟೈದೆ ಮರಳಿಯೆ ಭಾಷೆಗಳ ಕೈಕೊಂಡುಬಂದರು ಪಾಂಡುಸುತರೆಡೆಗೆ 
(ಸಂಛಪ. ೧೭-೨೦); ಆ' ನೀರ ತೊಟ್ಟಿನ ಬಳಿಯ ತೋಡಿ ಗುಂಡಿಯಂ 
ಮಾಡಿ (ಸೂಪಕಾ. ೩-34) ; ತೋಳ ಗುಂಡಿಗೆ ಬಿದ್ದರೆ ಆಳಿಗೊಂದು ಕಲ್ಲು 
(ಗಾದಿ). ೨. (ಉಡುಪಿನ ಎರಡು ಕಡೆಗಳನ್ನು ಸೇರಿಸಿಕೊಳ್ಳಲಂ ಉಪ 
ಯೋಗಿಸಂವ) ಒಂದು ಸಾಧನ, ಬಟನ್ನು ;. ಬಿರಡೆ : ಅಂಗಿಯ 
ಗುಂಡಿ ಬಿದ್ದುಹೋಗಿದೆ (ರಂ). ೪. ಯಂತ್ರ ಮೊದಲಾದುವುಗಳನ್ನು 
ನಡೆಸಲಂ ಒತ್ತುವ ಗುಬುಟಂ,-ಹಿಡಿಕೆ: ಯಾವಾಗ ಬೇಕೊ ಆಗ 
ತಮ್ಮ ಒಳಗಿನ ಯಾವುದೊ ಒಂದು ಗುಂಡಿ (೫61602) ಒತ್ತಿಕೊಂಡು 
ಅರಂಭಿಸಿಬಿಡುತ್ತಾರೆ (ಗಾಳಿಪ. ೧೧೫.) [ «ಗುಂಡು./ತುಳು. ಗುಂಡಿ] 

ಗುಂಡ್ಮಿ (ನಾ). ದುಷ್ಟೆ ; ನೀಚಸ್ಟ್ರೀ ; ವೇಶ್ಯೆ ; ರಂಡೆಯೊಳಂ ಭ್ರಷ್ಟೆಯೊಳಂ 
ಮುಂಡೆಯೊಳಂ ವ್ಯಾಧಿಯುತೆಯೊಳಂ ಲಲನೆ ಮರುಳ್ಲೊಂಡಳೊಳಂ ಲಿಂಗಿ 
ಯೊಳಂ ಗುಂಡ£ಡಿ] ಯೊಳಂ ನೆರೆದೊಡಳಿಗುಮಾಯುಂ ಶ್ರೀಯುಂ 
(ಮದತಿ. ೯-೪). [ಗುಂಡ್ಯ -ಇ್ಕ] 

ಗುಂಡಿಂಗಲ್‌ (ನಾ). ಒಂದು ಊರಿನ ಹೆಸರು ; ಶ್ರೀ ಗುಣ್ಣಿಣ್ನಲಾ ಸಿಯ 
ಕೊಲ್ಲ ಅಸಿ ಉನ್ನತನ್‌ ಎನ್ನೊನ್‌ ಕೆಳಇನಿತ್ತನ್‌ (ಎಕ..ಸ7:, ಶುಮಳೂ 
೯೫-೬; ?]. [72] 

ಗುಂಡಿಕಾಯಿ (ನಾ). ಎದೆ ; ಹೃದಯ ; (8). * ಗುಂಡಿಗೆ,” ಪರಾ. 

[ದೇ॥ ತಮಿ. ಕುಣ್ಣಿಕ್ಕಾಯ್‌ ; ಮಲ. ಕುಣ್ಣಿಕಾಯಿ ; ತುಳು. 
ಗುಂಡೆಕಾಯಿ ; ತೆಲು. ಗುಂಡೆಕ್ಕಾಯ ] 

ಗುಂಡಿಕ್ಕು (ಕ್ರಿ). (ಬಂದೂಕಿನಿಂದ) ಗುಂಡುಹಾರಿಸು : ಗೋಲಿಬಾರು 
ಮಾಡು : ಆ ಮಹಾತ್ಮರನ್ನೇ ಈ ಲೋಕ ಗುಂಡಿಕ್ಕಿ ಕೊಂದುಹಾಕಿತು 
(ಭಾರದ. ೧೭೩). [ಗುಂಡು +೬ ಇಕ್ಕು) 

ಗುಂಡಿಗೆ, (ನಾ).೧.ಎದೆ; ಹೃದಯ; “ಎರ್ದೆ ಕಮಂಡಲು ಗುಂಡಿಗೆಯೆನಿಕ್ಕು” 
(ಕಬ್ಮಮಂ. ೮೫) ; ಮಣಿವಡೆ ಶಿವಭಕ್ತಿ ಮಣಿಯ ಕಟ್ಟಲೇಬೇಕು ಮಣಿಯ 
ದಿದ್ದರೆ ಪಣಾಪಣಿ ದೇವರ ಮಣಿಮುಕುಟ ತಲೆದೆಣಕದು ಶಬ್ದ ಗುಂಡಿಗೆ 
ಮಣಿಯಲ್ಲಿರ್ದೇನು ಹೇಳಾ (ದೇದಾವ. ೩೬-೬೮) ; ಗುಂಡಿಗೆಯನೊಡೆದುಚ್ಚ 
೪ಿಸಿದುದು ಕೋಪಶಿಖ (ತೊರರಾ. ೫-೬-೩); ಎತ್ತಿಕೊಂಡಾ ತಲೆಯನೆರ್ದೆಯ 
ಗುಂಡಿಗೆಯೊಳಮರ್ದೊತ್ತಿ (ಧಾವಚಿಂ. ೪-೨೬) : ಖಂಡವಿದೆ ಕೋ ಮಾಂಸ 
ಎದೆ ಕೋ ಗುಂಡಿಗೆಯ ಬಿಸಿರಕ್ತವಿದೆ ಕೋ (ಗೋಹಾಡು. ೯೩). ವಿ. 
(ಆಲಂ) ಧೈರ್ಯ : ಆ ಕೆಲಸ ಮಾಡಲು ಅವನಿಗೆಷ್ಟು ಗುಂಡಿಗೆಯೊ 
(ರೂಂ). [ಗುಂಡಿ + - ಗೆ/.ತುಳು. ಗುಂಡಿಗೆ] 


“ ಉದ್ರೇಕಿಸು ; ಕೆಣಕು” 


೪೯). 


ಗುಂಡಿಗೆ, 


ಗುಂಡಿಗೆ, ಗುಂಟಿಕ್ಕೆ, ಗುಂಡಗೆ (ನಾ). ನೀರಿನ ಪಾತ್ರೆ; ಜಲಪಾತ್ರೆ ; 
ಕಮಂಡಲು : “ ಗುಂಡಿಗೆಯೆನಲ್‌ ಜಲಪಾತ್ರೆಯಕ್ಕುಂ ” ಕಬ್ಬಿಕ್ಕೆ. ೩೧); 
“ ಜಲಪಾತ್ರೆ ಗುಂಡಿಗೆ ವಲಂ” (ಕಬ್ಮಮಂ. ೩8); ಕಾಲಂ ಕರ್ಚಲ ಗುಂಡಿ 
ಗೆಯಂ ಕೊಂಡು ಬನ್ನಿಮೆಂದೊಡೆ ಬ್ರಹ್ಮಯ್ಯನೆಂದಂ ಗುಂಡಿಗೆಯನುಂಡ 
ಮನೆಯೊಳ್‌ ಮಟಿ್‌ದು ಬಂದೆಂ (ವಡ್ಮಾರಾ. ೯೧-೮) ; ಗುಂಡಿಗೆ ದೋಷ 
ಮೆಂಬೊಡೆ ಗುಂಡಿಗೆಯಪ್ಪುದು ತೆಂಗಿನಕಾಯ್‌ (ಛರ್ಮಾಮ್ಮ. ೯-೮೯); ಈ 
ಸೋರೆಯ ಗುಂಡಿಗೆಯೊಳ* ರಸಮಂ ಮುಟ್ಟದೋಸರಿಸಿ ನೀಡುವುದು 
(ನೇಮಿಪು. ೪-6೭ ವ). ಗುಂಟಿಕೆ : ಜಪಮಾಲೆ ಗುಂಟಿಕೆ ಸಹಿತಲು 
ತ್ವರಿತದಿಂ ಕಂಗೆಟ್ಟು ಕೆಲಸಾರುತಿರೆ (ಪ್ರಥುಪು. 8-೦೪೨). ಗುಂಡಗೈ: 
ಗಿಡದ ಕೊಂಬಿನೊಳ್ನೇಲಿರ್ದ ಗುಂಡಗೆಯಂ ಕೊಂಡು ಬಂದು ಆ 
ಪ್ರಪಂಚಮಂ ವಿಶಾಲಂಚಾರ್ಯರ್ಗೆ ಪೇಳೆ (ಕಗವಿ. ೯೯-೫ ರಾಜಾವಳೀ ಕಥೆ). 

[ ಆಸಂ. ಕುಂಡಿಕಾ] 

ಗುಂಡಿಗೆಗುಳ್ಳ (ನಾ). ಒಬ್ಬಾತನ ಹೆಸರು; ಮಹಾರಾಜರುಂ ಬಾಣ 
ರಸರುಂ ಸೋರೆಮಟೆ ಕೋಟ್ಟೆಂಯಿಟ್ಟಲ್ಲಿ ನೊಟಿಂಬಿದಡಿಗ ರಾಚಮಲ್ಲಂ 
ಮಯಿನ್ನಡಿ ಗುಣ್ಣಿಗೆಗುಳ್ಳ ಎನೆಬರು ಸಮಸ್ತ ಬಲ ಬೆಣಸಿ ಬಿಟ್ಟೊಡೆ (ಎಇ. 
XXVI, ೨೬-೭; ಸು, 886). [?] 

ಗುಂಡಿಗೆಗೊಳ್‌ (ಕ್ರಿ). ಎದೆಗೆ ಸೇರಿಸು ; ತಬ್ಬಿಕೊಳ್ಳು ; ಆಲಿಂಗಿಸು ; 
ಕೋಮುಲೆಯಾ ಗುರುಕುಚಗಳ ಗುಂಡಿಗೆಗೊಂಡು ನೃಪವರನುರದೊಳ 
ಮರ್ಚೆದನು (ಶ್ರೀಪಾಲ. ೨-೫೮). 

[ ಗುಂಡಿಗೆ * ಕೊಲ್‌; ) 

ಗುಂಡಿಗೆನೋವು (ನಾ).ಎದೆನೋವು: ಹೃದಯಂದ ನೋವು; ಚೌಳುಪ್ಪನ್ನು 
ನೆನೆಯಿಕ್ಕಿ ಹಸುವಿನ ತುಪ್ಪವನ್ನು ಕಲಸಿ ದಿನ ದುಡ್ಡು ೩ ತೂಕ ಕುಡಿ 
ಯಲು ಗುಂಡಿಗೆನೋವು ನಿಲ್ಲುವುದು (ಸಕವೈ. ಪರಿ. ೪೬೦). 

[ ಗುಂಡಿಗೆ * ನೋವು] 

ಗುಂಡಿಗೆವಾಟ (ನಾ). ಒಬ್ಬಾತನ ಹೆಸರು (?): ಸ್ವಸ್ತಿಶ್ರೀ ವಲ್ಲವ 
ಪೃಥುವೀರಾಜ್ಯಂ ಕೆಯೆ ಸಿಯಗೆಲ್ಲ -ಕೆಸುಮಾಣ್ಣುನನಾಡಾಳೆ ಗುಣ್ಣಿ ಗೆವಾಲಕ್ಕ 
ತೊಟ್ಟಿಲಾಳುತ್ತುಮ್‌ ಕಾಡುವಟ್ಟಿ ಬೋಳದುಳ್ಳಿ ಪೆಬ್ಬೀಳ ನಲ್ಲಕ್ಕಳ* 
ಎಟ್‌ದುವಿಟ್ಟಾರ್‌ (ಎಕ. ೩೪1, ತುಮಕೂ. ೯೬-೦; ?). [?)] 

ಗುಂಡಿಗೆಎಡಿ (ಕ್ರಿ). ಕಮಂಡಲುವನ್ನು ಹಿಡಿ : ಆಚಾರವಿಹುದೆಂದು ಲೋಚ 
ಗುಂಡಿಗೆವಿಡಿದು ಭೂಚರದಿ ಸತ್ತ ನವಲಗಜ್‌ ಪಿಡಿಯುವುದು ನೀಚ 
ವಲ್ಲೇನು (ಸರ್ವಜ್ಮ, ೦೦೧೪). [ಗುಂಡಿಗೆ * ಪಿಡಿ] 

ಗುಂಡಿಗೆವೊಗು (ಕ್ರಿ). ಎದೆಯನ್ನು ಸೇರು; ಹೃದಯಂವನ್ನು ಪ್ರವೇಶಿಸು: 
ಕೊಂದೆನ್ನ ಮಗನನಿಂ ಭಯದಿಂದಂ ರಸೆವೊಕ್ಕುಮಜನ ಗುಂಡಿಗೆವೊಕ್ಕುಂ 
. * * ಮೇಣವಂ ಬರ್ದುಕುವನೇ (ಪಂಪಛಾ. ೧೦೧-೦೨೧1. 

[ ಗುಂಡಿಗೆ; -- ಪೊಗು ) 

ಗುಂಡಿತ (ಗು). ೧. ಪುಡಿಮಾಡಿದ; ಅರೆದ. ೨. ಧೂಳಿನಿಂದ ವಂಚ್ಛಿದ: 
“ ರೂಷಿತಂ, ಗುಂಡಿತಂ' [ ಪಾಕಾಂ. ಕುಂಠಿತಂ ]-ಈ ೨ ಮಂಸುಕಿದುದು ” 
(ಹೆಲಾಯು. ೧೨೬- ೮4). [ಸಂ.] 

ಗುಂಡಿತು « ಗುಂಡಿತ್ತು' ನೋ. 

ಗುಂಡಿತ್ತು, ಗುಂಡಿತು, ಗುಣ್ಣಿತು, ಗುಣ್ಣಿತ್ತು (ನಾ). ಆಳವಾದಂದಂ ; 
ಗಂಭೀರವಾದಂದಂ : ಆದಲೆ ನೀರ್‌ ಗುಂಡಿತ್ತೆಂದೀದಲೆಯೊಳೆ ನಿಂದು 
ಸತಿಗೆ ಹರಿಗಂ ತೋಣುತ್ತಾದರದೆ . . . ಕಂಠದಫ್ನುಮೆಂಬಳವಿಗಳಂ 
(ಪಂಪಭಾ. 8-೬೨); ತಣ್ಣಿತ್ತು; ಬಿಣ್ಣಿತ್ತು; ಗುಂಡಿತ್ತು [ಪಾಕಾಂ. ಗುಣ್ಣಿತ್ತು] 
(ಶಮದ. ೭೭ ಪ್ರಯೋ). ಗುಂಡಿತು; “ಅತಳಸ್ಪರ್ಶಂ, ಅಗಾಧಃ, 
ಗಂಭೀರಂ, ಗಭೀರಂ, ಅಸ್ಮಾಗಂ-ಈ ೫ ಗುಂಡಿತು” (ಹಲಾಯು. ೦೦೭-೨೭); 
ಗುಂಡಿತಪು ದೊಂದು ನಾಡೆ ಕೆಸಅನೊಡೆಯ ಪಟವಾವಿಯ.ತಡಿಯೊಳಿಟ್‌ದು 


೨೫೨೧ 


16 


80 


ಗುಂಡು 


ಕೊಂದು (ವಡ್ಮಾರಾ. ೧೮೦-೨೩). ಗುಣ್ಣಿತು: (8). ಗುಣ್ಣಿತ್ತು: ಮೇಲಿನ 
"ಶವಂದ' ಪ್ರಯೋಗದ ಪಾಠಾಂತರವನ್ನು ನೋಡಿ. ( ಎಗುಂಡ್ಯಿ] 
ಗುಂಡಿದುಳ್ಳಾಡು (ಕ್ರಿ). ಗುಂಡಿಯಲ್ಲಿ (ನೀರಂ ಮೊದಲಾದುದು) ತುಳು 
ಕಾಡಂ,-ಚೆಲ್ಲಂ: ಗುಂಡಿದುಳ್ಳಾಡಿ ಸರ್ವರು ಹೊಕ್ಕು ಕೂಡೆ ಹೊನ್ನಂಡೆ 
ಜೀರ್ಕೊಳವೆಯೊಳ್ಕೊಗೆದು (ಭರದ. ೪೦-೨೯). 
[ ಗುಂಡಿ + ತುಳ್ಳಾಡು ] 


ಗುಂಡಿಬೆಸಣಿಗೆ " ಗಂಂಡಿಬೆಸಳಿಗೆ' ನೋ. 


ಗುಂಡಿಬೆಸಳಿಗೆ, ಗುಂಡಿಬೆಸಣಿಗೆ (ನಂ). ಗುಂಡಾಗಿ ಆಳವಿರುವ ಪಾತ್ರೆ : 
ಉಂಡೆ ಹಲಸಿನ ಕಾಯ ಮೇಲಣೋಟೆಯ ಕೆತ್ತಿ ಗುಂಡಿಬೆಸಳಿಗೆಯ 
ಮಧ್ಯದೊಳು ಹಗಟಿಂ ಹರಹಿಕೊಂಡದಂ ಮಡಗಿ (ಸೂಪಶಾ. ೫-೪೩). 
ಗುಂಡಿಬೆಸಣಿಗೆ : ಉಂಡೆಗುಂಬಳಕಾಯ ಮೇಲಣ ಹಸುರ ಕೆತ್ತಿಕೊಂಡು 
ಕರ್ಬೊನ್ನ ಸಲಿಗೆಯೊಳದಂ ಕದುಕಿಟ್‌ದು ಗುಂಡಿಬೆಸಣಿಗೆಯಲ್ಲಿ ನೀರ 
ಹೊಯಿದದನಿರಿಸಿ ಕುದಿಸಿ (ಸೂಪಶಾ. ೩-೨೩). [ಗುಂಡ್ಮಿ - ಬೆಸಳಿಗೆ) 

ಗುಂಡಿಲ, « ಗುಂಡಲಿ' ನೋ. 

ಗುಂಡಿಲ್ಕ (ನಾ). ಒಂದಂ ನದಿಯ ಹೆಸರು: ಪೊನ್ನಣ ಕೊಟ್ಟು ಮಣ್ಣ 
ಕೊಣ್ಣ ಭೂಮಿ ಗುಂಡಿಲದಿಂ ಪಡುವ ಸೀಮೆಯಲ್‌ (ಎಕ. 1೪, ಗುಂಡ್ಲು ಪೇ. 
೯೩-೩೨; 1049). [?) 

ಗುಂಡಿವಟ್ಟಲ್‌ (ನಾ). ಗುಂಡಾದ ಬಟ್ಟಲೂ; ದುಂಡುಬಟ್ಟಲು ; 
“ ಅನುಕರಂ ಗರ್ಶ (ರ್ಹ_] ಕಂ ಗುಂಡಿ [ ಪಾಕಾಂ. ಡ] ವಟ್ಟಲಕ್ಕುಂ” 
(ಮಂಗರಾ. ೬೩-೨೫). [ಗುಂಡ್ಮಿ * ಬಟ್ಟಿಲ್‌] 

ಗುಂಡು (ನಾ). ೧. ವರ್ತುಲ; ಗೋಳಾಕಾರ ; ಭೂಮಿ ಗುಂಡಾಗಿದೆ 
(ಕೂಢಿ). ೨. ರುಬ್ಬುವುದಕ್ಕೆ ಉಪಯೋಗಿಸುವ ಕಲ್ಲು; ರುಬ್ಬು 
ಗುಂಡು ; “ಅಸು ಶಿಲಾಪಟ್ಟಮೆನಲಸಿಯಕಲ್‌ ಗು ೦ಡಿಂ ಗೆ ಪೆಸರು 
ಮುಂಡಾಶ್ಮಮೆನಿಸಿಕ್ಕು'” (ಮಂಗರಾ. ೬೦-೧೪). ೩. ದಪ್ಪವಾಗಿರಂವ 
ಕಲ್ಲು; ದೊಡ್ಡಕಲ್ಲಂ : ಬಡಿಯಿಂ ಗುಂಡಿಂ ಕಲ್ಲಿಂದಿಡುತುಂ ಬೆನ್ನಟ್ಟೆ ಬೆರ್ಚಿ 
ಭಯವಶದಿಂ ಮೈ ನಡುಗೆ (ಧರ್ಮಾಮ್ಮ. ೭-69) ; ಕಾಲಲಿ ಕಟ್ಟಿದ ಗುಂಡು 
ಕೊರಳಲಿ ಕಟ್ಟಿದ ಬೆಂಡು ತೇಲಲೀಯದು ಗುಂಡು ಮುಳುಗಲೀಯದು 
ಬೆಂಡು ಇಂತಪ್ಪ ಸಂಸಾರಶರಧಿಯ ದಾಂಟಿಸಿ ಕಾಲಾಂತಕನೆ ಕಾಯೋ 
(ಬಸಹೆ. ೦೦೭-೩೫೦) ; ಕಲ್ಲಾದರೇನು ಗುಂಡಾದರೇನು ತಲೆ ಬಡಿಯಲಿಕ್ಕೆ 
(ಗಾದೆ). ೪. ತುಬಾಕಿಯ ಗೋಲಿ ; ಬಂದೂಕಿಗೆ ಹಾಕುವ ಗೋಲಿ: 
ನೂಟಾಟು ಪೆಟಲ ಗುಂಡುಗಳ ಜೋಡಿಸಿ ಕಂಚಗಾಜರ ಪಸರಕಿಟ್ಟಂತೆ ಸೀಟಿನ 
ಸಿಡಿಲು ಬೀಳುತಿವೆ (ಧರಣ. ೩೪-೭೪); ಘಟಶತಖ್ನಗಳೆ ಗಂಂಡುಗಳುಜ? 
ಮೇಲಕೆ ಪುಟವೆದ್ದು ನಡೆದುವೇವೇಳ್ವಿ (ಕಂನವಿ. ೦೨-೧೮); ತುಫಾಕದಿಂ 
ನೆಗೆವ ಗುಂಡಿನ ಮೋಲ್‌ (ರಾಜಕೇ. ೩-೬೯). ೫. ಗಾರೆಕೆಲಸ ಮಾಡುವವನಂ 
ಸಮವಂಟ್ಟ ನೋಡಲು ಉಪಯೋಗಿಸಂವ ತೂಗುವ ಕಲ್ಲಂ ; ತೂಗು 
ಗಂಂಡು ; (8). ೬. ಬಾಲಕರಂ ಆಟಕ್ಕೆ ಉಪಯೋಗಿಸುವ ಗೋಲಿ : 
(8). ೭. ಚಿನ್ನದಿಂದ ಮಾಡಿದ ಮಣಿ ಮತ್ತು ಅದರಿಂದ ಮಾಡಿದ 
ಆಭರಣ : ಅವಳ ಕತ್ತಿನಲ್ಲಿ ಗುಂಡಿನ ಸರವಿತ್ತು (ರೂಂ). ೮. ಪ್ರಾಣಿಗಳ 
ವೃಷಣ. ೯. ಗುಂಪು; ನೆರವಿ; ಸಮೂಹ: “ಗುಂಡುಎನೆರವಿ” 
(ಕಮದ. ಪರಿ. ೨) ; ಗುಂಡೆಂದು ಸಂದೋ [ಪಾಕಾಂ. ದೇ]ಹದೊಳ್‌ "(ಕರ್ಣಾನಿ. 
೬೬); ಗುಂಡೆಲ್ಲಂ ಪೊಗಟ್‌ ಗುಂಡಮಬ್ಬೆ . . . ನೆಗಟ್‌ (ಅಜಿಪು. ೧-೪೭ 
ವ); ನಾಯುಮಂ ಪಂದಿಯುಮಂ ಮಿಂಡರುಮಂ ಪೆಂಡಿರುಮಂ 
ಗುಂಡೆಲ್ಲಂ ನೆರೆದು ನೋಡೆ ಕಾದಿಸುತಿರ್ಪಂ (ಛರ್ಮಾಮೃ, ೨-೧೭) ; ಏಿಲೌಸಿ 
ಕೊಂಡು ಹಸ್ತಿ ನಿಜಮಸ್ತಕಮಂ ಬರೆ ಕಂಡು ಗುಂಡು ನೀರೇಜ್‌ ಪುರ 
ಪ್ರಧಾನ ಜನಮುಂ ಗುಡಿಗಟ್ಟೆ (ನೇಮಿ ಪು..೨-೯೪) ; ಹಿಂಡೊಡೆದು ಕಾಡಿ 
ನೊಳಗಂಡಲೆವ ಕುರಿಮರಿಯ ಕಂಡುಬ್ಬಿ ತೋಳಗಳ ಗುಂಡೂಳುವಂ 


ಗುಂಡುಕಟ್ಟಿಗೆ 


(ಗೊಲ್ಕೊಭಾ. ೪-೨೨೮). (ಗು). ೧೧. ಗುಂಡಗಿರುವ ; ದುಂಡಾದ. 
ಗಂಂಡುಕಟ್ಟಿಗೆ', « ಗಂಂಡುಗಪ್ಪರ' ಪರಾ. 
ಗುಂಡುರುಳಿಸು - (ಆಲಂ) ಸುಳ್ಫೂಹೇಳಂ: ಅವನು ಈಚೆಗೆ ಬಹಳ 
ಗುಂಡುರುಳಿಸುವುದನ್ನು ಕಲಿತಿದ್ದಾನೆ (ರೂಢಿ): 
[ದೇ॥ ತಮಿ. ಕುಣ್ಣು ; ತುಳು. ತೆಲು. ಗುಂಡು ; ಕೊಲಾ. | 5 
ಗುಂಡ್‌ ; ನಾಯ್ಕಿ. ಘಂಡ್‌. /ಮರಾ. ಗುಂಡ್‌ ] 
ಗುಂಡುಕಟ್ಟಿಗೆ (ನಾ). ದುಂಡಾದ ಮರದ ತುಂಡು,-ಉರುಳಿ ; ಕುಲಗಳ 
ಬಣ್ಣದ ಭೂತವಂತೂ ಸರ್ಕಸ್ಸಿನ ಹೆಣ್ಣು, ಗುಂಡುಕಟ್ಟೆಗೆಯನ್ನು ಕಾಲ್ಕೆಳಗೆ 
ಉರುಳಿಸಿ ಹೊರಳಿಸುವಂತೆ ಇಡಿಯ ಭೂಮಿಯನ್ನೇ ಉರುಳಾಡಿಸುತ್ತಿದೆ 
(ವಿಜಾಮಂ. ೨೮), [ಗುಂಡು + ಕಟ್ಟಿಗೆ ] 

ಗುಂಡುಕಲ್ಲು « ಗುಂಡುಗಲ್‌ ' ನೋ. 

ಗುಂಡುಗಪ್ಪರ, ಗಂಂಡಗಪ್ಪರ(ನಾ). ಗುಂಡಾದ ಕಪ್ಪರ,- ಭಿಕ್ಷಾಪಾತ್ರೆ ; 
ಶಿವನು... ಕಂತೆ ಕಮಂಡಲ ದಂಡಿಗೋಲು ಗುಂಡುಗಪ್ಪರವೆರಸಿ ಭಿಕ್ಷಂಕ 
ಮೂರ್ತಿಯಾಗಿ ಬಂದು (ಳೈಕಸೂ. ೩60). ಗುಂಡಗಪ್ಪರ ; ಮಹಾ 
ಮಹತ್ತಿಗೆ ವಿಭೂತಿ "ಮುಂತಾಗಿ ದಣ್ಣಕೋಲು ಗುಣ್ಣ ಗಪ್ಪರಕ್ಕೆ . ಶರಣು |: 
ಮಾಡಿ (ಎಕೆ. ೫1೪, ಎಳಂದೂ. ೧೮೮-೦೦ ; 1647). 

ಗುಂಡುಗಪ್ಪರದ ಕಾಯಕ - ಕೈಯಲ್ಲಿ ದುಂಡನೆಯ ಪಾತ್ರೆಯನ್ನು 
ಹಿಡಿದಂಕೊಂಡು ಭಿಕ್ಷೆಗಾಗಿ ತಿರಂಗಂವ ಜಂಗಮನ ವೃತ್ತಿ: (8). 
[ ಗುಂಡು ೬ ಕಪ್ಪರ] 

ಗುಂಡುಗಲ್‌, ಗಂಂಡಕಲ್ಲಂ, ಗುಂಡುಕಲ್ಲು, ಗುಂಡುಗಲ್ಲು (ನಾ). ೧. 
ಗುಂಡಾಗಿರುವ ಕಲ್ಲು ; ದಂಂಡುಗಲ್ಲು : ತೂಳುವ ಗುಂಡುಗಲ್ಲಳ ರಾಸಿ 
ಪಟ್ಟಣದಾಳುವೇರಿಯ ತುಂಬಿಹುವು (ಕಂನವಿ. ೬:30). ಗುಂಡಕಲ್ಲು; ೨. 
ಒರಳಿನಲ್ಲಿ ರುಬ್ಬಲು ಉಪಯೋಗಿಸುವ ದಂಂಡಾದ ಕಲ್ಲು; ರುಬ್ಬಿ 
ಗಲ್ಲು ; ಗುಂಡಕಲ್ಲಿಗೆ ಕುಲಿಶದಂಡ ಮುರಿದಂತೆ ಹೆಂಡಗುಡುಹ ಕೈಯ 
ಗಂಡುಗಲಿಯಳಿದೆ (ಕರಿ ಕ. ೦೨3೭-೩); ಉಂಡವರಿಗೆ ಉಂಡದ್ದೇ ಬಂತು 
ಗುಂಡಕಲ್ಲಿಗೆ ಅರೆದದ್ದೇ ಬಂತು (ಗಾದ). ಗುಂಡುಕಲ್ಲು; ೧. ಗುಂಡುಕಲ್ಲಿನ 
ಲಟ್ಟೆ ದನುಜರ ತಂಡ ಸಾವುದೆ (ಕಾಶಿರಾ. ೨೧-೫೨): ಅಲ್ಲಿ ಮೂರು ಗುಂಡು 
ಕಲ್ಲುಗಳನ್ನು ಹೂಡಿ, ಒಲೆ ಮಾಡಿ ಹುರುಳಿ ಬೇಯಿಸಬಹುದು (ಸ್ನ ಪ್ನಹೊ. 
೪೪). ೨. ಉಂಡವನಿಗೆ ಊಟ ಬೇಡ ಗುಂಡುಕಲ್ಲಿಗೆ ಎಣ್ಣೆ ಬೇಡ (ಗಾದೆ): 
ಗಂಡನಿಗೆ ಬೇಡಾದವಳು ಗುಂಡುಕಲ್ಲಿಗಿಂತ ಕಡೆ (ಗಾಜಿ). ಗುಂಡುಗಲ್ಲು ; 
೧. ಮೊನೆಗಲ್ಲು ಗುಂಡುಗಲ್ಲುಗಳರೆಗಲ್ಲುಗಳ* . .. ವನಮಾರ್ಗವ ತುಂಬಿ 
ಹುವು (ಕಂನವಿ. ೧೮-೪೪). [ಗುಂಡು ೬ ಕಲ್ಯಾ ] 

ಗುಂಡುಗಲ್ಲು "ಗುಂಡುಗಲ್‌ ”' ನೋ. 

ಗುಂಡುಗಾಳಗ (ನಾ). ಗುಂಪುಗಳಿಗೆ ನಡೆಯಂವ ಯುದ್ಧ ,-ಕಾಳಗ ; 
ಸಾಮೂಹಿಕ ಕದನ : ಒಂದೆ ಕ್ಷಣದೊಳು ನಿನ್ನ ಕೊಲದಿರುವಂದನಲ್ಲಾ | 6 
ನಸ್ತ್ರಸರಸಿಗಳಿಂದ ಕಾದಿರಿಸಿದರೆ ತಿಳಿಯದೆ ಗುಂಡುಗಾಳಗವ (ಜರಾಮಾ. 

[ ಗುಂಡು + ಕಾಳಗ (-ಕಂಳೆಗ) ] 

ಗುಂಡುಗಿಡಿ (ನಾ). ಗುಂಪುಗುಂಪಾಗಿ ಸಿಡಿಯುವ ಕಿಡಿ : ತುಂಡುಗಿಡಿಗಳ 
ತೂಜುಗಿಡಿಗಳ ಗುಂಡುಗಿಡಿಗಳ ಘಾಡಣೆಯ ಕಿಡಿ ಚಂಡಿಯಾಯ್ತು 

[ಗುಂಡು + ಕಡಿ] 

ಗುಂಡುಗುಜುಚಾಡು (ಕ್ರಿ). ಕಣ್ಣುಮುಚ್ಚಾಲೆ ಆಟವನ್ನು ಆಡು; 
ತನಿಗೊರ್ವಿದೆಲೆವಳ್ಳಿಯೊಳ್‌ ಗುಂಡುಗುಜುಚಾಡಿ (ಪುಷ್ಪಪು. 3-೪೪ ರಗಳೆ). 

[ ಇಅಡಂಗುಟುಚಾಡು ] 

ಗುಂಡುಗೊಲೆ (ನಾ). ಗಂಂಡಂಹಾಕಿ ಕೊಲ್ಲಂವುದಂ,-ಸಾಯಿಸುವುದಂ ; 
ಗುಂಡುಗೊಲೆ ನೇಣುಗೊಲೆಗಳು ಇಂಥ ಅಸಂಖ್ಯಾತ ಅತ್ಯಾಚಾರಗಳಿಗೆ 
ಸರ್ಕಾರವೇ ಹೊಣೆ (ಪುನರು. ೫೫೦): [ಗುಂಡು +೬ ಕೊಲೆ] 


೨೮೫-೩೭). 


(ತೊರರಾ. ೫-೮-೮೨). 40 


45 


೨೫೨೨ 


ಗುಂಡುಮುಳುಗ 


ಗುಂಡುಗೊಳ್‌ (ಕ್ರಿ). ೧. (ಹೊಡೆಯಂವುದಕ್ಕಾಗಿ) ಕಲ್ಲನ್ನೂ ತೆಗೆದಂ 
ಕೊಳ್ಳಿ ; ದಂಂಡಿ ತೆಗೆದುಕೊಳ್ಳು ; ತೊಲಗದೆ ಗೋವುಗಳ" ನೆರೆದು 
ನಾಯ್ಗಳನುರ್ಚುವ ಕಂಡು ಗುಂಡುಗೊಂಡಲಸದೆ ನಿಚ್ಚಮಾರ್ದಿಡುವ ... 
ಬಾರಿಗೆ ಮೆಯ್ಕನೊಡ್ಡಿ ಕೋ: ಲೆಗೊಳಗಾಗಿ ಪಂದಿ ನಮೆವಂದಮದಾರ್ಗ 
ಮಸೇವ್ಯವರ್ಣನಂ (ಸುಕುಮಾ. ೫-೧೮): ಬೆದಟ್‌ ಪುಲಿ ಬಾವಿಯೊಳ* 
ಬಿರ್ದುದನಜ್‌ದೊಡೆ ಗುಂಡುಗೊಂಡು [ಕೊಂದಿ]ಕ್ಕುಗುಮಲ್ಲದೆ ಪಿಡಿದು 
ತೆಗೆವರಾರ್‌ (ಸುಕುಮಾ. ೭-೩೭). ೨. ಗುಂಪಾಗು ; ಸಮೂಹವಾಗು : 
ಮಂಡಳಿಸಿರೆ ಗಿಳಿಗಳ ಮೇಯಷಂಡಂಗಳ ಮೇಲೆ ಗುಂಡುಗೊಂಡೀಕ್ಷಿಸುವು 
ದ್ಹಂಡೆಯರನಯನರುಚಿ ಮಾರ್ತಂಡಗೋಲಗಿಪುದಿಂದುಮಂಡಳರುಚಿಯಂ 
(ಮಹಾನೇ. ೧-೩೯) ; ಪೆಂಡವಾಸಮುಮೆನಲ್ಕೆಯಂತಃಪುರದೊಳ್‌ ಗುಂಡು 
ಗೊಂಡಿರ್ಪ ಸತಿಯರ (ಕವಿಕಂ. ೧೪೭): ದೆಸೆದೆಸೆಯ ಕಟ್ತಲೆಯ ಬಿಂದ 
ಮೊಂದುಗೂಡಿ ಗುಂಡುಗೊಂಡು (ರಾಮಾಕ್ಕ. ೭೨-೧೨). 
[ ಗುಂಡು * ಕೊಳ್‌, ] 
ಗುಂಡುಗೋವಿ, (ನಾ). ಗುಂಡುಗಳನ್ನು ತುಂಬಿ ಹಾರಿಸುವ ಕೋವಿ; 
ಬಂದೂಕಂ; ಪರಿಪರಿಯ ಗುಂಡುಗೋವಿಯ ಕುದಿವ ಸುಣ್ಣಗಳ ಪಿರಿದಾದ 
ಗುಂಡುಗಳ . . . ಮೊತ್ತಂಗಳಾಳ್ವೀರಿಯೊಳ್‌ ಪಸರಿಸಿದುವು (ಜಿಬಪು. ೪೨- 
೨೧) : ಗಂಡುಗಲಿಗಳ ಗುಂಡುಗೋವಿ ಸರಗೋವಿಗಳಿಂ ಬೋದಿಗೆ ತೊಲೆ 
ಗಳಂ . . . ಅನುಗೆಯ್ದೂ (ಚಿಕವಂ. ೫೪-೧೩). 
[ ಗುಂಡು * ಕೋವಿ] 
ಗುಂಡುಗೋವಿ, (ನಾ). ಮದುವೆ ಇಲ್ಲದವನು ; ಯಾವ ವಿಧವಾದ 
ಕಟ್ಟುಪಾಡೂ ಇಲ್ಲದವನು; ಏಕಾಂಗಿ ; ಮನೇಲಿ ನಾನೊಬ್ಬನೇ ಆಜಿ 
ಗುಂಡುಗೋವಿ, ಹಿಂದಿಲ್ಲ ಮುಂದಿಲ್ಲ (ಬದುಜೈ. ೨೭); ಗುಂಡುಗೋವಿ 
ಹಾಗೆ ತಿರುಗಿಕೊಂಡಿದ್ದ ಆತನಿಗೆ ಲಗ್ನಮಾಡಿದಿರಿ (ನನ್ನರ. ೨೭); ನಂಜಪ್ಪ 
ಸಂಸಾರಿಯೋ ಗುಂಡುಗೋವಿಯೋ ? (ಶನಿಸಂ. ೧೫೯). [7] 
ಗುಂಡುಜಾಜಿ (ನಾ). ಗುಂಡಾದ ಹೂವುಗಳನ್ನು ಬಿಡುವ ಒಂದಂ 
ಬಗೆಯ ಜಾಜಿ: (8). [ಗುಂಡು * ಜಾಜಿ] 
ಗುಂಡುತೋಪು (ನಾ). ದಟ್ಟವಾದ ಮರಗಳ ಗುಂಪು; ತೋಪು; 
ಗುಂಡುತೋಪುಗಳನ್ನು ಜನ ಸೌದೆಗಾಗಿ ಕಡಿದು ಹಾಳುಮಾಡಿದರು (ಕಳಹು. 
[ ಗುಂಡು ೬ ತೋಪು, ] 
ಗುಂಡುದೀವು (ಕ್ರಿ). ಕಲ್ಲುಗಳಿಂದ ತಂಂಬು ; ಅದೇಂ ನೆಜ್‌ ಪೋಲ್ತುದೊ 
ಚಂಡಹುಂಡಸಂಸ್ಥಾನದೆ ಗುಂಡುದೀವಿದ ತಡಂಗಮನಂಗದ ಪಾಂಗ 
ವಂದಿರಾ (ಆದಿಪು. 8-೯0). [ಗುಂಡು * ತೀವು] 
ಗುಂಡುನಾಲೆಹುಲ್ಲು (ನಾ). ಒಂದು ಬಗೆಯ ಹಂಲ್ಲು; (ಮೈಕಗಿ. ೭೪- 
[ ಗುಂಡುನಾಲೈ * ಹುಲ್ಲು (ಆ ಪುಲ್‌)] 
ಗುಂಡುಪಿನ್ನು (ನಾ) .ಎಗುಂಡುಸೂಜಿ ; ಮನೆಯಲ್ಲಿ ಗುಂಡುಪಿನ್ನಿಗೆ ಬಹಳ 
ಅಭಾವ (ರೂಡಿ). [ಗುಂಡು + ಪಿನ್ನು] 
ಗುಂಡುಬಟ್ಟಲು " ಗುಂಡುವಟ್ಟಲ್‌ ' ನೋ. 
ಗುಂಡುಬದನಿಕೆ (ನಾ). ಒಂದಂ ಬಗೆಯ ಸಸ್ಯ; (ಮೃಔಗಿ. 8೧-೧೦೧೯). 
[ ಗುಂಡು + ಬದನಿಕೆ] 
ಗುಂಡುಮಲ್ಲಿಗೆ (ನಾ), ಒಂದಂ ಬಗೆಯ ಮಲ್ಲಿಗೆ; ದಂಂಡಂವಲಲ್ಲಿಗೆ: 
ಗುಂಡುಮಾಲ್ಲಿಗೆ, ಏಳುಸುತ್ತಿನ ಮಲ್ಲಿಗೆ (ಮೈಔಗಿ. ೪೭-೯೪೦). 
[ ಗುಂಡು * ಮಲ್ಲಿಗೆ) 
ಗುಂಡುಮುಂಚಿಹುಲ್ಲು (ನಾ). ಒಂದಂ ಬಗೆಯ ಹುಲ್ಲು ; ಬೆಟ್ಟಂಚಿಹುಲ್ಲು 
* * * ಗುಂಡುಮುಂಚಿಹುಲ್ಲು, ಗಂಟುಕಾಚಿ (ಮೈಶಔಗಿ. ೬೪-೧೩೧೯). 
[ ಗುಂಡುಮುಂಚ್ಕಿ + ಹುಲ್ಲು (ಎಪುಲ್‌) ] 


೧೦೧). 


೧೩೧೮]. 


| ಗುಂಡುಮುಳುಗ « ಗುಂಡಂವಂಟುಕ ” ನೋ. 


ಗುಂಡುಮುಟುಕ 


ಗುಂಡುಮುಟುಕ, ಗುಂಡುವಂಳಂಗ (ನಾ). ಒಂದಂ ಜಾತಿಯ ಹಕ್ಕಿ ; 
ಸಕಕುಟಹಕ್ಕಿ : “ ಆತಾಪೀ, ಶಕುನಿಃ, ಚಿಲ್ಲಃ-ಈ:೩: ಗುಂಡುಮಂಟುಕ 
(ನ ಹಕ್ಕಿ)ಂ '( ಹಲಾಯು. ೪೨-೯ಬ. ಗುಂಡುಮುಳುಗ: (೪. 

[.ಗುಂಡು? + ಮುಟುಗು (ಎಮಂಟುಂಗು) + - ಕ್ಕ] 

ಗುಂಡುಮೊಗೆ (ನಾ). ಒಂದಂ ಬಗೆಯ ಭೂವಿಂ; ಗುಣ್ಣೂಮೊಗೆ 

ಯೊಮ್ಮತ್ತರ್‌ ಮಣಲಿಯೊವ್ಮೂತ್ತರ್‌ (ಎಕೆ, ೪11, ಶಿವಮೊ. ೧೦೫-೦೧ ;?). 
[ ಗುಂಡು + ಮೊಗೈೆ ) ಆ 

ಗುಂಡುವಟ್ಟಲ್‌, ಗುಂಡವಟ್ಟಲ್‌, ನುಂಡುಬಟ್ಟಲು (ನಾ). ಗುಂಡಿ 
ವಟ್ಟಲ್‌; (8). ಗುಂಡವಟ್ಟಲ್‌; “ಅನುಕರಂ ಗರ್ಶ,(ರ್ಹ_ ಕಂ ಗುಂಡ 
[ಪಾಕಾಂ. ಡಿ] ವಟ್ಟಲಕ್ಕುಂ ” (ಮಂಗರಾ. ೬೩-೨೫). ಗುಂಡುಬಟ್ಟಲು ; 
ನಾನು ಪ್ರತಿದಿನವೂ ಈ ಗುಂಡುಬಟ್ಟಲು ತುಂಬ ಹಾಲು ಕುಡಿಯುತ್ತೇನೆ 
(ಕೂಢಿ).`: [ ಗುಂಡು + ಬಟ್ಟಲ] 

ಗುಂಡುವಡೆ (ಕ್ರಿ). ಶಿಲಾರೂಪವನ್ನ -ಪಡೆ ; ಕಲ್ಲಾಗಿರಂ; ನಮ್ಮ ಹೆಣ್ಣು 
ಮಗಳು ಚಿಕ್ಕಮಲ್ಲಕ್ಕನು ಈ ದೇವಸ್ಥಾನದ ಮುನ್ಹೆ ಅಗ್ನಿಪ್ರವೇಶವನ್ನು 
ಹೊಂದಿದಳು ಅವಳ ರೂಪು ಈ ಬೆಟ್ಟದಲ್ಲಿ ಬಂಡೆಗೆ ಸ್ಥಾಪಿಸಿ ಇರುತ್ತೆ 
ಗುಂಡುವಡೆದು ಇರುತ್ತೆ ಶಾಸನ ಇರುತ್ತೆ (ಎಕ. 277, ಮದ್ಮಗಿ, ೧೦೭-೩೦ 
ಪುಟ ; 618). [ ಗುಂಡು * ಪಡೆ) 

ಗುಂಡುವಲೆ (ನಾ). ಒಂದು ಬಗೆಯ ಬಲೆ ; ಪಾಸುವಲೆ ಗುಂಡಿ.( ಡು 
ವಲೆ , . . ತಟ್ಟೆಬಲೆಗಳೆಂಬಿವನು (ಪುಕ್ಕಾಸ್ತ. ೪-೩೬); ಗುಂಡುವಲೆಗಳ 
ಬೀಸುವಲೆಗಳ . . . ಮಂಡವಿಗೆಬಲೆಗಳ ಕಿರಾತರು .ಕೆದಟಿತಗಲದಲಿ 
(ಕುವ್ಯಾಅ. ೧೩-೨೩) ; ಸೊಡರ್ಗಿಡಿಗಂಗಳ್ಗಳೆಯೆಂಟು' ಗಂಂಡುವಲೆ ಖಡ್ಗಂ 
(ಯಾದವ. ೪-8೮). [ಗುಂಡು * ಬಲ್ಲೆ;] 

ಗುಂಡುಸೂಜಿ (ನಾ). ಗುಂಡಾದ ತಲೆಯನ್ನುಳ್ಳ ಸಣ್ಣಸೂಜಿ ; ಗಂಂಡು 
ಪಿನನ್ನಿ ; ಟಾಚಣಿ (ಉಕ): ಸೂಜಿ, ಗುಂಡುಸೂಜಿ . . . ಚಿಲ್ಲರೆನಾಣ್ಯ 
ಇತ್ಯಾದಿಗಳು ಸಹ ಹೇಗೋ ಕಸದ ಗುಡ್ಡೆಯನ್ನು ಸೇರುತ್ತವೆ (ನಾಡಿಗೇ. 


೨೩; ಈ ಸಣ್ಣಚುಕ್ಕೆಯು ಚಿನ್ನದ ಗುಂಡುಸೂಜಿಯ ತಲೆಯಂತೆ 
ಹೊಳೆಯುತ್ತ . . - ಅದರ ಗಾತ್ರವು ಬೆಳೆಯುತ್ತ ಬರುವುದು (ಕ್ಕೋತಿರ್ವಿ. 
6೪), [ಗುಂಡು + ಸೂಜಿ] 


ಗುಂಡುಹಾಕು (ಕ್ರಿ). ೧. ಬಂದೂಕು, ಫಿರಂಗಿ. ಮೊದಲಾದಂವುಗಳಿಗೆ 
ಗುಂಡನ್ನು ಸೇರಿಸು,-ಭರ್ತಿಮಾಡು : (8). ೨. ಬಂದೂಕು ಮೊದ 
ಲಾದಂವುಗಳಿಂದ ಗುಂಡನ್ನು ಹಾರಿಸು ; ಗೋಲಿಬಾರಂಮಾಡು ;ಒಬ್ಬ 
ಶ್ರೋಹಿ ಮಹಾತ್ಮಾಗಾಂಧೀಜಿಯವರನ್ನು ಗುಂಡುಹಾಕಿ ಕೊಂದನು 
(ರ). [ಗುಂಡು * ಹಾಕು (ಆ ಪಾಯ್ಯು,)] 

ಗುಂಡುಹಾರಿಸು (ಕ್ರಿ). ಫಿರಂಗಿ, ಬಂದೂಕಂ .ಮೊದಶಾದುವುಗಳಿಂದ 
ಗುಂಡನ್ನು ಉಡಾಯಿಂಸಂ,-ಹೊಡೆ ; ಸಂಚುಗಾರರಲ್ಲೊಬ್ಬ ಗುಂಡು 
ಹಾರಿಸಿದನು (ಘನರು..೨೪0). [ಗುಂಡು + ಹಾರಿಸು ( ಎಪಾಟ್‌ಸು)] 

ಗುಂಡುಹೊಡೆ (ಕ್ರಿ) -ಎಗುಂಡುಹಾಕಂ ವಿ: ದೊಡ್ಡನು ಗುಂಡುಹೊಡೆದು 
ಹುಲಿಯನ್ನು ಕೊಂದನು (ಕಾಲೂರ. ೬ ಕಥಾಸಾರ). 

[ ಗುಂಡು ೬ ಹೊಡೆ) (-ಆ ಪೊಡ್ಮೆ) ) 
ಗುಂಡುಳಿ (ನಾ). ಗುಂಡಾದ ಉಳಿ ; ದಂಂಡಾಳಿ : (೪. 
[ಗುಂಡು +೬ ಉಳ್ಳಿ] 

ಗುಂಡೆಗಾಅ (ನಾ). (?) : ಉಂಡುಬಾರದ ಊಟವನ್ನು ಕಾಣಬಾರದ 
ಕರ್ಮವನ್ನು ಗುಂಡೆಗಾಣರ ಕೇರಿಗೆ ಸಿಕ್ಕಿ ಚೆಂಡಿಗಿಂತ ಹಗುರವಾದೆ 
(ಪುರಂದ..೪-೯-೩. 7? * - ಗಂಟ (ಆ -ಕಾಲಜ) 

ಗುಂಡೇಟು (ನಾ). ಒಂದಂ ಪ್ರದೇಶದ ಹೆಸರಂ ; ಸಿಡಿಲಯ್ಯಂ ಕಾಲಂ ಕಟ್ಟಿ 
ಕೂರವಾಡಿ ಮೂನೂಅರ ಬಟ್‌ ಯ ಲೋಕಾಯ್ತುವೊಬಲುಂ 


೨೫೨೩ 


ಕಾಜ. 
೮ 


45 


ಗುಂಪುಗಾರಿಕೆ 


ಗುಂಡೇಜಕೊಳಿರ್ಪ್ಪೃತ್ತನಾಲ್ಕ್ಯುಮತ್ತರ್ಕ್ಯರಿಯ ಕೆಯ್ಯಂ . . 
(ಎಳ. ೫7, ಹೊಳಲ್ಲೆ. ೨೩-೦೮ ; 968, [7] 

ಗುಂಡೊಲೆ (ನಾ). ೧. ದುಂಡಾದ `ಬಾಯಂಂಳ್ಳ ಒಂಟೊಲೆ ; (8). ೨. 
ವಂರು ಗುಂಡುಗಳನ್ನು ಹೂಡಿ' ಮಾಡಿದ ಒಲೆ: ಪ್ರವಾಸದಲ್ಲಿ 
ಗುಂಡೊಲೆ ಹೂಡಿ ಕಾಫಿ ಮಾಡಿದರು (ರೂಂ). [ಗುಂಡು + ಒಲೈ) 

ಗುಂಡೋತ್ತರ (ನಾ):ಎಗುಂಡಾಂತರ ೧ (?) : ನೆಲಗಟ್ಟಿನ ಮೇಲೆ ಕಲಶಮ 
ನಿಡುವ ಗುಂಡೋತ್ತರ([ಪಾಕಾಂ. ಗುಂಡವತ್ತ]ದ “ಮೇಲೆ ಸೊದೆಯಂ 
ಬಲವ (ಧರ್ಮಾಮೃ. ೦೨-೨೪). [?] 

ಗುಂಡೋದರ (ನಾ). ಗಂಡಾಣದಂತಹ ಹೊಟ್ಟೆಯುಳ್ಳವನು ; ಡೊಳ್ಳೂ 
ಹೊಟ್ಟೆಯವನು ; ಲಕ್ಷೋಪಲಕ್ಷ ಕಿಸೆ ಕಿಸಿದು ನಿಂತರು ಬಾಯಿ ಗುಂಡೋ 
ದರಗೆ ಮಾತ್ರ ದಕ್ಕುತ್ತಿದೆ (ನಡೆಬಂ. ೧೦೩-೮). [ ಸಂ. ಕುಂಡೋದರ 

ಗುಂತು " ಗೊತ್ತು' ನೋ. 

ಗುಂದ « ಕಂಂದ್ಕ' ನೋ. 

ಗುಂದುಗುಡೆ (ನಾ). ಒಂದಂ ಊರಿನ ಹೆಶರಂ ; ಸಿಮ್ಮನೂರ ಕಿಳ್ಳವ್ಮೂನ್‌ 
. .. ಬಳ್ಳಿಗ್ಗಮಯ ಗಾಮುಣ್ಣನ್‌ ಗುಂದುಗುಡೆಯಾ ಸಾತ್ತುಗಾಮುಣ್ಣ 
ಇನ್ನಿ ಎನಿಬ್ಬರು ಶ್ರೀಕರಣ ಸಹಿತಂ. ಬಿಟ್ಟಾರ್‌ (ಎಕ. 7121, ಸೊರಬ. ೦೦- 
೧೩; ಸು. 800), [? ] 

ಗುಂದೆ ಕಂಂದ್ಕ' ನೋ. 

ಗುಂದ್ರ (ನಾ). ಒಂದು ಬಗೆಯ ಹುಲ್ಲು; ಕಾಗೆಬಿದಿರಂ::. “ ಗುಂದ್ರಃ, 
ತೇಜನಕಃ, ಶರ1-೩ ಕಾಗಿಬಿದರು ” (ಸಿದ್ಧಾಂತಿ. ೧೩೦). [ಸೆಂ.] 

ಗುಂದ್ರಯಿಸು (ಕ್ರಿ). ದಟ್ಟೈಸು ; ಸಾಂದ್ರವಾಗಂ ; ಅತ್ತ ಘನಸಾಂದ್ರದಿಂ 
ಕರ್ಣಸೌಬಲಶೆಲ್ಕ್ಯದ್ರೋಣನಶ್ವತ್ಥೂ ಮರೈದಿ ರಣದಿ ಗುಂದ್ರಯಿಸಿ ಯಿಳಿದ 
ರಣಭೂಮಿಯಂ ಪೊಕ್ಕು (ಲಕ್ಷ್ಮಛಾ. ೭-೬-೦೫)... [7+ -ಇಸ್ಕು] 

ಗುಂಪನ (ನಾ). ೧. (ಶಬ್ದಾರ್ಥಗಳ) ಜೋಡಣೆ. ೨. ಕಟ್ಟುವಿಕೆ; 
ರಚನೆ : ಗುಂಫನ-ಗುಂಪನ. (ಕಮದ; ೨೫೩ ಪ್ರಯೋ) ; ಗುಂಫನ-ಗುಂಪನ 
(ಕಬ್ಮಾನು. ೦೪೨ ಪ್ರಯೋ). [ಆ ಸಂ. ಗುಂಫನ ] 

ಗುಂಪಲು (ನಾ). ಗುಂಪು; ಸಂದಣಿ. "ಗುಜಂಗುಂಪಲು, 

ನಾರುಗುಂಪಲಂ ' ಪರಾ: 

[ಗುಂಪು (ಎಗುಣ್ಣು])+*-ಅಲು (ಆ ಅಲ್ವ್‌),/ತಮಿ. ಕುವ್ಪುಲ್‌ ] 

ಗುಂಪಳಿ "ಗುಣ್ಣಳಿ' ನೋ. 

ಗುಂಪಿತ (ನಾ). ತೊಡಕಿಗೆ ಸಿಕ್ಕಿದವನಂ ; ಕಟ್ಟಂಬಿದ್ದವನು (?) ; ತನ್ನ 
.ಗುಣವ ಹೊಗಳಬೇಡ ಇದಿರ ಗುಣವ ಹಳಿಯಬೇಡ ಕೆಮ್ಮನೊಬ೯ಗರ 
ನುಡಿಯಬೇಡ ನುಡಿದು ಗುಂಪಿತನಾಗಬೇಡ (ವಡಶಾ. 7, ೦೮೦). 

[ ಆಸಂ. ಗುಂಫಿತ? ] 

ಗುಂಪು " ಗುಣ; ನೋ. 

ಗುಂಪು " ಗುಣ್ಣು' ನೋ. 

ಗುಂಪುಕಟ್ಟು (ಕ್ರಿ). ೧. ಒಟ್ಟಿಗೆ ಸೇರು ; ಗುಂಪುಗೂಡು ; ಆ ಕಾರಿನ ಸುತ್ತ 
ಲೆಲ್ಲ ವಠಾರದ ಹುಡುಗರು ಗುಂಪುಕಟ್ಟಿಕೊಂಡು. ಆಡುತ್ತಿದ್ದರು (ಕಂಲಹು. 
೦೩3). ೨..ಗಂಂಪುಗೂಡಿಸು ; ಬಣಕಟ್ಟು : -ಅವರೆಲ್ಲರೂ ಸೇರಿ ಗುಂಪು 
ಕಟ್ಟಲು ಪ್ರಯತ್ನಿಸುತ್ತಿದ್ದಾರೆ (ರೂಂ). [ಗುಂಪು (ಗುಣ್ಣು,)*ಕಟ್ಟು) 

ಗುಂಪುಕೂಡು " ಗುಂಪುಗೂಡು' ನೋ. 

ಗುಂಪುಗಾರ (ನಾ). ಗುಂಪುಗಟ್ಟುವವನು. « ಗುಂಪುಗಾರಿಕೆ `'ಪರಾ; 

[ ಗುಂಪು (ಎಗುಣ್ತು)) * - ಗಾರ (ಕಾಟ) ] 

ಗುಂಪುಗಾರಿಕೆ (ನಾ). ಗುಂಪುಕಟ್ಟವಿಕೆ; ಪಾರ್ಟಿ; ಪಕ್ಷ, ಗುಂಪುಗಾರಿಕೆ. 

ಪಕ್ಷಾಂತರ ನನ್ನೂರಿನಲ್ಲಿಯೂ ಯೋಗ್ಯತಾನುಸಾರ ಇವೆ (ನನ್ನೂರು. ೩೦೬). 
[ ಗುಂಪುಗಾರ +.- ಇಕೆ] 


. ಕಟ್ಟರ್‌ 


159 


ಗುಂಪುಗುಳಿ 


ಗುಂಪುಗುಳಿ (ನಾ).ಗುಂಪುಗಾರ. « ಗುಂಪುಗುಳಿತನ' ಪರಾ. 
[ ಗುಂಪು (ಆಗುಣನ್ಪು;) + - ಕುಳ್ಳಿ] 
ಗುಂಪುಗುಳಿತನ (ನಾ).-ಗುಂಪುಗಾರಿಕೆ ; ರಾಜಕೀಯಕ್ಷೇತ್ರದಲ್ಲಿ-ಗುಂಪು 
ಗುಳಿತನ ತಲೆದೋರಬಾರದು (ಕೂಗಿ). ! ಗುಂಪುಗುಳಿ + - ತನ] 
ಗುಂಪುಗೂಡು, ಗುಂಪುಕೂಡು (ಕ್ರಿ). ಒಟ್ಟಿಗೆ ಸೇರು; ಏಕತ್ರವಾಗು : 
ಪಲವು ಸುಕೃತಮಿಂತು ಪರಿಣತಿವೆತ್ತುದೊ ಕುಲದೇಳ್ಸೆ ಗುಂಪುಗೂಡಿದುದೊ 
(ಹದಿ. ೨-೦೮). ಗುಂಪುಕೂಡು ; ಕಾರಣವಿಲ್ಲದೆ ಜಗಳಕ್ಕೆ. ಕರೆಯುವುದು 
ಗುಂವುಕೂಡಿ ಹೊಡೆಯುವುದು (ಕಳಹು. ೦೦). 
[ಗುಂಪು (<ಗುಣ್ಣು]) * ಕೂಡು; ] 
ಗುಂಪುಗೊಳ್ಳು (ಕ್ರಿ).ಎಗುಂಪುಗೂಡು ; (8. 
[ಗುಂಪು (ಆ ಗುಣ್ಣು;) * ಕೊಳ್ಳು, (ಕೊಳ್ಳ) ) 
ಗುಂಪುದೆಗೆ (ಕ್ರಿ). ಕೂಡಲಂ ಹಿಂದಗೆ; ಹೆಂಪಳಿದ ತನುಲತೆಯ ಹರುಷದ 
ಸೊಂಪು ಸಡಿಲಿದ ಮುಖದ ನೋಟದ ಗುಂಪುದೆಗೆದಕ್ಷಿಗಳ ಕೋಡಿಯ 
ಲೊಗುವ ಕಿಜುವನಿಯ . .. ಲಜ್ಜೆಯಲಂಪಿನಂಬುಜವದನೆ ಮೈಯಿಕ್ಕಿದಳು 
ನಿಜಪತಿಗೆ (ತೊರರಾ. ೬-೫೩-೬೭). [ಗುಂಪು (ಎಗುಣ್ಣು) + ತೆಗೆ; 
ಗುಂಪುಬಸರೇಸೊಪ್ಪು (ನಾ). ಒಂದು ಬಗೆಯ ಸೊಪ್ಪೆ ; ಗುಂಪುಬಸರೇ 
ಸೊಪ್ಪು ಹಾಲಲ್ಲಿ ತೆಗೆದುಕೊಳ್ಳಿ ರಕ್ತಪ್ರಮೇಹ ಮಾಣ್ಣುಂ (ವಿವೈವಿ, ೭೨). 
[? + ಸೊಪ್ಪು 
ಗುಂಪುಲಿ (ನಾ). (ಪಕ್ಷಿ ಮೊದಲಾದಂವುಗಳು) ಒಟ್ಟಾಗಿ ಮಾಡುವ 
ಶಬ್ದ,-ಸಾಮೂಹಿಕವಾದ ಧ್ವನಿ; ಬಿದಿರ್ಮೆಳೆಯ ತುದಿಗಣೆಯೊಳಿ 
ರ್ದೊಂದು ಕಾಮಳ್ಳಿಗಳ ಹಿಂಡು ಹಾರಿದುದು ಗುಂಪುಲಿಯನೆಸೆದು 
(ಶ್ರೀರಾಮಾ. ೨೦೩-೨೩೨). [ಗುಂಪು (ಎಗುಣ್ಣು]) * ಉಲ್ಲಿ] 
ಗುಂಪುವಡೆ (ಕ್ರಿ). ಗುಂಪುಗೂಡು; ಒಟ್ಟಾಗು; ತಿಂಗಳ ಸೊಂಪು 
ಗುಂಪುವಡೆದೆಣ್ಣೆ ಸೆಗಂ ಪರಿಗೊಂಡುದೆಂಬಿನಂ (ಕಲಿಕಾ. ೧೭). 
[ಗುಂಪು («ಆ ಗುಣನ್ಟು) + ಪಡೆ;] 
ಗುಂಪುಸೇರು (ಕ್ರಿ). ಎ ಗುಂಪುವಡೆ ; ಹುಡುಗರು ಹೆಚ್ಚುಹೆಚ್ಚಾಗಿ ಗುಂಪು 
ಸೇರಿದರು (ರಾವಿ ೨9). [ಗುಂಪು (ಎಗುಣ್ಣು)+ಸೇರ್ಲು (<ಸೇರ್‌,)] 
ಗುಂಪೊಡೆ (ಕ್ರಿ). ಗುಂಪು ಒಡೆದುಹೋಗು, ಚೆದರಂ ; ತಾಮರಸ 
ವೆಂಂದು ವದನಾಬ್ಕಕ್ಕೆ ಯೆರಗಿಯಳಿ ಸೋಮನಾಸಿಕ ಚಂಪಕರಲ 
ನಿಟ್ಟಿಸಿ ಭಯದಿ ಪಾರ್ದು ಗುಂಪೊಡೆಯದಿರಲು (ನವಮೋ. ೨೩-೬), 
[ಗುಂಪು, (ಆಗುಣ್ಣು,) * ಒಡೈ) 
ಗುಂಫ; (ನಾ). ಆಳ ; ಗಾಂಭೀರ್ಯ ; ಶರಧಿಗುಂಘವನಲ್‌ಯಲಿಳಿದನೊ 
ತರಣಿ ಸಂಧಿಗೆ ವರುಣನಲ್ಲಿಗೆ ತೆರಳಿದನೊ (ಕೌಶಿರಾ. ೦೫-೩೬). 
[ ಆಗುಣ್ಣು? ) 
ಗುಂಘ್ಕ (ನಾ). ೧. ಮಾಲೆಯಂತೆ ಕಟ್ಟುವುದು. ೨. ಜೋಡಣೆ; 
ರಚನೆ : “ ಶ್ರಂಥನಂ, ಗ್ರಂಥನಂ, ಗುಂಘಃ, ಸಂದರ್ಭಃ, ರಚನಾ-ಈ ೫ 
ರಚನೆ” (ಹಲಾಯು. ೦೨೦-೪೫) : “ ಗ್ರಂಥನಂ ಗುಂಘಫಮೆನೆ ರಚನೆಗಭಿ 
ಧಾನಮಕ್ಕುಂ ” (ಮುಂಗರಾ. ೧೨೬-೩). [ಸಂ.] 
ಗುಂಫನ (ನಾ).ಎಗುಂಘ್ಯ ೨; ಪದರಚನಾತಿಶಯಂ ರೀತಿದಲದುವುಂ ನಿಯತ 
ವರ್ಣ ಗುಂಫನ ಗುಣದೊಂದೊದವಿಂ- ಮೂದೆಜನಕ್ಕುಂ (ಕಾವ್ಯಾವ. ೭೮೧). 
[ಸಂ. 
ಗುಂಥಿತ (ಗು). ಕಟ್ಟಿದ ; ಜೋಡಿಸಿದ ; ರಚಿತವಾದ. 
ಗುಂಬ, ಗುಣ್ಪಬ್ಬ, ' ನೋ. 
ಗುಂಬ್ಯ " ಗುಣ್ಣು' ನೋ. 
ಗುಂಬ್ಕೃ ಗುಂಭ್ಯ (ನಾ). ೧. ಗಡಿಗೆ; ಘಟ; ಕುಂಭ ; ಕಲಶ; ಗುಬ್ಬಿ 
ಗುಂಬವನೊಡೆದು ಒಬ್ಬುಳಿಯಾಯಿತು (ಮಛುವ- ೧೩) ; ಸ್ಮರನೀಟಿ ಪಿಡಿದ 


[ಸಂ.) 


೨೫೨೪ 


86 


48 


ಗುಂಬಹೋಗು 


ಕೆಂಪಿನ ಗುಂಬದಡಿಯೋ ಅರುಣಮಣಿಯೋ ಕೆಂಬರೆಯೋ . . . ತರುಣಿ 
ಮಣಿಯ ಚೆಂದುಟಿಯೋ (ನೇಮಿಸಂ. ೨೩-೦೯೮) ; ತುಂಬಿದ ಗುಂಬಮಂ 
ಪೊಜಪೊಸಂತಿಲ ಪಕ್ಕದೊಳಿಟ್ಟು ಶ್ರ  ಪೂಜೆಗೆಯ್ಗಿಂ (ಜಳವಿ, ೪-೩೫); 
ಕುಂಬಾರ್ರ ಹುಡುಗಿ ಬಲು ಚೆಲುವೆ ಆದರೆ ಗುಂಬ ತಟ್ಟೋದ ಬಿಡಲೊಲ್ಲೆ 
(ಹಕ್ಕಿಯ. ೬೦). ಪ೨.. ಗಾಡಿ, ರಥ ಮುಂತಾದ ವಾಹನದ ಚಕ್ರಗಳ 
ನಾಭಿ,-ಮಧ್ಯದ ದಿಂಡು,-ನಡುತೂಬು:; ಅಚ್ಚು ಮುಟ್‌ದು ಮೂಕು 
ಗುಡುಗಿಟ್‌ದಾ ಗುಂಬ ನುಚ್ಚುನೂಟಾಗಲಾ ಶಕಟ (ನೇಮಿಸು. ೦೫-೮೪). 
ಗುಂಭ್ಯ : ೨. ೪ ಭಂಡಿ ಚಕ್ರಕ್ಕೆ ಗುಂಭ (ಎಳೆ. ಸ1೪, ನಂಜನೆ. ೨೮೯- 
8; ಸು. 1849. ೩. ಕಂಬದ ತುದಿಯ ಕಲಶಾಕಾರದ ಸಾಧನ; 
ಬೋದಿಗೆ; ಬಜ್ಜರದ ಕಂಬಗಳ ಸಕಲ ರುಚಿ ಗುಂಭಗಳನಾಂತು ತೋರ್ಪ 
ಅರಮನೆ (ವೆಂಕಾರಾ. ೨-೭-೩೬). [ ಸಂ. ಕುಂಭ] 
ಗುಂಬಕಟ್ಟು (ನಾ). ಚಕ್ರದ ನಾಭಿಯ ಮೇಲಿರುವ ಕಬ್ಬಿಣದ ಪಟ್ಟಿ ; 
ಅದು ನನ್ನೂರ ಬಡಗಿ ಗಾಡಿಯ ಗುಂಬಕಟ್ಟನ್ನು ಗಣಗಣ ಕಾಯಿಸಿ 
ಬಡಿಯಲು ಕುಲುಮೆಯಿಂದ ಹೊರದೆಗೆದಂತೆ ಕಾಣುತ್ತದೆ (ನನ್ನೂರು. ೦೫. 
[ ಗುಂಬ್ಯ * ಕಟ್ಟು) 
ಗುಂಬಗುಟ (ನಾ). ಆಳವಾದ ಗುಂಡಿ; ಹೊಂಡ ; ಇವರ್ಗಮಾರಾಜ 
ನೃಪಂಗಂ ತಾರತಮ್ಯಂ . . . ಗುಂಬಗುಲ್‌ಗಳ್ಲೆಂ ಅಂಬುಧಿಗಂ ಅಣುಗಳ್ಳಂ 
ಅಮರಗಿರಿಗಂ . . . ಇರ್ಪಂತಿಕುಂ (ಚಿಕೆವೆಂ. ೨೬-೦). 
[ಗುಂಬ್ಯ (<ವಗುಣ್ಣುಭ) * ಕುಟ್ಸ್‌] 


'ಗುಂಬಚ್ಚು " ಗುಂಬಜು' ನೋ. 


ಗುಂಬಜ್‌ "ಗುಂಬಜಂ? ನೋ. 

ಗುಂಬಜು,' ಗುಂಬಚ್ಚು, ಗುಂಬಜ್‌, ಗುಂಬಸ್ಸು, ಗುಮ್ಮಸು (ನಾ). 
ಅರ್ಧ ಗೋಳಾಕಾರದ ಗೋಪುರದಂಥ ರಚನೆ: ಈ ಕಟ್ಟಡದ ಮೈರೇಖೆ 
ಮೇಲಕ್ಕೆ ದುಂಡಾಗಿ ಗುಂಬಜಿನಲ್ಲಿ ಕೊನೆಗೊಳ್ಳುವುದು (ಆಬೂಲ. ೭೦). 
ಗುಂಬಚ್ಚು; ಮಸೀದಿಯ ಗುಂಬಚ್ಚುಗಳು ಮೆರೆಯಬೇಕು (ದೌಲಕ್‌.೪8). 
ಗುಂಬಜ್‌ ; ಪ್ರಪಂಚದಲ್ಲೇ ಹಿರಿದಾದ ಈ ಗುಂಬಜ್‌ (209) ಅದ್ಭುತ 
ವಾದೊಂದು ಎಂಜಿನಿಯರಿಂಗ್‌ ಸಾಹಸದ ಫಲ (ಹುಮುಖಏ. ೦೬ಖ. 
ಗುಂಬಸ್ಸು ; ಗುಂಬಸ್ಸು ಸುಮಾರು ೨೫ ಮೈಲಿ ದೂರಕ್ಕೆ ಕಾಣುತ್ತದೆ 
(ಧಾರದ. ೪೦). ಗುಮ್ಮಸು ; ಬಹುಶಃ ಪ್ರಪಂಚದ ಗುಮ್ಮಸುಗಳಲ್ಲೆಲ್ಲ 
ಇದು ಎರಡನೆಯ ದೊಡ್ಡದು (ಭಾರದ. ೪೦೦). 

[ «ಪಾರ. ಗುಂಬದ್‌ ; ಹಿಂ. ಗುಂಬಜ್‌ ] 

ಗುಂಬದಂಬಟೆ (ನಾ). ತಮಟೆಯಂತೆ ಬಾರಿಸುವ ಕುಂಭ; ಘಟ 

ವಾದ್ಯ. 
ಗುಂಬದಂಬಟೆಯವ ಎ ಗುಂಬವಾದ್ಯವನ್ನು ಬಾಜಿಸುವವನಂ ; 

ಅಯ್ಯಾ ನೀಂ ಬಂದುದಂ ಕಾಣದೆ ಈ ಗುಂಬದಂಬಟೆಯವರ್‌ ದೊಂಬಿಗೂಡಿ 
ಪಾಡುವ ಬಣ್ಣವಾಡಂ ಕೇಳುತ್ತೆ ಪತ್ತೆಸಾರ್ದ ನಿಮ್ಮನಖಾಿಯದಾದೆಂ 
(ಚಿಕವಿ. ೩-೦೩೪ ವ). [ಗುಂಬ್ಯ + ತಂಬಟೆ (ಆತಂಬಟ) ) 

ಗುಂಬಮಾತು (ನಾ). ತಿಳಿಯದ ಮಾತು ; ರಹಸ್ಕವಾದ ನಂಡಿ ; (೪. 

[ಗುಂಬ್ಯ (<ವಗುಣ್ಣುಃ) * ಮಾತು) 

ಗುಂಬವಾದ್ಯ (ನಾ). ಕುಂಭವಾದ್ಯ ; ಘಟವಾದ್ಕ`: “ ಗುಂಬವಾದ್ಯಐ 
ಕುಂಭವಾದ್ಕ, ಗುಮತೀವಾದ್ಯ” (ಗಂಗಾಮ. ೦೦೬). [ ಗುಂಬ್ಯ ವಾದ್ಯ] 

ಗುಂಬಸ್ಸು " ಗುಂಬಜಂ ' ನೋ. 

ಗುಂಬಹೋಗು (ಕ್ರಿ). ಆಳಕ್ಕೆ ಹೋಗು, ಅಡಗಿಹೋಗಂ; 
ಮಾತಾಡಿದರೂ ಧ್ವನಿಯು ಗುಂಬಹೋಗಿರುವದರಿಂದ ಶಬ್ದವು ಹೊರಗೇ 
ಬರಲಾರದು: (ಔಷಧೀ. ೦೪). 

[ಗುಂಬ್ಕ (<ಗುಣ್ಣು) * ಹೋಗು (ಪೋಗುು,) ) 


ಗುಂಬಳಕಿ 


ಗುಂಬಳಕಿ (ನಾ). (ಕರಾ) ನೀರಿನ ಗುಳ್ಳೆ: ಬುದ್ಬದ ; ಸೆಂಸಾರ ನೀರ 
ಮೇಲಿನ ಗುಂಬಳಕಿಯ ಹಾಗೆ (640). ([?] 
ಗುಂಬಾರತಿ (ನಾ). ೧. ದೇವಾಲಯದ ನರ್ತಕಿಯಂ ಸಿದ್ಧಪಡಿಸಿದ 
ಮೇಲೆ ಪೂಜಾರಿಯಿಂದ ಉಪಯೋಗಿಸಲ್ಪಡುವ ದುಂಡಾದ ಆರತಿ 
ತಟ್ಟೆ ; (8). ೨. ದೇವಾಲಯದ ನರ್ತಕಿ . (ಕಿ). 
[ ಗುಂಬ್ಕ + ಆರತಿ, ] 
ಗುಂಬ್ಬು, "ಗುಣ್ಣು,' ನೋ. 
ಗುಂಬ್ಯು " ಗುಣ್ಪ್ಟಿ' ನೋ. 
ಗುಂಬುಟ « ಗುಮ್ಮಟ, ನೋ. 
ಗುಂಬೆ (ನಾ). (?): ನೆರ್ಗ್ಗಲ ಗುಂಬೆ ನಿಡುವೆಳುಜಕ್ಸಿ ಪುನ ಗಜಸೆಲೆಯ 
ಗ್ರಾಮ . . . ಕೆಂತಜಮ್ಮಿನ ದಿಣೆ ಇಂ ಪೂರ್ಬ್ಬದೆ ಕೂಡಿತ್ತು ಸೀಮಾನ್ತರಂ 
(ಎಳೆ. 1, ೦-೨೮; 466 ಕೃಶಾ). [?) 
ಗುಂಭ "ಗುಣಿ? ನೋ. 
ಗುಂಭ್ಕ "ಗುಂಬ್ಕ' ನೋ. 
ಗುಂಭನ (ನಾ).ಎಗುಂಫ್ಕ ೨ (?) ; ಒಂದೆಡೆಯ ಸುಷಿರ ಕಾಂಸ್ಕಾದಿ ಧ್ವನಿ 
ಗುಂಭನಮದೊಂದೆಡೆಯ ಲಾಸ್ಯ ನರ್ತನ ನೃತ್ಯ ವೈಭವದಿ ವೃಂದಾರಕರ 
ಲೋಕಕಿವ್ಮೂಡಿಸಿ ತೋರಿದುದು (ವಂಕಾರಾ. ೨-೨6-03) ; ಆಹ್ವಾನ, 
ವ್ಯಾಖ್ಯಾನ, ಟಿಪ್ಪಣ, ಮನನ, ಸೀವನ, ಗುಂ ಭನ ಇತ್ಯಾದಿಗಳು 
(ಹೊನುಗ. ೩೬೩). [ ಸಂ. ಗುಂಫನ?] 
ಗುಂಭಮೌನ (ನಾ). ಗಂಭೀರವಾದ ಮೌನ,- ನಿಶ್ಶಬ್ಹತೆ,- ನೀರವತೆ: 
ಆದರೇನೆಲ್ಲೆಲ್ಲು ಗುಂಭಮೌನವೆ ತುಂಬಿ ಮೂಢನ ಸಮಾಧಿಯೊಲು 
ಕತ್ತಲಿಸಿದೆ (ಗಂಗಾತ. ೩೨-೦೩). [ಗುಂಧ್ಯ (ಎಗುಣ್ಣು) * ಮೌನ) 
ಗುಂಭಾನ್‌ (ಕ್ರಿ). ಗುಟ್ಟನ್ನು ಹೊಂದಂ; ರಹಸ್ಯವಾಗಿರು (?) : 
ಆಪ್ತರನು ಗುಂಭಾಂತು ಕಳುಹಿದ ದಿಕ್ಕುದಿಕ್ಕಿಗೆ ಕೌರವರ ರಾಯ 
(ಜಿನ. ೫೬-೨೪). [ಗುಂಭ್ಯ (ಎಗುಣ್ಣು) * ಆನ್‌) 
ಗುಂಭಾವನೆ (ನಾ). ಸುಮ್ಮನಿರುವಿಕೆ; ಗಾಂಭೀರ್ಯ ; ಮೌನ (?): 
ನೀವಿಬ್ಬರು ಗಾಳಿ ತುಂಬಿದ ರಬ್ಬರ ಚೆಂಡಿನಂತೆ ಗುಂಭಾವನೆಯಿಂದಿದ್ದ 
ಕಾರಣವನ್ನು ತಿಳಿಯಬಹುದೇ? (ಜಯಂತ. ೯೪). 
[ಗುಂಭ, (ಎಗುಣ್ಣು) * ಭಾವನೆ] 
ಗುಂಯ್‌ (ನಾ). ಒಂದು ಅನುಕರಣಶಬ್ದ. “ಗುಂಯಕ್ಗಿ ಡು' ಪರಾ. 
ಗುಂಯಿ (ನಾ). ಒಂದು ಅನುಕರಣಧ್ವನಿ ; ಸೊಳ್ಳೆ, ದುಂಬಿ ಮೊದ 
ಲಾದುವುಗಳ ಧ್ರ ಶೈ ನಿಯನ್ನೂ ಅನುಕರಿಸುವ ಶಬ್ದ. "ಗುಂಯಿಗುಟ್ಟೂ'? 
ಪರಾ. 
ಗುಂಯಿಗುಂಯು (ದ್ವಿರುಕ್ತಿ): ಸೊಳ್ಳೆಗಳು ಗುಂಯಿಗುಂಯಿ ಎನ್ನುತ್ತಾ 
ಇವೆ (ರೂಂ). 
ಗುಂಯಿಗುಟ್ಟು (ಕ್ರಿ).ಇಗುಂಯ್ಸು ಡಂ. 
ಗುಂಯಿಗುಟ್ಟಾಟಐಗುಂಯ್‌ ಎಂದು ಧ್ವನಿವನಾಡುವಿಕೆ ; ನಾವು 
ನಮ್ಮ ಸುತ್ತಲಿರುವ ವಿಶ್ವದ ` ಕಿರುಗುಟ್ಟಾಟ - ಗುಂಯಿಗುಟ್ಟಾಟಗಳನ್ನು 
ಕೇಳಬಹುದು (ಆಕಾಶ. ೪). [ಗುಂಯಿ* ಕುಟ್ಟು] 
ಗುಂಯಿಗುಡು (ಕ್ರಿ). ಗಂಂಯಿಂ ಗುಂಯಿ ಎಂದು: ಧ್ವನಿಮಾಡು : ಹಾಗೇ 
ಗುಂಯಿಗುಡುತ್ತ ಮೃದುವಾಗಿ ಗಾಳಿಯಲ್ಲಿ ತೇಲಿ ತೇಲಿ ಸರಿವ ರಾಗ 
ಮಾಧುರ್ಯವೂ ಇದೆ (ಧಾರಣಾ. ೦೮). 
[ಗುಂಯಿ + ಕುಡ್ಕು ( ಆಕೊಡ್ಕ್ಮು) 1] 
ಗುಂಯ್ಯ (ನಾ). ವಿಶ್ವಾಸಘಾತಕ್ಕ; ಮೋಸಗಾರ; ವಂಚಕ (?) : 
ವಂಶದಲ್ಲಿ ಯಾರೂ ಕೋರ್ಟುಮೆಟ್ಟಲು ಹತ್ತದಿದ್ದಾಗ ಈ ಗುಂಯ್ಯ 
ನನ್ನ ಹೆಸರು 'ಬೀದಿಗೆಳೆದರೆ (ಪ್ರಕ್ನಿ. 89). [ ಆಕುಯಕ?) 


೨೫೨೫ 


೩0 


30 


60 


ಗುಕ್ಕ್ಯು 


ಗುಂಯ್ಗುಡು (ಕ್ರಿ). ೧. ಗುಂಯ್‌ ಎಂದಂ ಧ್ವನಿಮಾಡು ; ಸುನಂದಳೆ 
ಅಂತರಂಗದಲ್ಲಿ ಗುಂಯ್ಗುಡುತ್ತಿರುವ ಮಾತುಗಳು (ದೂಜೆಟ್ಮ. ೧೭೨). 
೨. ಪ್ರತಿಧ್ವ ನಿಸಂ; ನೀವು ಹೇಳಿದ್ದೇ ತಲೆಯಲ್ಲಿ ಗುಂಯ್ಲೂಡುತ್ತಿತ್ತು 
(ದೂರಸ. ಇ೪ಖ. ೩. ಗೊಣಗುಡು ; ಪಿಸುಗುಡು; ಅವನು ಗಂಂಯ್ಲೂಡು 
ತ್ತಾನೆ (ಢಿ). [ಗುಂಯ್‌ + ಕುಡ್ಕು (ಆಕೊಡ್ಕು)) 
ಗುಕುಗುಕು (ನಾ). ಪಾರಿವಾಳಗಳು ಮಾಡುವ ಸದ್ದನ್ನು ಅನುಕರಿಸಂವ 
ಶಬ್ದ ; ಪಾರಿವಾಳದ ಪಕ್ಕಿ ಮದನಕ್ಕೆಯೊಳು ತನ್ನ ನಾರಿಗಿದಿರು ನಡೆದಾಡಿ 
ಗೂರುಳು ಗುಕುಗುಕು . . . ಚಾರಿಟಿಯೆಂದುವಲ್ಲಲ್ಲಿ (ಧರಡ. ೧೩-೩೨). 
ಗುಕ್ಕ, ಗುಗ್ಗ, (ನಾ). ತಡವರಿಸುತ್ತ ಮಾತನಾಡುವವನು; ಉಗ್ಗ; ಇದೇ 
ಇದ್ದಾನಲ್ಲ ನಿನ್ನ ತಮ್ಮ ರಾಜ, ಮೂಕನಲ್ಲದಿದ್ದರೆ ಗುಕ್ಕ (ಹನ್ನೊಂದ. ೮೨) ; 
" ಗುಕ್ಕ ' ಮಾತನಾಡಿದ ಹಾಗೆ ಉಗ್ಗಡಿಸಿದ ಬನುವ (ಬನಸಿ. ೩೮. ಗುಗ್ಗ; ; 
ಪೂರಾ ಪೂರಾ ನುಡಿಯುವ ನಾಲಿಗೆ ಅರ್ಧಾ ಮಾತ್ರ ಗುಗ್ಗರ ಪಾಲಿಗೆ 
(ಅರರೋ. ೬೨). 
ಗುಕ್ಕರಾಯಎಉಗ್ಗು ವ ಮನುಷ್ಯ: ಬರ್ತಾನ ಅಲ್ಲೆ ನಿನ ಗಂಡ ಆ 
ಗುಕ್ಕರಾಯ, ನಿನ್ನ ಸಿಂಗಾರ ನೋಡ್ಲಿಕ್ಕೆ (ಹನ್ಮೊಂದ. ೧೧೩). 
(ಗುಕ್ಕು + -ಅ;) 
ಗುಕ್ಕರಿ (ನಾ). ರಾಟೆಯಂಲ್ಲಿ ನೂತಂ ಕದಿರಿಗೆ ಸಂತ್ರಿದ ದಾರದ ಉಂಡೆ ; 
ಮರ್ಕಟನ ಕೈ ನೂಲು ಗುಕ್ಕರಿಯ ತೆಜನಂತೆ ಸಿಕ್ಕಿಕೊಂಡು ಕಾಮ 
ಕ್ರೋಧಾದಿಗಳೆನ್ನ ಹಿಕ್ಕಿ ಹೀರುತಲಿವೆ (ಪುರಂದ. ೫-೬೩ ಉಗಾಭೋಗ). 
.[ಆಕುಕ್ಕಡಿ 7 
ಗುಕ್ಕರಿಸು (ಕ್ರಿ). ತುತ್ತುಮಾಡಂ; ನುಂಗು ; ಭಕ್ಷಿಸು ; ಕರೆಯದೆ ಕಾಡಿ 
ಕಂಟಿಸುವ ಕೂಂಟಣಿಯಂ ನೊಣಗಜ್ಜ ತಿಂಗೆ ಬೆಂಗುರುಟಿ ಬಳಾರಿ ಬಾಡಿಸುಗೆ 
ಚಂಡಿಕೆ ನುಂಗುಗೆ ಮಿಟ್ಟು ಕೂರ್ತು ಗುಕ್ಕರಿಸುಗೆ [ಪಾಕಾಂ. ತುತ್ತು 
ಗಮ್ಮೀಅಿಸುಗೆ] ಕಾಳಿ ಕೊಳ್ಗೆ (ಲೀಲಾಮ ೨-೦೦೬), 
[? . -ಇಸ್ಯು) 
ಗುಕ್ಕಿಸು (ಕ್ರಿ). ಉಗ್ಗುವಂತೆ ಮಾಡು ; ಮಾತು ಹೊರಡದಂತೆ ಮಾಡು; 
ಮಾತಿಲಿ ಗುಕ್ಕಿಸಿ ನರಕದೊಳಗೆ ಹಾಕು ಯಾತನೆಬಡಿಸು ಯಮವಪುರದಲ್ಲಿಡು 
(ಮೋಕ್ಷದೀ. ೨೦3-೪). [ಗುಕ್ಕು * -ಇಸ್ಕು) 
ಗುಕ್ಕೂ; (ಕ್ರಿ). ಮಾತನಾಡುವಾಗ ತಡವರಿಸು; ಉಗ್ಗು ; ತಕ್ಕನಿಶಂ 
ತಕ್ಕನಲ್ವಾಂ ತಕ್ಕ ಮರಣಕೆ ಬೆಸಸೆನಲ್ಕಳುವಕ್ಕೆಯನಳರ್ಪಿನಲಿ ಗುಕ್ಕನೆ 
ಗುಕ್ಕಿ ತತ್ಸುತನ ತೆಗೆದು ಬಿಗಿಬಿಗಿದಬ್ಬ ಮುದ್ದಿಸಿ(ಮದೇಪು. ೩-೪೦). "ಗುಕೈ' 
ಪರಾ. ([ದೇಕ ತೆಲು. ಗ್ರುಕ್ಕು] 
ಗುಕ್ಕ್ಯು (ನಾ), ಗುಕ್ಕುವಿಕೆ; ಉಗ್ಗು : ಅಲ್ಲವೋ, ಗುಕ್ಕು ಇರಲಿಲ್ಲವೇ 
ನಿನಗೆ ಚಿಕ್ಕವನಾಗಿದ್ದಾಗ? (ತಿಂಮತ. ೩೩) ; ಕುಂದಂದರ ಒಂದ ಗುಕ್ಕು! 
(ಪರಿಲ. ೦೪). [ ಗುಕ್ಕು,) 
ಗುಕ್ಕು (ನಾ). ೧. ಒಂದುಸಲ ಬಾಯಿಗೆ ಹಾಕಿಕೊಳ್ಳುವಷ್ಟು ಆಹಾರ ; 
ತುತ್ತು ; ಹೆಂಡತಿಯ ಮೇಲೆ ರೇಗಿಕೊಂಡು ಒಂದು ಗುಕ್ಕು ಅನ್ನ ತಿಂದು 
ಹೊರಟ ರಾಮಂ (ಅನಾಮಿ. ೬೪); ಬಾಯಲ್ಲಿಯ ಗುಕ್ಕನ್ನು ನುಂಗಿರಲಿಲ್ಲ 
(ಜಿಂರುಟಿ. ೧೦). ೨. (ಆಲಂ) ಹಂಗು; ಅಕ್ಕನ ಗಂಕ್ಕಿನೊಳಾಗಬೇಡ 
(ಮಧುವ. ೦೬). 
ಗುಕ್ಕಾಗುಎತಂತ್ತಾಗಂ; ಆಹಂತಿಯಾಗಂ; ಕ್ರಮವಾಗಿ ಕೋಸಲ,ಕಲಿಂಗ 
. ಕೇರಳದೇಶಗಳೆಲ್ಲಾ ಅವನಿಗೆ ಲೀಲಾಮಾತ್ರದಿಂದ ಒಂದೊಂದು 
ಗುಕ್ಕಾದವು (ಳಕ್ಕೋತಿ. ೩೮). "ಮುಕಾ' ಪರಾ. 
[ದೇ॥ ತೆಲು. ಗ್ರುಕ್ಕ, ಗ್ರುಕ್ಕು] 


«6| ಗುಕ್ಕ್ಯು (ನಾ). ಕೊಕ್ಕು; ಚೆಂಚು (?); ಪೊಕ್ಕನು ರಣಾಂಕಣವನಿತ್ತ 


ದ್ರೋಣನು ಗರುಡಹೆಕ್ಕಿಯಾಕಾರದೋಳ್ಳಲಿಗಳಂ ನಿಲಿಸಿಯಾ ಹಕ್ಕಿತಲೆಗಂ 


ಗುಕ್ಕ್ಯು 


ಕೃಪನ ದುಶ್ಶಾಸನನ್ನಿಟ್ಟು ಶಲ್ಯನಂ ಭಗದತ್ತನ ಗುಕ್ಕಿನೋಳ್ನಿಲಿಸಿ (ತುರಂಗ: 
೪೯-೨). ! ಆಕೊಕ್ಕು?)] 

ಗುಕ್ಕ್ಯು (ನಾ). ಎದೆಹಾರುವಿಕೆ; ಎದೆಯ ಬಡಿತ; “ ಎರ್ದೆಹಾಜು 
ತುತ್ತಿಗೆ ಗುಕ್ಕ್ಯ ” (ಶಬ್ಮಮಂ. ೮೦). " ಎದೆಗುಕ್ಕು ' ಪರಾ. [?] 

ಗುಕ್ಕುಹಿಡಿ (ಕ್ರಿ). ಮಾತು ಹೊರಡುವಾಗ ತಡೆಯುಂಟಾಗು; 
ಸೋವಲೆಯೂ ಅಂಥದೆ ಆಭರಣಗಳನ್ನು ಈಗ ಧರಿಸಿ ದ್ದಳು 
ಪ್ರಭುಗಳಿಗೆ ಗುಕ್ಕುಹಿಡಿ ದಂತಾಯ್ತು (ಶಾಂತಲಾ. ೩೧೭). 

[ ಗುಕ್ಕ್ಯು * ಹಿಡಿ, ( ಆಪಿಡಿ) ] 

ಗುಗು (ನಾ). (?) : ಆಟು ಹೊಂಗೆ ಬ್ಯವಹಾರವಾಗಿ [ಮಾಡಿದೆ] ಗುಗುವಿನೆ 

ದಶಕದ ತಜಖೌದಾರಿಯಿಂದ x ೫x x ವಟುಕಂ (ಕಣ. 1, ೩೩-೩೨ : 1240), 
[?] 


೩0 


ಗುಗ್ಗ, "ಗುಕ್ಕ? ನೋ. 

ಗುಗ್ಗಃ (ನಾ). ಒಬ್ಬಾತನ ಹೆಸರು; ಕಲಿಯುಗನೀಆಂ ಮಣಕಿವೊಕ್ಕ 
ರಾಶ್ರಯ ಮಾವನಕೇಸರಿ ವಿಸಿಷ್ಟ ಜನಪ್ರಿಯಮ್‌ ಅಯ್ನೂರ್ವರ ಕೋಟೆ 
ಶ್ರೀಮದ್ಗುಗ್ಗ೦ (ಎಳ. 111, ಮೈಸೂರು. ೩೬-೦೪; ಸು. 9901). [?] 

ಗುಗ್ಗರಗೋಲು ' ಗುಗ್ಗರಿಗೋಲು' ನೋ. 

ಗುಗ್ಗರಿ, " ಗುಗ್ಗುರಿ,' ನೋ. 

ಗುಗ್ಗರಿ "ಗುಗ್ಗುರ್ಮಿ' ನೋ. 

ಗುಗ್ಗರಿಗಟ್ಟು 4 ಗುಗ್ಗು ರಿಗಟ್ಟು' « ನೋ. 

ಗುಗ್ಗರಿಗಲ್‌ " ಗುಗ್ಗುರಿಗಲ್‌' ನೋ. 

ಗುಗ್ಗರಿಗೊಳ್ಳು  ಗುಗ್ಗುರಿಗೊಳ್ಳು' ನೋ. 

ಗುಗ್ಗರಿಗೋಲು, ಗುಗ್ಗರಗೋಲು (ನಾ). (ಹಿಂದೆ ಶಾಲೆಗಳಲ್ಲಿ ತಪ್ಪು 
ಮಾಡಿದ ಎದ್ಮಾರ್ಥಿಗಳಿಗೆ ವಿಧಿಸುತ್ತಿದ್ದ) ಒಂದು ಬಗೆಯ ದಂಡನೈ,- 
ಶಿಕ್ಷೆ; (0. ಗುಗ್ಗರಗೋಲು ; "ಗುಗ್ಗರಗೋಲು' : ಇದರಲ್ಲಿ, ತಪ್ಪು 
ಮಾಡಿದವನ ಕೈಗಳನ್ನು ಜೋಡಿಸಿ ಹುರಿಯಿಂದ ಕಟ್ಟಿ, ಅವನನ್ನು ಕುಕ್ಕುರು 
ಗಾಲಿನಲ್ಲಿ ನೆಲದ ಮೇಲೆ ಕೂಡಿಸಿ ಕಟ್ಟಿದ ಕೈಗಳ ಮೇಲ್ಭಾಗದಲ್ಲಿಯೂ. 
ಎರಡು ಮೊಣಕಾಲುಗಳ ಸಂದಿನಲ್ಲಿಯೂ ಒಂದು ದೊಡ್ಡಕೋಲನ್ನು 
ತೂರಿಸಿ ಉರುಳಿಸಿ ಬಿಡುವುದು (ಗುಡಸಾ. ೪): - ಗುಗ್ಗರಗೋಲು ಹಾಕಿ 
ಹಿಂದುಗಡೆ ಮೆಣಸಿನಕಾಯ ಹೊಗೇ ಹಾಕಂತಾರೆ (ಮಾಮರಾ. ೩೨). 

[ಗುಗ್ಗರ (ಇಗುಗ್ಗುರ್ಕಿ) * ಕೋಲ್ಕು (ಕೋಲ್‌) ] 

ರುಗ್ಗರಿಸಿಟ್ಟಿ ' ಗುಗ್ಗುರಿಸೆಟ್ಟಿ 'ನೋ. 

ಗುಗ್ಗಳ 'ಗಂಗ್ಲಿಳೆ' ನೋ. 

ಗುಗ್ಗಿಳ, ಗುಗ್ಗಳ, ಗುರ್ಗುಳ (ನಾ).ಎ ಗುಗ್ಗುಲ ೧; “ಕುರಭಂ, 
ಉಲೂಖಲಕಂ, ಕೌಶಿಕಃ, ಗುಗ್ಗುಲುಃ, ಪುರಃ-೫ ಗುಗ್ಗಿಳ ಗಿಡ, ರ್ಯಾಳದ 
ಗಿಡ, ಧೂಪದ ಗಿಡ ” (ಸಿದ್ಧಾಂತಿ. ೧೦೫). ಗುಗ್ಗಳ: ಗುಗ್ಗಳವನ್ನು ಸುದ್ದಿ 
ಮಾಡಿಕೊಂಡು ಪೊಟ್ಟವಂ ಮಾಡಿ ತುಪ್ಪದ ಅನುಪಾನದಲಿ ಕೊಜಲಂ 
ಗುದವಾತ ಮಾಣ್ಣು (ವಾತಾಟಿ. 6-೬). ಗುರ್ಗುಳ : ಗುರ್ಗುಳ ಹಾಲ 
ಮಡ್ಡಿಯ ಮಹಿಸಾಕ್ಷಿಯ ವೆಗ್ಗಳಲೋಬಾನಕ ಪ್ರರಾಳ (ದೇಪಾಂಫು. ೬-೬೦); 
ಚಂದನಂ ಗುರ್ಗು[ಪಾಕಾಂ. ಗ್ಗಿ]ಳಮಾಚಲ್‌ ` ಬನ್ನಿ... ಪನೆಗಳೊಪ್ಪಿ 
ರ್ಕುಮಾ ಕಾಡೊಳೆತ್ತಂ (ಶಬಶಂ. 4-45) ; ಶಿವಲಿಂಗಮಂ ತೈಲ. ಗುಡಸಿಕ್ಕ 
ಗುರ್ಗುಳ ಸರ್ಜರಸಗಳಿಂದಷ್ಟಬಂಧನವನೆಸಗುತೆ (ಮಹಾವಿ: ೯-೧೮). 

[ ಆಸಂ.. ಗುಗ್ಗುಲ'] 

ಗುಗ್ಗು (ನಾ). ದಡ್ಡ ; ಗಾವಿಲ; ಎಗ್ಗೆ ಸ ಮೂಢವ್ಯಕ್ತಿ ; ಆ.ಹುಡುಗಿ 
` ಇವನೆಲ್ಲೋ ಹಳ್ಳಿಯ ಗುಗ್ಗು” ಎಂಡುಕೊಂಡಿರ್ತಾಳೆ (ನ ಡೆ ದಾ. 11, 
೧೦೦೦); ಅಂತೂ ಸೇಠರ ಕಣ್ಣಿಗೆ ಮಣ್ಣು ಹಾಕಿದಾಳಲ್ಲ. ಅವರೆಂಥ ಗುಗ್ಗು 
ಇರಬೇಕು -(ಕಂಗನಾ. ೦೫೭) ; ಎಲ್ಲೋ ದೂರದ ಹಳ್ಳಿಯಿಂದ ಬಂದಾಕೆ, 


15 


25 


$0 


40 


i 


೨೫೨೬ 


ಗುಗ್ಗುರಿಗೊಳ್ಳು 


ಏನೊ ಅರಿಯದ ಗುಗ್ಗು ಎಂದು ಆತ ತಿಳಿದಿದ್ದ (ವಾತ್ಮಲ್ಕ. ೩೯). 
[ + ಹಿಂ. ಘುಗ್ಫೂ./ಸಂ. ಘೂಕ] 

ಗುಗ್ಗುಟುರು (ಕ್ರಿ). ಗೂಬೆಯಂತೆ ಕೂಗು; ಗೂಬೆಯು ಗುಗ್ಗುಟುರಿದ್ದು 
`ಅದನ್ನು : ಕೊಂದಿದ್ದು, ಮಗು ಸಾಯದೆ ಉಳಿಯಲು ಸಾಧ್ಯವಿಲ್ಲವೆಂದು 
ಅವನು ಹೇಳಿದ್ದು . . . ಇವುಗಳನ್ನು ಹೇಳಿದೆ (ಮನೋನಾ. ೯೨). 

[ಗುಕ್ಕ್‌ + ಕಂಟುರು,) 

ಗುಗ್ಗುರಿ,, ಗುಗ್ಗರಿ, (ನಾ). ೧. ಕಡಲೆಕಾಳಂಗಳನ್ನು ನೆನಸಿ, ಬೇಯಿಸಿ, 
ಒಗ್ಗರಿಸಿ ಮಾಡುವ ತಿನಿಸು, ಉಸಲಿ ; ಮಕ್ಕಳ ಕೈಯ ಮಾಣಿಕಮರಿ 
ಗುಗ್ಗುರಿಯಂ ತೋಟಾ ನಂಬಿಸಿ ಕೊಳ್ಳಂತೆ (ಧರ್ಮಾಮ್ಮ. ೧೦-೮೩) ; ಸಿಲುಕು 
ಗಟ್ಟಿಗೆ ಬೀಸುಗಣ್ಣಿ ಗುಗ್ಗುರಿಯರಳು ಗೌಜು ಸುರಗಿ, . . ಸಿಂಹೆಪ್ರಕರ 
ವೆರಸಿ ಬೇಡರು ನೆರೆದರು (ಹಣೆ. ೫-೯); ಗಳೆಯೆಂ॥ 2 ಸೆಂಡುಕಾಲ್ಸಗ್ಗಳೆ 
ಗುಗ್ಗು ರಿ ಮರ್ದುಮಡ್ಡಿಯೆರೆಗೂಳ್ಗಾಳಂಗಳಿನಿಪ್ಪವನಾಂತಂದದಿ ಬಲು 
ಲುಬ್ಧಕನಿಕರವಿರದೆ ನಡೆದತ್ತಾಗಳ್‌ (ತ್ರಿ ಪುವಿ. ೨೬-೪೬); ಕುದಿಸಿದ 
ಕೂಳುಗಳ ಗುಗ್ಗುರಿಯ ಹೆಗ್ಸಿ ರಿ ಮೆಟ್‌ ದವಿದಿರಿನಲಿ (ತೊರರಾ. ೬-೨3೬-20); 
ಹುಗ್ಗಿ ಕಿಚ್ಚಿಡಿಯೆಅಿಕಯಪ್ಪ ಸೇವಗೆ ಹಿಂಡಿ ಗುಗ್ಗುರಿ ಸೂಸಲುಂಡಲಿಗೆ 
(ಛರದ, ೨೦-೦೨೮), ೨. ಸಣ್ಣದು ; ಚಿಕ್ಕದಾದುದಂ.. "ಗುಗ್ಗು ರಿಸೆಟ್ಟಿ' 
ಪರಾ. ಗುಗ್ಗರಿ, ೧. “ ಗುಗ್ಗರಿ ಸಂಡವಂಕ್ಕು ” (ಮಂಗರಾ. ೧೧೦-೭೬); 
ಬಂಧು ಬಳಗವು ಕೂಡಿ ಹೊಂದಿ ಜೊಃಗುಳೆ ಪಾಡಿ ಹಿಂದೆ ಸತ್ತವರ 
ಹೆಸರಿಟ್ಟು ಗುಗ್ಗರಿಯ ತಿಂದು ತೂಗುವರಂ (ಸರ್ವಜ್ಮ. ೦36೭) ; ಹೋಳಿಗೆ 
ಹುಗ್ಗಿ ಎಡೆ ಮಾಡಿದರೆ ಜೋಳದ ಗುಗ್ಗರಿ ಬೇಡುತ್ತಿದ್ದ (ಗಾದೆ), 

[ಬೇ॥ ತುಳು. ಗುಗ್ಗುರಿ; ತೆಲು, ಗುಗ್ಗಿಳಲ್ಲ 

ಗುಗ್ಗುರ್ಕಿ, ಗುಗ್ಗರಿ, ಗುಗ್ಗುರಂ,: (ನಾ). ೧. ಸುತ್ತಿಕೊಳ್ಳುವುದಂ ; 
ಸುರುಳಿಯಾಗುವುದು ; ಉರುಳಿಯಾಗುವಿಕೆ ; (೪. ೨. ಮೈ 
ಗೂದಲು ನೆಟ್ಟಗೆ ನಿಲ್ಲುವುದು, ರೋಮಾಂಚನ; (೪. ಗುಗ್ಗರಿ: 
೧. « ಗುಗ್ಗೆ ರಿಗೋಲು ' ಪರಾ. ಗುಗ್ಗುರು ; ೨. ಅವಳು ಹಾಡಿದ 
ಗಾನದ ಪ್ರಸ್ತಾಪ ಎತ್ತಿದರೆ ಈಗಲೂ ಮೈಯೆಲ್ಲಾ ಗುಗ್ಗುರೂ 
ನೆಸುಗೊಳ್ಳುವುದು (ಮುಸುಗ. ೧). [? 1 

ಗುಗ್ಗುರಿ, (ನಾ). ಒಂದು ಊರಿನ ಹೆಸರು ; ಸ್ವಸ್ತಿ ಸಮಸ್ತ ಗುಣ 
ಸಂಪನ್ನರಪ್ಪ ಶ್ರೀಮತ್ಸಮಸ್ತಾಗಾಡದ ಪನ್ನಾಯದ ಗುಗ್ಗುರಿಯ ಮಾಚಿ 
ಸೆಟ್ಟಿಯ ಮಗಂ ಚಟ್ಟಯ್ಯನಾಯಕನೆು೦ (ಸೌಇಇ. 7೫-1, ೦೪೯-೩': 1081). 

[?] 

ಗುಗ್ಗರಿಗಟ್ಟು, ಗುಗ್ಗರಿಗಟ್ಟು (ಕ್ರಿ). ವೈಗೂದಲು ನಿಮಿರಿ ನಿಲ್ಲು; 
ರೋಮಾಂಚನವಾಗು ; ಅಕ್ಕಿಗಟ್ಬು (ಕರಾ): ಹೆಂಬೇಡಿತನದಿಂ 
ಪಲಸುಗಳೆ ಮೈಗೂಡೆ ಗುಗ್ಗುರಿಗಟ್ಟಿ ದವು (ಮದೇಖು.3-83).ಗುಗ್ಗನಿಗಟ್ಟು: 
ಹಿಗ್ಗಿನ ಸುಗ್ಗಿಯ ಮೊಗ್ಗವು ಅರಳಿತ್ತು ಸುಗ್ಗಲವೈಯ. ಮುಖಕಮಲದಿ 
ಮೂಡಿತ್ತು ಗುಗ್ಗರಿಗಟ್ಟಿತ್ತು ಮೈಯೆಲ್ಲ (ಸಿದ್ಧ ಪು.' ೩-೯೪). 
[ಗುಗ್ಗು + ಕಟ್ಟು, 1 

ಗುಗ್ಗುರಿಗಲ್‌, ಗಂಗ್ಗರಿಗಲ್‌ (ನಾ).ಸಣ್ಣಕಲ್ಲಂ: ಘರಳುಗಲ್ಲು; ಬೆಳಗಾಡು 
ಗುಂಡು ಗುಗ್ಗು [ಪಾಳಾಂ. ಗ್ಲ]ರಿಗಲ್ಮೊರಡಿಗಳೆ ಬಳಗದಿಂ ಮೊಆ್‌ದುದಾ 
ವಿಪಿನ (ಕುರಾಸಾಂ. ೪-3); ಗುಗ್ಲಾರಿಗಲ್ಲುಂಡುಗಲ್ಲು ಮೊರಡ ಟೆಟ್ಟ 
ನುಗ್ಗುಗಲ್ಲೂದುರೆಗಲ್ಲುಗಳೆ ಮೊಗ್ಗರದೊಳ್ಳಾಲರತಡಬಾರದು (ಕಾರಾ ಸಾಂ. 


೨೦-೪೬). ಗುಗ್ಗರಿಗಲ್‌ : ಪುಣಲುವತಾ ಮೆಣ್ಮಣಲಂಮಂ ತರಿವಣ 
ಲುಮಂ ಗುಗ್ಗಶಿಗಲ್ಲುವುಂ ಗಂಂಡುಗಲ್ಲುಮುಂ . . . ಬಳ್ಳಿಯುಮಂ 
ಕಳ್ಳಿಯುವಂಂ ಕಳೆದು ಪೋಗಿ (ಲೀಲಾವ. ೬-೨೦). [ಗುಗ್ಗುರ್ಯ ಲ್‌ ) 


46, ಗುಗ್ಗುರಿಗೊಳ್ಳು, ಮುಗ್ಗರಿಗೊಳ್ಳು, ಗುಗ್ಗುರುಗೊಳ್ಳು (ಕ್ರಿ). ಮೈ 


| ನವಿರೇಳು;; ರೋಮಾಂಚನಗೊಳ್ಳು : (6). ಸುಗ್ಗರಿಗೊಳ್ಳು ; (9). 


ಗುಗ್ಗುರಿಮೈ 


ಗುಗ್ಗುರುಗೊಳ್ಳು ; “ ಶೋಟಾಂಚಃ, ರೋಮಹರ್ಷಣಂ - ೨ ಮೈ 
ಕೂದಲು ಗುಗ್ಗುರುಗೊಳ್ಳುವಿಕೆ, ಪುಳುಕಿತವಾಗುವಿಕೆ” (ಸಿದ್ಧಾಂತಿ. ೬೨). 

[ ಗುಗ್ಗರಿ * ಕೊಳ್ಳು, (ಕೊಳ್‌) 
ಗುಗ್ಗುರಿಮೈ (ನಾ). ಪುಳಕಿತವಾದ ದೇಹ; ಉತ್ಸಾಹಗೊಂಡ ಶರೀರ; 


ಗುಗ್ಗುರಿಮೈಯವರು ಗುಲಗಂಜಿಕಣ್ಣವರು ಒಬ್ಬರಿಲ್ಲವನ ಎಡಬಲಕ| 6 


(ಗೋಕಗೀ,.. ೨0೪). [ಗುಗ್ಗುರ್ಕಿ + ಮೈ (ನಮೆಯ್‌)] 

ಗುಗ್ಗುರಿಸು (ಕ್ರಿ). ರೋಮಾಂಚನವುಂಟಾಗು ; ಮೈ ಮುಳ್ಳುಬರು ; 
ಅಧಿಕ ರೋಮಾಂಚ ಮೈ ಗುಗ್ಗುರಿಸಲೊರೊರ್ಮೆ ವದನಕಳೆ ನಿಷ್ಕಳೆ 
ಯೊಳು ಪುದುಗಲು (ಮದೇಪು. 3೯-4}: (ಗುಗ್ಗು ರ್ರಿ - ಇಸು] 

ಗುಗ್ಗುರಿಸೆಟ್ಟಿ, ಗುಗ್ಗರಿಸೆಟ್ಟಿ (ನಾ). ೧ 
ವವನು: ಸಂಚು ವೇಳೆಯಲ್ಲಿ ಗುಗ್ಗುರಿಸೆಟ್ಟೆಗೆ ವ್ಯಾಪಾರ ಹೆಚ್ಚು 
(ರೊ). ಗುಗ್ಗರಿಸೆಟ್ಟಿ ; ೨. ಸಣ್ಣ. ಪುಟ್ಟ ವ್ಯಾಪಾರಮಾಡುವವನು ; 
ಕಿರಾಣಿವರ್ತಕ ; ದೊಡ್ಡ ವ್ಯಾಪಾರಗಳಲ್ಲಿ ಲಾಭನಪ್ಪಗಳು-ಎರಡೂ ದೊಡ್ಡ 
ವಾಗಿರುತ್ತವೆ. ಗುಗ್ಗರಿಸೆಟ್ಟಿಗಳಿಗೆ ಎರಡೂ ಸ್ವಲ್ಪವೇ (ಸಾಹಿಜೀ. ೬೪). 

[ ಗುಗ್ಗುರಿ, * ಸೆಟ್ಟಿ] 

ಗುಗ್ಗು ರು, ಗುಂಗುಜು' ನೋ. 

ಗುಗ್ಗುರ್ಕು « ಗುಗ್ಗುರಿ.' ನೋ. 

ಗುಗ್ಗುರುಗೊಳ್ಳು " ಗುಗ್ಗುರಿಗೊಳ್ಳು ' ನೋ, 

ಗುಗ್ಗುಲ, ಗುಗ್ಗಳ (ನಾ). ೧. ಒಂದು ಬಗೆಯ ಮರ ಮತ್ತು ಅದರ 
ಅಂಟಂ ; ಲೋಬಾನ ; “ ಕುಂಭಃ, ಉಲೂಖಲಕಂ, ಕೌಶಿಕಃ, ಗುಗ್ಗುಲಃ, 
ಪುರಃ ಈ ೫ ಗುಗ್ಗುಳದ ಮರ ”. (ನಾಜಿರಾ. ೧೦೭): ಅಲ್ಲಿ ಒಬ್ಬ ವರ್ತಕನು 
ಒಂದು ಚೀಲ ಗುಗ್ಗುಲವನ್ನು ಹೊರೆದುಕೊಂಡು ಹೋಗುತ್ತಿರ್ದನು 
(ಪುರಾವಿ. ೮). ಗುಗ್ಗು ಳ:೧ಿ. “ ಪುರಾಖ್ಯ 9, ಮಹಿಷಾಕ್ಷಃ, ಗುಗ್ಗುಳಃ, 
ಘಲಂಕಷಃ ಎ ಈ ೪ ಗುಗ್ಗು ಳಂ" (ಹಲಾಯಿ; ೧೦೧-೪೬೬): “ ಗುಗ್ಗುಳಂ 
ಮಹಿಷಾಕ್ಷಿ _ಕೌಶಿಕಾಖ್ಯಂ ” (ಮಂಗಿರಾ. 9೩-93) ; ಸಲೆ ನಿಲೆ ಬೇವ 
ಗುಗ್ಗುಳದ ಕರ್ವೊಗೆಯಿಂದಮಗುರ್ವನಾಳ್ಹು ಕತ್ತಲಿಸುವ ಚಂಡಿಕಾ 
ಭವನದೆೊಳ್‌ . . . ಸುವ್ರತಮಂ ಲಲಿತಾಂಗಿ ಶಾಳ್ವಿದಳ* (ಕಾದಂಪೂ. ೩೬೫); 
ಶಿರೀಷವಿಂಗುಳವರಿಷ್ಟವಗೋತ್ಸಲ ಸಿಗ್ಗುಗುಗ್ಗುಳಂ ಮತ್ತ ಮನೇಕ 
ವೃಕ್ಷತತಿಯಿಂದೆಸೆದಿರ್ದುದು ತದ್ವನಾಂತರಂ: (ನಳಕಂ. ೭೧); ಗುಗ್ಗುಳ - 
ಇದು ಒಂದು ಜಾತಿಯ.ಗಿಡದ ಅಂಟು. ಧೂಪ ಹಾಕುವುದಕ್ಕೆ ಸರ್ವತ್ರವೂ 
ಸುಪ್ರಸಿದ್ಧವು (ಗೃ ಹವ್ಮ. 6). ವಿ. [ವೀಶೈ] ವೀರಭದ್ರದೇವರ ಸೇವೆಗಾಗಿ 
ತಲೆಯ ಮೇಲೆ ಗುಗ್ಗುಳ ಹೊತ್ತುಕೊಂಡುಹೋಗುವ ಒಂದು 
ಸೇವಾಕಾರ್ಯ. "ಗುಗ್ಗು ಳಕಾಯಕ' ಪರಾ. [ಸಂ.] 

ಗುಗ್ಗುಲು, ಗುಗ್ಗು ಳು (ನಾ). ಎಗುಗ್ಗುಲ ೧; “ಜಟಾಯು - ಗುಗ್ಗುಲು” 


(ಓಷಧಿ. 8೯). ಗುಗ್ಗುಳು; “ ಉಲೂಖಲಕಂ - ಗುಗ್ಗುಳುಗೂಗೆ” 
(ಓಷಧಿ. ೧೬). [X0.] | 
ಗುಗ್ಗುಲುಧೂಪ (ನಾ). ೬ ಗ ಗ್ಲುಳಧೂಪ ; ಅವರು ಪ್ರತಿನಿತ್ಯವು ಆ | 


ತಿರುಕ್ಕಡವೂರಲ್ಲಿ ಪ್ರಕಾಶಿಸುವ ಸ್ವಯಂಭುಲಿಂಗಕ್ಕೆ ಗುಗ್ಗುಲುಧೂಪ 
ಕೈಂಕರ್ಯವನ್ನು ಮಾಡುತ್ತಿರ್ದರು (ಪುರಾವಿ. ೪೯). [ಗುಗ್ಗು ಲು. ಧೂಪ] 

ಗುಗ್ಗು ಛಃ ಗುಗ್ಗು ಲ? ನೋ. 

ಗುಗ್ಗು ಳಂಬೊತ್ತಿ ಸು (ಕ್ರಿ). ಗುಗ್ಗು ಳವನ್ನು ಹೊತ್ತಿಸಂ, - ಉರಿಸು; 
ಗುಗ್ಗು ಳಂಬೊತ್ತಿಸೆಯುಂ ಮಸೆಗಲ್ಲಿನೊಳ್‌ ಮಸೆಯೆಯುಂ (ಅಜ ಪು. 
೧೦-೦೦ ಐ), [ಗುಗ್ಗುಳ (ಎಗುಗ್ಗುಲ) * ಪೊತ್ತಿಸು 

ಗುಗ್ಗು ಳಕ (ನಾ). ಆಗುಗ್ಗುಲ ೧: ನೆರಪಿ ಮಧುಕಂ ಗುಡಂ ಸಜ್ಜರಸಂ 
ಜೇನೆಯ್ಯೆ ಮೆಣಸು ಗುಗ್ಗು ಕಂ ಸಿಂಧುರುಹಂ ಜಾಜೆಂಬಿವನಿಟ್ಟೊರಸುತ್ತಿರೆ 
ಕಾಲ ಬೀಡೆ ಬೇಗಂ ಕಿಡುಗುಂ.(ಲೋಳೋಪ. ೪-೦೪೮). 10, ಗುಗ್ಗುಲಕ ] 


೨೫೨೭ 


pi ಗುಗ್ಗುರಿ ವ್ಯಾಪಾರಮಾಡಂ 10 


16 


20 


ಗುಚ್ಛಹೊನ್ನೆ 


ಗುಗ್ಗುಳಕಾಯಕ (ನಾ). ದೇವಾಲಯಂಗಳಿಂದ ಗುಗ್ಗು ಳಧೂಪವನ್ನು 
ಮನೆಮನೆಗೆ ಕೊಂಡೊಯ್ದು ಭಿಕ್ಷೆ ಬೇಡುವ ವೃತ್ತಿ; (8/೨ 
[ಗುಗ್ಗುಳ (ಎಗುಗ್ಗುಲ) * ಕಾಯಕ ] 


ಗುಗ್ಗುಳಧೂಪ (ನಾ). ಗುಗ್ಗು ಳವನ್ನು ಹಾಕಿದ ಧೂಪ; ದೇವರಿಗೆ 


ಗುಗ್ಗು ಳಧೂಪ ಹಾಕಿದರು (ರೂಢಿ). 

ಗುಗ್ಗುಳು "ಗುಗ್ಗುಲು' ನೋ. 

ಗುಗ್ಗೆ « ಕೊಗ್ಗಿ' ನೋ. 

ಗುಚ್ಚ, ಗುಚ್ಚಿ (ನಾ). ೧. ಹೂವು ಮೊದಲಾದುವುಗಳ ಗೊಂಚಲು, 
ಕುಚ್ಚು : “ ತೊಡಂಬೆ, ತೊಡಬೆ .. . ಗುಚ್ಚಂ-ಈ ೭ ಪುಷ್ಪಮಂಜರಿ” 
(ಕಠಸಾ. “ತೊಡಬೆ ತೊಡಂಬೆ ಜೊಂಪ ಗೊಂಚಲ್‌* ಗುಚ್ಚಂ 
ಸೊಗಯಿಪ ತೊಂಗೆಯೆ ತೊಂಗಲ್‌ ಬಗೆಯಲ* ಬುಧರಿಂದೆ ಗುಚ್ಛಕಕ್ಕುಂ 
ನಾಮಂ” (ಕವಿಕಂ. ೭೮). ಗುಚ್ಚಿ ; ೨. ಪೊದೆ, ಪೊದರು ; ಕೈಹಿಡಿದು 
ಕೊಂಡು ಹತ್ತಿರವೇ, ಇದ್ದ ಒಂದು ಗುಚ್ಚಿಯ ನೆರಳಿಗೆ ಕರೆದುಕೊಂಡು 
ಹೋಗಿ ಕೂರಿಸಿದಳು (ವಂಕವೈ. ೨6೨). [ ಎಸಂ: ಗುಚ್ಛ] 

ಗುಚ್ಚಿ ಗುಚ್ಚ' ನೋ. 

ಗುಚ್ಚು " ಗುದ್ದು >: ನೋ. 

ಗುಚ್ಚೂರಿ (ನಾ). ಚಿಕ್ಕಜೂರಿ; ಬಾಕಂ; ಅವನ ಹ ದಯುದಲ್ಲಿಗುಚ್ಚೂ ರಿ 
ಯಿರಿದಂತಾಯಿತು (ಶ್ರೀರಾಪ. ೬)... [ ಗುಜ್ಜ್ವು + ಚೊರಿ] 

ಗುಚ್ಛ (ನಾ). ೧. ಹೂವು ಮೊದಲಾದುವುಗಳ ಕಚ ಗಾಣ ದ 
ಮಂಜರಿ; “ ಪುಷ್ಪಮೆಸೆವ ಗುಚ್ಛಂ ಸ್ತಬಕಂ” (ವಸ್ತುಕೋ. ೩೦-೦೦) ; 
ನೂತನ ಚೂತಾವನಿಜಾತ ಗುಚ್ಛ ನಿವಹ ವ್ಯಾಜಂಗಳೊಳ್‌ ನಿಂದು ಮೆಲ್ಲನೆ 
ತಣ್ಣಂ ತನಿಗಂಪುಮಂ ಪದೆದು ತೀಡಿತ್ತೊಂದು ಮಂದಾನಿಲಂ (ಸುಕುಮಾ. 
೪-೪೩); ಶಾಂತಲೆ . .. ಅಚ್ಚಮಲ್ಲಿಗೆಯ ಪುಷ್ಪಗುಚ್ಛವೊಂದನ್ನು ತೆಗೆದು 
ಕೊಂಡು ಶಾರದೆಯ ಗುಡಿಗೆ ಓಡಿದಳು (ಉಂತಲಾ. ೪೨). ವಿ. ಪೊದೆ; 
ಪೊದರು ; “ ಕ್ಷುಪಃ, ಗುಚ್ಛಃ- ಈ ೨ ಮಡಲ್‌” (ಹೆಲಾಯು. ೯೫-೪೨೩). 
೩. ಮೂವತ್ತೆರಡು ಅಥೆವಾ ಎಪ್ಪತ್ತು ಎಳೆಗಳುಳ್ಳ ಮುತ್ತಿನ ಹಾರ; 
ರಶ್ಮಿಕಲಾಪಗುಚ್ಛನಕ್ಷತ್ರ ಮಾಲಾರ್ಧಗು ಚ್ಛಮಾಣವಕಾರ್ಧಮಾಣವಕಂಗಳಿಂಬ 
ಪನ್ನೊಂದು ನಾನಾರತ್ನ್ನ ಸುವರ್ಣ ಪದಕ ವಿರಚನಾದಿ ಭೇದದಿಂ 
(ಆದಿಪು. ೪-೩೪ ವ). | ಗಂತ್ಸ * ಪರಾ. [ಸಂ.] 

ಗುಚ್ಛಕ (ನಾ).ಇಗುಚ್ಛ ೧: ಇಂದ್ರನೀಲದ ಪಚ್ಚೆಯ ಗುಚ್ಛಕಂಗಳ ತೋರಣ 
ದಂತೆಸೆವ ದ್ರಾಕ್ಷೂಫಳದ ಪರಿಪಂಕ್ತಿಯಿಂದೊಪ್ಪಿದುದು (ಹಮ್ಮಾರ. 
೬-೪೫8 ವು. [ಸಂ.] 

ಗುಚ್ಛಕಂದ (ನಾ). ಒಂದು ಬಗೆಯ ಗೆಡ್ಡೆ : 
ಕಂದ” (ಓಷಧಿ. 80). [ಗುಚ್ಛ * ಕಂದ್ಕ.) 

ಗುಚ್ಛದ್ರಾಕ್ಷೆ (ನಾ). ಗೊಂಚಲು ಗೊಂಚಲಾದ ಫಲಗಳನ್ನು ಬಿಡುವ 
ದ್ರಾಕ್ಷಿ; ಚಪ್ಪೆರದ್ರಾಕ್ಷಿ: ದ್ರಾಕ್ಷೆ... ಗುಚ್ಛದ್ದಾಕ್ಷೆ.. . ಸುಖಾರ್ಹ 
ಸಾರ್ವರ್ತುಕಮಾದ ಫಲಂಗಳುಳ್ಳ ತರುನಿಕರಂಗಳುಂ (ವಿವೇಕ. ೨೦೦) 

[ಗುಚ್ಛ + ದ್ರಾಕ್ಷೆ) 

ಗುಚ್ಛಬಂಧ (ನಾ). [ಸಂಗೀತ] ಹಾಡುಗಳಲ್ಲಿ ಒಂದಂ ಬಂಧ; 
ವೆಂಕ. ರಮಣದಾಸರು ಈ ಕಿರುಹೊತ್ತಗೆಯಲ್ಲಿ . . . ಬಂಧ ತಾನಗಳ 
ವಿವಿಧರೂಪಗಳನ್ನು (ಗುಚ್ಛಬಂಧ ಮತ್ತು ನಾಗಬ NE ವಿಸ್ತಾರವಾಗಿ 
ವರ್ಣಿಸಿದ್ದಾರೆ (ಸಂಗೀತ. ೭೦). [ಗುಚ್ಛ + ಬಂಧ) 

| ಗುಚ್ಛಹೊಂಗೆ (ನಾ). ಒಂದು ಬಗೆಯ ಮರ; “ ದಂಡಧಾವನಃ- 
ಗುಚ್ಛಹೊಂಗೆ, ಬೇಲ” (ಓಹಧಿ. ೪). [ಗುಚ್ಛ + ಹೊಂಗೆ] 

5] ಗುಚ್ಛಹೊನ್ನೆ (ನಂ) ಒಂದಂ ಬಗೆಯ ವಂರ; “ಗುಂಜಾ ಗುಂಜಿ, 
ಗುಚ್ಛಹೊನ್ನೆ ” (ಓಷಧಿ. ೪). [ಗುಚ್ಛ + ಹೊನ್ನೆ] 


[ ಗುಗ್ಗೂಳೆ (ಎಗುಗ್ಗುಲ) * ಧೂಪ] 


೧೦-೧೯೬) ; 


iy ಗುಲುಚ್ಛಕಂದಃ — ಗುಚ್ಛ 


ಗುಜಗುಂಪಲು 


ಗುಜಗುಂಪಲು (ನಾ).ಎಗುಜುಗಂಂಪಲು: ಹೊಸ ತೆರಿಗೆಗಳ ವಿಚಾರ 

ಎಲ್ಲೆಲ್ಲಿಯೂ ಗುಜಗುಂಪಲು (ಜೆಂಗಾಳ್ಕ. ೨೭೮). 
[ ಆಗುಜಗುಜ + ಗುಂಪಲು ] 

ಗುಜಗುಜ (ನಾ), ಒಂದಂ ಅನುಕರಣಧ್ವನಿ; ಮರಣವಿನ್ನೇನೆಂಬ 
ಜನದಬ್ಬರದ ಗುಜಗುಜನಟ್‌ದು ಯಮುನಾವರನದೀತಿರಕ್ಕೆ ಬಂದನು 
ಭೀಷ್ಮ ವಹಿಲದಲಿ (ಸಂಭಪ. ೦೩-೨೪). 

ಗುಜಗುಜನೆ (ಅ). ಅಸ್ಪಷ್ಟವಾಗಿ; ತಮ್ಮಾತಮ್ಮಲ್ಲಿಯೆೀ; ಅಷ್ಟ 
ಪ್ರಧಾನರೂ ಪಂಚಸೇನಾಪತಿಗಳೂ ಗುಜಗುಜನೆ ಮಾತನಾಡಿ 
ಕೊಳ್ಳುತ್ತಿರುವರು (ಸುಗುಗಂ. ೯-00). [ಗುಜಗುಜ + - ಅನೆ] 

ಗುಜಗುಜಮಾಪುರಿ (ನಾ). (ಉಕ): ಹೆಣ್ಣು ಮಕ್ಕಳಂ ಹಾಡಿಕೊಂಡಂ 
ಆಡಂವ ಒಂದು ಬಗೆಯ ಆಟ ; ಗುಜಗುಜಮಾಪುರಿ ಆಡೋಣ ಗುಜೇರ 
ಮಾಪುರಿ ಆಡೋಣ ಸಾಮದಂಡಿ ಆಡೋಣ (ಜನಗೀ. ೯ಂ). (?] 

ಗುಜಯ್ಯ (ನಾ). ಒಬ್ಬಾತನ ಹೆಸರು ; ಕರಚುಗರ ಗುಜಯ್ಯಜ್ನಕ್ಸಿ ಪೊನ್ನ 
ಕಟು ಒರ್ಮ್ಮ([ತ್ತ]ಲಂ ಕೊಟ್ಟಿ (ಎಕ. 7111, ಸೊರಬ. ೪೦೩-೦೮ ; 966). 

[?] 

ಗುಜರ : ಗುಜ್ಜರ >: ನೋ. 

ಗುಜರಾತ “ ಗುಜರಾತು ' ನೋ. 

ಗುಜರಾತು, ಗಂಜರಾತ (ನಾ). ಒಂದು ದೇಶದ ಹೆಸಿರಂ ; ಗುಜರಾತಿನ 
ಮುಖ್ಯ ಪಟ್ಟಣಗಳು ಹೆಚ್ಚಾಗಿ ರೈಲುಮಾರ್ಗದಲ್ಲಿವೆ (ಧೂವಿವ. ೩೪೦). 
ಗುಜರಾತ: ಗುಜರಾತ ಮತ್ತು ರಾಜಸ್ಥಾನದಲ್ಲಿನ ಜಾನಪದನೃತ್ಯಗಳು 
ತುಂಬಾ ಆಕರ್ಷಣೀಯ (ಆಛಾನ್ಯ. ೦೦೪), 

( -ಮರಾ, ಗುಜರಾತ್‌, ಗುಜರಾಥ ; ಹಿಂ. ಗುಜರಾತ್‌ ] 

ಗುಜರಾಧಿ, ಗುಜ್ಜ ರಾತಿ (ನಾ). ೧. ಗುಜರಾತ್ನದೇಶದವನು ; 14). 
೨. ಗುಜರಾತಿ ಜನರ ಭಾಷೆ. ೩. ಒಂದಂ ಜಾತಿಯ ಬಾಳೆ ; ಬಾಳೆಯ 
ಕುಲದಲ್ಲಿ ಗುಜರಾಥಿ, ರಸಬಾಳೆ... ಎಂದು ಈ ಪ್ರಕಾರ ಹಲವು 
ವಿಧವಾದ ಬಾಳೆಯ ಕುಲಗಳುಂಟು (ಕೃಷಿಪ್ರ. ೧೩೬). ಗುಜ್ಜರಾತಿ ; 
೧, ಕನ್ನೋಜಿಗಳು ಪಂಡಿತರು ಖುರಾಸಾನಿ ಮನ್ನೆಯ ಗುಜ್ಜರಾತಿಗಳು 
(ಕಂನವಿ. ೧೨-೬೬). [ «ಮರಾ. ಗುಜರಾಧೀ ; ಹಿಂ. ಗಂಜರಾತೀ] 

ಗುಜರಾನ್‌ : ಗುಜರಾನು' ನೋ. 

ಗುಜರಾನು, ಗಂಜರಾನ್‌ (ನಾ). ಜೀವನೋಪಾಯ; ಜೀವನ ನಿರ್ವಹಣೆ; 
ನಿನ್ನ ಗುಜರಾನು ಬಗೆ ಯಾ ಗ್ರಾಮದಲ್ಲಿ ಯಿನಾಮತಿ ಮಾಲಸೈದ 
ಅಮಿಾನ (ಎಕ. 1೫, ದೊಡ್ಮಬ. ೦೨-೬; ಸು. 1766) ; ನಾವು ವೀರ ರಾಜೇಂದ್ರ 
ವಡೆಯರವರು ನಮ್ಮ ಹಿರಿಯರು ಸಹಾ ಗುಜರಾನು ಮಾಡಿದೆವು 
(ರಾಜೇಂದ್ರ. ೧೩೦). ಗಂಜರಾನ್‌ ; ಪರಿವಾರ ಜನರುಗಳೆ ಗಂಜರಾನ್‌ 
ಬಗ್ಗೆ ೨,೪೦,೦೦೦ ಕಂರೀರಾಯಿ ವರಹ ನಗದಿ ಹಣವನ್ನು ಪ್ರತ್ಯೇಕಿಸಿ 
(ಮಹಾವಂ. 11, ೦೨). ( ಇಪಾರ. ಹಿಂ. ಗುಜರಾನ್‌] 

ಗುಜರಾಯಿಸು (ಕ್ರಿ). ೧. ಕಳುಹಿಸು; ತಲುಪಿಸಂ ; ಆತನು ಅರ್ಜಿಯನ್ನು 
ಗುಜರಾಯಿಸುವುದಕ್ಕೆ ಪ್ರಯತ್ನಿಸಿದನು (ಹರಾಣಿ. ೧೩೩) ; ತಮ್ಮ ಅರ್ಜಿ 
ಯನ್ನು ಗುಜರಾಯಿಸಬೇಕೆಂದು ಹರಿದಾಸರ ಯತ್ನ (ಕಾವೇರಿ. ೯0. ವಿ. 
ಬರೆ: ಹತ್ತಾರು ಜನ ಇದ್ದರು ಆ ಕಂಪನೀಲಿ ; ಬರೀ ಲೇಖನಿ ಹಿಡಿದು 
ಗರಗರ ಅಂತ ಗುಜರಾಯಿಸುವವರೇ ಆರು ಮಂದಿ (ಜಿಂಗೊಲಿ. ೦೨೨). 

[ ಗುಜರ್ಯಾ + - ಇಸ್ಯು. P «ಹಿಂ. ಗುಜರಾನನಾ) 

ಗುಜರಿ, ಗುಜ್ಜರ್ಕಿ (ನಾ). ೧. ಸಂಜೆ ವೇಳೆಯಲ್ಲಿ ವ್ಯಾಪಾರಮಾಡಂವ 
ಅಂಗಡಿ ; (೪. ೨. ಚಿಕ್ಕ ವ್ಯಾಪಾರ; ಚಿಲ್ಲರೆ ವ್ಯಾಪಾರ; 
ಹೊರಗಡೆ ಮೆಟ್ಟಲುವರೆಗೂ ಗುಜರಿ ಅಂಗಡಿಗಳು (ದಿಲ್ಲಿಪ. ೩೪). ೩. 
ಹಳೆಯ ಸಾಮಾನುಗಳನ್ನು ಮಾರುವ ಸ್ಥ ಳ; ಈ ಟೈರಿಗೆ ಕಂಪನಿ 


೨೫೨೮ 


ಗುಜುಗುಜು 


ಬೆಲೆ ಅರುವತ್ತು ರೂಪಾಯಿ. ಗುಜರಿಯಲ್ಲಿ ಐವತ್ತಕ್ಕೆ ಸಿಕ್ಕಬಹುದು 
(ರೂಂ). ಗಜ್ಜರಿ ; ೪. ಸಂಜೆಯ ವೇಳೆ ಮಾಡುವ ವ್ಯಾಪಾರ : ಕಳಿಂಗ 
ನಗರಿಯೊಳ್‌ ಗುಜ್ಜರಿಯ ಹೊತ್ತಾಯಿತು (ಸೌಗಂಧಿ. ೧೮೫-೦೨). 

[ «ಪಾರ. ಹಿಂ. ಮರಾ. ಗುಜರೀ, ಗರಿಜ್ಜರೀ [ 


5 ಗುಜರಿಹೊತ್ತು (ನಾ). ಗುಜರಿ ವ್ಯಾಪಾರದ ಸಮಯಂ ; ಸಾಯಂಕಾಲ; 


18 


ಈಗ ಗುಜರಿಹೊತ್ತಲ್ರೇ ? ಅಂಗಡಿಬಿಟ್ಟು ಬಂದಾರ್ರೇ ? (ಜೊಸಂಸಾ. ೪೨) ; 
ಆ ಬೀದಿಯಲ್ಲಿ ಗುಜರೀಹೊತ್ತಿನೆಲ್ಲಿ ತಿರುಗಾಡುತ್ತಾ, ನೆವನೆವದಲ್ಲಿ 
ಆ ಹೆಂಗಸಿನ ಮನೆಯ ಮುಂದೆ ನಿಲ್ಲುತಾ . . . ಒಲಪುಮಾಡುತಾ 
ಬಂದನರಿ (ಮುಸುಗ. ೪). [ಗುಜರಿ * ಹೊತ್ತು (ಪೊಟ್ಟು) ) 
ಗುಜಲು : ಗಂಜುಜು' ನೋ. 
ಗುಜಿಗುಜಿ (ನಾ). ವಿಸುಮಾತಿನಿಂದಂಂಟಾಗಂವ ಧ್ವನಿಯನ್ನು 
ಅನಂಕರಿಸುವ ಶಬ್ದ. "ಗಂಜಿಗಂಜಿಗೊಳ್‌' ಪರಾ. 
ಗುಜಿಗುಜಿಗೊಳ್‌ (ಕ್ರಿ). ಎಗಂಜುಗುಜಿಸು: ಸೌಂದರ್ಯಮೋರಂತಾ 
ಕಾಂತೆಗನಂತರಂ ನೆರೆಯೆ ತಾಯುಂ ತಂದೆಯುಂ ನಿಚ್ಚಲುಂ ಗಂಜಿಗುಜಿ 
ಗೊಂಡಂ ಪರ್ಯಾಳೋಟಚಿಸಿ (ಕಾಂತಿಪು. ೪-೦೭ ವ); ಗುಜಿಗುಜಿಗೊಳುತ್ತ 
ಮೋರೋರ್ವರೊಳ್ಳುಡಿಯುತ್ತೆಂ (ಪಾರ್ಶೃಪು. ೦೦-೬೯ ವ). 
[ ಗುಜಿಗುಜಿ + ಕೊಳ ] 
ಗುಜುಗುಂಪಲು (ನಾ). ಗುಜಂಗಂಜಂ ; ಗದ್ದಲ ; ರಾಜಪರಿವಾರದಲ್ಲಿಯೂ 
ಗುಜುಗುಂಪಲು ಆರಂಭವಾಯಿತು (ಕರಾಧ. ಲ). 
[ ಆಗುಜುಗುಜು ೬ ಗುಂಪಲು) 
ಗುಜುಗುಜನೆ (ಅ). ಅಸ್ಪಷ್ಟವಾಗಿ; ತಮ್ಮತಮ್ಮಲ್ಲಿಯೇ : ರಾಜರು 
ಗುಜುಗುಜನೆ ಮಾತನಾಡಿಕೊಳ್ಳೆಲು ಮೊದಲುಮಾಡಿದರು (ವಡಛಾ. ೯೫). 
[ ಗುಜುಗುಜು + - ಅನೆ] 
ಗುಜುಗುಜಿ (ನಾ). ಪಿಸಂಮಾತಿನಿಂದಂಂಟಾಗಂವ ಧ್ವನಿಯನ್ನು ಅನುಕರಿ 
ಸಂವ ಶಬ್ದ ; ಅದಂ ಕಂಡು ಕೆಲದೊಳ್‌ ಬರ್ಪ ಮಂತ್ರಿಮಹತ್ತರರೊಳಾದ 
ಗುಜುಗುಜಿಯಂ ಕಿವಿಗಿವಿಗೇಳ್ತೂ (ಅನಂಪು. ೧೩-೮೭ ಐ) ; ಪುರಜನಂಗಳ 
ಗಂಜುಗುಜಿಯನಂತಃಪುರಮಹೆತ್ತರಿನಜಕಿದು (ಪುಷ್ಪಪು. ೦೩-೯೦ ವ). 
ಗುಜುಗುಜಿಸು (ಕ್ರಿ). ಗುಜುಗುಜು ಮಾತನಾಡಂ ; ಗಂಟ್ಟೊಗಿ ಮಾತ 
ನಾಡಿಕೊಳ್ಳು , ಪಿಸು ಮಾತನಾಡಂ; ವ್ಯಾಕುಲಿತಯುತಹೈದಯ 
ರಾಗುತನೇಕರುಂ ಗುಜಂಗುಜಿಸುತಿರಲು (ಬಸಪು. ೬೦-೫); ಕುರುಬಲದ 
ಮೆಳೆಯಲ್ಲಾಡಿತಲ್ಲಿಯದಲ್ಲಿ ಗುಜುಗುಜಿಸಿ (ಕುವ್ಮಾಳ. ೪-೩೪) ; ದಿಮ್ಮಿದರ್‌ 
ಗುಜುಗುಜಿಸದಿರಿ (ಜಿಲಪು. ೨-೨೬) ; ಆಕೆ ಸ್ವಸ್ಥೆ ಯಾಗಿಲ್ಲವೆಂದು ಅಂತಃಪುರ 
ಜನ ವೆಲ್ಲವೂ ಗಂಜರಗಂಜಿಸುತ್ತಿರಂವುದಂ (ಗುರುತಿ. 0೬) 
[ ಗುಜುಗುಜು + -ಇಸ್ಯು) 
ಗುಜುಗುಜು (ನಾ). ೧. ಒಂದಂ ಅನುಕರಣಶಬ್ಬ ; ತೀವಿ ಗುಜುಗುಜು 
ವೆಂಬ ಗೀಜಗಂ ಕೊಳರ್ವಕ್ಕಿ . . . ಜೀವಿಪುವು ಭಯವನುಳಿದು 
(ಪ್ರಭುಪು. ೩-೦೪.) ೨. ಒಳಗೊಳಗೇ ಆಡಿಕೊಳ್ಳುವ ಮಾತು; 
ಪಿಸುಮಾತು; ಗುಜುಗುಜುಯೆನ್ನುತ್ತಿರದಿರಿ ಮುನಿಗಳಿರ (ಬಸಪು. ೦-೪೪) ; 
ಯುವತಿಯರ ಗುಜುಗುಜಿನ ಶೂನ್ಕೋತ್ಸವದ ನೃಪಮಂದಿರದ ಜಾಡ್ಕದ 
ಜವನಿಕೆಯ ಜಂಜಡವ ಕಾಣಂತ (ತೊರರಾ. ೨-೨-೨೬) : ಶ್ರಾವಸ್ತಿಯಲ್ಲಿ ಎಲ್ಲಿ 
ನೋಡಿದರೂ, ಇದೇ ಗುಜುಗುಜು (ಹತ್ತುವ. ೦8೨). ೩. ಗುಪ್ತವಾಗಿ 
ನಿಂದಿಸಂವಿಕೆ ; ನಿಂದಿಸಿ ಆಡಿಕೊಳ್ಳುವುದಂ ; ಜನಾ ಪವಾದ: 
“ ಗುಜುಗೂುಜುಯೆನೆ ಬಿನಂಗುನಂಡಿಗಳೆಂದಲ್‌ಗೆ ಬುಧರ” (ಭಾರನಿ, ೫0) ; 
ಚರ್ಚ ನೆ ಗುಜುಗುಜು ಪಾಣೃಠೊಳಚ್ಚುಂಬಕತಂ (ಮದತಿ. 6-೩೭) ; 
ಸಡಗರಂಗಳು ಗುಜುಗುಜುಗಳಾಖಡಿಗಳನುಚಿತಕಾರಣಂಗಳು (ಬಸಪ. 
೪೦-೬೨): ಇವಳ ಕೈ ಹಿಡಿದದ್ದು ಯಾರೋ ನೋಡಿ " ಗುಜುಗುಜು' 


ಗುಜುಗುಜುಗುಟ್ಟು 


ಆದಾಗ ಕೇಳಿದ್ದರೆ? (ಮೂರುದಾ. 9೬). ೪. ಅನುಮಾನ ಶ್ರ ಸಂಶಯ : 
ಗುಜುಗುಜದೇವುದೌಷ್ಟಿಕವಿಷಂ ಪರೆಗುಂ ಜಲದಿಂದಮಾಂಟಿವಂ 
(ಐಮದ. ೦೩-೬೬). 
ಗುಜುಗುಜುಗುಟ್ಟು (ಕ್ರಿ).ಎಗಂಜುಗಂಜಿಸಂ; ಜನಂಗಳ್‌ ಗುಜುಗುಜು 
ಗುಟ್ಟಲದನಾ ತಪಸ್ವಿ ಕೇಳ್ದು (ಪುಣ್ಯಾಸ್ಪ. ೩-೬೦ ವ); ಪಲವು ಪಿಸುಣರ್‌ 
ಪಾತಕರ್‌ ನೆರೆದು ತಾಮೆಲ್ಲರೊಲವಿನಿಂ ಮಂತಣಂಗೊಳುತೆ ಗುಜುಗುಜು 
ಗುಟ್ಟೆ (ಹದ್ಮರಾ. ೬-೨); ಗೂಡಿಂಗೆ ಸಾರಿ ಗುಜುಗುಜುಗುಟ್ಟಿದವು ಹಕ್ಕಿ 
(ಸಮ್ಮಕೌ. ೧೦-೨೪) ; ಓಹೋ ಗ್ರಾಮಕ್ಕೆ ಏನೋ ತೊಂದರೆ ಬಂತು ಎಂದು 
ಗುಜುಗುಜುಗುಟ್ಟುತ್ತಿದ್ದರು (ಹುಟ್ಮಹ. ೦೨೫). 
[ ಗುಜುಗುಜು + ಕುಟ್ಟು, ) 
ಗುಜುಗುಜುಗೊಳ್‌ (ಕ್ರಿ). ಎ ಗುಜುಗಂಜಿಸು; ಗುಜುಗುಜುಗೊಂಡಾರ್ದ 
ರಮರರಂಬರತಳದೊಳ್‌ (ಪಂಪಭಾ.೦೦-೧೦೬); ದ್ರೋಹೆರಂತೆ ಗುಜುಗುಜು 
ಗೊಳ್ಳದೆ. ಪೆರ್ಗಣದಂತೆ [ಪೊಸಯಸಪಿಗೆ] ಗುಟುಗುಲ್‌ಸದೆ (ಧರ್ಮಾಮ್ಮ. 
8-೯೯); ಒಡನೆ ಗುಜಂಗುಜುಗೊಳುತ್ತಂ ನೆರವಿ ಬರುತಮಿರೆ (ತಿರುರ. ಬೇ. 
೧೪-೪). [ಗುಜುಗುಜು + ಕೊಳ್‌] 
ಗುಜುಗುಜುಗೋಷ್ಠಿ (ನಾ). ತಮ್ಮ ತಮ್ಮಲ್ಲಿ € ಆಡಿಕೊಳ್ಳುವ ಜನರ 
ಗುಂಪು; ಒಳಗೊಳಗೇ ಮಾತನಾಡಿಕೊಳ್ಳು ತ್ತಿರುವ ಜನರ ಗುಂಪು : 
ಬರಲು ಪಾರ್ಥನ ಕಂಡು ಪುರಜನ ಹರೆದುದಲ್ಲಿಯಜಲ್ಲಿ ದುಗುಡದ ಭರದ 
ಗುಜುಗುಜುಗೋಷ್ಠಿಗಳೆ ಜನಜನದ ಮುುಸುಕುಗಳ (ಕುವ್ಯಾಕ. ೧೬-೩). 
[ ಗುಜುಗುಜು + ಗೋಷ್ಠಿ ] 
ಗುಜುಗುಜುಮಾತು (ನಾ). ತಮ್ಮತಮ್ಮಾಲ್ಲೆ € ಆಡಿಕೊಳ್ಳುವ ಮಾತಂ , 
ಪಿಸುಮಾತು : ಆದರೆ ಅವನ ಮುಸುಕು ಚರ್ಚೆಗೆ ಮತ್ತು ಗುಜುಗುಜು 
ಮಾತಿಗೆ ಎಡೆಯಂನ್ನು ಕೊಟ್ಟಿತು (ಮಡಿಸ. ೪೦). 
[ ಗಂಜರಗಂಜಂ + ಮಾತರಂ, ] 
ಗುಜುಗುಟ್ಟು (ಕ್ರಿ).ಐಗುಜಂಗಂಜಿಸಂ : ಗುಜುಗುಟ್ಟುತ್ತೆಡರಾಂತ ಮಾತಿನೆ 
ಪೆಬರ್ಗೊಂಡಂದು ವೇಟುತ್ತಿರಲ್‌ (ಮೈಸೂಮೆ. ೬-೪): ಮಾರ್ಗದಲ್ಲಿ 
ಅಲ್ಲಲ್ಲಿ ಜನರು ಗುಂಪಾಗಿ ನಿಂತು ಗುಜುಗುಟ್ಟುತ್ತಿದ್ದರು (ಜಿದೇವ. ೫೮). 
[ ಆಗುಜುಗುಜು * ಕುಟ್ಟು, ] 
ಗುಜುಜು, ಗುಜಯು, ಗುಜ್ಜಿರು (ನಾ). ೧. ಗುಂಜಂಗುಂಜಾಗಿರುವಿಕೆ ; 
ಕೆದರಿದಂದಂ; ಹೊಗೆಮೊಗದ ಕಿಡಿಗಣ್ಣ ಕೆಮ್ಮಾಸೆಗಳ ಗುಜುಲನ 
ಜುಂಜುಗೇಶದ ವಿಗಡನೆದ್ದನು ಬಂದು ಹಿಡಿದನು ದ್ರೌಪದಿಯ ಸೆಜಿಗ 
(ಕುವ್ಕಾಸ. ೧೪-೦೦೦). ೨. ಒಂದಕ್ಕೊಂದು ಹೆಣೆದುಕೊಂಡಂತಿರುವ 
ಪೊದರು ; ಸೀಳ್ಗಲ್ಲಳಿಂದೂರು ಗರ್ಭೀಕೃತದ ಕೆಸಯಿಂದೆ ಮುಳ್ಳು 
ಗಂಜುಜಾ ಘನವಪ್ಪ ಪೇರಡವಿಯಿಂ . . . ಪಥಂ ಭಯದಿನೆಸೆಗುಂ 
(ವೀಕೈಪು. ೪-06-09). ಗುಜಜಿಂ; ೨. ಗುಜಜು ಗುಲ್ಮದ ಕುಂಜರಾಶ್ವ 
ವ್ರಜದ ವೆಂಳೆಯೊಣಗಿದುದು (ಕುವ್ಕಾಶೆ. ೩-೦೦). ಗುಜ್ಜರು; (ಗು). 
೩. ಗುಂಗುರಾದ ; ಸಂರುಳಿಗೊಂಡ. " ಗುಜ್ಜಿರುವಂಂಡೆ ಪರಾ. 
[ದೇ ॥ ತುಳು. ಗುಜ್ಜರ್‌ ] 
ಗುಜುಜಿಗೊಂಬು (ನಾ). ಒಂದಕ್ಕೊಂದು ಹೆಣೆದುಕೊಂಡಿರುವ 
ಕೊಂಬೆ : “ಕಟಲೆಯೆಂದು ಮಂಳ್ವೈರಸಿದ ಗುಜುಜಿಗೊಂಬು” (ಕಮರ. ನ. 
೩೩ ವೃತಿ). [ ಗುಜುಜು + ಕೊಂಬು 
ಗುಜುಜುದಲೆ (ನಾ). ಗುಂಜುಗುಂಜಾಗಿರುವ ಕೂದಲುಳ್ಳ ತಲೆ, 
ಕೆದರುದಲೆ ; ಕೆಂಗಲಿಪ ತೋರಗಣು ಕೆವಿಸ್ಮಾಸೆ ಗುಜುಜುದಲೆ ಬಳೆದ 
ಕಾಳೋರಗನನೇಳಿಸುವ ತೋಳ್‌ (ಹಠಕಾ. ೫-೨) : ಹಿಡಿದ ಚಕ್ರದ ಗುಜುಜು 
ದಲೆಯ ಶಂಖದ. ಮಣಿಯ ತೊಡಿಗೆಗಳ , , , ನಾನಾ ಜೋಗಿವಡೆವೆರಸು 
. * ೬ ಖಂದಂ (ಸಿದ್ಮರಾ. ೭-೨೭); ಕಾರೊಡಲ್ಕೆಮ್ಮಿಸೆ ನಿಡುದೋಳು 


೨೫೨೯ 


15 


80 


25 


ಗುಜ್ಜರ 


ದೀರ್ಫ್ಥಶರೀರ ಗಂಜುಜು[ಪಾಕಾಂ. ಗುಂಜುಟ್‌]ದಲೆ (ಕುರಾಸಾಂ. ೨೭-೩೬). 
[ ಗುಜಂಜು + ತಲೆ] 
ಗುಜುಜುಮಂಡೆ, ಗುಜ್ಜ ರಂಮಂಡೆ (ನಾ). ೧.ಎಗುಜುಜುದಲೆ ; 
ಗುಜುಜುಮಂಡೆಯ ತಿರಿವ ಸೊರೆಗಳಿಟ್ಟಗೆಯ ಹುಡಿಯಂ ಪೂಸಿದಂಗದ 
. : ನಾನಾಪರಿಯ ಜೋಗಿಗಳ್‌ (ಸಿದ್ದೇಫು. 8-೩). ಗುಜ್ಜಿರುಮಂಡೆ ; 
೨. ಗುಂಗುರುಕೂದಲುಗಳಿಂದ ಕೂಡಿದ ತಲೆ; ಅವನದು ಗುಜ್ಜಿರು 
ಮಂಡೆ (ಕೂಡ). [ ಗ೦ಜಂಅ0 + ವಂಂಡೆ; ] 
ಗುಜುಜುಮಿಾಸೆ (ನಾ). ಜುಂಜಂವಿಖಾಸೆ: ಕಮಲದಳನಿಭವಿಲೋಚನಂ 
ಗುಜಂಟಿವಿಖಾಸೆ ಕರಮೆಸೆವ ಕುಂಚಿತ ಚಿಬುಕೆ (ಪಾಸೋಪು. ೯-೧೫). 
[ ಗುಜುಜು + ಮಾಸೆ] 
ಗುಜುಅಕೇಳ್‌ (ಕ್ರಿ). ಗುಂಜುಗಟಂ್ಬ , ಜಡೆಗಟರ್ಬಿ ; ಮಹೋಗ್ರ 
ವಿಲೋಚನದ ಗುಜುಚಜಕಿದ್ದ ತಲೆನವಿರ. .. ರಾಕ್ಷಸ ಜನಸಹಿತ ನಡೆತಂದನಾ 
ರಾಕ್ಷಸ ಕುಲಾಧೀಶ (ತೊರರಾ. ೬: ೫೩-೪೩). 
[ ಗುಜುಜು + ಏಳ, (ಆಏರ್ಟ್‌) ] 
ಗುಜ್ಜ "ಕುಜ್ಜ' ನೋ. 
ಗುಜ್ಜ (ನಾ). ೧.ಎಗುಜರಾತಂ.  ಗುಜ್ಜರಾಷ್ಟ್ರ' ಪರಾ. ೨. ಗುಜರಾತಿ 
ಜನ ; ಗುಜ್ಜರೋಣಿಯಲಿ ರಾಣಿಜೋಡಿಯಲಿ ತಿರುಗಿ ತಿರುಗಿ ಬಂದೆ 
(ಪಲಾನ. ೩೨). [ಆ ಗುಜ್ಜರ] 
ಗುಜ್ಜಗ್ಗೆ « ಗೊಜ್ಜಗೆ ನೋ. 
ಗುಜ್ಜಗೆ, (ನಾ). ಒಂದಂ ಜಾತಿಯ ಹಂಳು; ಒಜಲೆ ತಗುಣೆ ಪೇನು 
ಸೀರು ತೇಟು ಇಂದ್ರಗೋಪ ತೇರಂಟಿ ಗುಜ್ಜಗೆ ಬೆದೆವುಟು ತುಂಬುಟು 
(ಪಸಾರ. ೯೩-೦೮). [?] 
ಗುಜ್ಜಗೊರವ (ನಾ). ಎ ಗಂಜ್ಜು ಗೊರವ : ಜಲಧಿಯ ಗುಣ್ಣು ಗುಜ್ಜ 
ಗೊರವಂಗೆ ಕರಾಗ್ರದೊಳೆಯ್ದಿದದೊಂದು ಮಂ ೫ ೫ ೪ಿಗೆನೆ (ಎಳೆ. ಸ], 
ಹೊಳಲ್ಲೆ. ೧೨೧-೪೩ ;ಸು. 1240). [ಗುಜ್ಜ (ಕುಜ್ಜ) + ಗೊರವ) 
ಗುಜ್ಜಡಿ (ನಾ). ೧. ಚಿಕ್ಕಕಾಲು ; ಸಣ್ಣಪಾದ : ಅಬ್ಬಕೋರಕ ವೃಕ್ಷ 
ಜಾತಮಿತ ಗುಣಯಂತೆ ಗುಜ್ಜಡಿ ಸುಹಂಸಯಾನೆ (ನವಮೋ. ೦೯-೬). 
೨. ನಿಧಾನವಾದ ನಡಗೆ ; ಮಂದಗವಂನ ;. ಪಡಿಯಜಿತಿಯರೆಳ್ತಂದು 
ರತಿಯ ಕೈಪಿಡಿಯೊಳ್ಳುಜ್ಜಡಿ ಗಾಡಿಯೊಳಾದಂ ಪಿಡಿಯಂ ಸೋಲಿಪಳು 
(ಉದ್ಮದೇ. ೫-೦೫). [ ಗುಜ್ಜ, (<ಕುಜ್ಮ) + ಅಡಿ; ] 
ಗುಜ್ಜತನ (ನಾ). ೧. ಸಣ್ಣ ತನ, ಕಿರಿಯತನ. ೨. (ಆಲಂ) ವಿನಯ ; 
ಲಜ್ಜೆ ಸೂತಕವಳಿದು ಗುಜ್ಜತನದಲಿ ಉಳಿದು ಉಜ್ಜುಗದಿ ಶಿವನ ಅಜ್‌ದ 
ಶಿವಶರಣರ ಹೆಜ್ಜೆಯಲಿ ಇರಿಸೊ (ಸರ್ವಜ್ಞ, ೨೮೭). 
[ ಗುಜ್ಜ; (-ಆಕುಜ್ಜ) + - ತನ] 
ಗುಜ್ಜನಂದಿ (ನಾ). ಒಬ್ಬಾತನ ಹೆಸರು; ಕದ್ದೆ ಜಯ್ಕನ ಮಗಂ ಗುಜ್ಜನಂದಿ 
(ಎಳ. ೫11, ತಿಪಟೂ. ೧೦-೦೬; ಸು. 9302). [7] 
ಗುಜ್ಜಮಾವು (ನಾ). ಎ ಗುಜ್ಜು: ಮಾವು: ನನೆವೆರಸು ಗುಜ್ಜಮಾವಿನ 
ಕೊನರ್ಗಳನುಡಿದುಡಿದು ನೀಡೆ (ಅರ್ಥನೇ. ೩-೯೪). 
(ಗುಜ್ಜ, (ಆಕುಜ್ಜ) * ಮಾವು] 
ಗುಜ್ಜರ, ಗುಜರ, ಗುಜ್ಜಾರ (ನಾ). ೧. ಇ ಗುಜರಾತು ; ಆದಿ ದೀರ್ಫಕ್ಕೆ 
ಹ್ರಸ್ವಂ... ಗೂರ್ಜರ-ಗುಜ್ಜರ (ಕಮದ. ೨೭೦ ಪ್ರಯೋ) ; ತತ್ತಟದಟ್‌ದು 
ಹೊಯ್ದಾಡಿದರು ಗುಜ್ಜರದ ರಾವುತರು (ಕುವ್ಮಾಭೀ. ೪-೬೦); ಸೌರಾಷ್ಟ್ರ 
ಗುಜ್ಜರ ವಿಮಲ ಕಾಶ್ಮೀರಾಂಧ್ರ ಗೌಳ ಪ್ರಮುಖದೇಶಂಗಳಲಿ ನೋಡುತ 
ತಿರುಗಿದುದು ಸೇನೆ (ತೊರರಾ. ೪-೦೦-೨). ಗುಜರ ; ೨. ಗಂಜರಾತದ 
ಜನ; ಗುಜರರೆಂಬ ಜನರು ಇಲ್ಲಿ ವಾಸಮಾಡಂವದರಿಂದ ಇದಕ್ಕೆ ಗುಜರಾಥ 
ವೆಂದೆನ್ನುತ್ತಾರೆ (ಮುಂಐಥೂ. ೭೮). ಗುಜ್ಜಾರ; (8). [<ಸೆಂ. ಗಂರ್ಜರ] 


ಗುಜ್ಜರಪಟ್ಟೆ ೨೫೩೦ ಗುಜ್ಜುಗುಜುಕು 


ಗುಜ್ಜರಪಟ್ಟೆ ಕೈ (ನಾ). ಗುಜರಾತುದೇಶದಲ್ಲಿ ತಯಾರಿಸಿದ ರೇಷ್ಮೆ | ; ನನ ಕಂದಯನ ಗೆಜ್ಜಿಸಪ್ಪಳ ಕೇಳಿ ನಿಬ್ಬಣದೆತ್ತು ಬೆದರ್ಯಾವ (ಗರತಿ.೪೩). 
ಬಟ್ಟೆ, _ಪಟ್ಟಾವಳಿ ; ಗೂರ್ಜರಪಟ್ಟೆ-ಗುಜ್ಜರಪಟ್ಟೆ (ಕಮದ. ನ. ೩೦೭| | (ಗು). ೩. ಚಿಕ್ಕದಾದ ; ಸಣ್ಣ: ಗೆಜ್ಜೆ ಕಟ್ಟಿದ ಕಾಲು, ಹೆಜ್ಜೆಹಾಕುತ 
ಪ್ರಯೋ). [ಗುಜ್ಜರ-* ಪಟ್ಟೆ] ಕುಣಿದು ಸಜ್ಜು ನಿನ್ನಾಡು ಬೆಳವಲಕೆ ಚೌಡಯ್ಯ ಗುಜ್ಜಿ ಕಣದೊಳಗೆ 
ಗುಜ್ಜರಾತಿ « ಗುಜರಾಥಿ' ನೋ. ಬೆಳತನಕ (ಕನ್ನಜಾ. ೧೩೮). [ಗುಜ್ಜ * - ಇ] 


ಗುಜ್ಜರಾಷ್ಟ್ರ (ನಾ).ಎಗುಜರಾತು ; ಪೊಂಬಟ್ಟಿಕ್ಕೆಸಿರಿಗಣೆ ಗುಜ್ಜರಾಷ್ಟ್ರದ ಪಟ್ಟೆ 
ಎರಿ ದಸರಿಯ ಹೊತ್ತಿ ಸಿರಿವಣ್ಣ (ಐಸಪು. ೧೦-೨೬). 
[ ಗುಜ್ಜ * ರಾಷ್ಟ್ರ] 
ಗುಜ್ಜರ್ಕಿ, ಗುಜ್ಜಾರಿ (ನಾ). ೧. (ಮಂಚದ ಕಾಲೂಗಳಲ್ಲಿರುವ) ಕುಳ್ಳಾ 
ಗಿರುವ ಬೊಂಬೆ; ಪೊಸಕುಸುಮತಳ್ಳೆಗಳ ' ಗುಜ್ಜರಿಯ ಮಂಚ 
ಸುತ್ತಲು ಕುಂಚ ಕಾಳಂಜಿ ಪಾನ ಪನ್ನೀರ ಗಿಂಡಿ (ಗುಳಕ. ೨-೩೬). 
ಗುಜ್ಜಾರಿ ; ೨. ಕುಳ್ಳ; ಗಿಡ್ಡ; ವಾಮನ; ಈ ಕುರೂಪಿಯಾದ ದಪ್ಪ 


ಸ ಗೊಜ್ಜ ಗೆ' ನೋ. 
ಜ್ಹಿರು : ಗುಜುಟಾ' ನೋ. 
ಜತ " ಗುಜಂಜಂಮಂಡೆ' ನೋ. 
ಗುಜ್ಜ (ಕ್ರಿ). “ ಹೆಜ್ಜೆ ಯ ಮೇಲೆ ಹೆಜ್ಜೆ ಯಿಡು?' (ಶಿವಗೀ. ಕೋಶ) : 
ಅಜ್ಜಿಯನೆಬ್ಬಿಸಿ ಮಜ್ಜಿಗೆ ಪುಳುಕಿಸಿ ಅಜ್ಜಿಯರಾಜು ಹೊತಪ್ತಿಡಿಯರಾಹೋ 
10 ನಿರ್ಜರ ನಿರ್ವಾಣಿಪ್ರಿಯ ಬೋಳೇಶನ ಗುಜ್ಜಿ ಗುಜ್ಜಿ ಕುಣಿದಾಡಿಯರಾಹೋ 
(ಶಿವಗೀ; ೮೬೬) (?:] 
ಹೊಟ್ಟೆಯ - ಗುಜ್ಡಾರಿ ಯಕ್ಷನು ದೇವೇಂದ್ರನಾದ ಶಕ್ರನ ಆಸನದಲ್ಲಿ| [ಗುಜ್ಞಾ, ಗು೦ಜಂ, , ಗುಚ್ಚು, ಗುರ್ಜು (ನಾ). ೧. ಸಣ್ಣ 
ಕುಳಿತಿರುವನು (ಬುದ್ಮಪ. ೬೯) ; ಅದರಲ್ಲಿ ಮಲಗರಿವವನು ನಿಡುಮೈಯವ ದಾಗಿರುವಿಕೆ ; ಕಂಳ್ಳಾ ಗಿರುವಿಕೆ ; ಗಿಡ್ನಾ ಗಿರುವಿಕೆ .: ಹಯಾನನಂಗೆ 


\ 
|! 
ನಾಗಲಿ ಗುಜ್ಜಾರಿಯೇ ಆಗಲಿ, ಹಾಸಿಗೆಯು ಅವನಿಗೆ ಹಾಳಿತವಾಗುವುದು | ಸದ್ಭಾವಮನಾಳ್ಚ ಚು ಪಮೆಗಪ್ಪಿನಮೊರ್ವಳನಂಗರಾಜ್ಯ ಲಕ್ಷ್ಮೀವಿಭವಂ 
(ಅಜಿತ, ೨೭). 15 ಗೃ ಇ ಗಡಡ ಮಂಂದೆಸೆದಿರ್ದವೊಲೊಪ್ಪಿ ತಶೋಜ್‌ದಳ್‌ (ಕಾಂತಿಪು. ೮-ಖ: 
ಗುಜ್ಜರಿಗಾಲಮಂಚಕುಳ್ಳಾದ ವಿಗ್ರಹಗಳಿಂದ. ಅಲಂಕೃತವಾದ ಉಕಾರಕ್ಕೆ . , . ಕೆಂಚು: ಗುಜ್ಜೂ, ಬೆಜ್ಜು (ಕನುಡ. 3೦೦ ಪ್ರಯೋ). 
ಕಾಲಿನ ಮಂಚ; ಸಜ್ಜೆಯ ಮನೆಗಳೊಳಗೆ ಚಿನ್ನಮಯವಾದ ೨. ವಾವಂನ ; ಕುಳ್ಳ ; ಗಿಡ್ಡ: : ಬಳಸಿದ ಗುಜ್ಜುಗಳ್‌ ನೆರೆದ ಮೇಳದ 
ಗುಜ್ಜರಿಗಾಲಮಂಚಗಳು (ಆಂಜದ. ೩-೦೦೪): ಗುಜ್ಜರಿಗಾಲಮಂಚ ಕನ್ನೆಯರ್‌ ಹಕ ೪-೪೦). a. ಚಾವಣಿ ನಿಲ್ಲುವುದಕ್ಕೆ ಕೊಡಂವ 
ಮೇಲುಪ್ಪರ ಮಂಚ ಹೊಮಂಚ . . - ಸೆಳೆಮಂಚವೊಪ್ಪವಾಂತೆಸೆದು ಕಂಳ್ಳಾದ ಊರೆಗೋಲು ; ಮೋಟುಕಂಬ; ಸಣ್ಣ ಊರೆಗಂಬ : 
ವಲ್ಲಲ್ಲಿ (ಛರಕ.₹08-3೩). [ ಗುಜ್ಜ? 90 ಗಳ ಗುಜ್ಜಂ ಆ ೧೮೦-೦೧). ೪. ಗುಡಿಯ ಪಾರಿಗೆ 
ಗುಜ್ಜರ್ಲಿ (ನಾ). ೧. ಗಂಜರಾತು ದೇಶ. « ಗಂಜ್ಜರಿದಂಕೂಲ' ಪರಾ. ಸಿಕ್ಕಿಸುವ ಗೂಟಿ: ಗಾಡಿಯ ಗುಜ್ಜನ್ನು ಹಿಡಿದು ಮೇಲೆ ಹತ್ತಿದರು 
೨. [ಸಂಗೀತ] ಒಂದು ರಾಗದ ಹೆಸರು ; ದೇಶಿ ಗುಜ್ಜರಿಗಳಿಂದೀಶ (ಕೂಢಿ). ೫. (7?) : ಪದಸಮಿತಿಯುಂ ಹಸ್ತಂ ಗ್ರೀವಂಗಳುಂ ಕೃಶವೊಪ್ಪೆ 
ನಿಮ್ಮಂ ಹಾಡಿ. ದೇಶಾಕ್ಷಿ ಗೌಳದೆ ವಂಹೇಶ ನಿಮ್ಮಂ ಹಾಡಿ (ಅಂಗಾರ: ದೊಡ್ಡಿ ದವು ನಯನಂ ಹ್ರೆಸ್ವಂ ತಾಳ್ವೋಷ್ಠಮುಂ ಹೆನುಸಂಕುಲಂ 
ಹ, ೫೩೧-೩೫); ನಾಟಿ ದೇಶಿ ಗುಜ್ಜರಿಯಾ ಹಿಂದೋಳಂ ವಸಂತಭೈರವಿ ವದನದೆಡೆ ಕೇಶಾಲ್ಪಂ ಸಂಕ್ಷಿಪ್ರಮಾಗುವ' ಗುಜ್ಜುಮಂ ನಿಧುವನ 
ಗೌಳಮನಾ ವೀಣೆಯಲ್ಲಿ ಮುನಿ ಬಾಜಿಸಿದಂ' (ವೀರವಿ. ೬-೮೪). 38) ಸಮುದ್ಭೂತಂ ನೂತಂ ಮೃಗಾನ್ವಯ ಸಿಂಧುರಂ (ಬಂಹರಿ. ೨-೪೯). 
[ “ಸಂ. ಗುರ್ಜರೀ] (ಗು). ಓ. ಸಣ್ಣದಾಗಿರಂವ ; ಚಿಕ್ಕ; ಗಿಡ್ಡ; ಗುಜ್ಜಗದ ಕಲ್ಕಿಶ್ವಕ್ಕೆ 
ಗುಜ್ಜರ್ಕಿ  ಗುಜರಿ' ನೋ. ಮೆಯ್ದೋರದ ಹೆರಿಯೆನಿಪಂ ವಿಷ್ಣು ಜಷ್ಣು ಪ್ರಶಾಪಂ (ಬೈ ಆರಿ. ೦೯೩೭, 
ಗುಜ್ಜರಿದುಕೂಲ (ನಾ). ಇಗುಜ್ಜರಪಟ್ಟೆ ; ಇಳೆಗೆ ಪೊಸತಹ ಮಂಚಿಟಿಕೆ ೨೮-೨೦; 1146). ಗುಂಜ್ಯ್ಯಿ: (8). ಗುಚ್ಚು : (ಈ). ಗುರ್ಜು : ೧. 
ಗುಜ್ಜರಿದುಕೂಲಗಳ ಅಳವಡಿಸಿ (ಕೋಗಯ. ೩-೩೮). " ಗುರ್ಜುಗೊಳ್‌' ಪರಾ, [ಗುಜ್ಜ (ಅಕುಜ್ಜ)* -ಉ್ಮು) 
[ ಗುಜ್ಜರ್ಯಿ + ದುಕೂಲ) 80 ಗುಜ್ಜು ಕತ್ತಿ (ನಾ). ಸಣ್ಣ ಕಶಿ; ಬಾಕು: “ಈಳೀ, ಕರೆವಾಳಿಕಾ-೨ 
ಗುಜ್ಜರಿಮಂಚ (ನಾ). ಕಾಲುಗಳಲ್ಲಿ ಗಿಡ್ಡಾಗಿರಂವ ಗೊಂಬೆಗಳಿರುವ ತಂಳುವಕತ್ತಿ, ಮೊಟಕುಕತ್ತಿ, ಗುಜ್ಜ ಕತ್ತಿ ” (ಸಿದ್ಧಾಂತಿ. 3೨6). 
ಮಂಚ; ಸಜ್ಜೆಮನೆಯೊಳಗೀರ್ವರು ಗುಜ್ಜರಿಮಂಚದೊಳು (ಕರಕ. [ಗುಜ್ಜೂ * ಕತ್ತಿ] 
೪೬-೯).  [ ಗುಜ್ಜರಿ, * ಮಂಚ) ಗುಜ್ಜುಕಾಲು " ಗಂಜರ್ಜಿ ಗಾಲ್‌ ' ನೋ. 
ಗುಜ್ಜರಿವೇಣಿ (ನಾ). ಒಂದು ಬಗೆಯ ಫೇಣಿ; ಸಣ್ಣಗೋದುವೆಯ ಹದ ಗುಜ್ಜಾಕೋಲು ( ಗುಜ್ಜ ಗೋಲಂ' ನೋ. 
ನಾಗಿ ಹಿಟ್ಟಂ ಮಾಡಿ ಎಣ್ಣೆಯೊಳು ಕಲಸಿ ಹಪ್ಪಳದಂತೆ ಲತೆಯಿಟ್‌ದು | 85 ಗುಜ್ಜಾಗರೆ (ಕ್ರಿ). ನಿಧಾನವಾಗು ; ಮಂದವಾಗಂ : ಹೆಟ್ಟುಗೆಗೆ ಗುಜ್ಜು 
, ಬೆರಳುದ್ದದೊಳು ಕೊಯ್ದು ಬೆಣ್ಣೆಗಾಸಿದ ತುಪ್ಪದೊಳು ಪಾಕ ಗರೆದದು ಮೆಟ್ಟುವ ಮೆಲ್ನಡೆ (ಅನಂಪು. ೧೨-೭೫). 
ಮಾಡೆ ಗಂಜ್ಜರಿವೇ[ಪಖಾಣಂ. ಪೇ]ಣಿವೆಸರಾದುದು (ಸೂಪಕ.. ೦-೪೫). [ಗುಜ್ಜೂ ೬ ಕರೈ) 
[ ಗಂಜ್ಜರ್ಲಿ ೪ ಪೇಣಿ (ಎಫೇಣಿ)] ಗುಜ್ಜುಗಾಲ್‌, ಗುಜ್ಜ ಕಾಲು (ನಾ). ಮೋಟಾದ ಕಾಲಂ; ಗಿಡ್ಡಕಾಲು: 
ಗುಜ್ಜಾನೆ (ನಾ). ಕುಳ್ಳಾದ ಆನೆ; ಗಿಡ್ಡಾದ ಆನೆ ; ಗೋಪು ಗಂಜ್ಞಾನೆ ಮರಿ ಗುಜ್ಜುಗ೨೮೯, ನಿಟ್ಟೊ ಡಲ್‌,.ಕಟ್ಟಾಯದ ಮೆಯ್ಸಿರಿ (ಕಾಮಾಕ್ಯ. 6೪-೨೬). 
(ಇಡನೋ:. ೪೫). [ಗುಜ್ನಿ + ಅನ್ನೆ] 40 ಗುಜ್ಜುಕಾಲು ;.ಈ ಕಂಗಳ ನಾನೇ ಬಗೆದೆ ಗುಜ್ಜುಕಾಲಂ ಪೇರುದರ 
ಗುಜ್ಜಾರ « ಗುಜ್ಜ ರ ನೋ. ಕ್ಕೊಲಿದೆ (ಗಣೇಶ. 8-೦೩೦). [ಗುಜ್ಜ್ಯು + ಕಾಲ್‌, ) 
ಗುಜ್ಜಾರಿ « ಗಂಜ್ಮರ,,' ನೋ. ಗುಜ್ಜುಗಿಡ (ನಾ). ಸಣ್ಣಮರೆ; ಯಾವುದಾದರೊಂದು ಗಂಜ್ಞುಗಿಡದ ನೆರಳಿ 
ಗುಜ್ಜಿ (ನಾ). ೧. ಕುಳ್ಳಾ ಗಿರುವವಳು ; ಗಿಡ್ಡಿ : ಕುರುಡಿ, ಕಿವುಡಿ, ಗುಜ್ಜ, ನಲ್ಲಿ ಕೂತು ಭಾಗವತ ಪಠಣೆಮಾಡುವದು ರಾಯರ ದಿನಚರ್ಯ 


ಕೆಂಚಿ (ಭಾತಾಳೂ. ೦೯೧ ಅಡಿ), ೨. (ಆಲಂ) ಪ್ರೀತಿಯಿಂ ದ! ವಾಗಿತ್ತು (ಕಥವಿ. ೨೬೫). [ಗುಜ್ಜು + ಗಿಡ (<ಗಿಡು)] 
ಪುಟ್ಟ ಮಂದ್ದಾದ ಎಂಬರ್ಥದಲ್ಲಿ ಬಳಸುವ ಪದ; (| ಗುಜ್ಜುಗುಣುಕು (ನಾ). ೧. ಪಿಸಂಗುಟ್ಟುವಿಕೆ ; ಗುಸಂಗುಟ್ಟುವಿಕೆ ; 
ಅಹುದು: ನನ್ನ ಗುಜ್ಜೀ, ನೀನೇನ ಮಾಡುವಿ (ಪವಶೀ, ೦೦೪); ಗುಜ್ಜಿ ಚಾರುಚಾಮರದಾತಪತ್ರದಲೋರಣೆವ ಸೀಗುರಿಯ ಹೊದಣಿನಲೂರ 


ಗುಜ್ಜು ಗೆಜ್ಜೆ 


ಹೊಲವೊಂಟಳೆ ಮಹೀಸುತೆ ಗುಜ್ಜುಗರಿಜುಕಿನಲಿ (ತೊರರಾ. ೬-೫೩-೩೮) ; 
ಸಭೆ'ಯಲ್ಲಲ್ಲಿ ಗುಜ್ಜುಗುಜುಕಲ್ಲಲ್ಲಿ ಗುಡ್ಡೆಣಿಕೆಯಂ ಮಾಡುತಿರ್ದರಾಗ 
(ಸಮ್ಮಳೌ. ೨-೯೫); ಮಾಸಂಕದ ಮಡದಿಯರು ಮನೆಯೊಳುಂಟೋಸರಿಸದೆ 
ಗುಜ್ಜುಗುಜುಕು ಆ ಸುದತಿಯರಿಂದಹುದು (ನೀಮಿಸಂ. ೦೮-೮೩). ವಿ. 
ಮನಸ್ಸಿನ ಆಳಂಕು ; ಸಂಶಯ ; ಅನುಮಾನ ; ಗಂಜ್ಞಗುಟು £ ಅಂ] 
ಕಿಲ್ಲದೆನಸುಂ ಪಜ್ಜಳಿಸಿರೆ ದಿಟ್ಟ ನಿಷ್ಟೆಯಿಂ ಮುಕ್ತಿಪದಕ್ಕುಜ್ಜುಗಿಸಿ(ಧರ್ಮನಾ. 
ಬ); ಮಗಳೆ ಕೇಳೀ ದೊಡ್ಡ ಕಾರ್ಯಕ್ಕೆ ನಿನಗಿನಿತು ಗುಜ್ಜಗುಲುಕೇನು 
ಕಾರಣ ಹೇಳು (ಸಮ್ಮಕ್‌. 8-೨೫); ಕುಲ್‌ದಟ್‌ಯದೆ ಮಾಣೆನು ಕುರು 
ಭೂವರನಟ್‌ಕೆಯ ಮಕ್ಕಳೆಲ್ಲ ರನು ಬಜ್‌ವಾತಲ್ಲ ಪಾಲಿಸು ಬೆಸನನು 
ಗುಜ್ಜುಗುಜುಕ ಮಾಡದೆ ಮಾನವೇಂದ್ರ (ನೇಮಿಸಂ. ೨೮-೨೮). 
[ಗುಜ್ಜ * ಗುಜುಕು] 
ಗುಜ್ಜಾಗೆಜ್ಜೆ (ನಾ). ಸಣ್ಣಗೆಜ್ಜೆ; ಚರಣವ ಗುಜ್ಜಾಗೆಜ್ಜೆ ರುುಣಿರೆಂದೆನೆ 
(ವೃಷವಿ. ೩-೩೦). [ ಗುಜ್ಜೂ + ಗೆಜ್ಜೆ] 
ಗುಜ್ಜಾಗೊಂಬು (ನಾ). ೧. ಸಣ್ಣಕೊಂಬೆ ;. ಮೋಟುರೆಂಬೆ ; ನನೆಯಂ 
ಪೂಗೊಂಚಲಂ ಕಾಯನಂತೆನಸುಂ ತಾಳ್ಡಿದ ಗುಜ್ಜುಗೊಂಬು (ಕಬ್ಬಿಕಾ. ೬೨); 
ಪೊಸ ಮೊಗ್ಗೆಗಳನಾಂತ ಗುಜ್ಞುಗೊಂಬಿಂದ . . . ಇಮ್ಮಾವುೆಗಳ ಬಳಗ 
ಸೊಗಯಿಸಿದುದು (ಸೌಂದಪು. 8-೮6). ೨. ಗಾಡಿಯಂ ಪಾರಿಗೆ ಸಿಕ್ಕಿಸುವ 
ಗೂಟ ; ಗುಜ್ಜೂ : ಗಾಡಿಗೆ ಗುಜ್ಜುಗೊಂಬು ಹಂಕಬೇಕು (ರೂಢಿ). 
[ ಗುಜ್ಜ + ಕೊಂಬು; ] 
ಗುಜ್ಜುಗೊಂಬೆ (ನಾ). ಇ ಗಂಜ್ಜುಗೊಂಬು ೧:  ಸವಿಯುಣ್ಮುವ 
ಗುಜ್ಜುಗೊಂಬೆಯೊಳ್ಳಿರಿದು' ನುಸುಳು ಮೆಲ್ಲನೆ (ಶ್ರೀಮಹಾ. ೯-೩೪). 
[ ಗುಜ್ಜುಃ *-ಕೊಂಬೈ 7 
ಗುಜ್ಜಾಗೊರಲ್‌, ಗುಜ್ಜುಗೊರಲಂ (ನಾ). ಗಿಡ್ಜಾದ ಕುತ್ತಿಗೆ; ಕುಸಿ 
ಗೊರಳು ; ಗುಜ್ಮುಗೊರಲ ತರಳೆ! ಕೇಳ್‌ (ರಾಮಾಕ್ಕ. ೫೦-೦೦). ಗುಜ್ಜು 
ಗೊರಲು ; ಜೆಡ್ಡುದೇಹದ ಗುಜ್ಜುಗೊರಲಿನ ಗಿಡ್ಡುರೂಪಿನ ಹರುಕು 
ಗಡ್ಡದ' ಹೆಡ್ಡನಾದ ಕುರೂಪಿತನದಲಿ ನೃಪತಿ ವಿಷೆದಿಂದ (ನಳಕ.: ೬೭೧೪). 
[ ಗುಂಜ * ಕೊರಲ್‌ ] 
ಗುಜ್ಜುಗೊರಲು: "ಗುಜ್ಜುಗೊರಲ್‌' ನೋ. 
ಗುಜ್ಜಾಗೊರವ (ನಾ). ಕುಳ್ಳನಾದ ಖುಹಿ; ಅಗಸ್ತ್ಯಮಹರ್ಜಿ ; 
ಕುಡುತೆಯೊಳೊಮ್ಮೆ ಗುಜ್ಜುಗೊರವಂ ಕಂಡಿಯಲ್‌ ಕುಡಿ ಪಾಟಾತೆೊಂದೆ 
ಧೀಂಕಿಡುವೆಡೆಗೆಯ್ದದಾಯ್ತ) (ಧರ್ಮಪ. ೦-೧೪೮). 
[ ಗುಜ್ಜ + ಗೊರವ] 
ಗುಜ್ಜುಗೊಳ್‌, ಗುಜರ್ಣಗೊಳ್‌ (ಕ್ರಿ). ೧.. ಸಣ್ಣದಾಗು ; ಚಿಕ್ಕದಾಗಂ. 
೨. ಚಪ್ಪಟೆಯಾಗು.: ಅಖ್ಬನೊೊತ್ತಿನಿಂದಂ ಬಿಡೆ ಗುಜ್ಜುಗೊಂಡ ಮೊಲೆ 
(ಹಂದ್ರಪು. ೪-೭೨); ನಡುಕಮಾದುದು ಮೆಯ್ಗೆ ರೋಮಾಂಚಮಾಯ್ತು 
» * ನಡೆಗೆ ತಡಬಡಿಸಿದುದು ಗುಜ್ಜುಗೊಂಡುವಾ ಪೆರ್ಮೊಲೆಗಳು (ಜಬಪು. 
ಕೀ೭ಬ ಹಿ. ಬಾಗು: ಕೆಳಕ್ಕೆ ಬಗ್ಗು ; ಕುಸಿ: ಪೂವಿನೆ -ಕನರ್ಗಾಯ 
ಕಾಯ ತನಿವಣ್ಣಳ ಭಾರದೆ ಗುಜ್ಜುಗೊಂಡ ಮಾವಿನ ಮರದೋಳಿ: ದಿಟ್ಟಿ. 
ಗೆಸೆದಿರ್ಪುದು (ಶಾಂತೀಕ್ಕ. ೦೩-೦೩೦) ; ಬೆಳರ್ತೊಲೆವ ಕಾಯ್ಗಳಿನೊಪ್ಪುಪ 
ಪಣ್ಣ್ಗಳಿಂ ಕರಂ ಪಸರಿಸಿ ಗುಜ್ಜುಗೊಂಡು . . . ಬಿಲ್ವಕುಜಮೆನ್ನಿದಿರೊಳ್‌ 
ಮೆಟದಿರ್ದುದು (ರಕಕು. 6-ಬಿ..೪. ಮಂಂದವಾಗು : ಗುಜ್ಜುಗೊಂಡುದು | 
ನಡೆ ಮೆಲ್ಪುಗೊಂಡುದು ಸರಂ (ಜಗವಿ. ೨-೯೫): ಹಜ್ಜೆಯಿಂದೆ ಹಂಸೆ | | 
ಮಂಂಚೆ. ಮೆಲ್ಲಮೆಲ್ಲನಡಿಯನಿಡುತೆ. ಗುಜ್ಜುಗೊಂಡ ನಡೆಗಳಡಿಗೆ ತೆದವೆ; 
| 
| 


5 


36 


ನಲೈ ನಡೆದು ನಿಲುತೆ (ಮಳಿ. ಹ. ೨೨೩೬೪). ಗುರ್ಬುಗೊಳ್‌ ; | 
೩. ಪಾದಪ್ರಹಾರಂಗಳಿಂ ಗುರ್ಜುಗೊಂಡಂ. ಫಣಿಪನಗ್ಗಿದುವು ದಿಗ್ಗಜಂ 
(ಜಿಲಪು. 30-00). [ಗುಜ * ಕೊಳ್‌] 


40 


೨೫೩೧ 


ಗುಜ್ಜು ವಜ್ಜೆ, ಗುಜ್ಜು ಹೆಜ್ಜೆ (ನಾ).ಎಗುಜ್ಜೂ ವೆಂಟ್ಟ್ಟು:; 


ಗುಜ್ಜೆ, 


ಗುಜ್ಜುಗೋಲು, ಗುಜ್ಜುಕೋಲಂ (ನಾ). ೧. ಗಿಡ್ನಾದ ಕೋಲಂ ; 
ಚಿಕ್ಕಕೋಲು : ಯಜಮಾನರು.ಹತ್ತಿರವಿದ್ದ ಒಂದು ಗುಜ್ಜುಗೋಲನ್ನು 
ಹಿಡಿದುಕೊಂಡು ಬಂದರು (ಪಂಯಾತ್ರೆ. ೨). ಗುಜ್ಜುಕೋಲು; 
೨. ಗಾಡಿಯ ಪಾರಿಗೆ ಕಟ್ಟುವ ಗೂಟ; ಗುಜ್ಜು : ಗಾಡಿಗೆ ಗುಜ್ಜು 
ಕೋಲು ಕಟ್ಟಬೇಕು (ರೂಢ). [ಗುಜ್ಜ * ಕೋಲ್ಲು (ಕೋಲ್‌) ) 
ಗುಜ್ಜುತಡಮೆ (ನಾ). ಬೇಲಿ ಅಥವಾ ಪ್ರಾಕಾರದಲ್ಲಿ ಮಾಡಿರಂವ 
ಇಕ್ಕಟ್ಟಾದ ಬಾಗಿಲು; ಕಿರುಬಾಗಿಲು; ಕಡಕಲು ; ಕೋಟಿ ಚೆನ್ನಯರು 
ಈ ಮನೆಯ ಮುಂದಿನ ಅಡ್ಡಗಟ್ಟಿದ ಗುಜ್ಜುತಡಮೆ ದಾಟಿ, ಬೇಲಿಯೊಳಕ್ಕೆ 
ಹೋಗಿ ನಿಂತು . . . ಕರೆದರು (ಕೋಟಣಿ. ೨೩). [ ಗುಜ್ಜ, * ತಡಮೆ] 
ಗುಜ್ಜುನಡೆ (ನಾ). ಚಿಕ್ಕಚಿಕ್ಕ ಹೆಜ್ಜೆಇಡುವುದು; ನಿಧಾನವಾದ 
ನಡಗೆ ; ಮಂದಗವಂನ : ಪಜ್ಜಳಿಸುವ ಪಾವುಗೆ ಮೆಟ್ಟಿ ಮೆಲ್ಲನೆ ಗುಜರಿ 
ನಡೆಯೊಳು ತಾ ನಡೆದು (ರಾಮವಿ. 8-೧೨). ! ಗುಜ್ಜ್ವ್ಯು-* ನಡೆ] 
ಗುಜ್ಜುಮಾವು(ನಾ). ಗಿಡ್ಡಮಾವಿನ ಮರ: ಗುಜ್ಜುಮಾವಿನ ಪೂಗೊಂಚಲ 
ನುಡಿದು ಪಿಡಿದಳಳಿವೆರಸೊರ್ವಳ್‌ (ಲೀಲಾವ. ೦೩-6೨); ಗುಜ್ಜು ಮಾವಿನ 
ಮರದ ಗುಂಪಿನೊಳ್‌ ಕುಳಿತುಯಿರುವ ದೇವಲೋಕದಿಂದ ಬಂದ 
ಲೀಲಾಶುಕ (ಸೌಗಂಧಿ. ೦೬೧-೫. [ಗುಜ್ಜೂ * ಮಾವು) 
ಗುಜ್ಜಾಮೆಟ್ಟು, (ಕ್ರಿ). ವೆಂಲ್ಲನೆ ಹೆಜ್ಜೆಣಡಂ : ನಿಬಿಡನಿತಂಬಭಾರದಿಂ 
ಗುಜ್ಜುಮೆಟ್ಟುತಂಂ (ಮಲ್ಲಿಪು. ೪-೬೧): ಇಟಿಿದೊಡೆ ಕೂರದ ವೆಂಡಿರ 
ಕೆಟಗಾದಪೆವೆಂದು ರತ್ನಸೋಪಾನಕದೊಳ್‌ ಗಟಗಟನಿಟ್‌ಯದೆ ಬಾಣತಿ 
ಪೊಟಕಿಮೆಟ್ಟುವ ತೆಜದೆ ಗರಿಜ್ಜುಮೆಟ್ಟಿದರರೆಬರ್‌ (ಅನೂ. ೭-೩೪) ; 
- ಗೆಜ್ಜೆಗಳು ಘಲಫಲಿಸೆ ಮೆಲ್ಲನೆ ಪಜ್ಜೆಯಿಡೆ ಕೈಪಅ*ಯಿನಾಡಿಸಿ ಗುಜ್ಜು 
: ಮೆಟ್ಟುತೆ ನಾಣ್ವಿ ಹೊಂಗುತೆ ಬಂದು: ನಿಜ್‌ವಿಡಿದು (ಸಾಳ್ಕಛಾ. ೩-೦೪). 
[ ಗುಜ್ಜ * ಮೆಟ್ಟು] 
ಗುಜ್ಜುಮೆಟ್ಟ್ಯು (ನಾ). ಸಣ್ಣಹೆಜ್ಜೆ ; ನಿಧಾನವಾದ ಹೆಜ್ಜೆ ; ವಂಂದ 
ವಾದ ಪದವಿನ್ಮಾಸ: ಸೆಜ್ಜೆವನೆಯ ಪೊಜಮಟ್ಟು ಗುಜ್ಜು ಮೆಟ್ಟಿಂದ 
' ನಡೆದು ಪೋಗಿ ಮೆಲ್ಲಸೆ ಮಜ್ಜನವನು ಮಾಡಿದಳು (ಕುರಾಸಾಂ. ೨೪-೦೬೬) ; 
ವೆಜ್ಜವಿಲ್ಲದ ಚಿತ್ತದಿಂದೆಯ್ದುತಿರ್ದನು ಗುಜ್ಜುಮೆಟ್ಟಿಂದ ಮಂಂಗಡೆಗೆ 
(ಭರಣ. . ೦೬:೨೦). [ಗುಜನ್ಹ್ಯ* ಮೆಟ್ಟು 
ಪೊಜಮಟ್ಟಂ 
ಭೋಜಷಂಡಂಗಳಿಂ ನಡೆದಿರ್ಪಾಅದ ಗುಜ್ಜುವಣ್ಜೆಗಳಿವೇನೆತ್ತಂ ಬೆಡಂ 
ಗಾದುವೋ. (ಲೀಠಾವ. ೧೦-೩). ಗುಜ್ಜುಹೆಜ್ಜೆ : ಆ ರಾಜನು ಗುಜ್ಜು 
ಹೆಜ್ಜೆಗಳನ್ನು ಇಕ್ಕಿ ನಡೆದನು (ಮಾಮಲ್ಲಿ. ೦೨೪). [ ಗೊಜ್ಜು * ಪಜ್ಜೆ ] 
ಗುಜ್ಜಾವಡೆ (ಕ್ರಿ) ಗುಜ್ಜುಗೊಳ್‌ ೨ : ಗುಂಜಿದಳಕತತಿ .ಗುಜ್ಜು ವಡೆದ 
ಮೊಲೆ. ರಂಜಿಸೆ , . . ಒಪ್ಪಿದಳಾ ತರುಣಿ (ಜಯಳಾ. 6-೬೩); ಬೆಳರ್ದುಟಿ 
ಗುಜ್ತೂವಡೆದ ಮೊಲೆ... ಅಳವಳಿದಂಗವೆಸೆಯೆ ಸುರತಾಂತದ ನಳಿನಾಕ್ಷಿ 
ಯೊರ್ವಳೆಸೆದಳು (ಕುರಾಸಾಂ. ೨೮-೯೦). [ಗುಜ್ಜ * ಪಡ್ಲೆ] 
ಗುಜ್ಜುಹೆಜ್ಜೆ " ಗುಜ್ಜು. ಮಜ್ಜೆ >: ನೋ. 
ಗುಜೆ AU ಗೊಜೆ 2 (ನಾ). ೧. ಗಿಡ್ಡಿ ಕ ಕುಳ್ಳಿ; ಕುಬ್ಬೆ. ವಿ. ಚಿಕ್ಕ 
ವೆಯಸ್ಸಿ ನ ಹೆಂಗಸು; ಹುಡುಗಿ; ಇತ್ತ ಸುಖಾವತಿ ಗುಜ್ಜೆ 
ಯಾಗಿ 'ಬಂದು ಪುಷ್ಟಮಾಲೆಯ ಮೇಲಿಕ್ಕಿ ತೃಷೆಯಂ ಕಳೆದು ಕುಮಾರಂಗೆ 
ಕನ್ಯಾರೂಪಮಂ ಮಾಡಿದೊಡೆ (ಜಾವುಂಪು. ೦೦೭-೧೨) ; ಎಲೆ ಬಸವ ಗುಜ್ಜೆ 
ನಿಮ್ಮಕ್ಕನಾಗಲೆ ಗರ್ಭವಾದ ಬಗೆ ಪೇಳು (ಜೋರಬ. ೩-೦೦): ಗೆಜ್ಜ ಹೆಜ್ಜಿ 
ಹಾಕಿ ಗುಜ್ಜೇರು ಕುಣಿದಾರ (ಕನ್ನಜಾ. ೦೬೩). ಗೊಜ್ಜೈೆ : ೧. ಲೋಕಪಾಲ 
ನಿರುಳ್‌ ತೂಂಕಡಿಸುವಾಗಳ" ವಕುಳಮಾಲೆಯೆಂಬ ಗೊಜ್ಜೆಯಿಂದೆ ನುಡಿ 
ಯಿಸಿದೊಡರಸನದಂ ಸ್ವಪ್ನಮೆಂದೆ ಬಗೆದು (ಜಾವುಂಪು. ೩೪). 
[ಗುಜ್ಜೂ + -ಎ್ಯ) 


ಗುಜ್ಜೆ, 


ಗುಜ್ಜೈ (ನಾ). (ಕರಾ) ಹಲಸಿನಕಾಯಿ ; ಮನೆಯಲ್ಲಿ ಹಣ್ಣು ಗುಜ್ಜೆ 
ಇದ್ದರೆ ಅವನು ಶಾಲೆಗೇ ಹೋಗುವುದಿಲ್ಲವೆಂದು ಹಟಮಾಡುತ್ತಾನೆ 
(ಮೊಮಗು. ೬೩) ; ಮಳೆಗಾಲದಲ್ಲಿ ಗುಜ್ಜೆಗಳು ಹಣ್ಣಾಗಿ, ಮನೆಯ ಕೋಣೆ 
ಯಲ್ಲಿ ಗಮಗಮಿಸುತ್ತಿದ್ದರೂ (ಪರಾವ. ೦೫೪). “ಕುಜ್ಜೆ 1, ಪರಾ, 
[ «ತುಳು. ಗುಜ್ಜೆ) 
ಗುಟಕರಿಸು " ಗುಟುಕರಿಸು? ನೋ. 
ಗುಟಕು " ಕುಟಂಕ್ಕು? ನೋ. 
ಗುಟಗರಿಸು " ಗುಟುಕರಿಸು ನೋ. 
ಗುಟರು" ಕುಟುರ್ಕು ' ನೋ. 
ಗುಟಾಯಿಸು " ಕೊಟಾಯಿಸು ' ನೋ. 
ಗುಟಿಕೆ (ನಂ). ಗುಳಿಗೆ; ಮಾತ್ರೆ ; ಖುಕ್ಷತತಿಗಳೇನಚ್ಚರಿಯ ಬೀರಿದುವೊ 
ಬಾನೆಡೆಯ ಮೋಹನದ ಗುಟಿಕೆಗಳೆನೆ (ವೆಂಕಾರಾ. ೩-೨-೩೬). 
[ಸಂ. ಗುಟಿಕಾ] 
ಗುಟಿಸು (ಕ್ರಿ). ಎ ಗುಟುಕರಿಸು ೧; ನುಂಗುವಾಗ ಒಂದು ಗುಟಿಸುವಾಗ 
ಎರಡು (ಮೋಳಿಮಾ. ೦೮೦-೬೭೬) ; ಅರಿಸಿದರೆ ಅರಿಪೆ ಗುಣಿಸಿದರೆ ಗುಣಿಪೆ 
ಗುಟಿಸಿದರೆ ಗುಟಿಪೆ (ವಿಪ್ರಸು. ೨೩-೨). [ಗುಟ್ಟು + - ಇಸ್ಯು) 
ಗುಟುಕರಿಸು, ಗುಟಕರಿಸು, ಗಂಟಗರಿಸು (ಕ್ರಿ). ೧. (ನೀರಂ ಮೊದ 
ಲಾದುವನ್ನು) ಬೇಗನೆ ಕುಡಿ: ಅವರೂ ತುಸು ಉತ್ಸಾಹಿತರಾಗಿಯೇ 
ಚಹವನ್ನು ಗುಟುಕರಿಸಿದರು (ಅಪನಾ. ೯); ಆ ಮುಹೂರ್ತದಲ್ಲಿ 
ಕಾರ್ಕೊೋಟಕ ವಿಷ ತುಂಬಿದ ಪ್ಯಾಲೆ ಕೊಟ್ಟಿದ್ದರೂ ಗುಟುಕರಿಸಿಬಿಡುತ್ತಿ 
ದ್ದರು (ವೈದ್ಯವಿ. ೯) ; ಅದನ್ನು ಅವಳು' ಗುಟುಕರಿಸಲಿಲ್ಲ (ಜಿದೇವ. ೨೩೮). 
೨. ಗುಟುಗುಟು ಎಂದಂ ಶಬ್ದಮಾಡು, - ಧ್ವನಿಮಾಡು ; ಗುಬ್ಬ 
ಳಿಸು : ಕಪಾಟಿನಲ್ಲಿರುವ ಪಾರಿವಾಳಗಳು ಪ್ರೇಮದಿಂದ ಗುಟುಕರಿಸುತ್ತಿ 
ದ್ವವು! (ಫ೦ಸಂ. ೯೬) ; ಐದು ಗಂಟೆಯ ಹೊತ್ತಿಗೆ ಒಂದು ಗೂಜೆ ಬಂದು 
ಒಂದಲ್ಲ ಒಂದು ಮನೆಯ ಮೇಲೆ ಕೂತು ಗುಗ್ಗೂ ಗುಗ್ಗೂ ಅಂತ ಗುಟುಕ 
ರಿಸುತ್ತಿತ್ತು (ಮನೋನಂ. 68). ೩. (ಆಲಂ) ವೇದನೆಪಡು : ಸಂಕಟ 
ಪಡು; ಪೇಚಾಡು ; ಕೊನೆಯ ದಿನ ಕೆಮನ್ಮಿ ನರಳಾಟಗಳ ನಡುವೆ ಜೀವ 
ಗುಟುಕರಿಸುತ್ತಿದ್ದಾಗ . . . ಸ್ಮರಿಸಿದ (ವಿಮೋಜ. ೬೮). ಗುಟಕರಿಸು; ೧. 
ಏನೋ ಕಹಿಔಷಧ ಕುಡಿಯಂವವರಂತೆ ಗುಟಕರಿಸಿ "ನಾರಾಯಣ' ಎಂದರು 
(ನಿರಾಧ. ೬೫); ನೊರೆ ಮೂಗಿಗೆ ಮೆತ್ತಿದ್ದನ್ನೂ ಮರೆತು ಗಟಗಟನೆ 
ಗುಟಕರಿಸಿದರು ಜೋಡೀ ದಾರು (ಮಾಮನಿ. ೩೭). ಗುಟಗರಿಸು ; 
೧. ಆದರೆ ದನಿ ಏಳದೆ ಮುಳುಗಹತ್ತಿದ, ನೀರನ್ನು ಗುಟಗರಿಸುತ್ತ 
(ಸಮಜೀ. ೩೩೮). " ಗುಟಿಸು' ಪರಾ. ([ಗುಟುಕರಣ್ಯ* - ಇಸ್ಕು] 
ಗುಟುಕಿಡು (ಕ್ರಿ). (ಪಕ್ಷಿಗಳಂ) ಮರಿಗಳಿಗೆ ಆಹಾರವನ್ನು ಕೊಕ್ಕಿನಿಂದ 
ಕೊಡು; ಇಲ್ಲಿ ಗುಟುಕಿಟ್ಟೆವಾವಿಲ್ಲಿ ಬಾಯ್ಗೂಡಿದೆವು (ವೆಂಕಾರಾ. ೩-೨-3೯). 
[ ಗುಟುಕು (ಆಕುಟುಕ್ಕು) * ಇಡು] 
ಗುಟುಕಿಸು " ಕುಟಂಕಿಸು' ನೋ. 
ಗುಟುಕೀ (ಕ್ರಿ).ಎಗುಟಂಕಿಡು ; ಗಿಳಿ ತನ್ನ ಸಾರಿಕೆಗೆ ಗುಟುಕೀಯಲ್‌ 
(ಉದ್ಯಟಿ. 8-೬೮). [ಗುಟುಕು (ಕುಟುಕು) + ಈ] 
ಗುಟುಕು: ಕುಟಂಕ್ಕು' ನೋ. 
ಗಂಟುಕುಜೀವನ (ನಾ). (ಕರಾ) ಕಷ್ಟದ ಜೀವನ ; ಒಂದು ಗುಟಂಕೂ 
ಸಿಕ್ಕದ ಕಷ್ಟದ ಬಾಳು. [ಗುಟುಕು (ಕುಟುಕು) + ಜೀವನ ] 
ಗುಟುಕುತಂಬುಲ « ಕುಟಂಕಂದಂಬುಲ' ನೋ. 
ಗುಟುಕುತಾಂಬೂಲ (ನಾ).  ಕುಟುಕುದ೦ಂಬುಲ; ನಿನ್ನ ಗುಟುಕು 
ತಾಂಬೂಲ ಕೊಡೆ ಚಿತ್ರಾಂಗಿ (ಸಾರಂಗೆ. ೦೪). 
[ಗುಟುಕು (ಕುಟುಕ್ಕು) + ತಾಂಬೂಲ] 


೨೫೩೨ 


ಗುಟ್ಟಳಿ 


ಗುಟುಕುನೀರು (ನಾ). ಒಂದು ಸಲ ಬಾಯಿಗೆ ಹಾಕಿಕೊಂಡು 
ನಂಂಗುವಷ್ಟು ನೀರು; ಒಂದು ಮುಕ್ಕು ನೀರು; ಆಗಿನ ಗುಟುಕುನೀರು 
ಈಗ ಮೊಳಕಾಲವರೆಗೆ ಬಂತು (ಸ್ಮೃತಿಜಿ, ೪೬೪): ಗುರುವಿಗೆ ಗುಟುಕು 
ನೀರು ಶಿಷ್ಯನಿಗೆ ಎಣ್ಣೆಮುಜ್ಜನ (ಗಾದೆ). 

6 ಗುಟುಕುನೀರು ಕುಡಿಸು ಎ (ಆಲಂ) ತೊಂದರೆಕೊಡರ ; ಕಿರುಕಂಳ' 
ಕೊಡು ; ಹಿಂಸೆಮಾಡಂ : ಅವನು ಸಾಹೇಬರಿಗೇ ಗುಟುಕುನೀರು ಕುಡಿಸಿದ 
(ರೂಢಿ). [ಗುಟುಕು (ಆಕುಟುಕ್ಕು) * ನೀರ್ಕು (ನೀರ್‌) 

ಗುಟುಕುಪ್ರಾಣ (ನಾ). ಸ್ವಲ್ಪಮಟ್ಟಿಗೆ ಉಳಿದಂಕೊಂಡಿರುವ ಪ್ರಾಣ ; 
ಕಂಠಗತಪ್ರಾಣ ; ಕಂಟಂಕುಜೀವ ; ಅವನ ಸುದೈವದಿಂದ ಷಂಷರ್‌ 
ಖಾನನು ಮಡಿದಿರಲಿಲ್ಲ. ಇನ್ನು ಅವನಿಗೆ ಗುಟುಕುಪ್ರಾಣವಿತ್ತು(ರಾಜ್ಕೋದ. 
೧೩೨). [ಗುಟುಕು (ಕುಟುಕು) + ಪ್ರಾಣ] 

ಗುಟುಕ್ಕನೆ (ಅ). ಒಂದೇ ಬಾರಿಗೆ ; ಒಂದೇ ಗುಟಂಕಿಗೆ; ನಾನು ಗುಳಿಗೆ 
ಯನ್ನು ಗುಟುಕ್ಕನೆ ನುಂಗಿಬಿಟ್ಟೆನು (ರೂಢ). [ಗುಟುಕ್‌ + - ಅನೆ] 

ಗುಟುಗುಟನೆ (ಅ). ಗುಟುಗುಟು ಎಂಬ ಶಬ್ದದೊಡನೆ ; ತುಟಿಬಟ್ಟ 
ಲೊಂದಿ ರಸಾಯನಗಳ ಗುಟುಗುಟನೆ ತಾನೀಂಟುವ ಗಾಡಿ (ಭರತ. ೪-00೧), 

[ ಗುಟುಗುಟು + - ಆನೆ] 
ಗುಟುಗುಟು (ನಾ). ೧. ಒಂದಂ ಅನುಕರಣಶಬ್ದ ; 


೩6 


ದ್ರವವಸ್ತುವನ್ನೂ 
ಒಂದೇಸಮನೆ ಕುಡಿಯುವಾಗ ಉಂಟಾಗುವ ಶಬ್ದ ; ಅವಳು ಒಂದು 
ಚೆಂಬು ನೀರನ್ನು ಗುಟುಗುಟು ಎಂದು ಕುಡಿದುಬಿಟ್ಟಳು (ಯಂ). 
20 ಪಿ. ಪಾರಿವಾಳದ ಕೂಗು ; ಪಾರಿವಾಳದ ಪಕ್ಕಿ ಮದನಕೈೆಯೊಳು ತನ್ನ 
ನಾರಿಗಿದಿರು ನಡೆದಾಡಿ ಗೂರುಳು ಗುಕುಗಂಕ0 ಗುಟುಗುಟು ಗುಜುಗುಜು 
ಚಾರಿಟಿಯೆಂದುವಲ್ಲಲ್ಲಿ (ಛಂ. ೦೩-೩೨). 
ಗುಟುರಿಕ್ಕು (ಕ್ರಿ). ಗುಟುರುಹಾಕು; ಧೂಳ ಚೆಲ್ಲುತ ಗುಟಾರಿಕ್ಕುತ ಕರೆವುತ 
ಗೂಳಿ ಬಂದುದು (ಛರಣ. ೨೧-೪೩). 
[ ಗುಟುರ್ಯು (-ಆ ಕುಟುರ್ಕು) + ಇಕ್ಕು) 
ಗುಟುರಿಡು (ಕ್ರಿ).ಎಗುಟುರು; ; ಅದು ಸಿಂಹವೇ ಬಂತೆಂದೆಣಿಸಿ ಗುಟುರಿ 
ಡುತ್ತಾ ಹರಿಕುಲಿಶನಿದ್ದಲ್ಲಿಗೆ ಬಂತು (ಮಡಸ. ೯೩). 
[ ಗುಟುರ್ಕ್ಯು (ಆಕುಟುರ್ಕು) * ಇಡು) 
ಗುಟುರು, (ಕ್ರಿ). (ಗೂಳಿ ಮೊದಲಾದುವು) ಜೋರಾಗಿ ಧ್ವನಿಮಾಡಂ,- 
ಗರ್ಜಿಸು,-ಹೂಂಕಾರಮಾಡು : ಇಂಥ ದಿನಗಳಲಿ ರೇಡಿಯೋ ಕೂಡ 
[ <ಕುಟುರು, ] 


80 
ಗೂಳಿಯ ಹಾಗೆ ಗುಟುರುವದು (ನೆಲಮು. ೧೬-೦೮). 

ಗುಟುರ್ಕು « ಕುಟುರ್ಕು' ನೋ. 

ಗುಟುರುಹಾಕು (ಕ್ರಿ).ಎಗುಟುರೆಂ, ; ಒಂದು ಗೂಳಿ ಯು ಇನ್ನೊಂದು 
ಗೂಳಿಯನ್ನು ನೋಡಿ. , , ಗುಟುರುಹಾಕುವಂತೆ, ಹೂಂಕಾರ ಮಾಡಿದನು 
(ಎಳಿಕ. ಗೂಳಿಯಂತೆ ಗುಟುರುಹಾಕಿ ಮುಂದೆ ನುಗ್ಗಿ ಬರುತಿದೆ 
(ಛಾವಗೀ. ೦೦೪). [ಗುಟುರು ( ಆಕುಟುರ್ಯು) ಹಾಕು ( ಆಪಾಯ್ಯು;)] 

ಗುಟ್ಟ " ಗುಡ್ಡ್ಯ' ನೋ. 

ಗುಟ್ಟರಿಕೆ (ನಾ). ಗುಟಂರಂ $ ಡುರುಕಂ; ಆಗ ಧ್ವಜದಲ್ಲಿದ್ದ ವೃಷಭವು 
ಗುಟ್ಟರಿಕೆ ಹಾಕಲು (ಕೃವಾಕ. ೩೮). [ಗುಟ್ಟರು (-ಆಕುಟುರ್ಯು)* ಎಕೆ) 

40| ಗುಟ್ಟರು « ಕುಟುರ್ಕು' ನೋ. 

ಗುಟ್ಟಳಿ (ಕ್ರಿ). ೧. ಗುಟ್ಟುರಟ್ಟಾಗಂ ; ರಹಸ್ಯ ಬಯಲಾಗಂ. ೨. (ಆಲಂ) 
ಸತ್ವವಡಗು ; ಶಕ್ತಿಗುಂದು ; ಗುಟ್ಟಳಿದುದು ಮುನಿವರನಿಂದೆ ಕ್ಷೇತ್ರವ 
ಬಿಟ್ಟುದು ಭಾರ್ಗವ ಶರಕೆ (ಮೋಹತ. ೨೦-೦೦) ; ಗುಟ್ಟಳಿದುದು ವಜ್ರ 
ಮಯರಥ ನೇಗಿಲ ಪೆಟ್ಟು ಸಂಧಿಸಲು ನುಗ್ಗಾಯನ್ಹಿ (ಮೋಹೆತ. ೪೦-೩೯) ; 
ಕಟ್ಟರಸು ಕೌರವನು ಗಾಂಧರ್ವರಲಿ ಸಿಲ್ಕಿ ಗುಟ್ಟಳಿದನವ ವೀರನೇ 
(ಲಕ್ಷಳಾ. 8-33). [ಗುಟ್ಟು * ಅಳ್ಳಿ (ಲಬ) ) 


೨೫): 


ಗುಟ್ಟೆ 


ಗುಟ್ಟಿ, (ನಾ). ತೇದಂಹಾಕಂವ ಮಾತ್ರೆ,-ಗುಳಿಗೆ; ಕುಪ್ಪಮಾತ್ರೆ ; 
“ ಗುಟ್ಟಿಯೆನಲ* ಘುಟಿಕೆ [ಪಾಕಾಂ. ಗಂಟ್ಟಿಗೆಯೆಂನೆ ಘಂಳಿಗೆ] ವಲಂ ”(ಹತುನಿ. 
೩೦); ತಾಯಿ ಕೊಡುವ ಗುಟ್ಟಿಯಂತೆ, ವೈದ್ಯ ಕೊಡುವ ಕಹಿ ಕಷಾಯ 
ದಂತೆ (ಕಗದ್ಯ. ೦೩೦). [ ಎಸಂ. ಗುಟೀ] 
ಗುಟ್ಟಿ, ಗೂಟಿ (ನಾ). ೧. ಹಂದಿ; ಎಕ್ಕಲ ; ಕೋಡ ; “ ಎಕ್ಕಲ ಕೋಡ 
ಗುಟ್ಟಿ ಫೃಷ್ಟಿಯೆನಿಕ್ಕುಂ ” (ಕವಿಳಂ. ೬೦). ಗೂಟಿ; ೨. ಹಂದಿಗೆಡ್ಡೆ 
ವಾರಾಹೀಗೆಡ್ಡೆ ; ಕೋಟಿ ಕೊಟ್ಟು ಗೂಟಿ ತಿನ್ನು (ಗಾದೆ). 
[ “ಸಂ. ಫೃಷ್ಟಿ] 
ಗುಟ್ಟಿಗಟ್ಟು (ಕ್ರಿ). ಉಂಡೆಮಾಡಂ ; ಗುಳಿಗೆಮಾಡು ; ನಿಶಾಟನುಬ್ಬಿನ 
ಬಲವಂಂ ಗೋಣ್ಣುಟ್‌ದು ಗುಟ್ಟಿಗಟ್ಟುವೊಡಾನೆ ಸಾಲ್ವೆಂ (ರಾಮಾಕೃ. 
೧೦೦-೦4). [ಗುಟ್ಟೆ * ಕಟ್ಟು] 
ಗುಟ್ಟಿಗೆ " ಗುಳಿಗ್ನೆ? ನೋ. 
ಗುಟ್ಟು, (ನಾ). ೧. ರಹಸ್ಯವಾದ ವಿಷಯಂ; ಅಂತರಂಗವಿಚಾರ ; 
ಗೌಪ್ಯ ; ಗುಟ್ಟು ವೇಳ್ವಿನಯ್ಯ ಒಂದಿಷ್ಟು ಲಾಲಿಸೊ (ಪುರಂದ. ೪-೯-೦) ; 
ಕವಿತಾಸುಲಕ್ಷಣಗಳ ಗುಟ್ಟನಅೌಯದೆ ಕಷ್ಟಸಾಢ್ಯವಹ ಕೃತಿಗೆ ಮನಗೊಟ್ಟ 
ಳಿಂದೆನ್ನ ನಗೆಗೀಡುಮಾಡದೆ . .. ಮನ್ನಿಪುದಿದಂ ಸರ್ವಜನರು (ಶ್ರೀರಾಮ. 
೨-೪); ಇಬ್ಬರಾಡುವ ಗುಟ್ಟು ಕದ್ದು ಕೇಳುವ ಹೊಲೆಯ (ಗಿಳಿವಿಂ- 
೦೫-೦೩); ನಮ್ಮ ಸಂಸಾರದ ಗುಟ್ಟು ಹೊರಜಗತ್ತಿಗೆ ಕಾಣುವುದಿಲ್ಲ 
(ಕಾವೇರಿ. ೦೯೦); ಸ್ವಲ್ಪ ಹತ್ತಿರ ಹೋದ ಕೂಡಲೇ ಗುಟ್ಟು ಬಯಲಾಗಿ 
ಹೋಯಿತು (೮೮. ೩8): ಗುಟ್ಟು ಸಾವಿರಾಳ ಪೆಟ್ಟು (ಗಾದೆ). 
ಪ. (ಆಲಂ) ಕೆಚ್ಚು : ಸತ್ವ; ಗರ್ವ; ಮುಜ್‌ಯೆ ವಿರಹಿಯ ಗುಟ್ಟು 
ಬೆಣೆಯೆ ಕುಸುಮೇಷು ಕುಕಿಲಿಜಿಯೆ ಕೋಗಿಲೆ ದುಃಖವಟ್‌ಯೆ ಸುಖಿ 
ಜನಕೆ ಕಣ್ಣೆಅದುದು ವಸಂತಮಾಸಂ (ಪದ್ಮರಾ. ೮-೩). 
ಗುಟ್ಟುರಟ್ಟಾಗುಎರಹಸ್ಯವು ಬಯಲಾಗು ; ಗುಪ್ತಚರನು ಮುಂದಾ 
ಗಿಯೇ ಅಲ್ಲಿಗೆ ಹೋಗಿದ್ದರೆ ಗುಟ್ಟುರಟ್ಟಾಗುವುದು (ಕೂತಳಾ. ೬). 
[ದೇ॥ ತಮಿ. ಕುಟ್ಟು; ತುಳು. ಗುಟ್ಟು; ಕೊಡ. ಗಂಟ್ಟೀ; ತೆಲು. ಗುಟ್ಟು'] 
ಗುಟ್ಟು, (ನಾ). ಹೊಗೆವಾಸನೆ (?); ಗುಟ್ಟಡರದೆ ಕಾದ ಚಿಲುಪಾಲು 
ಮಕ್ಷಿಕೋಚ್ಛಿಷ್ಟವಿಲ್ಲದ ಜೇನುತುಪ್ಪ ಕಟ್ಟುಬೀಳದ ಸಕ್ಕರೆಯಿಂದೆ ಸವಿವಾತ 
ನೆಟ್ಟನೆ ಪೇಳ್ವುದೆನ್ನೊಡನೆ (ಮೋಹತ. ೨೩-೧. [ ಇ ಗುಷ್ಟು) 
ಗುಟ್ಟುಗಟ್ಟು (ಕಿ). ಗುಟ್ಟಾಗಿಡಂ ; ರಹಸ್ಯವಾಗಿಡಂ; ಈಗಳಿಲ್ಲಿ ನೆರವೇರಿದ 
ನಡೆನುಡಿಗಳನ್ನೆಲ್ಲ. . . ಗುಟ್ಟುಗಟ್ಟಿ, ಮಾತು ಬರಹಗಳಿಗರಿವಾಗದ 
ಎಚ್ಚರದ ನಿಚ್ಚಟರಾಗಿರಿ (ಮಂತ್ರ. ೮೪-೫). 
[ಗುಟ್ಟು * ಕಟ್ಟು,) 
ಗುಟ್ಟುಗಾಣಿಸು (ಕ್ರಿ). ಗುಟ್ಟನ್ನ್ನ ಬಹಿರಂಗಪಡಿಸಂ,- ಬಯಲಂ ಮಾಡು; 
ಗುಟ್ಟುಗಾಣಿಸದ ಪೊರ್ಕುಳದೀವುದುದಾತ್ತಸೌಖ್ಯಮಂ (ಹಾಳಾಸ್ಕ. ೦-೦೩- 
೨೬). [ಗುಟ್ಟು + ಕಾಣಿಸು] 
ಗುಟ್ಟುಗೊಲೆ (ನಾ). ಗುಟ್ಟಾಗಿ ಮಾಡುವ ಕೊಲೆ; ರಹಸ್ಯವಧೆ: 
ಆ ಧೀರ ಸಮರ್ತದಳವಾಯಿ ವಿಕ್ರಮರಾಯರೂ ಗುಟ್ಟುಗೊಲೆಯಾಗಿ 
. * ಇವನಿಗೆ ರಾಜ್ಯಾಭಿಷೇಕವಾಗಬೇಕಾಯಂತ್ತಿ (ಮಂತ್ರಶ. ೬೭-೩). 
[ ಗುಟ್ಟು, * ಕೊಲ್ಮೆ] 
ಗುಟ್ಟುನೆರೆ (ಕ್ರಿ). ಗುಟ್ಟಾಗಿ ಸೇರು; ರಹಸ್ಯವಾಗಿ ಕೂಡು ; ನಿಮ್ಮ 
ಆಮಂತ್ರಣದಂತೆ ಕಟ್ಟಸವಸದಿಂದ ಇಂದೂ ಗುಟ್ಟುನೆರೆದಿರುವ ಈ ಮಹಾ 
ಸಭೆಯು ನಿಮಗೆ ಸಿದ್ಧವಾಗಿರುವುದು (ಮಂತ್ರಶ. ೬೬-೦೯). 
[ ಗುಟ್ಟು; * ನೆರೆ; 1] 
ಗುಟ್ಟುಮಾಡು (ಕ್ರಿ). ಗುಟ್ಟಾಗಿಡು; ರಹಸ್ಕವಾಗಿಡಂ; ಅವನದು ಗುಟ್ಟು 
ಮಾಡುವ ಸ್ವಭಾವ (ಕೂಢಿ). [ಗುಟ್ಟು * ಮಾಡು] 


೨೫೩೩ 


ಗುಡಸು 


ಗುಟ್ಟುಮಾತು (ನಾ). ರಹಸ್ಯವಾದ ಮಾತಂ ; ಮೆತ್ತಗೆ ಗುಟ್ಟುಮಾತನ್ನು 
ಕಿವಿಯಲ್ಲಿ ಹೇಳುತ್ತಾರೆ (ಆಲಹೂ. ೪೭. ಗುಟ್ಟು; ೬ ಮಾತು) 

ಗುಟ್ಟೆ "ಗುಡ್ಡ, ನೋ. 

ಗುಡ (ನಾ). ೧. ಬೆಲ್ಲ; “ಗುಟ ಗುಡಮುಮಕ್ಕೂಂ” (ಕವಿಕಂ. ೨೦೮) ; 
ವಿಷ್ಟೋದಕ ಗುಡ ಧಾತಕೀ ಸಂಯೋಗದಿಂದಮೆಂತು ಮದವಿಕಾರಮೆಸೆ 
ದಿಪ್ಪುದು (ಆದಿಪು. ೨-೯ ವ) ; ಬುಧಸಮಿತಿ ಮೆಚ್ಚೆ ಪೇಟ್ವಂ ಮಧುರ ಗುಡ 
[ ಪಾಕಂ. ರಸ ]ಪ್ರಚುರ ವಚನರಚನೆಗಳಿಂದಂ (ಛಂದೋಂಬು. ೦-೩೦) ; ತೈಲ 
ಫೃತ ಗುಡಪ್ರಕರ ರಸಭಾಂಡದುಗ್ರಾಣದೊಳ್ಳನೆಗಳುಂ (ಜಿಬಪು. ೩-೫೦) ; 
ಕರದಿ ಗುಡಮಿಹುದೆಂದು ಬೇವಿನ ತಿರುಳ ಮೆಲುವರೆ (ಗಗತಾ. ೧೩-೨3೦). 
೨. ಚೆಂಡು, ಗೋಲಿ ಮಂಂತಾದ ದುಂಡಾಗಿರುವ ವಸ್ತು. [ಸಂ.] 

ಗುಡಗತಾಣ (ನಾ). ಒಂದಂ ಪ್ರದೇಶದ ಹೆಸರು : ಕಿಟು*ಕೆಆ್‌ ಗುಡಗ 
ತಾಣಮ್‌ ನೊಕ್ಕಿಗೋಡು ಮಣಲಿ ಮಕ್ಕಿಯಸ್ಯ » ೫ (ಮೃಆಕಿ. ೧೯೦೮; 
೧೦; 70). [?] 

ಗುಡಗುಡಿ " ಗುಡುಗುಡಿ' ನೋ. 

ಗುಡಜೀರಿಗೆ (ನಾ). ವಂದುವೆಕಾಲದಲ್ಲಿ ವಧೂವರರು ಪರಸ್ಪರ ತಲೆಯ 
ಮೋಲೆ ಹಾಕುವ ಜೀರಿಗೆ ವಂತ್ತು ಬೆಲ್ಲ; ಗುಡಜೀರಿಗೆಯಿತ್ತು ಕರಗಳ 
ಕೂಡಿಸಿ ಹೊಡೆದರು ಸನ್ನೆಭೇರಿಗಳೆ (ಜನರಾ. ೯-0೪೯). " ಜೀರಿಗೆಬೆಲ್ಲ' 
ಪರಾ. [ಗುಡ 4 ಜೀರಿಗೆ] 

ಗುಡಪಾಕ (ನಾ). ಬೆಲ್ಲದ ಪಾಕ; ಈ ಚೂರ್ಣವನ್ನು ಹಾಕಿ ವಟಕಗಳಿಗೆ 
ತಕ್ಕಂತೆ ಗುಡಪಾಕ ಮಾಡಿ ಕಲಸಿ (ಸಕವೈ. ಪರಿ. ೪೪೭). 

[ ಗುಡ + ಪಾಕ] 


ಗುಡಪಾನ (ನು). ಬೆಲ್ಲ ಸೇರಿಸಿದ ಪಾನೀಯ ; ಬೆಲ್ಲದ ಪಾನಕ; 


ಗುಡಪಾನಂಗಳೊಳದ್ದೆ ಬೇವಿನ ಫಲಂ ಸ್ವಾದಪ್ಪುದೇ (ಸೋಮೇಕ. ೯೭). 
[ಗುಡ + ಪಾನ] 

ಗುಡಪಾಲ (ನಾ). ಒಂದು ಬಗೆಯ ಗಿಡ; ಹೂಲಿಗಿಡ ; “ಪಾಂಡಂಫಲೀ” 
(ಪಂಡಿತ). [ಸಂ.] 

ಗುಡಪುಷ್ಪ (ನಾ). ಹಿಪ್ಪೆಮರ ; ವಂಧೂಕ ; “ವಂಧೂಕತರು ಗುಡಪುಷ್ಪಂ” 
(ವಸ್ಮುಕೋ. ೩೪೪೯): “ಮಧೂಕಃ, ಗುಡಪುಷ್ಟಃ, ಮಧುದ್ರುಮಃ, 
ವಾನಪ್ರಸ್ಥ ಃ, ಮಧುಷ್ಮೀವ 1-೫ ಹಿಪ್ಪೆಗಿಡ ” (ಸಿದ್ಧಾಂತಿ. ೦೦೩). 

[ಸಂ.] 

ಗುಡಫಲ (ನಾ). ಗೋಣಿಮರ; ಪೀಲುವೃಕ್ಷ; “ ಪೀಲುವೆನಲ್ಲುಡ 
ಫಲಂ” (ವಸ್ತುಕೋ. ೩೪-೮): “ ಹೀಲುಃ, ಗುಡಫಲಃ, ಸ್ರಂಸೀ -೩ 
ಗೋನುಮರ, ಗೋಗಿನಾರು ಪ್ರಸಿದ್ಧ. ಗೋಣೀಮರವೆಂದು ಕೆಲವರನ್ನು 
ವರು” (ಸಿದ್ಧಾಂತಿ. ೦೦೩). [ಸಂ.] 

ಗುಡಮೇಟಕೆ (ನಾ). ಒಂದಂ .ಬಗೆಯಂ ವನಸ್ಪತಿ; (ಮೈಔಗಿ. ೨೦-೩೯೫): 

[?] 

ಗುಡಯ (ನಾ). (?): ನೀರಿಲೆಯ ಬಡವೊಳಗೆಆ್‌ಯ ಗದೆ ಕ ೨ ಗುಡಯ 
ಹಳಲಗದ್ದೆ ಖ ೨ ಬಾಭೆಯ ಗದ್ದೆ ಖ ೮ ಸಲಗೆ ಭೂಮಿಯೆಂಟುನೂಜು 
ಮಿನು ದರ್ಮಾರ್ತವಾಗಿ ಕೈಂಟ್ಟ ಕೊಡಗೆ (ಮೈಟರಿ. ೧೯೪೬, 38-೭೬; 
1492. [?] 

ಗುಡಲು « ಗುಡಿಲ್‌' ನೋ. 

ಗುಡವಾಣ " ಗುಡಂವನ' ನೋ. 

ಗುಡವಿಕಾರ (ನಾ). ಕಾಕಂಬಿ; ಗಡಿಗೆಬೆಲ್ಲ; “ ಗುಡವಿಕಾರಂ ಘಾಣಿತಂ 
ಮತ್ಸ್ಮ್ಯಂದಿ £ಡಿ] ಖಂಡಶರ್ಕರೆ ಸಿತಾಹ್ವೆಯಮೆನಿಕುಂ ” (ವಸ್ತುಕೋ. 
೯೪-೦೨). [ ಗುಡ +೬ ವಿಕಾರ] 

ಗುಡಸು "ಗಂಡಂಸು' ನೋ. 


ಗುಡಾಕು ೨೫೩೪ ಗುಡಿಗಟ್ಟು, 


ಗುಡಾಕು, ಗುಡಾಕೆ, ಗುಡಾಖು (ನಾ). ಬೆಲ್ಲ ಮಾದಕ ಹಾಗೂ ಸುಗಂಧ 
ದ್ರವ್ಯಗಳನ್ನು ಬೆರಸಿ ಹದಗೊಳಿಸಿದ ತಂಬಾಕಂ; ಗುಡಾಕನ್ನು 
ಹೈದರಾಬಾದಿನಿಂದಲೇ ತರಿಸುತ್ತಾರೆ (ಜಾರುದಾ, ೬3). ಗುಡಾಕೆ : ಆಗ 
ಗುಡಾಕೆಯ ಗುಳಿಗೆಯನ್ನು ಹೊರತೆಗೆದು . . . ಹೊತ್ತಿಸಿ ಒಂದೆರಡು 
ದಮ್ಮು ಸೇದಿ ಮುದುಕನ ಕೈಗೆ ಒಪ್ಪಿಸಿದನು (ನಿಷ್ಕಾಮ. ೩೨). ಗುಡಾಖು ; 
ಆ ನಾಯಿಕಸಾನಿಯು ಹೊಗೇಸೊಪ್ಪ, ಅಡಕೆ, ಎಲೆ, ನೆಸ್ಕ, ಗುಡಾಖು, 
ಭಂಗಿ . . . ಇವುಗಳನ್ನು ಅಂಗಡಿ ಇಟ್ಟುಕೊಂಡು ಕೂತುಕೊಂಡಳು 
(ಪೇಟೀಮಾ. ೪8). [+ ಹಿಂ ಮರಾ. ಗುಡಾಕೂಗ] 

ಗುಡಾಕೆ " ಗುಡಾಕು' ನೋ. 

ಗುಡಾಕೇಶ (ನಾ). ೧. ದಟ್ಟವಾದ ಕೂದಲುಳ್ಳವನು. ೨. ಅರ್ಜುನ. 
೩. ಶಿವ. ೪, ಶ್ರೀಕೃಷ್ಣ. [ಸಂ. ] 

ಗುಡಾಖು  ಗುಡಾಕಂ' ನೋ. 

ಗುಡಾಣ " ಗುಡುವನ ' ನೋ. 

ಗುಡಾರ « ಗೂಡಾರ ' ನೋ. 

ಗುಡಾರಗಟ್ಟು(ನಾ). ಗಂಡಾರದ ಮಾದರಿಯಲ್ಲಿ ಮೇಲ್ಭಾವಣಿಯಿಂರುವ 
ಮನೆ ; ಡೇರೆಯಂತಿರುವ ಮನೆ : ಎಂಟೆಂಟು ಮನೆಗಳಿದ್ದುವು ಅವರಲ್ಲಿ 
ಸ್ವಲ್ಪ ತೊಟ್ಟಿಗಳು -ಸ್ವಲ್ಪ ಗುಡಾರಗಟ್ಟುಗಳು (ಜೆಂಗಾಳ್ಕ. ೩೪೦). 

[ಗುಡಾರ (ಆ ಗೂಡಾರ) + ಕಟ್ಟು] 

ಗುಡಾರು " ಗೂಡಾರ' ನೋ. 

ಗುಡಾರೆ " ಗೂಡಾರ' ನೋ. 

ಗುಡಾಳಕ (ನಾ). ದಟ್ಟವಾಗಿರುವ ಕೂದಲುಳ್ಳವನು; ಎಷ್ಟು: 
ವರಮಕುಟಮಣಿಕಾಂತಿ ಪರಿಬಂಧುರ ಗುಡಾಳಕ ನಿಚಯ ಸುಮನೋಹರ 
ಚತುರ್ಭುಜಮೂರ್ತಿಯಲಿ ತೊಳತೊಳಗಿ ರಂಜಿಸಿದ (ನಿಛಾಗೆ. ೦೦-೩-೩೬). 
 ಗಂಡಾಕೇಶ' ಪರಾ. [ಸಂ. ಗುಡಾಲಕ] 

ಗುಡಿ, (ನಂ). ೧. ಮಂಡಲ; ವೃತ್ತ; ಸುತ್ತು : ಪರಿವೇಷ :, ಪರಿಧಿ 1- 
೨ ಸೂರ್ಯ ಪರಿವೇಷವೆಂಬ ಗಗನಗುಡಿಯ ಹೆಸರುಗಳು (ಸಿದ್ಧಾಂತಿ. ೩೨). 
" ಗುಡಿಗಟ್ಟು, ' ಪರಾ. ೨. ಮೊತ್ತ; ಗುಂಪು, ಸವೂಹ: 
ಪವಳದ ರನ್ನದ ಗುದಿಗಳ ಗುಡಿಗಳ ನವಮೌಕ್ತಿಕ ರಂಗದ ದಾಂಗುಡಿಗಳ್‌ 
ಮೆಟಿ3ದವು (ರಾಜಕೀ, ೯-೪೧ ರಗಳೆ). " ಗಂಡಿಯಿಂಟಾ, ' ಪರಾ. 

[ದೇ8 ತೆಲು. ಕೊಲಾ. ಗುಡಿ] 

ಗುಡಿ, (ನಾ). ೧. ಬೆಟ್ಟದ ತಂದಿ,- ಶೃಂಗ; (8). ೨. ಧ್ವಜ ; ಬಾವುಟ ; 
ಪತಾಕೆ : ಗುಡಿ ಶಂಖಂ ಚಾಮರಂ ಬೆಳ್ಗೊಡೆ (ಎಇ. ೫171, ೩೩0-೧೩; 929) ; 
ಬಿಡುಮುತ್ತಿನ ರಂಗವಲಿ ಮಿಳಿರ್ವ ದುಗುಲದ ಗುಡಿ (ಪಂಪಛಾ. ೩-೨) ; 
ನಭಕೆ ನೆಗಪಿ ಪೊಳೆವ ಗುಡಿಯಿಂ ಪತಾಕಾಳಿಯಿಂ ಶೋಭಿಸುತೆ ತದ್ಗು ರುವರಂ 
(ಪದ್ಮರಾ. ೩-೩೦) ; ನುಡಿಯ ಭಂಡರು ಕೆಲರು ಸಿಂಧದ ಗುಡಿಯ ಭಂಡರು 
ಕೆಲರು (ಕುವ್ಮಾಕ. ೦೩-೫). ೩. ಹೊಸವರ್ಷದಂದಂ ಮನೆಯ ಬಾಗಿಲು 
ಗಳಲ್ಲಿ ನೆಡುವ ಜಯಸ್ತಂಭ ವಂತ್ತು ಅಂದು ಆಚರಿಸುವ ಹಬ್ಬ. 
" ಗಂಡಿಪಾಡಿವ ' ಪರಾ. 

[ ದೇಜ ತಮಿ. ಮಲ. ತುಳು. ಕೊಡ. ತೆಲು. ಕೊಡಿ! 

ಗುಡ್ಕಿ (ನಾ). ೧. ವಂನೆ ; ಕಂಟೀರ ; ಗುಡಾರ; “ ದೂಷ್ಕಂ, ಸ್ಕೂಳಂ, 
ಪಣಕುಟೀ, ಗುಣಲಯುನೀ, ಕೇಳಿಕಾ- ಈ ೫ ಗುಡಿ” (ಹಲಾಯು. ೭೪-೫೯೭); 
ಬೀಡಿಂಗೆ ಬೀಡುವಿಡಲ್‌ ನೆಲನುಂ . . . ಗುಡಿಯ ಗೂಂಟಕ್ಕೆ ಬಲ್ಲಡವಿಗಳುಂ 
(ಪಂಪಧಾ. ೯-೦೦೪ ವ) ; ಗುಡಿಗುಡಿ ಕೇರಿಕೇರಿಯೊಳು ವಂದನಮಾಲೆಗಳಿತ್ತ 
ನೋಟ್ಟಿಡಂ (ಪುಣ್ಕಾಸ್ತ. ೭-೮೦). ವಿ. ದೇವಾಲಯ; ದೇವಸ್ಥಾನ: 
ಗುಡಿಯಂ ಪೊಕ್ಕೀರೇಟ್ವಿಗದೊಡೆಯಂ ಸೋಮೇಶ್ವರಂಗೆಜಿಗಿ AS ತದ್ಭಕ್ತಂ 
(ಉದೃಟ, ೦೦-೭೭) ; ಗುಡಿಯೆ ಮಾತಾಡುವಂದದೊಳೋರ್ವನೊಳಗಿರ್ದು 


ನುಡಿದರನ್ಯರ ಕಿವಿಗೆ ಪ್ರತಿಶಬ್ದದಿಂದಾಗಲೊಡನೆ ತಾಂ ಕೇಳಬಂದಂತೆ 
(ಹೆಬಪು. ೧-೩೦): ನಳಿನದಳಾಕ್ಷನ ಗುಡಿಯ ಶಿಖರದ ಮೇಲಳವಟ್ಟುದು 
ಹೊನ್ನ ಕಳಸ (ಕಂನವಿ. ೭-೭೮); ಗುಡಿ ಬಸದಿಯೆ ಜಿನನೆ ಜಗಕ್ಕೊಡೆಯಂ 
ಬೇರಿನ್ನು ದೈವಮುಂ ಗುಡಿಯುಂ ಪೇಳ್ಪೊಡವಿಯೊಳಳವೆ (ವೈಷವಿ. 
6 ೩೪-೧೨). ೩. ವಿತಾನ ; ವಂಂಟಪ : ವಸುಧೆಗೆ ಗುಡಿ ಕವಿದಂತೆಣ್ಣೆಸೆಯಂ 
ಬಾಸಣಿಸಿ ., . ಎಸೆದುದು ಭುವನೈಕಭವನದಂತಾ ಭೂಜಂ. (ಜಗವಿ. 
೪-೪೬). ೪. ಕೆತ್ತನೆಕೆಲಸ ; ಕುಶಲಕೈಗಾರಿಕೆ. "ಗಂಡಿಕೈಗಾರಿಕೆ' ಪರಾ. 
೫. ಬಣ್ಣದ ಕೆಲಸ; ವರ್ಣ ಲೇಪಿಸುವಿಕೆ. « ಗುಡಿಕಟ್ಟ್ವು ' ಪರಾ. 
[ ದೇ॥ ಶಮಿ. ಮಲ. ಕಂಡಿ; ತುಳು. ಗುಡಿ; ಕೊಡ. ಕುಡಿ: 
10 ತೆಲು. ಗುಡಿ./ಸಂ. ಕುಟಿ] 
ಗುಡ್ಮಿ (ನಾ). ವಂಂಖವಾಡ ; ವಂಸುಕು. «ಗಂಡಿಗುವ್ಮ್ಯ' ಪರಾ. 
[ದೇ.॥ ತುಳು. ಗುಡಿ) 
ಗುಡಿಕ (ನಾ). ಧನಿಯ ; ಕೊತ್ತಂಬರಿ. “ ಗುಟಿಕ ಕೊತುಂಬರಿ ” (ಆಳಾನಿ: 
೯-೨೩). [?] 
15| ಗುಡಿಕಟ್ಟಿಸು « ಗಂಡಿಗಟ್ಟಿಸು' ನೋ. 
ಗುಡಿಕಟ್ಟು,* ಗುಡಿಗಟ್ಬ್ಬ, ' ನೋ. 
ಗುಡಿಕಟ್ಟು, " ಗಂಡಿಗಟ್ಟ್ಕು' ನೋ. 
ಗುಡಿಕಟ್ಟು,  ಗುಡಿಗಟಲ್ಬು' ನೋ. 
2ಡಿಕಾರ " ಗುಡಿಗಾರ ' ನೋ. 
20| ಗುಡಿಕೈಗಾರಿಕೆ (ನಾ). ೧. ಕೆತ್ತನೆಯ ಕೆಲಸ,-ಉದ್ಯವಂ. ೨. ಮನೆಗಳಲ್ಲಿ 
ಮಾಡಬಹುದಾದ ಸಣ್ಣ ಪ್ರಮಾಣದ ಕೈಗಾರಿಕೆ: ಗೃಹಕೈಗಾರಿಕೆ : 
ಹಳೆಗಾಲದ ಯಾವ ಗುಡಿಕ್ಕೆಗಾರಿಕೆಗಳೂ ಇಂದು ಉಳಿಯುವುದು ಕಷ್ಟ 
(ಗೊಂಡಾರ.೧೯೭) : ಕಾಲಕ್ರಮೇಣ ದರಿದ್ರಾವಸ್ಥೆಗೆ ಇಳಿದುಹೋದ ಗುಡಿ 
ಕೈಗಾರಿಕೆ ಅದು (ನಡುಗೋ. ೦೪); ಗುಡಿಕೈಗಾರಿಕೆಗಳು ಬಲಗೊಳ್ಳುತ್ತಲೇ 
25 ಇವೆ (ಏಶಿಸಂ. ೪೨. [ಗಂಡಿ * ಕೈಗಾರಿಕೆ] 
ಗುಡಿಗ (ನಾ). ಕೆತ್ತನೆ ಕೆಲಸದವನಂ ; ಕುಶಲಕರ್ಮಿ (?)'; ಅಸಗನ 
ಮುನಿಸು ಕತ್ತೆಯ ಸ್ನೇಹ ಸರ್ಪನ ಮುನಿಸು ಕಪ್ಪೆಯ ವಿಹಾಹ ಸಬರನ 
ಸೊಪ್ಪಡಿಗೆ ಗುಡಿಗನ ಮನೆಯಂತೆ ಇವು ಅಡಗಿಹೆ ಭೇದವನಣ ಆತುರ 
ವೈರಿಮಾರೇಶ್ವರಾ (ನಗಮಾ. ೩೭). " ಗುಡಿಗಾರ ' ಪರಾ. 
80 [ ಗುಡ್ಕಿ * - ಗ್ಯ] 
ಗುಡಿಗಟ್ಟಿಸು, ಗಂಡಿಕಟ್ಟಿಸು (ಕ್ರಿ). ೧. ಉತ್ಸವಕ್ಕಾಗಿ ಊರಲ್ಲಿ ಬಾವುಟ 
ಗಳನ್ನ ಕಟ್ಟಿಸು: ಪೊಟಲ ಬೀದಿವೀದಿಗಳನಿತುಮನೋರಂತೆ ತಳಿದು 
ಗುಡಿಗಟ್ಟಿಸಿ (ಆದಿಪು. ೫-೮) ;. ನಡಿಗಟ್ಟಿಸಿ ಬದ್ದವಣಮನೆಡೆಯುಡುಗದೆ 
ಪೊಯ್ಸಿ (ನೇಮಿಪು. ೦೦-೦೬೩) ; ಪುರದೆೊಳ್‌ ಕೂಡೆ ಗುಡಿಗಟ್ಟಿಸಿ “ಮೃದು 
5| ಮೃದಂಗ ನಿಸ್ಸಾಳ ಭೇರೀ ಶಂಖ ಕಹಳೆಗಳ ಬಹಳ ಧ್ವನಿಯುಣ್ಮೆ . . . 
ಪ್ರತ್ರೋತ್ಸವಂ ಕೊಂಡಾಡಿ ಸಕಲಸಂಭ್ರಮದಿಂದರಮನೆಗೆ ಬಂದು (ನಂಬಿರ. 
೨-೯೦). ೨. ರೋಮಾಂಚನವನ್ನುಂಟಂಮಾಡುಂ ; ಕುಟಿಲಾಳಕಿಯರ 
ನುಣ್ಣಲ್ಲ ತೊಂಡೆವಣ್ಣುಟಿಯ ಕರ್ದುಕಿ ಮೆಯ್ನವಿರ ಸುಟಿಯಿಂದ ಗುಡಿ 
ಗಟ್ಟಿಸುವ ಮಾಗಿಯ ಹಿಮ ಎಟನಂತೆ ಕಣ್ಣೆ ರಂಜಿಸಿತು (ಮೋಹತ. ೪-೪೩). 
40| ಗುಡಿಕಟ್ಟೆಸು ; ೧. ಭೂಪತಿ ಪುರದೊಳಗೆ ಗುಡಿಕಟ್ಟಿ ಸಿದನತ್ಯಧಿಕಹೆರ್ಜದಲಿ 
(ಕುವ್ಕಾಸ. ೦೩-೫8). [ಗುಡಿಗಟ್ಟೂ + - ಇಸು) 
ಗುಡಿಗಟ್ಟು,, ಗುಡಿಕಟ್ಟು (ಕ್ರಿ). ೧. ಮಂಡಲಾಕಾರವಾಗು ; ಚಂದ್ರ, 
ಸೂರ್ಯಬಿಂಬಗಳ ಸುತ್ತ ಪರಿವೇಷ ಕಟ್ಟು ; ಗಗನದೊಳೊಡ್ಡುಗಟ್ಟಿ 
ಬೆಳಗಾ ಬರುತಿರ್ಪುದದಲ್ತು . . . ಜನಕಂ ಬರುಶಿರ್ದಪನೆಂದು 
«| ಕಣ್ಟೊಲಂಬುಗೆ ನಲಿದತ್ತು ದಿಟ್ಟಿವೆಳಗಿಂ ಗುಡಿಗಟ್ಟಿ ಪ್ರರಾಂಗನಾಜನರೆ 
(ಪಂರಾಮಾ. 8-೨೭); ಚಂದ್ರಂಗೆ ಗುಡಿಗಟ್ಟಿದಂತೆ (ಸೌಗಂಧಿ. ೧೩೦-೦೨) 


ಗಂಡಿಗಟ್ಟು, 


೨. ಸುತ್ತುಹಾಕಂ ; ಪ್ರದಕ್ಷಿಣೆವತಾಡಂ : ಒರ್ವ ಶಿಶುವಂ ಮಕ್ಕಳೆಲ್ಲಂ 
ಬಿಟ್ಟೋಡಿ ಪೋಗಲಲ್ಲಿಗೆ' ಮತ್ತಗಜಂ ಪರಿತಂದು ಬಲವಂದು ನಿಂದು 
ಗುಡಿಗಟ್ಟೆ ಪೊಡಮಟ್ಟು ಪೋದುದು (ನಂಬಿರ. ೨-೪೨). ೩. ಸುತ್ತು 
ಗಟ್ಟು ; ಸುತ್ತಲೂ ಆವರಿಸು ; ಒಟ್ಟಿಗೆ ಸೇರು; ದೂತರೆ ತರೆ ಬಂದ 
ಸಬ್ಬವದ ಮಾತುಗಳಂ ಗುಡಿಗಟ್ಟಿ ಕೇಳರೇ (ಪಂಪಛಾ. ೪-೦೦೦) ; ಸುರರು 
ಗುಡಿಗಟ್ಟಿದರು ಮುತ್ತಿದ ತರುಚರರು ಹಿಮ್ಮೆಟ್ಟಿದರು (ತೊರರಾ. ೬-೩-೮); 
ಸಲೆ ಪ್ರಾಣಲಿಂಗಂ ಸಂಬಂಧಿಯಂ ಮಾಡಿ ಮತ್ತೊಲಿದು ನಿಜಕುಖಮಿತ್ತು 
ಫೋಗಲಾತನ ಮಂತ್ರಿಕುಲಮಿರದೆ ಗುಡಿಗಟ್ಟಿ ಮಿಗೆ ಸಮಾಧಿಸ್ಥಿ ತನ ಮಾಡಿ 
ಪೋಗಲ್ಕೆ (ಕಬಪು, ೫೭-೭೨) ; ಶರಣರು ಅಲ್ಲಲ್ಲಿ ಗುಡಿಗಟ್ಟಿದರು (ರಕಿಬ. 
೯೯). ೪ಿ. ಕೂಡಿಸಿ ಕಟ್ಟು; ಕೆದರಿದ ಕೇಶಪಾಶಗಳ ಗುಡಿಗಟ್ಟಿ ಮುಖ 
ಎಧುಂತುದಗೆ ಕಾಣಿಕೆಯಿತ್ತ ತೆರದಿ ಕೋಪಾಗಾರಮಂ ತಡೆಯದೊಳಪೊಕ್ಕು 
(ಚೆಂಕಾರಾ. ೨-೫-೨೪). ಗುಡಿಕಟ್ಟು, : ೩. ಗಿಡಗಿಡದಿ ಕುಳಿತ ಪಕ್ಷಿಗಳೆಲ್ಲ. 
ನೋಡುತಲಿ ಹಿಡಿದು ಜೇನುತುಪ್ಪ ತಂದು ಬಾಯಿವಳಗ ಹಾಕಿ ಗುಡಿಕಟ್ಟೆ 


೨೫೩೫ 


ಗುಡಿಗೆಅ 


ಗುಡಿಗಟ್ಟುು (ನಾ). ಗಂಡಿಯ ರಚನೆ; ದೇವಸ್ಥಾನದ ನಿರ್ಮಾಣ: 


ಇನ್ನಿಡಿಕಿಟಿದ ಗುಡಿಗಟ್ಟುಗಳನು ದೇವಾಲಯದ ಗಡಣಗಳನು .(ಕೀವಣ. 


8-8). [ಗುಡ್ತಿ* ಕಟ್ಟು) 


ಗುಡಿಗಾರ, ಗುಡಿಕಾರ (ನಾ): ೧. ಮರದಿಂದ ಬೊಂಬೆ ಮೊದಲಾದ 


ಕೆತ್ತನೆ ಕೆಲಸವನ್ನು ಮಾಡುವವನು ; ಸೊರಬ ಸಾಗರದ ಗುಡಿಗಾರರು 
ಕೆತ್ತುವ ಶ್ರೀಗಂಧದ ಮತ್ತು ದಂತದ ಸಣ್ಣಸಣ್ಣ ವಿಗ್ರಹಗಳು ಸಣ್ಣ 
ಪ್ರಮಾಣದಲ್ಲಿ ಸುಂದರವೆನಿಸಿಕೊಳ್ಳುತ್ತವೆ (ಮೈವಾಸ್ತು. ೩೩). ೨. ಬಣ್ಣ 
ಹಾಕುವವನು: ಇಷ್ಟು, ಗುಡಿಗಾರ ಬರೆಯುವುದಾದರೆ ಬರೆಯ 
ಬಹುದಾದ ಪಾಟಾಳಿ ಪರಮಯ್ಯನ ಚಿತ್ರ. (ಕಹಸ. ೪8); ಗುಡಿಕಾರ ; ೧. 


ಚಿತ್ರಕಾರನ ವರ್ಣವೈಶಿಷ್ಟ್ಯವನ್ನು, ಗುಡಿಕಾರನ ಹಸ್ತ ಚಳಕವನ್ನು, 


ಶಿಲ್ಪಿಯ ಪ್ರತಿಸೃಷ್ಟಿ ಸಾಮರ್ಥ(್ಯವನ್ನು ಕಾಣಬಹುದು (ಚಿದೇವ. ೪೯). 
[ ಗುಡ್ಕಿ + - ಕಾರ್ಮ (-ಆ ಕಾಜ) 


ಗುಡಿಗಿ (ನಾ). ಎ ಗಂಡಿಗಿಚಲ್ಲಣ ; “ಉದ್ದ ಸಣ್ಣಾದ ಚೊಣ್ಣ” 
(ಜಾನಕೋ. ೪೯). [ -ಹಿಂ. ಗಂಡಗೀ; ಮರಾ. ಗಂಡಫೀ ] 

ಗುಡಿಗಿಚಣ್ಮ " ಗುಡಿಗಿಚಲ್ಲಣ' ನೋ. 

ಗುಡಿಗಿಚಲ್ಲಣ, ಗುಡಿಗಿಚಣ್ಣ, ಗಂಳಗಿಚಣ್ಣ, ಗುಳಗಿಚೊಣ್ಣ 


ನಿಂತವು ಬಿಸಿಲು ಬೀಳದೆ ಶಿಶುವಿಗೆ (ಕರಾಳ. ೨೯೪).. [ಗುಡಿ, ೬ ಕಟ್ಟು] 
ಗುಡಿಗಟ್ಟುು, ಗುಡಿಕಟ್ಟು, (ಕ್ರಿ). ೧. ಬಾವುಟವನ್ನು ಕಟ್ಟು; ಧ್ವಜ | 
ವನ್ನು ಏರಿಸು: ನೀರದಪಥದೊಳ್‌ ತಗುಳ್ದರಿಗನಂ ಫೊಗಟ್ಣಾಡಿದನಂದು 


ದಂಡಕಾಷ್ಮದ ತುದಿಯೊಳ್‌ ಪಳಂಚಲೆಯೆ ಕೋವಣವಂ ಗುಡಿಗಟ್ಟಿ 
ನಾರದಂ (ಪಂಪಥಾ. ೧೨-3೦೯): ಗುಡಿಗಟ್ಟುವ ಪೌರಜನದಿಂ ಗಳಿಗೆವಟ್ಟಲ 
ನಾರೈವ ಜೋಯಿಸರಿಂ (ರಾ ಅಶೆ. ೮-೩ ವ); ಸಮಾಜದ ಮನಸ್ಸಿನಲ್ಲಿ 


(ನಾ). ಮೊಳಕಾಲಿನವರೆಗೆ ಇರುವ ಚಲ್ಲಣ; ಅಮರಾವತಿ 
ಮತ್ತು ನಾಗಾರ್ಜುನಕೊಂಡದ ಕೆತ್ತನೆಯ ಕೆಲಸಗಳಲ್ಲಿ ಕೆಲವರು ಪುರುಷರು 
ಗುಡಿಗಿಚಲ್ಲಣಗಳನ್ನೂ ಅಂಗಿಗಳನ್ನೂ ಧರಿಸಿದ್ದಂತೆ ಕಾಣಿಸಲಾಗಿದೆ (ದಥಾಇ. 


ಮಾತಿನಲ್ಲಿ ಮಾಡಿಕೆಯಲ್ಲಿ ಅವನ ಕೀರ್ತಿ ಗುಡಿಗಟ್ಟುತ್ತಿತ್ತ) (ನಾಡೋಜ. | 20 
93). ೨. ಮೈಗೂದಲು ನಿವಿಂರು; ನವಿರೇರು ; ರೋಮಾಂಚನ 
ವಾಗು; ಮಹೇಂದ್ರನು ಮಾಡುವ ಸತ್ಕಾರವಂನೂಹಿಸಿ ನೋಡಿ ಪ್ರಹ್ಲಾದಂ |` 
ದೇಹದೊಳಗೆ ಗುಡಿಗಟ್ಟಿ ತಳಿದನು. ಪ್ರಹ್ಲಾದನನೆಂಬ ನಾಮವನು (ಅಂಜ. 
8-೦೪): ಪುಳಕಂ ಸಂದಣಿಸಿ ತನುವಿನೆೊಳ್‌ 'ಗುಡಿಗಟ್ಟೆ ಬೆಮರ್ವನಿಗಳಿಂದಂಗ 
ಯಪ್ಟಿ ತೊಪ್ಪನೆ ತೋಯೆ (ಪದ್ಮರಾ. ೭-36). ೩. ಎದ್ದುನಿಲ್ಲು; ನೆಟ್ಟ | ೩5 
ಗಾಗು ; ನಿಟ್ಟಿಸಲಕ್ಷಿಯು ಬೆಂಡೆದ್ದು ನವಿರ್ಗುಡಿಗಟ್ಟಿತು (ಮೋಹತ. ೦೦- 


೫೬). ಗುಡಿಗಿಚಣ್ಣ ; (ಕಿ). ಗುಳಗಿಚಣ್ಣ ; ಗಂಡು ಉಡಗರಿ ಉಟ್ಟು 
ಗುಂಡಿ ಮಂಂಡಾಸ ಸುತ್ತಿ ಗುಳಗಿಚಣ್ಣಾವ ತೊಡಬೇಕ (ಉಊ ಕಗೀ. 
೨೨೦). ಗುಳಗಿಚೊಣ್ಣ : ಗುಳಗಿಚೊಣ್ಣದವರು ಗುಂಡೀ ಮುಂಡಾಸ 
ದವರು (ಊೋಕಗೀ. ೨೦೨). (ಗುಡಿಗಿ೬ ಚಲ್ಲಣ] 

ಗುಡಿಗುಂಡಾರ « ಗುಡಿಗೂಡಾರ ' ನೋ. 

ಗುಡಿಗುಡಿ " ಗಂಡಂಗುಡಿ' ನೋ. 

ಗಂಡಿಗುಮ್ಮ, (ನಾ). (ಕರಂ) ಮಂಸುಕು ಹಾಕಿಕೊಂಡು ಬರುವ 


೪೨). ೪. ಸಂತೋಷಗೊಳ್ಳು ; ಉತ್ಸಾಹಗೊಳ್ಳೂ :ಉರಿವೆರ್ದೆಯಾಣಕ 
ಚಿಂತಿಪ ಮನಂ ಗುಡಿಗಟ್ಟೆ . . . ಸೈಪಿನೊಳಿಂತೆನಗೀಗಳೀ ವನಾಂತರದೊಳೆ 
ಕಾಣಲಕ್ಕುಮೊ ಮದೀಯ ಮನೋರಥ ಜನ್ಮಭೂವಿಂಯಂ (ಪಂಪಛಾ. 
8-೦೪); ಅಂತಟುವೆ ಚಂದ್ರೋದ [ಯೋಲ್ಲಸಿತೆ]ಯಪ್ಪದಧಿವೇಲೆಯಂತೆ 
ಸಮಕರಧ್ವಜೆಯಾಗಿ ಮನದೊಳಗೆ ಗುಡಿಗಟ್ಟಿ ಮಹಾಶ್ವೇತೆಯಲ್ಲಿಗೆ 
ಪೋದಪ್ಪೆಂ (ಕಾದಂಉ. 86೨); ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ 
ಗಿಳಿಯೇ ಎಂದೆಂದು ಅಳಿಯೆನೆಂದು ಗುಡಿಗಟ್ಟಿದೆಯಲ್ಲಾ (ಬಸವ. ೦೬೩) ; 
ಮನದೊಳಗೆ ಗುಡಿಗಟ್ಟಿದನು ಮಾನಿನಿಯ ಕರುಣಾಪಾಂಗ ರಸಭಾಜನವು 
ಪ್ರಣ್ಯವಲಾಯೆನುತ ಬೀಳ್ಕೊಂಡನಗ್ರಜೆಯ (ಕುವ್ಕಾವಿ. ೨-೪೪)- 
ಗುಡಿಕಟ್ಟು : ೧. ಉತ್ತರೀಯವಸನದಿಂ ಗಂಡಿಕಟ್ಟಿಕೊಂಡತಿ ತ್ವರಿತ 
ಗತಿಯಿಂ ಪೋಗೆ (ಕುಸುಮಾ. ೦೩-೯೩ ವ). ೪. ಹಾರುವೆನಯ್ಯಾ ಭಕ್ತರ 
ಬರವ ಗುಡಿಕ[ಪಾಕಾಒ ಗಟ್ಟಿ (ಬಸವ, ೭೦೫). [ಗುಡ್ಮಿ* ಕಟ್ಟು;1 

ಗುಡಿಗಟ್ಟು,, ಗುಡಿಕಟ್ಟ್ಯ (ಕ್ರಿ). ೧. ದೇವಸ್ಥಾನವನ್ನು ನಿವಿರಸು ; 
ನಿನ್ನ ಸೀಳಿದ ಹೋಳೆ ನಾಳೆ ಗುಡಿಗಟ್ಟುವುವು ಇಂದಿನೀ ನಿನ್ನ ಸೆರೆಗೆ 
(ದ್ರಾಕ್ಷಿದಾ. ೬೫-8). ವಿ. ದೃಢವಾಗು : ತಮ್ಮ ನುಡಿ ಗುಡಿಗಟ್ಟಿದರೆ ಸರಿ 
ಜಗವೆ ನೀನಂದಂತೆ (ಹೃದಸ. ೪೬-೬). ಗುಡಿಕಟ್ಟು : ೧. ಭರತಭೂಮಿ 
ಯಾರಿಗಾಗಿ ಗುಡಿಕಟ್ಟಿ ಪುನಃ ಪುನಃ ಪೂಜಿಸಬೇಕೋ ಆ ದೇವಿಯರಿಬ್ಬರಂ- 
ಹಿಮಗಿರಿಯ "ಗೌರಿ'; ವಾಲ್ಮೀಕಿಯ "ಸೀತೆ' (ಧರ್ಮಸಾ. ೭೮). ೩. 
ಬಣ್ಣವನ್ನು ಬಳಿ; “ ಗುಡಿಕಟ್ಟು (ಗುಡಿ * ಕಟ್ಟು) - ವರ್ಣಪೂರ 
ರೇಖಾಯಾಂ (ಕುಂಡಲೀಕರಣಂ) ” (ಶಮಥಾ). [ಗುಡ್ಕಿ* ಕಟ್ಟು] 


80 


40 


45 


ಗುವ್ನ. ([ಗುಡ್ಮಿ* ಗುಮ್ಮ) 


ಗುಡಿಗುಮ್ಮ, (ನಾ). ಒಂದು ಜಾತಿಯ ಪ್ರಾಣಿ: ನರಿ ಬೆಕ್ಕು ಗುಡಿಗುಮ್ಮ 


ಕರಡಿ ಸಾರಂಗವು (ಎಬಕಾ. ೦೨೦-೦೦). [? 


ಗುಡಿಗೂಡಾರ, ಗುಡಿಗುಂಡಾರ (ನಾ). ಗಂಡಿಸಲು; ಗಂಡಾರ; ಪುರ 


ದೊಳಗೆ ಹೇರಾಳ ಹಬ್ಬದ ಹೆರಹಿನಲಿ ಬೀಡಾರ ಭಿಕ್ಷಾಚರಿತರಿಗೆ ದೊರಕು 
ವುದೆ ಗುಡಿಗೂಡಾರ ಸಂತತಿಗೆ (ಕು ವ್ಯಾ ಆ. ೦೨-೬). ಗುಡಿಗುಂಡಾರ ; 
ಬಿಚ್ಚಿ ಗುಡಿಗುಂಡಾರವನು ಕಣಿಯ ಕೇಳಿರೊ (ಎಬಕಾ. -೦೪೩-೫೩) ; 
ಅಲ್ಲಿ ಗುಡಿಗುಂಡಾರ, ಪತಾಕೆ ಪಲ್ಲಕ್ಕಿ, ಮಾನ, ಮೊಸಳೆ ಇರಬಹುದು 
(ನಿರಾಭ. ೧೬೯೪); ಗುಡಿಗುಂಡಾರಗಳು ಜನರಿಂದ ತುಂಬಿಹೋಗಿದ್ದವು (ದೃಢನಿ. 
೪); ಬಹುತರ ಹಾಳುದೇವಾಲಯ, ಸಾರ್ವಜನಿಕ ಗುಡಿ-ಗುಂಡಾರಗಳೇ 
ವಸತಿಸ್ಥಾನಗಳಾಗಿರಂತ್ತಿದ್ದವು (ಶರೀಫ. . ೬೦). 
[ ಗುಡಿ * ಗೂಡಾರ ) 


ಗುಡಿಗೂಜು " ಗುಡುಗೂಜಿಂ' ನೋ. 
ಗುಡಿಗೆ (ನಾ). ಒಂದು ಬಗೆಯೆ ಆಯುಂಧ ; ಕೊಡಲಿಯೆಂದೂ ತ್ರಿಶೂಲ 


ವೆಂದೂ ವಜ್ರಮುಷ್ಟಿಯೆಂದೂ ಗದೆಯೆಂದೂ ಗುಡಿಗೆಯೆಂದೂ 
ನೇಗಿಲುಯೆಂದೂ . . . ಯಾ ವರೂವತ್ತೆರಡು ಆಯುಧಗಳ ಹೆಸರು 
(ಐಖಡ್ಮಟೀ. ೨-೩೭). 

LP ಇದು "ಗುದಿಗೆ' ಎಂಬುದರ ಅಪಲಿಖಿತವಿರಬಹುದು] 


ಗುಡಿಗೆಆ್‌ (ನಾ). ಒಂದು ಊರಿನ ಹೆಸರು. p ಈಗಿನ ಧಾರವಾಡ 


ಜಿಲ್ಲೆಯ ಗಂಡಿಗೇರಿ; ಆನೆ ಸೆಜ್ಜೆಯ ಬಸದಿಗೆ ತಾಮ್ಬುಶಾಸನ 


ಗುಡಿಗೊಳ್‌ 


ಮರ್ಯ್ಕ್ಯಾದೆಯಿಂದಾಳ್ವೆ ಗುಡಿಗೆಆಕಿಯ ಭೂಮಿಯೊಳಗೆ ಪಡುವಣಪೊಲಂ 
(qe. XVIII, ೩೯-೨೦; 999). [ಗುಡಿ? -. ಕೆಲ್‌] 
ಗುಡಿಗೊಳ್‌ (ಕ್ರಿ). (ಆಲಂ) ಹೆಸರಂವಾಸಿಯಾಗಂ; ಪ್ರಸಿದ್ಧವಾಗಂ; 
ನಾಡುಗಳೊಳೆಲ್ಲ ಕನ್ನಡನಾಡೆ ಮೇಲಂತೆ . . . ಅದರೊಳಗೆ ಗುಡಿಗೊಂಡ 
ಹಾಲುಮನೆ ಮೇಲಂತೆ (ನಡೆದಾ. 1, ೪೩೩). 
[ ಗುಡ್ಡಿ * ಕೊಳ್‌, ) 
ಗುಡಿಗೊಳಿಸು (ಕ್ರಿ). ಗಂಡಿಯನ್ನಾಗಿ ಮಾಡು; ದೇವಾಲಯವನ್ನಾಗಿ 
ಮಾಡಂ : ಬಯಲನೊಂದು ಗುಡಿಗೊಳಿಶುತಿಹಳು ಒಳುಬಾಳ ಹರಕೆ 
ಎಂದು (ಸೂರ್ಯಪಾ. ೭೪-೮). [ಗುಡ್ಯಿ * ಕೊಳ್‌, + - ಇಸ್ಕು] 
ಗುಡಿಗೋಪುರ (ನಾ). ಗುಡಿಯ ಗೋಪುರ ; ದೇವಸ್ಥಾನದ ಶಿಖರ : 
ಗುಡಿಗೋಪುರಕ್ಕು ಬಲೆ ಬೀಸಿ ಬಂದ ಅಗೊ ಬೆಳಕು ಬೇಟೆಗಾರ (ಮಂಕ್ತಳಂ. 
3೯-೪) : ದೂರದೇಶದ ಯಾತ್ರಿಕರು... ಕಂಡ ಗುಡಿಗೋಪುರಕೆ 
ಕೈಮುಗಿಯುತ್ತ ಅಲ್ಲಿಯೆ ನಿಂದರು (ನೆಲಮು, ೦೧-೦೨). 
[ ಗುಡಿ * ಗೋಪುರ] 
ಗುಡಿಚಾಪೆ (ನಾ). (ಉಕ) ಗಂಡಿಸಲು, ಚಾಪೆ ಮೊದಲಾದ ಎಲ್ಲ ಇದ್ದ 
ಬಿದ್ದ ಸಾಮಾನು. 
ಗುಡಚಾಪೆಕಟ್ಟಿಸುಎಗಂಟಿಂ ಮೂಟೆಸಹಿತೆವಾಗಿ ಸ್ಥಳ ಬಿಟ್ಟು 
ಹೊರಡಂವಂತೆ ಮಾಡಂ; ಉರಿಯೋ ಕಟಿಗೀ ಮ್ಯಾಲ ನನ್ನ ಹಾಕಿ 
ಸುಟ್ಟರ ಕೊಳ್ಳಿದೆವ್ವಾಗಿ ಜನ್ಮಜನ್ಮಾಂತರದೊಳಗ ನಿನ್ನ ಗುಡಚಾಪಿಕಟ್ಟಿ 
ಸತೇನಿ (ಸಮಜೀ. ೨೦೫). ಗುಡಚಾಪೆಕಟ್ಟು ಎ ಗುಡಿಚಾಪೆಕಿತ್ತೊ; ಇನ್ನೇನು 
ಆರೇಳು ತಿಂಗಳಾದಾಗ ಅವರು ಗುಡಚಾಪಿಕಟ್ಟಿಕೊಂಡ ಹೆೊರಡಬೇಕಾಗೈತಿ 
ನವ್ಮ್ಧೂ ದೇಶಾ ಬಿಟ್ಟು (ಮಾಡಿಮ. ೬೦). ಗುಡಿಚಾಪಿಕಿಕ್ತು2ಗಂಟುಮೂಟೆ 
ಸಹಿತವಾಗಿ ಸ್ಥಳಬಿಟ್ಟು ಹೊರಡಂ ; ಕಂಬಿಕೀಳು; ಎತ್ತಂಗಡಿ 
ಮಾಡು ;: ಈ ಊರನ್ನೇ ಬಿಟ್ಟು ಗುಡಿಚಾಪೆಕಿತ್ತಿದ್ದೇವೆ (ನನಾ. ೫೬)- 
[ ಗುಡ್ಕಿ + ಚಾಪೆ] 
ಗುಡಿದುಂಬಿಸು (ಕ್ರಿ). ಉತ್ಸವಕ್ಕೆ ಹೋದ ದೇವರನ್ನು ಗಂಡಿಗೆ ಕರೆದು 
ಕೊಂಡು ಬರು,-ಪ್ರವೇಶಮಾಡಿಸು ; ವಾದ್ಯಸಮೇತ ವೈಭವಯುತ 
ವಾದ ಮೆರವಣಿಗೆಯಲ್ಲಿ ವಿಗ್ರಹವನ್ನು ತಂದು ಗುಡಿದುಂಬಿಸುತ್ತಾರೆ 
(ಪ್ರವಾಇ. 1, ೪೧೧). " ವಂನೆದುಂಬಿಸು ? ಪರಾ. 
[ ಗುಡಿ ೬ ತುಂಬಿಸು] 
ಗುಡಿದೇವ (ನಾ). ದೇವಾಲಯದಲ್ಲಿರುವ ದೇವರು ; ಬಾಲದುದಿ ಸುಟ್ಟ 
ಕಪಿ ಹನುಮ ಗುಡಿದೇವನೈ (ಕಎಪು. ೪೩೪೯). [ಗುಡ್ಡಿ * ದೇವ] 
ಗುಡಿಪಾಡವ ( ಗುಡಿಪಾಡಿವ' ನೋ, 
ಗುಡಿಪಾಡಿವ, ಗುಡಿಪಾಡವ (ನಾ). ವಂನೆಯ ಮಂದೆ ಕಂಬವನ್ನು ನೆಟ್ಟು 
ಬಾವುಟ ಕಟ್ಟೂವ ಪಾಡ್ಯ; ಚೈತ್ರಶುದ್ಧಪಾಡ್ಯ; ಯುಗಾದಿ 
ಪ್ರತಿಪದೆ ; ಉತ್ತರಕರ್ನಾಟಕದಲ್ಲಿ ಗುಡಿಪಾಡಿವ ಹೆಚ್ಚು ಬಳಕೆಯಲ್ಲಿದೆ 
(ರೂಢಿ). ಗುಡಿಪಾಡವ : ಉಗಾದಿ ಪ್ರತಿಪದೆ ಇಂದು. " ಗುಡಿಪಾಡವಾ' 
ಹಿಂದೂಜನರ ಹೊಸವರುಷ ಪ್ರಾರಂಭದ ದಿನವಿದು (ಸೃಪ್ಸದ. ೦೦೪). 
[ಗುಡ್ಕಿ + ಪಾಡಿವ ) 
ಗುಡಿಬಳಸು (ನಾ). ದೇವಾಲಯದ ಸಂತ್ತುವಳಯ ; ನನ್ನೊಳಗು 
ಹೊರಗು ನಾ ಗುಡಿಬಳಸಿನೊಳಗಲೆದ ಚರಿತಾರ್ಥವೆಡೆಗೊಂಡಿತೀ 
ಕಬ್ಬದೊಳಗೆ (ಮಲಿದೇ. 8೯-೩). 1 ಗುಡಿ + ಬಳಸ್ಕು? 
ಗುಡಿಬಿಡು (ಕ್ರಿ). ಗುಡಾರವನ್ನು ಹಾಕಿ ಇಳಿದುಕೊಳ್ಳು ; ಡೇರೆಹಾಕಂ ; 
ಬಿಡಾರ ಮಾಡು ; ಕೆಸವ ಮರಿವಸೆ ಸೀಮೆಯಲು ಗುಡಿಬಿಟ್ಟಿದ್ದಲ್ಲಿ ಕೆಸ 


೨೫೩೬ 


ಲಾ 


20 


26 


80 


ವಯದೇವಂಗೆ ಬಿಟ್ಟ ಮಣ್ಣು (ಮೈಆರಿ. ೦೯೩೯, ೪೫-೬: 12ನೆಯ ಶತ 1). | 46 


[ ಗುಡ್ಡಿ * ಬಿಡು; ) 


ಗುಡಿಲ್‌ 


| ಗುಡಿಮೊನೆ (ನಾ). ದೇವಸ್ಥಾನದ ಕಲಶ ; ಗೋಪುರದ ಶಿಖರ : ಕಾಣು 


ವನಿತೇ ಪೂರ್ಣವೆಂಬ ತೆರದಿ ನೆಲದುಬ್ಬಿನೀ ಮಲೆಯ ತಲೆಯ ಗುಡಿ 
ಮೊನೆಯಿಂದ (ಮಲೆದೇ. 8೨-೩). [ ಗುಡಿ * ಮೊನೆ] 
ಗುಡಿಯಿಸು, ಗುಡಿಸು,, ಗೂಡಿಸು, ಘುಡಿಸು (ಕ್ರಿ). ೧. ರಾಶಿಹಾಕಂ ; 
ಒಟ್ಟಿಗೆ ಸೇರಿಸು ; “ ಗುಡಿಯಿಸು (ಗುಡಿಸು) -ಪುಂಜೀಕರಣೇ ? (ಕಮಧಾ). 
ಗುಡಿಸು, : ೧. ಮತ್ತಮಾಸ್ಕಾನವೆಂಬ ನೀರ್‌ ತೆಗೆದ ರತ್ನಾಕರದೊಳಲ್ಲಲ್ಲಿ 
ತರತರಂಬಿಡಿದು ಗುಡಿಸಿದ ರತ್ನೆರಾಸಿಗಳಿವೆಂಬಂತೆ ಮಣಿನಿಕರಖಚಿತಮಕುಟ 
ಕೋಟಿಗಳ ಮೆಜ್‌ಯೆ (ಗಿಕಿಕ. ೨-೦೦೫ ವ): ಅವನಿಯಲಿ ಗುಡಿಸಿ 
ದೀಪಿಸಂವನಿತು ದಿವ್ಯಾಂಬರವಿತಾನಮನೊಯ್ದಬಳೆಗಿತ್ತ (ಬಸಫು. ೧೦-೩೯): 
ಕಡಿಕುಗಳನಾಯ್ದಟಸಿ ರಥೆದೊಳು ಗುಡಿಸಿ (ಕುವ್ಮಾದ್ರೋ. ೦೯-೫). 
೨. ಕಸಪೊರಕೆಯಿಂದ ಕಸವನ್ನು ಉಡಂಗು, - ಬಳಿ ; ಕಸಂಗಳನಿರದೆ 
ಗುಡಿಪ ಕೂಲಿಗಳವರ್‌ (ಜಿಬಫು. ೪೭-೪೨) ; ಸಾಮಾನುಗಳನ್ನು ತರುವ 
ಹಿಂದಿನ ದಿನ ಉಗ್ರಾಣವನ್ನು ಚೆನ್ನಾಗಿ ಗುಡಿಸಿ ಚೊಕ್ಕಟಮಾಡಬೇಕು 
(ಅಡುಸೌ, ೦೨೪). ೩, ಕೆಡಿಸು ; ನಾಶಮಾಡಂ ; ಮರೂರು ಕುನ್ಹಾಡಿಯ 
ನೆಟಲ ಗುಡಿಸಿದ ತ್ರೈಲೋಕ್ಕವೀರಕೆ ಕೊಟ್ಟ ಮಣ್ಣು ಇರ್ಬಾಣ್ತುಗ 
(ಎಳ. 1೫, ಬೆಂಗಳೂ. ೪೦-೯; ಸು. 820). ಗೂಡಿಸು; ೧. ಜನ್ಮದಿಂ ಜನ್ಮಕ್ಕೆ 
ಉಡುಗಿ ಗೂಡಿಸಿ ತಂದ ತೊಡಕುಗಳ ಮಾಲೆ ನವೆ_್ಮದೆಯಲ್ಲಿ 
ಜೋಲಾಡುತಿವೆ (ಉಯ್ಕಾಲೆ. ೭೯-೩). ೨. ಆ ಮನುಷ್ಯ ಗುಡ್ಡಗಳು ಅಡ್ಡ 
ಬಂದರೂ, ಅವನ್ನು ಕಸಗೂಡಿಸಿದಂತೆ ಗೂಡಿಸಿಕೊಂಡು ಮುಂದೆ ಸಾಗಬಲ್ಲ 
(ವಿಜಾಮಂ. ೯೭). ಘುಡಿಸು : ೨. ಮಾಳೆಯ ಮದಿಗೊಂಡ ಗೌಡಾರು ತರಗ 
ಘುಡಿಸಿ ಕಟೆದರು (ಎಕ. ೩1, ಹೊಳಲೈ. ೭೬-6: 7). (ಉಡಂಗ್ಯೂ' ಪರಾ. 
[ ಆಉಡುಗಿಸ್ಯು) 
ಗುಡಿಯಿಣುಿ (ಕ್ರಿ). ರಾಶಿಯಾಗಂ ; ಸವಊಹವಾಗು ; ದಟ್ಟೈಸಂ; 
ಪಡೆದರ್ದೇವತೆಯರ್‌ ಮಿಗೆ ಕಡುಮುಳಿಸಿಂದುರಿದು ದಹೆನಶಿಖಿಗಳ 
ಪೊಗೆಯಂ ಪಡೆವಂತೆ ಪತ್ತ್ರುದೆಸೆಗಂ ಗುಡಿಯಿ[ಪಾಕಾಂ. ಗಿ] ಜ್‌ದಂಪಾಗೆ 
ನೀಳವೋಘಾವಳಿಯಿಂ (ಅರ್ಥನೇ. 6-೬); ಬೆಟ್ಟದ ಹೊರೆಗೆ ನಡೆತರ 
ಲಭ್ರದಲಿ ಗುಡಿಯಿಂಅೌದು ವೆಂ ದುದು ಮೇಘ ಮಿಂಚಿದುದಖಿಳೆ 
ದೆಸೆದೆಸೆಗೆ (ಕುವ್ಮಾಅ.೯೪-೨೦) ; ಜಲಧಿಯಡಿಮಳಲೆತ್ತುತಿರ್ದುದು ಗುಮ್ಮಿ 
ಅದು ಗುಡಿಯಿಟ್‌ದು ಗುಳ್ಳಿಗಳು (ತೊರರಾ, ೪-3-೨). 
[ಗುಡಿ * ಇಟ್‌ ] 
ಗುಡಿಯಿಅ; (ಕ್ರಿ) - ನಿವಿಂರು ; ನೆಟ್ಟಗೆ ನಿಲ್ಲು: ಜಡಿದ ಶೌರ್ಯದ 
ಮೈಗಳುಬ್ಬಿನ ಗುಡಿಯಿಟ್‌[ಪಾಕಾಂ.ಡಿ]ದ ರೋಮಾಳಿ ರಿಪುಗಳ ಕುಡಿದ 
ಕಂಗಳ ಸುಭಟರೆಚ್ಚಾಡಿದರು ಚಳಕದಲಿ (ಕುವ್ಮಾಕೆ. ೨೩-೪). 
[ ಗುಡ್ಡಿ * ಇಟ್‌, ] 
ಗುಡಿಲ್‌, ಗುಡಲು, ಗುಡಿಲು, ಗುಡುಲು (ನಾ). ತೆಂಗಿನ ಗರಿ, 
ಹಲ್ಲು ಮೊದಲಾದುವನ್ನು ಹೊದಿಸಿದ ವಾಸಸ್ಥಾನ ; ಜೋಪಡಿ ; 
ಗುಡಿಸಿಲು ; ಕೆಮ್ಮುಳ್ಳರಂತೆ ಮೇಲೆತ್ತುವ ಶಷ್ವಸಮುಂ ಗುಡಿಲಂತೆ 
ಬಾಗಿದ ಬೆನ್ನುಂ (ಧರ್ಮಾಮ್ಮ. ೪-೭೫) ; ಸಂತೆಯ ಗುಡಿಲ[ಪಾಕಾ. ಸಲ] 
ಸೂಳೆಗೆ ಕೊಂತವಳವಡುವುದೆ (ಬಸವ. ೦೦೦) ; ಚೆನ್ನಯ್ಯನಿಪ್ಪ ಗುಡಿಲಿದೆ 
ಯೆಂದು ತೋಳುತಿರೆ (ಡನ್ನರೆ, 68-03) ; ಗಂಡಿಲಂ ಹಿರಿಹಿರಿದು ಧಿಕ್ಕನೆ 
ಸುಡಲು (ಬಸಪು. ೨೭-೪೮). ಗುಡಲು : ಹೆಣದಟುವೆಯೆ ಕಳೆಕೋಡು 
ಬಂದು ಸಾರಿದ ತನ್ನ ಗುಡಲ ಕಂದಗೆ ಈ ಎಧಿಯಾಯಿತೆ ಶಿವ ಎಂದು 
ಬಂದಳು ಸುಡುಗಾಡ ಕಳಿದು (ಹೆರಿಸಾಂ. ೪-೭೯): ದೇವರೆ, ಅಂತ ಎತ್ತಿ 
ಕೊಂಡು ಗುಡಲತ್ತ ಹೊಂಟೆ (ಜಿಕರಾ. ೩6). ಗುಡಿಲು : ಬೇಸಲದೆ 
ಹೆಲುಗುಡಿಲನಿಕ್ಕುವೆ[ಪಾಳಾಂ. ' ಸಲಿಕ್ಕುವೆ] (ಐಸಪು. ೦೮-೭) ; ಪುದಿದ 
ಮಲಮೂತ್ರಾದಿ ಭಾಂಡಗಳೊಡವಿಯಾದಾ ಪುರಂಷದೇಹೆದ ಬಿದಿರ ಗುಡಿ 


ಗುಡಿಲು 


ರಿಗೆ ಮಾಜುವೋದೆನೆನುತ್ತ ಮಜಂಗಿದಳು (ನಿಧಾಗೆ. ೦೦-೧೫-೦೬) ; ಬಳ 
ಲಿದೈ ಭೂಪ ನಡೆ ನಿನಗೆ ನಾಂ ಭುಕ್ತಿಯಂ ಸಲಿಸುವೆನೆನುತ್ತೆ ಗಂಡಿಲಿಂಗೆ 
ಕರೆತಂದು (ಜಿಬಪು. 83-99) : ಬಿಸಿಲು ಬೇಡವೆನೆ ಮರಗಳ ನೆರಳು, ಮಳೆ 
ಗಂಜಿದನೇ ಕಾಡಿನ ಗುಡಿಲು (ಸುನೀತ. ೦-೦೦) ; ಸೂರರ್ಯಿಸದನಕೆ ಧಾವಿಸಿದ 
ಮನೆ ವೇಗಶಕ್ಷಿಯನಿಳಿಸಲಾಗದೆ ತಿರುಗಿ ಗುಡಿಲಿಗೆ ಹಾರಿದೆ ಮೂಲೆ 
ಗತ್ತಲ ಸೇರಿದೆ (ಹೂಹಾದಿ. 3೯-8). ಗಂಡುಲು : ಒಡನೆ ಪುರುಷ ಮಾತ್ರ 
ಸೋಂಕದಿದ್ದರೆ ತನ್ನ ಗುಡುಲಿಗೆ ಕಿಚ್ಚನಿಕ್ಕು ವೆನು (ಅಮುಸಾಂ. ೩-೧೦೮). 
[ದೇ8॥ ತಮಿ. ಮಲ. ಕುಡಿಲ್‌ 

ಗುಡಿಲು « ಗಂಡಿಲ್‌ ' ನೋ. 

ಗುಡಿವಣ (ನಾ). ದೇವಸ್ಥಾ ನಕ್ಕಾಗಿ ಕೊಡುವ ಹಣ, - ಕಾಣಿಕೆ (?) ; 
ಹಲರು ಕೂಡಿಕೊಟ್ಟುದು ಗುಡಿವಣ ಗಾಣದಲ್ಲಿ ಧಾರೆಯೆಣ್ನೆ (ಎಕ. ೫11, 
ಪಾವುಗೆ. ೫೨-೬೦: 1292). [ಗಂಡ್ಯಿ೪ ಪಣ] 

ಗುಡಿವಿಡಿ (ಕ್ರಿ). ಬಾವುಟವನ್ನು ಎತ್ತಿಹಿಡಿ ; ಧ್ವಜವನ್ನು ಹಿಡಿ; ಗುಡಿ 
ವಿಡಿದು ಪಾಡುತ್ತ ಕುಣಿಯತ ರಂಯಡಿತೆಯಲಿ ನಲಿದಾಡುತಿರ್ದುದು ಶಾಕಿನೀ 
ನಿವಹೆ (ಕೋಗಯ. ೨೩-೪). [ಗುಡ್ಕಿ * ಹಿಡಿ (-ಪಿಡ್ಮಿ)) 

ಗುಡಿವಿಡಿಸು (ಕ್ರಿ). ಬಾವುಟವನ್ನು ಎತ್ತಿಹಿಡಿಯುವಂತೆ ಮಾಡು; 
ಧ್ವಜವನ್ನು ಏರಿಸು ; ಅಂತು ವಿಜಯಂ . . , ವಿಜಯದ ಗುಡಿವಿಡಿಸಿ 
ಅರಿನೃಪರಂ ಛೇದಿಸಿ ಪಾಂಚಾಳರಂ ಚಾಳಿಸಿ ಗಾಂಧರ್ವರಂ ವಿರಥರ್‌ ಮಾಡಿ 
(ಪಂಜೆಳಾ. ೬-೨೯ ಪು, ಗುಡಿವಿಡಿ . - ಇಸ್ಕು] 

ಗುಡಿವುತ್ತ (ನಾ). ಒಂದು ಬಗೆಯ ಆದಾಯ (?) ; ಕಾಮೆಯದಂಣ್ಣಾ 
ಯ್ಯರ ಹೊದಕೆಪೂರ್ಬ್ಬಾಯ ಅಪೂಬ್ಬಯ ಗುಡಿವುತ್ತಂ ಮೆದೆ ಮನೆ ೧ 
ಕ ೫೫ ೫ ಗ (ಎಕ. ೫1೪, ಕೃಷ್ಣಾ. ೨0-98: 7) [?] 

ಗುಡಿವೊಗಿಸು (ಕ್ರಿ). ದೇವಾಲಯಕ್ಕೆ ಪ್ರವೇಶಮಾಡಿಸು,-ಹೊಗಿಸು ; 
ಭಕ್ಕನಂ ಕಂಡು ಭಯಂಬಡುತೆ ಕಂದೆಗೆದಾ ತಮ್ಮಡಿಗಳ್ಗುಡಿವೊಗಿಸಿ 
ಪೋಗಲ್‌ (ಉದಟ. ೧೦-೬೨).  [ ಗುಡ್ಕಿ * ಪೊಗಿಸು] 

ಗುಡಿವೊಟೌಸು (ಕ್ರಿ). ಬಾವುಟವನ್ನು ಹೊರುವಂತೆ ಮಾಡು; ಧ್ವಜ 
ವನ್ನು ಹೊರಿಸು ; ಪಡೆ ನೋಡಲ್‌ ಬಂದವರಂ ಗುಡಿವೊಟ್‌ಸಿದರೆಂಬು 
ದಾಯ್ತು ನಿನ್ನೆನ್ನೆಡೆಯೊಳ್‌ (ಪಂಪಧಾ. ೩-೧೫). [ಗುಡ್ಕಿ * ಪೊಟ್‌ಸು] 

ಗುಡಿವ್ರಜ (ನಾ). ಗುಡಾರಗಳ ಗುಂಪು; ನೃಪಾಲಕರ ಗುಡಿವುಜಮೆಲ್ಲ 
ಬೆಳ್ಳಿ ವೇರ್ಗುಂಡುಗಳೋ ಯೆನೆ ಮಧ್ಯ ರಜತಾದ್ರಿಯಾಗಿ ರಾಜಿಸುತಿರ್ದುದು 
(ನವಮೋ. ೨೯-೬೭). [ಗುಡ್ಕಿ * ವ್ರಜ] 

ಗುಡಿಸಲ್‌ « ಗುಡಿಸಿಲ್‌ ' ನೋ. 

ಗುಡಿಸಲು « ಗಂಡಿಸಿಲ್‌ ' ನೋ. 

ಗುಡಿಸಿಲ್‌, ಗುಡಿಸಲ್‌, ಗುಡಿಸಲು, ಗುಡಿಸಿಲಂ, ಗುಡುಸಲು (ನಾ). 
ಇ ಗುಡಿಲ್‌ ; ಗುಡಿಸಿಲ್‌ ಚೆಲ್ಹಾಗಿಯುಂ ಮಾಳಿಗೆಯಲ್ಲದಂತೆ ಬೂತೊಳ್ಳಿ 
ದನಾಗಿಯುಂ ಪ್ರಭುವಲ್ಲದಂತೆ (ಧರ್ಮಾಮ್ಮ. ೦೦-೦೮೬) ; ಕರುಣದಿನೊಂದು 


ಗುಡಿಸಿಲನೆಡೆಗೊಟ್ಟೊಡಲ್ಲಿರ್ದು ತಾಯುಮಾ ಗಾವುಂಡನ ಮನೆಯೊಳ್‌ 


ಬೆಸಕೆಯ್ದುಣ್ಣುಂ (ಜೀವಸಂ, ೨0೦-30). ಗುಡಿಸಲ್‌ ; ೧. ನೂಲ್ಲಟ್ಟಿ 
ಪೊಯ್ದ ಪೊಸಗುಡಿಸಲ್ಗಳ್ತವೆ. ನಟ್ಟ ಗಟಿಕಿಗಳಿರಿಸಿದೋಳ್ಗಳ್‌ . . . 
ಇರಲ್ಟೀಡೆಸೆದಂದು (ಉರ್ಕಟಿ. 8-೦೦೦); ತನ್ನ ಮನೆಯೊಳೊಂದು ಗುಡಿ 
ಸಲಂ ಕಟ್ಟಿಕುಡಲ್‌ (ಪುಕ್ಕಾಸ್ತೆ. ೦೨-೨೦ ವ). ಗುಡಿಸಲು; ಇಳೆಯ 
ರಾಯರಿಗೊಬ್ಬ ಭೂಸುರ ಬಳಗ ತಿರಿಕನ ಮಸೆಯ ಗುಡಿಸಲ ಹೊಳಲ 
ಬೀಡಿಕೆಯಾಯ್ತು ಯಿನ್ನೀ ಮನುಜರಳವೇನು (ಕುವ್ಯಾಆ. ಓರಿಇ. ೨೩-೦೨) ; 
ನಮ್ಮ ಬಂಗ್ಲೆಯ ಹತ್ತಿರದಲ್ಲಿ ನಾಲ್ಕೈದು ಬಡವರ ಗುಡಿಸಲುಗಳು 
ಇದ್ದುವು (ತೇಮೋಡ. ೩೨). 
ಮಡಗಿದ ಬಳ್ಳವಂ ತೆಗೆ ತನ್ನಿ (ಬಸಪು. ೯-೯). ಗುಡುಸಲು ; ಬೈಲ 


೨೫೩೭ 


10 


18 


ಖಾ 
ಅ 


ಗುಡಿಸಿಲು : ಹುಲ್ಲು ಗುಡಿಸಿಲೊಳಾಗ | 45 


ಗುಡುಗಿಸು 


ಗಮ್ಮಾರನ ಗಂಡುಸಲೊಳಗೆ ಹೊರಟು (ಮುಂಬಯಿ. ೨-೦೮). 
[ ದೇಃ ತಮಿ. ಕುಡಿಚಲ್‌ ; ತುಳು. ಗುಡಿಚಿಲ್‌, ಗುಡಿಸಲ್‌, ಗುಡಿಸಿಲ್‌ ] 

ಗುಡಿಸಿಲು « ಗಂಡಿಸಿಲ್‌ ' ನೋ. 

ಗುಡಿಸು, « ಗಂಡಿಯಿಂಸು' ನೋ. 

ಗುಡಿಸ್ಕು (ನಾ).ಎಗಂಡಿಸಿಲ್‌; ಬಡಕಪ್ಪಡಿ ತನ್ನಿಪ್ಪಾ ಗುಡಿಸು ಬಲ್ಲಿತ್ತು 
ಮುಟ್ಚಿನೆಲ್ಲಂದದಿಂ (ಸಮಪ. ೯-೬೨). 

[ದೇ॥ ತಮಿ. ಕುಡಿಚ್ಛ; ತೆಲು. ಗುಡಿಸೆ ] 

ಗುಡಿಸ್ಕು « ಗುಡಂಸು' ನೋ. 

ಗುಡಿಸೆಟ್ಟಿ, ಗುಡಂಸೆಟ್ಟಿ (ನಾ). ನಡತೆಗೆಟ್ಟವಳಂ; ಸೂಳೆ; ಬೆಲೆ 
ವೆಣ್ಣು; “ ವಿವೇಚನೆಯಿಲ್ಲದೆ, ಇತರರ ಸಂಭೋಗಕ್ಕಾಗಿ ದೇಹ ವಿಕ್ರಯ 
ಮಾಡಿಕೊಳ್ಳುವವಳು ; ಗುಡಿಸೆಟ್ಟಿ ; ಬೆಲೆವೆಣ್ಣು ;' ವಣ್ಯಾಂಗನೆ ” 
(Prostitute. ಇಂಕನಿ). ಗುಡುಸೆಟ್ಟಿ ; “ ಕೆಲಸಕ್ಕೆ ಬಾರದ ಹೆಂಗಸು. 
ದಿಟ್ಟಹುಡುಗಿ ; ಗುಡುಸೆಟ್ಟಿ ” (88೩48. ಇಂಳನಿ). 

[ದೇ॥ ತೆಲು. ಗುಡಿಸೆವೇಟು ] 
ಗುಡಿಹುಲ್ಲು (ನಾ). ಒಂದಂ ಬಗೆಯ ಹಂಲ್ಲಂ ; (ಮೈಔಗಿ. ೨೦-೩೭೨). 
[ ಗುಡಿ? + ಹುಲ್ಲು (ಪುಲ್‌) ) 

ಗುಡುಂಬ, ಗುಳಂಬ (ನಾ), ಮಾವಿನಕಾಯಿ , ನೆಲ್ಲಿಕಾಯಿ ಮೊದ 
ಲಾದುವುಗಳಿಗೆ ಸಕ್ಕರೆ ಅಥವಾ ಬೆಲ್ಲ ಸೇರಿಸಿ ಮಾಡಿದ ಪಾಕ; 
ಮುರಬ್ಬ:; ಕಮಲಾಬಾಯಿ ಮಾಡಿಟ್ಟಿದ್ದ ಮಾವಿನಕಾಯಿ ಗುಡುಂಬ 
ಅರ್ಧ ಕರಗಿ ಹೋಯಿತು (ನಟಸಾ. ೩೭೪). ಗುಳಂಬ : ಒಲೆಯ ವೇಲೆ 
ಒಂದು ದೊಡ್ಡ ಪಾತೇಲಿಯಲ್ಲಿ ಗುಳಂಬ ಬೇಯುತ್ತಿತ್ತು: (ಸ್ಮೃತಿಜಿ. 
೨೫೨); ಗುಳಂಬದ ಹುಳಿಮಿಶ್ರಿತ ಸಿಹಿರುಚಿಯು ಹುರಿದ ಬ್ರೆಡ್ಡುಗಳ 
ರುಚಿಯನ್ನು ಹೆಚ್ಚಿಸಿತ್ತು (ಅನ್ಮದಾ. ೨೦). 

[ «ಹಿಂ. ಗುಡಂಬಾ ; ಮರಾ. ಗುಡುಂಬ, ಗುಳೆಂಬಾ] 

ಗುಡುಕಲು (ನಾ). ಒಂದಂ ಬಗೆಯ . ಕಲ್ಲು; ಗಂಂಡುಕಲ್ಲಂ (2): 
ಅಲಿಂದಂ ಪಡುವ ನಡುದು ನಟ ಗುಡುಕಲು (ಎಕ. 237, ತಿಪಟೂ. 
೧೩೯-೬೭; 1). [ಗುಡರಿ? ೬ ಕಲ್ಲು (ಆ ಕಲ್ಫ್‌)) 

ಗುಡುಗಾಟ (ನಾ). ೧.ಎಗುಡುಗ್ಯು ೧: ರಾತ್ರಿಯಲ್ಲಿ ಧೋಧೋ ಮಳೆ 
, «.« ಗುಡುಗುಗಳ ಗುಡುಗಾಟ! (ಫ೦ಸಂ. ೯೬). ೨. ಗಂಡಂಗುಡಂ ಎಂದು 
ಒಂದೇ ಉಸಿರಿಗೆ ಗುಡಂಗಂತ್ತಾ ಓಡುವ ಆಟ; ಕಬಡ್ಡಿ; ಹುತುತು ; 
ದೈಹಿಕಶಿಕ್ಷಣಕ್ಕೆ ನೆರವಾಗುವ ಚಟುವಟಿಕೆ... ಗುಡುಗಾಟ (ಶಿಕ್ಷದ. ೭೮). 
೩, (ಆಲಂ) ಆರ್ಭಟ; ಸದ್ದು: ನಿನ್ನ ಪಾದದ ಗುಡುಗಾಟದಿಂದ 
ಕೆಂಧೂಳಿ ನೆಗೆದು ನರಲೋಕ... . ಅಸುರಲೋಕಂಗಳು ಬೂದಿಯಲ್ಲಿ 
ಮುಸುಕಿದವಯ್ಯಾ (ಜನ್ಮವ. ಕ. ೨೩೮-೫೦೭). [ ಗುಡುಗ್ಯು + ಆಟ] 

ಗುಡುಗಾಡಿಸು (ಕ್ರಿ). (ಆಲಂ) ಆರ್ಭಟಿಸು; ಗರ್ಜಿಸು; ಬಡಗಣ 
ಗಡಿಗಾಪಿನವರ್‌ ಗುಡುಗಾಡಿಸಿ ಗೋಲಕೊಂಡ ವಿಜಯಾಪುರಮಂ ಕಡಿದು 
ಮರಾಟರ ಪಡೆಯಂ ಪೊಡವಿಯ ಬಲ್ಲೊಆ್‌ಯನಿಟ್‌ಪಿ ಬಣ್ಣಿಗೆವಡೆದರ್‌ 
(ಅಪ್ಪಫಿ, ೨-೦೬). [ ಗುಡುಗಾಡು ೬ - ಇಸ್ಕು] 

ಗುಡುಗಾಡು (ಕ್ರಿ). (ಆಲಂ) ಗಟ್ಟಿಯಾಗಿ ಮಾತನಾಡು ; ಕೂಗಾಡೂ: 
ನೀರಿಲ್ಲದ ಬರಿಯ ಮೋಡ ಗುಡುಗುವಂತೆ ಗುಡುಗಾಡಬೇಡ ! ಯುದ್ಧ 
ದಲ್ಲಿ ನಿನ್ನ ಬಲವನ್ನು ತೋರಿಸು (ವಕಥಾ. ೩೦೭); ಗೋಪಾಲ ಒಳಗಿನಿಂದ 
ತನ್ನಜ್ಜಿಯೊಡನೆ ಗುಡುಗಾಡಿದ (ಒಡ್ಮೀಉ. ೦೨೪); ಗುಡುಗಾಡೊ ಗುಡು 
ಗಾಡೊ ಲಿಂಗವೇ ನೀ ಗುಡುಗಾಡಲೊಲ್ಲೇಕೋ ಲಿಂಗವೆ (ಅರಳು. ೩೨-೫). 

[ ಗಂಡುಗ್ಯು * ಅಡ್ಕು 

ಗುಡುಗಿಸು (ಕ್ರಿ). ೧. ಗುಡಂಗುವಂತೆ ಮಾಡಂ; ಗಂಡಂಗಾಟದಲ್ಲಿ 

ಸೋಲಿಸಿ ಕೂಗುವಂತೆ ಮಾಡಂ; ಏನ್ರೋ ನೀವು ಈ ಚಿಕ್ಕ ಹುಡುಗನನ್ನು 


ಗುಡುಗು, 


ಚೆನ್ನಾಗಿ ಗುಡುಗಿಸುತ್ತಿದ್ದೀರಿ (ಹೂಡ). ೨. ವಿಜೃಂಭಣೆಯಿಂದ ನಡೆಯಂ 
ವಂತೆ ಮಾಡಂ; ಯಶಸ್ವಿಯಾಗಿ ನೆರವೇರಿಸು :. ಅವರು ಒಂದೇ ವರ್ಷ 
ದಲ್ಲಿ ಎರಡು ಮದುವೆಗಳನ್ನೂ ಗುಡುಗಿಸಿಬಿಟ್ಟರು. (ರೂಢಿ). 

[ ಗುಡುಗ್ಗು *.- ಇಸ್ಕು] 
ಗುಡುಗು (ಕ್ರಿ). ೧. ಗುಡುಗಂಡು ಎಂದು ಶಬ್ದಮಾಡಂ ; ಮೇಘಧ್ವನಿ 


೨೫೩೮ 


ಗುಡುಗೂಲು 


ಗುಡುಗುಡಿ, ಗಂಡಗಂಡಿ, ಗುಡಿಗುಡಿ (ನಾ). ಹೊಗೆಬತ್ತಿ ಸೇದುವುದಕ್ಕೆ 


ಮಾಡಿದ, ಉದ್ದವಾದ ಕೊಳವೆಯಂಳ್ಳ ವಂತ್ತು ನೀರಿನ ಪಾತ್ರೆಗೆ 
ಜೋಡಿಸಿದ, ಗುಡಂಗುಡಂ ಎಂದು ಸದ್ದಮಾಡುವ.ಒಂದು ಬಗೆಯ 
ಸಾಧನ ;. ಹುಕ್ಕಾ; ಗುಡುಗುಡಿಯನು ಸೇದಿ :ನೋಡೊ (ಫುರಂದ. 


೩-೯೭ ಪಲ್ಲವಿ); ಅವನು ತನ್ನ ಗುಡುಗುಡಿಯನ್ನು ತರಹೇಳಿದನು 


ಯೂಂಟಾಗು; “ಸ್ತನೆಯತಿ-ಗಂಡುಗಿದಪುದು ” (ಕಾಶಕ್ಕ. ೨೮೨) ; (ಮುಂಬಯಿ, 8-೨೬೪) ; ಗುಡುಗುಡಿ ಸೇದುತ್ತ ಒಂಟಿಯಾಗಿ ಕೂತಿದ್ದ 
ಗಸದಲ್ಲಿ ಗುಡುಗಿತು (ಮುಗಿಮ. ೨). ೨. ಕಬಡ್ಡಿ ಆಟದಲ್ಲಿ ಗುಡು (ಸಂಸ್ಕಾರ. ೧೦೪): ಕೈಯಿಂದ ಗುಡುಗುಡಿಯ ನಳಿಕೆ ಕೆಳಗೆ ನೆಲದ ಮೇಲೆ 
ಗುಡು ಎಂದು ಕೂಗುತ್ತ ಓಡು; ನನ್ನನ್ನು ಗುಡುಗಿಸಿದ್ದೆಯಲ್ಲಾ ಬಿದ್ದರೂ ಅದನ್ನು ಎಶ್ವಿಕೊಡಲು. , ರಾಮಚರಣನೇ . . . ಬರಬೇಕು 


ಈಗ ನೀನು ಗುಡುಗು (ರೂಂ). ೩. (ಆಲಂ) 'ಆರ್ಭಟಿಸು ; ಗಟ್ಟಿ 
ಯಾಗಿ ಕೂಗು; ಮರುತನಾ ಪರಿಮಳವ ದೆಸೆದೆಸೆಗಿರದೆ 'ಜೆಲ್ಲಲು 
ಬಾಯ ಹಬ್ಬವು ಬರಲಿ ಬರಲೆನುತಸುರರಾಳಿಯು ಗುಡುಗಿ ಮುತ್ತಿದುವು 
(ಕೌಶಿರಾ. ೦-೮೯) ; ಆಗಸದಲ್ಲಿ: ಗುಡುಗಿತು. ಡ್ರಾಯ್ಯರನೂ ಗುಡುಗಿದ 
(ಮುಗಿಮ. ೩) ; ಎಲ್ಲಾದರೂ ಹಾಳಾಗಿ ಹೋಗು . . . ಎಂದು ಗುಡುಗಿ 
ಅಲ್ಲಿ ನಿಲ್ಲದೆ ಹೊರಟಂಹೋದರು (ವಿದ್ಯಾರೆ. ೨೭). 

[ದೇ॥ ತುಳು. ಗುಡುಗು] 
ಗುಡುಗು, (ನಾ). ೧. ಮೋಡಗಳಂ ಒಂದಕ್ಕೊಂದು ತಗುಲಿದಾಗ 
ಉಂಟಾಗುವ ಗಂಡಂಗುಡಂ ಎಂಬ ಶಬ್ದ ; ಮೇಘಧ್ವನಿ:: “ ಸ್ತನಿತಂ, 
ಗರ್ಜಿತಂ, ರಸಿತಂ-೩ ಮೇಘನಿರ್ಫೊೋಷಃ, ಮೇಘಗಳ ಗರ್ಜನೆ ಅಂದರೆ, 


ಕಾ 
ಲಾ 


'(ಕುವ್ಕಾದ್ರೋ, ಓರಿಇ. ೦೩-೫೯ ಅಡಿಏ) ; 


(ಇಪ್ಶಕ. ೪೦೦). ಗುಡಗುಡಿ; ನಾರಾಯಣಮುಖ್ಕೋಪಾಧ್ಯಾಯುರು 
ಹೊರಗೆ ಜಗುಲಿಯ ಮೇಲೆ ಕುಳಿತುಕೊಂಡು ಗುಡಗುಡಿ ಸೇದುತ್ತಿದ್ದರು 
(ರೇವದಾ. ೫; ಕೇವಲ ಧನದ ಬಡ್ಡಿಯ ದಲಾಲರು ಅವರ ಗುಡಗುಡಿ 
ಸೇದಿ ಹೋಗುವರು (ಇಪ್ಪಳ. 33೯. ಗುಡಿಗುಡಿ; ಒಬ್ಬನು ಒಂದು 
ದೊಡ್ಡ ಗಾಜಿನ ಗುಡಿಗುಡಿಯರಿಂದ ತಂಬಾಕನ್ನು ಸೇದಂತ್ತಿದ್ದಾನೆ (ಗಿಬಂಧ. 
21, 3೨೭], [<ಗುಡುಗುಡು,/ಹಿಂ. ಮರಾ. ಗುಡಗುಡೀ'] 


ಗುಡುಗುಡಿಸು(ಕ್ರಿ). ೧. ರೋಷದಿಂದ. ಕೂಗು; ಗರ್ಜಿಸು; ಆರ್ಭಟಿಸು; 


ಗಡಣಿಸಿದ ಬಾಣಾಬ್ಭಿಯನು ಗುಡುಗುಡಿಸುತನಿಲಜ ಕಾದುತಿರುತಿರೆ 
ಮಿಕ್ಕ ದೊರೆರಕ್ಕಸರ್‌ ಮಹಾ 


ಕೋಪದಿಂ ಗುಡುಗುಡಿಸಿ ' ಪಲ್ಮೊರೆವುತಿಂತೆಂದರು (ಜಲಪು. ೨೦-೨೨); 


ಗುಡುಗಿನ ಹೆಸರುಗಳು” (ಸಿದ್ಧಾಂತಿ. ೨೮); “ ಗುಡುಗೆನೆ: ಮೇಘದನಿ ಅವಳ ಕೆಲಸ ಮಾಡಲು ಒಂದಿಷ್ಟು ತಡ ಮಾಡಿದರೆ ಗಂಡುಗಂಡಿಸುತ್ತಾಳೆ 
ಯಕರ್ಯ ” (ಕಠರ. ೩೨); ಖಡ್ಗಗಳ ತೊಳಪು ಮಿಂಚು ಸಲೆ ತುರಗದ [20] (ನಡೆದಾ, 11, ೯೪೯); " ಕಡ್‌ ' " ಕಡ್‌ ' ಎಂಬ ರೌದ್ರಧ್ವನಿ ಗುಡುಗುಡಿಸು 
ದನಿ ಗುಡುಗು ಖಳರವಯವ ಕಾಲಮೇಘವಂಬಿನ -ಬಲು ವಂಳೆಗಳ ತ್ತಿತ್ತು (ಹಳ್ಳಹಾ. ೦೨೦); ಈ ಮನೋಹರ ಜಲರಾಶಿಯು ಎತ್ತರವಾದ 
ಕಣಿಿದುವೇವೇಳ್ವೆ (ಕಂನವಿ. ೧೮-೦೦೦); ಅವಳು ಗುಡುಗಿನ ದನಿಯಲ್ಲಿ ಪರ್ವತಗಳಲ್ಲಿ ಭೋರ್ಗರೆಯುತ್ತ, ಸಿಡಿಲಿನಂತೆ ಗುಡುಗುಡಿಸುತ್ತ . . . 


ಗದ0ಸದೇ ಇದ್ದಿದ್ದರೆ ನಾನು ನಿಸ್ಸಂಶಯವಾಗಿ ಅವಳನ್ನು ವಿಗ್ರಹಧಾರಿಣಿ 
ಯಾದ ಚಂಡಿಯೆಂದೇ ತಿಳಿಯುತ್ತಿದ್ದೆ. (ಬಾಣ. ೯8). ೭. ಒಂದಂ 
ಬಗೆಯ ಆಟ; ಗೊತ್ತಾದೆಡೆಯಿಂದ ಗುಡುಗುಡು ಎಂದಂ ಗಟ್ಟಿ 
ಯಾಗಿ ಹೇಳುತ್ತಾ ಓಡಂವ ಆಟ; ಗುಡುಗು ಗುತ್ತಿನ ಚಂಡು 
ಗಂಮ್ಮನ ಬಡಿವ ಕತ್ತಲೆಗುದ್ದುಗಂಬದ ಗಡಣೆ... ಆಡಿದರು 
ಪಂಗಚದಲೈವರು ನೂರ್ವರಿವರಿತ್ತಂಡವೊಂದಾಗಿ (ಕುವ್ಮಾಆ. ೬-೨): 
ಗುಡುಗನಾಡುವನು. ಗೊತ್ತೆ ಮುಣವನೇ ಅಯ್ಯ (ಸಿದ್ಯೇವ. ೯೨೨೭೬) ; 
ಗುಡುಗನಾಡುತ ಕೆಲರು ಪರಿಪರಿ ಹುಡುಗರೀ ಪರಿ ಕಾಡೊಳಾಡಲು 
(ಕೆರೆಲೀ ಇಂ೫-೭), ೩. (ಆಲಂ)ಆರ್ಭಟ, ಗರ್ಜನೆ : ಹುಲಿಯ ... . 
ಗುಡ:ಗು ದೊಡ್ಡದು, ಆದರೆ ಸಿಂಹದ ಗರ್ಜನೆಯಷ್ಟು ಭಯಂಕರವಲ್ಲ 
(ಮುಂಬಯಿ. ೪-೫೬). [ ಗುಡುಗು) 


ಗುಡುಗುಡು (ನಾ). ಒಂದು ಅನುಕರಣಧ್ವನಿ : 


ತಡಬಡಿಸಿ ಮುಂದುಮುಂದಕ್ಕೆ ಸಂಚರಿಸಿತು (ಹಿಂಕರು. ೯೪).-ಪಿ. ಗುಳುಂ 
ಗುಳು ಎಂದು ಹರಿ; ಜುಳುಜುಳನೆ ಹರಿ. ಮಿಡಿಯಲೊಡಂ ಸುರಿ 
ವುದು ರಸವೆಡೆಯುಡುಗದೆನಿಪ್ಪ ನುಡಿಗೆ ಕಡುಗಿನಿಸಿದವೋಲ್‌ ಗುಡುಗುಡಿಸೆ 
ಗಂಟುಗಂಟುಗಳೆಡೆಯಿಂ ರಸಮುಣ್ಮುವಿಕ್ನುವಾಟಿಗಳಿಸೆಗುಂ. (ಕುಸುಮಾ. 
೧-909); ಕಡುದುಃಖದಿಂ ಕಣ್ಣೀರ್‌ ಗುಡುಗಂಡಿಸುತ್ತಿಟಿಯೆ (ಪುಣ್ಕಾಸ್ಟ. 
೭-೬೦): ಜಡೆಯ ಕಟ್ಟಿದ ಮುನ್ನ ಒಡನೆ ಬಂದುದು ಮಾರಿ ಗುಡುಗುಡಿಸಿ 
ಹೇನು-ಹರಿವಾಗ ಬೋಳಯ್ಯ ಕಡು ನಗುವನಯ್ಮ (ಸರ್ಪಜ್ಞ. ೩೭ಬ). 
[ ಗುಡುಗುಡು + - ಇಸು] 

ಗಂಡುಗುಡುಗುಡು 
ಗೊಳ್ಳೆಂದೊಡನಾರೆ ಸುಯೋಧನಂ ಕರಂ ಸಿಗ್ಗಾದಂ (ಪಂಪಧಾ. ೩-೩೪); 
ಗುಡುಗುಡೆಂಬೊಳರುಳ್ಕೆ ಮೇಯೆಂಬ ಕರೆಯಾಯ್ತು (ಕಾಲೂರ. ೮೦-೧೩೩) 


ಗುಡುಗುಟ್ಟು (ಕ್ರಿ). (ಆಲಂ) ಗುಡಂಗುಡು ಎಂದು ಧ್ವನಿಮಾಡಂ ; 
ಗರ್ಜಿಸು; ಗುಡುಗುಟ್ಟಿ ಗುಂಡುಗಳುರುಳ್ಹುವುಂಡಲಿಗೆಯ ಮಡಕೆಯ | 85 
ನೊಡೆಯ ಹೊಯ್ವುಂತೆ (ಛರಕ. ೨೩-೫೩) ; ಓವೋ! ಕಾಲಪುರುಷಂಗೆ ಗುಣ 
ಮಣಮಿಲ್ಲಂ ಗಡ! ನಿಸ್ತೇಜಂ ಗಡ! ಜಡಂ ಗಡ! ಒಡಲೊಳ್‌ ಗುಡುಗುಟ್ಟು 
ಗುಂ ಗಡ! (ಕಾಮಾಕ್ಕ. ೦-3) ; ಏನು ತಿರಂಗಿ ಯೋಚನೆಮಾಡುತ್ತಿದ್ದೀಯೆ? 
ಎಂದು ಗುಡುಗುಟ್ಟಿತು (ಪಂತಾಮ್ಮ, ೦೦೨). [ಗುಡುಗ್ಳು + ಕುಟ್ಟು ೨೬] 

ಗಂಡುಗುಡನೆ (ಅ). ಗಂಡುಗುಡಂ ಎಂಬ ಶಬ್ದದಿಂದ ಕೂಡಿ: ನಿಡು|40 
ಸುಯ್ದೂಂ ಗುಡುಗುಡನೆ ಸುರಿವ ಕಣ್ಬನಿಗಳಂ ಮಿಡಿವುತ್ತಂ (ಕಾದಂಪೂ. 
೯೩೨) ; ವಂಗನನಪ್ಪಿಕೊಂಡಶ್ರುಜಲಂ ಗುಡುಗುಡನೆ ಸುರಿಯೆ ನಾಲಗೆ ತಡ 
ತಡವರೆ ನುಡಿದನಂಧನೃಪನಾ ನೃಪನಂ (ಗದಾಯು. ೪-೦೩) ; ಕಕ್ಕೆ ಕಾರೆಲೆ 
ಹೆರಳು . . , ಪುಡಿಮಾಡಿ ಕಡಲೆಯೆಣ್ಣೆಯೊಳಾಗ ಗುಡುಗುಡನೆ ಕುದಿಸಿ 
ದನು (ಕರಲೀ. ೪೦೦-೦೨). " ಗಟಗಟನೆ ಪರಾ. 45 

[ ಗುಡುಗುಡು ೬ --ಅನೈೆ] 


ಗುಡುಗುಹಾಕು (ಕ್ರಿ). (ಆಲಂ) ಗಟ್ಟಿಯಾಗಿ ಮಾತನಾಡು ; ಗರ್ಜಿಸು; 
ಆರ್ಭಟಿಸು : ಪರೀಕ್ಷಕರು ಮೊಟ್ಟಮೊದಲು ವಿದ್ಧೂ ನರ್ಥಿಗಳಿಗೆ ಗುಡುಗು 
ಹಾಕಿದರು (ಸ್ಮೂಲವಿ. ೬೦). ([ಗುಡುಗ್ಯು + ಹಾಕು (<ಪಾಯ್ಯೂ)) 

ಗುಡುಗೂರಿಸು (ಕ್ರಿ). ಕುಗ್ಗಿಸು, ಕಂಸಿಯಂವಂತೆ ಮಾಡಂ ; ತುರಗಗಳ 
ಕಡೆ ಮುಟ್ಟಿ ಸಾಗಿದವಂಬುಗಳು ಮೈತಟ್ಟಿ ಗುಡುಗೂರಿಸಿದನವನೀನಾಥ 
ಚಿತ್ತೈಸು (ಜನಭಾ. ೭೩-೦೮). 

[ ಗುಡುಗೂರು ( ಆಗುಡುಗೂಜು) + -ಇಸಂ,] 

ಗುಡುಗೂರು " ಗುಡುಗೂಟು' ನೋ. 

ಗುಡುಗೂಜು, ಗುಡಿಗೂಜು, ಗುಡುಗೂರು (ಕ್ರಿ). ಕುಗ್ಲ್ಲ; ಕುಸಿ; ನಡು 
ಮುರಿದು ಗುಡುಗೂಣ ತಲೆ ನಡುಗಿ ನೆರೆತೆರೆ ಹೆಚ್ಚಿ ಮತಿಗೆಟ್ಟು ಒಂದ 
ನಾಡ .ಹೋಗಿ ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೆ (ಕನ್ನ ವ; ಕ. 
೨೩9-೩೫೩). ಗುಡಿಗೂರು ; ಒಡೆಯರ ಕಟ್ಟಳೆಯೆಂದು ಮಾಡಿಕೊಂಡು 
ಅಡುವನ್ನತನಕ ಅಂಗಳ ಬಾಗಿಲಲ್ಲಿ ಗುಡಿಗೂಜ್‌ ಎನಬಹುದೆ (ಏಲೇಕ್ಕ. ೩೭)- 


ಗುಡುವಿ 


ಗುಡುಗೂರು ; ಹೊಡೆದಾಡಿ ಬಡಿದಾಡಿ ಗುಡುಗೂರಿ ಬಿದ್ದರೆಮ 
ಪುರಕೆದ್ದರು (ಜಿನಮು. ೧೯-೩೫). [7] 

ಗುಡುಮಿ (ನಾ). ಹೊಟ್ಟೆ ದಪ್ಪವಾಗಿರುವ ಗಡಿಗೆ; ಗುಡಾಣ ; “ಗಡಗಿ, 
ಹೊಟ್ಟಿಗಡಿಗಿ” (ಜಾನಳೋ. ೪೯) ; ಒಳ್ಳೆ ಗುಡುಮಿ ಇದ್ದಹಾಗೆ ಇದ್ದಾಳೆ 
(ಹೂ). [7] 

ಗುಡುಲು " ಗುಡಿಲ್‌' ನೋ. 

ಗುಡುವಣ " ಗುಡುವನ' ನೋ. 

ಗುಡುವನ, ಗುಡವಾಣ, ಗುಡಾಣ, ಗುಡುವಣ (ನಾ). ದೊಡ್ಡ 
ವಂಡಕೆ ; “ಮಂತಣಿಯೆಂದು ಕಡೆವ ಮಡಕೆಯುಂ ಗುಡುವನಮಕ್ಕುಂ” 
(ಕಮದ. ಕಿ. ೨೫೩ ಪ್ರಯೋ) ; ಗಡಿಗೆ ಗುಡುವನ ನುಂಗಿತ್ತು ಅಡಿಯಲ್ಲಿದ್ದ 
ಕುಡುಕೆ ಆ ಉಭಯವ ನುಂಗಿತ್ತು (ಗುಪ್ತಮಂ. ೨೫). ಗುಡವಾಣ ; 
ಅಡಕದ ಕೊಡಗಳನಡಿಗಡಿಗಬಲೆಯರೆಡೆಯಾಡಿ ಬೇಗ ನೀಡಿದರು ಗುಡ 
ವಾಣದಂದದ ಕೆಲವು ಪೊಂಗೊಡಗಳ ತಡಮಾಡಿ ಕೊಡುತಿರ್ದರಾಗ 
(ರತ, ೧೬-೯೧). ಗುಡಾಣ ; ಮಾಳಿಗೆ ಗಿಳಿಲಾದರೆ ಕಟ್ಟುವುದಕ್ಕೆ ಅರ 
ಪಟಿಗೆಗೆ ಗುಡಾಣ ಬಿಂದಿಗೆ ಕರಗ ಮೊಫೆಗಳ ಕ್ರಯಕ್ಕೆ . . . ಎರಡು 
ಭಾಗೆ ಸಲುಉದು (ಸೌಇಇ. 1-1, 9೪೩೬-೨೪ ; 3412) ; ತುಪ್ಪದಿಂದ 
ತುಂಬಲ್ಪಟ್ಟ ನೂರು ಗುಡಾಣಗಳನ್ನು ತರಿಸು ಎಂದು ಹೇಳಿ (ಕೃವಾಅ. 
3೦೯): ಗಡಿಗೆ, ಗುಡಾಣ ಪಾತ್ರೆಗೀತ್ರೆಗಳನ್ನು ದೂರ ಇಟ್ಟುಕೊ (ದೇವೀಣೌ. 
೯೭); ಸೂಜಿಯಷ್ಟು ಬಾಯಿ ಗುಡಾಣದಷ್ಟು ಹೊಟ್ಟೆ (ಗಾದಿ): ಮೊಗೆ 
ಮಾಡದ ಕುಂಬಾರ ಗುಡಾಣ ಮಾಡ್ಕಾನೆ (ಗಾದಿ. ಗುಡುವಣ : ಮತ್ತೆ 
ಬಹು ಕೊಪ್ಪರಿಗೆಯಿಂ ತಾಂಬ್ರಕೊಲ್ಲಿ ಇರಿ ಮತ್ತೆ ಬಲ್ಲುಡುವಣದಿ ಚೆಂಬು 
ತಂಬುಗೆಗಳಿಂ (ಲಿಂಗಪು. ೩೩-೦೪). 

[ ದೇಣ ತುಳು. ತೆಲು. ಗುಡಾನ ) 

ಗುಡುವೆ (ನಾ). ಒಂದು ಊರಿನ ಹೆಸರು ; ಶ್ರೀಮತ್ಕದಂಬರ ಸಾನ್ತಯ 
ದೇವ ಗುಡುವೆಯನಿಟ್‌ದು' ತುಜು ಹರಿಯೆ (ಎಕ. 
೬೦-೦೭; 3082. [?] 


ಗುಡುಸಲು « ಗುಡಿಸಿಲ್‌' ನೋ. 


೪7111, ಸೊರಬ. 


ಗುಡುಸು, ಗುಡಸು, ಗುಡಿಸ್ಕು (ನಾ). ೧. ಗುಂಡಾದ ವಸ್ತು, 
ವೃತ್ತ; ಮಂಡಲ. ೨. [ವ್ಯಾಕ]ವ್ಯಂಜನಾಕ್ಷರಗಳಿಗೆ ಇಕಾರವನ್ನು 


(31) ಸೇರಿಸುವಾಗ ಬಳಸುವ ಚಿಹ್ನೆ: ಅಲ್‌ಯೂರ್ಧ್ಯಮುಖ 
ನಿಜಾರ್ಣಂ ಮೆಜ₹ವಾ ಗು[ಪಾಣಉಂ. ಗೆಂ]ಡುಸುಗಳಿಸೆವಧೋಮಂಖವರ್ಣಂ 
ತಜುವಾಯ ಕೊಂಬಿನಕ್ಕರ ಪೆಆನೊಸಲಳೆ ಪಾರ್ಶ್ವಮುಖಮದೆಂಬರ್‌ 
ಕವಿಗಳ (ಕವಿಜಿ. ೩-೨೩). ಗುಡಸು : (8). ಗುಡಿಸ್ಕು ; ೨. ಕೈಬರಹದಲ್ಲಿ 
ಟಕಾರದ ಕೊನೆಗೆ ಗುಡಿಸು ಬರುತ್ತದೆ (ಸಂಶೋಧ. ೨೩). 
[ ದೇಃ ತೆಲು. ಗುಡುಸು ] 
ಗುಡುಸೆಟ್ಟಿ « ಗುಡಿಸೆಟ್ಟಿ ' ನೋ. 
ಗುಡುಹ (ನಾ). ಬೆಲ್ಲ; ಗುಡ: ಬಿಟ್ಟುಹೋಗುವ ಲಲನೆ ವಲ್ಲಭಗೆ 
ಬುದ್ಧಿಯಂ ಧಟ್ಟಿಸುತೆ ಹೇಳಿ ಮೇಲಟ್ಟದೊಳು ಗುಡುಹವದೆ ಬಟ್ಟಲೊಳು 
ಚಿಲಿಪಾಲ ಸಲಿಸೆಂದು ತಾ ತಳರ್ವಳಂತೆ (ಪ್ರಥಂಪು. ೬-೨೩). 
[ ಆ ಸಂ. ಗುಡ] 
ಗುಡೂಚಿ (ನಾ). ಅಮೃತಬಳ್ಳಿ ; “ ವತ್ಸದನಿ ಛಿನ್ನರುಹಂ ಗುಡೂಚಿ 
ತಂತ್ರಿಯೆನಿಕ್ಕುಂ ” (ವಸ್ತುಕೋ. ೩೬-೨೨) “ ಆಮೃತಂ ಗುಡೂಚಿ ಜೀವಂತಿ 
ಸೋಮಮಮರ್ದುವಳ್ಳಿಯಕ್ಕುಂ  (ಮಂಗರಾ. ೪೩-೪೩). 
[ ಸಂ. ಗುಡೂಚೀ] 
ಗುಡೆ (ನಾ). ೧. ಮಾತ್ರೆ ; ಗುಳಿಗೆ. ೨. ಕಳ್ಳಿಗಿಡ. ೩. ಹತ್ತಿ ಗಿಡ. 
[ಸಂ. ಗುಡಾ] 


೨೫೩೯ 


6 


೩0 


ಗುಡ್ಡಗೆಣಸು 


ಗುಡೋದಕ (ನಾ). ಬೆಲ್ಲದ ನೀರು; ಪಾನಕ ; ಅವನು ಹುಣುಮೆಯಲ್ಲಿ 
ಸಾಯಂಕಾಲದಲ್ಲಿ ಬ್ರಾಹ್ಮಣರಿಗೆ ಗುಡೋಸ £ದ]ಕ ದಾನವನು ಮಾಡಿ 
ದನು (ಕಕುಮಾ. ೦೩೯-೪). [ಗುಡ 4 ಉದಕ್ಕ] 

ಗುಡ್ಡ, ಗುಡ್ಡು, (ನಾ). ೧. ಕುಳ್ಳಾಗಿರುವವನು ; ಗಿಡ್ಡ, ಕುಬ್ಬ ; 
“ ಕುಜ್ಜಂ ಗುಡ್ಡನೆಂದೆನಿಕ್ಕು೦'' (ಮಂಗರಾ. ೧೧೪-೬): “ ಗುಡ್ಡನೆನಲ್ಕೆ 
ವಾಮನಂ " (ಕರ್ಣಾನಿ. ೧೮). ೨. ಚಿಕ್ಕವನು ; ಹುಡುಗ : ದೊಡ್ಡವಳಿಗೆ 
ಕಾಲು ಬಂದಾಗ ಗುಡ್ಡ ಹರಿಹರಿದಾಡಿದ (ಐಾಳಿಗಿ. 3೬). ಹಿ ಶಿಷ್ಯ ; 
ಏದ್ಯಾರ್ಥಿ : ಭಟ್ಟಾರಾ ನಿಮ್ಮ ಕಿಖಿಯ ಗುಡ್ಡನಂ ಪರಸಿ ಪೋಗಲ್ವೇಟ್ಕುಂ 
(ವಡ್ಮಾರಾ.' ೭-೦೧) ; ನಿಮ್ಮ ಕಿಜೌಿಯ ಗುಡ್ಡಂ ವಾಯುಭೂತಿಯಾಯಿರ್ದನೆ 
ಪರಸಿ ಪೋಪಿರ್‌ (ಸುಕುಮಾ. ೪-೨೩ ವ); ಶ್ರೀ ಅಭಯಣನ್ನಿ ಪಣ್ಣಿತರ 
ಗುಡ್ಡ ಕೊತ್ತಯ್ಯ ಬನ್ಮಿಲ್ಲಿ ದೇವರ ಬನ್ನಿಸಿದ (ಎಕ. 11, ೪೮-೧; ಸು. 
1100); ಎಮ್ಮ ರಿಸಿಯೆಮ್ಮ ಜಿನಗೃಹವೆಮ್ಮೊಡವೆಗಳೆಮ್ಮ ಗುಡ್ಡ 
ರೆಮ್ಮರ್ಥಂ (ಧರ್ಮಾಮ್ಮ, 8-೦೧೪); ದೇವರ ಗುಡ್ಡ ಹೋಗಿ ದೇವತೆಗೆ 
ಕೈಮುಗಿದು (ಸಣ್ಮಕ. ೫7, ೯). ಗುಡ್ಡು]: ೩. ಗಣ್ಣ ವಿಮುಕ್ತ 
ಸಿದ್ಧಾನ್ತದೇವರ ಗುಡ್ಡು ಗಳಪ್ಪ ಸ್ವಸ್ತಿಶ್ರೀ ಮರಿಯಾನೆ ದಣ್ಣನಾಯಕರ್ಗ್ಗಂ 
(ಎಕ, 2117, ನಾಗಮಂ. ೦೩೦-೩; 1146); ಆಕೆಗವರ್‌ ದಯಾಮುಯಂಶರೀರಿ 
ಗಳನ್ನದಾನಶೀಲಾಕರರಪ್ಪ ಗುಡ್ಡುಗಳ ಮಂದಿರದಿಂದಮೆ ತಂದು 
(ಮಹಾನೇ. ೧೬-೩). [ ದೇಕ ತಮಿ. ಕುಟ್ಟ, ಕುಟ್ಟೈ ; ತುಳು: ಗುಡ್ಡು ; 

ಕುವಿ. ಗೂಟ; ಬ್ರಾಹೂಈ. ಗುಡ್ಡೂ, ಘುಡ್ಡೂ ] 

ಗುಡ್ಡ, ಗುಟ್ಟ, ಗುಟ್ಟೆ, ಗುಡ್ಡೆ; (ನಾ). ೧. ಚಿಕ್ಕಬೆಟ್ಟ ; ಸಣ್ಣಬೆಟ್ಟ : 
ಗುಡ್ಡ ಗಳೆವೆಂಬಂತೆ ರಥನಿವಹ ಕಾರ್ಮುಗಿಲಿನೊಡ್ಡಿ ನಂತಿಭರಾಜಿ (ಪರಶು. 
೯-೨೦; ಬೇಡನಾಯಂಕರು ಗುಡ್ಡ ಮನೇಲ್‌ ಹೋಹಾಗ (ವೆರಿ. ೦೯೨೮, 
೧೦೦-೪;?); ಗುಡ್ಡಕ್ಕೆ ಕಲ್ಲು ಹೊತ್ತ ಹಾಗೆ (ಗಾಜಿ). ಗುಟ್ಟ; 
೧. ಗ್ರಂಥಿಯೆಲ್ಲಂ ಬೆಟ್ಟಗುಟ್ಟಗಳ್‌ (ಕೈಕವ. 8-೦೨-೨); ಸರಸಿ 
ಜಾನನೆ , . . ಇರದೆ ಗಿರಿಗುಟ್ಟಗಳ ತಿರುಗುತ (ಹಮಠ. ೨೭). ಗುಟ್ಟೆ ; 
೧. ಹೊರಗೆ ಗುಟ್ಟೆ ಮೇಲೆ ತೋಪುಗಳ ಯಿಟ್ಟು ಸತ್ಯಮಂಗಲದ ಕೋಟೆಗೆ 
ಹೊಡೆದು (ಹೈದರ. ೭೪). ಗಂಡ್ಡೈ; ೧. ಮೂಯಿಂದೆಸೆಯ ಗುಡ್ಡೆ 
(ಸೌಇಇ. ೫1-1, ೪೮-೦೩ ; 1002): ಅಲ್ಲಿಂ ಮೂಡಲತ್ತೆಯಳಿಯನ ಗುಡ್ಡೆ 
(ಎಕ. 11, 4೨೭-೭೮; 1191); ಗುಳಿಗಳೊಳು ಗುಡ್ಡೆಗಳ ಮಜಟ್‌ಯೊಳು 

. . ಸುತ್ತಿ ಸುಳಿದಳಸಿದಂ ಸಿದ್ಧರಾಮನಾ ಪರ್ವತಾಗ್ರಣಿ ಮಲ್ಲಿ 

ಕಾರ್ಜುನನನು (ಸಿದ್ಧರಾ. ೨-೩೬) ; ಅಲ್ಲಿಗೆ ಸಮಾಪದಲ್ಲು ಇದ್ದ ಚಿಕ್ಕ 
ದೊಂದು ಗುಡ್ಡೆ ಹತ್ತಿ (ರಾಜೇಂದ್ರ. ೩). ವಿ. ರಾಶಿ, ಸಮೂಹ; 
ಊರಲ್ಲಿ ಎತ್ತ ನೋಡಿದರೂ ಕಸದ. ಗುಡ್ಡೆ (ಕಳಹು. ೧೦೮) ; ಧ್ಯಾನಮಗ್ನ 
ವಾಗಿದ್ದಂತಿದ್ದ ಕೆಮ್ಮಣ್ಣುಗುಡ್ಡೆ (ಮಗಮಾಂ. ೩೩); ಅವುಗಳನ್ನೆಲ್ಲ ಗುಡ್ಡೆ 
ಹಾಕಿದ್ದರೆ ದೊಡ್ಡ ರಾಶಿಯಾಗುತ್ತಿತ್ತು. (ಗಲಿಪ್ರ. ೩೫)- " ಇಡುಗುಡ್ಡೆ ? 
ಪರಾ. [ದೇ॥ ತುಳು. ಕೊಡ. ಗುಡ್ಡೆ ; ತೆಲು. ಗುಟ್ಟ) 

ಗುಡ್ಡಕಾಡು " ಗುಡ್ಡಗಾಡು’? ನೋ. 

ಗುಡ್ಡಗಾಡು, ಗುಡ್ಡಕಾಡು (ನಾ). ಗುಡ್ಡಗಳಿಂದ ತುಂಬಿದ ಕಾಡು ; 
ಚಿಕ್ಕಬೆಟ್ಟ ಮತ್ತು ಕಾಡುಗಳಿಂದ ಕೂಡಿರುವ ಪ್ರದೇಶ; ಗುಡ್ಡಗಾಡ 
ತಿರುಗಿ ಅಡ್ಡದಾರಿಲೆ ಹೋಗಿ ಗೌಡರ ಕಂದನ ತರುವೆವು (ಸಿದಪು. 
೪-೭೦) ; ಗುಡ್ಡ ಗಾಡುಗಳಲ್ಲಿ ಸಿಗುವುದನ್ನು ಮಾರಿ ಜೀವನ ನಡೆಯಿಸುವ 
ಈ ಸೋಲಿಗರ ಭಾಷೆ ಕನ್ನಡದ ಉಪಭಾಷೆಯೆಂದು ಕರೆಸಿಕೊಳ್ಳಲು ಅರ್ಹ 
ವಾಗಿದೆ (ದ್ರಾವಿವಿ. ೪೦೧). ಗುಡ್ಡಕಾಡು ; ಘಟ್ಟದ ಕೆಳಗಡೆ ಗುಡ್ಡ ಕಾಡಿನ 
ಹಳ್ಳಿಯೊಂದು ಪೀಪಾಯಿಯ ಊರು (ಕಂಬಹು. ೨೫). [ಗುಡ್ಡ 4+ ಕಾಡ್ಕು] 


«5| ಗುಡ್ಡಗೆಣಸು (ನಾ). ಒಂದು ಬಗೆಯ ಗೆಡ್ಡೆ ; ನೆಲಗುಂಬಳದ ಗೆಡ್ಡೆ 


“ ವಿದಾರೀಕಂದ” (ಪಂಡಿತ). [ಗುಡ್ಡ ಗೆಣಸು ( ಇ ಗೆಟಸು) 


160 


ಗುಡ್ಡಗೊಂಬು 


ಗುಡ್ಡಗೊಂಬು (ನಾ).೧.ಎ ಗುಜ್ಜುಗೊಂಬು ೧; “ಕ್ಷುಪ-ಗುಡ್ಡ 
ಗೊಂಬಿನ ಬೀಲಲು ” (ನಾಜಿರಾ. ಕಿ). ೨. ಮೋಟಾದ -ಕೊಂಬು; ಗಿಡ್ಡ 
ಕೋಡು; ಈ ಗುಡ್ಡಗೊಂಬಿನ ಹಸು ಹೆಚ್ಚಾಗಿ ಹಾಲು ಕೊಡುತ್ತದೆ 
(ಕೂಡ). [ಗುಡ್ಡ * ಕೊಂಬ್ಳು) 
ಗುಡ್ಡದುಂಬೆ (ನಾ). ಒಂದು ಬಗೆಯ ಗಿಡ; ಕಾಡುತುಂಬೆ: 
“ಗೌಡೇ - ಗುಡ್ಡದುಂಬೆ, ಗಂಗಸಾರ ? " (ಓಷಧಿ. ೫೦). 
[ ಗುಡ್ಡ; * ತುಂಬೆ ( ಇ ತುಂಬಿ) ) 
ಗುಡ್ಡಧ್ವಜ (ನಾ). ಹಿಂದೆ ನಮ್ಮ ನಾಡಿನಲ್ಲಿದ್ದ ವೀರಬಣುಜು ಜನಾಂಗ 
ದವರ ಧ್ವ ಜ; ವೀರಬಣಂಜುಧರ್ಮ್ಮ ಪ್ರತಿಪಾಳೆವಿಶುದ್ಧ ಗುಡ್ಡಧ್ವಜ 
ವಿರಾಜಮಾನ (ಎಕ. ೪11, ಶಿಕಾರಿ. ೧೧೮-೨೭: 1054) ; ಧರ್ಮಪ್ರತಿಪಾಳನ 
ವಿಶುದ್ಧ ಗುಡ್ಡಧ್ವಜ ವಿರಾಜಿತಾನೂನ ಸಾಹೆಸಾಲಿಂಗಿತ ವಿಶಾಟ ವಕ್ಷಸ್ಥಳ 
(ಸೌಇಇ. ಸ೪, ೧೨೪-೩೩; 1174); ವೀರ ಬಣಂಜುಗಳ ಧ್ವಜವು "ಗುಡ್ಡ 
ಧ್ವಜ” (ಕಶಾಅ. ೩೮೦). [ ಗುಡ್ಡ? * ಧ್ವಜ) 
ಗುಡ್ಡನೂರ್‌ (ನಾ). ಒಂದು ಊರಿನ ಹೆಸರು : ಸ್ವಸ್ತಿ ಮಜ್ಜಳ್ಳೆಬೆಳ್ಳಿನ್ನ 
ಗುಡ್ಡನೂರ್‌ ತ್ತಟ್‌ಪಾಲ್‌ತಿ ಪ್ರಸಿದ್ಧಾ ಗ್ರಾಮಾಃ (ಇಆ. ೫17, ೧೬-೪೯ ; 
813). ! ಗುಡ್ಡ? * ಊರ್‌] 
ಗುಡ್ಡನೇರಳೆ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು ; 
ನಾಯಿನೇರಳೆ ; “ಕೃಂತಜಂಬು ” (ಪಂಡಿತ): ಕುಂಟ ನೇರಳೆ, 
ಗುಡ್ಡನೇರಳೆ (ಮಡಗಿ. &೩-೭೩೩). [ ಗುಡ್ಡ್ಯ* ನೇರಳೆ(-ಆ ನೇಜ್‌ಲ್‌) ] 
ಗುಡ್ಡಪನ್ನೇರಲು, ಗುಡ್ಡ ಪನ್ನೇರಳು (ನಾ). ಚಿಕ್ಕಚಿಕ್ಕ ಕಾಯಿಬಿಡುವ 
ಒಂದು ಬಗೆಯಂ ಪನ್ನೆ €ರಳೆ ಮರ; ಮಾನಂಗಿ, ಗುಡ್ಡಪನ್ನೇರಲು 
(ಮೈಡಗಿ. ೭೩-೧೪೯೦). ಗುಡ್ಡಪನ್ನೇರಳು ; “ ರಕ್ತಕುಂಟಾಲ ” (ಪಂಡಿತ). 
[ ಗುಡ್ಡ, * ಪನ್ನೇರಲು] 
ಗುಡ್ಡಪನ್ನೇರಳು « ಗುಡ್ಡಪನ್ನೇರಲು' ನೋ. 
ಗುಡ್ಡರೆಂಜೆಮರ (ನಾ). ಒಂದು ಬಗೆಯ ಮರ: (೪. 
( ಗುಡ್ಡ್ಯ* ರೆಂಜೆ + ಮೆರ] 
ಗುಡ್ಡವೋಮಗಿಡ (ನಾ) ಒಂದು ಬಗೆಯ ಗಿಡ; ಕಾಡುವೋಮ; (9. 
[ ಗುಡ್ಡ * ಓಮ್ಮ + ಗಿಡ (ಆ ಗಿಡು)] 4 
ಗುಡ್ಡ ಶಾಸ್ತ್ರ (ನಾ). ಹಿಂದೆ ನಮ್ಮ ನಾಡಿನಲ್ಲಿದ್ದ ವೀರ ಬಣಂಜು 
ಜನಾಂಗದವರ ಧರ್ಮಗ್ರಂಥ ; ತ್ರೈಲೋಕ್ಯಮಂ ಸಾಧಿಸುವ ಗುಡ್ಡ 
ಶಾಸ್ತ್ರದವಯವಶಕ್ಷಣ೨ಗಳನಲ್‌ದು ನುಡಿವ) (ಎಕ. ೪11, ಶಿಕಾರಿ. 
೧೧೮-೫೩೧ ; 1054) ; ಇವರು ತಮ್ಮ ಶಾಸ್ತ್ರವನ್ನು " ಗುಡ್ಡ ಶಾಸ್ತ್ರ” ವೆಂದು 
ಕರೆದುಕೆ ೧ಂಡಿದ್ದಾರೆ (ಕರಾಅ. ೩6೩). [ ಗುಡ್ಡ? ಶಾಸ್ತ್ರ) 
ಗುಡ್ಡಸೋಂಪು (ನಾ). ಒಂದು ಬಗೆಯ ವನಸ್ಪತಿ; ಸೆಲರಿನ, ಅಜ್ಮೋದ, 
ಗುಡ್ಡ ಸೋಂಪು, ತೋಟದ ಸೊಪ್ಪು (ಮೈಔಗಿ. ೮-೦೩೨). 
[ ಗುಡ್ಡ * ಸೋಂಪು 7 
ಗುಡ್ಡಿ, (ನಾ). ೧. ಕುಳ್ಳಾದುಪು, ಸಣ್ಣದು. ಗುಡ್ಡಿ ಪಶು ' 
ಪರಾ. ೨. ಶಿಷ್ಯೆ; ವಿದ್ಯಾರ್ಥಿನಿ: ಶ್ರೀವಿಮಳಚಂದ್ರಪಣ್ಣಿತದೇವರ 
ಗುಡ್ಡಿ ಹವುಂಬೈಯಾ ತಂಗೆ ಶಾಂತಿಯಬ್ಬೆ ತಮ್ಮ ಗುರಂಗಳ್ಸೆ ಪರೋಕ್ಷ 
ವಿನೆಯಂಗೆಯ್ದರ್‌ (ಎಳೆ. ೪1, ಮೂಡಗೆ. ೧೧-೩೫; ಸು. 990); ಮುನಿ 
ಚಂದ್ರ ಸಿದ್ಧಾನ್ತದೇವರ ಗುಡ್ಡಿ ಕೇತವ್ವೆ (ಎಳೆ. ೪11, ಶಿವವೊ. ೮೯-೨೩; 
1111); ನಿಮ್ಮ ಗುಡ್ಡಿಗೆ ಬ್ರಹ್ಮಚರ್ಯವ್ರತಮಂ ಕುಡಿಮೆಂಬುದುಂ 
(ಧರ್ಮಾಮೃ. ೩-೧೬). [ ಗುಡ್ಡ, ತದ ಇ) 
ಗುಡ್ಡಿ (ನಾ). (?) : ಮೂಡಲು ನಟ ಗುಡ್ಡೆ ತೆಂಕಲು ಗೌಡರಮಾನ್ಯ 
ಯಿನ್ತೀ ನಾಲ್ಕು ಗುಡ್ಡಿ ಯಿಂದೊಳ (ಇಎ, ೧೯೪೬, ಬೈಲುಹೊಂಗಲ್‌. 
[7] 


೩೪೯-೪3; 1086). 


೨೫೪೦ 


10 


15 


[) 


40 


ಗುಡ್ಡೆ ಣಿಕೆ 


ಗುಡ್ಡಿಪಶು (ನಾ). ಕುಳ್ಳಾದ ಹಸು; ಬಡವರ ಮನೆಯ ಸೊಡರು 
ಕಂದುವದೆ ಗುಡ್ಡಿ ಪಶು [ ಪಾತಾಂ. ಗುಡಹಸು, ನುಡಿಹಸು] ಬಿಡದೆ 
ಕಆ್‌ದಾ ಹಾಲು ಕಹಿಯಹುದೆ (ಸೋಮಶ. ೧-೨೩). [ ಗುಡ್ಡಿ, + ಪಶು] 

ಗುಡ್ಡಿಸು (ಕ್ರಿ). ಕುಳ್ಳಾಗು ; ಕುಗ್ಗು ; ತಗ್ಗು : ಘೊಳ್ಳನೆ ಸಭೈೆನಗೆ ಹಲ್ಲಂ 
ಕಿರಿವುತೆ ಅಡ್ಡಂ ತಿಗಟಂ ವಿಸಟಂಬರಂತಂ ಗುಡ್ಡಿಸಿ ಸುಗಿಲುದ್ದಕೆ 
ನೆಗೆವುತ್ತಂ ಅಣತಂ ಮೆಟ್‌ವುತೆ ಮೆಯ್ಯೊಕ್ಕುತ್ತೆಂ (ಭೃಂಗೀರ. ಹೆ. ೪೭೩-೯). 

[ಗುಡ್ಡ + - ಇಸ್ಯು) 

ಗುಡ್ಡು, "ಗುಡ್ಡ' ನೋ. 

ಗುಡ್ಡು, " ಗುಡ್ಡೈ' ನೋ. 

ಗುಡ್ಡು " ಗೊಡ್ಡು,' ನೋ. 

ಗುಡ್ಡುಗೊಳ್‌ (ಕ್ರಿ). (?) ; ಪುದಿದೆಡೆಯಾಡಿ ನೋಡಿ ಪದಮೊಂದೆರಡಂ 
ಸಲೆ ಕೊಂದುವಿಂಬುಗಾಣದೆ ಬಟ್‌ಕಂ ಮನಂ ಮಜುಗಿ ಚಿಂತಿಸಿ ಜಾನಿಸಿ 
ಗುಡ್ಡು ಗೊಂಡು ಮಾಣದೆ ಮಟ್‌ಯಲ್ಲಿ ಕೇದಗೆಯನೇಟ್‌ದ ಕೋಡಗದಂತೆ 
ಹಾಸ್ಯಸಂಪದಕೆಡೆಯಪ್ಪ ದುಷ್ಕವಿಗಳಿಲ್ಲದೊಡೇನಿಳೆ ಸೂನ್ಯಮಪ್ಪುದೇ 
(ನೀತಿಸಾ. 64). [ಗುಸ್ಲು? - ಕೊಳ್ಳ) 

ಗುಡ್ಡುಬಿಳಿದು (ನಾ). ಒಂದು ಬಗೆಯ ಬತ್ತೆ ; (ಕಿಸಂಗ್ಜಾ). 

ಗುಡ್ಡುಬೆದರಿಕೆ " ಗೊಡ್ಡು ಬೆದರಿಕೆ' ನೋ. 

ಗುಡ್ಡೆ, "ಗುಡ್ಡ? ನೋ. 

ಗುಡ್ಡೆ, (ನಾ). (ಉಡುವ ಅಥವಾ ಹೊದೆಯುವ) ಬಟ್ಟೆಯ 
ತುಂಡು. « ತಲೆಗುಡ್ಡೆ ' ಪರಾ. 

[ದೇ ॥ ತಮಿ. ಕುಟ್ಟೈ ; ತೆಲು. ಸುಡ್ಡೆ ] 

ಗುಡ್ಡೆ, ಗುಡ್ಡು, (ನಾ). ೧. ಕಣ್ಣಿನ ಪಾಪೆ,-ಹಾಹೆ ; ಆಲಿ: ಕಣ್ಣು 
ಗುಡ್ಡೆ ಗಳಿಗೆ ಚೂಪಾದ ಪದಾರ್ಥವನ್ನು ಚುಚ್ಚಿ ಗಾಯಗೊಳಿಸುವುದು 
(ನಿಮ್ಮದ. ೯8); ಹೆಣ್ಣುಮಕ್ಕಳಿಲ್ಲದ ಮನೆ ಗುಡ್ಡೆ ಇಲ್ಲದ ಕಣ್ಣಿನಂತೆ 
ಶೋಭಾಯಮಾನವಾಗುವುದಿಲ್ಲ (ಕೊನೆಛೇ. ೨೩೦); ಅವಳ ಕಣ್ಣು ಗಳ 
ಕೆಂಪಡರಿದ ಗುಡ್ಡೆಗಳು (ಬಾಣಆ. ೩೬). ಗುಡ್ಡು; ೧. ಪರಸತಿಯರ 
ನೋಡಿದವಗೆ ಪತ್ತು ಕೊಡು ಕೆಂಪಗೆ ಕಾಸಿ ಕುಕ್ಕಿ ಕಣ್ಣೊಳಗೆ ಎರಡು 
ಗುಡ್ಡನು ಪೀಕೋರವಗೆ (ಪುರಂದ. ೫-೬೮-೧); ಕಣ್ಣುಗುಡ್ಡು ಗಳನ್ನು ಎರಡು 
ಭಾಗಗಳಾಗಿ ವಿಂಗಡಿಸಬಹುದು. ಹೆಚ್ಚು ಭಾಗವಾದ ಬಿಳಿಯ ಗುಡ್ಡು 
ಒಂದು ಗೋಳದ ಆರನೆ ಐದು ಭಾಗದಷ್ಟು ಇರುತ್ತದೆ (ನಿಮ್ಮದ. ೧೦೪). 
೨. ಮೊಟ್ಟೆ ; ತತ್ತಿ: (8). [ದೇ॥ ತೆಲು. ಗುಡ್ಡು, ಗ್ರುಡ್ಡು] 

ಗುಡ್ಡೆಗಣ್ಣು (ನಾ). ಮುಂದಕ್ಕೆ ಬಂದಿರುವ ಗುಡ್ಡೆಯುಳ್ಳ ಕಣ್ಣು; 
ಆ ಗುಡ್ಡೆ ಗಣ್ಣಿನ ಹುಡುಗ ಯಾರ ಮಗ? (ರೂಢಿ). 

| [ ಗುಡ್ಡೈ * ಕಣ್ಣ (< ಕಣ್‌)] 

ಗುಡ್ಡೆಗಲ್ಲು (ನಾ). ಒಂದು ಸ್ಥಳದ ಹೆಸರು ; ತೆಂಜ್ಯಣದೆಸೆ ಗುಡ್ಡೆ ಗಲ್ಲು 
ತುಂಬ ಕುಣ್ಟೆ ರೇವುಕುಣ್ಣೆ ಪಾಮ್ಬಳಕುಣ್ಟೆ (ಎಕ. ೫11, ಶಿರಾ. ೩೮-೩೪; 
378. [7] 

ಗುಡ್ಡೆಣಿಕೆ (ನಾ). ಹಂಸಿ ಎಣಿಕೆ ಗ ವ್ಯರ್ಥವಾದ ಆಶೆ; ಕೈಗೂಡದ 
ವಂನೋರಥ ; ಪ್ರಣುತನುತ್ತಮ ಪರತತ್ತ್ವವಿಚಾರಿ ಸದ್ಗುಣಿ 
ಚರಮಾಂಗನಂಗಜನು ಬಣಗೆ ನಿನಗೆ ಕೈವಶನಪ್ಪನೆಂಬ ಗುಡ್ಡೆಣಿಕೆಯನೆಣಿಸಿ 
ಹುಚ್ಚಹರೆ (ನೇಮಿಸಂ. ೧೯-೬೦) ; ಎಂದಿಗೀ ಲತೆ ಬೆಳೆವುದೆಂದಿಗಿವನಿದನಡರಿ 
ಯೆಂದಿಗೆಮ್ಮಂ ಪಿಡಿವನೆಂದೆಂಬ ಗುಡ್ಡೆಣಿಕೆಯಿಂದ . . . ಬದುಕಬೇಕೆಂಬ 
ಬಯಲಾಸೆ ನಿನಗೆ (ಸಮ್ಮಳೌ. ೨-೩೦) : ಸಾಕಿರ್ದ ಭಂಡಾರಾದಿಯಲ್ಲವನೂ 
ಶಡ್ಜೆ ಗಿಕ್ಕದೆ ಕಳೆದು ಕಾನನದೊಡ್ಡಿ ಯನು ಆಶ್ರೈಸುವಂತೀ ಗುಡ್ಡೆಣಿಕೆ 
ಗಾನೆ ಎಲ್ಲೆ ಶಕುನಿಯೆಯೆಂದ ಕುರುಪತಿಯು (ಜಿನಭಾ. ೩೬-೩೦) 

[ ಗುಡ್ಡು (ಆಗೊಡ್ಡುು) * ಎಣಿಕೆ] 


[?) 


ಗುಡ್ಡೆಣಿಸು 


ಗುಡ್ಡೆಣಿಸು (ಕ್ರಿ). ವ್ಯರ್ಥವಾಗಿ ಆಲೋಜಿಸು ; ಸುಮ್ಮನೆ ಚಿಂತಿಸು; 
ಅಲ್ಲದ ಕನಸ ಕಾಂಬರು ಗುಜ್ಜುಗುಟ್‌ಪುಗಳಲ್ಲಲ್ಲಿ ಗುಡ್ಡೆಣಿಸುವರು 
(ರಾಮವಿ. 'ಅಲ್ಲಲ್ಲಿ ಗುಡ್ಡೆಣಿಸುತ್ತ ಸೀತೆಯ ತಂದುದು 
ಮೊದಲಾಗಿ ಪುರಕೆ ಒಂದು ದಿವಸ ಸುಖಮಿಲ್ಲೆಂದು ಪೌರರು ನೊಂದು 
ನುಡಿವುತಿಹರಬಲೆ (ರಾಮವಿ. ೦೬-೯೨). 

[ ಗುಡ್ಡು (ಗೊಡ್ಡು) + ಎಣಿಸು ] 
ಗುಡ್ಡೆಮಾನ್ಯ (ನಾ). ಒಂದಂ ಬಗೆಯ ಮಾನ್ಯ, ದತ್ತಿಯಾಗಿ ಬಂದ 
ಭೂಮಿ ; ಮನ್ನೆಯಂ ವಜ್ಜರಸನ ಗುಡ್ಡೆ ಮಾನ್ಯ ೫೦೦ ಮತ್ತ([ರ್‌] 
ಕೈಯ್ಯೊಳಗೆ (ಇಆ. 1%, ೨೭೩-೪೫: 1064) ; ಪ್ರತಿಷ್ಠಾಕಾಲದಲು 
ಪ್ರಭುಕೇಸರಿನಾಯಕಂ ತಂಮ ಗುಡ್ಡೆ ಮಾನ್ಯದೊಳಗೆ ಸಿ[ರಿ]ಗಳಬ್ಬೆ [ಯಾ] 
ಕೆಆ್‌ಯಿಂ ಪಡುವಲು ಬೆಂಕೊಳವನ ಕೋಲಲು ಬಿಟ್ಟ ಕೆಯಿ ಮತ್ತರು 
ಹತ್ತು (ಎಇ. Xx೪11, ೬೩-೪೯: 1114). [ಗುಡ್ಡೈ * ಮಾನ್ಯ] 
ಗುಡ್ಬೇಟು (ನಾ). ಕುರಿತಏಟು; ಸರಿಯಾದ ಹೊಡೆತ; ಅಡ್ಡೇಟಿಗೆ 
ಒಂದು ಗುಡ್ಡೇಟು (ಗಾಜಿ). " ಅಡ್ಡೇಟು > ಪರಾ. 

[ ಎಕುಲ್ಟಾ + ಏಟು] 

ಗುಣ (ನಾ). ೧. ನಡತೆ; ಸ್ವಭಾವ: ಎಪುಳಿ ಯಶೋವಿತಾನ 
ಗುಣಮಿಲ್ಲದನಂ ಪ್ರಭುಮಾಡಿ ಪೂರ್ವಭೂಮಿಪರ ಪದಂಗಳಂ ಪುಗಿಸಿ 
ಆವ ಗುಣಕ್ಕವೂವ ಗುಣಮಗ್ಗ ಳಮಾ ಗುಣಮೊಂದೆ 
ಮರ್ತ,ದೊಳ್‌ ತೀವಿದೊಡೆ (ಲೀರಾವ. ೦-೫೪). ೨. ಸತ್ತ್ವ. ರಜಸ್ಸು » 
ತಮಸ್ಸು ಎಂಬ ಮೂರು ಮೂಲಗುಣಗಳಂ. "ಗುಣತ್ರಯಂ' ಪರಾ. 
೩. ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ಶಬ್ದ, ಸ್ಪರ್ಶ, ರೂಪ, ರಸ, 
ಗಂಧಗಳೆಂಬ ವಿಷಯಗಳಂ; “ ರಸರೂಪಗಂಧಶಬ್ದಸ್ಪರ್ಶವೆಂದೆಂಬ 
ವಿಷಯದೊಳು ನೂಲಿನೊಳು ಸಾಧುಜನದೊಳು ಸಲಿಲದೊಳೆಸೆ:ವ 
ಬಿಲ್ಜಿ ರುವಿನೊಳು ಮುಖ್ಯದೊಳು ಶೌರ್ಯದೊಳು ಪರಮನೊಳು ಗುಣ 
ಮೆನಿಕ್ಕುಂ” (ಮಂಗರಾ. a: ೪, ಸಜ್ಜನಿಕೆ, ವಿವೇಕ, ಬುದ್ಧಿ ಶಕ್ತಿ, 
ಔದಾರ್ಯ ಮುಂತಾದ ಒಳ್ಳೆಯತನ : ಕಿತ್ತಯ್ಯಂಗಳೆ ತಪಮುಂ ಗುಣ 
ಮುಮಂ ಪೊಗಟುತ್ತೆ (ವಡ್ಮಾರಾ. ೮೨-೪); ಅನೇಕ ಲಕ್ಷಣಗುಣಪ್ರಭವಂ 
ಮೃದುಪಾದಮಾದ ವಾಕ್ಕಿ ಶೀಸುಭಗಂ (ಪಂಪಧಾ. ೧-೯); ನಿಂದಿಸಿದಪ 
ರೆಂದಾದೊಡಮೊಂದನೆ ಗುಣದೊಳ್‌ ದುರಾತ್ಮನೆಂದಿನಿತುವು೦ (ಲೀಲಾವ- 
೦-೫೨). ೫. ದಾರ, ನೂಲು, ಹುರಿ. "ಗುಣಗರ್ಭ ' ಪರಾ 
೬. ಬಿಲ್ಲಿನ ಹೆದೆ ; ತಿರುವು; “ ಸಿಂಜಿನಿ ಜೀವೆ ಮೌರ್ವಿ ಗುಣಮೆಂಬಿನಿತುಂ 
ಜ್ಯಾನಾಮಂ” (ವಸ್ತುಕೋ. ೮೫-೧೮. ಹ. ಬೆಲೆ, ಯೋಗ್ಯತೆ; ಎಣಿಸದೆ 
ಗುಣಮಂ ಕಾಜಿನ ಮಣಿಯಂ ಮಾಜುವವೊಲಹಹ ನಿನಗಂ ತನಗಂ ಪಣಕೆ 
ಕೃತಿಯೆಂಬ ಚಿಂತತಮಣಿಯಂ ಮಾಜುವನ ಬುದ್ಧಿಗಾಂ ಬೆಜಅಗಾದೆಂ 
(ಅರ್ಥನೇ. ೧-೪೭). ರೆ. ರೋಗ ಕಡಿಮೆಯಾಗುವುದು ; ವಾಸಿಯಾಗು 
ವುದು; ಕಾಲಪುರುಷಂಗೆ ಗುಣಮಣಮಿಲ್ಲಂ ಗಡ! (ರಾಮಾಶ್ಮ. ೦-೧) ; 
ಅವರಿಗೆ ಕೆಮ್ಮು ಈಗ ಗುಣವಾಗಿದೆ (ರೂಂ). ೯. ಊಟದಲ್ಲಿ ನಂಚಿ 
ಕೊಳ್ಳಲು ಒದಗಿಸುವ ವ್ಯಂಜನ ; ಚಟ್ನಿ, ಉಪ್ಪಿನಕಾಯಿ, ಹುಳಿ, 
ಕೂಟು ಮುಂತಾದುವು. ೧೦. ರುಚಿ: ಈ ಹೋಟೆಲ್‌” ಊಟದಲ್ಲಿ 
ಗುಣವನ್ನು ಕಾಣೆ (ರೂಢಿ). ೧೧. ಪರಿಮಾಣ ; ಆವೃತ್ತಿ; ; ಸಲ: 
"ದ್ವಿಗುಣ' ಪರಾ. ೧೨. ಒಳ್ಳೆಯದು ; ಮೇಲು; ಉತ್ತಮ : ನಿವಗೆ 
ನಾವೆಲರು ಒಪ್ಪಿಯೇಳು ಹೊಂನನೂ ಭತ್ತದಿಂದ ನೂರಯೆಪ್ಪತಾರು 


೦೨-೧೭೩): 


(ಪಂಪಭಾ. ೧-೦೪) ; 


ಬಳೆ ಆರನು ಗುಣವ ಮಾಡಿದೆವು (ಸೌಇಇ. 3-11, ೪೬೦-೦೬ : 1465); 
ನೀನು . . . ಈಗ ಇಲ್ಲಿಗೆ ಬಂದದ್ದು ಗುಣವಾಯಿತು. ಇನ್ನುಮೇಲೆ 
ಯುದ್ಧದಲ್ಲಿ ಜಯವನ್ನು ಪಡೆಯುತ್ತಲಿದ್ದಿ . ಅಂದನು (ಕೃವಾಭೀ. 


೨೫೪೧ 


45 
೨೮); ಕುತ್ತಿಗೆ ಕೊಯ್ಯುವ ಊರಲ್ಲಿ ಸುಲಿದುಬಿಟ್ಟದ್ದೇ ಗುಣ (ಗಾದೆ). | 


ಪರಮಯೋಗೀಶ್ವರಂ ಮೌರ್ವಿಲೇಶಂ 


ಗುಣ 


೧೩. ಅಂಕ ; ಪರೀಕ್ಷೆಯಲ್ಲಿ ನಿನಗೆ ಎಷ್ಟು ಗುಣ ಬಂದವು? (ರೂಢಿ). 
೧೪. ಮೂರಂ ಎಂಬ ಸಂಖ್ಯೆಯ ಸಂಕೇತೆ. ೧೫. [ ಗಣಿತ] ಗಂಣಾ 
ಕಾರಮಾಡಂವುದಂ. ೧೬. [ವ್ಯಾ ಕ]ವ್ಯಾ ಕರಣದಲ್ಲಿ ಉಕ್ತವಾದ 
ಗುಣಸಂಜ್ಞೆ, ಯುಳ್ಳ ವರ್ಣಗಳಂ: ಸಂಸ್ಕೃತ ವ್ಯಾಕರಣದಲ್ಲಿ ಅಏಓ. ಈ 
ಮೂ ಕ ವರ್ಣಗಳಿಗೂ ಗುಣವೆಂದು ಹೆಸರು (ಹೊನುಗೆ. ೧೯). 
೧೭.ಎಗುಣಸಂಧಿ. ೧೮. [ಕಾವ್ಯಮಿ]ಕಾವೃಶಾಸ್ತ್ರದಲ್ಲಿ ಪ್ರಸಿದ್ಧವಾದ 
ಹತ್ತು ಪ್ರಶಸ್ತ ಲಕ್ಷಣಗಳು ಅಥವಾ ಧರ್ಮಗಳು. ಆತ ನಿಗೆ 
ಸ್ಕೈರ್ಯ, ಔದಾರ್ಯ ಮೊದಲಾದ ಗುಣಗಳಿರುವಂತೆ ಕಾವ್ಯದ 
ಕ ಮೈದಂತಿರಂವ ರಸವನ್ನು ಉತ್ಕರ್ಷಗೊಳಿಸುವ ಧರ್ಮವೇ ಗುಣ, 
ಮಾಧುರ್ಯ, ಓಜಸ್ಸು, ಪ್ರಸಾದವೆಂಬುವು ಮೂರೂ ಈ ಗುಣಗಳು 
ಪ್ರಾಚೀನಾಲಂಕಾರಿಕರು ಶ್ಲೇಷ, ಪ್ರಸಾದ, ಸಮತೆ, ಮಾಧುರ್ಯ, 
ಸುಕುಮಾರತೆ, ಅರ್ಥವ್ಯಕ್ತಿ, ಉದಾರತ್ವ, ಓಜಸ್ಸು, ಕಾಂತಿ ಮತ್ತು 
ಸಮಾಧಿ ಎಂಬ ಹತ್ತು ಶಬ್ದಗುಣಗಳನ್ನೂ ಅದೇ ಹೆಸೆರಿನ ಹತ್ತು 
ಅರ್ಥಗುಣಗಳನ್ನೂ ಹೇಳಿದ್ದಾರೆ. ಲಕ್ಷಣ ಮಾತ್ರ ಬೇರೆಬೇರೆ: 
ನಿರತಿಶಯ ಕಾವ್ಯ ಶೋಭಾಕರಂಗಳಾಗಿರ್ಪ ಧರ್ಮಮವು ಗುಣಮಕ್ಕುಂ 
. ಸಮಭಿವಂತೋದಾರಾಹ್ವಯ ಸಮಾಧಿಗಳ್‌ ಕೃತಿಗುಣಂಗಳೀ 
ರಯ್ದಕ್ಕುಂ (ಕಾವ್ಕಾವ. ೪೯). ೧೯. [ಯೋಗ್ಯಯೋಗವಂಹಿಮೆಯಿಂದ 
ಉಂಟಾಗುವ ಎಂಟು ಬಗೆಯ ಸಾಮರ್ಥಗಳು ; ಅಣಿಮಾ, 
ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಕ, ವಶಿತ್ವ, 
ಈಶತ್ವಗಳೆಂಬ ಅಷ್ಟಸಿದ್ದಿಗಳು : ಅಣಿಮಾದ್ಯಷ್ಟಗುಣಂಗಳಂ ಪಡೆವುದುಂ 
ಜೈನೋಕ್ತಿ ವಾರಾಶಿ ವಾಃಕಣದಿಂದಂ ಪಡೆದಿರ್ದ ಸಿದ್ಧಪದಮಂ ಕೆಯ್ಕೊಳ್ಳು 
ದರ್ಕೆ (ಕಾಂತಿಪು. ೧-ಬ ೨೦. [ಜ್ಕೊ ತಿ]ಅಂಶ : ಈ ಗಂಡುಹೆಣ್ಣಿನ 
ಜಾತಕಗಳಲ್ಲಿ ೧೮ ಗುಣಗಳು ಕೂಡಿಬಂದಿವೆ (ರೂಂ). ೨೧. [ರಾಜ್ಯಶಾ] 
ರಾಜನೀತಿಯಲ್ಲಿ 'ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈಧೀಭಾವ, 
ಸಮಾಶ್ರಯಗಳೆಂಬ ಆರಂ ವಿಷಯಗಳು. ( ಪಡ್ಡುಣ' ಪರಾ. 
“ನಯ ನಿಯತಬುದ್ಧಿ ಸಲೆಯಿಂದ್ರಿಯ ತೇಜೋದಾರ ನೂಲುಯತಿ 
ಸತ್ವಾರ್ಯಂ ಭಯ ಸಂಗರಠಾವಾತ್ಮಂ ಜಯ ಹೆದೆ ಪದಿನೈದು ಶಬ್ದ 
ಗುಣಮೆಂದಕ್ಕುಂ” (ನಾನಾಕಂ. ೧೦೮); “ಕದನಂ ಶಬ್ದಾದಿ ಪಂಚೇಂದ್ರಿಯ 
ನಯನಿಯತಂ ಬುದ್ಧಿ ಸತ್ವಂ ಪ್ರಧಾನಾಸ್ಪದ ತೇಜೋದಾರ ಸಂತುತ್ರಿಗುಣ 
ಮುದರಕ್ಷಿತ್ವಂ ಗುಣಾಖ್ಯಂ” 


(ನಾನಾರ. ೭೯). 

ಗುಣಕಜುಗೊಂಡಳ್‌-ಪ್ರೀತಿಪಾತ್ರಳು, ಪ್ರೇಯಸಿ; “ ಅಟ್ಕರ್ತ 
ಳೆಂದುಂ, ಗುಣಕಜುಗೊಂಡಳೆಂದುಂ . . . ಪ್ರೀತಿವಟ್ಟಳ್ಳಿ ಪೆಸರ್‌” 
(ಕರಸಾ, ೧೯-೩೮೮); ಗಂಣಕಟುಗೊಂಡಳಿನೆಸೆಯದಿರ್ಪ ಮನೆಯದು 


ವಿಫಲಂ (ನೀತಿಮಂ. 1, ೭೫). ಗುಣಕಣುಗೊಳಾ, ಗುಣಕರಿಗೊಳ್‌ಎವೆಂಚ್ಚು ; 
ಪ್ರೀತಿಸಂ; “ ಗುಣಕಜುಗೊಂಡಂದಪ್ರೀತಿವಟ್ಟಂ ” (ಶಮದ. ಪರಿ. ೨); 
ಅಣುಗಿನೊಳೆನ್ನ ಚಟ್ಟರೊಳಗೀತನೆ ಜೆಟ್ಟಿಗನೆಂದು ವಿದ್ದೆಯಂ ಗುಣಕಣಂ 
ಗೊಂಡು ಕೊಟ್ಟೆನಗೆ ಸಂತಸಮಪ್ಪಿನವೂವ ನಿನ್ನ ದಕ್ಷಿಣೆಯಂದು (ಪಂಪಭಾ. 
ರೂಪು ಜವ್ವನಮಿದ್ದೇನು ಗುಣಮಿಲ್ಲದ ಕುಲಸತಿಗೆ ಗುಣಕಜು 
ಗೊಂಡಿರೆ ಕೂರ್ತೆಂದೆಂದಿಗುಮೆಣೆ ಬಿಚ್ಚದೇಕವೆನಿಪುದು (ಹದಿಬ. ೬-೪೯) ; 
“ ಮೆಚ್ಚಿದವಳಿಗೆ ಗುಣಕರಿಗೊಂಡವಳೆಂಬುದದು ” (ಕಠರ. ೩೩). ಗುಣದಂಕ 
ಕಾರ್ತಿ ಎ ಸದ್ಗುಣಗಳಿಂದ ಪರಿಪೂರ್ಣಳಾದವಳು ; ಒಂದುಬಿರಂದು ; 
ಪಟಂಚಲೆದಪುದಾರ್ತು ಕೂರ್ತು ಪಿರಿದೀವ ಗುಣಂ ಗುಣದಂಕಕಾರ್ತಿಯಾ 
(ಅಜಿಪು. ೦೨-೧೭) : ಪೆಜಿಜಕ್ಕೊರೆಯೇ ಗುಣದಂಕಕಾರ್ತೀಯೊಳ್‌ (ಸಾಇಇ. 
೫1 ೨ 1, ೫೨-೩೦; 1007) ; ಪೊಗಳಲಾನಖ?ಯೆಂ ಗುಣದಂಕಕಾರ್ತಿಯಂ 
ಜಿನಪದಭಕ್ತೆಯಂ. (ಎಕ. 11, ೧೪೩-೧೪೨ ; 3182). ಗುಣದಬೆಡಂಗವ 


೨-೬೧) ; 


ಗುಣಂಗೆಡು 


ಸದ್ಗುಣಗಳಿಂದ ಶೋಭಿಸುವವನು ; ಒಂದುಬಿರುದಂ ; ಮಾಳವ್ವೆಯ 
ಮಲ್ಲಿಸೆಟ್ಟಿಯ ತಂದೆ ಗುಣದ ಬೆಡಬ್ಲ ಮಲ್ಲಿ ಸೆಟ್ಟಿಯಂಂ (ಎಳ. 281, 
ಗುಬ್ಬಿ. ೭-೨೬; ಸು. 28001). ಗುಣದಬೆಡಂಗಿ-ಸದ್ಗುಣಗಳಿಂದ ಶೋಭಿ 
ಸುವವಳುಂ ; ಒಂದಂ ಬಿರುದು ; ಗುಣದ ಬೆಡಂಗಿಯರಪ್ಪ ಶ್ರೀಮದಕ್ಕಾ 
ದೇವಿಯರ? (ಎಇ- x೪, ೮೨-೮; 1054). |ಸಂ.) 

ಗುಣಂಗೆಡು (ಕ್ರಿ). ಗುಣವು ಕೆಟ್ಟುಹೋಗಂ; ಗುಣಹೀನವಾಗಂ : 
ಮಣಿಗಾಜರ್‌ ಗುಣಂಗೆಟ್ಟ ಯಷಿಯಂತೆ ಚಿಂತಿಸೆ (ಧರ್ಮಾಮ್ಮ. ೨-೬೯) ; 
ಆ ಕೂಟಿಂ ಮಾನಿಸರ್ಮುಟ್ಟಿದನಿತಜಕೊಳೆ ಗುಣಂಗೆಟ್ಟೆಂಜಲಪ್ಪುದುಂ 
(ಧರ್ಮಾಮೃ, ೭-೦೪೧). [ಗುಣ + ಕೆಡ್ಕು) 

ಗುಣಂಗೊಳ್‌ (ಕ್ರಿ). ೧. ಗುಣವನ್ನು ಮೆಚ್ಚು ; ಹೊಗಳು ; ಪ್ರಶಂಸಿಸು; 
ಆ ಸತಿ ಯಶಸ್ವತಿ ವಿಶ್ವಮಹೀತಲಂ ಗುಣಂ[ಪಾಢಾಂ. ಮನಂ]ಗೊಳೆ 
ಪಡೆದಳ್‌ ತದಗ್ರ ಮಹಿಷೀಪದದೋಳ್‌ ಪಿರಿದೊಂದು ಮೈಮೆಯಂ (ಆದಿಫು. 
6-೪೫): ಶ್ರೀರಾಮನಂ ಗುಣಂಗೊಂಡನೆಂಬಿನಿತಣಕೂಳೆ ರಾವಣಂ 
ವಿಭೀಷಣನನೆಂತು ಪರಿಹರಿಸಿದಂ (ಪಂಡತಂ. ೨೪೪-೨3೦) : ಭುವನಾಶ್ಚರ್ಯ್ಯ 
ಮೆನಲ್ಕೆ ಮಾಡಿಸಿದರೀ ಲೋಕಂ ಗುಣಂಗೋಳ್ವಿನಂ [ದಿ]ವಿಜೇಂದ್ರಾರ್ಚ್ವತ 
ಶಾಂತಿನಾಥ ಜಿನಪ ಶ್ರೀ ಗೇಹಮಂ (ಕಣಆ. ೯೬-೪-೩೬ ; ಸು. 12ನೆಯ ಶತ). 
೨. ಗುಣವನ್ನು ಹೊಂದು,-ಪಡೆ : (8). [ಗುಣ ಕೊಳ್ಳ) 

ಗುಣಂಗೊಳಿಸು (ಕ್ರಿ). ಮೆಚ್ಚುವಂತೆ ಮಾಡು, ಪ್ರಶಂಸಿಸುವಂತೆ 
ಮಾಡು ; ಮೆಯ್ಕೊಳ್‌ ಮಿಡುಕುಳ್ಳ ತಾಣಮಣಮಿಲ್ಲೆಂಬಂತು ನಿಪ್ಪಂದ 
ನಾಗಿ ಸಮನ್ವೀತ ಮನಂ ಗುಣಂಗೊಳಿಸಿದಂ ಯೋಗೀಂದ್ರವೃಂದಂಗಳಂ 
(ಅದಿಪು. ೬-೩೪). [ಗುಣಂಗೊಳ್‌ 4೬ - ಇಸ್ಕು] 

ಗುಣಕ "ಗುಣಂಕು' ನೋ. 

ಗುಣಕ್ಕ (ನಾ). ೧. ಲೆಕ್ಕಮಾಡಂವವನು. ೨. [ಗಣಿತ]ಗುಣಿಸುವ 
ಸಂಖ್ಯೆ; “ ಯಾವುದರಿಂದ ಗುಣಿಸಬೇಕೊ ಆ ಸಂಖ್ಯೆ ™: (Multipller. 
ಇಂಕನಿ). [ಸಂ.] 

ಗುಣಕಥನ (ನಾ). ಗುಣವನ್ನು ಹೇಳಂವುದಂ ; ಹೊಗಳುವುದು; ಹೋದ 
ಲ್ಲೆಲ್ಲಾ ಅವರ ಗುಣಕಥನ ಮಾಡುತ್ತಿದ್ದರು (ಕೂರಿ). 

[ಗುಣ +೬ ಕಥನ] 

ಗುಣಕರ (ನಾ).ಎಗುಣಕಾರ. [ಸಂ.] 

ಗುಣಕಾರ (ನಾ). ೧. ಒಳ್ಳೆಯ ಗುಣವನ್ನು «ಉಂಟುಮಾಡುವುದು ; 
ಲಾಭದಾಯಕವಾದಂದು. ೨. [ಗಣಿತ] ಒಂದು ಸಂಖ್ಯೆಯನ್ನು 
ಮತ್ತೊಂದು ಸಂಖ್ಯೆಯಿಂದ ಗುಣಿಸುವಿಕೆ; ಪ್ರಥಮ ಗುಣಕಾರಕ್ಕೆ 
ಲೆಕ್ಕಸಂಜ್ಞೆ, ಲೆಕ್ಕಸ್ಥಾನ, ಗುಣಕಾರ ಪರಿಭಾಷೆ ಸಮಾಪ್ತಂ (ವೃಪಹಾ. 
0೨.೫). " ಗುಣಾಕಾರ ' ಪರಾ. ([ಸಂ.] 

ಗುಣಕು : ಗುಣಂಕು' ನೋ. 

ಗುಣಖ್ಯಾಪನ (ನಾ). ಗುಣಗಳನ್ನು ಪ್ರಚಂರಪಡಿಸುವುದು, - ಪ್ರಸಿದ್ಧ 
ಪಡಿಸುವುದು; ಗುಣಖ್ಯಾಪನಕ್ಕೀರೇಟುಂ ಭುವನಂಗಳೆಯ್ದ ವೆನಿಪಂ 
ಸಾಹಿತ್ಯವಿದ್ಯಾಧರಂ (ಮಲ್ಲಿಪು. ೨-೮೦). [ಗುಣ ಖ್ಯಾಪನ ] 

ಗುಣಗಣನೆ (ನಾ). ೧. ಗುಣಗಳನ್ನು ಎಣಿಸುವುದು. ೨. ಗಣಗಳನ್ನು 
ಗುಣಿಸುವವಳು; ಗುಣಪಕ್ಷಪಾತವುಳ್ಳವಳು : ಗುಣನಿಳಯೆಂಯಹ 
ಗೌರಿ ಬಂದಳು ಗಣನೆಗೆಯ್ದ ದವನನಿರಿಸಿ ಗುಣಗಣನೆ ಬಂ ದಳು ಹೊಟ್ಟೆ 
ತುಂಬಲು ಮೊಲೆಯನೂಡಿದಳು (ಬಸಪು. ೩೦-೦೦). 

[ಗುಣ + ಗಣನೆ. ಸಂ. / ಗುಣಗಣನಾ (ಗುಣ * ಗಣನ -)] 

ಗುಣಗರ್ಭ (ನಾ). ಹೊಟ್ಟೆಯಲ್ಲಿ ನೂಲುಳ್ಳುದು ; ಜೇಡರ ಹಳು; 
ಊರ್ಣನಾಭೆ ; ನಿರುತ ನೂಲಿಂದ ಪೂಜಿಪ ತೆಟದಿ ಲಿಂಗದಾ ಶಿರಸಾಗ್ರದಲಿ 
ನೆಯ್ದು ಮಣಿಯಲ್ಲಿ ತಾನಿರಲು ಕರಿರಾಜ ಬಂದು ಪತ್ತಿರ್ದೆಳೆಗಳಂ ಕಂಡು 


೨೫೪೨ 


40 


45 


ಗುಣಣೆ 


ಹಣಿದೊರಸೆ ಗುಣಗರ್ಭನು ವರನಾಸಿಕದಿ ಪೊಕ್ಕು (ಪ್ರೌಢರಾ.. 6-೧೫). 
[ಗುಣ + ಗರ್ಭ?) 
ಗುಣಗಳ್ಳೆ (ನಾ). ಸದ್ಗುಣಗಳನ್ನು ಅಪಹರಿಸುವವನಂ ; ಗುಣಗ್ರಾಹಿ ; 
ಒಂದು ಬಿರಂದು; ವಿದ್ಯಾಮೂರ್ತಿ ಜಿತಾತ್ಮನಕ್ಷರಂ ಗುಣಗಳ್ಳಂ (ಎಕೆ. ೪11, 
ಶಿಕಾರಿ. ೦೨೯-೨೩; 1071) : ಮಿಳ್ಳಂ ಸಮಸ್ತಗುಣಗಳ್ಳಂ ಪರದೆವೈವೇಗನಾ 
ದೊಡಂ ತಾಂ ಕೊಳ್ಳಂ (ಕಣ. 1, 30-06; ?). [ಗುಣ ಕಳ್ಳ] 
ಗುಣಗಾನ (ನಾ). ಗುಣಗಳನ್ನು ಹೊಗಳುವುದು ; ಗುಣಕಥನ ; ಕೊನೆ 
ಯಲ್ಲಿ ಆಭಾರ ಮನ್ನಣೆಯಲ್ಲಿ ನನ್ನ ಸಾಹೇಬರ ಹಾಗೂ ನನ್ನ ಗುಣಗಾನ 
ಮಿತಿಮಾರಿ ಆಯಿತು (ತೇಮೋಡ. ೩೫8). [ಗುಣ * ಗಾನ್ಮ 
ಗುಣಗು " ಗೊಣಗ್ಗು ' ನೋ. 
ಗುಣಗುಟ್ಟು, "ಗೊಣಗುಟ್ಟು' ನೋ. 
ಗುಣಗುಟ್ಟು, (ಕ್ರಿ). ಗುಂ ಎಂದು ಶಬ್ದಮಾಡು: ಗಿಳಿಗಳೊತನೆ ಗಳಪಿ 
ಮೊರೆವ ಅಳಿಕುಳಗಳೊಡನೆ ತಾವೂ ಗುಣಗುಟ್ಟುತ್ತಾರೆ (ಪರಿಶೀ. ೪). 
[ಗುಣ + ಕುಟ್ಟು] 
ಗುಣಗುಣಿಸು " ಗುಣುಗುಣಿಸಂ' ನೋ. 


1 ಗುಣಗೆಡಿಸು (ಕ್ರಿ). ಗುಣವನ್ನು ಹಾಳುವನಾಡು ; ಗಣನೇಮದ ಗುಣ 


ಗೆಡಿಸುವ ಪದವು ತುಣುಕುಶಾಸ್ತ್ರಕೆ ಮಣಿಯದ ಪದವು (ಶರೀಫ. ೦೩-೭೪). 
[ಗುಣ + ಕೆಡಿಸು] 

ಗುಣಗೇಡಿ (ನಾ). ಗುಣಹೀನ; ಗುಣವಲ್ಲದವನು; ಗುಣಗೇಡಿ ಗಂಡಸಾಗಿ, 
ತಿಳಿಗೇಡಿ ತಂದೆಯಾಗಿ, ಕಂಗೆಟಕ್ಸಿ . . . ದಂಃಖದಿಂದ ದುಃಖಕ್ಕೆ ಅಲೆದು 
ಬಾಳಿ ಸಾಯುವದುಂಟು (ಮಾವಾದ. ೦೦). " ತಿಳಿಗೇಡಿ” ಪರಾ. 

[ಗುಣ + ಕೇಡಿ) 

ಗುಣಗ್ರಹಣ (ನಾ). ೧. ಗುಣಗಳನ್ನು ಸ್ವೀಕರಿಸುವುದು, ಮೆಚ್ಚುವುದು; 
ಇದು ಅವಳ ಗುಣಗ್ರಹಣಶಕ್ತಿಗೂ ವಿವೇಕಪ್ರಜ್ಞೆಗೂ ಸಾಕ್ಷಿಯಾಗಿತ್ತು 
(ಪುನಕು. ೨೨). ೨. [ಜೈನ] ಎಂಟಂ ರೀತಿಯ ಗರ್ಭಾನ್ವಿತಕ್ರಿಯೆಗಳಲ್ಲಿ 
ಒಂದು ; ಗುಣಗ್ರಹೆಣಮುಂ . . . ದೃಢಚರ್ಯಮುಂ ಉಪಯೋಗಿತ್ವ 
ಮೆಂಬೆಂಟು ಗರ್ಭಾನ್ವಿತ ಕ್ರಿಯೆಯೊಳು (ಜಾವುಂಪು. ೨೩೦,. 

[ಗುಣ ೬ ಗ್ರಹಣ] 

ಗುಣಗ್ರಾಮಣಿ (ನಾ). ಗುಣವಂತನಾದ ಗ್ರಾಮಣಿ,-ಹಿರಿಯ ; ಪಾಟ್‌ 
ನಿಲೆ ನೆಗಟಿ ಬಾಟ್ವುದು ಬಾಟ್‌ಂಬುದು ನಿಕ್ಕುವಂ ಗುಣಗ್ರಾಮಣಿಗಳ್‌ 
(ಕವಿರಾ. ೩-೧೭೭). [ಗುಣ -- ಗ್ರಾಮಣಿ) 

ಗುಣಗ್ರಾಹಿ (ನಾ). ಒಳ್ಳೆಯದನ್ನು ವೆಂಚ್ಚತಕ್ಕವನು ; ಒಳ್ಳೆಯ ಗಂಣ 
ಗಳನ್ನು ಮಾತ್ರ ಗ್ರಹಿಸತಕ್ಕವನಂ ; ಪ್ರಜ್ಞರುಂ ನಿರ್ಮತ್ಸರರು ಗುಣ 
ಗ್ರಾಹಿಗಳುಮಪ್ಪುದಟ್‌ಂ ಸಚಿವ ಸಮೂಹಂ ಮಚ್ಚಿ . . . ಅಭಿವಂದಿಸಿ 
(ಕಾಂತಿಪು. ೨-೭೦ ವ); ಆಹಾ ಲೇಸುಲೇಸೆಂದದಕಾ ಗುಣಗ್ರಾಹಿಗಳಿಲ್ಲರಿಚ್ಚೈಸಿ 

. ಸಾಹಿತ್ಯಕಳೆಗೆಳಸಿದರು (ಧರಣ. ೬೪-೩೭). [ ಸಂ. ಗುಣಗ್ರಾಹಿನ್‌ ] 

ಗುಣಚ್ಛೇದಕ (ನಾ). ಗುಣಗಳನ್ನು ಕಡಿದುಹಾಕುವವನು,-ನಾಶಪಡಿಸು 
ವವನು; ಕಣ್ಣ ಕಸಮಂ ಸೈರಿಸದಂತೆ ತಾನೊಂದುಪಚಾರಧರನಾಗೀಯಂಂ 
ಅಸ್ಮದ್ದುಣಚ್ಛೇದಕ ಸಮರ್ಥಕನಾಗಿ ಬಂದೀಗಳೆಮ್ಮೆ ಗುಣಾಪಹಾರಾರ್ಥಂ 
: * * ನುಡಿವುದು (ಶಾಂತಿಪು. ೯-೯೧ ವ), [ಗುಣ+ ಛೇದಕ] 

ಗುಣಚ್ಞ (ನಾ). ಗುಣಗಳನ್ನು ತಿಳಿದಿರುವವನು, -ಬಲ್ಲವನು ; ಅವಗುಣಿ 
ಗಳ ಗುಣಮಂ ಗುಣಜ್ಞ ಸೇನೆಣಿಸುವುದೇ (ಸುಕುಮಾ. ೦-೪೮). [೫೦.)] 

ಗುಣಣೆ, ಗುಣನೆ (ನಾ). ೧. ನಾಟಕಮಂದಿರ ; ನೃತ್ಯಶಾಲೆ ; ಗುಣಜೆಯ 
ಬಾಣಸಿನ ಮಜ್ಜನದ ರಾಣಿವಾಸದ ಮನೆಗಳುಮಂ (ಪಂಪಭಾ. ೩-೪೭ ವ); 
ಬೀಸಿ. ಗುಣಣೆಯ ಕಂಭಂಗಳೊಳಂ ಕೇರ್ಗಳೊಳಮಾಸ್ಟ್ಫೋ ಟಿಸಿ ತಾಟಿಸಿ 
ದಾಗಳ್‌ (ಪಂಪಳಾ. 6-೭೬ವ). ೨. ಸಂಗೀತಶಾಲೆ: ಕಂತುಕಾಂತೆಯ ಕಳ 


ಗುಣತ್ರಯ 


ಕೂಜನದ ಗುಣಾ £ಣ]3 ಣೆಯಂಶಿರ್ಪ. . . ಕವಂಳಕುವಳಯ ಷಂಡಂ 
ಗಳಿಂ (ಅರ್ಧನೇ. ೪-೬೮ವ). ಹ ಏಕಾಂತಸ್ಥಾನ ; ಮನಮೊಲ್ಲು ತನ್ನ 
ಗುಣಣೆ [ ಪಾಠಾ. ಗಣನೆ ]ಯ ಮನೆಯಂ ಗಜಗಮನೆ ಪೊಕ್ಕು (ಸುಕುಮಾ. 
೭-೦೦). ಗುಣನೆ : ೧. ಆರೋಗಿಸುವ ಮನೆ ಮಂಡಪಂ ಗುಣನೆ ಸಾಲೆ 
ಯೆಂಬಿನಿತುಮಂ ಗೃಹಾಂಗಂ ಕುಡುಗು ೦ (ಕಾಂತಿಪು. ೬-೧೧೬). 
೨. ಸೊಗಯಿಪ ಗುಣನೆಗಳೊಳ್‌ ನಿಂದ ಗಾಡಿಕಾರ್ತಿಯರದೇಂ ಮನಂ 
ಗೊಳಿಸಿದರೋ (ಶಾಂತಿಪು. ೩-೧೪). [ ಆಸಂ. ಗುಣನ 
ಗುಣತ್ರಯ (ನಾ). ಸತ್ವ, ರಜಸ್ಸು, ತಮಸ್ಸು ಎಂಬ ಮೂರು ಬಗೆಯ 
ಮೂಲಗುಣಗಳು ; ಗುಣತ್ರಯಂಗಳ ಗೂಡ ಮುಚ್ಚಿ ಅಹಂಕಾರ 
ತ್ರಯಂಗಳೆ ಶಂಕೆಗೊಳಗುಮಾಡಿ (1 ಉಇಂಡೇ. ೧೯೩-೧೪); ಹೇಳುವೆನು 
ಮಹಾಶಾಂತಿಲಕ್ಷಣ ಹೇಳುವೆನು ಗುಣತ್ರಯವ ಜೀವಗೆ ಹೇಳುವೆನು 
ಜನ್ಮಗಳ ಜೀವತ್ರಯಗಳನು (ಜ್ಠಾನಸಿ. ೦-೧೫). [ಗುಣ * ತ್ರಯ] 
ಗುಣತ್ವ (ನಾ). ೧. ಗುಣವನ್ನು ಹೊಂದಿರುವಿಕೆ; ಪ್ರಕಟ ಸತ್ಯಿ ಯೆ 
ಯೆನಿಸಿದಷ್ಟಾಂಗ ಕಲಿತೋನ್ನತ ಭಕ್ತಿಸಂದರುಶನಗುಣತ್ವದಲಿ ಸಕಲ ಪಾಪ 
ಕ್ಷಯಮೆನಿಸಿ (ಬಸಪು. ೩-೬೯೬ ಲಿ. ಅಧೀನವಾಗಿರುವಿಕೆ; 
ಅಸ್ನತಂತ್ರತೆ. ೩. ಶ್ರೇಷ್ಠತೆ, ೪. ಗುಣಿಸುವುದು. [ಸಂ.] 
ಗುಣದೇವ (ನಾ). ಒಬ್ಬಾತನ ಹೆಸರು ; ಶಾಸ್ತ್ರವಿದೋ ಯೇನ ಗುಣದೇ 
ವಾಖ್ಯಸೂರಿಣೇ (ಎಕ. 11, ೨೩-೧; ಸು. 700). [ಗುಣ + ದೇವ] 
ಗುಣಧರ್ಮ (ನಾ). ಸ್ವಭಾವ, ವಿಶಿಷ್ಟಗಂಣ : ಅನುಭವ, ಗುಣಧರ್ಮ, 
ಮನೋಭಾವ-ಇವನ್ನು ದೊರಕಿಸುವಂತೆ ಸಮಾಜ ಪರಿಜ್ಞಾನದ ಕಾರ್ಯ 
ಕ್ರಮ ಪಠ್ಯವಿಷಯಗಳಲ್ಲಿ ಒಳಗೊಂಡಿರಬೇಕು (ಶಿಕ್ಷದ. ೧೬೫). 
[ಗುಣ 4+ ಧರ್ಮ] 
ಗುಣಧಾಮೆ (ನಾ). ಗುಣಗಳಿಗೆ ಆಶ್ರಯವಾದವಳು , ಗುಣವಂತೆ; 
ಕಾಶ್ಯಪಿಯೆಂಬೊಳುದಾತ್ತ ಕೀರ್ತಿಲಕ್ಷ್ಮೀವಿಭವಾಭಿರಾಮೆ ಗುಣಧಾಮೆ 
(ಸುಕುಮಾ, 3-೪). [ಸಂ. ಗುಣಧಾಮಾ) 
ಗುಣನ (ನಾ). ಗುಣಿಸಂವುದು ; ಲೆಕ್ಕ. [ಸಂ.] 
ಗುಣನಾಮ(ನಾ). ಗುಣಕ್ಕೆ ಅನುಸಾರವಾದ ಹೆಸರು ; ಅನ್ವ ರ್ಥನಾವಂ: 
ತಂದೆಗೆ ಭಕ್ತನೆಂಬ ಗುಣನಾಮಮದೆನ್ನಯ ತಂದೆಗೆನ್ನೊಳಿಂ ತಂದೆಯ 
ಭಕ್ತೆಯೆಂಬ ಪೆಸರನ ಸಯಸಿದ್ಧಿ ಯಿನಕ್ಕುಂ (ಶಾಂತಿಪು. ಪರಿ ೧-೪)- 
[ಗುಣ +೬ ನಾಮ) 
ಗುಣನಿಧಾನ (ನಾ). ೧. ಒಳ್ಳೆಯ ಗುಣಗಳಿಗೆ ಆಶ್ರಯ. ೨. ಒಳ್ಳೆಯ 
ಗುಣಗಳಿಂದ ಕೂಡಿರುವವನು : ಸಾಧುಜನ ಸಹಾಯತಾದಿ ಗುಣ 
ನಿಧಾನನಂ ನಿನ್ನನ್ನನಂ ಮತ್ತೊರ್ವನನೆಲ್ಲಿಯುಂ ಕಂಡುಂ ಕೇಳ್ದುಮಜಾ 
ಯೆವು (ಕಾಂತಿಪು. ೩-೭೩ ವು. [ಗುಣ ನಿಧಾನ) 
ಗುಣನಿಧಿ (ನಾ). ಎ ಗುಣನಿಧಾನ ೨ ; ಕಾನೂರ್ಗಣ ಮುನಿಪತಿ ವಿದ್ಯಾನಿಧಿ 
ಗುಣನಿಧಿ ದಯೈಕನಿಧಿ (ಕಾಂಕಿಪು. ೧-ಂ೭) ; ಗುಣನಿಧಿಯಂ ನೋಡಲ್ಕಾ 
ಫಣೀಂದ್ರನುತ್ಯಂಠನಾಗೆ ತಲೆದೋರ್ಪ ಫಣಾಮಣಿರುಚಿಗಳಂತೆ ಫೊಳೆದುವು 
ಮಣಿಭೂಮಿಯೊಳೆಸೆವ ದೀಪಿಕಾಪ್ರಕರಂಗಳ್‌ (ಕಾದಂಪೂ. 8೧೪); ಗುಣನಿಧಿ 
ದೇವ ಕೌಶಿಕಶಿಖಾಮಣಿ ಬುದ್ಧಿವಿಹೀನ ನಿನ್ನನೆಂ (ಪಂಡ ತ. ೨೩೪-೮); 
ಗುಣನಿಧಿ ಬಸವಂ . . . ತಣಿದೊಪ್ಪಿರ್ದಂ (ವೃಷವಿ. ೪೦-೮3). 
[ಗುಣ ನಿಧಿ) 
ಗುಣನಿಲಯೆ, ಗಂಣನಿಳಯೆ (ನಾ). ಒಳ್ಳೆಯ ಗಂಣಕ್ಕೆ ನೆಲೆಯಾಗಿರು 
ವವಳು ; ಗುಣವಂತೆ ; ಸಕಲ ಗಂಣನಿಲ [ಪಾಉಂ. ೪] ಯೆಯಹ ಗೌರಿ 
ಬಂದಳು (ಬಐಸಪು. 8೦-೦೦). ಗುಣನಿಳಯೆ; `ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. 
[ ಸಂ. ಗುಣನಿಲಯಾ (ಗುಣ ೬ ನಿಲಯ + -)] 


೨೫೪೩ 


20 


40 


ಗುಣಮಣಿ 


ಗುಣನಿಳಯ (ನಾ). ಒಳ್ಳೆಯ ಗಂಣಕ್ಕೆ ನೆಲೆಯಾಗಿರುವವನು : ಗುಣ 
ನಿಳಯ ಮೇರು ಚೂಡಾಮಣಿ ಶರಣಾಗತ ಜಗತ್ವ್ವಯೊಜನ ರಕ್ಷಾಮಣಿ 
ವಿನೆಯದಾನ ಚಿಂತಾಮಣಿ ಚೂಡಾಮಣಿ ಮರೀಚಿರಂಜಿತ ಚರಣಾ 
(ಅಜಿಪು. ೮-34). [ಗುಣ + ನಿಳಯ (ಎನಿಲಯ)] 

ಗುಣನಿಳಯೆ « ಗುಣನಿಲಯೆ ' ನೋ. 

ಗುಣನೆ " ಗುಣಣೆ' ನೋ. 

ಗುಣಪಡಿಸು (ಕ್ರಿ). ವಾಸಿಮಾಡು ಕ ಗುಣಮಾಡಂ ; ರೋಗಗಳನ್ನು ಕಂಡು 
ಹಿಡಿದು ಗುಣಪಡಿಸಲು ಅದು ಪ್ರಯೋಜನವಾಗುವುದು (ಮಡಿಸ. 3೨); 
ಈ ಬಗೆಯ ರೋಗಗಳನ್ನು ಬೆನ್ನೇಟಿನಿಂದ ಗುಣಪಡಿಸಬಹುದು (ಕಾಲೂರ. 
೧೬ ಕಥಾಸಾರ); "ಎ' ಜೀವಾತಿನ ಅಂಶ ಹೆಚ್ಚಾಗಿರುವ ಆಹಾರವಸ್ಸು 
ಗಳನ್ನು ಸೇವಿಸುವುದರಿಂದ ಇದನ್ನು ಗುಣಪಡಿಸಬಹುದು (ಅಡುಸೌ. ೬೧). 

[ ಗುಣಪಡು + - ಇಸ್ಕು] 

ಗುಣಪಡು (ಕ್ರಿ). ವಾಸಿಯಾಗು ; ಗುಣವಾಗು ; ಕಾಯಿಲೆ ಗುಣಪಟ್ಟು 

ಎದ್ದು ಓಡಾಡಲು ಒಂದು ತಿಂಗಳು ಬೇಕಾಯಿತು (ರೂಢಿ). 
[ಗುಣ + ಪಡ್ಕು 

ಗುಣಪಸಾಯ (ನಾ). ಗುಣಕ್ಕೆ ಮೆಚ್ಚಿಕೊಟ್ಟುದು ; ಮೆ ಚ್ಚಿ ಕೆ 
ಗುಣಪಸಾಯದ ಕಾಣಿಕೆಯ ಹರಿಯಣದ ಹಂತಿಯ ದಾಯದೂಟಕೆ 
ಯಣಿಗಳಾದೆವೆ ಶಿವಶಿವಾ ಎಂದೊಳಟೌ್‌ತಖಿಲಬಲ (ಕುವ್ಕಾಕ. ೧೩-೨). 

[ ಗುಣ + ಪಸಾಯ] 

ಗುಣಪೃಷ್ಠ (ನಾ). - ಗುಣಗರ್ಭ ; “ ಮಶಕಾರಿ ಗುಣಪೃಷ್ಠಮೆನೆ ಜೇಡ 
ನೆನಿಸಿಕ್ಕು ” (ಮಂಗರಾ. ೪೯-೦೪). [ಗುಣ + ಪೃಷ್ಠ ] 

ಗುಣಪ್ರಕೃತಿ (ನಾ). [ವ್ಮಾಕ] ಗುಣವಾಚಕವಾಗಿರುವ ಪ್ರಕೃತಿ, 
-ಪದದ ಮೂಲರೂಪ: ನಾಮಪ್ರಕೃತಿ ಆಖ್ಯಾತಪ್ರಕೃತಿ (ಧಾತು) 
ಗಳಿರುವಂತೆಯೇ ಗುಣಪ್ರಕೃತಿ ಸಂಖ್ಯಾಪ್ರಕೃತಿಗಳೂ ಇದ್ದುವೆಂದು 
ತೋರುತ್ತದೆ (ಕೈ ಏಡಿ. ೧೩). " ನಾವಂಪ್ರಕೃತಿ > ಪರಾ. 
[ಗುಣ + ಪ್ರಕೃತಿ] 

ಗುಣಗಳಿಂದ ಪ್ರಕಾಶಮಾನನಾಗಿರುವವನಂ ; 

ಪರಿವೃತವ್ರತಿವೃಂದ 


ಗುಣಪ್ರಭ (ನಾ). 
ಸುತಪೋವಿಭವಂ ಶಿವಂಕರೋದ್ಯಾನದೊಳಿರ್ದಪಂ 
ಸಭಂ ಗುಣಪ್ರಭಂ (ಶಂದ್ರಪು. ೯-೧೭). 

[ಸಂ. (ಗುಣ * ಪ್ರಭಾ -)) 

ಗುಣಬ್ರತ (ನಾ). ಗಂಣವುತ; ಏನನೇನನೆಲೆ ಪೇಳ್ವೆನಣ್ಣ ಸನ್ಮಾನದಾನಿಯ 

ಗುಣಬ್ರತಂಗಳಂ (ಎಕ. ೪. ಜನ್ಮ್ನರಾ. ೧೪೮-೪೭ ; 2094). 
[ಗುಣ * ಬ್ರತ) 

ಗುಣಬ್ರಾಹ್ಮಣ (ನಾ). ತನ್ನ ಗುಣಗಳಿಂದ ಬ್ರಾಹ್ಮಣನಾದವನು ; 
ಜಾತಿಬ್ರಾಹ್ಮಣನಿಗಿಂತಲೂ ಗುಣಬ್ರಾಹ್ಮಣನು ಪೂಜ್ಯನೆಂದು ಸಿದ್ಧಾಂತ 
ವಿರುವುದು (ಹಿಂದಸಾ. ೧೫೭). " ಜಾತಿಬ್ರಾಹ್ಮಣ > ಪರಾ. 

[ಗುಣ + ಬ್ರಾಹ್ಮಣ] 

ಗುಣಭಾಜ (ನಾ). ಗುಣಕ್ಕೆ ಪಾತ್ರನಾದವನು; ಗು ಣವಂತ: 
ಗುಣಭಾಜ್‌ - ಗುಣಭಾಜ, ವಿಹಾಯಸ್‌ - ವಿಹಾಯಸ (ಕಮದ. ನ. 
೯೪೬ ಪ್ರಯೋ). [ಸಂ. ಗುಣಭಾಜ"] 

ಗುಣಮಣಿ (ನಾ). ೧. ಶ್ರೇಷ್ಠವಾದ ಮಣಿ; ಬೆಲೆಬಾಳುವ ರತ್ನ ; 
ಕುರುಡನ ಮುಂದೆ ಗುಣಮಣಿ ಇದ್ದರೆ ಅದನೆಡಹುವನಲ್ಲದೆ ಕಾಣಲಜಸಿಯ 
(ಬೋಳಿಮಾ. 38-೦೦೦); ಎಸೆಗುಮಲ್ಲಿ ಗುಣಮಣಿವಸರಂ (ವೃ ಷವಿ. ೪-೮೦). 
೨. ಒಳ್ಳೆಯ ಗುಣಗಳೇ ಆಭರಣವಾದವನು ; ಗುಣಾಢ್ಯ ; ಕೇಳ್ಗುಣ 
ಮಣಿಯೆ ಧರಣಿಪಾಗ್ರಣೆಯೆ (ಜೈಮಿಧಾ. ೧೨-೫). 

[ಗುಣ ಮಣ್ಣಿ] 


ಗುಣಮುಖ 


ಗುಣಮುಖ (ನಾ). ೧. ರೋಗವು ವಾಸಿಯಾಗುವ ಸ್ಥಿತಿ; ದಿನಗಳೆದಂತೆ 
ಗೋದಮ್ಮನ ಸ್ಥಿತಿ ಕಠಿಣವಾಗುತ್ತಿತ್ತು ವಿನಹ ಗುಣಮುಖ ಕಂಡು 
ಬರುತ್ತಿರಲಿಲ್ಲ (ಫ್ಯಾಗಮ. ೧೬೩. ೨. ರೋಗ ವಾಸಿಯಾಗಂತ್ತಿರುವ 
ವ್ಯಕ್ತಿ: ಅವಳು ಮತ್ತೆ ಗುಣಮುಖಳಾಗುತ್ತಾಳೆಂಬ ನಂಬಿಕೆ ನನಗಿರಲಿಲ್ಲ 
(ಪುನರು. 369). [ಗುಣ+೬ ಮುಖ] 
ಗುಣಮೂಲಿ (ನಂ). ಗೆಣಸು; “ಗೆಣಸು ಗುಣಮೂಲಿ ” (ಮಂಗರಾ. 
9೦-೩೩). [ ಆಸಂ. ಗುಣಮೂಲಿನೀ] 
ಗುಣಯುತ (ನಂ). ೧. ಒಳ್ಳೆಯ : ಗುಣಗಳಿಂದ ಕೂಡಿರುವವನು ; 
ಗುಣವಂತೆ: ಗುಣಯುತನಪ್ಪನಂ ಸುಭಟನಪ್ಪನನಾಯುಧಯುಕ್ತನಪ್ಪನಂ 
(ಕವಿರಾ. ೦-೦೨೨) ; ಆಗದು ಸಮರಂ ಗುಣ[ಪ೫ಾಕಾಂ. ಸಮ]ಯುತನಾಗು 
ಮಹಾಭೋಗಭಾಗಿ ನಿನ್ನಾಳ್ಳ ಮಹೀಭಾಗಮುಮಂ ಸಕಲ ಮಹೀಭಾಗ 
ಮುವಂಂ ನೀನೆ ಕೊಂಡು ಸುಖವಿರಲಾಗಾ (ಗೆದಾಯು. ೭-೪೩): 
ಗುಣಯುತನಖಳಶಿರೋಭೂಷಣನುದಯಿಪ ತನುಜ೦ (ಪಾರ್ರ೯ಪು. 
೨. ಹೆದೆಯಿಂದ ಕೂಡಿಕೊಂಡಿರುವುದು ; ಬಿಲ್ಲು. 
೧, ೨: ಎಲ್ಲರುಂ ಗುಣಯುತರ್‌ ಕಠಿನರೆನಿಸರ್ಮನುಜರ್‌ (ಜೈಮಿಥಾ. 
[ಗುಣ ಯುತ] 
ಗುಣರತ್ನ (ನಾ).-ಗುಣವಂಣಿ ೨; ಪರಮಗುಣರತ್ನನೆನಿಸಿದ ಸಿರಿಪತಿ 
ದಣ್ಣಾ ಧಿನಾಥತಿಳಕನೆ ಸುಜನಾಭರಣನ ಮಯ್ತೂನನೆಸೆದಂ (ಸೌಇಇ- 
XX, ೭೪-೨೦; 3112). [ಗುಣ ರತ್ನ) 
ಗುಣರಹಿತೆ (ನಾ). ೧. ಗುಣಹೀನೆ. ೨. ಹೆದೆಯಿಲ್ಲದುದು. ೧, ೨; 
ಲಕ್ಷ್ಮೀಮಹಾದೇಎ ಅಮರಚಾಪಲಕ್ಷ್ಮಿಯಂ ಗುಣರಹಿತೆಯೆನಿ 
ಸಿಯುಂ (ಮಲ್ಲಿಪು. ೩-೩೪). [ಸಂ. ಗುಣರಹಿತಾ (ಗುಣ + ರಹಿತ + -)] 
ಗುಣಲಬ್ಧ (ನಾ). [ಗಣಿತ] ಎರಡು ಸಂಖ್ಯೆಗಳನ್ನು ಗಂಣಿಸಿದರೆ 
ಬರುವ ಮೊತ್ತೆ : (೩-೨) ಮತ್ತು (6೨6) ಇವುಗಳ ಗುಣಲಬ್ಧದಲ್ಲಿ . . . 
ಬರೆಯುತ್ತಾನೆ (ಗಣಕ. ೪೪. [ಗುಣ+ ಲಬ್ಧ ] 
ಗುಣಲೋಬ (ನಾ). ಲೋಭವೇ ಗುಣವಾದವನು; ಕೃಪಣ, 
ಜಿಪುಣ(?); ಆ ಬಲದೇವಂಗಂ ಮೃಗಶಾಬೇಕ್ಷಣೆಯೆನಿಪ 
ಬಾಚಿಕಬೆಗವಖಳೋರ್ವೀಬನ್ನು ಪುಟ್ಟಿ ದಂ ಗುಣಲೋಬರನದಟಲೆವ 
ಸಿಂಗಿಮಯ್ಯನುದಾರಂ (ಎಕ. 77, ೧೪೨-೨೯ ; 2189). 
[ಗುಣ ಲೋಬ) 
ಗುಣವಂತ (ನಾ). ಒಳ್ಳೆಯ ಗುಣಗಳಿಂದ ಕೂಡಿಕೊಂಡಿರುವವನು ; 
ಸದ್ಲುಣಿ : ಗುಣವಂತನಪ್ಪ ಭೃತ್ಯನಾಳ್ಡನೆಡರಂ ಕಡೆಗಣಿಸಿರ್ಪದೊಪ್ಪದು 
(ಪಂಡತಂ. ೩೦-೨): ಸಿರಿವಂತಂ ಗುಣವಂತಂ ಆಯುವಂತಂ (ಭಾಷಾಧೂ. 
೧೬೮ ಪ್ರಯೋ). " ರೂಪವಂತ ' ಪರಾ. 
[ ಆಸಂ. ಗುಣವತ್‌] 
ಗುಣವಂತೆ (ನಾ). ಸದಲ್ಲಣವುಳ್ಳ ಹೆಂಗಸು, ಗುಣವತಿ ; ಸಿರಿವಂತೆ, 
ಗುಣವಂತೆ (ಕದ್ಮಾನು. ೧೯೬ ಪ್ರಯೋ) ; ಇವನಿಗೆ ವೇದಾವತಿಯೆಂಬ ಗುಣ 
ವಂತೆಯಾದ ಮಗಳಿದ್ದಳು (ನೀತಿಜಿ. ೪1, 8). " ರೂಪವಂತೆ ' ಪರಾ. 
[ ಗುಣವಂತ +೬ -ಎ್ವ. 
ಗುಣವಚನ (ನಾ). ೧. ಗುಣಗಳಿಂದ ಕೂಡಿದ ಮಾತು; ಒಳ್ಳೆಯ 
ಮಾತು; ಸರ್ವರ ಗುಣವಚನದೊಳು ಬೀಳ್ಕೊಟ್ಟು ಅಣುಗರ ಬೀಳ್ಕೊಟ್ಟು 
ಚಕ್ರೇಶ ಹೊಕ್ಕನಾಕ್ಷಣ ತನ್ನ ರಾಜಮಂದಿರವಾ (ಭರಣ. ೪೯-೦೪೭). 
೨. (ವ್ಯಾಕ] ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಗುಣವನ್ನು 
ತಿಳಿಸುವ ಪದ; ವಿಶೇಷಣ; ಗುಣವಚನ ಸರ್ವನಾಮ ಬಹುವ್ರೀಹಿಗಳುಂ 
ಕೃತ್ತದ್ಧಿತ ಸಂಖ್ಯೆಗಳುಂ ಸಲೆ ವಾಚ್ಯಲಿಂಗಮೆಂದೀ ಕ್ರಮದಿಂ 
(ಕಮದ. ೮6೯). [ಗುಣ * ವಚನ] 


೧೩-೧೪೦). 


೨-೧೦). 


೨೫೪೪ 


ಗುಣವೃಕ್ಷಕ 


ಗುಣವಜ್ಜನ (ನಾ). ಗುಣವಂತ ಜನ ; ಒಳ್ಳೆಯವರು : ಗುಣವಜ್ಜನಕಂ 
ಸಮಸ್ತ ಸಾಕ್ಷರಜನಕಂ . . . ಒಲ್ಲುದನಿತ್ತಭಿರಕ್ಷಿಪರ್ತಿಯಿಂ (ಪುಷ್ಪ ಪು. 
[ಸಂ. (ಗುಣವತ್‌ + ಜನ) 
ಗುಣವತಿ (ನಾ). ೧ಎ ಗಂಣವಂತೆ; ಗುಣವತಿ ರಾಘವನಂ ಲಕ್ಷ್ಮಣನಂ 
6 ನೆನೆನೆನೆದು ಶೋಕಪಾವಕನೆರ್ದೆಯೊಳ್‌ ಮಣಿಯದೆ ದಳ್ಳಿಸೆ ಕಣ್ಗಳ 
ಪೊಣರಿಂ ಕಣ್ಬನಿಗಳುಣ್ಮೆ ದೆಸೆಗೆಟ್ಟಿರ್ದಳ್‌ (ಪಂರಾಮಾ.೧8-೭೭); ಆ ಗುಣವತಿ 
ಫಲವತಿ ತಾನಾಗೆ (ಜಗವಿ. ೨-೫ಖ ; ವಿಪ್ರನಿರ್ಪಂ ಮಾದಿರಾಜನಾತನ 
ಸತಿಯು ಅಪ್ರತಿಮ ಮಾದಾಂಬೆಯೆಂದೆಂಬ , ಗುಣವತಿಯು 
೧-೧೦೦); ಸತಿಯರಲಿ ಗುಣವತಿಯೆ ಲೇಸು (ಸರ್ವಜ್ಞ. ೧೬೭೫). 
"ರೂಪವತಿ ' ಪರಾ. ೨. ದಾರವನ್ನು ಳ್ಳುದು; ನೂಲು ತೆಗೆಯವ 
ಸಾಧನ, ಕದಿರು: “ ಕದಿರು ಗುಣವತಿಯಕ್ಕು ” (ಮಂಗರಾ. ೬೧-೧೯). 
[ ಸಂ. ಗುಣವತೀ ] 
ಗುಣವರ್ಮ (ನಾ). ೧. ಒಳ್ಳೆಯ ಗುಣವೆಂಬ ಕವಚವನ್ನು ಹೊಂದಿರಂ 
ವವನಂ; ಸದ್ಗುಣಗಳಿಂದಲೇ ರಕ್ಷಿಸಲ್ಪಡುವವನು:; ತಣಿವಂತಿರೆ ರಸದಿಂ 
ಬುಧರಣಿಯರಮೆಸಗುವುದು ಸುಕವಿ ಸತ್ಕೃತಿಯನಣಂ ಗುಣವರ್ಮನಾಗಿ 
ಶಿತಮಾರ್ಗಣದಂತುಚ್ಛ ಳಿಪದಿರ್ಪಿನಂ ಖಳೆವಚನಂ (ಪುಷ್ಪಪು. ೧-೬೦). 
೨. ಹರಿವಂಶ ಕಾವ್ಯವನ್ನು ಬರೆದ ಒಬ್ಬ ಕನ್ನಡ ಕವಿ; ಗುಣವರ್ಮನ 
ಜಾಣ್ಯವಿರತ್ನನೋಜೆ ಶೋಭಿಸೆ (ಧರ್ಮಾಮ್ಮ. ೧-೩೯); ಗುಣವರ್ಮ 
ಶ್ರೀ ವಿಜಯರ . . . ಸುಮಾರ್ಗಮಿದಟಿಸೊಳೆ ಲಕ್ಷ್ಯಂ (ಶಮದ. ೫ ಏೀರಿಕೆ). 
೩. ಪುಷ್ಪ ದಂತಪುರಾಣವನ್ನು ಬರೆದ ಒಬ್ಬ ಕನ್ನಡ ಕವಿ; ಗುಣ 
ವರ್ಮಂ ಸತ್ಯವಿತಾಗುಣಮುಂ . . . ಎನೆ ಮೆಜಿಕಿದಂ (ಪಾರ್ಶೃಪು. ೦-೫೮). 
[ ಸಂ. ಗುಣವರ್ಮನ" 
ಗುಣವಾಚಕ (ನಾ). ಎ ಗುಣವಚನ ೨; ಯಾವುದಾದರೂ ಒಂದು 
ಗುಣವನ್ನು ಇವು ಎತ್ತಿ ಹೇಳುತ್ತವೆ. ಆದಕಾರಣ, ಇವಕ್ಕೆ ಗುಣವಾಚಕ 
ಗಳೆಂಬ ಹೆಸರು ಬಂದಿದೆ (ಮಧ್ಯಮ. ೨೭). " ನಾವಂವಾಚಕ ' ಪರಾ. 
[ಗುಣ + ವಾಚಕ] 
ಗುಣವಾಚಿ(ನಾ).ಎಗುಣವಚನ ೨ ; ಒಳ್ಳಿತು . . . ನಿಡಿದಿನಿದೆಂಬಂತುಳ್ಳುವು 
ತು ಮ ಕಡೆಯೆನೆ ಕೈಕೊಳ್ಳಿಂ ಗುಣವಾಚಿ (ಕಮದ. ೭೭). 
[ ಸಂ. ಗುಣವಾಚಿನ್‌ ] 
30| ಗುಣವಾದ (ನಾ). ೧. ಒಳ್ಳೆಯ ಗುಣಗಳನ್ನು ಎತ್ತಿ ತೋರಿಸುವುದು. 
೨. [ತತ್ತ್ವಶಾ] (ವಾಚ್ಯವಾದ ಅರ್ಥಕ್ಕೆ ಬಾಧಕ ಬಂದಾಗ ಅದನ್ನು 
ಸಮನ್ವಯಗೊಳಿಸಲು) ಬೇರೆ ಅರ್ಥವನ್ನು ಹೇಳುವಿಕೆ; ಗೌಣಾರ್ಥ 
ವಿವರಣೆ; ಎಲ್ಲಿ ಇನ್ನೊಂದು ಪ್ರಮಾಣಕ್ಕೆ ಎರುದ್ಧವಾಗಿರುವುದೋ 
ಅಲ್ಲಿ ಗುಣವಾದದಿಂದ ಪ್ರವರ್ತಿಸುತ್ತದೆ (ಬ್ರಹ್ಮಭಾ. ೫೦೧). 
[ಗುಣ + ವಾದ್ಯ] 
ಗುಣವಿತಾನ (ನಾ). ಗುಣಗಳ ಗುಂಪು, - ಸಮೂಹ ; ಏನಿದೇನು 
ನಿನ್ನ ನಡತೆ ಮಾನವೇಂದ್ರನೆ ದೀನರಕ್ಷಣಾದಿಗುಣವಿತಾನಸಾಂದ್ರನೇ 
(ಕಾಕುಂತ.೯೭ ಅಡಿಟಿ). 


೦-೭೫). 


(ಬಸರ. 


೪5 


86 


[ಗುಣ + ವಿತಾನ 
40| ಗುಣವಿವೇಕ (ನಾ). ೧. ಗುಣಗಳ ವಿಮರ್ಶೆ. ೨. [ಕಾವ್ಯಮಾ] 
ಕಾವ್ಯದ ಹತ್ತು ಗುಣಗಳ ವಿವೇಚನೆ ಅಥವಾ ಚರ್ಚೆ : ಕಾವ್ಯಾವ 
| ಲೋಕನದೋೊಳ್‌ ಗುಣವಿವೇಕಾಧಿಕರಣಂ ತೃತೀಯಂ (ಕಾವ್ಯಾವ. ೭೭೯ ವ). 
[ಗುಣ + ವಿವೇಕ] 
ಗುಣವೃಕ್ಷಕ (ನಾ). ಹಡಗಿನ ಮಧ್ಯದ ಕಂಬ, ಕೂವೆಕಂಬ; ಧ್ವಜ 
ಸ್ತಂಭ; “ಹಡಗಿನ ಧ್ವಜಸ್ತಂಭ” (ಅಮರ. ಟೀಕೆ); “ ಕೂಪಕಃ, 
ಗುಣವೃಕ್ಷಕಃ- ಈ ೨ ಕೂವಕಂಬಂ ” (ಹಲಾಯು. ೧೦೮-೩1). [ಸಂ.] 


46 


ಗುಣವೃತ್ತಿ 


ಗುಣವೃತ್ತಿ (ನಾ). [ಕಾವ್ಯಮಾ] ಅರ್ಥವನ್ನು ಪ್ರತಿಪಾದಿಸುವ 
ಶಬ್ದವ್ಕಾಪಾರಗಳಲ್ಲಿ ಒಂದು; ಲಕ್ಷಣಾವೃತ್ತಿ; ಗುಣವೃತ್ತಿ, ವಾಚಕತ್ವ, 
ಇವೇ ಮೊದಲಾದ ಶಬ್ದವ್ಕ್ಯಾಪಾರಗಳಿಲ್ಲವುಗಳಿಂದಲೂ ವಿಲಕ್ಷಣವಾದುದೇ 
ವ್ಯಂಜಕತ್ವೆ (ಧೃನ್ಯಾಲೋ. ೨೦೭). [ಗುಣ+ ವೃತ್ತಿ] 

ಗುಣವೃದ್ಧಿ (ನಾ). ೧. ಗುಣಗಳನ್ನು ಹೆಚ್ಚಿಸುವುದು; ಗುಣ] 8 
ಪಡಿಸುವುದು; ಧರ್ಮದೇವನು . . . ರೇವುಗಳನ್ನೂ ಗುಹೆಯನ್ನೂ 
ಗುಣವೃದ್ಧಿ ಹೇಗೆಮಾತಬಹುದೆಂದು ಯೋಚಿಸುತ್ತಲಿದ್ದನು (ಉಟಾಮ. 
೦೬೦). ೨. [ವ್ಕಾಕ] ಗುಣ ಮತ್ತು ವೃದ್ಧಿ ಸಂಧಿಗಳು. ೧, ೨: 
ಅವರ್ಣವಾದಕ್ಕೆ ಡೆಯಾಗದೊಳ್ಬಿಂದವರ್ಣಿಕಾಮರ ಗುಣವೃದ್ಧಿಧಾಮರ್‌ 
ದಿವಾಕರರ್‌ ವ್ಯಾಕೃತಿನಾಮಿಗಳ್ಳೋಲ್‌ ದಿವಕ್ಕೆ ಪನ್ನಿರ್ವರೆ 
ಮುಖ್ಯರಾದರ್‌ (ಕಾವ್ಯಾವ. ೧೩). 

[ಗುಣ ವ ದ್ಧಿ ] 

ಗುಣವ್ಯಸನ (ನಾ). ೧. ಗುಣಗಳಲ್ಲಿ ಅತಿ ಆಸಕ್ತಿ. ೨. ಗುಣಗಳಲ್ಲಿ ಹೆಚ್ಚು 
ಆಸಕ್ತಿಯುಳ್ಳವನು; ನೀಂಬರಂ ಗುಣವ್ಯಸನರೆ ನೀಂಬರಂ ಶ್ರುತವಿಳಾಸರೆ 
ನೀಂಬರವೇನುದಾತ್ತರೆ (ಪುಷ್ಪಪು. ೧-೭೭). [ಗುಣ + ವ್ಯಸನ] 16 

ಗುಣವ್ಯಾಪ್ತಿ (ನಾ). ಗೌಣ ಅಥವಾ ಲಾಕ್ಷಣಿಕಾರ್ಥದ ಪ್ರಸಾರ, 
ಮೂೂಲಾರ್ಥದ ಜೊತೆಗೆ ವಿಶೇಷಾರ್ಥವನ್ನು ತಿಳಿಸುವುದು; 
ಯಾವುದೊಂದು ಭಾಷೆಯೊಳಗಿನ ಯಾವುದೇ ಸುಸಂಸ್ಕೃತ ಶಬ್ದದ 
ಜಾತಿವ್ಯಾಪ್ತಿ (26804008) ಮತ್ತು ಗುಣವ್ಯಾಜ್ತ 
ಪೂರ್ಣವಾಗಿ ಸರಿಹೋಗುವ ಶಬ್ದವು ಮತ್ತೊಂದು ಭಾಷೆಯಲ್ಲಿ 
ದೊರೆಯುವುದು ಅಸಾಧ್ಯವೇ ಆಗಿದೆ. ಉದಾಹರಣೆ-ಯೋಗ, ಭಕ್ತಿ, 
ರಸ, ಧರ್ಮ (ಸಾಹಿವಿ. ೧೨೦). [ಗುಣ ವ್ಯಾಪ್ತಿ] 

ಗುಣವ್ರತ (ನಾ). [ಜೈನ] ದಿಗ್ವಿರತಿ, ದೇಶವಿರತಿ, ಅನರ್ಥದಂಡವಿರತಿ 
ಎಂದು ಮೂರು ಪ್ರಕಾರವಾಗಿರುವ ಒಂದು ವ್ರತ; ದೆಸೆಗಳ 
ಮೇರೆಯಂ ನಿಜ್‌ಸಿ ಪೋಪುದುಂ , . . ಅಸ್ತ್ರದಂಡ ವಿಷಪಾಶ ವಿಶೇಷ | 25 
ಮನೀಯರ್ದ೯ದೊಂದೆಸಕಮುಮೆಂದು ಮೂಜು ತೆಜದಿಂ ನೆಗಲ್ತಿರ್ದ 
ಗುಣವ್ರುತಂಗಳಂ (ಆದಿಫು. ೬-೮). [ಗುಣ + ವ್ರತ) 

ಗುಣಶಾಲಿನಿ (ನಾ).-ಗುಣವಂತೆ ; ಅಂಥ ಗುಣಶಾಲಿನಿಯಾಗಿದ್ದದ್ದರಿಂದ 

. ಅವನನ್ನು ಪೂಜ್ಯಭಾವದಿಂದ ಕಾಣುತ್ತಿದ್ದಳು (ಬಂಕಿಮ. ೨೦೧). 
[ ಸಂ. ಗುಣಶಾಲಿನೀ) 

ಗುಣಶಾಸನ (ನಾ). ಗುಣಸಹಿತವಾದ ನಿಬಂಧನೆ ; ನೀತಿನಿಯಮಗಳ 
ಕಟ್ಟುಪಾಡು ; ಗುಣಶಾಸನದಿನಾಳ್ವರ ಸತ್ರಕ್ಕೆ ಮತ್ತರ್ನ್ಮೂಟು ಮನೆ 
ಯೆರಡು (ಎಇ. 2%, ೬-೩೦; 1912); ಯಿಂತೀ ಪದಿನಾಲ್ಕು ಮತ 
ರ್ಕೇಯ್ಯೂ [ಗು]ಣಶಾಸನಮಾಗಿಯಾಚಾರ್ಯ್ಯಂಗೆ ಬೆಸಗೆಯ್ದು ಸುಖ 
ಉ[೦]ಬರು (ಸೌಇಇ. ೫೫, ೯೯೨೭: 1129). [ಗುಣ4+ ಶಾಸನ] 

ಗುಣಶ್ರೇಣಿನಿರ್ಜರೆ (ನಾ). [ಜೈನ] ಕರ್ಮಗಳನ್ನು ನಾಶಪಡಿಸುವ 
ಎಧಿಗಳಲ್ಲಿ ಒಂದು ; ಉಟ್‌ದ ಕರ್ಮಂಗಳಂ ಸ್ಥಿತ್ಯನುಭಾಗಕಾಂಡಕಘಾತ 
ಪ್ರದೇಶ ಗುಣಶ್ರೇಣಿ ನಿರ್ಜರಾದಿ ವಿಧಿಯಿನನುಕ್ರಮಂ ಕಿಡಿಸುತ್ತುಂ 
(ಅದಿಪು. ೧೦-೧೪ ವ). [ಗುಣಶ್ರೇಣ್ಯಿ + ನಿರ್ಜರೆ] 

ಗುಣಸಂಗಿ (ನಾ). ಸತ್ತ್ವರಜಸ್ತವಂಗಳೆಂಬ ಮೂರುಗುಣಗಳ ಸಂಪರ್ಕ 
ಹೊಂದಿರುವವನು, ಸಂಸಾರಿ; ಲಿಂಗದಾದಿಯ ಅಂತುವನಣಿದಡೆ 
ಗುಣಸಂಗಿಯಲ್ಲದೆ ಯೋಗಿಯಲ್ಲ (ಮೋಳಿಮಾ, ೪-೧೧). 

[ ಸಂ. ಗುಣಸಂಗಿನ್‌ ] 

ಗುಣಸಂಧಿ (ನಾ). [ವ್ಯಾಕ] ಸಂಸ್ಕ ತೆ ಸ್ವರಸಂಧಿಗಳಲ್ಲಿ ಒಂದಂ: 
ಅ ಆಕಾರಗಳಲ್ಲಿ ಒಂದರ ಮುಂದೆ, ಇಕಾರವಾಗಲಿ ಈಕಾರವಾಗಲಿ 
ಬಂದರೆ ಏಕಾರವೂ, ಉಕಾರವಾಗಲಿ ಊಕಾರವಾಗಲಿ ಬಂದರೆ ಓಕಾರವೂ, 


(Conotation) 


95 


46 


೨೫೪೫ 


ಗುಣಸ್ಥಾನ 


ಯಕಾರವಾಗಲಿ ಬೂಕಾರವಾಗಲಿ ಬಂದರೆ ಅರ್‌ ಎಂಬುದೂ' ಎರಡಕ್ಕೂ 
_ ಆದೇಶವಾಗಿ ಬರುತ್ತವೆ. ಇದಕ್ಕೆ ಗುಣಸಂಧಿಯೆಂದು ಹೆಸರು (ಮಧ್ಯಮ. 
೧೭೧). [ಗುಣ * ಸಂಧಿ] 

ಗುಣಸಂಪನ್ನ (ಗು). ೧. ಒಳ್ಳೆಯ ಗುಣಗಳಿಂದ ಕೂಡಿರುವ : ಅವನು 
ಗುಣಸಂಪನ್ನ ವ್ಯಕ್ತಿ (ರೂ90).(ನು). ೨. ಒಳ್ಳೆಯ ಗುಣಗಳಿಂದ ಕೂಡಿರಂ 
ವವನು; ಅವನು ಗುಣಸಂಪನ್ನ (6). [ಗುಣ + ಸಂಪನ್ನ] 

ಗುಣಸಂಪನ್ನತೆ (ನಾ). ಒಳ್ಳೆಯ ಗುಣಗಳಿಂದ ಕೂಡಿಕೊಂಡಿರುವಿಕೆ ; 
ತಾನು ಬಯಸಿದ ಪುರೋಭಿವೃದ್ಧಿಗೆ ಆ ಒಂದು ಗುಣಸಂಪನ್ನತೆಯೆ 
ಮುಖ್ಯ ಕಾರಣವಾಗಿತ್ತು (ಪುನರು. ೩೪೦). [ ೫0. ಗುಣಸಂಪನ್ನತಾ ] 

ಗುಣಸಮವಾಯ (ನಾ). ಗುಣಗಳ ಸಮೂಹ ; ಗುಣವ್ರಾತ ; 
ಇದು ಸಮವಸರಣ ಸಂಸಂಗದಿನಲ್ಲದೊಡೆ . .. ಆಗದು ಸಕಲರ್ತುಪ್ರಭಿನ್ನ 
ಗುಣಸಮವಾಯಂ (ಕಂದ್ರಪು. 3-೭೯). [ಗುಣ * ಸಮವಾಯಗ] 

ಗುಣಸಾಂದ್ರ (ನಾ). ಒಳ್ಳೆಯ ಗುಣಗಳಿಂದ ತುಂಬಿರುವವನು ; 
ಪರಿಪೂರ್ಣನಾದವನು; ಶಪಥವಗೈದುದನಪಲಾಪಿಸುವುದಿದು ನೃಪ 
ಧರ್ಮವೇನೋ ನರೇಂದ್ರಾ ಕೃಪಾಕರ ಗುಣಸಾಂದ್ರ (ರಾಕುಂತ. ೬೮ ಅಡಿಟಿ). 

[ಗುಣ + ಸಾಂದ್ರ] 

ಗುಣಸಾಗರ (ನಾ). ಒಬ್ಬಾತನ ಹೆಸರು ; ಇಬ್ದು ಇತ್ತಮಣ್ಣ ಆಜಲೂರ 
ಗೆನಾವಟ್‌ ಗುಣಸಾಗರ ತಮ್ಮಡಿಗಳ್ಳಿ ಕೊಟ್ಟ (ಎಕ. 1೪, ಗುಂಡ್ಲುಪೇ' 
೮೮-೮; ಸು. 750). [ಗುಣ+ ಸಾಗರ] 

ಗುಣಸಾಮ (ನಾ). (ಮೃದುವಾದ ಮಾತೇ ಮೊದಲಾದ) ಗುಣಗಳಿಂದ 
ಕೂಡಿದ ಸಾಮೋಪಾಯಂ: ಜೀಯ ಸೋಲಳು ಶಶಿವದನೆ ಗುಣಸಾಮದಲಿ 
(ಕುವ್ಕಾಅ- ೨೨-೧೪). [ಗುಣ -- ಸಾವು] 

ಗುಣಸಾಸನ (ನಾ). ಎ ಗುಣಶಾಸನ ; ಮಠದೊಳ್‌ ಮುಖ್ಯರಾಗಿರ್ಪೈ 
ತಪಸ್ವಿಗೆ ಗುಣಸಾ(ಶಾ)ಸನಂ ಬ್ರಹ್ಮಚರ್ಯಂಗೆಟ್ಟ ತಪಸ್ವಿಯರಿರಲಾಗದು 
(ಎಇ, XY, ೩೩3-೩೪: 2028). [ಗುಣ * ಸಾಸನ] 

ಗುಣಸೇನ (ನಾ). ಒಬ್ಬಾತನ ಹೆಸರಂ; ಶ್ರೀ ಅಗಟ್‌ಯ ಮೋನಿ ಗುರವರ 
ಶಿಷ್ಯ ಕೊಟ್ಟರದ - ಗುಣ ಸೇ ನ ಗುರವರ್ನೋನ್ತು ಮುಡಿಬ್ಬದಾರ್‌ 
(ಎಕ. 17, ೮-೩; ಸು. 700). [0.1 

ಗುಣಸೌಂದರ (ನಾ). [ಛಂದ] ಒಂದಂ ಅಕ್ಷರವೃತ್ತದ ಹೆಸರು, 
ಪ್ರತಿಯೊಂದು ಪಾದದಲ್ಲಿಯೂ ಹದಿನಾಲ್ಕು ಅಕ್ಷರಗಳಿ ರುವ 
ಶಕ್ವರೀಛಂದಸ್ಸಿನ ಒಂದು ವೃತ್ತ; ಶೀತಕರ ದ್ವಿತಯಂ ಕೃ ಶಾನು 
ಮರುಲ್ಲಗೋಪೇತಮಗೇಂದ್ರದೊಳಾಗೆ ವಿಶ್ರಮಣಂ . . . ಸಾತಿಶಯೋಕ್ತಿ 
ಯಿನಾದೊಡಂ ಗುಣಸೌಂದರಂ [ಪಾಕಾಂ. ಸಾತಿಶ ಯೋಕ್ತಿಯೆ ಸುಂದರಂ 
ಬಗೆ ಸುಂದರೀ] (ಛಧಂದೋಂಬು. ೨-೦೫೦). "ಸುಂದರವೃತ್ತ ’ ಪರಾ. 

[ ಸಂ.} 

ಗುಣಸ್ತವ (ನಾ). ಗುಣಗಳ ಹೊಗಳಿಕೆ, ಗುಣಗಳನ್ನೂ ಕುರಿತ ಸ್ತೋತ್ರ; 
ಫಣಿಪ್ರಭುಗಮೆತ್ತಮತ್ತಳಗಮಲ್ತೆ ರೂಪಸ್ತವಂ ಗುಣಸ್ತವಮುದಾತ್ತ 
ವೃತ್ತ ಭವದೀಯ ವಸ್ತುಸ್ತವಂ ಗುಣಾಗುಣ ವಿವೇಕಮೂಕರ್‌ ಅತಿ 
ಮೂರ್ಪರ" (ಆರಿಪು. ೧೩-೯೦) : ಸೌಧರ್ಮೆೇಂದ್ರಂ ವಸ್ತುಸ್ತವಂ ಗುಣ 
ಸ್ತವಂ ಮಾಡಿ (ಮಲ್ಲಿಪು ೦೨-೧೮6); ಅನೇಕ ವಸ್ತುಸ್ತವ ರೂಪಸ್ತವ 
ಗುಣಸ್ತವಂಗಳಿಂ ಸ್ತುತಿಯಿಸಿ (ಪುಪೃಪು. ೧೪-೪೯ ವ). " ರೂಪಸ್ತವ ' 
ಪರಾ. [ಗುಣ ಸ್ತವ] 

ಗುಣಸ್ಥಾನ (ನಾ). [ ಜೈನ] “ ಮೋಹ ಹಾಗೂ ಯೋಗಗಳ ನಿದಿಂತ್ರ 
ದಿಂದ ಆತ್ಮನ ದರ್ಶನ, ಜ್ಞಾನ ವಂತ್ತು ಚಾರಿತ್ರ ರೂಪಗಂಣಗಳ 
ಕ್ರಮವಿಕಾಸ ರೂಪ ಅವಸ್ಥೆಗಳಂ” (ಜೈನಪ. ೩೭೧): ಗುಣಸ್ಥಾನ 
ಜೀವಸ್ಥಾನ ಮಾರ್ಗಣಾಸ್ಥಾನಂಗಳುಮಂ . . . ಕೇಳ್ದು ತ್ರಿಜ್ಞಾ ನಧರಂ 


ಗುಣಸ್ಥಾ ನಿ 


ಕಾಯಿಕ ಸಮ್ಮಕ್ತ್ವಾದಿ ಗುಣಸಮನ್ವಿತನಾಗಿ ಪೋದಂ (ಜಾವುಂಪು. ೭೪); 
ಸಕಲ ಬದ್ದಾಶ್ರವ ನಿರೋಧದಿನಯೋಗಿಕೇವಲಿ ಗುಣಸ್ಥಾನಮಂ ಪೊರ್ದಿ 
(ಪಂಠರಾಮಾ. ೦೬-೭೯ ವ). [ಗುಣ ಸ್ಥಾನ) 

ಗುಣಸ್ಥಾನಿ (ನಾ). [ಜೈನ] ಗುಣಸ್ಮಾನದಲ್ಲಿ ಇರುವವನು; ಗುಣ 
ಸಾ ನಿಗಳೆಪ್ರಮತ್ತರುಪದೇಶಕರೀಗೆಮಗೊಳ್ಳಿನೋಳಿಯಂ (ಜೀವಸಂ. 

( ಸಂ. ಗುಣಸ್ಥಾನಿನ್‌ ] 

ಗುಣಸ್ವಭಾವಾಖ್ಯಾನ (ನಾ). [ ಕಾವ್ಯಮಾ] ಸ್ವಭಾವೋಕ್ತಿಯ ನಾಲ್ಕು 
ಪ್ರಕಾರಗಳಲ್ಲಿ ಒಂದು; ಒಂದು ವಸ್ತುವಿನ ಸ್ವಭಾವಸಿದ್ಧವಾದ 
ಗುಣವನ್ನು ಹೇಳಂವುದು : ಗುಣಸ್ವಭಾವಾಖ್ಯಾನಕ್ಕೆ & ಮೆನದೊಳ್‌ 
ಮುದಮಂ ಕೋಮಳತನುವಿನೊಳತ್ಯಂತ ರೋಮಹರ್ಷಣಮಂ ಕಣ್ಣಿ 
ನಿಸಿನಿಸಾವೊಳನಮಂ ಜನಿಯಿಸುತುಂ ಪ್ರಿಯೆಯ ಸೋಂಕು ಪಡೆದು 
ದಲಂಪಂ (ಕಾವ್ಯಾವ, ೬೧೨). 

[ಗುಣ + ಸ್ವಭಾವ ೬ ಅಖ್ಯಾನ ] 

ಗುಣಹೀನ (ನಾ). ಒಳ್ಳೆ ಥಯ ಗುಣವಿಲ್ಲದವನು ; ಗುಣಹಾನಿಯಿಂದ 
ಧೋಗತಿ ಗುಣದಿಂ ಸ್ವರ್ಗಾಪವರ್ಗ ಸುಖಮಕ್ಕುಮೆನಲ್‌ ಗುಣಹೀನನ 
ಸಿರಿಯಿಂದಂ ಗುಣಿಗಳ ಬಡತನಮೆ ನಾಡೆಯುಂ ಲೇಸಲ್ಲೆ (ಪಂರಾಮಾ. 
೯-೦೮೨) ; ಗುಣಹೀನನೆನಿಪ ಕಮಠನ ಪಣಮುಂ ಕುಲಮುಂಂ ಮಹೋನ್ನತಿ 
ಯನಿಂತೇಕಕ್ಷಣಮಿರಿಸಲಾಅಿವದಟ್‌ಂ ಗುಣಮೆ ಮಹೋನ್ನತಿಗೆ ಕಾರಣಂ 
ಪೆಅತುಂಟೇ (ಪಾರ್ಶ್ವಪು. ೪-೩೧); ನೆಲೆಯಿಲ್ಲದವನವನಿಗಾಂ ನಿನ್ನ 
ಕೊಡಲು ನೀನೊಲಿದೆಯಾ ಗುಣಹೀನನಾತನೆನ್ನೊಳು ಸೊಕ್ಕಿ ಮಲೆತು 
ಗರ್ವಿಸಿದನು (ವೀಶ್ಶಿಪು. ೩-೨-೩೩. [ಗುಣ + ಹೀನ) 

ಗುಣಹೀನೆ (ನಾ). ಒಳ್ಳೆಯ ಗಂಣವಿಲ್ಲದವಳು: ಗುಣಹೀನೆ ಧರ್ಮಹಾನಿಯ 
ನೆಣಿಸದೆ . . . ಪೊಟಲಿಂದತಿದಾರುಣಮತಿ ಪೊಜಮಡಿಸಿ ಕಳೆದಳಾ 
ಯತಿಪತಿಯಂ. (ಪಂಕಾಮಾ. ೨-೪೨). [ಸಂ. ಗುಣಹೀನಾ] 

ಗುಣಾಂಕ (ಗು). ೧. ಹೆದೆಯೇರಿಸಿದ ; ಕಣೆದೊಟ್ಟು ಹರಿಣಗಣದೊಳ* 
ಮಣಿಯಿಸಲಾರೆಂ ಗುಣಾಂಕ ಚಾಪವನು (ಕಾಕುಂತ. ೨೦-೩೭). (ನಾ). 
ಪ್ರ ಒಳ್ಳೆಯ ಗಂಣಗಳಿಂದ ಪ್ರಸಿದ್ಧನಾದವನು; ಸದ್ದೂ ಣಗಳಿಂದ 
ಖ್ಯಾತಿಯನ್ನು ಪಡೆದವನು; ಅಯ್ಯ ಬಿನ್ನಹವೀ ಗುಣಾಂಕನ 
ಮಹಿಮೆಯಂ ಕೇಳ್ದ ಅೌ್‌ಯಿರೇ ಮುನ್ನ (ಬಸಪು. ೨೬-೧೭). ೩. “(ಪರೀಕ್ಷೆ 
ಯಲ್ಲಿ ಯೋಗ್ಯತೆಯನ್ನು ಸೂಚಿಸಲು ಕೊಡುವ)ಗಂಣಾಂಕ ” 
(Mark. ಇಂಕನಿ). [ಗುಣ 4+ ಅಂಕ್ಕ) 

ಗುಣಾಂಕುಶ (ನಾ). ಒಬಾ ತನ ಹೆಸರು ; ಮಹಾಸನ್ನಿವಿಗ್ರಹ ಪದವೀ 
ಪ್ರತಿಷ್ಠಿತಂ ಸಮಸ್ತ ಶಾಸ್ತ್ರ ಪಾರಗಂ ಶ್ರೀಮತ್ತನ್ನಿವಿಗ್ರಹಿ ಗುಣಾಂಕು 
ಶೇನ (ಕಇಆ. ೨೪-೮-೮೨ ; 9ನೆಯ ಕತ). (ಸಂ.] 

ಗುಣಾಂತರ (ನಾ). ಬೇರೊಂದು ರೀತಿಯ ಗುಣ, ಅನ್ಯಗುಣ ; 
ಪರಿಹರಿಸಿ ಜಾತರೂಪೋತ್ಕರಮಂ ಮತ್ತೊಂದು ಜಾತರೂಪಮನರಸಂ 
ಧರಿಯಿಸಿದಂ ನಾಡೆ ಗುಣಾಂತರಮಣಾ`ವರದೆಂತು ನೆಗಟಕ್ಕೊಡಂ ಲೇಸಲ್ತೇ 
(ಕಂದ್ರಪು. ೨-೫೯). [ಸಂ.] 

ಗುಣಾಕಾರ (ನಾ). ೧. [ಗಣಿತ] ಒಂದು ಸಂಖ್ಯೆಯನ್ನು ವಂತ್ರೊಂದು 
ಸಂಖ್ಯೆಯಿಂದ ಗುಣಿಸುವುದು ; ಗುಣಾಕಾರದಲ್ಲಿಯೂ ಬಾಯಿಲೆಕ್ಕ 
ದಲ್ಲಿಯೂ ದಾದಾಭಾಯಿ ಚತುರರಾಗಿದ್ದರು (ಸ್ಮಾವೀರೆ. ೦) ; ೂದಲು 
ಒಂದಂಕಿಯ ಗುಣಾಕಾರ ಮಾಡಿಸಿ, ಅನಂತರ ಎರಡಂಕಿಯ ಗುಣಾಕಾರ 
ಆರಂಭಿಸಿದರೆ ಮಕ್ಕಳು ಸುಲಭವಾಗಿ ತಿಳಿದುಕೊಳ್ಳುವರಂ (ಶಿಕ್ಷದ. ೨೦೮). 
೨. ಸಲೆ; ಚದರ; ಸಲೆ ಅಥವ ಗುಣಾಕಾರ ಅಥವ ಕ್ಷೇತ್ರಫಲ 
(ಥೂಮಿಅ. ೫೭). ೩. (ಆಲಂ) ಹೆಚ್ಚಳ ; ಆಧಿಕ್ಕ : ದೇವರ ಸನ್ನಿಧಿಯಲ್ಲಿ 
ಗುಣಾಕಾರವೇ ಹೊರತು ಭಾಗಾಕಾರವಿಲ್ಲವೇ ಇಲ್ಲ. (ಮಾರ್ಗದ. ೦೭). 


೨-೪). 


೨೫೪೬ 


ಗುಣಾನುರೂಪ 


ಗುಣಾಕಾರ ಹಾಕು ಎ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿಕೊಳ್ಳು ; 
ಎಣಿಸು; ಆಲೋಚಿಸಂ : ಸರಿತಪ್ಪುಗಳನ್ನು ಗುಣಾಕಾರಹಾಕುತ್ತಾ 
ಕುಳಿತುಕೊಳ್ಳುವುದಕ್ಕೆ ಇದು ಸಮಯವಲ್ಲ (ಶ್ರೀರಾಯ. ೧೯೯); ನಿಮ್ಮೊಡನೆ 
ಏನೇನೋ ಹೇಳಬೇಕೆಂದು, ಮಾತಾಸಬೇಕೆಂದು ಮನಸ್ಸಿನಲ್ಲಿಯೇ 
ಗುಣಾಕಾರ ಹಾಕಿಕೊಂಡು ಬರುತ್ತೇನೆ (ಸುವಸಂ. ೧೨). ತಮಗಾಗುವ ನಷ್ಟ 
ವನ್ನು ಗುಣಾಕಾರ ಹಾಕಿಕೊಂಡು (ಮುನಿಮಾ. ೧೦೪). [ಗುಣ * ಆಕಾರ] 
ಗುಣಾಕೃತಿ (ನಾ). ನೂಲಿನ ಆಕಾರ; ತಂತಕೆರೂಪ; ಪಂಡಿತೋತ್ತಮರ 
ಗುಣಂ ಗುಣಾಕೃತಿಯಿನಿಕೆ೯ಣ ಮದೀಯಮನೋಮೃಣಾಳದೊಳ 
(ಕಂದ್ರಪು. ೧-೩೭). (ಗುಣ ಆಕೃತಿ] 


10! ಗುಣಾಗಮ (ನಾ). ಗಂಣಗಳ ಒದಗಂವಿಕೆ,- ಸೇರುವಿಕೆ; ಪರರಗುಣಾ 


15 


26 


30 


40 


ಗಮವ ಪತಿಕರಿಸಿ ನುಡಿವವನೀಗಳಿನ ಯುಗದಾತನೇ (ಕುವ್ಯಾದ್ರೋ. 
[ಗುಣ + ಆಗಮ] 
ಗುಣಾಢ್ಯ (ನಾ). ೧. ಗುಣವಂತ ; ಅಮರೇಜ್ಯಂ ಕುಜಗೇಹದೊಳ್‌ ನಿಲೆ 
- « ತ್ಯಾಗಶೀಲ ಮಹೌದಾರ್ಯಗುಣಂ ಗುಣಾಢ್ಯನೆನಿಕುಂ (ಜಾತತಿ. 
೬-೨೬. ವಿ. ಒಬ್ಬ ಕವಿಯ ಹೆಸರು; ಪೈಶಾಚೀ ಭಾಷೆಯ 
ಬೃಹತ್ಕಥೆಯ ಕರ್ತೃ: ; ಮಾನವಲೋಕದೊಳ್‌ ಪುಟ್ಟಿ ಗುಣಾಢ್ಯನೆಂಬ 
ಸತ್ಯವಿಯಾಗಿ . . . ಪೈಶಾಚಕ ಭಾಷೆಯೊಳ್‌ ಬೃಹತ್ಯಥೆಗಳಂ ಮಾಡಿ 
(ಪಂಡಿತ. ೧೨-೧೮1; ಗುಣಾಢ್ಯನ ಬೃಹತೃಥೆಯನ್ನು ಪೈಶಾಚಿ ಭಾಷೆ 
ಯಿಂದ ಸಂಸ್ಕೃತಕ್ಕೆ ಅನುವಾದಿಸಿದ್ದು ಬಹು ದೊಡ್ಡ ಸಾಹಿತ್ಯಕಾರ್ಯ 
(ಕಸಾಡ. ೧೭). ೧, ೨ : ನವಭೂತ ಭಾಷೆಯಿಂ ಕುಜುಪುವೇಟ್ದು ತಾಮಡ್ಡ 
ಗವಿತೆಯಂ ಮಾಡಿ ಮಹಾ ವ್ಯವಸಾಯಂ ಗೆಯ್ಯ ಮರುಳ್ಗೆವಿಗಳ್ತಾವೇಂ 
ಗುಣಾಢ್ಯರಂ ಮಸುಳಿಸರೇ (ಗದಾಯು. ೪-೪೧). 
[ಗುಣ + ಆಢ್ಯ) 
ಗುಣಾಢ್ಯೆ (ನಾ). ಎ ಗುಣವಂತೆ ; ಅವಳಿಂಥ ಗುಣಾಢ್ಯೆ, ಪರೋಪಕಾರಿ 
ಗೊತ್ತೆ (ಪುನರು. 3೪೧). [ಗುಣ + ಆಡ] 
ಗುಣಾಣು (ನಾ). ಜೀವಕೋಶದಲ್ಲಿರುವ ವಂಶವಾಹಿಯಾದ ಗುಣಗಳ 
ನ್ನುಂಟು ಮಾಡಂವ ಅಣು; ಮೊದಲು ಎರಡನೆಯ ಹೆಜ್ಜೆಗಳ ಮಧ್ಯೆ 
ಜೀವಕೋಶದ ಸೂಕ್ಷ್ಮ ಅಂಗವಾದ ವಂಶವಾಹೀ ಅಣು ಅಥವಾ 
ಗುಣಾಣುವು ಸೇರಿಕೊಂಡಿರುತ್ತದೆ (ಜಗೆತ್ತು. ೧೭೮). [ಗುಣ+೬ ಅಣು] 
ಗುಣಾತೀತ (ನಾ).ಗಂಣವನ್ನು ಬಿಟ್ಟಿರುವಿಕೆ; ಗುಣಹೀನತೆ; ತಾನೀಗಳೀ 
ತುರಗಮಂ ಪಿಡಿದು ಕಟ್ಟಿ ತಪ್ಪಿದೆ ಗುಣಾತೀತಮೆಂ ಕ್ಷಣರಿಸು (ಜೈಮಿಭಾ. 
೦೭-೪೯). [ಗುಣ -- ಅತೀತ] 
ಗುಣಾಧಿಕ (ನಾ). ಒಳ್ಳೆಯ ಗುಣದಿಂದ ಹಿರಿಯನಾದವನು ; ಶ್ರೇಷ್ಠ 
ನಾದವನು : ಸನ್ಮೂಸನವಿಧಿ ಇನು ಮುಡಿಪ್ತಿದಾರ್‌ ನಾಗಸೇನಮನಘೇ 
ಗುಣಾಧಿಕಂ (ಎಕ. 11, ೩೪-೨; ಸು. 700); ಏಲ್ಲಂದದೊಳಂ ಪೋಲಿಸುವಲ್ಲಿ 
ಗುಣಾಧಿಕರೊಳಂತೆಮೋಲೆನಲಕ್ಕುಂ (ಶಮದ. ೬೧ ಪ್ರಯೋ). 
[ಗುಣ ಅಧಿಕ] 
ಗುಣಾಧೇಯ (ನಾ). ಒಳ್ಳೆಯ ಗುಣಕ್ಕೆ ಆಶ್ರಯಂವಾಗಿರುವವನಂ ; 
ಗುಣವಂತ ; ನಮಗೀ ಸರಿಯವಿಂ ಮಾವನೋದಿಸಿದುಪಾಧ್ಯಾಯಂ 
ಗುಣಾಧೇಯನುತ್ತಮಂ (ಸುಕುಮಾ, ೪-೨೯. 
[ಗುಣ ೬ ಆಧಥೇಯ] 
| ಗುಣಾನುರೂಪ (ಗು). ೧. ಗಂಣಕ್ಕೆ ತಕ್ಕ್ಠ-ಉಚಿತವಾದ. (ನಾ). ೨. 
[ವ್ಯಾಕ] ಅನ್ವರ್ಥನಾವಂದಲ್ಲಿ ಒಂದು ಬಗೆ; ಒಬ್ಬ ವ್ಯಕ್ತಿಯ 
ಗುಣವನ್ನು ನೋಡಿ ಇಟ್ಟಿರಂವ ಹೆಸರಂ ; ಅನ್ವರ್ಥನಾಮಂ ಗುಣಾನು 
ರೂಪಮೆಂದುಂ, ಅರ್ಥಾನುರೂಪಮೆಂದುಮಿರ್ತೆಜನಾಗಿರ್ಪದು (ಕಮದ. 
೭೬ ವೃತ್ತಿ. [ಗುಣ * ಅನುರೂಪ] 


೧-೩೬). 


ಗುಣಾಭಿರಾಮ ೨೫೪೭ ಗುಣಿಹೊಗು 


ಗುಣಾಭಿರಾಮ (ಗು). ಒಳ್ಳೆಯ ಗುಣಗಳಿಂದ ಸಂಂದರನಾದ, - 
ವಂನೋಹರನಾದ ; ನಿತ್ಯಾನಂದ ಗುಣಾಭಿರಾಮ ಸುತನಂ ಕಂಡುರ್ಬಿ 
(ಹಮ್ಮಾರ. ೨-೨೪). [ಗುಣ ಅಭಿರಾಮ] 

ಗುಣಾರಿ (ನಾ). ಹಳ್ಳಿಗಳಲ್ಲಿ ಪಟೇಲ ಮತ್ತು ಶಾನುಭೋಗರಿಗೆ 
ಸಹಾಯಕನಾಗಿರುವ ನೌಕರ ; ಗಣಕ ; (೫. [?] 

ಗುಣಾವಲಂಬಿ (ಗು). ಗಂಣಕ್ಕೆ ಸಂಬಂಧಿಸಿದ, - ಸೇರಿದ; ಗುಣಕ್ಕೆ 
ಸಂಬಂಧಿಸಿದ . . . ಗುಣಸಂಬಂಧಿ; ಗುಣಾವಲಂಬಿ (0೬೩116೩೬1೪6. 
ಇಂಕನಿ). [ಸಂ. ಗುಣಾವಲಂಬಿನ*್‌) 

`ಗುಣಾಷ್ಟಕ (ನಾ). ೧. [ ಜೈನ] ವಣಕ್ತನಾದ ಜೀವನಿಗಿರುವ ಸವ್ಯೂಕ್ತ ನೆ 
ಕೇವಲ ಜ್ಞಾನ, ಕೇವಲ ದರ್ಶನ, ಅನಂತವೀರ್ಯ, ಸೂಕ್ಷ್ಮತ್ವ, 
ಅವಗಾಹನತ್ವ, ಅಗುರುಲಘುತ್ವ, ಅವ್ಯಾಬಾಧತ್ವ ಎಂಬ ಎಂಟು 
ಗುಣಗಳು; ಉಪಶಿಷ್ಟಗುಣಾಷ್ಟಕರಾದನಶ್ಚರಶ್ರೀವನಿತೇಶರೀಗೆಮಗೆ 

ಸೌಖ್ಯಸಿದ್ಧಿಯಂ- (ಕಂದ್ರಪು. 0-3). " ಅಷ್ಟಗುಣ' ಪರಾ. 

ಪ.`[ ವಿಶಿಷ್ಟಾ ] ಪರಮಾತ್ಮನಿಗಿರುವ ಅಪಹತಪಾಪ್ಮತ್ವ, ವಿಜರತ್ವ, 


೬” 
ವಿಮೃತ್ಯುತ್ವ, ವಿಶೋಕತ್ವ, ವಿಜಿಘತ್ಸತ್ವ, ಅಪಿಪಾಸತ್ವ, ಸತ್ಯ 


ಕ ಜ್‌ 
ಕಾಮತ್ವ, ಸತ್ಯಸಂಕಲ್ಪತ್ತ ಕ ಎಂಬ ಎಂಟು ಗಣಗಳು : ಪರ ಎಂಬುದು 
ಮೊದಲನೆಯ ವ್ಯೂಹೆ, ಈ ವ್ಯೂಹದಲ್ಲಿ ಪರಮಾತ್ಮನು ಗುಣಾಷ್ಟಕ ವಿಶಿಷ್ಟ 
ನಾಗಿ. . . ವಿರಾಜಿಸುತ್ತಿರುವನು (ಭಾರದ. ೨೬೨). 

[ ಗುಣ + ಅಷ್ಟಕ] 

ಗುಣಿ " ಕುಟ್ಮ್‌ ನೋ. 

ಗುಣಿ, (ನಾ). (ಉಕ) ಸಣ್ಣಕೋಲಂ ; “ ಕೈಯಲ್ಲಿ ಹಿಡಿಯಂವ ಪುಟ್ಟ 
ಕೋಲು? (ಗಂಗಾಗ್‌. ಕೋಶ); ಈ ಜಾತಿಯ ಗಂಡಸರೂ ಹುಡುಗರೂ 
ಕೈಯೊಳಗೆ ಯೆರಡೆರಡು ಕಟ್ಟಿಗೇ ಗುಣಿಗಳನ್ನು ತಕ್ಕೊಂಡು ಬಸವಣ್ಣನ 
ಗುಡಿಗೆ ಹೋಗಿ ಗುಣಿಗಳನ್ನು ದೇವರಮುಂದೆ ಇಟ್ಟು ನಮಸ್ಕಾರ 
ಮಾಡುವರು(ಕಥಾಗೆ. ೦೭೪); ದೊಸೆ ಲಾಲಸಾಹೇಬ . . . ಕೈಯಲ್ಲೊಂದು 
ಕಾಗದದ ನಿಶಾನೆ, " ಗುಣಿ ' ಹಿಡಿದುಕೊಂಡು ಪ್ರತಿಸಲದ ಮೊಹರಮ್ಮಿನಲ್ಲಿ 
ಹೆಜ್ಜೆ ಆಡುತ್ತಿರುವಂತೆ ಈ ಸಲವೂ ಆಡುತ್ತಿದ್ದಾನೆ (ಗಂಗಾಗೌ. ೧೨೦). 
" ಗುಣುಕು ' ಪರಾ. [ದೇಃ ತಮಿ. ಕುಣಿಲ್‌] 

ಗುಣ್ಕಿ (ನಾ). ಒಂದು ಬಗೆಯ ಗಿಡ; “ ಗುಣಿಯೆನಲ್‌ ಗೊಣಗಕ್ಕು ” 
(ಮಂಗರಾ. 9೨-೩೭). [ ಆ ೫0. ಕುಣಿ) 

ಗುಣಿ (ನಾ). ೧. ಗಂಣವನ್ನು ಉಳ್ಳವನು ; ಗುಣವಂತ; ಗುಣಿಗಳ 
ನೆಆ್‌ ಪೊರ್ದದೆ ನಿರ್ಗುಣರಂ ಪೊರ್ದುವೆ (ಗ ಡಾಯು. ೯-೯): ಚನ್ನಿಕಬ್ಬಿ 
ಸಜ್ಜನನುತೆ ಮಾನಿ ದಾನಿ ಗುಣಿ ಮಿಕ್ಕ ಪತಿಭ್ರತೆ ಸೀಲದಿಂದೆ ಮೇದಿನಿ 
ಸುತೆಗಂ ಮಿಗಿಲು (ಎಕ. 11, ೦೪೩-೧೪೧; 1181); ಭಕ್ತಿತ್ರಯವಿನಿಶ್ಚಲ 
ಗುಣಿಯೆ ಸುಜನ ಶಿರೋಮಣಿಯೆ (ಬಸಪು. ೬೦-೬೦). ನಿ. ಹೆದೆಯನ್ನು 
ಉಳ್ಳುದು ; ಬಿಲ್ಲು, [ಸಂ. ಗುಣಿನ್‌] 

ಗುಣಿಕಟ್ಟು (ನಾ). ಪಾತಿ; . ಆಲವಾಲ; ಮಂದಾರಮಾಲೆಯು ಬಾಲ್ಯ 
ದಿಂದ ತಾನೆ ಪಚ್ಚೆ ಪವಳಗಳ ಗುಣಿಕಟ್ಟುಗಳಂ ಮಾಡಿ (ಸೌಗಂಧಿ. ೪೪೪-೦೪). 

[ಗುಣಿ (ಆ ಕುಲ) + ಕಟ್ಟು] 
ಗುಣಿಕರ (ನಾ). ಎ ಗುಣಾರಿ (?); ನಾಯಿಕರು ಗುಣಿಕರರು ಮುಂತಾಗಿ 
ಯಿದಕ್ಕೆ ಸಕ್ಷಿ (ಎಕ. ೪11, ಶಿವಮೊ. ೧೦೦೭-೪೨ ; 1576 2) [?] 

ಗುಣಿಕ್ಕೆ, "ಗುಣುಕು' ನೋ. 

ಗುಣಿಕ್ಕೆ " ಗುಳಿಗೆ; ' ನೋ. 

ಗುಣಿಕ್ಕೆ (ನಾ). ಎಣಿಸುವಿಕೆ; ಲೆಕ್ಕ ಮಾಡುವಿಕೆ : ಆದರೆ ಆತನ ಎಣಿಕೆಗಳ 
ಗುಣಿಕೆ ಎತ್ತಿಕೊಳ್ಳುತ್ತಲೇ ತಪ್ಪಿಹೋಗಿತ್ತು (ನಡದಾ. 11, ೮೮೩). 

[ ಆ ಗುಣಿಸು * -ಣಕೆ) 


6 


25 


45 


ಗುಣಿಗ (ನಾ). ಹೊಲ ಗದ್ದೆಗಳನ್ನು ಅಳೆಯುವ ಒಂದು ಪ್ರಮಾಣ: 
ಗುಣಿಗನ ಒನ್ನು ಮತ್ತಲ್ಲಿ ಪಿರಿಯ ಪಾನೆಯೊಳೆರಡುಪಾನೆ ಬತ್ತವ... 
ಕೊಟ್ಟೋರ್‌ (ಎಕ. 7271, ಸೊರಬ. ೮೨-೧೨; 941); ಪಣ*ಕಾರರ್ಗ್ಗೆ 
ಗಟ್ಸ್‌ ಗುಣಿಗನ ಮತ್ತರು ಮೂಜಿು (ಎಕ. ೪11, ಶಿವಮೊ. ೧೦-೫೬ ; 
2086 ?). [?] 

ಗುಣಿಗಣ್ಣು " ಕುಟಿಕಣ್‌' ನೋ. 

ಗುಣಿಗಲ್ಲ (ನಾ). ಕುಳಿ ಇರುವ ಗಲ್ಲ; “ಗುದಿಗಲ್ಲ” (ಜಾನಕೋ. ೪೯) 

[ಗುಣಿ (ಎ ಕುಟ್ಟಿ) + ಗಲ್ಲ. 

ಗುಣಿಗಲ್ಲು (ನಾ). ಗಂಂಡು ಗುಂಡಾದ ಕಲ್ಲು; ದಂಂಡಿ; ಹೊಲದಲ್ಲಿ ಸಣ್ಣ 
ಸಣ್ಣ . ಗುಣಿಗಲ್ಲುಗಳಿದ್ದರೆ ಅವುಗಳನ್ನು ಆರಿಸಿ ಹೊಲದ ಮೋರೆಗಳಿ 
ಗಾಗಲಿ, ಹಳ್ಳೆದ ಮುಖಕ್ಕಾಗಲಿ ಹಾಕಬೇಕು (ಕೃ ಓಪ್ಪ. ೪೧). 

[ ಆ ಗುಂಡುಗಲ್‌ ] 

ಗುಣಿತ (ಗು). ೧. [ಗಣಿತ] ಗಂಣಿಸಿದ. (ನಾ). ೨. [ಗಣಿತ] 
ಗುಣಾಕಾರ : “ಇಟು ಹತಿಸು ಭಾವಿಸುತ್ತೆನೆ ಗುಣಿತವು ” (ಮಂಗರಾ. 
00೪-೧೦). ೩ [ವ್ಕಾಕ] ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸುವಿಕೆ. 
"ಕಾಗುಣಿತ ' ಪರಾ. [ಸಂ.] 

ಗುಣಿಯಿಸು " ಗುಣಿಸಂ' ನೋ. 

ಗುಣಿಶಾಸ್ತ್ರ (ನಾ). ಹೆರಿಗೆಯಾದವೇೋಲೆ ಮೈಲಿಗೆ ಹೋಗುವುದಕ್ಕಾಗಿ 
ಮಾಡುವ ಒಂದಂ ಸಾಂಪ್ರದಾಯಿಕ ವಿಧಿ; (ಎಸಮ್ಮೆ. 1೪, ೪). 

[ಗುಣಿ (-ಆ ಕುಟ್ಸ್‌ಾ)+ ಶಾಸ್ತ್ರ] 

ಗುಣಿಶಿಗ (ನಾ). ಒಂದು ಬಗೆಯ ಹಾವು (?); ನರಿಯ ಕಣ್ಣಾಕೆ ಬಡ 
ದೇಹದಾಕೆ ಗುಣಿಶಿಗಕಣ್ಣಿನಾಕೆ ಯಾ ಮೂವರೂ ದಾರಿದ್ರರು (ಸಾಮುಲ. 
೩೦-೮). [ ಆ ಸಂ. ಘೋಣಸ? ] | 

ಗುಣಿಸು, ಗಂಣಿಯಿಸು (ಕ್ರಿ). ೧. [ಗಣಿತ] ಗುಣಾಕಾರಮಾಡು ; 
ಗುಣಿಸೈ ಮತ್ತಂ ಕಾದಿಸು ಪೂಜಿಸು ಉತ್ತಮದಿಂ ಪೇಟ್‌ ಮೊದಲ ಗುಣ 
ಕಾರಂಗಳ್‌ (ವೃವಹಾ. ೧೦-೧೦) ; ಮನದ ಬಲುಹನನಜ್‌ವರಾರದಟನಿತು 
ಸತ್ವಕದಷ್ಟಕರಿಯದು ಗುಣಿಸಿ ಕೂಡಲು ಸಮಕೆ ಬಾರವು 
(ಸಂಭಪ. ೭-೬೦) ; ಯಾವ ಸಂಖ್ಯೆಯನೇನು ಸೊನ್ನೆಯಿಂ ಗುಣಿಸಿದರೆ ಲಭ್ಯ 
ಸೊನ್ನೆ (ಪಾಂಡಜ. ೪೮-೯). ವ. ಎಣಿಸು; ಲೆಕ್ಕಹಾಕಂ; ಆತಂ ಗಣನೆಯಿಂ 
ಗುಣಿಸಿ ನೋಡಲೆಲ್ಲಿಯುಮಾ ಯಿರ್ವರ್ಗಂ ಕೂಟಮಿಲ್ಲದೆ ಬೇಜಕೊಂದು 
ಮಹಕೂಟಕ್ಕೆ ಲಗ್ನಮಾಗಿರಲು (ನಂಬಿರ. ೪-೬೯).; ಜಪವ ಮಾಡುವೆನೆನುತ 
ಕಪಟಬುದ್ಧಿ ಯ. ಗುಣಿಸಿ ಗುಪಿತದಲಿ ಕುಳಿತು ಫಲವೇನು (ಪುರೆಂದ. 
೨-೫೩೧-೨) ; ಚಿಕ್ಕ ಪಂಡಿತರು ಹಾಗೆಯೇ ಕುಂಡಲಿಯನ್ನು ನೋಡಿ ಗುಣಿಸಂ 
ವುದಕ್ಕೆ ಪ್ರಾರಂಭಿಸಿದರು (ಜೆಂಗಾಳ್ಕ. ೪). ಗುಣಿಯಿಸು; ೨. ಸಾದರ 
ಮಿಂತಾಜಿಡಿಯೊಳ್‌ ಗುಣಿಯಿಸೆ ಶೋಧಿಸೆ ಲಘು ನೂಬಿಂ ಅಲ] 
ಪದಿನಾಟಿ (ಛಂದೋಂಬು. ೫-೨೩೪ ಅಡಿಟಿ); ಮೋಹಾಗಮ ಸಿದ್ಧಾಂತದ ಗಣಿ 
ತಮನೂಹಿಸಿ ಗುಣಿಯಿ ಸಬೇಕು (ಜಯಕಾ. ೩-೩೩). ೩. ಆವೃತ್ತಿಮಾಡು; 
ಅಭ್ಯಾಸಮಾಡು ; ಸಾಧನೆಮಾಡಂ ; ಎರಲಟ್ತಂಡದ ರಾಜಕುಮಾರ 
ರೆಲ್ಲರುಮಂ ಚಾಪ ವಿದ್ಯಾಭ್ಯಾಸದೊಳೆಗುಬ್ಬಿದೊಡಂತು ಕುಮಾರರ್‌ ಬಿಲ್ಲಂ 
ಗುಣಿಯಿಸುತ್ತಿರೆ (ಬಂಹರಿ. ೦೦-೩೩ ವ). ೪. ಆಲಾಪನೆಮಾಡು: 
ಭರತಮನೋದುವ ಸಪ್ತಸ್ವರಮಂ ಗುಣಿಯಿಸುವ ಬೀಣೆವಂಜಿಪ . . . 
ಬಿನದಂ ಅವರ್ಗಳ ಬಿನದಂ (ಅಜಿಪು. ೩-೮). 

[ಗುಣ - ಇಸು] 

ಗುಣಿಹೊಗು (ಕ್ರಿ). ಒಳಸೇರು; ಕುಳಿಬೀಳಂ; ಮೋರೆ ಬಳಿತು 

ಕೊಂಡಿತ್ತು. ಕಣ್ಣು ಗುಣಿಹೊಕ್ಕಿದ್ದುವು (ಮೂರುದಾ. ೨೭೩). 
[ಗುಣಿ (ಕುಟ್ಟಿ) + ಹೊಗು (<ಪೊಗು)] 


ಗುಣಿಹೊಡೆ 


ಗುಣಿಹೊಡೆ (ಕ್ರಿ). ಗುಂಡಿ ತೋಡು; ಹಳ್ಳೆಮಾಡಂ ; ಗುಣಿಹೊಡೆದಿಳೆ 

ಯೊಳಗಿಳಿದು ಪಾತಾಳಕ್ಕೆ ಚಿನ್ನದ ಅದುರನು ತೆಗೆದು (ಇಂಡಾಪ. ೧೭೭-೭೫). 
[ ಗುಣಿ (-ಆಕುಟ್ಯ್‌) + ಹೊಡೆ (ಆಪೊಡೈ) 1] 

ಗುಣೀಕೃತ (ಗು). ೧. ಅಪ್ರಧಾನವಾಗಿ ಮಾಡಿದ ; ಮುಖ್ಯವಲ್ಲದ ; 
ಗೌಣವಾದ. ೨. ಅಡಗಿಸಿದ ; ನಿವಾರಿಸಿದ ;" ಗುಣೀಕೃತ [ಪಾಕಾಂ. 
ಗುಣತ್ರಯ]ಸಂಸೃೃತಿದೋಷೆ ಪುಣ್ಯಭಾಗಿನಿ . . . ಸರಸ್ವತಿ ನಿಲ್ಕೆ ನಲ್ಮೆಯಿಂ 
(ಲೀಲಾವ. ೦-೩). [ ಸಂ. ] 

ಗುಣೀಭೂತ (ಗು). ಅಧೀನವಾದ ; ಅಪ್ರಧಾನವಾದ ; ಮುಖ್ಯ 
ವಲ್ಲದ. « ಗುಣೀಭೂತ ವ್ಯಂಗ್ಯ ಪರಾ. [ಸಂ.] 

ಗುಣೀಭೂತವ್ಯಂಗ್ಯ (ನಾ). [ಕಾವ್ಯವಿಸಾ]ಮೂರಂ ಬಗೆಯ ಕಾವ್ಯಗಳಲ್ಲಿ 
ಒಂದು; ವ್ಯಂಗ್ಯಾರ್ಥವು ಅಪ್ರಧಾನವಾಗಿದ್ದು ವಾಚ್ಯಾರ್ಥಕ್ಕೆ 
ಅಂಗಭಾವವನ್ನು ಹೊಂದಿರುವುದಂ ; ವಾಚ್ಯಾರ್ಥದತ್ತಣಿಂ ವ್ಯಂಗಾರ್ಥ 
ಮತಿಶಯಿತಮಲ್ಲದಿರ್ದೊಡೆ ಮಧ್ಯಮಕಾವ್ಯಂ ಇದರ್ಕೆ ಗುಣೀಭೂತವ್ಯಂಗ್ಯ 
ಮೆಂದುಂ ಪೆಸರ್‌ (ಅಪ್ಪಕಿ. ೫-೧೪); ವ್ಯಂಗ್ಯಾರ್ಥವಿದ್ದು ಅದಕ್ಕಿಂತ 
ವಾಚ್ಯವೇ ಅತಿಶಯವಾಗಿದ್ದರೆ " ಗುಣೀಭೂತವ್ಯಂಗ್ಯ' ಅಥವಾ" ಮಧ್ಯಮ 
ಕಾವ್ಯ' ವಾಗುವುದು (ಕೈಏಡಿ. ೧೮೨). [ ಗುಣೀಭೂತ + ವ್ಯಂಗ್ಯ] 

ಗುಣುಕು, ಗುಣಕ್ಕ, ಗಂಣಕು, ಗುಣಿಕೆ, (ನಾ). ೧. ದೊಣ್ಣೆ ; ಕೋಲು. 
ಈ ಸಿರಿಗೇಡಿ ಚಾರುದತ್ತನು ನಾನು ಹೇಳಿದರೆ ಅನ್ನುವುದಿಲ್ಲ. ಅದರಿಂದ 
ಈ ಮುರುಕು ಬಿದುರಿನ ಗುಣುಕಿನಿಂದ ಹೊಡಿಹೊಡಿದು ಅನ್ನಿಸಿರೋ 
(ಮುಂಬಯಿ. ೬-೨೧೪). ೨. ನಗಾರಿ, ಡೋಲು ಮೊದಲಾದ ವಾದ್ಯ 
ಗಳನ್ನು ಬಾರಿಸುವ ದಪ್ಪವಾದ ಕೋಲು, “ಕಂಡುಪು 
ಬೆಣೆ” (ಪ್ರಭಣ್ಣ). ೩. ಪಿಟೀಲನ್ನು ನುಡಿಸುವ ಕಮಾನು; (೪). 
ಗುಣಕ, ; ೨. ಭಾರವಾದ ಡೊಳ್ಳಿನ ದಪ್ಪ ತೊಗಲಿನ ಮೇಲೆ ಭಾರವಾದ 
ಗುಣಕದಿಂದ ಬೀಳುವ ಪೆಟ್ಟು ಏಕತಾನವನ್ನು ಪಡೆದು, ಸುಗಂಭೀರವಾಗಿ 
ತೆರೆಗಳನ್ನು ಎಬ್ಬಿ ಸತೊಡಗಿತು (ಹಬ್ಬಿಬ. ೭೨). ೪, (ಉಕ) ಕಣಿಕ 
ಮೊದಲಾದುವನ್ನು ಕುಟ್ಟುವ ಸಾಧನ ; ಗುಣಕು; ೧. “ ಕೊಂತ, 
ಗುದಿಗೆ” (ಸಿರಿಕೋ. ೧೬೩). ಗುಣಿಕೆ, ; ೧. ಗುಣಿಕೆಯ ಪೆಟ್ಟು ಎಚ್ಚರಿಸಿತು 
(ಕೂಳಿ). [?) 

ಗುಣುಗು, ಗುನಂಗ್ಯೂ (ಕ್ರಿ). ೧.ಎಗಂಣುಗಂಟ್ಟು ೧: ಕೆಣಕಿ ಕೇಳುವ ಕೆಲರು 
ಗುಣಿಸಿ ಗುಣುಗುವ ಕೆಲರು (ನನಲ. 6-0೭). " ಗೊಣಗು' ಪರಾ. 
ಗುನುಗ್ಗು ; ೨. ಅಸ್ಪಷ್ಟವಾಗಿ ಹಾಡು; ನಿಮ್ಮ ಗುಣ ಅವಳಿಗೇನು 
ಗೊತ್ತು, ಮೂರುಹೊತ್ತೂ ಸಿನಿಮಾ: ನಟಿಯಂತೆ ಹಾಡು ಗುನುಗೋ 
ದೊಂದು ಬಿಟ್ಟರೆ (ನಿಂದನೆ. ೩೩); ಪ್ರವೂಳ ನಾಟಕದ ಹಾಡು ಗುನುಗಲಿಲ್ಲ 
(ಮಾಮನೆ. ೬). ೩. ಸತತವಾಗಿ ಧ್ವನಿಸು,-ಶಬ್ದಮಾಡು,. ಅವನ 
ಮನದಲ್ಲಿ, ತಲೆಯಲ್ಲಿ ವಿಕೃತ ಭಾವನೆಗಳೇ ಗುನುಗುತ್ತಿದ್ದುವು (ಪ್ರೇಮಾಶ್ರ. 
೩8); ಅವಳು ಹೇಳಿದ ಮಾತು ಅವರ ಕಿವಿಯಲ್ಲಿ ಗುನುಗುತ್ತಿತ್ತು 
(ವಂಶವೈ. ೯೮). [ ಆಗುಣುಗುಣು) 

ಗುಣುಗುಟ್ಟು (ಕ್ರಿ). ೧. ಗುಣುಗುಣು ಎಂದಂ ಅಸ್ಪಷ್ಟವಾಗಿ ಮಾತ 
ನಾಡಂ; ಗುಣುಗಂಣಿಸು ; ಬಿಲ್ಲೀ, ನಿನಗೆ ಯಾವ ಪಾಯ್‌ ಸೇರುತ್ತದೆ? 
ಎಂದು ಗುಣುಗುಟ್ಟಿದ (ಮಹಾತ್ಮಾ. ೦೩೫) ; “ ನಾನು ಬಡವಿ ಆತ ಬಡವ 
ಒಲವೆ ನಮ್ಮ ಬದಕು” ಎಂದು ಗುಣುಗುಟ್ಟುತ್ತ ಆನಂದಸಾಗರದಲ್ಲಿ, 
ಕಲ್ಪನಾ ಸಾಮ್ರಾಜ್ಯದಲ್ಲಿ ಲೀನವಾಗಿದ್ದರು (ಕುಂಕುಮ. ೩೩). ವಿ. ಸತತ 
ವಾಗಿ ಧ್ವನಿ ಮಾಡುತ್ತಿರು; ಮನಸ್ಸನ್ನು ಕೊರೆಯುತ್ತಿರು ; 
ಚಕ್ರವರ್ತಿಗಳ ಮನಸ್ಸಿನಲ್ಲಿ ಗುಣುಗುಟ್ಟುತ್ತಿರುವ ಸಂದೇಹವೆಂದರೆ ಎಂಥ 
ದೆಂಬುದು ನನಗಿಲ್ಲಿ ಸ್ಫುಟವಾಗಿದೆ (ವೀರಬಂ. ೮ಬ. 

[ ಆಗುಣುಗು + ಕುಟ್ಟು 


೨೫೪೮ 


5 


25 


30 


85 


40 


ಗುಣ್ಬಳಿ 


ಗುಣುಗುಣಿಸು, ಗುಂಂಗಂಣಿಸು, ಗುಣಗುಣಿಸು (ಕ್ರಿ). ೧. ಅಸ್ಪಷ್ಟವಾಗಿ 
ಮಾತನಾಡು ; ಪಿಸುಗಂಟ್ಟು ; ರಾಮರಾಯರು ಭಾಲೇರಾಯರ 
ಕಿವಿಗಳಲ್ಲಿ ಏನೊ: ಗುಣುಗುಣಿಸಿದರು (ರತ್ನಗೋ. ೩೩). ವಿ. ತನ್ನಷ್ಟಕ್ಕೇ 
ಮೆಲ್ಲಗೆ ಹಾಡಿಕೊಳ್ಳು : ಕಳ್ಳದನಿಯಲ್ಲಿ ಗುಣುಗುಣಿಸುವುದು ಶಾಸ್ತ್ರಕ್ಕೆ 
ಸ್ನಾನ ಮಾಡಿದಂತೆ (ಗಾಳಿಪ. ೪೦), ೩. ಸತತವಾಗಿ ನಿನದಿಸು; ಧ್ವನಿಮಾಡು: 
ಹಾಗೆಯೆ ಮಹಾತ್ಮರ ಮಾತುಗಳೂ ಕಿವಿಯಲ್ಲಿ ಗುಣುಗುಣಿಸತೊಡ 
ಗಿದುವು (ಪ್ರಣಸ. ೨೬). ಗುಂಗುಣಿಸು: ೨. ಮನದೆಲ್ಲ ಮಾತನ್ನು ಮೌನದಿ 
ನೆನೆವಂತೆ ಎಳೆಯೆಣಿಸಿ ಗುಂಗುಣಿಸಿ ಬಿಡಿಸುವುದು (ಸವೀಗೀ. ೨೮-೫೧೬). 
ಗುಣಗುಣಿಸು ; ೨ ದೇವರ ಸ್ತೋತ್ರದ ಶ್ಲೋಕಗಳನ್ನು ಗುಣುಗುಣಿಸಿದ 
(ಬನಶಂ. ೪6); ಏನಾದರೂ ಶ್ಲೋಕವನ್ನು ಆತ ಗುಣಗುಣಿಸುತ್ತಿದ್ದ 
(ರಂಗವ. ೨ಖ ; ಆ ಭಾವನೆ ಪವಿತ್ರವಾಗಿತ್ತು ನಾನು ಗುಣಗುಣಿಸಿದೆ 
(ಮುಕ್ತಿ. ೭೫). [ಗುಣುಗಂಣು + - ಇಸ್ಕು] 

ಗುಣುಗುಣು (ನಾ). ಒಂದು ಅನುಕರಣ ಶಬ್ದ ; ಅಸ್ಪಷ್ಟವಾದ ಧ್ವನಿ. 
« ಗುಣುಗುಣುಗುಟ್ಟು' ಪರಾ. 

ಗುಣುಗುಣುಗುಟ್ಟು (ಕ್ರಿ).ಎಗುಣುಗುಟ್ಟು: ತನ್ನೊಳ್ಳುಣುಗುಣುಗುಟ್ಟುತೆ 
ಮನದೊಳು ಮೆಚ್ಚುತೆ ಮೊಗವಂ ನೋಡುತೆ (ತಿರುನಾ. ದೇ. ೨೨೫-೯). 

[ ಗುಣುಗುಣು * ಕುಟ್ಟು, ] 

ಗುಣೋಕ್ತಿ (ನಾ). ಎ ಗುಣವಚನೆ ೨ : ಅವು ಪರಮಾಗಿರೆ ಲಿಂಗಾಂತ ವರ್ಣ 
ಲೋಪಂ ಗುಣೋಕ್ತಿಗಕ್ಕುಂ ಪ್ರಾಯಂ (ಕಾವ್ಯಾವ. ೧೦೦) ; ನಿಯುಕ್ತ, 
ವಿಭಕ್ತಿಗಳಿವು ಘನತರ ಸಂಸ್ಕೃತ ಗುಣೋಕ್ತಿಯೊಳಮಮರರ್ದಿರ್ಕುಂ 
(ಕಮದ. ೨೧೯೪). [ಗುಣ * ಉಕ್ತಿ) 

ಗುಣೋತ್ಕರ (ನಾ). ಗುಣಗಳ ಸಮೂಹ,--ಗುಂಪು : - ಅಣಿಮಾದಿ 
ಗುಣೋತೃರಮುಳ್ಳಮರಂಗೆ ಭುಜವಿಗುರ್ವಣೆ ಪಿರಿದೇ (ಕಾಂತಿಪು. 
೧೦-೪೦) ; ತದ್ದುಣೋತ್ಯರಮನೆರ್ವಟ್ಟಿತ್ತು ದೋಷೋತ್ಕ್ಯರಂ (ಕಾದಂಉ 
೪00). [ಗುಣ+ ಉತ್ಯರ] 

ಗುಣೋದಯ (ನಾ). ೧. ಒಳ್ಳೆಯ ಗುಣಗಳ ಹುಟ್ಟುವಿಕೆ,-ಏಳಿಗೆ, 
-ಅವಿರ್ಭಾವ. ೨. ಒಳ್ಳೆಯ ಗುಣಗಳ ಏಳಿಗೆಯನ್ನು ಹೊಂದಿರು 
ವವನು; ಸುಗುಣಿ; ಮುನ್ನೊರ್ವನುಂಟು ಕೇರಳದೇಶದವನಿಪಂ 
ಸನ್ನುತಗುಣೋದಯಂ (ಜೈಮಿಭಾ. ೨೮-೧೪). 

[ಗುಣ ೬ ಉದಯ] 

ಗುಣೋದೀರ್ಣ (ಗು). ಒಳ್ಳೆಯ ಗುಣಗಳಿಂದ ಬೆಳೆದಿರುವ, -ಅಭಿವೃದ್ಧಿ 
ಹೊಂದಿರುವ. « ಗುಣೋದೀರ್ಣತೆ' ಪರಾ. [ಗುಣ +೬ ಉದೀರ್ಣ) 

ಗುಣೋದೀರ್ಣತೆ (ನಾ). ೧. ಒಳ್ಳೆಯ ಗುಣಗಳ ಬೆಳವಣಿಗೆ, -ಏಳಿಗೆ,- 
ಅಭಿವೃದ್ಧಿ. ೨. (ಬಿಲ್ಲು) ಹೆದೆಯಿಂದ ಬಿಗಿಯಲ್ಪಡುವಿಕೆ, 
ಏರಿಸಲ್ಪಡುವಿಕೆ. ೧, ೨; ಕವಚಾನ್ವಿತ ಕರ್ಣಸಹಾಯ ಮಂ 
ಗುಣೋದೀರ್ಣತೆಯಿಂದೆ ಪೊಂದಿತೆನೆ ತನ್ನಿಕಟಸ್ಥಿತಮೇಂ ಮನೋಜ್ಞಮೋ 
(ರಾಜಕ. ೬-೯೬). [ಗುಣ * ಉದೀರ್ಣತೆ ] 

ಗುಣೌಫ (ನಾ).ಎಗುಣೋತ್ಯರ ; ಪುರಂದರನ ಸಾರಥಿ ಗುಣೌಘವನೊಂದು 

ಇಲಗೆಯಿಂದ ಹೊಗಳಿದನಾ ಧನಂಜಯನ (ಕುವ್ಯಾಅ. ೭-೧೮). 
[ಗುಣ * ಓಘ] 

ಗುಣ್ಣಿತು « ಗುಂಡಿತ್ತು' ನೋ. 

ಗುಣ್ಣಿತ್ತು " ಗುಂಡಿತ್ತು' ನೋ. 

ಗುಣ್ಬಳಿ, ಗುಂಪಳಿ (ಕ್ರಿ). ಆಳೆ ಕಡವೆಂಯಾಗಂ ; ಗಾಂಭೀರ್ಯವು 
ನಷ್ಟವಾಗು; ಗಂಭೀರನಾಭಿ ನೆಅ್‌ ಗುಣ್ಬಳಿದುದು (ಸಿದ್ಧರಾ. ೦-೪೯). 
ಗುಂಪಳಿ : ರೊಂಪಿಸುವ ಸಿರಿಮೊಗದ ನೋಟದ ಸೊಂಪಡಗಿದಾಲಿಗಳ 
ಧೈರ್ಯದ ಗುಂಪಳಿದ ನಿಜರಾಜತೇಜದ . . . ಅಗ ಳಿಕೆಯ ವಿಘಾತಿಯ 


ಗುಣ್ಣಜ 


ರೊಂಪಿನಲಿ ಹುದುಗಿದ ಮಹೀಶನ ಕಂಡನಾ ಪಾರ್ಥ (ಕುವ್ಮಾಕ. ೧೬-3). 
[ಗುಣ್ಣು ೬ ಅಳ್ಕಿ (ಆ ಅಟ್ಟಿ) 
ಗುಣ್ಬಣಕ (ಕ್ರಿ). ಆಳವನ್ನು ತಿಳಿ; ಹಿರಿವೊಯನ್ನ ತಿಳಿ; ಪರಪ್ರತಿಭೆಯ 
ಗುಣ್ಣಜ್‌ಯದೆ ತಾಮುಂ ಕೆಮ್ಮಗೆ ಡುಜುಕೆಂಬುವು ಕುಕವಿ ಕೂಪ 
ಮಂಡೂಕಂಗಳ್‌ (ಅನಂಪು. ೦-೪೨). [ಗುಣ್ಣುು +೬ ಅಜಿ] 
ಗುಣ್ಣು), ಗುಂಪು, ಗುಂಬ್ಕ, ಗುಂಬು, (ನಾ). ನೆರವಿ; `ರಾಶಿ; 
ಸಮೂಹ; ಪಕ್ಕಿಗಳ ಗುಣ್ಣುಗಳೆ ಚರಿಪ ನಾವೆಗಳಾಗಲು (ಕೀಷರಾ. 
೨೦-೩). ಗುಂಪು : ಪೊಸಮಲ್ಲಿಗೆ ಹೊವಿನ ಕಂಪಿನಂತೆ ಮಾಕಂದದ 
ಗುಂಪಿನಂತೆ... ರಸಜ್ಞ ಚಿತ್ತ ಕತಿಮೋದಮನೀಕೃತಿಯಾವುದಾವಗಂ 
ದಿವೈಕ. ೦-೪೯೪); ಖೇಚರರ ಗುಂಪಿನ [ಪಾಕಾಂ. ಕೋಟಿಯ, ವಟ್ಟೆಯ] 
ಪನ್ನಗರ ಪಂಕ್ತಿಯಿಂ . . . ನೆರೆದಿರಲು (ಸಿದ್ಧರಾ. ೦-೨೫. ಗುಂಬ್ಯ ; 
ಉರಿಯ ಗುಂಬ ಚೆದುರಿತು (ಏಳಜೀ. ೧೦೦). ಗುಂಬ್ಮ್ನು; ಅಂಬಿನಿಂ 
ಬಿಗಿವರಂಬರವರೂಥಗಳ ಮಿಗೆ ತುಂಬುವರ್ಗುಂಬಾಗಿ ನಿಂಬಾಗಿ 
ಶಂಬಾಗಿಳಂಬಂಬಿನಿಂ ಕೆಡಹಿ (ಜಿನಮು. ೩೯-೪೯). 
[ದೇ॥ ತಮಿ. ಕುಮ್ಚಮ, ಕುಮ್ಹಲ್‌, ಕುವ್ಪಿ, ಕುಮ್ಮು ; 
. ಮಲ. ಕೂಮ್ಹಲ್‌ ; ತುಳು. ತೆಲು. ಗುಂಪು] 
ಗುಣ್ಣು, ಗುಂಪು, ಗುಂಬ್ಕ, ಗಂಂಬ್ಯು, ಗಂಂಭ್ಯ, ಗುವ್ಮೂ (ನಾ). 
೧. ಆಳ; ಗಾಂಭೀರ್ಯ; “ಗುಣ್ಣೆಂದು ಗಾಂಭೀರ್ಯಮಕ್ಕುಂ” 
(ಕಬ್ಮಮಂ. ೬೭): ಆ ಜಲನಿಧಿಯ್ಕೆ ಗುಣ್ಣಿಂದೆಂದಲಸದೆ ಪೇಟ್ಸ್ಗ್‌ಂತು ಹೇತು 
ರೂಪಕ ವಿಧಿಯಂ (ಕವಿರಾ. ೩-೨೦): ಸಗರನ ಮನಮಂ ಸಾಗರದ 
ಗುಣ್ಣನಜವರುಮೊಳರೆ (ಅಚಿಪು. ೧೦-೪೭); ತ್ರಿವಳಿ ಮೈಗರೆಯೆ 
ಹೊಕ್ಕುಳ ಗುಣ್ಣು ಹೊಜಿಸೂಸೆ (ಬಸರ. ೦-೦೦೭). ೨. ಗೂಢವಾದುದು ಕ 
ಗುಟ್ಟು; ರಹಸ್ಯ ; (ಕ). ೩, ಆಧಿಕ್ಕ ಕ ಹೆಚ್ಚಳ ; ವ್ರತಂಗಳ ಪೆಂಪುಮಂ 
ಹೀನಮಪ್ಪ ನೆಗಟ್ತಿಯೊಳ್‌ ಖತಿಯುನ್ನತಿಕ್ಕೆಯ ಗುಣ್ಣುಮಂ 
ಫಘೊಗಲಟ್ದಂ (ಧರ್ಮಾಮೃ. ೫-೭೩): ಶಕಟಾಕೃತಿಯ ನಾಲ್ಕಚ್ಚೆಂಟು ಗಾಲಿಯ 
ಅಷ್ಟಯೋಜನದ ಗುಣ್ಣು (ಪುಠ್ಕಾಸ್ರ.೧೦-೩೨ ವ). ಗುಂಪು: ೧. ಕೊಳಚಿಯ 
ನೀರಿನಲ್ಲಿ ಗುಂಪನಆಸುವಿರಿ (ಬಸವ, ೩೬೪) ; ಅಂಬರವಿಲ್ಲದ ಮೇರು 
ಅಂಬುಧಿಯಿಲ್ಲದ ಗುಂಪು[ಪಾಕಾಂ- ಗುಂಪುವ]ತಂದವರಿಲ್ಲದೆ ಬಂದಿತ್ತು ನಿಜ 
ಒಳಕೊಂಡಿತ್ತು (ಅವಶಂ. ೧೨೬-೫೭೬). ಗುಂಬ್ವ : ೧. ನೀವು ಗುಂಬ 
ನೀರಿಗೆ ಇಳಿಯಬೇಡಿರಿ (ಜಿಟ್ಮಹೊ. ೩೪): ಹೆಚ್ಚು ಗುಂಬ ನೀರಿಗೆ ಇಳಿಯಲು 
ನನಗೆ ಯೂಕೋ ಪ್ರವೃತ್ತಿಯೇ ಬರಲೊಲ್ಲದು (ಕಾಳರಾ. ೬೦). ೩. 
ಮಾತೆಯ ಪಯೋಧರವನು ಹಂಬಲಿಸಿ ಗುಂಬದಿಂದೈದುವಂ . . . ಕ್ರತು 
ವೀರ್ಯ ಸಂಜಾತನು (ಪರಶು. ೪-೭). ೪. ತೊಡಕಂ; ಸಮಸ್ಯೆ; ಇವಳ 
ಮುಂದೆ ಹೇಳಬೇಕೋ ಹೇಳಬಾರದೋ? ಎಂಬ ಗುಂಬ ಬಿತ್ತು 
(ಕಸಿಂಹಾ. 88). ಗುಂಬ್ಯು ; ೧. ನೆಲೆ, ಆಳ, ಉದ್ದ, ಉಣ್ಣು, ಗುಂಬು, 
ಮಡು (ಮಡವು) (ಕಂನುಹು. ೮೭). ಗುಂಭ್ಯ ; ೨. ತುಂಬಿಗಳ್‌ 
ರೆಯೀಂಕರಿಸಲೆಡೆಗೆಡೆಗೆ ತಲೆಗೊಡಳಿ ಗುಂಭದಿಂ ಕನಲುತ್ತೆ (ಪರಶು. 
೭-೨೦) ; ಅವನು ಹೋದ ಕೆಲಸದಲ್ಲಿ ಏನೋ ಗುಂಭವಿದೆ ಎಂದು ಅವಳಿಗೆ 
ಸಂಶಯ ; ಸಂದೇಹ (ದೀಪನಿ. 8೪1. ೩. ಸಂತೋಷ ಶರನಿಧಿಯ ಗುಂಭ 
ನಾರೈಯ್ಯುತ್ತೆ ಗುರುಮೂರ್ತಿಯಂ ಪೊಗಳಲ್‌ (ಮಹಾವಿ. ೦೧-೨). 
ಗುಮ್ಮ, ; ೧. ನೀರು ಗುಮ್ಮ ಅದ. ಬಗ್ಗಿ ನೋಡ ಬ್ಯಾಡ್ರಿ (ರಕ್ತಥ್ಶ. ೦೮). 
( ಆಗುಂಡಿತ್ತು + - ಪ್ಯು) 
ಗುಣ್ಣುಗೆಡು (ಕ್ರಿ). ಆಳ ಕಡಿವೆಂಯಾಗು ; ಬೀಳ್ವ ಕಮ್ಮರಿಯ ದರಿ ಗುಣ್ಣು 
[ಪಾಠಾಂ. ಗಂಪು, ಗುಂಹ್ಯ]ಗೆಡೆ ಪೂಳ್ಚು ಬೆಳೆವೆನೋ ಎಂದು ಶಿವನನುಗೆ 
ಯ್ಯುತಿರ್ದನತಿ ತವಕದಿಂದ (ಸಿದ್ಧ ರಾ. ೨-೬೮); ಮಕ್ಕಳ ಪಡೆಯದ 
ಮಡದಿಯ ಸಂಸಾರ ದುಕ್ಕದ ಮಡುವಿನಂತಿರ್ದ ಹೊಕ್ಕುಳು ಗುಣ್ಣು 


೨೫೪೯ 


10 


ಗುತ್ತಗೆ 


ಹಾತಿ 


ಗೆಟ್ಟುದು ವೊಡಲೊಳು ಶಿಶು ತೆಕ್ಕನೆ ತೀವಿ ಜೀವಿಸಲು (ಮೋಹತ. ೧೭- ೭). 
[ಗುಣ್ಣು * ಕೆಡ್ಮು) 


ಗುಣ್ಣುವಡೆ (ಕ್ರಿ). ಆಳವಾಗು ; ಗುಣ್ಣುವಡೆದ ಪೊರ್ಕುಬಕಿಂಬ ತಿಳಿಗೊಳಂ 


ಕಮ್ಮಂಗೋಲನೆಂಬ ಜಕ್ಕವಕ್ಕಿಯನೋಲಾಡಿಸೆಯುಂ (ಕಬ್ಬಿಕಾ. ೧೨೩). 
[ ಗುಣ್ಣು + ಪಡ್ಕೆ ] 


ಗುಣ್ಣುವೆಟು (ಕ್ರಿ). ಗಾಂಭೀರ್ಯವನ್ನು ಹೊಂದು ; ಹಿರಿವೆಂಯನ್ನು 


ಪಡೆ: ವಿಶ್ರುತ ವೀರಸೇನ ಜಿನಸೇನಾಚಾರ್ಯ ಪರ್ಯಂತಮಾಗಿರೆ ಬಂದೀ 
ಕಥೆ ಗುಣ್ಣುವೆತ್ತುದು (ಅದಿಪು. ೦-೩೫). [ಗುಣ್ಣು * ಪೆಡ್ಮು) 


ಗುಣ್ಮೆ (ನಾ). ಶಕ್ತಿ; ಸಾಮರ್ಥ್ಯ; ದಾನವರ ಕೊಚ್ಚುತಿನ್ನುಳಿದಸ್ತ್ರದ 


ಗುಣ್ಮೆಯಂ ಖಂಡಿಸುತ ಸವ್ಯಾಪಸವ್ಯಗ್ರಕಣ್ಮಿಸುತಲಿ (ಚಿನಮು. ೩೩-೧೯). 
[?] 


ಗುಣ್ಯ (ಗು). ೧. ಗುಣಗಳಿಂದ ಕೂಡಿದ. ೨. ಲೆಕ್ಕಹಾಕಲು ಯೋಗ್ಯ 


ವಾದ, (ನಾ). ೩. [ಗಣಿತ] “ ಗುಣಿಸಬೇಕಾದ ಸಂಖ್ಯೆ; ಗಣ್ಯ” 
(Multiplicand. ಇಂಕನಿ). [ಸಂ.) 


15[ ಗುತಗೆ « ಗುತ್ತಗೆ? ನೋ. 


25 


80 


45 


ಗುತುಗೆ "ಗುತ್ತಗೆ' ನೋ. 
ಗುತ್ತ, ಗುತ್ತು (ನಾ). ೧. ಸಮಾಪ ; ಹತ್ತಿರ. ೨. ಬಿಗಿಯಾಗಿರು 


ವುದು; ಅಳತೆಗೆ ಅಡಕವಾಗಿರಂವುದು ; ರತ್ನದಾ ವಡ್ಕಾಣ ನಡುವೀಗೆ 
ಆ ವನಿತೆಯಾರೂ ಗುತ್ತವಾಗಿ ಧರಿಶೀ ಸತಿಯಾರು (ಯನಳ. ೪೯); 
೩. ಗಿಡ್ಡವಾದಂದು ; ಚಿಕ್ಕದು: ಹೊಲಿಸಿದ. ಅಂಗಿ ಗುತ್ತವಾಗಿದೆ 
(ಕೂ). ಗುತ್ತು; ೪. ಒತ್ತಾದುದು ; ದಟ್ಟವಾದಂದಂ : ಹಿಂದೆ 
ಹೊರಳಿ ನೋಡಿದಾಗ ಅದೊಂದು ದಂಡಕಾರಣ್ಯವೇ ಗುತ್ತಾಗಿ 
ಕಾಣುತ್ತಿತ್ತು (ಕಾಲ. ೨೦) ; ಮಲ್ಲಿಗೆಯ ಒಂದು ಗುತ್ತಾದ ತೋರ 
ತಾವಡಹಾರ ಸಿದ್ಧ (ಇಪೃಳ. ೪೦೭). 
[ದೇ 8 ತಮಿ. ಕುತೈ ; ಮಲ. ಕುದು ; ತೆಲು. ಗುತ್ತ] 


ಗುತ್ತ “ಗಂಪುತ' ನೋ. 
ಗುತ್ತಕಾಗದ (ನಾ). ರಹಸ್ಯವಾದ ಕಾಗದ, ಗುಪ್ತಪತ್ರ ; 


ಸುತ್ತ 


ಸುದ್ದಿಯ ಕೇಳಿ ಗುತ್ತ ಕಾಗದ ಓದಿ . . . ಚಿತ್ತ ಒಂದಿಟ್ಟು ಮಲಸಜ್ಜ 
(ಲೋಕಗೀ. ೨೦೨). [ಗುತ್ತ (ಆಗುಪುತ) * ಕಾಗದ] 


ಗುತ್ತಗೆ, ಗುತಗೆ, ಗುತುಗೆ, ಗುತ್ತಿಗೆ (ನಾ). ೧. ಯಾವುದಾದ 


ರೊಂದಂ ಆಸ್ತಿಯನ್ನೂ ವಹಿಸಿಕೊಂಡು ಅದರ ಬಾಬತ್ತು 
ಮಾಲೀಕನಿಗೆ ನಿರ್ದಿಷ್ಟವಾಗಿ ಇಷ್ಟನ್ನು ಕೊಡುತ್ತೇನೆಂದು ಗೊತ್ತೂ 
ಮಾಡಿಕೊಳ್ಳುವ ಒಪ್ಪಂದ; ಒಡಂಬಡಿಕೆಯ ಕರಾರು; ಗೊತ್ತುವಳಿ: 
ಬ್ರಹ್ಮದೇಯ ಗುತ್ತಗೆ (ಎಕ. ೫11, ತಿರುವು. ೨೦೪-೧೨ ; ಸು. 838); 
ಈ ಪೊನ್ನ ವೃದ್ಧಿಯೊಳಂ ಕೆಯ್ಯ ಗುತ್ತಗೆಯೊಳಂ ಗಂಧಧೂಪನಿವೇದ್ಯ 
ನಂದದೀವಿಗೆಗಂ ಅಜ್ವಿಸುವ ಮಾಣಿಯ ಜೀವಿತಕ್ಕಂ ಕುಡುವುದು 
(ಕಣ. 11, ೯-೨೮ ; 1076); ಕುಟುಹು ಹಿಡಿದು ಕಂಡೆಹೆನೆಂದಡೆ ಅದು ಸಿಲೆ 
ಉಳಿಯ ಹಂಗು ಕೊಟ್ಟವನ ಹಿಡಿದಿಹೆನೆಂದಡೆ ಗಂತ್ತಗೆಯ ಗೇಣಿಕಾಅ 
(ಕಲ್ಯಾಶಾಂ. ೫೫). ವಿ. ಗುತ್ತಿಗೆದಾರ ಕೊಡಬೇಕಾದ ದವಸ ಅಥವಾ 
ಹಣ; ಈ, ವರ್ಷ ಗುತ್ತಗೆ ಸಲ್ಲಿಸಲಿಲ್ಲ (ಕೂಡ). ಗುತಗೆ; ೧. ಆ 


'ದೇವದಾನದ ಗದ್ದೆಬೆದ್ದಲನೂ ಆಧಿ ಕ್ರಯ ಹಾಲೊತೆ ಗುತಗೆ ಎಮ್ಮ 


ವಂಶವಾದಿಯಾಗಿ . . . ಬರಸಿದ ಶಾಸನ (ಎಕ. 11, ೩೩೬-೧೫: 1279). 
ಗುತುಗೆ : ೧. ಮುದಲಾಪುರ(ದಲಾಪುರ)ದಲು ಗುತುಗೆ ಗದೆ 
(ಸೌಇಇ. 1೪, ೨೩೪-೮೮ ; 1518). ಗುತ್ತಿಗೆ: ೧. ಬಜ್ಕಿಯ ಪುರದ ಠಾಣೆ 
ಯದ ಸುಜ್ಯ ಗುತ್ತಿಗೆಯ ಮಾಡುವ ಹೊಳೆಯ ಹೊರಸುಜ್ಯ (ಎಳ. ೪11, 
ಶಿವಮೊ. ೩೦-೪೪; ಸು. 14137); ಅಂದಾಜ ಬರಸಿಕೊಂಡು ಗುತ್ತಿಗೆಯ 


ಗುತ್ತನೆ 


ಮಾಡಲಿಕ್ಕೇ ಅನುಮತಿಸಿದವನನ್ನು ಶೇಕದಾರ ಶಾನುಭೋಗರನ್ನು ಕರದು 
ಕೊಂಡು ನಾಳಿನ ಸಂಜೆಗೈದಿರಿ (ಅರ್ಶಾವಿ. ೩೧-೪೦). ೨. ತಳವರಿಕೆ 
ಕೋರಾಯ ಗುತ್ತಿಗೆ ಆಪುತ್ರಿಕೆ ದಂಡ ಪುಂಡಿಗೆಗಳು (ಸಿಂಗಿರಾ. ೨೨-೨೭); 
ಗುತ್ತಿಗೆ ಕೊಟ್ಟು ಹೋಯಿತು ಸುತ್ತಿಗೆ ಮುಣುಗಿ ಹೋಯಿತು (ಗಾದೆ). 
೩ ಏಕಸ್ವಾಮ್ಯ ; ಪೂರ್ಣಾಧಿಕಾರ. « ಗಂತ್ತಿಗೆವಿಡಿ' ಪರಾ. 
[ ದೇಣ ತಮಿ. ಕುತ್ತಕ್ಕೆ; ಮಲ. ಕುತ್ತಕ; ತುಳು. ಗುತ್ತಿಗೆ; 
ತೆಲು. ಗುತ್ತ./ಹಿಂ. ಗುತ್ತಾ ] 

ಗುತ್ತನೆ (ಅ). ಬಿಗಿಯಾಗಿ ; ಅಳತೆಗೆ ಸರಿಯಾಗಿ; ಹಸ್ತಕಡಗವನಿಟ್ಟು 
ಹವಳದಾ ಕೈಕಟ್ಟಿ ಗುತ್ತನಾದಾ ಸರಿಗೆ ಪಂಜಿನೋಲೆನಿಟ್ಟಳು (ಶ್ರೀಕ್ಕಪಾ. 
೧೭). [ಗುತ್ತ * - ಅನ್ನೆ] 

ಗುತ್ತಲು (ನಾ). ಗುತ್ತಿ; ಪೊದರು (?) : ಸುಪಾಂಡುರ ಕೃಷೆಯ ಬಣ್ಣದ 
ಗುತ್ತಲು(ಮ)ಪಣ್ಮಳ(ಣ)ಲ್ಗಳೆಂಬುತ್ತಮ ಚಿಹ್ನದಿಂ ನರಯುಗಾರ್ಧದೆ 
ತೆಂಕಣಧಾರೆ (ಅಟ್ಟಮ. ೧೧-೬). [?) 

ಗುತ್ತಾದಾರ « ಗುತ್ತೆದಾರ' ನೋ. 

ಗುತ್ತಿ, (ನಾ). ೧. ಗೊಂಚಲು, ಗೊನೆ : ಪೊಸ ಕೆಂಜಾಜಿಯ ಗುತ್ತಿ 
ಯೊಲೆಸೆದುದು ತತ್ಸತಿಗೆ ತಳತಳಿಪ ಮುಡಿರನ್ನಂ (ಉದೃಟಿ. 6-೨೭). 
ವಿ. ಗುಪ್ಪೆ ; ಪೊದರು, ಕಂಟಿ - ನೈರಿತ್ಯಕ್ಕೆ ಕಲ್ಪಗುತ್ತಿ (ಎಇ. ೫11, 
೧೭೨3-೪೩ ; 1065): ಮೂಡಣ ಕೋಡಿಯ ಬಡಗಣ ಗುತ್ತಿಯ ತೆಂಕ 
ಮುಖದೆ ಮೂಡಲ್ಮೇರೆ (ಇಆ. ೫೪111, ೩೦3-೨೨ ; 11ನೆಯ ಶತ) ;. ಗಂಡನ 
ಮನೆಯು ಚಂಡಸೀಗೆಯ ಗುತ್ತಿ (ಜಗೀತೆ. ೨೦). ೩. (ಕರಾ) ಗಿಡಗಳನ್ನು 
ಕತ್ತರಿಸಿದಾಗ ಉಳಿದ ಬುಡ ; ಕೂಳೆ; ಮೋಟು; ಕಾಸರಕಗಳ 
ಗುತ್ತಿಗಳನ್ನು ಅಗೆದೊಗೆಯ ಬೇಕು (ಬಾಳಿ. ೭೬). " ಕೊತ್ತ್ಯೂ ' ಪರಾ. 

[ದೇ॥ ತಮಿ. ಕೊತ್ತು, ಕೊನ್ನು ; ಮಲ. ಕೊತ್ತು ; 
ತೆಲು. ಗುತ್ತಿ, ಗೊತ್ತು] 
ಗುತ್ತಿ, (ನಾ). ನೆಲ; ಭೂಮಿ ; ಗಡ್ಡೆ. « ಎಡೆಗುತ್ತಿ " ಪರಾ. 
[ದೇಃ ತಮಿ. ಕುತ್ತಿ] 

ಗುತ್ತಿ (ನಾ). ಒಂದು ಊರಿನ ಹೆಸರ: ; ಎಜ್‌ಯಂಗಪ್ಪನ ಮಗಂ 
ಮಾಚಿಗಂ ಗುತ್ತಿಯ ಗಂಗನ ಬೆಸದೆ.ಳ* , . . ಕಾದಿಸತ್ತಂ (ಎಕ. 17, 
ಹೆಗ್ಗಡ. ೦೧೦-೦೧; 9001); ಚಲದುತ್ತರಂಗಂ ಗುತ್ತಿಯ ಗಂಗಂ (ಎಕ. 
11, ೫೯-೧೦೫; 974): ಗುತ್ತಿಯ ಹೆರದರ ಸೂರಯ್ಯನ ಮಗ ಚಿಂನವರದ 
ಗೋಯಿಂದಸೆಟ್ಟಿಯು (ಎಕ. ೫1], ಚಿಕ್ಕನಾ. 3೨-೦೦೧; 2679). [7] 

ಗುತ್ತಿಗೆ « ಗುತ್ತಗೆ' ನೋ. 

ಗುತ್ತಿಗೆಕರಾರು (ನಾ). (ಜಮಾನು ಮೊದಲಾದುವನ್ನು) ಗುಶ್ತಿಗೆ ಮಾಡಿ 
ಕೊಳ್ಳುವ ಒಪ್ಪಂದ,-ಕರಾರಂ ; ಜೀತಗಾರರಿಂದ ನೆಲ ಸಾಗುವಳಿಮಾಡಿ 
ಸುವ ಬದಲಾಗಿ, ಗುತ್ತಿಗೆ ಕರಾರಿನಮೇಲೆ ರೈತರಿಗೆ ಅದನ್ನು ವಹಿಸುವು 
ದೆಂದು ನೆಕ್ಲುದೋವ್‌ ಯೋಚಿಸುತ್ತಿದ್ದನು (ಪುನರು. ೨೬೨). 

[ ಗುತ್ತಿಗೆ ( ಆಗುತ್ತಗೆ) 4 ಕರಾರು, (ಆಕರಾರ) 

ಗುತ್ತಿಗೆಕಾಗದ (ನಾ).(ಜವಿಖಾನು ಮೊದಲಾದುವನ್ನು) ಗುತ್ತಿಗೆ ತೆಗೆದಂ 
ಕೊಳು ವಾಗ ಬರೆದು ಕೊಡುವ ಪತ್ರ; ಗುತ್ತಿಗೆಕಾಗದ ಬರೆಯು 
ವುದು, ಪ್ರಶ್ನೆ ನೋಡುವುದು . . . ಕಲಿತುಕೊಂಡು ಬಂದರು (ಹುಟ್ಕಹ. 
೦೦). [ಗುತ್ತಿಗೆ (ಗುತ್ತಗೆ) * ಕಾಗದ] 

ಗುತ್ತಿಗೆಕಾಣ (ನಂ). ಗುತ್ತಿಗೆ ಮಾಡಿಕೊಂಡಿರುವವನು ;: ಗುತ್ತಿಗೆಕಾಅ 
ನುಡಿದು ಅದ ಒಪ್ಪವಿಡಲಟ್‌ಯ (ಮೋಳಿಮಾ. 3೮-೧೧೩). 

[ ಗುತ್ತಿಗೆ (ಎಗುತ್ತಗೆ) * - ಕಾಲ] 

ಗುತ್ತಿಗೆಗಾತಿ (ನಾ). ಹೊಣೆಗಾರಿಕೆ ಹೊತ್ತಿರುವ ಹೆಂಗಸಂ ; ಅತ್ತಿಗೆಯ 

ಹುದಕ್ಕನಹುದು ತಾಯಹುದಕ್ಕ ಗುತ್ತಿಗೆಗಾತಿ ನೀನಹುದು (ಮೋಹತ. 


೨೫೫೦ 


20 


25 


80 


40 


ಗುತ್ತೆ 


೩೧-8೮); “ ಎಲ್ಲಾ ಹಕ್ಕನ್ನೂ ಹೊಂದಿರುವಳು ” (ಮೋಹಠ. ಅಡ). 
[ಗುತ್ತಿಗೆ (-ಆ ಗುತ್ತಗೆ) + - ಕಾಶ್ಮೀ) 

ಗುತ್ತಿಗೆದಾರ (ನಾ). ೧.ಎಗುತ್ತಿಗೆಕಾಅಿ ; ತಂದೆ ವಿಜಯನಗರದ ರಾಜರಿಗೆ 
ಗುತ್ತಿಗೆದಾರನಾಗಿ ಡಣಾಯಕ ಪದವಿಯಲ್ಲಿದ್ದವನು (ಜಗ ದಾ. ೧೧೬) : 
ಢಣಾಯಕನೆಂದರೆ ಸರ್ಕಾರಕ್ಕೆ ಗುತ್ತಿಗೆದಾರ (ಕಥವಿ. 1, ೩೬೧). ೨. ಗುತ್ತಿಗೆ 
ಯನ್ನು ತೆಗೆದಕೊಳ್ಳುವವನಂ ; ಪೈರನು ಕುಯಿದು ಒಟ್ಟಿ, ಎಕ್ಕಿ, 
ಕೊಚ್ಚಿ, ಕೇರಿ, ರೇಖುಮಾಡಿ ಗುತ್ತಿಗೇದಾರರಿಗೆ ಕೊಡುತ್ತಿ ದ್ದರು 
(ಹುಟ್ಬಹ. ೬೩). [ಗುಶ್ತಿಗೆ (-ಆ ಗುತ್ತಗೆ) * - ದಾರ 

ಗುತ್ತಿಗೆವಿಡಿ, ಗುತ್ತಿಗೆಹಿಡಿ(ಕ್ರಿ). ೧. ಒಪ್ಪಂದ ಮಾಡಿಕೊಂಡು ಜಮಾನು 
ಮೊದಲಾದಂವನ್ನು ವಶಕ್ಕೆ ತೆಗೆದಂಕೊಳ್ಳು. ವಿ. ಏಕಸ್ವಾಮ್ಯವುಳ್ಳವ 
ನಾಗು ; ಪೂರ್ಣಾಧಿಕಾರಿಯಾಗು ; ಗುತ್ತಿಗೆವಿಡಿದಂತೆ ನೆಆ್‌ ಸಾಧಿಸಿದ 
ಟುವತ್ತುನಾಲುಕು ಬಿಜ್ಜೆಗುಮಿಹೆ (ಮೋಹತ. ೧೬-೧೧). ಗುತ್ತಿಗೆಹಿಡಿ]: 
೨. ಒಡ್ಡರು ಬಾವಿಯನ್ನು ತೋಡಲು ಗುತ್ತಿಗೆ ಹಿಡಿದರು (ರೂಢಿ): 
ಅವರು ಕಾರ್ಯಕ್ರಮದ ಗುತ್ತಿಗೆಹಿಡಿದಂತೆ ಕಾಣಿಸುತ್ತದೆ (ರೂಢಿ). 

[ ಗುತ್ತಿಗೆ (ಆ ಗುತ್ತಗೆ) + ಪಡಿ, ] 

ಗುತ್ತಿಗೆಹಿಡಿ : ಗುತ್ತಿಗೆವಿಡಿ' ನೋ. 

ಗುತ್ತು, " ಗುಜುತು' ನೋ. 

ಗುತ್ತು " ಗುತ್ತ? ನೋ. 

ಗುತ್ತು " ಗುತ್ತೆ' ನೋ. 

ಗುತ್ತು (ನಾ). ೧. (ಕರಾ) ಗೌರವಸ್ಥ ಮನೆತನ ; ಪರವೂರುಗಳ ಆಢ್ಯ 
ಮಹನೀಯರನ್ನೂ ಗುತ್ತು ಬರ್ಕೆಗಳ ಯಜಮಾನರನ್ನೂ ಅಮಂಂತ್ರಿಸಿ 
ಚೆನ್ನಾಗಿ ಸತ್ಯರಿಸಿದ್ದರು (ಒಡ್ಮಿಉ. ೩೦). ೨. ಜಹಗೀರುದಾರರ ಭವನ, 
-ಮನೆ, [+ ತುಳು. ಗುತ್ತು) 

ಗುತ್ತು (ನಾ). ೧. ಹೊಡೆತ; ಏಟು; ಮೇಲಾಳನೇಟ್‌ಸಿ ಹರಿದು 
ಸದೆವನು ಗುತ್ತಿನಲಿ ಕೆಡಹಿ (ಕುವ್ಯಾಆ. ೬-೫); ಕುಲಗಿರಿಗಳಲ್ಲಾಡುವವು 
ಹಿಡಿದೊಲೆದಡೀ ಕಪಿಶಿಶುಗಳಬುಧಿಯ ಕಲಕುವವು ನೀರಾಟದಲಿ ಹಾರಿ 
ಕೆಯ ಗುತ್ತಿನಲಿ ಚಲಿಸುವವು ಉದಯಾಸ್ತ ಮಾನದ ಕುಲಶಿಲೋಚ್ಚೆಯ 
(ತೊರರಾ. ೬-೮-೩೬). ವಿ. ಜವಿಖಾನಂ ; ಭೂವಿಂ : ಆಜೂರ್‌ ಅಲ್ಲ[ಣ) 
ಬಜಕಳದಲ್ಲಿ ಬಿಳಿಯರಸರ ಗುತ್ತುಜಂನ್ನೆಪ್ಪನಿಂದ ಅಕ್ಕಿ ಮೂಡೆ ೭೦ 
(ಎಇ. ೪117, ೧೩೩-೪೪ ; 3696) ; ಅದು ಒಕ್ಕಲಿಲ್ಲದ ಗುತ್ತು. ಅಷ್ಟೇ 
ಅಲ್ಲ, ಆ ಗುತ್ತು ತನ್ನ ಸೀಮೆಗೆ ಸೇರಿದ್ದೆಂದು ಪಂಜದ ಕೇಮರ ಬಲ್ಲಾಳನು 
ಸುಳ್ಳು ಸಾಧನೆಮಾಡಿ . . . ಗುತ್ತಿನಲ್ಲಿ ಹೊಗೆ ಏಳುವುದಕ್ಕೆ ಬಿಡುವುದಿಲ್ಲ 
(ಕೋಸಿಜೆ. ೪೮); ಈಗ ಇರುವ ಗುತ್ತುಗಳ ಯಜಮಾನರ ಹಿರಿಯರಲ್ಲಿ ಪ್ರತಿ 
ಯೊಬ್ಬರು ಜೈನ ರಾಜರ ಸೇನಾಧಿಪತಿಗಳಾಗಿದ್ದರು (ತುಳುನಾ. ೪೪). [?] 

ಗುತ್ತುಬಾಳಿಕೆ (ನಾ). ಗುತ್ತಗೆಯ ಸಾಗುವಳಿ; ಒಕ್ಕಲಿಗನ ಗುತ್ತುಬಾಳಿಕೆ 
ಕೊಟ್ಟರೆ (ಕಗದ್ಯ. ೬೯). 

[ಗುತ್ತು (ಆಗುತ್ತೆ) + ಬಾಳಿಕೆ?] 

ಗುತ್ತುಮೂಲೆ (ನಾ). ಒತ್ತಾಗಿ ಕಟ್ಟಿದ ಮಾಲೆ; ಇಲ್ಲಿಯ ವರ್ಣನೆಯು 
ಗುತ್ತುಮಾಲೆಯಂತೆ ಇರದೆ ಬಿಡಿಮುತ್ತಿನಂತೆ ಉದುರುವದು 
(ಮಸಾಹಿ. ೦೧). [ಗುತ್ತು (ಆ ಗುತ್ತ) + ಮಾಲೆ] 

ಗುತ್ತೆ, ಗಂತ್ತ್ಯು (ನಾ). ೧.ಎಗಂತ್ತಗೆ ೦: ಈ ಗುತ್ತೆಗೆ ನಿಜವಾಗಿಯೂ 
ನಿಂತವನು ಅಥವಾ ಎದುರಿಗೆ ಇವರನ್ನು ನಿಲ್ಲಿಸಿದವನು ಮಾಸೆ ಸುಬ್ಬ 
(ಹಹಸ. ೨೬). ೨. ಏಕಸ್ವಾಮ್ಯ ; ಪೂರ್ಣಾಧಿಕಾರ ; ಕರಿಯನ ತಮ್ಮನ 
ಪಾಲಿಗೆ ಈಗ ಧನಿಗಳ ಮನೆಯ ದನ ಕಂಯುವ ಕೆಲಸ ಗುತ್ತೆಯಾಗಿ 
ಹೋಯಿತು (ಕಕ್ತರೂ. 80). ಗುತ್ತು : ೧. ಗುತ್ತಂ ರೂವಂಗೆ ಮಾಘ 
ಮಾಸದುಳ್‌ ಕೊಡುವದು (ಎಇ. ೫1೪, ೧೯೦-೨೨; 726). [ ಗುತ್ತಗೆ] 


ಗುತ್ತೆದಾರ 


ಗುತ್ತೆದಾರ, ಗುತ್ತಾದಾರ (ನಾ). ಭೂವಿಂಯಂನ್ನಿ ಏಕಸ್ವಾಮ್ಯವಾಗಿ 
ಪಡೆಯುವವನು; ಪೂರ್ಣಾಧಿಕಾರವನ್ನು ಹೊಂದಿರುವವನಂ ; 
ಉಳಿದ ರೊಕ್ಯವೆಲ್ಲ ಗುತ್ತಿಗೆ ಹೊತ್ತ ಗುತ್ತೆದಾರರದೇ (ವಿಜಯ. ೧೦೮) ; 
ಮರುದಿನದಿಂದ ಲಿಂಗನಿಗೆ ಪೇಟೆಯ ಗಡಂಗಿನ ಗುತ್ತೇದಾರನ ಸುರಿಮಳೆ 
(ತೆನೆ. ೧೯). ಗುತ್ತಾದಾರ ; (ಕಿ) [ಗುತ್ತೆ * - ದಾರ್ಮ) 

ಗುತ್ತೆದಾರಿಕೆ (ನಾ). ಗುತ್ತಗೆ ಕೊಡುವ ಪದ್ಧತಿ: ಅತ್ಯಂತ ಭಯಪ್ರದ 
ವಾದ ಗುತ್ತೇದಾರಿಕೆಯ ಪದ್ಧತಿಯಿಂದ ಭರತಖಂಡವು ಹೇಳಲಸದಳವಾದ 
ಕಷ ನಷ್ಟಗಳನ್ನು ಸಹಿಸಿತು (ಜಾದಿಶಾ. ೪೧). [ಗರತ್ತೆದಾರ * - ಇಕೆ] 

ಗುತ್ಸ (ನಾ). ೧. ಮೂವತ್ತೆರಡು ಎಳೆಗಳುಳ್ಳ ಮಂತ್ರಿನ ಸರ: “ ಗುತ್ಸಃ 


- ೩೨ ದಂಡೆಗಳುಳ್ಳದ್ದು ” (ಸಿದ್ಧಾಂತಿ. ೧೬೪). ವಿ. ಹುಲ್ಲಿನ ಹೊದರು, 10 


ಗಂಟಿಕೆ: ಸ್ತಂಬಃ, ಗುತ್ತಃ- ೨- ತೃಣಾದಿನಃ ಹುಲ್ಲು ಮುಂತಾದವು | 
ಗಳ ಹೊದರಿನ ಹೆಸರು ಗಂಟಿಕೆ (ಸಿದ್ಧಾಂತಿ. ೨೪೦). [0.7 

`ಗುತ್ಸಕ (ನಾ). ಎ ಗುತ್ಸ ೧. [ಸಂ.] 

ಗುದ (ನಾ). ದೇಹದಿಂದ ಮಲವು ಹೊರಕ್ಕೆ ಬರಂವ ರಂದ್ರ; ಮಲ 
ದ್ವಾರ; ತಿಕ: “ಗುದಃ, ಪಾಯುಃ, ಅಪಾನಂ- ಈ ೩ ಗುದಂ” 
(ಹಲಾಯು. ೮೫-೩೫೯); ಭಗಮಲರ್ದು ಕೆತ್ತುಗುಂ ಗುದಮಗಿಗುಂ 
(ಮದತಿ. ೧೦-೩೭); ಇಳಿದು ಗುದಗುಹ್ಮಂಗಳೊಳು ಪ್ರಾಣವದು ಪೊರ 
ಮಡಲು (ಗಗತಾ. 6-೫೬). [ಸಂ.] 

ಗುದಕಾಸ (ನಾ). ಹೊಟ್ಟೆನೋವು ; “ ಹೊಟ್ಟೆಬೇನೆಯದು ಗುದಕಾ 
[ಪಾಠಾಂ. ಖಾ]ಸಮೆನಿಸಿಕ್ಕು ” (ಮಂಗರಾ. ೧೦೪-೩). 

[ಗುದ ಕಾಸ್ಕ] 

ಗುದಕೀಲಕ (ನಾ). ಮೂಲವ್ಯಾಧಿ ; ಅರಿಸೆ; ಮೊಳೆರೋಗ ; “ ಆರ್ಶಃ, 

ಗುದಕೀಲಕಃ - ಈ ೨ ಮೂಲವ್ಯಾಧಿ” (ಹಲಾಯು. ೯೯-೪೫೦). 
[ಗುದ + ಕೀಲಕ] 

ಗುದಗ " ಗುದಿಗೆ? ನೋ. 

ಗುದಗುಲಿಕಿ (ನಾ). ೧. (ಕರಾ) ಕಚಗುಳಿ; ಚಕ್ಕಳಗುಳಿ ; ಕಿಕ್ಕಿಲಿ. 
೨. (ಆಲಂ) ಸಂಖ; ಸಂತೋಷ; ಆನಂದ; ಆಗ ಈಗ ನೀ ಅಷ್ಟ 
ಬಂದು ಮಾತಾಡ್ತೀ ಅಂತ ನಮಗೂ ಗುದಗುಲಿಕಿ ಆಗತದ (ದೀಪಹೆ. 11, 
ಎ೦೯). [+ ಮರಾ. ಗುದಗುಲೀ] 

ಗುದಗೆ (ನಾ).ಎಗುತ್ತಗೆ (?) ; ಯೆಂದೆಂದಿಗುಂ ನೂಅಕೆಪಳಯಿ ಗುದಗೆ 
ಮರಿಯಾದೆಯಲಿ ವುತ್ತೂ ಸಿದ್ದಾಯವನು ಕಲ ಮೇಲೆ ಮಡಗುವರು 
(ಎಕ. ೫17, ಕಿರುಮ. ೭೨-೨೪ ; 3809. [7] 

ಗುದನಾಳ (ನಾ). ದೊಡ್ಡ ಕರುಳಿನ ಕೆಳತಂದಿ ; ಮಗುವು ಆಹಾರವಿಲ್ಲದೆ 
ಸಣ್ಣಗಾಗುತ್ತದೆ. ಗುದನಾಳ (೫೬೩೧) ಕುಸಿಯಬಹುದು (ಕೆಲರೋ. ೩೧). 

[ ಗುದ + ನಾಳ (= ನಾಲ್ಲ)] 

ಗುದಭ್ರಂಶ (ನಾ). ಒಂದು ಬಗೆಯ ಗುದ ರೋಗ; ವಿಷೂಚಿ, ಅತಿಸಾರ 
ಗಳಿಂದ ಶರೀರ ರೂಕ್ಷಿಸಿ ಬಡವಾಗಿ ಇದ್ದಾತಂಗೆ ನನೆ ಹೊಅಡುವದು, ಅದು 
ಗುದಭ್ರಂಶ ಎನಿಸಿಕೊಂಬುದು (ವೈದ್ಯಸಾ. 1, ೨೨೬): ಶುಂಠಿ, ಓವು. . . 
ಕಾಯಿಸಿ ಸೇವಿಸೆ ಸರ್ವಾತಿಸಾರ, ಗುದಭ್ರಂಶ, ಉದರಶೂಲೆ ಸಹ 
ಮಾಣ್ಣುಂ (ಸಕವೈ. ೩೨೬). [ ಗುದ ಭ್ರಂಶ) 

ಗುದಮುರಿಗೆ « ಗುದ್ದುಮುರಿಗೆ' ನೋ. 

ಗುದವಾತ (ನಾ). ಅಪಾನವಾಯು ; ಹೂಸು; “ ಶರ್ದಿಃ, ಶರ್ದುಃ, 
ಶರ್ದನಂ, ಶರ್ದನೀಯಂ - ಈ ೪ ಗುದವಾತಂ” (ಕಾಶಕ್ಕ. ೮2). | 

[ಗುದ + ವಾತ] | 
ಗುದಸ್ತ (ಗು). ಕಳೆದುಹೋದ, ಆಗಿಹೋದ. « ಗುದಸ್ತಬಾಕಿ' | 


ಪರಾ. [ «ಹಿಂ. ಗುಜಶ್ತಾ ಃ ಮರಾ. ಗುಜಸ್ತಾ ; ಪಾರ. ಗುಂಜಸ್ತಾ ] 


೨೫೫೧ 


ಗುದ್ಕಿ 


ಗುದಸ್ತಬಾಕಿ, ಗುದಸ್ತಾಬಾಕಿ (ನಾ). ಕಳೆದ ವರ್ಷದ ಬಾಕಿ,-ಉಳಿಕೆ ; 
ಚಾಲ್ತಿ ಸಾಲಿನ ಬಾಕಿಯನ್ನೂ ಗುದಸ್ತಬಾಕಿಯನ್ನೂ ಬೇರೆ ಬೇರೆ ಹಾಕಿ 
ಎಂದು ಹೇಳಿದರೆ ಎರಡನ್ನೂ ತಬ್ಬೀಲು ಮಾಡಿ ತಲೆ ಕೆಡಿಸುತ್ತಿದ್ದರು 
(ನನ್ನೂ ರು. ೦೩೩. ಗುದಸ್ಪಾಬಾಕಿ; ಜಮಾಬಂದಿ ಪ್ರಕಾರ 
ಗುದಸ್ತಾಬಾಕಿ ಸುದಾ ದಾಖಲುಮಾಡಿ (ಮಹಾವಂ. 11, ೬೪).? 
[ ಗುದಸ್ತ + ಬಾಕ್ಕಿ] 
ಗುದಸ್ತಾಬಾಕಿ " ಗುದಸ್ತಬಾಕಿ? ನೋ. 
ಗುದಸ್ಥಾನ(ನಾ). ಗಂದಪ್ರದೇಶ ; ವಿಲಸಿತಾಗ್ನೇಯಕಂ ಹಂಸಂ ಎನಿಪ್ಪ 
ಸಲ್ಲಲಿತಾಕ್ಷರಂಗಳೆರಡಾಧಾರವೆಂಬುದೇ ಸಲೆ ಗುದಸ್ಥಾನವು (ವೀ ಶೈ ಪು. 
೭೬-೯-೫): ಗುದಸ್ಸಾನ, ಮೇಹಸ್ಥಾನ ಈ ಸ್ಥಳಗಳಲ್ಲಿ ನೋವು 
ಉಂಟಾಗಿ . . . ಈ ಲಕ್ಷಣಮುಳ್ಳುದೆ ಅಸಾಧ್ಯ ಮೂಲವ್ಯಾಧಿಯೆಂದರಿ 
ವುದು (ಸಳವೈ. ೨೮೮). [ಗುದ ಸ್ಥಾನ? 
ಗುದಾಂಕುರ (ನಾ). ಮೂಲವ್ಯಾಧಿ; ಮುತ್ತದ ಬೂದಿಯೂಜಲೆ 
ತಚ್ಚತುರ್ಗುಣಮೆನೆ ಕೊಂಡದನಟ್ಟು ಪೂಸಿದೊಡಂ ತತುಕ್ಷಣದೊಳೆ 
ಮಾಣಿಸುಗುಂ ಗುದಾ [೫ಾಕಾಂ. ಗುಂಡಾ]ಂಕುರದೇಟಕ್ಸಿಯಂ (ಲೋಕೋಪ. 
೯-೧೪೨). [ಗುದ+ ಅಂಕುರ] 
ಗುದಾಮ « ಗಂದಾಮುಂ”' ನೋ. 
ಗುದಾಮು, ಗುದಾಮ, ಗೊದಾವಂ, ಗೋದಾಮು (ನಾ). ವಸ್ತು 
ಗಳನ್ನು ಶೇಖರಿಸಿಡುವ ಸ್ಥಳ, ಮಳಿಗೆ; ಗುದಾಮಿನ ಕಾಳೆಲ್ಲ ತೀರ 
ಬೇಕೊ "ಬೇಡವೊ (ಗಾಳಿಪ. ೦೨೦) ; ಅವಳ ಪರಮಾತ್ಮನ ಆರಾಧನೆ . . . 
ಬಿರುಗಾಳಿಯ ಹೊಡೆತಕ್ಕೆ ಕಿತ್ತುಕೊಂಡು ಹಾರಿಹೋಗುವ ಗುದಾವಿನ 
ತಗಡುಗಳಂತೆ . . . ಕಾಣತೊಡಗಿದ್ದವು (ಹೇಮಂತ. ೯೩); ಇತ್ತ ಅವನ 
ಗುದಾಮಿನಲ್ಲಿ ಸಹಸ್ರಾರು ಪೌಂಡುಗಳ ಸಾಮಾನುಗಳಿರುತ್ತವೆ (ಬೆಂಜನ್‌. 
೦೬೮). ಗುದಾಮ ; ಊರಲ್ಲಿ, ಬಂದವರಲ್ಲಿ, ರೈಲ್ವೆ ಗುದಾಮದಲ್ಲಿ ಕಳವು 
ಮಾಡಿದ ಜನರಿಂದಲೇ ಹಾಂಬುರ್ಗ ಸೆರೆಮನೆಯ ಕಿಕ್ಕಿರಿದಿತ್ತು (ಬಿರುಗಾ. 
082. ಗೊದಾಮು ; ತುಂಬಿದ ಡಬ್ಬಿಗಳನ್ನು ಗೊದಾವಿನಲ್ಲಿ ಇಟ್ಟು 
ಬರುತ್ತಿದ್ದೆನು (ಮೇ ದಿಮ. ೦೬೯). ಗೋದಾಮು ; ಕುಮಟೆಯಿಂದ 
ಬಂದವರೇ ಬಂದರದಲ್ಲಿ ಭಾರೀ ಅಂಗಡಿ, ಗೋದಾಮುಗಳನ್ನು ತೆರೆದರು, 
(ದೇ ಜ್ಯೋತಿ. ೪೪); ಮಹಲ ಅಂಗಡಿಯ ಗೋದಾಮಹೆಗ್ಗಣವುಂಡು 
ಬಿಸುಟ ಜಳ್ಳಿನ ಚೀಲದಂದ . . . ಬನ್ನಿರೋ ಬನ್ನಿ (ನಡೆಬಂ. ೬೩-೨೨). 
[ « ಹಿಂ. ಗುದಾಮ್‌, ಗೋದಾಮ್‌ ; ಮರಾ. ಗುದಾಮ್‌. 
/ ಇಂ. 906018; ಪೋರ್ಟ್‌. ಗುದಾಂವ] 
ಗುದ, ಕುದ್ಧಿ' ನೋ. 
ಗುದಿ, (ಕ್ರಿ). ಕಾಲುಗಳನ್ನು ಕಟ್ಟು ; “ ಗಂದಿ - ಪಾದಬಂಧನೇ '" (ಶಮಧಾ). 
[?] 
ಗುದ್ಧಿ ಗಂದೆ, ಗುದ್ದಿ, ಗಂದ್ದೆ (ನಾ). ೧. ತೆಂಗು, ಅಡಕೆ ಮುಂತಾದ 
ಮರಗಳನ್ನು ಹತ್ತುವಾಗ ಕಾಲಿಗೆ ಕಟ್ಟಿಕೊಳ್ಳುವ ಹಗ್ಗ : ಬೆಳ್ಳಾರ 
| ಬಲೆಯ ಗುದಿಯ ಸಬಳದ ಕವಲ್ಲೋಲ . . . ಕೂಡಿ ನಡೆತಂದು ನೆರೆದರ್‌ 
(ರಾಮಾಕೃ. ೮೩-೨೫) ; ಹತ್ತಿರದಲ್ಲಿದ್ದ ತೆಂಗಿನ ಮರಕ್ಕೆ ಗುದಿಯನ್ನು 
ಹಾಕಿಕೊಳ್ಳದೆ ಹತ್ತಿ ಹತ್ತು ಎಳನೀರುಗಳನ್ನು ಕೆಡವಿದೆ (ಜಿಂಗಾಳ್ಮ. ೩೪೩). 
೨. (ಕಟ್ಟಿದ) ಗೊಂಚಲು , ಮಂಜರಿ: ಹೊಂಗಿ ಮಿಡುಕುವ ಮೂನ 
ಗುದಿಗಳಂ . . . ಪೂತಿಬೆಕ್ಕಂ ಹರಿಶ್ಚಂದ್ರರಾಯಂಂಗೆ ಕಾಣಿಕೆಯನ್ನಿತ್ತು 
| (ಹಡಕಾ. 8-೩); ಬಾಳೆಯ ಗುದಿ ಬಲಗಯ್ಕೊಳ್‌ ಬಾಳೆಯ ಗೊನೆ 


15 
20 
25 
80 
86 
40 


ಪೆಗಲೊಳೊಪ್ಪೆ . . . ವನಚರಂ ನಡೆತಂದಂ (ಸೂಕ್ತಿಸು. ೩-೧೭೧) ; ಅಚ್ಚ 


45 ಮುತ್ತಿನ ಗುದಿಗಳು ರುಲ್ಲಿ ಪಟ್ಟಿಗಳ ಕುಚ್ಚುಗಳ ಸಂದಣಿಗಳಿಂ ಕೇರಿ 


|. ಕೇರಿಯೊಳ್‌ ಹೆಚ್ಚಿದವು... *-೪; ಪವಳದೆ ರನ್ನದ ಗುಡಿಗಳ ಗುಡಿಗಳ್‌ 


ಗುದಿಕಟ್ಟು 


ನವಮೌಕ್ಚಿಕ ರಂಗದ ದಾಂಗುಡಿಗಳ" (ರಾಜ ಶೇ. ೯-೪೦ ರಗಳ). ಹ 
ಒಂದಂ ಬಗೆಯ ಆಯಂಧ; ಗದೆ; ಅವನ ಕೊರಳಿಗೆ ಬೀಳುವಸಿ 
ಯನು ತವಕದಲ್ಲಿ ಕಬ್ಬುನದ ಗುದಿಯಲಿ ಸವರಿ ಬೀಸಲು ಅವಳ ಕೈಯಿಂ 
ಬಿದ್ದುದಾ ಖಡುಗಾ (ಸಾಳ್ಕಥಾ. ೨೦-೪೭). ೪. ನಡಗೆಯನ್ನು ತಡೆಯುವು 
ದಕ್ಕಾಗಿ ದನಕರುಗಳ ಮುಂಗಾಲುಗಳ ನಡುವೆ ತೊಡಕುವಂತೆ 
ಕಟ್ಟುವ ಮರದ ತುಂಡು; ಗುದಿಗಾಲು. "ಗುದಿಗ್ಗೆ' ಪರಾ. ಗುದೆ ; 
೨. ಎತ್ತೆತ್ತಲುಂ ನೋಡೆ ಮುತ್ತುಗಳ ಗುದೆಗಳಿಂದೆತ್ತೆತ್ತಲುಂ ನೋಡೆ 
ಪವಳ ಗೊಂಚಲ್ಲಳಿಂ (ಸಿದ್ಧಕಾ. ೧೧-೮). ಗುದ್ದಿ; ೪, ಹಮ್ಮು 
ಎಂಬೊದೆ ಎಮ್ಮೆ ಗಮ್ಮುಯೆಂಬೋದೆ ಹಗ್ಗ ಹೆಮ್ಮೆಯೆಂಬೊದೆ ಅದಕೆ 
ಧಮ್ಮ ಗುದ್ದಿ (ಪುರಂದ. ೨-೩೫-೦); ಆ ಆಕಳ ಹೊಡೆದು ಅದರ ಕೊರಳೊಳಗೆ 
ದೊಡ್ಡದೊಂದು ಗುದ್ದೀಕಟ್ಟಿ ತುರಮಂದೆಗೆ ಬಿಟ್ಟನು (ಮುಂಬಯಿ. 
೩-೨೪). ೫. (ಆಲಂ) ಹೊಣೆಗಾರಿಕೆ; ಭಾರ ; ಇಂಥಾ ಪುಡಾರಿಗಳಿಗೆ 
ಒಂದೊಂದು ಗುದ್ದೀ ಕಟ್ಟಿಬಿಟಶ್ಬಿರ (ಅಪನಾ. ೨೧೩) ; ಗುದ್ದೆ * ಹ. ಪಿಡಿದ 
ಕತ್ತೀಗುದ್ದೆಗಳಲಿ (ಸಾರಂಗ- ೧೦). ೫. ಕೊರಳಿಗೆ ಗುದ್ದೆ ಬಿದ್ದ ಮೇಲೆ ಬುದ್ಧಿ 
ಬಂತು ಅಲ್ಲವೆ (ಜಿಳುಮ. ೪೭); ಹೊಸಬೀಗತನ ಮಾಡಿ ಹೆಂಡಶಿಯ 
ಗುದ್ದೆಯನ್ನು ಕೊರಳಿಗೆ ಕಟ್ಟಿಕೊಂಡೆ (ಜಿಟ್ಕಹೊ. ೬೩). 
ಗುದಿಯ ಸರ-ಕಂಚೆಗ್ವಿ ಗಳಿಂದ ಕೂಡಿದ ಆಭರಣ (?): 
ಸರವು ಕನಕಸರವ ಧರಿಸಿದನು (ಕರಿಕ. ೧೬-೪). 
[ <ಗುದ್ಧಿ./ತೆಲು. ಗುದಿ, ಗುಮಿ] 

ಗುದಿಕಟ್ಟು (ಕ್ರಿ). ಕೂಡಿಸಿ ಕಟ್ಟು; ಮರಗಳನ್ನು ಹತ್ತಿ, ಕಾಯಿ ಕೆಡವಿ, 

ಅವನ್ನು ಗುದಿಕಟ್ಟಿ . . . ಮನೆಗೆ ತಂದು ಹಾಕುತ್ತಿದ್ದ (ನನ್ನೂರು. ೦೪೩). 
[ಗುದ್ದಿ * ಕಟ್ಟು, 

ಗುದಿಕಾಲು « ಗುದಿಗಾಲ್‌ ' ನೋ. 

ಗುದಿಕೆ « ಗುದ್ದಿಕೆ' ನೋ. 

ಗುದಿಗಾಲ್‌, ಗುದಿಕಾಲು, ಗಂದಿಗಾಲು (ನಾ). ೧. ದನಕರಂಗಳಂ ಸ್ವೇಚ್ಛೆ 
ಯಾಗಿ ತಿರುಗದಿರಲೆಂದು ಕಾಲಿಗೂ ಕೊರಳಿಗೂ ಗುದಿಯನ್ನ್ನ ಸೇರಿಸಿ 
ಕಟ್ಟಿರುವುದು: ಒದೆ ನೂಕು ಪೊಯ್‌ ವಜ್ರಪಾಶದಿಂದಿಟ್ಟು ಹಿಡಿ 
ಗುದಿಗಾಲ್ಲಳಂ ಕಟ್ಟಿ ಗೋತಮಂಂ ತೆಗೆ (ಬಂಗಿರಾ. ೩-೧). ಗುದಿಕಾಲು ; 
೧. ಈ ಹಸುವಿಗೆ ಗುದಿಕಾಲು ಹಾಕಿ ಬಿಡಬೇಕಾಗಿದೆ (ರೂಂ). ಗುದಿಗಾಲು ; 
೨. ಮರ ಹತ್ತುವುದಕ್ಕಾಗಿ ಗಂದಿಹಾಕಿಕೊಂಡಿರುವ ಕಾಲಾ ; ಗುದಿ 
ಗಾಲಿನಿಂದ ತೆಂಗಿನಮರ ಹತ್ತಬೇಕು (ರೂಢಿ). ೩. (ಆಲಂ) ಅಡ್ಡಿ p ತಡೆ: 
ಅವುಗಳ ವರ್ಣನೆ ಓದುಗರ ಸಹನೆಯನ್ನು ಪರೀಕ್ಷಿಸುವಂತಿದೆ; ಕಥಾಕ್ರಿಯೆಗೆ 
ಗುದಿಗಾಲು ಹೂಡಿದಂತಿದೆ (ನಂಜುಂಡ. ೩೬0. [ಗುದ್ದಿ ಕಾಲ್ಕ್‌] 

ಗುದಿಗಾಲು " ಗುದಿಗಾಲ್‌ ' ನೋ. 

ಗುದಿಗೆ, ಗುದಗ, ಗುದುಗ, ಗುದುಗೆ (ನಾ). ೧. ಒನಕೆಯಂತೆ ದಪ್ಪ 
ನಾಗಿರಂವ (ಲೋಹದ ಕಟ್ಟನ್ನುಳ್ಳ) ದೊಣ್ಣೆ,-ದಡಿ; ಗಟ್ಟಿ ಚಿನ್ನದ 
ಬೆಳ್ಳಿಯ ಗುದಿಗೆಯ ಕೆಯ್ಯ ಜಟ್ಟಿಗಳ . . . ಬೊಬ್ಬಿಟ್ಟುದು ರಾಯ 
ನೇಳ್ಸೆಯಲಿ (ಮೋಹತ. ೨೦-೩೮) ; ಗುದಿಗೆ ಪಿಡಿದು ಕೊಂದಪೆನೆನುತ್ತು 
ರಗನಂ ಬರಲು ಬೆದರಿ ಉರಗೇಂದ್ರಂ ನುಡಿದಂ (ತುರಂಗ. ೨-೩೬) ; ನದಿ 
ದಾಟಬೇಕದರೆ ಗುದಿಗೆಯಿಂದ ಆದೀತೆ (ಗಾದ). ಗುದಗಃ ೨. ಬಾಗಿಲನ್ನು 
ಮುಚ್ಚಿ ಭದ್ರಪಡಿಸುವುದಕ್ಕೆ ಆಧಾರವಾಗಿ ಕೊಡುವ ಊರೆ 
ಗೋಲ ; (8). ೩. (ಉಕ) ತುಂಬ ದಪ್ಪನಾದ ವ್ಯಕ್ತಿ; ಟೊಣಪ ; 
ದಡಿಗೆ; ಅವನೊಬ್ಬ ಗುದಗ (ರೂಢಿ). ಗುದುಗ ; ೩. ಗುಗ್ಗುರಿ 
ಊಟಲ್ಲೋ ಗುದುಗ ಹೆಂಗಸಲ್ಲೊ ಉದ್ದೀನಬ್ಯಾಳಿ ರುಚಿಯಲ್ಲೋ 


ಗುದಿಯ 


೨೫೫೨ 


೩0 


೩೦ 


25 


ಗುದ್ದಲಿ 


ಗುದಿಗೆಕಲ್ಲು (ನಾ). ಯಂದ್ಧ ದಲ್ಲಿ ಬಳಸುವ ಒಂದು ಸಾಧನ ; ಒಂದಂ 
ಯಂದ್ಭಸಾಧನ ; ಆಗ ಯುದ್ಧರಂಗದಲ್ಲಿ ಬಳಸುತ್ತಿದ್ದ ಸಾಮಾನು ಸರಕು 
ಗಳಲ್ಲಿ ಮತ್ತು ಆಯುಧಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಕೊಟ್ಟಿದೆ: ಗುದಿಗೆ 
. * * ಮರುಳುಕೈ, ಗುದಿಗೆಕಲ್ಲು, ಗುಂಟ, ಕೊರಡು, ಬುರುಡೆ (ನಂಜುಂಡ. 
೧೩೦).  [ ಗುದಿಗೆ * ಕಲ್ಲು (ಆಕಲ್ಕ್‌) 

ಗುದಿಗೆಯ (ಕ್ರಿ). ಕೂಡಿಸಿ ಕಟ್ಟು ; ಒಟ್ಟಿಗೆ ಕಟ್ಟು; ಪೋಣಿಸು ; ಪರಿ 
ಪರಿಯ ವಿಸನ್ಗಳಂ ಗುದಿಗೆಯ್ದರು (ಹಡಳಾ. ೩-೪೩); ಅಂತವೆಲ್ಲಮಂ 
ಗುದಿಗೆಯ್ದು ಕಾಳಮೇಘಂ ತಡಿಗೆಯ್ದಿ ನಿಂದಿರ್ಪಿನಂ (ರಾಜಶೇ. ೫-೦೧೫ ವ). 

[ಗುದ್ದಿ + ಕೆಯ್‌; 1] 

ಗುದಿಗೆಶಾಸ್ತ್ರ (ನಾ), ದಂಡನೀತಿ ; ದಂಡೋಪಾಯಂ ; ಇವರನ್ನು ಮರ್ದನ 
ಮಾಡಲಿಕ್ಕೆ ಬೇಕು ಗುದಿಗೆಶಾಸ್ತ್ರ (ಬಾಳಿಗಿ. ೦೩೨). [ಗುದಿಗೆ + ಶಾಸ್ತ್ರ] 

ಗುದಿಗೆಹೊಯ್ಲು (ನಾ). ದೊಣ್ಣೆಯ ಏಟು,-ಪೆಟ್ಟೂ: ಗುದಿಗೆಹೊಯ್ಲಲಿ 
ಕೆಲರು ಲಾಂಗೂಲದ ವಿಘಾತದಿ ಕೆಲರು ಮಡಿದರು (ಅನಂರಾ. 8-೮-೩೯). 

[ ಗುದಿಗೆ + ಹೊಯ್ಲ (-ಆಪೊಯ್ಲು) ] 

ಗುದಿಮಕ್ಷಕ (ನಾ). ಬಂಧನಕ್ಕೆ ಸಿಕ್ಕಿದ ನೊಣ; ಇವರಡಿಯಲ್ಲಿ ಬಂದಡೆ 
ಇವರನೊಡಗೂಡಿ ನುಡಿದೆನಾದಡೆ ಜೇನಗಡಿಗೆಯಲ್ಲಿ ಬಿದ್ದ ಗುದಿಮಕ್ಷಕನಂತೆ 
(ಮೋಳಿಮಾ. ೨೨-೮೫). [ಗುದ್ದಿ + ಮಕ್ಷಕ] 

ಗುದುಕ್ಕು (ಕ್ರಿ). ಚಿಮ್ಮು; ನೆಗೆ; ಹಾರು; ಭಡ್ಮನೆ ಬಂಡೆಯಿಂದ 
ಗುದುಕಿ, ಹೀಗೆಯೇ ಹೋಗಿ ಶಿನ್ನನನ್ನಾದರೂ ಮಾತನಾಡಿಸಿ ಬರೋಣ 
(ಮೂರುದಾ. ೧೦೦). ([ ಇಕುದುಕ್ಕು] 

ಗುದುಕ್ಕು (ನಾ). ನೆಗೆತ; ಹಾರುವಿಕೆ; ಮೂನ್‌ಮೃಗಪಕ್ಷಿಯನಾಂತುಕೊಂಡು 
ಕೋಸಲೆಯ ಪುಳಿಂದನೊಂದೆ ಗುದುಕಿಂ ಬರುತಿರ್ದನದೊಂದು ತಾಣದೊಳ* 
(ಸೂಕ್ತಿಸು, ೩-೧೬೩). [ ಆ ಗುದುಕ್ಕು) 

ಗುದುಗ « ಗುದಿಗೆ' ನೋ. 

ಗುದುಗುದಿಸು (ಕ್ರಿ). ೧. ಉತ್ಸಾಹ ಹೊಂದು, ಆತುರಪಡು : ಬಿಂದು 
ಪ್ರವೇಶಕಾಲದೊಳು ಗುದುಗುದಿಸಿ ತ£ ಕತ ದುಪಿಂದಾದ ತೀಂಟೆಯಂಗಜ 
ಗೇಹದಾಕೆಗಂ ಕಂದರಾಗರು ಬಂಜೆಯಾಗಿರ್ಪಳು (ವೀಕ್ಕಿ ಪು. ೪-೨೦-೩೦). 
೨. ಕೊರೆ ; ಕಿವಿವೊಕ್ಕ ಕೀಡಿಯಂದದಿ ಕೆಡುಕೆ ಮನದಿ ಗುದುಗುದಿಸುತಿದೆ 
(ಹೆಬ್ಳೆರ. ೨೦-೧೦೩). [ ಗುದುಗುದ್ಕು + - ಇಸ್ಕು] 

ಗುದುಗೆ « ಗುದಿಗೆ' ನೋ. 


.| ಗುದುಮರಿಗೆ : ಗಂದ್ದುಮಂರಿಗೆ' ನೋ. 


40 


(ಕಜಾಗೀ. ೬೩). ಗುದುಗೆ ; ೧. ಭಾಂಡತತಿಗೊಂದು ಗುದುಗೆಯ ಪೆಟ್ಟು | 45 


ಸಾಲದೇ (ಜಿಬಪು. ೫೦-೪೩). [ಗುದ್ಧಿ . - ಗೆ./ತುಳು. ಗುದಿಗೆ ] 


ಗುದುಮುರಿಗೆ « ಗಂದ್ದುಮುರಿಗೆ' ನೋ. 

ಗುಡೆ « ಗುದ್ಕಿ' ನೋ. 

ಗುದ್ದ " ಗೋದ್ಮ' ನೋ. 

ಗುದ್ದರಿಸು (ಕ್ರಿ). ೧. ತಿವಿಸಂ; ನೂಕಿಸು ; ಆನೆಗಳಿಂದ ಗುದ್ದರಿಸುವ್ಯದಕ್ಕೆ 
ಆಗದಹಾಗೆ... ಕಬ್ಬಿಣದ ಗಡಾರಿಗಳನ್ನ್ನು ನಾಟಿದ್ದರು (ಧಾರವೀ. ೦೦೦). 
೨. ದಬ್ಬು ; ತಳ್ಳು ; ನೂಕು; ಕೋರ್ಟಿನಲ್ಲಿದ್ದ ಗಂಡಸರ ಕಣ್ಣುಗಳೆಲ್ಲ 
ಇದ್ದಕ್ಕಿದ್ದಂತೆ ಅವಳ ಕಡೆಗೆ ತಿರುಗಿ. . . ಜೈಲುಡುಪನ್ನು ಗುದ್ದರಿಸಿ 
ಕೊಂಡು ಮೇಲುಬ್ಬಿ ಕಾಣುತ್ತಿದ್ದ ಎದೆಯ ಮೇಲೆ ನಲಿದು ನಾಟಿ 
ನಿಂತುವು (ಪುನರ. ೩೪). [ ಗುದ್ದ್ವು (<ಎಗುರ್ದು) + - ಇಸ್ಕು] 

ಗುದ್ದಲಿ (ನಾ). ನೆಲವನ್ನು ಅಗೆಯಲು ಉಪಯೋಗಿಸಂವ ಕಬ್ಬಿಣದ 
ಒಂದು ಸಾಧನ, -ಮುಟ್ಟು: “ಗೋದಾರಣಂ, ಕುದ್ದಾಲಂ-ಈ 
೨ ಗುದ್ದಲಿ” (ಹಲಾಯು. ೯೪-೪೨೩); ನಿನ್ನ ಗುಣಮನಾರಯ್ವೆ ನೆಂಬಾತಂ 
ಚಾಮಾಕರಶೈಲಮಂ ಗುದ್ದಲಿಯಿಂದಗುಟ್ಟು[ಕೆಡೆಯೆ] ನೂಂಕುವೆನೆಂ 
ಬೆಗ್ಗನಂ ಪೋಲ್ಕುಂ (ಛರ್ಮಾಮ್ಮ. 9-068) ; ತನುವ ತೋಟವ ಮಾಡಿ 
ಮನವ ಗುದ್ದಲಿ [ಪಾಣಂ. ಲೆ]ಯ ಮಾಡಿ ಅಗಿದು ಕಳೆದನಯ್ಯಾ ಭ್ರಾಂತಿನ 


ಗುದ್ದಲಿಗೊಳ್‌ 


ಬೇರೊಡೆದು (ಅವಡಂ. ೧೮೦-೮೧೨) ; (ಕೂನೈಸಂ. ೦೦-೨೯ ನೋ). ಗುಡ್ಡರು 
ಗದ್ದಲಿಯನೆತ್ತಿ ಯಗೆಯತೆ.ಡಗಿದರಲಸದೆ (ಸಿದ್ಧರಾ. ೪-೦೯) ; ಮಾತಿನ 
ಗುದ್ದಲಿಯಿಂದ. , . ಜ್ಞಾನದ ಚಿಲುಮೆಯನ್ನು ಚಿಮ್ಮಿಸಿದ ವಾಣಿಯದು 
(ರಾಮಾನೆ. ೧೧೭) ; ಮುದ್ದೆಗೆ ಎದ್ದು, ಗುದ್ದಲಿಗೆ ಬಿದ್ದ (ಗಾದೆ). 
[ದೇ॥ ತಮಿ. ಕುನ್ತಾಲಿ, ಕುನ್ತಾಳಿ ;ಮಲ, ಕುನ್ತಾಲಿ; ತುಳು. ಗುದ್ದಲಿ, 
ಗುದ್ದೊಲಿ ; ಕೊಡ. ಗುದ್ದಲಿ; ತೆಲು. ಗುದ್ದಲಿ./ಸಂ. ಕುದ್ಧೂಲ] 
ಗುದ್ದಲಿಗೊಳ್‌ (ಕ್ರಿ). ೧. ಗುದ್ದಲಿಯನ್ನು ತೆಗೆದಂಕೊಳ್ಳು ; ಅಗೆಯಂ 


ವುದಕ್ಕಾಗಿ ಗುವ್ನಲಿಯನ್ನೂ ಎತ್ತು, ಅಗೆ: ಅಂತು ಪುಡಿಗತ್ತುರಿ| 


ಯೆಂದು ಪಿಡಿಕ್ಕೈಸಿ ಪೂಸಲುಂ ಪಾಸಿ ಮೊಟ್ಟೆಗಟ್ಟಲುಂ ಮಿಹಿರಂಗ 
ಮಿಂದುಗಂ ಗುದ್ಧಲಿಗೆ೧ಂಡಗುಲ್ಲು (ಅರ್ಥನೇ. ೫-೧೮ ವ) ; ಕುಲನಾಶಕನು 
ಹುಟ್ಟಲು ಕುಲವಳಿದು ಪೋಕು ಕುಲದ ಬೇರಿಗೆ ನೀನೆ ಗುದ್ದಲಿಗೊಳಲ 
ದೇಕೆ ಸುಪುತ್ರನಾಗಿ (ಬಸಪು. ೩-೫೮). [ಗುದ್ದಲಿ + ಕೊಳ್ಳ] 
ಗುದ್ದಲಿಪೂಜೆ (ನಂ). ಹೊಸದಾಗಿ ಕಟ್ಟ ್ಸಿಡವನ್ನು ಕಟ್ಟಲು ಪ್ರಾರಂಭಿಸು 
ವಾಗ ಗುದ್ದಲಿ ಮುಂತಾದವುಗಳಿಗೆ ಮಾಡುವ ಪೂಜೆ ಮತ್ತು ಅದರ 
ಸಮಾರಂಭ: ದ್ರೋಣನು . , . ಸಮತಲವಾಗಿದ್ದ ಒಂದು ಬಯಲನ್ನು 
ಆರಿಸಿಕೊಂಡು ಗುದ್ದಲಿಪೂಜೆಯನ್ನು ಮಾಡಿಸಿದನು. (ವಡಭಾ- ೨೨). 
[ ಗುದ್ದಲಿ + ಪೂಜೆ, ) 
ನಿದ್ದಲಿವಲ್‌ (ನಾ). ಗುದ್ದಲಿಯಂತೆ ಇರುವ ಹಲ್ಲು; ಸಲಿಕೆವಲ್ಲ 
ಗುದ್ದಲಿವಲ್ಲ ಭೂತ ನಮಿಸಿದವಕ್ಕಗೆ (ಮದೇಪು. ೩೩-೧೧). 
[ ಗರಿವ್ದಲಿ + ಪಲ್‌] 
ಗುದ್ದಲಿಸು (ಕ್ರಿ). ಮೋಸಮಾಡು ; ವಂಚಿಸು; “ ಮಂಘತೇ ಎ ಗುದ್ದ 
ಲಿಸಿದಪಂ " (ಕಾಶಕ್ಕ. ೯೨). [?] 
ಗುದ್ದವ್ವ (ನಾ). ಒಂದು ಕ್ಷುದ್ರದೇವತೆಯ ಹೆಸರು; 


ಗುದ್ದವ್ವನ ಬೇನೆ ಎ ಮೈಯಲ್ಲೆಲ್ಲಾ ಗುದ್ದಿ ದಂತೆ ನೋವು ಉಂಟು | 


ಮಾಡುವ, ಜ್ವರ ಸಹಿತವಾದ ಒಂದು ರೋಗ ; ಇನ್‌ಫ್ಲುಯೆಂಜಾ; 
ಸಾತಾರೆಗೆ ಮೊದಲ ಸಲಗುದ್ದವ್ವನ ಬೇನೆ ಬಂತು (ಸ್ಮೃತಿಜಿ. ೪೩೭); 
ಪಿಡುಗಿನ ಜಂತುಗಳ ಹಾವಳಿಯನ್ನು ತಡೆಯಲಾರದೆ ತುತ್ತಾದರು ಅಸಂಖ್ಯ 
ಜನ. ಅದುವೆ ಗುದ್ದವ್ವನ (ಇನ್‌ಫ್ಲುಯೆಂಜಾ) ಬೇನೆ (ಶ್ರೀರಂಗ. ೩೦). 
[ಗುದ್ದು (- ಗುರ್ದು) * ಅವ್ವ, (ಇ ಅವ್ವೆ) 
ಗುದ್ದಾಟ (ನಾ). ೧. ಒಬ್ಬರಿಗೊಬ್ಬರು ಗುದ್ದುವುದು; ಗುದ್ದಾಡು 
ವುದು. ೨. ಜಗಳ; ಕಲಹ; ಇವನ ಕೂಡ ಯಾಕೆ ಗುದ್ದಾಟ? 
(ನಡೆದಾ. 1, ೩೧೯) ; ಅಸಲಿಗೆ ಮೋಸ, ಲಾಭಕ್ಕೆ ಗುದ್ದಾಟ (ಗಾದೆ). 
[ಗುದ್ದ್ಯು (ಆ ಗುರ್ದು) + ಆಟ] 
ಗುದ್ದಾಡು (ಕ್ರಿ). ಹೋರಾಡು ; ಸೆಣಸಾಡು ; ಹೆಣಗು ; ಅದ್ದಿಕದವ 
ರಾಜ್ಞಿಯಲಿ ಸಂಕಲ್ಪವ ತಿದ್ದಿಕೊಂಡೊಳಪುಗುವುದಕೆ ಗುದ್ದಾಡಿದರು 
(ಮೋಹತ. ೩-೪೮); ಮಧ್ಯಾನ್ಹದವರೆಗೆ ಗುದ್ದಾಡಿದರೂ ಆ ಬಂಡೆಗಲ್ಲು 
ಸರಿಯಲಿಲ್ಲ (ಮೇದಿಮ. ೧೨೨) ; ಗಾಣಿಗನ ಸಂಗಡ ಗುದ್ದಾಡಿ ಒಣ 
ರೊಟ್ಟಿಯನ್ನು ತಿಂದರಂತೆ (ಗಾದೆ). 
[ ಗುದ್ದು (ಆ ಗುರ್ದು)) + ಆಡು] 
ಗುದ್ದಿ "ಗುದ್ಕಿ' ನೋ. 
ಗುದ್ದಿಕೆ, ಗುದಿಕೆ (ನಾ). ಗುದ್ದಾವಿಕೆ; ಹೊಡೆತ: “ ಸುಮ್ಮನೆ ಯಾಕೆ 
ಹೊಡೆಯುತ್ತೀರಿ? ” ಎಂದು ಗುದ್ದಿಕೆಯನ್ನು ಸಹಿಸಿ . . . ಪ್ರಶ್ನಿಸಿದನು 
(ನಿರಾಳ. 6೭). ಗುದಿಕೆ ; ಒಬ್ಬಳಿರ್ದೊಡೆ ಹೊದಿಕೆಯಿಬ್ಬರಾದೊಡೆ ಗುದಿಕೆ 
(ಮಹಾಂತೇ. ೨೮-೨೭) ; ಅಬ್ಬಬ್ಬ! ಏನು ಆ ಗುದಿಕೆಗಳು | ಅವನ 
ಹೊಡೆತಕ್ಕೆ ಇಬ್ಬರೂ ಕಂಗೆಟ್ಟರು (ಕುರಿಹಿಂ. ೧೨೨). 
[ಗುದ್ದು (-ಆ ಗುರ್ದು,) + - ಇಕೆ] 


೨೫೫೩ 


30 


ಗುನಗ 


ಗುದ್ದು, *ಗುರ್ದು;' ನೋ. 

ಗುದ್ದು, ಗುರ್ದು,' ನೋ. 

ಗುದ್ದು, (ನಾ). ಬಿಲ; ಗುಳಿ; ಪೊಟರೆ: ಇಂತೀ ವೆಜ್ಜದಜ್ಜಿಯ ಗುದ್ದಿನಲ್ಲಿ 
ಬಿದ್ದವಂಗೆ ನಿರ್ಧರವಿಲ್ಲ (ನಗೆಮಾ. ೪೦); ಬಿದ್ದ ದೇಹವನು ಗುದ್ದಿ 
ನೊಳಗಿಡುವಾಗ ಬುದ್ಧಿ ಬಂದಪುದೆ (ಸರ್ವಜ್ಞ. ೬೯೫) ; ಬಂಡೆಯಡಿ ಗುದ್ದಿ 
ನೊಳಗೊರಗಿ ನಿದ್ದೆಯೊಳಿದ್ದ ಕಣೆಹಂದಿಗಳ (ಶ್ರೀರಾಮಾ. ೫೯೦-೪೦೧)- 

[?] 

ಗುದ್ದುಕಂಬ (ನಾ). ಕಟ್ಟಡ ಮೊದಲಾದುವುಗಳಿಗೆ ಆಧಾರಭೂತವಾದ 
ಕಂಭ ;ಆನಿಕ : ಒಂದು ಕಮಾನಿಗೆ ಅಥವಾ ಸೇತುವೆಗೆ ಆಧಾರವಾಗಿರುವ 
ಕಟ್ಟಡದ ಭಾಗ ; ಕಮಾನಿನ ಗುದ್ದು ಕಂಬ (Abutment. ಇಂಕನಿ). 

[ಗುದ್ದು (ಆಗುರ್ದ್ವ) + ಕಂಬ (- ಕಂಭ) 

ಗುದ್ದುಗಣ್ಣು (ನಾ). ಕುಳಿಬಿದ್ದ ಕಣ್ಣು ; ಗುಳಿಗಣ್ಣೂ : ಬಿದ್ದ ಮೊಲೆ 
ಯವರು ಕೆಂಗರಿಗಣ್ಣು ಹರಿದಲೆಯು ಗುದ್ದುಗಣ್ಣಿನ ಮುದ್ದೆ ಮೂಗು 
ಹರಿಗಿವಿಗಳಿಂ (ಮರುಜಾ. ೨-೪೧); ಗುದ್ದುಗಣ್ಣಾದವಗೆ ಮುದ್ದು ಹೆಂಗಸು 
ಏಕೆ (ಸರ್ವಜ್ಞ. ೧೮೦೪). [ಗುದ್ದು ಕಣ್ಣು (ಆ ಕಣ್‌) ] 

ಗುದ್ದುಗೆಡಹು (ಕ್ರಿ). ಹತ್ತಿಕ್ಕು; ಅಂಕೆಗೊಳಿಸು : ತುಟಿ ಬಿಗಿಹಿಡಿದರೂ 
ಗದ್ದಗಳನ್ನು ಬಿಗಿದುಕೊಂಡು ಗುದ್ದುಗೆಡಹಿಕೊಂಡಿದ್ದರೂ ಆ ಅಳು 
ವನ್ನು ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ (ಬೆಳುವು, ೮೪). 

[ ಗುದ್ದು * ಕೆಡಹು (ಆ ಕೆಡವು] 

ಗುದ್ದುಮಳಿ (ನಾ). ತುಮುಲ ; ಗಾಳಿ ಮಸೆವಂಬುಧಿಯ ಸದ್ದೆದ್ದುದೆ 

ಗಂದದ್ದಿಮಳಿ ಗದ್ದಲಂ (ಶ್ರೀರಾಮಾ. ೮೩೯-೩೩೯). 
[ಗುದ್ದೂ( ಆ ಗುರ್ದುು) +?] 

ಗುದ್ದುಮುರಿಗೆ, ಗುದಮರುರಿಗೆ, ಗಂದುಮರಿಗೆ, ಗುದಂಮುರಿಗೆ (ನಾ). 
ಗುದ್ದಾಟ; ಹೊಡೆದಾಟ ; ಬಾರದ ನಿದ್ದೆಯೊಡನೆ ಏಕೆ ಗುದ್ದು ಮುರಿಗೆ 
ಹಾಕಬೇಕೆಂದು ಎದ್ದು ಕುಳಿತನು (ಬೆಳಥಾ. 90). ಗುದಮುರಿಗೆ ; ಸಿಟ್ಟು 
ದುಃಖ ಎರಡೂ ಅವನ ಎದೆಯಲ್ಲಿ ಗುದಮುರಿಗೆ ಹಾಕುತ್ತಿದ್ದವು 
(ಗ್ರಾಮಾಯ. ೮6). ಗುದುಮರಿಗೆ ; ಒಂದೊಂದು ಅನ್ಯಾಯವು . . . 
ತನ್ನೊಡನೆ. ಗುದುಮರಿಗೆ ಹಾಕಲು ಕರೆಯುವದು (ಜನನಾ. 3೯). 
ಗುದುಮುರಿಗೆ ; ಗುದುಮುರಿಗೆಗೆ ಮುದಿಮರ ಬಿದ್ದಾವು (ಮುಕ್ತಳಂ. 
೭೦-೨೦); ಹೀಗೆ ಒಂದೇ ಸಮನೆ ಅವರಿಬ್ಬರ ಗುದುಮುರಿಗೆಯು 
ನಡೆದಿರಲಂ ರಾವಂರಾಜನ ಕಠಾರಿಯ ಇರಿತಗಳಿಂದ ಹುಲಿಯು ನೆಲಕ್ಕೆ 
ಉರುಳಿತು (ಕನ್ನಡಿ. ಐ; ಕರಡಿಯ ಗುದುಮುರಿಗೆಗೆ ಗುರಿಯಾಗಬೇಕು 
(ವಿಡಾವಾ. 8೯); ಈ ಗುದುಮುರಿಗೆ ಅರ್ಧತಾಸಿನಲ್ಲಿಯೆ ಕೊನೆಗಂಡಿತಾದರೂ 
ಒಂಭತ್ತು ಗುಡಿಸಲುಗಳು ಬೂದಿಯಾಗಿ ಮಣ್ಣುಗೂಡಿ ಬಿಟ್ಟಿದ್ದವು 
(ಮಧುನ. ೨೪) ; ಹೀಗೆ ರಾಮ ಕೃಷ್ಣರು ಯಾರ ಲಕ್ಷವೂ ಇಲ್ಲದೆ ಹಾಕಿದ 
ಗುದುಮುರಿಗೆಯನ್ನು ಕೇಳಿ ಕಂಸನು ಹೆದರಿ ಹೋದನು (ಛಾಮೃತ. ೩೪೩). 

[ಗುದ್ದೂ (ಇ ಗುರ್ದುು) * ಮುರಿಗೆ) 

ಗುದ್ದು ಮೊಳೆ (ನಾ). ವಪ್ಟಿಹಿಡಿದು ಅಳೆಯಂವ ಮೊಳ; ರತ್ನಿ; 
ಅದರ ತಲೆಯ ಮೇಲೆ. `ಕಟ್ಟಗಿಂತ ಗುದ್ದುಮೊಳ ಎತ್ತರವಾಗಿ 
(ಕಥಾಗೆ. ೨೭), [ಗುದ್ದು (ವ ಗುರ್ದು) + ಮೊಳ (ಆ ಮೊಟ) 

ಗುದ್ದೆ «ಗುದ್ಕಿ' ನೋ. 

ಗುದ್ದೇಡಿ (ನಾ). ಗುಳಿಯನ್ನು ತೋಡುವ ಏಡಿ : ಅಟ್ಟಟ್ಟಿ ಮಟ್ಟಿಯನು 
ಗಟ್ಟಿಯಾಗಿಯೆ ಬಡಿದು ನೆಟ್ಟನೆ ಸ್ವರ್ಗ ಪಡೆಯುವಡೆ ಗುದ್ದೇಡಿ ಕೆಟ್ಟ 
ಕೇಡೇನು (ಸರ್ವಜ್ಞ. ೯೨೫). [ಗುದ್ದು (<ಎಗುರ್ದು) + ಏಡಿ] 

ಗುನಗ (ನಾ). “ ಹೊಲೆಯ” (ಜಾನಕೋ. ೪೪): ಅದು ಹುಲಿದೇವರ 
ಮನೆಯಲ್ಲಿ ಗುನಗರ ಪೂಜೆಯ ಗಂ ಎಂದು ರಾಮಿ ದೃಢಪಡಿಸಿದಳು 


ಗುನೆಗ್ಗು 


(ಹೊಸಕಿ. ೭೦); ಒಂದು ರೋಗದ ಕುರಿತು ವೈದ್ಯಕೀಯತಜ್ಞನೇ 
ಅಧಿಕಾರಿಯೇ ಹೊರತು ಗುಡಿಗುಂಡಾರಗಳ ಪೂಜಾರಿ ಗುನಗರಲ್ಲ 
(ವಿಡಾಐಾ. ೦೦೬). [?] 

ಗುನಗ್ಳು, ಗುನುಗು, (ನಾ). ೧. ಪರಿವಾರ; ಕುಟುಂಬ; ಅಣ್ಣ 
ತಮ್ಮಂದಿರಾದ ಮೂರುಜನ ನಾಯಕರು ದಿಳ್ಳಿಯ ದೊರೆಗಳಲ್ಲಿದ್ದಂತೆಯೂ 
ಅಲ್ಲಿಂದ ಗುನಗು ಸಮೇತ ದಕ್ಷಿಣಕ್ಕೆ ದುರ್ಗದ ಸೀಮೆಗೆ ಬಂದಂತೆಯೂ 
ತಿಳಿಯಬಂದಿದೆ (ಜತ್ರಪಾ. ೨ ಉಪೋದ್ಯಾತ). ೨. ಸೇನೆಯ ಹಿಂಭಾಗ 
ದಲ್ಲಿರಂವವರು ; ಹಿಂದಳ ; (8). ಗುನುಗ್ಯು: ೧. ನೀರ ತಡಿ ಬಳಿಯಲ್ಲಿ 
ಇಳಿದುಕೊಂಡಿದ್ದ ನಾಗತಿಯರು ಕುಮಾರಿಯರು ಕುಮಾರರು ಮುಂತಾದ 
ಸಕಲ ಗುನುಗು ಸಹಾ ದುರ್ಗಕ್ಕೆ ಬಂದರು (ಇತ್ತಪಾ. ೫೭). ವಿ. ಬಹಳ ಜನಕ್ಕೆ 
ಜಾಯ ಜಖಮಿ ಅದ್ದರಿಂದ ಲಾಚಾರಾಗಿ, ರಸ್ತು ಗುನುಗು ಬಿಟ್ಟು, ಅಗಾಡಿ 
ಇದ್ದ ಫೌಜಿಗೆ ಊಡತಕ್ಕ ಬಗ್ಯೆ ಧೈರ್ಯಗುಂದಿ (ರಾಜೀಂದ್ರ. ೨೩). 
೩. ಮಂಸುಕಂ (?) ; ಪಿಚಾಡಿಗೆ ಜಾನ್‌ಕಸ್ತೂರಿ ಅಗಿಕೊಂಡು ಮಧ್ಯ 
ಗುನುಗು ಹಾಕಿಕೊಂಡು, ಮಲೆಯಾಳದ ಕಡೆಗೆ ಹೋಗುತ್ತ ಇದ್ದಲ್ಲಿ 
(ರಾಜೀಂದ್ರ. ೨೨). [?) 

ಗುನಗ್ಗು  ಗಂನುಗ್ಯು ” ನೋ. 

ಗುನಿ,  ಕುನ್ಕಿ' ನೋ. 

ಗುನ್ನಿ (ನಾ). ಕಾಗದ, ಬಟ್ಟೆಗಳನ್ನು ಛಿದ್ರಗೊಳಿಸುವ ಒಂದಂ ಜಾತಿಯ 
ಹುಳು; ನುಸಿ; ಒಂದು ಜಾತಿಯ ಗುನಿಯು ತನ್ನ ತತ್ತಿಗಳನ್ನು 
ಮಳೆಗಾಲದೊಳಗೆ ಹಾಕುತ್ತದೆ (ಮುಂಬಯಿ. ೩-೦೪೪). 

[ ಆಸಂ. ಘುಣ] 

ಗುನಿಗಡಿ (ಕ್ರಿ). ನಂಸಿ ಹೊಡೆ; ಹುಳು ತಿನ್ನು; ಛಿದ್ರಛಿದ್ರವಾಗು : 
(ರೇಶಿಮೆ ವೂನಿನಿಂದ) ಮಾಡಿದ ಪ್ರಾವರಣಗಳು . . . ಬಹಂದಿವಸ 
ತಾಳುತ್ತವೆ; .ಆದರೆ ಬೇಗ ಗುನಿಗಡಿಯುವವು (ಮುಂಬಯಿ. ೬-೩೪೯). 

[ ಗುನ್ವಿ ೬ ಕಡ್ಡಿ] 

ಗುನಿಗುಂಜಿ " ಗುರುಗಂಂಜಿ' ನೋ. 

ಗುನಿದೊಣ್ಣೆ (ನಾ). ಗುನಿಯನ್ನು ಬಿಡಿಸುವುದಕ್ಕಾಗಿ ರಾಗಿ ಬಡಿಯುವ 
ದಪ್ಪಕೋಲು ; ರಾಗಿಯನ್ನು ಬಡಿದು ಕಾಳು ಬಿಡಿಸುವುದು ಕಷ್ಟ... 
ತುಂಡಾದ ಹಾಗೂ ಗಟ್ಟಿಯಾದ ಕೋಲು ಬೇಕು. ಅಂಥ ಕೋಲಿಗೆ 
ಗುನಿದೊಣ್ಣೆ ಎನ್ನುತ್ತಾರೆ (ನನ್ನೂರು. ಏಪೃಣಿ). 

[ಗುನ್ನಿ (ಆಕುನ್ಳಿ) * ದೊಣ್ಣೆ] 

ಗುನುಗ್ಗು "ಗುಣಂಗು? ನೋ. 

ಗುನುಗ್ಯು « ಗುನಗ್ಲ್ಗು? ನೋ. 

ಗುನುಗ್ಯು, ಗುನಗ್ಳು, ಗುಲುಗು, (ನಾ). ತೊಂದರೆ; ಕೇಡು; 
ಉಪದ್ರವ ; ಈತನಿಗೇನು ಗುನುಗು? (ಮನೋನಂ. ೦೨೨); ಸ್ವಸ್ಥ 
ವಾಗಿಲ್ಲದೆ ಏನು ಗುನುಗು? (ರೂಪಸ. ೩೫. ಗುನಗ್ಳು : ಯಾಕೋ, 
ಅವನಿಗೇನು ಗುನಗಾಗಿತರ್ತಿ (ರೂಢಿ). ಗುಲುಗು, : ಕರಣೇಂದ್ರಿಯ 
ಗುಲ್ಮದ ಗುಲುಗ[ಪಾಕಾ. ಗಲಗ]ಕಿತ್ತು. (ಅಅಮಾ. ೦೨೦-೫8೫) ; ಸಂಸಾರ 
ನಡೆಸಿಕೊಂಡು ಸುಖವಾಗಿರಲಿ, . ಅವರಿಗೇನು ಗುಲುಗು? (ಮಜಾಗ. 
೦೭೦. [?] 

ಗುನುಗುನು (ನಾ). ಒಂದು ಅನುಕರಣ ಧ್ವನಿ; ಪಿಸುಗಂಟ್ಟುವ ಶಬ್ದ ; 
ಗೌಹರಳು ಗುನುಗುನು ಎನ್ನ ಹತ್ತಿದಳು (ಕೊತಕಾ. ೩). 

ಗುನ್ನ, (ನಾ). ದಿಣ್ಣೆ; ಎತ್ತರವಾದ ಸ್ಥಳ; ಗುಡ್ಡ; ೫. 

[ದೇ॥ ತಮಿ. ಕುನ್ಹ; ಮಲ. ಕುನ್ನ, ಕುನ್ನು] 

ಗುನ್ನ (ಗು). ಚಿಕ್ಕದಾದ ; ಕಿರಿದಾದ ; ಗಿಡ್ಡ. *ಗುನ್ನಾನೆ', *ಕಂನ್ನಿ' 

ಪರಾ. 


೨೫೫೪ 


ಗುನ್ನೆ 


[ದೇ॥ ತಮಿ. ಕುಣಕ್ಚಿ; ಮಲ್ಲ ಕುಣ್ಣು, ಕುಣ್ಣು ; ತೆಲು. ಕೂನ, ಗುನ್ನ ; 
ಕೊಲಾ. ಕುನ] 
ಗುನ್ನ (ನಾ). ತಿರಂಗಂವಿಕೆ ; ಸುತ್ತುವಿಕೆ. « ಗುನ್ನಿಸು' ಪರಾ. 
[ ಇಪ್ರಾ. ಘುಣ್ಣ ಸಂ. ಘೂರ್ಣ ] 

6 ಗುನ್ನ್ನ (ನಾ). ೧. ಕಚ್ಚುಬೀಳಂವಿಕೆ ; ಕುಳಿ ಕ ತಗ್ಗು : ಈ ಬುಗುರಿಗೆ 
ತುಂಬ ಗುನ್ನ ಬಿದ್ದಿದೆ (ರೂಢ. ೨. ಮರ್ಮಸ್ಥಾನ : ಮಲೆವ ವೀರರ 
ಮಾರಿಯಿದೆ ನೋಡು ಎಲೆ ದೇವ ಕುನ್ನಿಗಳ ಗುನ್ನವಂ ಕೊಂಬ ಸತ್ವ 
ಸಮರ್ಥ ಮೃತ್ಯು ರೂಪು (ಹಡಳಾ. ೬-೨೩). 

ಗುನ್ನವಾಗುಎಕುಳಿಬೀಳು ; ಕಚ್ಚಾಗು ; ಹೊಸದಾಗಿ ಗಾರೆ ಹಾಕಿದ 
ಈ ನೆಲಗಟ್ಟಿನಲ್ಲಿ ಆಗಲೇ ಒಂದು ಗುನ್ನವಾಗಿದೆ (ರೂಢ). [₹?1 
ಗುನ್ನಂಪಟ್ಟಿ " ಗುನ್ನಾಂಪಟ್ಟಿ ' ನೋ. 

ಗುನ್ನಂಪಟ್ಟೆ « ಗಂನ್ನಾಂಪಟ್ಟಿ ' ನೋ. 

ಗುನ್ನಾಂಪಟ್ಟಿ, ಗುನ್ನಂಪಟ್ಟಿ, ಗುನ್ನಂಪಟ್ಟೆ, ಗುನ್ನಾಂಪಟ್ಟೆ (ನಾ). ಬಣ್ಣ 
ಬಣ್ಣದ ಹೊಳಪಿನ ತಗಡಂ; ಬೇಗಡೆ; ಚಾವಣಿಯು ಕೆಂಪು ಮಲ್ಲಿನ 
ಮೇಲೆ ಗುನ್ನಾಂಪಟ್ಟಿ ಬೇಲು ಅಂಟಿಸಿದ್ದಾಗಿತ್ತು ' (ಕೆಲನೆ. 
ಗುನ್ನಂಪಟ್ಟಿ ; ಗುನ್ನಂಪಟ್ಟಿ ತರಿಸಿ ಅದನ್ನು ಕತ್ತರಿಸಿ ಬಿಲ್ಲಿಗೆ ತರತರ 
ಸುತ್ತಿದ' (ನನ್ನೂರು. ೩೦೪). ಗುನ್ನಂಪಟ್ಟೆ ; ತಲೆಗೆ ಟೋಪಿಯನ್ನೋ 
ಅಥವಾ ಗುನ್ನಂಪ "ಯ ಕಿರೀಟವನ್ನೋ ಧರಿಸಿ... ಹೊರಟ ಈ 
ಹುಡುಗರ ತಂಡವನ್ನು ನೋಡಲು ಬಹಳ ಚಂದ (ನನ್ನೂರು. ೦೦೩). 
ಗುನ್ನಾಂಪಟ್ಟೆ ; (8). 

[ದೇ॥ ತಮಿ. ಕುರುನಾಪಟ್ಟೈ, ಕುರ್ಣಾಪ್ಟ್ಪಟ್ಟೈ, ಕುಜುನಾಪಟ್ಟೈ] 
ಗುನ್ನಾಂಪಟ್ಟೆ  ಗುನ್ನಾಂಪಟ್ಟಿ' ನೋ. 

ಗುನ್ನಾನೆ (ನಾ). ಗಿಡ್ನಾದ ಆನೆ; ಚಿಟ್ಟಾನೆ ; ಕಂಳ್ಳಾನೆ ; ವಂರಿಯಾನೆ ; 
(ಕಿ). [ಗುನ್ನ್ಯ -- ಆನೆ) 

ಗುನ್ನಾಮದಪಟ್ಟೆಬಳ್ಳಿ (ನಾ). ಒಂದಂ ಜಾತಿಯ ಬಳ್ಳಿ :. ಹೆಜ್ಜಾಲ, 
ಹಿಟ್ಟೆಲೆ, ಗುನ್ನಾಮದಪಟ್ಟೆ ಬಳ್ಳಿ (ಮೈಔಗಿ. ೩೩-೬೩೦. 17? * ಬಳ್ಳಿ) 

ಗುನ್ನಿ (ನಾ). ಕೆಡಂಕಿ ; ದುಷ್ಟೆ ; ಚಿನ್ನ ಮುತ್ತಿನ ಚೆಂಡ ಗುನ್ನಿ ರತ್ನಾಲಿ 
ಕೊಂಡ ಗುನ್ನೆ ಮಾಡ್ಕಾಳೊ ಶಿವಶಿವ (ಕುಮಾಸಾಂ. ೨೫೭). 

[ಗುನ್ನೆ + - ಇ] 

ಗುನ್ನಿಗ (ನಾ). ಕುನ್ನಿಯಂಂತೆ ವರ್ತಿಸಂವವನಂ: ಅನ್ನವು ಯಿಲ್ಲದಲೆಯೆನ್ನ 
ಕೈ ಕಾಲ್ದೊರಗುತ ಗುನ್ನಿಗನಾದೆನು ನಿನ್ನಯ ಬೆನ್ನಿನ ಹಿಂಗಡೆಯೆ ಬಿಡದೆ 
ತಿರುಗುತ ವನದೊಳ್‌ (ಹಮಹ. ೧೧೦). 

[ ಇಕುನ್ನಿ - -ಗ್ವ್ಯ?) 

ಗುನ್ನಿಲುಗೂಡು (ನಾ). ಒಂದು ಬಗೆಯ ಬೇಟೆಯ ಸಾಧನ,-ಗೂಡು; 
ಬಟಿಸಿಡಿಲ್ವಲೆ ಕಣ್ಣಿ ಗುನ್ನಿಲು[ಪಾಕಾಂ. ಸಿಲರಿಕು ಗುಣಿ, ಗುಣಿಲುಗುದ್ದ, 
ಗಣ್ಣಿಗಣ್ಣಿ]ಗುಂ( ಗೂಡು ತಡಿಕೆ ಮಕ್ಕರಿ ಪಟಗಳ ತಳಿದವನೊಳು 
ನಡೆತಂದರು ಲುಬ್ಧಕರಾಗ (ಸೊಬಸೋ. ೦೭-೩೬). ಬಲೆ ಕಾಲ್ಕಣ್ಣಿ 
ಗುನ್ನಿ[ಪಾ99. ನ್ನ]ಲು ಗೂಡಿಡಿ£ ಟ್‌] ಸಲು ಬಲುದಸಿಯುರುಳುಳಿ 
ಯಿಂದ ನೆಲಗಪ್ಪುಗಳಿಂದ ಮೃಗಗಳ ಹರಣವ ತೊಲಗಿಸುವರು ಬೇಡರಲ್ಲಿ 
(ರಾಮವಿ. ೧೫-೬೪). [? -- ಗೂಡು) 

ಗುನ್ನಿಸು (ಕ್ರಿ). ಗಿರ್ರನೆ ತಿರುಗಿಸು,-ಸುತ್ತಿಸು; ದಿವ್ಯ ದಿವ್ಯಾಸ್ತ್ರಗಳ 
ಮುನ್ನೆಸೆದು ಗುನ್ನಿಸಿದ ಪುಷ್ಪಕಾವೃತದಿಂದಲಿನ್ನು ಕೈವೀಸೆ ಬಲಕೆ 
(ಜಿನಮು. ೨೯-೨೮) ; ಉಳಿದ ದಾನವಸೇನೆ ಶರದ ಬಿರಂಸೋನೆಯನ್ನು 
ಉನ್ನಿಸುತ' ಮನ್ನಿಸುತ ಗುನ್ನಿಸುತಲಾವೃತಕೆ ಪನ್ನಗಪತಾಕನಂ ಮರೆಗೊಳಿಸೆ 
ತೆರೆಗೊಳಿಸಲು (ಜನಮಂ. ೩೫-೩೬). [ಗುನ್ನ -- -ಇಸ್ಯು)] 

ಗುನ್ನೆ « ಗುನ್ಹೆ' ನೋ. 


15 


೧೯೮). 


20 


96 


89 


40 


€5 


ಗುನ್ನೆಗಾರಿ 


ಗುನ್ನೆಗಾರಿ (ನಾ). ತಪ್ಪಿಗೆ ವಿಧಿಸುವ ದಂಡ ; ಜುಲ್ಮಾನೆ ; (೪. 
[ «ಪಾರ. ಹಿಂ. ಗುನಹ್‌ಗಾರೀ, ಗುನಾಹ್‌ಗಾರೀ; ಮರಾ. ಗುನ್ಹೆಗಾರೀ] 
ಗುನ್ನೇಗಾರ "ಗುನ್ಹೇಗಾರ' ನೋ. 
ಗುನ್ಹೆ, ಗುನ್ನೆ, ಗುಹ್ನೆ (ನಾ). ತಪ್ಪು; ಅಪರಾಧ; ದೋಷ; ಇನ್ನೂ ಅಂಥಾ 
ಗುನ್ನೆ ಏನೂ ಆಗಿಲ್ಲ (ಗಂಗಾಸಾ. ೦೩೨) ; ಒಂದು ಗುನ್ಹೆ ತಪಾಸಿಗೆ ಹೋಗಿದ್ದೆ 


೨೫೫೫ - 


(ಹುಜ್ಮಾಟಿ. ೪೧) ; ಹೇಳದೆ ಕೇಳದೆ ಓಡಿಹೋಗಲು ನಾನೇನು ಯಾವ ಗುನ್ನೆ | 


ಮಾಡಿಲ್ಲವಲ್ಲ (ಮುಕ್ತಿ. ೨೦. ಗುನ್ನೆ: ಆ ಪ್ರಕರಣದ ಚೌಕಶಿಯನ್ನು 
ಫೌಜದಾರೀ ಗಂನ್ನೆಯಂತೆ ಮಾಡಲಿಕ್ಕೂ . . . ಅಧಿಕಾರವಿರುತ್ತದೆ 
(ಕಛಾಗೆ. ಪರಿ. ೦೯); ಗುನ್ನೆ ಮಾಡುವರು ಶಿವಮತಕೆ ಕೋಪಿಗಳು 
(ಕನ್ನ ಜಾ. ೨೪೦), ಗುಹ್ನೆ; ಸನದೀ ಅಸಿಷ್ಟಾಂಟರೂ, ಡಿಸ್ಟ್ರಿಕ್ಟ ಡೆಪ್ಯಟಿಯೂ 
. ೬೬ ೧ನೇ ೨ನೇ ವರ್ಗದ ಮಾಜಿಸ್ಟ್ರೇಟರಾಗಿ ಫೌಜದಾರೀ ಗುಹ್ನೆಗಳ ಚೌಕಶಿ 
ಯನ್ನು ಮಾಡುತ್ತಾರೆ (ಕಛಾಗಿ, ೩೭೫ ; ಕೊಲೆಯ ಬಗ್ಗೆ ಡಾಕ್ಟರರ ಅಭಿ 
ಪ್ರಾಯ ಮೊದಲಿನಂತೆಯೇ ಇದ್ದರೂ ಗುಷ್ನೆ ಮಾತ್ರ ಸ್ವಾದಹೀನವಾಗಿರ 
ಲಿಲ್ಲ (ಪ್ರೇಮಾಶ್ರೆ. ೧೬೫). [ ಇಪಾರ. ಹಿಂ. ಗುನಾಹ್‌; ಮರಾ. ಗುನ್ನಾ] 

ಗುನ್ಹೇಗಾರ, ಗುನ್ನೇಗಾರ, ಗುಹ್ನೇಗಾರ (ನಾ). ತಪ್ಪುಮಾಡಿದವನು; 
ಅಪರಾಧಿ ; ದೋಷಿ ; ಅನೇಕ ಬಹುನಿಷ್ಣಾತ ಗುನ್ಹೇಗಾರರಂತೆ ಇವನೂ 
ಸಹ... ಹೊರಟುಹೋದನು (ರೇಜಿನಾ, ೨೩೦). ಗುನ್ನೇಗಾರ: 
ಇನ್ನಿತರರು ಗುನ್ನೇಗಾರನ ಬೆನ್ನು ಹತ್ತಿ, ತಿರುಗುವ ಕುನ್ನಿಗಳು (ಅಮಗಾಂ. 
೪೨). ಗುಹ್ನೇಗಾರ : ಗುಹ್ನೇಗಾರರ ಜಾತಿಗಳು.-ಕೊರವರು, ಲಮಾಣಿ 
ಗಳು, ವೊಡ್ಡರು, ಮುಂತಾದ ಜಾತಿಗಳಲ್ಲಿ ಬಹುಜನರು ಕಳವಿನಿಂದ ಜೀವಿ 
ಸುತ್ತಾರೆ (ಕಛಾಗೆ. ೩೮೧). 
[ «ಪಾರ. ಹಿಂ. ಗುನಹ್‌ಗಾರ್‌, ಗುನಾಹ್‌ಗಾರ್‌; ಮರಾ. ಗುನ್ನೆಗಾರ್‌] 

ಗುಪಟೆ "ಗುಬಂಟು' ನೋ. 

ಗುಪಿತ " ಗುಪುತ' ನೋ. 

ಗುಪಿತಕಾಜ (ನಾ). ಗುಟ್ಟುಮಾಡುವವನು ; ವಂಚಕ ; ತಪಸಿಗಳು 
ಕೆಲರುಂಟು ಅದೆಅೊಳು ಶ್ವಪಚರಧಮರು ವುಂಟು . . . ಗುಪಿತಕಾಜರು 
ವುಂಟು ಮಾಜ್‌ದರುಪಮೆಯಲಿ ನೆಲೆಗೊಡದರುಂಟಾ ಚಪಳೆ ಹೊಳದಂದ 
ವನು ಕಾಂಬರು ದಿವ್ಯಯೋಗಿಗಳೂ (ನಿಧಾಗ-. ೫-೮-೨೨). 

[ ಗುಪಿತ (ಎಗುಪುತ) * - ಕಾಲಿ 

ಗುಪಿತವೇಷಿ (ನಾ). ನಿಜರೂಪವನ್ನು ವಾರೆಮಾಚಲು ಕೃತ್ರಿಮವೇಷ 
ವನ್ನು ತಾಳಿರುವವನು ; ವೇಷಧಾರಿ ; ಕಪಟವೆಲ್ಲಿಗೆ ಸಲುವುದೆಂದೆನೆ 
ಗುಪಿತವೇಷಿಯನಲಾ್‌ತು ವಿಭೀಷಣ ಹರಿಗೆ ಸೂಚಿಸಿದ (ಶಿರಾ. ೦೬-೩). 

[ < ಸಂ. ಗುಪ್ತವೇಷಿನ್‌ ] 

ಗುಪುತ, ಗುತ್ತ, ಗುಪಿತ (ಗು). ೧. ಮುಚ್ಚಿ ದ; ಗುಟ್ಟಾದ: ಗುಪುತ 
ಮಹಿಮ ನಮ್ಮ' ವಿಜಯವಿಠ್ಮಲರೇಯ (ಮೋಕ್ಷದೀ. ೩-೩). (ನಾ). ವಿ. 
ರಹಸ್ಯ; ಗೌಪ್ಯ; ಗುಟ್ಟು ನಿನಗೆ ಗುಪುತಂಗಳಂ ಪೇಳ್ದ ಗುರುವಾರೆಲವೊ 
(ತುರಂಗ. ೭೫-೬). ಗುತ್ತ: ೧. ಮೇಲಣ ಪಕಾರಕ್ಕೆ ತಕಾರಂ-ಗುಪ್ತ- 
ಗುತ್ತ; ಸಪ್ತವಿ-ಸತ್ತವಿ. (ಕಮದ. ೨೬೪ ಪ್ರಯೋ) ; ಗುಪ್ತ, ಗುತ್ತ 
(ಕಬ್ಮಾನು. ೧೬೦ ಪ್ರಯೋ). ಗುಪಿತ: ೧. ಉಪಮಾತೀತನು ವಿಪರೀತ 
ಚರಿತನು ಗುಪಿತಪ್ರಕಾಶನು (ಅವಡಂ. ೨೮೭-೧೨೯೯) ; ಅದಾವನೊಬ್ಬನ 
ಗುಪಿತ ನಾಮಾಕ್ಷರದ ಮಂತ್ರವ ಜಪಿಸುವನು | (ನಿಭಾಗ. ೩-೧೫-೨೩). ವಿ. 
ಗುಪಿತವೆಂತಳವಡುವುದಾಶ್ರಯದಪದೆಸೆಯನೆಂತಾನುವಿರಿ (ಕುವ್ಯಾವಿ. 
0-8) ; ಒಂದು ವಸ್ತ್ರದಲಿ ಗುಪಿತದಿಂ ಬರೆ ಮುಂದೆ ಪಕ್ಷಿಗಳುಪಮೆಯಲಿ 
ಕೊಂಡೊಯ್ಕೆ ವಸನವ ಕೃಪಣತನದಲಿ ತನ್ನ ಸೀರೆಯೊಳೊಯ್ದನರ್ಧವನು 
(ನಳದ. ೮-೨); ತನ್ನ ಹೃದಯದ ಗುಪಿತ ಹೊರಬಿ:ಳಬಹುದೆಂದು ಆಕೆ 
ಭಯಪಟ್ಟಳು (ಕೃತಕ್ಕೆ. ೬೩೦). [ ಸಂ. ಗುಪ್ತ] 


26 


ಗುಪ್ತಪುಷ್ಟಿ 


ಗುಪ್ತ (ಗು). ೧. ಅಡಗಿರಂವ ; ಕಾಣದಿರುವ; ಗುಟ್ಟಾದ ; ರಹಸ್ಯ 
ವಾದ; ಹಿಂದಿನ ಆ ಅನುಭವಗಳಿಲ್ಲ ಗುಪ್ತ ಮಾನಸರಂಗದಲ್ಲಿ ಅಡಗಿ ಹೋಗಿ 
ರುವುದೇ ಅದಕ್ಕೆ ಕಾರಣ (ಶಿಕ್ಷದ. ೬೪೯). (ನಾ)..೨. ಗುಟ್ಟು; ರಹಸ್ಯ ; 
ಅವನು ಗುಪ್ತವಾದ ಆಲೋಚನೆಗಾಗಿ ತುರುಕರಿಗೆ ಹೇಳಿಕಳುಹಿಸಿದ್ದನು 
(ಬಂಕಿಮ, ೧೭೯) ; ರಾಯನ ಕೊಲೆಯ ಬಗ್ಗೆ ಗುಪ್ತವಾಗಿ ಪಿತೂರಿ ನಡೆಸ 
ಲಾರಂಭಿಸಿದನು (ಕೃದೇವ. ೭); ಚಕ್ಕಮುಿಕ್ಕಿಯ ಕಲ್ಲಿನಂತರಂಗದೊಳಗ್ಗಿ 
ಗುಪ್ತ ವಾಗಿರ್ಪಂತೆ (ಶ್ರೀರಾಮಾ. ೨೩-೬೨೦). ೩, ಒಂದು ಅರಸಂಮನೆತನ, 
-ರಾಜವಂಶ : ಧರ್ಮನಿಷ್ಮರೂ ರಾಷ್ಟ್ರಪ್ರೇವಿಗಳೂ ಆದ ಗುಪ್ತರ 
ಸೇವೆ ಚಿರಸ್ಮರಣೀಯ (ಜುಕ್ಕಾರ. ೧೦೬ ಬಕ). ೪. ವೈಶ್ಯರಲ್ಲಿ ಒಂದು 
ಪಂಗಡ (ಎಸಮ್ಮೈ. ೪1, ೩), [ಸಂ.] 

ಗುಪ್ತಕ (ನಾ). ಬೇಹುಗಾರ; ಗೂಢಚಾರ; ದಾನವರೊ ಮೇಣ್‌ 
ದಿವಿಜರೋ ಹರಿಸೂನುವಿನ ಗುಪ್ತಕ [ಪಾಕಾಂ ಪ್ರಿಗ]ರೊ ಬರವು ನವೀನ 
ವಾಗಿದೆ (ತೊರರಾ. ೪-೧-೪). [ಸಂ.] 

ಗುಪ್ತಕಾಂಡ (ನಾ), ಸಸ್ಯಗಳಲ್ಲಿ ಹೊಸ ಮೊಳಕೆಗಳನ್ನು ಹೊ ವಿಿಸುವ 
ಕಾಂಡ ; ಬಲಿತ ಶುಂಠಿಯ ಗುಪ್ತಕಾಂಡವನ್ನು ಹಸಿಯ ನೆಲದಲ್ಲಿ 
ಹೂಳಿದರೆ ಇದರಿಂದ ಮೊಗ್ಗೆಗಳು ಹೊರಟು ಎಲೆಗಳನ್ನು ಭೂವಿಮಿಂದ 
ಹೊರಕ್ಕೆ ನೀಡುತ್ತವೆ (ಸಸ್ಕಕಾ. 00). [ಗುಪ್ತ ಕಾಂಡ] 

ಗುಪ್ತಗುಮಿ (ಗು). ಗುಟ್ಟಾಗಿ ನಡೆಯುವ; ರಹಸ್ಯವಾಗಿ ನಡೆ 
ಯುವ ; ಕ್ರಾಂತಿಕಾರಿ ಗುಪ್ತಗಾಮಿಾ ಚಳುವಳಿಯಲ್ಲಿ ಅವರಿಗೆ ಅಪಾರ 
ಅನುಭವವಿದೆ (ಆತ್ಮಾರ್ಪ. ೭೫).' [ಸಂ. ಗುಪ್ತಗಾವಿನ್‌1 

ಗುಪ್ತಗಾಮಿನಿ (ನಾ). ೧. `ಕಾಣದಂತೆ ವರ್ತಿಸುವುದು; ಭಾಕ್ತವಾರಾರ 
ದುಡಿತದಿನೊ ನಿನಗಾಗಿಹುದು ಗುಪ್ತಗಾವಿನಿಯೊ ಯಣ (ವಂಕುಕ. 
690). ೨. ಗೊತ್ತಾಗದಂತೆ ಹರಿಯಂವುದು; ಸರಸ್ವತೀನದಿಯು ಗುಪ್ತ 
ಗಾವಿ:ನಿಯಾಗಿದ್ದಾಳೆ (ಕೂಡ). [ಸಂ. ಗುಪ್ತಗಾವಿನೀ] 

ಗುಪ್ತಚಾರ (ನಾ). ಗೂಢಚಾರ. "ಗುಪ್ತಚಾರಶಾಖೆ' ಪರಾ. [ಸಂ.] 

ಗುಪ್ತಚಾರಶಾಖೆ (ನಾ). ಅಪರಾಧಗಳನ್ನು ಪತ್ತೆಹಚ್ಚುವ ಕಾರ್ಯ 
ವನ್ನು ಗುಟ್ಟಾಗಿ ನಿರ್ವಹಿಸುವ ಸರ್ಕಾರಿಇಲಾಖೆ (1866118206 
Department. ಪತ್ರಿನಿ. ೪೬). [ ಗುಪ್ತಚಾರ ೬ ಶಾಖೆ] 

ಗುಪ್ತಜಲ (ನಾ). ಭೂಮಿಯ ಒಳಗೆ ಅಡಗಿರುವ ನೀರು ; ಭೂಗರ್ಭಜಲ 
(ಗುಪ್ತಜಲ) (ಭೂವಿವ. ೦೨೩). [ಗುಪ್ತ * ಜಲ್ವ] 

ಗುಪ್ತದ್ವಾರ (ನಾ). ಕೋಟೆ ಮುಂತಾದ ಸ್ಥಳಗಳಲ್ಲಿ ಯಾರಿಗೂ ತಿಳಿ 
ಯಂದ ಹಾಗೆ ಬಂದು ಹೆಗಲು ಏರ್ಪಡಿಸಿರುವ ಬಾಗಿಲು ; ಕಳ್ಳ 
ಬಾಗಿಲು ; ಇಬ್ಬರೂ ಗುಪ್ತದ್ವಾರದಿಂದ ಅರಮನೆಯೊಳಕ್ಕೆ ಹೋದರು 
(ಬಂಕಿಮ, ೧೪೭). [ಗುಪ್ತ ೬ ದ್ವಾರ ] 

ಗುಪ್ತನಿಧಿ (ನಾ). ಅಡಗಿಸಿಟ್ಟಿರುವ ಐಶ್ವರ್ಯ , ಬಚ್ಚಿಟ್ಟಿರುವ ನಿಧಿ: 
ನೆಲನ ಗುಪ್ತನಿಧಿಗಳ್‌, ಎಲ್ಲಾ ಮನುಷ್ಕೋಪಯುಕ್ತಂಗಳ್‌ (ಬದ್ಮಪ್ರ 
೨೬-೩೬೯). [ಗುಪ್ತ ನಿಧಿ) 

ಗುಪ್ತಪಾತಕ (ನಾ). ೧. ಗುಟ್ಟಾಗಿ ಮಾಡುವ ಪಾಪ. ೨. ಗುಟ್ಟಾಗಿ 
ಪಾಪವನ್ನು ಮಾಡುವವನು ; ಗುಪ್ತಪಾತಕಂಗೆ ಅಖಂಡೇಶ್ವರನು ಒಲಿ 
ಎಂದೊಡೆ ಎಂತೊಲಿವನಯ್ಯ (ಅಐಂಡೇ. ೯8-೧೨). [ಗುಪ್ತ + ಪಾತಕ ' 

ಗುಪ್ತಪಾತಕಿ (ನಾ). ಗುಟ್ಟಾಗಿ ಪಾಪವನ್ನು ಮಾಡುವವನು; ಏಕಾಂತ 
ದ್ರೋಹಿ ಗುಪ್ತಪಾತಕಿ ಯುಕ್ತಿಶೂನ್ಯಂಗೆ ಸಕಲೇಶ್ವರದೇವರು ಒಲಿ ಒಲಿ 
ಎಂದರೆ ಎಂತೊಲಿವನಯ್ಯಾ (ಸಮಾವ. ೨-೬). 

[ ಸಂ. ಗುಪ್ತಪಾತಕಿನ್‌ ] 

ಗುಪ್ತಪುಪ್ಪಿ (ನಾ). ಒಂದು ಬಗೆಯ ಸಸ್ಯ ; ಕೇಸರಗಳೂ ಶಲಾಕೆಗಳೂ 

ಇಲ್ಲದ, ಆದ ಕಾರಣ ನಿಜವಾದ ಹವು ಕಾಯಿಗಳಿಲ್ಲದ, ಸಸ್ಯ(ಜರಿಗಿಡಗಳು, 
161 


ಗುಪ್ತಮತದಾನ 


ಪಾಚಿಗಳು, ಮೊ.ವು.) : ಗುಪ್ತಪುಷ್ಟಿ (0೫76088. ಇಂಕನಿ). 
[ಗುಪ್ತ + ಪಸ್ಟಿ,) 
ಗುಪ್ತಮತದಾನ (ನಾ). ಗುಟ್ಟಾಗಿ ಮತ ನೀಡುವಿಕೆ, ರಹಸ್ಯ 
ಮತದಾನ : ಗುಪ್ತಮತದಾನ ಪದ್ಧತಿಯಿಂದ ಆಯ್ಕೆ ನಡೆಯಬೇಕಾಗಿತ್ತು 
(ಭೂಮಿತಾ. ೭೪). [ಗುಪ್ತ * ಮತದಾನ] 
ಗುಪ್ತರೋಗ (ನಾ). ಬಹಿರಂಗವಾಗದೆ ಅನುಭವಿಸುವ ಕಾಯಿಲೆ, 
ಮೇಹರೋಗ ; ಗುಹ್ಯರೋಗ ; ನೀನು ಗುಪ್ತರೋಗ ತಗಲಿಸಿ 
ಕೊಂಡಿರುವೆ (ಜಯಂತ. ೧೨೯೪. [ಗುಪ್ತ ರೋಗ] 
ಗುಪ್ತಲಿಪಿ (ನಾ). ರಹಸ್ಯವಾದ ಲಿಪಿ; ಇತರರಿಗೆ ತಿಳಿಯಬಾರದೆಂಬ 
ಉದ್ದೇಶದಿಂದ ಕಲ್ಪಿಸಿಕೊಂಡಿರುವ ಗೂಢಲಿಪಿ; ಗಂಪ್ತಲಿಪಿಯಲ್ಲಿ 
ಸಾಹಿತ್ಯ ಬರೆದುದರಿಂದ . . . ಅಜ್ಞಾತವಾಸಪ್ರಾಯರಾಗಿಯೂ 
ಬಾಳಿದರು (ಮಸಾಹಿ. ೮. [ ಗುಪ್ತ * ಲಿಏ) 
ಗುಪ್ತವೇಷ (ನಾ). ನಿಜವಾದ ರೂಪವನ್ನು ಮರೆಮಾಚಲು ಹಾಕಿ 
ಕೊಳ್ಳುವ ಬೇರೆ ವೇಷ; ಛದ್ಮವೇಷ ; ಮಹಾಮಹಿಮನೊಂದು ಗುಪ್ತ 
ವೇಷಮಂ ಕೈಕೊಂಡಧ್ವರಕ್ಕೆ ನಡೆಶಪ್ಪು ಗಳ (ನಂಬಿರ. ೧೬-೦೩೪). 
[ಗುಪ್ತ + ವೇಷ] 
ಗುಪ್ತಸಲಿಲ (ನಾ).ಗುಪ್ತಜಲ ; ಆದರೆ ಗಂಪ್ತಸಲಿಲಳಾದ ಫಲ್ಲುನದಿಯ 
ಉಸುಕಿನ ಹಾಗೆ ಅವರು ನಮ್ಮ ಸಾಂಸಾರಿಕ ಸಂಗತಿಗಳನ್ನೆಲ್ಲ ತಮ್ಮ ಅಂತ 
ರಂಗದೊಳಗೆ ಹೀರಿಕೊಂಡು ಬಿಟ್ಟಿದ್ದಾರೆ (ಇಪ್ಶಕ. ೪ಬ. [ಗುಪ್ತ *ಸಲಿಲ] 
ಗುಪ್ತಹೇರ (ನಾ). ಬೇಹುಗಾರ; ಗೂಢಚಾರ ; ವಿಭೀಷಣನು ಶರಣಾ 
ಗತನಾದವನಾದರೂ ಆಗಿರಲಿ ಗುಪ್ತಹೇರನಾದರೂ ಆಗಿರಲಿ ಆತನನ್ನು 
ನನ್ನ ಬಳಿಗೆ ಕರೆದುಕೊಂಡು ಬರಬೇಕು (ತುಳಸಿ. ೨೮೫) ; ವೀರಮಲ್ಲನು 
ಕನೋಜದ ಗೃಹವರ್ಮನಿಂದ ಕಳುಹಿಸಲ್ಪಟ್ಟ ಒಬ್ಬ ಗುಪ್ತಹೇರನಿದ್ದನು 
(ಪರಮೇ. 3೧]. [ಗುಪ್ತ * ಹೇರ] 
ಗುಪ್ತಹೇರಿಗ (ನಾ). - ಗುಪ್ತಹೇರ ; “ ಪ್ರಣಿಧಿಃ, ಗುಪ್ತಪೂರುಷಃ - ಈ 
೨ ಗುಪ್ತಹೇರಿಗಗಳ್‌” (ಹಲಾಯು. ೬೩೦-೨೭೦1.  [ ಗುಪ್ತ 4 ಹೇರಿಗ] 
ಗುಪ್ತಿ (ನಾ). ೧. ಕಾಪು;ರಕ್ಷಣೆ. ೨. ಮುಚ್ಚಿಡುವುದು; ಜೋಪಾನ. 
೩. ಸರೆಮನೆ ; ಕಾರಾಗೃಹ. ೪. ನೆಲಮಾಳಿಗೆ; “ಗುಪ್ತಿಃ -ನೆಲ 
ಮಾಳಿಗೆ, ರಕ್ಷಣೆ, ಸೆರೆಮನೆ” (ಸಿದ್ಧಾಂತಿ. ೩೩೮). ೫. ನೆಲದಲ್ಲಿ ಉಂಟಾದ 
ಬಿಲ,-ರಂಧ್ರ. ೬. ಕೊಳೆನೀರು ಕೂಡುವ ಸ್ಥಳ; ಬಚ್ಚಲು ಗುಣಿ. 
೭. ಕಲ್ಲಿನ ಪ್ರಾಕಾರ,-ಗೋಡೆ ; ಪೌಳಿ; ಸೌಮಿಶ್ರಿಯ ಸುತ್ತಣ ರಣ 
ಭೂಮಿಯನಿಂಬಾಗೆ ಸಮಣ . . , ಸಂಗ್ರೀ ವಂ ವಿದ್ಯಾಮಯಮಂ 
ಸಪ್ತಗುಪ್ತಿಯಂ ನಿರ್ಮೀಸಿದಂ (ಪಂರಾಮಾ, ೧೪-೩೫). ರೆ. ಕತ್ತಿಯ 
ಅಲಗನ್ನು ಹಂದುಗಿಸಿರುವ ಪೊಳ್ಳಾದ ಕೈಕೋಲು; ಯಮನಪ್ಪ... 
ಹರಿತವಾದ ಚೂರಿಯನ್ನು ಬಚ್ಚಿಟ್ಟ ' ಗುಪ್ತಿ 'ಯನ್ನು ಹಿಡಿದು ದಕ್ಷಿಣಾಭಿ 
ಮುಖವಾಗಿ ಹೊರಟನು (ಮನೆಚಿ. ೧೬೪). ೯. [ಜೈನ] ಮನೋ 
ವಾಕ್ಕಾಯಗಳನ್ನು ನಿಗ್ರಹಿಸುವುದು; ಮನೋಗುಪ್ತಿ, ವಃಗ್ಗುಪ್ತಿ. 
ಕಾಯಗುಪ್ತಿ ಎಂಬ ತ್ರಿವಿಧಗುಪ್ತಿಗಳು : ಸಮಿತಿಯಿಂಂ ಗುಪ್ತಿಗಳಂ 
ಪಾಲಿಸಿ ಪಂಚಮಹಾವ್ರತಲೀಲೆಯಿನೆಸೆದಂ ಪ್ರಮಾದವೀಲ್ಲೆನೆ ಮುನಿಪಂ 
(ಮಲ್ಲಪು. ೦೧-೧೩) ; ಮತಿ ಕಂಭಂ ಘನಮಾಗುವ ಧೃತಿ ಕೇರ್‌ ಗುಪ್ತಿಗಳೆ 
ಪಡಿಗಳಾಗಿರ್ದ ಮಹಾವುತಗ ೈಹಮಿನಿಸುಂ ಛಿದ್ರಾನ್ವಿತಮಾದೆ.ಡೆ ವಸ್ತು 
ವೆಲ್ಲಮುಂ ಕೋಟ್ಟಿಡದೇ ಶ್ಚಿ(ಬೀವಸಂ. [(೧೫೯-೨೧) ; ಪರಮಗುಣಮೊಂದೆ 
ಸಂಯಮಿಗೆರಡು ತಪಂ ಮೂಜು ಗಂಪ್ತಿ (ಪುಷ್ಕಪು. ೦೩-೫೨). 
ಗುಪ್ತಿಯವರು ಎ ಕತ್ತಿಯ ಅಲಗನ್ನು ಹುದುಗಿಸಿರುವ ಕೋಲನ್ನೂ 
ಪಡೆದಿರುವವರು; ಗುಪ್ತಿಯವರೂ, ಬಡಿಗೋಲಿನವರೂ, ಹಣೆಮಟ್ಟದ 
ದೊಣ್ಣೆಯ ವರೂ, ಸಿದ್ಧವಾಗಲಿ (ಪೇಟಿಮಾ, ೩). [ ಸಂ.) 


೨೫೫೬ 


26 


80 


ಗುಬರು, 


ಗುಪ್ತಿಗ (ನಾ). ಎ ಗುಪ್ತಹೇರ : ರಾಯನಾಯುಷ್ಕಾವಸಾನದ ರಾಯಸವ 
ಬರೆಸಿದರು ಕೈಕೆಯ ರಾಯನಗರಿಗೆ ಕಳುಹಿದರು ಬಳಿಕಾಪ್ತ ಗುಪ್ತಿಗರ 

[ಗುಪ್ತ + - ಇಗ] 

ಗುಪ್ತಿಗುಪ್ತ (ನಾ). [ಜೈನ] ಮೂರು ಬಗೆಯ ಗುಪ್ತಿಗಳಿಂದ 
ಕಾಪಾಡಲ್ಪಟ್ಟವನು: ಮನಮಂ ನುಡಿಯಂ ವೆಂಯ್ಯಂ ತನಗೆ ವಶಂಮಾಡಿ 
ಗುಪ್ತಿಗುಪ್ತಂ ಮುನಿಯೆಂಬಿನೆಗಂ ನೆಗಟ್ಚಿಂ (ಆದಿಫು. ೬-೨೪); ಗುರು 
ಭತ್ತರೆಂಬುದು ಗುಣಾನ್ವಿತರೆಂಬುದು ಗುಪ್ತಿಗುಪ್ತರೆಂಬುದು ನಯನಂದಿ 
ದೇವರಂ (ಸುಕುಮೂ. ೧-೨೩). [ಗುಪ್ತಿ * ಗುಪ್ತ) 

ಗುಪ್ತಿಗೆಯ್‌, ಗುಪ್ತಿಗೈ (ಕ್ರಿ). ೧. ಕಾಪಾಡು ; ರಕ್ಷಿಸು; ಬಲ್ಲನಿತನೆಂತೊ 
ಅವಿಯಿಪಂ ಗುಪ್ತಿಗೆಯ್ವಿಂ (ಸಂಸಪ. ೧೧-೨೬). ಗುಪ್ತಿಗೈ : ೨. ಬಚ್ಚಿಡು ; 
ಮರೆಮಾಡು ; ಉದಗ್ರಸ್ಸುರತ್ಯ ವಿಕಾವ್ಯಪ್ರಕಟ ಪ್ರಭಾವಮನದಂ 
ಕೀಳ್ಯಬ್ಬಿಗಂ ಗುಪ್ತಿಗೈದವರಾತ್ಮೀಯಕೃತಿಪ್ರಭಾವತೆಯನಾದಂ ತೋರ್ಪ 
ಮೋಲ್‌ (ರಾಜರೇ. ೮೦೯೫). [ಗುಬ್ಬಿ *- ಕೆರ್ಯ) 

ಗುಪ್ತಿಗೈ " ಗುಬ್ಬಗೆಯ್‌ ' ನೋ, 

ಗುಪ್ತಿತ್ರಯ (ನಾ). [ಜೈನ] ಮೂರು ಬಗೆಯ ಗುಪ್ತಿಗಳು; ಮನೋ 
ಗುಪ್ತಿಯುಂ ವಾಗ್ಗುಪ್ತಿಯುಂ ಕಾಯಗುಪ್ತಿಯುಮೆಂಬ ಗುಖ್ತತ್ರಯ 
ದೊಳಂ (ಅಜಿಪು. ೭-೮ ವ) ; ಅಜ್‌ವಿಂ ಗುಪ್ತಿತ್ರಯದಿಂ ನೆಆ್‌ದಿರ್ದಂತ 
ರ್ಮುಹೂರ್ತದಿಂ ಪಿಂಗಿಸುವರ್‌ (ಜೀವಸಂ. ೧೬೮-೧೫). [ಗುಪ್ಪಿ ತ್ರಯ) 

ಗುಪ್ತಿವಾದ (ನಾ). ಗುಟ್ಟಾದ ಮಾತುಕತೆ; ರಹಸ್ಯವಾದ ಮಂತ್ರಾ 
ಲೋಚನೆ: (8). [ಗುಪ್ತಿ * ವಾದ್ಯ 

ಗುಪ್ಪಟ್ಟೆ (ನಾ). ಒಂದು ಬಗೆಯ ಗಿಡ; ಗುಪ್ಪಟ್ಟೆ ಗಿಡ, 
ಗಿಡ (ಮೈಔಗಿ. ೬೧-೨೪೨). [?) 


(ತೊರರಾ. ೨-೬-೧). 


«ಆ 
ಸಣ್ಣಬ ಂಡ್ಲೆ 


ಗುಪ್ಪಟ್ಟೆಸೆರಗು (ನಾ). “ಅಂಚಿನಲ್ಲಿ ಗುಪ್ಪಟ್ಟೆಕಾಯಿನ ಚಿತ್ರವಿರುವ 


ಸೆರಗು” (ನಾಪದ. ಟಪೃತ): ಅಂಚು ಗುಪ್ಪಟ್ಟೆಸೆರಗಿನ ಸೀರೇನುಟ್ಟ 
ಕೆಂಚೇರ ಸೋಬನಕೆ ಕರಸವ್ವ (ನಾಪದ. ೧೧೪). 
[ ಗುಪ್ಪಟ್ಟೆ + ಸೆರಗು; (ಎಸೆಟಿಂಗು)] 

ಗುಪ್ಪನೆ (ಅ). ತಟ್ಟನೆ; ಅನಿರೀಕ್ಷಿತವಾಗಿ; ಕರಿಯ ಗುಡಾರದಂತೆ 
ಗುಪ್ಪನೆ ಮೈಯಲ್ಲ ಗಪ್ಪಿ (ಸೌಗಂಧಿ. ೩೫೬-೧) ; ಗುಪ್ಪನೆ ಬಂದು ಕುಳಿತು 
ಬಿಟ್ಟ (ರೂಢ). ([ ಗುಪ್ಕ್‌ + - ಅನೆ] 

ಗುಪ್ಪು, ಕುಪ್ಪು;' ನೋ. 

ಗುಪ್ಪು « ಕುಪ್ಪ್ಯು' ನೋ. 

ಗುಪ್ಪ್ಳ್ಕು "ಕುಪ್ಪ್ಮು' ನೋ. 

ಗುಪ್ಪ್ನು (ನಾ). ಮುಸುಕು; ಗುಬುರು ; ಸ್ನಾನ ಮಾಡಿದಾಗ ಒಂದೆರಡು 
ಹನಿ ನೀರು ಕಿವಿಗೆ ಹೋಗಿ . . . ಕಿವಿಯ ತಮಟೆಯು ಇತ್ತ ಅತ್ತ 
ಅಡಲಾಗದೆ ಗುಪ್ಪುಹಾಕಿಕೊಂಡಂತಾಗುವುದು (ಮನೋನಂ. ೩೯೪. [7] 

ಗುಪ್ಪೆ,  ಕುಪ್ಪೈ' ನೋ. 

ಗುಪ್ಪೆ, (ನಾ). ಒಂದು ಬಗೆಯ ಗಿಡ; “ ಮಿಸಿಃ-ಸಬ್ಬಸಿಗೆ, ಗುಪ್ಪೆ, 
ಕಾಡಸಬ್ಬಸಿಗೆ” (ಓಷಧಿ. ೧೨೫). [?] 

ಗುಪ್ಪೆಗೊರ್‌ « ಕುಪ್ಪೆಗೊಳ್‌' ನೋ. 

ಗುಬಚಿ « ಗುಬ್ಬಚ್ಚಿ? ನೋ. 

ಗುಬಟು « ಗುಬುಟು' ನೋ. 

ಗುಬರಿಸು (ಕ್ರಿ). ಮರೆಯನ್ನು ಮಾಡಿ ರಕ್ಷಿಸು; ಮುಸುಕುಹಾಕಿ 
ಕಾಪಾಡು ; ಹದ್ದು ಗುಬರಿಪುದೆ ಕಬ್ಬಕ್ಕಿ ಮರಿಯಂ? (ಜೆಬೈರೆ. ೩-೩೬). - 

[ ಗುಬರ್ಯು (<ಎಗುಬುರು) + - ಇಸ್ಕು] 

ಗುಬರು, (ಕ್ರಿ). “ತಾಯ ರೆಕ್ಕೆಗಳಲ್ಲಿ ಮರೆಯಾಗಿರು; ತುಂಬ 

ಅಡಗಿರು” (ಸಿ6ಕೋ. ೦೬೪). [ ಗುಬುರು) 


ಗುಬರ್ಕು ೨೫೫೭ ಗುಬ್ಬಿ, 


ಗುಬರುಗಟ್ಟು, (ಕ್ರಿ). ಎಲೆಗಳಿಂದ ದಟ್ಟವಾಗು,-ಸಾಂದ್ರವಾಗು : ೧೮೪-೦೧). ಗುಬರ್ಕು: ೧. ಗಿಡ ಗುಬರಾಗಿನೆ (ಕೂರಿ). ೨. ಭಯದಿಂದಲೂ 
(ಣಿ. ವಿ. (ಗಾಡಿ ಮೊದಲಾದುವುಗಳಿಗೆ) ಕಮಾನು ಕಟ್ಟು,- . ಬಟ್ಟೇ ಗುಬರನ್ನು ಹಾಕಿಕೊಂಡಿದ್ದ ದರಿಂದಲೂ ಅವಳ ಮುಖ 


ಗುಬರ್ಯು « ಗುಬುರು' ನೋ. | ವೆಂಬ ಪಿರಿದಾದ ಗುಬುರಿನ ತಾಳವೃಕ್ಷದೊಳ್‌ ಬೆಕಿದು ಬಲಿತು (ಸೌಗಂಧಿ. 
ಮುಸುಕು ಹಾಕು; ಬೋಳುಗಾಡಿ ತರಬೇಡ. ಗುಬುರಗಟ್ಟಿಕೊಂಡು ಬಾ| | ದಿಂದ ಬೆವರು ಹರಿಯುಶಿತ್ತು (ಮುಸುಗ. ೧೯೫). " ಗಂಬರುಹಾಕು ' 
| 


(ಕೂಢಿ). [ ಗುಬರ್ಕ್ಯು (-ಆಗುಬುರು) + ಕಟ್ಟು,) | 6 ಪರು. ಗುಮುರು: ೧. ಪಕ್ಷಿಗಳಿಲ್ಲ ಸಂಚಾರವಂ ಬಿಟ್ಟು ಕಲಕಲಧ್ವನಿಗಳಂ 
ಗುಬರುಗಟ್ಟು, (ನಾ). ತಲೆಯಿಂದ ಮೊಳಕಾಲವರೆಗೆ ಮುಚ್ಚುವ | ಮಾಡುತ . . .ಗುಮುರುಗಳೆಲ್ಲಿ. . . ಗುಂಪುಸುಂಪಾಗಿ ಸೇರಿ (ಸೌಗಂಧಿ. 
ಒಂದು ಬಗೆಯ ಮೇಲ್ಮುಸುಕು; (ಕಿ). ೧೮೪-೧0). [ ಇತೆಲು. ಗುಬುರು, ಗುಮುರು 
[ ಗುಬರ್ಕು (ಆ ಗುಬುರು) + ಕಟ್ಟು) ಗುಬುರುಪೊದೆ (ನಾ). ಪೊದರುಪೊದರಾಗಿ ಬೆಳೆದಿರುವ ಪೊಪೆ,- 
ಗುಬರುಗಿಡ (ನಾ). ದಟ್ಟವಾದ ಎಲೆಗಳಿಂದ ತುಂಬಿರುವ ಗಿಡ ; (೪. ಗುಲ್ಮ: ಇದರ ಚಿಸ್ಕಿ ಅಡವಿ ಆದಾಗ್ಯೂ ದೊಡ್ಡದೊಡ್ಡ ಗುಬುರುಪೊದೆಗಳು 
[ಗುಬರ್ಕು (ಆ ಗುಬುರು) + ಗಿಡ (ಆ ಗಿಡು)) "(20 ಶಾನೇ ಉಟ) (ಕಥಾಮಂ. 1೫, ೧೭). [ಗುಬುರು + ಪೊದೆ] 
ಗುಬರುದಲೆ (ನಾ). ಸೊಂಪಾಗಿ ಬೆಳೆವಿರುವ ಕೂದಲುಳ್ಳ ತಲೆ ; (೪. ಗುಬುರುಭಂಡಿ (ನಾ). ಕಮಾನು ಕಟ್ಟಿರುವ ಬುಡಿ, ಕಮನಾನುಗಾಡಿ ; 
[ ಗುಬರ್ಕು (ಆ ಗುಬುರು) + ತಲೆ, ] ಕೊಲ್ಲಾರಬಂಡಿ; ಬಿಸಿಲು ತಾಗದಂತೆ ಗುಬುರುಭಂಡಿಗಳಲ್ಲಿ ಮುಸುಗಿಟ್ಟು 
ಗುಬರುಹಾಕು " ಗುಬುರುಹುಕು' ನೋ. |  ಸಲ್ಲರ ಬೆರದೂ . . . ಬಂದರು ಸೂಳೆಯರು (ಸೌಗಂಪ. ಹ-೩೨).- 
ಗುಬಲಕ್ಕಿ (ನಾ). (ಉಕ) ಕುಚ್ಚಿದ ಬತ್ತದಿಂದ ಮಾಡಿದ ಅಕ್ಕಿ ; | [ ಗುಬುರು + ಭಂಡಿ, (ಬಂಡ್ಮಿ) ) 
ಕುಸುಬಲಕ್ಕಿ ; ಕುಚ್ಚಲಕ್ಕಿ ; ಗುಬಲಕ್ಕಿಯಿಂದ ಇಡ್ಡಲಿ ಮಾಡುತ್ತಾರೆ 15; ಗುಬುರುಹಾಕು, ಗುಬರುಹಾಕು (ಕ್ರಿ). ಮುಸುಕುಹಾಕು; ಮರೆ 
(ರೂಢಿ). [ ಆ ಕುದುಪಲಕ್ಕಿ ] ಮಾಡು; ಮೂಲೆಯ ಲ್ಲಿ ಗುಬುರುಹಾಕಿಕೊಂಡು ಕಂಳಿತು. . . ಗುಂಪ ಲ್ಲಿ 
ಗುಬಳ (ನಾ). ಒಂದು ಜಾತಿಯ ಗೂಗೆ; ಹಂದಿಗೀರನ ಹಕ್ಕಿ ; ಗೋವಿಂದ ಅಂದು ಮನೆಗೆ ಬರುತ್ತಿದ್ದ (ನನ್ನೂರು. ೨3೯೯). ಗುಬರುಹಾಕು; 
ನಭ ಸುರಿದುದರುಣೋದಕವ ಚೀರ್ದವು ಗೂಬೆ ಗುಬಳಗಳೂ (ಆನಂರಾ. ಒಬ್ಬ ಮನುಷ್ಯ ಕಂಬಳಿ ಗುಬರುಹಾಕಿಕೊಂಡು . . - ಹೊಲಕ್ಕೆ ಇಳಿದ 
8-8-೨೮). [ - ಮರಾ. ಘಬಡ) (ಕಲನೆ. ೦೭೭). [ಗುಬುರು * ಹಾಕು (ಇಪಾಯ್ಯು,) ) 
ಗುಬಾರು, (ನಾ). ಗುಂಪಿನ ಗದ್ದಲ,-ಗಲಾಟೆ ; ಇಡೀ ನಗರದಲ್ಲಿ ದೊಡ್ಡ |೩| ಗುಬ್ಬಕ್ಕಿ " ಗುಬ್ಬಿಹಕ್ಕಿ' ನೋ. 
ಗುಬಾರು ಹುಟ್ಟಿತು (ವಾಗ್ಮೇವಿ. ೨೭೭). [ *-ಅರ. ಹಿಂ. ಗುಬಾರ್‌) ಗುಬ್ಬಚ್ಚಿ, ಗುಬಚಿ (ನಾ).ಎಗುಬ್ಬಿ ೧; ಗುಬ್ಬಚ್ಚಿಯ ನೇತ್ರದಂತೆ ವರ್ಣವು 
ಗುಬಾರ್ಕು (ನಾ). ಬಾವು; ಊತ; “ಗುಬಾರ:ಎಉಬಾರು ; ಉಳ್ಳ ನೇತ್ರಗಳು (ಸೌಗಂಧಿ. ೨೭೮-೦೮) ; ಗುಬ್ಬಚ್ಚಿಯೊಂದು ಬಂದು 
ಬಾವು” (ಜಾನಕೋ. ೪೯). "ಗುಬುರು' ಪರಾ. [?] ಚಿಲಿಏಲಿಗುಟ್ಟುತ್ತಿದ್ದರೆ (ಶಿಕ್ಷದ. ೩೩೮). ಗುಬಚಿ : ಗರುಡಗಸದಳವಸ್ಟ 
ಗುಬುಕಟ್ಟು (ನಾ). ಶಲೆಗೆ ರಕ್ಷಣಾರ್ಥವಾಗಿ ಬಟ್ಟೆ ಕಟ್ಟುವಿಕೆ ; ಕಜ್ಜವ ಪರಿಹರಿಸಲಾಪುದೆ ಗುಬಚಿ (ಕೋಗಯ. ೮-೧೩). 
ಯುಧಿಷ್ಠಿರನು ಮೊದಲಾದ ಕೌರವಕುಮಾರಕರು ಕವಚಗಳನ್ನು ತೊಟ್ಟು, |25 [ ಗುಬ್ಬಿ * ಅಚ್ಚಿ) 
ವಸ್ತ್ರಗಳಿಂದ ಗುಬುಕಟ್ಟುಗಳನ್ನು ಕಟ್ಟಿಕೊಂಡು (ಕೃವಾಆ. ೨8೦); ಮಗುವಿಗೆ ಗುಬ್ಬಚ್ಚಿಗಿಡ (ನಾ). ಒಂದು ಬಗೆಯ ಗಿಡ; ಗುಬ್ಬಚ್ಚಿಗಿಡ, ಚುಳ್ಳಿ 
ಶೀತವಾಗದಂತೆ ಗುಬುಕಟ್ಟು ಕಟ್ಟು (ರೂಂ). [ -ಗುಬುರು* ಕಟ್ಟು, ಮುಳ್ಳಿಗಿಡ (ಮೈಡಗಿ. ೧೦-೦೯೮). [ ಗುಬ್ಬಚ್ಚಿ * ಗಿಡ (ಗಿಡು) ] 
ಗುಬುಗುಬು (ನಾ). ಒಂದು ಅನುಕರಣಶಬ್ದ ; ಗಾಯ ನೋವಾಗಿ ಗುಬು| | ಗುಬ್ಬಚ್ಚಿಬಾಳೆ (ನಾ). ಒಂದು ಬಗೆಯ ಬಾಳೆ ; ಗುಬ್ಬಚ್ಚಿಬಾಳೆ, 
ಗುಬು ಎನ್ನುತ್ತಿದೆ (ರೂಢ) ; ಡಬ್ಬಿಯ ಮುಚ್ಚಳ ತೆಗೆದ ಕೂಡಲೆ ಹುಳು ಕನ್ನೆಸೊಪ್ಪು (ಮೈಔಗಿ. 3೪-೪೩೮). [ಗುಬ್ಬಚ್ಚಿ * ಬಾಳ್ಗೆ (ಆಬಾಲ) ] 
ಗಳು ಗುಬುಗುಬು ಎಂದು ಎದ್ದುವು (ರೂಢ). 30 :ಗುಬ್ಬಚ್ಚಿಹೂ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಹೂವು: 
ಗುಬುಟಿ « ಗುಬುಟು' ನೋ. ಸಣ್ಣದಾಸವಾಳ, ಗುಬ್ಬಚ್ಚಿಹೂ (ಮೈಔಗಿ. ೪೩-೮೫೫). 
ಗುಬುಟು, ಗುಪಟೆ, ಗುಬಟು, ಗುಬುಟಿ (ನಾ). ೧. ಗುಂಡಾದ ವಸ್ತು; [ ಗುಬ್ಬಚ್ಚಿ * ಹ್ಮೂ (ವ ಪ್ಯೂ) ) 
ಉಬ್ಬು ; ಗುಮುಟ : ಗುಬುಟಿನ ಬಾವುಟಗಳು ಪಟಪಟಿಸುತಲೊಲೆದವು ಗುಬ್ಬಳಿಕೆ (ನಾ). ಹಕ್ಕಿಗಳ ಕೂಗು ; ಕೂಜಿತ : ಪಿಕಳಾರಗಳ ಸಿಳ್ಳುಲಿ 
ನಲವೆರಚಿ (ನಾಪದ. ೦೬೯). ೨. ಲೋಹದ ಗುಂಡು, - ಗೋಲಿ; ಯಾಗಲಿ ಹೊರಸಲುಹಕ್ಕಿಗಳ ಗುಬ್ಬಳಿಕೆಗಳಾಗಲಿ . . . ಕೇಳಿಸುತ್ತಿರ 


“ಗುರಾಣಿಯ ಮಧ್ಯೆ ಅಥವಾ ಕೆತ್ತನೆಯ ಕೆಲಸದ ಮಧ್ಯೆ ಇರುವ ಲೋಹದ |86| ಲಿಲ್ಲ (ಮಲೆಮ. ೬೪. [ಗುಬ್ಬಳಿಸು + -ಣಕೆ] 
ಗುಂಡು, ಗುಬುಟು” (3೦6. ಇಂಕನಿ). ೩. ಮೈಮೇಲೆ ಪೆಟ್ಟಿನಿಂದ ಗುಬ್ಬಳಿಸು (ಕ್ರಿ). ೧. (ಪಕ್ಷಿಗಳು) ಕೂಗು.- ಧ್ವನಿಮಾಡು; ಮಾಡುಗಳ 


ಉಂಟಾಗುವ ಬೋರೆ; ಕಂಬ ತಗುಲಿ ಹಣೆಯಲ್ಲಿ ಗುಬುಟು ಎದ್ದಿದೆ| | ಮೇಲೆ ಪಾರಿವಾಳಗಳು ಗುಬ್ಬಳಿಸುತ್ತಲೂ ಇವೆ (ಹೆಜೈರ. ೧೯); 
(ಕೂ). ಗುಪಟೆ: ೩. ನನ್ನ ಮೈಕೈ ಎಲ್ಲಾ ನೋವು. ತಲೆಯ ಹಿಂಭಾಗದಲ್ಲಿ ಪಾರಿವಾಳಗಳು ಗುಬ್ಬಳಿಸಿಕೊಂಡು ಅರಮನೆ ಕಿರುವುನೆಯ ಮೇಲೆಲ್ಲ 

. .- ಮುಟ್ಟಿ ನೋಡಲಾಗಿ ಗುಪಟೆ ಎದ್ದಿತ್ತು (ಸಕತೆ. ೭೪), ಗುಬಟು ೬ ೨. ಓಡಾಡುತ್ತಿದ್ದ ವು (ಪುಟ್ಟರ. ೯); ನನ್ನ ಚಿತ್ತವಂತೂ ಗೂಡು ಕಳೆದುಕೊಂಡು 
ಕೀಲಿ ಕೈಯ ಮತ್ತೊಂದು ತುದಿಯಲ್ಲಿ ಒಂದು ಗುಬಟು ಇದೆ (ವಿಠ್ಞಾವಿ. | 40 ಗುಬ್ಬಳಿಸುವ ಗುಬ್ಬಚ್ಚಿಯ ಹಾಗೆ . . . ಹಾರಾಡಿ ಸುತ್ತುತ್ತಿತ್ತು 
೨೪. ಗುಬುಟಿ : ೩. ಹಣೆಗೆ ಒಂದು ಗುಬುಟಿ ಎದ್ದಿತ್ತು (ದಾಬಲಿ. ೦೦೬). | 1 (ಇಪ್ಶಕ. ೦೮೭). ೨. ಬಿಕ್ಕಳಿಸು ; ಬಿಕ್ಕು : ರಾಮಚಂದ್ರಂ . . . 

[ ಆಬುಗುಟು. / ತೆಲು. ಗುಬಕ ) ಗದ್ಗದಿಸಿ ಗುಬ್ಬಳಿಸಿದನೆನಲೈ ನುಡಿಸಿದನ್‌ (ಶ್ರೀರಾಮಾ. ೧೬೪-೩೩೩)- [?] 

ಗುಬುರು, ಗುಬರ್ಕು, ಗುಮುರು (ನಾ). ೧. (ಎಲೆ ಮೊದಲಾದುವು] [ಗುಬ್ಬಿ ಗುಬ್ಬೈ, (ನಾ). ೧. ಗುಬಂಟು; ಉಬ್ಬಿಕೊಂಡಿರುವುದು. 


ಗಳ) ಸವುದಾಯ,-ದಟ್ಟಣೆ: ಮಾವಿನಮರದ ಗುಬುರಿನೊಳ್‌ ಗುಂಪು " ಗುಬ್ಬಿಬೇಳೆ ', " ಗುಬ್ಬಿಮೊಳೆ? ಪರಾ. ೨. ಗುಂಡಿ; ಬಿರಡೆ : 
ಮಾಡಿ (ಸೌಗಂಧಿ. ೦೬೪-3); ಎಳೆಚಿಗುರುಗಳ ಗುಬುರುಗಳಂ ನೋಡಿ | «6 ನಿಲುವಂಗಿಯಲ್ಲಿ ವಜ್ರದ ಗುಬ್ಬಿಗಳು (ಪ್ರಕಾಶ.೩); ಕುಬುಸದ ಮಧ್ಯೆಯ 
(ಸೌಗಂಧಿ. ೨೩೦-೦೬). ೨. ಆಚ್ಛಾದನೆ ; ಮುಸುಕು; ಮರೆ; ಆಕಾಶ ಗುಬ್ಬಿ ಕಳಚಿಹೋಗಿದ್ದಕ್ಕೆ, ಕೊರಳಲ್ಲಿಯ ಬೆಳ್ಳಿಎಳೆಯಲ್ಲಿದ್ದ 'ಪಿನ್ನ'ನ್ನು 


ಗುಬ್ಬಿ 


ಹಾಕಿ "ಫಿಟ್‌' ಮಾಡಿದಳು (ಹೊಸಕ್ತಿ. ೪೭.) ಗುಬ್ಬೈ: ೧. ಕಣ್ಣುಬ್ಬೆ ? 
ಪರಾ. [ದೇ.8 ತುಳು. ಗುಬ್ಬಿ, ಗುಬ್ಬೆ; ತೆಲು. ಗುಬ್ಬ ] 
ಗುಬ್ಬಿ, (ನಾ). ೧. ಒಂದು ಜಾತಿಯ ಸಣ್ಣಪಕ್ಷಿ; ಗುಬ್ಬಚ್ಚಿ ; ಚಟಕ : 
“ ಕಲವಿಂಕಃ, ಚಟಕಃ , , ಗೃಹಬಲಿಭುಕ್‌, ನೀಲಕಂಠಃ -ಈಳ 
ಗುಬ್ಬಿ(ಲು) ” (ಹಲಾಯು. ೪೧-೯೦); “ಓಕಸೌಕಸಮೆನಲು ಚಟಕಮೆನೆ 
ಕಲವಿಂಕವಾ ಕಾಳಕಂಠಮೆನೆ ಗುಬ್ಬಿ” (ಮಂಗರಾ. ೩೦-೬) ; ನುಗ್ಗಿಯ 
ಬನಕ್ಕೆ ಗುಬ್ಬಿ ಕೋಗಿಲೆಯೆಂಂಬಂತೆ [ಅಗಸೆಯ ಮರಕ್ಕೆ ತೊನಸೆ ಮಣ? 
ದುಂಬಿಯೆಂಬಂತೆ? (ಧರ್ಮಾಮೃ. ೭-೨೨೯); ನಾನಾಬಲೆಗಳಲಿ ಕುಳಿಗಳಲಿ 
ಬೀಸಿದ ಬಲೆಗೆ ಬಿದ್ದವು ಗಿಡುಗ `ಗೀಜಗ ಗೌಜು ಗುಬ್ಬಿಗಳು: (ಕೊರರಾ. 
೩-೩-೦೭) ; ಕೋಳಿಯ ಕೂಟ ಗುಬ್ಬಿಯ ಕೂಟದಂತೆ ಹಂಸಾಳಿಯ ಕೂಟ 
ತೋಟುವುದೆ (ಧರಣ, ೦೦-೧೦೭) ; ಗುಬ್ಬಿಯ ಮೇಲೆ ಬ್ರಹ್ಮಾಸ್ಟ್ರವೇ? 
(ಗಾದೆ). ೨. (ಆಲಂ) ಚಿಕ್ಕದು. "ಗ.ಬ್ಬಿಬಳೆ', "ಗುಬ್ಬಿಮನೆ? ಪರಾ. 
೩. ಒಂದು ಬಗೆಯ ಒಡವೆ; ವೀರ ಘುಟೆಯ ಹೊನ್ನ ಗುಬ್ಬಿಯ 
ರನ್ನವಟ್ಟಿಯ ಬೆನ್ನ ಚಮ್ಮಟಿಗೆಯ ಬಿಳಿಯ ಚವರದ (ಗಿರಿಕ. ೬೫೩ ವ): 
ನೆಜಕಿ ಪುಟವಿಟ್ಟ ಮಿಸುನಿಯ ಗುಬ್ಬಿಗಳ ಕಟ್ಟಿದ ಹೊಕ್ಕುಳ ಗಂಟೆಯ 
ತೇಜಿಗಳಿಟ್ಟಣಿಸುತಲೈದಿದುವು. (ಕಂನವಿ.೨೩-೯೪) ; ಇಂದ್ರನೀಲಮಾಣಿಕ್ಯ 
ಗಳಿಂ ಕಡೆದು ಮಾಡಿರುವ ಗುಬ್ಬಿಗಳಿಂ (ಸೌಗಂಧಿ. ೦೦೩-೧೦); ಚಿನ್ನದ 
ಗುಬ್ಬಿ ತಟ್ಟನೆ ಕೈಯಿಂದ ಕಳಚಿ ಕೆಳಗೆ ಬಿದ್ದು, ಅವನ ಚಿಂತೆಯನ್ನು 
ಅದುಮಿ ಹಿಡಿಯಿತು (ಮಗಮಾಂ. ೧೦೮% ೪. ಮದಂವೆಯ ಸಂಭ್ರಮ 
ದಲ್ಲಿ ಬೀಗರು ಪರಸ್ಪರರ ಬಟ್ಟೆಗಳ ಮೇಲೆ ಒತ್ತುವ ಸಣ್ಣ ಮುದ್ರೆ: 
ಚಿಪ್ಪಿನ ಕಂಟಕ್ಕೆ ಸುಣ್ಣ ಹಚ್ಚಿಕೊಂಡು ಬೀಗರ ಬಟ್ಟೆಯ ಮೇಲೆ ಮತ್ತು 
ಬೀಗತಿಯ ಸೀರೆಯ. ಮೇಲೆ ಗುಬ್ಬಿ ಹಾಕುವುದಂ ಮತ್ತೊಂದು ತಮಾಷೆ 
(ನನ್ನೂರು. ೦೦೫). ೫. ಮದುವೆಕಾಲದಲ್ಲಿ ಗಂಡಹೆ:ಡತಿಯರಿಂದ 
ಪರಸ್ಪರ ಬೆನ್ನು ಅಥವಾ ತಲೆಯ ಮೇಲೆ ಸದ್ದಾಗುವಂತೆ ತಟ್ಟಿಸು 
ವುದಕ್ಕಾಗಿ, ಗುಬ್ಬಚ್ಚಿಯಾಕಾರದಲ್ಲಿ ಹೋಳಿಗೆಯಂತೆ ಮಾಡಿ 
ಉಸಿರುತುಂಬಿದ ಗೋಧಿಹಿಟ್ಟಿನ ಲಕೋಟೆ; ಗುಬ್ಬಿ ತಟ್ಟುವ ನೆಪದಲ್ಲಿ 
ವರನು. ಗಟ್ಟಿಯಾಗಿ ಹೊಡೆದು ಹುಡುಗಿಗೆ ಕಣ್ಣೀರು ಬರುಮತೆ ಮಾಡಿ 
ದನು (ರೂಡ). ೬. ಒಂದು ಊರಿನ ಹೆಸರು. ಐ ಈಗಿನ ತ ಮಕೂರು 
ಜಿಲ್ಲೆಯ ಅಮರಗೊಂಡ ಎಂಬ ಐ೭ಹಾಸಿಕ ಸ್ಥಳ; ಪೂತಮಾನಸನಿಂತು 
ಮೆಟ್‌ ವನ್ವಯದೊಳು ಗುಬ್ಬಿಯ ಮಲ್ಲಣಾಚಾರ್ಯನು (ವೀಕಶ್ಕಿ ಪು: 
೧-೧-೫೦). 
[ದೇ.॥ ತಮಿ. ಮಲ. ಕುರುವಿ; ತುಳು. ಗುಬ್ಬಿ, ಗುರುಬಿ, ಗುರ್ಬಿ] 


ಗುಬ್ಬಿಎಂಜಲು (ನಾ).. (ಉಕ) ಮಕ್ಕಳು ತಿಂಡಿಯನ್ನು ಹಂಚುವಾಗ: 


ಅದನ್ನು ಬಟ್ಟೆಯಿಂದ ಮುಚ್ಚಿ ಕಚ್ಚಿ ಚೂರುಮಾಡುವುದು ; ಕಾಗೆ 
ಯೆಂಜಲಂ ;: ಮಕ್ಕಳು ಗುಬ್ಬಿಎಂಜಲು ಮಾಡಿ ತಿನಿಸು ಹಂಚಿಕೊಳ್ಳು 
ತ್ತಾರೆ (ಕೂ). [ಗುಬ್ಬಿ * ಎಂಜಲು (ಎಂಜಲ್‌) ] 

ಗುಬ್ಬಿಕದ (ನಾ). ಗುಬ್ಬಿಮೊಳೆಗಳಿರುವ ಕದ; - ಹಿತ್ತಾಳೆ ಚೌಕಟ್ಟು 
ಗುಬ್ಬೀಕದ ಸಹಿತವಾಗಿ ಮಾಡಿಶಿ ವಪ್ಪಿಸಿದ ನಿಲುವಿನ ಸೇವಾರ್ಥ (ಎ. 
221%, ಣಾಮರಾ. ೨೦೬-೩; 38681). [ಗುಬ್ಬಿ * ಕದ (ಆಕದವು)] 

ಗುಬ್ಬಿಗಂಕಣ (ನಾ). ಒಂದು ಬಗೆಯ ಕಂಕಣ, ಬಳೆ, ಗುಬುಟು 
ಗಳಿಂದ ಕೂಡಿರುವ ಕಡಗ; ಕಂಕಣಕ್ಕೆ - ಗುಬ್ಬಿಗಂಕಣ, ಮಣಿ 
ಕಂಕಣ, ಹಸ್ತಕಂಕಣ (ಶಮದ. 3೯೮ ಪ್ರಯೋ); ಗುಬ್ಬಿ ಗಂಕಣಮೇಕೆಯೊ 
ಕೆಲದೊಳೊತ್ತಿರ್ಕುಂ (ಕಾಮಾಶ್ಮ. ೨೦-೭), ಗುಬ್ಬಿ; + ಕಂಕಣ] 

ಗುಬ್ಬಿಗೂಡು (ನಾ). ೧. ಗುಲ್ಬಚ್ಚಿಗೂಡು: ಮನೆ ಕಟ್ಟುವಾಗ ಕೆಲವರು 
ಗ-ಬ್ಬಿ ಗೂಡಿಗೆ ಜಾಗ ಮಾಡಿರ. ತ್ತಾರೆ (ರೂಢಿ). ೨ಿ.ಇಗುಬ್ಬಿ ಮನೆ; ಅವಳಿಗೆ 
ನಿರಾಶೆಯಾಗಿ ತಾನು ಕಟ್ಟಿದ್ದೆಲ್ಲ ಹುಡುಗರ ಆಟದ "ಗುಬ್ಬಿಗೂಡು' 


೨೫೫೮ 


ಗುಬ್ಬೈ 


ಎಂಬ ಸಂಶಯ ಮತ್ತೆಮತ್ತೆ ಕಾಡುತ್ತಿತ್ತು (ಅಪನಾ. ೨೪೦). 
[ ಗುಬ್ಬಿ * ಗೂಡು 


ಗುಬ್ಬಿಚಟ್ಟು (ನಾ). (ಉಕ) ತೊಟ್ಟಿಲ ಮೋಲ್ಸಾಗದಲ್ಲಿ ಕಟ್ಟುವ, 


46]. 


| ಗುಬ್ಬಿಚಿಮಣಿ (ನಾ). ಚಿಕ್ಕ ಕೈದೀಪ; 


ಬಣ್ಣಬಣ್ಣದ ಬಟ್ಟೆಯಿಂದ ಮಾಡಿದ, ತೂಗಾಡುವ ಸಣ್ಣಸಣ್ಣ 

ಗುಬ್ಬಿಗಳಿಂದ ಕೂಡಿದ ಒಂದು ಅಲಂಕಾರ ; ತೊಟ್ಟಿಲಿಗೆ ಗಂಬ್ಬಿ ಚಟ್ಟು 

[ ಗುಬ್ಬಿ * ಚಟ್ಟು (-ಚಟ್ಟ,) 

ಸ ಣ್ಣದಾ ದ ಚಿಮಣಿ 
ಬಡ್ಡಿ; ಇಬ್ಬರೂ ಗುಬ್ಬಿಚಿಮಣಿ ಹಚ್ಚಿಟ್ಟು ಬಾಗಿಲು ಹಾಕಿಕೊಂಡು 
ಮುಸುಕೆಳೆದೆವು (ವೈನಿ. ೨೦೯). [ಗುಬ್ಬಿ +೬ ಚಿಮಣಿ] 

ಗುಬ್ಬಿದೀಪ (ನಾ). ಸಣ್ಣದೀಪ ; ಕೈದೀಪ; ಕತ್ತಲಲ್ಲಿ ಗುಬ್ಬಿದೀಪ ಹಿಡಿದು 
ಕೊಂಡು ಹುಡುಕಾಡಿದ (ರೂಡ). [ಗುಬ್ಬಿ * ದೀಪ್ಯ] 

ಗುಬ್ಬಿಬಳೆ(ನಾ). ಎ ಗುಬ್ಬಿಗಂಕಣ; (8. [₹ಗುಬ್ಬಿ,* ಬಳ್ಳೆ] 

ಗುಬ್ಬಿಬಾಗಿಲು (ನಾ). ಗುಬ್ಬಿಮೊಳೆಯನ್ನು ಅಲಂ*ರವಾಗಿ ಹೊಂದಿ 
ರುವ ಬಾಗಿಲು: ಆ ದೊಡ್ಡ ಮನೆಯಲ್ಲಿ ಗುಬ್ಬಿ ಬಾಗಿಲಿದೆ (ರೂಢ). 
[ಗ:ಬ್ಬಿ, * ಬಾಗಿಲು (-ಆಬಾಗಿಲ್‌) ] 

ಗುಬ್ಬಿಬಾವುಲಿ (ನಾ). ಒಂದಂ ಬಗೆಯ ಕಿವಿಯ ಆಭರಣ; ಚಂದ್ರಾ 
ವಳಿಯ ಸೀರೆ ಚಂದ್ರಮ್ಮ ಉಟ್ಟಿಹಳು ಚಂದ್ರಹಾರ ಮೂಗಿನಲಿ ನತ್ತು 
ಕಿವಿಯಾಗ ಚುದ್ರಬಾವುಲಿ ಗುಬ್ಬಿ ಬಾವುಲಿ (ಸಿದ್ಧಪು. ೧೯-೬೯). 

[ ಗುಬ್ಬಿ, * ಬಾವುಲಿ] 

ಗುಬ್ಬಿಬೆಳಸೆ (ನಾ). ಒಂದು ಬಗೆಯ ಹುಲ್ಲು; ಅಂಟುಪುರಲೆ ಹುಲ್ಲು; 
(ಕ). [ಗುಬ್ಬಿ + ಬೆಳಸೆ] 

ಗುಬ್ಬಿಬೇಳೆ (ನಾ). (ಉಕ) ಕಿವಿಯ ಒಂದು ಆಭರಣ; ಗ.ಬುಟು 
ಇರುವ ಓಲೆಯಂತಹ ಆಭರಣ; ಆ ಹೆಣ್ಣುಮಗಳು ಗುಬ್ಬಿಬೇಳೆ 
ಹಾಕಿಕೊಂಡಿದ್ದಾಳೆ (ಕ). [ಗುಬ್ಬಿ * ಬೇಳೆ) 

ಗುಬ್ಬಿಮನೆ (ನಾ). ಒದ್ದೆಯಾದ ಮರಳಿನಿಂದ ಹುಡುಗರು ಆಟಕ್ಕಾಗಿ 
ಮಾಡುವ ಸಣ್ಣ ಗೂಡು; ಮುನ್ನ - ಮುನ್ನಕೆ ಗುಬ್ಬಿಮನೆಯ 
ಹೂಡಿದ ಹಾಗೆ (ಗರಿ. ೧೫-೫. [ಗುಬ್ಬಿ * ಮನೆ] 

ಗುಬ್ಬಿಮೊಳೆ (ನಾ). ಬಾಗಿಲುಗಳಿಗೆ ಬಡಿಯುವ ಮೊಳೆ, ತಲೆಯ 
ಮೇಲೆ ಗುಮುಟ ರುವ ಮೊಳೆ": ಬಾಗಿಲ ಮೈತುಂಬ ಹೊಡೆಯುವ 
ಗುಬ್ಬಿ ಮೊಳೆ (2008-8611. ಇಂಕನಿ). 

[ ಗುಬ್ಬಿ, * ಮೊಳ್ಳೆ ] 

ಗುಬ್ಬಿವಿಂಡು (ನಾ). ಗುಬ್ಬಚ್ಚಿಗಳ ಹಿಂಡು,-ಗುಂಪು;. ಕೊಬ್ಬಿದ 
ದಾನವರುಬ್ಬಿ ಗದೆಯ ಪಿಡಿದಬ್ಬರಿಸಿಯೆ ಪೊಯ್ಯಲೊ ನೆ ನಿಬ್ಬ ರ 
ದೊಳಗೆಜಗಿದರು ಸಾಳುವನಾ ಗುಬ್ಬಿ ವಿಂಡಿಗೆ: ಬೀಳುವಂತೆ (ತ್ರಿಪುಸಾಂ. 
೨೦-೨೪೨). [ಗುಬ್ಬಿ * ಹಿಂಡು (<ಪಿಂಡ್ಬು)] 

ಗುಬ್ಬಿಸವುತೆಕಾಯಿ(ನಾ). ಒಂದು ಬಗೆಯ ಬಳ್ಳಿ ಮತ್ತು ಆದರ ಕಾಯಿ; 
(೫. [ಗುಬ್ಬಿ ೬ ಸವುತೆ (-ಆಸವುಂತೆ) * ಕಾಯ್ಕಿ (ಕಾರ್ಯ) 

ಗುಬ್ಬಿಹಕ್ಕಿ, ಗುಬ್ಬಕ್ಕಿ (ನಾ). ಎ ಗುಬ್ಬಿ ೧; “ಭವನಚಟಕ-ಗುಬ್ಬಿಹಕ್ಕಿ” 
(ಓಷಧಿ. ೧೧೦). ಗುಬ್ಬಕ್ಕಿ : ಸೊಪ್ಪಿನ ಮಡಿಗಳಿಗೆ ಗುಬ್ಬಕ್ಕಿ ಕಾಟ ಬಹಳ 
(ರೂಢಿ)... [ಗುಬ್ಬಿ * ಹಕ್ಕಿ (ಪಕ್ಕಿ; 1 
ಗುಬ್ಬಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು; (8. 
[ ಗುಬ್ಬಿ * ಹುಲ್ಲು (ಪುಲ್‌) ] 

ಗುಬ್ಬೈ, " ಗುಬ್ಬಿ? ನೋ. 

ಗುಬ್ಬೈ (ನಾ). ಗೊಪ್ಪೆ ; ಗೊರಗು ; ಕೆರೆ ಕೆಳಗಣ ಹಲಸಿನ ಮರದ 

ಬಳಿಯಲ್ಲಿ ಮೂರು. ಜನ ಕಂಬಳಿ ಗುಬ್ಬೆ ಕಂಬಳಿ ಟೊಬ್ಬ ಸಹ ಹಾಕಿಕೊಂಡು 

[ ಆಕೊಪ್ಪೆ ] 


ಕಟ್ಟಿದ್ದಾರೆ (ರೂಢಿ). 


(ರಾಜೀಂದ್ರ. ೦೪೦). 


ಗುಬ್ಬೈ 


ಗುಬ್ಬೈ (ನಾ). ಒಂದು ಜಾತಿಯಂ ಕ್ರಿಮಿ; ದ್ವೀಂದ್ರಿಯಂಗಳವಾವೆಂದೊಡೆ 
ಶಂಖ ಗುಳ್ಳೆ ಗುಬ್ಬೆ ಹಿಪ್ಪು ಕವಡೆ ಕ್ರಿವಿ (ಪಸಾರ, ೪೮೮-೧೯). 

ಗುಮಚಕ್ಕಿ : ಗುಂಚಕ್ಕಿ ನೋ. 

ಗುಮಟ « ಗಂಮ್ಮಾಟ್ಕ' ನೋ. 

ಗುಮಟೆ "ಗುಮ್ಮಡಿ,' ನೋ. 

ಗುಮಟೆಪಾಗು(ನಾ).-ಗುಮ್ಮಡಿ * ತುಸು ತಬಲೆ ಬಾರಿಸಲು ಕಲಿತವರು, 
ಹಿಂದೆ ಹೇಳಿದ ಗಡಿಗೆವಾದ್ಯ ಇಲ್ಲವೆ " ಗುಮಟೆಪಾಗು' ಬಾರಿಸುವವರು 


ಮುಂದಾಳುಗಳಾಗಿ ಹೊರಡಿಸುವ ಭಜನಾಕೂಟಗಳಿವೆ (ಜಾರುದಾ. 8೩೨). | 


[ಗುಮಟೆ ( ಆಗುವ್ಮಡ್ಕಿ)* ಪಾಗು] 
ಗುಮಡಿಗಿಡ (ನಾ). ಒಂದು ಬಗೆಯ ಗಿಡ ; (ಮೈಔಿಗಿ. ೬೫-೧೩೨೩). 
[ ಗುಮಡ್ಕಿ * ಗಿಡ (ಎಗಿಡು)] 

ಗುಮತಿ « ಗುಮ್ಮಡಿ' ನೋ. 

ಗುಮಸಲು (ನಾ). (ಕರಾ) ಗಿಡಗಳ ಗುಂಪು. [71 

ಗುಮಾನ, ಗುಮಾನಿ, ಗುವನಾನೆ (ನಾ). ೧. ಸಂಶಯ ; ಸಂದೇಹ ; 
ಅನುಮಾನ; ತೇಮಾನದಿಂದ ಹೋಮ ಮಾಡಿ ಗುಮಾನ ಪಟ್ಟ (ಗಾದೆ). 
ಪಿ. ಏಚಾರ ; ಯೋಚನೆ ; ಇವರ ಮೇಲೆ ಆ ಜನರು ಗುಂಡು ಇಟರು, 
ಅದನ್ನು ಗುಮಾನಕ್ಕೆ ಹಾಕದೆ, ಮೇಲೆ. ಬಿದ್ದು ಜಗಳಮಾಡಿದಲ್ಲಿ (ರಾಜೇಂದ್ರ. 
೨೫) ; ಸಾಮಾನ ಇದ್ದವಗೆ ಗುಮಾನ ಏನು (ಗಾದೆ). ಹಿ. ಜಾಗರೂಕತೆ ; 
ಎಚ್ಚರಿಕೆ ; (8). ೪. ಗರ್ವ; ಅಹಂಕಾರ; (8). ಗುಮಾನಿ; ೧. ಟೀಪು 
ಸುಲ್ತಾನರು . , . ಗುಮಾನಿಯ ಮೇಲೆ ಸೆರೆಯಲ್ಲಿಟ್ಟಿದ್ದ ಜನರಲ್ಲಿ ಬಹಳ 
ಮಂದಿಯನ್ನು ಕೆೊಲ್ಲಿಸಿದರು (ಮಹಾವಂ. 11, ೧೩); ಮಾತಾಡುತ್ತಿದ್ದಾಗ 
ಸ್ವಲ್ಪಾನೂ ಗುಮಾನಿ ಸಿಕ್ಕಲೇ ಇಲ್ಲವೆ (ವೀರಯೋ. ಬ. ೫. ಅಪರಾಧವನ್ನು 
ಮಾಡಿರಬಹುದೆಂಬ ಸಂಶಯಕ್ಕೆ ಪಾತ್ರನಾದ -ನು. "ಗುಮಾನಿ 
ಪಟ್ಟಿ ' ಪರಾ. ಗುಮಾನೆ ; ೧. ಇವರ ಮೇಲೆ ಕಳವಿನ ಗುಮಾನೆಯನ್ನು 
ಯಾರೋ ಹೇಳಿದರಂತೆ (ಕೆಲನೆ. ೨೨೬) ; ಪರಸ್ಕಳದವನನ್ನು ಬರೀ ಕಳವು 
ಗುಮಾನೆಯ ಮೇಲೆ ನೇಕುಚಾಲು ಜಾಮಾನಿಗೆ ಗುರಿಮಾಡುವುದು ಬಹಳ 
ಕಠಿಣಕ್ರಮ (ನಡದಾ. 11, 58೬). [*-ಪಾರ. ಹಿಂ. ಮರಾ. ಗುಮಾನ್‌] 

ಗುಮಾನಿ " ಗುಮಾನ ' ನೋ. 

ಗುಮಾನಿಪಟ್ಟಿ (ನಾ). ಅಪರಾಧಿಗಳೆಂಬ ಸಂಶಯಕ್ಕೆ ಪಾತ್ರರಾದವರ 
ಬಗ್ಗೆ ಸರಕಾರದವರು ಇಟ್ಟುಕೊಂಡಿರುವ ದಾಖಲೆಪುಸ್ತಕ; 
ತುಂಟರು, ಗುಮಾನಿಗಳು, ನ್ಯಾಯ:ಬಹಿಷ್ಯ,ತರು-ಇವರ ಹೆಸರುಗಳ 
ಪಟ್ಟಿ ; ಗುಮಾನಿಪಟ್ಟಿ ” (Black book, 1166. ಇಂಕನಿ). 

[ ಗುಮಾನಿ ( ಎಗುಮಾನ) + ಪಟ್ಟಿ] 

ಗುಮಾನಿಸು (ಕ್ರಿ). ಸಂಶಯಪಡು , ಆನು ನಾನಿಸು ; ಅವನು ಅಷ್ಟು 

ಅನಾಮತ್ತಾಗಿ ಗುಮಾನಿಸಬಾರದಾಗಿತ್ತು (ಜಿಂಗೂಲಿ. ೩೦). 
[ ಗುಮಾನ + - ಇಸ್ಕು] 

ಗುಮಾನೆ " ಗುಮಾನ' ನೋ. 

ಗುಮಾಸ್ತ, ಗುಮಾಸ್ತೆ, ಗುಮ್ಮಸ್ತ (ನಾ). ೧. ಕಾರಕೂನ ; ಲೆಕ್ಕಪತ್ರ 
ವನ್ನು ಬರೆಯುವವನು; ಸ್ವಲ್ಪ ದಿನಗಳ ನಂತರ ಗುಮಾಸ್ತರ 
ಅವಶ್ಯಕತೆಯು ಅನೇಕವಾಗಿ ಬರಬಹುದು (ರೂರಾಡಿ. ೧೬೩); ತುಳಸಿಯ 
ಮಗನ ಮರಣದ ಅಪರಾಧದಲ್ಲಿ ರೂಪಚಂದನ ಗುಮಾಸ್ತನ ಮೇಲೆ 
ವಾರಂಟು ಹೊರಟಿದ್ದುವು (ಜಮಾನ್ಮಾ. ೦೪೦) ; ಗುರುಚರಣರು ಒಂದು 
ಬ್ಯಾಂಕಿನ ಗುಮಾಸ್ತರು (ಪರಿಣೀ, ೧). ೨. ನಿಯೋಗಿ, ಪ್ರತಿನಿಧಿ : (೪. 
ಗುಮಾಸ್ತೆ ; ೧. ಈಗ ನೀವು ನಮ್ಮ ಸಮಾನರಿದ್ದೀರಿ ; ಕೆಳಗಿನ ಕಚೇರಿಯ 
ಒಬ್ಬ ಗುಮಾಸ್ತೆಯಲ್ಲ (ಹೇಮಂತ. ೧೯೦) ; ಕಚೇರಿಯ ಗುಮಾಸ್ತೆಗಳಿಗೂ 
ಫೌಜದಾರರಿಗೂ ಚಹ ಬೇಕಾದಾಗ ಅಂಗಡಿಗೆ ಹೋಗಿ ಹೇಳಿ ಬರುವುದು 


[?1| 


೨೫೫೯ 


ಗುಮುಗುಮು 


(ನಾಪೋಲೀ. ೧೧೦). ಗುಮ್ಮಸ್ತ : ೧. ಒಮ್ಮೆ * ಗುಮ್ಮಸ್ತ ' ನಾಗಿದ್ದವನು 
ಮತ್ತೊಮ್ಮೆ ಜಿಲ್ಲಾಧಿಕಾರಿಯಾದನೆಂಬುದೂ ವಿರೋಧವೇ ಆದೀತು 
(ಕನ್ನಇ. ೧೮೦). . [ ಪಾರ. ಹಿಂ. ಗುಮಾಶ್ತಾ ; ಮರಾ. ಗುಮಾಸ್ತಾ ] 

ಗುಮಾಸ್ತಗಿರಿ, ಗುಮಾಸ್ತೆಗಿರಿ (ನಾ).. ಗಂಮಾಸ್ತನ ಕೆಲಸ, -ವೃತ್ತಿ; 
ಗುಮಾಸ್ತಗಿರಿಯ ಧರ್ಮವು ಮತ್ತೊಬ್ಬನದಾಗಿರಬಹೆದು (ಅನಾಸ. ೨೦). 
ಗುಮಾಸ್ತೆಗಿರಿ : ರಂಗಪ್ಪನನ್ನೇ ಊರ ಶಾನುಭೋಗರು ಡಿಪೋ ಗುಮಾಸ್ತೆ 
ಗಿರಿಗೆ ಆರಿಸಿದ್ದರು (ಕತ್ತಜಿ, &೦). [ಗುಮಾಸ್ತ + -ಗಿರ್ವಿ) 

ಗುಮಾಸ್ತಿಕೆ (ನಾ). ಇ ಗುವನಾಸ್ತಗಿರಿ ; ಎಂಜಿನಿಯರಿಕೆ ಗುಮಾಸ್ತಿಕೆಯಲ್ಲ 
(ಜಿಗುಕ. ೯). [ ಗುಮಾಸ್ತ * -ಇಕೆ] 

ಗುಮಾಸ್ತೆ « ಗುಮಾಸ್ತ ' ನೋ. 

ಗುಮಾಸ್ತೆಗಿರಿ " ಗುಮಾಸ್ತಗಿರಿ' ನೋ. 

ಗುಮಿ « ಗುಮ್ಮಿ, ' ನೋ. 

ಗುಮಿಗೂಡು (ಕ್ರಿ). ಗುಂಪುಕೂಡು ; ಒಟ್ಟಿಗೆ ಸೇರು : ದಮಯಂತಿ 
ದಾದಿಯರು... ಗುಮಿಗೂಡಿ ಯೆಲ್ಲಾರು ಕಂಬನಿಗರೆಯುತಿರಲು 
(ಯನಳ. ೬೨) ; ರೀವಿಯಿಂ ನಾರದರ್‌ ತುಂಬುರರ್‌ ಗಾಂಧರ್ವ ಕೋವಿದರ್‌ 
ಗುಮಿ [ ಪಾಕಾಂ. ಗುಂಪು] ಗೂಡಿ ಮುನಿಯೆ ಡೆಗೆ ಬರಲು (ವೆಂಕಾರಾ. 
೨-೨೮-೦೦) ; ತರತರದಿ ಗುವಿಗೂಡಿ ದಾನವಿಯರೆಲ್ಲ ಬಂಧುರದ ನಿಷ್ಕುರ 
ಗೈವರು (ವೆಂಳಾರಾ. ೩-೧೧-೧). [ ಗುಮಿ (ಗುಮ್ಮಿ) * ಕೂಡು) 

ಗುಮಿಗೊಳಿಸು (ಕ್ರಿ). `ರುಶಿಹಾಕು; ಶೇಖಳಿಸು ; ಕುಂಭಕರ್ಣನಿಹೆ ಮನೆ 
ಯೆಡೆಗೆ ನಡೆತಂದು ನಾನಾವಿಧದ ಮಾಂಸ ಘನ ಸೀಧುರಸ ಶೋಣಿತಂಗಳಂ 
ಗುಮಿಗೊಳಿಸೆ ಪರವಳಯದೆಳಗಿಟ್ಟರು (ವೆಂಕಾರಾ, ೬-೨೩-೧೦). 

[ಗುವಿ (ಗುವಿರ್ಮಿ) * ಕೊಳ್ಳ + - ಇಸು] 

ಗುಮಿತ (ನಾ). ೧. ಗುಟ್ಟಾದ ಸುದ್ದಿ; ರಹಸ್ಯವಾದ ವದಂತಿ; 
“ ಸಮದಲ್ಲಿ ಪ್ರತ್ಯಕ್ಷದಲ್ಲಿ ಹೊಲ್ಲೆಹೆ ನುಡಿವ ಗುಮಿತದಲಿ ವಾರ್ತೆ 
ಯೆಂಬಂದು ” (ಮಂಗರಾ. ೧೫೫-೭೦); ಒಂದು ಹುಲಿಯಂ ಕೊಲಲ್‌ 
ಮತ್ತೊಂದು ಸೇಡಿನಿಂ . . . ಕೆರೆಗಳಸಳ್ಳಿ ಸ:ವುದೆಬ ಗುಮಿತ ಬರಲು 
(ಕಾಲೂರ. ೯೦-೦೭೬). ೨. ಸದ್ದು; ಧ್ವನಿ ಗುವಿತ ಸಯಿ ರು ಬಂತು . 

ನೋಡೆಂಬ ನುಡಿ ಕಿರಿದುಕಿರಿದಾಗೆ (ಕಾ ಲೂ ರ. ೮68-೧೬೪). [?) 

ಗುಮಿಪುಣಸೆ (ನಾ). ಗುಂಪಾಗಿ ಬೆಳೆದಿರುವ ಹುಣಿಸ ; ಅನ್ನೆ ತುಲ್ಲಿಲ 
ಪೆ.ಅಕೊಣ್ಪಿಯೆ ಕೆವರೆಯ .ಗು ವಿಪುಣಸೆಯೆ ಅಲೆ ಪೊಮ್ಮುಣಸೆ 
ಅನ್ನೆ ಬಳಿಪುಣ -ಶೆಯೆ? ಅಳರಿಯ ಕಿಟಿಕೆಅೆಯೆ (ಎಕ. ೫೪1, ತಿಪಟೂ. 
೧೪೦-೬೮ ; ಸು. 900). [ಗುಮಿ (ಗುಮ್ಮಿ) + ಪುಣಸೆ ( ಆಪುಣಿಸೆ) ) 

ಗುಮುಕು, (ಕ್ರಿ). ಹೊಡೆ; ಗುದ್ದು; ಅವಗೆ ನಾಲ್ಕು ಮಟ್ಟು ಗುಮುಕಿ, 
ಈಚೆಗೆ ದೂಡಿಕೆೊಂಡು ಬಂದಿ (ಕೆಲನೆ. ೩೦೬). 
[ದೇ.॥ ತಮಿ. ಕುಮುಕ್ಕು; ಮಲ. ಕುಮೆಕ್ಕ ; ತುಳು. 'ಗುಮಂಸು; 

ತೆಲು. ಗುಬುಕು, ಗುಮುಕು] 

ಗುಮುಕ್ಕು (ನಾ). ಬಗ್ಗುವಿಕ ; ತಗ್ಗುವಿಕೆ. « ಗುಮುಕುಹಾಕು' 
ಪರಾ. [?] 

ಗುಮುಕುಹಾಕು (ಕ್ರಿ).ಬಗ್ಗಿಸು ; ತೆಗ್ಗಿಸು; ನಾನು ತಲೆಯನ್ನು`ಗುಮುಕು 
ಹಾಕಿದೆ, ಬಿಗಿದ ಬಾಯಿ 'ಬಿಗಿದ ಹಾಗೆಯೆ (ಮಗಮಾಂ. ೭೧). 

[ ಗುಮುಕ್ಕು + ಹಾಕು (ಎಪಾಯ್ಕೂ,)1 


'ಗುಮುಗುಮಿಸು (ಕ್ರಿ). ಗ.ಮುಗುಮು ಎಂದು ಧ್ವನಿಮಾಡು ; ಹೆ:ಟ್ಬಿ 


ಹಸಿಯೆ ಗುಮುಗುವಿಸುತೆ ಹಾರುವ ಜೇನ್ನೊಣಗಳ ಗಜಬಜೆಯಾಯ್ತು 
(ನಲ್ಮೆ. ೨೭-೦೬).  [ಗುಮುಗುಮು + - ಇಸು] 

ಗುಮುಗುಮು (ನಾ). ಒಂದು ಅನುಕರಣಪದ. "ಗುಮುಗುಮಿಸು' 
ಪರಾ. 


ಗುಮುಟ 


ಗುಮುಟ « ಗುಮ್ಮಟ' ನೋ. 

ಗುಮುತಿ « ಗುಮ್ಮತಿ' ನೋ. 

ಗುಮುರು : ಗುಬುರು' ನೋ. 

ಗುಮ್ಮ, ಗುರ್ಮ (ನಾ). ೧. ಭಯ ಹುಟ್ಟಿಸುವ ಒಂದು ಕಾಲ್ಪನಿಕ 
ಭೂತ ; ದೆವ್ವ , ಬವ್ವ(ಉಕ); ಶಿಶುವಿಂಗೆ ಗುಮ್ಮನಲ್ಲದೆ ದೆಸೆಯ ಬಲ್ಲವರಿ 
ಗುಂಟೇ ಭೀತಿ (ಮೋಳಿವಾ. ೬೫-೨೬೫); ಬೊಮ್ಮನಪ್ಪನು ಆಗಿ ಬುಧರೊಳು 
ದಿಮ್ಮಿತಪ್ಪಖಳಾಗವ.ಜ್ಶ್ಲನು ಗುಮ್ಮನೆಲ್ಲಾ ವಾದಿಗಳಿಗೀ ಸೋಮ 
ಯಾಜಿಗಳು (ಬಸಪು. ೫೫-೩೩) ; ಗುಮ್ಮನ ಕರೆಯದಿರೆ ಅಮ್ಮ ನೀನು 
ಗುಮ್ಮನ ಕರೆಯದಿರೆ (ಪುರಂದ. ೦-೦೩೦ ಪಲ್ಲವಿ) ; ಆಂ ಗುಮ್ಮಂ ನುಂಗು 
ವೆನಲ್ಲದೊಡೆ ತನಿವಣ್ಣನೀಯಿಮೆನಗೆ (ರ ಮಾಕ್ಕ . ೧೮-೨೮); ಗುಮ್ಮ 
ಬಂದನು ಸುಮ್ಮನಿರು ಕಂದ (ಉಯ್ಯಾಲೆ. ೦೪-೧). ವಿ. ಗೂಬೆ: 
ಗುಮ್ಮನಂದುದಿಪ ನೇಸಜಂ ಕಂಡು: ದನಗುಡಲರ್ಕನೇಂ ಕಿರಣ 
ಮಡಗಿಸುವನೇ (ಶ್ರೀರಾಮ. ೨-೬) ; ನೀನಿಂತು ಗುಮ್ಮನಂತಿರೆ ಕಣ್ಣೊಳಿಸಿಂ 
ದಟ್ಟಿ ಸದಿರ್ಪದೇಂ (ರಾಮಾಕ್ಕ. ೬೦-೮) ; ದೂರವೆಲ್ಲೋ ಹಿತ್ತಿಲಲ್ಲಿ ಗುಮ್ಮ 
ಕೂಗುತ್ತಿತ್ತು(ಮೂರುದಾ. ೩3೪). ಗುರ್ಮ ; ೧. ಧರ್ಮಕಪಜಯಮುಂಟೆ 
ಪರಿಕಿಸೆ ಗುರ್ಮನೆೊಳು ಗುಣವುಂಟೆ (ಅಂಬಿಕಾ. ೪೭-೩೯). 
Pp ಕವಿಯು ಪ್ರಾಸಕ್ಕಾಗಿ ಈ ರೂಪವನ್ನು ನಿರ್ಮಿಸಿಕೊಂಡಿರಬೇಕು. 

ಗುಮ್ಮನ ಬಡಿವಎಒಂದು ಬಗೆಯ ಆಟ; ಗುಮ್ಮನ ಬಡಿವ ಕತ್ತಲೆ 
ಗುದ್ದು ಗಂಬದ ಗಡಣೆ . . . ವಿನೋದದಲಾಡಿದರು (ಕುವ್ಮಾಅ. ೬-೨). 
[ದೇ.8 ತುಳು. ಗುಮ್ಮೆ, ಗೂಮೆ, ಗೂರ್ಮೆ) 

ಗುಮ್ಮ (ನಾ). ಕೋಟೆಯ ಗೋಡೆಯನ್ನು ಒಡೆಯಲಂ 
ಉಪಯೋಗಿಸುತ್ತಿದ್ದ ಒಂದು ಬಗೆಯ ಯಂತ್ರವಿಶೇಷ: ಮಜು 
ದಿವಸಂ ದಿವಸಮಖದೊಳಿ* ಪಲವು ಮಖದಿಂ ಗುಮ್ಮನಂ ಸಾರ್ಚಿಯಣ್ಮಿ 
ಕಾದುವರ ಗುಣ್ಣಂ ಕಿಡಿಸಿಯುಂ (ಪಾರ್ಶ್ಶಪು. ೩-೧೩೯ ವ); ಗೆಗ್ಗೆ ಡೆಂಕಣಿ 
ಗುಮ್ಮಂ ಪಡಿಗೋಂಟೆಯೆಂಬ ಬಹುಕೋಟಾಯಂತ್ರಸಾಮಗ್ರಿ ತಿಂತಿಣಿ 
ಗೊಂಡಾಂತಿರೆ (ಅನಂಪು. ೧೦ ೮8). [ “ಕುಮ, 

ಗುಮ್ಮ « ಗುಣ್ಣ್ಬು' ನೋ. 

ಗುಮ್ಮಂಗೊಳ (ನಾ). ಒಂದಂ ಊರಿನ ಹೆಸರು. p ಧಾರವಾಡ ಜಿಲ್ಲೆಯ 
ನವಿಲುಗುಂದದ ಬಳಿಯ ಈಗಿನ ಗುಮ್ಮಗೋಳ ; ಸಂಗತಮಾಗೆ 
ಮಾಡಿ ತಳವೃತ್ತಿಯನಲ್ಲಿಗೆ ಮೂಡಗೇರಿ ಗುವಮ್ಮಂಗೊಳನಾದಿಯಾಗೆ 
ನೆಗಳ್ಹಿಟ್ಟಗೆ ಗಾವಡಿವಾಡವೆಂಬ ಬಾಡಂಗಳೆ ಶಾಸನಂಬೆರಸು (ಎಇ. ೫೪, 
೩೪೦-೦೮ ; 3071). ಗುಮ್ಮ? + ಕೊಳ್ಳ] 

ಗುಮ್ಮಕಾಂಭೋಜ (ನಾ). [ಸಂಗೀತ] ಮಿಶ್ರಕಾಂಭೋಜೀ ರಾಗಗಳಲ್ಲಿ 
ಒಂದಂ; ಗುಮ್ಮಕಾಂಭೋಜ ತೆನುಗುಕಾಂಭೋಜ ದೆೇಶ್ಯಕಾಂಭೋಜ 
ಯೆಂಬ ಮೂಜ್‌ೇ ಕಾಂಭೋಜೀಮಿಶ್ರಂಗಳು (ವಿವೇಕ. ೨೩೩). 

[+ ತೆಲು. ಗುಮ್ಮಕಾಂಬೋಜಿ) 

ಗುಮ್ಮಟ್ಕ, ಗಂಂಬುಟ, ಗುಮಟ, ಗುವಂಟ, ಗುಮ್ಮಟ (ನಾ). 
೧. ಅರ್ಧಗೋಳಾಕಾರವಾದ ಗೋಪುರ; ಗುಂಬಜಂ : ಎನ್ನ ಗೂಡಿನ 
ಗುಮ್ಮಟನೊಡೆಯ ಅಗಮ್ಮೆಕಶ್ಚರ ಲಿಂಗವೆ (ಮನುಗುಂ. ೧೧); ಚಿತ್ತರಿಸಿದ 
ಭಿತ್ತಿ ಬಾಗಿಲಮಳ್ಗಂಬದ ಹಂತಿ ಗವಾಕ್ಷಮುಪ್ಪರಿಗೆಯ ಗುಪ್ಮಟಂ 
ಮೆರೆಗುಂ (ಮರಾಶ. ೧3-೫); ಮೇಲಿನ ತಾಮ್ರದ , . . ಗುಮ್ಮಟಕ್ಕೆ 
ಚಿನ್ನದ ಮುಲಾಮನ್ನು ಮಾಡಿಸಿದರು (ಮರ್ಯಾದೆ. ೨೯೭). " ಗೋಳ 
ಗುಮ್ಮಟ 'ಪರಾ, ಗುಂಬುಟ ; ೧. “ ಗುಂಬುಟ-ಮುಸಲ್ಮಾನರ 
ಗುಮ್ಮಟ” (ಗಂಗಾ ಮ. ೦೦೬). ಗುಮಟ ; ೧. ಅನೇಕ ಹೆಜಾರಗಳೂ 
ಗುಮಟಗಳೂ ಇದ್ದ ದೊಡ್ಡ ಅರಮನೆಯು ಹೆಸಿಇಟ್ಟಿಗೆಯಿಂದ ಕಟ್ಟಿದ್ದುವು 
(ಇಸ್ಲಾ ಸಂ. ೧೪೮). ೨. ಗುಂಡಾಗಿರುವ ಆವರಣ,-ವರುಸುಕು : 


೨೫೬೦ 


1೩0 


16 


20 


30 


88 


40 


46 


ಗುಮ್ಮನೆ 


ಕಡಾಯಿಯಿಂದ ಹೊರಟ ಉಗಿಯು ಗುಮಟಕ್ಕೇರಿ ಅಲ್ಲಿ ಒಣಗುವುದು 
(ವಿಶ್ಠಾವಿ. ೪೭. ಗುಮುಟ ; ೧. ಭವ್ಯವಾದ ಕಮಾನುಗಳನ್ನೂ 
ಗುಮುಟಗಳನ್ನೂ ನೋಡಿ ಆಶ್ಚರ್ಯವಾಗುತ್ತದೆ (ಮುಂಬಯಿ. ೪-೧೪೨); 
ಅಸಂಖ್ಯ ಗುಮುಟಗಳನ್ನು ಕಟ್ಟಿ ... ಸಂಗಮರವರೀ ಕಲ್ಲಿನ ಥರವನ್ನು 
ಹೊಂದಿಸಿದ್ದಾರೆ (ಮುಂಬಯಿ. ೬-೨೬). ೨. ಹೆಬ್ಬೆರಳಿಗೆ ಕಾರಿನ ಹಿಂದಿನ 
ಗುಮುಟ ತಾಕಿ ಜಾರಿಹೋಯಿತು (ದಾಬಲ. ೧೧೦). ಗುಮ್ಮುಟ: ೧. 
ಬೆಳ್ಳಿಯ ಗುಮ್ಮಟವು ಸೂರ್ಯಪ್ರಕಾಶಕ್ಕೆ ಥಳಥಳ ಹೊಳೆಯುತ್ತಿತ್ತು 
(ಮೇದಿಮ. ೧೩೫); ಆ ಶಬ್ದಬ್ರಹ್ಮದ ಗುಮ್ಮುಟಕ್ಕೇ ನೀನು ತಿರುಗಿ 
ಹೊರಡು (ಪ್ರವಾತೋ. ೨೧). [*-ಹಿಂ. ಗುಮ್ಮಟ ; ಪಾರ. ಗುಂಬದ 

ಗುಮ್ಮಟ್ಕ  ಗೊಮ್ಮಟ' ನೋ. 

ಗುಮ್ಮಟಚಾವಣಿ (ನಾ). ಗುಮ್ಮಟವಿರುವ ಮೋಲುಮಹಡಿ; 
ಗುಮ್ಮಟಚಾವಣಿಯ ಕೋಣೆಯೊಂದರ ಬಳಿ ಕೊಂಡೊಯ್ದು . .. ಬೀಗ 
ಜಡಿದು ನಾನು ಏಕಾಕಿಯಾದಾಗ ನನ್ನ ಮನೋಯಾತನೆ ದುರ್ಭರವಾಯಿತು 
(ಪುನರು. ೩೮೯). [ಗಂವ,ಟ * ಚಾವಣಿ (ಛಾವಣಿ) ] 

ಗುಮ್ಮಟಿಗ (ನಾ). ಒಂದು ಜಾತಿಯ ಹಕ್ಕಿ: ಗೀಜಗ್ಗನುರಗರಿಪು 
ಗುಮ್ಮಟಿಗ ಗೋದಿಗ ಬುಟುಲೆ ಬಲು ಹಸುಬ . . . ಪರಿಪರಿಯ ಪಕ್ಷಿ 
ಗಳು ಮಟ್‌ದಿಹೆವು (ಪ್ರಹ್ಲಾಜ. ೪-೧3). [?) 

ಗುಮ್ಮಟೇಶ "ಗೊಮ್ಮಟೇಶ' ನೋ. 

ಗುಮ್ಮಟೇಶ್ವರ « ಗೊಮ್ಮಟೇಶ್ವರ' ನೋ. 

ಗುಮ್ಮಡ್ಕಿ, ಗುಮಟೆ, ಗುಮತಿ (ನಂ). ಒಂದು ಬಗೆಯ ಮದ್ದಳೆ ; 
ಬಿಡದೆ ಮಂಡುಪಿಕ್ಕುತಂ ಗುಮ್ಮಡಿ ಗೆಲವ ಕಡಂಗಿ ಕೊಂಬು ವತೌವರಿ 
ಕೊಳಲಿಂ ಬಿಡದೂದುವ ಸಿಳ್ಳಿಕ್ಕುವ ಕಡುರಭಸೆದ ಪೆರ್ಚಗುರ್ವಿಸಿತ್ತು 
(ತ್ರಿಪುವಿ. ೦೫-೬). ಗುಮಟೆ: ಗುವುಟೆಯು ಒಕ್ಕಲಿಗನ ಜೀವದ ಸಂಗಾತಿ 
ಯಾಗಿದೆ (69). ಗುಮತಿ : “ ಗುಂಬವಾದ್ಯ - ಕುಂಭವಾದ್ಯ, ಗುಮತೀ 
ವಾದ್ಯ ” (ಗಂಗಾಮ, ೦೧೬). 
"[ ದೇ.॥ ತಮಿ. ಕುಮ್ಮಟ್ಟ ; ತುಳು. ಗುಮಟೆ; ತೆಲು. ಗುಮ್ಮೆಟ, 

ಗುಮ್ಮೆತ, / ಮರಾ, ಗುಮಠಾ, ಗುಮಡಾ) 

ಗುಮ್ಮಡ್ಕಿ (ನಾ). ಭೂತ; ಪಿಶಾಚಿ; ಗುಮ್ಮಡಿಯಂತಪ್ಪ ತಾಯಿ 

ನೋಡೆನಗೆ ಕಲಕೇತನಂತಪ್ಪ ತಂದೆ ನೋಡೆನಗೆ (ಬಸವ. 
[7] 

ಗುಮ್ಮತನ (ನಾ). ಹೆಚ್ಚಳ ; ಆಧಿಕ್ಕೆ ; ವಾಯವಾಯ್ತಹಿಪಾಶ ಪದ್ಮಜ 
ಸಾಯಕವು ಸಅೌಯಾಯರ್ತಿ ಸದೆಸಟ್ಟಾಯಿತನುಜನ ಬಿಣ್ಣು ಬೀತುದು 
ಗುಮ್ಮುತನ ಭಟರ[ಪಾಣಾಂ. ಬಿಗುಹೆ ಭಟರುಗಳ, ರದುಮ್ಮತನ ಭಟರ] 
(ತೊರರಾ. ೬-೪೧-೩). [ಗುಮ್ಮ್ಯ (ಗುಣರ್ಬ್ಬ್ಯ) * - ತನ] 

ಗುಮ್ಮತಿ, ಗುಮಂತಿ (ನಾ), ಚಿಕ್ಕ ಡೇರೆ,-ಗುಡಾರ ; ದೊರೆದೊರೆಗಳಿಗೆ 
ಗುಡಾರ ಗುಮ್ಮತಿ ದೂತ ಸರವತ್ತಿಗೆಯು ಚಪ್ಪರಗಳು ಇರದನುಮಾಡಿಸಿ 
(ಅಮುಸಾಂ. 3-೪೨) ; ಬಿಡದಾ ದೂಸ ಬಳಸಿ ಗುಟ್‌ಕಾಜರ ಗಡಣ ಗುಮ್ಮತಿ 
ಗಳೆದ್ದಾವು (ಜನಕ. ೦೨-೯೮). ಗುಮುತಿ: ನೆಗಳ್ದುವಲ್ಲಲ್ಲಿ. . . ಬಗೆ 
ಬಗೆಯ ಗಂಡಿ ಗುಮುತಿ [ಪಾತಾಂ. ರಿ] ಗೂಡಾರ ಸಾಗರದಾನಮಗಲ 
ದೊಳ್‌ ಚಾವಡಿ ಹಜಾರ ಹ ಯ ಗ ಜ ಶಾ ಲೆ ಮುಖ್ಯಬೀಡಾರಂಗಳು 
(ಜೆಬಪು. ೪೭-೩೩). [ ಎತೆಲು. ಗುಮ್ಮೆ) 

ಗುಮ್ಮನಾಲ (ನಾ). ಒಂದು ಊರಿನ ಹೆಸರು (?) ; ಅಲಿಂದಂ ಮೂಡಲು 
ಹದ ತೆಂಕಣ ಕರೆಯಲಿ ಗುಂಮನಾಲದಿಂದ ವಾಯವ್ಯವಾಗಿ ಕೊಟ್ಟ 
ಸೋಗೆಯ ಹಳಿನ ಹತಿರೆ ನೆಟ್ಟ ಕಲು (ಎಕ. ಸಃ7, ಗುಂಡ್ಗುಪೇ. 
೧೨೭-೨೬;?). : [?] 

ಗುಮ್ಮನೆ (ಅ). ಮೌನವಾಗಿ ; ತೆಪ್ಪಗೆ. 


೭೨೦) 


ಗುಮ್ಮಯ್ಯ 


ಗುಮ್ಮನಗುಸುಕ, ಗುಮ್ಮನಗುಸಕ ಎ ತನ್ನ ಒಳಗಿನ ಭಾವವನ್ನು 
ತೋರ್ಪಡಿಸದೆ ಯಾರೊಂದಿಗೂ ಬೆರೆಯದಿರುವವನು,- ಒಂಟಿ 
ಯಾಗಿರುವವನು : ಅವನು ಗುಮ್ಮನಗುಸುಕ (ರೂಢಿ) ; ನೀನು ಈಗೇನು 
ಹೊರಗೆಲ್ಲಿಗಾದರೂ ಬರ್ತೀಯೋ ಅಥವಾ ಇಲ್ಲೇ ಗುಮ್ಮನಗುಸಕನ 
ಹಾಗೆ ಕುಳಿತಿರ್ತೀಯೋ ಹೇಳು (ಹೊಸಕ್ತಿ. ೧೦೫). ಗುಮ್ಮನಗುಸುಕಿ, ಗುಮ್ಮನ 
ಗುಸಕಿಎತೆನ್ನ ಒಳಗಿನ ಭಾವವನ್ನು ತೋರ್ಪಡಿಸದೆ ಯಾರೊಂದಿಗೂ 
ಬೆರೆಯದಿರುವವಳು, -ಒಂಟಿಯಾಗಿರುವವಳು : ಅವಳು ಗುಮ್ಮನ 
ಗುಸುಕಿ (ರೂಢಿ); * ಗುಮ್ಮನಗುಸಕಿ' ಎಂದೆನಿಸಿಕೊಂಡ . . . ದೇವಕಿ 
ಕೂಡ ನಿರ್ಮಲೆಯ ಬಗ್ಗೆ, ವಾಸುದೇವನ ಬಗ್ಗೆ ಒಳ್ಳೆಯ ಮಾತುಗಳನ್ನು 
ಆಡಹತ್ತಿದ್ದರು (ಮೂರುದಾ. 3೬೭). ಗುಮ್ಮನಾಗು, ಗುಮ್ಮಾಗು ಎ ಮೌನ 
ವಾಗು; ತೆಪ್ಪಗಾಗು: ಗುಮ್ಮನಾದನು ಭೂಪ ಚಿತ್ತದ ಹಮ್ಮು 
ಮುರಿದುದು (ಅಂಬಿಕಾ. ೪೮-೩೨) ; ಹಮ್ಮು ಮುರಿದ ಮೇಲೆ ಗುಮ್ಮನಾದ 
(ಗಾದೆ); ಹಂಪನಕಟ್ಟೆಯಲ್ಲಿ ಅವನ ಅಂಗಡಿ ನೋಡಿ ಗುಮ್ಮಾದೆ (ಅಭಿಮಾ. ೬); 
ಮಿಕ್ಕವರ ಮನೋವೃತ್ತಿಯನ್ನು ನೋಡಿ ಸರಸ್ವತಿ ತಾನೂ ಗುಮ್ಮಾಗಿ 
ವ್ಯವಹರಿಸಬೇಕಾಗಿತ್ತು (ಪುರುಷ. ೧೦೪). [ಗುಂ * - ಅನ್ನೆ] 
ಗುಮ್ಮಯ್ಯ (ನ)).ಎಗುಮ್ಮ, ೧; ದೆಯ್ಯ, ಭೂತ, ಗುಮ್ಮಯ್ಯ-ಕತ್ತಲಾಳ' 
ದಿಂದಲೆದ್ದು ಬೆದರಿಸುತಿವೆ ದಮ್ಮಯ್ಯ! (ನಡೆಲಂ. ೨೪-3); ಪರೀಕ್ಷೆ 
ಯೆಂದರೆ ಮಕ್ಕಳಿಗೆ ' ಗುಮ್ಮಯ್ಯ್ಕ' ನಂತೆ (ಕನ್ನನು. ೦-೧೪). 
[ಗುಮ್ಮ] * ಆರ್ಕ) 
ಗುಮ್ಮವಕ್ಕಿ (ನಾ). ಒಂದು ಜಾತಿಯ ಹಕ್ಕಿ ; ಕಾಡುಕೋಳಿ ; “ಕುಕ್ಕುಭ” 
(ನಾಜಿರಾ. ಕಿ): “ ಕುಕ್ಕುಭಃ-ಗುಮ್ಮವಕ್ಕಿ ” (ಸಿದ್ಧಾಂತಿ. ೦೪೩). 
[ಗುಮ್ಮ * ಪಕ್ಕಿ] 
ಗುಮ್ಮಸು « ಗುಂಬಜು' ನೋ. 
ಗುಮ್ಮಸ್ತ « ಗುವಾಾಸ್ತ್ರ' ನೋ. 
ಗುಮ್ಮಳಿಸು (ಕ್ರಿ). (ಒಳಗೇ) ಬೇಯು : ಹೀಗಾಗಿ ಗೃಹೆಕಲಹದ ಕಿಚ್ಚು 
ಒಳಗೊಳಗೇನೇ ಗುಮ್ಮಳಿಸಿಶಲ್ಲದೆ ಹೊತ್ತಿ ಉ೨ಯಲಿಲ್ಲ (ಒಡ್ಮಿಉ. ೭೬). 
[ ಆಉಮ್ಮುಳಿಸು) 
ಗುಮ್ಮಿ, ಗುಮ್ಮಿ ಗುಮ್ಮ (ನಾ). ಗುಂಪು; ಮೊತ್ತ, ಸಮೂಹ; 
“ಬಂಬಲ್‌ . . . ಗುಮ್ಮಿ, ಗೊಂದಣಿ, (ಉಂದಲ್‌)-ಈ ೪೦ ಸಮೂಹಂ” 
(ಕರಸಾ. ೦೦-೨೨೨) ; “ ಜಂಗುಳಿ ತೆರಳ್ಳೆ ದೊಂದುಳಿ ನೆರವಿ. , . ಶಿಂತಿಣಿ 
ತೆಮ್ಮಲೊರ್ಗು ತಂಡಂ ಗುಮ್ಮಿ . . . ಜಾಳಿಗೆಯುಮೆನೆ ಶ್ರೇಣಿಕಾಖ್ಯಂ” 
(ಕಬ್ಮಿಕ್ಳೆ. ೦೬). ಗುಮಿ: ಸಿಡಿಲಿನ ಗುಮಿಯೊ ವೈಶ್ವಾನರನ ಕೋಪದ 
ಹೊಗರೊ (ವೆಂಕಾರಾ. ೬-೭-೪೦). ಗುಮ್ಮ: "ಗುಮ್ಮುಗಟ್ಟು' ಪರಾ. 
[ದೇ.8 ತಮಿ, ಕುವ್ಬಿ; ಮಲ, ಕುಮಿ; ತೆಲು.ಗುವಿ] 
ಗುಮ್ಮಿ, : ಗುಮ್ಮೆ (ನಾ). ೧. ನೀರಿನ ಹೊಂಡ,-7ಂಂಡಿ; ಗುಮ್ಮಿಯ 
ನೀರಿಗೆ ಬಂದವನಷ್ಟಕ್ಕೆ ಬಿಟ್ಟನು ಕೈಯ ಬಿಂದಿಗೆಯ (ಡಂದ್ರವೀ. 6-೩೦) ; 
ಮನೆ ಹಿಂದಿನ 'ಗುಮ್ಮಿ'ಗೆ ಸೀತೈತಾಳರ ಹೆಂಡತಿ ಪಾರ್ತಮ್ಮನು 
ಹೋಗುತ್ತಾಳೆ (ಹಹಸ. ೨). ೨. ಗುಣಿ; ಹಳ್ಳ: ಬಾಳೆ... ಒಂದೇ 
ಗುಮ್ಮಿಯಸಿಲ್ಲಿ ಹೆತ್ತಾರು ಗಿಡಗಳನ್ನು ಬೆಳೆಯ ಬಿಟ್ಟರೆ ಗೊನೆ ಸಣ್ಣದಾಗು 
ವುದು (ವ್ಯವಮ. ೩೭). ಗುಮ್ಮೆ ; ೧. ನೀನು ಗುಮ್ಮೆಗೆ ಹೋಗಿ 
ಕೈಕಾಲು ತೊಳೆದು ಬಾ (ಪದ್ಮಸ. ೨೫೩). [ದೇ. ॥ ತೆಲು. ಗುಮಿ 
ಗುಮ್ಮಿ (ನು). ೧. ಧಾನ್ಯಗಳನ್ನು ತುಂಬಿಡಲು ಉಪಯೋಗಿಸುವ 
ದೊಡ್ಡ ಮಡಕೆ,-ಗುಡಾಣ: ಈ ಧಾನ್ಯಗಳನ್ನು ಕಣಜದಲ್ಲಿ ಗಳಗೆಯಲ್ಲಿ 
ಗಂವ್ಮಿಗಳಲ್ಲಿ ಇಲ್ಲವೆ ಬುಟ್ಟಿಗಳಲ್ಲಿ ತುಂಬಿ. . . ಮೆತ್ತುಹಾಕಿ ಇಟ್ಟರೆ 
ಎಷ್ಟು ದಿವಸ ಇದ್ದ ಕಾಲಕ್ಕೂ ಹುಳಗಳು ಹೆತ್ತುವದಿಲ್ಲವು (ಕೃಷಪ್ರ. ೬೭); 
ಭತ್ತ ತುಂಬಲು ಗುಮ್ಮಿಲ್ಲಣ್ಣ (ಕೃಟಪ್ಪ. ೩೨೬). ೨. ಕೊಠಡಿ ; ಕೋಣೆ; 


೨೫೬೧ 


26 


46 


ಗುಯ್ಯಲ್‌ 


ಸಾಯಂಕಾಲವಾಗುತಾ ಬಂತು. ಖೈದಿಗಳ ಗುಮ್ಮಿಗಳಿಗೆ ಬೀಗಾ ಹಾಕಿ 
ಬಿಡುತಾರೆ (ಮುಸುಗ, ೧೨೩). [ಆಕೊಮ್ಮೈ] ' 

ಗುಮ್ಮಿಕ್ಕು (ಕ್ರಿ). ಧ್ವನಿ ತುಂಬು, ಇಡಂಗು ; ತುಜುಗಿತಿಳೆ ನಡುದೊಡೆಯ 
ತುಂಡಿನಗು (ಲು ಜುಬಿನಲಿ ಗುಮ್ಮಿಕ್ಕಿದುದು. ನಭವಟಾಚುತಿರ್ದುದ 
ಜಾಂಡ ಬೆ.ಬ್ಬಿಗೆ ರಾಮನೆಸುಗೆಯರೀಿ(ತೊರರಾ. ೬-೪೫-೬೦); ಗದೆ ಘಾತದಲಿ 
ಗುಮ್ಮಿಕ್ಕಿತಜಾಂಡ (ಅಂಬಿಕಾ. ೯-೨೬). [ಗುಂ ಇಕಿ] 

ಗುಮ್ಮಿಡು (ಕ್ರಿ).ಎಗುಮ್ಮಿಕ್ಕು : ಗಗನತಳ ಗುಮ್ಮಿಡುತಲಿರ್ದುದು ಕುಣಿವ 
ಮುಷ್ಟಿನಿಘಾತದಲಿ ಭಟರ (ತೊರರಾ. ೬-೩೩-೧೬) ; ರಣವಾದ್ಯ ಚೆನ್ನಾಗಿ 
ದಿಗುವಳೆಯ ಗುಮ್ಮಿಡಲ್‌ ಗಜರಿದವು ಶ ಕೋಟಿ ಸಂಖ್ಯೆಯಿಂದ (ಕುರಂಗ. 
೬೫-೩೪). [ಗುಂ ಇಡು] 

ಗುಮ್ಮಿಮನೆ (ನಾ). ಆಳುಕಾಳುಗಳು ಒಟ್ಟಿಗೆ ಕುಳಿತುಕೊಂಡು ಊಟ 
ಮಾಡುವ ವಂನೆ: (8). [ಗುಮ್ಮಿ * ವನೆ) 

ಗುಮ್ಮಿಸು (ಕ್ರಿ).ಎಗುಮ್ಮಿಕ್ಕು ; ಬೆೊಬ್ಬುಳಿತೆರೆಯನು ದಡಕ್ಕೆ ಹೊವಿ ಸಿ, 
ಅಬ್ಬರದಲಿ ಭೋರ್‌ಭೋರೆನೆ ಗುವಿಸ್ಮಿಸಿ, ಬರುತದೆ! (ಕಎಪು. ೨೭-೨). 

[ಗಿಂ - ಇಸು] 

ಗುಮ್ಮಿ (ಕಿ). ಆಳದಿಂದ ಹೊನೆಹೊಮ್ಮು ; ನೆತ್ತಿಯಗ್ರದ ತೋರ 
ಗುಂಡುರುಳುತ್ತಲಿರ್ದವು ಜಲಧಿಯಡಿವುಳಲೆತ್ತುತಿರ್ದುದು ಗುಮ್ಮಿಟ್‌ದು 
ಗುಡಿಯಿಟ್‌ದು ಗುಳ್ಳೆಗಳು (ತೊರರಾ. ೪-೧೨-೨೪). 

[ಗುಮ್ಮ (ಎಗ:ಣ್ತು) * ಇಲಿ) 

ಗುಮ್ಮು, "ಕುವಸ್ಮ್ಮ,' ನೋ. 

ಗುಮ್ಮ "ಗುಮ್ಮಿ, ' ನೋ. ಕ 

ಗುಮ್ಮ (ನಾ). ಈಜುವಾಗ ನೀರನ್ನೂ ಅಪ್ಪಳಿಸುವಿಕೆ,-ಬಡಿಯುವಿಕೆ. 
" ಗುವ್ಮೊಹುಕು? ಪರಾ. 1 <ಕುವ್ಮ] 

ಗುಮ್ಮುಗಟ್ಟು (ಕಿ). ಗುಂಪಾಗಿ ಸೇರು , ಒಟ್ಟುಗೂಡು; ಗುವ -್ಮಿಗಟ್ಟಿ 
ಜೋಗಿಗಳಂತೆ ಇರುಳು ಕೂಡುವುದು ಹಗಲು ಅಗಲುವುದು (ಗಾದೆ). 

[ಗುಮ್ಮ (ಆ ಗುವ) * ಕಟ್ಟು) 

ಗುಮ್ಮುಗುಸಕು (ನಾ). ಒಂದು ಬಸೆಯ ಆಟ; ಚಿಣ್ಣಿ ಬೊಗರೆ ಚುಡು 
ಗುಮ್ಮುಗುಸಕು ಹಿಡಿ ಅಣೆಕಲ್ಲ) (ಪ್ರಸಭಾ. ೫೦-೨೫. ([?] 

ಗುಮ್ಮುಟ « ಗುಮ್ಮುಟ್ಕ ' ನೋ. 

ಗುಮ್ಮುಹಾಕು (ಕ್ರಿ). ಈಜುವ ಗ ಮಂದಕ್ಕೆ ಹೋಗಲು ನೀರನ್ನು 
ಬಡಿ: (8). [ಗುಮ್ಮ * ಹಾಕು (ಆ ಪಾಯ್ಯ್ಯ್ಯ)) 

ಗುಮ್ಮೆ " ಗುಮ್ಮಿ” ನೋ. 

ಗುಯಲು « ಗುಯ್ಕುಲ್‌' ನೋ. 

ಗುಯಿ (ನಾ). ಗುಂಗು, ಉಮಿ ಹೊಟ್ಟು: 4. 1?) 

ಗುಯ್ಯ (ನಾ). ಹಾವು. " ಇರ್ತಲೆಗುಯ್ಯ ' ಪರಾ. [?] 

ಗುಯ್ಯಲ್‌, ಗುಖಯಲು, ಗುಯ್ಯಲು (ನು). ೧. ಕೊಳೆ; ನೀರೊರತೆ; 
ಬಾವಿ; ಪರಿನೀರೂರೂರ ತೋಂಟಕ್ಕೆ ಸಂಪದಮೂರೂರ ಗೃಹಕ್ಕೆ 
ಪಂಕಜದ ಚೆಲ್ಹೂರೂರ ಗುಯ,ಿಲ್ಲೆ (ಕಾವ್ಯಾವ. 36%); ಊರಿಂ ಮೂಡ 
ಗುಯ್ಯಲ ತೋಂಟಂ ಗಟ್ತಿಯ ಕೋಲಲು ಕವ್ಮಂ ನೂಜ. ಪದಿಮೂಜು 
(ಕಇಆ. ೭೯-೧೩-೨೮ ; ಸು. 1085) ; ಗುಯೈಲನೆಯ್ದೆ ತೋಡತಿರೆ ನೀರನ 
(ನು)ಗುಟ್ತಿರೆ ಮಾಯೆ ಕಾಲುವುಂ ಕೆಯ್ಕುವನೊತ್ತಿ ಕರ್ಚ೯ತಿರೆ 
(ಕಟ್ರಿಮ, ೧-೪೬). ೨. ಕೊಳದ ನೀರಿನಿಂದ ಸಾಗುವಳಿ ಮಾಡುವ ಗದ್ದೆ: 
ಮಾಳಿರಾಸಿಗನು ಮೊ» ಜೀಯರ ಮೆಚ್ಚಿ ೧ ಗುಯ್ಯಲಂ ೩ ಮತ್ತ 
ಕೆಯ್ಯ ಮಂ ಬಿಟ್ಟರ್‌ (ಎಕ. ಸ1, ವೊಳಳಾ. ೨೭-೭; 962); ಎಪ್ಪತ್ತಅ 
ಬಳಿಯ ಎಡಿಯ ರ ಗುಯ್ಮಲೊಂದ: (ಎಕ. ೩1, ವೊೊಳಕಾ. ೪೦-೫; 
987) ; ತಂಮಡಿಯಹಳ್ಳಿಯ ಎರೆಯ ಗುಯ್ಯಲ ತನ್ನ ಎರಡು ಭಾಗವೂ 


ಗುಯ್ಯಲು 


(ಎಕ. ೩11, ಶಿರಾ 8೨-೧೯; 1277). ಗುಯಲು ; ೨. ಗದ್ದೆ ಬೆದ್ದಲು 
ತೋಟ ತುಡಕೆ ವಿತಲು ಅಯಲು ಗುಯಲು`ಅಕ್ಷೀಣ ಆಗಾಮಿ ನಿಧಿ 
ನಿಕ್ಷೇಪ (ಎಕ. ೫. ಕೋಲಾರ. ೮೩-೪; 1417); ಗದೆ ಬೆದ್ದಲು ಗುಡೆ 
ಗುಯಲು ತೋಟ (ಎಕ. 1೩, ಬೆಂಗಳೂ. ೩೦-೧೮; 1644). 
ಗುಯ್ಯಲು ; ೧. ಕೂಪ ಗುಯ್ಯಲು [ಪಾಣಾ. ಜಲವು] ಗೂಡೆ ಕೈಯಾತ 
ಕಪಿಲೆಯಿಂ ಪೋಪುದನೇನ ವರ್ಣಿಸುವೆ (ಅಬೃಲೂ. ೩-೩೫). ೨. ೧೫ 
ಗುಯ್ಕಲುಗಳಲು ಒಂದೊಂದು ಗುಡಲು ದೇವಗೊಳಗ ದಂಮಗೊಳಗ 
ಮಾಡಿಕೊಟದು (ಮೈಆರಿ. ೧೯೩೮, ೯೨-೪೪ ; 1269). 
ಗುಯ್ಕಲೆತ್ತುಎಕೊಳದಿಂದ ನೀರೆತ್ತು; ಅಯ್ಯ ಯ್ಕೊ ಧ್ಯಾನದ 
ತುಯ್ಯಲುಂಡಾತ್ಮನೊಳುಯ್ಯಲನಾಡಿ ಸುಖಿಸದೆ ಗುಯ್ಯಲೆತ್ತುವರಂತೆ 
ಮೈಯ್ಯ ಹೋರಟೆಯೊಳು ಹುಯ್ಯಲನುಂಡೆ ನಾನೆಂದ (ಭರಣ. ೭೬-೨೬). 
[ಡೇ.॥ ತಮಿ. ಮಲ. ತುಳು. ಕಯ ; ತೆಲು. ಗ್ರೊಯ್ಯಿ? ] 
ಗುಯ್ಯಲು " ಗುಯ್ಯಲ್‌' ನೋ. 
ಗುರ್‌ (ನಾ). ಒಂದಂ ಅನಂಕರಣಶಬ್ದ ; "ನಾನು' ಎಂದವನ ಮೇಲೆ 
"ಗುರ್‌' ಅನ್ನುವ ಶುನಕಸ್ವಭಾವ ಅವರಲ್ಲಿ ಮನೆ ಮಾಡಿತ್ತು 
(ನಾಡಿಗೇ. ೨). 
ಗುರಕಾಯಿಸು " ಗಂರಂಕಾಯಿಸಂ' ನೋ. 
ಗುರಕೆ  ಗುಜುಕಂ' ನೋ. 
ಗುರಗಿ " ಗಂರಿಕ್ಕೆ' ನೋ. 
ಗುರಗಿಮಟ್ಟಿ (ನಾ). ಗುರಗಿ ಪೊದೆ ಬೆಳೆದಿರುವ ಭೂಮಿ ; ಬಿದಿರ ಮೆಳೆ, 
ಕೆಂಜಿಗೆಉಡಿ, ಗುರಗಿಮಟ್ಟಿ, ಇವುಗಳಿಂದ ಕೂಡಿದ ಪ್ರದೇಶದಲ್ಲಿ ಹುಲಿ 
ಯನ್ನು ಹುಡುಕಬೇಕಾಗಿತ್ತು (ಪಂಜಪಂ. ೩೦). 
[ಗುರಗಿ (ಗರಿಕೆ) + ಮಟ್ಟಿ ] 
ಗುರಣ್ಣ (ನಾ). ಸುತ್ತುವಿಕೆ 5 ಭ್ರಮಣ: “ಗುರಣ (ಘುರಣ)-ಘೂರ್ಣ 
(-ನ)ಎಸುತ್ತುವಿಕೆ” (ತದೃಕೋ. ೩೦). 
| [ಆ ಸಂ. ಘೂರ್ಣನ) 
ಗುರಣ್ಮ (ನಾ). ೧. ಕೈಗೊಳ್ಳುವುದು; ಉದ್ಯೋಗ. .೨. ಶ್ರದ್ಧಾ 
ಪೂರ್ವಕವಾದ ಪ್ರಯತ್ನ ; ಶ್ರಮ. [ಸಂ.] 
ಗುರಪನಾಯ (ನಾ), ಒಬ್ಬಾತನ ಹೆಸರಂ ; ಗುರಪನಾಯಂ ಕೊಟು ಕಲ್ಲ 
ನೆಟಿಸಿದನ್‌ (ಎಕ. ೪111, ಸಾಗರ. ೧೦೦-೧೩; 9869). [?] 
ಗುರಮಘಾತಕ, ಗುರಂಂಘಾತಕ (ನಾ). ೧. ಯಾವ ಕೆಟ್ಟ ಕಾರ್ಯಕ್ಕೂ 
ಹೇಸದವನು ; ದಂಷ್ಟ; ನೀಚ; ಆ ಗುರಮಘಾತಕನನ್ನು ನಂಬ 
ಜಾರದು (ಕೂ 0). ಗುರುಂಘಾತಕ ; ೧. ಅವನೊಬ್ಬ ಗುರುಂಘಾತಕ 
(ಕೂಢಿ). (ಗು). ೨. ದಂಷ್ಟತನದ ; ಕೃತ್ರಿಮದ ; ಸುಬ್ಬುಕೃಷ್ಣ 
ಗುರುಂಘಾತಕ ನಗೆ ನಗುತ್ತ . . . ಎಂದ (ರಾಗಿಣಿ. ೨೨೮). 
[ ಆ ಕೊರಮ * ಘಾತಕ] 
ಗುರವಡಿ, ಗೊರವಡಿ (ನಾ). ೧. ಗುರುಗಳ ಪಾದ. ೨. (ಆಲಂ) ಪೂಜ್ಮ 
ರಾದ ಗುರಂಗಳಂ; ಶ್ರೀ ಪೆರುಮಾಳು ಗುರವಡಿಗಳಾ ಶಿಷ್ಯ ಧಣ್ಣೆಕುತ್ತಾರೆವಿ 
ಗುರವಿ (ಎಕ. 28, ೭-೦;ಸು. 700); ಸಿಜ್ಜಣನ್ಹಿ ಗುರವಡಿಗಳ್ನೋನ್ಹು 
ಕಾಲಂ ಕೆಯ್ದಾರ್‌ (ಎಳ. 11, 43; ಸು. 700); ಶ್ರೀಕಾಲಾವಿರ್ಗ್ಗುರವಡಿ 
ಗಳ ಶಿಷ್ಕರ್‌ , , . ಕಲಾಪಕದ ಗುರವಡಿಗಳ್‌ (ಎಕ. 11, ೩೩-೪; ಸು. 
700. ಗೊರವಡಿ :೨. ಶ್ರೀತೀರ್ಶ್ವದ ಗೊರವಡಿಗಳ್‌ (ಎಕ. 11, ೫; ಸು. 
700); ಶ್ರೀ ಉಳ್ಳಿಕ್ಕಲ್ಲೊರವಡಿಗಳ್ನೋನ್ತು (ಎಕ. 11, ೬; ಸು. 700). 
"ತಮ್ಮಡ್ಕಿ' ಪರಾ. [ ಆ ಗುರ್ಯು + ಅಡ್ಡಿ] 
ಗುರಳಿ " ಗುರುಳೆ ' ನೋ. 
ಗುರಾಣಿ  ಗುರುಣಿ' ನೋ. 


೨೫೬೨ 


ಆ 


-_ 
೦ 


46 


ಗುರಿತನ 


ಗುರಾಣಿ, ಗುರಾಣ (ನಾ). ಅಡ್ಡಣ ; ಹರಿಗೆ, ಢಾಲು ; ಕರದಲ್ಲಿ ಪಿಡಿದ 
ಗುರಾಣಿ ಕೈಗತ್ತಿಯ ಗರುವ ಮನ್ನೆಯರ ಸಂದಣಿಯ ಪರಿವಿಡಿಯಿಂದಲಾ 
ದುರ್ಗ . . . ಭೀತಿಯನು ಪುಟ್ಟೆಸಿತು (ಕ ನವಿ. ೧೧-೪೨), ಒಬ್ಬರಿ 
ಗೊಬ್ಬರು ಗುರಾಣಿಗಳನ್ನು ಒಡ್ಡಿ ಕತ್ತಿಗಳಿಂದ ಕಾಳ ಗ ವನ್ನು ಮಾಡು 
ತ್ತಿದ್ದರು. (ಕೃವಾಭೀ. ೧೧೧); ಆನೆಗೆ ಅಲಂಕಾರಕ್ಕೆ . . . ೨ ಹಿತ್ತಾಳೆ 
ಗುರಾಣಿಗೆ ಚಿಂನದ ಮುಲಾವಿನ ಗುಬ್ಬಿ ೪ ಸಹೆ (ಎಕ. ೫1೪, ನಂಜನ. 
೨೯೨-೧೪೨ ಪುಟಿ ; 187). ಗುರಾಣ; ಜಗವೆಲ್ಲ ಧರ್ಮದೊಳಿದ್ದುದೆ ಆದರೆ 
ಕತ್ತಿ ಗುರಾಣಗಳೇಕೆ (ಇಂಡಾಪ. ೦೬೬-೦೬). [?] 

ಗುರಿ, " ಕಂಚ್ಯಿ' ನೋ. 

ಗುರ್ಕಿ (ನಾ).ಎಗುರಿಕ್ಕೆ; “ ಗುರಿಯೆನೆ ಗುರಿಕೆ” (ಮಂಗರಾ. ೩೫-೧೪). 

[ದೇ.8 ತೆಲು. ಗುರಿ] 

ಗುರಿಕಟ್ಟು (ಕ್ರಿ). ಗುರಿಯಿಡೆ ; ಲಕ್ಷ ವಿಡು; ಕಳ್ಳರೆಲ್ಲರೂ ತುಪಾಕಿ 
ಗಳನ್ನು ಕೈಯಲ್ಲಿ ಹಿಡಿದು ಒಂದೇ ಸಾರಿ ಎದ್ದು ಮಲಯಸಿಂಹ ವೀರ 
ಸಿಂಹರಿಗೆ ಗುರಿಕಟ್ಟಿದರು (ಉಜಾಮ. ೨೬೦) ; ಬಾಣವನ್ನು ಹೆದೆಗೆ ಏರಿಸಿ, 
ಅದನ್ನು ಅನೆಯ ಹಣೆಗೆ ಗುರಿಕಟ್ಟಿ ಎಡಗೈಯಲ್ಲಿ ತುಯಿದುಬಿಟ್ಟನು 
(ಜಿತ್ರಪಾ. ೦೨). [ಗುರಿ, (ಆ ಕುಣ) + ಕಟ್ಟು) 

ಗುರಿಕಾರ « ಗುಜ್‌ಕಾಅ? ನೋ. 

ಗುರಿಕಾರತನ (ನಾ). ಗುರಿಕುರನ ಅಧಿಕಾರ ; ಯಾವುದಾದರೊಂದಂ 
ಶಾಖೆಯ ಮೇಲ್ವಿಚಾರಣೆಯ ಅಧಿಕಾರ ; ನಿನ್ನ ಈವರಿನ ಸಮುಖದ 
ಒಳವಾಗಿಲ ಗುರಿಕಾರತನಗಳು ಸರ್ವಥಾ ತೃಪ್ತಿಕರವಾಗಿರಲಿಲ್ಲ (ಜಿಟ್ಮಅ. 
೪೬-೬). [ಗುರಿಕಾರ (< ಗುಜಟ್‌ಕಾಟ) 4+ - ತನ] 

ಗುರಿಕ್ಕೆ, ಗುರಗಿ, ಗುರಿಗೆ, ಗುರುಗು (ನಾ). ಒಂದು ಬಗೆಯ ಸಸ್ಯ, - 
ಪೊದೆ ; “ಗುರಿಯೆನೆ ಗುರಿಕೆ” (ಮಂಗರಾ. ೩೩-೦೪). ಗುರಗಿ ; ಕೆಲವು 
ಕಡೆಗಳಲ್ಲಿ ಗುರಗಿ, ಬಿದಿರು. . . ಮುಕ್ಕಡಕ ಮುಂತಾದ ಗಿಡ ಬಳ್ಳಿ 
ಫೊದೆಗಳಿದ್ದವು (ಪಂಜಪಂ. ೨) ; ಬಡಂವನ್ನು ಕಾಡಿಗೆ ಎಳೆದುಕೊಂಡು 
ಹೋಗಿ, ಗುರಗಿಹಳುವಿನಲ್ಲಿ ಮುಚ್ಚಿಟ್ಟೆತು (ಮಲವ. ೦೯೦). ಗುರಿಗೆ; 
ಗುರಿಗೆ, ಆಸನ, ಗೋಜೆ (ಮೈಔಗಿ. ೧೪-೨೩೬) ; ಶ್ರೀಗಂಧ, ಗುರಿಗೆ, 
ಜಾಪೂಲ, ಕುಪ್ಪಿ (ನಮ್ಮನು. ೨೩೮). ಗುರುಗು ; ಲಿಂಗಮೆಣಸು, ಗುರುಗು 
(ಮೈಔಗಿ. ೨೦-೩೭೫). [ದೇ.8 ತೆಲು, ಗುರಿಗಿ, ಗುರುಗು] 

ಗುರಿಕ್ಕೆ (ನಾ). ಗುರಿಗಾರಿಕೆ ; ನಿಮಗೆ ನಲ್ಮೆಯ ಗೊತ್ತು ನೀವೆ 
ನಲ್ಲರ ಸೊತ್ತು ನಿಮ್ಮ ಗುರಿಕೆಯ ಗತ್ತು ಬೇಕು ಈ ಹೊತ್ತ ! (್ರಾಂಡಧ್ಯ. 
೦೯). [ಗುರ್ಮಿ (ಎಕುಟ್ಟ್ಕೌ) + - ಇಕೆ] 

ಗುರಿಗಾರ " ಗುಲ್‌ಕಾಜಟ? ನೋ. 

ಗುರಿಗುತ್ತು (ನಾ). ಒಂದಂ ಬಗೆಯ ವಂಕ್ಕಳಾಟ; ನೂರಾರು ಮಕ್ಕಳು 
» » » ನಲಿದಾಡುಶಿರ್ದರು ವಿನೋದದಿಂ ಚಂಡಾಟ ಚಿನ್ನಾಣೆಯಂ ಹಿಡಿಗವಡೆ 
ಗುರಿಗುತ್ತು ಸೆಣಸಾಟ ತಮ್ಮೊಳಗೆ (ತುರಂಗ. ೦೧-೧). 

[ಗುರ (-ಓಕುಜ್ಯಿ) + ಕುತ್ತು) 

ಗುರಿಗೆ « ಗುರಿಕ್ಕೆ' ನೋ. 

'ಗುರಿಗೈ (ಕ್ರಿ). ಗುರಿಮಾಡು ; ಸುರಪಂ ನಿಜಶರಕಸುರರ ಗುರಿಗೈದಿರ್ಪಂ 
(ಶಾಕುಂತ, ೯೭-೧೬೦) ; ಇಂದ್ರನು . . , ವೃತ್ರನನ್ನು ಗುರಿಗೈದು . 
ವಜ್ರವನ್ನು ಪ್ರಯೋಗಿಸಿದನು (ನಡದಾ. 11, ೦೪೫೯). 

[ಗುರ, (ಕುಲ್ಯಿ) * ಗೈ (ಆಕೆಯ) ) 

ಗುರಿತನ (ನಂ). ಎ ಗುರಿಕಾರತನ; ಕೊಯಂಬುತ್ತೂರರಿ ಆನೆಮಲೆ ಗಂರಿತನ 

ಪಾರುಪತ್ಯ ಸುಂಕ ಪೊಂಮ್ಮು ದೇವಸ್ಥಾನ. ಮೊದಲಾದ ಸಕಲಾಧಿಕಾರವು 


ನಡೆಯು ತ್ತಾ ಯಿರುವಲ್ಲಿ (ಮೈಆರಿ, ೧೯೩೫, ೨೮-೧೦; 2762); ಆ 
ಹುಡುಗಿಯ ಅನ್ನರ್ಲೃಹಕ್ಕೆ ಅವನ ಗುರಿತನದ ಆ ನಿಡಿದಾದ ಇಟ್ಟಿ 


ಗುರಿತಪ್ಪು 


ಗೋಲನ್ನುಯ್ವುದಾಗದೆಂದೂ . . . ನೀನು ಎಚ್ಚರಿಸಲಿಲ್ಲವೆ? (ಜಿಟ್ಮಅ. 
೦೩-೦೬) ; ಸಾರಂಗಿ ವೆಂಕಟಗಿರೈಯ್ಯನೆಂಬ ಬ್ರಾಹ್ಮಣನು ಹುಲಿಯೂರು 
ದುರ್ಗದ ಗುರಿತನ ಮಾಡುತ್ತಾ ಇದ್ದು (ಹೈದರ. ೧೦೦) 
[ಗುರಿ (ಆಕುಚ್ಯ) + - ತನ] 

ಗುರಿತಪ್ಪು (ಕ್ರಿ). ಗುರಿಗೆ ಏಟು ಬೀಳದೆ ತಪ್ಪಿಹೋಗು ; ಲಕ್ಷ್ಮತಪ್ಪು : 
ಗುರಿತಪ್ಪು ತೇರ್ವಡೆಯೆ ಕೆಂಡಕಣ್ಣಿಂದೊಳರಿ .- . : ಮೇಲ್ವಾಯೆ (ಕಾಲೂರ. 
೯೫8-೧೮೮). ಗುರಿ, (ಎಕುಟ್‌) + ತಪ್ಪು]? 

ಗುರಿತಾಕು (ಕ್ರಿ). ಗುರಿಮುಂಟ್ಬ; ಗುರಿಯಿಟ್ಟ ಎಡೆಗೇ 
ಬೀಳಂ; (8). ಗುರಿ, (ಆಕುಲ್ಯಿ) + ತಾಕ್ಕು (ಆತಾಂಕ್ಕು) 1] 

ಗುರಿನೋಡು (ಕ್ರಿ). - ಗುರಿಯಿಂಡಂ; ಒಡನೆ ಅವನು ಗುರಿನೋಡಿ ಗುಂಡು 
ಹಾರಿಸಿದನು (ಕಾಲೂರ. ೬ ಕಥಾಸಾರ). [ಗುರ್ದಿ (ಆಕುಜ್ಯ್ಯಿ).- ನೋಡು] 

ಗುರಿಪಡಿಸು (ಕ್ರಿ). ಒಳಪಡಿಸಂ; ಈಡುಮಾಡು ; ಈ ವಿಷಯಗಳಂ 
ಒಮ್ಮೊಮ್ಮೆ ಅತನ ಕಿವಿಗೆ ಬಿದ್ದು ಆತನನ್ನು ಮರಣಾಂತಿಕವಾದ 
ವೇದನೆಗೆ ಗುರಿಪಡಿಸಿದ್ದುವು (ಚಿತೆಸ. ೧೦೭). 

[ ಗುರಿ, (ಆಕುಲ್ಯ) + ಪಡ್ಕು + -ಇಸ್ಕು] 

ಗುರಿಬಿಡು (ಕ್ರಿ). ಗುರಿಯಿಂಟ್ಬ ಹೊಡೆ ; ಗಿರಿಗಳಿಂ ಬಂಡೆಗಂಂ `ರೆಗಳಂ 
ಪೊತ್ತೆತ್ತಿ, ಬಾನ್ಸೇರಿ, ಗುರಿಬಿಡಲ್‌ ಸತ್ತುವು ರಥಾಶ್ವಗಳ್‌ (ಶ್ರೀರಾಮಾ. 
೬೪೩-೨೭). [ಗುರಿ (ಕುಲ್‌) + ಬಿಡು] 

ಗುರಿಮಾಡು « ಗುಟ್‌ವಾಡು' ನೋ. 

ಗುರಿಮುಟ್ಟು (ಕ್ರಿ). ೧. ಹೋಗಬೇಕೆಂದಿರಂವ ಸ್ಥ ಳವನ್ನ್ನ ತಲಂಪು, 
೨. ಸಾಧಿಸನೇಕೆಂದಿರಂವ ಧೈೇಯವನ್ನೂ ಸಾಧಿಸಂ; ಕೃತಕೃತ್ಯನಾಗಂ : 
ಇಂದೊ ನಾಳೆಯೊ ಎಂದೊ ಒಂದು ದಿನ ಗುರಿಮುಟ್ಟಿ ಗೆಲುವೆ ನೀನು 
(ಪಾಂಡಜ, ೪೮-೨೦). [ಗುರಿ (-ಆಕಂಜಕ್ಕಿ) + ಮುಟ್ಟು? 

ಗುರಿಯರಿಲ್‌ (ನಾ). (ಕಣ್ಣಿಟ್ಟು) ನೋಡಬೇಕಾದ ನಕ್ಷತ್ರ; ವಂದಂವೆ 
ಕಾಲದಲ್ಲಿ ವಧೂವರರಿಗೆ ತೋರಿಸುವ ಅರುಂಧತೀನಕ್ಷತ್ರ ; 
ವೇದವತಿವೆಸರ ಯಷಿಪತ್ನಿ ಪುಣ್ಯಸಶಿ ತಾನಿರ್ದಳಯ್‌, ಪಾತಿವ್ರತ್ಯ 
ದೊಳವಳೀ ಮೂಜಗದ ಕಣ್ಣೆ ಗುರಿಯರಿಲಾಗೆ (ಶ್ರೀರಾಮಾ. ೨೨೪-೩೬೭). 

[ ಗುರ್ಕಿ (ಎಕುಟ್ಟಾ) + ಅರಿಲ್‌ (ಎಅಟ್‌ಲ್‌;) ] 

ಗುರಿಯಾಗು « ಗುಚಿಯಾಗು' ನೋ. 

ಗುರಿಯಿಡು (ಕ್ರಿ). ಏಟು ಸರಿಯಾಗಿ `ಬೀಳುವಂತೆ ನೋಡು ; ಲಕ್ಷ್ಯ 
ಎಡು; ಅವಳು . . . ಕೊತವಾಲನ ಎದೆಗೆ ಗುರಿಯಿಟ್ಟು ಬೀಸಿದಳು 
(ಕೊತ. ೬೬). [ಗುರ್ಮಿ (ಕುಬ್ಜಾ) - ಇಡ್ಕು) 

ಗುರಿಯೆಳ್ಳು « ಗುರೆಳಂ ನೋ, 

ಗುರಿವೆರು. (ಕ್ರಿ). ಗುರಿಯನ್ನಿ ವಂಟ್ಟು ; ಮೆಚ್ಚಿದಂ ನೆರೆಯವಂ ಗುರಿ 
ವೆತ್ತುದಂ (ಕಾಲೂರ. 6೭-೦೬೪). [ಗುರ್ದಿ (ನ ಕುಣ) ಪೆರು (-ಆಪೆಟ್ನು)) 

ಗುರಿಹಿಡಿ (ಕ್ರಿ).ಎಗುರಿಯಿಡು ; ಮತ್ತೊಬ್ಬನು ತನ್ನ ಕತ್ತಿಯನ್ನು ಗುರಿ 
ಹಿಡಿದು ನೋಡುತ್ತಿದ್ದನು (ರಾವಿಜ. ೦೧). 

[ ಗುರ, (ಕುಜ) + ಹಿಡಿ, (ಪಿಡಿ) 

ಗುರಿಹೊಡೆ (ಕ್ರಿ). ಲಕ್ಷ್ಮವನ್ನು ಭೇದಿಸು; ಈಡನ್ನು ಹೊಡೆ ; ಅವನು 
ಗುರಿಹೊಡೆಯುತ್ತಾನೆ ಅನ್ನುವ ಹಾಗೆ ಚಿತ್ರವನ್ನು ಬರೆಯಿರಿ (ವಬಂಬಯಿ, 
೩-೪೯). [ಗುರಿ (ಕುಶಿ) * ಹೊಡೆ ( ಆಪೊಡ್ಡೆ) 7 

ಗುರ್ದು "ಗುಜ? ನೋ... ' 

ಗುರು (ಗು). ೧. ಭಾರವಾದ; ತೂಕವುಳ್ಳ. ೨. ದೊಡ್ಡ ; ಅತಿಶಯ 
ವಾದ; ಜಲಮಂ ತಿರಸ್ಕರಿಸಿ ಪೊರಮಟ್ಟ ತಾವರೆಯೆರ್ದೆಗೆ ರವಿಯೆ 
ಗುರುವೈರಿ (ಶ್ರೀರಾಮಾ. ೧೧೪-೬೫). ೩ ಮಹತ್ವವುಳ್ಳ ; ಬೆಲೆಯುಳ್ಳ; 
ಘನವಾದ. ಗುರುತ್ವ?” ಪರಾ. (ನಾ). ೪. ಕಠಿನವಾದುದು, 


ಪೆಟ್ಟು 


೨೫೬೩ 


20 


25 


4ರ 


ಗುರುಕರಜಾತ 


ದುಸ್ಸಾಧ್ಯವಾದುದು ; ಲಘುವೆಣಿಸಿ ಗುರುವಾಯ್ತಲಾ ಹಾಳಿದೆಲ್ಲಿಯ 
ಹದ್ದು? (ಶ್ರೀರಾಮಾ. ೨೪೯-೭೭೦). ೫. ವಿದ್ಯೆಯನ್ನು ಹೇಳಿಕೊಡಂವ 
ವನು, ಉಪಾಧ್ಯಾಯರ: ಕಲಿಸಿದಾತಂ ವರ್ಣಮಾತ್ರಂ ಗುರು(ಸೋಮೇಶೆ.೮); 
ಗುರುಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿನ್ಹೆ (ಬಸವ. ೯3೮): ಗುರುವಿನಂತೆ 
ಶಿಷ್ಯ ತಂದೆಯಂತೆ ಮಗ (ಗಾರ). ೬. ಮಂತ್ರೋಪದೇಶ ಮಾಡಂ 
ಪವನಂ; ದೀಕ್ಷೆಕೊಡುವವನು. ೭. ಧರ್ಮವನ್ನು ಬೋಧಿಸುವವನಂ;- 
| ಅಧ್ಯಾತ್ಮವಿದ್ಯೆಯನ್ನು ಉಪದೇಶಿಸಂವವನು ; ತತ್ಕೋಪದೇಶವರಿ 
ಗೈದು ಅಜ್ಞಾನವಂ ಪರಿಹರಿಸು ವನೇ ಗುರುವೆಂದೆನ್ನಿಸಿಕೊಳ್ಳುವನು 
(ವಿವೇಕ. ೧೬) ; ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ 
ಮುಕುತಿ (ಪುರಂದ. ೩-೧೪೯ ಪಲ್ಲವಿ). ಲೆ. ತಂದೆ; “ಗರ್ಭಾದಾನಾದಿ ಆದಿ 
ಶಬ್ದದಿಂದ . . . ಉಪನಯನಸಮಾವರ್ತನವಿವಾಹ ಸಂನ್ಯಾಸ ಎಂಬಿವನು 
ಮಾಡುವಾತನು ಗುರು ಎನಿಸುಗು” (ನಾಜಿರಾ. ೧೨೬) ; ನಿನ್ನೀ ಗುರು 
ನುಡಿದ ನುಡಿಗೊಡಂಬಡು (ಗದಾಯು. ೪-೨). ೯. ಧಾರ್ಮಿಕ ಸಂಸ್ಕಾರ 
ಗಳನ್ನು ಮಾಡಿಸುವವನು; ಪುರೋಹಿತ ; ನಮಿಸಿ ತಂದೆಗೆ ಗುರು 
ವಸಿಷ್ಠನ ಸುಮುಖತೆಯ ಹೆರಕೆಯನು ಕೈಕೊಂಡು (ತೊರರಾ. ೦-೯-೪೨). 
೧೦. ಪೂಜ್ಯ; ಹಿರಿಯ; “ ಗುರುವೆನಲ್ಕುಪಚಿತನೆನಲ್‌ ಪೂಜೆವಡೆವವಂ” 
(ಮಂಗೆರಾ. ೭೨-೨೨); ಸುರರ್ಗೆ ಗುರು ವಜ್ರಿ ವಜ್ರಿಗೆ ಗುರುವಾನೆನ 
ಗಬ್ಬಗರ್ಭ ನೀಂ ಗುರು ನಿನಗಂ ಪರಮಗುರು ವಿಷ್ಣು (ಜಗವಿ. ೧-೩೩). 
೧೧. ದೇವತೆಗಳ ಪುರೋಹಿತನಾದ ಬೃಹಸ್ಪತಿ. ೧೨. ದ್ರೋಣಾ 
ಚಾರ್ಯ ; ಗುರುವಿಲ್ಲಾ ಕರ್ಣನಿಲ್ಲಾ ಗುರುವಿನ ಮಗನಿಲ್ಲಾ (ಪಂಪಭಾ. 
೯-೫೫); ಗುರುವಿನ ನೆತ್ತರಂ ಕುಡಿವೆನಪ್ಪೊಡವಂ ದ್ವಿಜವಂಶಜಂ (ಗದಾಯು. 
೪-೪೨).  ಗುರುಸಂತ' ಪರಾ, ೧೩. ಮಠಾಧಿಪತಿ ; ಗುರಂವಿಲ್ಲದ್ದು 
ಮಠವಲ್ಲ, ಹಿರಿಯರಿಲ್ಲದ್ದು ಮನೆಯಲ್ಲ (ಗಾರ). ೧೪. [ಜ್ಯೋತಿ] 
ನವಗ್ರಹಗಳಲ್ಲಿ ಐದನೆಯದಾದ ಬೃಹಸ್ಪತಿ ಗ್ರಹ; “ ಆಂಗಿರಸ 
ನಮರಗುರು ವಾಕ್ಚತಿ ಗುರು ಬೃಹಸ್ಪತಿ ಧಿಷಣನೆನಲು ಜೀವಂ” 
(ಮಂಗರಾ. ೧೧-೬) ; ಜನನಕಾಲದಲ್ಲಿ ಗುರು ಲಗ್ನದಲ್ಲಿದ್ದರೆ ಜಾತಕನು 
ವಿದ್ವಾಂಸನೂ . . . ಒಂಬತ್ತನೆಯ ಸ್ಥಾನದಲ್ಲಿದ್ದರೆ ದೀಕ್ಷಿತನೂ ಆಗುತ್ತಾನೆ 
(ಜಾತತಿ. ೧೮-೦೦ ಟೀಕೆ); ಗುರುವೆ ಅತ್ಯಂತ ದೊಡ್ಡ ಗ್ರಹ (ಆಕಾಶ. ೨೦). 
೧೫. [ಛಂದ] ಎರಡು ಮಾತ್ರೆಗಳನ್ನು ಹೊಂದಿರುವ ಅಕ್ಷರದ ಚಿಹ್ನೆ,- 
ಸಂಕೇತ(-): ಗುರು ಪಿಂತೆ ಕೊಂಕಿ ತೋರ್ಪುದು ಬರೆ ಮುಂತಣ ಸೈತನಪ್ಪ 
ಬರೆ ಲಘರಿ (ರಂದೋಂಜಂ, ೧-೩೩); ಕ್ರಮದೆ ಗುರುದೀರ್ಫಮೇಕಾರ ಮುಖ್ಯ 
ಸಂಧ್ಯಕ್ಷರಂಗಳವು (ಕಮದ. ೦೦); ದೀರ್ಫ್ಥಸ್ವರ, ಪ್ಹತಸ್ವರ, ಅನುಸ್ವಾರ 
ವಿಸರ್ಗಗಳಿಂದ ಕೂಡಿದ ಅಕ್ಷರ, ಸಂಯುಕ್ತಾಕ್ಷರಕ್ಕೆ ಹಿಂದಿರುವ ಅಕ್ಷರ- 
ಇವುಗಳಿಗೆ ಗುರುವೆಂತ(ಲೂ) ಸಂಜ್ಞೆ (ಕೈಪಿಡಿ. ೬೯). "ಗುರುತ್ವ ಪರಾ, 
[ಸಂ.] 
ಗುರುಯಣ (ನಾ). ಗುರಂಗಳಿಗೆ ಒಪ್ಪಿಸಬೇಕಾದ ದಕ್ಷಿಣೆ: ಪಿತೃಯಣ, 
ಗುರುಯಣ, ದೇವಯಣ ಇತ್ಯಾದಿ ಎಲ್ಲ ಯಣದ ಭಾರವನ್ನು ನಿಮ್ಮೊಬ್ಬರ 
ತಲೆಯ ಮೇಲೆ ಹೊರಿಸಬೇಕಾಗುತ್ತದೆ (ಹೆ. ಸಕ್ಷಿ. ೨೫೨). [ಗುರ್ಯು-- ಯಣ] 
ಗುರುಂಘಾತಕ " ಗುರಮಘಾತಕ ನೋ. 
ಗುರುಕಟಾಕ್ಷ (ನಾ). ಗುರುಗಳ ದಯಾದೃಷ್ಟಿ,-ಅನುಗ್ರಹ ; ಶ್ರೀಗುರು 
ಕಟಾಕ್ಷದಿಂದಲ್ಲದೆ ತಾರಕಬ್ರಹ್ಮವು ಆರಾರಿಗೂ ಸಾಕ್ಷಾತ್ಕಾರವಾಗದಯ್ಯ 
(ಅಐಂಡೇ. ೨೨೩-೬೫೩). [ಗುರು + ಕಟಾಕ್ಷ] 
ಗುರುಕರಜಾತೆ (ನಾ). ಗುರುಗಳಿಂದ ಉಪದೇಶವನ್ನು ಪಡೆದಂ ಸಂನ್ಯಾಸ 
ದೀಕ್ಷೆಯನ್ನ್ನ ಕೈಕೊಂಡವನಂ ; ಪೂರ್ವವಳಿದು ಪುನರ್ಜಾತರ ಮಾಡಿದೆ 
ವೆಂಬಿರಿ . . . ಪುನರ್ಜಾತನಾದ ಮತ್ತೆ ಪುನರಪಿ ಇಲ್ಲದಿರಬೇಕು ಹೀಗಲ್ಲದೆ 


ಗುರುಕರಜಾತರಾಗಬಾರದು (ಮೋಳಿಮಾ, ೩೯-೧೬೩) ; ಗುರುಕರಜಾತ 


ಗುರುಕರುಣ 


ನಾದೆನಾಗಿ ಆಣವಮಲ ಹೋಯಿತ್ತಯ್ಯ ಎನೆಗೆ (ಆಜಂಡೇ. ೮೨-೭೫). 
[ ಗುರ್ಮು + ಕರಜಾತ] 

ಗುರುಕರುಣ (ನಾ). ಗುರುಗಳ ದಯೆ; ಪೂರ್ವಜನ್ಮ ನಿವೃತ್ತಿಯಾಗಿ 
ಗುರುಕರುಣ[ಪಾಕಾಂ. ಕಾರುಣ್ಯ]ವಿಡಿದಂಗೆ ಬಂಧನವೆಲ್ಲಿಯದೋ (ಬಸವ. 

[ ಗುರ್ಯು + ಕರುಣ] 

ಗುರುಕಾಣಿಕೆ (ನಾ). ಎ ಗುರುದಕ್ಷಿಣೆ: ಈ ವೃತ್ತಿಗೆ ಸಲ್ಲುವ... ಏರು 
ಕಾಣಿಕೆ ನಾಮಕಾಣಿಕೆ ಗುರುಕಾಣಿಕೆ ಕಾಣಿಕೆ ಬೀಡಿಕೆ (ಹುಟ್ಕಿಹ. ೩); 
ಗುರುಕಾಣಿಕೆಯನ್ನೊಪ್ಪಿಸದೆ, ನನ್ನ ಬ್ರಹ್ಮಚರ್ಯವು ಕೊನೆಗಾಣದು 
(ಮಣಿಸ. ೬೪). [ಗುರ್ಯೂ + ಕಾಣಿಕೆ (ಎಕಾಣ್ಯೆ)] 

ಗುರುಕಾಯಿಸು, ಗುರಕಾಯಿಸು (ಕ್ರಿ). ೧. ಗುರುಗುಟ್ಟು; ಗುರು 
ಗುರೆನ್ನ್ನು; ನಾಯಿ ಗುರು ಕಾಯಿಸಿತು. ನರಳಿತು, ಬಿಡುಗಡೆಗೆ 
ಹೆಣಗಾಡಿತು (ಏಳಜೀ. ೦೦೧). ಗುರಕಾಯಿಸು: ೨. ಕೋಪದಿಂದ 
ಕೂಗಾಡು ; ರೇಗುಡು ; ಪ್ರತಿಭಟಿಸು; ಈ ವಾರ್ತೆಯನ್ನು ಕೇಳಿದ 
ಅವನು . , . ಗುರಕಾಯಿಸಿದನು (ವಿಕಾಸ. ೨೬). 

[ ಆಗುರುಕ್ಕು + - ಇಸು] 

ಗುರುಕಾರುಣ್ಯ (ನಾ).ಎಗುರುಕರುಣ ; ಗುರುಕಾರುಣ್ಯವ ಹಡೆದ ಭಕ್ತನು 
ಹಿಂದಣ ಪೂರ್ವಾಶ್ರಯವ ಬಚೆರಸಿದರೆ ಗುರುದ್ರೋಹೆ (ಬಸನ. ೭೬೭): 
ಹೊನ್ನಮ್ಮ . . . ಗುರುಕಾರುಣ್ಯದಿಂದ ವಿದ್ಯಾಪ್ರಸಾದವನ್ನು ಪಡೆದವಳು 
(ಕರ್ಣಾಕ. ೧೯೩). [ಗುರ್ಮು+ ಕಾರುಣ್ಯ ] 

ಗುರುಕಿಡು " ಗುಜುಕಿಡು' ನೋ. 

ಗುರುಕು, (ಕ್ರಿ).ಗುರ್ರೆನ್ನು; ಗುರುಗುಟ್ಟು; ಘಾಟಿಯಲ್ಲಿ ಒಮ್ಮೆ ಹುಲಿರಾಯ 
ಗುರುಕಿದ (ಕಂಬಹು. ೧೪. ([ ಆಗುಲುಕು) 

ಗುರುಕ್ಕು " ಗುಟುಕು” ನೋ. 

ಗುರುಕುಚ (ನಾ). ದೊಡ್ಡಮೊಲೆ ; ಗುರುಕುಚಕುಂಭದ್ವಯತಟಕರಜ 
ಪದಾವನತುಗ್ರಪಲ್ಲವಮೆನೆ ಪಂಕರುಹದಳೆಯುಗಳವುಂಗಜಕರೇಣುವೋಲ್‌ 
ಕಮಲಷಂಡದಿಂ ಪೊಜಮಟ್ಟಳ್‌ (ಲೀಲಾವ. ೦೪-ಟ. 

[ಗುರ್ಕು * ಕುಚ] 

ಗುರುಕುಚೆ (ನಾ). ದೊಡ್ಡ ಮೊಲೆಗಳುಳ್ಳವಳು ; ಎಸೆಗುಂ ಕಾಂಚಿ ಜಘನ 
ದೊಳ್ಳುರಂಕುಚೆಯಾ (ಕಾದಂಪೂ. ೪೭); ಗುರುಕುಚಿ ಗೋಪಿ ಬಂದು 
» * - ನಿಜೇಶ್ವರಂಗಟ್‌ಪಿ ಮಾಡಿಸಿದ" ಬಹುಶಾಂತಿಕರ್ಮಮಂ (ಜಗವಿ. 
a-a0) ; ಗುರುಕುಚಿ  ಮಲ್ಲಣಿಯುಂಡೊಳರಿವಣಮಂ ಕರ್ಚಿ ಸೂಸಿ 
ದೆಂಜಲನೀರ್ತದ್ವರಕವಿಮಲ್ಲಣನಂಗಮನಿರದಂಟಲ್‌ ಬೆರ್ಚುತಾಗ ಮಲ್ಲಣಿ 
ಯೆಂಂದಂ (ಉದ್ಯಟಿ. ೧೨-೫೭). 

[ಸಂ. ಗುರುಕುಚಾ (ಗುರು * ಕುಚ -)] 

ಗುರುಕುಲ (ನಾ). ೧. ಗುರಂಗಳ ಮನೆ; ಉಪಾಧ್ಯಾಯರ ವಸತಿ. 
« ಗುರುಕುಲವಾಸ ' ಪರಾ. ೨. ವಿದ್ಯಾಭ್ಯಾಸ ಕೇಂದ್ರ, ಶಿಕ್ಷಣ 
ಕೇಂದ್ರ ; ಗುರುಕುಲಮಂ ಬೆಳಗುವ ಭಾಸುರದೀಪಂ ಚರಿತಮೆಂಬುದಂ 
ಪೇಟವೆ ಬಂಧುರಪಾತ್ರ ಸ್ನೇಹಗುಣೋತ್ಕರಮೆಂಬಿವ್ರೆ ಮಾಘನಂದಿ 
ಭಟ್ಟಾರಕರಾ (ಚಂದ್ರ ಪು. ೧-೩೬) ; ಆ ಗುರುಕುಲದಲ್ಲಿ ಗೆಡ್ಡೆ ಗೆಟನು ತಿಂದು 
ಶರೀರ ಶೋಧಿಸಿ ಅವನು ಯಾವ ವಿದ್ಯೆಯನ್ನೂ ಗಳಿಸಬೇಕಾಗಿಲ್ಲ 
(ಹೇಮಕೂ. ೧೧) ; ಸಾಮಾನ್ಯರಿಗೆ, ಅಶಿಕ್ಷಿತರಿಗೆ .. . ಲೋಕಚರಿತದ ಜ್ಞಾ ನ 
ವನ್ನು ಕೊಡುವ ಗುರುಕುಲವಾಗಿದೆ ರಂಗಭೂವಿು (ಭಾರದ. ೩೭೦). 
೩, (ಅತ್ತೆಮಾವಂದಿರೇ ಮೊದಲಾದ) ಹಿರಿಯರ ಮನೆ; ಕುಸುಮ 
ಘಟಾನ್ವಿತೆ ಕೊಳೆಗೊಂಡ ಸೀರೆಯಂ ಪೊದೆದು ವಸ್ತ್ರಮಂ ಧನಮನವೇಕ್ಷಿಸಿ 
ಗುರುಕುಲಕ್ಕೆ ಮನಸಂತಸದಿಂ ಪೋಪಳ್‌ (ಜಾತತಿ. ೦೯-೦೬). 

[ಗುರು 4 ಕುಲ] 


6೭೦). 


೨೫೬೪ 


ಗುರುಗುಂಜಿ 


ಗುರುಕುಲವಾಸ (ನಾ). ಗುರುಕುಲದಲ್ಲಿ ವಾಸಮಾಡುವಿಕೆ; ವಿದ್ಕಾ 
ಭ್ಕಾಸ ; ನಾನು ಹತ್ತು ವರ್ಷ ಗುರುಕುಲವಾಸ ಮಾಡಿದ್ದೇನೆ (ರೂಢ). 
[ ಗುರುಕುಲ + ವಾಸ್ಥ] 
ಗಂರುಕುಲವಾಸಿ (ನಾ). ಗುರುಕುಲದಲ್ಲಿ ವಾಸಮಾಡುವವನಂ, 
ವಿದ್ಯಾರ್ಥಿ ; ಛಾತ್ರಃ, ಅಂತೇವಾಸೀ, ಶಿಷ್ಯಃ - ೩ ಶಿಷ್ಯನ ಹೆಸರು 
. ಗುರುವಿನ ಆಜ್ಞೆಗೆ ಬದ್ಧನಾಗಿ ಸೇವೆ ಮಾಡುವವನು, ಗುರುಕುಲ 
ವಾಸಿ” (ಸಿದ್ಧಾಂತಿ. ೦೮೬)... [ ಸಂ. ಗುರುಕುಲವಾಸಿನ್‌ ] 
ಗುರುಕೆ « ಗುಟುಕು? ನೋ. 
ಗುರುಕ್ರಮ (ನು). ೧. ಗುರ:ಗಳ ಪರಂಪರೆ. ೨. ಗುರುಪರಂಪರೆ 
ಯಿಂದ ಬಂದ ಉಪದೇಶ, -ಸಂಪ್ರದಾಯ ; “ ಆಮ್ನಾಯಃ, ಸಂಪು 
ದಾಯಃ, ಪಾರಂಪರ್ಯಂ, ಗುರುಕ್ರಮಃ-ಈ ೪ ಎಡೆವಣಿಯದ 
ಗುರೂಪದೇಶಂ” (ಹರಾಯು, ೬೭-೨೪೮). [ಗುರು + ಕ್ರಮ] 
ಗುರುಗಂಜಿ « ಗುರುಗುಂಜಿ' ನೋ. 
ಗುರುಗಂಜಿಗಣ್ಣ (ನಾ). ಗುರುಗಂಜಿಯಂತೆ ಕಣ್ಣು ಗಳುಳ್ಳವನು ; 
ಒಂದು ಕ್ಷುದ್ರದೇವತೆ : ಬೇಲಿಯಲಿ(ಲ್ಲಿರ್ಪನ ಬೆಕ್ಕುಳುವಾಲನ 
ಮಚ್ಚಕ್ಕಿ ವಲ್ಲನ ಗುರುಗಂಜಿಗಣ್ಣನ ನೀ ಕಚ್ಚಿದ ಕಚ್ಚನಾ (ನೆವಾ) ಬಂದು 
ವೋದಲ್ಲಿ ಕಲಿಕಲ್ಲ ವಿಷವಿದ್ದೆಡೆ ಭಿಲ್ಲಾದೇವಿಯಾಣೆ (ಐಮುದ. ೦೨3-೩ ವ). 
[ಗುರುಗಂಜಿ (-ಆಗುರುಗುಂಜಿ) * ಕಣ್‌ +೬ - ಅಲ] 
ಗುರುಗಡೆ (ನಾ). ಒಂದು ಜಾತಿಯ ಹಕ್ಕಿ; ಕಾಡ ಗೌಜಲು ಕರಿಯ ಲಾವುಗೆ 
ಚಿಟ್ರೆಹಕ್ಕಿಯು ಚಿರತೆ ಗುರುಗಡೆ ... ಪರಿವ ಗೀಜಗ ಮೆರೆದವು 
(ಗೋಹಾಡು. ೨೪ ಫುಲ). [?] 
ಗುರುಗಾತ್ರ (ನಾ). ದೊಡ್ಡ ದಾಗಿರುವಿಕೆ ; ದೊಡ್ಡ ಆಕಾರವುಳ್ಳುದು ; 
ಕಂಡರು ಮತ್ತಂತೆ ಗುರಂಗಾತ್ರದೊಂದೆರಳ ಮೂರ್‌ ನಾಲ್ಕು 
ಐದಾರು ಗರಿಗಳಂ ! (ಶ್ರೀರಾಮಾ. 58೭-೭೬೯). [ಗುರ್ಬು* ಗಾತ್ರ) 
ಗುರುಗು « ಗುರಿಕ್ಸೆ' ನೋ. 
ಗುರುಗುಂಜಿ, ಗುನಿಗುಂಜ, ಗುರುಗಂಜಿ, ಗುರುಗುಂಜೆ, ಗುಲಗಂಜಿ, 
ಗುಲಗಂಜೆ, ಗುಲಗುಂಜಿ, ಗುಲಗುಂಜೆ, ಗುಲಿಗಂಜಿ, ಗುಲುಗಂಜಿ, 
ಗುಲುಗಂಂಜಿ, ಗುಳ್ಳಗಂಜಿ(ನಾ).ಒಂದಂ ಬಗೆಯ ಗಿಡ ಮತ್ತು ಅರ್ಧ 
ಕಪ್ಪುಗಿಯೂ, ಅರ್ಧ ಕೆಂಪಾಗಿಯೂ ಇರುವ ಅದರ ಬೀಜ; ಗುಂಜಿ; 
ಆ ಓಷ್ಣಲಾ, ಗುಂಜಾ - ಈ ೨ ಗುರುಗುಂಜಿ” (ಹಲಾಯು. ೩೪-೫೦); 
ಪೊನ್ನ ಬಣ್ಣದ ಮೆಯ್ನವಿರುಂ ಗುರುಗುಂಜಿಯ ಬಣ್ಣದಂತಿರ್ಪ ಕಣ್ಣಂ 
(ಪಂಡತಂ. ೩೦೪-೧) ; ತಳಿರ್ಗಳ ಸೀರೆಯುಟ್ಟು ಗುರುಗುಂಜಿಯ ಹಾರಮ 
ನಾಂತು . . . ತಳಿಸಿದರ್‌ ವನದಲ್ಲಿ ಪುಳಿಂದಕಾಂತೆಯರ್‌ (ಗಿರಿಕ. 
ಗುರುಗುಂಜಿಯ ದಂಡೆ ಮಂಡೆಯೊಳ್‌ (ಶಬಶಂ. ೩-೨೭). 
ಗುನಿಗುಂಜಿ; ( ನಲ್ಲುನಿಗುಂಜಿ' ಪರಾ. ಗುರುಗಂಜಿ: 
ಗುರುಗಂಜಿಯಿಂ ಸಮೆದ ದಂಡೆ ಮಂಡೆಯೊಳೊಪ್ಪೆ (ಬಸರ. ೯-೯೯). 
ಗುರುಗುಂಜೆ ; ಗುರುಗುಂಜೆ ಪುನರ್ನವಿ ಪದ್ಮಪತ್ರಮೆಂಬಿನಿತುಮನಿಕ್ಕಿ 
(ಲೋಕೋಪ. ೮-೩೦); ನನೆಯೊಳಂ ಮುಗುಳೊಳಂ ಗುರುಗುಂಜೆಯೊಳ 
ಮೊಡಂಬಡೆ ಮಾಡಿದಾಭರಣಂಗಳಂ ತೊಟ್ಟು (ಬಂಹರಿ. ೨-೪೦ ವ). 
ಗುಲಗಂಜಿ ; ಗುಲಗಂಜಿಯ ಗುಡ್ಡೆಯಲ್ಲಿ ಬೆಂಕಿಯಂಬ ಜ್ಞಾನಂ ಬಂದರೆ 
ಬೆಂಕಿಯಾಗಿ ಗುಲಗಂಜಿ ಗುಡ್ಡೆ ಯಡಬಲಮಂ ಸುಡಲಿಲ್ಲ (ಅರಸಾ. 
೨೨೧-3) ; ಒಂದುಸೇರು ಮಾಂಸಕ್ಕಿಂತ ಸಣ್ಣ ಗುಲಗಂಜಿಯ ತೂಕ 
ವಾದರೂ ಹೆಚ್ಚಾಗಿ ಕೊಯ್ಯಕೂಡದು (ಕವಿಕ. ೧೯). ಗುಲಗಂಜೆ : 
ರಂಜಿಸುವ ಸುಕೃತಫಲ ಗುಲಗಂಜೆ ತೂಕ ಮಾಡಲಿಲ್ಲ (ಮೋಕ್ಷದೀ. ೪೯-೧). 
ಗುಲಗುಂಜಿ ; ಆಹಾಢೀಬೇರು, ಕೊಮ್ಮೆಬೇರು, ನೆಗ್ಗಿಲು, ಗುಲಗಂಂಜಿ 
ಬೇರು . . . ಹುರಳಿಕಟ್ಟಿನಲ್ಲರೆದು ಕೊಟ್ಟರೆ ಅಶ್ಮರೀರೋಗ, ಮೂತ್ರ 


೧-೧೨೩) ; 


ಗುರುಗುಂಜೆ 


ಕೃಚ್ಛ ), 
ಗುಲಗುಂಜೆ ; (8). ಗುಲಿಗಂಜಿ : “ ಕಾಕಚಿಂಚೀ, ಗಂಂಜಾ, ಕೃಷ್ಣಲಾ 
- ೩ ಮಣಿಗಳ ಗಂಲಿ[ಪಾಠಕಾಂ. ೪]ಗಂಜೀ ಬಳ್ಳಿ” (ಸಿದ್ಧಾಂತಿ. ೧೧೮). 
ಗುಲುಗಂಜಿ ; ಹೊಳೆವಂಥ ರನ್ನದ ತೊಟ್ಟಿಲ ಮೇಲೆ ಥಳಥಳಿಸುವ 
ಗುಲುಗಂಜಿ[ಪಾಕಾಂ. ಗುರುಗುಂಜಿ]ಯ ಮಾಲೆ (ಪುರಂದ. ೧-೨೨೮-೨). 
ಗುಲುಗುಂಜಿ ; ಗುರು(ಲು)ಗುಂಜಿಯ ದಂಡೆಯ ಕಟ್ಟಿ ತುತ್ತುರುತುರು 
ಎಂಬ ಕೊಳಲ ಬಾಟ್‌ಸುತ್ತ (ಸರ್ವವ. ೮೭-೪೮೪) ; ರಂಗು ತರಂಗತಾರಾ 
ಮಾರ್ಗ ಗಂಜ್ಮರಿ ಸಿಂಗಳೆ ಗುಲುಗುಂಜಿ ಮಡಿಯು (ಅಮುಸಾಂ. ೪-೧೨). 
ಗುಳ್ಳಗಂಜಿ : ಗುಳ್ಳಗಂಜಿ ತೊಡವ ತೊಟ್ಟು ಹಾವಸೆಯಾ ಉಡುಪನುಟ್ಟು 
(ನಾದಲೀ. 3೩-೪). 
[ ಜೇ.8 ತುಳು. ಗುರುಕುಂಜಿ, ಗುರುಗುಂಜಿ, ಗುರ್ಗುಂಜಿ, ಗುರ್ಗೊಂಜಿ ; 
ತೆಲು. ಗುರಿಗಿಂಜ, ಗುರುಗಿಂಜ 
ಗುರುಗುಂಜೆ " ಗುರುಗುಂಜಿ' ನೋ. 
ಗುರುಗುಟ್ಟು « ಗುಜುಗುಟ್ಟು' ನೋ. 
ಗುರುಗುಮ್ಮನೆ ‘ ಗುಜುಗುಮ್ಮನೆ > ನೋ. 
ಗುರುಗುರಿಸು  ಗುಜುಗುಖಿಸು' ನೋ. 
ಗುರುಗುಲು (ನಾ).-ಒಂದಂ ಬಗೆಯ ಗಿಡ; ಹಣ್ಣಿಗಿಡ ; ಶ್ರೀಹಸ್ತಿನೀ 
ಭೂರುಂಡೀ - ೨ ಹಣ್ಣೇಗಿಡದ ಪೆಸರುಗಳು. ಗುರುಗುಲಗಿಡ (ಸಿದ್ಧಾಂತಿ. 
೦೨). "ಗುರಿಕ್ಕೆ' ಪರಾ. ( -ತೆಲು. ಗುರುಗು) 
ಗುರುಗೇಹಿನಿ (ನಾ). ಗುರುವಿನ ಹೆಂಡತಿ,-ಪತ್ನಿ ; ಗುರುಗೇಹಿನಿಯು 
ಕಟ್ಟಿಗೆ ತರಲು ಕಳುಹಿದರಿರ್ವರನು (ಸುದಾಮ. ೪-೨೦). 
[ಗುರ್ಕು + ಗೇಹಿನಿ] 
ಗುರುಚರ (ನಾ). ಗುರುಗಳ ಕಾಲು.-ಪಾದ ; ಗುರುಜಂಗಮದ 
ಪಾದೋದಕವ ಲಿಂಗಕ್ಕೆ ಮಜ್ಜನವ ಮಾಡುವಲ್ಲಿ ಆಲಿಂಗ ಮೊದಲೋ 
ಗುರುಚರ ಮೊದಲೋ ಅನಾದಿಬೀಜ ಲಿಂಗ ಆದಿಬೀಜ ಗುರುಚರ 
(ಮೋಳಿಮಾ. ೧೫೬-೫೮೮) ; ಗುರುಚರಭಕ್ತಿತತ್ಪರನ:ಪಾತ್ರವಿಭೂತಿ ಶಿವಾಕ್ಷ 
ಮಾಲಿಕಾಭರಣನಜೇಯನಂಗಗುಣವರ್ಜಿತಂ (ವೃಷವಿ. ೧೨-೪೮). 
[ಗುರ್ಮು + ಚರ] 
ಗುರುಚಿಹ್ನೆ (ನಾ). [ಛಂದ] ಗುರುವನ್ನು ಸೂಚಿಸುವುದಕ್ಕಾಗಿ ಉಪ 
ಯೋಗಿಸಂವ ಅಡ್ಡ ಗೀಟು (-): ಯುರೋಪಿಯನರು ಗುರುಚಿಹ್ನೆ 
ಯಾಗಿ ಅಡ್ಡಗೆರೆಯನ್ನೂ (-) . . . ಮೇಲೆ ಕಾಣಿಸಿದ ವಾಕ್ಯಗಳಲ್ಲಿ 
ತಿಳಿಸಿದ್ದಾರೆ (ಸಂಕೋಥ. ೯೮). [ಗುರು + ಚಿಹ್ನೆ] 
ಗುರುಜನ (ನಾ). ಪೂಜ್ಯರಾದವರು ; ಹಿರಿಯರು : ಗುರುಜನವಿಸಾಯ 
ದೆಯುಂ ಮುನ್ನೆರೆವಾತನನೆ[ಯ್ದಿ ಯೈದೆಯ7]ಪ್ಪೊಡೆ ದೋಷಂ ಪರಿ 
ಭಾವಿಸಲ್‌ ಎನಗಿನ್ನಿದಪರಿಹಾರ್ಯವೆಂನಿಪ್ಪು ದೊಂದು ಮರಣಂ ಶರಣಂ 
(ಕಾದಂಪೂ. ೮೭೫) ; ಗುರುಜನಮುಮಾಪ್ತಜನೆಮುಂ . . . ತಿಂತಿಣಿಯಾಗಿರೆ 
ಸಭೆ ಪೋಲ್ತತ್ತು ರತ್ನಮೇಳಾಪಕಮಂ (ಪಂರಾಮಾ. ೬-೭೫೩); ಗುರುಜನಕಂ 
ಕವೀಂದ್ರಜನಕಂ . . . ಒಲ್ಹಾದನಿತ್ತಭಿರಕ್ಷಿಪರ್ತಿಯಿಂ (ಪುಷ್ಕಪು. ೧-೭೫) ; 
ಗುರುವಸಿಷ್ಮಂವೆರಸಿ -ಪುರಜನರ*, ಪರಿಜನರ್‌, ಗುರುಜನರ್‌ 
ಬಂದರಲ್ಲಿಗೆ (ಶ್ರೀರಾಮಾ. ೦೬೮-೪೩೬). [ಗುರ್ಯು * ಜನ] 
ಗುರುತನ (ನಾ). ಹಿರಿವೆಂ; ಗುರುತ್ವ; ಅವನ ಗುರು ತನವೇನು 
ವಿಪ್ರಾಧಮನಲಾ ಶಸ್ತ್ರೋಪಜೀವನನಿವನು ಖುಷಿ ಯೇ (ಕುವ್ಕಾಬ್ರೋ. 
೧೯-೨೩). [ಗುರ್ಯು 4 - ತನ] 
ಗುರುತಪ್ಪುಗ (ನಾ). ಗುರುಹಿರಿಯರಿಗೆ ತಪ್ಪುವವನು; ಗುರುದ್ರೋಹಿ ; 
ಗುರುಶುಶ್ರೂಷೆಯನುಳಿಯಲ್‌ ಗುರುತಪ್ಪುಗರಪ್ಪುದಿದುವೆ ತಪ್ಪದ 


ಮೋಘಂ (ಹಾಲಾಸ್ಯ. ೦-೨-೧೭). [ಗುರ್ದು + ತಪ್ಪುಗ) 


೨೫೬೫ 


10 


೩6 


೩೦ 


25 


35 


.ಗುರುತುಪಟ್ಟಿ 


ಬಹುಮೂತ್ರ ಇವು ಮಾಣುವುವು (ಸಕವೈ. ಪರಿ. ೪.| [ಗುರುತರ (ಗು). ಬಹಳ ಹಿರಿದಾದ; ಹೆಚ್ಚಾಗಿ ಗೌರವಕ್ಕೆ ಪಾತ್ರ 


ವಾದ; ಮಹತ್ತರವಾದ ; ಈ ವ್ರುತಗಣ[ಮಣ]ಮಾದೊಡಣು 
ವ್ರತಮಾ ಶ್ರಾವಕಂಗೆ ಗುರುತರ ವಿಧಿಯಿಂ ಪ್ರವ್ರಜಿತದೆ ನಿಲೆ (ಕಾಂತಿಪು. 
೭-೬ ; ಗುರುತರೋನ್ನತಮಾಗೆಸೆವ ಸಿರಿಗಿರಿಯ ಪಡುವಣ ಕಡೆಯ 
ಧರೆಯಲಿ (ಬಸಪು. ೨-೪೫) ; ಗುರುತರಕಾರ್ಯದೊಳಪಯಶ ಸಹ ಚಂದ 
ವಪ್ಪುದು ಮಹಿಮವಂತರಿಗೆ (ಇಂಡಾಪ. ೭೦-೩೭). [ಸಂ.] 
ಗುರುತಲ್ಪ (ನಾ). ೧. ಗುರುವಿನ ಹಾಸುಗೆ. ೨. ಗುರುವಿನ ಹೆಂಡತಿ 
« ಗುರುತಲ್ಪಗಮನ' ಪರಾ. [ಗುರು * ತಲ್ಬ) 
ಗುರುತಲ್ಪಗ (ನಾ). ಗುರುವಿನ ಹೆಂಡತಿಯೊಂದಿಗೆ ಬೆರೆಯುವನು : 
ನೆರೆ ಹೊಲ್ಲ ದುರಾಚಾರಿಗಳ ನೆರೆ ಹೊಲ್ಲ ಜಾರಚೋರಕರ . .. ನೆರೆ ಹೊಲ್ಲ 
ಗುರುತಲ್ಪಕ £ಗ]ರ (ಅಬಂಡೇ. ೦೨೮-೯೨). [ಸಂ.] 
ಗುರುತಲ್ಪಗಮನ (ನಾ). ಗುರುವನ ಹೆಂಡತಿಯೊಂದಿಗೆ ಬೆರೆಯುವುದು. 
P ಪಂಚಮಹಾಪಾತಕಗಳಲ್ಲಿ ಒಂದು; ಮತ್ತಮಾ ಪುತಕ ಕೂಟ 
ಗಳೊಳು ಬ್ರಹ್ಮ ಹತ್ಕಾದಿವ್ಯೂಹ ಸುರಾಪಾನಾದಿವ್ಯೂಹ ಸ್ವರ್ಣಸ್ತೇಯಾದಿ 
ವ್ಯೂಹ ಗುರುತಲ್ಪಗಮನಾದಿವ್ಯೂಹ ತತ್ಸಂಯೋಗಿವ್ಯೂಹವೆಂಬೈದು 
ಮಹಾಪಾತಕವ್ಯೂಹಂಗಳಾಗಿರ್ಕುಂ (ವಿವೇಕ. ೧೮೪). [ಗುರುತಲ್ಪ- ಗಮನ್ಮ) 
ಗುರುತಿಡು (ಕ್ರಿ). ಲಕ್ಷಣವನ್ನು ತಿಳಿಸು, ಗೊತ್ತಾಗುವಂತೆ ಒಂದರ 
ಸ್ವರೂಪವನ್ನು ತಿಳಿಸು: “ಲಕ್ಷಣೀಯಂ-ಗುರುತಿಡಲ್ತಕ್ಕುದು” 
(ಕಾಶಕ್ಕ. ೨೫೩). [ಗುರುತು (-ಆ ಗುಜಿತು) + ಇಡು) 
ಗುರುತಿಸು (ಕ್ರಿ). ೧. ಗೊತ್ತುಹಚ್ಚು;; ಗುರುತುಹಿಡಿ : ಅವನ 
ಕಣ್ಣುಗಳು ತೆರೆದಿದ್ದರೂ ದಾರಿಯುದ್ದಕ್ಕೂ ಅಲ್ಲಲ್ಲಿ ನಿಂತಿದ್ದ ಪೂರ್ವ 
ಪರಿಚಿತರನ್ನು ಗುರಂತಿಸಲಾರದೆ ಹೋದವು (ರಾವಿಜ. ೦೦); ಇಂದಿಗೂ 
ಕೆಲವು ದ್ರಾವಿಡಭಾಷೆಗಳಲ್ಲಿ ಇವುಗಳ ಇರುವಿಕೆಯನ್ನು ಗುರುತಿಸಬಹಂ 
ದಾಗಿದೆ (ದ್ರಾವಿವಿ. 3೭೮). ೨. ಬರೆದಿಡು ; ಗುರುತುಹಾಕು ; ಹಾಲಿನ 
ಲೆಕ್ಕವನ್ನು ಆಕೆ ಕ್ಯಾಲೆಂಡರಿನಲ್ಲಿ ಗುರುತಿಸಿದ್ದಳು (ರೂಢಿ). 
ಗುರುತಿಸಿಕೊಳ್ಳು ಎ ಬರೆದಿಟ್ಟುಕೊಳ್ಳು ; ಗುರುತುಹಾಕಿಕೊಳ್ಳೂ ; 
ಬೋಧಿಸಿದ ಮುಖ್ಯಾಂಶಗಳನ್ನು ಗುರುತಿಸಿಕೊಳ್ಳುವ ಈ ಪುಸ್ತಕಗಳೂ 
ಬೋಧನೆಗೆ ಫಲಪ್ರದವಾಗಿ ನೆರವಾಗಬಲ್ಲವು (ಶಿಕ್ಷದ. ೨೮೮) ; ಅದನ್ನು 
ಒಂದು ಪುಸ್ತಕದಲ್ಲಿ ಗುರುತಿಸಿಕೊಂಡು . , ಕೊಂಡುಕೊಳ್ಳುವುದು 
ಒಳ್ಳೆಯದು (ಅಡುಸೌ. 8೨). [ಗುರುತು (-ಆ ಗುಜುತು) + - ಇಸ್ಮು] 
ಗುರುತು « ಗುಜಂತು' ನೋ. 
ಗುರುತುಗ(ನಾ).ಗುರುತುಳ್ಳವನು ; “ ಅಂಕಕಃ, ಅಂಕವಾನ್‌, ಅಂಕೀ ಈ 
೩ ಗುರುತುಗಂ” (ಕಾಶಕ್ಕ. ೨೮6೯). [ಗುರುತು (-ಆ ಗಂಜಿತು) + - ಗ್ಗ] 
ಗುರುತುಚೀಟಿ (ನಾ). ೧. “ಬಡ್ಡಿ, ಮೊ.ನ್ನು ಪಡೆಯುವುದಕ್ಕೂ 
ರೈಲುಪ್ರಯಾಣ, ಮೊ.ಗಳಲ್ಲಿ ಹಣಕ್ಕೆ ಬದಲಾಗಿ ಕೊಡಂವುದಕ್ಕೂ 
ಹರಿದುಕೊಡಬಹುದಾದ ಚಿಹ್ನಪತ್ರ” (Coupon. ಇಂಕನಿ). ವಿ. ವಂತ 
ದಾನ ಮೊದಲಾದ ಸಂದರ್ಭಗಳಲ್ಲಿ ಗುರುತಿಗಾಗಿ ಕೊಡುವ ಪತ್ರ; 
ವು ಮತದಾನ ಕಟ್ಟೆಗೆ ಹೋಗುವುದಕ್ಕೆ ಮೊದಲು ಗುರುತುಚೀಟಿಯನ್ನು 
ಮರೆಯದೆ ತೆಗೆದುಕೊಂಡು ಹೋಗಿ (ರೂಢಿ). 
[ ಗುರುತು (-ಆ ಗುಜಿತು) + ಚೀಟಿ (ಆ ಚೀಟು) 1 
ಗುರುತುಪಟ್ಟಿ (ನಾ). ೧. ಯಾವುದಾದರೊಂದು ಸಂಘದ ಅಥವಾ 
ಅಧಿವೇಶನದ ಪ್ರತಿನಿಧಿತ್ತವೇ ಮೊದಲಾದುವನ್ನು ಸೂಚಿಸಲು 
ಧರಿಸುವ ಪಟ್ಟಿ ; ಸದಸ್ಯರು ತಮ್ಮ ತಮ್ಮ ಗುರುತುಪಟ್ಟಿಗಳನ್ನು ಧರಿಸಿ 
ಕೊಂಡು ಸಭೆಗೆ ಆಗಮಿಸಬೇಕಾಗಿ ವಿನಂತಿ (ರೂಡಿ). ವ. ಮಂದ್ರಣ 
ಕಾರ್ಯದಲ್ಲಿ ಬಳಸುವ ಒಂದಂ ಸಾಧನ ; ಕಾಗದಗಳನ್ನು ಸರಿಯಾಗಿ 
ಒದಗಿಸುವುದಕ್ಕೆ ಊಡುಹಲಗೆಯ ಮೇಲೆ ಇರುವ ಮುಂಭಾಗದ ಹಾಗೂ 


ಗುರುತುಹಚ್ಚು 


ಪಕ್ಕದ "ಲೇ' ಅಥವಾ ಗುರುತುಪಟ್ಟಿಗಳನ್ನು ಸರಿಯಾದ ಸ್ಥಾನದಲ್ಲಿ 
ಭದ್ರಪಡಿಸಬೇಕು (ಮುದ್ರಕ. ೯೭). [ಗುರುತು (-ಆಗುಜುತು)* ಪಟ್ಟಿ) 
ಗುರುತುಹಚ್ಚು (ಕ್ರಿ). ತಿಳಿದಂಕೊಳ್ಳು , ಪತ್ತೆಹಚ್ಚು ; ಕಂಡುಹಿಡಿ ; 
ಅವರು ಜಗತ್ತಿಗಿತ್ತಿರುವ ಸಂದೇಶ, ತಾವು, ನಡೆದು, ನುಡಿದು ತೋರಿ 
ಸಿರುವ ಆದರ್ಶಮಾರ್ಗವನ್ನು ಗುರುತುಹಚ್ಚುವುದು (ಜಗದಾ. ೪). 
[ ಗುರುತು (-ಆಗುಟುತು) * ಹಚ್ಚು, 

ಗುರುತುಹತ್ತು (ಕ್ರಿ). ಗುರುತುಸಿಕ್ಕು; ಗೊತ್ತಾಗಂ ; ಕುಂತಿಗೆ ಈ 
ದಿವ್ಯಲಕ್ಷಣಯುಕ್ತನಾದ ಅಂಗರಾಜನು ತನ್ನ ಮಗನೆಂದು ಗುರುತುಹತ್ತಿ 
ಅವನಲ್ಲಿ ಒಳಗೇ ಪ್ರೀತಿ ಬೆಳೆಯಿತು (ವಡಭಾ. ೨೬). 

[ ಗುರುತು (ಆಗುಣಜುತು) + ಹತ್ತು, (ಆಪತ್ತು)? 
ಗುರುತುಹಲಗೆ (ನಾ). ಇದಂ ಇಂಥವರ ಮನೆ ಎಂದು ತಿಳಿಸಂವುದಕ್ಕಾಗಿ 
ಅಥವಾ ಇದು ಈ ಹೆಸರಿನ ಸಂಸ್ಥೆಯೆಂದಂ ತಿಳಿಸುವುದಕ್ಕಾಗಿ 
ಮುಂಭಾಗದಲ್ಲಿ ತಗಲಂಹಾಕಿರುವ ಹೆಸರು ಬರೆದಿರುವ ಹಲಗೆ ; 
ನಾಮಫಲಕ ; ಎಡಗಡೆಗೆ ಗುರುತುಹಲಗೆಯಿದ್ದ ಎರಡು ಮಹಡಿಯ 
ಸೌಧವೊಂದಿತ್ತು (ಪುನರು.' ೧೮೨). 
[ಗುರುತು (ಆ ಗುಜುತು) + ಹಲಗೆ (ಆ ಪಲಗೆ)] 
ಗುರುತುಹಿಡಿ (ಕ್ರಿ).ಎಗುರುತಿಸು ೧: ಅವನನ್ನು ನಾವು ಗುರುತುಹಿಡಿಯ 
ಲಾರದಷ್ಟು ಅವನು ಬದಲಾಯಿಸಿದ್ದಾನೆ (ರೂಢಿ). 
[ ಗುರುತು (ಎ ಗುಜುತು) + ಹಿಡಿ; (ಆ ಕಿಡ್ಕಿ)? 

ಗುರುತೆ (ನಾ). ಹಿರಿವೆಂ; ದೊಡ್ಡಸ್ಸಿ ಕೆ ; ಗೌರವ. «ಗುರುತೆವೆಜು? 
ಪರಾ. [ಸಂ. ಗುರುತಾ ] 

ಗುರುತೆವೆಜು (ಕ್ರಿ). ಹಿರಿಮೆಯಂನ್ನು ಹೊಂದು; ಗೌರವವನ್ನು ಪಡೆ ; 
ಸಕಲ ಪ್ರಪಂಚತೆಯಂ ಲಘುತರಂ ಮಾಡಿ ತಾಂ ಗುರುತೆವೆತ್ತುದಟ್‌ಂ 
(ಎಕ. ೩೪, ಹೊಳೆನ. ೧೧೨-೧೫ ; 1282). [ಗುರುತೆ*ಪೆಲ್ಲು;] 

ಗುರುತ್ವ (ನಾ). ೧. ಭಾರವಾಗಿರುವಿಕೆ ; ತೂಕವಾಗಿರುವಿಕೆ ; ತೂಕ. 
೨. ಗೌರವ ; ಹಿರಿವೆಂ; ದೊಡ್ಡ ತನೆ. ಆ ಪಂಚಮಿ ಭಯ, ಸ್ವೀಕಾರ 

. ಉದಯ, ಗುರುತ್ವ ವೆಂಬಿನಿತಟಗೊಳಂ ವರ್ತಿಸುಗು೦ (ಶಮದ. 
೦೩೦ ವೃತ್ತಿ) ; ಇದರೊಳಗಿನ ಆತ್ಮವೀರದ ಕತೆ ದೇಶಾಚಾರ ಕಾಲಾಚಾರ 
ಗಳನ್ನು ಮಾರಿ... ಗುಣವನ್ನು ಹೊಂದಿ ಗುರುತ್ವವನ್ನು ಪಡೆದಿದೆ 
ವೀರಯೋ. ೪1, ಮುನ್ನುಡಿ) ; ಅದರ ವಸ್ತುವಿನಲ್ಲಿ ಸಣ್ಣಕಥೆಗೆ ಬೇಕಾದಷ್ಟು 
ಗುರುತ್ವ ಇಲ್ಲ ಎನಿಸುತ್ತದೆ (ಎಮುಕ. ೫೪1, ಮುನ್ನುಡಿ). ೩. 
ಉಪಾಧ್ಯಾಯವೃತ್ತಿ; ಕಲಿಸಂವಿಕೆ; ಶಿಕ್ಷಣ; ಅವರ ಗುರುತ್ವದಿಂದ ನನ್ನ 
ಮಗನು ವಿದ್ವಾಂಸನಾಗುತ್ತಾನೆಂಬುದರಲ್ಲಿ ನನಗೆ ಫೇಶಾಶವಾದ್ದರೂ 
ಸಂದೇಹವಿಲ್ಲ (ಜೆಂಗಾಳ್ಮ. ೪). ೪. [ಛಂದ] ಗುರು "ಲ' ಎಂಬ ಚಿಹ್ನೆ 
ಯಂನ್ನು ಹೊಂದಿದಂದು ; ಗುರುವಾಗಿರಂವಿಕೆ; “ ಕೊಂಕೆನೆ ಗುರುತ್ವ 
ಮಕ್ಕೂ” (ಕಬ್ಮಿಕ್ಕೆ. ೬೫). ಹಿಂದೆ ಗುರಂವಿಗೆ «ಲ ಚಿಹ್ನೆಯನ್ನು 
ಬಳಸುತ್ತಿದ್ದರು. ೫. [ವಿಜ್ಞಾ] (ಭೂವಿಂಯಲ್ಲಿರುವ) ಆಕರ್ಷಣ 

. “ಗುರುತ್ವ ಶಕ್ತಿ' ಪರಾ. [ಸಂ.] 

ಸ ಕೇಂದ್ರ (ನಾ). [ವಿಜ್ಞಾ ] ಒಂದಂ ವಸ್ತುವಿನ ಭಾರದ ಪ್ರಯೋಗ 
ಬಿಂದಂ ; ಒಂದು ವಸ ವಿನ ಗುರುತ್ವಕೇಂದ್ರವೆಂದರೆ ಅದರ ಭಾರದ 
ಪ್ರಯೋಗಬಿಂದುವೆಂದು ತಿಳಿಯಬೇಕು (ಭಾತವಿ. ೪೬) ; ಆದರೆ ವಸ್ತು 
ಗಳು ಸಮತೋಲದಲ್ಲಿ ನಿಲ್ಲಬೇಕಾದರೆ, ಅವುಗಳ ಗುರುತ್ವಕೇಂದ್ರವು 
(Centre of gravity) ಒಂದು ನಿಶ್ಚಿತಸ್ಥಳದಲ್ಲೇ ಇರಬೇಕು (ಜಾಲಪ್ಪ. 1, 
೨೨೬). [ಗುರುತ್ವ ಕೇಂದ್ರ 1 

ಗುರುತ್ವಮಧ್ಯ (ನಾ).ಎಗುರುತ್ವಕೇಂದ್ರ : ಪ್ರತಿಯೊಂದು ಪದಾರ್ಥದಲ್ಲಿ 
ಒಂದು ನಿಯಮಿತ ಸ್ಥಳವಿರುತ್ತದೆ ಆ ಸ್ಥಳವನ್ನು ಹಿಡಿದು ಎತ್ತಿದರೆ 


೨೫೬೬ 


10 


36 


86 


40 


45 


ಗುರುದ್ರೋಹಿ 


ಸಮಗ್ರ ಪದಾರ್ಥವು ಸಮನಾಗಿ ಎತ್ತಲ್ಪಡುತ್ತದೆ ಮತ್ತು ಆ ಸ್ಮ ಳದ 
ಸುತ್ತು ಯಾವತ್ತು ಕಣಗಳು ಸಮತೋಲಾಗಿ ನಿಲ್ಲುತ್ತವೆ. ಇಂಥಾ ಸ್ಥಳಕ್ಕೆ 
ಗುರುಿತ್ವಮಧ್ಯ ವೆಂದು ಹೆಸರು (ಮುಂಬಯಿ. 8-8೨). [ಗುರುತ್ವ ಮಧ್ಯ) 

ಗುರುತ್ವವಡೆ (ಕ್ರಿ). ಹಿರಿಮೆಯನ್ನು ಹೊಂದು ; ಹೆಮ್ಮೆಯನ್ನು ಪಡೆ; 
“ಬಡ ರಾವಣನಿಂದ ಲಘುವಾದುದಿಲ್ಲ ಪೆರ್ಗಡೆಗೋಲಾದುದುವಿಲ್ಲ ಮೃಡನ 
ಕಾರ್ಮುಕವಾದುದಿಲ್ಲೆಂದು ಗುರುತ್ವವಡೆದಿರ್ದುದಾ ಕುಳಿರ್ವೆಟ್ಟು 
(ಮೋಹತ. ೬-೪೬). [ ಗುರುತ್ವ + ಪಡೆ] 

ಗುರುತ್ತಶಕ್ತಿ (ನಾ). [ವಿಜ್ಞಾ] ವಸ್ತುಗಳನ್ನು ತನ್ನ ಕಡೆಗೆ ಎಳೆ ದಂ 
ಕೊಳ್ಳುವ A ಕ್ರಿ; ಗುರುತ್ನಾ ek ಶಕ್ತಿ: ಹೀಗೆ ಎಳೆಯುವ ಶಕ್ತಿಯು 
ಭೂಮಿಗಿರುವುದು. ಇದನ್ನು ಭೂಮಿಯ ಗುರುತ್ವಶಕ್ತಿಯೆನ್ನುತ್ತೇವೆ 
(ದಾಲಪ್ರ. 1, ೨೨೬); ಪರಮಾಣುಗಳಿಂದ ವಿದ್ಯುಚ್ಛಕ್ತಿ, ಕಾಂತಶಕ್ತಿ, 
ಗುರುತ್ವಶಕ್ತಿ ಮೊದಲಾದುವುಗಳುಂಟಾಗುವಂತೆ ... . ಜೀವಶಕ್ತಿ 
£೦೯) ಯೆಂಬ ಹೊಸ ಶಕ್ತಿಯುಂಟಾಗುತ್ತೆದೆ (ನಿಕೆಉ. - ೨೩೪). 

[ ಗುರುತ್ವ + ಶಕ್ತಿ] 

ಗುರುತ್ವಾಕರ್ಷಣ (ನಾ). [ವಿಜ್ಞಾ] ಒಂದು ಪದಾರ್ಥವು ಮತ್ತೊಂದಂ 
ಪದಾರ್ಥವನ್ನು ತನ್ನ ಕಡೆಗೆ ಸೆಳಿಯಂಲಕೆ. ಸೈಷ್ಟಿಯೊಳಗಿನ ಯಾವತ್ತು 
ಸಣ್ಣ ದೊಡ್ಡ ಪದಾರ್ಥಗಳು ಎಷ್ಟೇ ಅಂತರದ ಮೇಲಿರಲಿ ಒಂದನ್ನೊಂದು 
ಎಳೆಯುತ್ತಿರುತ್ತವೆ. ಈ ಎಳತವೇ ಗುರುತ್ವಾಷರ್ಕಣವು (ಮುಂಬಯಿ. 
೫-೪೨); ಗುರುತ್ವಾಕರ್ಷಣ ನಿಯಮವನ್ನು ನ್ಯೂಟನ್‌ ಕಂಡುಹಿಡಿದನು 
(ಥೂಹುಟ್ಟು. ೦೮). [ಗುರುತ್ವ * ಆಕರ್ಷಣ] 

ಗುರುದಕ್ಷಿಣೆ (ನಾ). ಗುರುವಿಗೆ ಕೊಡುವ ದಕ್ಷಿಣೆ,- ಸಂಭಾವನೆ, - 
ಕಾಣಿಕೆ; ವಾಸುದೇವನೆ ಯೆನ್ನ ಗರ್ಭದಿ ಮುವ್ವರುದಿಸಿದರು ಆ ಸುತರು 
ತಾವಳಿದರವರನು ಲೇಸೆನಲು ತಂದೆನಗೆ ನೀ ವಿಶ್ವಾಸದಿಂದಲಿ ಯಿತ್ತಡದು 
ಗುರುದಕ್ಷಿಣೆಯು ತಮಗೆ (ಕಿಮ್ಮಸ್ತೀ. ೧-೬೬) ; ಆದರೆ ನಾನಿನ್ನೂ ಗುರು 
ದಕ್ಷಿಣೆಯನ್ನು ಸಲ್ಲಿಸಲಿಲ್ಲ (ಮಡಿಸ. ೬೪). [ಗುರ್ದು ದಕ್ಷಿಣೆ) 

ಗುರುದೆ (ನಾ). ಗುದಿಗೆ; ದೊಣ್ಣೆ; ಹೊಲಹಜಾರದಿ ನಿಂದು ಚಂದ್ರಿ ಕಾ 
ವಿಹರಣವ ಯೆಲಕದಿಂ ಮಾಳ್ಬರ್ತಿಯೊಳು ಗುರುದೆಯ ಕತ್ತಿಯ 
ಕಂಕುಳೊಳಗೆಯೌಚಿಯರಮನೆಯನು ಪೊಅಮಟ್ಟು (ಜ್ಞಾನದ. ೩೦-೯೨). 

[ «ಮರಾ. ಗುರದಾ, ಗುಡದಾ; ಪಾಠ. ಗುರ್ಜೆ] 

ಗುರುದೋಷ (ನಾ). ೧. ಉಪಾಧ್ಯಾಯನಲ್ಲಿ ಕಂಡುಬರುವ ತಪ್ಪು. 
೨. ಮಹತ್ತರವಾದ ತಪ್ಪು. ೩. [ಕಾವ್ಯವಮಾ]ಬಂದಂ ಬಗೆಯ ಕಾವ್ಯ 
ದೋಷ ; ಲಘುವಿರಬೇಕಾದ ಎಡೆಯಲ್ಲಿ ಗುರುವನ್ನು ಇಡುವುವಂ : 
ಕಾರಕದೋಷಮುಂ ವಚನದೋಷಮುಮಾ ಗುರುದೋಷಮುಂ ಲಘೂ 
ಚ್ಹಾರಿತ ಶಬ್ದದೋಷಮುಂಂ (ಕವಿರಾ. ೦-೦೧೨). "ಗೌರವದೋಷ' ಪರಾ 

[ಗುರ್ಯು + ದೋಷ] 

ಗುರುದ್ರೋಹ (ನಾ). ಗುರುಗಳ ವಿಷಯದಲ್ಲಿ ಮಾಡುವ ಅನ್ಯಾಯ ; 
ಗುರುಗಳಿಗೆ ಉಂಟಂಮಾಡಂವ ಕೆಡುಕು; ಗುರುದ್ರೋಹ ಲಿಂಗ 
ದ್ರೋಹ ಜಂಗಮದ್ರೋಹೆ ಅಚಾರದ್ರೋಹ ಪ್ರಸಾದದ್ರೋಹ ಇಂತೀ 
ಪಂಚಮಹಾಪಾತಕಂಗಳು (ಬಸವ. ೭೬೪); ಉದ್ರೇಕದಿಂ ಮುನಿವರನೊಳಾಡಿ 
ತಪ್ಪಿದ ಗುರುದ್ರೋಹಮೊಂದು (ಜೈಮಿಭಾ. ೪-3); ಗುರಂದ್ರೋಹದಿಂದಂ 
ಸಮಸ್ತಾಘವೃಂದಂ ಬರಲ್‌ ಕೀರ್ತಿತೇಜಃಪ್ರಭಾವಾದಿ ಕು ೦ ದಲ್‌ 

. ನಷ್ಟಸೌಭಾಗ್ಯದಿಂದಿರ್ದಂ (ಹಾ ಲಾ ಸ್ಯೆ. 

[ ಗುರು *- ದ್ರೋಹೆ] 

ಗುರುದ್ರೋಹಿ (ನಾ). ಗುರುಗಳಿಗೆ ಅನ್ಯಾಯಮಾಡುವವನು; ಕೆಟ್ಟನಾ 

ಗುರುದ್ರೋಹಿಯಾ ತೆರ ಇಷ್ಟನವನಿಂದಾರು ಕೆಟ್ಟರು (ಬಿಜ್ಜಪು. ೦೦೩-೫೭). 
[ ಸಂ. ಗುರುದ್ರೋಹಿನ್‌ ] 


(Vital 


ಸುರೇಂದ್ರಂ . . ೦-೧೨-೦೩). 


ಗುರುದ್ವೇಷ 


ಗುರುದ್ದೇಷ (ನಾ). ಗುರುಗಳನ್ನೂ, ಹಿರಿಯರನ್ನೂ ದ್ವೇಷಿಸುವುದು ; 
ಉತ್ತಮರ ಲ್ಲಿ ದ್ವೇಷ, ಅವರ ಗುಣಗಳಲ್ಲಿ ಅಸೂಯೆ, ಅವರ 
ಐಶ್ವರ್ಯಾಪಹಾರ-ಈ ಮೂರೂ ಗುರುದ್ವೇಷಗಳು (ಹಿಂದಸಾ. 3೯೩). 

[ ಗುರ್ಮು ಕ್ಕ ದ್ವೇಷ ] 

ಗುರುಪಂಚಕ (ನಾ). [ಜೈನ] ಪಂಚಪರಮೇಷ್ಠಿಗಳೆಂದಂ ಪ್ರಸಿದ್ಧರಾದ 
ಅರ್ಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧಂಗಳೆಂಬ 
ಐವರು; ಅನ್ನೆಗಮಾ ಸ್ವಯಂಪ್ರಭೆಯುಂ . . . ಗುರುಪಂಚಕಮಂ 
ನೆನೆಯುತ್ತೆ ಭೋಂಕೆನಂತ್ಸನ್ನಶರೀರೆಯಾಗಿ ದಿವದಿಂದಿಟ್‌ದಳ್‌ (ಆದಿ ಫು. 
೩-00. [ಗುರ್ಯು * ಪಂಚಕ] 

ಗುರುಪಥ (ನಾ). ಗುರುಗಳು ತೋರಿಸಿಕೊಡಂವ ದಾರಿ,-ಮಾರ್ಗ : 
ಶಿವಪಥವನಣಾವರೆ ಗುರುಪಥವೇ ಮೊದಲು (ಬಸವ. ೭೦). [ಗುರ್ಯು* ಪಥ] 

ಗುರುಪದ (ನಾ). ಗುರುಗಳ ಪಾದ; ಗುರುಪದಪದ್ಮೂಂತಿಕದೊಳ್‌, 
ಪರಮೇಶ್ವರ ದೀಕ್ಷೆಯಂ ಮನಂಬಿಡೆ ಕೊಂಡೀ ಧರೆಯಂ ಪೊಗಲ್‌ಸಿದಂ 
(ಆದಿಪು. ೦೪-೧೩೯) ; ಗುರುವಿಘಾತಿಕರಾವು ತಾನತಿ ಗುರುಪದೋಪಾಸಕನು 
(ಕುವ್ಯಾದ್ವೊ 6. ೦೯-೨೫); ಗುರುಪದಭಕ್ತಿ ದೇವತರುಗೀಶ್ವರ ಸತ್ಯೃಪೆ 
(ವೃಷವಿ, ೨೭-೨೦). [ಗುರ್ಯು + ಪದ್ಯ 

ಗುರುಪರಂಪರೆ (ನಾ). ಗುರುಗಳ ಪೀಳಿಗೆ. ಗುರುಪರಂಪರೆ... 
ಆತ್ಮೈಕ್ಕಗಳೆಂಬ ಪಂಚ ಚತ್ವಾರಿಂಶನ್ಮಂತ್ರಸಾಧನಂಗಳೊಳು ಪ್ರಜ್ಞೆಗೊಂಡು 
(ವಿವೇಕ. ೮೦); ಗುರುಪರಂಪರೆಗೆಅಗಿ ಧ್ಯಾನಿಪೆ (ಗಗತಾ. ೨-೪); ಅಭ್ಯಾಸ 
ಕ್ರಮದಲ್ಲಿ ಗುರುಪರಂಪರೆಯಿಂದ ಬರದಿರುವ ಆಸನಗಳು . . . ರಹಸ್ಯ 
ವಾಗಿಯೇ ಉಳಿದಿವೆ (ಭಾರದ. ೧೫೦). [ಗುರು + ಪರಂಪರೆ] 

ಗುರುಪಾತಕ (ನಾ). ೧. ದೊಡ್ಡಪಾಪ, ಮಹತ್ತರವಾದ ಪಾಪ. 
೨. ಮಹಾಪಾಪಿ ; ಪ್ರಸಾದವ ಕೊಳಲೊಲ್ಲದೆ ತುಡುಗುಣಿ' ನಾಯಂತೆ 
ತೊಗಲ ಗಡಿಗೆಯ ತುಂಬುವ ಗುರುಪಾತಕರಿಗೆಲ್ಲಿಯದೋ ಒಡೆಯರ 
ಕಟ್ಟಳೆ (ಮೋಳಿಮಾ, ೨೦-೮೪). [ಗುರು * ಪಾತಕ] 

ಗುರುಪೂಜೆ (ನಾ). ಗುರುಗಳಿಗೆ ಮಾಡುವ ಪೂಜೆ,-ಅರ್ಚನೆ, - 
ಆರಾಧನೆ ; ನೇವುರವನೊತ್ತೆಯನಿರಿಸಿ ತಾನೀ ವನಿತೆ ಗುರುಪೂಜೆಯಂ 
ಮಾಡಳೆ ದವನದಲ್ಲಿ (ಬಸಪು. ೪೨-೧೦). [ಗುರ್ದು + ಪೂಜೆ) 

ಗುರುಪೂಜೋಪಲಂಭನ (ನಾ).[(ಜೈನ]ಐವತ್ತುಮೂರು ಗರ್ಭಾನ್ವ್ಯಯ 
ಕ್ರಿಯೆಗಳಲ್ಲಿ ಒಂದು ; ದೇವತೆಗಳಿಂದ ಪೂಜೆಮಾಡಿಸಿಕೊಳ್ಳುವಿಕೆ ; 
ಗುರುಪೂಜೋಪಲಂಭನಮುಂ ಯೌವರಾಜ್ಯಮುಂ . . . ಅಪ್ಪಯ್ಯತ್ತು 
ಮೂಟು ಗರ್ಭಾನ್ವಯಕ್ರಿಯೆಯೊಳು (ಡಾವೂಪು. ೨೩೦). [ಸಂ.] 

ಗುರುಬಲ (ನಾ). ೧. ಗುರುವಿನ ಬೆಂಬಲ, -ಸಹಾಯಂ. ೨. [ಜ್ಯೋತಿ] 
ನಿರ್ದಿಷ್ಟಷಮಯಂದಲ್ಲಿ ಶುಭಫಲವನ್ನು ಕೊಡಲು ಗುರುಗ್ರಹಕ್ಕೆ 
ಇರುವ ಶಕ್ತಿ ; ಗುರುಬಲ ಶನಿಬಲದಿರವಂ ತರದಿಂದಂ ಕೇಳ್ದು ನೋಡಿ ನಡೆ 
ದರ್‌ ಮೊನೆಗಂ (ಹಮ್ಮಾರ. ೩-೨); ಮೂವರಿಗೂ ಗುರುಬಲವಿತ್ತು (ಸ್ಮ ತಿಜಿ. 
334). ೧, ವಿ: ಗುರುಬಲವನುಳಿದದಾವಂ ಬಾಳ್ವಂ (ಹಾಲಾಸ್ಕೆ. ೦-೨-೦೨]. 

[ಗುರು + ಬಲ) 

ಗುರುಬು « ಗೊರಬು' ನೋ. 

ಗುರುಬ್ರುವ (ನಾ). ಹಿರಿಯನೆಂದಂ ಕರೆಸಿಕೊಳ್ಳುವವನು ; ಹೆಸರಿಗೆ 
ಮಾತ್ರ ಗುರು; ನಾನು ನಿನಗೆ ನಿಮಿತ್ತಮಾತ್ರಕ್ಕೆ ಜನಕನಾದ ಕಾರಣ 
ನನ್ನನ್ನು ಗುರುಬ್ರುವನೆಂದು ಹೇಳುವರು (ಪುರುಶ. ೬೮). [ಸಂ.] 

ಗುರುಭಾರ (ನಾ). ೧. ಹೆಚ್ಚುಭಾರ ; ದೊಡ್ಡ ಹೊರೆ. ೨. ಗಂರುತರ 
ವಾದ ಕಾರ್ಯ ; ದೊಡ್ಡ ಹೊಣೆಗಾರಿಕೆ; ಆನೆಯಾಳ್‌ ಗುರು 
ಭಾರಕ್ಕಿಲಿವಾಳ್‌ ರಣಕ್ಕೆ ತುಟ್‌ಲಾಳ್‌ ಕಟ್ಟಾಯದೊಳ್‌ ಮೇಳದಾಳ್‌ 
ಪರಿಹಾಸಕ್ಕೆನಿಸಿರ್ದನೆಂತು ಮಣ್‌ ವಂ ದುರ್ಯೋಧನಂ ಕರ್ಣನಂ (ಗೆದಾಯು. 


೨೫೬೭ 


೩0 


26 


80 


35 


40 


45 


ಗುರುಲಿಂಗ 


೩-೩೫) ; ಕೌರವೇಂದ್ರನ ಮೋಹರದ ಗುರುಭಾರ ಭೀಷ್ಮಂಗಾಯ್ತು 
(ಕುವ್ಯಾಛೀ. ೦-೩೨). [ಗುರು * ಭಾರ] 

ಗುರುಮಂತ್ರ (ನಾ).. ೧. ಗುರು ಹೇಳಂವ ಬುದ್ಧಿವಾದ, - ಸಲಹೆ. 
೨. ಬೃಹಸ್ಪಶಿಯಂ ಉಪದೇಶಿಸಿದ ರಾಜನೀತಿ, - ಶ್ರೇಷ್ಠವಾದ 
ಮಂತ್ರೆ : ಗುರುಮಂತ್ರಜಪಪರಾಯಣನುರುತೆರಕವಿವಿನುತನಾಗಿಯ!ಂ 
ಬಲದೇವಂ ಗುರುಮಂತ್ರದ ಕವಿವಚನದ ಪರಿಯಂ ಪಳಿಕೆಯ್ದು 
ಮೆಜಕಿವನೇನಚ್ಚ ರಿಯೋ (ವೃಷವಿ. ೪-೯೭). [ಗುರ್ಕ್ಮು+ ಮಂತ್ರ] 

ಗುರುಮಠ (ನಾ). ೧. ಧಾರ್ಮಿಕಗುರುಗಳ ವಾಸಸ್ಥಾನ; ಮಠ. ೨. 
ಪಾಠಶಾಲೆ; ನಿಮ್ಮ ಗಡ್ಡದವ ಗುರುಮಠದಲ್ಲಿ ಇದೇ ಹೇಳಿಕೊಡುತ್ತಾ 
ನೇನು? (ಹೊಸಕ್ಷಿ. 8೫೦). [ಗುರುಂ ಮಠ) 

ಗುರುಮಣಿ (ನಾ). ಒಂದಂ ಬಗೆಯ ವನಸ್ಪತಿ; ಗುರುಮಣಿ, ಮರತು 
ಗುರುಮಣಿ (ವಗ. ೩8-೬೩೨). [?] 4 

ಗುರುಮನೆ (ನಾ). ಗುರುಗಳ ಮನೆ, ವಂಠ; ಅರಮನೆ, ಗುರುಮನೆಗಳ 
ಕಟ್ಟಾಣಿಕೆಯಲ್ಲಿಯೂ . . . ವಿಜಯನಗರದ ಪ್ರಭಾವ ಇಂದಿಗೂ 
ಕಂಡುಬರುತ್ತಿದೆ (ಮೈವಾಸ್ತು. ೦೬). [ಗುರು * ಮನೆ] 

ಗುರುಮುಖ (ನಾ). ಗುರುವಿನ ಮಾತಂ,-ಉಪದೇಶ ; ನಿಮ್ಮ ಒಡತಣ 
ಅನುಭಾವದಿಂದ ಗುರುಮೆುಖ ಸಾಧ್ಯವಾದುದಯ್ಯ (ಅವಡಂ. ೨೩೫-೧೦೬೪); 
ಗುರುಮುಖದಿಂದ ಬರುವ ತಿಳಿವಳಿಕೆಯು ಕಾಲಬದ್ಧ ವಾದುದು 
(ಗ್ರಂಥಾಲ. ೧). [ಗುರು + ಮುಖ) 

ಗುರುಯೋಷಿತೆ (ನಾ). ೧. ಗುರುವಿನ ಹೆಂಡತಿ; ಗುರಂಪತ್ನಿ. ೨. 
ಮನ್ನಣೆಗೆ ಪಾತ್ರಳಾದ ಹೆಂಗಸು; ಪೂಜ್ಯೆ. ೫ ತಾಯಂ, ಲತ್ತೆ, 
ಅತ್ತಿಗೆ ಗುರಂಪತ್ನಿ ಮತಂ, ರಾಜಪತ್ನಿ ಎಂಬ ಈ ಐವರು ಪೂಜ್ಯ 
ರಾದವರು ; ಪಂಚತಾ ಗುರು ಯೋಹಿತಾ ಎನುತಂ ಚದುರು ಮಿಗೆ 
ಹೇಳ್ವುದಾಗಿ ಸಮುಂಚಿತದ ತಮ್ಮಯಂ ಗುರುವಿನತ್ತಿಗೆಯ ನಾದಿನಿಯ 
ವಂಚಿಸದೆ (ಬಸಪು. ೪೫-೨೪). [ಗುರ್ದು * ಯೋಷಿತೆ ] 

ಗುರುರಾಯ (ನಾ). ೧. ಶ್ರೇಷ್ಠನಾದ ಗುರು ; ಕರುಣದಿ ವರವನಿತ್ತನು 
ದೇವ ವೇದವ್ಯಾಸ ಗುರುರಾಯ (ಕು ವ್ಯಾ ಆ. ೧-೧೧). ಪಿ. ವಂಧ್ವಾ 
ಚಾರ್ಯ ; (೪). ೩. ಮಂತ್ರಾಲಯದ ರಾಘವೇಂದ್ರಸ್ಥಾವಿಂ ; 
ಗುರುರಾಜ : ಅವರು ಗುರುರಾಯರ ಭಕ್ತರು (ಕೂಢಿ). 

[ ಗುರ್ಯು + ರಾಯ] 

ಗುರುಲಘುಗಣನ (ನಾ). ೧. ದೊಡ್ಡದು ಚಿಕ್ಕದು ಎಂಬ ವಿವೇಚನೆ ; 
ತಾರತಮ್ಯ ವಿವೇಕ. ೨. [ಛಂದ] ಗುರು ಲಘುಗಳ ಲೆಕ್ಕಾಚಾರ. 
೧, ೨; ಗುರುಲಘುಗಣನಂ ಕೆಟ್ಟು ದು ಪಿರಿದಾದುದು ವರ್ಣಸಂಕರಂ 
ದಾನವನಿಂ ದೊರೆಯಾದುದು ಭೂವಲಯಂ ಪರಿಣತನಲ್ಲದನ ಕವಿತೆಗಂ 
ಚಿತ್ರಕ್ಕಂ (ಅನಂಪು. ೧೩-೩೧). [ಗುರು 4 ಲಘು +೬ ಗಣನ] 

ಗುರುಲಾಘವ (ನಾ). ಹೆಚ್ಚು ಯಾವುದಂ ಕಡವೆ ಯಾವುದೆಂಬ 
ವಿಷಯ ; ತಾರತವ್ಯೂ ; ಈ ವಿಷಯದಲ್ಲಿ ಗುರುಲಾಘವವನ್ನು ತಮ್ಮನ್ನೇ 
ಕೇಳುವೆನು (ಶಾಕುಂತ. ೭೨-೨೮). ಗುರ್ಯು* ಲಾಘವ) 

ಗುರುಲಿಂಗ (ನಾ). [ವೀಶೈ] ಗುರುರೂಪವಾದ ಲಿಂಗ ; ಆಚಾರಲಿಂಗ, 
ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾ 
ಲಿಂಗ ಎಂಬ ಆರುಬಗೆಯ ಲಿಂಗಗಳಲ್ಲಿ ಒಂದಂ ; ಆಚಾರಲಿಂಗವಿಡಿದು 
ಗುರುಲಿಂಗವ ಕಾಣಬೇಕು ಗುರುಲಿಂಗವಿಡಿದು ಶಿವಲಿಂಗವ ಕಾಣಬೇಕು 
(ಅವಡಂ. ೧೬೮-೭೫೭) ; ನಿನ್ನುವಂ ಗುರುಲಿಂಗ ರೂಪಾಗಿ ಬಂದು ನಿಜ 
ತತ್ಯಾರ್ಥಸೌಖ್ಯವನೊಂದಿಸುವೆನಾಂ (ಬಸಪು. ೨-೪೦) ; ಬಿಂದುವಾಚಾರ 
ರಸವೆಂದು ಗುರುಲಿಂಗ ಕಳೆಯೆಂದು ಶಿವಲಿಂಗ ಚರವೆಂದೊಡಲುಗು 
ಕಂದ ಕೇಳ್‌ (ಮೋವಿ. ೨-೪೨) ; ಗುರುಲಿಂಗಮಾಗಿ ವಾಗೀಶ್ವರನಲ್ಲದೆ 


ಗುರುವಚನ ೨೫೬೮ ಗುರೂಪಧೆ 
ಪೆಅರನಆ್‌ಯದೊಲವಿಂ ಪುತ್ರೋತ್ಕರಮಂ ಪೆಸರಿಟ್ಟತಿಭಕ್ತಿರಸದಿ ಪುತ್ರ; ಅಶ್ವತ್ಥಾಮ ; ಗುರು ಕೃಪ[ಗುರುಸುತ] (ಪಾಠಾ. ನದೀಜ] 
ಯಃಪೂತಿಯಡಿ ಮುದಂಬಡೆದಿರ್ದಂ (ತ್ರಿ ಪುವಿ. ೩೦-೫). [ಗುರ್ಮೂ+೬ಲಿಂಗ]| : ಶಲ್ಕರ ಚರಣಂಗಳ್ಗಿ ಜಿಗಿ (ಪಂಪಭಾ. ೧೦-೬೧); ರವಿಜ ಗುರುಸುತ ಶಲ್ಯ 


ಗುರುವಚನ (ನಾ). ೧. ಗುರಂವಿನ ಬೋಧೆ ; ಗುರುವಚನವಲ್ಲದೆ ಲಿಂಗ 
ಬೆಂದೆನಿಸದು ಗುರುವಚನವಲ್ಲದೆ ನಿತ್ಯವೆಂದೆನಿಸದು ಗುರುವಚನವಲ್ಲದೆ 
ನೇಮವೆಂದೆನಿಸದು (ಬಸವ. ೭೨). ೨. ಹಿರಿಯರ ಮಾತು; ತಂದೆತಾಯಿ 
ಗಳ ಮಾತು; ತಪ್ಪದೆ ಗುರುವಚನಮುಮಂ ತಪ್ಪಲ್‌ ಬಸನಿಗೆ ಮದೀಯ 
ಕೋಪದ ಪದನೇಂ ತಪ್ಪಿದುದೆ (ಕಾಂತಿಪು. ೬-೭೮); ಗುರುವಚನಮನುಲ್ಲಂಘಿಸಿ 
ಚರಿಯಿಸಲಣಮಾಗದಂತೆ ಪಿರಿದುಂ ಸುಖಮಂ ಪರದೊಳ್‌ ಲೇಸಾ 
ಗಿರೆ ಚೆಚ್ಚರದಿಂದಂ ಪಡೆವೆನೆಂಬ ಶಿಷ್ಯಂ ಜಗದೊಳ* (ಧರ್ಮಾಮ್ಮ. ೩-೦೫೦); 
ಪರಿಹರಿಪೆಯೆವ್ಮ ನುಡಿಯಂ ಗುರುವಚನಮಲಂಘನೀಯಮೆನ್ನದೆ 
(ಯಶೋಹಡ. ೩-೧೪). [ಗುರುಂ ವಚನ) 

ಗುರುವರಿಯ (ನಾ). = ಗುರುವರ್ಯ ; ಗುರುವರಿಯ ಚಿತ್ತಯಿಸು ದೇಹ 
ದೊಳಿರುತಲಾ ಸುಜ್ಞಾನಿಯಾದರೆ ಪರಿಹರಿಸಲೆಂತಯ್ಯ ಮುಟ್ಟುವ ದೇಹೆ 
ಗುಣಗಣವ (ಸದ್ಗುರು. ೭-೩). [ ಗುರುವರ್ಯ) 

ಗುರುವರ್ಯ (ನಾ). ಶ್ರೇಷ್ಠನಾದ ಗುರು, ಆಚಾರ್ಯಶ್ರೇಷ್ಠ : 
ಅವರು ಒಬ್ಬ ಗುರುವರ್ಯರು (6). [ಸಂ.1 

ಗುರುವಾಡೆ (ನಾ). ಒಂದು ಬಗೆಯ ವನಸ್ಪತಿ: ಗುರುವಾಡೆ, ಜಂಗಮ, 
ವಾಡೆಮಡಿಗೆ (ಮೈಔಗಿ. ೩೯-೬೮೧). [?] 

ಗುರುವಾರ (ನಾ). ವಾರದಲ್ಲಿ ಐದನೆಯ ದಿನದ ಹೆಸರು, ಬೃಹಸ್ಪತಿ 
ವಾರ; ಗುರುವಾರ ಪ್ರಯಾಣಕ್ಕೆ ಒಳ್ಳೆಯದು (ರೂಢಿ). 

[ ಗುರುಂ * ವಾರ] 

ಗುರುವಿಘಾತಕ (ನಾ). ಗುರುವಿಗೆ ದ್ರೋಹಮಾಡುವವನಂ ; ಗುರು 
ದ್ರೋಹಿ; ಗುರುವಿಘಾತಕರಾವು ತಾನತಿ ಗುರುಪದೋಪಾಸಕನು 
(ಕುವ್ಯಾದ್ರೋ. ೦೯-೨೫). [ಗುರುಂ * ವಿಘಾತಕ 

ಗುರುವಿಫಾತಿ (ನಾ).ಎಗುರುವಿಘಾತಕ ; ಗುರುವಿಘಾತಿಯ . . . ನರಕ 
ವಾಗಲಿ ಕೊಲ್ಲದಿದ್ದರೆ ನಾಳೆ ಸೈಂಧವನ (ಕುವ್ಕಾಬ್ರೋ. ೮-೩೭). 

[ಸಂ. ಗುರುವಿಘಾತಿನ್‌ ] 

ಗುರುವಿಯೋಗ (ನಾ). ಗುರುಹಿರಿಯರಿಂದ ಅಗಲುವಿಕೆ : ಆಗಳಾತ್ಮೀಯ 
ಗುರುವಿಯೋಗ ಶೋಕಾನಳದಹ್ಯಮಾನಮಾನಸನಾಗಿರ್ದ ಭರತಪತಿಯ 
ಶೋಕಾವೇಗಮಂ ವೃಷಭಸೇನಗಣಾಗ್ರಣಿಗಳಿಂತೆಂದಾಲ್‌ಸಿದರ್‌ (ಅದಿಪು. 
೧೬-೩೪ ವ). [ಗುರುಂ * ವಿಯೋಗ) 

ಗುರುಶೇಷ (ನಾ). ಗುರು ಉಪಯೋಗಿಸಿದ ಬಳಿಕ ತನ್ನ ಶಿಷ್ಕರಿಗೆ 
ಪ್ರಸಾದರೂಪವಾಗಿ ಕೊಡುವ ಆಹಾರ, ಬಟ್ಟೆ ಮೊದಲಾದುವು, 
ಗುರುಪ್ರಸಾದ: (8). [ಗುರುಂ + ಶೇಷ] 

ಗುರುಸತಿ (ನಾ). ೧. ಗಠಿರಂವಿನ ಹೆಂಡತಿ; ಆಚಾರ್ಯನ ಪತ್ನಿ ; 
ಮತಿವಿಕಲತನದಿಂದಲಾ ಗುರುಸತಿಯು ತನ್ನಯ ಮಕ್ಕಳೆಂದಾಯತಿವಡೆದು 
ತಕ್ಕೈ ಸಬರಲು (ತಿಮ್ಮಸ್ವೀ.. ೧-೭೦). ೨. ಬೃಹಸ್ಪತಿಯ ಹೆಂಡತಿ: 
ಗುರುಸತಿಗೆಳಸಿದ ದೋಷಾಕರನಳಿಪಿಂದಿಂದು ನೀಡುಗುಂ ಕಣ್ಣಳನೆಂದಿರ 
ದೇವೈಸಿಯೆ ಸುಗಿವಂತಿರೆ ಮುಗಿದುದು ಸರಸಿಜಾಳಿ ಸರಸೀಕುಲದೊಳ್‌ 
(ಕುಸುಮಾ. ೪-೦೫). [ಗುರುಂ + ಸತಿ1] 

ಗುರುಸಾರ್ವಭೌಮ (ನಾ). ಗುರುಗಳ ಚಕ್ರವರ್ತಿ ; ಸರ್ವೋತ್ತವಂನಾದ 
ಗಂರಂ ; . ಶ್ರೀರಾಘವೇಂದ್ರನೆ ಗುರುಸಾರ್ವಭೌಮನೆ . . . ರಕ್ಷಿಸು 
ನನ್ನನು (ಇಂಡಾಪ. ೦೮೩-೦}, [ಗುರು * ಸಾರ್ವಭೌಮ] 

ಗುರುಸುತ (ನಾ). ೧. ಗುರುವಿನ ಸುತ ಉಪಾಧ್ಯಾಯನ ಮಗ; 
ಸಂದುಗೊಂದಟಿಸುತ್ತ ಗುರುಸುತರಂದವನು ನಾನಜಟ್‌ಯದಂತಕಮಂದಿರವ 
ಪೊಕ್ಕಲ್ಲಿ ಶಮನನ ಕೇಳ್ಸೆನರ್ಥಿಯಲ್ಲಿ (ತಿಮ್ಮಸ್ತೀ. ೦-೬ಬ. ೨. ದ್ರೋಣನ 


5, 


15 


20 


25 


80 


85 


40 


45 


ಕಲಶೋದ್ಭವರು . ಅವನಿಪಾಲನ ಕಂಡರಂದೇಕಾಂತಭವನದಲಿ 
(ಕುವ್ಕಾಳೀ. ೦-೨). ([ಗುರ್ಕು * ಸುತ] 

ಗುರುಸೇವೆ (ನಾ). ಗುರುವಿನ ಸೇವೆ, ಶುಶ್ರೂಷೆ; ಉದಂಕನಿಗೆ 
ಮುಪ್ಪು ಬಂತು . . . ಅವನು ಗುರುಸೇವೆಯನ್ನು ಬಿಡಲಿಲ್ಲ (ನೀಕಿಚಿಂ. 
iv, ೧೭). [ಗುರ್ಕು * ಸೇವೆ;] 

ಗುರುಳಿ « ಗುರುಳೆ' ನೋ. 

ಗುರುಳೆ, ಗಂರಳಿ, ಗುರುಳಿ, ಗುಳ್ಳೆ; (ನಾ). ೧. ಬುದ್ಬುದ; ಕಾರ ಮಿಂಚಿನ 
ತೆಅದೆ ತೋಟಾ ನಿವಿಷದೆ ತನುವು ನೀರ ಗುರುಳೆಯ ತೆಅದೆ ಮಾಯೆ 
ಯಹುದು (ಕೈ ಕವ. 3-೩-೩); ಸಮುದ್ರದಲ್ಲಿ ತೆರೆ, ಉಬ್ಬರ, ಗುರುಳಿ 
ಗಳಲ್ಲದೆ ಇನ್ನೇನು ಹುಟ್ಟಿಕೊಳ್ಳುವವು? (ಜಾಳಲ. 00). ೨. ಮೈಮೇಲೆ 
ಏಳುವ ಬೊಕ್ಕೆ, ಗಡ್ಡೆ, ಊತ ಮುಂತಾದುವು. ೩. ಸಣ್ಣಚಿಪ್ಪು ; 
ಶುಕ್ತಿ ; ಕಪ್ಪೆ ಚಿಪ್ಪು. ೪. ಕಾಲಿನ ಬೆರಳಿಗೆ ಹಾಕಿಕೊಳ್ಳುವ ಸಣ್ಣ 
ಉಂಗುರ. ೫. ಗೋಲಾಕಾರದ ಯಾವುದಾದರೂ ವಸ್ತು; 
ಗುಂಡಾಗಿರುವ ವಸ್ತು ; ಬುರುಡೆ, ಬೆಲೂನು ಮೊದಲಾದುವು ; 
(ಕ). ಗುರಳಿ; ೧. ನೀರ ಮೇಲಿನ ಗುರಳಿಯಂತೆ ಶರೀರಗಳ ಜೀವಿತ್ವ 
ವಿರುವುದು (ರಘುವಂ. ೮6-೮). ಗುರುಳಿ ; ೧. ನಂಬದಿರು ಈ ದೇಹೆ 
ಅಂಬುಗುರುಳಿ [ಪಾಠಾಂ. ಗುಳ್ಳೆ] ಯಂತೆ (ಪುರಂದ. ೨-೫-೩) ; ನೀರ ಮೇಲಣ 
ಗುರುಳಿಯಂತೆ ತೋರುವದೀ ಶರೀರದೊಳು ನಿಂದು ಕ್ಷಣಭಂಗುರವೆನಿಪ್ಪ 
ಸಂಸಾರ ಸಾಮಗ್ರಿಗಳ ಚೆಲುವಿಕೆಯ ಮೋಸಕೊಳಗಾಗಿ ಕೆಡುವರೆ ಸುಜನರು 
(ಮಹಾಂತೇ. ೦೦-೦೩). ಗುಳ್ಳೆ: ೧. ಒತ್ತಿ. ಕಾಲಿಡಲೊಡನೆ . . . 
ಜಲಧಿಯಡಿಮಳಲೆತ್ತುತಿರ್ದುದು ಗುವ್ಮಿಜ್‌ದು ಗುಡಿಯಿಟ್‌ದು ಗುಳ್ಳಿ 
ಗಳು (ತೊರರಾ. ೪-೧೨-೨೪) ; ನೀರ ಮೇಲಣ ಗುಳ್ಳೆಯಂದದಿ ತೋಟ 
ಯಡಗುವ ದೇಹವು (ಹರಿಸಾ. ೭೩); ಗುಳ್ಳೆ ಬರುವುದು ನಿಂತರೆ ಎಣ್ಣೆ 
ಚೆನ್ನಾಗಿ ಬಿಸಿಯಾಗಿದೆ ಎಂದು ಅರ್ಥೆ (ಅಡುಸೌ. ೯೦). ೨. ಅಗುರ್ವಿಸಿದುದು 
ತೀವಿದ ಗುಳ್ಳೆಯ ಪಸುಂಬೆಯಂ [ಸೋ]ರ್ಚಿದಂತೆ ತನು ಕೀಚಕನಾ(ಪಂಪಭಾ. 
6-೭೭) ; ಬಲ್ಲಿದರನೆಲ್ಲ ಗುಳ್ಳೆಲಿ ಕೊಲುವಳು (ಕಾಲಸಂ. ೦೨೮-೧೦) ; 
ಕೈಯೆಲ್ಲ ಗುಳ್ಳೆದ್ದು ಮೈಯೆಲ್ಲ ಬೆವತಿತ್ತು (ಸಿದ್ಧಪು. ೩-೮೧). ೩. “ಕ್ಷುದ್ರ 
ಶಂಖಾಃ, ಶಂಖನಖಾಃ - ಈ ೨ ಗುಳ್ಳೆಯ ಹೆಸರು” (ನಾಚಿರಾ. ೧೦೦); 
ಕೆಟ್‌ ಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆ ಗೊರಜೆ ಚಿಪ್ಪುಗಳು ಕಾಣ 
ಬಹುದು (ಬಸವ. ೮೬೧) ; ಕೆಲೆಯೊಳಗಣ ಗುಳ್ಳೆ ಕೀಚುಕೀಚೆಂದಂತೆ (ಘನವ. 
4೩); ಎರೆಬುಳು ಗುಳ್ಳೆ[ಪಾ999. ಗಳು] ಮುಂತಾದುವು ಕೆಲವಕೆ ಸ್ವರುಶನ 
ಜಿಹ್ವೆಗಳುಂಟು (ಧರ. ೬೭-೯೮), ಹ, ಎಲ್ಲ ಕಡೆಗೂ ಸಂತೋಷದ 
ಬಣ್ಣದ ಗುಳ್ಳಿಗಳು (ಭಾವಗೀ. ೫೩). 

ಗುರುಳೆಯಬೇನೆ ಎ ಗಡ್ಡೆಯ ರೋಗ; ಪ್ಲೇಗು: ಮುಂದಲ್ಲ 
ದಿನದೊಳಾವೂರ್ಗೆ ಗುರುಳೆಯಬೇನೆ ಬಂದಾಗ . . . ರೋಗದಿಂದವನ 
ಮನೆಮಂದಿಯೆಲ್ಲರ” ಮಡಿದರು (ಮಹಾಂತೇ. ೧೦-೨೭). 
[ದೇ.॥ ತಮಿ. ಕುಮಿಟು*; ಮಲ. ಕುಮಳ, ಕುಮಿಟು್‌; ತುಳು. ಗುಳ್ಳೆ, 
ಗುಲ್ಲೆ ; ತೆಲು. ಗುಲ್ಲ) 

ಗುರೂದ್ಭವ (ನಾ).ಎಗಂರುಸುತ ೨; ಬಾಗಿಲಲಿ ಕಟ್ಟಿಗೆಯ ಕೈಗಳಲಾ 
ಗುರೂದ್ಭವ ಕೃಪರು ನಿಂದರು (ಕುವ್ಯಾಆ. ೭-೨೦). [ಗುರು ಉದ್ಭವ] 

ಗುರೂಪಧೆ (ನಾ), [ವ್ಯಾಕ] ಯಾವುದಾದರೂ ಪದದ ಕೊನೆಯ ಅಕ್ಷರದ 
ಹಿಂದಿನ ಅಕ್ಷರವು ಗುರುವಾಗಿರುವ ಶಬ್ದ,-ಪದ ; ನೇರ್ದಂ ಬಾರ್ದಂ 
ಗೋರ್ದಂ ಸೋರ್ದಂ ತಾನೆಂದೊಡಂ ಗುರೂಪಧೆಯಿನಿತುಂ (ಕಮದ. ೪೦). 

[ಗುರು + ಉಪಧೆ] 


ಗುರೂಪರೋಧ ೨೫೬೯ ಗುಲಾಬಜಾಮೂನು 


ಗುರೂಪರೋಧ (ನಾ). ಹಿರಿಯರು ಮಾಡುವ ಒತ್ತಾಯ, 
ಬಲಾತ್ಕಾರ : ಕಂದ ಪಸಿದೈ ಬಾ ಎಂದು ತಾಯ್ತಂದೆ ಬಂದನಿವಂಗೆಯ್ಕೆ 
ಗುರೂಪರೋಧವಶದಿಂ ಸ್ನಾನಾನ್ನಪಾನಂ ವಿಲೇಪನಮಾಲ್ಯಾದಿಗೆ 
ತಾನೊಡಂಬಡುವನೇಂ ದೇವಂ ನಿರಾಪೇಕ್ಷನೋ (ಅಜಪು. ೫-೮೬). 
[ಗುರು ೬ ಉಪರೋಧ] 5 
ಗುರೂಪಾಂತ (ನಾ). ಗುರುಗಳ ಹತ್ತಿರ- ಸವಿಸಪ; ವಿನೇಯ 
ಜನಾಭಿನಂದರಪ್ಪಭಿನಂದನ ಗುರೂಪಾಂತದೊಳ್‌ ನಿಶ್ಚಳಿತತಪಶ್ಚರಣ 
ನಿರತನಾದೊಂ (ಜಾಂತಿಪು. 8-೬೬ ವ). [ಗುರು + ಉಪಾಂತ] 
ಗುರೆಳ್ಳು, ಗುರಿಯೆಳ್ಳು, ಗೂರೆಳ್ಳು (ನಾ). (ಉಕ) ಒಂದು ಬಗೆಯ 
ಕಯ ಎಳ್ಳು; ಹುಚ್ಚೆಳ್ಳು; ಗುರೆಳ್ಳಿನ ಹಿಂಡಿಗೆ ಮಜ್ಜಿಗೆಯ ಸೇಚನ|;0 
ಮಾಡಿಸಿಕೊಂಡು,ತಿಂದು ,,. ಢರಕೆಯ ಡೋಲು ಬಡಿಯುತ್ತಿದ್ದೆ ವು(ದೀಪಹ. 
11, 0). ಗುರಿಯೆಳ್ಳು ; (8). ಗೂರೆಳ್ಳು ; ಬಿಳಿಜೋಳ, ಗೋದಿ 
- ಗೂರೆಳ್ಳು ಎಂಬವುಗಳೇ ಹಿಂಗಾರಿಯ ಧಾನ್ಯಗಳು (ಮುಂಬಯಿ. 
೩-೧೯೭). [?.. ಎಳ್ಳು: (ಆಎಳ್‌) ] 
ಗುರ್ಕಾರ « ಗುಜ್‌ಕಾಅ' ನೋ. 15 
ಗುರ್ಗುದ (ನಾ).' (?): ನಾಲ್ಕರೊಳು ವ್ಯಾಧಿ ಪೀಡಾಕಾರ ದಾರಿದ್ರ 
ಗುರ್ಗುದ ಮೂರರಲ್ಲಿ ಬೀಳಲು ಮರಣಾ (ಮನೆಲ. ೦೭-೧). [?] 
ಗುರ್ಗುಳ " ಗುಗ್ಗಿಳ' ನೋ. 
ಗುರ್ಚಿ, (ನಾ). ಮಳೆ ತರುವುದೆಂದು ಭಾವಿಸೆಲಾದ ಒಂದು ದೇವತೆ : 
ಬೆಳುವಲದಲ್ಲಿ ಕುಂಚಿ ಕೊರವರ ಮಕ್ಕಳು ಗುರ್ಚಿಯನ್ನು ತಲೆಯ ಮೇಲೆ |. 
ಹೊತ್ತು ತಿರುಗುತ್ತಾರೆ (ಕನ್ನಜಾ. ೦೩೭) ; ಗಂರ್ಚಿ ಗುರ್ಚಿ ಎಲ್ಯಾಡಿ 
ಬಂದಿ ಹಳ್ಳೆಕೊಳ್ಳ ತಿರುಗ್ಯೂಡಿ ಬಂದೆ (ಜನಗೀ. 8. [?) 
ಗುರ್ಚ್‌ (ನಾ). ಒಂದು ಬಗೆಯ ಮರ; “ಬೀರೋಂಡ್‌” (ಪಂಡಿತ). [? 7 
ಗುರ್ಜರ (ನಾ). ೧. ಗುಜರಾತ್‌ದೇಶ: ಅರಸುಮಕ್ಕಳು ಪರಮಮುಗಧೆಯ 
ಗೌಡಗುರ್ಜರತುರುಕದೇಶದ ಪ್ರಭೃತಿಭೂಪರು ನೆರೆದು ಬಂ ದಲ್ಲಿ] 
(ಊನಡಂ. ೦-೧೦); ಬಂಗಾಳ ಜೈನ ಜೋನೆಗ ಸಗರ ಹೈವಿಗ ತೆಲುಂಗ 
ಗುರ್ಜರ ಗೌಳ ನೇಪಾಳ ... ದೇಶದ ಸಕಲಶರಣರೈತರುತಿರ್ದರು 
(ಕಿಬಪು. ೬-೪೯). ವ. ಗುರ್ಜರದೇಶದ ರಾಜ, (ಸಂ.] 
ಗುರ್ಜು " ಗುಜ್ಜು ಮೋ, 
ಗುರ್ಜುಗೊಳ್‌ ( ಗುಜ್ಜು ಗೊಳ್‌ ' ನೋ. 50 
ಗುರ್ದ (ನಾ). ಒಂದಂ ಪ್ರದೇಶದ ಹೆಸರು (?): ಗುರ್ದ್ವ(ಟ್ಬ ?)ದ 
ಪಳ್ಳಮೆ ಮುತ್ತೆರಿಎ(ಯೆ) (ಇಆ. ೪111, ೫೪-೨೫; 10ನೆಯ ಶತ). 1?) 
ಗುರ್ದು,, ಗುದ್ದು, (ಕ್ರಿ). ೧. ಮುಷ್ಟಿಯಿಂದ ಹೊಡೆ, - ಕುಟ್ಟು; | 
“ ಗುರ್ದು- ಮುಪ್ಪಿತಾಡನೇ ” (ಕಮಧಾ) ; ಅಡರ್ವ ಪಿಡಿವ ಗುರ್ದುವ 
ವಮಂನೆಗೆಟ್‌ವನಿತರ್ಕಮಲಸಿ ಮರುದಾತ್ಮಜನಾ (ಪಂಪಭಾ. ೨-೬). ವಿ. ತಿದಿ: | 
ಚುಚ್ಚು : ಗದಾದಂಡದಿಂ ಕೆಲರಂ ಗುರ್ದಿಯುಮರ್ದಿಯುಂ . . 
ಕೊಂದಂ ಮರುನ್ನಂದನಂ (ಗದಾಯು. ೩-೧೨) ; ಒಲಿಲ್ವಂತುರ್ದುವರ್ಗು 
ರ್ದುವರ್‌ ಸುಡುವರ್‌ , . . ವೈರದಿಂ (ಅನಂಪು. ೯-೩೧). ಗುದ್ದು ಸತ 
೧. ನಗುತ ಗುದ್ದುವಳಾಕೆ ನೊಂದಿತೆಂದಾ ಕೈಯ ತೆಗೆದೆತ್ತಿ ಕಣ್ಣೊತ್ತಿ 
ಕೊಂಬ (ಧರಣ. ೪೦-೧೨೬) ; ಒದ್ದು ನೋಡವನ ಕಲೆಯ ಕ್ರಮಗಳ ಬೆನ್ನ |(0 
ಗುದ್ದಿ ನೋಡವನ ಹರುಷವ (ಕಂನವಿ. ೬-೦೫೧); ಗಾಳಿ ಗುದ್ದಿ 
ಮೈ ನೋಯಿಸಿಕೊಂಡ ಹಾಗೆ(ಗಾದೆ). ೨. ಬೇಲೂರರಾ ಮಗಂ ಮಾದಪ್ಪನ 
ಪ್ರಭುಗೌಡಿ ಬೇಟೂರಾ ಎಮ್ಮೆಯ ತೊಕಳೊಳ" ಗುದ್ದಿ ಆನ್ತಿಅೌದು 
ಸತ್ತನ್‌ (ಎಕ. ಸ, ಕೋಲಾರ. ೨೨೬-೩ ; ಸು. 9502). "ಕುತ್ತ್ವು' ಪರಾ. 
[ ದೇ.॥8 ತಮಿ, ಮಲ. ಕುತ್ತಿ ; ಕೊಡ. ಕುತ್‌ ; ತುಳು. ಗುದ್ದು ; 46 
ತೆಲು. ಗುದ್ದು, ಗ್ರುದ್ದೂ] 


ಗುರ್ದು,, ಗಂದ್ವ್ಯು (ನಾ). ಮುಪ್ಟಿಯಿಂದ ಹೊಡೆಯುವಿಕೆ ; 
ಮುಷ್ಟಿ ಯ ಪೆಟ್ಟು, - ಹೊಡೆತ; ಪಂಚಮದೊಳ್‌ ದಿನಪತಿ ನಿಲೆ 
ಗುರ್ದಿಂ ಬಂಧನದಿಂ ಪೊಗೆಯಿಂದಮಗ್ನಿಯಿಂ[ದಂ] ಸಾಯ್ಗುಂ (ಕಾತತಿ- 
೨೩-೦೨) ; ಗುರ್ದು, ಗರ್ದೆ (ಕಬ್ಬಾನು. ೮೦ ವ್ಯಾಖ್ಯಾ). ಗುದ್ದು, : 
ಕೋಪಿಸುತ್ತವೆಯ್ದೆ ಬಂದರೆ ಬರವನನೋವದೆಂಟು ಗರಿದ್ದನಿಕ್ಕಿ ನೂಂಕಿದರ* 
(ಧರ್ಮಪ. ೨-೩೮) ; ಕಲಿಭೀಮ ಗುದ್ದುಗಳೆ ಮಳೆಗಟ್‌ಯೆ ಕೌರವ 
ದೊದ್ದೆ ಕಾಅನು ಕಾಣನವನನು (ಕುವ್ಕಾಆ. ಓರಿಇ. ೨೩-೭೦) ; ಗುದ್ದಿದ 
ಗುದ್ದೂ ಗದ್ದೆಗೆ ಬಿಟ್ಟ ನೀರೂ ಸರಿ (ಗಾದೆ). [ಆ ಗುರ್ದು, 

ಗುರ್ದೆ (ನಾ). (2): ಗರ್ದೆಯುಮಾ ಗುರ್ದೆಯುಂ ಸರೇಫಪದಂಗಳ* 
(ಕಮದ. ೩೭). [?) 

ಗುರ್ಬು " ಅಗಂರ್ವು' ನೋ. 

ಗುರ್ಮ " ಗುಮ್ಮ” ನೋ. 

ಗುರ್ರೆ (ನಾ). ತಿಂಗಳಿನ ಮೊದಲನೆಯ ದಿನ; ಒಂದನೆಯ ತಾರೀಖು ; 
ತಾರಿಖ್ಯ ಗುರ್ರೆ ಮಾಹೆ ಮಾರ್ಚಿ ಸಂನ್‌ ೧೮೧೨ನೆ ಯಿಸವಿ (ಮೈಆರಿ. ೧೯೩೦, 
೪೩-೪೬; 1912); ಇದು ೧೯೧೪ನೆಯ ಜನವರಿ ಗುರ್ರೆ ತಾರೀಖಿನಿಂದ 
ಜಾರಿಗೆ ಬರತಕ್ಕದ್ದು (ಗ್ರಾಮಾಕೆ. ೦೪). [ «ಅರ. ಹಿಂ. ಗುರ್ರಾ ] 

ಗುರ್ವನುಗ್ರಹ (ನಾ). ಗುರುಗಳ ಅನಂಗ್ರಹ,-ಕೃಪೆ; ಅದು ದೇಶಭಾಷೆ 
ಯಲ್ಲಿ ಬರೆದ ಗ್ರಂಥಗಳ ಪಠನದಿಂದಲೂ ಗುರ್ವನುಗ್ರಹದಿಂದಲೂ 
ಪ್ರಾಪ್ತವಾಗುತ್ತಿರರವಾಗ ದೇಶಭಾಷೆಯನ್ನು ಬಿಡುವುದೆಂತು? 
(ಕಮಪಾಂ, ೯೨). [ಗುರು + ಅನುಗ್ರಹ] 

ಗುರ್ವಿ (ನಾ). ಬಸಿರಿ; ಗರ್ಭಿಣಿ; “ಆಪನ್ನಸತ್ವಾ, ಗುರ್ವೀ, ಅಂತರ್ವತ್ನೀ, 
ಗರ್ಭಿಣೇ-ಈ ೪ ಬಸಿಅ ಹೆಂಡತಿ ” (ಹಲಾಯು. 6೨-499) ; “ ಅಂತರ್ವತ್ನಿ 
ಗುರ್ವಿಯೆಂದರೆ ಗರ್ಭಿಣಿಯೆನಿಕರ್ಶಿ ? (ಮಂಗರಾ. ೯೦-೭). 

[ಸಂ. ಗುರ್ವೀ) 

ಗುರ್ವಿಣಿ (ನಾ). ಗರ್ಭಿಣಿ ; ಬಸಿರಿ. ಸಂ. ಗುರ್ವಿಣೀ] 

ಗುರ್ವು " ಅಗುರ್ವು' ನೋ. 

ಗುರ್ಮೆ (ನಾ). ಒಂದು ಬಗೆಯ ಗಿಡ; ಗೊರಜೆ: “ಗುರ್ವೆ [ಪಾಣಂ.ರ್ವಿ] 
ಯೆನೆ ಗೊರಜೆಯದರಿ” (ಮಂಗರಾ. ೪೫-೪೭). [?] 

ಗುಲಂದಾಜ " ಗೋಲಂದಾಜ ' ನೋ. 

ಗುಲಕಂದ, ಗುಲ್ಕನ್ನು (ನಾ). ಗುಲಾಬಿ ಹೂವಿನ ದಳಗಳನ್ನು ಸಕ್ಕರೆಯಂ 
ಪಾಕದಲ್ಲಿ ಸೇರಿಸ ಮಾಡಿದ ಒಂದು ಬಗೆಯ ಸಿಹಿಲೇಹ್ಯ: ಗುಲಾಬಿಹೂ 
ಗಳಿಂದ" ಗುಲಕಂದ' ಎಂಬ ಸಿಹಿಪದಾರ್ಥವನ್ನು ತಯಾರಿಸುತ್ತಾರೆ 
(ಕಪಪು. ೬-೦೦೦). ಗುಲ್ಕನ್ನು; ಬಾಯಿಹುಣ್ಣಿಗೆ ಗುಲ್ಕನ್ನು ಒಳ್ಳೆಯದು 
(ರೂಢಿ). [ «ಪಾರ. ಹಿಂ. ಮರಾ. ಗುಲಕಂದ್‌ ] 

ಗುಲಗಂಜಿ " ಗಂರಂಗುಂಜಿ' ನೋ. 

ಗುಲಗಂಜೆ « ಗುರುಗುಂಜಿ' ನೋ. 

ಗುಲಗುಂಜಿ " ಗುರುಗುಂಜಿ' ನೋ. 

ಗುಲಗುಂಜೆ « ಗುರುಗುಂಜಿ' ನೋ. 

ಗುಲಬಾಕ್ಷಿ (ನಾ). ಒಂದು ಬಗೆಯ ಗಿಡ ಮತ್ತು ಸಂಜೆವೇಳೆಯಲ್ಲಿ 
ಅರಳುವ ಅದರ ಹೂವು ; ಗುಲಬಾಕ್ಷಿ ಹೂಗಳು ಸುಂದರವಾಗಿರುತ್ತವೆ 
(ಕ್ಯಾಮತಾ. ೩೦); ಬಂಜೆ ಸಂಜೆಯ ಸುತ್ತು ಮುತ್ತು ಗುಲಬಾಕ್ಷಿ (ಹೃದಸ. 
೬೭-೪). [ ಮುರಾ. ಗುಲಬಾಕ್ಷೀ, ಗುಲಬಾಶೀ] 

ಗುಲಾಬಜಾಮ « ಗುಲಾಬಜಾಮೂನು? ನೋ. 

ಗುಲಾಬಜಾಮೂನು, ಗುಲಾಬಜಾವಂ (ನಾ). ಮೈದಾಹಿಟ್ಟು ಮತ್ತು 
ಹಾಲುಖೋವ ಸೇರಿಸಿ ಕರಿದು ಸಕ್ಕರೆಯ ಪಾಕದಲ್ಲಿ ಹಾಕಿ ಮಾಡಂವ 
ಒಂದಂ ತಿಂಡಿ,-ಸಿಹಿಭಕ್ಷ್ಯ : ಹೋಟೆಲಿಗೆ ಹೋಗಿ ಗುಲಾಬಜಾಮೂನು 


ಗುಲಾಬದಾಣಿ 


ತಿಂದು ಬಂದೆ (ರೂಢ). ಗಂಲಾಬಜಾಮ : ಅಂದೇ. ತಯಾರಮಾಡಿದ 
ಗುಲಾಬಜಾಮ ಮತ್ತು ಚಕಲಿ ತೆಗೆದುಕೊಂಡು ಬಂದಳು (ಕ್ಷಿತಿಜ. ೬೧). 
೧ "ಗುಲಾಬ್‌ಜಾಮುನ್‌' ಎಂಬುದು ಒಂದು ಬಗೆಯ ಗಿಡ ಮತ್ತು 
ಅದರ ಹಣ್ಣು. ಈ ಹಣ್ಣಿನ ಆಕಾರದಲ್ಲಿ ತಯಾರಿಸಿದ ತಿಂಡಿ. 
[ «ಪಾಠ. ಗುಲಾಬ್‌ಜಾಮನ್‌ ; ಹಿಂ. ಗುಲಾಬ್‌ಜಾಮುನ್‌ ; ಮರಾ, 
ಗುಲಾಬ್‌ ಜಾಮೂನ್‌, ಗುಲಾಬ್‌ಜಾಂಬ್‌ ] 
ಗುಲಾಬದಾಣಿ " ಗಂಲಾಬದಾನಿ' ನೋ. 
ಗುಲಾಬದಾನಿ, ಗುಲಾಬದಾಣಿ (ನಾ). ಪನ್ನೀರಿನ ಪಾತ್ರೆ ; ಗುಲಾಬದಾನಿ 
(ನೀರು) ಸಿಂಪಡಿಸಿದ್ದಾಯಿತು. (ಆಮನಿ. ೩೭). ನಗುಲಾಬದಾಣಿ ; 
ಗುಲಾಬದಾಣಿ ; ಪೀಕದಾಣಿ . . . ಮೊದಲಾದುವುಗಳಲ್ಲಿ ಕಂಡುಬರುವ 
ಪ್ರತ್ಯಯಗಳೂ "ಪಾರಸಿ' ಆಗಿವೆ (ಭಾಷಾಶಾ. ೧೬೭). 
[ ಪಾರ. ಗುಲಾಬ್ದಾನ್‌ ; ಮರಾ. ಗುಲಾಬ್‌ದಾಣೀ] 
ಗುಲಾಬಿ (ನಾ). ೧. ಸಣ್ಣಸಣ್ಣ ಮಂಳ್ಳುಗಳುಳ್ಳ ಸುವಾಸನೆಯಾದ 
ಹೂವುಗಳನ್ನು ಬಿಡುವ ಒಂದು ಬಗೆಯ ಗಿಡ ಮತ್ತು ಅದರ ಹೂವು; 
ರೋಜಾ ; ಗುಲಾಬಿ ನಂದಿವಟ್ಟಲು ಕಲಿಗಣನಾಥ ಹಾಗೂ ದಾಶಿವಾಳದಲ್ಲಿ 
. ಕೆಲವು ಅಂಟುಗಳನ್ನು ಮಾಡಿ ಹಚ್ಚಬೇಕು (ಕೃಟಪ್ರ. ೨೦೧) ; 
ಸುಂದರಮ್ಮ ಗುಲಾಬಿಯ ದಂಡೆಯನ್ನು ಮಂಡಿಸಿದರು (ದೂಜಿಟ. ೧೯) ; 
ತಾವರೆಯ ಬದಲಾಗಿ ಈಗ ಗುಲಾಬಿಯು ಹೂಗಳ ರಾಣಿಯಾಗಿದೆ (ಕಪಪು. 
೬-೧೦೯). ವ. ನಸುಗೆಂಪುಬಣ್ಣ ; ರೋಜಾ ಬಣ್ಣ : ಅವಳು ಉಡುವ 
ಸೀರೆಯ ಬಣ್ಣ ಗುಲಾಬಿ (ರೂಢಿ). 
ಗುಲಾಬಬಣ್ಣ ಇ ನಸುಗೆಂಪುಬಣ್ಣ ; ತಿಳಿಗೆಂಪುಬಣ್ಣ ; ಗುಲಾಬೀ 
ಬಣ್ಣದ ಸಂಗಮರವರೀಕಲ್ಲಿನಿಂದಲೂ (ಮುಂಬಯಿ. ೬-೩೧). ಗುಲಾಬಿಹೂ, 
ಗುಲಾಬಿಹೂವು ಎ ಗುಲಾಬಿಗಿಡದ ಹೂವು; ರೋಜಾಹೂವು : ಅವಳ 
ಜಡೆಯಲ್ಲಿ ಅರೆಬಿರಿದ ಗುಲಾಬಿಹೂ ಎಲೆ ಸಹಿತ ಇತ್ತೋ ಇಲ್ಲವೋ 
ಎಂಬುದನ್ನು ಸವಿವರವಾಗಿ ವರದಿಸುತ್ತಾರೆ' (ಕೂಪಸಂ. ೩೯) ; ಚೇನಾದೇಶ 
ದೊಳಗಿನ ಎಲ್ಲಾ ಗುಲಾಬಿ ಹೂವುಗಳನ್ನೂ ಅವಳಿಗಾಗಿ ನಾನು ಕೊಯ್ದು 
ತರುವೆನು (ಮಹಾತ್ಮಾ. ೯೨). FP ಸಾಮಾನ್ಯವಾಗಿ ಗುಲಾಬಿಯ ಬಣ್ಣ 
ತಿಳಿಗೆಂಪು, ಆದರೆ ಬೇರೆಬೇರೆ ಬಣ್ಣದ ಗುಲಾಬಿಗಳೂ ಉಂಟು. 
[ «ಪಾರ. ಹಿಂ. ಮರಾ. ಗುಲಾಬ್‌] 
ಗುಲಾಮ (ನಾ). ೧. ಸೆರೆ ಹಿಡಿದ ಅಥವಾ ಕೊಂಡುಕೊಂಡ ಆಳಂ ; 
ಗುಲಾಮರಿಗೆ ಎಲ್ಲರಂತೆ ಸಮಾನಹಕ್ಕುಗಳು ದೊರೆತವು (ಧರ್ಮಸಾ. ೪೩). 
೨. ದಾಸ್ಯ ಸೇವಕ; ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ 
ಮುಕುತಿ (ಪುರಂದ. &-೦೪೯ ಪಲ್ಲವಿ) ; ನೀನು ಹೇಳಿದ ಹಾಗೆ ಕೇಳಿಕೊಂಡು 
ನಿನ್ನ ಗುಲಾಮನಾಗಿರುತ್ತೇನೆ (ಪಂಡಾಮ್ಮ. 6). ೩. ಕೀಳುವಂಟ್ಟದವನು; 
ಬೆಲೆಯಿಂಲ್ಲದವನಂ ; ಎಲವೊ ಮಾಗಧ ನಿನ್ನೆ ಹಿರಿದಾಗಿ ಪಂಥವ ಕೆಲೆದೆ 
ಕಂಡಹುದೊ ಗುಲಾಮ (ಥರಶ. ೨೩-೬೪) ; ಹಂದಿ ಗುಲಾಮರಿಗೇತಕೆ ನೀ 
ನಿನ್ನ ಮಂದಿ ಕುದುರೆ ಮನ್ನೆಯರ ಸಂದೇಹವೇಕಟ್ಟಿಯವರಿಂದ ತುರುಕರ 
ಕುಂದದೆ ಕಡಿದೆಬ್ಬಿಸೆಂದ (ಕಂನವಿ. ೦೯-೩೩). ೪. ಇಸ್ಪೀಟು ಎಲೆಗಳಲ್ಲಿ 
ಒಂದರ ; ಜಾಕಿ : ಕಳಾವರ್‌ ಗುಲಾಮನನ್ನು ,ಜೋಕರ್‌ನಿಂದ ಹೊಡೆದ 
ನಲ್ಲ (ನಾಡಿಗೇ. ೧೩)- 
ಗುಲಾಮನ ಆಟ-ಒಂದಂ ಬಗೆಯ ಇಸ್ಟೀಟು ಆಟ ; ಇಪ್ಪತ್ತೆಂಟರ 
ಆಟ ; ಅವರು ಗುಲಾಮನ ಆಟ ಆಡುತ್ತಿದ್ದಾರೆ (ರೂಢ). 
[ «ಅರ, ಹಿಂ. ಮರಾ. ಗುಲಾಮ್‌] 
ಗುಲಾಮಗಿರಿ (ನಾ). ಅಡಿಯಾಳುತನ; ದಾಸ್ಯ; ಪರಾಧೀನತೆ; ಸಾಯು 
ವವರೆಗೂ ಪದ್ಮಾಕರ ಬಾಬೂರಾಯರ ಗುಲಾಮಗಿರಿಯಲ್ಲಿರುವ ಪ್ರಸಂಗ 
ಬಂದಿತ್ತು (ಕತ ಗೋ. ೩೧); ಹಿಂದೀಯರು ಗುಲಾಮಗಿರಿಯನ್ನು ಸ್ವಾಭಾವಿಕ 


೨೫೭೦ 


20 


26 


40 


46 


ಗುಲುಚ್ಛ 


ವಾಗಿ ಪರಿಗಣಿಸಿ, ಎಲ್ಲ ಮಾರ್ಗದರ್ಶನಕ್ಕೂ ಯೂರೋಪಿನ ಕಡೆ ನೋಡು 
ತ್ತಿದ್ದರು (ಸ್ಥಾವೀರ. ೧೦೧) ; ಪತ್ನೀತ್ವವನ್ನು ಗುಲಾಮಗಿರಿಯೆಂದು ಹೇಳು 
ಶ್ರೀರೋ? (ಬರದಾ. 66). [ಗುಲಾಮ 4 -ಗಿರ್ವಿ) 
ಗುಲಾಮಪದ್ಭತಿ (ನಾ). ಆಳಂಗಳನ್ನು ಕೊಂಡುಕೊಳ್ಳುವ ಪದ್ಧತಿ,- 
ಕ್ರಮ ; ಗುಲಾಮಪದ್ಧತಿ ಇದ್ದು ಪಟ್ಟಣಕ್ಕೆಲ್ಲ ಬೇಕಾಗಬಹುದಾದಷ್ಟು 
ಹಿಟ್ಟನ್ನು ತಯಾರಿಸುತ್ತಿದ್ದರೆಂದು ಊಹಿಸಲಾಗಿದೆ (ಭಾರದ. ೧೨). 
[ಗುಲಾಮ + ಪದ್ಧತಿ ] 
ಗುಲಾಮಾ (ಗಂ). ಆಳುತನದ; ದಾಸ್ಯದ. "ಗಂಲಾಮಾಪದ್ಧತಿ' ಪರಾ. 
[ «ಅರ. ಹಿಂ. ಮರಾ. ಗುಲಾಮಾ] 
ಗುಲಾಮಾಪದ್ಧತಿ (ನಾ). ಎ ಗುಲಾಮಪದ್ಭತಿ; ರೈತ ಜಮಾನ್ನಾರರ 
ಗುಲಾಮಾಪದ್ಧ ತಿ ಮತ್ತೊಂದು ರೀತಿಯದಾಗಿಶ್ತು (ಪುನರು. ೨೬೧). 
ಕ [ಗುಲಾಮಾ + ಪದ್ಧ. ತಿ] 
ಗುಲಾಲು (ನಾ). ಉತ್ಸವ ಸಮಾರಂಭಗಳಲ್ಲಿ ಒಬ್ಬರ ಮೇಲೊಬ್ಬರಂ 
ಎರಚಾಡುವ ಕೆಂಪುಬಣ್ಣದ ಪುಡಿ; ಒಂದೇ ಸಮನೆ ಗುಲಾಲು 
ಹಾರುತ್ತಿದ್ದುದರಿಂದ ಅವರ ತಲೆಕೂದಲುಗಳು ಕೆಂಪುಬಣ್ಣಕ್ಕೆ ತಿರುಗಿದ್ದವು 
(ಪಾಣಆ. ೦೨) ; ರಾಜಾಪುರದಲ್ಲಿ ಗುಲಾಲು ದೊರೆಯುತ್ತದೆ (ಮುಂಬಧೂ. 
೧೨೯). [ ಹಿಂ. ಮರಾ. ಗುಲಾಲ್‌, ಗುಲಾಲಾ, ಗುಲ್ಲಾಲಾ ; ಪಾಠ, 
ಗುಲ್ಲಾಲಾ) 
ಗುಲಿಕಲು (ನಾ). ಜಮಾನಂಗಳನ್ನು ಅಳತೆ ಮಾಡಿ ಎಲ್ಲೆಯನ್ನು 
ಸೂಚಿಸಲು ನೆಡಂವ ಕಲ್ಲಂ ; ಗಡಿಕೆಲ್ಲು ; ಅಲಿಂದ ಪಡುವ ನಡದು ನಟ 
ಗುಲಿಕಲು (ಎಕ. ೫18, ತಿಪಟೂ. ೦೩೯-೭೫; ?). 
[ “ಕುಲಟ್ಯ? + ಕಲು (ಆಇಕಲ್ಫ್‌)) 
ಗುಲಿಕೆ (ನಾ). ೧. ಗೋಲಿ; ಗುಂಡು. ೨. ಗಾಳಿಗೆ; ಮಾತ್ರೆ. ೩. 
ವಂಂತ್ರೂ ; ವೌಕ್ಷಿಕೆ : (8): [ಸಂ. ಗುಲಿಕಾ] 
ಗುಲಿಗಂಜಿ  ಗಂರುಗಂಂಜಿ' ನೋ. 
ಗುಲಿಮಾವು (ನಾ). ಒಂದು ಬಗೆಯ ವನಸ್ಪತಿ ; ಗುಲಿಮಾವು, ಗುಲ್ಮಾರ್‌ 
(ಮೈಔಗಿ. ೨೬-೪೮೪). , [?] 
ಗುಲುಂಭನ (ನಾ). ಎಗುಲಂಚ್ಛ ; ತೆಂಬೆಲರಲೆಪದಿನಲರ ಗುಲುಂಚ್ಛ £ಛ] 
ನಮಂ ತೂಜ್‌ ತೊನೆಪನಂಗಜಂಗಮಲತೆಗಳೆಂತೆ .. . ವಾರನಾರಿಯರ್‌ 
(ಅನಂಪು. ೭-೫೭ ವ). [ಸಂ.] 
ಗುಲುಗ (ನಾ). ಒಬ್ಬಾತನ ಹೆಸರಂ ; ನಾವಿದರ ಗೋಸಾಸಿ ಗುಲುಗಂ ಕಟ್ಟಿ 
ಸತ್ತು ಸುರಲೋಕಕ್ಕೋದ (ಎಕ. ೪11, ಶಿಕಾರಿ. ೧೯೫-೫ ; 1007. [2] 
ಗುಲುಗಂಜಿ  ಗುರಂಗುಂಜಿ' ನೋ. 
ಗುಲುಗಣ್ಣ (ನಾ). ಒಬ್ಬಾತನ ಹೆಸರಂ ; ಕೆಜಿಯ ಹಳ್ಳಿಯ ಗುಲುಗಣ್ಣ 
ನೆಣಕನೂರಟಿಿವಿನೊಳ್ಳಾದಿ ಸತ್ತ (ಎಳೆ. ೪111, ಸೊರಬ.3೧೬-೮ ; 908). 
[ ಗುಲುಗ + ಅಣ್ಣ ] 
ಗುಲುಗ್ಗು; " ಗಂನುಗ್ಗೂ' ನೋ. 
ಗುಲುಗ್ಯು " ಗಲಗಂ;? ನೋ. 
ಗುಲುಗುಂಜಿ " ಗುರುಗುಂಜಿ' ನೋ. 
ಗುಲುಗೋಜ (ನಾ). ಒಬ್ಬಾತನ ಹೆಸರು; ಧಾರಿಣಿಯೊಳು ಗುಲು 
ಗೋಜನಟ್‌ವನೆಂದೆಳೆ ಪೊಗಳ್ಗುಂ (ಸೌಇಇ. 22-1, ೧೬೫-೮೦; ೩099), 
[ ಗುಲುಗ + ಓಜ (-ಆಒವರು)) 1] 
ಗುಲುಚ್ಛ, ಗುಳಂಚ್ಛ (ನಾ). ಗೊಂಚಲು ; ಕುಚ್ಚು; ಗುಚ್ಛ ; “ ಸ್ತಬಕಃ, 
ಗುಚ್ಛಕಃ, ಗುಚ್ಛಃ, ಗುಲುಚ್ಛಃ - ಈ ೪ ಪೂವಿನ ಗೊಂಚಲ್‌ ” (ಹಲಾಯು. 
೩೧-೩೪). ಗುಳುಚ್ಛೆ; ತನು ಮುನಿಪೆದರಾಜೀವದ ಕೆಲದೊಳ್‌ ವೇತ್ರಲತಾ 
ವೃತವೆಸೆದತ್ತು ಮಸ್ಕಣಪಿಂಛಗುಳುಚ್ಛೆಂ (ಶಂದ್ರಪು. ೯-೨೬). [ಸಂ.) 


ಗುಲುಡುಮರ 


ಗುಲುಡುಮರ (ನಾ). ಒಂದು ಬಗೆಯ ಮರ ; ಗುಲುಡುಮರ, ಶಿವನ್ನಿ 
(ಮಿಗ. ೪೦-೭೮೩). [ಗುಲುಡು? + ಮರ್ಮ 

ಗುಲುಮ (ನಾ). ಎ ಗುಲ್ಮ ೧; “ಗುಲುಮ-ಗುಲ್ಮವಹೊದರು” (ತದ್ಯಕೋ. 
೧೧) ; ನಿಳೆಯಸಂಕುಳಮೋ ಕುಸುಮ ಗುಲುಮಾ [ಪಾಕಾಂ. ಗುಲ್ಮಾ]ಳಿ 
ಗಳೊ ಎನಲು (ಐಸಪು. ೨೬-೪೦). 

[ ಆಸಂ. ಗುಲ್ಮ) 

ಗುಲ್ಕನ್ನು " ಗಂಲಕಂದ' ನೋ. 

ಗುಲ್ಭ (ನಾ). ಹೆಜ್ಜೆಯ ಮಗ್ಗುಲಲ್ಲಿರುವ ಗಂಟು; ಕಾಲಿನ ಹರಡು; 
* ಘುಟಿಕಾ, ಗುಲ್ಬಃ - ಈ ೨ ಹರಡು” (ಹಲಾಯು. ೮೩-೩೬೦) ; “ ಗುಲ್ಫ 
ಮೆನೆ ಹರಡೆನಿಕ್ಕುಂ” (ಮಂಗರಾ. ೯೮-೧೮) ; ನಿಜದಿಂ ಗೂಢಂಗಳ್‌ ಗುಲ್ಭ 
ಜಾನುಗಳ್‌ (ಕಾಂತಿಪು. ೩-೪೫); ಮುಸುಕಿದ ಮೆಯ್ಕಿಂ ಗುಲ್ಫಾವಸಕ್ತ 
ಮೆನಿಸಿರ್ದ ರಕ್ತನವಕಂಚುಕದಿಂ . . . ಆಕೆ ಕಣ್ಣೆ ಸದಿರ್ದ೪ (ಕಾದಂಪೂ. 
೩೯) ; ನೆಗಳ್ದಂಗುಟ ಸಂಶ್ಲಿಷ್ಟಂ . . . ಮಿಥೋಯುಕ್ತಂ ಕೇಳ್‌ ನಗೆ 
ಮೊಗದಳೆ ವಿಯುತಮೈದು ಗುಲ್ಭದ ಭೇದಂ (ಲಾಸ್ಕರಂ. ೩-೦೦೦). [ಸಂ.] 

ಗುಲ್ಬದ್ವಯಸ (ಗು). ಕಾಲಿನ ಹರಡು ಮುಳುಗುವಷ್ಟು ಆಳವುಳ್ಳೆ ; 
ಅಂಬುಧಿಯಿಳಿದು ಗುಲ್ಭದ್ದ್ಧಯಸವಾದುದು (ಕುವ್ಕಾ ಭೀ. ೬-೩೦). [ಸಂ.) 

ಗುಲ್ಫಿ (ನಾ). ಒಂದು ಬಗೆಯ ಹಕ್ಕಿ ; ಹರಡೆ : “ ಗುಲ್ಫಿ [ಪಾಕಾಂ. ಲ್ವಿ) 
ಯೆನೆ ಹರಡೆಯಕ್ಕು ” (ಮಂಗರಾ. ೫೨-೯). [?) 

ಗುಲ್ಮ (ನಾ). ೧. ಕುರುಚಲು ಗಿಡಗಳ ಅಥವಾ ಸಣ್ಣಮರಗಳ ಗುಂಪು; 
ಪೊದರು; “ ಉಲಪಃ,' ಸ್ತಂಬಃ, ಗುಲ್ಮಃ, ವೀರುತ್ಕ್‌ ವಿಟಪಃ - ಈ ೫ 
ಹೊದರು” (ಹಲಾಯು. ೩೦-೩೬) ; ಓರಂತೆ ಮೇಲುದಟೊಳ್‌ ಗುಲ್ಮ 
ಲತಾಳಿಗಳೊಡರಲ್‌ . .: . ಮಾರ್ಗದೆ ಪೋದೆಂ (ಕಾದಂಪೂ. ೯೦೪) ;: ಸರ್ವ 
ಸಸ್ಯದೊದವಿಂ ತರುಗುಲ್ಮ ಲತಾವನಸ್ಮಲಂ . . . ಎಸೆಯೆ ಸರ್ವಸುಖಾವಹ 
ಮಾ ಮಹೀತಲಂ (ಪಂಠಾಮಾ. 0-೧03). ೨. ಒಂಭತ್ತ್ರಿ ಆನೆ, ಒಂಭತಂ, 
ರಥ, ಇಪ್ಪತ್ತೇಳು : ಕುದಂರೆ ಮತ್ತು ನಲವತ್ತೆ ದು ಕಾಲಂ 
ಉಳ್ಳ ಸೈನ ನ್ಯದ ಘಟಕ,-ತುಕಡಿ: “ಅನೆ ೯ ರಥ೯ ಕುದಿರೆ ೨೭ 
ಕಾಲಾಳು ೪೫ ಯಿದು ಗುಲ್ಮವೆಂಬ ಬಲವೆನಿಸುಗುಂ ” (ವೃವಹಾ. ಅನುಬಂಧ. 
೧-೯); ಪತ್ತಿಯೆಂದುಂ ಸೇನೆಯೆಂದುಂ ಸೇನಾಮುಖಮೆಂದುಂ ಗುಲ್ಮ 
ಮೆಂದುಂ . . . ಇಂತೆಂಟು ತೆಅದಿಂ ಪಡೆಗೆ ಪೆಸರಕಪ್ಯಿಂ(ಪಂರಾಮಾ. ೧೩-೪ ವ). 
೩. ಪ್ಲೀಹಕೋಶ ; ಪ್ಲೀಹ. ೪. ಪ್ಲೀಹರೋಗ ; ಗಡ್ಡೆರೋಗ ; 
ಹೊಂದಿ ಪೀಡಿಪ ಕುಷ್ಟ ಗಂಡಮಾಲೆಯು ಗುಲ್ಮ ಸಂಧಿಸಿದ ಶೂಲೆ ವಿಷಸರ್ಪ 
ವ ೈಶ್ವಿಕಭೂತವೆಂದೆಂಬ ಭಯಗಳಂ ಪಾದಜಲಮಂ ತಳಿದು ತಕ್ಷಣಂ ಗುಣವ 
ಮಾಡಿ (ಗುರುಣಾ. ೦೦-೭೮); ಕಜ್ಜಿಯವರಲ್ಲಿ, ಮಹೋದರದವರಲ್ಲಿ, ಗುಲ್ಮ 
ದವರಲ್ಲಿ ... ವಮನಕ್ರಿಯೆ ಮಾಡಲಾಗದರಿ (ಸಳವೈ. ೨೫: [ಸಂ.] 

ಗುಲ್ಮಗಂಧಿ (ನಾ). ಒಂದು ಬಗೆಯ ಗುಲ್ಕವ್ಯಾಧಿ; ಏಲಾದಿಚೂರ್ಣ - 
ಏಲಕ್ಕಿ, .ಲವಂಗಚಕ್ಕೆ . . . ಇವಂ ಸಮಾಂಶವಾಗಿ ಚೂರ್ಣಿಸಿ . 
ತುಪ್ಪದಿಂ ಕಲಸಿ ಮೆಲ್ಲಲು . . . ಗುಲ್ಮಗಂಧಿ, ಶ್ವಾಸಖಾಸ, ಬಿಕ್ಕುಳು 
ಸಹೆ ಪರಿಹಾರಮಕ್ಕುಂ (ಸಕವೈ. 3೪೯). [ಸಂ.] 

ಗುಲ್ಮಜ್ವರ (ನಾ). ಗುಲ್ಮರೋಗದಿಂದ ಉಂಟಾಗುವ ಜ್ವರ ; ಗಡ್ಡೆಜ್ವರ; 
ಷಟ್ಟಲಫೃತ . . . ಪ್ರಾತಃಕಾಲದಲ್ಲಿ ಸೇವಿಸಲು ಗುಲ್ಮಜ್ವರ, ಪ್ಲೀಹ 

- ಊರ್ಧ್ವಮುಖವಾದ ವಾಯು ಸಹ ಪರಿಹೈತಮಕ್ಕುಂ (ಸಳವೈ. 

೦೧೪). [ಗುಲ್ಮ + ಜ್ವರ) 

ಗುಲ್ಮ ಲ. ಗುಲ್ಮಾಲ್‌ : ನೋ. 

ಗುಲ್ವವೃದ್ಧಿ (ನಾ). ಒಂದು ಬಗೆಯಂ ಗುಲ್ಮ ರೋಗ, ಪ್ಲೀಹರೋಗ ; 

ಮಲೇರಿಯಾದ ದೆಸೆಯಿಂದ ಗುಲ ಗ್ರಂಥಿ ಹಿರಿದಾಗುವೆ ಉಪದ್ರವ: 
(8). [ಗುಲ್ಮ ವೃ ದ್ಧಿ) 


೨೫೭೧ 


ಗುಲ್ಲು 


ಗುಲ್ಮಶೂಲೆ (ನಾ). ಪ್ಲೀಹಶೋಗವಿಂದ ಉಂಟಾಗುವ ವೇದನೆ,- 
ಯಾತನೆ ; ತಾವ್ರದ ಪಾತ್ರೆಯ ಗುಣ . . . ಶರೀರಕ್ಕೆ ಶಾಂತಿಕರವಾಗಿ, 
ಅಗ್ನಿಯನ್ನುಂಟುಮಾಡಿ ಗುಲ್ಮಶೊಲೆಯನ್ನು ಶಾಂತಿಮಾಡುವುದಂ (ಸಕವೈ. 
[ಗುಲ್ಮ * ಶೂಲೆ] 


೪೭). 


5 ಗುಲ್ಮ: ಹರ್‌ « ಗುಲ್ಮೊ ಹೋರ್‌ ' ನೋ. 


40 


ಗುಲ್ಮಾರ್‌ « ಗುಲ್ಮೊ! ಜೋರ್‌ ' ನೋ. 
ಗುಲ್ಮಾಲ್‌, ಗುಲ್ಮಲ (ನಾ). ೧. ವಿಷಯವನ್ನು ಬಚ್ಚಿಡಂವುದು, - 
ಅಡಗಿಸಿಡುವುದು. ೨. ಮೋಸ ; ವಂಚನೆ. ೩. ಜಗಳ ; ವಿವಾದ ; 


ಗುಲ್ಮಲ; ೩, ಈ ಗುಲ್ಮಲವನ್ನು ಜಾಗ್ರತೆಯಿಂದ . . . ಸಮಾಧಾನ 
ಗೊಳಿಸಂವುದೆ ಉತ್ತಮ (ಸೋಲು. ೩೨). 
ಗುಲ್ಮಾಲ್ಮಾಡು-೧ಿ. ಕಾಣದಂತೆಮಾಡು ; ಮರೆ ಮಾಡು, ೨. 


(ಆಲಂ) ಮೋಸವಮಾಡು ; ವಂಚಿಸು ; ದ್ರೋಹಮಾದಂ ; ಯಾರೋ 
ಮೂಢರು ಸ್ವಾರ್ಥಕ್ಕಾಗಿ ಏನೇನೋ ಗುಲ್ಮಾಲ್ಮಾಡಿದ್ದಾರೆ ಎಂದಂದು 
ಕೊಂಡರು (ಮೂಲಾನೆ. ೪೮). [ ಮರಾ. ಗುಲ್‌ಮಾಲ್‌] 

ಗುಲ್ಮಿ (ನಾ). ಗುಲ್ಮರೋಗವುಳ್ಳವನು. [ಸಂ. ಗುಲ್ಮಿನ್‌ ) 

ಗುಲ್ಮಿನಿ (ನಾ). ೧. ಪೊದರಂ ಪೊದರಾಗಿ ಹರಡಂವ ಬ ಫಿ; “ ವೀರುತ್‌, 
ಗುಲ್ಮಿನೀ, ಉಲಪಃ - ೩ ಲತಾಪ್ರತಾನಿನೀ ಬಳ್ಳಿಗಳ ಗುಂಪುಳ್ಳ ಪೊದೆಯ 
ಹೆಸರು” (ಸಿದ್ಧಾಂತಿ. ೯೯). ೨. ಗುಲ್ಮರೋಗವುಳ್ಳ "ಳು. 

(ಸೆಂ. ಗುಲ್ಮಿನೀ 

ಗುಲ್ಮೊಹೋರ್‌, ಗುಲ್ಮಹರ್‌, ಗುಲ್ಮಾರ್‌ (ನಾ). ಒಂದು ಬಗೆಯ 
ಮರ ಮತ್ತು ಅದರ ಹೂವು; ಗುಲ್‌ಮೊಹೋರಿನಲಿ ಆರತಿ 
ಎತ್ತಿ ಎದೆನಾಡಿನ ಚೆಲುವು . . . ಕೂಡುತಿಹೆದು (ಮುಕ್ತಕಂ. ೫೧ ೩. 
ಗುಲ್ಮಹರ್‌ : ಸೀಮೆ ಸಂಕೇಶ್ವರ, ದೊಡ್ಡರತ್ನಗಂಧಿ, ಕೆಂಪು ತುರಾಯಿ, 
ಗುಲ್ಮಹರ್‌ಮರ, ಕತ್ತೀಕಾಯಿ (ಮಸಗಿ. ಗುಲ್ಮಾರ್‌ ; 
ಗುಲಿಮಾವು, ಗುಲ್ಮಾರ್‌ (ಮೈಶಗಿ. ೨೬-೪೮೪). 

[ «ಮರಾ. ಗುಲ್ಮೋಹೋರ") 
ಗುಲ್ಲ (ನಾ): ಒಂದು ಎಗೆಯ ವನಸ್ಪತಿ; 
[?] 

ಗುಲ್ಲಕಂಚಿ (ನಾ). ಒಂದು ಬಗೆಯ ವನಶ್ಚತಿ; ಗುಲ್ಲಕಂಚಿ, ದಾಬಿಂಜಿ 
(ಮೈ ಗಿ. 38-೪೭೯). [ಗುಲ್ಲ + ಕಂಚಿ] 

ಗುಲ್ಲನೆ (ಅ). ಒಂ ದು ಅನುಕ ಣಾವ್ಮಯ ; ಶಬ್ದವಾಗುವಂತೆ ; ಎನ್ನ 
ಕಯ್ಕೊಳಾರ್ಮರಸಿಟ್ಟರೀ ಗಿ೦ಕೆಯನ್ನ, ನಾನ೨ಯೆ ; ಗುಲ್ಲನದನಾಡಿಸುತ 
ನಿನ್ನ ಮರೆತೆನು (ಗಿಳಿವಿ. ೩೦-೭). [ಗುಲ + - ಅನೆ] 

ಗುಲ್ಲಿ (ನಾ). ಹವಳ (?) : ಮೆರೆವ ಎಳೆತುಳಸಿಮಾಲೆ ನವಮಲ್ಲಿಕ ಸುರಗಿ 
ಜಾಜಿದಂಡೆ, ಉಡಿಯಲ್ಲಿ ಗುಲ್ಲಿಯ ಚೀಲಾಸಿಸಿಕೊಂಡಾ ಗೋವಾಳೆಲ್ಲಾರು 
ವಂದಾಗಿ ತುರುವಿಂಡು ಕಾಯುವುತಾ (ತೀರ್ಥಮ. ೩೪೩). 

[ “ಪ್ರಾ. ಗುಲೀ./ಹಿಂ. ಗುಲ್ಲೀ? 

ಗುಲ್ಲು (ನಾ). ೧. ಗಲ ಟೆ; ಗದ್ದಲ, ಕೂಗಾಟ, ದಾಂಧಲೆ: 
ಗುಲ್ಲು ಏಳುತ್ತಿರಲು ಅಡವಿಯಲಿ . . . ಅಲ್ಲಿ ತಿಳಿ ಭ್ರಮೆ: (ಜ್ಞಾನಸಿಂ. 
೬-೨೭); ಆ ಗುಲ್ಲು ಕೇಳಿ ಸ್ತ್ರೀಪಹರಿಯೂ ಜೈಲಧಿಕಾರಿಯೂ ಅಲ್ಲಿಗೆ 
ಬಂದರು (ಶುನರು. ೧೩೦); ವ.ಲಗಿದ್ದ ರೂಗಪ್ಪ ಪಕ್ಕದ ಮನೆಯಲ್ಲಿ 
ಗುಲ್ಲು ಕೇಳಿ ದಡಬಡನೆ ಎದ್ದು ಹೊರನೋಡಿದ (ಜಿಗುಬ. ೩೪); 
“ತಿರುಗುಪ್ಪ, ಹೊಳ್ಳುಪ್ಪು” - “ಬಂತುಪ್ಪು” " ದೇವರಾಣಿಯೆಂದರೂ 
ಸತ್ತಿಲ್ಲ" ಮುಂತಾದ ಗುಲ್ಲ ಬೊಬ್ಬೆಗಳು ಆಟಕ್ಕೆ ಬೆ:ರೊಂದು ರುಚಿ 
ಯನ್ನು ತಂದಿರುವವು (ನಿರಾಭ ೯೬); ನಿತ್ಯ ಪಯಣ ಬತ್ತಿಗೇಡು, ಬರೀ 
ಗುಲ್ಲು ನಿದ್ದೆಗೇಡು (ಗಾದೆ). ೨. ಸುಳ್ಳು ಸಂದ್ದಿ ; ಆಡಿಕೆ ಮಾತು; 

162 


೨೯-೫೬೪). 


(ಮೈಠಗಿ. 8೫೩-೧೦೫೪). 


ಗುಲ್ಲುಹಬ್ಬಿಸು 


ಪುಕುರಂ ; ನೀವು ಮಾಡುತ್ತಿರುವ ಬೇಜವಾಬದಾರಿ ಕೆಲಸದ ಬಗ್ಗೆ 
ಊರಲ್ಲಿ ಈಗಾಗಲೇ ಗುಲ್ಲು ಎದ್ದಿದೆ (ರಂಗರೋ.. ೭೯). 
ಗುಲ್ಲುಮಾಡು, ಗುಲ್ಮಾಡು ಎ೧. ಕೂಗಾಡು ; ಗದ್ದಲ ಮಾಡು; 

ಗಲಾಟಿ ಮಾಡು; ಕಳ್ಳತನದಲ್ಲಿ ಗೊಲ್ಲರ ಮನೆಪೊಕ್ಕು ಗುಲ್ಲು 
ಮಾಡದೆಯವರ ಗಲ್ಲ ಕಚ್ಚಿ ದನೆಂದು (ಪುರಂದ. ೦-೯೪-೨); ಸುಮ್ಮನೆ ಗುಲ್ಲು 
ಮಾಡಿ ಫಲಗಳೇನು(ಶಂದ್ರವಾ. ೪); ಗುಲ್ಲು ಮಾಡುತ್ತಿದ್ದ ಪಾರ್ವತಿಯನ್ನು 
ಬೆದರಿಸಿ ಸುಮ್ಮನೆ ಕುಳ್ಳಿರಿಸಿದರು ಪಂಡಿತರು (ದೇವದಾ. ೪); ವಿದ್ಯಾರ್ಥಿ 
ಗಳು ಅವನ ಭಾಷಣಕ್ಕೆ ಗುಲ್ಲುಮಾಡಿ ಹುಯಿಲು ಎಬ್ಬಿ ಸುತ್ತಿರಲಿಲ್ಲ 
(ದೂರಸ. ೦೮೭) ; ಸಾಕು ಗುಲ್ಮಾಡದಿರ* ನಡೆ ಸೇನಾಧಿಪ (ಬೀಳವಂ. ೨-೨೪೧). 
೨. ಸುದ್ದಿಯನ್ನು ಹರಡು ; ವಿಚಾರವನ್ನು ಹೊರಡಿಸಂ; ರಹಸ್ಯ 
ವಿಚಾರಗಳನ್ನು ಗುಲ್ಲುಮಾಡಬಾರದು(6ೂಢಿ) .ಗುಲ್ಲೊಗುಲ್ಲುಎಗದ್ದಲವೋ 
ಗದ್ದಲ; ಬಹಳ ಗಲಾಟೆ ; ಗುಸುಗುಸು ಹೋಗಿ ಗುಲ್ಲೋಗುಲ್ಲಾ 
ಯಿತು (ಪಂಠಾಮೃ. ೩೦). [ದೇಕ ತುಳು. ಗುಲ್ಲು; ತೆಲು. ಗೊಲ್ಲ೨] 

ಗುಲ್ಲುಹಬ್ಬಿಸು (ಕ್ರಿ). ಸುಳ್ಳು ಸುದ್ದಿಯನ್ನು ಹರಡು; ಸುಳ್ಳು ವಿಚಾರ 
ವನ್ನು ಹೊರಡಿಸು ; ತಂದೆತಾಯಿಯರು ಅವಳನ್ನು ಗುಟ್ಟಾಗಿ ಅಡಗಿ 
ಸಿಟ್ಟ ಅವಳೆಲ್ಲಿಯೋ ಕಾಣೆಯಾಗಿದ್ದಾಳೆ ಎಂಬ ಗುಲ್ಲುಹಬ್ಬಿಸಿದ್ದಾರೆ 
(ವಾಲೆಮ. ೩೮೯), [ಗುಲ್ಲು + ಹಬ್ಬಿಸು (ಎ ಪರ್ಬಿಸು) ] 

ಗುಲ್ಲೆಬ್ಬಿಸು (ಕ್ರಿ): ಗಲಾಟೆಯನ್ನುಂಟುಮಾಡು ; ಗದ್ದಲವನ್ನಿಂಟು 
ಮಾಡು ; ಬೊಬ್ಬೆಯೆಬ್ಬಿಸಂ ; ಬಾಗಿಲ ಬಳಿ ಇಬ್ಬರು ಖೈದಿಗಳು ಒಂದೇ 
ಸಮನೆ ಬಿಸಿಬಿಸಿಯಾಗಿ ಚರ್ಚಿಸುತ್ತ ಕೂಗಾಡುತ್ತ ಗುಲ್ಲೆಬ್ಬಿಸಿದುದರಿಂದ 
ಮಾತು ನಿಲ್ಲಿಸಬೇಕಾಯಿತು (ಪುನರು. ೩೪೦) : ಸದಾ ಗುಂಪುಕಟ್ಟಿಕೊಂಡಿರು 
ವುದು ಮತ್ತು ಗುಲ್ಲೆಬ್ಬಿಸುತ್ತಿರುವುದು ಈ ಹಕ್ಕಿಗಳ ಸ್ವಭಾವ (ಕಪಪು. 

[ಗುಲ್ಲು * ಎಬ್ಬಿಸು (-ಎಲ್ಟಿಸು) ] 

ಗುಲ್ಲೇಳು (ಕ್ರಿ). ಪುಕಾರು ಆಗು ; ಪ್ರಚಾರವಾಗು : ಸುದ್ದಿ ತಿಳಿದ 
ರಾತ್ರಿಯೇ ಯಾರ ಕಿವಿಯಮೇಲೆ ಸುದ್ದಿ ಬಿದ್ದು ಗುಲ್ಲೇಳುವ ಮೊದಲೇ 
ಯಾರದಾದರೂ ಕೊರಳಿಗೆ ಕಟ್ಟಿಬಿಡೋಣ ಎಂದು ಇಲ್ಲಿಗೆ ಓಡಿ ಬಂದಿರ 
ಬೇಕು (ಯಮೂರುದಾ. ೧೫೫). | ಗುಲ್ಲು * ಏಳು (ಆ ಏಟ್ಟ್‌,) ) 

ಗುವಳಾಲ (ನಾ). ಒಂದು ಸ್ಥಳದ" ಹೆಸರು ; £ ಈಗಿನ ಕೋಲಾರ : 
ಗುವಳಾಲಂ ಗೊಜ್ಲಂ. ವಾಣರಸ ಆಳೆ ವೇಗೂರೂಮ್‌ ಪೊಂಪುಲಂ ಆಳಿ 
ತುಜುಕೊಳೆಪಳ್ಳಿ ಆರಕ್ಕಮನ ತುಜುವಿಟ್ಟುವಿಟ್ತಮಾ ಮಾನಿ (ಎಕ. ೫, 
ಮುಳುಬಾ. 3೬೩-೦ : ಸು. 5೬೦): [ ಆಕುವಲಾಲ] 

ಗುವಾಕ (ನಾ). ಅಡಕಮರ. [ಸಂ.] 

ಗುವಿ (ನಾ). ಗುಹೆ; ಗವಿ; “ಗುವಿ-ಗುಹಾಎಬಿಲ” (ತದ್ಕಕೋ. ೧೦) ; 
ಸವಿಧೆಗಳಿಗೆಂದಾರ್ಯವಾರ್ಯನು ಗಮನಿಸುವ ಗುವಿ[ಪಾ930. ಡಿ) 
ಯೊತ್ತಿನಲಿ ವಿಭ್ರವಿಸಿದಳೊ ಕಲಿದೇವ ಕೇಳಿರೆ ನಿಮ್ಮ ಮನೆದಾಸಿ 
(ಬಸಪು. 88-೩೪). [ ಸಂ. ಗುಹಾ) 

ಗುವಿಯುಂಗ (ನಾ). ಒಂದು ಪ್ರದೇಶದ ಹೆಸರಂ ; ಅನ್ನೆಬರೆ ಗುವಿ 
ಯುಜ್ಞಎ ಅನ್ನೆ ಬರೆ ಪುಣಸೆಯ ಕಿಟ್‌ಯ ಕೆಲ (ಮೈ ಆರಿ. ೧೯೨೦, 
00-0೮0; 967).. [?] 

ಗುವುಂಡಭೂಮಿ (ನಾ). (7); ಇಜ್‌ಯೆ ವಿರೋಧಿ ಬಿದ್ದ ಸಮರಾಂಗಣ 
ದೊಳು ಶೀಗ:ವುಣ್ಣಭೂವಿಯಿಂದೊಲ್‌ದೊಟ್‌ದುಕ್ಕು  ಯಿಂನು 
ಪೊನಲೇಳ್ವದು ಭೂತಪಿಷಾಚಕೋಟಿಯುಂ ನೆಟ್‌ ತಣಿಯುಣ್ಣು ಚೆಣ್ಣು 
ಮರಲ್ಲಿನಿ ವುದಕ್ಕಿಸಲಾಅವೆಂದೇನ್‌ ಅಆ್‌ಯಿರೆ ವಿಕ್ರಮಮಂ ಜಸದ 
'ಲಚ್ಛಣವಿೂ ಹುಳಿಯೋಟ ಚಟ್ಟನಮ್‌ (ಎಕ. ಸಳ], ಚಿಕ್ಕನಾ. 
೨೫; 1169). [ಗುವುಂಡ್ಯ * ಭೂವಿ)] 

ಗುಷ್ಟು " ಗಸಟು' ನೋ. 


8-೧೧೬). 


೯೮- 


೨೫೭೨ 


ಲಾ 


20 


25 


40 


ಹೂ 


5 


ಗುಹಾಂಗಣ 


ಗುಸ್ಕ " ಕುಸಂ' ನೋ. 
ಗುಸ್ಕ (ನಾ). ೧. ಪೆಟ್ಟು, ಏಟು; (೪. ೨. ಕೋಪ; ಸಿಟ 
[«-ಅರ. ಗುಸ್ಸಹ್‌ ; ಹಿಂ. ಗುಸ್ಸಾ; ಮರಾ. ಘುಸ್ಸಾ) 
ಗುಸು "ಕುಸು? ನೋ. 
ಗುಸುಗಾಟ (ನಾ). ಗುಸುಗಂಸಂ ಮಾತಾಡುವುದು ; ಪಿಸುಗುಟ್ಟು 
ವುದು; ಇದೇನೋ ಮಾತು ಕಥೆಗಳಾಗುತ್ತಿವೆಯಲ್ಲ ಈ ಗುಸುಗಾಟ 
ಗಳೇಕೆ? ಬೀಗರ ಅಸಮಾಧಾನಕ್ಕೆ ಕಾರಣವೇನು? (ಮಹಾಗ. ೨೯೨). 
[ಗುಸುಗ್ಳು * ಆಟ) 


ಶ್ಚ 


ಗುಸುಗುಂಪಲು (ನಾ).ಎಗುಜಂಗುಂಪಲು; ಈ ಸುದ್ದಿಯನ್ನು ಕೇಳಿ 


ಗ್ರಾಮದಲ್ಲಿ ಇನ್ನೊಂದು ಗುಸುಗುಂಪಲು ಹೆಟ್ಟಿ ಹರಡುತ್ತಿದ್ದಿತು 
(ಮಾಯಾವಿ. ೦೩೧) ; ಊರಿನಲ್ಲೆಲ್ಲಾ ಗುಸುಗುಂಪಲು (ದೌಲತ್‌. ೨0); 
ದೇವಲೋಕದಲ್ಲೆಲ್ಲಾ ಗುಸುಗುಂಪಲಾಗಿ ಅಡಿಕೊಳ್ಳುತ್ತಿರುವ ಮಾತು 
ಅಕೆಯ ಕಿವಿಗೂ ಬಿದ್ದಿದೆ (ನಡದಾ. 11, ೦೩೭೪). 
| [ಗುಸು (ಕುಸು) * ಗುಂಪಲು] 

ಗುಸುಗುಂಪು (ನಾ).ಎಗುಸುಗುಂಪಲು; ನೀವು ಯಲ್ಲಿ ಬಂದರು ಗುಸಂ 

ಗುಂಪು ಮಾತುಗಳು ಬಿಡೋದು ಇಲ್ಲ (ಸಇಗಂಧಿ. ೩೩೨-3). 
[ಗುಸು (ಕುಸು) + ಗುಂಪು (ಆಗುಣ್ಣು;) 

ಗುಸುಗುಟ್ಟು « ಕುಸುಗುಟ್ಟು' ನೋ. 

ಗುಸುಗುಸುಗುಟ್ಟು (ಕ್ರಿ).ಐಕುಸುಗಂಟಂ್ಬ : ದಾಳಿಮಾಡುವ ವಿಚಾರವನ್ನು 
ಗುಸುಗುಸುಗುಟ್ಟುತ್ತಿದ್ದರರ (ಪುಟ್ಟರ. ೨೪). [ಗುಸು (-ಆಕುಸು)* ಕುಟ್ಟು] 

ಗುಸುಟು (ನಾ). ೧. ಗೊಣಗುಟ್ಟುವಿಕೆ; ಪಿಸುಮಾತು: ನುಡಿಯಿಂದ ನಡೆ 
ಗೆಟ್ಟಿತ್ತು ನಡೆಯಿಂದ ನುಡಿಗೆಟ್ಟಿತ್ತು ಭಾವದ ಗುಸುಟು ಅದು ತಾನೆ ನಾಚಿ 
ನಿಂದಿತ್ತು (ಅವಡಂ. ೦೫೦-೬೯೦). ೨. ಗೊಡವೆ; ಗೋಜಂ ಬೇಡ ಕೆಮ್ಮ 
ಗಮ್ಮನೆ ಗುಸುಟೇಕೆ ತನ್ನ ಸುಖಕಲ್ಲದೆ ಕೇಳಿಕೆ ಯಾರ ಬಿಟ್ಟಿಯೋ (ಲೀಲಾವ. 
೨-೧೧೪); ಧ್ಯಾನಗೀನವ ನೀವು ನಿಮ್ಮರಸನು ಬಲ್ಲಿರಾನೇನ ಬಲ್ಲೆನಾ ಗುಸುಟ 
(ಛರಡೆ. ೫-೨೦). [<ಕುಸು] 

ಗುಸುನಗೆ (ನಾ). ವೆಂಲ್ಲನೆ ನಗುವಿಕೆ ; ನಸುನಗೆ ; ಸಮ್ಮತಿಯ ಗುಸುನಗೆ 
ಕೋಣೆಯಲ್ಲೆಲ್ಲ ಹರಡಿತು (ಪುನರು. ೩೮೪). [ಗುಸು (`ುಸು)* ನಗೆ] 

ಗುಸುಮುಸಿ (ನಾ). ಒಳಗೊಳಗೇ ಆಡಂವ ಮಾತಂ,-ಹರೆಡಂವ ವರ್ತ 
ಮಾನ: ದೇಶದಲ್ಲಿ ಗುಸುಮುಸಿಯು ನಡೆವುತೇ ಇತ್ತು (ಇಂಗ್ಲಂಡ. ೦೫೩) ; 
ಗುಸುಮುಸಿಯು ನಡೆಯೆ ಬಸವನಿಗೆ ವರಸಂಗ (ಕನ್ನಣಾ. ೨೩೨). 

[ಗುಸು (ಕುಸು) + ಮುಸಿ) 

ಗುಹ (ನಾ). ೧. ಕುಮಾರಸ್ಥಾವಿಂ; ಷಣ್ಮುಖ; “ಅ ಸಬ್ಬಮಂಗಳೆ 
ಯಣುಗನು ಸಲೆ ನವಿಲ್ದೇರನಿಂಗಳಮಗಂ ಕುವರ , .. ಅಲುಮೊಗನೆನಲು 
ಗುಹನ ಪೆಸರಪ್ಪು ದು?” (ಕಬ್ಮಮಂ. ೩); ಗೀರ್ವಾಣನಾಥಾತ್ಮಜನಲ್ಲಿಗೆ 
ಗುಹನನಹಿಭೂಷಣನಂಬಂ ಬೇಡಿಯಟ್ಟಿದೊಡಾತಂ ಬಂದು (ಪಂಪಥಾ. 
6-೧೬ನ). ವ. ರಾಮಾಯಣದಲ್ಲಿ ಬರಂವ ಶೃಂಗವೇಲ ಪಟ್ಟಣದ 
ಅರಸು : ವೀರ ರಘುಪತಿ ವಿಮಲತರ ಭಾಗೀರಥಿಯನುತ್ತರಿಸಿ. ಗುಹನಿಂ 
ಸಾರಿದನು ವರಚಿತ್ರಕೂಟ ಮಹಾಮಹೀಧರವ (ತೊರರಾ. ೨-೪ ಸೊಡನೆ): 

[ ಸಂ. } 

ಗುಹಜನಕ (ನಾ). ಷಣ್ಮುಖನ ತಂದೆ, ಶಿವ: ಅನುಪಮನನಸಮಾನನಂ 

ಗುಹಜನಕನಂ . . . ಅಭವನಂ ಕಂಡು (ಬಸಪು. ೪೩-೧೭). 
[ ಗುಹ + ಜನಕ] 

ಗುಹಾಂಗಣ (ನಾ). ಗುಹೆಯಂ ಮುಂದಣ ಪ್ರದೇಶ ; ಭೋರ್ಗರೆಯಲ್ಲು 
ರಿತರ್ಪ ನಿರ್ತುರಾಸ್ಟ್ರಾಲನ ' ಶೀಕರಪ್ರಸರದಿಂದೆಸೆದತ್ತು ಬೃಹೆದ್ದು 
ಹಾಂಗಣಇ (ಕಾದಂಪೂ. ೬೯೦). [ಸಂ. (ಗುಹಾ * ಅಂಗಣ)? 


ಗುಹಾಂತರ 


ಗುಹಾಂತರ (ನಾ). ಗುಹೆಯ ಒಳಭಾಗ; ಬೌದ್ಧರ ಕಾಲದ ಅನೇಕ 
ಗುಹಾಂತರ ಕಟ್ಟಡಗಳು (೩೦0೬ 088-೬೦೩1901೩) ಇದಕ್ಕೆ ಉದಾಹರಣೆ 
ಯಾಗಿವೆ (ಭಾರದ. ೪೯೪). [ಸಂ. (ಗುಹಾ + ಅಂತರ) 
ಗುಹಾಧ್ವನಿ (ನಾ). ೧. ಗುಹೆಯಿಂದ ಹೊರಡುವ ಮಾರ್ದನಿ,- 
ಪ್ರತಿಧ್ವನಿ ; ನಗಂ ಶತಗುಹಾಧ್ವನಿಗಳಿಂ ಪ್ರತಿಘರ್ಜಪೋಲಂತೆ . . . 
ಘರ್ಜಿಸಿದುದಾ ಅದ್ವೈತಿ ತಾಂ ದ್ವೈತಿಯಪ್ಪಂತೆ (ಶ್ರೀರಾಮಾ. ೦೪೩-೪೭). 
೨. (ಆಲಂ) ಒಬ್ಬರು ಹೇಳಿದ್ದನ್ನೇ ಮತ್ತೊಬ್ಬರೂ ಹೇಳುವುದು, - 
ಅನುಕರಣೆಮಾಡುವುದು : ವಿಚಾರವು ಗುಹಾಧ್ವನಿಯಾದರೆ ಮಂದಿಯ 
ಸೊತ್ತು (ವಿಜಾಮಂ. ೬೨) ; ಆಧುನಿಕ ಕವಿತೆ ಈಗ ಆಡುತ್ತಿರುವುದು - 
ಎಲ್ಲಿಯೋ ಗಿಳಿಮಾತು, ಗುಹಾಧ್ವನಿ (ಸಾಹಿವಿ. ೯೬). 
[ಸಂ. (ಗುಹಾ ಧ್ವನಿ) ) 
ಗುಹಾನಿಹಿತ (ಗು). ೧. ಗುಹೆಯಲ್ಲಿ ಇರಿಸಿದ. (ನಾ). ೨. (ಆಲಂ) 
ಬಹಳ ಗೂಢವಂಗಿರುವುದು; ಗುಹಾನಿಹಿತ, ಅಭಾವನೀಯ ಎನ್ನೆ 
ಬಹುದಾದ ರಸಪ್ರಕೃತಿಯು ಯಾವುದೊಂದು ವಿಶಿಷ್ಟ ಉತ್ತೇಜನ ಪಡೆದ 
ಸಾಮಯಿ ಕತೆಯ ಕಟ್ಟು ಕಾನೊನುಗಳಿಗೂ ಅಧೀನವಲ್ಲ(ನಿಬಂಧ. 11, ೨೦). 
[ಸಂ. (ಗುಹಾ + ನಿಹಿತ) 
ಗುಹಾಲಯ (ನಾ). ಗವಿಯನ್ನು ಕೊರೆದು ನಿರ್ಮಿಸಿರಂವ ಕಟ್ಟಡ, 
ಬಂಡೆಯಂನ್ನೇ ಕೊರೆದು ಮಾಡಿರುವ ಮನೆ; ಪಲ್ಲವರ ಗುಹಾಲಯ 
ಮತ್ತು ಪ್ರತ್ಯೇಕ-ದೇವಾಲಯಗಳು ಏಳನೆಯ ಶತಮಾನಕ್ಕೆ ಹಿಂದೆ ಕಂಡು 
ಬರುವುದಿಲ್ಲ (ಹೊಯ್ಮವಾ. ೦) ; ಹಿಂದೂದೇವಾಲಯ ಗಳೊಡನೆ ಜಗತ್ತಿನ 
ದೃಷ್ಟಿಯನ್ನು ಸೂರೆಗೊಂಡ ಬೌದ್ಧ ಗುಹಾಲಯಗಳು . . . ಅಷ್ಟೇ 
ಪ್ರಸಿದ್ಧವಾಗಿವೆ (ಭಾರದ. 909). ಸಂ. (ಗುಹಾ-- ಆಲಯ) ] 
ಗುಹಾಲಿಪಿ (ನಾ). ಗುಹೆಯಲ್ಲಿ ದೊರೆಯುವ ಶಾಸನಗಳ ಲಿಪಿ; ಕನ್ನಡ 
ಲಿಪಿಗೂ, ಗುಹಾಲಿಪಿಗೂ ಸಂಬಂಧವುಂಟು (ಕರಾಅ. ೨೨). 
[ಸಂ. (ಗುಹಾ 4 ಲಪ] 
ಗುಹಾಲೇಖ (ನಾ). ಗವಿಯ ಒಳಗಿನ ಬರೆಹ ; ನಾಸಿಕದ ಬಳಿಯ ಗುಡ್ಡ 
ಗಳ ಓರೆಗಳ ಗುಹಾಲೇಖಗಳಿಂದ ಇದನ್ನು ಊಹಿಸಬಹುದು (ಕರ್ಣಾಟ. 
೩೧೨). [ಸಂ. (ಗಂಹಾ * ಲೇಖ) ) 
ಗುಹಾಹಿತ (ಗು). ೧. ಗುಹೆಯಲ್ಲಿ ಇರಿಸಿದ. (ನಾ). ೨. ಹೃದಯದಲ್ಲಿ 
ಧ್ಯಾನಿಸಲ್ಪಡುವವನಕಿ,-ತೋರುವವನು ; ಪರವತಾತ್ಮ ; ಈ ಸಕಲ 
ಕರಣಗಳ ವೂಜಾಹ ಶೇಷಿತವೆ ಶಿಳಿಯಾತ್ಮನವನನೆ ಆ ಶ್ರುತಿ ಗುಹಾಹಿತ 
ಪರಬ್ರಹ್ಮೆಂದು ಸಾರುವದು (ಅಮ್ಮತ. 8-8೧). [ಸಂ. (ಗುಹ ಆಹಿತ) ] 
ಗುಹಿಲಿಕ್ಕು (ಕ್ರಿ). ಗಹಗಹ ನಗು; ಗಹಗಹಿಸು ; ಗಂಡುಗಲಿ ರಾವಣಗೆ 
ಬಿಲ್ಲಿನ ದಂಡೆಯನು ಹಾಯ್ಕಿದಳೆ ನಿಜದೋರ್ದಂಡದಂಗನೆಯೆನುತ 
ಗುಹಿಲಿಕ್ಕಿತು ಸಖೀನಿವಹೆ (ತೊರರಾ. ೦-೦೫-೨8) ; ನಕ್ಕನಮರವಿರೋಧಿ 
ಮಿಗೆ ಗುಹಿಲಿಕ್ಕಿ ಶಿಶುವಿಂಗಾರು ಕಲಿಸಿದರೆಕ್ಕಸಕ್ಕವನೀ ಕುಮಾರಂಗೆನ್ನ 
ಕನಲಿಸಲು (ನಿಧಾಗ. ೭-೪-೦); ಬಿಸರುಹಾಕ್ಷನ ಕೂಡೆ ಕೊಂಬುದೆ ನುಸಿಗಳಿಗೆ 
ರಣವೆಂದು ಗುಹಿಲಿಕ್ಕಿತು ಸುರಸ್ತೋಮ (ಕೋಗೆಯ. ೨೨-೩೬). 
[ ಗುಹಿಲು + ಇಕ್ಕು ] 
ಗುಹಿಲು (ನಾ). ಗಹಗಹ ಎಂಬ ಧ್ವನಿ; ಗಟ್ಟಿಯಾಗಿ ನಗುವಾಗ 
ಹೊರಡುವ ಶಬ್ದ. "ಗುಹಿಲಿಕ್ಕು' ಪರಾ. 
ಗುಹೆ. (ನಾ). ಬೆಟ್ಟ ಮುಂತಾದ ಕಡೆಗಳಲ್ಲಿರಂವ ದೊಡ್ಡ ಕಲ್ಲಿನ 
ಪೊಟರೆ ; ಗವಿ. ಹೆಬ್ಬಾಗಿಲೊಳಡ್ಡಂ ನಿಂದು ಗುಹೆಯ ಬಾಗಿಲೊಳು 
ಸಿಂಹೆನಿರ್ಪ್ಪಂತೆ ತಾಗಿ ತಳ್ಲಿಸುವಾಗಳು (ಎಕ. ೪111, ಸೊರಬ. ೦೭೩ ೬; 
1156) ; ಗುಹೆ ಗುಹೆಗಳೊಳಗೆ ಬಳಸಿದ ಬಹುಗಹ್ವರ ಗಹ್ವರಂಗಳೊಳ್‌ 
ಪರ ಸೌಖ್ಯಾವಹ ನಿರರುರ ನಿರರ್ಬುರದೊಳಗಹರಹಮೊಬ್ಪಿರ್ಪುದಧಿಕ 


೨೫೭೩ 


ಲ 


20 


ಗುಳ್ಳೆ 


ಮನು ಮುನಿನೃಂದಂ (ಗಿರಿಕ. ೧-೬೦) ; ಕುಪಿತ ಸಿಂಹದ ಗ.ಹೆಯ ವಾಗ 
ಮದವೊ . . . ಎನಿಸಿತು ರೂಹು ಸುಮನೆ ೋಹೆರ ಭಯಂಕರವಾಯ್ತು 
ಸುರಸತಿಯ (ಕುವ್ಕಾಅ. 6-೪3); ಗುಹೆಗಳಲ್ಲಿ ವಸಿಸುತ ಆದಿ ಖಾನ..ನು 
ಆಗತಾನೆ ಕುಟುಂಬ ಜೀವನನ್ನು ಆರಂಭಿಸಿದ್ದಾಗ , .. ಯಾವ ಶಿಕ್ಷಣ 
ಕ್ರಮವೂ ಇರಲಿಲ್ಲ (ಶಿಕ್ಷರ. 48)- ೨. ಓಂದು ವನಸ್ಪತಿ; ನರೀಹೊನ್ನೆ 
ಗಿಡ; ನ£ಬಾಲದ ಹುಲ್ಲ: : (8). [ಸಂ. ಗುಹಾ) 

ಗುಹ್ನೆ "ಗುನ್ನೆ' ನೋ. 

ಗುಹ್ನೇಗಾರ :ಗುನ್ಹೇಗಾರ' ನೋ, 

ಗುಹ್ಯ (ಗು). ೧. ಮುಚ್ಚಿಡತಕ್ಕ; ಅಡಗಿಸಿ ಇಡತಕ್ಕ. (ನಾ). 
೨. ಮುಚ್ಚಿ ಡಬೇಕಾದುದು; ಗುಟ್ಟು; ರಹಸ್ಮ; ಬಾಲ ಕೇಳದರಿಂದ 
ನಿನಗೆನೆ ಪೇಳಿದತಿ ಗುಹ್ಯದಲಿ ನಂಬುಗೆದಾಳಿ ವುಜ್ಮನಕಾಯಗಳಲದ್ದೈತವನೆ 
ಬಳಸಿ , . . ಬದುಕೆಂದ (ಗಗ 33. ೧೭-೬೦); ಮಹಾಜ್ಯೋತಿರ್ಪುಹೆ 
ದ್ವರ್ಶನಂ ಲಭಿಸಿದಾತಂಗದೇಂ ಗುರುತರಾನಂದಕರ ಗುಹ್ಮಮಾಗುವು 
ದೇನೋ ದೇಹಯಾತ್ರೆಯ ದುರಂತಂ? (ಶ್ರೀರಾಮಾ. ೦೧೯-೨೦೩). ೩, 
ಮಾಡಬಾರದ ಕೆಲಸ; ಅಕಾರ. ೪. ಪ್ರಧಾನವಲ್ಲದುಡು; ಶ್ರೇಷ್ಠ 
ವಲ್ಲದುದಂ; ಅಲ್ಪವಾದುದು. ೫. ಮಂಚ್ಚಿ ಕೊಳ್ಳಬೇಕಾದ 
ಅವಯವ ; ಜನನೇಂದ್ರಿಯ ; ಚರಣಂಗಳು ಅಷ್ಟದಿಕ್ಬಾಲಕರ ಸ್ಥಾನಂ 
ಗಳು ಗುಹ್ಯ ಕಾಮನ ಸ್ಥಾನ (ಬಸವ. 699) ; ಗುಹ್ಯವ ಮುಟ್ಟಿ ನೋಡಿದರೆ 
ಕಾಮದಹನ ಕಾಣಬಂದಿತ್ತು (ಸರ್ವವ. ೦೬೩-೮೦೪. "ಗುಹ್ಮರೋಗ' 
ಪರಾ ೬. ಕೌಪೀನ; ಅಂಗೋಟಿ ; “ ಅಕಾರ್ಯ ಕಚ್ಚುಟಂ ಅಸತಿಸಯಂ 
ಭಗಂಗಳಿವು ಗುಹ್ಯಮೆನಿಕ್ಕು ” (ನಾನಾರ ೬೦). [ಸಂ.] 

ಗುಹ್ಯಕ (ನಾ). ೧. ಕುಬೇರ : “ ಐಳಬಿಳಃ ... ಕುಬೇರಃ, ನರವಾಹನಃ, 
ಗುಹೈಕಃ, ರಾಜರಾಜಃ, ಧನೀ, ಪುಣ್ಯಜನೇಶ್ವರಃ - ಈ ೧೭ ಕುಬೇರನ 
ಪೆಸರ್‌ ” (ಹಲಾಯು. 09-೭೪). ೨.. ದೇವತೆಗಳಲ್ಲಿ ಒಂದಂ ಭೇದ: 
ಅಂತು ತಾಮ್ರಮಯ ಗುಹ್ಯಕ ಪ್ರತಿರೂಪಂ ಕಿಚ್ಚಿಂಗೆ ತೋಟ್‌ದರಗು 
ಕರಗುವಂತೆ ಕರಗಿ ಪೊನಲ್ವರಿಯೆ (ಕಾತಿಪು. ೬-೨೯ ವ); ಅಭ್ರದಲ್ಲಿ 
ಗಂಹ್ಯಕನುಲಿದನು (ಕುವ್ಮಾಅ. ೨೩-೦೮). [ಸಂ.) 

ಗುಹ್ಯಕೇಶ್ವರ (ನಾ). ಗುಹ್ಮಕರ ಒಡೆಯ ; ಕುಬೇ : ; ಗುಹ್ಮಕೇಶ್ವರ 
ಮುಖ್ಯ ಸುರನಿಕರ ಬಂದುದು (ಉೌಶಿರಾ. ೪೩-೪೨). [ ಗುಹ್ಮಕ- ಈಶ್ವರ ] 

ಗುಹ್ಕರೋಗ (ನಾ). ಜನನೇಂದ್ರಿಯಗಳಿಗೆ ಸಂಬಂಧಪಟ್ಟ ರೋಗ: 
ಅವನು ಯೌವ್ವನದಲ್ಲಿಯೇ ಗುಹ್ಕರೊ:ಗದಿಂದ ನರಳುತ್ತಿದ್ದನು (ರೂಢಿ). 

[ ಗುಹ್ಮ * ರೋಗ] 

ಗುಹ್ಮಲಂಪಟತ್ವ (ನಾ). ಲೈಂಗಿಕ ಆಸಕ್ತಿ ; ಕಾಮುಕತೆ: ಜಿಹ್ವಾಲಂಪಟ 
ಗುಹ್ಯಲಂಪಟತ್ವಕ್ಕೊಳಗಾಗಿರ್ದು ನಾವು ಜಿಹ್ವಾಲಂಪಟ್ಟವಿಲ್ಲದವರೆಂದರೆ 
ಆಗಲಟ್‌ಯರು (ಮೋಳಿವಾ. ೬೨-೨೫೫ ಅರ). 1 ಗುಹ್ಯ * ಲಂಪಟ pA ] 

ಗುಹ್ಯಾಂಗ (ನಾ). ಎಗುಹ್ಯ ೫; ಗುಹ್ಯಾಂಗಗಳು ; ಗೋಪ್ಯ ಭಾಗಗಳು 
(The (Privy) Parts. ಇಂಕನಿ). [ಗುಹ್ಮ * ಅಂಗ್ಲ) 

ಗುಹ್ಕೂತ್ಮ (ನಾ). ಆಂತರಂಗದಲ್ಲಿ ಅಡಗಿರುವ ಆತ್ಮ; ಪರಮಾ: 
ಸರ್ವದಲ್ಲಿ ಗುಹ್ಮಾತ್ಮನೆನಿಸುತ ಪರ್ವಿ ಚೇಷ್ಟಿ ಸುತಿರ್ಪ ಹರಿ ತಾನೆ ಇರ್ವ ಗಡ 
(ಗಗತಾ. ೦೩-೩೬). [ಗುಹ್ಯ + ಆತ್ಮ) 

ಗುಳ್‌, "ಗೊಳ್‌ ' ನೋ. 

-ಗುಳ್ಳ್‌ (ಪ್ರ). ಭಾವಾರ್ಥವಲ್ಲಿ ಸೇರುವ ಒಂದು ಕೃದಂತ ಪ್ರತ್ಮಯ. 
« ತಿವಿಗುಳ್‌', «ಪೊಯ್ಸುಳ೯', « ಬಯ್ಗುಳ್‌' ಪರಾ. [?] 

ಗುಳ, "ಗುಳ್ಳ? ನೋ. 

ಗುಳ್ಳ . ಕುಟು' ನೋ. 

ಗುಳ್ಳ "ಗುಟ? ನೋ. 


ಗುಳಂಬ 


ಗುಳಂಬ « ಗುಡುಂಬ' ನೋ. 

ಗುಳಕ್‌ (ನಾ). ಒಂದು ಅನುಕರಣ ಶಬ್ದ; ಗುಳಿಗೆಯನ್ನು ಗುಳಕ್‌ 
ಎಂದು ಒಂದೇ ಬಾರಿಗೆ ನುಂಗಿಬಿಟ್ಟನು (ರೂಢ). 

ಗುಳಕವ್ವ (ನಾ). ಮಣ್ಣಿನಿಂದ ಮಾಡಿದ ದಪ್ಪನಾದ ಗೌರೀವಿಗ್ರಹ ; 
ಅಳಕೂತ ಬಳಕೂತ. ಬಂದಾಳ ಗುಳಕವ್ವ ಬಂದು ನಿಂತಾಳ ಅಗಸ್ಕಾಗ 
(ಏನಗೀ. 5). [7 

ಗುಳಗಿಚಣ್ಣ " ಗುಡಿಗಿಚಲ್ಲಣ' ನೋ. 

ಗುಳಗಿಚೊಣ್ಣ « ಗುಡಿಗಿಚಲ್ಲಣ' ನೋ. 

ಗುಳದಾಳಿ, ಗುಳುದಾಳಿ (ನಾ). ಮಾಂಗಲ್ಯದ ತಾಳಿ; ಐದೆದಾಳಿ; 
ಸರದಾರ ನಿಮ್ಮಿಂದ ಸರುವೆಲ್ಲ ಮರತೇನ ಸರದಾಗ ಇರುವ ಗುಳದಾಳಿ 
ನಿಮ್ಮಿಂದ ಸರುವ ಬಳಗೆಲ್ಲ ಮರೆತೇನ (ಬೆಳುವು. ೦3೪); ಪಾರ್ವತಿಯು 
ಗುಳದಾಳಿಯನ್ನು ಹರಿದು ಚೆಲ್ಲಿದಳು (ಜೀವಪ್ಪ, 89); ತೆಗೆದುಕೋ 
ನಿನ್ನ ಗುಳದಾಳಿ ಒಡವೆ ತೊಡವೆ ; ನಾನು ಅವನೊಡನೆ ಬಾಳುವೆ 
ಮಾಡಿಕೊಂಡಿರುತ್ತೇನೆ (ಸ್ಮಕಾವೈ. ೬). ಗುಳುದಾಳಿ; ಕಲ್ಲವ್ವನ ಸೀರಿಯ 
ಮಲ್ಲವ್ವನ ಕುಪ್ಪಸವ ಈರವ್ವ ಕಟ್ಟಿರು ಗುಳುದಾಳಿ। ಸೋ! ತಕ್ಕೊಂಡು 
ಹೇಳಿದೆ ಬಂದಾರ ಮದುವಿಗೆ (ಊೋಕಗೀ. ೨೩). 

ಗುಳದಾಳಿ ಉಳಿಸು ಎ ಮುತ್ತೆ ದೆತೆನವನ್ನು ಉಳಿಸು; ಗಂಡನನ್ನು 

ಬದಂಕಿಸು ; ನನ್ನ ಗುಳದಾಳೀ ಉಳಿಸು ನಮ್ಮವ್ವಾ ಅಂತ ಗೋದವ್ವ 
ಗೋಗರೆದಳು (ಮಾಡಿಮ. ೭೪). [ಆ ಕುಲ? -- ತಾಳಿ, (ಇತಾಲ್ಮಿ)) 

ಗುಳಪಪ್ಪಡಿ, ಗುಳಪಾವಟೆ, ಗುಳ್ಳಪಟೆ (ನಾ). ಒಂದು ಬಗೆಯ 
ಸಿಹಿತಿಂಡಿ; ಬೆಲ್ಲದ ಪಾಕದಲ್ಲಿ ಮಾಡಿದ ರವೆಯ ತಿಂಡಿ; (೪. 
ಗುಳಪಾವಟೆ ; ನೀನು ಆ ದಿನ ಮಾಡಿಕೊಟ್ಟಿದ್ದ ಗುಳಪಾವಟೆ ರಂಚಿ 
ಇನ್ನೂ ಬಾಯಲ್ಲಿ ನೀರೂರಿಸುತ್ತಾ ಇದೆ (ಉಮಾಶಿ. ೦೫. ಗುಳ್ಳಪಟೆ; 
ಗುಳ್ಳಪಟೆ ಮಾದಲಾದ ತಿಂಡಿಗಳನ್ನು ರಾಮಬಂದ್ರನಿಗೆ ಕೊಟ್ಟರು 
(ಕಳಹು. ೫). [ ೯ ಹಿಂ. ಗುಲಪಪಡೀಃ ; ಮರಾ. ಗೂಳಪಾಪಡೀ ] 

ಗುಳಪಾವಟೆ « ಗುಳಪಪ್ಪಡಿ' ನೋ. 

ಗುಳಪುಟ್ಟಿ (ನಾ). ಚಿಕ್ಕಪುಟ್ಟಿ; ಸಣ್ಣಬುಟ್ಟಿ; ಗನ್ನವ್ವ ಪುತ್ರೇರ ತಕ್ಕ ಗುಳ 
ಪುಟ್ಟಿ ಕೊ ಅವ್ವ ನಿಮ್ಮ ತುಪ್ಪದ ತಕ್ಕ ಹೊಸನೆಲುವ (ರೋಕಗೀ. ೦೫೬). 

[ಕುಳ್ಳ + ಪಟ್ಟಿ) 

ಗುಳಲ (ನಾ). ಗುಳ್ಳ ಬದನೆಯ ಗಿಡ ಮತ್ತ ಅದರ ಕಾಯಿ. 
 ಗುಳಲಕಾಯಿಂ' ಪರಾ. [ಗುಳ್ಳ 

ಗುಳಲಕಾಯಿ (ನಾ). ಗುಳ್ಳದ ಕಾಯಿ; ಬದನೆಕಾಯಿ; (೪. 

[ ಗುಳಲ +೬ ಕಾಯ್ಕಿ (ಎಕಾಯ್‌,)] 

ಗುಳವ (ನಾ). (?): ಬತ್ತೀಸ ಕಡಿಯ ಬಾಹರ ಪುಟದ ಗುಳವದ ಕಣಂಗಳ 

ಕುಳಿಶದಳಂ ಪಳಕದ ಪಾರಡದುಜ್ಜಳಿಕೆಯಿಂ (ಅನಂಪು. ೦೪-೬ ವ). 
[ ಇದು "ಗ್ರುಟ 'ಶಬ್ದದ ಅಪಲಿಖತವಿರಬಹುದು ] . 

ಗುಳವತ್ತಿ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು : 
ಬೆಳಲು ಬಿಲ್ಬತ್ರೆ . ಕುರೆಬೋರೆ ಗುಳವತ್ತಿ ತುಂಬುರು ನಗರೆ 
ಮುಂತಾದ ಪಣ್ಣಳ ತಂದರಾಳ್ವನ ಬಳಿಗೆ (ಮೋಹತ. ೦೯ 8೬). ₹7? 

ಗುಳಾಪು, ಗುಳು ಪು, ಗುಳೋಪು (ನಾ). ಗಾಜಿನ ಬುರುಡೆ,-ಗೋಳೆ ; 
ಮೇಲೆ ಚಿತ್ರ ವಿಚಿತ್ರ ವರ್ಣದ ಗುಳಾಪುಗಳು ತೂಗಾಡುತ್ತಿದ್ದುವು 
(ಸ್ಕೂ ಲಮಿ... ೦೨೮) ; ತಾನು`ಎದುರು ನಿಂತು ಅಲ್ಲಲ್ಲಿ ಕಾಗದದ ಹೂವಿನ 
ಕುಚ್ಚು. ಗುಳಾಪು, ತೋರಣ, ಫರಫರೆ ಇವುಗಳಿಂದ ಮಂಟಪದ ಶೋಭೆ 
ಯನ್ನು ರಚಿಸಿದಳು (ಗೆಂಮಾಯಿ. ೦೩೩) ; ಗುಳಾಪು ಮುಂತಾದವುಗಳನ್ನು 
ತರತರದ ಕ್ಷಾರಗಳನ್ನು ಹಾಕಿ ಸಿದ್ಧಮಾಡಿದ ಕಾಚಿನ ರಸವನ್ನು ಕೊಳವಿಯ 
ತುದಿಗೆ ಹಚ್ಚಿ ಊದಿ ಮಾಡುತ್ತಾರೆ (ಮುಂಬಯಿ. ೪-3೨೦). ಗುಳುಪು: 


೨೫೭೪ 


285 


ಗುಳಿಗೆ 


ದೀಪಹ ಚ್ಚು ವ ಗುಳುಪು, ಬೀಲೆರು ಗ್ಲಾಸು, ದುರ್ಬಿಣಿಯ ಕನ್ನಡಿ 
ಮುಂತಾದುವುಗಳನ್ನು (ಮುಂಬಯಿ. ೬-೩೯). ಗುಳೋಪು : ಆ ಮಂಟಪ 
ದಲ್ಲಿ 'ಲಸ್ತರು', *ಗುಳೋಪು', "ಕಂದೀಲು ', ಯಾವುದೂ ಇರಲಿಲ್ಲ 
(ನಣೆಗ. ೪9); ಅರವನೆಯವರೇ ಬಂದು ಅದನ್ನು ಸಿಂಗರಿಸಿ ಕಂದೀಲು 
ಗುಳೋಪು ಕಟ್ಟಿದ್ದಾರೆ (ಮಲ್ಲಿ. ೯೭). 
[ « o. 01009) 

ಗುಳಿ, "ಕುಟ್ಟ? ನೋ. 

-ಗುಳ್ಳಿ " -ಕುಳ್ಳಿ? ನೋ. 

ಗುಳಿಕ (ನಾ). ೧. ಅಷ್ಟಫಣಿಗಳಲ್ಲೊಂದು ; ಎಂಟು ಜನ ಸರ್ಪ 
ನಾಯಕರಲ್ಲಿ ಒಬ್ಬ ; ಉರಗಪತಿ ಶೇಷರಾಜನ ಕೋಶದೆಡೆಯೊಳಿಹ 
ಸಂಜೀವಕದ ಮಣಿಯನು ತರಬಲ್ಲನಾವವಂ ಗುಳಿಕ ವಾಸುಕಿ ತಕ್ಷಕರ 
೬ ೬ ಭೀಕರ ವಿಷೋತ್ಯರದಿಂದೆ ಕುಹು ಬಲಿದಿಹುದು (ಜೃಮಿಭಾ. ೨೪-೪). 
" ಅಷ್ಟಫಣಿ' ಪರಾ. ೨. ಶನಿಯ ಮಗ; ಒಂದು ಉಪಗ್ರಹ. 
"ಗುಳಿಕಕಾಲ ಪರಾ, ([ ಸಂ. ಕುಲಿಕ, ಗುಲಿಕ ] 

ಗುಳಿಕಕಾಲ (ನಾ). ಗುಳಿಕನು ಅಭಿಮಾನಿ ದೇವತೆಯಾಗಿರಂವ ಕಾಲ, 
ಶುಭಕಾರ್ಯಗಳಿಗೆ ಪ್ರಶಸ್ತವಲ್ಲದ ಕಾಲ ; ಅಶುಭಕಾಲ ; ಮಾರನೆಯ 
ದಿನ ಆ ಜಟಕಾಗಾಡಿಯನ್ನು ನೋಡಲು ಆಪ್ರಮಿತ್ರನೊಂದಿಗೆ ಗುಳಿಕ 
ಕಾಲದಲ್ಲಿಯೇ ಹೊರಟ (ನಾಡಿಗೇ. ೪5) ; ರಾಹುಕಾಲ ಗುಳಿಕಕಾಲಗಳಲ್ಲಿ 
ಶುಭಕಾರ್ಯವನ್ನು ಮಾಡಬಾರದು (ರೂಂ). [ಗುಳಿಕ * ಕಾಲ) 

ಗುಳಿಕಲ್ಲು " ಗುಟ್‌ಕಲ್‌? ನೋ. 

ಗುಳಿಗ (ನಾ). (ಕರಾ) ಒಂದು ದೆವ್ವದ ಹೆಸರು ; ಧನಿಗಳಿಗೆ: " ಗುಳಿಗ' 
ಬಡಿದಿದೆ (ಉಡಿಕೂ. ೨೫೪) ; ಗುಳಿಗನ ಉಪದ್ರದಿಂದ ರಕ್ತ ಕಾರಿ ಸತ್ತಳಂತೆ 
(ಚೋಮದು. ೭); ಸದಾಗತಿ ಒಬ್ಬನು ಕಲ್ಲಿಲ್ಲದ ಗುಳಿಗನಂತೆ ಅತ್ತಿತ್ತ ಅಲೆ 
ಯುತ್ತಿದ್ದಾನೆ (ಹಗಲ. ೩. "ಗಂಳ್ಳಕೆ' ಪರಾ. [ ತುಳು. ಗುಳಿಗ] 

ಗುಳಿಗಣ್ಣು  ಕಂಟಿಗಣ್‌' ನೋ. 

ಗುಳಿಗದ್ದೆ (ನಾ). ತಗ್ಗಿನ ಗದ್ದೆ ; ಬಯಲ ದೊಡ್ಡ ಗದ್ದೆ ಗುಳಿ ಗದ್ದೆಯಾ 
ಎರಡು (ಸ%ಇಎ. ೦೯೩೦, ಉಡುಪಿ. ೫೭೫-೧೦೭; ?). 

[ಗುಳಿ (ಎಕುಟ್ಸ್‌) * ಗದ್ದೆ (ಆಗಲಿ) ] 

ಗುಳಿಗೆ, ಗುಟ್ಟಿಗೆ, ಗುಣಿಕ್ಕೆ (ನಾ). ೧. ಉಂಡೆ; ಉರುಳೆ : ಪಳಿಕಂ, 
ಪೇಳಿಗೆ, ವೀಳಿಗೆ, ಗುಳಿಗೆ... ಇವು ಅಪಭ್ರಂಶದೊಳ್‌ ಟಕಾರಕ್ಕೆ 
ಪುಟ್ಟಿಯುಂ ಕುಳಂಗಳಾದುವು (ಕಮದ. ೨೨ ವೃತ್ತಿ); ಪ್ರಳಯದುರಿ ಕಾಳ 
ಕೂಟದ ಗುಳಿಗೆ ಪುರಾಂತಕ ಲಲಾಟ ನೇತ್ರನಳನೊಂದಳವಿಗಮಗ್ಗಳಮ 
ವರ್ಗಳ ಮುಳಿಸುಗಳುಂ (ಪಂಪಭಾ. ೭-೬೬); ವ್ಯೋಮಕೇಶನು . 
ವಿಭೂತಿಯ ಗುಳಿಗೆಯನು ನೆಗ್ಗೊತ್ತಿ ಸರ್ವಾಂಗದಲಿ ಧೂಳಿಸಿದ 
(ಕುವ್ಶಾ ಕ. ೭-೦೧). ೨. ಮಾತ್ರೆ ; ನಲವಿಂ ಬೆರಸದೆ ಭೀತಿಯ ಬಲದಿಂ 
ಬೆರಸಲೈಕಾಂತೆಯರ್ಗನುರಾಗಂ ಪಟದಾಗೆ ಪುರುಷರೌಷಧಿ ಗುಳಿಗೆಯವೊಲ್‌ 
ಮನಕ್ಕೆ ಹೇಯಮಂ ಪುಟ್ಟಿಸುಗುಂ (ದರಕು. ೪-೯೫) ; ವೈದ್ಯರು ಎರಡು 
ಗುಳಿಗೆ ನುಂಗಿಸಿದರು (ರೂಢ). ೩. ಒಂದು ನಾಣ್ಯ: ಅಕ್ಷಾರದಲ್ಲೂ 
ಯಿದೇ ನಾಂಣ್ಯ ಕಂಠೀರಾಯ ಗುಳಿಗೆ ವರಹ (ಎಕ. ೫11, ನಂಜನ. 
೨3೯೬-೦೭ ; 2770). ೪. (ಆಲಂ) ಸುಳ್ಳುಮಾತಂ ; ಆ ಕಕ್ಕಶಿವನ 
ಗುಳಿಗೆಗಳಿಗೆ ನೀನು ಒಳ್ಳೇ ಮರುಳಾದೆ? (ತುಳಿಸಿ. ೨೫). ಗುಟ್ಟಿಗೆ ; 


೧. ಭುಜಮೂಲದೊಳೆಸೆವ ವಿಭೂತಿಗುಟ್ಟಿಗೆಯ . » ಭವಾನಿಯ 
ರಮಣನಂ ಕಾಣುತ್ತ (ವಿರೂಪಾ. ೬೦). ಗುಣಿಕ್ಕೆ : (8). 
[ ಆಸಂ. ಗುಟಿಕಾ] 
45 ಗುಳಿಗೆ (ನಾ). ಮಡ; ಗುಲ್ಭ; ಹರಡು; “ಗುಳಿಗೆಯೆ ಘುಟಿಕೆ 


ಯಪ್ಪುದು” (ತುನಿ. ೦೬). [ನಸಂ. ಘುಟಿಕಾ) 


ಗುಳಿಗೆಗಟ್ಟು 


ಗುಳಿಗೆಗಟ್ಟು (ಕ್ರಿ). ೧. ಉಂಡೆಮಾಡು ; ಉರುಳೆಯಾಗಿ ಕಟ್ಟು ; 
ಮುದ್ದೆಮಾಡು. ೨. (ಆಲಂ) ತುತ್ತುಮಾಡು ; ನುಂಗು; ಜವನಂ 
ಜವಗಿಡಿಸುವ ಕುಳಿಕನಂ ಗುಳಿಗೆಗಟ್ಟುವ (ರಾಮಾಶ್ಮ. ೯೪-೧೬). 
(ಗುಳಿಗೆ; * ಕಟ್ಟು] 
ಗುಳಿಗೆಯಿಕ್ಕು (ಕ್ರಿ). ೧. ಉಂಡೆಮಾಡು ; ಗುಳಿಗೆಕಟ್ಟು. ೨. ಗುಳಿಗೆ 
ಮಾಡಿ ತಿನ್ನು.-ನುಂಗು ; ಹಾಲಾಹಲಮಂ ಗುಳಿಗೆಯಿಕ್ಕಲುಂ ಉರಿ 
ಲಿಂಗಮನಾಲಿಂಗಿಸಲುಂ . . . ನೆರೆವ ನಿಮ್ಮಿದಿರೊಳೊರ್ವ ಗೋಪ 
ಕುಟಿಲಂ ಗಂಡಗರ್ವಮಂ ಮೆಆ್‌ದಪಂ (ಜಗವಿ. ೭-೮೪ ವು. ೩. ಗಂಳಿಗೆ 
ಯನ್ನು ಹಾಕು: ವಿಯಚ್ಚರನ ಬಾಯ್ಗೆ ಗುಳಿಗೆಯಿಕ್ಕಲು (ಸಾಳ್ಳ ಭಾ. 
೧೭-೦೧೬). ೪. (ರಹಸ್ಯವಾಗಿ) ವಿಷ ಪ್ರಯೋಗಮಾಡು ; ಮದ್ದೂ 
ಹಾಕಂ; ಆ ಹುಡುಗನಿಗೆ ಯಾರೋ ಗುಳಿಗೆಯಿಕ್ಕಿದ್ದಾರೆ, ಆರೋಗ್ಯವಿಲ್ಲ 
(ರೂಢಿ). [ಗುಳಿಗೆ ೬ ಇಕ್ಕು] 
ಗುಳಿಗೆಯಿಡು (ಕ್ರಿ). ಇಗುಳಿಗೆಯಿಕ್ಕು ೨ : ಬಳವೈರಿಯೆಂಬ ಸಾಧಕನಿಳೆಯಂ 
ಪೊಸ ಮೂಸೆ ಮಾಡಿ ಶಶಿಮಂಡಲಮಂ ಗುಳಿಗೆಯಿಡೆ (ಅನಂಪು. ೭-೮೩). 
[ ಗುಳಿಗೆ, + ಇಡು, ] 
ಗುಳಿಗೆಯೆತ್ತು (ಕ್ರಿ). ತುತ್ತುವಾಾಡಿ ಎತ್ತು ; ಕಬಳಿಸು ; ಸಿಂಗದ ಪಿಂಡು 
ಪೂಡಿರೆ ಘನಾಧ್ವಮನೀಂಟುವ. ದಿಕ್ತಟಂಗಳಂ ನುಂಗುವಜಾಂಡೆಮಂ ಗುಳಿಗೆ 
ಯೆತ್ತು [ಪಾಉಾಂ. ಯಿಂಕ್ಳು)ವ ತಕ್ಕಿನೊಳೆಟ್ರರಲ್‌ ಕರಂ ಪಿಂಗಳನೇತ್ರನೆಯ್ದಿ 
ದನುಜಾರಿಯನಪ್ರತಿಮ ಪ್ರತಾಪನಂ (ಜಗವಿ. ೧೮-೨೦). 
[ಗುಳಿಗೈೆ, * ಎತ್ತು, ) 
ಗುಳಿಬೀಳು « ಕಂಳಿಬೀಳು' ನೋ. 
ಗುಳಿಮಣೆ (ನಾ). ಗುಳಿಗಳಿಂದ ಕೂಡಿದ ಮಣೆ; ಮಕ್ಕಳು ಒಂದಂ 
ಬಗೆಯ ಆಟದಲ್ಲಿ ಉಪಯೋಗಿಸುವ, ಕವಡೆ, ಹಂಣಿಸೆ ಅಥವಾ 
ಹಾಲವಾಣದ ಬೀಜ ಮೊದಲಾದುವನ್ನು ಪಾಕಲು ಅನು 
ಕೂಲವಾದ ಗುಣಿಗಳಿಂದ ಕೂಡಿದ ಮಣೆ; ಚನ್ನೆಮಣೆ; ಮನವೆಳದಿರ 
ಬೇಕು ಗುಳಿಮಣೆಯಾಟಕೆ ಮುದಿಯಾದರೇನಂತೆ ತನುವು (ಹಂದ್ರವೀ. 
೨೭-ಬ. "ಅಟ್ಟುಗುಳಿ' ಪರಾ, ([ಗುಳ್ಳಿ, (ಆಕುಟ್ಯಿ) + ಮಣೆ] 
ಗುಳು, "ಕುಟು'? ನೋ. 
ಗುಳ್ಳು " ಕುಳ್ಳ' ನೋ. 
ಗುಳುಕ್‌, ಗುಳಂಕು (ನಾ). ಒಂದು ಅನುಕರಣ ಶಬ್ದ; ಔಷಧಿಯ ಗುಳಿಗೆ 
ಯನ್ನು ಗುಳುಕ ಎಂದು ನುಂಗಿಬಿಡು (ರೂ). ಗುಳುಕು: ಕುದುರೆಯ 
ಹೊಟ್ಟೆಯ ಗುಳುಕು, ಕೀಲಾಲ - ವಾಜಿಧ್ವನಿ (ನಾನಾರ. ಕ. ೩೪). 
ಗುಳುಕನೆ, , ಗುಳುಕ್ಕನೆ (ಅ). ೧. ಒಂದು ಅನಂಕರಣಾವ್ಯಯ ; 
ನಂಂಗುವುದನ್ನು ಅನಂಕರಿಸುವ ಅವ್ಮಯ ; ಮಗು ಗೋಲಿಯನ್ನು 
ಗುಳುಕನೆ ನುಂಗಿಬಿಟ್ಟಿತು (ಕೂ). ೨. ಪಕ್ಕನೆ; ಒಮ್ಮೆಲೆ :; ಗುಣವು 
ಯಿಲ್ಲದ ಗೂಗಿಯನೀಗ ಗುಳುಕನೆ ತಿಂದರೆ ಶೀಲವೂ (ಜದಾವ. ೭೭-೧೪). 
ಗುಳುಕ್ಕನೆ; ೧. ಒಂದೇ ಬಾರಿಗೆ ಗುಳುಕ್ಕನೆ ನುಂಗಿಬಿಟ್ಟ (ರೂಢಿ). 
ಗುಳುಗುಳಕ್ಕನೆ (ದ್ವಿ ರುಕ್ತಿ); ಕಂಗಳರೆಮುಗಿವುತ್ತ ನೆಆ ಧೈರ್ಯಂ 
ಗಳೊಂದುತ ಗುಳುಗುಳಕ್ಕನೆ [ಪಾಠತಾಂ. ಗುಳರಿಕುಗುಕ್ಕನೆ] ನುಂಗುತಂ 
(ಬಸಪು. ೩೯-೨೧). [ಗುಳುಕ್‌ ೨ ಅನ್ನೆ] 
ಗುಳುಕು "ಗುಳುಕ್‌' ನೋ. 
ಗುಳುಕ್ಕನೆ "ಗುಳುಕನೆ' ನೋ. 
ಗುಳುಗು (ಕ್ರಿ). (2). 
ಗುಳುಗಬಿಡು - ಮುಳುಗುವಂತೆ ಮಾಡು; “ ಮಂಳುಗಿಸು” 
(ಸೂಪಶಾ. ಶೀಕೆ); ನೀರಿನೊಳು ತುಪ್ಪವೆಜ್‌ದದ ಮರಳುವೊಲು ಕಾಸಿ 
ನೀರಾಖಿಸಿಯೆ ಮೇಲೆ ಹೆತ್ತ ತುಪ್ಪವ ತೆಗೆದು . . . ಹತ್ತಿಹೆರಳರಸಮಂ 


೨೫೭೫ 


2೩೦ 


೪5 


88 


45 


ಗುಳೆಗಟ್ಟು 


ಪೂರೈಸಿ ಕಾಸಿ ಕೆಮ್ಮಣ್ಣಳೆಯ ಗುಳುಗ [ಪಾಕಾಂ ಗುಳೆಗು, ಯಂಳೆಯ. 
ಗುರುಳ]ಬಿಡಲದಆ ನಾತಂ ಕೆಡುವುದು . (ಸೂಪಜಾ. ೨-೦೯). (?] 

ಗುಳುಗುಳನೆ « ಗುಟುಗುಟನೆ ' ನೋ. 

ಗುಳುಗುಳಿಸು " ಗುಟುಗುಟ್‌ಸು' ನೋ. 

ಗುಳುಗುಳು « ಗುಟುಗುಟು' ನೋ. 

ಗುಳುಗುಳುಗುಪ್ಪಂಡಿ (ನಾ). ಮಕ್ಕಳು ಆಡುವ ಒಂದು ಬಗೆಯ ಆಟ ; 
ಮಕ್ಕಳಿಬ್ಬರೂ ಗುಳುಗುಳುಗುಪ್ಪಂಡಿಯಾಟಕ್ಕಾಗಿ ಮಣ್ಣು ತರಲು ಹೋಗಿ 
ಹುತ್ತದಲ್ಲಿ ಕೈಹಾಕಿ ಹಾವು ಕಚ್ಚಿ ಸಾಯುತ್ತಾರೆ (ಕರಡ. ೭೭೦). " ಉಲುಗು 
ಲುಗಂಪ್ಪಂಡೆ ' ಪರಾ. [?) 

ಗುಳುಚ್ಛ  ಗುಲುಚ್ಛ' ನೋ. 

ಗುಳುದಾಳಿ « ಗುಳದಾಳಿ' ನೋ. 

ಗುಳುಪು " ಗುಳಾಪು' ನೋ. 

ಗುಳೂಚಿ; ಗುಳೂಚೆ (ನಾ). ಒಂದು ಬಗೆಯ ಬಳ್ಳಿ, ಅಮೃತವಳ್ಳಿ ; 
ಜಳದೊಳ್‌ ರಾಸ್ಕೆ ಗುಳೂಚಿ ಸಬ್ಬಸಿಗೆ ಬಿಲ್ವಂ ಪದ್ಮಕಂ ನಾಗರಂ... 
ಕುಡೆ ಕಪಾಯಂ ಮಾಡಿ ವಾಹಕ್ಕೆ ಕೇವಲ ವಿಷಾಯೋಗಮೆ ಮಾಣಿಸಲ್ಕೆ 
ನೆಆ್‌ಗುಂ ನಾನಾವಿಧ ವ್ಯಾಧಿಯಂ (ಲೋಕೋಪ. 9-3೩೮) ; ಅನಲಂ 
ಗುಳೂಚಿ ಮೊಸರೆಳ್ಳಿನಿತುಮನೊದಗೂಡಿ ಕೊಡುವುದಿರ್ಪತ್ತೊಂದು ದಿನ 
ವರೆಗಂ ಕುದಿರೆಗೆ (ಅಶ್ಶಶಾ. ೭-೩೨): ಗುಳೂಚೆ ; ಜಳದಂ ಶುಂಠಿ ದುರಾಲಭೆ 
ಗುಳೂಚೆಯೆಂಬಿನಿತುಮುಂ ಕಷಾಯಂಗೊಂಡಾಗಳ್‌ ಕುಡಿಯೆ ವಾತ 
ದೋಷಂ ಸಲೆ ವಿಷಮಜ್ವರಂ ದಿನತ್ರಯಕ್ಕುಪಶವಿಂಕುಂ (ಯೋ ಕೋಪ. 
೯-೧೬). [-ಸಂ. ಗುಡೂಚೀ) 

ಗುಳೂಚೆ " ಗುಳೂಚಿ ' ನೋ. 

ಗುಳೂರಿಗೆ, ಗುಳ್ಳೋರಿಗೆ (ನಾ). ಒಂದು ಬಗೆಯ ಸಿಹಿಯಾದ ಭಕ್ಷ್ಯ,- 
ಹೂರಿಗೆ : ತಂಡತಂಡದ ಪಾಕ ಷಡುರಸ ಭಕ್ಷವು ಮಂಡಿಗೆ ಫೇಣಿ 
ಗುಳೂರಿಗೆಯೂ ವುಂಡಲಿಗೆಯು (ಕಂದ್ರಾವ. ೫). ಗುಳ್ಳೋರಿಗೆ ; 
ಗೋಲಬಾಹ್ಯ ಲೆನ್ಸದ ಆಕಾರವು ಗುಳ್ಳೋರಿಗೆಯ ಹಾಗೆ ಇರುತ್ತದೆ 
(ಮುಂಬಯಿ. ೬-೩೨) ; ಗಂಗವ್ವ ತುಪ್ಪದಲ್ಲಿ ಅನಾರಸ ಗುಳ್ಳೋರಿಗೆಗಳನ್ನು 
ಕರಿದು ಮಾಮಲೇದಾರರ ಮನೆಗೆ ಕಳಿಸಬಹುದಿತ್ತಲ್ಲ (ಗಂಮಾಯಿ. ೩೩) ; 
ಗುಳ್ಳೋರಿಗೆಯಂತೆ ಉಬ್ಬಲು ಪಂಡಿತನಿಗೆ ತಡೆಹಿಡಿಯಲಿಲ್ಲ (ಸಮಜೀ. ೯೧೭) 

[ಗುಳ್ಳ (ಗುಲ) * ಪೂರಿಗೆ] 

ಗುಳೆ  ಗೂಳೆಯ ' ನೋ. 

ಗುಳೆಏಳು « ಗೂಳೆಯೇಳು' ನೋ. 

ಗುಳಿಕಟ್ಟು " ಗುಳೆಗಟಂ್ಬ' ನೋ. 

ಗುಳೆಕಾರ : ಗೂಳೆಕಾರ ' ನೋ. 

ಗುಳೆಕಿತ್ತಿಸು (ಕ್ರಿ). ನೆಲೆಬಿಟ್ಟು ಹೊರಡಿಸಂ ;' ಕಂಬಿಕೀಳಿಸು; ಹೊರ 
ದಬ್ಬು ; ಅವನನ್ನು ವಾಡೆಯಿಂದ ಗುಳೇಕಿತ್ತಿಸುವದಂತೂ ತೀರ ಕಠಿನ 

ಇಗಿತ್ತೂ (ದೀಪಹೆ. 17, ೧೧೦). [ಗುಳೆ (ಆ ಗೂಳೆಯ) + ಕಿತ್ತಿಸು;] 

ಗುಳಿಕೀಳು (ಕ್ರಿ). ಸ್ಥಳಬಿಡು ; ಕಂಬಿಕೀಳು ; ಶ್ಯಾಮರಾಯನ ಸಮ್ಮುಖ 

ದಲ್ಲಿ ವಿರಾಜಮಾನವಾದ ಶಿಕಡಿ ಗುಳೇಕಿಪ್ತಿತ್ತು (ದೀಪಹ. 11, ೧೦). 
[ ಗುಳಿ (ಎ ಗೂಳೆಯ) + ಕೀಳು (ಎಕೀಟ್‌])] 

ಗುಳೆಗಟ್ಟು, ಗುಳಿಕಟ್ಟು (ಕ್ರಿ). ಬರಗಾಲ ಮುಂತಾದ ಕಷ್ಟ ಕಾಲ 
ದಲ್ಲಿ ವಲಸೆ ಹೋಗಲು ಗಂಂಪುಕೂಡು ; ಒಟ್ಟಿಗೆ ಸೇರು ; ಊರ 
ಹೊರಗೆ " ಗುಳೇಗಟ್ಟಿ ' ಕೂಲಿಗೆಂದು ಬಂದ ಗುಳೇದಗುಡ್ಡದ ಕಡೆಯ 
ಅನೇಕ ಕನ್ನಡಿಗರನ್ನು ಅಂದು ನಾಟಕಕ್ಕಾಗಿ ಆಮಂತ್ರಿಸಿದ್ದೆ ವು (ಜನನಾ ೦ 
ಪ್ರಸ್ತಾವನೆ). ಗುಳೆಕಟ್ಟು ; ಈಗಾಗಲೆ ಹದಿನೆಂಟು ಸಾವಿರ ಜನ ಗುಳೆಕಟ್ಟಿ 
ಹೋಗಿದೆಯೆಂದು ಸೂರಸಿಂಗನು ಕೇಳಿದ್ದನು (ಪ್ರ ಇಸ. ೬೪). 


ಗುಳಿತೆಗೆ 


ಗುಳೆಕಟ್ಟಿಕೊಳ್ಳು- ಗೂಳೆಯೇಳಂ; ಯಾವ ಬೆಳೆಗಳೂ ಬರಲಿಲ್ಲ. ಜನರು 
ಕಂಗಾಲಾಗಿ ಗುಳಿಕಟ್ಟಿಕೊಂಡು ಹೊ:ಗಹತ್ತಿದರು (ಶಂದ್ರತಾ. ೮) ; ಹಳ್ಳಿಯ 
ಜನರು ಗುಳೇಕಟ್ಟಿಕೊಂಡು ಹೋದವರು ಈಗ ಊರಿಗೆ ತಿರುಗಿ ಬರುತ್ತಿರು 
ವರು (ಅನ್ನ. ೬೬); ಎರಡು ದೇಶಗಳಿಂದಲೂ ನಿರಾಶ್ರಿತರ ತಂಡಗಳು, 
ಗುಳೇಕಟ್ಟಿಕೊಂಡು ಓಡಾಡತೊಡಗಿದವು (ಹೇಮಂತ. ೨೮೫). 
[ಗುಳೆ (ಆಗೂಳೆಯ) + ಕಟ್ಟು] 

ಗುಳಿತೆಗೆ " ಗೂಳೆಯಂದೆಗೆ' ನೋ. 

ಗುಳೆಬೀಳು (ಕ್ರಿ).ಎಗುಳೆಗಟ್ಟು; ಒಂದು ಮನೆಯಲ್ಲಿ ಗರ್ಭಿಣಿ... 
ಮತ್ತೊಂದು ಮನೆಯಲ್ಲಿ ಬೇನೆಬಿದ್ದ ಮುದುಕ .. . ಇವರೆಲ್ಲ ಗುಳೆಬಿದ್ದು 
ಹೊ:ಗಬೆ:ಕು (ಮಣ್ಮೆಮ. ೧೦೪). 

[ ಗುಳಿ (ಆ ಗೂಳೆಯ) + ಬೀಳ್ಕು (ಎಬೀಟಿ್‌;) ] 

ಗುಳೆಯ (ನಾ). ಸಣ್ಣ ಚಿಪ್ಪು: ಪಿಗೆ ದಿನಪದುಗ್ಭಮಂ ಗುಬ್ಬಿ(ಬಿ) 
ಯ ಗೂ(ಗು)ಳಿಯದೊಳೆ ತಿ:ವಿ ಸುಟ್ಟು ನವನೀತದಿನೆಚ್ಚುಗೆ ಮೇಣ್‌ 
ಗುರುಗುಂಜೆಯ ಬೇರುಗಳಂ ಕೊಂಡೆಚ್ಚುಗಕ್ಷಿಪುಷ್ಟಂ ಕಿಡುಗುಂ (ರೋಕೋಪ. 
೯೪-೨೦೦). ([ ಆಗುರುಳಿ] 

ಗುಳಿಹೋಗು " ಗೂಳೆಯಹೋಗು ' ನೋ. 

ಗುಳೋಪು " ಗುಳುಪು' ನೋ. 

ಗುಳ್ಳನೆ (ಅ). ಒಂದು ಅನಂಕರಣಾವ್ಯಯ ; ನುಂಗುವುದನ್ನು 
ಅನುಕಟಸುವ ಅವ್ಯಯ ; ಗುಳ್ಳನೆ ನುಂಗಿದ ಕೂಳದು ಪಳ್ಳೆಗೆ ಬಂದಯ್ದೆ 
ಪೇಳ್ಯಿ ಗಟ್ಟುವ ಪದದೊಳ" (ಪಸಾರ. ೯೯೭-೬) ; ಸವಿಯೂಟಕ್ಕೆ ಮನವಿಟ್ಟು 
» « » ನಾಲಗೆಯೊಳಿರಿಸಿ ಗುಳ್ಳನೆ ನುಂಗುವಾ: ವೇ ಗತಿಯಾಗಿ (ವೀಶ್ಶಫು. 
& ೪-೨೦). [ಗುಳ್ಳ + - ಅನೆ] 

ಗುಳ್ಳ, ಗುಳ್ಳ, ಗುಳ್ಳೆ (ನಾ). ಬದನೆಯ ಜಾತಿಗೆ ಸೇರಿದ ಒಂದು 
ಬಗೆಯ ಸಸ್ಕ ಮ -ದರ ಕಾಯಿ ; “ ಗುಳ್ಳಂ, ಬೃಹತಿ ” (ವಸ್ತುಕೋ. 
೩6-೩0) ; “ ನಿದಿಗ್ಧಿಕೆ, ವ್ಯಾಫ್ರೀ, ಬೃಹತೀ, ಕುಲೀ, ಕ್ಷುದ್ರ, ದುಃಸ್ಪರ್ಶೆ, 
ರಾಷ್ಟ್ರಿಕೆ (ನಾಜಿರಾ. ಕಿ); ಅಗಸೆ ಪೆಸಜವರೆ ಬಾವುಜಿಗೆ ಗುಳ್ಳ 
ಮೆಳ್ಚಿಟ್ಟು ಬಳಿ ಿಸೊರೆಯೆಂಬಿವನಿಕ್ಕುಗೆ ಪಾಲೊಳ್‌ (ಲೋಕೋಪ. ೯-೧೯೧); 
ಮರುತ ಶ್ಲೇಷ್ಮಜ್ವರಮಂ ಪರಿಹರಿಸುಗುಮಮರ್ದುವಳ್ಳಿ . . . ಗುಳ್ಳಂ 
ಶುಂಠಿಗಳಿರೆ ಕಾಯ್ದ ಕಷಾಯಮದು ದಿನತ್ರಯದಿಂದಂ (ಕಲ್ಯ್ಕಾಳಾ. ೩-೩೫) ; 
ಮತ್ತೆಯುಂ ಕೇಳ್ಪೊನ್ನ ನೆ:ಗಿಲಲುತ್ತು ಗುಳ್ಳದ ಬೀಜವಂ ನೆಜ್‌ ಬಿತ್ತು 
ವಂದದಿ (ಬಸಪು. ೬೦-೫೦) ; ಮತ್ತೆ ಕೆಲವಂ ಗುಳ್ಳದೆಳೆಗಾಯ ಹರಳಂತೆ 
ಕತ್ತರಿಸಿಯೊಗರುಹೋಹಂತುಕ್ಕರಿಸಿಕೊಂಡು (ಸೂಪ. ೪-೩3). "ನೆಲ 
ಗುಳ್ಳ, " ವಾದಿರಾಜಗಂಳ್ಳ ' ಪರಾ. ಗುಳ್ಳ: “ಗುಳಂ ಬೃಹತಿ 
ಯಕ್ಕು ” (ಮಂಗರಾ. ೩೯-೨೯); “ಹಿಂಗುಳಿಎಗುಳದಕಾಯಿ” (ಗಂಗಾಮ. 
೩೪೯.) ಗುಳ್ಳೆ: ಪುರಾತನರು ನುಡಿದಂತೆ ನಡೆಯದವರೆಲ್ಲ ಹಾಳೂರೊಳಗೆ 
ನರಿ ಗುಳ್ಳಿ[ಪಾಕಾ. ಗೂಳೆ]ಯ ತಿಂದು ಬಗುಳಿದಂತೆ ಕಾಣ (ಜನ್ಮವ. ಕ. 
೦೮೦-೩೯೬). [ದೇ॥ ತುಳು, ಗುಳ್ಳ, ಗುಳ್ಳೊ] 

ಗುಳ್ಳಕೆ (ನಾ). ಒಂದು ಕ್ಷಂದ್ರ ದೇವತೆ (?) ; ಶೀರಿಯಾ ಶಟವಿ ಗುಳ್ಳಕೆ 
ಪೊಳಕಾಯಿ . . . ಎಲ್ಲನಾ ನಾಕದಾ ಕಳ್ಳದೇವತೆಗಳನಿಲ್ಲದೆ ಒಲಿಸಿದರು 
ಪೊಳ್ಳಲ್ಲದೆ ಗತಿಯಲ್ಲ (ವಿಸಾಸು. 8೮-3). ' ಗುಳಿಗ 'ಪರಾ. [?] 

ಗುಳ್ಳಗಂಜಿ « ಗುರುಗಂಂಜಿ' ನೋ. 

ಗುಳ್ಳಪಟೆ 4 ಗುಳಪಪ್ಪಡಿ' ನೋ. 

ಗುಳ್ಳಿ (ನಾ). (?); ಸಣ್ಣಕ್ಕೆ ಬೋನುಯ ಸಲೆ ತಂಡುಲ ಬೆಣ್ಣೆಕಾಸಿದ 
ಫೃತ . . . ಬೋನದ ಗುಳ್ಳಿಯು ಕರುಣ ಪಂಚಭಕ್ಷಪು ಬೋನಹತ್ತೆಸರ 
ಪಾಯಸವು ಬೋನಕ್ಕೆ ಹಸ್ತ ಪುರುಷದ-ರಿ ನೀಡಲು ಬೋನವೆ ಷಡುರ 
ಸಾನ್ನಗಳು (ದೇಪಾಪು. ೬-3೨೯). [?) 


೨೫೭೬ 


ಗುಟ್‌ಕಾಟಿ 


ಗುಳ್ಳಿಗಣ್ಣ " ಗುಳ್ಳೆಗಣ್ಣ' ನೋ. 

ಗುಳ್ಳಿಗಣ್ಣು " ಗುಳ್ಳೆಗಣ್ಣು' ನೋ. 

ಗುಳ್ಳಿಆನ (ಕ್ರಿ). ಗೊಳ್ಳೆಂದಂ ಬಲವಾಗಿ ಧ್ವನಿ ಹೊರಡುವಂತೆ ನೆಗು, 
ಗೊಳ್ಳೆಂದಂ ನಗು ; ಪೊಳ್ಳೆನುತ ಸುರವಾರನಾರಿಯರಳ್ಳೆಗಳ ಹಿಡಿದುಬ್ಬು 
ನಗೆಯಲಿ ಗುಳ್ಳಿಟ್‌ದು ಗುಹಿಲಿಕ್ಕಿದರು ಪರಿ ಲೇಸುಲೇಸೆನುತ (ತೊರರಾ. 
೬-೨೨-೨೩). [ಗುಳ (ಆಗೊಳ?) + ಇಲ್ಮಿ] 

ಗುಳ್ಳುಗಾವಿ (ನಾ). ಒಂದು ಬಗೆಯ ವನಸ್ಪತಿ (?); ಗುಳ್ಳುಗುವಿಯನು 
ನೇರಿಲ ಕೊನರನು ಅಕ್ಕಿಗಚ್ಚೆ ನಲ್ಲಿ ಅರೆದು ಜೇನುವೆರಸಿ ಕುಡಿಯೆ 
ಹನ್ನೆತ್ತರು ಕೆಡುವುದು (ಸಕವೈ. ೦೯೬). [?] 

ಗುಳ್ಳೆ, " ಗುರುಳೆ' ನೋ. 

ಗುಳ್ಳೆ " ಗುಳ್ಳೆ ' ನೋ. 

ಗುಳ್ಳೆ (ಗು). ಸಣ್ಣ ; ಪುಟ್ಟ. ಗುಳ್ಳೆನರಿ' ಪರಾ. [ ಕುಳ್ಳ) 

ಗುಳ್ಳೆಗಣ್ಣ, ಗುಳ್ಳಿಗಣ್ಣ (ನಾ). ಕಣ್ಣಿನ ಗುಡ್ಡೆಯಮೇಲೆ ಬೊಕ್ಕೆ 
ಎದ್ದಿ ರುವವನು ; (೪. ಗುಳ್ಳಿಗಣ್ಣ ; ಅರ್ಥಾನುರೂಪಾನ್ವರ್ಥಕ್ಕೆ - 
ಹೆಟ್‌ಗಾಲಂ . . . ಗುಳ್ಳಿಗಣ್ಣಂ, ಹಜದಲೆಯಂ - ಎಂಬಂತೆ (ಕಮದ. ೭೬ 
ಪ್ರಯೋ). [ಗುಳ್ಳೆಗಣ್ಣು + - ಅ] 

ಗುಳ್ಳೆಗಣ್ಣು, ಗುಳ್ಳಿಗಣ್ಣು(ನಾ). ಕಣ್ಣಿನಗುಡ್ಡೆಯ ಮೇಲೆ ಬೊಕ್ಕೆ ಎದ್ದಿ 
ರಂವ ಕಣ್ಣು; (8. ಗುಳ್ಳಿಗಣ್ಣು ; ಗುಳ್ಳಿಗಣ್ಣಿನವರ ದೃಷ್ಟಿಯಲ್ಲಿ 
ದೋಷವಿರುತ್ತದೆ (ಮುಂಬಯಿ. ೬-೦೪೪); ಇವ... ಗುಳ್ಳಿಗಣ್ಣಿನವ ; 
ಮುಖ ಬಲು ರಾವು (ಮೀದಿಮ. ೪). 

[ ಗುಳ್ಳೆ ( ಆಗುರುಳಿ) + ಕಣ್ಣು (ಕಣ್‌) 


| ಗುಳ್ಳೆಗೊಟ್ಟಿ (ನಾ). ಒಂದು ಬಗೆಯ ಆಟ ; ಅಟ್ಟುಗುಳಿಯಾಟ ; 


ಓಕ 


ಗುಳ್ಳೆಗೊಟ್ಟಿ ಬಟ್ಟುಳಿಸೆಂಡು ಪೊಡೆಸೆಂಡೆಂಬಿವನಾಡುತ್ತೊ ಡವಳೆದರ್‌ 
(ಪಂಪಧಾ. ೨-೩೦). " ಗೊಟ್ಟುಗುಟಾ' ಪರಾ. [ಗುಳ್ಳಿ ? + ಗೊಟ್ಟಿ] 

ಗುಳ್ಳೆನರಿ (ನಾ). ೧. ಒಂದು ಬಗೆ ನರಿ; ಸಣ್ಣ ಜಾತಿಯ ನರಿ; 
ಅವರೆಂಥ ಪೆದ್ದರಂತೀರಿ? ಜೊತೆಗೆ ಗುಳ್ಳಿನರಿಯಂಥ ಕುಯುಕ್ತಿವಂತರು 
(ಪುನರು. ೨೪8) ; ಸಿಂಹದ ತಲೆಯ ಮೇಲೆ ಗುಳ್ಳೇನರಿಯ ನಖಪ್ರಹರ 
(ಕೋಹಿನೂ. ೩೨). ೨.(ಆಲಂ)ಒಳಗಿನ ಭಾವನೆಯನ್ನು ತೋರ್ಪಡಿಸದ 
ವ್ಯಕ್ತಿ ; ಕಪಟಿ ; ಪ್ರೊಫೆಸರು ನನ್ನ ವಿಷಯದಲ್ಲಿ ಪೂರ್ಣ ಅಂತಃಕರಣ 
ಉಳ್ಳವರಾಗಿದ್ದರೂ, ಅದನ್ನು ಹೊರಗೆ ತೋರ್ಪಡಿಸುತ್ತಲೇ ಇರಲಿಲ್ಲ 
ಆ ಗುಳ್ಳಿನರಿ (ಹೊಸಕ್ಷಿ. ೮). ಈಗಿನ ಕಾಲದಲ್ಲಿ ರಾಜಕೀಯದ ತ 
ಗುಳ್ಳೆನರಿಗಳೇ ಹೆಚ್ಚು (ರೂಂ). [ಗುಳ್ಳೆ + ನರಿ/ತಮಿ. ಕುಳ್ಳನರಿ] 

ಗುಳ್ಳಿಮುತ್ತು (ನಾ). ಕೃತ್ರಿಮವಾದ ಮುತ್ತು , ಟೊಳ್ಳಾದ ಮುತ್ತು: 
(1. [ಗುಳ್ಳೈ, (ಆಗುರುಳಿ) + ಮುತ್ತ್ಯೂ] 

ಗುಳ್ಳಿರೋಗ (ನಾ). ಮೈವೋಲೆ ಗಡ್ಡೆ ಬರುವ ಒಂದಂ ರೋಗ; 
ಪ್ಲೇಗು; ಭರಮಪ್ಪನಾಯಕನ ಆಳಿಕೆಯಲ್ಲಿ ಕ್ರಿ. ಶ. ೧೭೦೩-೪ ರಲ್ಲಿ 
ಗುಳ್ಳೆರೋಗ ಪ್ರಾಪ್ತವಾಯಿತು (ಚಿತ್ರಪಾ. 6 ಉಪೋದ್ಯಾತ) ; ಸ್ವಭಾನು 
ಸಂ॥ ದಲ್ಲಿ ಗುಳ್ಳೆಳೋಗ ತಗಲಿ ಜನ ಲಯವಾದದ್ದು (ಜಿತ್ರಪಾ. ೫ 
ಅನುಬಂಧ ೨). [ಗುಳ್ಳಿ(ಎಗುರುಳಿ) + ರೋಗ] 

ಗುಳ್ಳೋರಿಗೆ « ಗುಳೂರಿಗೆ' ನೋ. 

ಗುಜ್‌ "ಕುಟ್ಟು? ನೋ. 

ಗುಜಿ್‌ಕಾಟ, ಗುರಿಕಾರ, ಗುರಿಗಾರ, ಗುರ್ಕಾರ (ನಾ). ೧.ಗುರಿ 
'ಹೊಡೆಯಂವುದರಲ್ಲಿ ನಿಪುಣ, ಈಡುಗಾರ. ೨. ಅರಮನೆ; 
ಗಡಿಪ್ರದೇಶ, ಮೊದಲಾದ ಕಡೆಗಳಲ್ಲಿ ಮೇಲ್ವಿಚಾರಣೆ ಮಾಡಲಂ 
ನಿಯುಕ್ತನಾದ ಉನ್ನತಾಧಿಕಾರಿ ; ಗ್ರಾಮಣಿ ; ಸುರಪತಿಮುಖ್ಯರೆಣ್ಣೆ 
ಸೆವಳರ್ಗಡಿಯೊಳ್ಳು ಅಿಕಾಜರೆಂಬವೋಲ" (ಅಪ್ರತಿ. ೭೦-೮); ದೊರೆರಾಯ 


ಗುಟ್‌ಗಾಣ್‌ 


ನರಸರಾಜೇಂದ್ರ ಸಾಕಿದ ಬಲು ಗುಜ್‌ಕಾಣ ಮನ್ನೆಯರುಗಳ ಪಿರಿದು 
ವಿಂಗಡಿಸುತಾಅೇಳು ಪೌಜುಗಳಿಂದರಿಬಲಾಂಬುಧಿಯನು ಮೊಗೆದ 
(ಕಂನವಿ. ೧೯-೯೯) ; ಪಿಂತಣ್ಣಾ ಗುಜೌಕಾಜರಾ ಪಡೆವಳರ್‌ ಬಂದಿರ್ದರೌ 
(ಜಿಳವಿ. ೫-೭೯). ಗುರಿಕಾರ; ೧. “ ಕೃತಹಸ್ತಃ, ಸುಪ್ರಯೋಗ ವಿಶಿಖಃ, 
ಕೃತಪುಂಖಃ - ೩ ಗುರಿಕಾರನ ಹೆಸರು” (ಸಿದ್ಧಾಂತಿ. 330). ೨. ಅರಮನೆ 
ವಳಬಾಗಿಲ ಗುರಿಕಾರ್ರು ಚಂನಪ್ಪನವರು . . . ಮಾಡ್ಸಿದ . . . ಸೇವೆ 
(ಎಳ. 111, ಮಂಡ್ಯ. ೯೫-೨; 1825) ; ಆ ಬೇಡರು ಪೂತಂಗನೆಂಬ ಗುರಿಕಾರ 
ಸಹ ಬಿಸಿಲಿಗಾರದೆ ನಾವಿರುವ ಎಲವದ ಮರದ ನೆಳಲ ಸೇರಿ ಬಳಲಿಕೆಯ 
ತೀರಿಸಿ ಕೊಂಡು (ವಡಕಾ. ೩); ಸೆಜ್ಜೆಯ ಗುರಿಕಾರನಿಗೆ ಮರ್ಯಾದೆ ಮಾಡಿದ್ದು 
ಗೆ. ೧೦೦೦ (ಜಿಟ್ಮಿಅ. ೩೬-೧೨); ವೆಂಕಟು ಗುರಿಕಾರನಾದರೂ ಶ್ರೀಮಂತನಲ್ಲ 
(ಜಾರುದಾ. ೩4) ; ಹಳ್ಳಿಗಳಲ್ಲಿ ಪಟೇಲರು ಇರುವ ಹಾಗೆ ಆ ಕಾಲದಲ್ಲಿ 
ಗ್ರಾಮಕ್ಕೊಬ್ಬ ಗುರಿಕಾರನಿದ್ದನು (ಕೋಟಜಿ. ೧) ; ಕುಡಿಯರ ಸಂಸಾರಕ್ಕೆ 
ಅವನೇ ಗುರಿಕಾರ (ಕಾಡಿಕೂ. ೧) ; ಮಾಧವ ಸೋಮಯಾಜಿ ಆ ಅಗ್ರಹಾರ 
ಗಳಿಗೆಲ್ಲ ಮೇಲಾಳು, ಅಲ್ಲವೆ ಗುರಿಕಾರನು (ನಾಡೋಜ. ೬೪); ಊರಿನ ಗುರಿ 
ಕಾರರು ಒಬ್ಬೊಬ್ಬರು ಬಂದಿರಲಿಲ್ಲ (ಮರಮ- ೩). ಗುರಿಗಾರ; ೧. “ಗುರಿ 
(ಯಿಟ್ಟು) ಹೊಡೆಯುವುದರಲ್ಲಿ ಕುಶಲನಾದವನು, ಅಭ್ಯಾಸ ಪಡೆದವನು 
(ಮುಖ್ಯವಾಗಿ ಬಂದೂಕು ಹೊಡೆಯುವುದರಲ್ಲಿ ಒಂದು ಗೊತ್ತಾದ 
ಸಾಮಧಣ್ಯಪಡೆದವನು); ಗುರಿಗಾರ” (೬೪೯೬6೫೩೫. ಇಂಕನಿ) ; ಹೊತ್ತಿರುವ 
ಕೋವಿಗಳ ಗುರಿಗಾರರೊಡವೆರೆದು . . . ಮುತ್ತಿದರ್‌ ಗೋರಿಬೇಂಟಿಗೆ 
ಕಾಡನೊತ್ತರದಿ (ಕಾಲೂರ.೪ 3-0೮೦). ೨. ಬಿಲ್ಲವರ ಮುಖ್ಯಸ್ಥನನ್ನು "ಗುರಿ 
ಗಾರ' (ಆur।kr) ನೆಂದು ಕರೆಯುವರು (ತುಳುನಾ. 333). ಗುರ್ಕಾರ; 
೨. ಹಿಂದಿನಕಾಲವಾದರೆ ತಮ್ಮ ಜಾತಿಯಲ್ಲಿ ಹೀಗೇನಾದರೂ ಆಗಿದ್ದರೆ, 
ನಾಲ್ಕಾರು ಮಾಗಣೆಯ ಗುರ್ಕಾರ ಕಟ್ಟುಹಾಕಿ ಬಹಿಷ್ಕಾರ ಹಾಕುತ್ತಿದ್ದ 
(ಹೊಸಕ್ಷಿ. 8೯) ; ಗುರ್ಕಾರರ ದಯೆಯಿಂದ ನನ್ನ ಹೆಣ್ಣಿನಮೇಲೆ ದಿಟ್ಟಿ 
ನಡುವ ಧಿಮಾಕು ಈ ಮಾಗಣೆಯಲ್ಲಿ ಯಾವ ಗಂಡೆದೆಗೆ ಇದೆ ಎಂಶೇನೆ 
(ಹೊಸಕ್ತಿ. ೫೦). [ ಗುಲ (ಕುಲಿ) + - ಕಾಲಿ] 

ಗುಅಗಾಣ್‌ (ಕ್ರಿ). ಗುರಿಯನ್ನೂ ಮುಟ್ಟು, ತಾಕು ; ಗುರಿಸಾಧಿಸಂ; 
ಕಾಮನೇಸು ಗುಜ್‌ಗಂಡುದು ತಂಡದೆ ನಿಂದ ನಂದನಂ ತಳೆದುವು . . . 
ಕರ್ಪಿನ ಬೆಳ್ಳಿನಂದಮಂ (ಗಿರಿಳ. ೭-೩೯). [ಗುಲ (ಆಕುಜರ್ಶಿ)- ಕಾಣ್‌] 

ಗುಜ್‌ಪಾಳೆ (ನಂ). ಒಬ್ಬಾತನ ಹೆಸರಂ: ಎಟ್‌ಗಲ್ನ ಮಹಾಮಾತ್ಯಂ ೫ 
ಟ್‌ದಂ ನತ ಗಂಗಮಹಿಗೆ ಸಫಳಮತೆಯಿಂ ಗುಜ್‌ಪಾಳನ್‌ (ಎಕ. 11, 
೦೫೦-೮ ; ಸು. 950). [?] 

ಗುಜಿಿಮಾಡಿಸು (ಕ್ರಿ). ಗಂರಿಯಾಗಂವಂತೆ ಮಾಡಂ ; ಈಡಾಗುವಂತೆ 
ಮಾಡಂ; ಆರ್ಗೆ ಸತಿ ನೀಂ ಪೆಸರೇಂ ನಿನಗಿಂತು ತೋರ್ಪ ಜವ್ವನ 
ದೊಳಗೀ ತಪಕ್ಕೆ ಗುಲ್‌ಮಾಡಿಸಿದುಬ್ಬೆಗಮಾವುದು (ಕಾದಂಪೂ. ೬೮೫). 

[ ಗುಜಿಮಾಡು + - ಇಸ್ಕು] 

ಗುಟ್‌ಮಾಡು, ಗಂರಿಮಾಡು (ಕ್ರಿ). ಗುರಿಯನ್ನಾಗಿ ಮಾಡು; ಈಡು 
ಮಾಡಂ ; ನವಯೌವನೆ ಮರುಳಾದೆ ಈತಂಗೆ ಗುಅಮಾಡಿದವೆ ನಿನ್ನ 
ಮನುಮತಂಗೆ (ಕಾದಂಪೂ. 96೨) ; ಹಾಹಾ ಎಲೆ ಅಯ್ಯ . . . ಕೋಪದ 
ಕಾಡುಗಿಚ್ಚಿಗೆ ಅಡವಿಯ ಗುಜ್‌ಮಾಡದಿರಿ (ಸಿದ್ಧವ. ಕ. ೦೮-೩೩) ; 
ನಿಜಪತಿ . . . ಅಂಗಜನಸಮಾಸ್ತ್ರಸಂತತಿಗೆ ತತ್ಸ ತಿ ಯಂ ಗುಟ್‌ಮಾಡಿ 
ಕಾಡಿದಂ (ದಶಕು. ೧೨-೧೩೬) ; ಜಲಧಿಯಲಿ ಜಂಗುಳಿಸಿ ಕುಧರಕೆ ಕುಲಿಶ 
ಭೀತಿಯ ಬೀಟ್‌ ಕಣೆ ಬಳಿಸಲಿಸಿ ಹರಿದಾಡಿದುವು ಸುಭಟರ ಗೋಣ 
ಗುಳ್‌ಮಾಡಿ (ಕುವ್ಮಾಭೀ. ೪-೦೧). ಗುರಿಮಾಡು : ಅದರಲ್ಲಿನ ಚರಿತ್ರಾಂಶ 


೨೫೭೭ 


ಗುಜ್‌ಯೊಡ್ಡು 


ಗುಜ್‌ಮಾಡಿಕೊಳ್‌ಎಉದ್ದೇಳಿಸಂ ;, ಬಯಸಂ ; ದೆಸೆಗಳ ಮೇರೆಯಂ 
ನಿಸಿ ಪೋಪುದುಮಾಭರಣ ಪ್ರಸೂನ ಸದ್ವಸನ ವಿಲೇಪನಾದಿಗಳೊಳೆಂ 
ಕೆಲವಂ ಗುಜ್‌ಮಾಡಿಕೊಂಡು ಸೇವಿಸುವುದುಂ (ಆದಿಪು. ೬-೮). 
[ಗುಜ (ಕುಲಿ) + ಮಾಡು] 


5] ಗುಚಿಮಾನಿಸ " ಗುಣ್‌ವಾನಿಸ' ನೋ. 


ಶ್‌ 
ಐ 


20 


26 


ವನ್ನು ಸೂಕ್ಷ್ಮವಿಮರ್ಶೆಗೆ ಗುರಿಮಾಡಬಾರದೆಂದು ಓದುವ ಮಹನೀಯರಲ್ಲಿ | 46 


ವಿನಂತಿ (ಜಿಂಗಾಳ್ಕ. ೩ ಮುನ್ನುಡಿ). 


ಗುಜ*ಯಾಗು, ಗುರಿಯಾಗು (ಕ್ರಿ). ಈಡಾಗು ; ಪಕ್ಕಾಗು, ಪಾತ 
ವಾಗು ; ಲಕ್ಷ್ಯವಾಗು : ಮನ್ಮಥಕ್ರೀಡೆಗೆ ನೋಡೆ ನಾಡೆ ಗುಅಿಯಪ್ಪುವು 
ದಂಪತಿ ಭೋಗಭೂವಿಂಯೊಳ್‌ (ಆದಿಪು. ೫-೪೦); ವೀರಸುತಜನನಿಗೀ 
ಗಾಂಧಾರಿಗೆ ದುಃಖಶತಜನನಿವೆಸರಾಯ್ತೀಗಳ* ಕೌರವಪತಿ ದುಃಖಮಹಾ 
ಭಾರಮನಾಂತಾಯಸಕ್ಕೆ ಗುಜಿಯಾದುದಟ್‌ಂ (ಗದಾಯು. ೪-೫); ರಣಮಹಿ 
ಭಯಾನಕರಸಕೆ ಗುಜಸಿಯಾಯ್ತು (ಕುವ್ಕಾಭೀ. 5-06) ; ಪಾಪ ಕರ್ಮಕ್ಕೆ 
ನಾ ಗುಜಟ್‌ಯಾದೆ ಸ್ವಾಮಿ (ಪುರಂದ. ೦-೧೭೭-೯). ಗುರಿಯಾಗು ; ಸೂರ್ಯ 
ನಷ್ಟು, ಮಾನವನ ಮನಸ್ಸನ್ನಾಕರ್ಷಿಸಿ ಲೋಕಶ್ಲಾಘನೆಗೆ ಗುರಿಯಾದುದು 
ಬೇರೊಂದಿಲ್ಲ (ಜ್ಕೋತಿರ್ನಿ. ೮೦). 
[ ಗುಲ್‌ (-ಆಕುಣ್ಯಿ) + ಆಗ್ಳು) 
ಗುಜಿಯಾಳ್‌, ಗುಟ್‌ಯಾಳು (ನಾ). ೧. ಎ ಗುಜ್‌ಕಾಟ ೨ ; ಪೊಸದೊರೆ 
ಯಾಳ್ಗೆ ಳೆಂತರಮನಿನ್ನಟ್‌ಯಂ ಗೂಜಯಾಳ್ಗೆ ಳೀತನೊಂದೆಸಕಮನಿಂತಿ 
ದೆಂದು ತಿಳಿಯೆರ್‌ (ಚಿಳವಿ. 3-೦೯). ಗುಟಿ೨ಿಯಾಳು: ೨. (ಚಂಡಿನಿಂದ 
ಗಂರಿಯಿಟ್ಟು ಹೊಡೆಯುಂವ) ಒಂದು ಬಗೆಯ ಮಕ್ಕಳಾಟ; ಬಾಲಕರು 
ನೂಟಾಟಿ ಮೆಆ್‌ದರು . : . ಆಳಿನೇಟಾಕೆ ಹಿಡಿಗವಡೆ ಗುಲಿಯಾಳು 
ಚೆಂಡಿನ ಹೊಣಕೆ ಚಿಣಿಕೋಲಾಳುಗೊತ್ತಿನದಂಡೆಯೆನೆ ನಾನಾವಿನೋದದಲಿ 
(ಕುವ್ಮಾಆ. ೬-೧). [ಗುಜ ( ಆಕುಲ್ಯಿ) + ಆ೪%7] 
ಗುಜಿಸಿಯಾಳು " ಗುಟ್‌ಯಾಳ್‌' ನೋ. 
ಗುಜ್‌ಯಿಕ್ಕು (ಕ್ರಿ). ಗುರಿಯಿಡಂ; ಈಡಿಕ್ಕು : ಅರೆಜೀವವಡೆದ ಪೆಣನಂ 
ಕೊರಳಂ ಕೊಯ್ಕೊಯ್ದು ಶಿರವನೊಟ್ಟುತದಜ್‌೦ ಗು[ ಪಾಕಾಂ. ಸು] 
ಆಯಿಕ್ಕಿ ಲಗ್ಗೆ ಚೆಂಡಂ ತರುಣ ಮರುಳ್ತಂಡವಾಡುತಿರ್ದುವವೆತ್ತಂ 
(ಬೀಳವಂ. ೧-೮೪). [ಗುಜ (ಎಕುಟ್ಕಾ) + ಇಕ್ಕು) 
ಗುಜ್‌ಯೆಸು (ಕ್ರಿ). ಗುರಿಯಿಟ್ಟು ಹೊಡೆ: ಭೀಷ್ಮರಂ ಶರಶಯ್ಯಾಗತರಂ 
ಕಲಿತ್ತು ಗುಜ್‌ಯೆಚ್ಚಾ ಪೊಚ್ಚಜಂ . . . ಪಾಂಡುಪುತ್ರರೆ ಬಲ್ಲರ್‌ 
(ಗದಾಯು. &-೩೩). [ಗುಲ್‌ (<ಕುಟ್ಸ್‌) + ಎಸ್ಕು) 
ಗುಟ್‌ಯೆಸೆ (ನಾ). ಗುರಿಯನ್ನೂ ಲಕ್ಷಿಸಿ ಮಾಡಿದ (ಬಾಣ, 
ಮೊದಲಾದುವುಗಳ) ಎಸೆತ... ಹೊಡೆತ; ಈಡೆಸೆತ; ಧಾನುಷ್ಯ 
ನೊಂದು ಗುಜ್‌ಯೆಸೆ ತಪ್ಪಿದೊಡೆ ಶರಕೆ ಹೀನಮೋ ಎಚ್ಚಂಗೆ ಹಿ:ನಮೋ 
(ಪದ್ಮರಾ. ೦-೩). [ಗುಲ್‌ (ಕುಟ್ಟ) + ಎಸ್ಕೆ] 
ಗುಟಯೇಸು (ನಾ). ಗುರಿಯಿಟ್ಟು ಹೊಡೆಯುವಿಕೆ ; ಗುರಿಯನ್ನು 
ನೋಡಿ ಬಾಣ ಬಿಡುವುದಂ ; ಮಾಲೆವೂವಂ ನೆಗಪಿ ಸೊಗಯಿಕುಂ 
ನೀಅರೊಳ್‌ ಪುಪ್ಪಚಾಪಂ ಗುಜ್‌ಯೇಸಂ ತೋಜಲಂಬಂ ಪೊದೆಗೆದಟ್‌ದ 
ವೋಲ್‌ ಪುಷ್ಪಲಾವೀಕದಂಬಂ (ಪಂರಾಮಾ. ೦-೦೨೦). 
[ ಗುಲ್‌ (ಎಕುಲ್ಟಾ) + ಏಸ್ಟು) 
ಗುಜ್‌ಯೇಆ್‌ಸು (ಕ್ರಿ). ಗಂರಿಯಿಡಂ ; ಲಕ್ಷ್ಯಕ್ಕೆ ಸರಿಯಾಗಿ ಹಿಡಿ ; 
ಚೋರಕಂಡಿಗಳಂಬುಕಂಡಿಗಳೊಳು ಗುಟ್‌ಯೇಲಾಸಿ ಮೆಚ ಕೈಗೋವಿ 
(ಕಂನವಿ. ೧೧-೧೩೭). [ಗುಜ (ಆಕುಖ್ಯ್ಯಿ) + ಏಲ್‌ಸು] 
ಗುಜ್‌ಯೊಡ್ಡು (ಕ್ರಿ). ಗುರಿಯನ್ನು ಒಡ್ಡು , ಲಕ್ಷವನ್ನು ಒದಗಿಸು; 
ಎನಗಿತ್ತಪುದೋ ವಸಂತಕಂ ಮನಸಿಜಮಾರ್ಗಣಕ್ಕೆ ಗುಜ್‌ಯೊಡ್ಡಿ ದನೆಂಬ 
ಮನಃಪ್ರವೃತ್ತಿಯಂ (ಶಾಂತಿಪು. 6-೮೦). 
[ ಗುಖಿ(ಆಕುಲ್ಯಿ) * ಒಡ್ಡ, 


ಗುಜ್‌ವಡೆ 


ಗುಅ್‌ವಡೆ (ಕ್ರಿ). ಉದ್ದಿಷ್ಟ ಸ್ಥಾನವನ್ನು ಸೇರು, ಗುರಿಯನ್ನು 
ಮುಟ್ಟಿ ; ಬದಲಿಸಿ ಬರೆದಿಡು ಲಿಪಿಯಂ ತೊದಳಿಲ್ಲದ ಸುಗತಿಯೆಡೆಗೆ 
ಗತಿ ಗುಜ್‌ವಡೆಯಲ್‌ (ವಸ್ಮವಂ. ೦೩-೦೦೬). 

[ಗುಲ್‌ (-ಆಕುಲ್ಯ್‌) + ಪಡೆ, ] 

ಗುಜಿಸವಾನಿಸ, ಗುಲ್‌ಮಾನಿಸ (ನಾ). ೧. ಗುರಿಯನ್ನೂ ಸಾಧಿಸಲು 
ಬಂದ ವಂನುಷ್ಯ ; ರಾಜನ ಕಡೆಯ ಅಧಿಕಾರಿ; ರಾಯಭಾರಿ; 
ಬಂದ ಗುಟ್‌ವಾನಿಸನಂ ಬಂದಂತೆ ಕಳುಪಲೊಡಂ (ಜಕವಂ. ೦೭೨-೧೪). 
ಗುಟ್‌ಮಾನಿಸ: ವಿ. ಮುಖಂಡ ; ಅಧಿಕಾರಿ; ಗುರಿಕಾರ: ಚೆನ್ನ 
ಬಸವಂಗೆ ತನ್ನಾನೆ ಮುಲಾ್‌ದೆದ್‌೧ಡನೆ ಪಲವುಮಾನೆ ಕುದುರೆಗಳುಂ 
ಗುಖಿಮಾನಿಸರುಂ ಪಟಯಿಗೆ ಮುಂತಾದ ಬಿರುದುಗಳುಂ ಮಹಿಶೂರವರ 
ಬಸಮಾದುದು (ಅಪ್ರತಿ. ೮6-01). 

[ ಗುಜ್‌ (ಆಕುಚ್ಯ್‌) 4 ಮಾನಿಸ (< ಮಾನಸ) ] 

ಗುಜು, ಗುರು, (ನಾ). ಒಂದಂ ಬಗೆಯ ಅನುಕರಣಧ್ವನಿ. 

" ಗುಜುಗುಟ್ಟು ' ಪರಾ. ಗುರ್ಮು. " ಗುರುಗುಟ್ಟು ' ಪರಾ. 
ಗುಜುಗುಜು, ಗುರುಗುರು(ದ್ವಿರಂಕ್ತಿ): ಧುಳುಧುಳಂ ದೊಪ್ಪೆಂಬ ಗುಜು 

ಗುಜಂ ಧಳಧಳಂ ಜೋಅಕಿಂಬುದಅದಜ ದೊಳದೊಳೆಂಬೀ ಧ್ವನಿಗಳವನಿಗೆ 
ಭಯವನೀವುತಿರೆ (ಸನಂ. 6-04). ೨. ಸಂಕಟವಾದಾಗ ಗಂಟಲಿನಿಂದ 
ಹೊರಡುವ ಒಂದು ವಿಧವಾದ ಧ್ವನಿ; ಗಾಳಿಬೀಸಿದರು, ನಿಟ್ಟುಸಿರಿ 
ನೊಡನೆ ಗುರುಗುರು ಸದ್ದಾಗುತ್ತಿತ್ತು *(ಕಾಲೂರೆ. ೦೭ ಕಥಾಸಾರ). 

ಗುಟುಕ (ನಾ). ಸವಾರ (?) : ಸತ್ತನಧಿಕಂ ಪಂಪಯ್ಯನುದ್ಧಾಮ ಸದ್‌ 
ಗುಜುಕಂ ವಾಜಿಕುಳೋ[ದಯಂ] ಬುಧನುತಂ [ಕೊ]ಣ್ನಿಲ್ಲ 
ಗೋತ್ರೋನ್ನೆತಂ (ಸೌಇಇ. ೩1-1, ೩೬-೨೦; 942); ಕಂಬಗೂಳಿ 
ಕುದುರೆ ಗುಟುಕಮ್‌ ಅಳರೆ ಬೊಂಮನು ರಣದೊಳು ಪಲಬರಂ ಕೊಂದು 
೬ ಸುರಲೋಕಪ್ರಾಪ್ತನಾದ (ಎಕ. ೪111, ಸೊರಬ. ೫8೦೨-೧೨ ; 1204). 

[?] 

ಗುಜುಕಿಡು, ಗರುಕಿಡು (ಕ್ರಿ). ೧. ಗುರುಕೆಹಾಕು ; ಗೊರಕೆಹೊಡೆ : 
ಉಸುರ ಸಂಚದ ನಾಡಿಯವಗಾಹಿಸಲು ಕೊರೆದರು ಗುಜುಕಿಡುತ ತಲೆ 
ಮುಸುಕಿನಲಿ (ಕುವ್ಯಾವಿ. 6-6೨).ಗುರುಕಿಡು; ೨. ಗುರಂಕ್‌ ಎಂದು 
ಶಬ್ದಮಾಡು ; ಗರ್ಜಿಸು : ವರಾಹಕ್ಕೆ ಬೆಂಬತ್ತಿ ಪೋಗುತಿರಲದು 
ತಿರುಗಿ ಗುರುಕಿಡುತೆ ಮೇಲಾಯ್ತು ಬರುತಿರಲು (ನವಮೋ. ೦೬-೨೩) ; 
ವರಭಲ್ಲುಕಂ ವ್ಯಾಘ್ರ ಸಿಂಹ ಮದಗಜವ್ರಜಂ ಗುರುಕಿಡುವ ಕಾಡ ಸೂಕರ 
ಕೋಣ ಮಹಿಷಿ (ನವಮೋ. ೮6-00). ([ಗುಜುಕು ಇಡ್ಕು) 

ಗುಟುಕು, ಗುರಕ್ಕೆ, ಗುರುಕ್ಕು, ಗುರುಕೆ, ಗೊರಕು, ಗೊರಕ್ಕೆ, 
ಗೊರಿಕೆ (ನಾ). ೧. ನಿದ್ರಿಸುವಾಗ ಕೆಲವರ ಮೂಗಿನಿಂದ ಮತ್ತು 
ಗಂಟಲಿನಿಂದ ಹೊರಡುವ ಗುರ್‌ ಎಂಬ ಶಬ್ದ; ಕನವರವಿ 
ಲ್ಲೊಂದು ಗುಟುಕಿಲ್ಲ ಮೇಲೊಂದು ತೊನೆದಾಟವಿಲ್ಲದೊಪ್ಪಿದರು 
(ರಕ. ೧೩-೦೦೬). ಗುರಕ್ಕೆ ; ೧. ಗುರಕೆ ಶಬ್ದ ಕೇಳುತ್ತಿದೆ. ಆಗಲೇ 
ಅವನಿಗೆ ನಿದ್ರೆ ಬಂದುಬಿಟ್ಟಿದೆ (ಡೂ). ಗುರುಕ್ಕು ; ೨. ಗುರುಕ್‌ ಎಂದು 
ಶಬ್ದಮಾಡುವಿಕೆ, ಗರ್ಜಿಸುವಿಕೆ. ಗುರುಕಿಡು' ರಾ. ಗುರುಕೆ; 
೧. ಅವನ ಗುರುಕೆಯಿಂದ ನನಗೆ ಎಚ್ಚರವಾಯಿತು (ರೂಡ). ಗೊರಕು ; 
೩. ಗಂಟಲು, ಒಡೆದು ಮಾತಿನಲ್ಲಿ ಉಂಟಾಗುವ ಒಂದು ಬಗೆಯ 
ಒರಟುಧ್ವನಿ (2): ನಿದ್ರಾಭಂಗ, ಗಂಟಲಲ್ಲಿ ಗೊರಕು 
ಗಂಟಲನೋವು ಇವಿಷ್ಟೂ ಉಂಟಾಗಿರುವುದೇ ಸನ್ನಿಪಾತಜ್ವರಲಕ್ಷಣ 
ವೆಂದರಿವುದೆ (ಸಕವೈ. ೯೭). ಗೊರಕ್ಕೆ ; ೧. “ ನಿದ್ದೆಯದೇ? ” ನನಗೆ 
ಸೋಜಿಗವೆನಿಸಿತು “ ಅಂದ್ರ ಗೊರಕೆಯದು” ಎರು ಶಾಂತನಾಗಿ 
ಉತ್ತರಿಸಿದನು (ಜಂದುಟಿ. 68); ಇಕ್ಕಯ್‌ಕರಗಸ ಎಳೆದಾಡಿದಂತೆ ಬರುವ 


೨೫೭೮ 


36 


20 


25 


85 


ಗುಟುಗೂಟ್‌ಸು 


ಗೊರಕೆಯೊಂದನ್ನು ಬಿಟ್ಟರೆ ಅವರ ನಿದ್ದೆ ಎಷ್ಟು ಪ್ರಶಾಂತ! (ನಡೆದಾ. 11, 
30೬0). ಗೊರಿಕೆ; ೧. ಬಾಟ್ಲೋ . . . ತನ್ನ ಸ್ಥಳಕ್ಕೆ ಹೋಗಿ ಮಲಗಿ 
ಕೊಂಡು ಗೊರಿಕೆ ಹೊಡೆಯತೊಡಗಿದ (ಕುರಿಹಿಂ. ೧೧೯). "ಕೊರೈ' ಪರಾ. 
ಗುಜುಗುಜುಕು(ದ್ವಿರಂಕ್ತಿ) :ದೂಟುಂ ದೂರ್ಕುಂ ದುಷ್ಟುಂ ನೊಟುಂಟು 

ಕುರೂಪು ಕುತ್ಸು ಮುದು ಗುಚುಗುಜುಕುಂ (ಮದತಿ. ೦೦-೫): 
[ದೇ॥ ತಮಿ, ಕೊಲುಕ್ಕೆ ; ತುಳು, ಗುರುಕು, ಗುರ್ಕು; ತೆಲು, ಗುಜಕ] 

ಗುಜುಗುಟ್ಟು, ಗುರುಗಂಟ್ಬ (ಕ್ರಿ). ೧. (ಗಂಟಲಲ್ಲಿ) ಗೊರಗೊರ 
ಸದ್ಧಾಗು; ಕೊನೆಗಾಲ ಸನ್ನಿಹಿತವಾಗು ; ಕೊರಳೊಳು ಗುಜುಗುಟ್ಟು 
ವಾಗ :ನರಹರಿಯ ಸ್ಮರಣೆ ನಿನಗನುಗೊಡದೆಲೆ ಮನ (ಪುಕಂದ. 
೧-093-3). ಗುರುಗುಟ್ಟು: ೨. ಸಿಡುಕಿ ಮಾತನಾಡು ; “ ನೀವಿದನ್ನು 
ನಂಬುಶ್ತೀರಾ?” ಎಂದು ದಳಪತಿ ಗುರುಗುಟ್ಟಿ, ಒಂದು ಗಳಿಗೆ ತೆಪ್ಪಗಿದ್ದನು 
(ಪುನರು. ೩೩೫); “ ನಾವ್ಯಾರು ಗೊತ್ತೊ? " ಎಂದು ರಾಜಂ ಗುರುಗುಟ್ಟಿದ 
(ಸ್ಥಾಮಿಸ್ನೇ. ೯೪); ವಿಚಾರಗಳು ರಾಜಒಡೆಯನ ತಲೆಯಲ್ಲಿ ಸರ್ವದಾ 
ಗುರುಗುಟ್ಟುತ್ತಿದ್ದವು (ಶ್ರೀರಾಯ. ೯೬). 

ಗುಜುಗುಜುಗುಟ್ಟು (ದ್ವಿರುಕ್ತಿ); ಅತಿ ನೋವುಂಡು ಕೂಡೆ ಗುಜು 
ಗುಜುಗುಟ್ಟಿ . . - ಕರ್ಮಗತಿಗಳ ನೆಯ್ದು ವಂ (ವೀಕ್ಕಿಪು. ೪-೨೫-೨೩). 
[ಗಂಟು + ಕುಟ್ಟು] 

ಗುಜುಗುಮ್ಮಗೆ (ಅ). ಸುಮ್ಮನೆ; ನಿಷ್ಕ್ರಿಯವಾಗಿ; ಏನನ್ನೂ 
ಮಾಡದೆ ; ಪುಗುಗುಂ ಗುಜುಗುಮ್ಮಗೆ ಬಿನ್ನಗೆ ಬಿನ್ನನೆಯೆನಲೊಡಂ 
ಕ್ರಿಯಾಶೂನ್ಯಾರ್ಥಂ (ಕಮದ. ೩೦೨). [ ಗುಚುಗುಮ್ಮ್ಮ್ಯ + - ಅಗ್ಮೆ ] 

ಗುಜುಗುಮ್ಮನೆ, ಗುರುಗುಮ್ಮನೆ (ಅ). ಎ ಗುಟುಗುಮ್ಮಗೆ : ಕೆಮ್ಮನೆ 
ಪಾಟ್ಮನೆಯೊಳ್‌ ಗುಜುಗುಮ್ಮನೆ ಸುಬ್‌ದಿರದೆ ಪೋಪಮಜಿತನ ಬಟ್‌ಯಂ 
(ಅಜಿಪು. ೬-೦೨೩) ; ನೋವುಂ ಸಾವುಮಡಸಿದಾಗಳ್‌ ನೆರೆದು ಗುಜುಗುಮ್ಮನೆ 
ನೋಡುತಿರ್ಪ ನಂಟರುಮಂ . . . ನಂಬಿ (ಧಮಾ ೯ಮ್ಮ. ೯-3೩); 
ದೆವ್ವಮಾಳ್ಗಂತಿರೆ ಗುಣುಗುಮ್ಮನೆ ಬೆಕ್ಕ ಸಮಾಗಿರ್ಪರೆ (ರಾಮಾರ್ವ. ೬೦-೧೨)- 
ಗುರುಗುಮ್ಮನೆ ; ಅವನು ಹುಬ್ಬುಗಂಟಿಕ್ಕಿ, ಗುರುಗುಮ್ಮನೆ ಆಲೋಚನಾ 
ಭಾರದಿಂದ ತನ್ನ ಮನೆಗೆ ನಡೆತಂದು . . . ಕೊಂಬುಕಹಳೆಯವರನ್ನು 
ಕರೆಯಿಸಿಕೊಂಡನು (ಮಡಸ. 8೪). [ ಗುಚುಗುಮ್ಮ್ಮ್ಯು + - ಅನೆ] 

ಗುಜುಗುಮ್ಮೆನ್‌ (ಕ್ರಿ). ಮೌನವಾಗಿರು; ಯಾವ ಕೆಲಸವನ್ನೂ 
ಮಾಡದಿರು : ಮಿಂದುಂಡು ಕುಡಿದು ಮಗುಲ್ಡುಂ ಬಂದಿರ್ಪೊಡಮಿರ್ಪ 
ಮಿನಿತುಮಿಲ್ಲದೆ ಗುಜುಗುವೆ್ಮಂದು ಪಸಿದಿರ್ದು ಬೆದಬೆದ ಬೆಂದಿನಿಬರ್‌ 
ಕಟ್ಟಿಕೊಳ್ಳ ಕಣಿಯೇಂ ಪೇಟ್‌ಂ (ಆದಿಪು.೯-೯೦). 

[ ಗುಜುಗುಮ್ಮ್ಯು + ಎನ್‌) 

ಗುಟುಗುಟ್‌ಸು, ಗುರುಗುರಿಸು (ಕ್ರಿ). ೧. ಗೊರಕೆಹೊಡೆ : ತೋಳುಗಳ 
ತಲೆಯೊಳಾನಿಸಿ ಗುಟುಗುಜ್‌ಸಿ ರಥದೊಳಗೆ ಸಾರಧಿವೆರಸಿ ನಿದ್ರಾಕುಲರು 
ಜೊಮ್ಮಿನ ಮೇಲೆ ಮೈಮಟ್‌ದಿರ್ದರತಿರಥರು (ಕುಫ್ಯಾವಿ. ೮-೮೫). 
೨. ಕೋಪದಿಂದ ಆಕ್ಷೇಪಿಸು; ಗೊಣಗು; ಗಂರುಗುಟ್ಟು: 
ದ್ರೋಹರಂತೆ ಗುಜುಗುಜುಗೊಳ್ಳದೆ ಪೆರ್ಗಣದಂತೆ [ಪೊಸ ಯಷಿಗೆ) 
ಗುಟುಗುಟೌಸದೆ (ಧರ್ಮಾಮೃ. ೫-೯೯). ಹಿ. ಗಂಟಲಿನಲ್ಲಿ ಗುರುಗುರು 
ಎಂಬ ಶಬ್ದಮಾಡು ; ಗೊರಗುಟ್ಟು ; ಸದನವೀ ಭೂಮಿ ಯಾರಿಗೆ 
ಪೋಪುದೋಯೆನುತ್ತೊ ದಣುತ್ತ ಗುಟುಗುಟ್‌ಸಿ ಕಂಠಗತವಾಗುತಂ 
ಬೆದಜುತ ಪ್ರಾಣವಂ ಬಿಡುತಿರ್ಪುದಲುಪುವನ ಚರಣಾಂಬುಜಕ್ಕೆ ಶರಣು 
(ಲಶಿಚಿಂ. 8೯-೭೦) ; ಉಜಲ ಹತ್ತಿಸಿ ಸೆಳೆಯೆ ಗೋಣಲಿ ಗುಜುಗುಜ್‌ಸಲಸು 
ಜಾಟ್‌ದುದು (ಕುವ್ಮಾಗ. ೯-೩೨). ಗುರುಗುರಿಸು ; ೨. ಎಂಟು ಪಾವಲಿ 
ಕೊಡುವುದಕ್ಕೆ ನೀವು ಗುರುಗುರಿಸುತ್ತೀರಿ (ಜಾರುದಾ. ೨೨೭). ೩, ಗುರು 
ಗುರಿಸುವ ಜೀವದೊಡಲೊಳು ದುರುದುರಿಸುತಿಹ ರಕುತಮಯದೀ 


ಗುಜುಗೆ 


ಮೆರೆದುದೈ ರಣಭೂವಮಿ (ದೇವಿಪು. ೩-೧೪); ತಡೆಯದಿಹ ನಿಟ್ಟುಸಿರ್‌ 
ಗುರಂಗುರಿಸುತಿಹುದು (ಕಾಲೂರ. ೧೭೨-೩೮೬). [ಆಗುಚಿು + - ಇಸ್ಕು] 
ಗುಜುಗೆ (ನಾ). ಶ್ರೇಷ್ಠಳಾದವಳು ; ಹಿರಿಯಳು : ಅಂತು ಮೆಜ್‌ದು 
ಕೂಸಂ ನೆಜ್‌ಯೆ ಕೆಯ್ಸೆಯ್ಸಿಮೆಂದು: ಮುನ್ನ [0] ಕೆಯ್ದೆ [ಯ್ಲುತಿರ್ದ] 
ತಣಿದ ಗುಜುಗೆಯರಪ್ಪಂತಃಪುರ ಪುರಂಧ್ರಿಯರಂ ಕರೆದು ಪೇಟ್ವುದುಂ 
(ಪಂಶಭಾ. ೩-೪೪ ವ). "ಗರುವೆ'. ಪರಾ. 

[ ಆಪ್ರಾ, ಗರುಈ, ಗುರುಈ, ಗುರುಗೀ. / ಸಂ. ಗುರ್ವೀ) 
ಗುಜುತು, ಗುತ್ತ, ಗುರುತು (ನಾ). ೧. ಕಂರುಹು; ಲಕ್ಷಣ; 
ವಿಶಿಷ್ಟಚಿಹ್ನೆ. ೨. ಪರಿಚಯ ; ಮಾಹಿತಿ. ೩. ಹೆಸರಂವಾಸಿ ; 
ಪ್ರಸಿದ್ಧಿ : ಗುಜುತಿನ ಹೊಂತಕಾಟ್‌ಗಳೊಳೊರ್ವನನೊಪ್ಪಚಿ ತಾಣ 
ವಿಕ್ಕುವಂ (ಚಕವಿ. ೪.೦೪೦). ೪. ಕೊಡಬೇಕಾದ ಬಾಬತ್ತೂ (?); 
ಗುಜುತುಗಳಿಗೀ ಊರಲು ಒಕ್ಕಲು ಓಡಿಹೋದಡೆ ಆವೂರೂ ಆ 
ಗಉಡನೂ ಆ ಒಕ್ಕಲನಾಳ್ವೊನು ತೆಣುವನೂ (ಸಾಇಇ. 72-11, ೪೩೩-೫೩೮ ; 
1407). ಗುತ್ತು; ೧. ಸೋತವರು ವಹಿಸುವರು ತತ್ನಂಕೇತದಲ್ಲಿಗೆ 
ಗೆದ್ದವರನಂತಾತಗಳು ಭಾಂಡೀರಕಾಖ್ಯವಟಪ್ರದೇಶದಲಿ .ಓತು ಗುತ್ತನು 
(ನಿಭಾಗ. ೧೦-೧೮-೨೪). ವಿ. ಲಕ್ಷ್ಯವಿಲ್ಲದೆ ತೊಡಚುವರೆ ನಿರ್ಲಕ್ಷ್ಯ ಶರವೇ 
ನೀನುಪಾರ್ಜಿಸಿದಕ್ಷಯವಲೇ ಪಾರ್ಥ ಗಣನೆಯ ಗುತ್ತಿನಂಬುಗಳಿ 
(ಕುವ್ಶಾಅ. ೦೩-೦೦): ಲೆತ್ತ ಪಗಡೆಯನಾಡಿ ಚಿತ್ತವನೊಲಿಸಲು ಮತ್ತೆ 
ಒಡ್ಡಿದೆ ಬಲಿಯೇನ ಕೋ! ಕಾಕಾಳಿ ಹೆಣ್ಣಿನ ಗುತ್ತು ತಿಳಿಯದ 
(ಕನ್ನಜಾ. 48೧). ಗುರುತು; ೧. ಮನೆಯ ಮುಂದೆ ತೆಂಗಿನ 
ಮರ ಇರುವುದೇ ಅವರ ಮನೆಯ. ಗುರುತು (ರೂಡಿ). ೨. “ಯಾವ 
ಗುರುತೂ ಸಿಗಲಿಲ್ಲಾ” ಅವರು ಕೇಳಿದರು (ದೇವಸಾ. ೨೫); ಗುರುತಿರ 
ಬಹುದು ಎನ್ನಿಸುವುದು (ಆರ್ಯಕ. ೨); ಗುರುತಂತೂ ಮೊದಲಿಂದಲೂ 
ಇದ್ದೇ ಇತ್ತು (ಜಿಟ್ಮಹೊ. ೧೫); ಗುರುತು ಕಂಡ ಕಳ್ಳ ಜೀವ ಸಹಿತ ಬಿಡ 
(ಗಾದೆ. ೫. ಒಪ್ಪ ; ಹಸ್ತಾಕ್ಷರ ; ಒಪ್ಪಿಗೆಯ ಮುದ್ರೆ; ರುಜಂ : 
ಹಣ ಪಡೆದುದಕ್ಕೆ ಗುರುತು ಹಾಕಿ ಕೊಟ್ಟಿದ್ದಾರೆ (ಕ). " ಕುಟ್‌ಪು?, 


೨೫೭೯ 


ಹ 
ಐ 


೩೦ 


ಗುಟುಮ್ಮ ನೆ 


ಕುದಂರೆಗಳ ಪಕ್ಷರಕ್ಷೆ ; ಹಕ್ಕರಿಕೆ ; “ಗುಟಿಂ (ಗಟಿಂ) ಆನೆ ಕುದುರೆಗಳ 
ಪಕ್ಕಟ್‌ಕೆ” (ಕಮದ. ಪರಿ. ೧); “ ಗುಟವಾನೆಯ ಹಕ್ಕರಿಕೆಯು ” (ಕವಿಕಂ. 
೧೨೭); ಉಚ್ಚೈಃಕೇತನಂಗಳೊಳ್‌ ತೊಳಪ ಗುಟಮಿಂಬಾಗೆ ಕಣ್ಣೊಂಡು 
ದೆತ್ತಂ . . . ದಂತಿಸೈನ್ಶಂ (ಜಗವಿ. ೭-೬೦); ಮದಗಂಧಕ್ಕೆ ಪರಸ್ಪರಂ 
ಮಸಗಿ ಕೋಪಾಟೋಪದಿಂ ತಳ್ತು ತಾಗಿದ ದಂತಂಗಳ ಕಿಚ್ಚು ಪತ್ತಿ 
ಗುಟಿಮಂ[ಪಾಉಾಂ. ತಗುಳ್ವ]ದಳ್ಳೆಂಬಿನಂ .. . ಪೋರ್ದುವು ಗಜವ್ಮೂಹಂ 
ಗಜವ್ಯೂಹದೊಳ್‌ (ಅನಂಪು. ೧೪-೩). ಗುಳ್ಳೆ: ೧. ಗೌಳ, ಗುಳಂ, 
ರಗಳೆ, ವಿಳಂಗಂ ಇವು ಕೂಡೆ ಡಕಾರಕ್ಕೆ ಪುಟ್ಟಿ ಅಟಿದಪಭ್ರಂಶತೆಯಂ 
ಪಡೆದುಂ ರೂಢಿಯ ಕುಳೆಂಗಳ್‌ (ಕಮದ. 3೦ ವೃತ್ತಿ); ಗುಡಂ-ಗುಳಂ 
(ಶಬ್ಮಾನು. ೦೪೦ ಪ್ರಯೋ). ಪಿ; ಮಿಳಿ ಲತೆಗುಳಮೇ ಪತ್ರಂ (ಗಿರಿಕ. ೭-೪೪); 
ಗುಳವ ಸಡಿಲಿಸಿ ಹಾಯ್ಕಿ ಜೋಧಾವಳಿಗಳಿಳಿದುದು (ಉವ್ಮಾದ್ರೋ. ೫-೧೪); 
ಪೊಕ್ಕಳ ಘಂಟೆಯನೆಳಲಿಕ್ಕಿ ಬಿಗಿದು ಗು[ಪಾಕಾಂ., ಗೂ]ಳವನು ತಳ 
ಸಂಕಲೆಯನಳವಡಿಸಿ ಕರಿಯನೇ ಅ ಕಲಿ ಚೋದರೆಕ್ತಂದರಂದು 
(ಕುರಾಸ30. ೧೦-೨೫); ಡಳಥಳಿಪ ಬಹುರತ್ನಮಯೆವಹ ಗುಳವದೇಂ 
ಕಾಂಚನದ ದಂಡದ ತತಿಯೊಳ್ಳೆದುಂ ರತ್ನಮಯ ಗರುಡಧ್ವಜದಿನೆಸೆವ 
ತೊಳಪ ಪಲ್ಲವಸತ್ತಿಗೆಯ ತಣುನೆಳಲೊಳೀ ಗಜಕಂದರದೊಳಿದ್ದಳವಿ 
ಗೊಡುವವನಾರು ಬಲ್ಲಡೆ ಸೂತ ಹೇಳು (ಸಾಳ್ಕಛಾ. ೦೮-೭೬೩). 
[ ಆಸಂ. ಗುಡ] 


ಗುಟಕ್ಕಿ « ಕುಟ್ಸ;? ನೋ. 
ಗುಲ ( ಕುಟ್ಯಿ' ನೋ. 
ಗುಟ್‌ಕಲ್‌, ಗುಳಿಕಲ್ಲು (ನಾ). ನಡುವೆ ಹಳ್ಳವಿರುವ ಕಲ್ಲು; ಒರಳು 


ಕಲ್ಲು (?) : ಅವಗಟ್‌ಯಾದಿಗಣಸ್ತು ಪ್ರದರ್ಶ್ವತೇ ಯಥಾ-ಅವಗಟ್‌ಯ 

. . ೬ ಗುಟಿಕಿಕಲ್‌, ಉಟ್‌ಕಲ್‌ (ಶಜ್ಮಾನು. ೦೪೦ ವ್ಯಾಪ್ಯಾ). ಗುಳಿಕಲ್ಲು ; 

ಆ ಕಾಯವಳಗಿನ ಅವುಷಧಿಯನ್ನು ತೆಗೆದುಕೊಂಡು ಗುಳಿಕಲ್ಲಲಿ ಅಲ್ಲಿ 

ನಿಂತ ಹಾಲು ಕೆನೆ ಸರಿ ಸಕ್ಕರೆಯಂ ಕೂಡಿ ಮರ್ದಿಸಿ (ವಾತಾಚ. ೨೮-೪). 
[ ಗುಟ್ಕಿ (ಕುಟ್ಟಿ) + ಕಲ್‌) 


ಗುಟ್‌ಗಣ್‌ " ಕುಟ್‌ಗಣ್‌' ನೋ. 

ಗುಟು " ಕುಟು' ನೋ. 

ಗುಟುಗುಬನೆ, ಗುಳುಗುಳನೆ (ಅ).ಎಗುಡುಗುಡನೆ: ಆ ನೀರ್ಮೊನಲ್ಲುಟು 
ಗುಟನೆ ಗಟಗಟನೆ ಪರಿದತ್ತು (ಸಂಜೀವ. ೧೦). ಗುಳುಗುಳನೆ ; ಮಾತೆತ್ತಿದರೆ 


« ಗೊತ್ತು ' ಪರಾ. 

ಗುರುತಿನವನು ಎ ಪರಿಚಯದವನಂ : ಹಾದಿಯಲ್ಲಿ ಗುರುತಿನವನನ್ನು 
ಕಂಡರೆ . . . ಅವರಿಗೆ ನಮಸ್ಕಾರ ಮಾಡ ಬೇಕು (ಮುಂಬಯಿ. ೪-೩೪) ; | 
ತನ್ನ ತಂದೆಯ ಗುರುತಿನವನಾದ ಒಬ್ಬ ದೈವುಳ್ಳ ವರ್ತಕನ ಬಳಿಗೆ |80 


ಹೋಗಿ (ಮುಂಬಯಿ. ೪-೫೦). ಗುರುತುಹಾಕುಎನೆನಪಿನಿ ಡುವುದಕ್ಕಾಗಿ 
ಮಾಹಿತಿಗಾಗಿ ಬರೆದುಕೊಳ್ಳು ; ಹಾಲಿನ ಲೆಕ್ಕ ಗುರುತು ಹಾಕದಿದ್ದರೆ 
ಮರೆತುಹೋಗುತ್ತದೆ (ರೂಢಿ). 

[ಜೇ ತುಳು, ಗುರುತ, ಗುರುತೊ, ಗುರ್ತು; 


ಗುಳುಗುಳನೆ ಅತ್ತುಬಿಡುತ್ತಾನೆ (ರೂಢ). [ಗುಲುಗುಟು + - ಅನೆ] 


ಗುಟುಗುಟಕಿಸು, ಗುಳುಗಂಳಿಸಂ (ಕ್ರಿ). ಗುಳಂಗಂಳು ಎಂದಂ ಶಬ್ದ 


ಮಾಡು ; ಗುಳುಗುಳಂ ಎಂಬ ಧ್ವನಿಯನ್ನಾಂಟುಮಾಡು. ಗುಳು 
ಗುಳಿಸು: ಕರಗಿದ ಲೋಹರಸದುಷ್ಣ ನಂದುವಾಗಾ ನೀರೊಳಗೆ ಒಂದು 


ನಿವಿಷ ಗುಳುಗುಳಿಪಂತೆ ಮಾಗಧನೆಂದನಿಂತೆಂದು ಘೊರ್ಣಿಸುತ (ನೇಮಿಸಂ. 
೩೧-೭೦) ; ಜಗವೆಲ್ಲ ನಗೆಯ ಹೊಳೆಯಾಗಿ ಗುಳುಗುಳಿಸೆ (ಭಾರಂಗ. ೩೫-೭): 
ಗಂಭೀರವಾದ ರಾಜಕಾರಣಭಾವನೆ ಗುಳುಗುಳಿಸುತ್ತಿದ್ದುದನ್ನು ಪರಿಜನ 
ದೊಡನೆ ಪುರಜನವೂ ಕಂಡುಕೊಂಡಿತು (ವೀರಬಂ. ೫೭). 
[ ಗುಟುಗುಟು + - ಇಸ್ಮು) 

ಗುಟುಗುಟು, ಗುಳುಗುಳು (ನಾ). ಒಂದು ಅನುಕರಣ ಶಬ್ದ ; ಗುಟು 
ಗುಟು ಗಟಿಗಟಿಯೆನುತುಂ ಪರಿವ ಪರಿವೊನಲ್‌ ಸೊಗಯಿಸುಗುಂ (ಶಮದ- 
೫೪ ಪ್ರಯೋ). ಗುಳುಗುಳು ; ಹೇಮಾವತಿಯ ಗುಳುಗುಳು ಧ್ವನಿಯು 
ಕಿವಿಗೆ ಇಂಪಾಗಿ ಕೇಳಿಬರುತ್ತಿತ್ತು (ಕೂಢಿ). 

ಗುಟುಮ್ಮನೆ (ಅ). ಒಂದು ಅನಂಕರಣಾವ್ಯಯಂ : ಗುಳುಮ್‌ ಎಂದಂ 
ಶಬ್ದವಾಗಂವಂತೆ ; ಒವೆ್ಮ್ಮಗೆ ; ಕೂಡಲೆ: ನೀರಜಬಂಧು ಗುಬುಮ್ಮನೆ 
ರಸೆಗಜಾಂಡದಿಂದಿಟಿದನಾರನಟ್‌ಯದೆೊ ರಾಗಂ (ಕಾಂತಿಪು. 5-೬೦) ; ಮನ 


ತೆಲು. ಗುಲುತು, ಗುರ್ತು) 85 

ಗುಜುವ (ನಾ). ಕೋಟೆಕಾಳಗದಲ್ಲಿ ಬಳಸುವ ಒಂದು ಸಾಧನ (?) : 
ಸಾರಂ ವೈರಿಗಳಂ ನಿಸ್ಸಾರಂ ಮಾಡಿದುದು ಗುಜುವನೊಳವುಗುವವರಂ 
ವೀರರನದಟಲೆದುದು ನಿಧಾರಂ ನಿರ್ಧಾಟಿಸಿತ್ತು ವೀರರ ಧೃತಿಯಂ 
(ಪಾರ್ಶ್ಮಪು. ೩-೧೪೨). [?] 

ಗುಜಿಿಯಮ್ಮ (ನಾ). ಒಬ್ಬಾತನ ಹೆಸರಂ : ಕದಲೆಕಧಿ ಪಾಣ್ಣಾ ಎ | 40 
ಯಮ್ಮಂ ನಿವುದಿ ತುರುಗಳೊಳಿ ಕಾದಿ ಸತ್ತೊಂ ಈ ಕಲ್ಲ ಪುಟ್‌ದಗೂವುಣ್ಣ 
ತಮ್ಮ ಗುಜ್‌ಯವಮ್ಮ ನಿಟ್‌ಸಿದೊ (ಎಇ. X೫1, ೩೩-೪ ; 883). 

[ಗುಜ + ಅಮ್ಮ) 

ಗುಟ, ಗುಳ್ಳ (ನಾ). ೧. ಗುಡ; ಬೆಲ್ಲ: “ಕೇಳು ಗುಟ ಗುಡಮುಮಕ್ಕು” 
(ಕವಿಕಂ. ೨೦೮) ; ಮೆಟಿಸಿಂ ಗುಟದಿಂ ಶರ್ಕರೆಯಿಂ ಚೆಲ್ಹಾದ ಕೇರಿಯಂ | 45 
ಗಡಿಯಿಂ . . . ಪುರಂ ಕಣ್ಣಿಂಬಾದುದು (ಕಾಮಾಕ್ಯ. ೦೦೩-೦೮). ೨. ಆನೆ 


ಗುಟ್ಟ ಪಾಡಿ 


ದೊಳ್‌ ಕಯ್ಗಳಿಯೆ ಗ[ ಗು] ಲುಮ್ಮನೆ ರಸೆಗಿಟಿದರೆನಿಬರಾನುವಿಂಳೇಶರ್‌ 
(ಅಜಿಪು. ೨-೧೦೨. "ಘುಳಂವ್ಮಾನೆ > ಪರಾ. [ಗುಟುಂ + - ಅನೆ] 
ಗುಟ್ಟಿ ಪಾಡಿ (ನಾ). ಒಂದಂ ಪ್ರದೇಶದ ಹೆಸರಂ; ಗುಟ್ಟಪಾಡಿಯಂ 
ಕಲ್ಲಾಡು ಕೊಟ್ಟದು (ಎಇ. ೪1, ೪೩-೬ ; 840). 
[?] 
ಗುಟ್ಟಿವೀದಿ (ನಾ). ಒಂದಂ ಪ್ರದೇಶದ ಹೆಸರು (?) ; ಸತ್ಯವಾಕ್ಯ ಪೆಮ್ಮ 
ನಡಿಗಳ್‌ ಗುಟ್ಟಿವೀದಿಯ ಕಲ್ನಾಡ ಕೊಟ್ಟದು 
೪೦-೬; 9217). [?] 
ಗುಬಿಕ್ಟೋರಿ (ನಾ). ಒಂದ ಬಗೆಯ ಸಿಹಿಯಾದ ಭಕ್ಷ್ಯ: ಲಾಡು 
ಮಂಡಿಗೆಯು ಫೇಣಿ ಗುಟ್ಟೋರಿಗಳೂ ಮೋತೀ' ಚೂರುಗಳೂ (ಅಂಜ. 
೦-೧೪4). [ಗುಲ + ಪೂರಿ] 
ಗೂ (ನಾ). ಗೂಬೆಯ ಧ್ವನಿಯನ್ನೂ ಅನಂಕರಣೆ ಮಾಡುವ ಶಬ್ದ: 
ಕಾಗೆ "ಕಾ' ಎನ್ನುತ್ತದೆ, ಗೂಬೆ "ಗೂ' ಎನುತ್ತದೆ (ರೂಢಿ). 
ಗೂಗೂ (ದ್ವಿರುಕ್ತಿ) : ಗೂಬೆಯ ಗೂಗೂ ಶಬ್ದ ಕಿವಿಗೆ ಬಿತ್ತು (ರೂಢ). 
ಗೊಂಕರಿಸು (ಕ್ರಿ). ಗೂಂಕಾರವನ್ನೆ ಮಾಡಂ; ಗಂಬ್ಬಳಿಸು ; ಕಾಡು 
ಪಾರಿವಾಳವು ತನ್ನ ಕತ್ತನ್ನುಬ್ಬಿಸಿ, ಗೂಂಕರಿಸಿ, ಹೆಣ್ಣನ್ನೊಲಿಸುವಾಗ 
ಕತ್ತಿನ ಬಣ್ಣದ ಅವಶ್ಯಕತೆ ಅದಕ್ಕೇಕೆ ಬಂದಿತು ಎಂದು ತೋರಿಸುವುದು 
(ದಾಲಪ್ರ. 111, ೦೬೯೩). " ಘೂಂಕರಿಸು' ಪರಾ. 
[ ಗೂಂಕರಣ್ಯ ೬ - ಇಸ್ಮು] 
ಗೂಂಟ, ಗುಂಟ್ಕ, ಗೂಟ, ಘಟ (ನಾ). ವಂರದ ಅಥವಾ 
ಲೋಹದ ಚೂಪಾದ ಬೆಣೆ; ದಸಿ: “ ಗೂಂಟಂ [ಪಾಠಾ. ಗುಂಟಂ. 
ಗುಂಠಂ] ಶೆಂಕುವಾರಯ್ಕೆ ” (ಮಂಗರಾ. ೩೯-೦೩) ; ಗುಡಿಯ ಗೂಂಟಕ್ಕೆ 
ಬಲ್ಲಡವಿಗಳುಂ ದಂಡಿಗೆಗೆ ವೇಣುವನಂಗಳುಂ . . . ಆ ಪಡೆಗೆ ನೆಅಕಿಯವು 
(ಪಂಪಥಾ. ೯-೦೦೪ ವ) ; ಗುಡಿಯನೆತ್ತು ವರಂತೆ ಗೂಂಟಮಂ ಪೆಟ್ಟುವರ೦* 
ಪರ್ದಿನಂತೆ ಕೀಟ್ವಿರ್‌ (ಧರ್ಮಾಮ್ಮ. ೩-೭೩); ಬಲಿದು ಗೂಂಟಗಳನೆತ್ತಾನೆ 
ಕುದುರೆಗಳ ನೀಂ ದಳೆಯಿಕ್ಕು (ಜಿಬಪು. ೪೭-೩೦). ಗಂಟಿ “ ಶಿವಕಃ 
ಕೀಲಕ1-ಗುಂಟ” (ನಾಜಿರಾ. ಕ); ನಟ್ಟ ಗುಂ[ ಪಾಠಾ. ಗೂ]ಟವ 
ತೆಗೆದು ತಾನೆ ಬೀಸಾಡುತ್ತ ಹೊಟ್ಟೆಯಂ ಹತ್ತಿ ಮೊಲೆಗಲವರುವ 
ರ್ಕೂಡೆ . . . ಹಾಡಿ ಹರಸುತ್ತಿರ್ದರು (ಸಿದ್ಧ ರಾ. ೯-೨೬); ಗುಡಿಯ 
ಹೊಲಿವೆ ಗುಂಟವ ಕೆತ್ತುವ (ಶ್ರೀಪಾಲ. ೦೩-೩೪) ; ಮಿಸುಪ ಪಟ್ಟೆಯ 
ಗೂಡಾರಗಳನು ತೆಗೆ ಹಸಮಾಡು ಹಗ್ಗ ಗುಂಟಗಳ (ಜಂಪ್ರಸಾಂ. ೧೩-೨೩). 
ಗೂಟ ು ಕುಡುಗೋಲ್‌ ಕತ್ತಿಗೆ ದಬ್ಬಳಂ ಕೊಡಲಿ ಗೂಟಂ ಹಾರೆ ಹಾರಂಗಿ 
ಕೈವಿಡಿದಾ ತಾಮ್ರಸಭಾಂಡಮೆಂಬಿವಿನಿತುಂ ದಂಡಿಂಗೆ ಸಾಮಗ್ರಿಗಳ 
(ಸೂಕ್ತಿಸು. ೧೮-೨೩) ; ಶೂಲ ಬರ್ಪುದ ಕಂಡು ಪರಬಲಮಸ್ತಕಶೂಲನ 
ಗೂಟವ ತಣಿದು , , . ಬೊಬ್ಬಿಅದ (ಮೋಹತ. ೩೯-೦೧೦); ಸುರಮ 
ತಂಗಜವು ಗೂಟಮಂ ಕಿತ್ತುಕೊಂಡಮರಾವತೀಪುರ ಪ್ರಾಂತದಲ್ಲೀ ಭಂಗ 
ಪಡಿಸುತ್ತಮರಸಂತತಿಗೆ ಭೀತಿಯಂ . . . ತೋರುಶಿಪ್ಪುದು (ಅರ್ಹಾವಿ. 
೦-೩೬) ; ಗುರು ಕೊಟ್ಟ ಜೋಳಿಗೆಯೆಂದು ಗೂಟಕ್ಕೆ ಸಿಗಹಾಕಿದರೆ ಹೊಟ್ಟೆ 
ತುಂಬೀತೆ? (ಗಾದಿ. ಘೂಟ ; ಅಲ್ಲೇ ಘೂಟಕ್ಕ ಇದ್ದ ಮಡೀ ಹಚಿ 
ಗೊಂಡು ವಸ್ತ್ರಾಂತರ ಆದಾ (ದೀಪಹ. 11, ೨೭). 
[ದೇ॥ ತುಳು. ಗೂಂಟ, ಗೂಂಟಿಗೆ, ಗೂಂಟೊ, ಗೂಟ, ಗೂಟೆ; 
ತೆಲು. ಗೂಟ, ಗೂಟಾ./ಪ್ರಾ. ಖುಂಟ] 
ಗೂಂಟವಲೆ, ಗುಂಟವಲೆ, ಗೂಟವಲೆ (ನಾ). ಒಂದಂ ಬಗೆಯ ಬಲೆ ; 
ತಡಿಕೆವಲೆ ಕಣ್ಣಿವಲೆ ನಿಟ್ಟಡಕಿಲ್ವಲೆ ಗೂಂಟವಲೆ (ಗಿರಿಕ. ೧-೮೦) ; ಪಾಸು 
ವಲೆ ಗೂಂಟವಲೆ [21೫. ಗುಂಡಿವಲೆ] ಮತ್ತಾನೆಯ ಬಲೆ ತಟ್ಟೆಬಲೆಗ 
ಳೆಂಬಿವನತ್ಕಾತುರಮಾಗಿಯೆರಸಲೆಯಲ್ಮಾ ಸಮಯದೊಳೊರ್ವ ಜೈನ 


(ಎಕ. 111, ತಿರುಮ. 


೨೫೮೦ 


ಆ 


16 


20 


80 


ಗೂಗೆ 


ಮುನಿಪತಿ ಕಂಡಂ (ಪುಣ್ಕಾಸ್ತ. ೯-೩೬). ಗುಂಟವಲೆ ; ತೊಟ್ಟಿವಲೆ ಗುಂ 
[ಪಾ330. ಗೂ]ಟವಲಿ ಕಣ್ಣಿವಲೆ ಕಾಲುವಲೆಯ . . . ಬೇಡವಡೆ ನೆರೆದು 
ದೇನೆಂಬೆನು (ಹಠಕಾ. 8-೮). ಗೂಟವಲೆ ; ವೆಂಲಿನ «ಹಚಕಾ.? 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಗೂಂಟ + ಬಲೆ,] 

ಗೂಂಟು (ನಾ). ಪಳಗದ ಕಂದುರೆ ; ಅಗಡು ಕುದುರೆ; ಒತ್ತೆಯ 
ಗೂಂಟಂ ಸೊಡರಿಟ್ಟೇಜುವಂತೆರವಿನ ಸಿರಿಯನಟ್‌ದು ಪೊಟಲೊಳಂ ಪೊಟಿ 
ವೊಟಿಲೊಳಂ ಎಲ್ಲಿ ನೋಟಿಕ್ಟೊಡಂ ಕಾಮದೇವನೆ ಬವಣಿಗೆ 
ಬಂದಂತೆ ಬರ್ಪ ವಸುದೇವನನೆ ಕಾಣಲಕ್ಕುಂ (ಅರ್ಧನೇ. ೩-೨ ವ); ಅಂತಾ 
ಗೂಂಟಿನ ಬಾಯೊಳ್ಗೂಂಟಮಂ ಬೆಟ್ಟಿದಂತಿರ್ದ ಕೆಯ್ಯನುರ್ಚಿಕೊಂಡು 
(ಅರ್ಧನೇ. ೭-೭೮ ವ). [ ಪ್ರಾ, ಗುಂಠ. / ಸಂ. ಘೋಟ 

ಗೂಂಡಾ, ಗುಂಡಾ (ನಾ). ಪುಂಡ ; ದುಷ್ಪ; ಸ್ವೇಚ್ಛಾಚಾರಿ; ಕಳ್ಳ 
ವ್ಯವಹಾರಿಗಳೂ, ಕೆಲವು ಗೂಂಡಾಜನರೂ ಸೇರಿಕೊಂಡಿದ್ದರು (ಪಂಜಪಂ. 
೨೮೦) ; ಗೂಂಡಾಜನಗಳಾರೋ ಇದ್ದಿರಬ ಹುದು (ಸಾಹೇಜ್‌. ೨೦೪). 
ಗುಂಡಾ; ಇವರಿಗೂ ಗುಂಡಾಗಳಿಗೂ ಏನು ವ್ಯತ್ಕಾಸವುಳಿದಂತಾ 
.ಯಿತು (ಬಲೆಬೀ. ೫೯) ; ಈತನ ಆಳಿಕೆಯಲ್ಲಿ ಗುಂಡಾಜನರ ಸಂಖ್ಯೆ ಹೆಚ್ಚಿ ದೆ 
(ಕೊತಕಾ. ೭). [ ಹಿಂ. ಮರಾ. ಗುಂಡಾ] 

ಗೂಂಡಾಗಿರಿ, ಗುಂಡಾಗಿರಿ (ನಾ). ಪುಂಡಾಟಿಕೆ ; ಪುಂಡುತನ ; ಸ್ವೇಚ್ಛಾ 
ಚಾರ ; ಸಾಮಾನ್ಯವಾಗಿ `ಗೂಂಡಾಗಿರಿಯಲ್ಲಿ ನಿಸ್ಸೀಮರಾದವರನ್ನು ಈ 
ಕೆಲಸಕ್ಕೆ ನೇಮಿಸಿಕೊಳ್ಳುತ್ತಿದ್ದರು. (ಪಂಜಪಂ. ೧೦). ಸುಂಡಾಗಿರಿ ; 
ಈ ಗುಂಡಾಗಿರಿಯನ್ನು ನಿಲ್ಲಿಸು (ಹದ್ಮಿಬ. ೨06). [ಗೂಂಡಾ + -ಗಿರ್ವಿ) 

ಗೂಕು (ನಾ). (ಕರಾ) ಸಣ್ಣ ಹಲಸಿನ ಮಿಡಿ; ಹಲಸಿನ ಹೀಚು ; 
ಗಂಜ್ಞೆ ;“ ಚಿಗುರಾದ ಹಲಸಿನ ವಿಡಿ ” (ಸಿರಿಕೋ. ೦೬೫) ; ಹತ್ತು ಗೂಕು 
ಬಿಟ್ಟರೆ, ಕಾಯಿ ಆಗುವುದು ಒಂದೋ ಎರಡೋ (ರೂಢಿ). [?] 

ಗೂಗೆ (ನಾ). ಒಂದಂ ಬಗೆಯ ಮರ; ವಲೀವರ, ಚಲ್ಲಾನೆ, ಮರದ 
ಎಣ್ಣೆ, ಅಣ್ಣತಮ್ಮನಮರ, ಗೂಗ (ಮೈಔಗಿ. ೩೦-೬೦೭). [?] 

ಗೂಗರಿಸು (ಕ್ರಿ). ತೂಕಡಿಸು ; ಉತ್ಸಾಹಹೀನವಾಗು ; ಬೆಳಗಾಗೆದ್ದು 
ಗೂಗರಿಸಿಕೊಂಡು ಕೆಲಸಮಾಡುವುದನ್ನ ನೋಡಿದರೆ ಸಾಕು ಮೈ ಬೆಂಕಿ 
ಯಾಗುತ್ತೆ (ನಿಂದನೆ. 88. " ಜೂಗರಿಸು ' ಪರಾ. [?] 

ಗೂಗಿಡು (ಕ್ರಿ). ಗೂಗೂ ಎಂದು ಕೂಗು ; ಕರಿಕಾಗೆ ಕಾವ್‌ಗು ಸಲು 
ಕೆಂಗಾಗೆ ಗೂಗಿಡುವ ನೋಟ ನಡುಹೆಗಲೊಳಗೆ ಕಾಣಬಹುದು (ಸಪೀಗೀ 
೩೮6-0). [ ಆಗೂ 4 ಇಡ್ಕು) 

ಗೂಗು "ಗುಂಗ್ಯು' ನೋ. ' 

ಗೂಗುಕ್‌ (ನಾ). ಒಂದಂ ಅನಂಕರಣ ಶಬ್ದ; ಗೂಬೆಯ ಕೂಗು: 
ಗೂಗುಕ್ಕೆಂದು ಗೂಗುಟ್ಟದಿರಿ! (ಜಿಟ್ಮಅ. 30೭-೦೮). 

ಗೂಗುಟ್ಟು (ಕ್ರಿ). ಗೂಗೂ ಎಂದು ಕೂಗು ; ಗೂಬೆಯಂತೆ ಕೂಗು; 
ಅಮಂಗಳದ ಶಂಕೆಯ ಅವಲಕ್ಷಣವನ್ನರುಚಿ ಗೂಗುಕ್ಕೆಂದು ಗೂಗುಟ್ಟದಿರಿ! 
(ಜಿಟ್ಕಅ. ೨೦೭-೧೯). [ಗೂ ಕುಟ್ಟು,) 

ಗೂಗೆ, ಗೂಬೆ (ನಾ). ಗೂಗೂ ಎಂದು ಕೂಗುವ ಒಂದು ಬಗೆಯ 
ಹಕ್ಕಿ; ಘೂಕ; “ ಉಲೂಕಃ, ಕೌಶಿಕಃ, ಧ್ವಾಂಕ್ಷಂರಾತಿಃ, ನಿಶಾಟನಃ- 
ಈ ೪ ಗೂಗೆ” (ಹಲಾಯು. 9೦-೯೩): “ ಘೂಕಂ ಗೂಗೆವೆಸರ್‌ ” (ಜತುನಿ. 
೪೩; ಕಾಗೆ ಗೂಗೆ ಪರ್ದು ಚಕೋರಂ . . . ದುಃಖಂಗಳನೆಯ್ದುಗುಂ 
(ವಡ್ಮಾರಾ. ೯೭-೮6) ; ಖಗಮಂ ಸಾಕುವೆನೆಂದು ಗೂಗೆವಆ್‌ ಯಂ ಸಂಪ್ರೀತಿ 
ಯಿಂದೋವರೇ (ಸೋಮೇರ. 9೦); ವಾಯಸ ಕುಲವನೊಂದೇ ಗೂಗೆ 
ಹೊಯ್ದ ಯಟ್ಟೂವಂದದಲಿ 'ಬಲುಕಣಿಗಳಿವದಿರನು ' ಕರಿ ಮುಂಕೊಳಿಸಿ 
ಕೆಡಹಿತು (ಕುವ್ಕಾದ್ರೋ. ೩-೨೪) : ಮಾಗಧ ನನಗೊಬ್ಬ ಪಗೆಯೆ ಸೂರ್ಯಗೆ 
ದೊಡ್ಡ ಗೂಗೆಯ ಯೋಚನೆಯೇಕೆ (ಠರಣ. ೨೪-೮). ಗೂಬೆ; ೧. ಗೂಬೆ 


ಗೂಗೆಹೂವು 


ಕೋಗಿಲೆ ಮುದಿನರಿಗಳಿಲ್ಲಿಗೆ ಸಭಾಸದರೆಂದನಾ ಚೈದ್ಯ (ಕುವ್ಯಾಸ. ಓರಿಇ. 
೦೦-೩೯) ; ಗೂಬೆ ಜರೆದೊಡೆ ಲೋಕಲೋಚನಗೆ ಕೊರತೆಯೂಂಟೆ (ಅರ್ಜಾವಿ- 
೦೦ ಂರಿಕಾಸಂಧಿ); ಎಲ್ಲೋ ಬಳ್ಳು ಗೂಬೆಗಳು ಮಾತ್ರ ಆಗೀಗ ಕೂಗು 
ವುದು ಕೇಳಬರುತ್ತದೆ (ವಾರಾಕೃ. ೪೪); ಗೂಬೆ ಮುಂಗುಸಿಗಳೂ ಅತ್ತಕಡೆ 
ಬಂದುವು (ಕಸರಿ. ೭) ; ಇರುಳು ಕಾಗೆಗೆ ಆಗದು ಹಗಲು ಗೂಬೆಗೆ ಆಗದು 
(ಗಾದೆ). 
ಗೂಗೆಕೊರಿಸು, ಗೂಬೆಕೂರಿಸು ಎ ಅಪವಾದವನ್ನು ಹೊರಿಸು; 

ತಪ್ಪುಹೊರಿಸು : ನಮ್ಮಮೇಲೂ ಗೂಗೆ ಕೂರಿಸಿಬಿಟ್ಟರಲ್ಲ ಸಾವ್ಯಾರ್ರು 
(ಬೆಳುವು. ೯೭); ಜತೆಗೆ ನಮ್ಮತಲೆಗಳ ಮೇಲೂ ಗೂಬೆ ಕೂರಿಸುತ್ತಾನೆ 
(ಮಹಾಗ. ೦೮೯). [ದೇ॥ ತಮಿ. ಕೂಕೈ; ಮಲ. ಕೂಮನ್‌; ತುಳು. ಗೂಗೆ; 
ತೆಲು. ಗೂಬ/ಸಂ. ಘೂಕ] 

ಗೂಗೆಹೂವು (ನಾ). ಬೆಟ್ಟದಾವರೆ ; “ ಬೆಟ್ಟದಾವರೆ - ಗುಡ್ಡದಲ್ಲಿ ಆಗುವ 
ಗೂಗೇ ಹೂವು” (ಗೆಂಗಾಮ. ೨೩೬). [ ಗೂಗೆ? + ಹೂವು ( ಐಪ್ಯೂ) ] 

ಗೂಚು, ಗೂಜು (ನಾ). (ಕರಾ) ಹಲಸಿನ ಹಣ್ಣಿನ ನಡುವೆ ಇರುವ 
ದಿಂಡು; ಪುಣ್ಯಾತ್ಮ ಹಣ್ಣನ್ನು ಗೂಚಿನಿಂದಲೂ ಬಿಡ (ಕೂಡ). ಗೂಜು ; 
ಲಲಿತ , .. ಹಲಸಿನ ಕಡಿಗಳನ್ನು "ಸೇಡೆ' ಗಳಾಗಿ ಕತ್ತರಿಸಿ ಅದರ ಗೂಜು, 
ಸಿಪ್ಪೆ, ಮಯಣಗಳನ್ನು ತೆಗೆದು ತೊಳೆಬಿಡಿಸಲು ಸಿದ್ಧಪಡಿಸಿದಳು (ಜಾಳಿವೈ. 
೨೦೪). ([ “ತುಳು. ಕೂಂಜಿ, ಗೂಂಜಿ] 

ಗೂಜು " ಗೂಚಂ' ನೋ. 

ಗೂಟ " ಗೂಂಟ' ನೋ. 

ಗೂಟಕೋಲು (ನಾ). ಕಳಗ; ಕಳಿಗೂಟ ; ತಡೆಗೂಟ ; (೪). 

[ಗೂಟ ( ಆಗೂಂಟ) + ಕೋಲ (ಕೋಲ್‌) ) 

ಗೂಟಗಳ್ಳಿ (ನಾ). ಒಂದಂ ಬಗೆಯ ಕಳ್ಳಿ ಗಿಡ; ಬೇಲಿಗಳಲ್ಲಿ ನೆಡುವ 

ಕಳ್ಳಿ; (ಮೈಔಗಿ. ೩8-೬೯೫). " ಕೋಲುಗಳ್ಳಿ ' ಪರಾ. 
[ಗೂಟ (ಆ ಗೂಂಟ) + ಕಳ್ಳಿ) 

ಗೂಟನಾಮ (ನಾ). ಹಣೆಯ ಮೇಲೆ ಉದ್ದಕ್ಕೆ ಇಟ್ಟಾಕೊಳ್ಳೂವ 
ನಾಮ; ಗೂಟನಾಮವ ಹೊಡೆದು ಗುಂಡು ತಂಬಿಗೆ ಹಿಡಿದು. . 
ದಾಟುಗಾಲಿಡುತ ನಾ ಧರೆಯೊಳಗೆ ಬರಲೆನ್ನ ಬೂಟಕತನ ನೋಡಿ 
ಭ್ರಮಿಸದಿರಿ ಜನರೆ (ಪುರಂದ. ೪-೦೬೩-೧); ಗೂಟನಾಮವನಿಟ್ಟು 
ಕೋವಿದನು ತಾನೆನುತ ಬೂಟಿಕೆಯ ಮಾಡಿದವ ಹರಿದಾಸನೇ (ಕಠವಿ. 1, 
೨೬೬) ; ಜೈನರ ಜಿನ್ನಪ್ಪನ ಮಗನೂ ಗೂಟನಾಮವನ್ನು ಹಣೆಯ ಮೇಲೆ 
ವಿರಾಜಿಸುತ್ತ ಬೇಟೆಗಾರರ ಜೊತೆಗೆ ನಡೆದಿದ್ದ (ಗ್ರಾಮಾಯ. ೨೩೮). " ಪಂಗ 
ನಾವಂ ಪರಾ. [ಗೂಟ (-ಆ ಗೂಂಟ) + ನಾಮ] 

ಗೂಟವಲೆ " ಗೂಂಟವಲೆ' ನೋ. 

ಗೂಟಿ "ಗಂಟ್ಟಿ' ನೋ. 

ಗೂಡ, ಗೂಳ್ಳ(ನಾ). ಗಂಟ್ಟು, ರಹಸ್ಯ; ಒಂದು ಮೊಗುವ ಗೂಡದೊಳಿರಿಸಿ 
ನೋಡಿಸೆ ಭುಂಜಿಪುವ £ ದ] ಕಂಡಾಡಿದನೆಲ್ಲರ ಕೂಡೆ ಆಡದೆ ನಾಳೆ 
ಗುಟ್ಟಾಗಿರ್ದು ಊಟವ ಮಾಡುವ ಸಮಯಕ್ಕೆ ಮುತ್ತಿ ಮಾಡುವಿವೀತಗೆ 
ತಕ್ಕ ಶಿಕ್ಷೆಯನೆಂದು ಕೂಡಿಸರ್ವರು ಮರುದಿನದಿ (ಪೂಜಕ. ೩-೧೩೨). 
ಗೂಳ್ಕೆ : “ಗೂಳ, ಗುಟ್ಟು - ಗೂಢ” (ತದ್ಯಕೋ. ೦೦). 

[ ಆ ಸಂ. ಗೂಢ] 

ಗೂಡಂಬುಗೊಳ್‌ (ಕ್ರಿ). ಗುಂಪುಗುಂಪಾಗಿ ಬಾಣವನ್ನು ಬಿಡು : 
ಜಕ್ಕೆಯನಾಯಕಂ ಮೊನೆಯಿಟ್ಟ ಗೊಂಡನಾಯಕರ ಮೇಲೆವಾಯಲು 
ತಳಿಯ ಮಜವಿಡಿದು ಹೆಡಿಕಟ್ಟಿದಾಳೆಚ್ಚು ಗೂಡಂಬುಗೊಂಡು ಕೆಡಹ 
ಅವರ ಹೆಗಲ ಮೆಟ್ಟಿ ಸ್ವರ್ಗಸ್ಥನಾದಲ್ಲಿಗೀ ವೀರಗಲ್ಲಂ . . . ನಿಲ್ಲಿ 
(ಮೈ ಆರಿ. ೧೯೪೦.೪೨-೨ ; 38 ನೆಯ ಶತ). 


[ಗೂಡು*-ಅಂಬ್ಯು* ಕೊಳ್‌, ]. 


೨೫೮೧ 


ಗೂಡಿಕ್ಕು 


ಗೂಡಗೊಳಿಸು (ಕ್ರಿ). ಗಂಟ್ಪಾಗಿರಿಸು; ಗೋಪ್ಯವಾಗಿ ಇಡು; ಈ ಮಾತು 
ಗೂಡಗೊಳಿಸದೆ ಹೋಯಿತು ಪಾಪಿ ನಾರದ ಮಗನ ಖೋಡಿ ದಾನವನ 
ಕೈಗಿತ್ತು . . . ಕುಟಿಲಚರನಂತಾದೆ (ನವಮೋ. ೨೯-೪೫). 
[ ಗೂಡ + ಕೊಳ್‌] + -ಇಸ್ಕು) 


5| ಗೂಡಾಡಿಸು (ಕ್ರಿ). ಕಲಕಂ; ಕದಡಂ; ಕ್ಷೋಭೆಗೊಳಿಸಂ ; ರಾಯ 


10| ಗೂಡಾರ, ಗುಂಡಾರ, 


80 


56 


ರಾದಡವೋ ಹಬ್ಬಣನೆಂಬನೊಳ್‌ ಘಸಣಿಯೇಕೆಂಬಂತೆ ಗೂಡಾಡಿಪಂ 
ತೊಡರಲ್‌ . . . ಜಯಂಬಡೆವಂ ತಾನೆನಲ್‌ (ಮುಂಬರಾ. ೫, ೩-೩೦; 
1219); ಕೂಡೆ ನಿಜತೇಜದಿಂದಂ ಗೂಡಾಡಿಸುತಿರ್ಪನಮರಲೋಕಮನ 
ಸುರಂ (ಅನಂಪು. ೦೩-೨೪). [ ಗೂಡು? ೬ ಆಡಿಸು] 
ಗುಡಾರ, ಗುಡಾರಂ, ಗುಡಾರೆ (ನಾ). 
೧. (ಸೈನಿಕರಂ ಮೊದಲಾದವರು) ಇಳಿದುಕೊಳ್ಳುವುದಕ್ಕಾಗಿ, ಬಟ್ಟೆ 
ಯಿಂದ ತುತ್ಯಾಲಿಕವಾಗಿ ಕಟ್ಟಿರುವ ವಸತಿ; ಬಿಡಾರ ;ತಂಬಂ :ಡೇರೆ; 
ಗೂಡಾರದ ಕವಿಯಂತಿರೆ ಮುಚ್ಚಿಪೋದ ಕವಿಯುಂ. ಕವಿಯೇ (ಅಜಿಪು. 
೦-೮೬) ; ಮುನಿಪತಿ . . . ತಳಿರ ಗೂಡಾರದಲಿ ಕಂಡನು ಧರ್ಮನಂದನನ 
(ಕುವ್ಕಾಅ. ೯-೨); ವೈಶ್ಯಕುಲಸಂಭವರು ಹಾಯ್ಕಿದರಲ್ಲಿ ಗೂಡಾರವನು 
(ನಳದ. ೩-೪೪). ೨. ಡೇರೆಗೆ ಹೊದಿಸಂವುದಕ್ಕೂ ನೆಲದ ಮೇಲೆ 
ಹಾಸುವುದಕ್ಕೂ ಬಳಸುವ ದಪ್ಪನಾದ ಬಟ್ಟೆ; ಕೆಂಬಟ್ಟಿಯ ಗೂ 
[ ಪಾಕಾಂ. ಗು] ಡಾರಮನಿಂಬಲ್‌ದು ಬಸಂತನೆಯ್ದೆ ಪೊಯ್ದುನೊ ಮದನಂ 
ಗೆಂಬಂತೆ ... ಬಂದುದೊ ಕಣ್ಣ ನೇಕಶಾಖಮಶೋಕಂ (ರಾಜಶೇ. ೨-೫೫); 
ಬಿಡದಿಮನೆಯಲ್ಲಿ ಸರಿಯಾದ ನ್ಯವಸ್ಥೆ ಯಿಲ್ಲ; ಗೂಡಾರಗಳು ಇದ್ದರೆ ಚಾಪೆ 
ಯಿಲ್ಲ, ಚಾಪೆಗಳಿದ್ದರೆ ಇನ್ನೊಂದಿಲ್ಲ (ಮುಳ್ಳಿಹಾ. ೩೭) ; ಅಲ್ಲಲ್ಲಿ ದೊಡ್ಡ 
ದೊಡ್ಡ ಗೂಡಾರಗಳನ್ನು ಹಾಸಿ ಕಾಳುಗಳನ್ನು ತೆಗೆ ತೆಗೆದು ಅವುಗಳ 
ಮೇಲೆ ಸುರುವತೊಡಗಿದರು (ಜನಜೀ. ೧೭). ಗುಂಡಾರ ; ೧. "ಗುಡಿ 
ಗುಂಡಾರ' ಪರಾ. ಗುಡಾರ ; ೧. ಕ್ಷೀರವಾರಾಸಿಪತಿ ತನ್ನ ಸುತಗೆ ಮಿತ್ರ 
ನೂಷ್ಲಂ ಸೋಂಕದಂತೆ ಧವಲಾಂಬರದ ಬಿತ್ತರದ ಪೇರ್ಗುಡಾರವನು 
ರಚಿಸಿದವೊಲು ಮೃತ್ಕುಂಜಯನವಾಸ ರಜತಾದ್ರಿವೊಪ್ಪಿ ರಾಜಿಸುತಿರ್ದುದು 
(ನವಮೋ. ೨-೦೬ ; ಮುಸುಕಿರ್ಪ ಮಂಜನಿಂ ಬೆಳ್ಗುಡಾರಂಗಳಂತೆಸೆಯೆ 
ಶೈಲಂಗಳ್‌ (ಕೇಷರಾ. ೨೩-೦೦) ; ಅಣ್ಣನು ಯುದ್ಧ ಮಾಡುವುದನ್ನು ನೋಡ 
ಬೇಕೆಂದು ಗುಡಾರದಿಂದ ಬಂದವಳು ಗಾಯಪಡೆದು ಬಿದ್ದಿದಾಳೆ (ಸಂಸಕ. 
900). ೨. ದೊಡ್ಡ ಗುಡಾರವೊಂದನ್ನು ಹಾಸಿ ಅದರ ಮೇಲೆ ಒಂದೆರಡು 
ಹಳೆಯ ದಿಂಬುಗಳನ್ನಿಡಲಾಗಿದೆ (ನಡೆದಾ. 1, ೨೩೯) ; ನೆಲಕ್ಕೆ ಹಾಸುವ 
ಗುಡಾರದಷ್ಟು ದಪ್ಪಗೆ - ಒರಟು ಒರಟಾಗಿದ್ದ ಆ ಕಂಬಳಿಯನ್ನು ಹೊದೆದು 
ಕೊಂಡು . .. ತಲೆಯೊರಗಿಸಿದ (ಅಗಸ್ಕ್‌. ೨೮). ಗುಡಾರು: ೧. ಹೆಬಸೂರು 
ಇಲ್ಲಿ ಉತ್ತಮ ಗುಡಾರುಗಳು ಹುಟ್ಟುತ್ತವೆ (ಧಾರಜಿ. ೨0). ಗುಡಾರೆ ; 
೧. “ ದೂಷ್ಯಂ, ವಸ್ತ್ರವೇಶ್ಮನ್‌ . . . ಬಟ್ಟೆಯಿಂದ ಕಟ್ಟಲ್ಪಟ್ಟ ಮನೆಗೆ 
ಹೆಸರುಗಳು, ಗುಡಾರ ಗುಡಾರೆ ಡೇರಾ ಆದಿ ಶಬ್ದದಿಂದ ಪಟಕುಟೀರಾದಿ 
ಶಬ್ದಗಳೂ ಗುಡಾರಕ್ಕೆ ಹೆಸರುಗಳು” (ಸಿದ್ಧಾಂತಿ. ೦೭೮). 
[ದೇ॥ ತಮಿ. ಮಲ. ಕೂಡಾರ ; ತುಳು. ಗುಡಾರ. ತೆಲು. ಗುಡಾರ, 
ಗುಡಾರು, ಗೂಡಾರ, ಗೂಡಾರು. / ಸಂ. ಗೂಢಾಗಾರ] 


40| ಗೂಡಾರವಿಡು(ಕ್ರಿ), ಡೇರೆಯನ್ನು ಹೊಡೆ ; ಬೀಡುಬಿಡಂ ; ನಾ ಗೂಡಾರ 


45 


ವನಿಟ್ಟ ಬಳಿಯಲೊಬ್ಬ ಬೇಗದೆ ' ಗೂಡಾರವಿಟ್ಟು ರಾಗದೊಳಗೆ ರಾಜ 
ಕಾರ್ಯವ ನೆಅಕಿ ಕೆೊನೆಸಾಗಿಸಲಟ್‌ದಪೆನೆಂದ (ಕಂನವಿ. ೧೬-೦೯). 
[ ಗೂಡಾರ * ಇಡು; ] 
ಗೂಡಿಕ್ಕು (ಕ್ರಿ). ಗೂಡನ್ನು ಕಟ್ಟು ; ಗೂಡುಮಾಡಂ ; ಮೊಳಕಾಲ್ಲಳಿಡೆ 
ಯೊಳುದೃವಿಸಿರ್ದ ಕಿಂಶುಕಂಗಳ ಮೇಲೆ ಗೂಡಿಕ್ಕಿ ಬಾಳ್ವಪುವು ಪಕ್ಷಿಗಳ 
ಬಳಗಂಗಳ್‌ (ಕೈಮಿಭಾ. ೩3-3೭). [ಗೂಡು * ಇಕ್ಕು] 


ಗೂಡಿಟ್ಟಿಗೊಳಿಸು 


ಗೂಡಿಟ್ಟಿಗೊಳಿಸು (ಕ್ರಿ), ಎದೆಗೆ ಈಟಿಹಾಕು; ಇಟ್ಟಿಯಿಂಂದ ತಿವಿ; 
ಮುಟ್ಟಿದ ಮೋಹದಿಂ ಪಿಡಿದರೆನ್ನನು ವಿಂಗೆ ದಟ್ಟಿಸಿ ಹೋದ ಖೂಳನನು 
ಕಟ್ಟಾಳಿಂ ಕಯ್ಯ ಕಟ್ಟಿ ತರಿಸಿ ಗೂಡಿಟ್ಟಿಗೊಳಿ [ ಪಾಕಾಂ. ಗುಡಿಕಟ್ಟಿ ಕೊಲಿ] 
ಸದೆ ಮಾಣ್ಣಪೆನೆ (ಕುರಾಸಾಂ. ೩೩-೭೭). [ ಗೂಡು + ಇಟ್ಟಿ + ಕೊಳಿಸು] 

ಗೂಡಿಡು (ಕ್ರಿ). ಎ ಗೂಡಿಕ್ಕು ; ಗೂಡಿಡುವ ಗುಬ್ಬಿಗಳಂತಿರೆ ಬಾಗಿಲಲ್ಲಿ 
ಪುಲ್ಲಚ್ಚಿ ಪುಗುತ್ತುಮಿರ್ಪರರಿಭೂವಿಭುಜರ" (ಅನಂಪು. ೦೩-೪೭); 
ಮೃಗಾವಳಿ ಕೋಡ ತೀಂಟೆಗೀಡಿಅೌಿವುವು ಪಕ್ಕಿ ಗೂಡಿಡುವುದು. . . , 
ಮುನೀಂದ್ರನ ನಿಶ್ಚಲಾಂಗದೊಳ್‌ (ರಸರ. 3-03೨). [ ಗೂಡು * ಇಡು, ] 

ಗೂಡಿರಿಸು (ಕ್ರಿ). ಮಂದುರಿಕೊಳ್ಳೂ; ಒಂದೊಂದು ಮೂಲೆಯಲ್ಲಿ 
ಒಬ್ಬೊಬ್ಬರು " ಗೂಡಿರಿಸಿ' ಕೊಂಡು ಕುಳಿತುಕೊಳ್ಳುವರು (ಜಾಲಪ್ರ. 11, 
೦೦೬೫). [ಗೂಡು ಇರಿಸು] 

ಗೂಡಿಸು " ಗುಡಿಯಿಂಸು' ನೋ. 

ಗೂಡು (ನಾ). ೧. ಪಕ್ಷಿಗಳ ವಾಸಸ್ಥಾನ; ನೆಲೆ; ಬೀಡು; “ಗೂಡು 
ನೀಡಂ ಕುಲಾಯಂ” (ವಸ್ತುಕೋ. ೪೧-೧೦) ; ಗಿಳಿಗಳ ಗೂಡಿಂದುದಿರ್ವ 
ದಾಳಿಂಬದ ಬಿತ್ತುಗಳಿನೊಸರ್ವ ತನಿರಸದಳಿಪದೊಳ೦ .. . . ಲತಾ 
ಮಂಟಪಂಗಳ೯ ಮನಂಗೊಳಿಪುವು (ಕಾದಂಪೂ. ೯೭). ೨. ಇರುವೆ, 
ಜೇನು, ಕಡಜ ಮೊದಲಾದುವು ಕಟ್ಟಿಕೊಳ್ಳುವ ಮನೆ ; ತೇಟ್‌ಂಗಂಜಿ 
ಕಡಂದುಟುಗೂಡು [ಡಂ ಪುಗುವಂತಾನುಂ . ಮಹಾದುಃಖ 
ಮೆಂಬಗ್ನಿಗೆ ತಮ್ಮ ಶರೀರಮೆಂಬ ಪುಳ್ಳಿಗಳನಿಕ್ಕುವರದೇಂ ಸಾಸಿಗರೋ 
(ಛರ್ಮಾಮೃ. ೬-೦೭೫); ಜಗವೊಂದು ಜೇನಿನ ಗೂಡು (ಇಂಡಾಪ. ೨೧೧-೪೨); 
೩. (ಮನುಷ್ಯರು ವಾಸಿಸುವ) ಗುಡಿಸಲು, ಮನೆ: ಹೊಲೆಯ 
ನೊಮ್ಮೆಯು ಪಾಡಲಿಕೆಯರವಿಂದನಾಭನ ನಾಮಮಾತ್ರದಲಿ 
ಚರ್ಮಕಾರರ ಗೂಡಿನಲಿ ಜನಿಸುವನು ಬ್ರಾಹ್ಮರ ನೋಡಿ ಪಾದತ್ರಾಣ 
ವೀಯ್ಕಲು ರಜಕಜಾತಿಯಲಿ ಕೂಡುವನಂ (ಕಾವ್ಯಾಆ. ಓರಿಇ. ಪರಿ. ೩೪೩); 
ಪಕ್ಷಿಗಳಿಗೆ ಗೂಡು, ಮಕ್ಕಳಿಗೆ ತಾಯಿ(ಗಾದ). ೪. ಗೋಡೆಯಲ್ಲಿ ವಸ್ತು 
ಗಳನ್ನಿಡಲು ಮಾಡಿದ ಮಾಡು; ಕೆರೆಮನೆಯೊಳು ಅವರಣ್ಣನ ಮಕ್ಕಳು 
ಅವರ ಕಲಾಕೃತಿಗಳನು ಜೋಡಿಸಿಟ್ಟಿರುವರು ಗಾಜಿನಗೂಡೊಳು ಬಂದ 
ವರಿಗೆ ತೋರಲವನು (ಇಂಶಾಪ. ೦೦-೩೯); ಬಚ್ಚಲುಮನೆ ಕಟ್ಟುವವನು 


೨೫೮೨ 


[eS 


ಅದರಲ್ಲಿ ತೂಬುಒಲೆ, ಗೂಡು ಇತ್ಯಾದಿಗಳನ್ನು ತನ್ನ ಅಭಿರುಚಿಗೆ ತಕ್ಕಂತೆ | 


ನಿರ್ಮಿಸುತ್ತಾನೆ (ಜೀವಾತ್ಮ. ೧೭೨). ೫. ಪಕ್ಷಿಗಳನ್ನು ಇಡಲು ಮಾಡಿರುವ 
ಪಂಜರ; ಗೂಡುಗಳು ಕತ್ತಿ ಬಡಿಕೋಲ್‌ ಕಲ್ಲಿ ಹಿಡಿದ . . . ಬೇಡರು 
ನೆರೆದರು (ಹಡಕಾ. ೩-೯); ಹಕ್ಕಿಯನ್ನು ಸಾಕಲು ಗೂಡೊಂದನ್ನು 
ತೆಯಾರುಮಾಡಿದ್ದೇವೆ (ರೂಂ). ೬. ನ್ಯಾಯಾಲಯಂದಲ್ಲಿ ಖೈದಿ ನಿಲ್ಲಲು 
ಕಟ್ಟಿರುವ ಮರದ ಚೌಕಟ್ಟು; ಕಟಕಟೆ ; ಕೈದಿಯಾದ ವಿಮದಲಾಲನು 
ಬಿಚ್ಚುಕತ್ತಿಯ ಪೋಲೀಸ್‌ ಪಹರೆಯವರ ನಡುವೆ ಕೈದಿಯ ಗೂಡಿನೊಳಗೆ 
ನಿಂತಿದ್ದನು (ವಿಧಿವೈ. ೧೭೩). ೭. ಇದ್ದಲಿನ ಒಲೆ; ಬಳಿಕಮಾ ಗೂಡ ಬಿಸಿ 
ಮಾಡಿ ಮತ್ತದಟಿಸೊಳಗೆ ತಳಲುಗೆಂಡವ ಹಾಕಿ .. . ಆ ಕಾಯನರೆಜಾವ 
ಪರಿಯಂತರನುವಾಗಿ ಬೇಯಿಸುವುದು (ಸೂಪಶಾ. ೩-೨೬): ಮೊದಲನೆಯ 
ತೂತಿಗೆ ಸಮಾಪವೇ ಒಂದು ಬೆಂಕಿಯ ಗೂಡನ್ನಿರಿಸಿ ಅದರಲ್ಲಿ ಕೆಂಡಗಳನ್ನು 
ಹಾಕಿಟ್ಟುಕೊಂಡರೆ “ಸುಲಭವಾಗುವುದು (ಅಡುಸಾ. ೨6). ಲೆ. ದೇಹ; 
ಶರೀರ: “ ಗೂಡೆನಲ್ಕದು ದೇಹಂ” (ಭಾರನಿ. ೩೯): ಕೂಡೆ ಹಲಹೆಂಚಾದ 
ತಂದೆಯ ಗೂಡ ನೋಡದ ಮುನ್ನ ಕಂಬನಿ ಮೂಡಿ ಮುಳುಗಿದವಾಲಿ 
ಕಾಣವು (ಕುವ್ಯಾದ್ರೋ. ೧೯-೮): ಒಂದೇ ಗೂಡಿನಲ್ಲಿದ್ದು ಒಂದು ಕ್ಷಣ 
ವಗಲದೆ ಎಂದೆಂದು ನಿನ್ನನು ಪೊಂದಿರುವೆ (ಪುರಂದ. ೦-೧೬೩-೦); ಮರಣ 
ಭಯಕಂಜಿ ನೀ ಹುದುಗಿರ್ದು ಕಾಯಮಂ ನಿರಿಸಿಕೊಂಡರೆಯಿಂದಿಗಂ 
ಗೂಡು ನಾಳೆಗಿದು ಸ್ಥಿರವೇ (ತುರಂಗ. ೭೫-೩). ₹. ವಂನಸಲ್ಸಿ ; ಅಂತ 


30 


40 


ಗೂಡುಗೊಳವೆ 


ರಂಗ; ಶಾರದಾಂಬಿಕೆ ತಾಯೆ ನೀಯನ್ನ ಗೂಡಿನೊಳು ನೆಲಸಿ ನುಡಿಸ್ಕೂಡೆ 
(ತುರಂಗ. ೧-೨). ನೋಡಿದಳು ದ್ರೌಪದಿದುರಾತ್ಮನ ವಿಚಾರವಂ ಗೂಡಿ 
ನೊಳಗಿಟ್ಟು ನುಡಿದಳು (ತುರಂಗ. ೩೩-೪೮). ೧೦. ಎಲುಬಿನ ಗೂಡು; 
ಅಸ್ಥಿಪಂಜರ ; " ಗೂಡುವೋಗು ' ಪರಾ. ೧೧. ಉಂಗುರ, ಓಲೆ 
ಮೊದಲಾದುವುಗಳಲ್ಲಿ ಹರಳನ್ನು ಸೇರಿಸಲು ಮಾಡಿರುವ ವೆಜ್ಜ ; 
(8). ೧೨. ಜೋಳ, ಸಜ್ಜೆ ಮೊದಲಾದ ಧಾನ್ಯಗಳ ದಂಟನ್ನು 
ಕೊಯ್ದು ಒಟ್ಟಿರುವ ವೆಂದೆ ; ಮತ್ತೆ ಕೆಲವರು ಅವುಗಳನ್ನು ಸಿವುಡು 
ಕಟ್ಟಿ ಗೂಡುಹಾಕುತ್ತಿದ್ದರು (ಕಪಪು. ೩-೬೪). ೧೩. ಇಟ್ಟಿಗೆಗಳನ್ನು 
ಸುಡಲು ಜೋಡಿಸಿ ಒಟ್ಟಿರುವ ಗಡ್ಡೆ ; ಇಟ್ಟಿಗೆ ಸುಡುವುದಕ್ಕೆ ಇನ್ನೂ 
ಗೂಡೇ ಸಿದ್ಧವಾಗಿಲ್ಲ (69). "ಇಟ್ಟಿಗೆ ಗೂಡು', "ಗೂಡುಒಲೆ' 
ಪರಾ. [ದೇ॥ ತಮಿ. ಮಲ. ಕೂಡು; ತೊದ; ಕುಡ; 
ತುಳು, ತೆಲು. ಗೂಡು] 

ಗೂಡುಒಲೆ «: ಗೂಡೊಲೆ' ನೋ. 

ಗೂಡುಕಟ್ಟು « ಗೂಡುಗಟ್ಟು' ನೋ. 

ಗೂಡುಗಟ್ಟು, ಗೂಡುಕಟ್ಟು (ಕ್ರಿ) ೧. ಎದೆಯ ಮೂಳೆಗಳು ಎದ್ದು 
ಕಾಣಂ; ಸೊರಗು; ಬಡವಾಗು; ಮಗಳ ಗೂಡುಗಟ್ಟಿದ ಎದೆಯ ಮೇಲೆ 
ಕೈಯಾಡಿಸುತ್ತ ಹೇಳಿದರು ರಸ್ತುಂ (ಹಾಡುಹು. ೩೪). ಗೂಡುಕಟ್ಟು ; 
೨. (ಹಕ್ಕಿ ಮೊದಲಾದುವು) ಗೂಡನ್ನೂ ಕಟ್ಟು : ತಲೆಮೇಲೆ ಹಾರುವ 
ಹಕ್ಕಿಯ ಗತಿಯನು ತಪ್ಪಿಸಲಾರೆವು ನಾವು ಬಂದದು ತಲೆಯೊಳು ಗೂಡು 
ಕಟ್ಟುವುದನು ತಪ್ಪಿ ಸಿಕೊಳ್ಳಬಹುದಾವು (ಇಂಡಾಪ. ೧೯೩-೫೨). 

[ ಗೂಡು + ಕಟ್ಟು, ] 

ಗೂಡುಗೀಲು (ನಾ). ಗೂಡಿನ ಕೀಲು; ಪಂಜರದ ಬಾಗಿಲ ಬೀಗ: 
ರನ್ನದ ಪೊಸಗೊಡುಗೀಲನುಡಿದೀಟ್ದು ಕಟಲ್ವಿ ತೆರಳ್ಳಿ ಕೀರಮಂ . .. 
ಉರ್ಬಿ ಕೊರ್ಬುಗು೦ (ಚಿಕವಿ. ೩ ೫೮). 

[ ಗೂಡು + ಕೀಲು (ಆಕೀಲ್‌) 

ಗೂಡುಗೊಳ್‌ (ಕ್ರಿ). ೧. ಆಶ್ರಯವನ್ನು ಪಡೆ, ಗೂಡನ್ನು ಸೇರಂ ; 
ಪೆರ್ಮರದನಟ್ಟೆಗೊಂಬಿನ ಕವಲ್ಹಲೆಯೊಳಿಟ್ಟ ಗೂಡುಗಳೊಳ್‌ ಗೂಡು 
ಗೊಂಡಿರ್ದ ಕುಟಿಳೆವಟಾಗಳ್ಲಿ ಕುಟುಂಕನಿಕ್ಕಿ. . . ಪದೆದಿರ್ಧ ವನವಿ 
ಹಂಗಂಗಳಂ ಕೊಂಬುವೆರಸಿ ತೂಗಿ (ಡಂದ್ರಪು. ೮-೪ ವ); ಖಗಗಳು ಗೂಡು 
ಗೊಳಲೆಂದು ತರಣಿಯಸ್ತಾದ್ರಿಗೆಯಿದಲಿಕೆ (ಅಂಜನ. ೭-೧೪3); ಇರದೆ 
ಸರಿದುವು ಬಿಸಿಲ 'ಬೀಡುಗಳ್ಲೂಡುಗೊಂಡುವು ಕೂಡೆ ಪಕ್ಷಿಜಾತಿ (ಜೈ ಮಿಧಾ. 
೦೭-3೦). ೨. ಅಡಗು ; ಮರೆಯಾಗಂ ; ಕೊಡೆಯ ಚರ್ಮದ ಮಜ 
ಯೊಳ್‌ ಗೂಡುಗೊಳುತಿರ್ದ ಶೌರ್ಯ ಕ್ರೀಡೆಯ ದಿಗ್ವಿಜಯಮೆಸೆದು 
ದೆಮ್ಮಗ್ರಜನ (ಆ ದಿಫು. ೧೪-೭೨): ಮಾಳವಂ ಮಗ್ಸಿರ್ದ್ವನತಿಭಯದಿಂ 
ಗೂರ್ಜ್ಜರಂ ಗೂಡುಗೊಂಡಂ (ಸೌಇಇ. 1X-1, ೧೧೮-೧೯ ; 1067): ದ್ರೋಣಾ 
ಚಾರ್ಯರ ಶಿಷ್ಯರೆಲ್ಲಂ ಬೆತ್ತಬೆಟ್ಟಾಗೆ ಗೂಡುಗೊಂಡು ನೋಡುತಿರ್ಪದುಂ 
ಜಿನಭಕ್ತಂ . ಗಜೇಂದ್ರದ ಬೆಂಗೇಜದಂ (ಧರ್ಮಾಮ್ಮ. ೧೩-೩೫) ; 
ಗೂಡುಗೊಂಡುದು ವಿಕ್ರಮಾನಳನಾಡಬಾರದು ಭೀಷ್ಮನನಂ (ಕುವ್ಮಾಭೀ. 
೯-೪೦). ಹ, ಮರುಗು, ವೃಥೆಪಡು ; ಕೊರಗು : ಅಂತಾ ವಾನರಂ 
ಕೇದಗೆಯನೇಆ್‌ದ ಕೋಡಗದಂತೆ ಗೂಡುಗೊಂಡು ಪಲ್ಲಂ ಗಿಡಿಗಿಆಿದು 
ಮೆಲ್ಲನೆ ಮೊಸಳಿಗಂತರೀಪಮಿಲ್ಲಿಗಮಿನ್ನೆನಿತು ದೂರಮುಂ ಂಬುದುಂ 
(ಪಂಡತಂ. 3೭೯-೨3೧); ಮೇಲುಗಾಣದೆ ಬಳಿಕಂ ಮನಂ ಜರಿದು ಜಾನಿಸಿ 
ಚಿಂತಿಸಿ ಗೂಡುಗೊಂಡು (ಪುಣ್ಮಾಸ್ತ. ೧-೨೦). [ಗೂಡು + ಕೊಳ್‌] 

ಗೂಡುಗೊಳವೆ (ನಾ). “ಮತ್ತೊಂದು ಕೊಳವೆಯನ್ನು ಒಳಗೊಳ್ಳು 
ವುದಕ್ಕಾಗಿ ಒಂದಂ ತುದಿಯನ್ನು ಹಿಗ್ಗಿಸಿದ ಕೊಳವೆ” (80061 pipe. 
ಇಂಕನಿ). [ ಗೂಡು * ಕೊಳವೆ (ಆ`ಕೊಟಬವಿ) ) 


ಗೂಡುಗೊಳಿಸು 


ಗೂಡುಗೊಳಿಸು (ಕ್ರಿ). ಗೂಡಿಗೆ ಸೇರಿಸು; ನೆಲೆಗೊಳಿಸು; ತನ್ನ 
ಮರಿಗಳೊಳೊಮ್ಮೆ ಕಟ್ಟೆರಕೆ ಮೂಡಿದನಿತುಮಂ ಪೊರಮಡಿಸಿದುಲಿವಕ್ಕಿ 
ಯಮ್ಮ ಸಂಜೆಯೊಳವಂ ಗೂಡುಗೊಳಿಪಂತೆ (ಗಿಳಿವಿಂ. ೦-೭). ವಿ. ಮುಚ್ಚು 
ವಂತೆ ಮಾಡು ; ಸಂಕೋಚಗೊಳಿಸು ; ತೀಕ್ಷಾಯುಧಂಗಳ -ಪೊಳೆಪು 
ಗಳುಂ ಚಕ್ಷಂರಿಂದ್ರಿಯಮಂ ಮಾಣದೆ. ಗೂಡುಗೊಳಿಸು[ಸಾಕಾಂ. ಅನವರತ 
ಮುಗಿಬಗಿ ಮಾಡು]ತ್ತಿರೆಯಂಂ . .. ನರಳುತ್ತುಂ ಪುಡಿಯೊಳ್ಜೊರಳುತ್ತು 
ಮಿರ್ಪರ್‌ (ವರ್ಧಪು. ೦೧-೪೭ವ). [ ಗೂಡುಗೊಳ* + - ಇಸ್ಕು? 

ಗೂಡುದೀಪ (ನಾ). ಬಣ್ಣ ಮೊದಲಾದುವುಗಳಿಂದ ಮಾಡಿದ ಗೂಡಿ 
ನಂತಿರುವ ದೀಪ ; ಆಕಾಶದೀಪ : ತೋರಣದ ನಡುವೆ, ಅಲ್ಲಲ್ಲಿ ಚೀನಾ 
ಮಾದರಿಯ ಗೂಡುದೀಪಗಳು ಉರಿಯುವ ಮೇಣದ ಬತ್ತಿಗಳೊಂದಿಗೆ 
ತೂಗಾಡುತ್ತಿವೆ (ಪ್ರಕಾಶ. ೦). [ಗೂಡು * ದೀಪ್ಯ 

ಗೂಡುಬಡಿ (ಕ್ರಿ). ಎ ಗೂಡುಮಂರಿ ; ಗುಡ್ಡಗುಡ್ಡಕೆ ಗೂಡುಬಡಿಯುತ 
ಬೇರೆ ಸುಗ್ಗಿಯ ಬಗೆವುದು (ನಿಂಮು. ೧೦-೨). [ಗೂಡು * ಬಡಿ;] 

ಗೂಡುಮಾಡು (ಕ್ರಿ). ಈಡುಮಾಡು ; ಗುರಿಯಾಗಿಸು ; ಬೇಟದೊಳೆನ್ನ 
ನಂಗಜಮಹೀಶನ: ಬಾಣಕೆ ಗೂಡುಮಾಡಿ ತಾಂ ಕೂಟದಲಂಪಿನಿಂಪನಿನಿಸಂ 
ಮಿಗೆ ತೋಜದೊಡೆಂತು ಸೈರಿಪೆಂ (ಉದ್ಯಟ. ೦೮-೬೪). 

[ ಗೂಡು + ಮಾಡ್ಕು? 

ಗೂಡುಮಿಟ್ಲಿಮರ (ನಾ). ಒಂದು ಬಗೆಯ ಮರ : ಗೂಡುಮಿಟ್ಲಿಮರ, 
ಕಜ್ಜಿಗೋಲಿ (ಮೈಔಗಿ. ೩೬-೭೧೫). [? * ಮರ್ಮ) 

ಗೂಡುಮುರಿ (ಕ್ರಿ). (ಉಕ) ಗೂಡುಹಾಕಿದ ಜೋಳ, ಸೆಜ್ಜೆ. ಮೊದ 
ಲಾದುವುಗಳ ತೆನೆಗಳನ್ನು ಕೊಯ್ಯು; ಈವೊತ್ತು ಹೊಲದಲ್ಲಿ ಗೂಡು 
ಮುರಿಯುತ್ತಾರೆ (ಟೂ). [ಗೂಡು * ಮುರ್ಮಿ (ಆಮುನಖ್ಯಿ) ) 

ಗೂಡುಮುರ್ಕಿ (ನಾ). ಒಂದಂ ಬಗೆಯಂ ವನಸ್ಪತಿ; ಉಡ್ಡಿ, ವುಡಿಗ, 
ಗೂಡುಮುರ್ಕಿ, ಚಿತ್ತೋಡಿ, ಉದುರೆ (ವೊಕಗಿ. ೩3-೬೧0). [7] 

ಗೂಡುವಲೆ (ನಾ). ಒಂದು ಬಗೆಯ ಬಲೆ ; ನಿಟ್‌ಗರುಳ ದಾವಣಿವಲೆಗಳಲಿ 
ಸಂಗರದ ಸುಭಟವ್ರಜದ ಮಧ್ಯದ ಗೂಡುವಲೆಗಳಲಿ . . . ಅರಿಮೃಗ 
ವ್ರಾತವನು ಭೀಮ ಕಿರಾತ ಕೈಕೊಂಡ (ಕುವ್ಯಾರ್ರೋ. ೦೨-೩೧) ; ಹುಡಿಕೆ 
ವಲೆ ಮರೆವಲೆಗಳಾ ಗೂಡುವಲೆ ಜಲ್ಲೆವಲೆ ಕೊಲ್ಲಿವಲೆ , . . ಬೇಡರ 
ಸಿರದೊಳೊಪ್ಪಿದುದು (ಸಾಳ್ಕಥಾ. 8-೧೪). [ಗೂಡು + ಬಲ್ಲೆ] 

ಗೂಡುವಾಯ್‌ (ಕ್ರಿ). ಹೃದಯ ಬಡಿದುಕೊಳ್ಳು,-ಹೊಡೆದುಕೊಳ್ಳು; 
ಗೂಡುವಾಯ್ವೆರ್ದೆಯನೊತ್ತಿ ನಿಷ್ಕಂಪಪಕ್ಷ್ಮಮಾಂತು, ತರಳಾಕ್ಷಿ ವಿಸ್ಮ 
ಯದೆ ಚಕ್ರಿಯಂ ನೋಡಿದಳ್‌ (ಆದಿಫು. ೧೦-೨೦). [ಗೂಡು ಪಾಯ") 

ಗೂಡುವೋಗು (ಕ್ರಿ). ಸೊರಗಿ ಶರೀರದ ವಂೂಳೆಗಳು ಕಾಣುವಂತಾಗು; 
ಸೊರಗು ; ಬಡವಾಗು ; ನೆರೆ ಕೆನ್ನೆಗೆ ತೆರೆ ಗಲ್ಲಕೆ ಶರೀರ ಗೂಡುವೋಗದ 
ಮುನ್ನ . . . ಪೂಜಿಸು ನಮ್ಮ ಕೂಡಲ ಸಂಗಮದೇವನ (ಬಸವ. ೦೬೦). 

[ಗೂಡು + ಪೊ:ಗ್ಳು) 

ಗೂಡುಹುಳು (ನಾ). ಪೊರೆಯೊಳಗಿರುವ ಹುಳು; ಪೊರೆಹುಳು ; 
ಕೆಲವು ಕೀಟಗಳು , . . ಚಲನೆಯಿಲ್ಲದ ಗೂಡುಹುಳು(೫೩)ಗಳ ರಕ್ಷಣೆಗೆ 
ಅನೇಕ ತರಹ ಕೋಶ ಅಥವಾ ಗೂಡುಗಳನ್ನು (2680 ಮಾಡುತ್ತವೆ 
(ಕೀಟಜಿ. ೨೨). [ಗೂಡು 4 ಹುಳ್ಳು ( ಆಪುಟ್ಟು) ] 

ಗೂಡ್ಕೆ, ಗೂಳ್ಳಿ (ನಾ). ೧. ದೊಡ್ಡಬುಟ್ಟಿ; ಮಂಕರಿ; ಗದ್ದೆ 
ಯೊಳಿರ್ದ ಮೊಳೆವಿತ್ತನೆಶ್ತಿದಂ ರಾಗದಿಂ ತಂದವಂ ಗೂಡೆಯೊಳಗಿಕ್ಕಿದಂ 
(ಇಳಿರ. ದೇ. ೩೪-೬) ; ಬೆತ್ತದ ಗೂಡೆಯನು ಹಿಡಿದೂರ ಧಾನ್ಯವ ಬೇಡು 
ವುದು ಬರೆದಿಹುದೆ ಭಾಳದಲಿ (ಪ್ರಜ್ಲಾಜ. ೦೧-೪): ದೊಡ್ಡ ಗೂಡೆಯನ್ನು 
ತಲೆಯಮೇಲೆ ಇಟ್ಟುಕೊಂಡು ಬರುತ್ತಿದ್ದಳು (ಮುನಿಮಾ. ೦೫) ; ಈ ಸಲ 
ಮನೆಯ ವಾಸದ ಕೊಠಡಿಯಲ್ಲಿ ಒಂದು ಬಿದಿರು - ಗೂಡೆಯನ್ನಿಟ್ಟಿದ್ದರು 


೨೫೮೩ 


26 


ಗೂಢ 


(ನಡೆದಾ. 11, 58೪). ೨. ನೀರನ್ನು ಎತ್ತುವ ಸಾಧನ : ಏತ ಗೂಡೆ 
ಗುಯ್ಯಲು ಮನೆವಣ . . . ಮುಖ್ಯವಾಗಿ ಏನುಳ ಸರ್ವ್ವ ಸ್ಥಾಮ್ಯವನು 
ಒಳಗಾಗಿ (ಎಳ. 7%, ಮಾಗಡಿ. ೧೦-೧೦ ; 1820) ; ಅಣೆ ಅಚುಕಟ್ಟು ಮಗ್ಗ 
ಮನೆವಣ ಗೂಡೆ ಧೂಯ್ಯ ಮೊದಲಾದ ಆ ಸಕಲ ಸ್ವಾಂಮ್ಯ ಸಹವಾದ 
(ಎಕೆ. 111, ತಿರುಮ. ೪೯-೧೨: 1526); ಆ ಹೆಂಮಡಿ ಹಾಳಗ್ರಾಮದ 
ಚತೂಶೀಮೆಯೊಳಗಿಾದ . . . ಗೂಡೆ ಗುಯಲು ಅಣೆ ಅಚ್ಚುಕಟ್ಟು (ಎಕ. 
೫1, ಹಿರಿಯೂ. ೬-೨೭ ; 3592); ಕೂಪ ಗುಯ್ಯಲು ಗೂಡೆ ಕೈಯಾತ 
ಕಪಲೆಯಿಂ ಪೋಪುದನೇನ ವರ್ಣಿಸುವೆ (ಅಬೃಲೂ. ೩-೩೫). ಗೂಳ್ಳಿ : 
೨. ಆ ಗ್ರಾಮಕ್ಕೆ ಸಲುವ ಗದ್ದೆ ಬೆದ್ದಲು ತೋಟ ತುಡಿಕೆ ಅಣೆ ಅಚ್ಚು 
ಕಟ್ಟು ಗೂಳಿ ಗುಯ್ಯಲು ಕಿಜುಕುಳ ಸುವರ್ಣಾದಾಯ ಸುಂಕ (ಎಕ. 1%, 
ಚನ್ನಪ. ೧೩೮-೮; 2478 1). 
ಗೂಡೆಯ ಗದ್ದೆ ಎ ಗೂಡೆಯ ಸಹಾಯದಿಂದ ನೀರನ್ನು ಒದಗಿಸಿ 
ಕೊಂಡು ಬೆಳೆಮಾಡಬೇಕಾದ ಗದ್ದೆ; ಆ ಕೆಆ್‌ಯೊಳಗೆ ಗೂಡೆಯ ಗದ್ದೆ 
ಕೊ ೧೦ (ಎಳ. ೩11, ತಿಪಟೂ. ೪೮-೨೦; 1814) ; ಶಂಮತಂಮ ತತ್ತಿ 
ನಲ್ಲಿಯ ಕಿಟುಕಟ್ಟಂಗಳುಂ ಗೂಡೆಯ ಗದ್ದೆಗಳುಂ . . . ತವತವಗೆ ಆಗು 
ಮಾಡಿಕೊಂಬರು (ಎಕ. ೫11, ತಿಪಟೂ.. 3-೦0 ;' 2263). 
[ದೇ॥ ತಮಿ. ಕೂಡೈ; ಮಲ. ಕೂಡಾ; ತುಳು. ಗೂಡೆ; 
ಕೊಡ. ಕೂಟಿ; ತೆಲು. ಗೂಡ; ಗೊಂಡಿ. ಗೂಲಾ] 

ಗೂಡ್ಕೆ (ನಾ). (ಕರಾ) “ಹುಡುಗಿ” (ಸಿಂಿರೋ. ೧೬೬). [7] 

ಗೂಡೆ (ನಾ). ಒಂದು ಬಗೆಯ ಗಿಡ; ಬೆಳ್ಳುಚಿ; “ ಗೂಡೆ ಬೆಳ್ಳುಚಿ 
ಯರ್ಣೆಯವನಿಯೆನೆ ಕರಿಬೇವು” (ಮಂಗರಾ. ೪0-೩3). [?] 

ಗೂಡೆತೆಪ್ಪ (ನಾ). ಗೂಡೆಯ ಹಾಗೆ ಗುಂಡಾದ ಒಂದು ಬಗೆಯ 
ತೆಪ್ಪ,-ಹರಿಗೋಲು ; ವಾಡೆಯದ ಹಡಗಿನ ಸಮೂಹದ ಗೂಡೆತೆಪ್ಪದ 
ಭೈತ್ರಮಸಕದ ಜೋಡುಬಿಡುವತಿ ಜಾಲಗಾರರಗುಂಪುಸೊಂಪುಗಳ 
(ಶರಲೀ. ೦೦-೦೩). [ಗೂಡೆ * ತೆಪ್ಪ] 

ಗೂಡೆಯೆಟ್‌ (ಕ್ರಿ). ಗೂಡೆಯ ಮೂಲಕ ನೀರನ್ನು ಎತ್ತಿ ಹಾಯಿಸು; 
ಕೆಅೇ್‌ಯಲಿ ನೀರು ಸಾಲದಿದರೆ ಗೂಡೆ ಯೆಜಹಯಲಾದರೆ ನೆ ಮರ್ಯಾದೆ 
ಯಲೂ (ಎಕ. ಸ, ಮುಳಬಾ. ೦೭೩-೯; 1503). [ ಗೂಡೆ; + ಎಆ್‌;1 

ಗೂಡೊಲೆ, ಗೂಡುಒಲೆ (ನಾ). ಬ್ರೆಡ್ಡು, ಬಿಸ್ಕತ್ತು ಮುಂತಾದಂವು 
ಗಳನ್ನು ತಯಾರಿಸಲು ಉಪಯೋಗಿಸುವ ಒಂದು ಬಗೆಯ ಒಲೆ: 
ಗೂಡೊಲೆ : ಅಗಲಬಾಯಿಯಿರುವ ಮಣ್ಣಿನ ದೊಡ್ಡ ಮಡಕೆ ಅಥವಾ 
ಮುಚ್ಚಳವಿರುವ ದೊಡ್ಡ ಟಿನ್ನನ್ನು ಉಪಯೋಗಿಸಬಹುದು (ಅಡುಸೌ. ೩೩). 
ಗೂಡುಒಲೆ: “(ಸಾ. ಗೂಡುಒಲೆಯೂ ಕುದಿಪಾತ್ರೆಯೂ ಇರುವ 

ತ್ತು ಕೊಳಗದಪ್ಪಲೆ, ಮೊ. ನ್ನಿಡಲು ಅನುಕೂಲಿಸುವಂತೆ ತೆರಪುಗಳುಳ್ಳ 

ಕಬ್ಬಿಣದ ಮೇಲಿನ ತಗಡೂ ಇರುವ) ಒಂದು ಬಗೆಯ ಅಡಿಗೆಯ ಒಲೆ” 
(Range. ಇಂಕನಿ). [ಗೂಡು + ಒಲ್ಲೆ] - 

ಗೂಢ (ಗು). ೧. ಮುಚ್ಚಿದ, ಅಡಗಿದ ; ಹೊರಗೆ ಕಾಣದಿರುವ; 
ಗೂ[ಢ)ಗುಲ್ಬ ಪಾರ್ಷ್ಲಿಗಳನೊಳಕೊಂಡ ಮನುಜಮಾಂಧಾತನ ಪೊಟಲಡಿ 
ಗಳ್‌ ಕೂಮ್ಮೋನ್ನತಂಗಳಾದುವು (ಪಂಪಭಾ. 
೨. ಗುಟ್ಟಾದ; ರಹಸ್ಯವಾದ ; ಗುಪ್ತವಾದ, ಅಪ್ರಕಟವಾದ ; 
ಪೆಅತೇಂ ಪ್ರತೀತಿ ಬಗೆಗೇತಜಿಕೊಳಂ ತೋಟಿದುದಪ್ರತೀತಂ ಗೂಢಂ 
(ಕಾವ್ಕಾವ. ೪೩೬) ; ಮನೋವಿಜ್ಞಾನಕ್ಕೂ ಅಧ್ಯಾತ್ಮವಾದಕ್ಕೂ ಗೂಢ 
ಸಂಬಂಧವಿದೆ (ಜೀವಾತ್ಮ. ೪೩); ಇದರಲ್ಲೊಂದು ಗೂಢಸತ್ಯವಡಗಿದೆ 
(ಜೀವಾತ್ಮ. ೦೫). ೩. ವೇಷ ಮಾರ್ಪಡಿಸಿದ ; ರೂಪಾಂತರ ಹೊಂದಿದ 
(ನಾ). ೪. ಗುಟ್ಟ, ಗೋಪ್ಯ; ರಹಸ್ಯ: ಮುಚ್ಚಂಜೆಯು 
ಮೈಚಾಚಿತು, ಗರಿಬಿಚ್ಚಿತು ಮೋಡ, ಹೊರಬಿದ್ದಿತು ಗೂಢ (ನೆಲಮ್ಮು, 


೨-೩೯ ವ). 


ಗೂಢಗೆಡು 


೭-6 ; ಪಾವಿತ್ರ್ಯಮುದ್ರೆಯಲ್ಲಿದ್ದ ಗೂಢ ತೆರೆದಿತ್ತು ತನ್ನ ಫಡಕು (ಅರಳು. 

೧65-೬). ೫. ಕಾಣದಿರುವುದು; ಗೋಚರಿಸದಿದ್ದುದು ; ಗೂಢ 

ವಾದುದಂ: ನಿಜದಿಂ ಗೂಢಂಗಳ್‌ ಗುಲ್ಭ ಜಾನುಗಳ್‌ (ಕಾಂತಿಪು. ೩-೪೫). 
[ಸಂ.] 


೨೫೮೪ 


ಗೂಢಗೆಡು (ಕ್ರಿ). ಗುಟ್ಟ ಹಾಳಾಗಂ; ರಹಸ್ಯವು ಹೊರಬೀಳು; | 8 


ಪ್ರೌ ಥೆಯಾದುದಟ್‌ಂದವಳಂಗಜಾಸ್ತದಿಂ ಗೂಢಗೆಡದೆ ವಂದಿಗಳನು 
ಪ್ರೌಢಿಯಿಂ ಕರೆದು ಸಂಧಿಗೆ ಕಳುಪಿದಳಾ ರೂಢವಿಕ್ರಮರಾಮನೆಡೆಗೆ 
(ಕುರಾಸಾಂ. ೪೪-೦೧೦). ' [ ಗೂಢ» ಕೆಡ್ಕು? 

ಗೂಢಚತುರ್ಥ (ನಾ). [ಕಾವ್ಯವಿಸಾ] ಒಂದು ಶಬ್ದಾಲಂಕಾರ ; ನಾಲ್ಕ 
ನೆಯ ಪಾದದಲ್ಲಿರುವ ಪದಗಳಂ ಇತರ ಮೂರು ಪಾದಗಳಲ್ಲಿ ಚೆದ 
ರಿರುವುದಂ,-ಅಡಗಿರುವುದಂ ; ಘನಸ್ತನಿತಮಂಂ ಕೇಕಿಸ್ವನಮುಂ ನೀರ 
ಧಾರೆಯುಂ ಮನಂ ಬೆರ್ಚಿಕ್ಕುಮಿಂತೆತ್ತಂ ಮನಮಿಂತು ಘನಸ್ವನಂ-ಗೂಢ 
ಚತುರ್ಥಂ (ಕವಿರಾ. ೨-೧೧೮) ; ಗೂಢ ಚತುರ್ಥಂ - ಆತನಲ್ಲದನಂ ಮೆಚ್ಚೆಂ 
ಮಾತೇಂ ತಾಂ ಮಾರನಾದೊಡಂ ಕೇತನಂ ರತಿರಾಗಕ್ಕೆ ಕೇತನಂ ತಾರ 
ನಲ್ಲನಂ (ಕಾವ್ಯಾವ. ೫೯೦). [ಗೂಢ + ಚತುರ್ಥ) 

ಗೂಢಚರ (ನಾ).ಎಗೂಢಚಾರ; [ಗೂಢ + ಚರ] 

ಗೂಢಚಾರ (ನಾ). ಬೇಹುಗಾರ, ಗುಪ್ತಚಾರ ; ಮೂಡಿ ಬಂದೆನ್ನ 
ಹಿಡಿದನು ಸೋವಿಯುಟ್ಟೊಬ್ಬ ಗೂಢಚಾರ (ಕೋಗಿಲೆ. ೩-೦೦೭); 
ಗೂಢಚಾರರು ಪ್ರತ್ಯಕ್ಷವಾಗಿಯೇ ಪಾರ್ಟಿ ಸದಸ್ಯರ ಹಿಂದೆ ಸುಳಿಯ 
ಲಾರಂಭಿಸಿದರು (ಆತ್ಮಾರ್ಶ. ೦೪೮) ; ಕಳ್ಳ ಕೊಲೆಗಡುಕ ಗೂಢಚಾರ... 
ತನ್ನ ವೃತ್ತಿ ಕೀಳಾದುದೆಂದು ಭಾವಿಸಿಕೊಂಡು ಲಜ್ಜೆ ಪಡಬಹುದೆಂಬ ಕಲ್ಪನೆ 
ಸರ್ವಸಾಧಾರಣವಾದುದು (ಫುನರು. ೧೯೭). [ಗೂಢ + ಚಾರ] 

ಗೂಢಚಾರಿ (ನಾ). ಗೂಢಚಾರ. ' [ಸಂ. ಗೂಢಚಾರಿನ್‌ ] 

ಗೂಢಜ (ನಾ). ತಂದೆ ಯಾರೆಂದು ಗೊತ್ತಿಲ್ಲದವನಂ; ಧರ್ಮ 
ಶಾಸ್ತ್ರಗಳಲ್ಲಿ ಹೇಳಿರುವ ಔರಸ, ಕ್ಷೇತ್ರಜ,ದತ್ತ, ಕೃತ್ರಿವಂ, ಗೂಢಜ, 
ಅಪವಿದ್ಧ, ಕಾನೀನ, ಸಹೋಢ, ಕ್ರೀತ, ಪೌನರ್ಭವ, ಸ್ವಯಂಂದತ್ತ 
ಮತ್ತು ಶೌದ್ರ ಎಂಬ ಹನ್ನೆರಡುಬಗೆಯ ಪುತ್ರರಲ್ಲಿ ಒಬ್ಬ. [ಸಂ.7 

ಗೂಢಜತ್ರು (ನಾ). ಮಂಚ್ವಿ ಕೊಂಡಿರುವ ಹೆಗಲಿನ ಸಂಧಿ ಅಥವಾ 
ಮೂಳೆಯುಂಳ್ಳವನು ; ದೃಢಕಾಯ ; ಕರಂ: ಬಿಂಕಂ ತೆಂಗುವ ಗೂಢ 
ಜತ್ರು ಸುದೃಢಾಯದ್ಭಾಹುಕಾಂಡಂ . . . ನಿರಾತಂಕಂ ನೆರ್ಗಿಪುದಾಸೆ 
ಯಳ್ಳಿನಿದಿರ್ಗೊಳ್ಳೆಂಡಿರಂ ಗಂಡರಂ (ಜಳವಿ. ೩-೨೦). [ ಗೂಢ. ಜತ್ರು) 

ಗೂಢತೆ (ನಾ). ೧. ಗಂಟ್ಸಾಗಿರುವಿಕೆ ; ರಹಸ್ಯ. ೨. ಅರ್ಥ ಗಹನತೆ; 
ಅಪ್ರಸಿದ್ಧವಾದ ಅರ್ಥ : ವರರುಚಿಯ ಜಾಣ್ಮೆ ಗೋಪಾಲಕನ ಬೆಡಗು 
ಭಾಗುರಿಯ ಗೂಢತೆ . , . ಇಂತಿವೆಲ್ಲವನು ಸಂವರಿಸಿಯಭಿನವಮಂಗನು 
ಸುರಿದಂ ಸ್ತ್ರೀಬಾಲರಟಾ ವಂತುಟಭಿಧಾನವಂಂ (ಮಂಗರಾ. 3-೪). 

[ ಸಂ. ಗೂಢತಾ] 

ಗೂಢಪ (ನಾ). ಹಾವು; ಸರ್ಪ; ಆ ಭೂಪನುರುರಥದೊಳಾತನ 
ಪತಾಕೆಯೊಳ್‌ ಶೋಭಿಸುವ ಗೂಢಪನೊಳಾತನ ವಿಶಾಲಾಂಗವೈಭವ 
ದೊಳ್‌ (ಪರಶು. ೩೦-೨೪). [P ಇದು ಗೂಢಪದ ಅಥವಾ ಗೂಢಪಾದ 
ಎಂಬುದರ ಅಶುದ್ಧ ರೂಪವಿರಬಹುದು ] 

ಗೂಢಪದ (ನಾ). ೧. ಸರಿಯಾಗಿ ಅರ್ಥವು ತಿಳಿಯಲಾಗದ ಪದ, 
ಸುಲಭವಾಗಿ ಅರ್ಥವಾಗದಿರುವ ಪದ ; ಕಠಿನ ಶಬ್ದ ; ಅಪರಿಮಿತ 
ವಿದ್ಯರೆನಿಸಿರ್ದ ಪುರಾಣಕವೀಂದ್ರರಖಿಳ ಕಾವ್ಯಂಗಳ ಗೂಢಪದ 
ಪ್ರಯೋಗಮಂ . . . ಪೇಟಿಕ್ವಿಂ (ಕಮದ. ಪರಿ. 3); ವಿಂಸುಪ ಗೂಢಪದ 
ಪ್ರಯೋಗದೊಳ್ತಂ . . . ತತ್ಸಮದ ಬಿನ್ನಣವನು ಉಸುರೆಂದು ಕೋವಿ 
ದರ್‌ ಬೆಸಸಲ್‌ (ಕಲ್ಮಳ್ಳಿ. ೩); ಸಂತಸದೊಳಚ್ಚಗನ್ನಡ ಗೂಢಪದ ತತ್ಸಮಂ 


36 


95 


45 


ಗೂಢೋಕ್ತಿ 


ತದ್ಭವಗಳೆಂಬ ಶಬ್ದ ನಾಮಗಳನೋರಂತೆ ವಿರಚಿಸಿದೆಂ (ಕಬ್ಮಮಂ. ೦೨೦). 
೨. ಹಾವು; ಸರ್ಪ. "ಗೂಢಪದಪತಿ' ಪರಾ. (ಗೂಢ ಪದ್ಮ) 
ಗೂಢಪದಪತಿ (ನಾ). ಹಾವುಗಳ ಒಡೆಯ ; ಆದಿಶೇಷ; ನಿವಿಷ 
ಲಿಂಗವನು.ಕೊಂಡಾಡಿ ನಿಜಪದವಡೆದ ನಿತ್ಯ ಭಜಿಸಿದ ಫಲವ ಗೂಢಪದಪತಿ 
ಪೊಗಳಲರಿದು (ಪ್ರೌಢರಾ. ೯-೩೬). [ಗೂಢಪದ + ಪತಿ, ] 
ಗೂಢಪಾದ (ನಾ). ಗುಪ್ತವಾದ ಕಾಲಂಗಳುಳ್ಳುದು; ಹಾವು; 


ಸರ್ಪ, ಜಂಬುಕ ಸೂಕರ ಗೂಢಪಾದ . . . ಗಂಡಕ ಮುಖ್ಯಮಾದ 
ಭೀಕರಮೃಗಯುೂಧಥನಿಸ್ವನದಿನೊಪ್ಪಿತು ತನ್ನಗಸಾನು ಕಾನನಂ (ಚಳ್ಳೆ ಜೀ. 
೨೨). [ಗೂಢ * ಪಾದ] 


ಗೂಢಪುರುಷ (ನಾ).ಎಗೂಢಚಾರ ;: “ ಅಪಸರ್ಪಂ ಚಾರಂ ಗೂಢಪುರುಷಂ 
ಪ್ರಣಿಧಿ ಹೇರಿಕಂ ಸ್ಪಶನೆನಿಕುಂ” (ವಸ್ತುಕೋ. ೬೦-೫೯); ಆ ಚಂಡ 
ಕೋದಂಡಂ ತನಗತ್ಕಾಪ್ತ ಪಟುಭಟ ಗೂಢಪುರುಷರಂ ಬಿಡಿಸಿಕೊಂಬುದಕ್ಕೆ 
ಚಂದ್ರಬುದ್ಧನೆಂಬ ಮಂತ್ರಿಯಂ ಕಳುಪಿದೊಡೆ (ಹಮ್ಮಾರ. 3-00೭ ವ). 

[ ಗೂಢ + ಪುರುಷ) 

ಗೂಢಪುಪ್ಕರ (ನಾ). ಸೊಂಡಿಲ ತುದಿಯನ್ನು ಕಾಣಗೊಡದುದು,- 
ವಂಚ್ಚಿಕೊಂಡಿರುವುದು : ಗೂಢಪುಷ್ಕರನಂ ವಿಪುಳಾಯತಬಾಹುವಂ 
ಪೊಣಮಟ್ಟನೇಜ ಜಯಂಮಂ ಜಯಪರ್ವತಯಾನನಾಗಮಂ (ಶಾತಿಪು. 

[ ಗೂಢ * ಪುಷ್ಕರ ] 

ಗೂಢಪ್ರಣಿಧಿ (ನಾ). ಎ ಗೂಢಚಾರ ; ಪೃಥ್ವೀಪುಲಭೂಪಾಲಂ . . . 
ಯಮಪಟಿಕಾದಿ ಗೂಢಪುಣಿಧಿ ಪ್ರತ್ಯಕ್ಷೀಕೃತ ಕ್ಷಯವೃದ್ಧಿ ವಿಧಿತ್ರಯನು 
ಮಾಗಿರ್ಪ ಂ (ಕಂದ್ರಫು. ೯-೦೧೭ ವ). [ಗೂಢ *ಪ್ರಣಿಧಿ 

ಗೂಢಭಾಷೆ (ನಾ). ಕೆಲವರು ತಮ್ಮನ್ನು ಬಿಟ್ಟೂ ಬೇರೆಯವರಿಗೆ ತಿಳಿಯ 
ದಂತೆ ರೂಪಿಸಿಕೊಂಡ ಗುಪ್ತಭಾಷೆ; ಅವರಿಬ್ಬರೂ ಗೂಢಭಾಷೆಯಲ್ಲಿ 
ಮಾತನಾಡುತ್ತಿದ್ದರು (ಕೂಡ). [ಗೂಢ + ಭಾಷೆ] 

ಗೂಢಲಿಪಿ (ನಾ).“ (ರಹಸ್ಯ ತಿಳಿದಿರುವವರಿಗೆ ಮಾತ್ರ ಅರ್ಥವಾಗುವ) 
ಗೂಢಲಿಪಿ ” (cryptography. ಇಂಕನಿ). [ಗೂಢ -- ಲಿಪಿ] 

ಗೂಢವಲೆ (ನಾ). ಒಂದು ಬಗೆಯ ಬಲೆ; ಗಾಢವಲೆ ಗೂಢವಲೆ ಮಡಿಕೆವಲೆ 

- ಮಂದಸಿನವಲೆಯ ಹೊಟ್‌ಗಳ ಬೇಡವಡೆ ನೆರೆದುದು 
(ಹಡಕಾ. ೫-೮). 
[P ಇದು "ಗೊಡುವಲೆ' ಎಂಬುದರ ಅವಲಿಖಿತವಿರಬಹುದು ] 

ಗೂಢಸಂಧಿ (ನಾ). ೧. ಗುಪ್ತವಾಗಿ ಕೂಡಿಕೊಂಡುದು. ೨. [ವ್ಯಾಕ] 
ಮೂಲಾಕ್ಷರದಂತೆ ತೋರಿದರೂ ಎರಡ ಸ್ವರಗಳ ಸಂಧಿಯಾಗಿರಂವ 
ಅಕ್ಷರ; ಸಂಧ್ಯಕ್ಷರ; ಏ,ಐ,ಓ,ಔ ಎಂಬ ಸ್ವರಗಳಂ; ವರಸಂಧ್ಯಕ್ಷರದಂತಿರೆ 
ಗುರು ದೀರ್ಫಂ ಗೂಢಸಂಧಿಯೆನೆ ತೋಳ್‌ ನಾಲ್ಕುಂ ಕರಮೆಸೆದಿರ್ಕುಂ 
ಪದ್ಮೋದರಂಗೆ ಚಕ್ರಾಸಿ ಶಂಖ ಶಾರ್ಜ್ಜಸಮೇತಂ (ಕಾವ್ಯಾವ. ೦೪) 
ತಣುವಾಯಿಂ ಗುರುವುಂ ದೀರ್ಫಮುಂ ಗೂಢಸಂಧಿಯುಮಾಗಿ ಸ್ವಭಾವ 
ದಿಂದೇಕಾರಂ ಮೊದಲಾದ ಸಂಧ್ಯಕ್ಷರಂಗಳಪ್ಪವು; ಅವಾವುವೆಂದೊಡೆ- 
ಏವಐಓ ಔ (ಕಮದ. ೧೦ ವೃತ್ತಿ, [ ಗೂಢ ಸಂಧಿ) 

ಗೂಢಾಂಗ (ನಾ). ಅಂಗಗಳನ್ನು ಒಳಗೆ ಅಡಗಿಸಿಕೊಳ್ಳುವ ಪ್ರಾಣಿ ; 
ಅವೆಂ ; (8). [ಗೂಢ * ಅಂಗ್ಮ್ಥ] 

ಗೂಢೆ (ನಾ). [ ಸಂಗೀತ] ಷಡ್ಡಸ್ಸ ್ವರದಿಂದ ಹುಟ್ಟುವ ಮೂರನೆಯ 
ಶ್ರುತಿ: ಬಳಿಕ ಗಹ್ವರಿ ನಿಷ್ಕಳೆ ಗೂಢೆ ಸಕಲೆಯರೆಂಬ ನಾಲ್ಕುಶ್ರುತಿಗಳೇ 
ಷಡ್ವಸ್ವರದಿಂ ಪುಟ್ಟಿದವು (ವಿವೇಕ. ೨೩೨). [ಸಂ. ಗೂಢಾ] 

ಗೂಢೋಕ್ತಿ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು ; 
ಒಬ್ಬನಿಗೆ ಹೇಳಬೇಕಾದ ವಿಷಯವನ್ನು ನೇರವಾಗಿ ಅವನನ್ನೇ 
ಕುರಿತು ಹೇಳದೆ ವಂತ್ತೊಬ್ಬನಿಗೆ ಹೇಳಂವ ನೆಪದಲ್ಲಿ ತಿಳಿಸಂವುದಂ 


೦೦-೧೪೨ ವ). 


ಒರ್ವಂಗೆ ತಿಳಿಪುವುದರ್ಕೆ ಪೆಜಿತೊರ್ವನಂ ನೆವಂಗೆ ಯ್ತು ಪೇಟ್ವುದು 
ಗೂಢೋಕ್ತಿ ಯೆನಿಪುದು. ಎಂತೆನೆ: - ದೇವದ್ವೇಷಿಗಳಿರ ನೀಮಾ ವಿಷಯ 
ಮನೇಕೆ ಪುಗುವಿರೀಗಳೆ ತೊಲಗಿಂ ಗಾವಳಿಸಿ ಗಲಭೆಗೆಯ್ಯೊಡೆ ಠಾವಲ್ತು 
ರವಣಿಸಿವರ್ಪನಿದೆಕೊಳುವೇಂದ್ರಂ  (ಅಪ್ರತಿ. ೧೨೭-೦೮) ; ಅನ್ಯಗುಸುರ್ವ 
ವಾಕ್ಕವನ್ಯನ ಮೇಲೆ ಪೇಳೆ ಚಿನ್ನಾಗಿ ಗೂಢೋಕ್ತಿಯೆನಿಸೆ ಇನ್ನು ಪಶುವೆ 
ನೀ ಕೇಳ್‌ ಕ್ಷೇತ್ರರಕ್ಷಕ ಬರಲು ನಿನ್ನ ಕಜ್ಜೇನು ಸಾರುವದು (ಕುವಲ. 
೧೫೭-೦). [ಗೂಢ * ಉಕ್ತಿ] 

ಗೂಣ (ನಾ). (?); ಆರು ತಪಿದರು ಗಂಗೆಯಲ್ಲಿ ಕಪಿಲೆಯ [ ಕೊಂದ] 
ವನು ಮಧುಪಾನಂ ಮಾಡಿದವನು » ನೊಬನು ಗೂಣ (ಸಾಇಇ. 2-11, 

[?] 

ಗೂಥ (ನಾ). ಹೇಲು; ಮಲ; ಅಮೇಧ್ಯ ; ಅಲ್ಲಿಗೆ ಗೂಡ(ಥ3 ಮಂ 
ಭಕ್ಷಿಸಲ್ಪ್ಬಂದ ಪಂದಿಗಳ್‌ ಮೋಣಕಯಿಂ ನೂಂಕುತ್ತಿರ್ಪವಸರದಲ್ಲಿ 
(ಪುಣ್ಮಾಸ್ತ. ೪-೨೦ ವ); ರಾಜನ ಗೃಹದೊಳಿರ್ದ ಟಗರಂ ಕದ್ದು... 
ಕೊಂದವನಿಗೆ ಹಸ್ತಚ್ಛೀದವಂ ಶಿಂದ-ವನಿಗೆ ಗೂಥಭಕ್ಷಣಸಿಕ್ಷೆಯಂ 
ನಡೆಸುತ್ತಿರುವದಂ (ಪುರುಶ. ೨೩೦). [ಸಂ.] 

ಗೂದ (ನಾ). ಇ ಗೂಥ; ಈಗಳೆ ಗೃಹಕ್ಕೆ ನೀಂ ಪೋಪಾಗಳ್ಳೀ ಟ್ರ 
ರ್ಕುಮೂರಗೂದಂ [ಪಾಕಾಂ. ಮುರುಗುರಂ] ನಿನ್ನ ಶಿರೋಭಾಗದೊಳದು 
ದಿಟಮಾದೊಡನಾಗತಮಂ ನಂಬು ಪಲವು ಮಾತಿನೊಳೇನೋ (ಜೀವಸಂ. 
೦೩೩-೨೯ ವು [ ಆ ಸಂ. ಗೂಢ) 

ಗೂದೆ (ನಾ). ೧. ಮಲದ್ವಾರದಲ್ಲಿ ಕಾಣಿಸಿಕೊಳ್ಳುವ ದೊಡ್ಡ ಕರುಳಿನ 
ಕೊನೆಯ ಭಾಗ; ಗುದದ್ವಾರದ ವಂಖ; ಸ್ಥೂಲಾಂತ್ರಬದ್ಧಃ 
ದೊಡ್ಡ ಕರುಳಿನಿಂ ಕಟ್ಟಲ್ಪಟ್ಟುದಾಗಿ ಗೂದೆ ಹೊರಟಿರುವಂಥಾದ್ದೆಂಬು 
ದರ್ಥೆ (ಜಾಹಟೀ, ೨-೪-೦೨ ಐ); ಗೂದೆ ಹೊರಟು ನೆಗೆ ಹಾಯುವುದಕ್ಕೆ 
* * * ಹಿಡಿಹಿಡಿಕೆ ಸೊಪ್ಪಿನ ಬೀಜ, ಒಳ್ಳೆಣ್ಣೆಯಲ್ಲಿ ಕಾಸಿ ತೊಡೆಯುವುದು 
(ವಿವ್ಶವಿ. 0೨6). ೨. ಕರುಳಂ ಹೊರಗೆ ಕಾಣಿಸಿಕೊಳ್ಳುವ ಒಂದಂ 
ಬಗೆಯ ರೋಗ : , ಸಾಸುವೆಯ ತೂಕ ೧, ಶುಂಠಿಯ ತೂಕ ೧... 
ಇಷ್ಟನ್ನೂ ಕಲಸಿ ಅಟ್ಟು ತಾರೇಕಾಯಷ್ಟು ಮೆಲ್ಲಲು ಗೂದೆ ಮಾಣುವುದು 
(ವಿವೈವಿ. ೮೩). ೩. ಒಂದಂ ಬಗೆಯ ಸಸ್ಯ ಮತ್ತು. ಅದರ ಹಣ್ಣು ; 
ಚಪ್ಪ ರಬದನೆ; ಟೊಮೇಟೊ: (೪). :" ಗೂದೆಹಣ್ಣು? ಪರಾ. 

[ದೇಃ ತುಳು, ಗೂದೆ ; ತೆಲು. ಗೂದ. / ಸಂ. ಗುದ] 

ಗೂದೆಹಣ್ಣು (ನಾ).ಎಗೂದೆ೩; ಗೂದೆಹಣ್ಣು. : ಚಪ್ಪರಬದನೆ, 

ಟೊಮೊಟೋ , ತಕ್ಕಾಳಿ (ಮೈಔಗಿ. ೩೦-೦೦೩೦). 
[ ಗೂದೆ + ಹಣ್ಣು (ಆಪಣ೯,) ) 

ಗೂದೆಹರುಕ (ನಾ). ಗೂದೆ ಹೊರಕ್ಕೆ ಬಂದವನು; ವಾದಿಯ ಕೂಡ ವಾದಿ 
ಸಲಾಸಲ್ಲ, ಗೂದೆಹೆರುಕನ ಕೂಡ ನಡೆಯಲಾಸಲ್ಲ (ಗಾದೆ). [ಗೂದೆ* ಹರುಕ] 

ಗೂಧ (ನಾ). ಎ ಗೂಥ ; “ ವರ್ಚಃ. .. ಗೂಧಂ .. . ವಿಷ್ಮಾ, ಪುರೀಷಂ, 
ಶಮ ಲಂ, ಮಲಂ- ಈ ೧೩ ವಿಷ್ಠೆ” (ಹಲಾ ಯು. ೧೦೩-೦೩) ; 
ಅಮೇಥ್ಯಮವಸ್ಕರಂ ಶಕೃದ್ಗೂಧರ. ವಿಷ್ಠೆ ಮಳಂ (ವಸ್ತುಕೋ. ೭೨-೩೧); 
ಸಂಸ್ಕಾರ ಶತೇನಾಪಿ ನ ಗೂಧಃ ಕಂಂಕುಮಾಯತೇಯೆಂಬುದಟ್‌ಂ 
(ಸುಕುಮಾ. ೨-೭೦). [ಸಂ;] 

ಗೂಧದ್ದಾರ (ನಾ). ವಂಲದ್ವಾರ ; ಗುದ ; “ಪಾಯಂ[ಗೂಧ]ದ್ವಾರಾ 
ಪನಂ ಗುದಂ” (ವಸ್ತುಕೋ. ೩೭-೪). [ ಗೂಧ-- ದ್ವಾರ] 

ಗೂನ್ಮ : ಕೂನ್ಶ್ಮ' ನೋ. 

ಗೂನ್ಯ (ನಾ). ಬಿಡಲ್ಬಟಂ್ಬದಂ ; ವಿಸರ್ಜಿಸಿದಂದಂ ; ವಾಲ ; “ ಗೂನಂ, 
ಹನ್ನಂ-೨ ಬಿಡಲ್ಪಟ್ಟ .ಮಲದ ಹೆಸರು. ಸಗಣಿತೊಪ್ಪೆ ಮುಂತಾದ್ದು ” 

[ಸಂ.] 


೪೦೩-೦೩೫; 1370). 10 


(ಸಿದ್ಧಾಂತಿ, ೩೦೦) 


೨೫೮೫ 


ಗೂರ್ಕು 


ಗೂನಿ "ಕೂನ್ನಿ? ನೋ. 

ಗೂನು « ಕೂನ್ಸ್‌' ನೋ. 

ಗೂನುಗಣ್ಣು (ನಾ). ಬಾಗಿದ ಕಣ್ಣು ; ಕೆಳವಂಖವಾದ ನೋಟವುಳ್ಳ 
ಕಣ್ಣು; ಕಾಣಿಸಿತು ಕುಂಟುದಿಟ್ಟಿಯ ಗೂನುಗಣ್ಣಿಗದೊ ಗೆಂಟರೊಳ* 
ಜ್ಯೋತಿ (ಶ್ರೀರಾಮಾ. ೧೨೩-೩೦೦). 

[ ಗೂನು (ಆಕೂನ್ಯ್‌) + ಕಣ್ಣು (ಕಣ್‌) 

ಗೂನುಬೆನ್ನು " ಕೂನಬೆನ್‌' ನೋ. 

ಗೂನೆ (ನಾ). ಗೂನುಬೆನ್ನುಳ್ಳವಳಂ ; ಕೂನಿ; ಬ್ರಹ್ಮನು... ದುಂದುಭಿ 
ಎಂಬ ಗಂಧರ್ವೆಯನ್ನು ಕರೆದು ಅವಳು ಮಂಥರೆಯೆಂಬ ಗೂನೆಯಾಗಿ 
ಹುಟ್ಟುವಂತೆ ಅಜ್ಞೆ ಮಾಡಿದನು (ವಜಛಾ. ೪೦೪). " ಕೂನೆ' ಪರಾ. 

[ ಗೂನ್ನ (ಆಕೂನ್ಯ) + - ಎ1 

ಗೂಬು (ನಾ). ತೆಂಗಿನ ಕಾಯನ್ನು ಬೀಜಕ್ಕಾಗಿ ಹೂತಾಗ, ಅದರ 
ಒಳಗಡೆ ಬರುವ ಬಿಳಿಯ ವೆಂತ್ತನೆಯಂ ವಸ್ತು; ತೆಂಗಿನಕಾಯಲ್ಲಿ ಗೂಬು 
ಬಂದಿದೆ (ಕೂಡ). [?] 

ಗೂಬೆ "ಗೂಗೆ? ನೋ. 

ಗೂಬೆಗಣ್ಣು (ನಾ). ೧. ಗೂಬೆಯ ಕಣ್ಣು. ೨. ಗೂಬೆಯ 
ಕಣ್ಣಿ ನಂಶಿರುವ ಕಣ್ಣು ಚಕ್ರದಂತೆ ಶಿರುಗಂವ ಕಣ್ಣು: (ಕ). ೩, 
ಹಗಲುಹೊತ್ತಿನಲ್ಲಿ ಸರಿಯಾಗಿ ಕಾಣಿಸದ ಕಣ್ಣು ; (8). 

[ ಗೂಬೆ.(-ಆಗೂಗೆ) * ಕಣ್ಣು (ಕಣ್‌) ) 

ಗೂಬೆಗತ್ತಲು (ನಾ). ಗೂಬೆಗಳಿಗೆ ಹಿತವಾಗಿರುವ ಕತ್ತಲು; ಕಗ್ಗತ್ತಲು; 
ಏನ್‌ ಗೆಯ್ವೆಯಿಾ ಗೂಬೆಗತ್ತಲೊಳ್‌ ನೀನೊರ್ವಳೆಯೆ (ಶ್ರಿ ಃ ರಾಮಾ. 

[ ಗೂಬೆ (-ಆಗೂಗೆ) + ಕತ್ತಲು (ಕಟ್ಟಲೆ) ) 

ಗೂಬೆತಡೆಗಿಡ (ನಾ). ಒಂದಂ ಬಗೆಯ ಗಿಡ ; ಬೊಳಂಗಡಲೆ, ಗೂಬೆತಡೆ 
ಗಿಡ (ಮೈಔಗಿ. ೬೦-೦೪೩೦). [7 3. ಗಿಡ-(-ಎಗಿಡು)] . 

ಗೂಬೆಬಾಳು (ನಾ). ೧.: ಗೂಬೆಯ ಬಾಳಿನಂತಿರುವ ಬಾಳಂ ; 
ಒಂಟಿತನದಿಂದ ಕೂಡಿದ ಜೀವನ ; (೪. ಪಿ. ದೀರ್ಫಕಾಲ 
ಬದುಕುವಿಕೆ : (82. [ಗೂಬೆ (-ಆಗೂಗೆ) + ಬಾಳ್ಕು (ಆಬಾಲ) 1 

ಗೂರಣ (ನಾ). ೧. ಉದ್ಯವಂ; ಪ್ರಯತ್ನ; “ಉದ್ಯೋಗಮಾಡೋಣ?” 
(ಗಂಗಾಮ. ೧೦೯). "ಗುರಣ' ಪರಾ. ೨. ದೂಷಣೆ, ಬಯಂ್ಗಳಂ. 

[ಸಂ.7 

ಗೂರಲು (ನಾ). ದಮ್ಮಿನ ರೋಗ; ಉಬ್ಬಸ; ಕಾಸರೋಗ : 
ಅವರು ಗೂರಲಿನಿಂದ ಸದಾ ನರಳುತ್ತಾ . . . ಇರುವ ದೃಶ್ಯವನ್ನು 
ಕಂಡಳು (ಕೊನೆಛೇ. ೨೨೩); ಗೂರಲು ಕೆಮ್ಮು ತಲೆಹಾಕಿ (ಮುನಿಮಾ. ೨). 

[ ಗೂರ್ಮು + - ಅಲು (ಆ-ಅಲ್ಫ್‌)] 

ಗೂರಾಡು  " ಗೂಖಾಡಂ”' ನೋ. 

ಗೂರ್ಕು (ಕ್ರಿ). ಕೆವಂಲ್ಚ ; ಉಬ್ಬಸಪಡು : ಎದುರಿನ ಪಟಾಂಗಣದಲ್ಲಿ 
ಕುಳಿತು ಗೂರುತ್ತಿರುವ ಹಿರಿಯನ ನೆನಪೂ ಅವನಿಗೆ ಬರಲಿಲ್ಲ (ಬನಸಿ. ೭೭) ; 
ಹಾಗೆ ಗೂರಬೇಡ ಖಾತ್ರಿಯಿಂದ ಗುಣವಾಗುವದು 

[ಡೇಃ] 

ಗೂರ್ಕು "ಗೂಟು' ನೊ.. 

ಗೂರ್ಕು (ನಾ).ಗೂರಲು : ಮೊಗವೊಳ್ಳುಡಿಸಿ ಗೂರುಪೆಗ್ಗೂರಿಡುತ್ತಮಿರೆ 
(ಏಂಡೋರ. ಹೆ. 80೦೬-೨೭); ಹಾಅಿಬಿದ್ದನು ನೆಲಕೆ ... ಕರಣೇಂದ್ರಿಯದ 
ಕಳಕಳದ ರ್ಫೊಮ್ಮಿನಲಿ ಗೂರು ಮಸಗಿತು (ಕೊರರಾ. ೬-೨೩-೦೭) ; ಗೂರು 
ಹತ್ತಿ ಕೆಮ್ಮುತ್ತಿರುವ ದಶರಥನ ಮೇಲೆಮಾತ್ರ ಒಲ್ಮೆಯು ಒಡಮೂಡಲಿಲ್ಲ, 
ಕೈಕಯಿಗೆ (ಮುಂಗಾಪು. ೯೬) ; ಮುಪ್ಪಿನಲ್ಲಿ ಗೂರು ಹತ್ತಿ ಕಾಡುತ್ತಿತು 
(ನದೀಪ. ೭೭). [ ಆಗೂರ್ಕ, /ತುಳು. ಗೂರು] 


೭೬೯-೩೬೮). 


(ಚೀನಬಾ. ೦೫). 


ಗೂರುಳು 


ಗೂರುಳು (ನಾ). ಒಂದು ಅನುಕರಣ ಶಬ್ದ : ಪೌರಿವಾಳದ ಪಕ್ಕಿ ಮದನ 
ಕೈಯೊಳು ತನ್ನ ನಾರಿಗಿದಿರು ನಡೆದಾಡಿ ಗೂರುಳು ಗುಕುಗುಕು ಗುಟು 
ಗುಟು ಗುಜುಗುಜು ಚಾರಿಟಿಯೆಂದುವಲ್ಲಲ್ಲಿ (ಧರಡ. ೦೩-೩೨). 

ಗೂರೆಳ್ಳು « ಗುರೆಳ್ಳು' ನೋ. 

ಗೂರ್ಜರ (ನಾ).ಎಗುರ್ಜರ : ಗೂರ್ಜ್ಜರಮಾಳವ ಚೇರ ಪಾಂಸ್ಕ.... 
ಯಾದವ ಮಹೀಭುಜಮೌಳಿಮಣಿಬ್ರಜಪ್ರಭಾಲಿಂಗಿತ ಪಾದಪೀಠಂ 
(ಸೌಇಇ. XX, ೪೬-೫೬; 1072). 

ಗೂರ್ಜರರಾಯಭಯಂಕರ-ಗೂರ್ಜರ ದೇಶದ ರಾಜನಿಗೆ ಭಯ 

ವನ್ನುಂಟುಮಾಡುವವನು ; ಒಂದಂ ಬಿರುದು: ಗೂರ್ಜ್ಯರರಾಯ 
ಭಯಂಕರ ತೇಲುಂಗರಾಯ ಸ್ಥಾಪನಾಚಾರ್ಯೇತ್ಯ್ಕಾದಿ ಬಿರುದಾವಲೀ 
ಸಮಲಂಕೃತ : ಶ್ರೀಮದ್ಯಾದವನಾರಾಯಣ ಭುಜಬಲಪ್ರತಾಪ 
ಚಕ್ರವರ್ತೀಸ ಸಿಂಹಣರಾಯಃ (ಕಇ. 1೪, 8೪-೦೦ ; 1245). [ಸಂ.) 

ಗೂರ್ಜರಿ (ನಾ). [ಸಂಗೀತ] ಒಂದು ಬಗೆಯ ರಾಗ: ಮಾಳವ ಗೌಳ 
ಬಂಗಾಳ ಗೂರ್ಜರಿ ಕರ್ನಾಟ ಕಾಂಭೋಜಿ ಕೇತಾರಂಗಳ್‌ ದೇಶಿಯವಾಗಿವೆ 
(ಹಮಾರ. ೨-೯೦ ಐ). [ಸಂ. 

ಗೂರ್ಣಿಸು (ಕ್ರಿ). ಮೊರೆ; ಭೋರ್ಗರೆ : (8. [ ಆಘೂರ್ಣಿಸು) 

ಗೂವ (ನಾ). ಪಾರಿವಾಳ : (8). [ದೇಃ ತೆಲು.ಗುವ್ವ] 

ಗೂವಗುತ್ತಿಗೆ (ನಾ). ಒಂದು ಬಗೆಯ ಪರಿವಂಳದ್ರವ್ಯ : “ ಸುಷಿರಾ, 
ವಿದ್ರುಮಲತಾ, ಕಪೋತಾಂಘ್ರಃ. ನಟಿಃ, ನಲೀ, ಧಮನೀ, ಅಂಜನಕೇಶಿ 
- ೭ ನಳಿ ಎಂಬುವ ಗ್ರಂಧ್ಯದ್ರವ್ಯದ ' ಹೆಸರಂಗಳು; ಗೂವಗುತ್ತಿಗೆ ” 
(ಸಿದ್ಧಾಂತಿ. ೧೨೪). (ದೇ ತೆಲು, ಗುವ್ವಗುತ್ತಿ, ಗುವ್ವಗುತ್ತುಕ) 

ಗೂವಯ (ನಾ). ಒಬ್ಬಾತನ ಹೆಸರು : ನಿಜೇಶ್ವರ xxx ರ್ಮ್ಮನ 
ಕಾದಜಯಟ್ಟಿ ಗೂವಯನನೋಡಿಸಿ ಭಟ್ಟುವ[ಸೆಕ್ಕಿ]ಮೆಟ್ಟಿ (ಸೌಇಇ. 
X1-1, 30-6 ; 1005), [7] 

ಗೂವಾಕ (ನಾ). ಅಡಕೆಮರ ; ಕ್ರಮಂಕ : “ ಘೊಂಟಾ, ಪೂಗಃ, ಕ್ರಮುಕಃ, 
ಗೂವಾಕಃ [ಪಾಠಾಂ. ಗುವಾಕಾ], ಖಪುರಃ ೫ ಅಡಿಕೆಮರದ ಹೆಸರು” 
(ಸಿದ್ಧಾಂತಿ. ೦೩೬). [ಸಂ] 

ಗೂಶಲು (ನಾ). ಕೆಲಸಕ್ಕೆ ಬಾರದಿರುವ ವ್ಯಕ್ತಿ : ಹುಡುಗರ ದೃಷ್ಟಿಯಲ್ಲಿ 
ರಮಾ, ಅಮೃತ "ಶುದ್ಧ ಗೂಶಲುಗಳು, ಗುಗ್ಗುಗಳು' (ಕಂಕಣ. ೦೯). 

[?] 

ಗೂಹನ (ನಾ). ಮುಚ್ಚಿಡುವುದು ; ಅಡಗಿಸಂವುದಂ. '[ಸಂ.] 

ಗೂಹ್ಯ (ಗಂ). ಗುಟ್ಟಾದ; ರಹಸ್ಯವಾದ. "ಗೂಹೃಸಾಕ್ಷಿ' ಪರಾ. [೫0.) 

ಗೂಹ್ಯಸಾಕ್ಷಿ (ನಂ). ಗೂಢಸಾಕ್ಷಿ, ರಹಸ್ಯವಾದ ಸಾಕ್ಷಿ: ಮಿಂಚಿ ಬಾ 
ಮನದಲ್ಲಿ ತಮದ ಘನತಿಮಿರ ತಾ ಪರಿದು ದರ್ಶನವೀಯೆ ಗೂಹ್ಯಸಾಕ್ಷಿ 
(ಅನಿಕೇ. ೩೪-೬). ಗೂಹ್ಯ * ಸಾಕ್ಷಿ) 

ಗೂಳ, "ಗೂಡ' ನೋ. 

ಗೂಳ್ಳ (ನಾ). ಮುಳ್ಳೂಗಳಿರುವ ಒಂದು ಬಗೆಯ ಮೂಲಿಕೆ: 
“ ಕಾಶ್ಮೀರ್ಯ-ಗೂಳ ” (ಜಾಹಬೀ. ೨-೨-೬೦ ವ); “ ಅರ್ಕರೋಹಿಣಿ - 
ಗೂಳದ ಮರ” (ಓಷಧಿ. ೭); ಕಾರೆ ಮಗ್ಗೂರೆ ಗೂಳವು ಮುಳ್ಳು 
ಬೊಬ್ಬುಲಿ . . . ತಂಡಸಿ ಮುಳ್ಳುಬೇಲಿಗಳ್‌ ಸೇರಿ ಮುಟ್ಟಿಹುವಾಗಸವನು 
(ಕಂನವಿ. ೧೮-೩೮). [?] 

ಗೂಳಯ « ಗೂಳೆಯ ' ನೋ. 

ಗೂಳ್ಳಿ, ಘೂಳಿ (ನಾ). ೧. ಎತ್ತು ; ವೃಷಭ : ತೊಡರ್ದೀ ಗಾಣದ 
ಗೂಳಿಯಂತೆ ತಿರಿಯುತ್ತಿಂತಿರ್ಪರೇ (ಅರ್ಥನೇ. ೩-೫); ಗೂಳಿಗೆ ವರ್ತಕವೇ 
ಸಮಜೋಳಿಯೆನಗಮರತತಿಯೊಳೆಣೆಯಗಾಣೆಂ ನೀಂ ಕಾಳಗಕೆ ಕರೆವು 
ದೆಂತಿದು ಪಾಟ್‌ಯೆ ನರನಾಥ ಪೋಗು ಜೀವಿಪೊಡೆಂದಂ (ಉದ್ಯಟ. 


೨೫೮೬ 


46 


ಗೂಳೆಯ 


೪-೮೮) ;ಎಟ್ಟು - ಗೂಳಿ ; ಹೊರಸಿನ ನೆಯ್ಗೆ; ಉಊಕೆಯ ನುಲಿ (ಕಮದ. 
ಪರಿ. 0). ೨. ಸ್ವೇಚ್ಛೆಯಿಂದ ತಿರುಗಾಡಲು ಅವಕಾಶವುಳ್ಳ, ಪಿತೃಗಳ 
ಪ್ರೀತ್ಯರ್ಥವಾಗಿ ಬಿಟ್ಟಿ ರುವ ಹೋರಿ; ಬಸವ; “ಷಂಡ, 
ಗೋಪತಿ ಇಡ್ವರ” (ನಾಚರಾ. $): ಬೀಡಂ ಕಳ್ಳರ ಕವಿದಂತೆ' ಪಸು 
ಮಕ್ಕಳಂ ಗೂಳಿ ತಗುಳ್ಹಂತೆ (ಧರ್ಮಾಮೃ. 3-೭೧): ಗೂಳಿಯೊಳಿದಿರಾಗಿ 
ಕಾದಬೇಕೆಂದು ಹೀಯಾಳಿಸಿ ಬಿಟ್ಟುದಾ ನವಿಲ (ಮೋಹತ. ೩೮-೩೦); ಗೂಳಿ 
ನಡೆವ ಹಜ್ಜೆ ತೋಣುವುದಲ್ಲದೆ ಗಾಳಿಯ ಹಜ್ಜೆ ತೋಟುವುದೆ (ಧರಣ. 
೫-೧೦೩). ೩. ದೊಡ್ಡದು ; ದಪ್ಪವಾಗಿರುವುದು. ೪. ದಪ್ಪಹೇನಂ; 
ಹೇನನು ಗೂಳಿಯೆಂದಣಿದು (ಕಬಲಪು. ೫೩-೪೩ ಡ). ಘೊಳಿ: ೧. "ಘೂಳಿ 
ದೇವ' ಪರಾ. [ದೇಶ ತಮಿ. ಕೂಳಿ; ಕೊಡ, ಗೂಳಿ) 

ಗೂಳ್ಳಿ " ಕೂಳ್ಳೆ ' ನೋ. 

ಗೂಳ್ಳಿ « ಗೂಡ್ಕೆ' ನೋ. 

ಗೂಳಿಕಾಳಗ (ನಾ). ೧. ಗೂಳಿಗಳ ಹೋರಾಟ,-ಕಾಳೆಗ: ಗೂಳಿಕತಿಳಗಗಳ 
ಧೂಳಿಯ ನೆಲದೊಳು ಕೇಳಿಯ ಚೌಕವ ಮಾಡಿ ಕಾಳೆ ಗವನು 
ಮಾಡಿಸುವ ರಾಜಪುತ್ರರ ಸಾಲುಗಳಿರುತಿರ್ಪವಲ್ಲಿ (ಕಂನವಿ. ೭-೦೬). 
೨. ಗೂಳಿಯೊಡನೆ ಮಾಡಂವ ಹೋರಾಟ: ಗೂಳಿಯೊಡನೆ ಮಾಡುವ 
ಕಾಳಗ; ಗೂಳಿಕಾಳಗೆ (Bull ght. ಇಂಕನಿ)- 

[ ಗೂಳ್ಳಿ + ಕಾಳಗ [-ಆಕಾಳೆಗ) ] 

ಗೂಳಿಗ (ನಾ). ಒಬ್ಬಾತನ ಹೆಸರಂ : ಪ್ರತಿಪಾಳಿಸಿದರ್‌ ಗೂಳಿಗನ ಮಾರ್ಗ 
ನಸಗನ ಚೇಳಾದುದೆ (ಬೊಂಕಶಾ. ೧೯೩೮, ಇಂಡಿ. ೫೮-೭೩ ; 941). [?) 

ಗೂಳಿಯ « ಗೂಳೆಯ' ನೋ. 

ಗೂಳಿಸೆಣಸು (ಕ್ರಿ). ಗೂಳಿಯಂತೆ ಹೋರಾಡು,-ಕಾದಾಡು ; ಸುಯ್‌ 
ಸುಯ್ದು, ಮಲೆಮಲೆತು, ಗೂಳಿಸೆಣಸಿದನೊರ್ವನೊರ್ವಂಗೆ (ಶ್ರೀರಾಮಾ. 
೬೪೭-೦೩೨). [ಗೂಳಿ + ಸೆಣಸು], 

ಗೂಳಿಸೊರ್ಕು (ಕ್ರಿ). ಗೂಳಿಯಂತೆ ಕೊಬ್ಬು,-ವಂದಿಸಂ : ಕಡಿತಲೆಯ 
ನಾಯಕರ್‌ ಕೆಯ್ಕೊಂಡು ಬಳ್ಳುಗೆಡೆದೆಕ್ಕೆವಾಜುವಾಅ ಪಲಗೆವಾಡಿ ಗೂಳಿ 
ಸೊರ್ಕಿ[ಪಾಕಾಂ. ವಾಡಿಗಳುರುಳಿ, ವಾರಿಗಳುರುಳಿ, ವಾಟ್‌ಗರುಳಿ, ವಾಟ್‌ 
ಗೂಳಿ] ಮಾರ್ಕೊಂಡು ಕಾದೆ (ಪಂಪಧಾ. ೧೦-೮೦ ವ). 

[ಗೂಳಿ, + ಸೊರ್ಕು] 

ಗೂಳಿಹೋರಿ (ನಾ). ೧.ಎಗೂಳ್ಳಿ. ೨. ಸ್ತೇಚ್ಛಾಚಾರಿ; ಪುಂಡ; 
ಫೋಕರಿ : ಕಾವಲ ದಂಡಿನ ಪೋರರೆಲ್ಲಾ ಗೂಳಿಹೋರಿಗಳು, ಬೀದಿ 
ತಿರುಗಲಿಕ್ಕೆ ನಡೆದಿದ್ದಾರೆ ! (ಜಿಟ್ಮಅ. ೧೦೫-೦೮). 

[ಗೂಳಿ + ಹೋರಿ (ಆಪೋರ್ಮಿ) ) 

ಗೂಳೆ « ಗೂಳೆಯ ' ನೋ. 

ಗೂಳೆಕಾರ, ಗುಳೆಕಾರ (ನಾ). ಒಂದಂ ಕಡೆಯಿಂದ ಮತ್ತೊಂದು ಕಡೆಗೆ 
ವಲಸೆ ಬಂದವನು ; ವಲಸೆಗಾರ : ಕಂಡಕಂಡೆಹಾಗೆ ತಿರುಗಾಡುತ್ತ ನೆಲೆ 
ನಿಂತು ಬಾಳುವೆ ಮಾಡಿಕೊಂಡಿರದ ಈ ಜನರಿಗೆ ಗೂಳಿಕಾರೆ (Nಂmds) 
ರೆಂದು ಹೆಸರು (ಮತಂಓ. ೩೯). ಗುಳೆಕಾರ : ದಿನನಿತ್ಯ ಸ್ಥಳ ಬದಲಿಸುವ 
ಅವರ ಗುಳೇಕಾರ ಜೀವನದಲ್ಲಿ ಅವರು ಎಷ್ಟು ಓದಿದರೆಂಬುದು ತಿಳಿದು 
ಬರುವುದಿಲ್ಲ (ಸ್ಮ ತಿಚಿ. ೦೦) ; ಓ! ನೀವು ಗುಳೇಕಾರರೇನು? (ಕಾರವಾ. ೬). 

[ ಗೂಳಿ ( ಎಗೂಳಿಯ) + - ಕಾರ (ಆ ಕಾಜಿ) 

ಗೂಳಿಮಾನು (ನಾ). ಒಂದು ಬಗೆಯ ವಿಖಾನಂ : ಗೂಳೆವಿಸಾನು ಹಿಡಿಯು 

ವುದಕ್ಕೆಂದು ಮಾಡಿದ ಗರಿಸೂಡಿಗಳು ಹಾಗೆ ಇವೆ (ಪದ್ಮಸ. ೭8). 
[ ಗೊಳ * ಮಾನ್ಮು (ಎ ವಿಾನ್ಸ್‌)] 

ಗೂಳಿಯ, ಗುಳೆ, ಗೂಳಯಂ ಗೂಳಿಯ, ಗೂಳಿ, (ನಾ). ೧. ಒಂದಂ 

ಕರೆಯಿಂದ ಬೇರೊಂದೆಡೆಗೆ ಜನರು ವಲಸೆ ಹೋಗುವುದು 


ಗೊಳೆಯಂತೆಗೆ 


ಕೆಡಹಿದರ್ಮನೆಗಳಂ ತೊಲೆ ಕಂಭಮಂ ಕಿತ್ತು ಒಡನೊಡನೆ ಕಳುಹಿ ಪಟ್ಟಣ 
ಜನಂ ಗೂಳೆಯವನೊ £ ನ 3 ಡೆದು ದೂರೈತಂದು ಮತ್ತೊಂದು ಚಿಕ್ಕಪುರವಂ 
ರಚಿಸಿ ಯಿರುತಿರ್ದರು (ಸಿದ್ಧಳಾ. ೧೩-೩೪) ;: ಪೋ ಗಸಣಿಯ ಗರುವಾಯ 
ಗೂಳೆಯದ ಜೋಹಮಂಂ ಬಿಡು (ಕಾಮಾಕ್ಕ. ೯೨-೨೩). " ಗೂಳೆಯಂದೆಗೆ' 
ಪರಾ, ೨. ರಾಶಿ; ಗುಂಪು; ಗಡಣ : ಸಿಡಿಲ ಗಡಣದಂತೆ ಕಾಳ್ಕಿರ್ಚಿನ 
ಗೂಳೆಯದಂತೆ . . . ಮುಂತಿರ್ದ ರಕ್ಕಸವಡೆಯ ನಡುವೆ (ಗಿರಿಳೆ. ೬-೩೫ ವ). 
ಗುಳೆ: ೧. ಎಲ್ಲಿಂದಲೋ ಗುಳೇ ಬಂದು ಊರಾಗ . . . ಮಾತಾಡುವ 
ಅಧಿಕಾರವಿಲ್ಲ (ಮನೆಜಿ. ಇ). " ಗುಳೆಕಟ್ಬು' ಪರಾ. ಗೂಳಯ: 
೨. ಸೋಲು ಕುರುಪತಿಗಾಯ್ತ ಕಿರಣ ದ ಗೂಳಯವು ಪಡುವಣ 
ಸಮುದ್ರಕೆ ತೆಗೆಯಲಿನನಿಳಿದ (ಕುವ್ಕಾಛೀ. ೬-೭): ತಾಳಿಸಿ ತಿಂಬ ಸೀಗುಡಿ 
ಕರಿಮಾನಿನ ಗೂಳಯವನಂು ಕಂಡ ರಾಯ (ಹರಿಸಾಂ. ೭೦-೨). ಗೂಳಿಯ: 
೧. ಅಳಿಯ ಬಿಜ್ಜಳನ ಸೇನೆಯಂ ಮಡಿಪಿ ತನ್ನೃಪತಿಯಂ ಕೈಸೆಟ್‌ಯ 
ಪಿಡಿದು ಗೂಳಿಯಕೆ ಬರೆ ನಾಗಾಂಬಿಕೆ ಕಡುನೊಂದು (ಜಿಬಪು. ೬೨-೨೩). 
ಗೂಳೆ : ೧. " ಗೊಳಿಕಾರ' ಪರಾ. 


೨೫೮೭ 


5 


ಕಾಡ 
ಐ 


ಗೃಷ್ಟಿ 


ಗೂಳೆಯೇಳು, ಗುಳೆಏಳು (ಕ್ರಿ).  ಗೂಳೆಯಂದೆಗೆ : ಗೂಳೆಯೆದ್ದ ಜನ 


ರಲ್ಲಿಯ ಅನೇಕ ಬಸಿರಿಯರು ಗಿಡಗಳ ಬುಡದಲ್ಲಿಯೆ ಹೆತ್ತುಬಿಟ್ಟರು 
(ಕರ್ಕಾಜ. ೧೩೪). ಗುಳೆವಿಳು: ಈ ಜನ ಉಪಜೀವಸಕ್ಕಾಗಿ ಗುಳಿಎದ್ದು 
ಬರಬೇಕಾಗುತ್ತಿತ್ತು (ಮತ್ಮೆಮು. ೫); ಸುಖ ತಾನು ಬರುವಾಗ ಗುಳೆಎತ್ತಿ 
ಬರುವುದು ಒಂದಲ್ಲ ಎರಡಲ್ಲ, ಪರಿವಾರವೆ (ಸಪೀಗೀ. ೧೬-೨೨೫). 

[ ಗೂಳೆ («ಎ ಗೂಳೆಯ) + ಏಳು; (ಆ ಏಟ್ಟು) ) 


ಗೂಟಾಡು, ಗೂರಾಡು (ಕ್ರಿ). ೧. ಕೊಂಬಿನಿಂದ ಅಥವ: ಕೋರೆ 


ಯಿಂದ ಮಣ್ಣ ನ್ನು ಕೆದರು. ಅಡಿ ವೆೀಲೆಮಾಡು : ವೃಷಭನು ,. . 
ಹಾಯ್ಕುತ ಮೆಲುಕಿಜಿದು ತನು ಹೆಚ್ಚುತುವರಿಗೆ ನೆಗೆವುತಂ 
ಗೂಟಾಡುತಂ ನೆಲನ (ಬಸಪು. ೩೨-೨೬): ವಾರಿಧಿಯ ಕಟ್ಟೆಗಳನೊಡದು 
ಗೂಲಾಡುತ್ತ . . . ವಾರಾಹನಿಂತು ಕೋಲಾಹಲಂ ಮಾಡಿ (ವೀಕ್ಕಿ ಪು. 
೩-೦೦-೧೭). ಗೂರಾಡು: ೨. ಚೆಲ್ಲಾಪಿಲ್ಲಿಮಾಡು; ಸಿಕ್ಕಾಪಟ್ಟೆ ಚೆಲ್ಲು; 
ಅನ್ವಾರಿ ಒಂದು ಟ್ರಂಕು ಎಳೆದು . . . ಆಭರಣಗಳನ್ನು ತೆಗೆದು ರಾಜನ 


ಮುಂದೆ ಗೂರಾಡಿದಳು (ನಟಸಾ. 390) ; ಸಾಮಾನುಗಳನ್ನೆಲ್ಲ . . . ಕಿತ್ತು 
ಗೂರಾಡಿ ಮನೆಯಲ್ಲಿ ಅವ್ಯವಸ್ಥೆಯ ಕ್ರಾಂತಿಯನ್ನೇ ತಂದು ಮನೆ 
ಯವರಿಗೆಲ್ಲ ಯಾವಾಗಲೂ ಕೆಲಸ ಕೊಡುತ್ತಿದ್ದ (ರಂಗನಾ. ೭೯); ಬೀರು 
ವನ್ನು ತೆಗೆದು ಗೂರಾಡಿದಳು (ದೂಬೆಟೈಿ. ೧೩೩). 
[ಗೂಟಿ +'ಆಡು; 1 

ಗೂಜು, ಗೂರು, (ಕ್ರಿ). (ಕೊಂಬು. ಕೊ:ರೆದಾಡೆ, ಪಿಕಾಸಿ. ಉಗುರು 
ಮೊದಲಾದುವುಗಳಿಂದ) ಅಗೆ; ತೋಡು; ಪರತು ; ಕೆರೆ: ಗೂಟ್‌ದೆಂ 
ಹರಿವಂಂಖ್ಯನಧಮವ ರ ಸೂಟ್‌ದೆಂ ದೂಷಕರ ಶಿರವೆಂ ಕಿ'ಜ್‌ದೆಂ 
(ಸಾನಂಡ. ೯-೦೨೪). ಗೂರ್ಮು : (8). " ಗೋರ್‌' ಪರಾ. 

ಗೂಟುಮಾಟಾಡು (ಕ್ರಿ). (?): ಕಾಣ ದರು ರಕ್ತವ: ಸಗ್ಗಕೆ 
ಗೂಜುಮಾಜಣಡಿದರು ತಲೆಗಳ ಹೇಟಿ”ದರಂ ಹೆರಣವ 'ವೊಟ್ಟಿಗೆ ಕಾಲಸರ 
ಮನೆಗೆ (ಕುವ್ಕಾವಿ. ೩-೪೬). [? * ಆಡಂ) 

ಗೂಜುಮಾಖಾಳಿ (ನಾ). ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದು 
ವಸ್ತುವನ್ನು ತೆಗೆದುಕೊಳ್ಳುವವನು ; ವಸ್ತುವಿ .ಮಯಂಗಾರ : 
ಈವಕುಂ ಕೆಮ್ಮನಿತ್ತನೆ ಆತನ ಪೆಂಪಂ ಕೊಂಡಿತ್ತಂ ಅಂತಾಯಿರ್ವರುಂ 
ಗೂಟುಮಾಟಾಳಿಗಳಾದರ್‌ (ಜೀವಸೆಂ. ೧೦೫೭-೦೫ ವ). 

[ ಗೂಟಂಮಾಜು + - ಆಳ್ಕಿ) 

ಗೂಜಿಮಾಜು (ಕ್ರಿ). ಒಂದನ್ನು ಕೊಟ್ಟು ಮತ್ತೊಂದನ್ನು ತೆಗೆದು 

ಕೊಳ್ಳು ; ವಿನಿಮಯ ಮಾಡಿಕೊಳ್ಳು. "ಗೂಟುಮಾಟಾಳಿ' ಪರಾ. 
[?] 

ಗೃಂಜನ (ನಾ). ಬೆಳ್ಳುಳ್ಳಿ; “ ಲಶುನಂ ಗೃಂಜನ ಸಂಜ್ಞಂ” (ವಸ್ತುಕೋ. 
೩೭-೨೬) ; “ ಉಳ್ಳಿ ಗೃಂಜನಂ ಲಶಂಸಂ” (ಮಂಗರಾ. ೪೦-೩೩). [ಸಂ.] 

ಗೃದ್ದು. (ನಾ). ಅತ್ಯಾಶೆಯಂಳ್ಳವನು; ದುರ:ಶೆಯುಳ್ಳವನು; “ಆ 
ಲುಬ್ಬನಭಿಲಾಷುಕಂ ಗೃಧ್ನು ತೃಷ್ಣ ಕಂ ಮೇಲೆಬಯಸುವ-ಕ್ಕುಂ” 
(ಮಂಗರಾ. ೬೯-೧೧). [ಸಂ.] 

ಗೃಧ್ರ (ನಾ). ಹದ್ದು ; “ ಪಕ್ಷಿಜ್ಯೀಷ್ಠಂ ಗೃಧ್ರಮೆನೆ ಹೆದ್ದು” (ಮಂಗರಾ. 
8೨-೯); ಸಂಚರಚಂಡಗೃಧ್ರಗಣಂ. . , ರೌದ್ರಾವಹೆಂ (ಜಂದ್ರಪು. 
೦೦-೮೭); ಈ ಕಾಂಡಕ್ಕೆ ವೇಗ ಬರಲು ತುದಿಗೆ ಹಾಕಿರ:ವ ಗರಿಯು 
ಗೃಧ್ರದ್ದೆ (ಬುದ್ಧಪ. 60). [ಸಂ.7 '` 

ಗೃಧ್ರಸಿ (ನಾ). ವಾತರೊ ಗ; ಸಂಧಿವಾತ. [ಸಂ. ಗೃಧ್ರಸೀ) 

ಗೃಷ್ಟಿ (ನಾ). ಚೊಚ್ಚಲು ಈದ ಹಸು; “ ಗೃಷ್ಟಿಃ, ಸಕೃತ್ವೃಸ.-ತಂ - ಈ 
೨ ಚೊಚ್ಚಲ ಮಣಿಕಂ ” (ಹಲಾಯು. ೪೬-೦೦೮): “ಚೊಚ್ಚಿಲದಂ 
ಗೃಷ್ಟಿಯೆನಿಕ್ಕು” (ಮಂಗರಾ. ೩೪-೪). [ಸಂ.] 


ಗುಳೇಡವರುಎ (ದಾಳಿ ಅಥವಾ ಕ್ಷಾಮದಿಂದ) ಬೇರೊಂದು ಸ್ಥಳಕ್ಕೆ | 15 
ವಲಸೆ ಹೋಗುವವರು : (೪. [ಬೇ.6 ತಮಿ. ಕೂಳಿ; ತುಳು. ಗೂಳೆ] 
ಗೂಳೆಯಂತೆಗೆ  ಗೂಳೆಯಂದೆಗೆ' ನೋ. 
ಗೂಳೆಯಂದೆಗೆ, ಗುಳಿತೆಗೆ, ಗೂಳೆಯಂಂತೆಗೆ, ಗೂಳೆಯದೆಗೆ (ಕ್ರಿ). 
ಸಾಮೂಹಿಕವಾಗಿ ವಲಸೆ ಹೋಗು ; ಗಂಟಂಮೂಟೆ ಕಟ್ಟಿಕೊಂಡು 
ಹೊರ ಡಂ; ಪಾದರೇಣುಗೆ ಪ್ರಲಯಶಿಖೆಯಂದು ಸಮವರ್ತಿ [20 
ಗೂಳೆಯಂದೆಗೆದ ಬಹಳಾಕಂಪಕಂಬರಮದೊಡೆದು ಫೀಳಿಡುವೊಲದ್ಭುತ 
ಮಾದುದು (ಸೀಗಿರಾ. ೩-6). ಗುಳಿತೆಗೆ : “ ಪರದೇಶಕ್ಕೆ ನೆಲೆಯಾಗಿ ನಿಲ್ಲಲು 
ಬರು ; ವಲಸೆಬರು ; ಗುಳಿತೆಗೆ ” (1೫೫188೩9. ಇಂಳನಿ). ಗೂಳೆಯಂತೆಗೆ: 
ಕೃತಯುಗದ ಧರ್ಮ ಗೂಳೆಯಂತೆಗೆದಿರ್ಪಂತೆ (ಕೇಶಿರ. ಹ. ೩೦೨-3೦); 
ಗೂಳೆಯಂತೆಗೆದು ಹರಿಮುಖ್ಯರೆಲ್ಲರ್‌ ಬಂದು ಪಾಳೆಯಮನಿಳಿದರಾ ರಜತ. ೩5 
ಗಿರಿಯೊಳ್‌ (ಜಿಬಪು. ೪೭-೦೨); ಮೇಲೋಕ ಗೂಳೆಯಂತೆಗೆವಂತೆ ಪೊರ 
ಮಟ್ಟು (ಪರಶು. ೯-೨೨). ಗೂಳೆಯದೆಗೆ : ಈ ಕಥೆಗೆ ಪೂರ್ವಪ್ರಸಂಗ 
ವೆಂತೆನಲು ಪುಣ್ಕಾಕಾರದಂತಿರ್ಪ ಸಕಲಲೋಕದ ಭಾಗ್ಯವೇಕಕಾಲದೊಳು 
ಗೂಳೆಯ[ಪಾಣಉಂ. ಯಂ)ದೆಗೆದ ತೆಅದೊಳೆಸೆವುದು (ಸೋಮ. ೦-೨೭) ; 
ನೆಲನು ತುಂಬಿರೆ ದಂತಿ ತನ್ನಯ ನೆಳಲು ಪರೆವರೆ ಬೇಟ ತೆಆಪಿಲ್ಲಳುಕಿ | 80 
ಗೂಳೆಯದೆಗೆದುದಂಬರ ಮೈಯ ಧಾಳಿಯಲಿ (ತಿಮ್ಮಅ. 8-೩೩) ; ಬರುತಿರೆ 
ಮುಂದುಕ್ಕಿ ಪರಿವ ಹೇಮಾವತಿಯೆಂಬ ಪಿರಿಯ ನದಿಯ ತಟಾಂತರದಿ 
ಗೊಳೆಯದೆಗದಿರುತಿರ್ದುದವನಿಯ ಜನರು (ಛೈರವೇ. ೩-೦೭೬) : ಸೀಮೆಯ 
ನುಳಿದು ಸೀಮಾಂತರಕೆ ಗೂಳೆಯದೆಗೆಯುತೊಕ್ಕಲ್ವೋಪ ಹಕ್ಕಿಯ 
ಹಿಂಡು (ಶ್ರೀರಾಮಾ. 899-೦೧೨). [ಗೂಳೆಯ ತೆಗೆ? 36 
ಗೂಳೆಯದೆಗೆ " ಗೂಳೆಯಂದೆಗೆ' ನೋ. 
ಗೂಳೆಯದೆಗೆಸು (ಕ್ರಿ). ವಲಸೆ ಹೋಗುವಂತೆ ಮಾಡು; ಗಂಟು 
ಮೂಟೆ ಕಟ್ಟಿಕೊಂಡಂ ಹೊರಡುವಂತೆ ಮಾಡು ; ಧಾರಿಣಿಯೊಳಗುಳ್ಳ 
ಪ್ರಜೆಯನಾ ನೃಪರಾಗ ದೂರಕೆ ಗೂಳೆಯದೆಗೆಸೆ (ಛರಡ. ೩೪-೬೦). 
[ ಗೂಳೆಯ + ತೆಗೆಸು (ಎತೆಗೆಯಿಸು) ] 40 
ಗೂಳೆಯಹೋಗು, ಗುಳಿಹೋಗು (ಕ್ರಿ). ಎ ಗೂಳೆಯಂಂದೆಗೆ; ಮುಸ 
ಲ್ಮಾನರು ಕಂಪಿಲರಾಜ್ಯದ ಮೇಲೆ ದಂಡೆತ್ತಿ ಬಂದಾಗ ಬೇಡರು . 
“ಗೂೊಳೆಯ' ಹೋದ ಸಂಗತಿಯನ್ನು ಅವು ವಿವರಿಸುತ್ತವೆ (ಕೂನ್ಶಕು. ೦೭). 
ಗುಳೆಹೋಗು : ಗುಳೆಹೋಗುವವರಂತೆ ಊರೂರು ತಿರುಗುವುದು ಆಕೆಗೆ 
ಕ್ಷೇಮಕರವಾಗಿ ಕಾಣಲಿಲ್ಲ (ಜಿನ್ನುಹಿಂ. ೦೬). 48 
[ ಗೂಳೆಯ + ಹೋಗ್ಗು (£ಪೋಗು))] 


163 


ಗೃಹ 


ಗೃಹ (ನಾ). ೧. ವಂನೆ; ಬೀಡು; ವಾಸಸ್ಥಾನ; "ಆ ವಾಸಃ, 
[ಅ]ವಸಥಂ, ಗೃಹಂ... ಆಲಯಃ-ಈ ೩೧ ಮನೆ” (ಹಲಾಯು. 
೪೯-೧೩೬) ; ಮನೆ ಗೃಹವಾಗುವುದು ಇದರಲ್ಲಿ ವಾಸಿಸುವ ಜನರಿಂದ 
(ಗೃಹವಿ. ೦೫೨). ೨. ಹೆಂಡತಿ; ಪತ್ನಿ ; ಗೃಹಿಣಿ ; “ ಸಹಚರಿ ಭಾರ್ಯೆ 
- * * ಗೃಹಿಣಿ ಗೃಹಂ ಸಜ್ಜನಕ್ಕೆ ಪೆಸರಿಂತಿನಿಸಂಂ'” (ವಸ್ತು ಕೋ. ೩೨-೩); 
“ ದಾರಂ ಕಳತ್ರಂ ಗೃಹಂ ಗೃಹಿಣಿ . . . ಕುಟುಂಬಿನಿ ಪತ್ನಿ ಮಹಿಳೆಯೆನೆ 
ಹೆಂಡಿತಿಗೆ ನಾಮಮಕ್ಕುಂ ” (ಮಂಗರಾ. ೯೦-೬). [ಸಂ.] 

ಗೃಹಕಲಹ (ನಾ). ಒಳಜಗಳ; ಅಂತಃಕಲಹ; ಗೃಹಕಲಹದ ಬೆಂಕಿ 
ಹೊಗೆಯಾಡತೊಡಗಿದೆ ಮನದೊಳು ಮನೆಯೊಳು ಭ ರದೆ (ಇಂದಾಪ. 

[ಗೃಹ ಕಲಹ) 

ಗೃಹಕೃತ್ಯ (ನಾ). ೧. ಮನೆಗೆಲಸ; ನಮ್ಮ ಹುಡುಗಿಯನ್ನು ಕಾಲೇಜಿಗೆ 
ಕಳುಹಿಸುವುದಿಲ್ಲ. ಗೃಹಕೃತ್ಯ ಮಾಡಿಕೊಂಡಿರಲಿ (ರೂಂ). ೨. ವಂನೆಯ 
ಆಡಳಿತ,-ವ್ಯವಹಾರ ; ಮನೆವಾರ್ತೆ; ಅವರು ಗೃಹಕೃತ್ಯದ ವಿಷಯ 
ವನ್ನು ಮಾತನಾಡಿದರು (ಮಲೆನಾ. ೧೭೯); ಒಂದು ರಾಜಮನೆತನದ ಗೃಹ 
ಕೃತ್ಯದ ಒಳತೋಟಿಯಿಂದ ಕಥೆ ಆರಂಭವಾಗುತ್ತದೆ (ಭಾರದ. 66); ನಿಮ್ಮ 
ಗೃಹಕೃತ್ಯದ ಅಂದಾಜುಪತ್ರದಲ್ಲಿ ಪೌಖ್ಚಿಕಆಹಾರಗಳಿಗೆ ಮೊದಲನೆಯ 
ಸ್ಥಾನ ಸಿಗಬೇಕು (ಅಡುಸೌ. ೦೨೩). [ ಗೃಹ + ಕೃತ್ಯ) 

ಗೃಹಕ್ಕೆಗಾರಿಕೆ (ನಾ). ವಂನೆಯಲ್ಲಿಯೇ ಮಾಡಬಹುದಾದ ಚಿಕ್ಕಪುಟ್ಟ 
ಕೈಗಾರಿಕೆ; ಗಂಡಿಕೈಗಾರಿಕೆ: ರಾಜ್ಯವು ಗ್ರಾಮಾಂತರಪ್ರದೇಶಗಳಲ್ಲಿ 
ವೈಯಕ್ತಿಕ ಆಧಾರದ ವೆಂಲಾಗಲೀ ಸಹಕಾರವ್ಯವಸ್ಥೆಯ ಆಧಾರದ 
ಮೇಲಾಗಲಿ ಗೃಹಕ್ಕೆಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸಲು ಪ್ರಯಂತ್ನಿಸ 
ತಕ್ಕುದು (ಭಾಧಾನ. ೨೪). [ಗೃಹ 4 ಕೈಗಾರಿಕೆ 

ಗೃಹಕೋಕಿಳ (ನಾ). ವಂನೆಯಂ ಕೋಗಿಲೆ ; ಹಲ್ಲಿ; ಅನ್ನೆಗಂ ಪರಸ್ಪಠ 
ಕಲಹೆಕಲುಷಿತ ಗೃಹಕೋಕಿಳಂ[ಪಾಠಾಂ. ೮೦]ಗಳೊಂದೊಂದಂ ತಿನೆ (ಅದಿಪು. 
೨-೧೪ ವ). 6 ಗೃಹಪಿಕ > ಪರಾ. 

[ ಗೃಹೆ ೬ ಕೋಕಿಳ (ಇ ಕೋಕಿಲ) ] 

ಗೃಹಕ್ಷಯ (ನಾ). ವಂನೆ ಹಾಳಾಗಂವುದಂ ; ವಂನೆಯಂ ನಾಶ; ಪರನಿಂದೆ 
ಗೃಹಕ್ಷಯ, ಯತಿನಿಂದೆ ಕುಲಕ್ಷಯ (ಗಾದೆ). ಗೃಹ ಕ್ಷಯಂ) 

ಗೃಹಖಾತೆ (ನಾ). [ರಾಜನೀ] ರಾಜ್ಯದ ಅಥವಾ ರಾಷ್ಠ ಕೈದ ಒಳಾಡಳಿತ 
ವನ್ನು ನೋಡಿಕೊಳ್ಳುವ ಖಾತೆ,-ಇಲಾಖೆ ; ಗೃಹಖಾತೆಯ ವಂಂತ್ರಿ 
ಈ ದಿನ ಪ್ರವಾಸ ಕೈಗೊಂಡಿದ್ದಾರೆ (ಯ). " ಗೃಹವಂಂತ್ರಿ' ಪರಾ. 

[ಗೃಹೆ + ಖಾತೆ] 

ಗೃಹಗಾಹಿ (ನಾ). ವಂನೆ ಕಾಯಂವುದಂ ; ನಾಯಿ; ಸರ್ಪನ ಕಪ್ಪೆಯ 
ಮಕ್ಷಿಕ ನುಂಗಿತ್ತು ಆ ಮಕ್ಷಿಕನ ಗೃಹಗಾಹಿ ನುಂಗಿತ್ತು ಅದೇನು ಚೋದ್ಯ 
ವೆಂದಲ್‌ಯೆ (೧ಲದಾ. ೬೨-೨೩೭). [ಗೃಹ ಕಾಹಿ] 

ಗೃಹಗೋಧಿಕ (ನಾ). - ಗೃಹಕೋಕಿಳ ; “ ಗೃಹಗೋಧಿಕಂ ಗೃಹಪಿಕಂ 
ಹಲ್ಲಿಯೆದು” (ಮಂಗರಾ. ೪೯-೦೪). [ಸಂ. ಗೃಹಗೋಧಿಕಾ] 

ಗೃಹಗ್ರಾಮಣಿ (ನಾ). ವಂನೆಯಲ್ಲಿ ದೀಪ ಮೊದಲಾದಂವನ್ನು ನೋಡಿ 
ಕೊಳ್ಳುವ ವ್ಯವಸ್ಥಾಪಕ; ಮನೆವಾರ್ತೆಯವನಂ ; ಮಣಿಕುಟ್ಟಿಮದಿಂ 
ಮಣಿತೋರಣದಿಂ ವಂಣಿಕಳಶದಿಂ ತವಮಂಸ್ತೋಮನಿವಾರಣದೆಡೆಗಳಿಂ 
ಗೃಹಗ್ರಾಮಣಿಯನಪೇಕ್ಷಿಸವು ನೃಪಕುಮಾರಗೃಹೆಂಗಳ್‌ (ಮಲ್ಲಪು. ೨-೩೨). 

[ಗೃಹ * ಗ್ರಾಮಣಿ] 

ಗೃಹಚರ (ನಾ). ಮನೆಯಂಲ್ಲಿರಂವ ವ್ಯಕ್ತಿ ; ಪುತ್ರಪೌತ್ರರು ನಿಜಕಳತ್ರವು 
ಗೋತ್ರವರ್ಗಂ ದಾಸದಾಸೀಮಿತ್ರರುಂ ಗೋಪಾಲಕ ರು ಪಶುಶುನಕ 
ಮಾರ್ಜಾಲ ಇವು ಮೊದಲು ಗೃಹೆಚರರನೆಲ್ಲಂ ಶಿವಸಹಿತರಂ ಮಾಡಿ 
(ಬಸಪ. ೬೦-೧೪). [ಗೃಹ ಚರ) 


೧೮೩-೦೩). 


೨೫೮೮ 


ಗೃಹಪತಿ 


ಗೃಹಚಾಮರ (ನಾ). ವಂನೆಯಲ್ಲಿ ಉಪಯೋಗಿಸಂವ ಚಾವಂರದಂತಹ 
ವಸ್ತೂ; ಕಸಪೊರಕೆ ; ಗಿರಿಜೆಯ ಪ್ರಸ್ತಾಪವೆತ್ತಿದರೆ ಗೃಹಚಾಮರ ಪುಡಿ 
ಮಾಡಿಯೇನು ಬೆನ್ನ ಮೇಲೆ (ಜೀವಮ. ೭). [ಗೃಹ + ಚಾಮರ) 

ಗೃಹಚ್ಛಿದ್ರ (ನಾ). ಮನೆಯ ಒಡಕಂ ; ಗೃಹಕಲಹ. [ಗೃಹೆ ಛಿದ್ರ] 


5| ಗೃಹತ್ಯಾಗ (ನಾ). ೧. ಮನೆಯನ್ನು ತೊರೆಯಂವುದಂ. ೨. ಎಗೃಹ 


15 


20 


ತ್ಯಾಗಕ್ರಿಯೆ ; ಗೃಹತ್ಕಾಗದೀಕ್ಷಾ ಜಿನರೂಪಮೌನಾಧ್ಯಯನ . . . 
ನಿರ್ವತಿಯೆಂಬಯ್ವ್ಚತ್ತುಮೂಜು ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ 
ಗರ್ಭಾನ್ವಯಕ್ರಿಯೆಗಳುಂ (ಅದಿಪೆ. ೧೫-೧೩೫ ವ). [ಗೃಹ ತ್ಕಾಗ) 

ಗೃಹತ್ಯಾಗಕ್ರಿಯೆ (ನಾ). [ಜೈನ] ದೀಕ್ಷೆ ಪಡೆಯಲು ಮನೆಯಂನ್ನೂ 
ಬಿಟ್ಟುಹೋಗುವಿಕೆ : ಗೃಹವಾಸದೊಳ್ವಿರಕ್ತನಾಗಿ ಯೋಗ್ಯನಪ್ಪ ಮಗಂಗೆ 
- » /ಗೃಹತ್ಯಾಗಮನುಪದೇಶಂಗೆಯ್ದು ತಪೋವನಕ್ಕೆ ಪೋಪುದು ಗೃಹತ್ಕಾಗ 
ಕ್ರಿಯೆ (ಜಾವುಪು. ೨೪೩). [ಗೃಹೆತ್ಕಾಗ+ ಕ್ರಿಯೆ] 

ಗೃಹದಾಸಿ (ನಾ). ಮನೆಯ ತೊತ್ತು, ಸೇವಕಿ; ಶ್ರೀ ಭೂತಿಯುಂ 
ನಂದನಭೂತಿಯುಮೆಂಬರಿರ್ವರ್‌ ಕೂಸುಗಳೊಳರಾಗೆನ್ನ ಗೃಹದಾಸಿಯ 
ನೊಳಗಿಟ್ಟಲ್ಲಿ ಪುಟ್ಟಿದನಿವಂ ಕಪಿಲನೆಂಬೊಂ (ಕಾಂತಿಪು. ೬-೬೨ ವ). 

[ಗೃಹ * ದಾಸಿ] 

ಗೃಹದೀರ್ಥಿಕೆ (ನಾ). ಅರಮನೆಯಂ ಪರಿಸರದಲ್ಲಿ ಮಾಡಿರಂವ 
ಉದ್ದವಾದ ಕೊಳ: ಗೃಹದೀರ್ಥಿಕೆಯಂ ಧಾರಾಗೃಹೆಮಂ . 
ಪಲವಂ ಬಹುವಿದ್ಯಾಗೃಹಮಹತ್ತರರ್‌ ಸಮೆದಿತ್ತರ್‌ (ಪಂಠಾಮಾ. 
೦೨-೯೮) ; ಗೃಹದೀರ್ಥಿಕೆಯಿಂದೆಟ್ಟಿರ್ತ ಹಂಸರುತಿ ಮಧುರ ಮಧುಕರೀ 
ರಂ್ಫಂಕಾರಂ (ಮಲ್ಲಿಪು. ೪-೩೮). [ಸಂ. ಗೃಹದೀರ್ಫಿಕಾ] 

ಗೃಹದೇವತೆ (ನಾ). ೧. ವಂನೆಯ ದೇವರು; ಮನೆದೇವತೆ ; ಗೃಹದೇವತಾ 
ಯೆಂಬುದು ವಿಶ್ವೇಶ್ವರಿ ವೈಶ್ರವಣಂ ಧರಣೇಂದ್ರ ಶ್ರೀದೇವಿ ಯೆಂದು 
ಚತುರ್ವಿಧಮಕ್ಕುಂ (ಜಾವೂಪು. ೨೪೦). ೨. (ಆಲಂ) ಮನೆಯಲ್ಲಿ ಎಲ್ಲರ 
ವಂನ್ನಣೆಗೂ ಪಾತ್ರಳಾದ ಮಹಿಳೆ ; ಗೃಹಿಣಿ: ಗೃಹದೇವತೆಗೆ ಶಿಶು 
ಸಂಗೋಪನೆಯೊಂದಿಗೆ ಮನೆಯ ಎಲ್ಲಾ ಕೆಲಸಗಳ ಹೊಣೆಯೂ ಸೇರಿದ್ದು 
(ಹೊಸಕ್ತಿ. ೩೦0. [ಗೃಹ ದೇವತೆ 

ಗೃಹಧರ್ಮ (ನಾ). ವಂನೆಯಲ್ಲಿ ಪಾಲಿಸಬೇಕಾದ ಸದಾಚಾರ, 
ಸತ ಪ್ರದಾಯ ವಂಂಂತಾದಂವು ; ಸ್ಮೃತಿರತ್ನ-(ಅಶ್ವಲಾಯನ ಕೃತ) 

. ಸೃಷ್ಟಿ, ಗೃಹಧರ್ಮ . . . ದ್ರವ್ಯಶುದ್ಧಿ ಮುಂತಾದ ವಿಚಾರಗಳಿವೆ 

(ಭಾರದ. ೬೩೭). [ಗೃಹ ಧರ್ಮ] 

ಗೃಹಪತಿ (ನಾ). ೧. ಮನೆಯ ಒಡೆಯ, ಕುಟಂಂಬದ ವಂಂಖಂಡ: 
ಗೃಹಪತಿಯ ರಾಶಿಗಂ ತದ್ಗೃಹೆರಾಶಿಗಮಾಗೆ ರಾಶಿಕೂಟಂ ... 
ಮಹಾವಿಭೂತಿಯನನಾರತಂ ಪೆರ್ಚಿಸುಗು೦ (ಲೋಕೋಪ. ೩-೨೩). ವಿ. 
ಗೃಹಸ್ಥಾಶ್ರವಂವನಲ್ನ ಹೊಂದಿದವನಂ ; ಗೃಹಸ್ಥ. ೩. ಯಾ ಗದ 
ವೆೀಲ್ವಿಚಾರಣೆ ನೋಡಿಕೊಳ್ಳುವವನು ;, ಯಾಗದ ಯಂಜಮಾನ. 
೪. ಗ್ರಾವಂದ ವಂಖ್ಯಸ್ಥ ; ಗೌಡ; ವೇಪುರಕಗ್ರಾಮದ ಗೃಹೆಪತಿ 
ಯೊಬ್ಬನು ಒಂದು `ಕೆರೆಯನ್ನು ಅಗೆಸಿದನೆಂದು ಹೇಳಿದೆ (ಕರ್ಣಾಅ. ೩). 
೫. ಪಾರಂಪತ್ಕಗಾರ ; ವಂನೆವೆಗ್ಗಡೆ; ಕಲ್ಪವೃಕ್ಷಂ ಪೋಗಲ್‌ 
ಸುರಲೋಕಕ್ಕುದ್ಯತಮಾಗಿರೆ ಕಂಡಂ ಸ್ವಪ್ನಸಮಯದೊಳ್‌ ಗೃಹಪತಿಯುಂ 
(ಅದಿಪು. ೦೬-೪೩): ನೃಪೋತ್ತಮನ ಗೃಹಪತಿಗೆ ರತ್ನಪ್ರಮಾಣ ಗಣಿಕೆಯರ 
ಬೆಸನೆ ಬೆಸನಾಯ್ತಾ ಗಳ್‌ (ಕ್ಯಾತಿಪು. ೦೦-೩೮). ೬. [ಜೈನ] ಚಕ್ರವರ್ತಿ 
ಎನಿಸುವವನಿಗೆ ತಾವಾಗಿ ದೊರೆಯಂವ ಸೇನಾಪತಿ, ಸ್ಮ ಪತ್ತಿ 
ಗೃಹಪತಿ, ಪುರೋಹಿತ, ಗಜ, ವಾಜಿ, ಸ್ತ್ರೀ ಎಂಬ ಏಳಂ ಜೀವರತ್ನ 
ಗಳಲ್ಲಿ ಒಂದಂ; ಮನೆಯಂನ್ನು ನೋಡಿಕೊಳ್ಳುವ ಹೆಗ್ಗಡೆ; 
ಮೇಲ್ವಿಚಾರಕ : ನಾಮಗ್ರಹಣಮಾತ್ರದಿಂದಮೆ ಸಮಸ್ತ ವಸ್ಕು 


ಗೃಹಪಿಕ 


ಎಸ್ತಾರಾಂತರ್ನಿಹಿತ ವಸ್ತುಸಮರ್ಪಣಪರಾಯಣನಪ್ಪ ಕಾಮವೃಷ್ಟಿ 
ಯೆಂಬ ಗೃಹಪತಿರತ್ನಮುಂ (ಆದಿಪು. ೦೦-೩ ವ); ಮತ್ತಂ ಮಣಿಕನಕವಸ್ತು 
ಗಳನೆನಿತೆನಿತುಂ ಬೀಯಂಗೆಯ್ದೊಡಂ ತವಿಸದಿರ್ಪ ಸಾಮರ್ಥ್ಯಮನುಳ್ಳ 
ಗೃಹಪತಿರತ್ನಮುಂ ... ಸ್ವೀರತ್ನಮುಂ ಎಂಬೀ ಯೇಟುಂ ಜೀವರತ್ನಂ 
ಗಳ್‌ (ಜೀವಸಂ. ೦೭-೩೪ ವ); ಗೃಹಪತಿರತ್ನದಿಂ ಕೊಡಲ್ಪಟ್ಟ ಮೃಷ್ಟಾನ್ನಾದಿ 
ಭೋಜನಂಗಳಂ ಭುಂಜಿಸಿ ತಾಂಬೂಲಮಂ ಸವಿಯುತೆ (ಪುರುಶ. ೧೩೯). 


[ ಗೃಹ ಪತ್ಯಿ1 
ಗೃಹಪಿಕ (ನಾ). ಎ ಗೃಹಕೋಕಿಳ : “ ಗೃಹಪಿಕಂ ಹಲ್ಲಿಯದು” (ಮಂಗರಾ. 
೪೯-೦೪). [ಗೃಹ ಏಕ) 


ಗೃಹಪ್ರತಿಷ್ಠೆ (ನಾ). ಮನೆಯಂ ಕಟ್ಟಡವನ್ನು ಆರಂಭ ಮಾಡಂವುದು ; 
ಗುದ್ದಲಿಪೂಜೆ; ಗುರುದಿವಸವಾಗೆ ರಾಜಯೋಗಂ ಗೃಹಪು್ರತಿಷ್ಠೆಗೆ 
ಶುಭದಂ (ರೋಕೋಪ. ೩-೪). [ಗೃಹ * ಪ್ರತಿಷ್ಠೆ] 
ಸೃಹಪ್ರವೇಶ (ನಾ). ೧. ಹೊಸದಾಗಿ ಕಟ್ಟಿದ ಮನೆಯ ಪ್ರವೇಶ ; 
ಹೊಸ ಮನೆಗೆ ವಾಸಕ್ಕೆ ಹೋಗಂವಾಗ ಮಾಡುವ ಒಂದು ಸಂಪ್ರ 
ದಾಯಪೂರ್ವಕವಾದ ಸಮಾರಂಭ : ಗೃಹಪ್ರವೇಶಕ್ಕೆ ಒಂದು ಸಾವಿರ 
ರೂಪಾಯಿ ಖರ್ಚಾಯಿತು(ಕೂ9). ೨. ವಂದುಮಗಳನ್ನು ವಂನೆ ತಂಬಿಸಿ 
ಕೊಳ್ಳುವುದು : ಗೃಹಪ್ರವೇಶವಾದ ಮೇಲೆ ನವವಧು ತವರಿಗೆ ಹೋದಳು 
(ಸ್ಮೃತಿಜಿ. ೨೩೧). [ಗೃಹ + ಪ್ರವೇಶ] 
ಗೃಹಬಂಧನ (ನಾ). ೧. ವಂನೆಬಾಗಿಲನ್ನಿ ಮಂಚ್ಛಿ ಬೀಗಹಾಕಂವುದಂ. 
೨. ವಂನೆಯ ಬಾಗಿಲನ್ನು ಮುಚ್ಚಿ ಭದ್ರಪಡಿಸಂವ ಒಂದು ಸಾಧನ ; 
ಬೀಗ : “ಗೃಹಬಂಧನಂ ಬಿಯ್ಕುಗಂ” (ಮಂಗರಾ. ೩೭-೪). ೩. [ರಾಜನೀ] 
ಹೊರೆಗೆ ಹೋಗದಂತೆ ಆರೋಪಿಗಳನ್ನೂ ಅವರ ವಂನೆಯಲ್ಲಿಯೇ 
ನಿರ್ಬಂಧದಲ್ಲಿರಿಸುವುದು; ಸುಭಾಸ್‌ಚಂದ್ರಬೋಸರು ಭಾರತವನ್ನು 
ಬಿಡುವುದಕ್ಕೆ ಮೊದಲು ಗೃಹಬಂಧನದಲ್ಲಿದ್ದರು (ರೂಢಿ). 
[ ಗೃಹ + ಬಂಧನ] 
ಗೃಹಬಲಿಭುಕ್ಕು (ನಾ). ಗುಬ್ಬಿ ; ಗಂಬ್ಬಜ್ಹ: “ ಕಲಎಂಕಃ, ಚಟಕಃ, ಗೃಹ 
ಬಲಿಭುಕ್‌, ನೀಲಕಂಠಃ - ಈ ೪ ಗುಬ್ಬಿ(ಲು) ” (ಹಲಾಯು. ೪೦-೯೦). 
[ಸಂ. ಗೃಹಬಲಿಭುಜ್‌ (ಗೃಹ * ಬಲಿಭುಜ್‌) ] 
ಗೃಹಭಾನು (ನಾ). ಮನೆಯ ಬೆಳಕಂ ; ದೀವಿಗೆ ; ದೀಪ : “ ಆ ದೀವಿಗೆ 
ಜ್ಯೋತಿ ದೀಪ್ತಿ ಗೃಹಭಾನುವಕ್ಕು " (ಮಂಗರಾ. ೬೦-೦೮). 
[ ಗೃಹ * ಭಾನು] 
ಗೃಹಭೂಮಿ (ನಾ). ಮನೆಯನ್ನು ಕಟ್ಟುವ ಸ್ಥಳ ; ನಿವೇಶನ : “ ಗೃಹ 
ಭೂಮಿಃ, ವಾಸ್ತು - ಈ ೨ ಮನೆಯ ನೆಲೆ[ವಾಟಂ]” (ಹಲಾಯು. 
೪೮-೦೩೩). [ಗೃಹ * ಭೂಮಿ) 
ಗೃಹಭೇದಿ (ನಾ). ಮನೆಯನ್ನು ಒಡೆಯುವವನಂ ; ಮನೆಯಂವರೊಳಗೆ 
ಜಗಳವನ್ನು ಹುಟ್ಟಿಸಂವವನು ; ವಂನೆಮಂರಂಕ : ಬ್ರಹ್ಮಾಂಡವಾದಿ 
ಗೃಹಭೇದಿ ನೀನು ಕಾಂಬುದಕೆ ಅತಿ ಉದಾರ (ಸೂರ್ಯಪಾ. ೩೩-೦೩). 
[ಸಂ. ಗೃಹಭೇದಿನ್‌ ] 
ಗೃಹಮಂತ್ರಿ (ನಾ). [ರಾಜನೀ] ರಾಷ್ಟ್ರದ ಒಳಾಡಳಿತವನ್ನು 
ನಿರ್ವಹಿಸುವ ಸಚಿವ : ವಲ್ಲಭಭಾಯಿಪಟೇಲರು ಸ್ವತಂತ್ರಭಾರತದ 
ಪ್ರಥಮ ಗೃಹಮಂತ್ರಿಯಾಗಿದ್ದರು (ಕೂ). [ಗೃಹ -- ಮಂತ್ರಿ] 
ಗೃಹಮಹತ್ತರ (ನಾ). ಅರಮನೆಯ ಆಡಳಿತದ ಅಧಿಕಾರಿ; ವಂನೆವೆಗ್ಗಡೆ: 
ಗೃಹಮಹತ್ತರರಂ ಕರೆದಲ್ಲಿಗೆ ತಕ್ಕ ಮಂಗಳೋಪಕರಣಂಗಳಂ ಸಮಕಟ್ಟಿ 
ಮೆಂದು ಬೆಸಸಿದಾಗಳ್‌ (ಕಾದಂಪೂ. ೩೨3೬): ಇವಂ ಬರೆದರಾರೆನೆ ಗೃಹ 
ಮಹತ್ತರನಿವಂ . . . ನಿಮ್ಮ ಕುಲದವರುತ್ಸವಂಗಳೊಳಿಂತೆ ಬರೆವರೆನೆ 
(ಪಂರಾಮಾ. ೦೦-೦೦೭ ವ); ಜಯವರ್ಮಭೂಭುಜಂ ಬಗೆದಂದು ಗೃಹ 


೨೫೮೯ 


ಗೃಹಶಿಲ್ಪಿ 


ಮಹತ್ತರನಂ ಬರಿಸಿ ಬೆಸಸಿದಾಗಳ್‌ (ಕಂದ್ರಪು. ೬-೪೩ ವ) ; ಚೆಂಪಾಪುರದ 
ಸೂಜಿಕಿಯಿಂ ಬಂದ ಸಮಸ್ತವಸ್ತುವಾಹನ ವಧೂಸಮೂಹಮಂ ಗೃಹ 
ಮಹತ್ತರಂಗೆ ಕೆಯ್ಕೊಳಲ್ವೇಟ್ಲು (ಪುಪೃಪು. ೪-೧ ವ). 

[ಗೃಹ * ಮಹತ್ತರ] 


5| ಗೃಹಮಾತೆ (ನಾ). ಹೆಂಡತಿಯ ತಾಯಿ ; ಅತ್ತೆ : “ ಹೆಣ್ಣನಿತ್ತತ್ತೆ ಗೃಹ 


೩6 


80 


40 


46 


ಮಾತೆಯಕ್ಕುಂ  (ಮಂಗರಾ. ೯೨-೦೩). [ಗೃಹ ಮಾತೆ 
ಗೃಹಮುಟ್ಟು (ನಾ). ವಂನೆಯ ಸಾಮಾನು ; ಪಾತ್ರೆ, ಪಡಗ ಮುಂತಾ 
ದುವು (?): “ ಅಕ್ಷಾರವಿಶೇಷ ರೇಖೆ ಗೃಹಮುಟ್ಟುಗಳುಂ ಪೊರೆ ಮಾತ್ರೆ 
ಯಕ್ಕು ” (ನಾನಾರ. ೦೫6). [ಗೃಹ ಮುಟ್ಟು) 
ಗೃಹಮೇಧ (ನಾ). ಮನೆಯಲ್ಲಿ ನಡೆಯಂವ ಯಜ್ಞ ; ಗೃಹಯಜ್ಞ. 
[ಸಂ. (ಗೃಹ + ಮೇಧ) 
ಗೃಹಮೇಧಿ (ನಾ). ಎ ಗೃಹಸ್ಥ : “ ಗೃಹಮೇಧೀ, ಗೃಹಾಧಿಪಃ - ಈ ೨ 
ಗೃಹಸ್ಮಂ” (ಹಲಾಯು. ೬೦-3೦೭); “ ಗೃಹಮೇಧಿಯೆನೆ ಗೃಹಸ್ಥ ನೆನಿಕ್ಕು ” 
(ಮಂಗರಾ. ೭೨-೨೦). [ಸಂ. ಗೃಹಮೇಧಿನ್‌ 
ಗೃಹರಕ್ಷೆ (ನಾ). ವಂನೆಕಾವಲು ; ಅರಮನೆಯ ರಕ್ಷಣೆ; ಗೃಹರಕ್ಷೆಗೆ 
ಸಾತ್ಯಕಿಯಂ ಮಹೀಧರಂ ನಿಲಿಸಿ (ಜಗವಿ. ೦೦-೩೩). [ಗೃಹ ರಕ್ಷೆ) 
ಗೃಹಲಕ್ಷ್ಮಿ (ನಾ). ಮನೆಯಲ್ಲಿ ಲಕ್ಷ್ಮಿಯಂತೆ ಇರುವವಳಂ ; ಹೆಂಡತಿ ; 
ಗೃಹಿಣಿ: ತಾ ಬಂದು ಗೃಹಲಕ್ಷ್ಮಿಯಾಗಿ ಕೂತಾಳ (ಕುಂಕುಮ. ೫೬). 
[ಗೃಹ + ಲಕ್ಷ್ಮಿ? 
ಗೃಹವನ (ನಾ). ಎ ಗೃಹಾರಾವಂ. " ಗೃಹವನಮಹತ್ತರೆ ' ಪರಾ. 
[ಗೃಹ + ವನ] 
ಗೃಹವನಮಹತ್ತರ (ನಾ). ಅರವಂನೆಯ ಸುತ್ತುಮಂತ್ತೂ ಇರಂವ 
ಉದ್ಯಾನವನದ ಅಧಿಕಾರಿ ; ಎಳೆಯಡಕೆಯ ಫಲಮಂ . . . ಕಾಂಚನ 
ಕದಳೀಫಳಮಂ ಗೃಹನವನಮಹತ್ತರಂ ತಂದಿತ್ತೆಂ (ಮಲ್ಲಪು. ೪-೩೩). 
[ ಗೃಹವನ * ಮಹತ್ತರ] 
ಗೃಹವಾಟಿ (ನಾ). ಎ ಗೃಹಾರಾವಂ : “ ಗೃಹಮಾಟಿ ನಿಷ್ಕುಟಂ - - - ತಾಂ 
ಪೂದೋಟಂ? (ವಸ್ತುಕೋ. ೩೨-೦೨). [ಗೃಹ ವಾಟಿ) 
ಗೃಹವಿಜ್ಞಾನ (ನಾ). ಗೃಹಕೃತ್ಯಕ್ಕೆ ಸಂಬಂಧಪಟ್ಟ ವಿಜ್ಞಾನ : ಗೃಹ 
ವಿಜ್ಞಾನದ ಪಠ್ಯಪುಸ್ತಕ (ಗೃಹವಿ. ೪ ಅರಿಕೆ); ವೈವಿಧ್ಯದ ಅಧ್ಯಯನ ಯೋಜನೆ 
ಗಳನ್ನು ಅವರು ಸಲಹೆ ಮಾಡಿರುವರು. ಅವುಗಳಲ್ಲಿ ,. . ಲಲಿತಕಲೆಗಳು, 
ಗೃಹವಿಜ್ಞಾನ ಇವು ಮುಖ್ಯವಾದವು (ಶಿಕ್ಷರ. ೧೯೩). [ಗೃಹ ವಿಜ್ಞಾನ) 
ಗೃಹವೇದಿ (ನಾ). ಎ ಗೃಹಮಹತ್ತರ : ನಿಚ್ಚ ಭೇರೀಫಂಟಾಸ್ವನಂಗಳಿಸೆಯೆ 
ತಂತಂ ವಿಭವಕ್ಕನುಸಾರಿಯಾಗೆ ಗೃಹವೇದಿಗಳಿಂ ಪ್ರಯೋಗಿಸುವುದು 
ಪ್ರೀತಿಕ್ರಿಯೆ (ಜಾವುಪು. ೨೩೦). [ಸಂ. ಗೃಹವೇದಿನ್‌] 
ಗೃಹವೈದ್ಯ (ನಾ). ಮನೆಯಲ್ಲೇ ಮಾಡುವ ಚಿಕಿತ್ಸೆ; ಎಷ್ಟೋ ರೋಗ 
ಗಳನ್ನು ಗೃಹವೈದ್ಯದಿಂದಲೇ ಪರಿಹರಿಸಬಹುದು (ಕೂರಿ). 
[ಗೃಹ + ವೈದ್ಯ? 
ಗೃಹಶಾಂತಿ (ನಾ). ಭೂತ, ಫಿಶಾಚಾದಿಗಳಿಂದ ಮನೆಗೆ ತೊಂದರೆ 
ಯಂಂಟಾಗದಿರಂವಂತೆ ನಡೆಸುವ 'ಶಾಂತಿಕರ್ಮ : ಹೊಸಮನೆಯ 
ಕಟ್ಟಿದೆನು ಗೃಹಶಾಂತಿ ಮನೆಯೊಳಗೆ (ಪುರಂದ. ೨-೬೦-೩). 
[ಗೃಹ + ಶಾಂತಿ] 
ಗೃಹಶಾರಿಕೆ (ನಾ). ಮನೆಯಲ್ಲಿ ಸಾಕಿಕೊಂಡಿರಂವ ಸಾರಿಕೆ,-ಹೆಣ್ಣುಗಿಳಿ : 
ಕಿಚ್ಚಿನೊಳು ಕೆಡೆದ ಗೃಹಶಾರಿಕೆಯ ಮರಿಯಂತೆ , . .' ವೇದನೆಗೆ 
ಪಕ್ಕಾಗಿರಲೈ (ಕಿರೀಟೀ. ೫-೬೯). [ಗೃಹ % ಶಾರಿಕೆ] 
ಗೃಹಶಿಲ್ಪಿ (ನಾ). ಮನೆ ಕಟ್ಟುವ ಶಿಲ್ಪಿ ; ವಾಸ್ತುವಿದೈೆಯನ್ನೂು ಬಲ್ಲವನಂ: 
ಅವನು ಗೌರವದಿಂದ ಗೃಹಶಿಲ್ಲಿಯ ಸಲಹೆಯನ್ನಾಲಿಸುತ್ತಿದ್ದನು (ಪುನರು, 


ಗೃಹಶೋಭೆ 


೩೦೭) ; ಬ್ಲಾಂಡಿಂಗ್ಲನ ಸ್ನೇಹಿತ ಸಿಮಿ ಎಂಬವನು ಗೃಹಶಿಲ್ಪಿಯಾಗಿದ್ದ 
(ಯೋಧಪು. ೨೭). [ಗೃಹ + ಶಿಲ್ಪಿ) 

ಗೃಹಶೋಭೆ (ನಾ). ೧. ಮನೆಯ ಕಳೆ, ಚಂದ,- ಅಂದ. ೨. [ಜೈನ] 
ಪಾರಿವ್ರಾಜ್ಯಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು ಸೂತ್ರಪದಗಳಲ್ಲಿ 
ಒಂದು (?) : ಗೃಹಶೋಭೆಯೆಂಬುದು ಪರಮಲಕ್ಷ್ಮೀಗೃಹಶೋಭಾ 
ಕರನಪ್ಪ ಜಿನೇಂದ್ರನುಪದೇಶದಿಂ ನಿಜಶೋಭಾದಿ ತ್ಯಾಗಂಗೆಯ್ದು 
ತಪದೊಳ್‌ ನೆಗಟಿಕ್ಡೂ ಡೆ ದಿವ್ಕಪರಮಗೃಹಶೋಭಾಧಿಪತಿತ್ವಮಕ್ಕುಂ 
(ಜಾವೂಫು. ೨೩೦). [ಗೃಹೆ-- ಶೋಭೆ] 

ಗೃಹಸಂಸ್ಕಾರ (ನಾ). ೧. ಗೃಹಶುದ್ಧಿಮಾಡುವ ಪುಣ್ಕಾಹವೇ 
ಮೊದಲಾದ ಕ್ರಿಯೆ: ಕ್ಷೇತ್ರಸಂಸ್ಕಾರವಾಗಲಿ, ಗೃಹಸಂಸ್ಕಾರವಾಗಲಿ 
ಚ್ಯುತಿಯಾಗದಂತೆ . . . ಕೊನೆ ಗಾಣಿಸಿದನನಿ (ಜಯಂತ. ೨೭೩). ವಿ. 
ಮದುವೆಮನೆಯಲ್ಲಿ ವರನ ಬಿಡಾರಕ್ಕೆ ಏರ್ಪಾಡು ಮಾಡುವ 
ಸಾಮಾನು, - ಸರಂಜಾಮು, - ಲವಾಜಮೆ. 

[ಗೃಹ + ಸಂಸ್ಕಾರ] 

ಗೃಹಸಚಿವ (ನ ).ಎಗೃಹವಂಂತ್ರಿ: ಗೃಹಸಚಿವರು ರಾಜೀನಾಮೆ ಕೊಟ್ಟರು 
(ರೂಂ), [ಗೃಹ ಸಚಿವ] 

ಗೃಹಸ್ಥ (ನಾ). ೧. ಮದಂವೆಮಾಡಿಕೊಂಡವನಂ ; ಸಂಸಾರವಂದಿಗ : 
ಕಿಬಿಯಂ ಮುತ್ತಂ... ಗೃಹಸ್ಥನೆನ್ನದೆ ಮುಂಬಿಟ್ಟಆಿಸಿ ಕೊಲುತಿರ್ಪ 
ಜವನೆಂಬಟಿಕೆಯ ಪಗೆವಂಗದೆಂತು ಪಂಗಿಗನಪ್ಪೆಂ (ಆದಿಪು. ೪-೭೭); 
ಇನ್ನುಳಿದ ಗೃಹಸ್ಥ ರಾತ್ಮಭವೆಯಂ ಕಳುಪುತ್ತ ಕಟೆಂತಳಲ್ವರೋ (ಶಾಕುಂತ. 
83-೪). ೨. ಸಭ ; ಶಿಷ್ಟ : ಅವರನ್ನೆಲ್ಲ ಕಳಸಾಪುರದ ಗೃಹಸ್ಥರು 
ಚೆನ್ನಾಗಿ ಆದರಿಸುತ್ತಿದ್ದರು (ಕಳಹು. ೨೬); ಏನೋ ಗೃಹೆಸ್ಕ ಎಂದು ತಿಳಿದು 
ಕೊಂಡು ಮನೆಯನ್ನು ಬಾಡಿಗೆಗೆ ಕೊಟ್ಟುಬಿಟ್ಟೆ (449). [ಸಂ.] 

ಗೃಹಸ್ಥಧರ್ಮ (ನಾ). ಗೃಹಳ್ಥನಂ ಆಚರಿಸಬೇಕಾದ ಧರ್ಮ.-ಕರ್ತವ್ಯ : 
ಶಾಂತಾತ್ಮ ಮದುವೆನಿಲ್‌ ನೀನಿಂತೆನ್ನ ಗೃಹಸ್ಥಧರ್ಮದಿಂದಂ ನೀನೆಂದಂತೆ 
ಸಲೆ ನೆಗಬಿಕಿ ಜಗತಿ:ಸಂತತಿ ನಿಲೆ ನಿನಗೆ ಧರ್ಮಸಂತತಿ ನಿಲ್ಕುಂ (ಅದಿಪು. 
6-0೩) ; ಬ್ರಹ್ಮ ಚಾರಿಧರ್ಮ, ಗೃಹಸ್ಮಧರ್ಮ, ವಾನಪ್ರಸ್ಥ ಧರ್ಮ, ಯತಿ 
ಧರ್ಮ ಇವು ಅಶ್ರಮಧರ್ಮುಗಳು (ಆರ್ಯಧ. ೦೦) ; ಗೃಹಸ್ಮಧರ್ಮ ಮತ್ತು 
ಸನ್ಮಾಸಧರ್ಮ ಇವೆರಡರಲ್ಲಿ ವೈದಿಕಧರ್ಮವು ಗೃಹಸ್ಥಧರ್ವಕ್ಕೆ ಹೆಚ್ಚು 
ಪ್ರಾಶಸ್ತ್ಯವನ್ನು - ಕೊಡುವುದು (ಸಾಹಿಸ. ೦೬೦). [ಗೃಹಸ್ಥ + ಧರ್ಮ] 

ಗೃಹಸ್ಥಾಶ್ರಮ (ನಾ). ಬ್ರಹ್ಮ ಚರ್ಯೆ, ಗೃಹಸ್ಥ, ವಾನಪ್ರಸ್ತ, ಸಂನ್ಯಾಸ 
ಎಂಬ ನಾಲ್ಕು ಆಶ್ರಮಗಳಲ್ಲಿ ಒ 0 ಬಂ; ಸಾಂಸಾರಿಕಜೀವನ : 
ಸಂದ ನಿಗಮಾನುಷ್ಮಾಣಮಂ ಮಾಡಲಾ ಕೃತಕೃತ್ಯಾತ್ಮಕನೀ ಧರಿತ್ರಿಗೆ 
ಪವಿತ್ರಂ ತದ್ಗ,ಹಸ್ಥಾಶ್ರಮಂ (ಕಇಆ. &-೨-೯೦; 1068); ಇದರಿಂದ 
ಛಾಂದೋಗ್ಕೋಪನಿಷತ್ತು ಗೃಹಸ್ಥಾಶ್ರಮಕ್ಕೆ ಸೇರಿದುದು (ಹಿಂದಸಾ. 
೦೩೩). [ ಗೃಹಸ್ಥ + ಆಶ್ರಮ] 

ಗೃಹಸ್ಥಿಕೆ (ನಾ). ೧. ಗೃಹಸ್ಥನ ಧ:0೯ ; ಮನೆವಾರ್ತೆ : ಅಲ್ಲಿ ಗೃಹಸ್ಥಿಕೆ 
ಯೆಂತೆಂದೊಡೆ (ಕಾಸ್ಕಟೀ. ೩೩-೯) ; ದಿನಂಪ್ರತಿಯ ಸಣ್ಣಪುಟ್ಟ ಗೃಹಸ್ಥಿಕೆಯ 
ಕರ್ತವ್ಯಪಾಲನೆ ಮಾಡುತ್ತಿರುವುದು ಇದೇ ಮೊದಲಾದ ಸಂಗತಿಗಳಿಗೆ 
ಅವನು ಇನ್ನು ಮೆ:ಲೆ ಮನಗೊಡತಕ್ಕವ (ಇಪ್ಮಕ. ೨೭೪); ಗೃಹಸ್ಥಿಕೆಯ 
ವಿಶ್ವಾಸವು ನನ್ನಲ್ಲಿ ಇನ್ನೂ ಹೆ ್ಪತ್ತಿಲ್ಲ (ಜಯಂತ. ೧೬೪). ೨. ಒಳ್ಳೆಯ 
ನಡತೆ ; ನಂಭಾವಿತತನ ; ಸಭ್ಯತೆ: (4). [ಗೃಹಸ್ಥ + - ಇಕೆ] 

ಗೃಹಸ್ಕೂಣಿ (ನಾ). ಮನೆಯ ಕಂಭ.-ಸ್ತಂಭ. [ಗೃಹ ಸ್ಥೂಣ) 

ಗೃಹಸ್ಥೆ (ನಾ). ಎ ಗೃಹಿಣಿ : ಇರುತ ದೇವಬ್ರಾಹ್ಮರನು ತಾ ನಿರುತ ಸತ್ಯರಿ 
ಸುತಲಂತಃಪುರದಲೆಸೆಯೆ ಗೃಹಸ್ಕೆ ಯೆನಿಸುವಳರಸ ಕೇಳೆಂದ (ಕುಪ್ಮಾಉ. 

[ ಸಂ. ಗೃಹಸ್ಥಾ 1 


೪-೭೯). 


೨೫೯೦ 


5 


16 


20 


25 


80 


6 


40 


ಗೃಹಾಶ್ರಮ 


ಗೃಹಾಂಗ (ನಾ). [ಜೈನ] ಹತ್ತುಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದು ; 
ಬಗೆಬಗೆಯ ನಂನೆಗಳನ್ನಿ ಕೊಡುವ ಕಲ್ಪವೃಕ್ಷ: ಎಸೆವ ಪವಡಿಸುವ 
ಮಂನೆ ಚಿತ್ರಸಾಲೆ . . . -ಗುಣನೆಸಾಲೆ ಎಂಬಿನಿತುಮಂ ಗೃಹಾಂಗಂ 
ಕುಡುಗುಂ (ಶಾಂತಿಪು. ೬-೦೦೬) ; ಗೃಹಾಂಗಮೆಂಬುದು . . . ವಿವಿಧ 
ಗೃಹವಿಶೇಷಂಗಳನೀವುದು (ಡಾವೂಪು. 6). [ಗೃಹ + ಅಂಗ್ಲ] 

ಗೃಹಾಂಗಣ (ನಾ). ಮನೆಯ ಅಂಗಳ, ಆವರಣ : “ ಗೃಹಾಂಗಣಮನು 
ಡಿಯುತ್ತ ಚತ್ವರಮೆಂಬುದು " (ಮಂಗರಾ. ೧೪೦-೧೬): ಒರ್ವಳನಂಗ 
ರಾಜ್ಯಲಕ್ಷ್ಮೀವಿಭವಂ ಗೃ ಹಾ 0೦ ಗಣ ದ ಮುಂಂದೆಸೆದಿರ್ದವೊಲೊಪ್ಪಿ 
ತೊ:ಟೌದಳ್‌ (ಕಾಂತಿಪು. 6-68) ; ತನ್ನದಟಿಂದೆ ಮಾಣದೆ ಗೃಹಾಂಗಣಮಂ 
ಪೊಜಮಟ್ಟು ಪೋಪಿನಂ (ಜಗವಿ. ೩-೩೬). [ಗೃಹ + ಅಂಗಣ] 

ಗೃಹಾಂತರಾಳ (ನಾ). ವಂನೆಯ ಒಳಭಾಗ ; ಒಳವಂನೆ : ಆ ಮಹಾತ್ಮಂ 
ಸಕಲದುರಿತಹರಣಕರಣಕಾರಣ ತಪಶ್ವರಣಪರಿಣತಾಂತರಂಗನಾಗಿ ತದ್ಗೃ 
ಹಾಂತರಾಳದಿಂ ಪೊಜಮಟ್ಟು ಪೋದೊಡೆ (ಸುಳುಮಾ. ೦೦-೮೩ ವ). 

[ ಗೃಹ + ಅಂತರಾಳ (ಎ ಆಂತರಾಲ)] 

ಗೃಹಾಕ್ಷಿ (ನಾ). ಬೆಳಕಿಂಡಿ ; ಗವಾಕ್ಷ : ಕಂದರ್ಪ ತಜ್ಜನನಿ ಮಗ್ಗುಲೊಳು 
ಮಿರುಗುತಿರಲವನು . , , ವರಹಸ್ತದಿಂ ವಿಸುಗಲೀಸದೆ ಪಿಡಿದೆತ್ತಿ 
ವರಗೃಹಾಕ್ಷಿಯಲಿ ಪೊರಮಟ್ಟು ಮಾರುತಮಾರ್ಗಮಡರ್ದು (ನವಮೋ. 
೦೦-೩೬). [ ಆ ಸಂ. ಗೃಹಾಕ್ಷ] 

ಗೃಹಾಜಿರ (ನಾ). ಎ ಗೃಹಾಂಗಣ : “ ಗೃಹಾಜಿರಂ ಪ್ರಾಂಗಣರಂ” 
(ವಸ್ತು ಕೊ". ೪೭-೦೦). [ಗೃಹ 4+ ಅಜಿರ] 

ಗೃಹಾಧಿದೇವತೆ (ನಾ). ಮನೆಯ ದೇವರಂ ; ಕಂಲದೇವರಂ : ಕೆಲದೊಳೆ 
ಕಿಟ್ಟು ಸಾರ್ಚಿದ ಕೃಪಾಣದ ಕರ್ಪು . . . ಕೋಮಲದೇಹದ ಕೆಂಪು 
ನಾಡೆಯುಂ ನಲವನಿಳಾಧಿಪಂಗೆ ನೆಲೆವೆರ್ಚಿಸಿದತ್ತು ಗೃಹಾಧಿದೇವತಾ 
ವಿಲಸದಪಾಂಗದೊಳ೯ ನೆರೆದು ಮೂದೆಟಿದೊಪ್ಪವ ಬಣ್ಣದಿಂದಂ 
(ಕಂದ್ರಪು. ೩-೦೦೨). [ಗೃಹ + ಅಧಿದೇವತೆ], 

ಗೃಹಾಧಿಪ (ನಾ). ಎ ಗೃಹಪತಿ. [ಗೃಹ +೬ ಅಧಿಪ] 

ಗೃಹಾಧಿವಾಸ (ನಾ). ೧. ಮನೆಯಲ್ಲಿ ವಾಸಮಾಡಂವಿಕೆ. ೨. ಮನೆ 
ಯೊಳಗೆ ಕಲ್ಪಿಸಿರಂವ ಸುವಾಸನೆ -ಸೌರಭ,- ಪರಿಮಳ : ವಾಸವಪುರ 
ವಿದಟ್‌ೀ ವಿನ್ಯಾಸಮನಿದಟ್‌ ಗೃಹಾಧಿವಾಸಮನಿದಟ್‌ ದೆಸೆಯನಿದಜೀ 
ನೆರೆದ ವಿಲಾಸವಂನಿದಟೀ ಬೆಡಂಗನವಗಯಿಸುಗುಮೋ (ಕಾಂತಿಪು. ೩-೮). 

[ ಗೃಹ * ಅಧಿವಾಸ್ಮ 

ಗೃಹಾಧ್ಯಕ್ಷ (ನಾ). ಇ ಗೃಹಮಹತ್ತರ : ಗೃಹಾಧ್ಯಕ್ಷನಿಂತೀ ರವಂ ದೇವಕಿ 
ಪೆತ್ತಾ ಕೂಸಿನೊಂದಬಿಕ್ಕಿಯ ದನಿಯೆ ನೆ ಕೇಳ್ದಲ್ಲಿಗೆಯ್ತಂದು ಕಂಸಂ 
(ಜಗವಿ. ೩-೦೩). [ಗೃಹ + ಅಧ್ಯಕ್ಷ) 

ಗೃಹಾಭ್ಯಂತರ (ನಾ). ಎ ಗೃಹಾಂತರಾಳ : ಆತ್ಮೀಯ ಗೃಹಾಭ್ಯಂತರ 


ಪ್ರಶಸ್ತಪ್ರದೇಶಂಗಳೊಳಂ . . . ಅರ್ಹತ್ವ_ತಿವೆಂಗಳ ನಿಟ್‌ಸಿ (ಅದಿಪು. 
೦8-೦೬ ವ). [ಗೃಹೆ* ಅಭ್ಯಂತರ 


ಗೃಹಾರಾಮ (ನಾ). ಮನೆಯ ಸುತ್ತಿನ ತೋಟ ; ಕೈತೋಟ : “ಗೃಹಾ 
ರಾಮಃ, ನಿಷ್ಕುಟಃ-೨ ಮನೇ ಬಳಿ ಇರುವ ತೋಟ, ಹಿತ್ತಲ ತೋಟ, 
ಅಂಗಳತೋಟ, ಮುಂಗಡೆತೋಟ? (ಸಿದಾಂತಿ. ೯೬). 
[ಗೃಹ + ಆರಾಮ] 
ಗೃಹಾವಗ್ರಹಣಿ (ನಾ). ಹೊಸ್ತಿಲು : “ ಗೃಹಾವಗ್ರಹಣೀ, ದೇಹಲೀ-೨ 
ಹೊಸ್ತಲ ಹೆಸರುಗಳು, ಬಾಗಿಲ ಹೊಸ್ತಲು” (ಸಿದ್ಧಾಂತಿ. ೯0). 
[ಸೆಂ. ಗೃಹಾವಗ್ರಹಣೀ ] 


45| ಗೃಹಾಶ್ರಮ (ನಾ). ಎ ಗೃಹಸ್ಥಾಶ್ರವಂ: ಗೃಹಾಶ್ರಮಂ ಸುಖಮನೀಗುವೆ 


ಕಾಗುಮೆ ಪೇಟ್‌ ತಪೋಧನಾ (ಜೀವಸಂ. ೩೩-೦0). [ ಗೃಹ ಆಶ್ರಮ) 


ಗೃಹಿ 


ಗೃಹಿ (ನಾ). ಎ ಗೃಹಸ್ಥ : ಮುನಿಗಳಾದೆಮಗು ದುಃಖವಿಂತಿರೆ ಗೃಹಿಗಳ 
ಣುಗಿಯ ಕಳುಹಿ ಸಹಿಸಬಲ್ಲರೆ (ಕಾಕುಂತ. ೩೨ ಅಡಿಟ) ; ಗೃಹಿಯಾಗಿ ಸಹ 
ಸಂದಿತಿಂದಿಗಿಪ್ಪತ್ತೈದು ಅದರಿನಿಮ್ಮಡಿಸಿದೆ ಹರ್ಷ (ಇಂಶಾಪ. ೫೬-೭೦). 
[ಸಂ. ಗೃಹಿನ್‌) 
ಗೃಹಿಣಿ (ನಾ). ಮನೆಯ ಒಡತಿ ; ಯಜಮಾನಿ ; ಹೆಂಡತಿ: “ದಾರಂ 
ಕಳತ್ರಂ ಗೃಹಂ ಗೃಹಿಣಿ. . . ಮಹಿಳೆಯೆನೆ ಹೆಂಡಿತಿಗೆ ನಾಮಮಕ್ಕುಂ” 
(ಮಂಗರಾ. ೯೦-೬); ತಾನೇಕಕಾಲದೊಳಾವಳು ಮೆರೆವಳು ಆಳಾಗಿ ಅರಸಿತಿ 
ಯಾಗಿ ಅವಳೆಯೆ ನಿಜವಾದ ಗೃಹಿಣಿಯೆಂದೆನಿಪಳು ಪತಿಗೆ ತಾನನುಕೂಲೆ 
ಯಾಗಿ (ಇಂರಾಪ. ೧೯೦-೩೯); ನಮ್ಮ. ಹೆಣ್ಣುಮಕ್ಕಳು ಆದರ್ಶಗೃಹಿಣಿ 
ಯರಾಗಿದ್ದಾರೆ; ಆಗುತ್ತ ಬಂದಿದ್ದಾರೆ (ಕನ್ಮಜಾ. ೪೨). (ಸಂ. ಗೃಹಿಣೀ] 
ಗೃಹಿಣೀಪದ (ನಾ). ಪತ್ನಿಯ ಅಧಿಕಾರ ; ಮನೆಯ ಒಡತಿಯಾಗಿರು 
ವಿಕೆ; ಯಜಮಾನಿಯ ಸ್ಥಾನ : . ನನ್ನನ್ನು ಯಾವ ಗೃಹಿಣೀಪದದಿಂದ 
ನೀಚನಾದ ನೀನು ಒಮ್ಮೆ ಭ್ರಷ್ಟಗೊಳಿಸಿರುವೆಯೋ, ಆ ಪೂಜ್ಯಪದವು 
ಜನ್ಮಜನ್ಮಾಂತರದಲ್ಲಿಯೂ ನನಗೆ ದುರ್ಲಭವಾಸಗಿಬಿಟ್ಟಿತು (ಅಂಬಿಕೆ. ೦೬). 
[ಸಂ. (ಗೃಹಿಣೀ * ಪದ) ] 
ಗೃಹೀತ (ಗು). ೧. ಹಿಡಿದ ; ಸ್ವೀಕರಿಸಿದ ; ಹೊಂದಿದ: ಗೃಹೀತ 
ಧರ್ಮನುಂ ನಿಗೃಹೀತಾಶೇಷದೋಷನುಮಾಗಿ ನಿಜರಾಜಧಾನಿಗೆ ವಂದು 
(ಕಾಂತಿಪು. ೬-೬೮ ವ); ಆ ಮಹಾವನಂ . . . ಕ್ಷೇತ್ರಾಕರ್ಷದಂತೆ ಫೋತ್ರಿ 
ಪೋತ್ರಾಹತ ಧರಣಿತಳಮುಂ ಗೃಹೀತಗೋಲಾಂಗೂಲಮುಂ (ಡಂದ್ರಪು. 
೫-೩೨ ಐ). ೨. ತಿಳಿದ, ಗ್ರಹಿಸಿದ. (ನಾ). ೩. ಸ್ವೀಕರಿಸಬಹು 
ದಾದಂದು; ಒಪ್ಪಿಕೊಳ್ಳಬಹುದಾದಂದು : ಅವುಗಳಲ್ಲಿ ಇರುವ 
ಆಧಾರಗಳು ಅಸ್ಪಷ್ಟವಾಗಿದ್ದು ಗೃಹೀತವಾಗಲಾರವು (ದ್ರಾವಿವಿ. ೨೭೦). 
೪. ಅಭಿಪ್ರಾಯಂ ; ಗ್ರಹಿಕೆ ; ಅನಿಸಿಕೆ : ರಾಘವಾಂಕನ ಗೃಹೀತವನ್ನೊಬ್ಬ 
ಕೊಂಡು ನೋಡಿದರೆ ಕೆಲವುಭಾಗಗಳಲ್ಲಿ, ವಿಶೇಷವಾಗಿ ಮೊದಲ ಸಂಧಿ 
ಗಳಲ್ಲಿ ಇದು " ಸೊಗಸಿನ ಸುಗ್ಗಿ, ರಸದ ಮಡು ' ವಾಗಿದೆ (ಕಸಾಕ. ೦೮೨); 
ವ್ಯಾಖ್ಯಾಕಾರರು ಕೂಡ ತಮ್ಮ ವಿವರಣೆಗಳಲ್ಲಿ. . . ವೃತ್ತಿಭಾಗವೇ ಒಂದು 
ಸ್ವಯಂಪೂರ್ಣಗ್ರಂಥವೆಂದೂ ಕಾರಿಕಾಭಾಗವೇ ಬೇರೆ ಸ್ವಯಂಪೂರ್ಣ 
ಗ್ರಂಥವೆಂದೂ ಗೃಹೀತ ಹಿಡಿದು. . . ಸ್ಪಷ್ಟಪಡಿಸುತ್ತಿದ್ದರು (ಧೃನ್ಮಾಲೋ. 
xxv, bees). [ಸಂ.] 
ಗೃಹೀತದಿಶ (ನಾ). ಭಯಂದಿಂದ ಓಡಿಹೋಗುವವನಂ ; ಹೆದರಿ ದಿಕ್ಕಾ 
ಪಾಲಾಗಿ ಓಡುವವನಂ : “ನಷ್ಟಃ, ಗೃಹೀತದಿಶ್‌, ಕಾಂದಿಶೀಕಃ, 
ಭಯದ್ರುತಃ-ಈ ೪ ದೆಸೆಗೆಟ್ಟವಂ” (ಹಲಾಯಂ. ೭೯-೩೨೩). 
[ಗೃಹೀತ + ದಿಶ) 
ಗೃಹೀತೇಶಿತ್ವ (ನಾ). ಎ ಗೃಹೀತೇಶಿತ್ವಕ್ರಿಯೆ : ಗೃ ಹೀತೇಶಿತ್ವಮುಂ 
ಪ್ರಶಾಂತಿಯುಂ ... ಅಪ್ಪಯ್ಯತ್ತುಮೂಟಿ ಗರ್ಭಾನ್ವಯಕ್ರಿಯೆ 
ಯೊಳು (ಡಾವುಂಪು. ೨೨೯). [ಗೃಹೀತ + ಈಶಿತ್ವ ] 
ಗೃಹೀತೇಶಿತ್ವಕ್ರಿಯೆ (ನಾ). [ ಜೈನ] ಐವತ್ತುಮೂರಂ ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದು “ಧರ್ಮ್ಯದೊಳು ದೃಢನಾಗಿ ಗೃಹಸ್ಕಾ 
ಚಾರ್ಯನುಂ ವರ್ಣೋತ್ತಮನುಮೆನಿಸಿ , . . ತನ್ನುನ್ನತಿಯಂ ನೆಗಟಕ್ಕಿ 
ಸುಶ್ರುತನುಂ ನಿಸ್ತಾರಕೋತ್ತ ಮನುಮನಾರ್ಹನುಮೆನಿಸುವುದು ಗೃಹೀತೇ 
ಶಿತ್ವಕ್ರಿಯೆ ” (ಜಾಪುಂಪು. ೨೨೪). ([ಗೃಹೀತೇಶಿತ್ವ + ಕ್ರಿಯೆ] 
ಗೃಹೋಪಕಂಠ (ನಾ). ವಂನೆಯ ಹತ್ತಿರ,_ಸವಿಸಾಪ : ಗೃಹೋಪಕಂಠ 
ವನಭೂಜಮೆ ಕಲ್ಪಮಹೀಜದೊಪ್ಪಮಂ ತಳೆಯೆ (ಕಂದ್ರಫು. ೧೦-೭೨). 
[ಗೃಹ *- ಉಪಕಂಠ 
ಗೃಹೋಪಕರಣ (ನಾ). ಗೃಹಕೃತ್ಯಕ್ಕೆ ಬೇಕಾಗಂವ ಸಾಮಾನಂ ; 
ಮನೆಯ ಮಂಟ್ಫ್ಟು,-ಸಾಧನ : ಕುರ್ಚಿ, ಮೇಜು, ಆಲ್ಮೈರ, ವಂಂಚ 


೨೫೯೧ 


ಗೆಂಟಿಗೆಗಟ್ಟು 


ಮುಂತಾದ ಗೃಹೋಪಕರಣಗಳಿದ್ದವು (ಛಾರದೆ. ೧೦). 
[ಗೃಹ + ಉಪಕರಣ] 
ಗೃಹೋಪಸ್ಕರ (ನಾ). ಎ ಗೃಹೋಪಕರಣ : ಕಪಿಲವಸ್ತುವಿನ ಅರಮನೆ 
ಯಲ್ಲಿ... ರಮಣೇಯ ಗೃಹೋಪಸ್ಕರ”ಳು (೪3 ಂದಧ್ಯ. 8೩). 
6 [ಗೃಹ + ಉಪಸ್ಕರ] 
ಗೃಹ್ಯ (ಗು). ೧. ಮನೆಗೆ ಸಂಬಂಧಪಟ್ಟ ಕ ಗೃಹಕ್ಕೆ ಸೇರಿದ. ಪಿ. 
ತೆಗೆದ.ಕೊಳ್ಳತಕ್ಕ ; ಹಿಡಿಯ.ತಕ್ಕ. ೩. ಅಂಗೀಕರಿಸಿತಕ್ಕೆ ; ಪಡೆಯ 
ತಕ್ಕ. ೪. ಸ್ವೀಕರಿಸಿದ. ೫. ಒಂದು ಕಡೆಗಿರುವ ; ಪಕ್ಷಪಾತಿಯಾದ. 
(ನಾ). ೬. ಗೃಹಸ್ಥನಂ ಮನೆಯಲ್ಲಿ ಆಚರಿಸಬೇಕಾದ ಜಾತಕರ್ಮ, 
10| ನಾಮಕರಣ, ವಿವಾಹ ಮೊದಲಾದ ಶಾಸ್ತ್ರೋಕ್ತ ಕಾರ.- 
ಕರ್ಮ,-ಸಂಸ್ಕಾರ. « ಗೃಹ್ಮಸೂತ್ರ' ಪರಾ ೭. ವಂನೆ ಸಲ್ಲಿ ಸಾಕಿದ 
ಹಕ್ಕಿ, ಮೃಗ ಮೊದಲಾದಂವು.. ೮, ವಶವರ್ತಿಯಾದವನಂ ; 
ವಿಧೇಯ. ೯. ಗುದದ್ವಾರ. [ಸಂ.] 
ಗೃಹ್ಯಸೂತ್ರ (ನಾ). ಗೃಹಸ್ಥನು ಮನೆ ಹಲ್ಲಿ ಆಚರಿಸಬೇಕಾದ ಜಾತ 
15| ಕವ್ಪವೇ ಮೊದಲಾದ ಕರ್ಮಗಳ ರೀತಿಯನ್ನೂ ವಿವರಿಸುವ 
ಧರ್ಮಶಾಸ್ತ್ರಗ್ರಂಥ : ಈ ಸೂತ್ರಗಳಲ್ಲಿ "ಗೃಹ್ಯಸೂತ್ರ 'ಗಳೆಂತಲೂ, 
* ಧರ್ಮಸೂತ್ರ ' ಗಳಂತಲೂ ಎರಡು ಭಾಗಗಳಾಗಿರುತ್ತವೆ (ಸುಣ್ಮಾಜಂ. ೪); 
ಗೃಹ್ಮಸೂತ್ರಗಳೂ ಶ್ರೌತಸೂತ್ರಗಳೂ ಪ್ರತಿಮೆಯ ಅಸ್ತಿತ್ವಕ್ಕೆ ಆಧಾರ 
ವಾಗಿವೆ (ಛ್ಯಾರದ. ೩೦೦). [ಗೃಹ್ಯ + ಸೂತ್ರ] 

20 ಗೃಹ್ಯಾಗ್ನಿ (ನಾ). ಎಂದಂವೆಯಾದಂದಿನಿಂದ ಯಜಮಾನನು ಮಂನೆಯಲ್ಲಿ 
ಸ್ಥಿರವಾಗಿ ಕಾಪಾಡಿಕೊಂಡಿರಬೇಕಾದ ಅಗ್ನಿ ; ಔಪಾಸನ. ಸ್ಥಾಲೀ 
ಪಾಕ ಮೊದಲಾದ ಕರ್ಮಗಳಿಗೆ ಸಾಧಕವಾದ ಅಗ್ನಿ: ಧರ್ಮದೃಷ್ಟಿ 
ಯಲ್ಲಿ ವಿವಾಹಾಗ್ನಿಯೇ ಗೃಹ್ಮಾಗ್ನಿಯುು (ಆರ್ಯಧ. ೧೪೨). 

[ಗೃಹ್ಯ * ಅಗ್ನಿ 

25] ಗೆ (ಪ್ರ). ಒಂದು ಭಾವವಾಚಕ ಪ್ರತ್ಯಯ : . ಉದ ಭಾವದೊಳ 
ಮೆಯುಂ ಗೆ ಕೆ ಮೆಗಳುಂ . . . ಸಮನಿಸುಗುಂ . . . ಗೆಕಾರಕ್ಕೆ - 
ಉಡುಗೆ, ಪಸುಗೆ, ಫೊಲ್ಗೆ (ಕಮದ. ೨೧೦ ಪ್ರಯೋ). 

ಗೆಂಕು "ಗೇಕು' ನೋ. 
ಗೆಂಟಗೆ " ಗೊಂಟಿಕೆ' ನೋ. 

80|ಗೆಂಟಳವಿ (ನಾ). ದೂರಪ್ರದೇಶ ; ದೂರದ ಸ್ಥಳ: ತುರಿಹದಿಂ 
ಗೆಂಟಳವಿಗೈದಿ ಶೌಚಂಗೆಯ್ದು ಹರಪೂಜೆಯಂ ಮಾಡಿ (ಪಾಸೋಪು. 8-೬೪). 

[ಗೆಂಟು + ಅಳವಿ) 
ಗೆಂಟಾಗಿಸು (ಕ್ರಿ). ದೂರವಾಗುವಂತೆ ಮಾಡಂ; ಹೋಗಲಾಡಿಸು, ಕಳೆ: 
ಕ್ರಿಭುವನತಿಲಕನ ಮನಮಂ ದಿವಿಜೆಯರ್‌ ನೆರೆದು ಗೆಂಟಾಗಿಸಿದರ್‌ (ಅಜಿಪು. 

35 ೬-೦೦೨). [ಗೆಂಟಾಗು * - ಇಸ್ಕು] 

ಗೆಂಟಾಗು (ಕ್ರಿ). ೧. ದೂರವಾಗ. ; ಎರವಾಗು : ಅಲ್ಲಿರ್ದು ನಿವ್ಮಿ 
ಮನಕ್ಕೆ ಕೊಕ್ಕರಿಕ್ಕೆಯಾಗಿಯುಂ ಪಾಲಿಗೆ ಗೆಂಟಾಗಿಯುಂ ನೆಗಲ್ಕ 
ಮಲ್ಲೆಂದು ಪೊಡವಟ್ಟು . . . ಪೋಗೆವೋಗೆ (ಪಂಪಭಾ. ೭-೨೦ ವ); ತರಳತೆಗೆ 
ಕೂರ್ತು ಲಜ್ಜೆಗೆ ಗೆಂಟಾಗಿ (ಕಾದಂಉ. ೬೬೭): ಮನೆಗೆಲ್ಲಂ ಪಗೆಯಾದೆ 

40 ನಟಿಗೆ ಕರಂ ಗೆಂಟಾದೆನಿಂ ಮೆಚ್ಚ ದಂಗನೆಯರ್ಗೊಳ್ಳಿದಳಾದೆಂ (ಲೀಲಾವ. 
೨-೬೧). ವ. ಕಾಲ ವಿಳೆಂಬವಾಗಂ; ತಡವಾಗು: ಮೂವತ್ತೆರಡುಕೋಟಿ 
ದ್ರವ್ಯಂ ಮನೆಯೊಳಿದ್ಶದಂ ಬಗೆಯದೆ ಪುತ್ರೋತ್ಸೆತ್ತಿ ಗೆಂಟಾದುದಕ್ಕೆ 
ಚಿಂತಿಸಿ (ಬಂಚರಿ. ೩-೩ ವ). [ಗೆಂಟು+ ಆಗು] 

ಗೆಂಟಿಗೆ " ಗೊಂಟಿಕೆ' ನೋ. 

45 ಗೆಂಟಿಗೆಗಟ್ಟು, ಗೌಟಿಕೆಗಟ್ಟು (ಕ್ರಿ). ೧. ಸೀಮಂತಕರ್ಮವನ್ನು ಮಾಡಂ 

ಆಪ್ತಬಂಧುಜನಮಚ್ಚರಿಯೆಂದೆನಲುತ್ಸವಂ ಮಿಗಲ್‌ ತನ್ನಯ ಚಿತ್ತವಲ್ಲಭೆಗೆ 


ಗೆಂಟಿಸು 


ಗೆಂಟಿಗೆಗಟ್ಟಿದನಂರ್ವರಾಧಿಪಂ (ದಕಕು. ೦-೭೭). ಗೌಟಿಕೆಗಟ್ಟು : ೨. ಬಸಿರಿ 
ಯಾದಾಗ ಸಂಪ್ರದಾಯಂದಂತೆ ತಾಯಿಂತವನ್ನ ಧರಿಸು : ಗರ್ಭವ ತಾಳಿ 
ಗೌಟಿಕೆಗಟ್ಟಿ ಚೆಲುವಾಗರ್ಭಕನನು ಪಡೆದಾನು ಕಾರ್ಬೊನ್ನ ತೊಟ್ಟಿಲೊಳಗೆ 
ತೂಗುವ ಭಾಗ್ಯದದ್ಭುತವಿನ್ನೆಂದಿಗಹುದೊ (ಜ್ಞಾನದ. ೨-೩೯). 
[ಗೆಂಟಿಗೆ (< ಗೊಂಟಿಕೆ) ಕಟ್ಟು; ) 

ಗೆಂಟಿಸು (ಕ್ರಿ). ದೂರವಾಗಿಸಂ : ಸವಿನುಡಿವ ಬೇಂಟವೈಗುಳ್ಳಾತುರದ 
ಪೊಯ್ಸಳುಲಿಗೊರಲ್ಲೆಂಟಿಸಿದ ಲಜ್ಜೆ , , . ವೆಂಟಣಿಸೆ ಪರವೆ ಬಿಗಿಯಪ್ಪೆ 
ಮೆಜ್‌ದಳು (ಸಾಂದಪು. ೯-೦೦); ಆ ವೀರಭದ್ರದುರ್ಗದ ನೆರವಿಂ ಗೆಂಟಿಪ 
ಡೆಂಕಣಿಕೋಟೆಯ ನಂಟಿಸಿಯಾ ರಾಯಗೋಂಟೆಯಂ ಲುಂರಿಸಿದಂ 
(ಚಿಕವಿ. ೨-೦೨೪). [ಗೆಂಟು+ - ಇಸ್ಮು] 

ಗೆಂಟು (ನಾ). ೧. ದೂರ : “ಗೆಂಟೆಂದು ದೂರಂ” (ಕಕಸಾ. ೨೭-೩೮೦) ; 
“ಗೆಂಟೆನಲ್ಕತಿದೂರಂ ” (ಛಾರನಿ. ೧೮); ಸ್ವಾಧ್ಯಾಯದೊಳ್‌ ತಗುಳ್ಳಿ 
ರ್ದೊರಂ ಸಂಛನ್ನಮಪ್ಪಡವಿಯ ಮಣ್‌ಯೊಳ್‌ ಗೆಂಟಖಿಂದಂ ಲಲಿತಘಟಿ 
ಕಂಡು (ವಡ್ಮಾರಾ. ೯೬-೪); ಮನದಿಂ ಬೇಗಂ ಬರ್ಪಳ ದಿಟ್ಟಿಗಳಾಗಳಿ 


ಪತ್ತಿದುವು ಗೆಂಟಜಿಸೊಳ್‌ ಮಾರುತಿಯಂ (ಪಂಪಧಾ. ೩-೧೩); ಭರತ 


೨೫೯೨ 


15 


ಶತ್ರಫ್ನರಂ ರಾಮಸ್ವಾಮಿ ಗೆಂಟಜಿಕೊಳೆ ಕಂಡು (ಪಂರಾಮಾ. ೧೫-೨೭ ವ); |' 


ನಿಮಗಾ ಧರ್ಮದ ಪೋದ ಪೊಲಂಬದು ನರ್ಮದೆಯಿಂ ಗೆಂಟದೇಕೆ ಕೇಳ್ದಪೆ 
ಯೆಮ್ಮಂ (ಯಶೋಶ. ೧-೬೪); ನಂಟರು ಸರಿಗಂಡರೊಡಗೂಡಬಹುದ 
ವರ್ಬಂಟರಂದದಿ ಕಾಣುವಾಗ ಗೆಂಟಿನೊಳಿಹುದೆ ಲೇಸು (ಧರಡ. ೩೯-೭೩). 
೨. ವ್ಯತ್ಯಾಸ ; ಭೇದ ; ಅಂತರ: ಉಂಟಿಲ್ಲೆಂಬೀ ಯೆರಡಜಿ ಗೆಂಟಂ 
ಪರಿಹರಿಸಿ ಮೂಜಿನೆಯ ಪೊಸವಗೆಯಂಂ ಗಂಟಿಕ್ಕಿ ನಿರ್ವಿಶೇಷದೊಳಂಟಿಪುದೀ 
ಜಗಮನಮರೆ ತಿವಿರಾದ್ವೈತಂ (ಚಿಕವಿ. ೬.೦೪); ಕಂದರ್ಪನೆಣಿಕೆಗಂ 
ನಿನ್ನೆಣಿಕೆಗಮಿನಿತುಂ ಗೆಂಟಿಲ್ಲಮದಣಿಂದೇಕಹೃದಯರೆನಿಸಿ ಮುಂತಣ್ಣೆ 
ಪೋಪಂ (ಆಕವಿ. ೬-೭೯ ವ). ೩. ಪರಸ್ಪರ ವಿರೋಧ ; ಹೊಂದಾಣಿಕೆ 
ಇಲ್ಲದಿರುವಿಕೆ : ಬಸನಿಯೆ ಗೆಲ್ಲಕಾಜನ ನೆಗಟ್ತ್‌ಗೆ ಕೇಳಿಗೆ ನಾಡೆ 
ಗೆಂಟು (ಅದಿಪು. ೦೨-೦೮). ೪. ನಸುದೂರ ; ಅನತಿದೂರ : ಅಂತಿರ್ದಳಂ 
ಗೆಂಟಿನೊಳ್ಳಂಡು ವಿನಯರತ್ನಾಕರಂ ಸಾಷ್ಟಾಂಗಪ್ರಣತನಾಗೆ (ಕಾದಂಪೂ. 
೪೯6); ಬೇಂಟೆಗೆ ನಡೆಯೆ ಯಶೋಮತಿ ಗೆಂಟಜಕೊಳಾರಣ್ಯವಾಸಿಗಳ್‌ 
ನಿಲೆ ಕಂಡು (ಯಶೋಡ. ೪-೪೨); ಗೆಂಟಟಿಸೊಳಿರ್ದುಳ್ಳಲರ್ಗಂಪಿಂದುಟಿ 
ದಂಟಿ ಬಗೆಯ ಸೂಜಿಯ ಕೊಂಬವೊಲಾ ತೋಂಟಗೆಲದೊಳಿಸೆದುವು 
ಕೇತಕಿಕಂಟಕಿ ತೊಲಗೆಸೆಯಲ್‌ (ಉದ್ಮದೇ. ೨-೦೦೯). 

ಗೆಂಟುಗೆಂಟು (ದ್ವಿರಂಕ್ರಿ) : ಗೆಂಟುಗೆಂಟಿನೊಳ್‌ ಪೊಳೆವ ಬಳ್ಳಿಮಿಂಚು 
ಬೀಸುವಕೈಗೇಣ ಮೈಸಿರಿಯಂತೆ ಕಣ್ಣೆ ಡ್ಲೆಮಾದುದು (ಕಾಮಾಶ್ಮ. ೩-೩). 
ಗೆಂಟಿದಂ ಎ ದೂರದವನಂ ; ದೂರದಲ್ಲಿರಂವವನಂ ; ದೂರಗತ: 
ಇದು ಚಕ್ರವ್ಯೂಹವಾ ವ್ಯೂಹಮನೊಡೆವದಟಂ ಪಾರ್ಥನಂತಾತನುಂ 
ಗೆಂಟಿದನೆಮ್ಮಾ ನಾಲ್ವರುಂ ಭೇದಿಸಲಟ್‌ಯೆವಿದಂ ಕಂದ ನೀಂ ಬಲ್ಲಿ 
ಪೇಟ" (ಪಂಪಛಾ. ೦೦-೮೭). ಗೆಂಟುಗೆಂಟಾಗು - ದೂರದೂರವಾಗಂ : 
ರಥಮನ್ಮಮನೋರಥದಂತೆ ಗೆಂಟುಗೆಂಟಾ? ಅಜಿಪು. 3-೪೮) ; ಉದ್ಭಾ ಂತ 
ವಿದ್ಯಾಧರಚಕ್ರಂ ಗೆಂಟು ಗೆಂಟಾಗಿರಿಸೆ (ಗದಾಯು. 6-೨೦). ಸೆಂಟುಪೋಗುಎ 
ದೂರ ಹೋಗಂ ; ದೂರಕ್ಕೆ ನಡೆ : ಅನ್ನೆಗಮಾತುಜುಪಟ್ಟಿಯುವುಲ್ಲಿಂ 
ದೆರ್ದು ನಾಡೆ ಗೆಂಟುಪೋದತ್ತು (ವಡ್ಮಾರಾ. ೦೦-೩೨೩). ಗೆಂಟುಮಾಡು ಎ 
ದ.ಇರಮಾಡು ; ಬಿಟ್ಟುಬಿಡಂ ; ತ್ಯಜಿಸಂ : ಪೆಂಡಿರ್ಗಳಿಪುವ ಬಂಟನಂ 
ಕವರಿಸುವ ನಂಟನಂ ಗೆಂಟುಮಾಡುವಂತೆ ಮಿಥ್ಕಾದೈವಂ ಮಿಥ್ಯಾಲಯಂ 

» ಮಿಥ್ಯಾವ್ರತಮೆಂಬೀ ಷಡಾಯತನ ಸೇವೆಯಂ ಗೆಂಟುಮಾಡುವುದುಂ 
(ಧರ್ಮಾಮ್ಮ. ನಂಟರ ಗೆಂಟುಮಾಡದೆ ನಡೆ ತುಂಟರ 
ಗಂಟಲನೊತ್ತಿ ಕಳೆವುದು (ಅನಂಕ. ೩-೦೯೭). 


೩-೦೨೩) : 


45 


ಗೆಜ್ಜೆ 


ಗೆಂಟುಗೆ « ಗೊಂಟಿಕೆ' ನೋ. 

ಗೆಂಡು "ಗಿಂಡಂ' ನೋ. 

ಗೆಂಡೆ " ಗಡ್ಡೆ' ನೋ. 

ಗೆಂಡೆ, (ನಾ). ಒಂದಂ ಜಾತಿಯ ಮಾನಂ. " ಗೆಂಡೆಮಾನ್‌ ' ಪರಾ. 

[ದೇ. ॥ ತಮಿ, ಕೆಣ್ಬೈ ; ಮಲ, ಕಣ್ಣ ; ತೆಲು, ಗೆಂಡೆ, ಗಂಡೆ] 

ಗೆಂಡ್ಕೆ (ನಾ). ಪುರಂಷನ ಜನನಾಂಗ ; ಶಿಶ್ನ : (8). [ ಗಡ್ಡೆ) 

ಗೆಂಡೆಮಾನ್‌, ಗೆಂಡೆವಿಕಾನಂ (ನಾ). ಐಗೆ೦ಡೈ; ಗಟ್‌ಮಾನ್ನೀಗಂಡಿ 
ಗೆಂಡೆಮಾನ್ವ ವಳವಾಯಂ ಬಾಳೆವಿಹನ್‌ ಬಣ್ಣ ಮಾನೆನಿಪಿವೆಲ್ಲಂ 
ಬೀಳ್ದುವಾ ತಾಣದೊಳ್‌ (ರಾಜಶೇ. ೫-೦೧೩): ಗೆಂಡೆವನಂ ತಂದವಂಗೆ 
ದಂಡಿಗೆಯನಿಕ್ಕುವರ್‌ (ಆಕವಂ. ೭-೬). ಗೆಂಡೆಮಾನು: “ ಪಾಟಲಾಸ್ಕಾ- 
ಗೆಂಡೆಮಾನು” (ಓಷರಿ. ೯8). "ಕಾಗೆಂಡೆ' ಪರಾ. 

[ ಗೆಂಡ್ಕೆ * ವಿಖಾನ್‌,] 

ಗೆಂಡೆಮಾನು « ಗೆಂಡೆವಿಕಾನ್‌' ನೋ. 

ಗೆಂಡೆಹೊಟ್ಟೆ (ನಾ). ಒಳಗೆ ಗಡ್ಡೆ ಬೆಳೆದಂಕೊಂಡಿರಂವ ಹೊಟ್ಟೆ ; 
ಪ್ಲೀಹಬಾಧೆಯಿಂರಂವ ಹೊಟ್ಟೆ ; ಜಲೋದರ : ಗಂಡಾನ ಕಾಣೀರೋ 
ಗೆಂಡ್ಡೊಟ್ಟೆ ಮರುವಾನ ಉಂಡೇಳು ಮನೆಯ ಶಿರುಗೋನ (ಹಳ್ಳಿಯ: 
೧೬೫). [ಗೆಂಡೆ (< ಗಡ್ಡೆ) + ಹೊಟ್ಟೆ; (< ಪೊಟ್ಟೆ;) 

ಗೆಂದಾಳಿ «ಕೆಂದಾಳಿ ' ನೋ. 

ಗೆಂದು (ಕ್ರಿ). ಪ್ರೀತಿಸಂ; ಅನಂರಾಗದಿಂದ ಕೂಡಿರಂ : ಉದಾತ್ತ 
ನಾರಾಯಣಂ ಗೆಂದುತ್ತೆ ಗೆಲ್ಡೊಂ (ಮಂಂಬರಾ. 78, ೧೮೮; 1). 

[ ಆ ಕೆಂದ್ಕು) 

ಗೆಂಧಾಳಿ « ಕೆಂದಾಳಿ' ನೋ. 

ಗೆಗ್ಗೆ, ಗಗ್ಗೆ (ನಾ). ಕೋಟೆಕಾಳೆಗದಲ್ಲಿ ಕೋಟೆಯನ್ನು ಉರಂಳಿಸಲಂ 
ಉಪಯೋಗಿಸುತ್ತಿದ್ದ ಒಂದಂ ಸಾಧನ ; “ ಕೋಟೆಯನ್ನು ಹತ್ತುವ 
ಸಾಧನವಿಶೇಷ” (ಪ್ರಠಣ್ಣ) : ಕೊತ್ತಳದಂಬುಗಂಡಿಯಿಂದಂಡುಗದೆ 
ಪಾಯ್ಯ ಕೂರ್ಗಣೆಗೆ ಬದ್ಧರಮೊಡ್ಡಿಪ ಕೋಂಟೆಗಾವಗಂ ಕೆಡಪುವ 
ಗೆ[ಪಾಕಾಂ. ಗ]ಗ್ಗೆ (ಹಂದ್ರಪು. ೩-೦೦೬) ; ಕಾದುವರ ಗುಣ್ಬಂ ಕಿಡಿಸಿಯುಂ 
ಗೆಗ್ಗೆಯಂ ಪೊಯ್ಸಿಯುಂ ದುರ್ಗದ ನಾಯಕನ ಗರ್ವಮಂ ನುರ್ಗಂ 
ಮಾಡುವಂತೆ ತೆನೆಗಳಂ ನುರ್ಗುಮಾಡಿಸಿಯುಂ (ಪಾರ್ಶ್ವಪು. ೩-೧೩೯ ವ); 
ಗೆಗ್ಗೆ ಡೆಂಕಣಿ ಗಂವಕ್ಕಿಂ ಪಡಿಗೋಂಟೆಯೆಂಂಬ ಬಹುಕೋಟಾಯಂತ್ರ 
ಸಾಮಗ್ರಿ ತಿಂತಿಣಿಗೊಂಡಾಂತಿರೆ ಲಗ್ಗೆಗಾರ್ದು ವಸಂಷೇಣಂ ಸಾರ್ದು 
ಸೂಟಿಕ್ಕಿಸಿದಂ (ಅನಂಪು. ೦೦-೮೩). ಗಗ್ಗೆ : ಮೇಲಿನ « ಚಂದ್ರಪು' 
ಪ್ರಯೋಗದ ಪಾಠಾಂತರವನ್ನು ನೋಡಿ. (?] 

ಗೆಜೆಟ್ಟು (ನಾ). ಸರ್ಕಾರದ ವ್ಯವಹಾರಗಳನ್ನೂ ಆಡಳಿತದಲ್ಲಿ 
ಬಹಿರಂಗಪಡಿಸಂವ ವಿಷಯಂಗಳನ್ನೂ ಸಾರ್ವಜನಿಕರಿಗೆ ತಿಳಿಯ 
ಪಡಿಸಲು ಸರ್ಕಾರದವರು ಹೊರಡಿಸುವ ಪತ್ರಿಕೆ: ಸರ್ಕಾರದವರಿಂದ 
ಈ ಬಗ್ಗೆ ಗೆಜೆಟ್ಟಿನಲ್ಲಿ ಇಸ್ತಿಹಾರ್‌ ವರೂಲಕ ಪ್ರಕಟಿಸಲ್ಪಟ್ಟ . . . ರಾಜ 
ಕೀಯ ಪೆನ್‌ಷನುಗಳು (ಗ್ರಾಮಾಕ. ೩೫). 

ಗೆಜ್ಜಗ "ಗರ್ದಗು' ನೋ. 

ಗೆಜ್ಜಲು " ಗೆದಲ್‌' ನೋ. 

ಗೆಜ್ಜಲುಭೂಮಿ (ನಾ). ಗೆದ್ದಲಂ ಇರುವ ಭೂವಿಂ,-ಜಮಾನು ; ಅಯ್ಯ 
ನವರೊಬ್ಬರದು ಜವಿಸಾನಿತ್ತು, ಗೆಜ್ಜಲುಭೂಮಿ (ಜಿಂಗೂಲಿ, ೧೦೮). 

[ಗೆಜ್ಜಲು (ಆ ಗೆದಲ್‌) * ಭೂವಿಂ] 

ಗೆಜ್ಜೆ, ಗಜ್ಜೆ (ನಾ). ೧. ಗುಂಡಾಗಿರಂವ, ಕಿಣಿಕಿಣಿ ಶಬ್ದಮಾಡಂವ 
ಚಿಕ್ಕಗಂಟೆ ; ಕಿರಂಗಂಟೆ ; ವರಿಂದೆಸೆಯೊಳಂದುಗೆ ಫಲಿರುಘಲಿರೆನೆ 
ಗೆಜ್ಜೆಗಳು ಮೊರೆಯೆ (ಐಸಪು. 3೪-99). ೨. ಕಿರಂಗಂಟೆಗಳಿಂದ 


[ « ಇಂ. 08209) 


ಗೆಜ್ಜೆ, 


ಮಾಡಿರಂವ, ಕಾಲಿಗೆ ಕಟ್ಟಿಕೊಳ್ಳುವ ಒಂದಂ ಬಗೆಯ 
ಆಭರಣ ; “ತುಲಾಕೋಟಿಃ, ನೂಪುರ - ಈ ಗೆಜ್ಜೆ” (ಹಲಾಯು- 
೯೨-೪೦೭); ವಂಣಿ ಕಿಂಕಿಣಿ ಗೆಜ್ಜೆ ರಕ್ಕೆ ಕುಂಡಲಯುಗಮುತ್ತು ... 
ಮನಂಗೊಳೆ (ಅರ್ಥನೇ. ೫-೬೨); ಬಿಡೆವಿನ್ನೀ ಗಿರಿಜೆಯ ವೆಂಲ್ಲಡಿಗಳನೆಂದ 
ಖಲವೇದಮುಲಿವಂತೆ ವಲಂ ನಡೆವೆಡೆಯೊಳಗುರ್ಬಿಂ ಬೊಬ್ಬಿ ಡುವಂದುಗೆ 
ಗೆಜ್ಜೆ ಸಜ್ಜನೆಗೆ ಸೊಗಯಿಂಸುಗುಂ (ಗಿರಿಕ. ೩-೮೯) ; ಉಲಿವ ಗೆಜ್ಜೆಯ ... 
ಪೊಳೆವರಳೆಲೆಯ ಮಿಸುಗುವ ಬಾಲದೊಡಿಗೆಯ ಮುಯೆಗಿಕ್ಕಿದರು 
(ಪ್ರಧುಲೀ, ೩-೨೫): ಬಂದನೇನೆ ರಂಗ... ಪೊನ್ನೆಂದುಗೆ ಗೆಜ್ಜೆ ಹೊಳೆ 
ಹೊಳೆಯುವ ಪಾದವನೂಟಿತ (ಪುರಂದ. ೨-೭೨-೦). ಗಜ್ಜೆ : (8) 
[ದೇ.॥ ತಮಿ, ಕೆಚ್ಚ, ಕೆಚ್ಚೈ ; ಮಲ, ಕೆಚ್ಚ ; ತುಳು. ಗಜ್ಜೆ, 
ಗೆಜ್ಜ, ಗೆಜ್ಜೆ ; ಕೊಡ, ಗೆಜ್ಜೆ ; ತೆಲು. ಗಜ್ಜಿಯ, ಗಜ್ಜೆ 

ಗೆಜ್ಜೆ, (ನಾ). ಕಿಬ್ಬೊಟ್ಟೆ ಕೈಯ ತಳಭಾಗಕ್ಕೂ ತೊಡೆಯಂ ಮೇಲ್ಭಾಗಕ್ಕೂ 

ವಂಧ್ಯೆ ಇರಂವ ಸಂದು ; ತೊಡೆಸಂದಂ : (ಕಿ). « ಗಜ್ಜಲಂ > ಪರಾ. 
[ -ತೆಲು, ಗಜ್ಮ ] 

ಗೆಜ್ಜೆ ಅಡ್ಡಿಕೆ (ನಾ). ಒಂದಂ ಬಗೆಯಂ ಕಂಠಾಭರಣ ; ; ಸಣ್ಣಸಣ್ಣ ಗೆಜ್ಜೆ 
ಗಳನ್ನು ಸೇರಿಸಿ ಮಾಡಿರಂವ ಒಂದಂ ಬಗೆಯ ಕೊರಳ ಒಡವೆ 
ಕೊರಳಲ್ಲಿ ಬಂಗಾರದ ಗೆಜ್ಜೆಅಡ್ಡಿಕೆ (ಬೆಳುವು. ೧೫೭) ; ಹಿಂದಿನ ಕಾಲದಲ್ಲಿ 
ಗೆಜ್ಜೆ ಅಡ್ಡಿ ಕೆ ಜೋಮಾಲೆ ಇಲ್ಲದೆ ಮದುವೆಯೇ ಆಗುತ್ತಿರಲಿಲ್ಲ (ರೂಢಿ). 
" ಗೆಜ್ಜೆಟೀಕೆ' ಪ ಪರಾ. (ಗೆಜ್ಜೆ; ಅಡ್ಡಿಕೆ] 

ಗೆಚ್ಚೆಕಟ್ಟು "ಗೆಜೆ ಗಟ್ಟು ' ನೋ. 

ಗೆಜ್ಜೆಕರಡ (ನಾ). ಎ ಗೆಜ್ಜೆಹಂಲ್ಲಂ ; (8). [ಗೆಜ್ಜೆ * ಕರಡ] 

ಗೆಜ್ಜೆಗಟ್ಟು, ಗೆಜ್ಜೆ ಕಟ್ಟು (ಕ್ರಿ). ೧. (ನರ್ತನ ಮೊದಲಾದ ಸಂದರ್ಭ 
ಗಳಲ್ಲಿ ಕಾಲಿಗೆ) ಗೆಜ್ಜೆಯನ್ನು ಕಟ್ಟು : ತಲೆಯಿಲ್ಲದ ಕಾಗೆ ನೆಲದಲ್ಲಿ 
ನಡೆಯಿತ್ತು ಹುಲಿ ನಲಿದು ನಿಲುಗಿಸಿ ಗೆಜ್ಜೆ ಗಟ್ಟಿ ಸಲಿದಾಡಿತ್ತು (ಆ ದವ. 
೦೫-೩೨). ಗೆಜ್ಜೆ ಕಟ್ಟು: ೨. ಯಕ್ಷಗಾನದಲ್ಲಿ, ಮೊಟ್ಟಮೊದಲು 
ರಂಗ ಪ್ರವೇಶಿಸುವುದಕ್ಕಾಗಿ ಕಾಲಿಗೆ. ಗೆಜ್ಜೆಯನ್ನು ಕಟ್ಟು. ೩. 
ವೇಶ್ಯೆಯರ ಪದ್ಧತಿಯಂತೆ ವೃತ್ತಿಯನ್ನು ಪ್ರಾರಂಭಿಸಲು ಗೆಜ್ಜೆ 
ಪೂಜೆಯಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟು. 

ಗೆಜ್ಜೆ ಕಟ್ಟುವವಳು ಎ ಸೂಳೆ: ಗೆಜ್ಜೆ ಕಟ್ಟುವವರಿಗಿಂತ ಒಂದು ಬಣ್ಣ 

ಮೇಲು ಅವಳದು (ಹಹಸ. ೬೭). [ಗೆಜ್ಜೆ * ಕಟ್ಟು, ] 

ಗೆಜ್ಜೆಗಾರ « ಗೆಜ್ಜೆಗಾಅ' ನೋ. 

ಗೆಜ್ಜೆಗಾಅ, ಗೆಜ್ಜೆಗಾರ (ನಾ). ೧. ಗೆಜ್ಜೆಯಂನ್ನ ಮಾಡಂವವನು : 


ಬಳೆಗಾಅಿಂ, ಗೆಜ್ಜೆಗಾಆಂ, ಮಣಿಗಾಜಿಂ (ಕಮದ. ೧೯ ಪ್ರಯೋ). 
ಗೆಜ್ಜೆಗಾರ : ೨. ಶೂದ್ರರಲ್ಲಿ ಒಂದಂ ಪಂಗಡ : (8) 
[ಗೆಜ್ಜೆ 1*- ಕಾಣ] 


ಗೆಜ್ಜೆಗಿಡ (ನಾ). ಒಂದಂ ಬಗೆಯ ಸ ; (ಮೈಔಗಿ. ೨೫-೪೭೯). 
[ಗೆಜ್ಜೆ + ಗಿಡ pe ] 

ಗೆಜ್ಜೆಗುದಿ (ನಾ). ಗೆಜ್ಜೆಯಂತಹ ಗುಳ್ಳೆ ಬರುವಂತೆ ಕಂದಿಯುವಿಕೆ. 
P ವಿಶೇಷವಾಗಿ ಆಲೆಮನೆಯಲ್ಲಿ ಕಬ್ಬಿನ ಹಾಲು ಕಾಯಂವಾಗಿನ 
ಒಂದು ಹಂತ: ಒಂದಾನೊಂದು ಸಮಯದಲ್ಲಿ ಮರಳಿ ಗೆಜ್ಜೆಗುದಿ 
ಹಾಯಂತ್ತಿದ್ದ ಒಂದು ದೊಡ್ಡ ಹಂಡೇನೀರನ್ನು ತನ್ನ ಮೇಲೆ ಉರುಳಿಸಿ 
ಕೊಂಡು ಸತ್ತುಹೋಗುತ್ತಿದ್ದನು (ಸುಮಣ. ೪). 

[ ಗೆಜ್ಜೆ * ಕುದಿ] 

ಗೆಜ್ಜೆಗೊಲಸು (ನಾ). ಗೆಜ್ಜೆ ಗಳಿಂದ ಕೂಡಿರುವ, ಕಾಲಿಗೆ ಹಾಕಿಕೊಳ್ಳುವ 

ಒಂದಂ ಆಭರಣ: ಮಗುವಿಗೆ ಗೆಜ್ಜೆಗೊಲಸು ಹಾಕಿದ್ದಾರೆ (ರೂಢಿ). 
[ ಗೆಜ್ಜೆ, + ಗೊಲಸು ( <ಗೆೊಟಸು) ] 


೨೫೯೩ 


1 


೦ 


80 


85 


ಗೆಜ್ಜೆ ಮೆಟ್ಟು 


ಗೆಜ್ಜೆಗೋಲು (ನಾ). ಗೆಜ್ಜೆ ಕಟ್ಟಿದ ಕೋಲ ; ಗೆಜ್ಜೆಗೋಲೂ ಇಲ್ಲದಿದ್ದರೆ, 
ನನಗೆ ಅದೊಂದು ಬಗೆಯಾಗಿ ಪಿಚ್‌ ಎನ್ನುತ್ತದೆ ಕಣಾ (ಸುಗುಗಂ. ೯೬-೦೫) ; 
ಗೆಳೆಯ- ದಂಪತಿಗಳು ರಾಸನೃತ್ಯಕೆ ನೆರೆದು ಗೆಜ್ಜೆಗೋಲುಗಳಿಂದ ತಾಳದಲಿ 
ಹೊಳಲುಗೊಡುತಲಿರೆ (ಸಪೀಗೀ. ೪೬-೯೪೬). 
[ಗೆಜ್ಜೆ] * ಕೋಲ್ಕು (ಕೋಲ) ) 
ಗೆಜ್ಜೆ ಚೈನು (ನಾ). ಗೆಜ್ಜೆಗಳಿರಂವ, ಕಾಲಿಗೆ ಧರಿಸುವ ಒಂದಂ ಬಗೆಯ 
ಆಭರಣ : ಹುಡುಗಿಗೆ ಗೆಜ್ಜೆ ಚೈನು ತಂದಿದ್ದಾರೆ (ರೂಢಿ). 
[ಗೆಜ್ಜೈ + ಚೈನು]. 
ಗೆಜ್ಜೆಟಿಕೆ « ಗೆಜ್ಜೆಟೀಕೆ' ನೋ. 
ಗೆಜ್ಜೆಟಿಗೆ 4 ಗೆಜ್ಜೆಟೇಕೆ ' ನೋ. 
ಗೆಜ್ಜೆಟೀಕೆ, ಗೆಜ್ಜೆಟಿಕೆ, ಗೆಜ್ಜೆಟಿಗೆ (ನಾ). ಒಂದು ಬಗೆಯ ಕಂಠಾಭರಣ ; 
ಚಿನ್ನದ ಗಂಂಡಿನ ಟೀಕೆ; ನಾಲ್ಕು ಭಂಗಾರ ಬಳೆ ಸಾಕು ನನ ಬಲಗೈಗೆ 
- ಗೆಜ್ಜೆಟೀಕೆ ಸಾಕು (ಹಳ್ಳಿಯ. ೯೫) ; ಮದುವಣಿಗಿತ್ತಿಯ “ಕೊರಳಲ್ಲಿ 
ಮೆರೆಯುವ ಗೆಜ್ಜೆಟೀಕೆಯನ್ನು ನೆನಪಿಗೆ ತರುತ್ತಿದ್ದುವು (ಜಿಳುಮ. ೯೩). 
ಗೆಜ್ಜೆಟಿಕೆ: ಗೆಜ್ಜೆಟಿಕೆಯಷ್ಟು ಅಂದವಾದ ಒಡವೆ `ಕಂಠಾಭರಣಗಳಲ್ಲಿ 
ಬೇರೊಂದಿಲ್ಲ (ರೂಂ). ಗೆಜ್ಜೆಟಿಗೆ: ಕವ್ತಿಗಳು "ಗೆಜ್ಜೆಟಿಗೆ' ಎಂಬ 
ಸುಮಾರು ಹತ್ತು ಪವನಿನ ಆಭರಣವನ್ನು ಪರೀಕ್ಷಿಸಿ, ಅದರ ತೂಕ, ಬಣ್ಣ, 
ಕ್ರಯ, ಬರೆದಿಡುತ್ತಿದ್ದರು (ಒಡ್ಮಿಉ. ೨3). [ಗೆಜ್ಜೈ + ಟೀಕೆ] 
ಗೆಜ್ಜೆಪಂತಿ (ನಾ). ಚಿಕ್ಕಮಕ್ಕಳ ಊಟದ ಪಂಕ್ತಿ : ಗೆಜ್ಜೆ ಪಂತಿ ಮುಂತಾದ 
ನಾನಾಪಂಕ್ತಿ ಗಳು ಸಾಯಂಕಾಲದವರೆಗೆ ನಡೆವುವು (ಕಯಾತ್ರೆ. ೯೪). 
[ಗೆಜ್ಜೆ + ಪಂತಿ] 
ಗೆಜ್ಜೆ ಪಟ್ಟಿ (ನಾ). ಗೆಜ್ಜೆ ಗಳಿಂದ ಕೂಡಿದ ನಡಂಪಟ್ಟಿ; ಗೆಜ್ಜೆಡಾಬು: ಗೆಜ್ಜೆ: 
ಪಟ್ಟಿ ಗಿಲುಕೆನಿಸಿ . . . ಹಾದಿಯೆಲ್ಲಿ ಬರೆ (ಮೇಘದೂ. ೮-೨). 
[ಗೆಜ್ಜೈ + ಪಟ್ಟಿ) 
ಗೆಜ್ಜೆಪಾಡಗ (ನಾ). ಗೆಜ್ಜೆಗಳಿಂದ ಕೂಡಿದ. ಕಾಲ್ಲಡಗ,- ನೂಪುರ, - 
ಅಂದುಗೆ ; ಕಾಲುಗಳಲ್ಲಿ ಗೆಜ್ಜೆಪಾಡಗಗಳು (ಜಿಳುಮ. ೧೭೯). 
[ಗೆಜ್ಜೆ + ಪಾಡಗ್ಯ] 
ಗೆಜ್ಜೆಪಿಲ್ಲಿ (ನಾ). ಗೆಜ್ಜಿಗಳಿಂದ ಕೂಡಿರುವ ಪಿಲ್ಲಿ: ಕಾಲಿಗೆ ಗೆಜ್ಜೆಪಿಲ್ಲಿ 
ಹಾಕಿಕೊಂಡಿದ್ದಾಳೆ (ಢಿ). [ಗೆಜ್ಜೆ + ವಿಲ್ಲಿ] 
ಗೆಜ್ಜೆಪೂಜಿ (ನಾ). ೧. ಬಯಲಾಟವನ್ನು ಕಲಿಯಲು ಪ್ರಾರಂಭಿಸುವ 
ದಿನ ಕಾಲಿಗೆ ಕಟ್ಟಿಕೊಳ್ಳುವ ಗೆಜ್ಜೆ ಗೆ ಮಾಡಂವ ಪೂಜೆ: ಹೊಸ ವೇಷ 
ಧಾರಿಗಳು ತೀರ್ಮಾನಮಾಡಿಕೊಂಡು, ಒಳ್ಳೆಯ ಒಂದು ದಿನವನ್ನೂ ನೋಡಿ 
ಗೆಜ್ಜೆಪೂಜೆ. ಗೊತ್ತು ಮಾಡಿದರು (ನನ್ನೂರು. ೩೦೩). ೨. ವೇಶ್ಯಾವೃತ್ತಿ 
ಯನ್ನು ' ಪ್ರಾರಂಭಿಸುವಾಗ ಮಾಡುವ ಒಂದು. ಸಮಾರಂಭ; 
ವೇಶ್ಯೆಯಂ ತಾನಂ ಕಟ್ಟಿಕೊಂಡಂ ನರ್ತಿಸಲಿರುವ ಗೆಜ್ಜೆ ಗೆ ಪೂಜೆ 
ಮಾಡುವ ಸಮಾರಂಭ ; ಕಾಯಸ್ಮಳಾದರೂ ಗೆಜ್ಜೆ ಪೂಜೆಯ ಸೂಳೆಯಲ್ಲ 
(ಬಾಗಿನ. ೩೩). ಗೆಜ್ಜೆ, * ಪೂಜೆ] 
ಗೆಜ್ಜೆಪೈಜಣ (ನಾ). ಇ ಗೆಜ್ಜೆಪಾಡಗ : ಗೆಜ್ಜೆಪೈಜಣ ಕಟ್ಟಿ ಮಾಯೆಯೆ 
ಮೈಯಾಳಗ ಬಂಧಾಂಗ (ಸಖೀಗೀ. 8೦-೭). [ಗೆಜ್ಜೆ + ಪೈಜಣ] 
ಗೆಜ್ಜೆಬತ್ತಿ (ನಾ). ೧. ಗೆಜ್ಜೆಗೆಜ್ಜೆಯಾಗಿ ಸರಪಣಿಯ ಆಕಾರದಲ್ಲಿ 
ಮಾಡುವ ಹತ್ತಿಯ ಹಾರ; ಗೆಜ್ಜೆವಸ್ತ್ರ : ದೇವರ ಮಂಟಪಕ್ಕೆ ಗೆಜ್ಜೆ ಬತ್ತಿ 
ಹಾಕಿದರು (ರೂಂ). ೨. ಗೆಜ್ಜೆಯ ಆಕಾರದಲ್ಲಿ, ತಳ ಅಗಲವಾಗಿರುವ 
ಹೊಬತ್ತಿ : ದೇವರ ದೀಪಕ್ಕೆ ಗೆಜ್ಜೆ ಬತ್ತಿಯನ್ನು ಹಾಕಿದ್ದಾರೆ (ರೂಢಿ). 
[ ಗೆಜ್ಜೆ 1+ ಬತ್ತಿ] 
ಗೆಜ್ಜೆಮೆಟ್ಟು (ನಾ). ಗೆಜ್ಜೆಗಳಿಂದ ಕೂಡಿದ ಪಾದಗತಿ ಗೆಜ್ಜೆ ಕಟ್ಟಿದ 
ಕಾಲಿನ ವಿನ್ಯಾಸ ; ತದ್ಧಿತ ತದಿಗಿಣ ತದ್ಧಳಾಂಗುಗಳೆಂಬ ಶುದ್ಧ ಗಾಯಕ 


ಗೆಜ್ಜೆಯಂದುಗೆ 


ವರಗಪಿಗೆ ಶುದ್ಧಾಂಗದ ಗೆಜ್ಜೆ ಮೆಟ್ಟಿನ ಗತಿಗಳಿಂ ಖದ್ದುವೆಣ್ಣುಗಳಾಡಿದರು 
(ಕಂನವಿ. ೨೦-೦೦೩). [ಗೆಜ್ಜೈ + ಮೆಟ್ಟು] 

ಗೆಜ್ಜೆಯಂದುಗೆ (ನಾ). ಎ ಗೆಜ್ಜೆ ಪುಡಗ ; 
ಯಂದುಗೆಗಳನ್ನು ಕಯ್ಗೆಯ್ಸಿ, ಗೆಜ್ಜೆಯ ಬಣ್ಣಗೋಲ್ಲಳನ್ನು ಹೆಂಚಿಸು 
ಶ್ತಿರುವಳು (ಬೆಟಿಅ. ೧೭೯-೨೦). [ ಗೆಜ್ಜೆ, + ಅಂದುಗೆ 

ಗೆಜ್ಜೆಯಲಬು (ನಾ). ೧. ನೆಲದ ಮೇಲೆ ಉದ ಕೈ ಹಬ್ಬಿಕೊಂಡು 
ಹೋಗ(ವ, ಹಳದಿಹೂವುಗಳನ್ನು ಬಿಡುವ, ಮೂರ:ಮೂರು 
ಸಣ್ಣಸಣ್ಣ ಎಲೆಗಳುಳ್ಳ ಒಂದು ಬಗೆಯ ಸಸ್ಯ; (+). ೨. ಒಂದು 
ಬಗೆಯ ಬಳ್ಳಿ : (8). (ಗೆಜ್ಜೆ, * ಅಲಬು,] 

ಗೆಜ್ಜೆವಸ್ಟ್ರ (ನಾ). ಹತ್ತಿಯಿಂದ ಮಾಡಿದ, ಗೆಜ್ಜೆ ಸರದಂತೆ ಕಾಣುವ 
ಮಾಲೆ ವತ್ತು ದುಂಡುಬಿಲ್ಲೆ: ಗೌರಿಗೆ ಗೆಜ್ಜೆವಸ್ಟ್ರ ಏರಿಸಿ ` ಪೂಜೆ 
ಮಾಡುತ್ತರೆ (ರೂಢಿ). [ ಗೆಜ್ಜೆ, * ವಿ] 

ಗೆಜ್ಜೆವಳಯಿಗೆ (ನಾ). ಗೆಜ್ಜೆಗಳಿಂದ ಕೂಡಿದ ಧ್ವಜ,-ಬಾವುಟ ; ತೆಂಕ 
ಬಡಗಲುವೊಂದಿ ನಡೆಯೆಂದಾ ಗೃಹೇಂದಿರೆ ಅಂದು ಕೈಬೀಸುವವೊಲಾದುದು 
ಗೆಜ್ಜೆವಳಯಿಗೆಯು (ಸಾಳ್ಮಛಾ. ೨-೮೯). 

[ ಗೆಜ್ಜೆ, * ಪಳಯಿಗೆ (ಆ ಪಲಯ:ಗೆ) 7 
ಗೆಜ್ಜೆಹುಲ್ಲು (ನಾ). ಒಂದು ಬಗೆ::ಂ ಹುಲ್ಲು; (8). 
[ಗೆಜ್ಜೆ * ಹುಲ್ಲು (ಆಪುಲ್‌)) 

ಗೆಟ್ಟಕ್ಕಿತಳ? (ನಾ). ಒಂದು ಬಗೆಯ ಮರ ; ತಡಸು ಗೆಟ್ಟಕ್ಕಿತಳ ಪಿಚು 
ಮಂದ... ತೇಗುಗಳ ವಿಸರ ನಾನಾವೃಕ್ಷಜಾತಿಯಿಂದೆಸೆವ ಘೋರಾರಣ್ಯ 
ಕಣ್ಣೆಸೆದುದು (ಸಿಂಗಿರಾ. ೩40-೯). [74 

ಗೆಟ್ಟೆವಡಿ (ನ). ಒಂದು ಊರಿನ ಹೆಸರು; ಶ್ರೀಮತ್‌ ಪೆರ್ಮ್ಮನಡಿ 
ಗಳ್ಳೆಟ್ಟಂಗಟ್ಟಿದ ಅಯ್ದನೆಯ ವರಿಷ ಗೆಟ್ಟೆವಡಿಯ ಅಣ ಮ್ಮನಾಳುತುಮಿರೆ 
(ಎಳೆ. 111, ನಂಜನೆ. ೯6-೪; 898?) [7] 

ಗೆಡಪ (ನಾ). ೧. ಹರಟಿ ; ಗಳಹುವುದು : (8). ೨. ಗಿಳಿಯ ಮಾತು. 
« ಗಿಳಿಗೆಡಪ' ಪರಾ. (ಗೆಡೈ, (ಆಕೆಡ್ಕೆ; + - ಪ) 

ಗೆಡೈ, " ಕೆಡೆ' ನೋ. 

ಗೆಡೆ, (ನಾ). ೧. ಎಣೆ; ಸವಂ; ಜೊತೆ: ಪಡೆವಳ ಕಾಳಂಗೊಳ್ಳಿನ ಗೆಡೆ 
ಕಾಮಲೆನಾರಿ ನೆಗಳ್ಳ ಪೆರ್ಮ್ಮಾಡಿಯ ಪೆವಸ್ಮಿಡದಿಯರೆನೆ ಸೆ೧ಗಯಿಸಿದ » 
(ಎಳೆ. ೪11, ಶಿವಬೆೊ. ೫೩-೭೩ ; 1167); ತೊಡೆಗಳ" ರಂಭಾಸ್ತಂಭದ 
ಗೆಡೆಗಳಿ (ಕಮದ. ೯೩ ಪ್ರಯೋ). "ಗೆಡೆವಕ್ಕಿ' ಪರಾ. ೨. ಸ್ನೇಹ; 
ಗೆಳೆತನ ; ಗುಳ್ಳಿಗೊಟ್ಟಿ ಬಟ್ಟುಳಿಸೆಂಡುಂ ಪೊಡೆಸೆಂಡೆಂಬಿವನಾಡುತ್ತೊಡ 
ವಳಿದರ್‌ ತಮ್ಮೊಳೆಳಸೆ ತಂತಂ ಗೆಡೆಗಳ್‌ (ಪಂಪಭಾ. ೨-೩೦). [ ಕೆಳ್ಳೆ] 


ಹಿಂಗಾರಮ್ಮ ಕ ಗೆಜ್ಜೆ 


10 


ಗೆಡ್ಕೆ 'ಕೆಡ್ಕೆ' ನೋ. 

ಗೆಡೆಗಾಅ (ನಾ). ಗೆಣೆಯ ; ಗೆಣೆಕಾರ ; ನಲ್ಲ; ಕೊಲೆಯ ಅಪರಾಧ | 86 
ದಿಂದಮಾ ಪೇಡಿತನದಪಮಾನಮೇ ಮೇಲೆಂದು ಆಯ್ದು, ಕೊಲದೆ ಬಿಟ್ಟ 
ಪಳ್‌ ತನ್ನ ಗೆಡೆಗಾಟಿನನ್‌ (ಬದ್ಮಪ್ಪ. ೪೬-೯೯೬). [ಗೆಡ್ಕೆ* - ಕಾಜ) 

ಗೆಡೆಗೂಡು (ಕ್ರಿ). ಜೊತೆಗೂಡು ; ಒಟ್ಟಾಗು ; ಸೇರು: ಕುಂಭಾಂಡ 


ಮಂತ್ರಿ ಸಿಂಗರಿಸಿದ ಕಮ್ಮಲರಂಬನ ಮಗನ ಮೂರ್ತಿಯನು ಹಂಬಲಿಸುವ 
ಕುಮಾರತಿ ತನ್ನ ಗೆಡೆಗೂಡಿ ಸಂಭ್ರಮದಲಿ ಕರೆಸಿದನು (ಮೋಹ ತ. ೪೦-೩೦). 
[ ಗೆಡ್ಕೆ * ಕೂಡು 
ಗೆಡೆಗೊಳ್‌ (ಕ್ರಿ). ೧. ಜೊತೆಯಾಗು ; ಒಡಗೂಡು ; ಬೆರೆ; ಬಿರಿದ 
ಮಲ್ಲಿಗೆಗಂಡೊಡಮಾದ ಕೆಂದಲಂಪಂ ಗೆಡೆಗೊಂಡೊಡಂ ಮಧುಮಹೋ 
ತ್ಸೃವಮಾದೊಡಂ . . . ನೆನೆವುದೆನ್ನ ಮನಂ ವನವಾಸಿದೇಶಮಂ (ಪಂಪಧಾ. 
೪-೩೦): ER ರಿಗನಕ್ಕರಿಗಂ ಗೆಡೆಗೊಂಡ ಪಂಡಿತಂ ಪಂಡಿತ 
ನೆಯ್ದೆ(ಕಾಂಕಿಪು. ೦೨-೭೮) ; ಒಡನೊಡನಿಕ್ಕಿದರಾಗಳಿ ಗೆಡೆಗೊಂಡಮೃತಾಬ್ಬಿ 


45 


೨೫೯೪ 


ಗೆಣಸುಸಕ್ಕರೆ 


ವೀಚಿನರ್ತನಮುಂ ಕಣ್ಣೊ ಡರಿಸೆ (ನೇಮಿಪು. 6-030) ; ರಾಜಹೆಂಸನಂ ಗೆಡೆ 
ಗೆೊಳಲಾರ್ವೆನೆಂಬ ಬಗೆಯಿಂದಿನನೈದಿದನಸ್ತಶೈಲಮಂ (ದಕಕು. ೨-೩೯) ; 
ಕಾಳಿಗಕೆ ಮೂದಲಿಸಿದುದು ಚಲಿಸಿದುದು ಗೆಡೆಗೊಂಡು ಹತ್ತಿರಕೆ 
ಸೇರಿದುದು ಪೋರಿದುದು ಚೂಳಿ ದಾನವರ ಪಡೆಯ (ಜಿಬಫು. ೩೮-೩೪). 
೨. ಹೊಂದು, ಪಡೆ; ಸಮಸ್ತದೀಷ್ತಿಪರಮಾಣುಗಳಂ ಗೆಡೆಗೊಂಡು 
ಜೌವನಂ ನೆಚಕಿದಿರೆ (ಆದಿಪು. ೨-೬3); ಸೂರ್ಯ್ಯಶಶಾಂಕಮರೀಚಿಯಿಂದೆ 
ಚೆಲ್ವಂ ಗೆಡೆಗೊಂಡು (ಎಳ. ೫1, ದಾವಣ. ೦೬೮-3೪; ಸು. 1145): ಘನ 
ಚ್ಛಾಯೆಯನಾಂತೇಂ ಗೆಡೆಗೊಂಡುದೊ ಪೃಥುಳತೆಯಂ ಗಿರಿಯ ನಿತಂಬ 
ದಂತೆ ಹೆರಿಯ ನಿತಂಬಂ (ವರ್ಧಫು. 9-56). [ಗೆಡ್ಕೆ- ಕೊಳ? 

ಗೆಡೆಯಾಟ (ನಾ). ಸ್ನೇಹದ ಆಟ ; ಒಡನಾಟ ; ಎನ್ನ ಕೈಮರ್ಚಿನ ಗೆಡೆ 
ಯಾಟದ ಮುತ್ತಿನೆ ಸೆಂಡೆ! (ಊಉಮಾಕ್ಕೆ. ೭೦-೨೧). [ಗೆಡ್ಕೆ * ಆಟ) 

ಗೆಡೆಯಿಡು (ಕ್ರಿ). ಜೊತೆಮಾಡು ; ಜೋಡಿಹಾಕು ; ಕೂಡಿಕಂ; ಎಸೆ 
ಯಲಣ್ಣನು ನಿಲಲಿ ತಾನೊಂದೆಸೆಗೆ ನಿಲುವೆನು ಬನ್ನಿ ಗೋಪಪ್ರಸರವಿತ್ತೆಅ 
ನಾಗಿ ಗೆಡೆಯಿಟ್ಟುಡಬೇಕೆಂದ [ಪಾಕಾ. ಗಿರಿಯಾಚಾಟವುಂಟೆಂದ] (ನಿಭಾಗ. 
೦೦-೦೮-೨೨). [ಗೆಡ್ಕೆ * ಇಡು] 

ಗೆಡೆವಕ್ಕಿ "ಗೆಳೆವಕ್ಕಿ' ನೋ. 

ಗೆಡೆವಸು (ಕ್ರಿ). ಸ್ನೇಹವನ್ನು ಕಡಿದುಕೊಳ್ಳು ; ಸ್ನೇಹಭಂಗಹೊಂದಂ ; 
ದ್ವೇಷತಾಳು ; ಗೆಡೆವಚ್ಚೆ [ಐಾ99೦. ವೆರ್ಚಿ]ವರ್‌ ಮನಗೆೊಂಡೊಡನೊಡ 
ನೋರಂತು ತಗುಳ್ಳು ರೆೀಂಕರಿಸಿದೆಡೆ (ಪಂಪಥಾ. ೨-೭೩). ಐ ಈ ಶಬ್ದ 
ವನ್ನು 'ಗೆಡೆವಚ್ಚು' (ಗೆಡೆ;ಮಚ್ಚು) ಎಂದು ತೆಗೆದುಕೊಂಡು "ಇಕ್ಕಿದ 
ಜೊತೆಯನ್ನು ಮೆಚ್ಚಿ ಕೊಳ್ಳು” ಎಂದೂ ಅರ್ಥಮಾಡಬಹುದು. 

ಗೆಡೆವಚ್ಚುಗೊಳ್‌ಎಸ್ನೈ ನಹಭಂಗ ಮಾಡಿಕೊಳ್ಳು; ಎಡೆಯೊಳ್‌ ಗೆಡೆವಚ್ಚು 
[ಪಾಣಾಂ. ವರ್ಚು, ವೆಚ್ಚು, ವೆರ್ಚು] ಗೊಂಡು NR 
ಕೆಣಕಿದೀ ಪೊಸಪೊಟ್ಟಅ*ಳಾದ ಕಿರ್ಚು ಕೌರವರ್ಗಿದು ನಾಡೆಯುಂ 
ತಿಣುಕ ನಾಗಿಸದೇಂ ಗಳ ಸೈತುಪೋಕುಮೇ (ಪಂಪಢಾ. ೨-೮೭). 
[ಗೆಡ್ಕೆ* ಪಸು] 

ಗೆಡ್ಡೆ ಗಡ್ಡೆ >: ನೋ. 

ಗೆಡ್ಡೆಗಟ್ಟು | ಗಡ್ಡೆಗಟ್ಟು 'ನೋ. 

ಗೆಡ್ಡೆ ಮೊಸರ್‌ 4 ಗಡ್ಡೆ ಮೊಸರ್‌' ನೋ. 

ಗೆಣತಿ "ಗೆಳತಿ' ನೋ. 

ಗೆಣತಿಕಸ (ನಾ). ಕಳ್ಳಿಜಾತಿಯ ಒಂದು ಬಗೆಯ ಸಣ್ಣ ಗಿಡ; (8) 

[?] 

ಗೆಣರವ (ನಾ). ಕುದುರೆಯ ಮೈಯನ್ನೂ ಮಾಲೀಸು ಮಾಡುವ ಒಂದು 
ಬಗೆಯ ಸಾಧನ ; ಕುದುರೆಯನ್ನು ಬಿಟ್ಟು ತಂದು ಹೊಜಗೆ ಸಮನಾದೆ 
ನೆಲದಲ್ಲಿ ಹೊರಳಿಸುವುದು ಹೊರಳಿದ ಮೇಲೆ ಗೆಣರವದಿಂದ ಮೈಯನ್ನು 
ಚೆಂದಂಗಿ ಉಜ್ಜುತ್ತಿರಬೇಕು (ಅಶ್ಕಟೀ. ೪೭-೪). [?) 

ಗೆಣಸಂಗು (ನಾ). ಒಂದು ಬಗೆಯ ದೊಡ್ಡ ಜಾತಿಯ ಸಾಗವಾನಿ 
ವಂರ (ಕಿ). ₹?] 

ಗೆಣಸು "ಗೆಟಸು' ನೋ. 

ಗೆಣಸುಗೂರು (ಕ್ರಿ). ಗೆಣಸನ್ನು ಅಗೆ, ತೋಡು ; 
ವಂತೆಕ್ಕಲಂ ಜಾಡಿಸದೆ ಬಿಡ ನಿನ್ನ! (ಹೆಬೈರ. ೩-೩೭). 

[ ಗೆಣಸು (ಗೆಟಸು) + ಗೂರ್ಯು (ಆಗೂಲು)] 

ಗೆಣಸುಸಕ್ಕರೆ (ನಾ). ಗೆಣಸಿನಿಂದ ತಯಾರುಮಾಡುವ ಸಕ್ಕರೆ ; ಎರಡನೇ 
ಮಹಾಯುದ್ಧಕಾಲದಲ್ಲಿ ಯೂರೋಪಿನ ಗೆಣಸು - ಸಕ್ಕರೆ (೫೩೬-805೩) 
ಕೈಗಾರಿಕೆಯು ವಿಪತ್ತಿಗೆ ಒಳಗಾದುದರಿಂದ (ಅಂತಸಂ. ೧೯೩). 

[ಗೆಣಸು (-ಆಗೆಟಸು) + ಸಕ್ಕರೆ] 


ಗೆಣಸುಗೂರು 


ಗೆಣೆ 


ಗೆಣೆ 'ಕೆಳ್ಳೆ' ನೋ. 

ಗೆಣೆಕಾತಿ " ಗೆಳೆಗಾರ್ತಿ' ನೋ. 

ಗೆಣೆಕಾರ " ಗೆಣೆಗಾರ' ನೋ. 

ಗೆಣೆಗಾರ, ಗೆಣೆಕಾರ (ನಾ). ೧. ಒಡನಾಡಿ; ಗೆಳೆಯ; ಸ್ನೇಹಿತ; 
ತನ್ನ ಗೆಣೆಗಾರರನ್ನು ರಾಜಪುತ್ರನಲ್ಲಿಟ್ಟು . . . ಅಂತಃಪುರಕ್ಕೆ ಗಮನಿಸುವ 
ಸಾರಂಗಧರನಂ ನೋಡಿ (ಸಾರಂಗ. ೩4; ಅವನು ಮೂರು ಹೊತ್ತೂ 
ಗೆಣೆಗುರರ ಜೊತೆಯಲ್ಲಿ ಆಡುತ್ತಿರುತ್ತಾನೆ (ಊಂ). ಗೆಣೆಕಾರ: ೧. 
ಪೊಡವಿಪತಿ ಚಿಂತಿಸಿದನಜ್ಞಾತವಾಸಕಾವೆಡೆಗೆ ಪೋದಪೆವೆಂದು 
ಮೂಡಲು ಫೋಪೆನೆ ಸಡಕಿನಿಂ ಕೌರವನ ಗೆಣೆಕಾರರಾಗಿಹರು (ತುರಂಗ. 
೩೫-4). ವ. ಸೂಳೆಯ ಸಹವಾಸ ಮಾಡುವವನು; ವಿಟ: 
ಹಿಂದೊಂದು ದಿನ ಅವಳು ಬೆಳಗ್ಗೆ ಎರಡುಗಂಯರಿ . ಸಮಯದಲ್ಲಿ 
ಬಂದಿದ್ದ ಗೆಣೆಕಾರರನ್ನೆಲ್ಲ ಕಳುಹಿಸಿ . . . ಪಿಯಾನೋ ಬಳಿ ಕುಳಿತಿದ್ದಳು 
(ಪುನರು. ೩೨೩). ಓ. ಜೊತೆಗಾರ ; ಇನಿಯ ; ಗೆಣತಿಯ ಕೂಡಿದ ಗೆಣೆ 
ಕಾರನೆರಕವು ಬೆಳೆದಿಹುದು (ಕಂದ್ರವೀ. ೯೨-೬೭) ; ನಿನ್ನೊಂದಿಗಾಡಿ ಗೆಣೆಕಾರ 
ನಾನು ನೆನ್ನಿಂದ ನೀರ ತರಲಿಲ್ಲ (ಜಗೀತೆ. ೨೦). 

[ಗೆಣೆ (ಕೆಳೆ) + - ಕರ್ಕ (ಎ. ಕಾಅ)] 

ಗೆಣೆತನ "ಕೆಳೆತನ' ನೋ. 

ಗೆಣೆಯ "ಕೆಳೆಯ' ನೋ. 

ಗೆಣೆವಕ್ಕಿ "ಗೆಳೆವಕ್ಕಿ' ನೋ. 

ಗೆಣೆಹಕ್ಕಿ " ಗೆಳಿವಕ್ಕಿ > ನೋ. 

ಗೆಣ್ಣ (ನಾ). ಗದ್ದೆಯ ಚಿಕ್ಕಭಾಗ ; ವಂಡಿ ; ಸಸಿ ನೆಡಲು ಮೊದಲುಮಾಡಿ, 
ಕೆಲವು ದಿನಗಳಲ್ಲಿಯೆ ಮನೆಯ ಹತ್ತಿರದ ಹಲಸಿನ ಮರದ ಮೂಲೆಯ 
ಗೆಣ್ಣಗಳವರೆಗೂ ಬಂದಿದ್ದರು (ಮರಮ. ೭೩೩). " ಗಣ್ಣ' ಪರಾ. [?] 

ಗೆಣ್ಣು, ಗಿಣ್ಣು, (ನಾ). ೧. ಕಬ್ಬು ಬಿದಿರಂ ಮೊದಲಾದಂವುಗಳ ಗಂಟಂ; 
ಪರ್ವ; “ಗ್ರಂಥಿ, ಪರ್ವನ್‌, ಪರುಷಿ£ ಸ್‌] - ಈ ೩ ಬಿದಿರ ಗೆಣ್ಣು” 
(ನಾಜಿರಾ. ೦೦೨); ಕಬ್ಬಿನಾ ತುದಿಯಿಂದ ತಾಳು ತನಕ ಮೆದ್ದುಕೊಂಡು 
ಬರಲದು ಗೆಣ್ಣು ಗೆಣ್ಣಿಂಗೆ ಮಿಗಿಲೆನಿಸಿದಿನಿದೀವುದು (ವೀಠೈಪು. ೪-೦-೦೪). 
೨. ಬೆರಳಂಗಳ ಗಂಟಂ; ಅಂಗುಲಿಯ ಗೆಣ್ಣುಗಳು ಕೇಶಮುಂ 
ಚರಣದಂತಗಳು ನಖಂಗಳ್ಳೆದಿನ್ನು ಪರಿಕಿಸಲುನ್ನತಂಗಳಂ ಪೇಳ್ವೆ (ವೀಕ್ಕಿಫು- 
9-3೩-೬). ಗಿಣ್ಣು: ೧. ಚಿಕ್ಕಚಿಕ್ಕದಾಗಿರುವ ಗಿಣ್ಣುಗಳಿಂದ ಕೂಡಿದ ಬಾಣ 
(ಕೃವಾವಿ. ೬೨) ; ಕಬ್ಬಿನ ಕಾಂಡದಲ್ಲಿ ಅನೇಕ ಗಿಣ್ಣುಗಳಿವೆ (ಸಸ್ಕಕಾ. ೭೮). 
ಪಿ. ಒಂದು “ ಆಂಗುಲವು” ಪುರುಷನ ಮಧ್ಯದ ಬೆರಳಿನ ಒಂದು ಗಿಣ್ಣಿ 
ನಿಂದ ಮತ್ತೊಂದು ಗಿಣ್ಣಿನವರೆವಿಗಿರುವಷ್ಟು ಉದ್ದವಿರುತ್ತದೆ (ಭಾರದ. 
8೦೭). [ದೇ.1 ಮಲ, ಕೆಣಿಪ್ಪು ; ಕೊಡ. ಗಿಣ್ಣಿ ) 

ಗೆಣ್ಣು (ನಾ). (?): ಜಾಣ್ಬರಿಜಾಳುಗಾಡಿ ನಣ್ರೋಜೆ ನಸೆ ಬರ್ದು 
ಬಿಣ್ಣುಳುಗಳು ಪೂಸರನಾ ಗೆಣ್ರೋನ್ನತಿಯ ಪೇರ್ಮೊಲೆ ಮೆಣ್ಣೋರೆ 
ದರಹಾಸಗಾಣ್ಬೀ ಜವ್ವನೆಯರೆಸೆದರು (ಕೈರವೇ. ೨-೯೬). [?) 

ಗೆತ್ತು, " ಗಿಜು' ಪರಾ. 

ಗೆತ್ತು, (ನಾ). ಹೋಲಿಕೆ; ಸಾದೃಶ್ಯ: “ ಪಾಂಗೆಂದುಂ, ಗೆತ್ತೆಂದುಂ 
ಸದೃಶಭಾವಂ” (ಕಶಸಾ. ೧೫೨೯೪): *ಗೆತ್ತೆಂದು ಪಾಂಗುಮೆನೆ 
ಸದೃಶಾರ್ಥಂ” (ಕವಿಕಂ. ೦೩೪). [?) 

ಗೆದಲ್‌, ಗೆಜ್ವಲು, ಗೆದಲಿ, ಗೆದಲು, ಗೆದಲೆ, ಗೆದ್ದಲಿ, ಗೆದ್ದಲು 
(ನಾ). ವಂರವಂಂಟ್ಟು, ಕಾಗದ ಮೊದಲಾದ ವಸ್ತುಗಳನ್ನು 
ತಿಂದಂ ಮಣ್ಣುಮಾಡಂವ ನಸಂಬಿಳಂಪುದ ಇರಂವೆ ಜಾತಿಯ 
ಹುಳು; ಒರಲೆ; ಜನಕಂ ಕುರ್ಗಿದ ಸಮಯದೆ ತನಯಂ ನಲವಿಂ ಸಹಾಯ 
ನಷ್ಟದು ಪರಿದೇ ತಿನೆ ಬೇರಂ ಗೆದಲಾಲಮವನೀತಲಕ್ಕೊಲೆಯದಂತು 


೨೫೯೫ 


46 


ಗೆಪ್ತ 


ತಳೆಯದೆ ಬೀಟಲ್‌ (ನೀತಿಮಂ. 1, 3೪೮). ಗೆಜ್ವಲು; ಗೆಜ್ಜಲ ತಿಂಬ 
ಕರಡಿ ಖರ್ಜೂರದ ಹಣ್ಣಿನ ಸವಿಯನೆತ್ತ ಬಲ್ಲುದಯ್ಯ (ಸಿದ್ದೇವ. 
೦೩೬-೪೦೬) ; ಬೀಗದಕ್ಕೆ ಕೆಳಗಡೆ ಅರ್ಧ ಗೆಜ್ಜಲು ಹಿಡಿದು ಜೀರ್ಣವಾಗಿದ್ದ 
ಒಂದು ಪತ್ರ ಇತ್ತು (ಗೋಪುರ. ೧೩೪). ಗೆದಲಿ: ಗೆದಲಿ ಮನೆಯ: ಮಾಡಿ 
ಸರ್ಪಂಗೆ ಇಂಬಾದಂತೆ (ಶೂನ್ಕಸು. ೨358-00). ಗೆದಲು: ಕೆಂಡವಂ ಗೆದ 
[ಪಾಕಾಂ. ಜ]ಲೊಂದುವುದೆ (ಬಸಪು. ೦8-೩೨). ಗೆದಲೆ : ತೋಂಟದೊಳ 
ಗೇನುವಂ ಬಗೆಯದೆ ಶಿವಧ್ಯಾನದಿಂದೆ ಪರವಶವನೈದಿರೆ ಗೆದಲೆ ಹುತ್ತವಿಕ್ಕೆ 
(ಜೆಬಪು. ೬೩-೪೩). ಗೆದ್ದಲಿ: ನೆಲಧಾರೆ . . . ಅದಕ್ಕೆ ಗೆದ್ದಲಿ ಹತ್ತುವುದಿಲ್ಲ 
(ಕಛಾಗೆ. ೪೩); ಏನು, ಗೆದ್ದಲಿಗಳ ದಬ್ಬಾಳಿಕೆ. . . ಎಲ್ಲವೂ ಗೆದ್ದಲಿಯ 
ಪಾಲೇ ಆಗಿಹೋಗಿಬಿಟ್ಟಿತು (ಮುಂಗಾಪು. ೧೪); ಉದಾಹರಣೆಗಾಗಿ, 
ಗೆದ್ದಲಿಯ ಸಮಾಜವನ್ನು ತೆಗೆದುಕೊಳ್ಳಬಹುದು (ಕಟಿ. 6). ಗೆದ್ದಲು: 
ಹುತ್ತಗಳು ನೆಟ್‌ ಮೂಡಿ. ಮೈಯಲಿ ಹತ್ತಿ ಗೆದ್ದಲು ಶಿಂದು (ಪ್ರಹ್ನಾಣ. 
೪-೦೯): ಗೆದ್ದಲು ಮನೆಯನ್ನು ಹಾಳು ಮಾಡುವಂತೆ ಗರ್ವವು 
ಯಾರನ್ನಾದರೂ ಹಾಳುಮಾಡುತ್ತದೆ (ಈಕಥೆ. 8); ಗೆದ್ದಲು ಹುತ್ತವಿಕ್ಕಿ 
ಹಾವಿಗೆ ಮನೆಮಾಡಿತು (ಗಾರ). "ಗೊಜಿಲೆ' ಪರಾ. 

ಗೆದ್ದಲುಹಿಡಿಐಗೆದ್ದಲಹುಳಂ ತಿಂದುಹಾಕಂ : ಪುಸ್ತಕಗಳೆಲ್ಲ ಗೆದ್ದಲು 
ಹಿಡಿದು ಹೋಗಿದ್ದವು (ರೂಢಿ). 
[ದೇ.॥ ತಮಿ. ಚಿದಲ್‌, ಚಿದಲೈ ; ಮಲ. ಚಿದಲ್‌, ಚಿದಳ್‌, ಚೆದಳ್‌ ; 

ತುಳು. ಉದಳ್‌ ; ಕೊಡ. ಕೆದೆ ; ತೆಲು, ಚೆದ, ಚೆದಲು ; 
ಕೊಲಾ. ಸೇದಾಲ್‌ ; ನಾಯ್ಕಿ. ಸೇದಲ್‌ ] 

ಗೆದಲಿ " ಗೆದಲ್‌' ನೋ. 

ಗೆದಲಿಗೆ (ನಾ). ಚವಂರೀಮ್ಳೊಗ ; “ ಚಮರಃ - ಚಮರೀಮೃಗ, ಗೆದಲಿಗೆ” 
(ಓಷಧಿ. 8೫೪). 1?) 

ಗೆದಲು " ಗೆದಲ್‌' ನೋ. 

ಗೆದಲೆ " ಗೆದಲ್‌' ನೋ, 

ದ ಗೆದಿ, ಗೆದೆ (ಕ್ರಿ). ಗೆಲ್ಲಂ; ಜಯಿಂಸಂ; ಸಾಧಿಸು: ಇಲೆಕ್ಕನ್‌ ಗೆದಿಯುವ 
ಹುಚ್ಚುಹವ್ಯಾಸದೆೊಳಗೆ ಖರ್ಚುಮಾಡಿಕೊಂಡದ್ದೆಲ್ಲ ತಿರುಗಿ ಹೇಗೆ 
ಬರಬೇಕು (ಅಪನಾ. ೩) ; ಇಂಥ ಸಂದರ್ಭದಲ್ಲಿ ವೈರಿಯನ್ನು ಚಾತುಯ೯ 
ದಿಂದ ಗೆದಿಯಬೇಕು (ಪ್ರಪೂರ್ತಿ. ೨೦). ಗೆದೆ: ತಾನು ಗೆದೆಯಲೇ ಬೇಕು 
ಈ ಸಲ (ಸುತ್ತುಮು. ೨೮); ಚುನಾವಣೆಯಲ್ಲಿ ಗೆದೆಯುವದೆಂದರೆ ಅದು 
ಸ್ವಂತ ಖರ್ಚಿನ ವಿಷಯ (ಅಪನಾ. ೮೮) ; ನಿನ್ನ ಅಭಿಪ್ರಾಯದಲ್ಲಿ ಯುದ್ಧ 
ವನ್ನು ಯಾರು ಗೆದೆಯಬಹುದೆಂಬುದನ್ನು ಹೇಳು (ಹೇಮಂತ. ೧೮೦); 
ಸಮುದ್ರಗುಪ್ತನು . . . ಸುತ್ತಲಿನ ರಾಜ್ಯಗಳನ್ನು ಗೆದೆಯಲಾರಂಭಿಸಿದನು 
(ಹಿಂದುಇ. 8೬). [ ಆಗೆಲ] 

ಪಿ ಗೆದಿಸು (ಕ್ರಿ).ಎಗೆಲಿಸು; ಸೋತ ನಿಮ್ಮನ್ನು ಕೂಡಾ ಅವ ಗೆದಿಸಿದ 
(ಮುಗಿಮ. ೩9); ತಮ್ಮ ತಮ್ಮ ಪಕ್ಷಗಳನ್ನು ಗೆದಿಸುವುದಾಗಿ ಘೋರ ಪ್ರತಿಜ್ಞೆ 
ಯನ್ನೇ ಮಾಡಿಬಿಟ್ಟರಂತೆ (ಹಾಡುಹು. ೪೩). [ಗೆದಿ. -ಸ್ಕು) 

ಗೆದೆ :ಗೆದಿ' ನೋ. 

ಗೆದೆಯ (ನಾ). ಒಂದಂ ಊರಿನ ಹೆಸರು ; ಎಡೆನಾಡೆಟ್ಟತ್ತು ತಂದವೂರ 
ಪನ್ನೆರಡು ಗೆದೆಯ ಪನ್ನೆರಡು ಮೂಗುಂದ ಪನ್ನೆರಡು (ಎಳ. ೪, 
ಸೊರಬ. ೪೭೬-೦೩; 991). [7] 

ಗೆದ್ದಲಿ "ಗೆದಲ್‌' ನೋ. 

ಗೆದ್ದಲು * ಗೆದಲ್‌' ನೋ. 

ಗೆಪ್ತಿ (ನಾ). ತಿಳಿವಳಿಕೆ; ಬುದ್ಧಿ; ಜ್ಞಾನ: ದೀಪ್ತನಾಗಿ ಒಪ್ಪುವ 
ಸರ್ವೋತ್ತುಮಾ ಗೆಪ್ರಗೆ ನಿಲುಕುವಾ ವಿಜಯವಿಠ ಲರೇಯ (ವಿಉಸು. 


4೬-೦). [ ಆಸಂ, ಜ್ಞಪ್ತಿ) 


ಗೆಪ್ಪಲು 


ಗೆಪ್ಪಲು (ನಾ). ಆಸ್ತಿ; ಐಶ್ವರ್ಯ : ಆ ದರಿದ್ರನಲ್ಲೇನಿದೆ ಗೆಪ್ಪಲು? 
(ಕೂಢ). ([ಗೆಪ್ಪೆ. - ಅಲು (<-ಅಲ್ಫ್‌)] 
ಗೆಪ್ಪೆ (ನಾ). ೧.ಎಗೆಪ್ಪಲಂ ; ತಂದೆಯ ಆಸ್ತಿಯೆಲ್ಲಾ ತನಗೇ ಆಗಿದ್ದರೂ, 
ತಂದೆಯು ಇನ್ನೇನೋ ಗೆಪ್ಪೆ ಇವರಿಗೆ ಕೊಟ್ಟುಹೋಗಿರಬೇಕು ಎಂದು 
ಅವನಿಗೊಂದು ಸಂಶಯ (ಘಾಟೀಮು. ೦೨); ಅವಳಿಗೆ ಒಂದಷ್ಟು ಗೆಪ್ಪೆ 
ಯಿತ್ತು. ಅದು ಕರಗದ ಹಾಗೆ . .. ಇಬ್ಬರೂ ಸಂಸಾರವನ್ನು ಸಾಗಿಸಿದ್ದರು 
(ಮಲ್ಲಿ. ೧೧೩). ೨. ಗಿಡವನ್ನು ಕೀಳಂವಾಗ ಬೇರಿಗೆ ಅಂಟಿಕೊಂಡಿರಂವ 
ಮಣ್ಣಿನ ಭಾಗ,-ಹೆಂಟೆ. "ಗೆಪ್ಪೆಸಸಿ' ಪರಾ. [?1 
ಗೆಪ್ಪೆಸಸಿ (ನಾ). ಗೆಪ್ಪೆಯಿಂರಂವಂತೆ ಅಗೆದು ತೆಗೆದ (ತೆಂಗಿನ) ಸಸಿ; 
ಗೆಪ್ಸೆಸಸಿಗಳನ್ನು ನಾಟಿದರೆ ಅವು ಬೇಗ ಬೇರುಬಿಡುತ್ತವೆ (ರೂಢಿ). 
[ಗೆಪ್ಪೆ + ಸಸಿ] 
ಗೆಬರು "ಗಿಬರಂ' ನೋ. 
ಗೆಬ್ಬು, "ಗೆರ್ಬ? ನೋ. 
ಗೆಬ್ಬು (ಕ್ರಿ). ಮೇಲಕ್ಕೆ ಎಬ್ಬಿಸಂ,- _ಏಳಿಸಂ ; ಕೆಸರು ನೆಲಕ್ಕೆ ಬಿತ್ತೆಂದರೆ 
ಒಣಮಣ್ಣನ್ನೂ ತುಸುವಾದರೂ ಗೆಬ್ಬಿಕೊಂಡೇ ಮೇಲೆ .ಬರಂತ್ತದೆ 
(ದಾಸಹು. ೯೭). [ಎಬ್ಬು (ಎಟ್ಟು) ] 
ಗೆಬ್ಬುಗೆ (ನಾ). ಸಂಭೋಗ; ಸಂರತ; ಸ್ವಭಾವಸಿದ್ಧವಾದ ಅವಳ 
ಗೆಬ್ಬುಗೆಯ ಹಂಬಲವು ಇದರಿಂದ ಮತ್ತಷ್ಟು ಬೆಳೆದಿದ್ದಿ ತು (ಶ್ರೀರಾಪ. ೭೬). 
[ಗೆಬ್ಬು, (ಆಗೆರ್ಬು,) + -ಗೆ] 
ಗೆಬ್ಬೆ (ನಾ). ಕಪಾಲ; ಗಲ್ಲ; ಒಂದು ಗೆಬ್ಬೆಗೆ ಕೊಟ್ಟು ಚನ್ನವೀರನು 
ನುಡಿದನು (೫ಬಲ. ೯). [ ಕೆಪ್ಪೈ) 
ಗೆಯ್‌ «ಕೆಯ್ಮ್‌' ನೋ. 
ಗೆಯಿಸು "ಕೆಯ್ಲು' ನೋ. 
ಗೆಯ್ಯ (ನಾ). ಕೆಲಸ. « ಚಿನ್ನಗೆಯ್ಕ ' ಪರಾ. 
[ಗೆಯ (ಆಕೆಯ) + - ಕ್ಯ) 
ಗೆಯ್ತ್ಯ, "ಕೆಯ್ಯ ' ನೋ. 
ಗೆಯ್ತ್ಯ "ಕೆಯ್ತ್ಯ' ನೋ. 
ಗೆಯ್ಮೆ " ಕೈಮೆ, ' ನೋ. 
ಗೆಯ್ಯಾಳು (ನಾ). ದುಡಿವೆಂಗಾರ ; ಕೆಲಸಗಾರ: ಇಬ್ಬರು ಗೆಯ್ಯಾಳು 
ಗಳಿದ್ದರೂ ಕೆಲಸವಿನ್ನೂ ಮುಗಿದಿಲ್ಲ (ರೂಢಿ). 
[ಗೆಯ (ಎಕೆಯ್‌,) + ಆಳ್ಕು (ಆಆಳ್ಯಾ) ) 
ಗೆಯ್ಯು "ಕೆಯ್ಮ್‌' ನೋ. 
ಗೆಯ್ವೊಗ (ನಾ). ಕೆಲಸದ ರೀತಿ (?): ಬಗೆ ಮತ್ತೊಂದೆನೆಯುಂ ಗೆಯ್ವಾಗ 
ಮಿತ್ತೊಂದೆನೆಯುಮಂಗುಳೀನಖಚಯಕಾಂತಿಗಳನವಗಯ್ಸಿ ಸಲೆ ಪಾಸ 
ಗೆಯ ದೆಸೆದೆಸೆಗೆ ಪೊರಳ್ಳಿದಂ ಮತ್ತೊರ್ವಂ. (ಕಾಂತಿಪು. ೩-೦೦೫). 
[ಗೆಯ್‌ (ಆಕೆಯ) * ಮೊಗ) 
ಗೆಯ್ದೊಲ (ನಾ). ಬೇಸಾಯಂದ ಹೊಲ; ಸಾಗುವಳಿಯ ಭೂಮಿ ; 
ಕರ್ಷಕಂ ಕೃಷಿಯ ಮಾಟಕ್ಬೊಕ್ಕಲಿಗನಕ್ಕವಂ ಗೆಯ್ಕೊಲನ ಪೆಸರು ವಪ್ರಂ 
ಕ್ಷೇತ್ರಮಕ್ಕು (ಮಂಗರಾ. ೦೦೯-೦). " ಕೆಯ್ದೊಲ ಪರಾ. 
[ಗೆಯ (ಆಕೆಯ) * ಪೊಲ್ಕ) 
ಗೆಯ್ಸು "ಕೆಯ್ದು? ನೋ. 
ಗೆರಚು (ಕ್ರಿ). ಮೆತ್ತಿಕೊಳ್ಳು ; ಬಳಿದಂಕೊಳ್ಳ್ಳಿ ; ಹೇಲು ಗೆರಚಿ, ಉಚ್ಚೇಲಿ 
ನೆಂದ ಸೊಂಟದ ಪಂಚೇನೆ . . . ಹಿಡಿದುಕೊಂಡು (ಮಲೆಮ. ೩೦೫). 1?) 
ಗೆರಟೆ " ಕರಂಟ' ನೋ. 
ಗೆರಸಿ «ಕೆರಸಿ' ನೋ. 
ಗೆರಸೆ « ಕೆರಸಿ' ನೋ. 


೨೫೯೬ 


ಲಾ 


ಗೆಲ್‌, 


ಗೆರಿಲ್ಲಾ (ನಾ). ೧. ಮೈವಂರೆತ ಶತ್ರುವಿನ ಮೋಲೆ ಆಕಸ್ಮಿಕವಾಗಿ 
ಸಣ್ಣಸಣ್ಣ ಗುಂಪುಗಳಿಂದ ದಾಳಿನಡೆಸಂವ ಯಂದ್ಧ ಕ ಕಷಟಯಂದ್ಧ ; 
ಅವನ ಕೆಳಗೆ ನೂರಾರು ಗೆರಿಲ್ಲಾ ಕಾದಾಳುಗಳಿರುವರೆಂದೂ ಸುದ್ದಿಹಬ್ಬತು 
(ಗೊಂಡಾರ. ೩೯). ೨. ಗೆರಿಲ್ಲಾಪದ್ಧತಿಯಿಂದ ದಾಳಿಮಾಡಂವಯೋಧ; 
ಬಾಂಬುದಾಳಿಯಲ್ಲಿ ಸಾವಿರಾರು ಗೆರಿಲ್ಲಾ ಗಳು ಅಡಗಿ ಕುಳಿತಲ್ಲಿಯೆ 
ಸಾವಿಗೀಡಾದರು (ಕೂ). [ €-ಇಂ. ೧೩6811೬ ) 

ಗೆರಿಸೆ' «ಕೆರಸಿ' ನೋ. 

ಗೆರೆ "ಗೆಟ್‌' ನೋ. 

ಗೆರೆಸೆ : ಕೆರಸಿ' ನೋ. 


10[ ಗೆರ್ಬು,, ಗೆಬ್ಬು;. (ಕ್ರಿ). ಕೇಯು; ಸಂಭೋಗಮಾಡು ; “ಗೆರ್ಬು- 


18 


ಮೈಥುನೇ ” (ಕಮಛಾ) ; ಸಖಲ್ಲತೀತಿ ಗೆರ್ಬಿದಪನೆಂಬುದು (ಕಾಠಕ್ಕ. ೪೯). 

ಗೆಬ್ಬು: « ಗೆಬ್ಬುಗೆ' ಪರಾ. [71 

ಗೆರ್ಬು, (ನಾ). ಕೇಯಂದವಿಕೆ ; ಸಂಭೋಗ ; ರತಿಕ್ರೀಡೆ: “ಗೆರ್ಬು 
ಪ್ರದ್ಯುಮ್ನಯುಂದ್ಧಂ? (ಕರ್ಣಾನಿ. ೩೨). 

[ <ಗೆರ್ಬು;] 

ಗೆಲ್‌,, ಗೆಲ್ಲಿ, ಗೆಲ್ಲು, ಗೆಲ್ಲಂ, (ಕ್ರಿ). ಗೆಲ್ಲೂ, ಗೆಲಿದು, ಗೆದ್ದು 
(ಭೂತಕೃ). ೧. ಜಯಿಂಸಂ ; ಸಾಧಿಸಂ ; ಅರಿನೃಪಬಲಮಂ ಗೆಲ್ದೂರು 
ಪರಾಕ್ರಮಕ್ರಮದೆ ಶೌರ್ಯಮಂ ಪ್ರಕಟಿಸು ನೀಂ (ಕವಿರಾ. ೦-೮೨) ; ಭದ್ರ 
ಬಾಹುಮಾಣಿಯುಂ. . . . ನೆಗಟ್ಹಿ ಪಂಡಿತರ್ಕಳೊಡನೆ ವಾದಂಗೆಯ್ದು 
ಗೆಲ್ಲು (ವಡ್ಮಾರಾ. ೬೪-೦೯); ಬಗೆ ಗೆಲಲೆಂದು ಕಾಡಿ ಪುಸಿನಿದ್ದೆಯೊಳಾನಿರೆ 
ಲಲ್ಲೆಗೆಯ್ದು (ಪಂಪಥಾ. ೪-೦೦೭); ಗೆಲಲಾರ್ಪೊಡಿಉದು ಗೆಲ್ವುದು ಗೆಲ 
ಲಾಅದೊಡಣ್ಣಿ ಸಾವುದಾಳ್ಗಿ ನಿತೆ ಗುಣಂ (ಗದಾಯು. ೨-೨೦); ಗೆಲ್ಲದ ಕಾಳೆಗ 
ದಿಂದೋಟಮೆ ಲೇಸು (ಧರ್ಮಾಮೃ. ೦೩-೦೨೭); ಗೆದ್ದ ಎತ್ತಿನ 
ಬಾಲ ಹಿಡಿ (ಗಾದೆ). ವಿ. ಮಾರಂ ; ಅತಿಶಯಂವಾಗಂ:: 
ನೆಯ್ದಲ ಕಡುಗಂಪುಮನಿವಜ ಕಂಪು ಗೆಲ್ದುವು ಸಾಸಿರ್ಮಡಿಯೆನೆ , , . 
ಸೊಗಯಿಪುವು ಗಂಧಶಾಳಿವನಂಗಳ್‌ (ಅದಿಫು. ೦-೬೦) ; ಕರ್ಬಿನ ಬಿಲ್ಲಂ ಗೆಲೆ 
ಪ್ರುರ್ಬು (ಗದಾಯು. ೦-೬) ; ಸಾರಂ ಕಂಪಿನೊಳಿವು ಕರ್ಪೂರಮುಮಂ ಗೆಲ್ವ 
ವೆನಿಸಿ ಕುಂಕುಮರುಚಿಯಿಂದೋರಂತೊಪ್ಪೆವ .. . ಪಣ್ಣಳಂ ಕಂಡು 
(ಧರ್ಮಾಮೃ. ೨-೦೮೪) ; ಪೊಂಬಳ್ಳಿಯ ಪೊಗರಂ ಗೆಲ್ವಂಗದ ಕಂಬುಲಲಿತ 
ಕಂಧರೆ (ಜಯಕಾ. ೧-೪೩). ೩. ಆನಂದಿಸು; ಸಂತೋಷಗೊಳ್ಳು. 
"ಗೆಲ್ವನಿ' ಪರಾ. ಗೆಲ್ಲಿ: ೧. ಶರಣನ ಸಂಭ್ರಮ ಲಿಂಗಪೂಜೆ . , . 
ಅನುಭವ ಓದಿ ಭವ ಗೆಲಿಯುವದು (ಸಿದ್ಧವ. ೯೬-೩೭೧); ಕಾಮನ ಗೆಲಿದೆನು 
ಬಸವಾ ನಿಮ್ಮ್ಮ ದಯದಿಂದ (ಮಹಾದೇ. ಬ. ಗೆಲಿದಂ 
ಅಸನಬೆಸನವ ಛಲರಧಿಕಂ ಹಾಲಬಸವಿದೇವಮುನೀಸಂ: (ಎಇ. 2೫1, 
೨-೩೮ ; 1260) ; ನೆತ್ತವನಾಡಿ ಪರರಂ ಗೆಲಿದು (ಬಸಫು. 
ಸೋತೆವಾವ್‌ ನೀ ಗೆಲಿದೆ (ಕುವ್ಯಾದ್ರೋ. ೩-೨೩): ವ್ಯಾಧಿಗಳ 'ನೆಆಃ 
ಗೆಲಿದು... ಸತ್ಯಸಮಾಧಿಯಲಿ ನಿಂದವನೆ ಭಕ್ತನು (ಪ್ರಛುಲೀ. ೦೮-೦೭) ; 
ಗೆಲಿಯದಿಹ ನರ (ಕನಕ. ೧೯-೩); ಪೂಗಣೆಯ ನಿನ್ನಿನಾಟವ ಗೆಲಿದು 
ನೀ ಮಲಗಿದೊಡೆ ಬಿಡುವೆನೆ (ಗೀತಗೋ. 6). ಗೆಲ್ಲು: ೧. ಕೊಲುವಂ 
ಗೆಲುವಂ-ಕಲಿನರಸಿಂಹಂ (ಮೈ ಆರಿ. ೧೯೩೦, ೧-೨೮; ಸು. 1178) ; ಗೆಲುವ 
ಸಂಗನಬಸವ ಸೋಲ್ವ ಸಂಗನಬಸವ (ಬಸರ. ೯-೮೬); ಹರಿ... 
ಪಾರ್ಥನನೊಲಿದು ಮೈದಡವಿದನು ಗೆಲು ಹೋಗೆಂದು ಹರಸಿದನು 
(ಕುವ್ಕಾದ್ರೋ. ೯-೩೩); ಗೆಲುವನೋ ಗೆಲದಿಹನೊ ರಕ್ಕಸಗಲಹವನು 
ನಿಜಪೌತ್ರನಿಂದಿನ ಕೊಳುಗುಳದೊಳು (ತೊರರಾ. ೬-೨೯-೫) ; ಚಪಲತ್ವದೆ 
ಜೂಜನಾಡಿ ಗೆಲುವ ಬಲುನಿಪುಣರೊಪ್ಪಿ ದರು ಬೀದಿಯಲಿ (ಕಂನವಿ. ೨-೭೭). 
ಗೆಲ್ಲು; : ೧. ವಿಜಯನಾಗೈ ಕಂದ ನೀನವನಿಜೆಯ ಗಂಡನ ಗೆಲ್ಲು 


೭೦-೦೭೪) ; ` 


೪೪-೬೦) ; 


(ಕೌಶಿರಾ. ೨೮-೬) ; ಕಂದ ಕೇಳ್‌ ನಿನ್ನ ಗೆಲ್ಲುವರುಂಟು (ಮೋಹತ. ೨೦-೬೮) ; 
ಮೌನದಿಂದೆ ಮನವ ಗೆಲ್ಲು (ಅನಿಕೇ. ೧೭-೬). 
ಗೆಲೆನುಡಿವವಂ ಎ ಚಿತ್ತುಕರ್ಷಕವಾಗಿ ಮಾತನಾಡಂವವನಂ ; ಆಸಕ್ತಿ 
ಯಿಂದ ವಕಾತನಾಡಂವವನಂ ; “ ಪ್ರಸಕ್ತಃ, ಪ್ರಶೃತಃ - ಈ ೨ ಗೆಲೆ 
ನುಡಿವವಂ” (ಹಲಾಯು. ೬೦-೨೦೪). ಗೆಲೆವರ್‌ - ಸೋಲಿಸು ಕ 
ಎಖಾರಂ ; ಅಧಿಕವಾಗು ; “ಅಲಗಣಸಾದುದು ಮಿಕ್ಕುದು ಗೆಲೆವಂದುದು 
» * * ಪೊಡೆದುದೆಯ್ದೆ ಮಿಸಾಟ್‌ದುದೆಂದುಂ” (ಕವಿಕಂ. ೦೩೭); ಪಾಲ್ಸಡ 
ಲೊಳ್‌ ಪುಟ್ಟಿದಾನೆಯನಾನೆಗಳ್‌ ಗೆಲೆವರೆ (ಪಂಪಥಾ. 8-೨೩) ; ಚಿತ್ತಜನಿಕ್ಷು 
ಚಾಪಲತೆಯಂ ಗೆಲೆವಂದುದು ಪುರ್ವಿನೊಳ್ಳು (ಅಜಿಪು. 3-೩೭); ತಂನಂ 
ಪ್ರತಿಯಿಟ್ಟ ವೀರರೊಡನೆ ತೂಗಿದೊಡೋವತ ವೀರಕ್ಕೆ ಮಾಧವಂ 
ಗೆಲೆವಂದಂ (ಸಾಇಇ. IX-1, ೨೪೯-೪೬; 1147). 
[ದೇ.1 ತಮಿ, ಕೆಲಿ; ತುಳು, ಗೆಲಿ; ಕೊಡ. ಗೆಲ್‌; ತೆಲು, ಗೆಲು; 
ಕೊಲಾ. ಗೆಲ್ಲ; ನಾಯ್ಕಿ. ಫೆಲ್‌] 
ಗೆಲ್‌,, ಗೆಲ್ಮಿ, ಗೆಲೂ (ಕ್ರಿ). ಲೇಪಿಸಂ ; ಬಳಿ ; ಬಾವನ್ನದಿಗುರಂ ಗೆಲ್ಲು 
ಕಮ್ಮಲರ್ಗಳಂ ಸೂಡಿ . . . ಮೆಅಿಕದಂ ಸುಧನ್ವಂ (ಜೈಮಿಥಾ. ೦೧-೪೦). 
ಗೆಲ್ಕಿ: ಸಾರತರ ಸಾದಿನ ಜವಾಜಿಯ ಭೂರಿ ಪರಿಮಳದಿಂದ ನವಕಸ್ತೂರಿ 
ತಿಲಕವ ರಚಿಸಿ ಗೆಲಿದನು ತಿಗುರ ತವಕದಲಿ (ಕುವ್ಕಾಗ. ೫-೪೦): ಇತ್ತಲಾ 
ದಮಯಂತಿಗೆ . . . ಗೆಲಿ[ಪಾಾಂ. ತೀಡಿ]ದರು ತಿಗುರ ಮಿಗೆ ವಿವಿಧೋಪ 
ಚಾರದಲಿ (ನಳಣ. ೩-೩೩). ಗೆಲ್ಮು : ತಿಗುರ ಗೆಲುವುದು ವಶ್ಯ ತಿಲಕಾದಿ 
ಗಳನಿಡುವುದು (ಕುವ್ಶಾಆ. ೦೩-೨). (?] 
ಗೆಲ "ಗೆಲ್ಲ' ನೋ. 
ಗೆಲಂಬಡೆ « ಗೆಲ್ಲಂಬಡೆ' ನೋ. 
ಗೆಲಪು (ನಾ). ಗೆಲವು; ಜಯಂ ; ತಳಿರ್ಗಣೆಗಳು ಕಡುಗೆಲಪನಾಂತವು ಕೇಳು 
ಕುಲಿಶೋಪಮರಮ್ಮದಂತಾ (ಹೆಂಪ್ರಸಾಂ. ೦೦-೨೬). 
[ಗೆಲ್‌, + - ಪ್ಯ./ತಮಿ. ಕೆಲಿಪ್ಪು ; ತುಳು. ಗೆಲ್ಲು ; 
ತೆಲು. ಗೆಲುವು, ಗೆಲ್ಬು ] 
ಗೆಲವಾನ್‌ (ಕ್ರಿ). ಸಂತಸಪಡು; ಸಂತೋಷವನ್ನು ಹೊಂದು; 
ಬೀಳ್ಕೊಂಡು ಗೆಲವಾಂತು ಗುರುಪಾದವ ಕೂರ್ತು ನಡೆದಳು ಜಲಜಾಕ್ಷಿ 
ಗಗನವಟ್ಟೆಯಲಿ (ಮೋಹತ. ೨೯-೭). [ಗೆಲವು (ಗೆಲ್ವು) + ಆನ್ನ) 
ಗೆಲವಾಳ್‌ (ಕ್ರಿ). ಇ ಗೆಲವಾನ್‌; ಗೆಲವಾಳ್ವ ಗೋಪಸ್ರೀರಾಜ್ಯಮೆಂದೆನೆ 
ಬೆಲೆವೆಣ್ಣ ಕೇರಿಯೊಪ್ಪಿದುದು (ಶ್ರೀಪಾಲ. ೦-೭೭). 
[ಗೆಲವು (ಎಗೆಲ್ವು) * ಆಳ.) 
ಗೆಲವು "ಗೆಲ್ವು' ನೋ, 
ಗೆಲವುಗಂಬ " ಗೆಲುವುಗಂಬ' ನೋ. 
ಗೆಲವೆಣ್‌ ' ಗೆಲ್ಲವೆಣ್‌ ' ನೋ. 
ಗೆಲವೆಟು (ಕ್ರಿ). ಜಯ ಹೊಂದಂ ; ಗೆಲ್ಲು : ಗೆಲವೆತ್ತ ಜಯರಾಜಗಿತ್ತನು 
ಮನ್ನಣೆಗಳ ಸಭೆ ತಲೆದೂಗುವಂತೆ (ಭರತ. ೩೩-೦೨). 
[ಗೆಲ (<ಎಗೆಲ್ಲ) * ಪೆಜ್ಕು? 
ಗೆಲಿ, "ಗೆಲ್ಮ' ನೋ. 
ಗೆಲಿ "ಗೆಲ್ಕ್‌: ನೋ. 
ಗೆಲಿಸು, ಗೆಲ್ಲಿಸು (ಕ್ರಿ). ಗೆಲ್ಲಂವಂತೆ ಮಾಡು ; ಜಯಿಂಸುವಂತೆ ಮಾಡಂ ; 
ಎಮ್ಮೆಮ್ಮಂ ಕೆಯ್ಕೊಂಡು ಗೆಲಿಸಲ್ವೇಟ್ಕುಂ (ಪಂಪಧಃ. ೯-೧೦ವ) ; ಭಕ್ತರಂ 
ಗೆಲಿಸಿ ಪ್ರತ್ಯಕ್ಷಂಗಳಂ ತೋಟ . , . ಪರಮಸುಖದಿಂದರ್ಪೆದು (ಬಸರ. 
೪-೩೪) ; ಬಿಜ್ಜಳನ ಸಭೆಯಲಿ ಗೆಲಿಸಿದನು ತನ್ನಯ ಸಮಯವಂ . . . 
ಬಸವಯ್ಯ (ಬಸಪು. ೩೯-೫೩೫) ; ಗೆಲಿದವರ ಸೋಲಿಸಿ ಗೆಲಿಸುವುದು 
ಸೋತವರನೀ ವಿಪರೀತಗತಿ ವಿಧಿಗೆ (ಕಾವ್ಯಾಳ. ೦೨-೩) ; ಮಾಸಾಳಾದಂಗಜ 


೨೫೯೭ 


20 


40 


ಗೆಲ್ವನಿ 


ವೀರಗೆ ಪೊವಿನ ಬಾಳಂ ಜಳಪಿಸಿ ರತಿಯನುರಾಗದಿ ಗೆಲಿಸಿ ಕೊಡುವ ತೆಜದಿ 
(ಜಯಕಾ. ೧-೩೪). ಗೆಲ್ಲಿಸು: ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯನ್ನು 
ಗೆಲ್ಲಿಸಲು ಬಹಳ ಪ್ರಯತ್ನ ಮಾಡಿದರು (ಕೂಢಿ). [ಗೆಲ್‌ + - ಇಸ್ಸು] 

ಗೆಲ್ಲು ಗೆಲ್ಕ್‌' ನೋ. 

ಗೆಲ್ಲು : ಗೆಲ್ಮ್‌' ನೋ. 

ಗೆಲ್ಕು, ಗೆಲ್ಲು (ನಾ). ವಿಜಯಂ ; ಗೆಲವು; ಪೊಡವಿಯೊಳಾರದು ಗೆಲು 
ಸೋಲವೆಂಬುದು ಜಡಮತಿ ತಿಳಿದು ಫೇಳೆನಗೆ (ಮೋಹಕ. ೪೦-೩೧). 
ಗೆಲ್ಲು: ಗೆಲ್ಲು ಸೋಲಿಂಗೆ ಹೋರುವವನಲ್ಲ ಶರಣ (ಅಖಂಡೇ. ೧೩೨-೦೦೩) : 
ಗೆಲ್ಲಿನ ಬಿಲ್ಲೆ ಮೂಡಿತೆ ? (ಗಿಳಿವಿಂ. ೫೨-೦೦). "ಗೆಲ್ಲು ಪರಾ. 

(ಗೆಲ್‌ + -ಉ್ಮ) 

ಗೆಲುಗಯ್ಯ (ನಾ). ಗೆಲುವನ್ನು ಪಡೆಯಂವವನು ; ಜಯಶೀಲ ; 
ಅಲರಂಬ ಸಮರೂಪ ಸಲೆ ಜಾಣ ಸಂಪನ್ನ ಗೆಲುಗಯ್ಯ (ಮಡಿಕ್ಕಾ- ೪1, 
೦೩೩೬). [ಗೆಲ್ಕು* ಕಯ್ಯ (ಕೆಯ್ಯ) + -'ಅ,1 

ಗೆಲುಗೆ (ನಾ). ಗೆಲ್ಲುವಿಕೆ; ಜಯಿಸುವಿಕೆ: (8). 

[ಗೆಲ್ಲು (ಎಗೆಲ್‌) * -ಗೆ] 

ಗೆಲುಗೈ(ನಾ). ೧. ಗೆಲವಿನಿಂದ ಕೂಡಿದುದು; ವಿಜಯಶಾಲಿಯಾದುದು: 
ಹೇಳುವೆನು ನಿನಗಿನ್ನೊಮ್ಮೆ ಗೆಲುಗೈಯಹ ಮನೋರಥವ ([ಪಾಠಾಂ. 
ವಿವರಿಸಲು ಕೇಳಿದನು ಜನಮೇಜಯ ಮಹೀಪಾಲ] (ಕೂವ್ಮಾವಿ. ಓರಿಇ. 
೪-೪೭). ೨. ಪ್ರಭುತ್ವ ; ಮೇಲುಗೈ ; ಊಳಿಗವರ್ಗಕ್ಕೆ ಸಲುವಷ್ಟು 
ಗೆಲುಗೈಯ ತಾಳಿಕೊಂಡಿರಬೇಕು ಭಟನು (ಸೌಂದಕಾ. ೭-೧೩೫). 

(ಗೆಲ್ಲು; (ಆಗೆಲ್ಮ್‌) + ಕೈ (ಕೆಯ್ಯ್‌)) 

ಗೆಲುಮುಖ (ನಾ). ಗೆಲವಿನ ವಂಖ; ಸಂತೋಷದ ಮಂಖ ; ಉತ್ಸಾ 
ಹದ ಮಂಖ ; ಅವರ ಪ್ರಶ್ನೆಗೆ ಗೆಲುಮುಖದಿಂದಲೇ ನಾನು ಹೇಳಿದೆನು 
(ಹೇಮಂತ. ೩೦೩). [ಗೆಲ್ಕು * ಮುಖ) 

ಗೆಲುಮೊಗ (ನಾ).  ಗೆಲುಮಂಖ:; (ಚಿಟಿಕೆ ಹೊಡೆದು, ಗೆಲುಮೊಗದಿಂದ) 
ಊಂ, ಒಂದು ಸೊಗಸಾದ ಉಪಾಯ (ತುಂಗಳ. ೩೦). [ಗೆಲ್ಕು.* ಮೊಗ) 

ಗೆಲುವಡೆ (ಕ್ರಿ). ಎ ಗೆಲ್ಲಂಬಡೆ; ಗೆಲುವಡೆದು ಮುನ್ನಡೆಯೆ ಪಡೆಯ 
ಪಾಂಗಿನಲಿ (ಉಾಲೂರ. ೦೦೦-೨೦೨). [ಗೆಲ್ಕು + ಪಡೆ] 

ಗೆಲುವು " ಗೆಲ್ವು' ನೋ. 

ಗೆಲುವುಗಂಬ, ಗೆಲವುಗಂಬ (ನಾ). ವಿಜಯದ ಗುರುತಿಗಾಗಿ ನಿಲ್ಲಿಸಿದ 
ಕಂಬ; ಜಯಂಸ್ತಂಭ; ಚೆಲುವು ನೆಟ್ಟಿಹ ಗೆಲುವುಗಂಬದಂತಿಹ ತಾಜ 
ಮಹಲಲ್ಲಿ ಮಲಗಿಹರು ಇವರಿಬ್ಬರು! (ಕರುಶ್ರಾ. ೬೭-೧೯). ಗೆಲವುಗಂಬ: 
ಇಂದಿಗೂ ನನ್ನಯ್ಯನ ಚರಿತ್ರೆ ಗುರುಭಕ್ತಿಯ ಗೆಲವುಗಂಬವಾಗಿ ನಿಂತಿದೆ 
(ಶರಣೆ. ೩೪೩). " ಗೆಲ್ಲಂಬ > ಪರಾ. 

[ ಗೆಲುವು (ಆಗೆಲ್ವು) + ಕಂಬ, (ಆಕಂಭ) ] 
ಗೆಲುಹ (ನಾ). ಗೆಲವು; “ ವಿಜಯ, ಜಯ (ನಾರಾ. ಕ). 
[ಗೆಲ್ಲು (ಎಗೆಲ್‌) + - ಹ 

ಗೆಲ್ಕೆ (ನಾ). ಗೆಲ್ಲುವಿಕೆ; ಜಯಿಂಸುವಿಕೆ; ಗೆಲವು ; “ಜಿತಿಃ ಇ ಗೆಲೈ” 
(ಕಾಶಕ್ಕ. ೭೮). [ಗೆಲ್‌ 4-8] 

ಗೆಲ್ಲಂಬ, ಗೆಲ್ಲಂಗಂಬ (ನಾ).=ಗೆಲುವುಗಂಬ ; ಐದುವೆ ಗೆಲ್ಲಂಬದೆಡೆಯನು 
ಸ್ಕಂದನಶತವನು ದೂಡಿ (ಇಂಶಾಪ. 33೪೪೯): ರಘೂದ್ವಹನ ಪೂಣ್ಯ 
ಪೂಡಿದುದು ಲಂಕೆಯ ನೆಲದಿ ತನ್ನಡಿಯ ಗೆಲ್ಲಂಬಮಂ (ಶ್ರೀರಾಮಾ. 
೩೯೯-೪೨೦). ಗೆಲ್ಲುಗಂಬ: ನಿಲ್ಲಿಸಲು ಗೆಲ್ಲುಗಂಬ! ನಿನಗದುವೆ ಗಲ್ಲುಗಂಬ! 
(ನಿರೀಕ್ಷೆ. ೮೫). [ಗೆಲ್‌ + ಕಂಬ್ಮ (ಕಂಭ) ] 

ಗೆಲ್ದನಿ (ನಾ). ಗೆಲವಿನ ಧ್ವನಿ; ಉತ್ಸಾಹದ ಧ್ವನಿ ; (ಗೆಲ್ದನಿ) ಹೂಂ 

. * ಅದಕ್ಕೇ ಹೇಳಿದ್ದು (ಕಂಂಗೆಧ. ೬೦). [ಗೆಲ್‌, + ದನಿ$] 


ಗೆಲ್ಲೋಟ 


ಗೆಲ್ನೋಟ (ನಾ). ಗೆಲವಿನ ನೋಟ ; ವಿಜಯದ ದೃಷ್ಟಿ; ಗೆಲ್ನೋಟ 
ದಿಂದ ಪ್ರೇಕ್ಷಕರ ಕಡೆಗೆ ಕಣ್ಣು ಹೊರಳಿಸಿದನು (ಪುನರು. ೩೬೨). 
[ ಗೆಲಿ ೬ ನೋಟ 
ಗೆಲ್ಮೆ (ನಾ). ಗೆಲ್ಲುವಿಕೆ ; ಗೆಲವು. ಗೆಲ್ಮೆಗೆಯ್ಕೆ' ಪರಾ, 
[ಗೆಲ್ಮ್‌, -ಮ್ಮೆ) 
ಗೆಲ್ಮೆಗೆಯ್ದೆ (ನಾ). ಗೆಲವಿನ ಕೆಲಸ; ಜಯಪ್ರದವಾದ ಕಾರ್ಯ; 
ಆದುದಟ್‌ನೆಂತಾನುಂ ಗೆಲ್ಮೆಗೆಯ್ಮೆಯಂ ಕಾಣ್ಟುದು (ಅದ್ಭುತ. ೩೦-೪). 
[ಗೆಲ್ಲೆ * ಗೆಯ್ಮೆ (ಕೈಮೆ;)] 
ಗೆಲ್ಲ, ಗೆಲ (ನಾ). ೧. ಗೆಲವು; ಜಯಂ ; ವಿಜಯ ; “ ಜಯಮೆನೆ ಗೆಲ್ಲಂ” 
(ಚತುನಿ. ೩೩) ; ಅಟ್‌ದುದು ಮತ್ತನೂಜಶತಮಾಜಿಯೊಳಿತ್ತಭಿಮನ್ಮು 
ವೊರ್ವನತ್ತಟ್‌ದನಿದಾವ ಗೆಲ್ಲಂ (ಪಂಪಥಾ. ೦೦-೦೦೪) ; ಕಿಟುಕುಳನೊಳ್‌ 
ಪಡೆ[ ದ ಗೆಲ್ಲದಿಂದಂ] ಪಿರಿಯನೊಳ್‌ ಪಡೆವ ಸೋಲಮುತ್ತಮಂ 
(ಕಾಂತಿಪು. 6-080 ವ); ಭಕ್ತಂಗೆ ಸತ್ಯದ ಬಲ ನಿನಗೆ ಶಕ್ತಿಯ ಬಲ 
ಇಬ್ಬರ ಗೆಲ್ಲಕ್ಕೆ ಕಡೆ ಇಲ್ಲ (ಸಮಾವ. ೦೦) ; ಇರ್ವರ ಸೋಲಗೆಲ್ಲವರಸನ 
ಪುಣ್ಯಂ (ಅನಂಪು. ೦೦-೫೫) ; ನಾಳಿನ ಗೆಲ್ಲವೇ ಗೆಲವು (ಕುವ್ಕಾದ್ರೋ- 
9-00). ೨. ಹರ್ಷ ; ಸಂತೋಷ. «ಗೆಲ್ಲಂಗೊಳ್‌' ಪರಾ. ಗೆಲ: ೧. 
“ ಜಯನಾಮದೊಳ್‌ 'ಗೆಲಂ” “ ಗೆಲಮೆನೆ ಜಯ” 
(ತುನಿ. ಕಿ. 1, ೮೩). 
ಗೆಲಸೋಲ, ಗೆಲ್ಲಸೋಲು ಎ ಜಯಾಪಜಯ ; ಗೆಲವು ವಂತ್ತು 
ಸೋಲು ; ಗೆಲ್ಲಸೋಲಕ್ಕೆ ಹಾರದೆ ತನುವಿನಿಚ್ಛೆಯಲ್ಲಿ ಸುಳಿಯದೆ . . . 
ಕಾಯವಿದ್ದು ಅಕಾಯರಾಗಿಪ್ಪರೈಯ್ಕಾ (ಆದವೆ. ೩೦-೮೭) ; ಗೆಲ್ಲಸೋಲವ 
ದೇಕೆ ಸೇವಿಸು ಮೆಲ್ಲಮೆಲ್ಲನೆ ನೀವೆನುತ್ತಂ (ಬಸಪು. ೫೯-೦೦); ಉಂಟಿಲ್ಲ 
ವೆಂಬ ಗೆಲ್ಲಸೋಲಿನ ಮಾತಿನ ಮಾಲೆಯ ತೊಡಿಗೆಯಳಿದಂದು . . . 
ಅನೆಂಬುದು ನೀನೆಂಬುದು ಒಂದೆ ಕಾಣಾ (ಆದವ. ೩೦-೦೪೬). 
[ಗೆ 1 -ಅ() 
ಗೆಲ್ಲಂಕ (ನಾ). ಗೆದ್ದ ಕಾಳಗ, _ಯಂದ್ಭ ; ಗೆಲ್ಲಂಕದಂತೆ ಮೆಯ್ವೆರ್ಚಿ 
ಮದುವೆಯ ಮನೆಯಂತೊಸಗೆಗೆ ಮರುಳ್ಗೊಂಡು (ಧರ್ಮಾಮೃ. ೮-೨೦೫). 
[ಗೆಲ್ಲ + ಅಂಕ2] 
ಗೆಲ್ಲಂಗುಡು (ಕ್ರಿ). ೧. ಸೋಲೊಪ್ಪಿಕೊಳ್ಳು 2 ಮಾರ್ಪಡೆ ಗೆಲ್ಲಂಗುಡೆ 
ತಮ್ಮುತಿರ್ವರುಮಗುರ್ವುರ್ವೇಟ್ತಿನಂ ಕಾದಿದರ್‌ (ಕಾಂತಿಪು. ೪-೩೫); 
ಗೆಲ್ಲಂಗು[ಪಾಕಾಂ. ಕು]ಡದಿರ್ಕೆ ಪೊಣರ್ದೊಡಾರ್ಗಂ ಗಂಡಂ (ಕಾವ್ಯಾವ. 
೨೩). ೨. ಗೆಲವಿನ ಕಾಣಿಕೆಯನ್ನು ಕೊಡಂ ; ಮೆಚ್ಚುಗೆಯನ್ನು 
ಕೊಡು ; ಗಂಟಲಂ ಮೆಟ್ಟಿದೊಡಿಟ್ಟೆಡೆಯೊಳ್ಕೊಟ್ಟಂ ಗೆಲ್ಲಂಗುಡುವಂತೆ 
ನರಂಗೆ ಪಾಶುಪತಮಂ ರುದ್ರಂ (ಗದಾಯು. ೩-೩೯): ಎಕ್ಕಲರಸ 
ಸೋವರಸ ನೋಡಿ ಮೆಚ್ಚಿ ಗೆಲ್ಲಂಗುಡೆ (ಕಣ. 2%, ೨೩-೮ ; 1167). 
[ಗೆಲ್ಲ + ಕುಡ್ಕು ( ಆಕೊಡ್ಕು) ) 
ಗೆಲ್ಲಂಗೊಳ್‌, ಗೆಲ್ಲಗೊಳ್‌ (ಕ್ರಿ). ೧. ಗೆಲವನ್ನು ಪಡೆ; ಜಯಂ ಹೊಂದಂ; 
ಸೋಲಿಸು; ವಿಸಸನದೊಳಂತೆ ನೀಮುಂ ಪೆಸರಂ ಕರ್ಣಂಗೆ ಮಾಡಿ ಗೆಲ್ಲಂ 
ಗೊಳ್ಳಿ೦ (ಪಂಪಥಾ. ೧೨-೯೧) ; ಗೆಲ್ಲಂಗೊಂಡ ಕಾಳೆಗದಂತೆ (ಧರ್ಮಾಮೃ. 
90-8) : ರಾಜಮೌಳಿಯಂ ಮಲ್ಲಯುದ್ಧದಿಂ ಗೆಲ್ಲಂಗೊಂಡು . . . ಅಪ್ರತಿ 
ಮುಲ್ಲನೆನಿಸಲುಂ (ಜಗವಿ. ೦೫-೫ ವ). ಗೆಲ್ಲಗೊಳ್‌ : ೨. ಸಂತೋಷಿಸು ; 
ಹರ್ಷಗೊಳ್ಳೂ ; ಗರತಿಗೆಲಸವೆಂದು ಗೆಲ್ಲಗೊಂಡುರ್ಬದೆ ಪರಿಚಾರವೆಂದು 
ಪಳಿಯದೆ . . . ನಿರವಿಸಿದುದನೆಸಗುವುದು (ಹದಿಬ. ೩-೩೩). 
(ಗೆಲ್ಲ + ಕೊಳ್‌] 
ಗೆಲ್ಲಂಬಡೆ, ಗೆಲಂಬಡೆ (ಕ್ರಿ). ಎ ಗೆಲ್ಲಂಗೊಳ್‌ ೧; ಗೆಲ್ಲಂಪ£ಬ]ಡೆದ 
ಪಂದೆಯಂತೆ ಜವ್ವನಂಬಡೆದ ಮುದುಪನಂತೆ (ಧರ್ಮಾಮ್ಯ. ೩-೧೨೩) ; 


(ಳರ್ಣಾನಿ. ೩೮) ; 


೨೫೯೮ ಗೆಲ್ಲವೀ 
ಗೆಲ್ಲಂಬಡೆದರದಟಿನಿಂ ರಾಯರಾವುತ್ತರಾಗಳ" (ಕಬ್ಮಿಳಾ. ೨೭೯). 
ಗೆಲಂಬಡೆ: ಅವರ ಯುಕ್ತಿಯಂ ಕೌತುಕಮೆನಿಪ್ಪಂತೆ ಖಂಡಿಸಿ 


ಗೆಲಂಬಡೆದು (ಪಾಸೋಪು. ೯-೦೭೮). 
ಗೆಲ್ಲಕಾಜಿ « ಗೆಲ್ಲಗಾಅ' ನೋ. 
8| ಗೆಲ್ಲಗಂಬ (ನಾ).ಎಗೆಲಂವುಗಂಬ ; ಬಸಂತಂ ನಟ್ಟ ಕಾವನ ಗೆಲ್ಲಗಂಬಮೆನೆ 
ಕಾಯ್ಗೊನೆ. ಪಣ್ಣೊನೆಯಿಂ ಕಣ್ಣೆಡ್ಡ ಮಾಗಿರ್ಕುಂ ಕೌಂಗುದೋಂಟಂ 
(ರಾಮಾಕ್ಕ. ೮-3೩). [ಗೆಲ್ಲ * ಕಂಬ್ಯ (<ಕಂಭ)] 
ಗೆಲ್ಲಗಾರ್ತಿ (ನಾ). ಗೆಲ್ಲುವವಳು, ಜಯಶಾಲಿನಿ; ಬಳಿಗಾರ್ತಿ, 
ಗೆಲ್ಲಗಾರ್ತಿ, ಆಟಗಾರ್ತಿ (ಛಾಷಾಧೂ. ೦೮೯ ಉದಾ). 
10 [ಗೆಲಗಾಅ + -'3 (<-ಇತ್ತಿ)] 
ಗೆಲ್ಲಗಾಣಿ, ಗೆಲ್ಲಕಾಆ (ನಾ) ಗೆಲ್ಲುವವನು ; ವಿಜಯಶಾಲಿ; ಜೊನ್ನ 
ಹರವರಿಗಾಜಿ ಕಾವನ ಗೆಲ್ಲಗಾಆಟ ಚಂದಿರನುದಿಸಿದ (ವರ್ಧಕ. ೮-೭); 
ಆಟಗಾಜಿಂ, ಗೆಲ್ಲಗಾಅಂ (ಕಬ್ಮಾನು. ೩೮6೩ ಪ್ರಯೋ). ಗೆಲ್ಲಕಾಅಿ: 
ಬಸನಿಯೆ £ ಯ 3 ಗೆಲ್ಲಕಾಜನ ನೆಗಟಕ್ತಿಗೆ ಕೇಳಿಗೆ ನಾಡೆ ಗೆಂಟು (ಆದಿಪು. 
28 ೦೨3-೦೮); ಕಟ್ಟಣ್ಮುಕಾಚಿಂ ವಿತತ ವಿತರಣೋತ್ಸಾಹದೊಳ್‌ ಗೆಲ್ಲಕಾಅಂ 
ಪರವಾದಿವ್ರಾತದೊಳ್‌ (ಅರ್ಧನೇ. ಬಾಣಸಿಗವೇಷವನಾಂತ 
ಗೆಲ್ಲಕಾಅನು ಭೀಮಸೇನ (ನೇಮಿಸಂ. ೨೩-೦೦೦). [ಗೆಲ್ಲ -ಕಾಜ) 
ಗೆಲ್ಲಗುಳಿ (ನಾ). ಗೆಲ್ಲಬೇಕೆಂಬ ಛಲವುಳ್ಳವನು,-ಹಠಮಾರಿ; ಫಲಕ್ಕೆ 
ಬಾರೆವೆಂಬ ಬಾಲೋತ್ತರವ ನುಡಿದು ಬಾಲಹರಾದೆವೆಂಬ ಗೆಲ್ಲ 
20 ಗೂ£ಗುಸ್ಸಿಳಿಗಳು ಕೇಳಿರೋ (ಮೋಳಿಮಾ. ೩೭-೨೩೪); ಶ್ರದ್ಧೆ ಸನ್ಮಾರ್ಗಿ 
ಗಳಲ್ಲಿಅಲ್ಲದೆ ಗೆಲ್ಲಗುಳಿಗಳಲ್ಲಿ ಇಲ್ಲ (ಜಾಜೊಮ್ಮ. ೦೬) ; ತಗರಕಾಳೆಗದ 
ಪ್ರಭುವಾ ತೆಜಿದೊಳ್ಳೆದುವಂ ಮಿಗೆ ಗೆಲ್ಲಗೂ £ ಗು 3 ಳಿಯಂಗಡಿಯ 
ಕಜ್ಜಾಯಗಳ ತೆಗೆತೆಗೆದು ಮೆಲುತಿರಲ್ಕಿರದವರ್‌ ಕೊಲ್ಲುತಿರಲು (ಕೆಂಪು. 
೬೩-೨೮). [ಗೆಲ್ಲ -ಗುಳ್ಳಿ (ಆ ಕುಳ್ಳಿ) 
ಗೆಲ್ಲಗುಳಿತನ (ನಾ). ಗೆಲ್ಲಬೇಕೆಂಬ ಹಠ ; ತಾನೆ ಗೆಲ್ಲಬೇಕೆಂಬ ಸ್ವಭಾವ : 
ಅಲ್ಲಿ ಇಲ್ಲಿ ಎಂಬ ಗೆಲ್ಲಗೂ(ಗುತಳಿತನಬೇಡ (ವಿದೇವ. ೨6೬-೬5); 
ತಾನೇ ಬಲ್ಲಹನೆಂದು ಇಲ್ಲದ ಹುಸಿಯ ಗೆಲ್ಲಗೂ [ಗು] ಳಿತನಕ್ಕೆ ವಲ್ಲಭ 
ನೆಂದು . .. ನಿಲ್ಲದೆ ಹೋರುವ ಖುಲ್ಲನ ನೋಡಾ (ಮೋಳಿಮಾ. ೦೩೦-೬೪೦). 
[ಗೆಲ್ಲಗುಳಿ + - ತನ 
80|ಗೆಲ್ಲಗೈಯ (ನಾ). ಗೆಲ್ಲಂವವನಂ; ಜಯಶೀಲ: ಗೆಲ್ಲಗೈಯರು ವೀರರು 
ಜಸವೆಣ್ಣೊಲವಿಲ್ಲದರಿಲ್ಲವಾ ಪುರದೊಳು (ಸೊಬಸೋ. ೦-೫೪). " ಗೆಲು 
ಗಯ್ಯ ಪರಾ. ([ಗೆಲ್ಲ*ಕೈೆ, (ಆಕೆಯ) + - ಅ] 
ಗೆಲ್ಲಗೊಳ್‌ : ಗೆಲ್ಲಂಗೊಳ* ' ನೋ. 
ಗೆಲ್ಲತನ (ನಾ).ಎಗೆಲ್ಲಗುಳಿತನೆ: ಜಂಗಮ ಜಾತಿಗೊಳಗಾದ ಇವನೆಲ್ಲವ ಹೇಳಿ 
36 ಹೇಳಿ ಯೆನಗಿದು ವೊಳ್ಳಿತ್ತೊ ಹೊಲ್ಲವೊ ಗೆಲ್ಲತನ ಬೇಡ ಆತುರವೈರಿ 
ಮಾರೇಶ್ವರಾ (ನಗೆಮಾ. 69). [ಗೆಲ್ಲ - ತನ] 
ಗೆಲ್ಲವಜ (ನಾ). ಗೆದ್ದ ಉತ್ಸವದಲ್ಲಿ ಬಾರಿಸುವ ವಾದ್ಯ ; ವಿಜಯ 
ದಂಂದುಭಿ : ಮುಚ್ಚಿ ಮುಸುಕಿಟ್ಟು ಬಂದಂ ಗೆಲ್ಲವಅ*ಯೊಳಗೆ (ಏಣಾರ. 
ದೇ. ೦೨೨-೨೦); ಗೆಲ್ಲವಣಿಕಿಯ ರಭಸದಿ . . , ಪಲ್ಲಕ್ಕಿಯೇಖ? (ರತ. ೩೩- 
40 ೬೯). [ಗೆಲ್ಲ ಪಲ] 
ಗೆಲ್ಲವಾಜು (ಕ್ರಿ).ಉತ್ಸಾಹ ಕಂಂದಂ; ಉರಗರ್‌ ಜೀರೇಟ್‌ ಪಾತಾಳ 
ದೊಳಖಿಳದಿಶಾಚಕ್ರಮುಂ ಗೆಲ್ಲವಾಟುತ್ತಿರೆ ಪೊಯ್ದತ್ತಬ್ಬಿ ಬಂಭಾರವ 
ಮೊಗೆಯೆ (ಅಗವಿ. ೬-೬೨). 1ಗೆಲ್ಲ * ಆಜು) 
ಗೆಲ್ಲವೀ (ಕ್ರಿ).ಇಗೆಲ್ಲಂಗುಡು ೧; ಕೃಷ್ಣಂ ರಿಪುಕರಿಗಿನಿಸಂ ಗೆಲ್ಲವೀವಂತೆ 
45 ಪೋರ್ದಂ ಕಿಜ್‌ದಾನುಂ ಬೇಗದಿಂದೆ (ಜಗವಿ. ೬-೫೨). 
[ಗೆಲಬ್ಬ* ಈ] 


[ಗೆಲ್ಲ + ಪಡೆ] 


೦-೩೭); 


ಗೆಲ್ಲವೆಣ್‌ 


ಗೆಲ್ಲವೆಣ್‌, ಗೆಲವೆಣ್‌ (ನಾ). ಜಯಲಕ್ಷ್ಮಿ ; ವಿಜಯಂಶ್ರೀ ; ಧುರದೊಳು 
ಗೆಲ್ಲವೆಣ್ಣೊಡೆಯ ನೀನಾಗು (ಕುರಾಸಾಂ. ೦೨-೦೯); ಅವರ್ಗಳ ನೆರಂಬಾರದಾ 
ಗೆಲ್ಲವೆಣ್ಣ ಮುಂದಲೆಯನ್‌ ಈಟಕ್ವಿನ್‌ (ಅರ್ಕ ತ್ಮಾ. ೩೦-೬೨೩). ಗೆಲವೆಣ್‌ : 
ಗೆಲವೆಣ್ಣಂಗಭವನ ನಿಡುದೋಳ್ಹಲೆಯನೇಣ (ಸಾಳ್ಮಛಾ. ೦೬-೩೮). 
[ಗೆಲ್ಲ + ಪೆಣ್‌) 
ಗೆಲ್ಲಸೇಸೆ (ನಾ). ಗೆಲವಿನ ಸೇಸೆ; ಗೆಲವನ್ನು ಹಾರೈಸಿ ಸೂಸುವ 
ಶೇಷಾಕ್ಷತೆ ; ವಂಂತ್ರಾಕ್ಷತೆ : ತನ್ಮಾತೆಯ ಪದತಳಕ್ಕೆಟಗಿ ನಲವರಕೆಗಳಂ 
ಗೆಲ್ಲಸೇಸೆಗಳಂ ಪಡೆದು (ವೃಷವಿ. ೪೨-೨೦ ವ). (ಗೆಲ್ಲ. ಸೇಸೆ] 
ಗೆಲ್ಲಾಳು (ನಾ). ಗೆಲ್ಲುವವನಂ ; ವಿಜಯಶಾಲಿ; ಗೆಲ್ಲಾಳುಗಳೆಲ್ಲರು 
ಬಿಲ್ಲನೂಟ್‌ ನಿಂದಿರಲಾಗಿ (ಮವೋಳಿಮಾ. ೧೮೬-೬೯೯). 
[ ಗೆಲ್ಲ 4 ಆಳ್ಕು (ಆಳ್‌) 
ಗೆಲ್ಲಿಸು "ಗೆಲಿಸು' ನೋ. 
ಗೆಲ್ಲು, "ಗೆಲ್ಮ್‌ ನೋ. 
ಗೆಲ್ಲು, "ಗೆಲ್ಕು' ನೋ. 
ಗೆಲ್ಲ, (ನಾ). ಕೊಂಬೆ; ರೆಂಬೆ; ಟೊಂಗೆ; ಮರಗಳಿಂದ ಉದುರಿದ 
ಗೆಲ್ಲುಗಳನ್ನು, ದರಗನ್ನು ಒಟ್ಟುಮಾಡಬೇಕಾಯಿತು (ಮುಗಿಯಂ- ೩೬೨) ; 
ನಾನು . . . ಅಶ್ವತ್ಸದ ಗೆಲ್ಲುಗಳನ್ನು ಎಣಿಕೆ ಹಾಕುತ್ತಲಿದ್ದೆ (ಮೈಲಿಮಾ. 
900); ದಾರಿಗೆ ಬಾಗಿದ ಗೆಲ್ಲುಗಳಿಗೆಲ್ಲಾ ಶಸ್ತ್ರಚಿಕಿತ್ಸೆ . . . ಮಾಡಿಸುತ್ತೇನೆ 
(ಗಂಗಾವೆ. ೫). [ದೇ.8 ತುಳು. ಗೆಲ್ಲ್‌) 
ಗೆಲ್ಲುಗ (ನಾ). (?): ಗೆಲ್ಲುಗನ ಧರ್ಮಂ ಕಾವೋನುಂ ನಡಯಿಸುವೋನು 
x ೫ ೫ (ಎಳ. 7111, ನಗರ. ೪೫-೦೬; ಸು. 950). [?] 
ಗೆಲ್ಲುಗಂಬ « ಗೆಲ್ಲಂಬ' ನೋ. 
ಗೆಲ್ಲುಮಂಕರಿ (ನಾ). “ ಜಾಲರಿ ತರ ಹೆಣೆದ ದೊಡ್ಡ ಮಂಕರಿ” (ನನ್ನೂರು. 
ಏಪ್ಶಣಿ); ಗೆಲ್ಲುಮಂಕರಿ ತುಂಬ ಮಣ್ಣನ್ನು ಒಬ್ಬೊಬ್ಬರೇ ಸಲೀಸಾಗಿ 
ಹೆೊರುತ್ತಿದ್ದರು (ನನ್ನೂರು. ೦೪೩). [ಗೆಲ್ಲು * ಮಂಕರಿ] 
ಗೆಲುಲಿ (ಕ್ರಿ). ಗೆಲವಿನಿಂದ ಧ್ವನಿಮಾಡು ; ವಿಜಯಧ್ವನಿಯನ್ನೂಂಟು 
ಮಾಡು : ಭೋರ್ಗರೆಯೆ ರಣಭೇರಿ ದುಂದುಭಿನಿನಾದಗಳ್‌, ಗೆಲ್ಲುಲಿಯೆ 
ಜನತುಮುಲ ಜಯಘೋಷಣಗಳ್‌ ದೈತ್ಯಸೇನಾನಿ ತೇರೇರಿದನು (ಶ್ರೀರಾಮಾ. 
೬೪೯-೨೦೦). [ಗೆಲ್‌+ ಉಲಿ) 
ಗೆಲ್ಲೂರ್‌ (ನಾ). ಒಂದಂ ಊರಿನ ಹೆಸರಂ; ಗೆಲ್ಲೂರ ಮಾರಗಾವುಣ್ಣ 
. « «ಎ ದೇಗುಲವ ಮಾಡಿಸಿದೊಂ (ಎಳ. ೪11, ಶಿವಮೊ. ೨೨-೩: 965). 
[ಗೆಲ್ಲ? + ಊರ್‌) 
ಗೆಲ್ಲೊಡೆ (ಕ್ರಿ). ಕವಲೊಡೆ; ಶಾಖೆಯಾಗು : ನೆಲದೋರೆಗಾರನಾ 
ಮುಗಿದ ಪೊಗರಿನ ಕುಡಿಕೆ ಗೆಲ್ಲೊಡೆವ ಬಾಳ್ಮರದೊಳಿರೆ ತೋರ್ಪಳಾಕೆ 
(ಳಾಲೂರೆ. ೩9-೩೩) ; ಕೊಲ್ಲೆಯಿಂ ಗೆಲ್ಲೊಡೆವ ಬಯಲಿನೊಳ* ಬಯಕೆಗಳ 
ನೆಲ್ಲಳಿದು ನೆಲ್ಲೂರ ಮೆಲ್ಲೆಲರ ಮಿಡಿದಂ (ಕಾಲೂರೆ. ೧೦೮-೨೨೨). 
[ಗೆಲ್ಲು * ಒಡೆ, ] 
ಗೆಲ್ವು, ಗೆಲವು. ಗೆಲುವು (ನಾ). ೧. ಗೆಲ್ಲುವಿಕೆ; ವಿಜಯಂ; “ ಜೇಯಂ 
. ಎ. ಜಯನೀಯಂ-ಈ ೫ ಗೆಲ್ವು " (ಕಾಕಳ್ಕ. ೭೮). ವಿ. ಶುಭಾಶಯ ; 
ಹರಕೆ ; ಲಕ್ಷ್ಮೀದೇವಿಯ೦್‌ ಮೊದಲಾದ ಲಲನಾಜನೆಂ ವೀರವಿಭ್ರಮ 
ವಿಜಯಾಭವ ಎಂದು ಗೆಲ್ವನೀಯೆ (೧ರಕ. ೭-೬೨ ವ). ಗೆಲವು: ೧. ಭಕ್ತ 
ಸೋತಡೆ ಭಕ್ತನಡಿಗೆ ಗೆಲವು (ಸಮಾವ. ೦೦) ; ಗೆಲವೇನಿಲ್ಲದ ಯುದ್ಧ 
ಪಾಟುನೆಲದೊಳ್ಬೇಸಾಯ ನೀಚಾಶ್ರಯಂ . . . ಫಲದ ಭ್ರಾಂತಿಯ 
ತೋರ್ಪದೈ (ಸೋಮೇಶ. ೨೩) ; ಕನಸಿನೊಳಂ ಪಿನಾಕಿಗೆ ಗೆಲವನೀಯದ 
ಭಾಷೆ ಭಕ್ತರುಗಳಿಗೆ ಗೆಲವಂ ಕೊ. ಬ ತಾ ಶರಣೆಂಬುದದು ಭಾಷೆ (ಬಸಪು. 
೬-4); ತಪ್ಪೇನು ಸೋಲವು ಗೆಲವು ದೈವಾಧೀನ ನಿನ್ನಾಳ್ತನಕೆ ಕುಂದೇನು 


೨೫೯೯ 


ಳಾ 


16 


ಗೆಳೆಗೊಳ್‌ 


(ಕುವ್ಮಾಕ. ೦೬-೨೦). ೩, ಸಂತೋಷ ; ಸುಖ; ಉತ್ಸಾಹ; ಗೆಲವಂ 
ತೋಟದೆ ದುಃಖಮಪ್ಪ ಕಡೆಯೊಳ್‌ ಭೂತಂಗಳಾವಾಸದೊಳ್‌ ಸಲೆ 
ಬಲ್ಲರ್‌ ನಿಲೆ ಸಲ್ಲದೈ (ಸೋಮೇಶ. ೦೩). ಗೆಲುವು: ೧. ಗೆಲು[ಪಾಕಾಂ. ಲವು 
ನಿಮಗಹಿತರಲಿ (ಕುವ್ಯಾಅ. ೦೦-೩೦): ಒಂದೊಂದು ಗೆಲುವಿನಲ್ಲಿ ನೂರು 
ನೂರು ದನಗಳು ನೀಲನ ವಶಕ್ಕೆ ಬರಹತ್ತಿದವು (ಬಂಗಾಹೆ. ೩೨). ೩. ಧರ್ಮ 
ರಾಜನು . . . ವಿದುರನ ಮುಖದಲ್ಲಿ ಗೆಲುವು ಇಲ್ಲದ್ದನ್ನು ನೋಡಿ 
(ವಡಭಾ. ೯೦); ನನ್ನ ಮೈಗೂ ಗೆಲುವಿಲ್ಲ (ಮಗಮಾಂ. ೧೦೦); ಮನೆ 
ಯೊಳು ಮೈಮರೆಯಿಸುವಂಥ ಸುಖವಿತ್ತು ನೌಕರಿಯೊಳು ಗೆಲುವಿತ್ತು 
(ಇಂಡಾಪ. ೯೨-೯೭). " ಗೆಲ್ಯು' ಪರಾ. 
( ಗೆಲ್‌, + - ಪ್ರ./ತೆಲು, ಗೆಲುವ, ಗೆಲಿವಿ 
ಗೆಲ್ಲಿರಿ (ನಾ).ಎಗೆಲ್ಲವೆಣ್‌; ವಾಲಿ. . . ಗೆಲ್ಲಿರಿಗೆ ತನ್ನ ತೋಳೊಡ್ಕಾಣಮಂ 
ಮಾಡಿ ಪೊತ್ತುಯ್ವ ಮತ್ತಚಿತ್ರೋತ್ಸಾಹದಿಂ (ಶ್ರೀರಾಮಾ. 3೮6೦-೬೬). 
[ಗೆಲ್‌, + ಸಿರಿ) 
ಗೆವಚು (ಕ್ರಿ). ಹಿಂಡು ; ಹಿಸುಕು ; ಕವಿದು ಹೊಯ್ದು ಕಟ್ಟಿ ಕಚ್ಚಿ ಹಿಡಿದು 
ಒಡೆದು ತಿವಿದು ಗೆವಚಿ ರಾಕ್ಷಸರ ಚತುರಂಗಬಲವನ್ನು ಪುಡಿಪುಡಿ 
ಮಾಡಿದರು (ಮುಂಬಯಿ. ೬-೨೯೪). " ಕಿವುಚು' ಪರಾ. (?] 
ಗೆವರು « ಗಿಬರಂ,' ನೋ. 
ಗೆಎರ್ಗಾವುಂಡ (ನಾ). ಒಬ್ಬಾತನ ಹೆಸರಂ: ಕೆಯೆ ಗೆವಿರ್ಗಾವುಣ್ಣ ಕಲ್ಲ 
ಮಾಡಿಸಿ (ಮೈ ಅರಿ. ೧೯೨೩, ೧೦೫-೬: 965). 
[ಗೆವಿರ್‌್‌ + ಗಾವುಂಡ ( ಆಗಾಮುಂಡ)] 
ಗೆಳತಿ, ಗೆಣತಿ (ನಾ). ೧. ಸಖಿ,ಕೆಳದಿ ; ವಿಂತ್ರೆ; “ ಗೆಳತಿ ಹೆಟ್ಟುಗೆಯನಲ್‌ 
ಸಖಿ” (ಕಬ್ಮಮಂ. ೭೩); “ಕೆಳದಿ ಗೆಳತಿಯೆನೆ ಸಖಿಯರ್ಕಳ್‌” (ಕವಿಕಂ. 
೦೬೬) ; ಗೆಳತಿ ಮೈಮರೆತುದನ್ನು ಕಂಡು (ಹಾಹುತ್ತ. ೩೦); ಸಲುಗೆಯಿಂ 
ಗೆಳತಿಯರ ಕರೆಯೆ (ಕಾಲೂ. ೦೨೩-೨೫೯); ಮೆಹರ ತನ್ನ ಗೆಳತಿ 
ಯರನ್ನೆಲ್ಲ ಚಹಕ್ಕೆ ಕರೆದಿದ್ದಳು (ಕುಂಕುಮ. ೦). ಗೆಣತಿ: ೧. ಗೆಣತಿ 
ಕೇಳೀತನ ಸುದ್ದಿಗಳನ್ನು (ಪುರಂದ. ೦-೨೦೯-೭) ; ಘನಮಾದ ಮುದದಿ ತನ್ನ 
ಗೆಣತಿಯರಿಗೆಲ್ಲ ಆ ಮಣಿಯ ತೋರಿಸಿ (ಸೌಗಂರಿ. ೦೦೨-೦೦); ಗೆಣತಿ 
ಯರ ಮಧ್ಯದೊಳಲ್ಲಿ ಶೋಭಿಸುವಾ ಕುಂಭಕುಚ ಪದ್ಮಾವತಿಯ ಕಂಡು 
(ಅರ್ಶಾವಿ. ೦೬-೩೭). ೨. ಪ್ರೇಯಸಿ; ನಲ್ಲೆ; ಬಾರ ನನ ಗೆಣತಿ ತೆಂತೆರೀ 
ನಿನ್ನ ಎದಿ ಕದಾ (ನಾದಲೀ. ೪6-00); ಇಂಥವನು ... ಈ ಜೋಗಿತಿಯನ್ನು 
ಮೆಚ್ಚಿಬಂದು ಅವಳನ್ನು ತನ್ನೆ ಗೆಣತಿಯಾಗಿ ಮಾಡಿಕೊಂಡಿದ್ದಾನೆ 
(ಸಮಾರೋ. 8೦). "ಕೆಳದಿ' ಪರಾ. ೩. ಎಗೆಳತಿಎಳಲ್ಫಿ ; (6). 
[ಗೆಳ್ಕೆ (ಕೆಳೆ) + -ತ್ತಿ (ಆ ಇತ್ತಿ)? 
ಗೆಳತಿಎಳ್ಳು (ನಾ). ಚರ್ಮದ ಮೇಲೆ ಇರುವ ಕರಿಯ ಚುಕ್ಕೆ; 
ಕಾರೆಳ್ಳು , ಸಂಗಾತಿ; ಕಣ್ಣೆಳೆವ ಮಿಣುಮಿಣುಕು ಚುಕ್ಕೆ ಮಿಂಚುವ 
ಹಾಗೆ ಅಲ್ಲೊಂದು ಇಲ್ಲೊಂದು ಗೆಳಶಿಎಳ್ಳು (ಅರಳು. ೨೩೩-೦). 
[ಗೆಳತಿ ೬ ಎಳ್ಳು (ಎಎಳ್‌) ] 
ಗೆಳಸು « ಗೆಟಿಸು' ನೋ. 
ಗೆಳೆ, «ಕೆಳ್ಳೆ' ನೋ. 


| ಗೆಲ್ಲೆ "ಕೆಳೆ: ನೋ. 


«5 


ಗೆಳೆಗಾರ್ತಿ, ಗೆಣೆಕಾತಿ (ನಾ). ಜೊತೆಗಾತಿ; ಗೆಳತಿ; ಸ್ನೇಹಿತೆ; (4. 
ಗೆಣೆಕಾತಿ: ನಮ್ಮ ಗೆಣೆಕಾತಿ ಹೊನ್ನೂರ ಬಣಜಿಗಿತಿ ಪುಣ್ಮಾತಗಿತ್ತಿ 
(ನಾಪದ. ೭೯) ; ವೈಯಾರಿ ಸಣ್ಣದನಿಯೋಳಿ ಗೆಣೆಕಾತಿ ವೈಯಾರ ಬಿಟ್ಟು 
ತೆರ ಹೇಳೆ (ಜಗೀತೆ. ೭೭). 

[ಗೆಲೆ (-ಆಕೆಳ್ಳೆ) * - ಕಾರ್ಕ (ಆಆ ಕಾಣಿ) ೪ ಎತ್ತಿ (ಎ-ಇತ್ತಿ)] 
ಗೆಳೆಗೊಳ್‌ (ಕೆಳೆಗೊಳ್‌' ನೋ. 


ಗೆಳೆಜೀವ 


ಗೆಳೆಜೀವ (ನಾ). ಗೆಳೆಯುಳ್ಳ ಜೀವ ; ಸ್ನೇಹಿತೆ; ತುಂಬಾ ಸೊಗಸಾಗಿದೆ 
ಎಂದು ಬೆನ್ನುತಟ್ಟಿ ಇದು `ಅಚ್ಚಾಗುವಾಗ ಜೊತೆಗಿಲ್ಲದೆ ಹೋದ ಆ 
ಗೆಳೆಜೀವ (ಮಹಾಲ. ಬಿನ್ನಹ). [ಗೆಳ್ಳೆ (ಕೆಳೆ) + ಜೀವ) 

ಗೆಳೆತನ "ಕೆಳೆತನ' ನೋ. 


೨೬೦೦ 


ಗೇಂಡು 


ಗೆಣ್‌ಗೊೋೊಯ್‌ (ಕ್ರಿ). ಗೆರೆಯನ್ನು ಎಳೆ; ರೇಖೆಯಂನ್ನೂ ಎಳೆ ; ಗೀಟಂ 
ಹಾಕು ; ಇಹೆಪರವೆರಡಜ ಸೌಖ್ಯಾವಹಮಿಂತಿದೆ ತಾಣಮೆಂದಜಂ ಗೆಟ್‌ 
ಗೊಯ್ದಂತಿಹೆ ಲೋಕಕ್ಕಂತಾ ಪುರದಹಿತರ್ಗೆ ಬೆಗಟ್ಟನೀಯುತಗಟಕಿಸೆ 
ದಿರ್ಕುಂ (ಉದ್ಯಟಿ. ೧-೪೩). [ಗೆಟ್‌ + ಕೊಯ] 


ಗೆಳೆಮಾಟ (ನಾ). ಗೆಳೆತನದ ಮಾಟ; ಸ್ನೇಹದ ರೀತಿ : ಹುಡುಗರ | 8 ಗೆಅ*ನಾಮ (ನಾ). ರೇಖೆಯಾಗಿ ಎಳೆದ ನಾವು; ಗೀಟುನಾವಂ : 


ಹುಡುಗಾಟದಲ್ಲಿ ಬೆಡಗಿನ ಗೆಳೆಮಾಟದಲ್ಲಿ . . . ಕನಸುಗಳೇ ಬನ್ನಿ (ನಾದಲೀ. 
೦೩-೦೬). [ಗೆಳ್ಳೆ ( ಆಕೆಳ್ಮಿ) 4 ಮಾಟ] 

ಗೆಳೆಯ "ಕೆಳೆಯಂ' ನೋ. 

ಗೆಳೆವಕ್ಕಿ, ಗೆಡೆವಕ್ಕಿ, ಗೆಣೆವಕ್ಕಿ, ಗೆಣೆಹಕ್ಕಿ (ನಾ), ಜೋಡಿಹಕ್ಕಿ ; 
ಚಕ್ರವಾಕ : “ ಪೊಣರ್ವಕ್ಕಿ ಜಕ್ಕವಕ್ಕಿಯುಮೆಣೆವಕ್ಕಿಯು ಜೋಡುವಕ್ಕಿ 
ಗೆಳೆವಕ್ಕಿಯುಂ . . . ಚಕ್ರವಾಕಮೆನಿಕ್ಕುಂ” (ಕವಿಕಂ. ೬೫). ಗೆಡೆವಕ್ಕಿ ; 
“ ಪೊಣರ್ವಕ್ಕಿ . . . ಗೆಡೆವಕ್ಕಿ, ಅಮಳ್ವಕ್ಕಿ-ಈ ೭ ಚಕ್ರವಾಕಂ” (ಕಶಸಾ. 
೦0-೨00); ಒಡಲೆರಡಸುವೊಂದೆನೆ ಗೆಡೆವಕ್ಕಿಗಳಂತೆ ಕೂಡಿ ನಲಿಯು 
ತ್ತಿರ್ದರ್‌ (ಪಂಠಾಮಾ. ೪-೬); ಆ ವನದ ಮಧ್ಯದೊಳು ನಡೆವಕ್ಕಿ .. . 
ಕೂಗಟಿವಕ್ಕಿ ಗೆಡೆವಕ್ಕಿಯು . . . ಜೀವಿಪುವು ಭಯವನುಳಿದು (ಪ್ರಳುಪು. 
೩-೧೪). ಗೆಣೆವಕ್ಕಿ : ಬೆದಟ್‌ ತಾ ಗೆ[ಪಾಕಾಂ. ದವುಯೆ]ಣೆವಕ್ಕಿ ಕೊಂಚೆ 
ಗಳೊದಟಾ ಹಾಯ್ದವು .. . ಕಪಿಬಳದ ಕಳಕಳಕೆ (ತೊರರಾ. ೪-೧೦-೯). 
ಗೆಣೆಹಕ್ಕಿ : ಗೆಣೆಹಕ್ಕಿ ಬೆರೆದಾವೋ (ಸಖೀಗೀ. ೯೪-೪). 

[ಗೆಳ್ಕೆ (-ಆಕೆಳೈೆ) * ಪಕ್ಕಿ] 

ಗೆಆಿ, ಗಟ್‌, ಗೆರೆ (ನಾ). ೧. ಗೀಟಂ; ರೇಖೆ; “ಗೇಟ್‌ ರೇಖೆಯಕ್ಕು ” 
(ಮಂಗರಾ. ೯5-06) ; ಕುಸುಮಾಸ್ಟ್ರ ಮಂತ್ರದೇವತೆ ಗೆಣಿಿಯಂ ತೆಗೆವಂತೆ 
ಕಣ್ಣೆ ನುಣ್ಣಾಡಿಗೆಗುಡುಪಿಂ ರೇಖೆಗುಡುಂವಳ" (ಲೀಲಾವ. ೦೨-೬೪). ಮಿ. 
(ಉಗುರಿನಿಂದಾದ) ಗಂರುತು,-ಕರೆ : ನೋಡಿದಳ್‌ ಕುವರಿ ತನ್ನಯ 
ಮೊಲೆಗೆಲದಲ್ಲಿ ಮೂಡಿರ್ದ ಮೋಹನ ಗೆಟ್‌ಯ (ಮೋಹತ. 3೮-೦೦); 
ಕೂರುಗುರ್ಗಳ ಗೆಜಿ್‌ಯ ಸೂತ್ರಬಂಧದೊಳೆಸೆವ ತೋರಮೊಲೆಗಳ ಕುಂಭ 
ಸಂಸ್ಥಾಪನಂಗೆಯ್ದು (ಜೈವಿಧಾ. ೦೦-೨೪). ಹ. (ಆಲಂ) ವಿಂತಿ ; ಮೇರೆ; 
ಎಮ್ಮಣ್ಣನಾಜ್ಞೆಯ ಗೆಜಿಕಿಯ ದಾಂಟಿದೆ (ಕುವ್ಕಾವಿ. ೩-೬೭). ಗಣ: ೧. 
ಗಟಿತಯಿಲ್ಲದ ಕೋಲಿನಲಿ ಉದರೆಯನಿಕ್ಕಿದ ಭಂಡದ ಹರದನಂತಾದೆನಯ್ಯಾ 
(ಬಸವ. ೯೩೮6) ; ನೊಸಲ ನಾಮದ ಗಜ ಪೆಣ್‌ ಗಜಕುಂಭದ ಪೊಸ 
ಮುತ್ತಿನ ಮಣಿದೊಡವೆ ಯೆಸೆವ ತಾರಾಮಾಲೆ (ಶ್ರೀಪಾಲ. ೭-೩೩). 
ಗೆರೆ: ೧. “ಗೆರೆಯೆನಲ್‌ ರೇಖೆಯಕ್ಕುಂ” (ಕಶರ. ೦೨೨) ; ಹೆಬ್ಬುಲಿಯು 
ನೋಡಿಲ್ಲಿ ಗುಂಡೆಲ್ಲಿ? ನೊಸಲಿನೊಳ್‌ ಹೆಬ್ಬಲ್ಲು, ಗೆರೆ (ಕಾಲೂರ. 
೮೭-೧೬೮) ; ಸಾಂತಣ್ಣನ ಹಣೆಯ ಮೇಲೆ ವಿಸ್ಮಯದ ಗೆರೆ ಮೂಡಿತು 
(ಹಾಹುತ್ತ. ೦). 

ಗೆರೆ ಎಳೆಎ ೧. ಗೀಟು ಹಾಕಂ ; ರೇಖೆಯಂನ್ನ್ನ ಮೂಡಿಸು. ೨. 

(ಆಲಂ) ನಿರ್ಬಂಧಪಡಿಸು ; ಸೀಮಿತಗೊಳಿಸಂ ; ಆಯತ್ತವಾಗಿ ಹಿಟ್ಟಿನ 
ಮೇಲೆ ಗೆರೆ ಎಳೆಯುವುದಾದರೂ ಯಾಕೆ? (ಸ್ಮೃತಿಜಿ. ೭೬). ಗೆರೆ ದಾಟು 
(ಆಲಂ) ಮಾತಂ ಮಾರು ; ಅಭಿಪ್ರಾಯಂವನ್ನು ವಿಾರಂ : ಸೋಮು 
ವಿನ ತಂದೆ ತಮ್ಮ ಹೆಂಡತಿ ಹಾಕಿದ ಗೆರೆ ದಾಟುವ ಪ್ರವೃತ್ತಿಯವರಲ್ಲ 
(ತುಂಬಿಕೊ. ೩೬). ಗೆರೆಯಷ್ಟು-ಲವಲೇಶ ; ಕಿಂಚಿತ್ತು ; ಸರಕಾರದ ವಿಧಿ 
ನಿಯಮಗಳಿಗೆ ಗೆರೆಯಷ್ಟೂ ಮಾರುವುದಿಲ್ಲ (ಜಿನ್ನ ಬೇ. ೦೨೫). ಗೆರೆ ಹಾಕುವ 
೧. ರೇಖೆಯನ್ನು ಮೂಡಿಸು ; ಗೆರೆಯೆಳೆ : (8). ೨. ಮೊದಲು 
ಬರೆದುದರ ಮೇಲೆ ಅಡ್ಡರೇಖೆ ಎಳೆ ,- ಹೊಡೆದಂ ಹಾಕು; (8). 
೩. (ಆಲಂ) ಸೀವೆಂಯಂನ್ನು ರಚಿಸಿ ನಿರ್ಬಂಧಿಸು ; ಮೋರೆ ಹಾಕಂ ; 
ಅಂದರೆ ಗಂಡ ಗೆರೆ ಹಾಕಿದ ಕ್ಷೇತ್ರದಲ್ಲಿಯೇ ಅವಳು ತುಳಿಯಬೇಕೇನು ? 

[ದೇ.8 ತುಳು. ಗೆರೆ,ಗಿರೆ ; ತೆಲು, ಗೆಅ] 


(ಬಾಬಲ. ೮೦). 


26 


85 


40 


«5 


ತಳತಳಿಪೊಳ್ಳೊಸಲ್ಮಿಸುಪ ನುಣ್ಣೆಜಿಕಿನಾಮಂ .. . ಮಟ್ಟದ ಬಟ್ಟ 
ಗಡ್ಡದಿಂ ಬಳೆಯಿಪುದೊಳ್ಳೊಗಂ ಸೊಬಗಿನಿಂ ಬಗೆಗಾರ್ತಿಯರ್ಗಾಸೆ 
ಯಟಕ್ತಿಯಂ (ಜಿಕವಿ. ೫-೬). [ಗೆಜಿ' + ನಾಮ] 


ಗೆಟಿ3ಯಾಣೆ (ನಾ). ರೇಖೆಯೆಳೆದಂ, ಆ ರೇಖೆಯ ಆಚೆಗೆ ಹೋಗದಂತೆ 
ನಿರ್ಬಂಧಿಸಂವ ಆಣೆ,- ಆಜ್ಞೆ ; ತರದಿಂದೆ ಮೂಟುಸೂಟ್ವಿರಮರಲಂಬಂ 
ತೆದಧಿಪತಿಯ ಕಣ್ಣಂ ಮನಕಂ ಗೆಆ್‌ಯಾಣೆಯಿಟ್ಟ ರೇಖೆಗಳಿರವಂ ವಳಿರೇಖೆ 
ಕಳೆದುವಳಿಕುಂತಳೆಯಾ (ಡಂದ್ರಪು. ೧೧-೦೦೨). [ಗೆಟ್‌ ೬ ಆಣೆ] 
ಗೆಟಸು, ಗೆಣಸು, ಗೆಳಸಂ (ನಾ). ಗಡ್ಡೆ; ಕಂದ: “ಕಿಟಂಗೆನೆ 
ಗೆಚಿಸು[೦]” (ರನ್ನಕಂ. ೨); “ ಗೆಟಿಸುಎಗೆಡ್ಡೆ ” (ಶಮದ. ಪರಿ. ೦); 
ಪಟ್‌ದು, ಗೆಟಿಸು, ಗೊಟಸು (ಕಣ್ಮಾನು. ೦೪೦ ಪ್ರಯೋ). ಗೆಣಸು: 
ಬೇರು ಗಡ್ಡೆ ಗೆಣಸು ಮೊದಲಾದವಟಲ್ಲಿ ಗಂಧವನಟೀವುದು ಆಚಾರ 
ಲಿಂಗದಲ್ಲಿಯ'ಆಚಾರಲಿಂಗೆ (ಆದವ. ೫-೦೨); ಕಾಯಿವಣ್ಣು ಗೆಣ[ಪಾಳಾಂ. ೪] 
ಸಲ್ಲದಶನವನುಣೆನೆಂದು ಬಲುವುತವನು ಹಿಡಿದು (ಸೊಬಸೋ. ೮-೪೩) ; 
ಗಂಗೆಯೊಳು ಮಾರ್ಪೊಳೆವ ಚಂದ್ರನಂ ತಾವರೆಯ ಗೆಣಸೆಂದು ತೆಗೆಯ 
ಲುಜ್ಜುಗಿಸುವನ (ವೀಕ್ಕಿಪು. 8-೩-೦); ಮರಳು ಮಿಶ್ರವಾದ ಭೂಮಿಯಲ್ಲಿ 
ಗೆಣಸು ಹುಲುಸಾಗಿ ಬೆಳೆಯುತ್ತದೆ (ತರಜಿ. 48). ಗೆಳಸು: ತಳಿರವನೆಯಲಿ 
ಕಂದಮೂಲದ ಗೆಳಸುಗಳ ಮೆಲುಮೆಲಿದು (ಕುವ್ಕಾಳ. ಓರಿಇ. ಪರಿ. 
1೯3); ಗಂಗೆಯೊಳೆಳೆಯ ಚೆಂದಿರಂ ಇರದೆ ಬಿಂಬಿಸಲು ತಾವರೆಯ ಗೆಳಸೆಂದು 
ನಿಜಕರದಿಂದೆ ಬರಸೆಳೆವ ವಿಫ್ಲೇಶನಂ ನೋಡಿ (ವೀಕ್ಕಿಪು. ೭-6-೦) ; ಬೇರೆಲೆ 
ಪೂಪಣ್ಯಾಯಿ ಗೆಳಸು ನೀರ್ಗಳಿಂ. . . ಅತಿಥಿಗಳನಾರಾಧನೆಯನೆಸಗುತ್ತಂ 
ಎಲೆ `ಕೆಳದಿ ಈ ತಾವರೆಯೆಲೆ ಗೆಳಸುಗಳಂ ತೆಗೆ 
ಕಾಳ್ಪಂದಿಯಿರುಳು ಗೆಳಸನೆಲ್ಲವನಗೆದು ಮುಗಿಸೆ 
[ದೇ.8 ತೆಲು. ಗೆನಸು, ಗೆನುಸು] 


(ಛಾರಶಾಂ. ೪೦-೯); 
(ಮಿತ್ರಗೋ. 
(ಕಾಲೂರ. ೫೩-೮೩). 

ಗೇ "ಕೆಯ ನೋ. 

ಗೇಂಟಿ, ಗೇಟಿ(ನಾ). ಹೊಡೆಯುವ ಗೋಲಿ ; ದಪ್ಪ ಗೋಲಿ: ಮೂಜು 
ಗದುಗೆ ಗದ್ದುಗೆಯೆಂದು ಮೇಲಿಟ್ಟುದೆ ಲಿಂಗವೆಂದು ಗೇಂಟಿ [ಪಾಕಾಂ. 
ಗೇಡೆ]ಯೆ ಪುಷ್ಪದಿಂಡೆಯೆಂದು ಇಡುತ್ತೇನೆ (ಥೈರಸೂ. ೩೬೭). ಗೇಟಿ ; ಬಟ್ಟೆ 
ವಿಡಿದು ಬಾಲ ಬರುತಿರೆ ಕಂಡನು ಪುಟ್ಟ ಸಾಲಿಗ್ರಾಮಶಿಲೆಯ ಘಟ್ಟುಳ್ಳ 
ಗೇಟಿಯು ತನಗೆ ದೊರಕಿತೆಂದು ಅಷ್ಟುಜನರಿಗೆ ತೋರಿಸಿದ (ಜಂದ್ರಹಾ. 
೦-೩೨). [7] 

ಗೇಂಡ, ಫೇಂಡ (ನಾ). ಮೂಗಿನ ವೆಂಲೆ ಕೊಂಬುಳ್ಳ, ದಪ್ಪಚರ್ಮದ 
ಒಂದಂ ದೊಡ್ಡ ಚತುಷ್ಟಾದಿಯಾದ ಪ್ರಾಣಿ; ಗಂಡಕ ; ಖಡ್ಗಿ : 
(ಮುಂಬಯಿ. ೬. 8-೨೪೬). ಫೇಂಡ: ಮೊಹರುಗಳಲ್ಲಿ ಶಿವನ ಮೂರ್ತಿ 
. : . ಫೇಂಡ, ಎಮ್ಮೆ, ಶಿವ, ಪಶುಪತಿ ಮುಂತಾದವುಗಳೂ. ಕೆಲವು 
ಅಕ್ಷರಗಳೂ ಇವೆ (ಛಾರದ. ೩೭೮). 

[ « ಮರಾ. ಗೇಂಡಾ. / ಸಂ. ಗಂಡ) 

ಗೇಂಡಾಮೃಗ, ಫೇಂಡಾವ್ಫೂಗ (ನಾ).ಎಗೇಂಡ ; ಆನೆ, ಹುಲಿ, ಕರಡಿ, 
ಗೇಂಡಾಮೃಗ, ಹಾವು-ಇವು ಕಾಡುಗಳಲ್ಲಿರುತ್ತವೆ (ಧೂಗೋಳ. ೩೭)- 
ಘೇಂಡಾಮೃಗ: ಖಡ್ಗಮೃಗ, ಘೇಂಡಾಮೃಗ, ಗಂಡಕ (೫೬೭೩೦೦6208. 
ಇಂಕನಿ). [ ಆಗೇಂಡ 4. ಮೃಗ] 

ಗೇಂಡು (ನಾ). ಆಟವಾಡಂವ ಚಂಡು. 


೨೦) ; 


[ಸಂ.] 


ಗೇಂಡುಕ 


ಗೇಂಡುಕ (ನಾ).ಎಗೇಂಡಂ. [ಸಂ.7 

ಗೇಂದಿ (ಗಂ). ಹೊಲಸಾದ: ಅಶುದ್ಧವಾದ ; ಹೀನವಾದ ; ಅದು 
ಶುದ್ಧ ಗೇಂದಿ ಹೆಂಗಸು ಸ್ವಾಮಿ, ನಿಮ್ಮ ವಿಷಯದಲ್ಲಿ ಸತ್ಯವಾಗಿರುತ್ತಾಳೆ 
ಎನ್ನುವ ನಂಬಿಕೆ ನನಗಿಲ್ಲ (ಕನಿಸಂ. ೦೦೪). [ *-ಪಾರ. ಗಂದ; ಹಿಂ. ಗಂದಾ] 

ಗೇಕು, ಗಿಕ್ಕು, ಗೀಕ್ಕು, ಗೆಂಕಂ, ಜೇಕು (ನಾ). ೧. ಒಂದು ಬಗೆಯ ಸಸ್ಯ; 


೨೬೦೧ 


ಭದ್ರಮಂಸ್ತೆ ; ಕೊನ್ನಾರಿ; “ ಆ ಮುಸ್ತಕಂ ಮುಸ್ತೆ ಭದ್ರಾತಕಂ ಗೇಕು ” ] 


(ಮಂಗರಾ. ೪೦-೩೬) ; ಇದಿರಾದ ತರುಗಳು ದಿಂಡುಗೆಡೆವವು ತೊಲ ಗೆ 
ಮಣಿದರೆ ಗೇಕು ಬದುಕುವುದು (ಕುವ್ಕಾಛೀ. ೭-೦೫. ೨. ಜೊಂಡು; ಆಪು: 
ಮುಸಲವು . . , ಕಡಲಿನ ತಡಿಯಲದು ಗೇಕಾಗಿ, ಬೆಳೆದುದು (ನಿಧಾಗ. 
೧೦-೦-೪೪). ಗಿಕ್ಕು : ೧. (8). ಗೀಕ್ಯು: ೨. ಗೀಕಿನ ಚಾಪೆಯ ಮೇಲೆ ಕಂಬಳಿ 
ಹೊದೆದು ಮಲಗಿ ನರಳುತ್ತಿದ್ದ (ಮರಮ. ೦೦೦). ಗೆಂಕು: ೧. ನೊ(ಮೊ)ದೆ 
ಗೆಂಕು[ಷಾಠಾಂ. ಕೆಂಕೆ] ಬೆಳೆಯೆ ನಿ*೦ಲ್ಲದ ನೆಲದೊಳ್‌ (೨ಟ್ಟಿಮ. ೦೦-೨೫). 
ಜೇಕು: ೧.ಜೇಕು ಮೊದಲಾದದ್ದು ಇದ್ದರೆ ನೇಗಿಲೆಯನ್ನು ಹೊಡೆದು ಅದರ 
ಗಡ್ಡಿಗಳು ಒಂದೂ ಉಳಿಯದ ಹಾಗೆ ಆರಿಸಬೇಕು (ಕೃಟಪ್ಪ. ೦೩೪); 
ಮೊಳಕಾಲಿನವರೆಗೆ ಕರಿಕೆ. ಜೇಕು, ಬೆಳೆದು ನಿಂತಿತ್ತು (ಜಿಂದುಟ. 8೭). 
ಗೇಕಿನಗೆಡ್ಡೆ, ಗಿಕ್ಕಿನಗಡ್ಡೆ-ಭದ್ರವಂಂಸ್ತೆಗಡ್ಡೆ ; ಕೊನ್ನಾರಿಗಡ್ಡೆ, 
ಶುಂಠಿ, ಕಳ್ಳಂಗಡಲೆಬೇರು ... ಮುಡಿವಾಳ. ಗೇಕಿನಗೆಡ್ಡೆ ಇವಂ 
ಕಷಾಯವಿಕ್ಕಿ ಕೊಡಲು ಶೀತಜ್ವರ ಪರಿಹಾರವಾಗುವುದು (ಸಳವೈ. ೬೪): 
ಕುಟನ್ನಟಂ, ದಾಶಪುರಂ . . . ೮ ತುಂಗಮುಸ್ತದ ಹೆಸರುಗಳು ತುಂಗೇ 


ಗಡ್ಡೆಗಳು : ಗೇಕಿನಗಡ್ಡೆ ಎಂತಲೂ, ಗಿಕ್ಕಿನ ಗಡ್ಡೆಎಂತಲೂ ಅನ್ನುವರು |30 


(ಸಿದ್ಮಾಂತಿ. ೦೪೨). [ ?] 

ಗೇಕುಳ (ನಾ).ಎಗೇಕು ೨; ಇರದೊಗೆದ ಗೇಕುಳದ ದಂಟ ಕೀಳ್ತು (ವೀಕ್ಕಿ ಫು. 
8-೦೦-೬೪). ಆ ಗೇಕು?] 

ಗೇಟಿ  ಗೇಂಟಿ ' ನೋ. 


ಗೇಟೀಸು (ನಾ). ಕಣಕಾಲಿಗೆ ರಕ್ಷಣಾರ್ಥವಾಗಿ ಸುತ್ತುವ ಬಟ್ಟೆ ; | 


ಕಣಕಾಲ ಕಾಪು. 


ಗೇಟೀಸಿನವಂಕಣಕಾಲಿಗೆ ಬಟ್ಟೆ ಸುತ್ತಿದವನಂ; ಪೋಲೀಸ : | 


ಕೋಳ ಹಾಕಿ ಹಿಡುಕೊಂಡು ಹೋಗಾಕೆ ಗೇಟೀಸಿನೋರು ಬಂದಾರಂತೆ 
(ಮಲೆಮು. 8೫೩೪). [ *- ಇಂ. 0೩೯1) 

ಗೇಣ್‌, ಗೇಣು, ಫೇಣ್‌ (ನಾ). ೧. ಅಗಲಿಸಿದ ಹೆಬ್ಬೆಟ್ಟಿನ ತಂದಿಯಿಂಂದ 
ಕಿರುಬೆರಳ ತುದಿಯವರೆಗಿನ ಅಳತೆ ; ಒಂಬತ್ತು ಅಂಗುಲದ ಅಳತೆ; 
“ ತಂಳಮೆಂಬುದು. ಗೇ ಣ್‌” (ಹೆಲಾಯಂ. ಮಡದೆಡೆ 
ನಾಲ್ವೆರಲುಂ ಗುಟದೆಡೆಯೊಳ್‌ ಗೇಣಾಗೆ ನಿಲ್ವುದಿಚ್ಛಾಗತಂ (ಅದಿಪು. 
೯-6೪): ಶ್ರೀ ಭೋಗೇಸ್ವ[ರ]ದೇವರ್ಗ್ಗೆ ಅಂಗಭೋಗಕೆ ಯಿರ್ಪ್ವತ್ತೆಂಟು 
ಗೇಣ ಗಳೆಯೊಳಂ ಬಿಟ್ಟ ಮತ್ತರಾಣಟಿ (ಸಿಇ. ೫1-1, ೬೩-೦೬; 1026); 
ಹೊರೆಣವ ಮಾಡಿಯಾವುಂಡೆ ಯೆರಡಆಅ ನಡುವೆ ಪೂರಯಿಸಿ 
ಹಳುಯದಂತೆ ಗೇಣಗಲಂ ಮಾಡಿ (ಸೂಪಕಾ. ೦-೨೬). ೨. ಸಣ್ಣಕತ್ತಿ ; 
ಸುರಗಿ : ಕಠಾರಿ; “ ಗೇಣೆನಲ್‌ ಸುರಗಿ” (ತುನಿ. ೨೦): “ ಗೇಣೆಂದು 
ಸುರಗಿ” (ಕದ್ಮಮಂ. 99) ; ನೆಗಳಲ್‌ ತೋಟುವ ಗೇಣ ಬಿನ್ನಣಕ್ಕೊದವುವ 
ಬಿನ್ನೆಣಂ (ಎಳ. ೪111, ನಗರ. ೪೦-೬೭ ; 2077) ; ಕೂರ್ಪ ಕುಂದದ ಕಡೆಗಣ್ಣ 
ಗೇಣ್‌ ಪೊಳೆಯೆ (ಅರ್ಥನೇ. ೩-೦೪); ಕಣ್ಣಳ್‌ ಮನೋಜವೀರನ ಗೇಣ್ಗಳ್‌ 
(ಕಮದ. ೯೩ ಪ್ರಯೋ) ; ಮದನನ ಗೇಣಾ ಪೊಗರ್ಗಣ್ಣಳ ಪೊಳೆವಲರ್ಗಣ್ಣಳ 
ಬೆಳತಿಗೆಗಣ್ಣಳ . . . ಸುದತಿಯರೀಕ್ಷಿಸಿದರ್‌ ನೃಪನ (ಜಯಕಾ. ೦೦-೫೪). 
ಗೇಣು: ಛಿ. ಕಪಿಯ ಬಾಲವು . . . ಮುಂದೆ ಗೇಣರೆಗೇಣು ಮೊಳ 
ತೋಳನಿತು ಬೆಳೆವುತಿರೆ (ಉೌಶಿರಾ. ೦೨-೪); ಎಂಟು ಗೇಣು ಶರೀರ ಒಂದು 
ಗೇಣು ಮಾಡಿಕೆೊಂಡು (ಪುರಂದ. ೧-೧೬೪-3); ಎಂಟು ಗೇಣಿನ ದೇಹ 


೮೯-೩೮೪): 


ಗೇಣಿಚೀಟು 


ರೋಮಗಳೆಂಟುಕೋಟಿಯು (ಹರಿ ಸಾ. ೬೬): ಇಂಗ್ರೇಜಿಭಾಷೆಯೊಂದು 
ಚೆನ್ನಾಗಿ ಬಂದರಾಯಿತು. ಆ ವಿದ್ಯಾರ್ಥಿಗೆ ಮುಗಿಲು ಮೂರೇ ಗೇಣು 
(ಯಕ್ಷಪ್ಪ. ೨೩) ; ಗೇಣು ಬಿಟ್ಟು ಅಗಳು ದಾಟಿದ ಹಾಗೆ (ಗಾದೆ). ೨. ಸಿತೇಕ್ಷು 
ಚಾಪವಲರ್ದೊಪ್ಪವ ಕೇದಗೆ ಕೀಳಗೇಣು (ಮಜಾನೇ. ೦-೬೭). ಫೇಣ್‌ : 
ವಿ. ಪಲಬರಂ ಕೊನ್ನು ಬಿಲಂ ದಂಡೆಗೊಂಡು ಫೇಣ ಕಿತ್ತು ಕುದುರೆಯ 
ತಿವಿದು ಸುರಲೋಕ ಪ್ರಾಪ್ತನಾದ (ಪಿಕ. ೪11, ಹೊನ್ನಾಳಿ. ೨6-೦೦ ; 1197). 
ಗೇಣಾಗು ಎ೧. ಗೇಣುದ್ದವಾಗಂ. ೨. ಚಿಕ್ಕದಾಗು; ಕುಗ್ಗು: 
ಐಕಿಲಭರದೆ ಪಡಲ್ವಟ್ಟು ಗೇಣುಗಿ ಪಾಂಥರ್ತೊಡೆತೋಳ್ಗಳ್ಳ್ಕೂಡೆ ಜಾನು 
ಪ್ರಹಿತ ಶಿರರದೇನಿರ್ದರೋ ಶೀತಭೀತರ್‌ (ರಾಜರೇ. ೯.೨೨). 
[ದೆ.॥ ತಮಿ. ಮಲ. ಚಾಣ್‌; ತುಳು. ಗೇಣ್‌, ಗೇಣ: ಕೊಡ. ಚಾಣೀ ; 
ತೆಲು. ಜೇನ, ಜೇಣು ] 
ಗೇಣಂಕ, ಗೇಣಾಂಕ (ನಾ). ಕಠಾರಿಯುದ್ಧ ; ಸುರಗಿ ಕಾಳಗ. 'ಗೇಣಂಕ 
ಚಕ್ರೇಶ್ವರ” ಪರಾ. ಗೇಣಾಂಕ. "ಗೇಣಾಂಕಚಕ್ರೇಸ್ವರ' ಪರಾ. 
[ಗೇಣ್‌ + ಅಂಕ್ಕ) 
ಗೇಣಂಕಚಕ್ರೇಶ್ವರ, ಗೇಣಾಂಕಚಕ್ರೇಸ್ವರ (ನಾ). ಖಡ್ಗಯಂಂದೃದಲ್ಲಿ 
ಚಕ್ರೇಶ್ವರನಂತಿರುವವನಂ ; ಒಂದಂ ಬಿರುದು; ಗೇಣಂಕಚಕ್ರೇಶ್ವರಂ, 
ರಾವುತ್ತರಾಯಂ (ಕಜ್ಮಾನು. ೨೫೩ ಪ್ರಯೋ). ಗೇಣಾಂಕಚಕ್ರೇಸ್ವರ: 
ಅರಸಂಕ ಮೊನೆಗಿಂಅ ಗೇಣಾಂಕಚಕ್ರೀಸ್ವರ (ಮೈಆರಿ. ೧೯೪೬, ೨೫-೨; 1495). 
[ಗೇಣಂಕ + ಚಕ್ರೇಶ್ವರ) 
ಗೇಣಂಜುರಿಗೆ (ನಾ). ಸಣ್ಣಕತ್ತಿ (2); ಮಾನಂಬುಟು, ಗೇಣಂಜುರಿಗೆ 
(ಕಬ್ಮಾನು. ೬೩ ಪ್ರಯೋ), (ಗೇಣ್‌ +ಸುರಿಗೆ] 
ಗೇಣಂಬು (ನಾ). ಒಂದಂ ಬಗೆಯಂ ಬಾಣ: ಗೇಣು ಉದ್ದದ ಬಾಣ: 
ಮುಂದೊತ್ತುವ ನಾಯ್ಗಳ ಬೊಗಳುವ ಬಾಯ್ಗಳ ಗೇಣಂಬುಗಳಿಂ 
ಕಟ್ಟಿದನು (ಹೆಬೈರ. ೨8-೦೩). [ಗೇಣ್‌ + ಅಂಬು2) 
ಗೇಣಾಂಕ 'ಗೇಣಂಕ' ನೋ. 
ಗೇಣಾಂಕಚಕ್ರೇಸ್ವರ 'ಗೇಣಂಕಚಕ್ರೇಶ್ವರ' ನೋ. 
ಗೇಣಾಯ (ನಾ), ಕತ್ತಿವರಸೆ; ಕಠಾರಿಯ ವರಸೆ: ಅರಸಂಕ ಸೂನೆಗಾಆ 
ಗೇಣುಯದ ಚಕ್ರವರ್ತಿ (ಎಳ. 1೫, ಕನ್ನಪ. ೭೦-೨೦ ; 1891). 
[ಗೇಣ್‌ + ಆಯ್ಕ) 
ಗೇಣಿ "ಕೇಣ್ಮಿ ' ನೋ. 
ಗೇಣಿಕಾಜ "ಕೇಣಿಗಾಅ' ನೋ, 
ಗೇಣಿಕೆ " ಧೇನಿಕೆ' ನೋ. 
ಗೇಣಿಗ (ನಾ).ಎಗೇಣಿದಾರ ; ಸಾಹುಕಾರರಾಡಿದ ಮಾತುಗಳನ್ನು ಕೇಳಿದ 
ಮೇಲೆ ಖಂಡಿತ ಅವರ ಗೇಣಿಗನಾಗಬಾರದೆಂದು ನಿಶ್ಚಯಿಸಿದ್ದನು 
(ತುಂಬಿಕೊ. 83). [ಗೇಣಿ (ಕೇಣಿ) + - ಗ್ಯ] 
ಗೇಣಿಗದ್ದೆ (ನಾ). ಗೇಣಿಗೆ ಪಡೆದ ಗದ್ದೆ; ಗಂತ್ರಿಗೆ ಗದ್ದೆ: ಗೇಣಿಗದ್ದೆಯೇ 
ಅವನ ಜೀವನಾಧಾರ (ಜೀವನ. ೨೧). 
[ಗೇಣಿ (ಕೇಣಿ) * ಗದ್ದೆ (ಆಗಲಿ) 
ಗೇಣಿಗಾರ "ಕೇಣಿಗಾಅ' ನೋ. 
ಗೇಣಿಗೆಯ್‌ (ನಾ). ಗೇಣಿಗಾಗಿ ಬಿಟ್ಟಿರಂವ ಹೊಲ (?): ತೆಂಕ ಗದುಗಿನ 
ಹೆೊಲದಿಂ ಪಡುವಲು ಹಠಕಾಅ [ಗೇ]ಣಿಗೆಯಿಂ ಬಡಗಲು (ಸೌಇಇ. ೫೪, 
೧೪೦-೩೦: 1184). [ಗೇಣಿ (ಕೇಣಿ) * ಕೆಯ] 
ಗೇಣಿಚೀಟಿ " ಗೇಣಿಚೀಟು ” ನೋ, 
ಗೇಣಿಚೀಟು, ಗೇಣಿಚೀಟಿ (ನಾ). ಭೂವಿಂಯ ಮಾಲೀಕನಂ ಗೇಣಿದಾರ 
ನಿಂದ ಗೇಣಿಗಾಗಿ ಬರೆಸಿಕೊಳ್ಳವ ಚೀಟಿ ; ಲಾವಣಿಪತ್ರ ; (8). 
ಗೇಣಿಚೀಟಿ : ಗೇಣಿಚೀಟಿಗಳಿಂದ ಪ್ರತಿವರ್ಷವೂ ಬರುವ ಸ್ವಾಮಿಸ್ವದಲ್ಲಿ 


ಗೇಣಿಡು 


* * * ವಹಿಸಿಕೊಡತಕ್ಕುದು (ಛಾಧಾನ. ೨೬೯) ; ಅಡಿಗರಿಗೆ ಬರಕೊಟ್ಟ 
ಠಸೆ ಗೇಣಿಚೇಟಿಗೂ ಸಹ . . . ಸಂಕಯ್ಯನ ಸಾಕ್ಷಿ (ಪಾರ್ತಿಸು. ೪). 
[ಗೇಣಿ (ಕೇಣಿ) + ಚೀಟ್ಯು) 
ಗೇಣಿಡು (ಕ್ರಿ). ಗೇಣಂಹಾಕು ; ಗೇಣಿನಿಂದ ಅಳೆ, - ಅಳತೆಮಾಡು : 
ಅಳೆಯಲ್ಪಾರದ ದೈತ್ಯನಾಯಕನೆ ದಿವ್ಕೌದಾರ್ಯಮಂ ಗೇಣಿಡಲ" ಬಳೆ 
ದತ್ತೀ ಕರಪದ್ಮಂ (ವಸ್ತವಂ. ೨೯).' [ಗೇಣ್‌ + ಇಡು] 
ಗೇಣಿದಾರ (ನಾ). ಭೂಮಿಯ ಮಾಲೀಕನಿಂದ ಭೂಮಿಯನ್ನು ಗೇಣಿಗೆ 
ಪಡೆಯುವವನು ; ಗುತ್ತಿಗೆದಾರ ; ಲಾವಣಿದಾರೆ : ದುಡ್ಡುಳ್ಳವನು 
ಭೂಮಿಯನ್ನು ಕೊಂಡು, ದುಡ್ಡಿಲ್ಲದ ಗೇಣಿದಾರರಿಂದ ತನಗೆ ಮನಸ್ಸು 
ಬಂದಂತೆ ಸುಲಿಗೆಮಾಡುತ್ತಾನೆ (ಪುನರು. ೩೦೨). 
[ಗೇಣಿ (ಆಕೇಣ್ಮಿ) + -ದಾರ್ಮ) 
ಗೇಣಿಸಿದ್ಧಾಯ (ನಾ). ಗೇಣಿಗಾಗಿ ಕೊಡುವ ತೆರಿಗೆ : ಗೇಣಿಸಿದ್ಧಾಯ 
ಬಡ್ಡಿಯ ಬತ್ತ (ಎಇ. ೯171, 0೩3-೨೭; 2566). 
[ಗೇಣಿ (ಆಕೇಣ್ಮಿ) + ಸಿದ್ಧಾಯ ] 
ಗೇಣಿಸು ' ಧೇನಿಸು' ನೋ. 
ಗೇಣಿಹಣ (ನಾ). ಗೇಣಿದಾರರಿಂದ ಪಡೆದ ಹಣ: ರೈತರುಗಳಿಂದ ವಸೂಲು 
ಮಾಡಿದ್ದ ಗೇಣಿಹಣವನ್ನು ಕರಣಿಕ ಬಲರಾಮಕುಲಕರ್ಣಿ ದುರುಪಯೋಗ 
ಪಡಿಸಿಕೊಂಡಿದ್ದನಂತೆ (ಹೇಮಳೂ. ೩೦). 
[ಗೇಣಿ (ಎಕೇಣ್ಯಿ) * ಹಣ (ಎಪಣ,)) 
ಗೇಣು "ಗೇಣ್‌' ನೋ. 
ಗೇಣುಕಾಜ (ನಾ). ಕತ್ತಿಯಿಂದ ಯುದ್ಧಮಾಡಂವವನು: ಭುಜಬಳವೀರ 
ನಿಗಳಂಕಮಲ್ಲ ಗೇಣುಕಾಜಿರಾಚಾರ್ಯ್ಯಂ (ಇಅ. 211, ೯೩-೩; 2287). 
[ಗೇಣು (ಎಗೇಣ್‌) + - ಕಾಟಿ) 
ಗೇಣ್ವಾಯ್‌ (ನಾ). ಕತ್ತಿಯ ಬಾಯಿ: ಗೇಣ್ವಾಯ್ಲೆ [ಪಾಕಾ.ನೇಣ್ಣೊಯ್ದೆ] 
ವೀಬದೆ (ಕಮದ. ೬೭ ಪ್ರಯೋ). [ಗೇಣ್‌ + ಬಾಯ್‌] 
ಗೇತೋಜ (ನಃ). ಒಬ್ಬಾತನ ಹೆಸರು : ಸೇನಬೋವಂ ನಾಗವರ್ಮ್ಮಯ್ಮಂ 
ಮಾತಿಳ ಚಾವೋಜಂ ಎಡವ ಗೇತೋಜಂ ಅಯ್ಯಾವೊಳೆ ಗೇತೋಜಂ 
(ಸ9ಇಇ. 21-1, ೫೭-೨೩ ; 1020). [ ಆಕೇತೋಜ 
ಗೇನಿ 'ಕೇಣ್ಮಿ' ನೋ, 
ಗೇನಿಕೆ « ಧೇನಿಕೆ' ನೋ. 
ಗೇನಿಸು  ಧೇನಿಸು' ನೋ. 
ಗೇಬೆ (ನಾ). (ರೋಗದಿಂದ ಶರೀರವು) ಊದಿಕೊಂಡಿರುವಿಕೆ ; ಊತ ; 
ಬಾವು. " ಗೇಬೆಕಟ್ಟು' ಪರಾ. [?] 
ಗೇಬೆಕಟ್ಟು (ಕ್ರಿ). (ರೋಗದಿಂದ ಶರೀರವು) ಊದಿಕೊಳ್ಳು ; ಬಾತಿರು: 
ಯಜ್ಞೇಶ್ವರನಿಗೆ ಅಜೀರ್ಣವಾಯಿತು. ಹೊಟ್ಟೆ ದಪ್ಪವಾಯಿತು. ಮುಖ 
ಗೇಬೆಕಟ್ಟಿತು (ನೀತಿಜಿಂ. 1, ೩೦). ([ಗೇಬೆ * ಕಟ್ಟು) 
ಗೇಮೆ "ಕೈಮ್ಮೆ' ನೋ, 
ಗೇಯ (ಗು). ೧. ಹಾಡತಕ್ಕ ; ಗಾನಕ್ಕೆ ಯೋಗ್ಯವಾದ : ಮೊದಲಿನಲ್ಲಿ 
ಸಾಹಿತ್ಯದ ಕೃತಿಗಳು ಕೇವಲ ಗೇಯ ಅಥವಾ ಪಾಶ್ಯವಾಗಿದ್ದುವು (ಅರಿಕಾ. 
೨೮೫). (ನಾ). ೨. ಹಾಡುವಿಕೆ; ಗಾಯನ; ಹಾಡಂ: ಇಂಪನಾಳ್ವ ಗೇಯಂ 
ಕಿ ವೊಕ್ಕೊಡಂ ಬಿರಿದ ಮಲ್ಲಿಗೆಗಂಡೊಡಂ . . . ನೆನೆವುದೆನ್ನ ಮನಂ 
ವನವಾಸಿದೇಶಮಂ (ಪಂಪಛಾ. 9-೩0). ೩. ಹಾಡುವವನು : ಹಾಡು 
ಗಾರ; ಗಾಯಕ. ೪. [ಛಂದ]ಅಕ್ಷರಛಂದಸ್ಸಿನ ಅತ್ಯುಕ್ತೆಯಲ್ಲಿ ಒಂದು 
ವೃತ್ತ; ಪ್ರತಿ ಪಾದದಲ್ಲಿ ಗುರುವಾದ ಎರಡು ಅಕ್ಷರಗಳಿರುವ 
ಸಮವೃತ್ತ; ಶ್ರೀಯಂ ದೇಯಂ ಪೇಯಂ ಗೇಯಂ (ಛಂದೋಂದು. ೨-೩೩ 
au). [೫.7 


೨೬೦೨ 


16 


35 


ಗೇರುಮರ 


ಗೇಯತೆ (ನಾ). ಹಾಡಿಸಿಕೊಳ್ಳುವ ಯೋಗ್ಯತೆ; ಗಾಯಂನಗಂಣ ; ಈ 
ಕಾವ್ಯಗುಣದಿಂದಾಗಿಯೆ ವಚನಗಳಲ್ಲಿ ಗೇಯತೆಯಿದೆ (ಕರ್ಕಾಳ. ೭೫) ; ಇವು 
. - « ಗೇಯತೆಯ ಸೊಬಗನ್ನು ಹೆಚ್ಚಿಸುವಂಥೆವು (ಸಂಶೋರ. ೦೨೦). 
(ಸಂ. ಗೇಯತಾ) 
ಗೇಯನಾಟಕ (ನಾ). ನಾಟಕದಲ್ಲಿ ಒಂದಂ ಪ್ರಭೇದ ; ಗೀತನಾಟಕ; 
ಯಕ್ಷಗಾನ ಆಧುನಿಕಪ್ರಗತಿರೀತಿಯಲ್ಲಿ ಅಭಿನಯಿಸಲ್ಪಟ್ಟಾಗ 
ಗೇಯನಾಟಕ ಅಥವಾ ಗೀತರೂಪಕ ಎನಿಸಿಕೊಳ್ಳುತ್ತದೆ (ಸಂಗೀಕಂ. ೬೪) ; 
ಲಕ್ಷ್ಮಿ - .- . ಯಕ್ಷಕನ್ನಿಕೆಯರ ಗೇಯನಾಟಕವನ್ನು ನೋಡುತ್ತಲೇ 
ನಿಂತಿದ್ದಳು (ಹೇಮಕೂ. ೦). [ಗೇಯ + ನಾಟಕ] 
ಗೇಯರಸ (ನಾ). ಸಂಗೀತವನ್ನು ಕೇಳುವುದರಿಂದ ಉಂಟಾಗುವ 
ಆನಂದ; ಸಂಗೀತದ ಸುಖ; ತಗುಳ್ಳ ಗೇಯರಸವಚ್ಚಿ ಆ೨ದಂತಿರೆ ಬೆಚ್ಚು 
ಚಿತ್ತದೊಳ್‌ ನಿಲೆ (ಕಾಂತಿಪು. ೪-೬೩೮) ; ಗೇಯರಸಸುಖವ ಬಿಡದೆ ವೃಷಭನ 
ನೇಜುತ ಹನುಮ ಬಾ .. . ಎನಗೆ ಗಾನವ ಕೇಳಿಸೆನೆ (ಗುರುರಾ. ೭-೩೩). 
[ಗೇಯ + ರಸ] 
ಗೇಯವೃತ್ತ (ನಾ). ಎ ಗೇಯ ೪ ; ಅತ್ಮುಕ್ತೆಯೆಂಬ ಛಂದಸ್ಸಿನಲ್ಲಿ ಪಾದ 
ವೊಂದಕ್ಕೆ ಎರಡುಗುರುಗಳುಳ್ಳ ಪದ್ಮವು ಗೇಯವೃತ್ತವೆನಿಸುವುದು (ಕೈಏಡಿ- 
೭6)... [ ಗೇಯ 4 ವೃತ್ತ] 
ಗೇಯಿಸು "ಕೆಯ ' ನೋ. 
ಗೇಯು « ಕೆಯ್ಮ್‌.' ನೋ. 
ಗೇರ್‌ "ಕೇರ್ಕ್‌' ನೋ. 
ಗೇರಗೊಟ್ಟೆ (ನಾ). ಎ ಗೇರುಬೀಜ : ಮರದರಸಿನಂ . . . ಶಿಲಂ ಗೇರ 
ಗೊಟ್ಟೆ ಯಿಂತಿವನೊಂದಾಗರದೊಳ್ಳೆಣ್ಣೆಯೊಳಟ್ಟಾದರದಿಂದಂ ಪೂಸೆ 
(ಖ)ಕಜ್ಜಿಗುತ್ತಂ ತೀರ್ಗುಂ (ಅಕ್ಕೆಕಾ. ೦೩-೦೮). 
[ಗೇರ್‌ (ಕೇರ್‌) * ಗೊಟ್ಟೆೈ, (ಆಕೊಟ್ಟೈ)) 
ಗೇರಾಯಿಸು " ಫೇರಾಯಿಂಸು' ನೋ. 
ಗೇರಿ "ಫೇರಿ' ನೋ. 
ಗೇರಿಹೊಡೆ (ಕ್ರಿ). ತಿರುಗಂ; ಸಂತ್ತು ; ಮೊದಲೇ ತಲೆ ಗೇರಿಹೊಡೆ 
ಯುತ್ತಾಇದೆ (ಮನೋನಂ. ೬3): ಹೀಗೆ ಗೇರಿಹೊಡೆವ ಮನಸ್ಸಿದ್ದರೆ ನಿದ್ದೆ 
ಎಲ್ಲಿ ಉಳಿಯಿತು? (ಗಾಳಿಪ. ೦೨೩). 
[ಗೇರಿ (ಆಘೇರಿ) + ಹೊಡೆ (ಪೊಡೆ) ) 
ಗೇರು "ಕೇರ್ಕ್‌' ನೋ. | 
ಗೇರುಕುಕ್ಕೆ (ನಾ). ಗೇರೆಣ್ಣೆ ಬಳಿದ ಕುಕ್ಕೆ; ಗೇರುಕುಕ್ಕೆಯಲ್ಲಿ ಕಡಲೆಹಿಟ್ಟು 
ತುಂಬಿದ್ದಾರೆ (ಕೂಿ). [ಗೇರು (ಎಕೇರ್‌2) + ಕುಕ್ಕೆ, 
ಗೇರುಕೊಮ್ಮೆ (ನಾ). ಗೇರೆಣ್ಣೆ ಬಳಿದ ಕೊಮ್ಮೆ,-ಕಂಕ್ಕೆ ; ಪಾರ್ವತಮ್ಮ 
ಮಂತು ತೊಳೆದುಕೊಂಡು ಮೊಸರನ್ನು ಗೇರುಕೊಮ್ಮೆಗೆ ಬಗ್ಗಿಸಿಕೊಂಡು 
ಕಡೆಯಲು ಆರಂಭಿಸಿದಳು (ಸರ್ವಮಂ. ೪೦). 
[ಗೇರು (ಕೇರ್‌) * ಕೊಮ್ಮೆ,] 
ಗೇರುತೈಲ (ನಾ). ಗೇರು ಬೀಜದಿಂದ ತೆಗೆದ ಎಣ್ಣೆ ; ಗೇರೆಣ್ಣೆ: ಮಣಿ 
ಶಿಲೆ, ಗಂಧಕ, ತಾಳಕ, ಗೇರುತೈಲ . . . ಕೊಳ್ಳಲು ಸಕಲ ಸನ್ನಿಪಾತ 
ಸಮಸ್ತ ಕುಷ್ಠರೋಗ ಸಹ ಮಾಣ್ಣುಂ (ಸಳವೈ. ೦೭೮). 
[ಗೇರು (ಆಕೇರ್‌) * ತೈಲ) 
ಗೇರುಪಪ್ಪು (ನಾ). ಗೇರುಬೀಜ; ಗೋಡಂಬಿಬೀಜ ; ಗೋಡಂಬಿ, 
ಗೇರುಪಪ್ಪು, ಮುಂದಿರಿಪಪ್ಪು. ಜಿಡಿ (ಮೈಔಗಿ. ೬-೦೦೫). 
[ಗೇರು (ಆಕೇರ್‌2) * ಪಪ್ಪು) 
ಗೇರುಬೀಜ 'ಕೇರಬೀಜ' ನೋ. 
ಗೇರುಮರ "ಕೇರವಂರ ' ನೋ. 


ಗೇರುಮಾವು 


ಗೇರುಮಾವು " ಕೇರಮಾವು' ನೋ. 

ಗೇರುಹಣ್ಣು (ನಾ). ಗೇರುಮರೆದ ಹಣ್ಣು; ಗೋಡಂಬಿಹಣ್ಣು ; ಗೇರು 
ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮಾಜಿಯಾಸೆಮಾಡದಲೆ ಧೀರ 
ಕೃಷ್ಣನ ಭಕುತರೆಲ್ಲ (ಪುರಂದ. ೦-೦೨-೨) ; ಗೇರುಹಣ್ಣಿನ ಮರದಿಂದ ಹಳದಿ 
ತುಂಬಿದ ಕೆಲವು ಹಣ್ಣುಗಳು . , . ಕೆಳಗೆ ಬೀಳುತ್ತಿದ್ದುವು (೮ಕ್ತರೂ. ೦). 

[ಗೇರು (ಆಕೇರ್‌) + ಹೆಣ್ಣು (<ಪಣ್‌,)] 

ಗೇರೆ, ಗೇರೆಯ (ನಾ). ಶಂತ್ತಲೂ ಇರುವ ಗೋಡೆ ; ಆವರಣ ; ಅರ್ಧ 
ಚಂದ್ರಾಕೃತಿಯೊಳು ಸೇನೆಯೊಟ್ಟಿತು ಗೇರೆಯ ಬಳಸಿ (ನಾಗಕು. ೧೩-೦೦೫) ; 
ಸುತ್ತಲುಂ ಗೇರೆಯುಂ ನೆಗಳ್ಲುವಾ ಪಾಳೆಯದೊಳ್‌ (ಜಿಂಪು. ೪0-೩೩) ; 
“ವರ್ತುಲ” (8ಬಪು. ಕೋಕ). ಗೇರೆಯ : ಗಡೆಗಳಿನೋವದೆ ಗೇರೆಯಮಂ 
ಕೆತ್ತಡಸಿ ಕರಂ ಬೆಟ್ಟಿತು ಭೂತಂಗಳ ಗಡಣದ ಪಾಳೆಯಮಾ ದಾರುಣ 
ಮಪ್ಪಾಹವಧರಣಿಯೊಳು (ಜಯಳಾ. ೭-೨೪). 

[ ಕೇರ್‌] 

ಗೇರೆಣ್ಣೆ (ನಾ). ಎ ಗೇರುತೈಲ; ಗೇರೆಣ್ಣೆಯನೊರಸುಗೆ ದುತ್ತೂರರಸಂ 
ಲವಣಮೆಂಬಿವಂ ನೆಲದಾಟ್‌ೂಳ್‌ ಚಾರಿಸಿ . . . ತೊಡೆಯೆ ಮೇಣ್‌ 
ಕುಣು ಕಿಡುಗುಂ (ಗೋಳೋಪ. ೯-೦೬೦) ; ಕೋಲಕಳ್ಳಿಬೇರು... ಒಳ್ಳೆಣ್ಣೆ 
ಗೇರೆಣ್ಣೆ ಇವನ್ನು ಹುರಿದು (ಕಾಯಿಸಿ)ಬೆಲ್ಲ ಮತ್ತು ತುಪ್ಪಗಳೆೊಂದಿಗೆ 
ಸೇವಿಸಲು ಎದೆಶೂಲೆ ಮಾಣುವುದು (ಸಳವೈ. ೪೬೨ ಪರಿ). 

[ಗೇರು (ಆಕೇರ್‌) + ಎಣ್ಣೆ 

ಗೇರೆಯ "ಗೇರೆ' ನೋ. 

ಗೇರೈಸು "ಫೇರಿಸು' ನೋ. 

ಗೇಲಿ (ನಾ). ತಮಾಷೆ ; ಲೇವಡಿ ; ಯನ್ನ ಗೇಲಿಯ ಮಾಡಬೇಕೆಂದು ತಾವು 
ನಳರಾಜಚಂದ್ರನ ಕಳೆಯ ರೂಪಿನಂತೆ ತದ್ರೂಪು ಧರಿಸಿ ಬಂದವರು ಕುಳಿ 
ತಿರಲು (ಯನಳ. 80); ಗೇಲಿಯ ಮಾಡಿ ಖೊಳ್ಳಿಂದು ನಕ್ಕು. ಓಡಿ 
ಹೋಗುವರು (ಕನ್ನಕಾ. 90) ; ತಮ್ಮ ಅಭಿಮತವನ್ನು ಒರೆಯತಕ್ಕವರು 
.* - ಒಂದು ಸಮಯದಲ್ಲಿ ಹಾಸ್ಯ ಕುಚೋದ್ಯ ಗೇಲಿ ಈ ರೂಪವಾಗಿಯೂ 
ಹ್‌ ಆಗಾಗ್ಗೆ ಹೇಳುತಾ ಬಂದರೆ (ಅದೂಟಿ. ೭೬). 

ಗೇಲಿಮಾಡು ಎ ಅಪಹಾಸ್ಯಮಾಡಂ ; ತಮಾಷೆಮಾಡಂ : ಮುದುಕಿ 
ಯನ್ನು ಕಂಡು ಗೇಲಿಮಾಡಬೇಕೆನ್ನುವಿರಾ (ಪ್ರತಿಲ. ೯) ; ನಿಮ್ಮ ಹೆಸರನ್ನು 
ಹೇಳಿ ಗೇಲಿಮಾಡುತ್ತಾರೆ (ಕುೂರಾತ. ೪೭). 
[ದೇ.॥ ತಮಿ. ಕೇಲಿ ; ತುಳು. ತೆಲು: ಗೇಲಿ] 

ಗೇಹ (ನಾ). ೧. ವಾಸಮಾಡುವ ಸ್ಥಳ ; ವಂನೆ; ನಿವಾಸ; ಗೃಹ; 
“ಆವಾಸಃ . , , ಗೇಹಂ ... . ಆಲಯಃ- ಈ ೩೧ ಮನೆ” (ಹಲಾಯು. 
೪೯-೦೩೬);ಬೆಳ್ಗೊಡೆ ನೋಡೆ ನೋಡೆ ನಿಂದುರಿದುವು ಸಾಲಭಂಜಿಕೆಗಳಟ್ನುವು 
ವೈರಿನರೇಂದ್ರ ಗೇಹದೊಳ್‌ (ಪಂಪಭಾ. ೬೯). ವಿ. [ಜ್ಯೋತಿ] 
ಗ್ರಹಗಳಂ ಇರಂವ ರಾಶ್ಮಿ-ಸ್ಥಾನ ; ರಾಹು ನೆಲಸಿದೊಡೆ ಸಪ್ತಮ 
ಗೇಹೆದೆೊಳ್‌ ಅನಲಂಗಾಹುತಿ ಪನ್ನೆರಡುವರ್ಷದಿಂದವನಕ್ಕುಂ 
(ಕಾತತಿ. ೬-೩೪). [Ao] 

ಗೇಹಕ್ರೀಡೆ (ನಾ). ಪಂನೆಯಂ ಒಳಗೆ ಆಡಂವ ಆಟ ; ಜಲಕ್ರೀಡೆ ವನಕ್ರೀಡೆ 
ಗೇಹಕ್ರೀಡೆ ರಾಸಕ್ರೀಡೆ . . . ಮೌದಲಾದ ಸುಖವ್ಯಾಪಾರಂಗಳಿಂ (ವಿವೇಕ. 
೨೦೪): [ಗೇಹ * ಕ್ರೀಡೆ] 

ಗೇಹಾಂಗಣ (ನಾ). ವಂನೆಯಂ ಅಂಗಳ, ಆವರಣ ; ಗೇಹಾಂಗಣದೊಳ್‌ 
ತಳರ್ನಡೆವುದಂ ಕಣ್ಣಾರ ನೋಡಲೆ ನೋನೆನೊ (ಸುಳುಮಾ. ೯-೦೦೩). 

[ಗೇಹ + ಅಂಗಣ) 

ಗೇಹಾಜಿರ (ನಾ). ಎ ಗೇಹಾಂಗಣ : ಮದೌಘಕರ್ದಮಿತ ಕಾಂತಂ ರಾಜ 

ಗೇಹಾಜಿರಂ (ಕಶಂದ್ರಫು. ೧-೧೩೦). [ಗೇಹ + ಅಜಿರ] 


೨೬೦೩ 


೩0 


ಗೈರಿಕ 


ಗೇಹಾಶ್ರಮ (ನಾ). ಐ ಗೃಹಸ್ಥಾ ಶ್ರವಂ ; ಗೇಹಾಶ್ರಮದೊಳ್‌ ಪಣಮಂ 
ಕಾಯಲಾಗದೆಂದೊಡೆ ಗುಣಮಂ ಕಾಯಲಾರ್ಕುವೆೊ ಅದಜಿೌಂ ಗೇಹಾ 
ಶ್ರಮಮೇವುದು (ಜೀವಸಂ. ೩೩-೧೩ ವ). [ಗೇಹ + ಆಶ್ರಮ) 

ಗೇಹಿನಿ (ನಾ). ಮನೆಯೊಡತಿ ; ಹೆಂಡತಿ; ಗೃಹಿಣಿ. “ ಗಂರಂಗೇಹಿನಿ ' 
ಪರಾ. ([ಸಂ. ಗೇಹಿನೀ] 

ಗೇಹೋಪವನ (ನಾ). ಮನೆಯ ಬಳಿಯ ತೋಟ ; ಗೃಹೋಪವನ ; 
(8). [ಗೇಹೆ* ಉಪವನ] 

ಗೈ “ಕೆಯ, ' ನೋ. 

ಗೈನೆ ' ಕೈನೆ' ನೋ. 

ಗೈಮೆ 'ಕೈವೆಂ,' ನೋ. 

ಗೈಯಾಳಿ “ ಗಯ್ಯಾಳಿ” ನೋ. 

ಗೈರ್‌ "ಗೈರಂ' ನೋ. 

ಗೈರ್‌ಎಲಿ " ಗೈರುವಿಲೆ' ನೋ. 

ಗೈರ್‌ಹಾಜರ್‌ " ಗೈರುಹಾಜರು' ನೋ. 

ಗೈರ್‌ಹಾಜರಿ " ಗೈರುಹಾಜರಿ' ನೋ. 

ಗೈರಖರ್ಚು (ನಾ). ಅನಂಚಿತವಾದ ಖರ್ಚು ; ಅನವಶ್ಯಕವಾದ ವೆಚ್ಚ; 
(8). [ಗೈರು ಖರ್ಚು (<ಕರ್ಚು)] 

ಗೈರತ್‌ " ಗೈರತ್ತು' ನೋ. 

ಗೈರತ್ತು, ಗೈರತ್‌ (ನಾ). ಶಕ್ತಿ; ಸಾಮರ್ಥ್ಯ ; ತಾಕತ್ತು; ನಮ್ಮನ್ನು 
ಅನುಸರಿಸಿಕೊಂಡು ಬರುವ ಗೈರತ್ತು ನಿಮಗೆ ಇಲ್ಲ (ಹು೦ಜಾ. ೮): 
ಗೈರತ್ತಿದ್ದರೆ ಕುಸ್ತಿಹಾಕಲಿ (ಛೀಮಕಾ. ೮6); ಕ್ರುಂಶಿಕಾರಿಯಾಗೂಂತ 
ತಾನೇ ನೀನು ಹೇಳೋದು? ಅದಕ್ಕೂ ಗೈರತ್ತು ಬೇಕು (ಚಿಗುಬ. ೧೯). 
ಗೈರತ್‌ : ಸವಾಲ್‌ಗೆ ಛಡಾಸವಾಲ್‌ ಹಾಕೋಕೆ ತಕ್ಕ ಗೈರತ್‌ ಇಲ್ಲೆ 
ಹಾಕ್ತಾರಾ ? (ಳೀಮಳಾ. ೨). "ಗತ ' ಪರಾ. 

[ ಅರ. ಪಾರ. ಹಿಂ. ಮರಾ. ಗೈರತ್‌] 

ಗೈರಮರ್ಜಿ (ನಾ). ಒಪ್ಪದಿರುವಿಕೆ ; ಅಸವ್ಯಾತಿ : ನಮ್ಮ ಭಾಷೆಯಲ್ಲಿ 
» « « ಅನ್ಯದೇಶೀಯವೆಂದು ಗುರುತಿಸಿಲಾಗದ ಶಬ್ದಗಳೆಂದರೆ . . . ಗೈರ 
ಮರ್ಜಿ; ಚೀಖ್‌ (ಛಾಷಾಶಾ. ೦೬೬). 0 “ಗೈರು + ಮರ್ಜಿ] 

ಗೈರಮಾಹಿತಿ (ನಾ). ತಪ್ಪು ತಿಳಿವಳಿಕೆ - ಮಾಹಿತಿ: ಇತ್ತ ಕಡಿಯ ಗೈರ 
ಮಾಹಿತಿಯಿಂದ , . , ಬರಿಯುತ್ತಾರೆ (ಮುಂಂವ್ಕಾ. ೭ ಪ್ರಸ್ತಾವನೆ). 

[ ಆಗೈರು * ಮಾಹಿತಿ] 

ಗೈರವಾಜಬಿ " ಗೈರುವಾಜಬಿ' ನೋ. 

ಗೈರಶಿಸ್ತ (ಗಂ). ಅವ್ಯವಸ್ಥಿತವಾದ ; ನಿಯಮಬಾಹ್ಯವಾದ : ಸ್ವರಾಜ್ಯ 
ಪಕ್ಷವು . . . ಸರಕಾರದ ಅನೇಕ ಗೈರಶಿಸ್ತ ಕರ್ತವ್ಯಗಳನ್ನು ಬೈಲಿಗೆಳೆಯಿತು 
(ಉಾಂಗ್ರೆಸ. ೦೮). [ ಹಿಂ. ಮರಾ, ಗೈರ್‌ಶಿಸ್ತ್‌ ] 

ಗೈರಸಮಜೂತಿ (ನಾ). ತಪ್ಪುತಿಳಿವಳಿಕೆ : ಅವರ ಮನಸ್ಸಿನಲ್ಲಿರುವ ಗೈರಸ 
ಮಜೂತಿಗಳನ್ನು ತೆಗೆದುಹಾಕುವದಕ್ಕೋಸ್ಕರ . . . ವಿಚಾರ ಮಾಡುವರು 
(ಮುಂಬವ್ಕಾ. ೮ ಪ್ರಸ್ತಾವನೆ). [ ಆಗೈರು + ಸಮಜೂತಿ] 

ಗೈರಹಂಗಾಮ (ನಾ). ಸಕಾಲವಲ್ಲದುದು ; ಅಕಾಲ ; ಹೀಂಗೆ ಅವಕಾಶ 
ಆಗೋಣದರಿಂದ ಗೈರಹಂಗಾಮಕ್ಕೆ ಮಾಲು ಹೋಗಿ ನಫೆ ಬರುವದು ತಪ್ಪಿ 
ಲುಕಸಾನವಾಗುವ ಸಂದರ್ಭವುಂಟು (ಮುಂಬವ್ಕ್ಮಾ. ೨೮೩). 

[ಆಗೈರು + ಹಂಗುಮ) 

ಗೈರಿ (ನಾ). ತಪ್ಪು ; ಅಪರಾಧ ; ಹಾಗಾದರೆ ನನ್ನದು ಬಹಳ ಗೈರಿ ಆಯಿತು 
(ಶಿಧ್ರಮ. ೬೮). [*-ಹಿಂ. ಮರಾ. ಗೈರೀ] 

ಗೈರಿಕ (ಗು). ೧. ಬೆಟ್ಟದಲ್ಲಿ ಹುಟ್ಟಿದ. (ನಾ). ೨. ಒಂದಂ ಬಗೆಯಂ 
ಖನಿಜ; ಜಾದಂ; ಕಾವಿಕಲ್ಲು: “ ಗೈರಿಕಂ, ಧಾತುಃ - ಈ ೨ ಜಾದು” 

164 


ಗೈರಿಕಪರಾಗ 


(ಹೆಲಾಯು. ೨೮-೦೬) ; “ ತಾಮ್ರಧಾತುಃ - ಗೈರಿಕ” (ಓಷಧಿ. ೬೭); 
ಒಡಗೂಡಿ ಹೇಮ ಗೈ[ಖ೫ಂ. ಸೈ]ರಿಕ ಗುಡ ಸೈಂಧವ ಸರ್ಜಸಿಕ್ಕ ಕಂಗಳ 
ನಿಂಬಾಗಡುಗೆ ತಿಳತೈಳದಿಂದಂ ಕಿಡಿಸುಗುಮದು ಬಿಡದೆ ತೆ.ಡೆದೊಡಧರ 
ವ್ರಣಮಂ (ರೋಳೋಪ. ೯-೮೨). ೩. ಕೆಂಪುಬಣ್ಣ ; ಕಾವಿಬಣ್ಣ. “ಗೈರಿಕ 
ಪರಾಗ', " ಗೈರಿಕವಸನ ' ಪರಾ, ೪. ಚಿನ್ನ; ಸುವರ್ಣ; “ ಗೈರಿಕಂ 
ಕರ್ಬುರಂ . . . ಸ್ವರ್ಣಮೆನೆ ಹೊನ್ನಿಂಗೆ ನಾಮಮಕ್ಕುಂ” (ಮಂಗರಾ. 
೩೦-೪): ಗೈರಿಕದಿ ಮುಕ್ತಾಫಲದಿ ಸಮೆದ ಕಲಶಂಗಳೋರಣಪ ಪ್ರಾಸಾದ 
ಸೌಧ ಹರ್ಮ್ಮಂಗಳಿಂದೆಸೆದುದಾ ದ್ವಾರಾವತಿ (ಛಿಕ್ಳಾಡ. ೨-೩). [ಸಂ.) 
ಗೈರಿಕಪರಾಗ (ನಾ). ಕೆಂಪುಬಣ್ಣದ ಧೂಳಂ; ಕೆಂಧೂಳು : ಕಾಡಾನೆಗಳ 
ಕೊೋಡಮೊನೆಯಿನೀಡಿಖವ ಗಿರಿಯ ದರಿಯ ಗೈರಿಕಪರಾಗಮಂ ಸಂಧ್ಯಾ 
ರಾಗಮಿಪದಿನಾಗಸಕ್ಕೆ ಪಸರಿಸಿಯುಂ (ಜಂದ್ರಪು. 6-೪ ವ). 
[ಗೈರಿಕ + ಪರಾಗ] 
ಗೈರಿಕರುಚಿ (ನಾ). ಕೆಂಪು ಬಣ್ಣದ ಪ್ರಕಾಶ,-ಕಾಂತಿ: ಗೈರಿಕರುಚಿಯಂತೆ 
ಮೆಲಗುಮಾಯೆಡೆ ಸೊಬಗಿಂ (ವಸ್ತವಂ. ೮೨). [ಗೈರಿಕ + ರುಚಿ] 
ಗೈರಿಕವಸನ (ನಾ). ಕಾವಿ ವಸ್ತ್ರ; ಕಾಪಾಯಂವಸ್ವ. " ಗೈರಿಕವಸನಧಾರಿ' 
ಪರಾ, ([ಗೈರಕ + ವಸನ] 
ಗೈರಿಕವಸನಧಾರಿ (ನಾ). ಕಾವಿವಸ್ತ್ರವನ್ನು ಧರಿಸಿದವನು ; ಗೈರಿಕವಸನ 
ಧಾರಿಗಳಾಗಿ ಪರಿವ್ರಾಜಕರಾಗಿ ಅಲೆಯತೆೊಡಗಿದರು (ಛಾರದ. ೩೨೧). 
[ ಸಂ. ಗೈರಿಕವಸನಧಾರಿನ*) 
ಗೈರಿಕೆ (ನಾ).2ಗೈರಿಕ ೩ : ಎಡಗಾಲಿಂದೆತ್ತಿ ಗೈರಿಕೆ ಧೂಳನು ಒಡನೆ ಕರತಳ 
ದೊಳು ತಾವಾಂತು ತೊಡೆದುಕೊಳ್ಳುತ (ಜ್ಮಾನದ. ೩೫-೧೧೭). 
(ಸಂ. ಗೈರಿಕ ] 
ಗೈರು, ಗೈರ್‌ (ನಾ). ೧. ಇಲ್ಲದಿರಂವುದಂ. * ಗೈರುಹಾಜರು' ಪರಾ. 
೨. ತಪ್ಪು ; ಅಪರಾಧ; ಅಯೋಗ್ಯವಾದುದಂ ; ಈ ಪ್ರಕಾರ ಪತ್ರ 
ಬರಿಯುವ ಪದ್ಧತಿಯು ಬಹಳೇ ಗೈರೆಂದು ನಮಗೆ ತೋರುತ್ತದೆ 
(ಮುಂಬವ್ಕಾ. 66). ಗೈರ್‌ : " ಗೈರ್‌ವಿಲೆ', " ಗೈರ್‌ಹಾಜರ್‌ ' ಪರಾ. 
( «ಅರ. ಹಿಂ. ಮರಾ. ಗೈರ್‌ ] 
ಗೈರುಮಾಮೂಲು (ನಾ). ಬಳಕೆಯಲ್ಲಿಲ್ಲದಂದಂ ; ರೂಢಿಗೆ ವಿರುದ್ಧ 
ವಾದುದು : ತೊರೆಯರು ಕುದುರೆ ಸವಾರಿಯ ಮೆರವಣಿಗೆ 
ಹೋಗುವುದು ಗೈರುಮಾಮೂಲು (ಕೆನೆ. ೨೦೬). 
[ಗೈರು + ಮಾಮೂಲು] 
ಗೈರುವಾಜಿಬಿ, ಗೈರವಾಜಬಿ (ಗು). ಅಯೊಗ್ಯವಾದ ; ಅನಂಚಿತವಾದ; 
ಅನ್ಯಾಯಂದ; (8). ಗೈರವಾಜಬ: ಯಾವತ್ತು ಗೈರವಾಜಬೀ ಲೆಕ್ಕಾಚಾರ 
ಸಾಕ್ಷಿ ರುಜು ವಮೊಕಾಬಿಲೆಯಿಂದ ಕೂಲಂಕಷದರಿಯಾಫ್ಲಿ ಮಾಡಿ 
(ಮಹಾವಂ. 11, ೫೯). { <ಗೈರು + ವಾಜಿಬಿ] 
ಗೈರುಎಲೆ, ಗೈರ್‌ಎಲೆ (ನಾ). ಕಳೆದುಹೋಗುವಿಕೆ ; ತಪ್ಪಿಸಿಕೊಂಡು 
ಹೋಗಂವುದಂ ; ಇಟ್ಟ ಸಾಮಾನುಗಳು ಗೈರುವಿಲೆಯಾದರೆ ಮೇಲ್ವಿ 
ಚಾರಕರೇ ಜವಾಬ್ದಾರರು (ಪ್ರವಾಇ. 11, ೦೬೦); ಯುದ್ಧಕ್ಕೆ ಹೋದ 
ಲಕ್ಷೂಂತರಸೈನಿಕರ ಪೈಕಿ, ಸಾವಿರಾರು ಜನ ಗೈರುವಿಲೆ ಆಗಿಬಿಟ್ಟಿದ್ದಾರೆ 
(ವೀಠಯೋ. ೯). ಗೈರ್‌ವಿಲೆ: ನನ್ನ ದುರದೃಷ್ಟದಿಂದ ಅದು ಗೈರ್‌ವಿಲೆ 
ಯಾಗಿ ಹೋಗಬಹುದು (ವಿನೋದ. ೯): ನನ್ನ ಅದೃಷ್ಟದಿಂದ ಅದು ಗೈರ್‌ 
ವಿಲೆಯಾಗಿ ಹೋಗಬಾರದಷ್ಟೆ (ಪಂಜನೆ. ೨೦). [ *-ಮರಾ. ಗೈರ್‌ವಿಲ್ದೇ? 
ಗೈರುಹಾಜರಿ, ಗೈರ್‌ಹಾಜರಿ (ನಾ) ಹಾಜರಾಗದಿರುವಿಕೆ; ಅನಂಪಸ್ಥಿ ತಿ: 
ರಾಜನು ತನ್ನ ಗೈರುಹಾಜರಿಯಲ್ಲಿ ಒಬ್ಬ ನ್ಮ್ಯಾಯಾಧೀಶನನ್ನು ನೇಮಿಸ 
ಬಹುದಾಗಿತ್ತು (ಥಾರದ. ೩೫೬): ತನ್ನ ಗೈರುಹಾಜರಿಯಲ್ಲಾಗುವ ಅವ್ಯವಸ್ಥೆ 
ಯನ್ನು ಸರಿಪಡಿಸಿ ಮನೆ ಸೇರೋಣ (ವಾತ್ಮಲ್ಕ. ೩೬)- ಗೈರ್‌ಹಾಜರಿ: 


೨೬೦೪ 


80 


40 


46 


ಗೊಂಕುಚುಗಟಕ್ಕಿ 


ಗೊತ್ತಾದ ಸ್ಮಳದಲ್ಲಿಲ್ಲದಿರುವುದು ; * ಗೈರ್‌ಹಾಜರಿ ' (ಸರಕರ: ಇಂಕನಿ). 
[ಗೈರು + ಹಾಜರಿ] 
ಗೈರುಹಾಜರು, ಗೈರ್‌ಹಾಜರ್‌ (ನಾ). ಹಾಜರಾಗದವನು; 
ಅನುಪಸ್ಥಿತನು ; ನಿನ್ನೆಯ ದಿವಸ ಗೈರುಹಾಜರಾಗಿದ್ದ ತಬಲಾ ಕಿಟ್ಟಯ್ಯ 
(ಬದುಬೈ.೧೪); ಒಮ್ಮೊಮ್ಮೆ ಇಡೀ ವಾರವೇ ನಾವು ಗೈರುಹಾಜರಾಗುತ್ತಿದ್ದೆ ವು 
(ಕೆಲಳ. ೨೨). ಗೈರ್‌ ಹಾಜರ್‌ : ಈ ನೌಕರರುಗಳು ಗ್ರಾಮದಿಂದ ಗೈರ್‌ 
ಹಾಜರಾಗಬೇಕಾದರೆ . . . ಡೆಪ್ಯೂಟಿ ಅಮಲ್ಹಾರರ ಹುಕುಂ ವಿನಹ ಗೈರ್‌ 
ಹಾಜರಾಗತಕ್ಕದ್ದಲ್ಲವು (ಗ್ರಾಮಾಕ. ೪). (ಗೈರು * ಹಾಜರು] 
ಗೈರೇಯ (ಗಂ). ೧. ಗಿರಿಯಲ್ಲಿ ಹುಟ್ಟಿದ. (ನಾ). ೨. ಗೈರಿಕ, ಕಾವಿ 
ಕಲ್ಲಂ : “ಗೈರೇಯಂ, ಅರ್ಥಂ, ಗಿರಿಜಂ, ಅಶ್ಮಜಂ, ಶಿಲಾಜಿತು-ಈ ೫ 
ಶಿಲಾಜಿತ್ತು ” (ಸಿದ್ಧಾಂತಿ. 3೬೨). [ಸಂ,) 
ಗೈಲು (ನಾ). (?) : ತೈಲತಪ್ರೋದಕದಲಿ ಮಿಂದರಿರ್ವರು ಶೈಲಾತ್ಮಜೆಯ 
ಕಾಂತನಿಗೆ ಗೈಲ ಪೂಜೆಯ ಮಾಡಿ ಮಹದುಪಚಾರವ ಕೈಲಾಗಿ 
ನಿಂದೊಡರ್ಚಿದರು (ಮೋಹತ. ೩೧-೬೩). [?) 
ಗೈಸು (ಕ್ರಿ). ಮಾಡಿಸು ; ನೆರವೇರಿಸಂ ; ಸಕಲಲೋಕಗಳ ನಾಯಕ ಇವಗೆ 
ಹೇಯ ಲೌಕಿಕಮಾರ್ಗವನೆ ಬಿಡಿಸಿ ನಿತ್ಯದಲ್ಲಿ ಪ್ರಕಟವನೆ ಗೈಸು ಸದ್ಧರ್ಮ 
ಕರ್ಮಗಳ (ಗದಾ. ೩೨). [< ಕೆಯ್ದು] 
ಗೊಂಕರು " ಗೊಂಕುಟು' ನೋ. 
ಗೊಂಕರುಕಪ್ಪೆ "ಗೊಂಕಣಂಕಪ್ಪೆ ' ನೋ. 
ಗೊಂಕಜಿಕಟಿ ' ಗೊಂಕುಟುಗಟ್ಟಿ ' ನೋ. 
ಗೊಂಕಜು "ಗೊಂಕಂಜು ' ನೋ. 
ಗೊಂಕಟುಕಪ್ಪೆ, ಗೊಂಕರಂಕಪ್ಪೆ, ಗೋಂಕುರುಕಪ್ಪೆ (ನಾ). (ಕರ್ಕಶವಾಗಿ 
ಅರಚುವ ದೊಡ್ಡ ಗಾತ್ರದ ಒರಟುಚರ್ಮದ) ಒಂದಂ ಬಗೆಯ 
ಕಪ್ಪೆ; ವಂಹಾಮಂಡೂಕ; ಗೊಂಕಜುಕಪ್ಪೆ ದ£ ಪ] ಸುಂಬಂ ತತ್ಯ ಮ 
ದಿಂದಮೆ ದೀಪ್ರದಿಗ್ಸಾಗದೊಳ್‌ ದನಿಗೆಯ್ಯೆ ಮನಸಿದ್ಧಿಯನಾಗಳೆ ಉಂಟು 
ಮಾಡುಗುಂ ( ಲೋಕೋಪ. ೦೨-೦೬). ಗೊಂಕರುಕಪ್ಪೆ : ಮುಂಗಾರು 
ಮಳೆಯ ರಾತ್ರಿಗಳಲ್ಲಿ ಗೊಂಕರುಕಪ್ಪೆಗಳ ಕಿರಿಚಾಟ ಬಹೆಳ (ರೂ). 
ಗೋಂಕುರುಕಪ್ಪೆ : ಅದು ಗಂಡುಹುಲಿ. ಕೆಳಗೆ ನದಿಯ ನೀರಲ್ಲಿ ಕಪ್ಪೆ 
ಗೋಂಕುರುಕಪ್ಪೆ ದೊಡ್ಡ ವಿಸನುಗಳೇನಾದರೂ ಕಾಣಿಸುತ್ತವೋ ಎಂದು 
ಹಸಿವೆಯಿಂದ ಹುಡುಕಾಡುತ್ತಿತ್ತು (ಪರಾವ. ೫೬). 
[ಗೊಂಕಟಣು (ಆ ಗೊಂಕುಜು) + ಕಪ್ಪೈ) 
ಗೊಂಕುಜ್‌ಡು (ಕ್ರಿ). ಕರ್ಕಶವಾದ ದೊಡ್ಡದನಿಯನ್ನು ಮಾಡಂ; 
ಅರುಚು : ಬೆಳರ್ಗೆಂಪಂ ಕಿವಿ ಬೀಟಿ ಸಂಘಟಿಸುತಂ ಬಾಯ್ಬಿಟ್ಟು ಕಣ್ಣೀರ 
ಬೊಬ್ಬುಳಿಯಂತುರ್ವರೆಯುರ್ವೆ ಗೊಂಕು [ಪಾಕಾಂ. ತ) ಜ್‌ಡುತುಂ 
ಮಿಳ್ಳಿರ್ದ ಬಾಲಂ ವಿಯತ್ತಳ ಸಮ್ಮಾರ್ಜನಿಯಂತೆ ಸಂಚರಿಸೆ ಕೋಪಾ 
ಟೋಪದಿಂ ತೊತ್ತಟಿಂದುಟ್‌ಯಲೈಟ್ತಿರೆ ರು ಸಭಾಕೃತಿಯಿನಾಗಳ 
ರೌದ್ರಮಂ ಬೀಜುತುಂ (ಮಹಾನೇ. ೬-೯): 
[ ಗೊಂಕುಟು + ಇಡ್ಕು) 
ಗೊಂಕುಟು, ಗೊಂಕರು, ಗೊಂಕಣು, ಗೋಂಕರಂ (ನಾ). ೧. ಕರ್ಕಶ 
ವಾದದನಿ ; ದೊಡ್ಡ ಧ್ವನಿ. " ಗೊಂಕಂಟುಗಲಟ್ತ ' ಪರಾ. ಗೊಂಕರು : 
(ಗು). ೨. ದೊಡ್ಡ ಗಾತ್ರದ. `ಗೊಂಕರಂಕಪ್ಪೆ ` ಪರಾ. ಗೊಂಕಟು: 
೨. " ಗೊಂಕಜುಕಪ್ಪೆ' ಪರಾ. ಗೋಂಕುರು: ೨. 'ಗೋಂಕುರುಕಪೆ * 
ಪರಾ. (ದೇ. ತುಳು. ಗೋಂಕುರು, ಗೋಂಕ್ರು] 
ಗೊಂಕುಉುಗಟಕ್ಕೆ, ಗೊಂಕಜಕಟ (ನಾ). ಕರ್ಕಶವಾಗಿ ಅರಚುವ ಕತ್ತೆ: 
ಆ ರಥದೊಳೊಡಂಬಡೆ ಪೂಡಿದ ನಾಲ್ನೂಜು ಗೊಂಕುಲುಗಟ್‌ಯುರ 
(ಪಂಪಭಾ. ೦೨-೭ ವ). ಗೊಂಕಅಕಟಿಕ್ಕಿ: ಅಂತಾ ಸಿಂಹಂ ಮಜುಗುತ್ತಂ 


(ಪದ್ಮಸಾ. 11, ೧೬೯ ನೋ). 


ಗೊಂಕೆ 


ಬಟ್ಟು ಗೊಂಕಜಕಟಿಕ್ತಿಯಂ ಬಯಸಿ ಬಾಯೊಟ್‌ತು (ಪಂಡತಂ. 3೮೨-೦೯). 
[ಗೊಂಕುಲು + ಕಟ್‌ ] 

ಗೊಂಕೆ, ಕಂಕೆ, ಗೋಕೆ (ನಾ). ೧. ಕೊರಳು; ಗೋಣಂ ; ಕುತ್ತಿಗೆ; 
“ ಗೊಂಕೆವಗೋಣ್‌ " (ಕಮದ. ಶರಿ ೨); “ಗೊಂಕೆ ಗೋಣೊಳಂ” 
(ಕರ್ಡಾನಿ. ೨೦); ಕಡುಮುಳಿದದಆ ಗೊಂಕೆಯಂ ([ಪಾಕಾಂ. ಗೋಣಂ) 
ಮುಣ್‌ದೊಡೆ (ವಡ್ಮಾರಾ. ೦೦೯೯-೦): ಪಂಕಜಾಕ್ಷನಮುಂಕೆ ಗೊಂಕೆಯಂ 
ನುಲಿದ ಕಾಗೆಯ ಕನ್ನೆತ್ತರನುಂಡ ನೆಲನೆಲ್ಲಂಕೆಮ್ಮಣ್ಣ ನೆಲನಾಗಿ ವಾಸಿಸಿ 
ದೊಡೆ (ಅರ್ಧನೇ. ೮-೨೨ ವ) ; ಪುರಾಣನಾರಕರ್ಕಂಡು ಪರಿತಂದು ಪಿಡಿದು 
ಕೊಂಡು ಗೊಂಕೆಯಂ ನುಲಿದು (ರತ್ಮಳ. ೨-೪ ವ); ಅವನ ಗೊಂಕೆ ಮುರಿ 
ದಿಡುತ್ತೇನೆ (ಮೂರುರಾ. ೮೪). ಕುಂಕೆ : ೨. ಕತ್ತಿನ ಹಿಂಭಾಗ ; ಹೆಕ್ಕತ್ತು; 
ಹೆಡಕಂ : (8). ೩. ಹೆಗಲಂ ; (8. ಗೋಕೆ : ೧. “ಗೋಣ, ಕತ್ತು” 
(ಪ್ರಭೂ). [?) 

ಗೊಂಗಟೆ 'ಗೊಂಗಡಿ' ನೋ. 

ಗೊಂಗಡಿ, ಗೊಂಗಟೆ, ಗೊಂಗೊಟೆ (ನಾ). ೧. ಕಂಬಳಿ; ಕಂಗಾಣಿಸದೆ 
ಪಾರಿಯ ಪಟ್ಟಿ ಕರ್ವಣ್ಣ ಗೊಂಗಡಿ ಮುಸುಕಿಟ್ಟುಕೊಂಡು ಅಂಗಡಿ 
ಸೊಡರ್ಗೆಟ್ಟ ದೇಗುಲದೆಡೆಯ ದುಸ್ಸಂಗದಂಪತಿಗಳೊಬ್ಬದರು (ನೋಹತ. 
೨೮-೨೩) ; ಆತನನ್ನು ಒಳಕೋಣೆಯ ಒಂದು ಚಾಪೆಯ ಮೇಲೆ ಹಾಸಿದ 
ಗೊಂಗಡಿಯ ಮೇಲೆ ಮಲಗಿಸಿದಳು (ನಿಷ್ಕಾಮ. ೭8); ಅಂಗಡಿ, ಮಾರಿ 


ಗೊಂಗಡಿ ಹೊದ್ದ (ಗಾದೆ), ೨. ಕಂಬಳಿ ಮೊದಲಾದಂವುಗಳಿಂದ ಮಾಡಿದ, | 


ತಲೆ, ಬೆನ್ನುಗಳನ್ನು ಮಂಚ್ಚುವಂತೆ (ವಂಳಿಗಾಲದಲ್ಲಿ)ಧರಿಸಿಕೊಳ್ಳೂವ 
ಗೊಪ್ಪೆ ; ಕೊಡೆ ಮೇಣಗಪ್ಪಡ ಗೊಂಗಡಿ ಬಹುರಮ್ಯವಡೆದಿರ್ದ 
ಸಕಲಾತಿದಳೆದು . . . ಎಡೆಯಾಡುತಿರ್ದರೂರುಗರು (ಮೋಹಕ. ೪-೪೦) ; 
ದೃಷ್ಟಿ ಹೊಡೆದೀತೆಂದು ಬೆನ್ನುಭುಜಗಳನ್ನು ಮುಚ್ಚಿಕೊಂಡಿರುವ ಅಪ್ಪಟ 
ಉಣ್ಣೆಯ ಸಣ್ಣ ಗೊಂಗಡಿ (ಸುವಸಂ, 8೨). ೩. ಚೆನ್ನಾಗಿರಂವ ಮತ್ತು 
ಉದ್ದವಾಗಿರಂವ ಹಂಣಿಸೆಹಣ್ಣು - (ಕಿ). ಗೊಂಗಟೆ : ೧. ಪುರಹರನು 
ತಾ ಮತ್ತೊಂದು ರೂಪನು ಧರಿಸಿದನು ಬಳಿಕ ಹರಕುಗೊಂಗಟೆ ಪಾದ 
ರಕ್ಷೆಯು ತೆಣದ ಹಲ್ಲಿನ ದೊಡ್ಡ ನಡುವಿನ ಭರದ ಗವದಿತನಾದ ಕೈಮೂಗು 
ಮೊಡಸು ದೇಹೆದಲಿ (ಕವಳಾ. ೦-೦೬). ವಿ. ಬೇಗನೆ ತಾರೆ ಗೊಂಗಟೆ 
ಗೊರಗೆ ಕೋಲ್ಲೊಗೆ ಹುಡಿಯಡಿಕೆಯಲೆಯಾ (ಅಕಾ ೯ವಿ. ೩೧-೩೩). 
ಗೊಂಗೊಟೆ,: ೧. ಅಂಬಲಿಯನಿಕ್ಕಿದನು ಕೈ ತೊಳೆಯಂದೊಡೆ 
ಗೊಂಗೆೊಟೆಯಲೊರಸಿದಾ ಬೆಂಬಳಿಯ ಸೀಮೆಯನು ತೋಜ್‌ದನಾತ 
ರೇವಣಗೆ (ರೀವಳಾ. ೧-೨೨). 
[ ತೆಲು. ಗೊಂಗಡಿ, ಗೊಂಗಳಿ. / ಮರಾ. ಘೋಂಗಡ್‌, 
ಘೆೊಂಗಡೀ, ಘೋಂಗಡೇ)] 
ಗೊಂಗು (ನಾ). ಒಂದು ಸ್ಮಳದ ಹೆಸರಂ; ಗುವಳಾಲಂ ಗೊಜ್ಲುಂ ವಾಣರಸ 
ಆಳೆ (ಎಕ. ೫, ಮುಳಬಾ. ೨೬೩-೧: ಸು. 860). [ ಆಕೊಂಗ್ಳು,) 
ಗೊಂಗೆ (ನಾ). ಒಂದಂ ಬಗೆಯ ಪಕ್ಷಿ: (೪. [?] 
ಗೊಂಗೊಟೆ « ಗೊಂಗಡಿ' ನೋ. 
ಗೊಂಚೆಲ್‌, ಗೊಂಚಲಂ (ನಾ). ೧. ಕುಚ್ಚು; ಗುಚ್ಛ, ಮಂಜರಿ: 
“ ಭೃಶಸಂಭೃತ ನವಮಂಜರಿ ಗೊಂಚಲ” (ವಸ್ತುಕೋ. ೩೦-6): 
ಬಳಸಿದ ಚೆಂಬೊನ್ನ ಮಾಂಗಾಯ ಗೊಂಚಲ್ಲಳ . . . ನಡುವೆ (ಅದಿಪು. 
೮-೦8 ವ): ಇನಿವಣ್ಣೊಂಚಲಂ ಕಂಡರಗಿಳಿಯಂತೆ (ಉದೃಟ- ೦೦-೧೦೬ ವ). 
೨. ಹೊವಿನ ಗುಚ್ಛ: “ತೊಡಂಬೆ, ತೊಡಬೆ . . . ಗೊಂಚಲ, ಗುಚ್ಛಂ-ಈ 
೭ ಪುಷ್ಪಮಂಜರಿ ” (ಕರಸಾ. ೦೦-೧೯೬). ೩. ಸವಂೂಹ ; ರಾಶಿ: ಮಿಂಚಿನ 
ಗೊಂಚಲೆನೆ ಸಂಚಳಿಸಿ ಪೊಳೆವ ರತ್ನಾಭರಣಂಗಳ ಪೊಳೆಪಂ ಕಂಡು 
(ಸುಳುಮಾ. ೭-೦6 ವ); ಕೆಂಜೆಡೆಗಳ ಗೊಂಚಲ್ಲಳಿಂ ದೇಸಿವಡೆದುಟ್ಟ ವ್ಯಾಘ್ರ 


೨೬೦೫ 


ಗೊಂಚಿ 


ಚರ್ಮಾಂಚಲದೊಳ್ಳೆದೆ ಸಾರೂಪ್ಯದವರು . . . ಎಸೆದಿರ್ದರು (ಕಲಪ 
೨-೨೫).  ಗೊಂಚಲಿಸು ' ಪರಾ. ಗೊಂಚಲು: ೧. “ ಗುಚ್ಛಕಃ, 
ಸ್ತಬಕಃ-ಈ ೨ ಗೆೊೊಂಚಲು”(ನಾಜಿಕಾ. ೦೦೬) ; “ಗೊಂಚಲುಗಳಾ ವಲ್ಲರಿಯು 
ಮಂಜರಿಗಳಕ್ಕು ೦7? (ಮಂಗರಾ. ೩೨-೪): ತಳಿರ ನನೆಯಲರ ಕಾಯ 
ತನಿವಣ್ಣ . . ಗೆೊಂಚೆಲುಗಳುಮಂ (ಕಾದಂಉ. ೩೨೬): ಮುತ್ತುರತ್ನಗಳ 
ಗೊಂಚಲು . , . ಓಲಗಶಾಲೆಯ ಸುತ್ತಲೊಪ್ಪಿದುವು (ಕಂನವಿ. 6-00) ; 
ಮೇಜಿನ ಮೇಲೆ ನೀಲಿ ದ್ರಾಕ್ಷೆಹಣ್ಣಿನ ಗೊಂಚಲು ಇಡಲ್ಪಟ್ಟಿತ್ತು 
(ಮಹಾತ್ಮಾ. ೦೭). ೩. ನಕ್ಷತ್ರಗಳ ನಡುವೆಯೂ ಇರುವ ಗೊಂಚಲನ್ನು 
ಉದಾಹರಣೆಗಾಗಿ ತೆಗೆದುಕೊಳ್ಳೋಣ (ಜ್ಯೋತಿರ್ವಿ. ೬೪). 
[ ದೇ.8 ತುಳು. ಗೊಂಚಲ ] 


ಗೊಂಚಲಿಸು (ಕ್ರಿ). ಗೊಂಚಲಾಗು; ಒಟ್ಟಾಗು; ಸಂದಣಿಸು; 


ಅಲರ್ವಲರ್ಗೊಂಚಲಂತಲುಗೆ ಮಿಂಚು ಏಕಂ ನಲಿವಂತೆ . . . ಗೊಂಚಲಿಸಿ 
[ಪಾಕಾಂ. ಗೊಂಚಲಿಸಿದಣ್ಣಿ ಸಿ, ಗೊಂದಣಿಸಿ] ಕೆಂದಳಿರೊಳ್ಳಿಳಿವಿಂಡು 
ಪಾಯ್ದುದಂ ಸಲಿಸೆ ಸುರೇಂದ್ರಚಾಪಲತೆ ಬಂದುದು ಕಾರೆಳೆಮಾವಿನಂದದಿಂ 
(ಅರ್ಥನೇ. ೭-೪೨): ಕಂಚಗಾಟರ ಹಸರದಿಂ ಕುಡಿವಿಂಚುಗಳು ಬಳೆಗಾಅ 
ವಸರದೆ ಗೊಂಚಲಿಪ ಕರಿಮುಗಿಲುಗಳು (ಸಾಳ್ಕಛಾ. ೨-೧೪). 

[ ಗೊಂಚಲ + - ಇಸ್ಯು] 


ಗೊಂಚಲು "ಗೊಂಚಲ್‌ ”' ನೋ. 


೩0 


ಗೊಂಚಲುಗುಂಡು (ನಾ). ಗಂಂಪುಗುಂಪಾಗಿ ಒಮ್ಮೆಲೆ ಸಿಡಿಯುವ 


ಗಂಂಡು ; “ಹಲವು ಸಣ್ಣಸಣ್ಣ ಗುಂಡುಗಳನ್ನು ಚೀಲ, ಮೊ. ಗಳಲ್ಲಿ 
ಒಟ್ಟಿಗೆ ಇಟ್ಟು ಫಿರಂಗಿಗೆ ಹಾಕಿ ಹೊಡೆಯುವುದರಿಂದ ಸುತ್ತಲೂ ಸಿಡಿಯುವ 
ಗೊಂಚಲುಗುಂಡು ” (೧೫೩॥98%08. ಇಂಕನಿ). 

[ಗೊಂಚಲು (€ಆಗೊಂಚಲ?) + ಗುಂಡು] 


ಗೊಂಚಲುದೀಪ' (ನಾ). ದೀಪಗಳ ಗೊಂಚಲು; ಒತ್ತೊತ್ತಾಗಿ 


ಅಳವಡಿಸಿದ ಅನೇಕ ದೀಪಗಳ ಸಮೂಹ : ಅನೇಕ ದೀಪಗಳುಳ್ಳೆ 
ಕವಲೊಡೆದ ತೂಗುದೀಪಾಧಾರ: ಗೊಂಚಲುದೀಪ (08೩8661198. ಇಂಕನಿ). 
[ಗೊಂಚಲು (€ಆಗೊಂಚಲ?) + ದೀಪ್ಮ) 


ಗೊಂಚಲ್ಮಿಂಚು (ನಾ). ಕುಚ್ಚುಕಂಚ್ಚಾಗಿರುವ ವಿಂಂಚು ; ವಿಂಂಚುಗಳ 


39 


ಗೊಂಚಲು,-ಸಮೂಹ ; ಅಂತೇಳ್ತರ್ಪಾಗಳ್‌ ಕಲಿಗಳ" ಕರತಳದಿನೊಟ' 
ಗಳೆದು ಕುರುಳ್ಳುವ ಕೈದುಗಳ ಬಳ್ಳಿವೆಳಗಿಂ ಗೊಂಚಲ್ಮಿಂಚುಗಳ್ಗಂ 
ಚಳಿಸಿದಂತೆಯುಂ (ರಾಜಕೀ. ೧೩-೭೭ ವ). 

[ಗೊಂಚಲ + ಮಿಂಚು ] ಕ 


ಗೊಂಚಿ, ಗೊಂಚು, ಗೊಂಚೆ, ಗೊಚ್ಚೆ (ನಾ). ೧. ಗೊಂಚಲು ; ಗುಚ್ಛ ; 


“ ಗೊಂಚಿಐಗೊಂಚಲು " (ಜಾನಕೋ. ೫೦). ೨. ಗಂಂಪು; ಸಮೂಹ ; 
ರಾಶಿ; “ಬಂಬಲ್‌ . . . ಗೊಂಚಿ . . . ಗೊಂದಣಿ (ಉಂದಲ್‌)-ಈ 
೪೦ ಸಮೂಹೆಂ” (ಕರಸಾ. ೦೦-೨೨೨); ಸೊಗಸ ಸೈಗಳ್‌ವ ಪಾಠಕರ 
ಗೊಂಚಿಗಳಿಂದೆ (ತೇರಮ, ೧೦-೩೧): ತವ ನುಡಿಗೆ ಕಿವಿಗುಡೆ ಪುಡಿವಡೆದುದೆಲು 
ಗೊಂಚಿಯೆಮ್ಮೊಡಲ (ಸಂಠಾಣಂ. ೧೭೭). ಗೊಂಚು: ೧. ಉರವಣಿಸಿ 
ಕೃತವರ್ಮನಂಬಿನ ಸರಳ ಸುರಿವುತ ಕೆಣಕಿ ಕೈಕೊಂಡರಿ ಭಟಾಗ್ರಣಿ 
ಮೆಚ್ಚಲೆಚ್ಚನು ಗೆೊೊಂಚಿನಂಬಿನಲಿ (ಕುವ್ಯಾದ್ರೋ.  ಓರಿಇ. ಪರಿ ೨೯೨); 
ಹಿತ್ತಲೊಳಗೆ ಮುತ್ತಿನ ಗಿಡ ತೋಟಾ್‌ಸಿದ ಪಂಟಪಂಟೆಗೆ ಎಂಟುಎಂಟು 
ಗೊಂಚುಗೊಂಚು ಜೋಲುತಿರಲು ಕಡಿದುಕಡಿದು ರಾಶಿಹಾಕಿದ (ಪುರಂದ. 
೩-0೦೬-೩). ೨. ವಿದ್ಯನಿಪುಣರ್ಗೊಂಚಿನಲಿ ಬೆಳಗರಿಯಪಾಹವಗೈಯಲು 
(ಚಿರಾಮಾ. ೨೩೪-೩೨). ಗೊಂಚೆ: ೧. ಪೊಸಬನದೇಟ್ಲ್‌ ಕಾರ್ಮುಗಿಲ 
ಪರ್ಬುಗೆ . . . ಮಿಂಚು ಚಂಪಕ ಪ್ರಸರದ ಗೊಂಚೆ (ಉದೃಟ. ೯-೩೦). 
ಗೊಚ್ಚಿ : ೨. “ತಂಡಂ. .. ಗೊಚ್ಚಿವೊಟ್ಟಿಲ್‌ ಪಂಡಿತರಿಂ ಗಡಣವಂಗಡಂ 


ಗೊಂಚಿಗಾರ 


ಕಿಕ್ಕಿಂದಂ ” (ಕವಿಕಂ. ೦೦೬). 
[ ಆಪ್ರಾ. ಗೊಂಜೀ, ಗೋಛಿಯ./ತುಳು. ಗೊಂಚಿ] 
ಗೊಂಚಿಗಾರ, ಗೊಂಚಂಗಾರ (ನಾ). ಊರಿನ ವಂಖಂಡ,-ಮಂಬ್ಯಸ್ಥ : 
ಊರ ಸಾಹುಕಾರ ಶಿಪ್ಪಣ್ಣನವರು, ಮಠದಯ್ಯನವರು, ಗೊಂಚಿಗಾರರು 
- .- ಎಲ್ಲರ ಎತ್ತುಗಳೂ ಕಾರುಹುಣ್ಣಿಮೆಯಲ್ಲಿ ಮೆರವಣಿಗೆ ಹೊರಡುತ್ತವೆ 
(ನದೀಪ. ೨೭). ಗೊಂಚುಗಾರ: ನಮಗ ಜ್ವಾಳ, ನವಣಿ ಕೊಡಿಸು 
[ಗೊಂಚಿ * - 89ರ, । ಆ - ಕಂಜಿ) ) 


ಗೆೊಂಚುಗಾರ (ಮರಳಿ. ೧೨). 
ಗೊಂಚು 'ಗೊಂಚಿ' ನೋ. 
ಗೊಂಚುಗಾರ " ಗೊಂಚಿಗಾರ' ನೋ. 
ಗೊಂಚೆ "ಗೊಂಚಿ' ನೋ. 
ಗೊಂಜಿ (ನಾ). ಒಂದಂ ಬಗೆಯ ವಂಠರ : ಗೌಜಲ್‌ಮರ . . . ಗೊಂಜಿ 

* ೬ ೬ ಹೆಣ್ಣುಮತ್ತಿ (ಮೈಕಗಿ. ೧೮-೩೧೯). (ದೇ. ತೆಲು. ಗೊಂಜಿ) 
ಗೊಂಜು "ಗಂಂಜು,' ನೋ. 
ಗೊಂಟಿಕೆ, ಗೆಂಟಗೆ, ಗೆಂಟಿಗೆ, ಗೆಂಟಂಗೆ, ಗೌಂಟಿಕೆ, ಗೌಂಟಿಗೆ, ಗೌಟಿಕೆ 

(ನಾ). (ಚೊಚ್ಚಲು ಬಸರಿಗೆ ಕಟ್ಟುವ) ರಕ್ಷೆ,-ತಾಯಂತ : ಅಂತು 

ಗರ್ಭ ಚಿಹ್ನಂ ಪ್ರಕಟಿಸಿ ವಿರಾಜಿಸುತ್ತಿರೆ ಸಪ್ತಮಾಸಕ್ಕೆ ಗೊಂಟಿಕೆ[ಪಾಠಾಂ. 

ಕಂಠಿಕೆ, ಗೌಂಟಿಕೆ]ಯಂ ಕಟ್ಟಿಸಿ ನವಮಾಸಂ ತೀವಿ ಬೆಸಲೆಯಪ್ಪುದುಂ 

(ರರ್ಮಪ. ೧-೬೨ ವ). ಗೆಂಟಗೆ : ಕ್ಷಿತಿಪನ ಕಾಂತೆಗಂ ಸಚಿವಮಾನಿನಿ ಬಂದು 

. « ಅಣುದಿಂಗಳೊಳ್ಳಹೋರ್ಜಿತಮುದಮುಣ್ಮೆ ಗೆಂಟಗೆಯನೊೊಬ್ಬರೆ 
ಮಾಡಿಸಿ ಪೋದಳರ್ಥಿಯಿಂ (ತ್ರಿ ಪುವಿ. ೧೭-೧೪೯). ಗೆಂಟಿಗೆ: "ಗೆಂಟಿಗೆಗಟ್ಟು' 
ಪರಾ. ಗೆಂಟುಗೆ: ತನುಭವಲಾಭ ದೌಹದ ನಿಮಿತ್ತದ ಸಂಗತಿ ತಕ್ಕ 
ನೋಂಪಿ ಮುಂಗನಸು ಬಯಕೆ ಗೆಂಟುಗೆ[ಪಾಕಾಂ. ಗೌಂಟಿಗೆ]ದೃಗುತ್ಸವ 
ಕಾರಣ ಗರ್ಭಚಿಹ್ನಂ (ಸೂಕ್ತಿಸು. ೭-೧). ಗೌಂಟಿಕೆ: ಮೇಲಿನ 'ಧವರ೯ಪ' 
ಪ್ರಯೋಗದ ಪಾಠಾಂತರವನ್ನು ನೋಡಿ. ಗೌಂಟಿಗೆ: ಮೇಲಿನ 
` ಸೂಕ್ತಿಸಂ ' ಪ್ರಯೋಗದ ಪಾಠಾಂತರವನ್ನ ನೋಡಿ. ಗೌಟಕೆ : 

* ಗೌಟಿಕೆಗಟ್ಟ ' ಪರಾ. (?] 
ಗೊಂಟು, ಗೊಂಡಂ,, ಗೊಟ್ಟು, ಗೋಂಟಂ, ಗೋಟು, (ನಾ). 

೧. ದಿಕ್ಕು; ದಿಶೆ: “ಗೊಂಟು, ದೆಸೆ-ಈ ೨ ದಿಕ್ಕು” (ಳಶಸಾ. ೪-೪೦); 

“ ಗೊಂಟುಂ ದೆಸೆಯುಂ ಕನ್ನೆಡದೆ' ದಿಕ್ಕುವೆಸರಹುದು” (ಳವಿಳಂ. ೩೯); 

ಹರ ಕುಳ್ಳಿರ್ದ ಗೊಂಟಿ[ಖಕಾಂ. ಕೊಪ್ಪೆ]ಗೊಂದುಅ ಸತ್ರದಲಿ ಮೆಚೆಯ 

ಲೊಂದು . . . ಇಂತು ಹದಿನೇಳು ಯೋಗಲಿಂಗಂಗಳಂ ನಿರ್ಮಿಸಿದನು 

(ಸಿದ್ಧ ಕಾ. ೩-೪೪) ; ಪೊಡೆವ ಬೀರರ ಜಂಕೆಗೆ ಗೊಂಟಿನಾನೆಗಳ್‌ ಕೋಡುವಿನಂ 

(ಕಲಿಕಾ. ೨08); ಎಸೆವ ಕರ್ಬಿನ ತೋಂಟದ ಗೊಂಟಿನೊಳ್‌ (ರಾಮಾಶ್ಯ. 

೧೧-೨೦). ೨. ವಂಲೆ | ಕೋನ ; ಸಂದಿ: ಪ್ರಿಥ್ವಿಯೆ ಹಸುಂಬೆಯಾಗೆ 

ಅಷ್ಟಲೋಕ ಪಾಲಕರೇ ಗೊಂಟಾಗೆ ವಾಸುಗಿಯೇ ಬಳಸಾಗೆ (ಎಳ. ೪, 

ಶಿಕಾರಿ. ೧೧೮-೩೦: 1064); ದ್ರವ್ಯವ ಬಡ್ಡಿಯ ವ್ಯವಹಾರಕ್ಕೆ ಕೊಟ್ಟು 

ಮನೆಯ ಗೊಂಟಿನಲ್ಲಿ ಹೊಯ್ದುಕೊಂಡಿದ್ದೆನಾದರೆ ಅದು ಎನ್ನರ್ಥವಲ್ಲ 
ಆನರ್ಥವೆಂಬೆ (೧ಸಹಜೆ. ೩೪-೯೦); ಭಿಕ್ಷುವಂ ಪೊರ್ದಿ ಯಕ್ಷಂ 
ಮರುಳಾದಂ ಮಿಕ್ಕವರ್ಗೊಂಟಿನೊಳೆ ಮುದುಡಿದರ್‌ (ಅನಂಪು. ೧-೦೧೨) ; 
ಮಾದಿಗಂ . . . ತನ್ನ ಗೊಂಟಿನಲ್ಲಿ ಮನೆಯೊಳಡಂಗಿರ್ಪನ್ನೆಗಂ 

(ಪುಣ್ಕಾಸ್ರು. ೭-೪೪ ಪ); ಆ ಮನೆಯಾ ಗೊಂಟಿನೊಳವಳ ಕೆಡಹಿ 

(ಪ್ರಥಂಜ. ೩-೦೧೭). ಗೊಂಡು : ೨. ಎಲ್ಲರಂ ತಣಿಪಿ ಕೆಲಬಲನುಮಂ 

ನೋಡುತುಂ ಅಲ್ಲಿ ಗೊಂಡಿ[ಪಾಕಾಂ. ಗೆೊಂಟಿ, ಗೋಂಟಿ]ನೆೊಳಿರ್ದ ಭಕ್ತನಂ 

ಕಾಣುತುಂ (ಅನೀಕ. ಹ. ೭೩-೨೫). ಗೊಟ್ಟ: ೨. ಅವನ ಅರ್ಜಿ ಗೊಟ್ಟಕ್ಕೆ 
ಬಿದ್ದಿದೆ (ರ). ಗೋಂಟು : ೧. "ದೆಸೆ. ಗೋಂ([ಪಾಕಾಂ. ಗೆ.ಂ]ಟೆನಲ್‌ 
ದಿಕ್ಕಕ್ಕು " (ಕಬ್ಕಿಳ್ಳೆ. ೧೫). ೨. "ಅಣಿ: ಅಶ್ರಿಃ, ಕೋಟಿಃ, ಅಶ್ರಃ, 


20 


30 


೨೬೦೬ 


49 


ಗೊಂಡ, 


ಕೋಣಃ-ಈ ೫ ಗೋಂ[ಪಾಕಾಂ. ಗೋ)ಟು” (ಹಲಾಯು. ೦೨೦೪೨): 
ನಾಲ್ಕುಂ ಗೋಂಟಿಂಗಂ ಲಿಂಗಮುಂ ತಪೋಧನರುಂ ಕವಿಲೆಯುಂ ಬೆರಸು 
ಮಾಡಿ ನಿಜಸಿದ ಕಿನ್ನರಿಗಲ್ಲ ಗುಡ್ಡೆ ನಾಲ್ಕು (ಸೌಇ2. 21-11, ೦೧೧೯-೫೪ ; 
948) ; ಬಸದಿಯ ವೈರಿತ್ಯದ ಗೋಂಟಿನ್ಮಂ (ಸಇಇಇ. ೩1-1, ೭೮-೩೨ ; 1045): 
ಶಿವಾಲಯದೊಳಯಿಕೆಯ್ತೆಂದು ಅಲ್ಲಿ ಸಂಭ್ರವಿಪ ಶರಣರನೀಕ್ಷಿಸುತ್ತೊಂದು 
ಗೋಂಟಿನೆೊಳು ಕುಳ್ಳಿರ್ದು (ಅನೀರ. ದೇ. ೮೭೯); ತಳಾಅಂ ಮನೆ 
ಯೊಳಗಂ ಪೊಕ್ಕು ಗೋಂಟಿನೆೊಳಿರ್ದವನಂ ತೆಗೆದುಕೊಂಡು ಪೋಗಿ 
(ಪುಕ್ಕಾಸ್ತ. ೭-೪೪ ವ). ಗೋಟ್ಮು; : ೧. ಊರಡೆ ದಡದ ಬಡಗಣ ಮೂಡ್ಲ 
ಗೋಟಿನಲ್ಲಿ ಬ್ರಹ್ಮದೇವ ಪಟ್ಟವರ್ಧನರು ಕೊಟ್ಟ ತೆಂಕವಾಗಿಲ ತುರುಕೆ 
ಯೊಂದು (ಸೌಇಇ. 1೫-1, ೩೩೩-3೨: 1215): ನಿನ್ನ ಪುಣ್ಯದ ತೋಟವನು 
ತಜಾದೊಟ್ಟಿ ನಿಮ್ಮೈ ವರನು ಯಮಪುರದ ಗೋಟಿನಲ್ಲಿ ಗುಟ್‌ಮಾಡುವೆನು 
(ಕುವ್ಯಾಗ. ೩-೦೬). ೨.“ ಅಶ್ರಶ್ರಿಯೆನೆ ಗೋಟು '' (ಮಂಗರಾ. ೦೩೦-೨೦) ; 
ವೊಅನ ಗೋಟಿಗೆ ಬರ್ಪ ಕಿಜುಕುಳ ದೈವಕ್ಕೆ ಕುಜ್‌ಯನಿಕ್ಕಿಹೆವೆಂದು 
ಸಲಿನಲಿದಾಡುವರು (ಬಸವ. 8೬೧) ; ಸಿರಿ ಉರಿ ಮಾದೇವಿ ಮೊದ 
ಗೋಟಿಗೊಳಗಾಯಿತ್ತು (ಡಜೊಮ್ಮ. ೪೦): ಮಾಯಾಮೋಹವೆಂಬ ಹಾಳು 
ಗೇರಿಯ ಗೋಟಿನಲ್ಲಿ ಬಿದ್ದು ಸೂಕರನಂತಿಪ್ಪವರನೆಂತು ಭಕ್ತರೆಂಬೆ 
(ಸಿದ್ಯೇವ. 93-00೭) ; ಕುಟಿಲವೇಷದ ಗಿರಿಶಂ ಗೋಟಿನೆೊಳಿರಲ್ಲೆ ಕಂಡಂ 
ಭಕ್ತಂ (ತ್ರಿಫುವಿ. ೯-೪೭). ೩. ಅಂಚು, ದಡಿ: ಒಬ್ಬ ಜರದ ಗೋಟು ಕಟ್ಟಿದ 
ಅಂಗಿ ಹಾಕಿದ ಸಾಹೇಬ-ಮುಂದೆ ಬಂದು (ಪಹರೆ. ೧೦೨). 
ಗೊಂಟುಗೊಂಟು (ದ್ವಿರುಕ್ತಿ): ನಿಮಿರ್ದೇಅ್‌ ವಾಜುವ ಪತಾಕೆ 

ವಿರಾಜಿಪ ಗೊಂಟು ಗೊಂಟಿನೊಳ್‌ ಬಳಸಿದ ಕೊತ್ತಳೆಂ (ಗಿರಿಳೆ. ೨-೭೯): 
ಶಕ್ರಾದ್ಯರೆಲ್ಲಂ ಕೊರಗುತ್ತುಂ ಗೊಂಟುಗೊಂಟಂ ವಪ್ರಗುತಿರೆ (ಕುಸುಮಾ. 
೮-೦೪೩). 
[ದೇ.॥ ತುಳು. ಕೋಂಟು ; ನಾಯ್ಕಿ. ಕೋಂಟ./ಹಿಂ. ಮರಾ. ಗೋಟ್‌ ] 

ಗೊಂಟುಗೊಳ್‌ (ಕ್ರಿ). ೧. ಮೂಲೆಯಂನ್ನು ಸೇರಂ; ದಿನದೊಳ್‌ 
ಮೂದೆಜನಾಯ್ತು ಭಾನುವಿನ ತೇಜಂ ಗೊಂಟುಗೊಂಡೆಯ್ದಿದಂತೆನಸುಂ 
ವಹ್ನಿಯ ತೇಜಮೆಬ್ಬಡವಿಯೊಳ್‌ ಮಲ್ಲಾತ್ತು (ಕುಸುಮಾ. ೩-೬). 
೨. ಅಂಚನ್ನು ಹೊಂದಂ ; (ಅಲಂಕಾರದ) ದಡಿಯನ್ನು ಹೊಂದು ; 
ಅವಂ ಪೊಅಗುಮಾಡಿ ರುಗ್ಮಿಕುಳಶೈಳಮಂ ಗೆಲ್ಲು ರುಗ್ಮಿ ವಸ್ಸುರಿತಮಪ್ಪ 
ಕೋಂಟೆ ಸಲೆ ಗೊಂಟುಗೆೊಂಡಿರ್ದುದೆಂಬ ವರ್ಣನೆಗೆ ತಕ್ಕುದೇ ದಲೆ[ನಲಂ) 
ತದಂ ಸುತ್ತಿ ದುಗ್ಧ ವಾರ್ಧಿಗೆಣೆಯಾದಗಟಯು್‌ ಸೊಗಮಯಿಸಿಕು೯ 
ಮಚ್ಛಾಂಬುವಿಂ (ಕಾಂತಿಪು. ೯-೦೪೫). [ಗೊಂಟು + ಕೊಳ್‌) 

ಗೊಂಟುಗೊಳಿಸು (ಕ್ರಿ). ಮೂಲೆಗೆ ಸೇರಿಸಂ: ತಲೆ ಮಿಕ್ಕೆಯ್ದೆ 
ತಗುಳ್ಳು ಗೊಂಟುಗೊಳಿಸುತ್ತುಗ್ರಾಂಧ್ಯಮಂ ಕೈರವಾವಳಿಯೊಳ್‌ ಪೊಕ್ಕು 
ವಿಕಾಸಲಕ್ಷ್ಮಿಗೆಡೆಮಾಡುತ್ತ . . . ತಣ್ಣದಿರ್ಗಳೆತ್ತಂ ಪರ್ಬಿದತ್ತುರ್ವಿಯೆೊಳ್‌: 
(ಕುಸುಮಾ. ೪-೪೮). [ಗೊಂಟುಗೊಳ್‌ 4 - ಇಸ್ಯು) 

ಗೊಂಟುವೊಗು ಕ್ರಿ) - ಮೂಲೆಸೇರು ; ಮೂಲೆಪಾಲಾಗು , ಮೂಲೆ 
ಗಂಂಪಾಗಂ ; ಪೆಸರ್ವೆತ್ತ ಹಸ್ತಿನಾಪುರಕಸಮಂ ಶಾಮಾಗಿ ನಾಣಿ ಸುರಪುರ 
ಪೋಯ್ತಾಗಸದತ್ತಲ್‌ ಫಣಿ[ಪತಿ)ಪುರಿ ರಸೆಗಿಬ್‌ದುದು ಗೊಂಟುವೊಕ್ಕುದಳ 
ಕಾನಗರಂ (ಕಾಂತೀಕ್ಕ. ೦೩-೦೭೨). [(ಗೊಂಟು + ಪೊಗು ] 

ಗೊಂಡ, "ಗಾಮುಂಡ' ನೋ. 

ಗೊಂಡ್ಕ 'ಗೋಂಡ ' ನೋ. 

ಗೊಂಡಃ (ನಾ). [ಸಂಗೀತ] ಹಾಡಂವುದರಲ್ಲಿ ಒಂದಂ ವಿಶಿಷ್ಟವಾದ 
ರೀತ್ರಿ-ಕ್ರಮ : ಗತಿ ಸಂಗತಿವಡೆಯೆ ಗಮಕಂ ಗಾರವಂಬಡೆಯೆ ಗಹಗಹಿಕೆ 
ಗೊಂಡಂ ಗೊಂಡಿ ಚಡಂ ಬಾಹಟಂ ಲಂಲಂಗಿ . . . ಬೆಡಂಗುವಡೆಯೆ 
ಪಾಡುತ್ತಿರೆಯುಂ (ಕಾಂತೀಕ್ಕೆ. ೧೬-೬೩೭ ವ). [?] 


ಗೊಂಡರಸ 


ಗೊಂಡರಸ (ನಾ). ಒಬ್ಬಾತನ ಹೆಸರಂ : ಸ್ವಸ್ತಿಶ್ರೀ ಗೊಣ್ಣರಸರ್‌ ಪ್ರಧಿವೀ 

ರಾಜ್ಯಂಗೆಯೆ (ಎಕ. ೫11, ಶಿಕಾರಿ. ೪೫ (ಶಿ)-83; ಸು. 8907). 
[ ಎಗೋವಿಂದರಸ? ] 

ಗೊಂಡಲು (ನಾ). ಒಂದು ಬಗೆಯ ಭೂಮಿ ; ಕಲಿದೇವನಿಗೆ ಬಿಟ್ಟ 
ಧರ್ಮ್ಮವೂರಿಂ ಪಡುವಲು » ಸಿ ಹುಣಿಸೆಯ ಕೆಯಿ ಮತ್ತರು ೨... 
[ಗೌ]ಡಗಟಿಯ ಕೆಳಗಣ ಗೊಂಡಲು ಎರಡು ಸಹಿತ (ಸೌಇಇ. ೫%, 
೨೨೦-೩೮ ; 1288). [?) 

ಗೊಂಡವನ (ನಾ).-ಗೊಂಡಾರಣ್ಯ ೨; ಕಡಲ ಮೇಲೆದ್ದಿತ್ತು ಕೂರ್ಮ 
ದಂತೀ ನೆಲವು ಗೊಂಡವನ ಪ್ರಾಚೀನ ಭೂಮಿಭಾಗ (ಅರಳು. ೩೦೬-೨). 

[ಗೊಂಡ್ಯ್ಕ (ಆಗೋಂಡ) + ವನ] 

ಗೊಂಡಾರಣ್ಯ (ನಾ). ೧. ವಿಂಧ್ಯಾದ್ರಿಯ ಬಳಿಯಿರುವ ಅರಣ್ಯ. ೨. 
ದಟ್ಟವಾದ ಅರಣ್ಯ: ಗೊಂಡಾರಣ್ಯಪ್ರಾಂತ್ಯದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು 
(ನೀಕಿಜಿಂ. ೫1, ೧೮): ಹದಿನಾಲ್ಕು ವರ್ಷಗಳ ತನ್ನ ವನವಾಸದ ಅವಧಿಯಲ್ಲಿ 
ರಾಮನು ಕೆಲಕಾಲ ಪಂಚವಟಿಯ ಗೊಂಡಾರಣ್ಯದಲ್ಲಿ ವಾಸಮಾಡಿದನು 
(ರೂಂ). [ಗೊಂಡ (ಆಗೋಂಡ) * ಅರಣ್ಯ) 

ಗೊಂಡಾಳೆ (ನಾ). (ಉಕ) ಅಕ್ಕಿಯಲ್ಲಿ ಹುಳಂವಿನಿಂದ ಉಂಟಾಗುವ 
ಜಡೆ,-ಗಂಟು; ಸೆಂಡಾಗಿ ಮಾಡ್ಕಾಳ 'ಗೊಂಡಾಳೆಂತಾ ಚೆಂಡಾಲೆವ್ವ 
ಬೀಗುತಿ (ರೋಕಗೀ. 8೧). [ «ಮರಾ. ಗುಂಡಾಳಿ] 

ಗೊಂಡಾಳೆಗಟ್ಟು (ಕ್ರಿ). ಅಕ್ಕಿಯಲ್ಲಿ ಹುಳುವಿನಿಂದ ಜಡೆಗಟ್ಟೂ,- 
ಗಂಟುಕಟ್ಟು : ಅಕ್ಕಿ ಗೊಂಡಾಳೆಗಟ್ಟಿದೆ (ರೂಢಿ). 

[ ಗೊಂಡಾಳೆ + ಕಟ್ಟು, 

ಗೊಂಡಿ, (ನಾ). [ಸಂಗೀತ] ಹಾಡುವುದರಲ್ಲಿ ಒಂದಂ ಕ್ರಮ, - ರೀತಿ: 
ಗತಿ ಸಂಗತಿವಡೆಯೆ ಗಮಕಂ ಗಾರವಂಬಡೆಯೆ ಗಹಿಗಹಿಕೆ ಗೊಂಡಂ ಗೊಂಡಿ 
ಚಡಂ ಬಾಹಟಂ ಲಾಲಂಗಿ . . . ಬೆಡಂಗುವಡೆಯೆ ಪಾಡುತ್ತಿರೆಯುಂ 
(ಶಾಂಕೀಶ್ಶ. ೧೬-೬೭ ವ). [7] 

ಗೊಂಡ್ಕಿ "ಕೊಂಡ್ಮೆ' ನೋ. 

ಗೊಂಡು, "ಗೊಂಟಂ' ನೋ. 

ಗೊಂಡು, "ಕೊಂಡ್ಮೆ' ನೋ. 

ಗೊಂಡೆ " ಕೊಂಡೆ? ನೋ. 

ಗೊಂಡೆಕುಚ್ಚು (ನಾ). ಗೊಂಚಲಾಗಿರುವ ಕಂಚ: ನೆಕ್ಸುದೋವ್‌ 
ಬಾಗಿಲು ದಾಟಿದ ಕೊಡಲೇ ಗೊಂಡೆಕುಚ್ಚಿನಂಥ ಕಂಠಾಭರಣ ಧರಿಸಿದ್ದ 
ಹುಡುಗಿಯೊಬ್ಬಳು ಅವನಿಗೆ ಅಡ್ಡವಾದಳು (ಪುನಕು. ೨೭೫) ; ಎತ್ತುಗಳಿಗೆ 
ಗೊಂಡೆಕುಚ್ಚು ಹಾಕಿದ್ದಾರೆ (ಕೂಡ). [ಗೊಂಡೆ (ಕೊಂಡೆ) ಕುಚ್ಚು) 

ಗೊಂಡೆಚೌರಿ (ನಾ). ತುದಿಯಲ್ಲಿ ಗೊಂಡೆಯಿಂದ ಕೂಡಿದ ಚವರಿ; 
ಹೆಂಡತಿ ನೋಡಿ ಹಲ್ಲನೆ ತೆರವೆ ಆಕೆ ಗೊಂಡೆಚೌರಿಯ ನೋಡಿ ಬೆರವೇ 
ಕಂಡಕಂಡಾ ವಿಷಯಕ್ಕೆ ಮನಜರಿವೆ (ಆರಾವ. ೩೦-೨). 

[ ಗೊಂಡೆ ( ಆಕೊಂಡೈ) + ಚೌರಿ, (< ಚವರಿ) ] 
ಗೊಂಡೆಜವರಹುಲ್ಲು (ನಾ). ಒಂದಂ ಬಗೆಯ ಹುಲ್ಲು: (ಮೈಔಗಿ. ೨೦-೩೭೦). 
[ ಗೊಂಡೆಜವರ್ಯ + ಹುಲ್ಲು (ಆಪುಲ?) ] 
ಗೊಂಡೆಯ (ನಾ). ೧. ಗೊಂಚಲಂ; ಕುಚ: ಕೆಲದ ಚವರದ ಗೊಂಡೆಯ 
ದೊಳೆಸೆವ ಜವ್ವನದ ಶಬರಿಯರು . . . ಹುಲ್ಲೆಗಳನೆಸುತಿರ್ದರು (ಹಠಕಾ. 
8-೪೭); ಕಾವನ ಪೂವಿನ ಗೊಂಡೆಯಗಳನೊರ್ವ ಭಾವಕಿ ವಂಚಿಸಿ 
ತಂದು ಪೂವಿನಂಗಡಿಯೊಳಿರಿಸಿ ವಹಿಜುವೊಲು ಪೊಸಸೇವಂತಿಯರಲ 
ಮಾಟಿವಳು (ಅಂಜ. ೩- ೭೪): ಕೆಜುಪುಲಿಯುಗುರ್ಗಳ್‌ ಗೊಂಡೆಯದುಡಿ 
ವಾರೆಂ ಭೂಮಂಡಲಪತಿಯಾತ್ಮಜಂಗೆ ರಂಜಿಸುತಿರ್ಕುಂ (ದಕಳು. ೨-೭೩); 
ಕಠಾರಿಯ ಹೊಳೆವ ಗೊಂಡೆಯ ಮೆಳ್‌ಯೆ ಗಂಡಂದವನು ಕೈಕೊಂಡ 


೨೬೦೭ 


30 


36 


ಗೊಂದಣಂಗೊಳ್‌ 


(ುವ್ಶಾವಿ. ೬-೪೯). ೨. ಒಂದಂ ಬಗೆಯ ದುಂಡಗಿರುವ ಗುಚ್ಛದಂತಹ 
ಆಭರಣ : ನಿಜ್‌ವಿಡಿದುಟ್ಟ ದೂವಟದ ಸೀರೆಯ ಮೇಲೆ ಮೆಅಕಿದುದು 
ಹೊನ್ನ ಗೊಂಡೆಯವು (ಥರಕ. ೪೦-೩೯). ೩. ರಾಶಿ: ಸವಂಹ ; (೪). 
[ ಆಕೆೊಂಡ್ಮ್ಕೆ ) 
ಗೊಂಡೆಹುಳು (ನಾ). “ ಸಣ್ಣ ಸಸ್ಯಗಳನ್ನು ಹಾಳುಮಾಡುವ, ಚಿಪ್ಪಿಲ್ಲದ 
ಒಂದಂ ಬಗೆಯ ಬಸವನ ಹುಳಂ ” (8186. ಇಂಕನಿ). 
[ ಗೊಂಡೈ * ಹುಳುಂ (ಪುಟು) ) 
ಗೊಂಡೆಹೂ (ನಾ). ದುಂಡಾದ ಒಂದು ಬಗೆಯ ಗುಚ್ಛದಂತಹ ಕೆಂಪು 
ಹೂವು : ಚಂಡುಹೂ, ತುಂಬಿಹೂ, ಗೊಂಡೆಹೂ . , . ಇವುಗಳ ಸಂತೆ 
ನೆರೆಯಿತು (ಸಾಸಮಾ. ೯೧). 
( ಗೊಂಡೆ (ಕೊಂಡ್ಕೆ) * ಹ್ಯೂ (“ಫೂ 
ಗೊಂತು "ಗೊತ್ತೂ? ನೋ. 
ಗೊಂತುಕಂಬಿ(ನಾ) . ದನಗಳ ಹಕ್ಕೆಯಲ್ಲಿ ದನಗಳನ್ನು ಕಟ್ಟಲಂ ಗೊಂತಿಗೆ 
ಅಳವಡಿಸಿರಂವ ಕಂಬಿ; ಗೊಂತಿನಲ್ಲಿ ದನಕಟ್ಟಲು ಹಾಕಿರುವ (ಜೋಡಿ) 
ನಿಲುಗಂಬಿ : ಗೊಂತುಕಂಬಿ (86೩0001028. ಇಂಕನಿ). 
[ಗೊಂತು (ಗೊತ್ತು) + ಕಂಬಿ, ] 
ಗೊಂತುಗಾರ " ಗೊತ್ತುಗಾರ' ನೋ. 
ಗೊಂತುಗೊಳ್‌ (ಕ್ರಿ). ಸ್ಮಳಮಾಡಿಕೊಳ್ಳು ; ನೆಲೆಗೊಳ್ಳು ; ನೆಲಸು ; 
ಇಂತೊರೆದ ಸದ್ಭೋಧೆ ಮನದೊಳು ಗೊಂತುಗೊಂಡುದು (ಕಂಕದಾ. 
೪-೨). [ಗೊಂತು (ಆಗೊತ್ತು) * ಕೊಳ್ಳ) 
ಗೊಂತುಮಾಡು " ಗೊತ್ತುಮಾಡು ' ನೋ. 
ಗೊಂದಣ "ಗೊಂದಳ' ನೋ. 
ಗೊಂದಣಂಗುಣಿ (ಕ್ರಿ). ಸಾಮೂಹಿಕ ನೃತ್ಯವನ್ನು ಮಾಡು; ವೆಂಳ 
ನೃತ್ಯವಾಡಂ; ಅಳವಿಗಬ್‌ದುತ್ನವದೆ ಗೊಂದಣಂಗುಣಿವ ಗಣಿಕೆಯರ 
ಪದಪ್ರಚಾರಕ್ಕೆ ಬೆರ್ಚಿ (ಜಂದ್ರ ಪು. ೧೨-೩೫ ವ). 
[ಗೊಂದಣ (ಆಗೊಂದಳ) + ಕುಣ್ಮಿ) 
ಗೊಂದಣಂಗೂಡು (ಕ್ರಿ). ಗುಂಪುಗೂಡು ; ಸಮೂಹವಾಗು ; ಬಾವು 
ಲಿಯ ಬಲ್ಲಾಳ್ಗಳ ಮುಂದೆತ್ತಿದ ಪರಿಪರಿಯ ಪತಾಕಾವಳಿಯ ಸೂಳಟ್‌ದು 
ಮಸಗಿ ದುವ್ವಾಳಿಸುವ ಗೋವಳಗಟ್ಟಿಗೆಯ ಗೊಂದಣಂಗೂಡಿ ಗಗನಂ 
ಕವಿದಂತೆ . . . ಭೂಚಕ್ರಮಂ ತೆಕ್ಕನೆ ತೀವಿದ ಪದಾತಿಬಲದೊಳಂ (ಗಿರಿಕ. 
೬-೫೫ ವ). [ಗೊಂದಣ ( ಆಗೊಂದಳ) + ಕೊಡು, ] 
ಗೊಂದಣಂಗೊಳ್‌, ಗೊಂದಣಗೊಳ್‌, ಗೊಂದಣಿಗೊಳ್‌, ಗೊಂದಲ 
ಗೊಳ್ಳು (ಕ್ರಿ). ೧.ಐಗೊಂದಣಂಗೂಡು : ಒಂದೆಡೆಯೊಳು ಗೊಂದಣಂ 
ಗೊಂಡು ಜನಗಳು ಕೇಳುವಂತೆ ಮನಸಂದೊರ್ವನೊಂದು ಕಥೆಯಂ 
ಪೇಳ್ದುದನು ಕೇಳಿ (ಸಮ್ಮಳ. ೨-೪೬). ಗೊಂದಣಗೊಳ್‌: ೨. 
ತಬ್ಬಿಬ್ಬಾಗಂ ; ಗಲಿಬಿಲಿಗೊಳ್ಳು : ಎಂಬತ್ತುನಾಲ್ಕುಲಕ್ಷಯೋನಿಮುಖ 
ಜೀವಿಗಳಿಗೆ ಎಂಬತ್ತುನಾಲ್ಕುಲಕ್ಷೂರಾಧನೆ ಒಂದೊಂದಯಾರಾಧನೆಯ 
ನೊಂದೊಂದಟಯದೆ ಗೊಂದಣಗೊಂಡು... ಲಯವಾದುದೆಲ್ಲ (ಅವಣಂ. 
೨೮೯-೧೩೦೦). ಗೊಂದಣಿಗೊಳ್‌: ೧. ಮಲ್ಲಿಗೆಯ ಮಕರಂದದೊಡವೆರೆದ 
ಪರಾಗಮೆಂಬ ಪೊಸಕೆಸರ್ಪತ್ತೆ ಕರ್ಚಿ ಕಳೆಯಲೆಂದು ಸಂದಣಿಸಿ ಗೊಂ 
ದಣಿ[ಪಾ ಕಾ 9. ಣ]ಗೊಂಡೈದುತರವಿಂದಾಕರದರವಿಂದಬ್ಬಂದಮರಂದರಸ 
ದೊಳ್ಳುಳುಂಗಿ (ರಾಜಶೇ. ೨-೭೬ವ). ಗೊಂದಲಗೊಳ್ಳು: ೨. ಆ ಗೋಡೆಯ 
ಮರೆಯಲ್ಲಿ ನಮ್ಮ ತಯಾರಿ ಮಾಡಿಕೊಂಡು, ಏರಿಹೋಗಿ ದಾರಿಗಾಣದೆ 
ಗೊಂದಲಗೊಂಡ ವೈರಿಯನ್ನು ಗೆಲ್ಲುವದು (ಅಪನಾ. ೧೧೯) ; ಮನಸ್ಸೆಲ್ಲಾ 
ಗೊಂದಲಗೊಂಡಿತ್ತು (ಕುಸುಸಂ. ೧೧೦). 
[ ಗೊಂದಣ (ಎ ಗೊಂದಳ) * ಕೊಳ್‌, ) 


ಗೊಂದಣಂಮಾಡು 


ಗೊಂದಣಂಮಾಡು (ಕ್ರಿ). ಸಾವಂಹಿಕ ನರ್ತನವನ್ನು ಮಾಡು, ವೆಂಳ 
ನರ್ತನವನ್ನು ಮಾಡು; ಅಂತು ದೇವೇಂದ್ರಕರಸರೋಜಾಕರದೋ 
ಸಮುತ್ತುಲ್ಲಮುಖಪವದ್ಮಂಗಳಿಂ ವಪದ್ಮಿನಿಗಳಿನಿಸಿ ಸುರೇಂದ್ರತಾರಹಾರ 
ಮುಕ್ತಾಫಳ ಪ್ರತಿಬಿಂಬಿತ ತನುಗಳಿಂ ಎದ್ಯಾದೇವತೆಗಳಿನಿಸಿ ದಿವಿಜಸೌಂದರಿ 
ಯರ್‌ ಗೊಂದಣಂಮಾಡುವಲ್ಲಿ (ಆದಿಪು. ೭-೦೨೫ ವ). 
[ ಗೊಂದಣ ( ಆಗೊಂದಳ) + ಮಾಡ್ಕ) 
ಗೊಂದಣಗೊಳ್‌ "ಗೊಂದಣಂಗೊಳ್‌ ' ನೋ. 
ಗೊಂದಣದುಂಬಿ (ನಾ). ಗುಂಪುಗುಂಪಾಗಿರುವ ದಂಂಬಿ; ಹಿಂಡಂ 
ಹಿಂಡಾಗಿರುವ ದುಂಬಿ: ಎಕ್ಕಲದುಂಬಿಯಿಂ ಜವಳಿದುಂಬಿಯಿನಟ್ಟುವ 
ಮಾಲೆದುಂಬಿಯಿಂದಿಕ್ಕುವ ಕುಂಭದಂತೆಸೆವ ಗೊಂದಣದುಂಬಿಯಿನಾವ 
ಮೆಯ್ಕೊಳಂ ಮೊಕ್ಕಳಮೆಂಬಿನಂ ಕವಿವ ಗಾವರದುಂಬಿಯಿನಾದ ಗಾವರಂ 
ತೆಕ್ಕನೆ ತೀವಿ ಕೂಡೆ ಬಗೆಗೊಂಡುದು ಕೂಡೆ ಬನಂ ಬಸಂತದೊಳ್‌ (ಸೂಕಿ ಸು. 
€೦-೦೦);: ಗೊಂದಣ [ಪಾಣಾಂ. ಳ]ದುಂಬಿ ತುಳಿಯದ ಬಂಧೂಕಂ ಹೆಚ್ಚದ 
ಹೆಅ ಗಿಳಿ ತುಂಡಿಸದಾಲದ ಪಣ್ಣೆ ಳವೆಯನುಳಿಯದ ಚೆಂದಳಿರೆನೆಯಿನಿದುಟಿ 
ಸೊಗಯಿಸಿತಾ ನೃಪಸುತೆಗೆ (ಜಯಕಾ. ೩-೪೧). 
[ಗೊಂದಣ ( ಆಗೊಂದಳ) + ತುಂಬಿ, ) 
ಗೊಂದಣನುಡಿ (ನಾ). ಹಲವುಮಾತು ; ಬಹಳಮಾತು ; ಬಂದರು ಜಯ 
ಜಯಯೆನುತಾಗ ದಿಕ್ಕುದಿಕ್ಕಿಂದ ನರೋರಗಸುರರು ಗೊಂದಣನುಡಿಯೇನು 
ಗಂಧಕುಟಿಗಳು ಚೆಲ್ವಿಂದೆರಡಾದುವಿರ್ವರಿಗೆ (ಭರಣ. ೮೦-೪೮). 
[ ಗೊಂದಣ (ಆ ಗೊಂದಳ) + ನುಡಿ] 


ಗೊಂದಣನೃತ್ಯ (ನಾ). ಸಾವಂಹಿಕ ನೃತ್ಯ; ಮೇಳನೃತ್ಯ ; ಬಾಳು 
ಗೊಂದಣನೃತ್ಯ ಉಸಿರುಸಿರು ಕೃತಕೃತ್ಯ ಕನ್ನಡದ ಮಗು ಮಾಣಿ ಮಾತೃ 


ಭೃತ್ಯ (ಅರಳು. ೩೦೮-೧೪). [ಗೊಂದಣ (ಆಗೊಂದಳ) + ನೃತ್ಯ] 
ಗೊಂದಣಪೆಕ್ಕಣ "ಗೊಂದಳವೆಕ್ಕಣ' ನೋ. 
ಗೊಂದಣಬೆಳಗು (ನಾ). ಕಾಂತಿಯ ಸಮೂಹ: ಅಂತು ಕಿಟ್ಟ ಬಾಳ್ಗಳ 
ಗೊಂದಣಬೆಳಗುಗಳ ಬಳಗಂಗಳೊಳಾಗಸವಳಯಮೆಲ್ಲಂ ಕುವಳಯಿತ 
ಮಾಗೆ ಬಂದು ತಾಗುವುದುಂ (ಕಾಂತಿಪು. ೪-೨೬ ಐ). 
[ ಗೊಂದಣ (ಆಗೊಂದಳ) + ಬೆಳಗು) 
ಗೊಂದಣವೆಕ್ಕಣ "ಗೊಂದಳವೆಕ್ಕಣ' ನೋ. 
ಗೊಂದಣಾಸ್ಥಾನ (ನಾ). ಗೊಂದಣನೃತ್ಯವು ನಡೆಯಂವ ಆಸ್ಥಾನದಲ್ಲಿ 
ರಂವವನಂ ; ಚೀರಮನೃಪಂ ಬಹಳ ಗೊಂದಣಾ [ಪಾಂ ಣ) ಸ್ಥಾನನಾಗಿ 
ಸೌಂದರಪೆರುಮಾಳೆಯನೋಲೈಸುತ್ತು ಮಿರೆಯಿರೆ (ನಂಬಿರ. ೧೮-೧೧೩); ಸರಸ 
ಗಾಯಕ ಭಾವ ಚಿತ್ರಕ ಪುಣ್ಯ ಪಾಟ[ಠ]ಕ ನವ್ಯನರ್ತನ ನರ್ತಕಿಪ್ರಯುತಂ 
ಬಹಳ ಗೊಂದಣಾಸ್ಕೂ ನನಾಗಿ ಕೆಂಪಡರ್ದ ಕಂಗಳಿಂ . . . ಪೆರ್ಮಾಡಿ 
ರಾಯಂ ಜೊಮ್ಮಣ್ಣನಂ ಕರೆಯಲು (ಚೂಮ್ಮರ. ೧೧೧-೨೦). 
[ ಗೊಂದಣ ( ಆಗೊಂದಳ) + ಆಸ್ಥಾನ ] 

ಗೊಂದಣಿ "ಗೊಂದಳ' ನೋ. 

ಗೊಂದಣಿಗೊಳ್‌ 'ಗೊಂದಣಂಗೊಳ್‌' ನೋ. 

ಗೊಂದಣಿಸು "ಗೊಂದಳಿಸು' ನೋ. 

ಗೊಂದಲ “"ಗೊಂದಳ' ನೋ. 

ಗೊಂದಲಗೆಡವು 'ಗೊಂದಲಗೆಡಹಂ' ನೋ. 

ಗೊಂದಲಗೆಡಹು, ಗೊಂದಲಗೆಡವು (ಕ್ರಿ). ಗೊಂದಲದಲ್ಲಿ ಬೀಳಿಸು ; 
ಪೇಚಿನಲ್ಲಿ ಸಿಕ್ಕಿಸು; ಪೇಚಾಡಿಸುಂ; ಎಂದಿಗೂ ಅತಿ ಶಾಂತಚಿತ್ತ 
ನಾಗಿ ಪ್ರವಾಸದ ಸಿದ್ಧತೆಯನ್ನು ಮಾಡುವ ತನಗೆ ಹೀಗೇಕೆ ಒಂದೊಂದೇ 
ವಿಚಾರ . , . ಬಂದು ಗೊಂದಲಗೆಡಹುತ್ತಿದೆ? (ಹೊಸಕ್ಟಿ. ೧೬೬೩). ಗೊಂದಲ 
ಗೆಡವು: ಪರಜಾತಿಯ ಹುಡುಗನೊಡನೆ ತಮ್ಮ ಮಗಳು ಲಗ್ನವಾಗಲು 


೨೬೦೮ 


ಗೊಂದಲಿಸು 


ಹೊರಟಿರುವ ಸಂಗತಿಯು ಬಲವಾಗಿ ನೋಯುಸಿತು . . 
ಗೆಡವಿತು (ಆರೋಲೀ. ೧೦೧). 
[ಗೊಂದಲ (ಎಗೆೊಂದಳ) * ಕೆಡಹು (ಕೆಡವು ] 
ಗೊಂದಲಗೆಡಿಸು (ಕ್ರಿ). ಎಗೊಂದಲಗೆಡಹಂ ; ಸಾವಿರ ಘಟನೆಗಳು, ಸಾವಿರ 
ಮುಖಗಳು . . . ಅಸಂಬದ್ಧವಾಗಿ ನೆರೆದು ಅವಳನ್ನು ಗೆಓಂದಲಗೆಡಿಸಿ 
ಬಿಡುತ್ತಿದ್ದವು (ಹೊಸಕ್ಷಿ. ೨೦೨). 
[ ಗೊಂದಲಗೆಡು + - ಇಸ್ಕು) 
ಗೊಂದಲಗೆಡು (ಕ್ರಿ) ತಬ್ಬಿಬ್ಬಾಗಂ ; ಗಲಿಬಿಲಿ ಹೊಂದು ; ಈ ಸಾರೆಯ 
ಪಯಣದ ಸಿದ್ಧತೆಯಲ್ಲಿ ಅವನು ಸಾಕಷ್ಟು ಗೊಂದಲಗೆಡುತ್ತಾನೆ (ಹೊಸಕ್ಷಿ. 
೨೮೯) ; ನಿದ್ದೆಯಿಂದ ಎಚ್ಚೆತ್ತ ಕಣ್ಣು ಈ ನೋಟದಿಂದ ಗೊಂದಲಗೆಡುವದು 
ಸ್ವಾಭಾವಿಕ (ಗ್ರಾಮಾಯ. ೧). [ಗೊಂದಲ (<ಎಗೊಂದಳ) + ಕೆಡ್ಕು) 
ಗೊಂದಲಗೊಳ್ಳು 'ಗೊಂದಣಗೊಳ್‌' ನೋ. 
ಗೊಂದಲಬಡಕ (ನಾ). ಗಲಿಬಿಲಿಗೊಂಡವನು : ಸಮಾನಕರ್ತವ್ಯಗಳ ಕರೆ 
ಒಮ್ಮೆಲೆ ಕೇಳಿಬರಲು ಧರ್ಮಸಂಕಟದಲ್ಲಿ ಸಿಲುಕಿದ ಎಂಥ ಗಟ್ಟಿಗರೂ 
ಒಂದು ಕ್ಷಣವಾದರೂ ಗೊಂದಲಬಡಕರೂ ಎಬಡರೂ ಆಗುತ್ತಾರೆ (ಕಸಾ. 
[ ಗೊಂದಲ (ಆಗೊಂದಳ) + ಬಡಕ (-ಆಬಡಿಕ) ] 
ಗೊಂದಲವೇಳು (ಕ್ರಿ). ಗಲಿಬಿಲಿಯುಂಟಾಗು; ಗಲಭೆಯಾಗಂ: 
ಕೂಡಲೇ ಆ ಸೈನ್ಯದಲ್ಲಿ ಗೊಂದಲವೆದ್ದಿತು (ಮಡಿಸ. ೮೫). 
[ ಗೊಂದಲ ( ಆಗೊಂದಳ) * ಏಳು, (ಆ ಏಟ್ಟು) ) 
ಗೊಂದಲಹಾಕು (ಕ್ರಿ). ೦. ಗಲಾಟಿಮಾಡು ; ಗಲಭೆ ಎಬ್ಬಿಸು; ತಾವು 
ಹೆದರಬೇಡಿರಿ, ನಾವೇನು ಗೊಂದಲಹಾಕುವುದಿಲ್ಲ (ಕುರಿಹಿಂ. ೧೧). ೨. 
ಗೊಂದಲ ಸಮಾರಂಭದಲ್ಲಿ ಅಂಬಾಭವಾನಿಯ ನಾಮ ಸಂಕೀರ್ತನೆ 
ಯಂನ್ನು ಮಾಡಂ ; ಅಲ್ಲಿ ಗೊಂದಲಿಗರು "ಜಗದಂಬೆ" `ಅಂಬಾಭವಾನೀ' 
ಎಂದು 'ಗೊಂದಲ' ಹಾಕುತ್ತಿದ್ದರು (ಸಿವಥಾ. ೧೨). 
[ಗೊಂದಲ ( ಆಗೊಂದಳ) * ಹಾಕು (€ಪಾಯ್ಯು;) 1 
ಗೊಂದಲಹಾಡು (ನಾ). ಗೊಂದಲಿಗರಂ ಹಾಡಂವ ಹಾಡು ; ಜಾತ್ರೆ 
ವಯಂತಾದ ಕಡೆಗಳಲ್ಲಿ ಪೌರಾಣಿಕ ಕಥೆಗಳನ್ನೊಳಗೊಂಡ, ಅಂಬಾ 
ಭವಾನಿಯನ್ನು ಸಂತ್ತಿಸಂವ ಹಾಡಂ; ಕರ್ನಾಟಕದಲ್ಲಿ ಗೊಂದಲಹಾಡು 
ಗಳನ್ನು ಹಾಡುವ ಗೊಂದಲಿಗರು ಈ ತರದ ಜನರನ್ನು ಹೋಲಬಹುದು 
(ಕನ್ನಜಾ. ೪ ಪ್ರಸ್ತಾವನೆ). 
[ಗೊಂದಲ (€ಆಗೊಂದಳ) + ಹಾಡು, (<“ಪಾಡು್ಯ)] 
ಗೊಂದಲಿಗ (ನಾ). ಗೊಂದಲಸಮಾರಂಭದಲ್ಲಿ ಅಂಬಾಭವಾನಿಯಂ 
ನಾಮ ಸಂರ್ಕೀತನೆಯನ್ನು ಹೇಳುವವನಂ ; ಅಲ್ಲಿ ಗೊಂದಲಿಗರು 
`ಜಗದಂಬೆ' "ಅಂಬಾಭವಾನೀ' ಎಂದು " ಗೊಂದಲ" ಹಾಕುತ್ತಿದ್ದರು 
(ಸಿವಾ. ೧೨); ನಮ್ಮಲ್ಲಿ ವಿಶೇಷ ಸಮಾರಂಭಗಳಲ್ಲಿ 'ಹರಕೆಯ 
ಗೊಂದಲ'ಗಳನ್ನುಹಾಕಿಸುವ ರೂಢಿಯುಂಟು. ಈ ಗೊಂದಲಿಗರೂ ಕೀರ್ತನ 
ಕಾರರೇ (ಕಥಕ. ೩); ಗೊಂದಲಿಗರು.-ಇವರೂ ಮಹಾರಾಷ್ಟರೇ ... 
ಸಂಬಾಳ, ಚೌಡಕಿಗಳನ್ನು ಬಾರಿಸುತ್ತ ಭವಾನಿಯ ಹಾಡುಗಳನ್ನು 
ಹಾಡುತ್ತ ಭಿಕ್ಷೆಬೇಡುವರು (ಕಥಾಗೆ. ೨೦೦): ಹಾವಾಡಿಗರು, ಗೊಂದಲಿಗರು. 
ಡೊಂಬರು . . . ಎಲ್ಲರೂ ಸಂದಣಿಸಿ ಒಂದಾಗಿ ಇರುವವರ ತಾಳ್ಮೆಯ 
ಪರೀಕ್ಷೆಯನು ಮಾಡುವರೋ? (ಅರಳು. ೩೫8೪-೦೧) ; ಗೊಂದಲಿಗರು 
ಮನೆಯ ಮುಂದೆ ನಿಂತು ಹಾಡಹೆತ್ತಿದ್ದಾರೆ (ಮಂಜುಳ. 6); ಜೋಗಿ- 
ಗೊಂದಲಿಗರ ಕಥೆ ದಾಸರ ಆಟ, ಕಿಳ್ಳಿಕೇಶರ ಆಟ, ರಾಧಾನ ಆಟ ಇವೇ 
ಜನರಿಗೆ ಪ್ರೀತಿಯ ಮನೋರಂಜಕ ಸಾಧನಗಳಾಗಿದ್ದುವು (ಜನಜೀ- ೩೦). 
[ ಗೊಂದಲ ( €ಗೊಂದಳ) + -ಇಗ] 
ಗೊಂದಲಿಸು 'ಗೊಂದಳಿಸಂ' ನೋ. 


, ಗೊಂದಲ 


೨೩೮೭). 


ಗೊಂದವಾಡಿ 


ಗೊಂದವಾಡಿ (ನಾ). ಒಂದು ಸ್ಥಳದ ಹೆಸರು ; P ಈಗಿನ ರಾಯದಂರ್ಗ 
ತಾಲ್ಲೂಕಿನ ಗೋವಿಂದವಾಡಿ ; ಗೊಂದವಾಡಿಯ ಪೂಅವೀಡಿನಲ್‌ 
ಸುಖದಿಂ ರಾಜ್ಯಂಗೆಯ್ಯುತ್ತಿರೆ (ಎಇ. 1೪, ೨೧೫-೩; 

[ ಗೊಂದ್ಯ + ವಾಡಿ, (ಪಾಡಿ) ] 

ಗೊಂದಳ, ಗೊಂದಣ, ಗೊಂದಣಿ, ಗೊಂದಲ, ಗೋಂಧಳ (ನಾ). ೧. 
ಗುಂಪು; ಹಿಂಡಂ, ಮೊತ್ತ; ಬೆಳಗುವ ಕೈದೀವಿಗೆಗಳ ಬೆಳಗುಂ 
ತರತರದಿನೊಗೆವ ತಾರಗೆಗಳ ಗೊಂದಳಮುಂ (ಆದಿಪು. ೧೨೨೩); ಅನ್ನೀ 
ಸಾಲೆಯ ಕಂಬದ ಗೊಂದಳಮಂ ನಿಟ್‌ಸುವನ್ನು ಕಂಬದ ರೂಪಿಂ 
ಪಿನ್ನ ಅನನ್ನಿಟಿಸುವವಮೋಲೊನ್ನೆರಡಂ ತಾನೆ ಪಿಡಿದು ನಿಆ್‌ಸಿದನಾತಂ 
946): ಇಂದ್ರಸ್ತ್ರೀಯರಾನಂದದಿಂ ಗೊಂದಳದೆ 
ಕುಣಿದು ಲೀಲಾನೃತ್ಮದಿಂ (ಅಜಪು. 8-೪೩) : ಗೊಂದಳದಿಂದೆ ನರ್ತಿಸುವ 
ಶೇಷಜನಂಗಳ ಭಂಗಿ ಲೀಲೆಯಿಂ ಮುಂದಿಡೆ ಭಕ್ತಿಬೋಧಿತಮನಂ 
ಜಿನರಾಜನ ಮುಂದೆ ತಾನುಮಾನಂದದ ನರ್ತನಕ್ಕೆ ಬಗೆದಂದು 
ಪುರಂದರನಂದು . . . ನಾಟಕಪೇಟಕಮಂ ನಿಮಿಚ್ಚಿದಂ (ವರ್ಧಪು. 
೧೪-೫೭); ಪೆರ್ವಲಿಯ ಪಿಂಡಿನಂತೆಯುಂ ಕಾಡೆಮ್ಮೆವೋರಿಯ ಹಾರಿ 
ಯಂತೆಯುಂ ಪಂದಿಯ ಗೊಂದಳದಂತೆಯುಂ (ಪುಪ್ಪಪು. ೩-೧೨೭ ವೆ); 
ಅರಮನೆಗೆ ಫಪೋಪ ನೃಪರಂದಳದ ಗೊಂದಳ [ಪಾಠಾ. ಣದ... 
ಪಾಳೆಯಂ ಕಣ್ಣೆಸೆದುದು (ಜೆಬಪು. ೪೨-೧೩). ೨. ಗಲಿಬಿಲಿ; ಸಿಕ್ಕು; 
ಗೋಜು: ಅಂತಿಂತೆಂಬುದಕ್ಕೆ ಉಭಯದ ಗೊಂದಳದವನಲ್ಲ 
(ಮನುಗುಂ. ೬); ಹೆಚ್ಚಿದ ಪಟಹ ಪಣಹ ಮೃದಂಗ ಡಿಂಡಿಮದ ಉಲಿಯ 
ತೇಜಿಯ ಹೇಷಿತದ ವೆಗ್ಗಳೆಯ ಕರಿಗಳ ಬೃಂಹಿತದ ಗೊಂದಳದ 
ಕಳಗರ್ಚಯ್ತು ಕೌರವಸೈನ್ಯಶರಧಿಯಲಿ (ಕುವ್ಕಾದ್ರೋ. ೯-೨೭). 
೩. (ಉಕ) ಒಂದಂ ಬಗೆಯಂ ಧಾವಿರ೯ಕವಿಧಿ ; ॥ ವಂದಂವೆಯಂ 
ನಂತರ ಅಂಬಾಭವಾನಿಯನ್ನು ಕಂರಿತು ನಡೆಸಂವ ನರ್ತನ, 
ಸಾಮೂಹಿಕ ಭಜನೆ, ಪೂಜೆ ಮೊದಲಾದ. ಸಮಾರಂಭ; 
(ಗೊಂದಲ ಸಮಾರಂಭದಲ್ಲಿ) ಗೊಂದಲಿಗರಂ ಹೇಳಂವ ದೇವಿಯಂ 


1072). 


(ಎಇ. IV, ೬೪೨೧೪; 


ನಾಮಸಂಕೀರ್ತನೆ. " ಗೊಂದಲಪೂಜೆ ' ಪರಾ. ೪. ಸಾಮೂಹಿಕ 
ನೃತ್ಯ; ವೇಳನೃತ್ಯ : ಹೀಗೆ ಗೊಂದಳ ಎಂದರೆ ಮಂಡಲನೃತ್ಯವೆಂದು 


ಸ್ಪಷ್ಟವಾಗಿತಿಳಿವುದರಿಂದ 0೫೦೫೬8 ಎಂಬುದಕ್ಕೆ ಗೊಂದಳದವರು ಎನ್ನುವುದೇ 
ನನಗೆ ನೇರೆನಿಸಿತು (ಹೆಬೈರ. ೪1 ಮುನ್ನುಡಿ). ಗೊಂದಣ: ೧. “ಗೊಂದಣ 
ಮೆನೆ ನಿಕರಕ್ಕೆ ನಾಮಂ” (ಕತುನಿ. ೪೭) ; ಕೆಂದಳಿರ ಗೊಂದಣದಿಂ ಸಹಕಾರ 
ಭೂರುಹಾವಳಿ ಕಡು ರಯ್ಯಮಾಗೆ ... ಬಂದನೆೊಟಲ್ಲು ವಸಂತವಲ್ಲಭಂ 
(ಭರ್ಮಾಮ್ಮ. ೧೦-೧೧೨) ; ಗಿಳಿಗಳ ಪಿಂಡು ತುಂಬಿಗಳ ಗೊಂದಣಮಂಚೆ 
ಗಳೊಡ್ಡ ರಲ್ಲರಲ್ಲಳ ರಜದುರ್ವ ಬಂದೆಳಸಿ ಸಂದಣಿಸುತ್ತಿರೆ (ಹಂದ್ರಫು. 
೧೧-೪೬); ಗೊಂದಣದ ದಿವಿಜರರ್ಚಿಪರಲ್ಲಿ ಶೂಲಿಯಂ (ಲಶಿಚಿಂ. ೨೬-೬೯); 
ಕಾಳ್ಳೋಣನ ಮೊಗ್ಗರವಿದೆ ಹುಲ್ಲೆಗಳ ಒಗ್ಗಿದೆ ಪಂದಿಯ ಗೊಂದಣವಿದೆ 
ಯೆಂದು ಮುಗ್ಗಿ ಕವಿದರು ಶಬರರು (ಕುರಾಸಾಂ. ೨೭-೬೦): ನಿನ್ನಂಗದಲ್ಲಿ 
ಗುರು ಕೊಟ್ಟ ಲಿಂಗವೆಂಬುದೊಂದು ಕುಜುಹು ಇರುತಿರಲಿಕೆ ಆ ನಿಜಲಿಂಗದ 
ಸಂಗವನಟ್‌ಯದೆ ಸಂದಿಗೊಂದಿಯಲ್ಲಿ ಹೊಕ್ಕಿಹೆನೆಂಬ ಗೆೊಂದಣವೇತಕ್ಕೆ 
(ಮದೇವ. 3೭೩-೧೩). ೪. ಕಿನ್ನರಿಯ ಗೊಂದಣದಿಂಚರಂ (ರೇವಣ. ೩೧-೪೩); 
ಮರ ಕಿತ್ತಿವೆ ಬುಡ-ತಳ ಹಾದಿ ಉಡುಗೆ ರುಳರುಳ ಕಡಲು ಕುಣಿಯೆ 
ಗೊಂದಣ ತೆರೆ-ಮುರಿ-ನೊರೆ ಧಂಧಣ (ಹೃ ದಸ. ೩೭-೧೦) ; ಗೊಂದಣದಲ್ಲಿ 
ನಾನಿಕ್ಕಿದ ಹೆಜ್ಜೆ. . . ಅದಕ್ಕೊಂದು ಸಾಮಾನ್ಯತೆಯಿದೆ (ಸಾಹಿವಿ. ೪ 
ಮುನ್ನುಡಿ). "ಗೊಂದಣಂಮಾಡು' ಪರಾ. ಗೊಂದಣಿ: “ಬಂಬಲ್‌, 
ತುಜುಗಲ್‌ .. . ಗೊಂದಣಿ(ಉಂದಲ್‌) - ಈ ೪೦ ಸಮೂಹ” (ಕರಸಾ. 
೧೦-೨೨೨) : “ಗೊಂದಣಿಯೆನಲ್‌ ಗೊಂಬೆಯನೆ ಸಲ್ಲುಗು ಸಮೂಹದೊಳ೯” 


೨೬೦೯ 


18 


20 


26 


80 


36 


ಗೊಂದಳಿಸು 


(ಕರರ. ೩೪) ; ಈಶನಂ ಪೂಜೆಗೆಯ್ದು ಮಣಿವ ಜಲಕನ್ಯಕಾ ಜಲಪುರುಷರ 
ಗೊಂದಣಿಯುಂ . . . ರಂಜಿಸೆ (ವೃಷವಿ. ೧೦-೪೨ ವ). ಗೊಂದಲ: ೩. 
ಬೊಂಗಉಡನ ಮಗ ಕಲ್ಲಪ್ಪನ ಕೂಡಿಜುದು » »೬ ೩ ಹೆಂಡಿರ ಕುಲಕೆ 
x x ಗೊಂದಲಮಾಡಿಕೆೊಂಡಲ್ಲಿ (ಮೈ ಆರಿ. ೧೯೨೯, ೮೨-೦೦ ; 15ನೆಯ ಶತ); 
ಗೊಂದಲದೆೊಳು ನೊಂದು ಬೇನೆಯನುಂಡೆನು ಬಂಧನದೊಳು ಬಳಲಿಹೆನು 
(ಇಂಡಾಪ. ೧೦೦-೮೯); ಅಂದು ಮುಂಬಯಿ ನಿಲ್ದಾಣದಲ್ಲಿ ಗೊಂದಲವೇ 
ಗೊಂದಲ (ಪ್ರಣಸ. ೭೩). "ಗೊಂದಲಹಾಕು' ಪರಾ. ೫. “ ಒಂದು 
ವಿನೋದಾವಳಿ ಆಟ; ಗೊಂದಲಿಗರಾಟ” (ಜಾನಕೋ. ೩೧). 
ಗೋಂಧಳ: ೩. ಜನರಿಗೆ ಉಪದೇಶವನ್ನು ಮಾಡುವುದಾದರೆ "ಗೋಂಧಳ 
ಕೀರ್ತನ 'ದಂತಹ ವಸ್ತುಗಳೇ ಇಲ್ಲ. ವರ್ತಮಾನ ಪತ್ರಗಳು ಇವುಗಳ 
ಮುಂದೆ ಏನು ಮಾಡಲಾಪವು (ಸಿವಾ. ೧೩). 
ಗೊಂದಲದಲ್ಲಿ ಬೀಳು ಎ ತೊಡಕಿನಲ್ಲಿ ಸಿಕ್ಕಿಕೊಳ್ಳು ; ಗಲಿಬಿಲಿಗೊಳ 
ಗಾಗು : ಈ ಪ್ರಶ್ನೆಯ ತಲೆಬುಡ ಗೊತ್ತಾಗದೆ ಗೊಂದಲದಲ್ಲಿ ಬಿದ್ದ 
ಮೋನಪ್ಪನಾಯ್ಯರು . . . ಕೇಳಿದರು (ಮೂರುದಾ. ೨೬೦). ಗೊಂದಲದವಎ 
ಅಂಬಾಭವಾನಿಯ ಪ್ರೀತಿಗಾಗಿ ಗೊಂದಲವೆಂಬ ಧಾರ್ಮಿಕ 
ವಿಧಿಯನ್ನು ನಡೆಸಂವವನು: ಗೊಂದಲದವರು ಬಂದು ಚೌಟಗಿ ಬಾರಿಸಿ 
ಕೊಂಡು " ಜೀಜೀ ' ಅಂತ ಹೇಳ್ತಾರಲ್ಲ, ಕೇಳಿದೀಯೇನು? (ಬಿಳುವು. ೮೩). 
ಗೊಂದಳಚತುರ್ಮುಖ ಎ ಸಭೆಗಳಲ್ಲಿ ಮುಖ್ಯನಾದವನು; ಒಂದಂ 
ಬಿರುದು : ಶೌಚಾಂಜನೇಯಂ ಗೊನ್ನಳಚತುಮರ್ಮ್ಮಖಂ ಸಮರಹುಖ 
ಷಣ್ಮುಖಂ . . . ಅರಸುಗೆಯ್ಯುತ್ತಮಿರೆ (ಎಇ. ೫೪1, ೮೪-೦೨; 1067). 
[ ?./ತುಳು. ಗೋಂದಳ, ಗೋಂದೋಳು ; ತೆಲು. ಕೊಂದಲ./ 
ಮರಾ. ಗೋಂದಳಾ, ಗೊಂಧಳ./ಪ್ರಾ. ಗುಂದಲ ಗೋಂದಲ) 
ಗೊಂದಳಪೂಜೆ (ನಾ). ತಂಳಂನಾಡಿನ ವಿಶೇಷವಾಗಿ ವಂರಾಟಿಗರೆಂಬ 
ಜನಾಂಗದಲ್ಲಿ ಪ್ರಚಾರದಲ್ಲಿರಂವ ಒಂದು ಬಗೆಯ ದುರ್ಗಾರಾಧನೆ ; 
ಒಳವಂನೆಯಲ್ಲಿ ದೇವಿಯ ವಿಗ್ರಹವನ್ನಿಟ್ಟ ಅಲಂಕರಿಸಿ, ಹೊರ 
ಅಂಗಳದಲ್ಲಿ ಉರಿಯುತ್ತಿರುವ ದೀಪದ ಸಂತ್ತಲು ಕೈಯಲ್ಲಿ ದೀವಟಿಗೆ 
ಯನ್ನೂ ಹಿಡಿದುಕೊಂಡು ದೇವಿಯಂ ಸ್ತೋತ್ರಗಳನ್ನು ಹಾಡಂತ್ತ 
ಕಂಣಿಯುತ್ತ ಭಕ್ತರಂ ಆಚರಿಸುವ ಒಂದಂ ವಿಶಿಷ್ಟರೀತಿಯ ದುರ್ಗಾ 
ಪೂಜೆ : ನಮ್ಮ ತುಳುನಾಡಿನಲ್ಲಿ ಹರಕೆಗಾಗಿಯೂ ಬಳಕೆಗಾಗಿಯೂ 
ಗೊಂದಳಪೂಜೆ ಎಂದು ಮಾಡಿಸುವುದುಂಟು (ಹೆಜೈಿರ. ೪1 ಮುನ್ನುಡಿ). 
[ ಗೊಂದಳ + ಪೂಜೆ ] 
ಗೊಂದಳವೆಕ್ಕಣ, ಗೊಂದಣಪೆಕ್ಕಣ, ಗೊಂದಣವೆಕ್ಕಣ (ನಾ). 
ಗುಂಪಾಗಿ ಮಾಡಂವ ನೃತ್ಯ ಮೊದಲಾದ ಪ್ರದರ್ಶನ : ದೇಸೆ 
ವಿಲಾಸಮಂ ಪಡೆಯೆ ಗೊಂದಳವೆಕ್ಕಣವಾಗಳಾ ನ ೈಪಾವಾಸದೊಳಾದಿದತ್ತು 
(ಪಂಠಾಮಾ. ೩-೧೦೬). ಗೊಂದಣಪೆಕ್ಕಣ: ಗೊಂದಣಪೆಕ್ಕಣ ಕುಣಿವರು; 
ಗುಡಿಕಟ್ಟುವರು (ಸಾಹಿಸಂ. ೩೬). ಗೊಂದಣವೆಕ್ಕಣ : ವಿವಿಧಲಯಂಗಳಿಂ 
ಕುಣಿವ ಗೊಂದಣ [ಪಾಣಂ. ೪] ವೆಕ್ಕಣವಹಿಗಳಂತೆ ಕಟ್ಟುವ ಗುಡಿ ಪೊಯ್ವ 
ಬದ್ದವಣಂ . .. ಮೆಜಿ!ದುವುತ್ಸ ವಮಂ ಜಿನಜನ್ಮ ಗೇಹದೊಳ್‌ (ಮಟಲ್ಹಿಪು. 
೧3-೪): ಓಲಗ ಸಾಲೆಯ ಸಂಗೀತ ಸದನರಂಗದೊಳಚ್ಚರಸಿಯರ ಗೊಂದಣ 
ವೆಕ್ಕಣಮೆ ತೆಕ್ಕನೆ ತೀವೆ (ಅನಂಪು. 8-೫ ವ): ಗೊಂದಣವೆಕ್ಕಣದಮರೀ 
ವೃಂದಂಗಳ ಬಿಳಿಯ ನಿಡಿಯ ಕಣ್ಣಳ ಬೆಳ್ಳುಂ ಕೆಂದಳದ ಕೆಂಪುಮಾಂತುವು 
ಚಂದನ ಸಿಂಧೂರರಸದ ಪೊಸ ಕಾಟ್ಟುರಮಂ (ಪುಷೃಪು. ೦೨-೪೩). 
[ ಗೊಂದಳ + ಪೆಕ್ಕಣ ] 
ಗೊಂದಳಿಸು, ಗೊಂದಣಿಸಂ, ಗೊಂದಲಿಸಂ (ಕ್ರಿ). ೧. ಗಂಂಪುಗೂಡು ; 
ಒಟ್ಟುಗಂ; ದಟ್ಟೈಸಂ: ಅಂತು ದೇವರ್‌ ದೇವನೊಳಾವಗಮಾದ 


'ಟಲ 
ತಂತಮ್ಮಾದರದಿಂ ಮಾಲೆಗಟ್ಟಿ ದುಗ್ಧವಾರಿಪೂರಿತ ಕನಕಕಲಶಂಗಳಂ ತಂದು 


ಗೊಂದಿ 


ಗೊಂದಳಿ [ಪಾಕಾಂ. ಣಿ) ಸಿ ಸಂದಣಿಸಿ ನೀಡಿದಾಗಳ್‌ (ಅದಿಪು. ೭-೮೪ ವ): 
ತೊಳಪ ದಂತಮರೀಚಿಸಂತತಿ ಪರ್ವಿ ಬಳ್ವಳ ನೀಳ್ದು ಗೊಂದಳಿಸಿ . . . 
ಸಭಾಂತರಾಳಮನೆಲ್ಲಮಂ ಬೆಳಗೆ ಭೂವಳಯಾಧಿಪಂ ನುಡಿಗುಂ (ಕಾವ್ಮಾವ. 
೪೭೯); ಬಾಳಕಂ ನಿಮ್ಮೊಳಾರ ಕೆಯ್ಸೆ ನೆಗೆದು ನಗುತ್ತುಂ ಬಂದನವಲ್ಲಿ 
ಕುಡುವನೆಂಬುದುಮರಸಿಯರೆಲ್ಲಮೆಮಗೆತಮಗೆಂದು ಗೊಂದಳಿಸಿ 
ಕರಕಿಸಲಯಂಗಳನಡಸಿ ನೀಡುವುದುಂ (ಅರ್ಥನೇ. ೪-೯೬ ವ); ತರಂತರ 
ದಿಂದೆನಿಸಿತ್ತು ಕಣ್ಣೆ ಗೊಂದಳಿಸಿ ಬರುತ್ತುಮಿರ್ಪ ಖಚರೀಜನಮಾಳೆ 
ನಭೋಂತಿರಾಳದೊಳ್‌ (ವರ್ಧಪು. ೫-೨೬). ೨. ಬಹಳವಾಗಂ; 
ಹೆಚ್ಚಾಗು; ಅಶಿಶಯಂವಾಗಂ : ಪಸರಿಸಿ ಪರ್ಬ್ಬ ಗೊಂದಳಿಸಿ ನಿಂದ 
ತಮಸ್ತಮಮಂ ತೆರಳ್ಳಿ ಬಂದೊಸೆದಿನನೇಜುವಂತುದಯಪರ್ಬ್ಬತಮಂ 
(ಎಕ. ೪1], ಶಿಕಾರಿ. ೦೨೫8-೧೪; 3029). ಗೊಂದಣಿಸು : ೧. ಅತಿರಥ 
ಸಮರಥ ಮಹಾರಥಾರ್ಧರಥರೊಂದೆವಿಂದೆಯಲ್ಲದೊಂದೆಂದೊರ್ವರೆ ೨೪೯ 
ಸಂಧಿಸಿ ಗೊಂದಣಿಸಿ ನಿಂದಾಗಳ" (ಪಂಪಭಾ. ೧೦-೧೪೬ ವ); ತಮ್ಮನಿಬ 
ರೊಂದಾಗಿ ಗೊಂದಣಿಸಿ ನಿಂದ ಪಾಂಡುನಂದನರುಮಂ . . . ಕಂಡು 
(ಗದಾಯು. ೭-೩೩ ವ); ಮುಂ ದಣ ಸಾಮಂತರಾಜಪುತ್ರೋತ್ಕರದಿಂ 
ಗೊಂದಣಿಸಿ ಪರ್ವಿ ರಣದೊಳ್‌ ನಿಂದಿರ್ಪವನೇಣವಾಹನಂ ಪವಮಾನಂ 
(ಗಿರಿಕ. ೬-೬೨) : ಗೊಂದಣಿಸಿ ನಡೆವ ಮದಕರಿಗಳಿಂ ಹರಿಗಳಿಂ . . . ಪಡೆ 
ಪಡಪಾದುದು (ಜಿಲಪು. ೪೮-೨೩). ೨. “ಗೊಂದಣಿಸು-ಸಮೂಹೇ, ಬಾಹು 
ಲ್ಕೇಚೆ” (ಕಮಧಾ). ೩. ಗದ್ದಲವೆಬ್ಬಿಸು; “ಗಲಾಟಿಮಾಡು” (ಪ್ರಥಣ್ಮ). 
ಗೊಂದಲಿಸು: ೪. ಕಕ್ಕುಬಿಕ್ಕಿಯಾಗಂ; ಗಲಿಬಿಲಿಗೊಳ್ಳು: ' ಪ್ರವಾಸ ` 
ಎಂದರೆ ಎಂದೂ ಗೊಂದಲಿಸದ ತಾನು ಇಂದು ಇಷ್ಟೇಕೆ ಗೊಂದಲಿಸು 
ತ್ತಿದ್ದೇನೆ (ಹೊಸಕ್ಷಿ. ೧೬೬); ನಿರ್ಮಲೆಯ ಈ ಅನಪೇಕ್ಷಿತ ಸಿಟ್ಟಿನ ಅರ್ಥ 
ವಾಗದೇ ಗೊಂದಲಿಸಿದ ವಾಸುದೇವನಿಂದ ಕ್ಷಣಕಾಲ ಮಾತೇ ಹೊರಡಲಿಲ್ಲ 
(ಮೂರುದಾ. ೨೯೦). [ಗೊಂದಳ 4 - ಇಸ್ಕು] 

ಗೊಂದಿ, ಗೊಂದಂ, ಗೊಂದೆ, (ನಾ). ಇಡಕು; ಮೂಲೆ ; ಸಂದು: 
ಸಿದ್ಧರಾಮಾ ಎಂದು . . . ಅಬ್ಬಿಯೊಳು ಬೆಳೆಗೆಯ್ಯ ಸಂದಿಯೊಳು 
ಗೆೊಂದಿಯೊಳು ಗಬ್ಬರಿಸಿ ತಮತಮಗೆ ಚೀಜ್‌ ಕರೆದರು (ಸಿದ್ಧರಾ. ೨-೪೮): 
ಗೊಂದಿಯೊಳಿಹ ಜಿನಬಿಂಬಕೆ ಮಂದರದಂದದೆ ಜನಭವನವನೂ ರುಂದ್ರ 
ತರದೆ ಸವೆಸಿದ ವಾದಿವಿದ್ಯಾನಂದಯೋಗಿಗೆ ನಮಿಸುವೆನೂ (ಅಂಜಕ.೧-೫೧): 
ಪುರದ ಬಾಹ್ಯದಲೊಂದು ದೇವಾಲಯದ ಮಧ್ಯದ ಗೊಂದಿಯಲಿ ತಾ 
ದ್ರುಪದನೆ ಅಗಿರೆ (ಸಂಪ. ೦೭-೭೯) ; ದುರ್ಜನರ ಮುಂದಿಯಂ ದೆಸೆದೆಸೆಯ 
ಗೊಂದಿಯಂ ಪೊಗಿಸಿ ಬಲು ಬಂದಿಯಂ ಮಾಡಿ ಜಯವೊಂದಿರ್ದ . , . 
ನಂದಿಯಂ ಬಲಗೊಂಬೆನು (ಠೀರಮ. ೦-೭). ಗೊಂದು: ಗಿರಿಯ ಸಂದು 
ಗುಹೆಯ ಗೊಂದುಗಿಳೊಳಗೆ ಅರಸಿಯಿಂದುಮುಖಿಯನಂದುಗಾಣದೆ . . . 
ಮರುಗುವಾಗ (ಹನುಮ. ೧೦೭) ; ಸಂದಿನೊಳ್‌ ಪುಡುಕುತುಂ, ಗೊಂದಿ 
ನೊಳ್‌ ನೋಡುತುಂ (0ಮಾಕ್ಕ. ೧೧೦-9). ಗೊಂದ್ಕೆ : ಬಂದು ಮಾಮರ 
ದಡಿಗಳೊಳು ತಮಾಳದ ಗೊಂ [ಪಾಕಾಂ. ಮಂ) ದೆಗಳೊಳಗಅಸಿದಳು 
(ಳುರಾಸಾಂ. ೩೩-೪೭). [ದೇ.8 ತಮಿ. ಕೊನ್ತು ; ತೆಲು. ಗೊಂದಿ.) 

ಗೊಂದು "ಗೊಂದಿ ' ನೋ. 

ಗೊಂದೆ; (ನಾ). ೧. ಎತ್ತ ; ಬಸವ ; ವೃಷಭ ;ನಂದಿ: “ಗೊಂದೆಯೆ 
ವೃಷಭಂ” (ಕವಿಂ. ೨೩) ; “ ಗೊಂದೆಯೆನೆ ಶಿಂಭುವಾಹನಮಕ್ಕು ” (ಕಠರ. 
೩4) ; ಹೆಬಿವರದೆೊಂದು ಗೊಂದೆ (ಪಾಕಾಂ. ಗೋಡೆ] ಮೊದಲಾಗೆ ಪಶುತ್ವನಿ 
ಬದ್ಧ ರೂಪಮಂ ತಳೆದ ದುರಾತ್ಮರೆಂದು ಪೆಸರ್ಗೊಂಡವರ್ಗೋಲಗ 
ವೀಯದೆಂದೊಡೆ (ಸಮಪ. ೧೦-೧೮೮) ; ಆ ಬಸವಂ ಪಾಯ್ದೊಡೆ ಕೆಸಜ್‌ ಳ್‌ 
ಬಸವಟ್‌ದಿರ್ದೇಂದು ಗೊಂದೆ ಪೊಂದಿತ್ತಾಗಳ್‌ (ಡಂದ್ರಪು. ೨-೨೯). 
ಪಿ. ದನ; ಕಾಲ್ನಡೆ; ಪಶಂ: ಗೊಂದೆಗಳಂ ಕಾಯದ ಗೋವಿಂದಂ 


೨೬೧೦ 


6 


ಗೊಂಬುಕ್ಕಿ 


ಕಂದುಗೊರಲನಲ್ಲದ ಮಾದೇವಂ . . . ಎಂಬಂದದಿನತಿ ವಿಭ್ರಾಜಿಸಿದಂ 
ರಾಜಪ್ರಭರಾಜಸುತಂ (ಜಯಕಾ. ೨-೩೯): ಹಿಂಡಿಂದೊಡೆದೋಡಿ ಪೋಪ 
ಗೊಂದೆಯನೊಂದ ಕಂಡು (ಕುರಾಸಾಂ. ೩೧-೯೦); ಆಂಕಕೈದಿದವರು 
ಗೊಂದೆಗಳ ಕಾಯ್ವರೋ ಮೇಣಾನು ನಿಮಗೆ ತಕ್ಟುದ್ಧಿಯುಸುರುವ 
ಸೀಕ್ಷಕರ್ತ ಫಡೆಫಡೆಯೆಂದು ತಿದ್ದಿದಂ ಶಶಿಜಾಲ ಬಿರುಮಳೆಯನವನೀಶ 
ಕೋಮಲ ಲತಾಂಗಗಳಿಗೆ (ಜನಮು. ೮-3೪). 

[ದೇ.॥ ತುಳು. ಗೆಂದೆ; ತೆಲು. ಗೋದ ; ಕೊಲಾ. ಕೊಂದಾ, 

ಕೋಂದ ; ಪರ್ಜಿ. ಕೋಂದ ; ಗಡಬ. ಕೋಂದೆ, ಕೋಂದೇ; 

ಗೊಂಡಿ. ಕೋಂಡಾ, ಕೋಂದ] 


10| ಗೊಂಡೆ "ಗೊಂದಿ' ನೋ. 


೩0 


46 


ಗೊಂದೆಗೊರವ (ನಾ). ಎತ್ತಿನ ಗೊರವ, ವೃಷಭವಾಹನನಾದ 
ಈಶ್ವರ : ಗೊಂದೆಗೊರವನ ಸೆಣಸಿ ಗೆಲಿದೆನೆಂಬಹಂಕಾರದಿಂದ ಯನ್ನಿ 
ದಿರಿನಲಿ ನಿಂದು ಕಾದುವರೆ ನಿನ್ನಿಂದಲಪ್ಪುದೆ (ನವಮೋ. ೩೨-೬). 
[ ಗೊಂದ್ಕೈೆ * ಗೊರವ] 
ಗೊಂದೆಬೊಂದಿ (ನಾ). ೧. ಎತ್ತಿನ ದೇಹ. ೨. (ಆಲಂ) ಪಶುವಿ 
ನಂತಹವನು; ತನ್ನಅಮಂ ಮಾಜುಗೊಟ್ಟು ಪಸುವಾಟ್ವ ಗೊಂದೆಬೊಂದಿಗೆ 
- » » ಬೆಸಲಾದ ಮಡದಿಯಂ ಬಡಿವ ಮಾನಸರಕ್ಕಸಂಗೆ ಕಣ್ಣೆ ಕಾಣಲ್ಬಾರ 
ದೊಂದು ಮೈಮೆವೆತ್ತು ನಿಂದಿರ್ಕುಂ (ರಾಮಾಕ್ಮ. ೭೪-೦). 
[ ಗೊಂದೆ * ಬೊಂದಿ) 
ಗೊಂದೆವಳವಿಗ " ಗೊಂದೆವಟವಿಗೆಯ ' ನೋ. 
ಗೊಂದೆವಳವಿಗೆ " ಗೊಂದೆವಟವಿಗೆ' ನೋ. 
ಗೊಂದೆವಳವಿಗೆಯ " ಗೊಂದೆವಟವಿಗೆಯಂ' ನೋ. 
ಗೊಂದೆವಟಯಿಗೆ " ಗೊಂದೆವಟವಿಗೆ' ನೋ. 
ಗೊಂದೆವಟಯಿಗೆಯ " ಗೊಂದೆವಟವಿಗೆಯಂ' ನೋ. 
ಗೊಂದೆವಟವಿಗೆ, ಗೊಂದೆವಳವಿಗೆ, ಗೊಂದೆವಟಯಂಗೆ (ನಾ). ಎತ್ತಿನ 
ಗುರುತುಳ್ಳ ಬಾವುಟ ; ವೃಷಭಧ್ವಜ. “ ಗೊಂದೆವಟವಿಗೆಯ ' 
ಪರಾ. ಗೊಂದೆವಳವಿಗೆ : ಗೊಂದೆವಳವಿಗೆಯವನು ಹೆಕ್ಕಳದಿಂದ ಚಿನ್ನದ 
ತಟ್ಟೆಯೊಳು ವೀಟಿಕೆಯ ತರಿಸಿತ್ತು (ಅರ್ಜಾವಿ. ೬-೬). " ಗೊಂದೆವಳವಿ 
ಗೆಯ' ಪರಾ. ಗೊಂದೆವಟಯಿಗೆ : "ಗೊಂದೆವಟಯಂಗೆಯೆ' ಪರಾ. 
[ ಗೊಂದೆ * ಪಟವಿಗೆ] 
ಗೊಂದೆವಟವಿಗೆಯ, ಗೊಂದೆವಳವಿಗ. ಗೊಂದೆವಳವಿಗೆಯ, ಗೊಂದೆ 
ವಟಿಯಿಂಗೆಯ (ನಾ). ಎತ್ತಿನ ಗಂರುತಿನ ಬಾವುಟವುಳ್ಗ ವನು, ವೃಷಭ 
ಧ್ವಜ; ಶಿವ: *“ ಎಳೆದೇರ. . . ಗೊಂದೆವಟವಿಗೆಯನೆಣ್ಮೆಯ್ಯವಂ . . 
ಗಂದರಗಿವಿಯನೀಸರಂ ದೇಸಿಗಂ " (ಕಲ್ಮಮಂ. ೩). ಗೊಂದೆವಳವಿಗ : 
ಅಮರ್ದನುಂಬರಿಂ ತುಳಿಲ್ಲೊಂಬ ಗೊಂದೆವಳವಿಗ ಗೊರವನೇ . . 
ಪೊರೆಗೆಮ್ಮನು (ಸಮೋ. ೩೨-೧). ಗೊಂದೆವಳವಿಗೆಯ : “ ಅಂಬಿಕಾಪತಿ 
ಗೊಂದೆವಳವಿಗೆಯ ಗೊರವನುಂ” (ಕಕರ. ೩೩). ಗೊಂದೆವಟಯಿಗೆಯ : 
“ ಎಣ್ಮಯ್ಯಂ, ಗೊಂದೆವಟಯಿಗೆಯಂ . . . ಐಮೊಗಂ-ಈ ೩೩ ಈಶ್ವರಂಗೆ 
ಪೆಸರ್‌ ” (ಕಕಸಾ. ೧-೦); “ ಗೊಂದೆವಬಯಿಗೆಯ ದೇಸಿಗನೆಂದುಂ 
ಪೆಣ್ಣೊಡೆಯ ಕಿರ್ಚುಗಣ್ಣನೆನುತ್ತುಂ . . . ಪೇಟ್ವರ್‌ ಸ್ಮರಹರಂಗೆ ನಾಮ 
ವಿದೆನುತುಂ `"' (ಕವಿಕಂ. ೧೭). [ ಗೊಂದೆವಬವಿಗೆ * - ಅ] 
ಗೊಂಬಬ್ಬೆ (ನಾ). ಒಬ್ಬಾಕೆಯ ಹೆಸರಂ : ಪೊಲೆಯಮ್ಮನ ಪೆಣ್ಣತಿ 
ಗೊಮ್ಬ್ಚಬ್ಬೆ (ಎಕ. ೪111, ಸೊರಬ. ೭೦-೧೫ ; 936). [ಗೊಂಬೆ ಅಬ್ಬೆ) 
ಗೊಂಬುಕ್ಕಿ (ನಾ). ಒಂದಂ ಸ್ಥಳದ ಹೆಸರಂ : ನೆಲ್ಲಿವರ ಕಾಳಕನ್ನ ಕಲಿ 
ಕಪ್ಸರಾನಿಉೌದೋಡಿಸಿ ಗಣಾಶ್ತಿನಾಡಕ್ಕಲಿದೆಜಕಗಳುಂ 
ಅರಸರುಂ ಪಡೆದುದು (ಎಕ. ೫ ಮಾಲೂರು. ೯೬-೨; ಸು. 7850). 


ಗೊಂಬುಕ್ಕಿ 


[?) 


ಗೊಂಬೆ, 


ಗೊಂಬೆ, (ನಾ). ೧. ಬೊಂಬೆ; ಪ್ರತಿವೆಂ; ಪುತ್ಥಳಿ: ಗೊಂಬೆಯವು 
ತಾವೇತಕಿಲ್ಲವು ಅಪ್ರಯೋಜಕವು ಗೊಂಬೆಯಹ ದೇವರನೆ ಮಾರಿಯೆ 
ತಂಬಿಗೆಯ ತಪ್ಪಲೆಯ ಕೊಂಡರೆ ವುಂಬದಕೆ ಕುಡಿವದಕೆ ಬಾಹದು 
(ಹ್ಯಾನಸಿಂ. ೩೮-೦೪): ಏನು ಬೇಡ, ಗೊಂಬೆ, ತಿಂಡಿ, ಮುದ್ದು ಬೇಡ(ರಾಮಾನೆ. 
6೭); ಕಣ್ಣಿನಾಗಿನ ಗೊಂಬೀ ಹಾಂಗ ಎದ್ಯಾಗ ನಟ್ಟಾಂವಾ (ಸಜೀಗೀ. 
೯3-33); ಗೊಂಬೆ ಮಾತನಾಡದು, ರಂಬೆ ಕಾಣಸಿಕ್ಕಳು (ಗಾದೆ). "ಬೊಂಬೆ? 
ಪರಾ. ೨. ಕಣ್ಣಿನ ಗೂಡ್ಲೆ : (೫. [ದೇ.8 ತುಳು. ಗೊಂಬೆ) 

ಗೊಂಬೈೆ (ನಾ). ಗುಂಪು; ಸವಂೂಹ : “ಜಂಗುಳಿ... ಗೊಂಬೆ... 
ಜಾಳಿಗೆಯಂಮೆನೆ ಶ್ರೇಣಿಕಾಖ್ಯಂ” (ಳಬ್ಬಿಕ್ಕೆ. ೧೬); “ ಗೊಂದಣಿ ತೆರಳ 

* ಗೊಂಬೆ ಜಂಗುಳಿ . . . ತೊಂಬೆಯೆನೆ ಶ್ರೇಣಿಕಾಖ್ಯಂ ” (ಕಬ್ಶಮಂ. 

8೩8). [೧ ಇದು "ದೊಂಬೆ' ಎಂಬುದರ ಅಪಲಿಖಿತವಿರಬಹುದು.] 

ಗೊಂಬೆಮದುವೆ (ನಾ). ವಂಕ್ಕಳು ವಿನೋದಕ್ಕಾಗಿ ಬೊಂಬೆಗಳಿಗೆ 
ಮಾಡುವ ವಂದಂವೆ ಮತ್ತು ಅಂತಹ ವಂದುವೆಯ ಆಟ : ಗೊಂಬೆ 
ಮದುವೆಯನೊಮ್ಮೆ ಮಾಡಿ, ಚೆನ್ನೆಯೆಕ್ಕಡಿಯೊಮ್ಮೆ ಹೂಡಿ, ಅಡಿಸುವೆ 
ಪಲವಾಟವಂಡಿ-ಕಣ್ಣುಮುಚ್ಚಿಕೆಯಲ್ಲದೆ (ಗಿಳಿವಿಂ. ೬೧-೧೩). 

( ಗೊಂಬೆ, * ಮದುವೆ) 

ಗೊಂಬೆಯಾಟ (ನಾ). ೧. ಆಟಗಾರರಂ ದಾರಗಳ ವೂಲಕ ಬೊಂಬೆ 
ಗಳನ್ನೂ ಕುಣಿಸಿ ತೋರಿಸುವ ಆಟ; ಸೂತ್ರದ ಬೊಂಬೆಯಾಟ : 
ಜನನಮರಣಗಳ ಸೂತ್ರದಲ್ಲಿ ನಡೆಸಿರುವ ಗೊಂಬೆಯಾಟ (ಮುಕ್ತಳಂ. 
೨೪-೦೬): ಕೆಲವು ವಿಗ್ರಹಗಳ ಕೈ ಕತ್ತು ಕಾಲುಗಳ ಸ್ಥಳದಲ್ಲಿ ರಂಧ್ರ ಮಾಡಿ 
ರುವದರಿಂದ ಬಹುಶಃ ಸೂತ್ರದ ಗೊಂಬೆಯಾಟವೂ ಪ್ರಚಾರದಲ್ಲಿದ್ದಿತು 
(ಛಾರದ. ೧೩). ೨. ಬೊಂಬೆಗಳನ್ನು ಇಟ್ಟಾಕೊಂಡು ವಂಕ್ಕಳಂ 
ಆಡಂವ ಆಟ; ಬೊಂಬೆಆಟ : ಮಕ್ಕಳು ಗೊಂಬೆಯಾಟ ಆಡುತ್ತಿವೆ 
(ಕೂ). [ಗೊಂಬೈ + ಆಟ] 

ಗೊಂಬೆರಂಭ (ನಾ). ತೊಗಲುಬೊಂಬೆಯನ್ನು ಕಂಣಿಸುವವನಂ ; ಕಿಳ್ಳಿ 
ಕೇತ : ಗೊಂಬೇರಂಭರಾದ ರಾಮ, ಸಂಜೀವ, ಗೋವಿಂದ- ಇವರು 
ಬಂದರಂತೂ ಗೌಡರಿಗೆ ಸಂತೋಷವೋ ಸಂತೋಷ (ನನ್ನೂರು. ೦೧೯). 

[ ಆಗೊಂಬೆರಾಮ) 

ಗೊಂಬೆರಾಮ (ನಾ). ಎ ಗೊಂಬೆರಂಭ : “ ಗೊಂಬೆರಂಭರು : ತೊಗಲು 
ಗೊಂಬೆಯನ್ನು ಕುಣಿಸುವವರು . . . ಗೊಂಬೇರಾಮರು ಎಂದೂ ಇವ 
ರನ್ನು ಕರೆಯುತ್ತಾರೆ” (ನನ್ನೂರು. ಟಪೃಡಿ). 

[ ಗೊಂಬೆ, * ರಾಮ] 

ಗೊಂಬೆಹಚ್ಚಡ (ನಾ). ಬಣ್ಣದ ಚಿತ್ರಗಳಿಂದ ಕೂಡಿದ ಹಚ್ಚಡ ; ವರ್ಣ 
ಚಿತ್ರಗಳನ್ನೊಳಗೊಂಡ ಹೊದ್ದುಕೊಳ್ಳುವ ಬಟ್ಟೆ : ತಂಗೀ ಮನೇ 
ಗ್ಹೋಗಿ ತಂಗಾದೆ ಹೋಗುತವನೆ ತಂಗೀಸಿ ಕೊಡು ಮಳೆದೇವ ಅಣ್ಣಯ್ಯ 
ಗೊಂಬೆಹಚ್ಚಡವು ಗೊರೆಯಾದೊ ಅಂ ಬೂ ಕೊಡುವವನೆ ಗೊಂಬೆ 
ಹಚ್ಚ ಡದವನೆ ರಂಭೆ ತೊಡೆಮೇಲೆ ಮಲಗಿರುವ ಮಳೆದೇವ ಅಂಬಾರದಿಂದ 
ಕರುಣೀಸು (ಹಳ್ಳಿಯ. ೪೦). [ಗೊಂಬೆ + ಹಚ್ಚಡ (ಎಪಚ್ಚಿಡ)] 

ಗೊಂಯು (ನಾ). ಒಂದು ಅನಂಕರಣ ಶಬ್ದ : ಸೊಳ್ಳೆಗಳ ಗೊಂಯಿ ಶಬ್ದ 
ದಿಂದ ರಾತ್ರೆ ನಿದ್ದೆಯೇ ಇಲ್ಲ (ಕೂರ). "ಗುಂಯಿಂ' ಪರಾ. 

ಗೊಗಲ್‌ (ನಾ). ಒಂದಂ ಬಗೆಯ ಔಷಧಿಸಸ್ಯ ; ಉಡಿಮರ . . . 
ಗೊಗಲ್‌, ಹೆಣ್ಣುಗೊಡ್ಡ (ಮೈಔಗಿ. ೬೭-೧೦8೦). [?] 

ಗೊಗ್ಗ (ನಾ). ೧. ಮೈಲಾರಲಿಂಗನ ಭಕ್ತ : (೪). ೨. ವಂಕ್ಕಳನ್ನು 
ಹೆದರಿಸಲು ಕರೆಯುವ ಒಂದಂ ಕಾಲ್ಪನಿಕ ಭೂತ; ಗುವ್ಮೂ: 


ಗೊಗ್ಗನನ್ನು ಕರೆಯುವೆನೆಂದು ಮಗುವನ್ನು. ಹೆದರಿಸಿ ಮಲಗಿಸಿದಳು |($ 


(ಕೊಂ). [ಆಗೊರವ?) 


೨೬೧೧ 


ಗೊಜಿಬಿಜಿ 


ಗೊಗ್ಗಯ್ಯ (ನಾ). ೧. ವೈೈಲಾರಲಿಂಗನ ಭಕ್ತ : (೪). ೨,೩ ಗೊಗ್ಗ ೨: 
ಗೊಗ್ಗಯ್ಯನನ್ನು ಕರೆಯುತ್ತೇನೆ ಎಂದು ಮಕ್ಕಳಿಗೆ ಹೆದರಿಸಬಾರದು 
(ಕೂಡ). [ಗೊಗ್ಗ + ಅಯ್ಯ) 


ಗೊಗ್ಗರ, ಗೊಗ್ಗರು (ನಾ). ಗಂಟಲು ಒಡೆದು ಧ್ವನಿಯಲ್ಲಿ ಉಂಟಾಗುವ 


ಒಂದಂ ಬಗೆಯಂ ವಿಕಾರ, ಒಡಕಂಧ್ವನಿ: ವನಮಾಲಿ ಗೊಗ್ಗರದ 
ಏರುಧ್ವನಿ ತೆಗೆದು ಕೇಳಿದನು (ಇಶೃಳ. 939); ಹೆದಿನಾಲ್ಕು ವರ್ಷದ ಬಾಲಕನ 
ಮುಖ ಕೊಂಚ ವಿಕಾರ ಹೊಂದಿದಂತೆ ಧ್ವನಿಯೂ ಗೊಗ್ಗರವಾಗುವುದು 
(ಸುತ್ತುಮು. ೧೦). ಗೊಗ್ಗರು: 4 ಗೊಗ್ಗರುಧ್ವನಿ > ಪರಾ, 
[ಆಗೊಂಕುಜು? ] 
ಗೊಗ್ಗರು ' ಗೊಗ್ಗರ' ನೋ. 
ಗೊಗ್ಗರುಧ್ಯ [ನಿ (ನಾ). ಒರಟಾದ ಧ್ವನಿ ; ಕರ್ಕಶವಾದ ಸ್ವರ : ಗೊಂಟರು 
ಕಪ್ಪೆಗಳ ಗೊಟರಿನಂತಹ ಗಡಸು ಗೊಗ್ಗರುಧ್ವನಿ ಕೇಳಿ .. . ಭಯ 
ವಾಯಿತು (ಪ್ರಶ್ನೆ. ೨೦); ಗೊಗ್ಗರುಧ್ವನಿಯಲ್ಲಿಯೇ ಅವನು ಮತ್ತೆ 
ಮಾತನಾಡಿದನು (ಬಂಗಾಹೆ. ೬೬). [ಗೊಗ್ಗರು (-ಆಗೊಗ್ಗರ) + ಧ್ವನಿ] 
ಗೊಗ್ಗಿ (ನಾ). ಒಬ್ಬಾತನ ಹೆಸರಂ : ಚಗಭಕ್ಷಣ ಚಕ್ರವರ್ತಿ ಗೊಗ್ಗಿಯ 
ಸಾವನ್ಮ್ಯ ೫ ೬ ರ (ಎಳ. 11, ೦೩೨-೨; ಸು. 960) ; ಆತಂಗೆ ಚಿಕ್ಕಿಯಣ್ಣಂ 
ಮಾತೆ[ಗೆ]ಸತ್ಪುತ್ರನಾ ಸುಪುತ್ರಂಗೆ ಸುತಂ ನೂತಗುಣಂ ಗೊಗ್ಗಿ (ಎಳ. ೫1, 
ಚಿಕ್ರದು. ೭೪-೦೦; 968), [?) 
ಗೊಗ್ಗಿಯಪುರ (ನಾ). ಒಂದಂ ಊರಿನ ಹೆಸರು: ಗೊಗ್ಗಿಯಪುರದ 
ಬಾಳಚನು (ಎಳ. ೫1, ಚಿತ್ರದು. ೩೦-೨೨; 968). 
(ಗೊಗ್ಗಿ? * ಪುರ) 
ಗೊಗ್ಗಿ ಯಮ್ಮ (ನಾ). ಒಬ್ಬಾತನ ಹೆಸರಂ : ಬಿರುದರ ಗಾಳಮುಜ್ಜಿನಿಯೆ 
ಭೊಜಂಗಂ ಶ್ರೀಮತ್‌ ಗೊಗ್ಗಿಯಮ್ಮ (ಎಕ. ೫1, ಹೊಳಲ್ಲೆ. ೩೩-೯; 966)- 
[ ಗೊಗ್ಗಿ * ಅಮ್ಮ) 
ಗೊಚ್ಚಿ  ಗೊಂಚಿ' ನೋ. 
ಗೊಚ್ಚು ' ಕೊಚ್ಚು ' ನೋ. 
ಗೊಚ್ಚೆ ಹ ಕೊಚ್ಚೆ 'ನೋ. 
ಗೊಜಗು, (ಕ್ರಿ). ಅಸ್ಪಷ್ಟವಾಗಿ ಮಾತನಾಡು, ಮೆಲ್ಲಗೆ ಹೇಳಂ : 
ಒಂದಿನಂ ಮುಚ್ಚಂಜೆ ಹಸಿಮಣ್ಣಿನುಂಡೆ ಗುದ್ದುವೊರು ವೊಡ್ಡನನು ಸಂತೆ 
ಯಲಿ ಕಂಡೆ, ನಾಲಗೆಯ ಸಾಲದುಲಿಯಿಂ ಗೊಜಗಿತಿಂತು ಮೆಲ್ಲನೆಲೆ 
ತಟ್ಟಣ್ಣ |! ನನ್ನೊಳೀ ದಿಂಡೇ ? (nd. ೦೨೦-೨೭). [?] 
ಗೊಜಗ್ಯು (ನಾ). ಅಸ್ಪಷ್ಟವಾಗಿ ಮಾತನಾಡಂವಿಕೆ; ಮೆಲ್ಲಗೆ ಹೇಳುವಿಕೆ: 
ಈ. 1 ಆಗೊಜಗು) 
ಗೊಜಗುಟ್ಟು (ಕ್ರಿ).ಎ ಗೊಜಗು, : ಗೊಜಗುಟ್ಟುತ್ತೆದ್ದು ಬಿದ್ದಿಳೆಗೆ 
ಪೊಜಕಿಯಪ್ಪ ಕಡುನುಜುಗು ಮನದಜ್ಞಾನಿ ಜನರೆಲ್ಲ ಪಿರಿಯರೆ (ಮದೇಪು 
೩೦-೨೫); ಗದ್ಗದಃ ಗೊಜಗುಟ್ಟುವುದಾಗಿ (ರಾಹಟೀ. ೨-೩-೪೦ ವ). 
[ ಗೊಜಗ್ಗು + ಕುಟ್ಟು) 
ಗೊಜಡು (ನಾ). ೧. ಹಂರಂಳಿಲ್ಲದ ಮಾತಂ : ಮಿಕ್ಕಿನ ವೇದಾಗಮಂಗಳು 
ಜಡ್ಡು ಗೊಜಡೆಂದು ಅವ ಬಿಟ್ಟು (ಗಲೀ. ೪೮೯). ೨. ಹುರುಳಿಲ್ಲದ 
ಮಾತನ್ನಾಡುವ ವ್ಯಕ್ತಿ: ದಾತುಗಾಣಿಸಿ ಕೊಳದ ಮಜಡುಗಳ್ಳೊಜಡುಗಳ್‌ 
ಮಾತುಮಾತಿಂಗೆ ಬಾಯಿಬಡಿಕೆಯರ್‌ (ಷಂ. ೨-೫೯). [?) 
ಗೊಜರಗಳೆ (ನಾ).ಎಗಜರಗಳೆ : ಅವನ ಗೊಜರಗಳೆ ಯಾವಾಗಲೂ 
ಇದ್ದದ್ದೇ (ರೂಢಿ). “ ಕಜರಗಳೆ ' ಪರಾ. [ಗೊಜ? 4 ರಗಳಿ) 
ಗೊಜಿಬಿಜಿ (ನಾ). ಗೊಂದಲ; ಸಿಕ್ಕು; ಗೋಜಂ: ಏಳೇಳ್ಳ ನಲವತ್ತೊಂಭತ್ತು 
. « « ಅಲ್ಲಿಯವರೆಗೆ ನೆನಪಿತ್ತು ; ಅಲ್ಲಿಂದ ಮುಂದಕ್ಕೆ ಎಲ್ಲಾ ಗೊಜಿಬಿಜಿ 
ಯಾಗಿತ್ತು (ಕಾಲಿಮ. ೦೦). [ ಗಜಿಬಿಜಿ) 


ಗೊಜ್ಜ 


ಗೊಜ್ಜ (ನಾ). ಹಿರಿಯ, ಪೂರ್ವಜ (?) : ಕೊಳಗವಂತ್ತ ಸೇ[ವೆ]ಸೊಟಿಗೆ | 
ಹೇಂಗೆ ಸೂಜಕಿಲೆ ಗೊಜ್ಜ ಗೌತಳಿಗಳು ಬಿಟ್ಟ ಆಯ ಚೈತ್ರಕ್ಕೆ ವೀಸ 
ಪವಿಶ್ರಕ್ಕೆ ವೀಸ ಅಂತು ವರುಶಕ್ಕೆ ವೊಕ್ಕಲಿಂಗೆ ಬೇಳೆ (ಸೌಇಇ. 1%-।, 
೩೦೭-೪8೩ ; 1228). [7] 

ಗೊಜ್ಜಗೆ, ಗುಜ್ಜಗೆ, ಗಂಜ್ವಿಗೆ, ಗೊಜ್ಜಿಗೆ, ಗೊಜ್ಜುಗೆ (ನಾ). ೧. ಒಂದಂ 
ಬಗೆಯ ಸುವಾಸನೆಯ ಹೂವು ; ಮಲ್ಲಿಗೆ: ಅಳಿಗಳ ಬಳಗಂ ಜಗದ 
ಮನದೊಡನೆ ಸೇವಂತಿಗೆಗಂ -ಗೊಜ್ಜಗೆಗಮಲ್ಲದೇನೆಅಗುಗುಮೇ (ಅದಿಪು. 
೧೧-೧೨೩) ; ಸಜ್ಜುಕವೆನಿಸಿದ ಗೊಜ್ಜ [ಪಾಕಾಂ. ಜ್ಹು]ಗೆಯರಲ ಮಿಶ್ರದಿನು 
ಪಾಶ್ರಯಂಬಡೆದ ಹೇಮತಾಮರಸದ ಮೊಗ್ಗೆಯ ತೋಳ್ಲಟ್ಟುಗಳುಮಂ 
(ಜಗವಿ. ೬-೧೬ ವ): ಗಗನದೊಳಚ್ಚರಿಯೆನೆ ನೆಗೆದೊಗೆದುದು ಕೆಂಧೂಳಿ 
ಖಚರಿಯ ಸೋರ್ಮುಡಿಯಿಂದುಗುವಿರವಂತಿಯ ಸಂಪಗೆಯ ಗೊಜ್ಜಗೆಯ 
ಸುರಯಿಯರಲ ರಜದುರ್ವಿನದಿಂ (ವರ್ಧಪು. ೫-೨೬): ದವನದ ಭುವನಿಕೆಗಳಿಂ 
ಗೊಜ್ಜಗೆಯ ಗುಡಿಗಳಿಂ... ತಂ ಏನ ತಾಯ್ಯನೆಯುಮೆನಿಪ ಲತಾ 
ಮಂಟಪಮಂ ಕಂಡು (ಕಾಂತೀಶ್ವ. ೦೦-೧೧೭ ವ); ಗೊಜ್ಜಗೆ ಬೀಟುಗುವೆ 
ಕಂಪನಲರದ ಮುನ್ನಂ (ನೀತಿಮಂ. 1. ೩). ೨. “ಇರುವಂತಿಗೆ” (ಪಂಪಧಾ. 
ಕೋಶ): ಅಗರುವ ಮೆಚ್ಚು , ೬೨. ಪೂತ ಗೆೊಜ್ಜಗೆಗಳ ಸಿಂದು 
ರಂಗಳೊಳಗೋಗರಗಂಪನೆ ಬೀಉುತಿರ್ಪ... . ಸಂಪಗೆಯೊಳಗ್ಗಲಿಸಿತ್ತು 
ಬಸಂತ ಮಾಸದೊಳ್‌ (ಪಂಪಛಾ. 8-೦೦). ಗುಜ್ಜಗ್ಗೆ: ೩. ಸೇವಂತಿಗೆ : 
“ಗು[ಪಾಕಾಂ. ಗೊ] ಜ್ವಗೆಯೆನಲ್‌ ಸೇವಂತಿಗೆಯ ನಾಮಮಕ್ಕು” (ಕಬ್ಬಿಕ್ಕೆ. 
30). ಗುಜ್ಜಿ ಗೆ: ೩. “ಗುಜ್ಜಿಗೆಯೆನೆ ಸಂದೇಹವಿಲ್ಲ ಸೇವಂತಿಗೆಯ ನಾಮವು” 
(ಕಬ್ಮಮಂ. ೨೭). ಗೊಜ್ಜಿಗೆ: ೧. ದವನದ ಪಸುರ್ದೆನೆಯ ಗೊಜ್ಜಿಗೆಯ 
ಜಾದಿಯ (ಕಾಮಾಕ್ಯ. ೪೩-೮). ೨. ಮುಡಿಗೆ ಪೊಸ ಮಲ್ಲಿಗೆಯಂ ಗೊಜ್ಜಿಗೆ 
ಯುಮನೇಲಾಸಿ ಸಲೆ ಬಿಜ್ಜೋದರಿ ದಿವ್ಯಸಶಿಯನಾರಾಧಿಸಿದಳ್‌ (ಲೀರಾವ. 
೧೦-೯). ಗೊಜ್ಜುಗೆ : ೧. ಪುಷ್ಬೋತ್ಕರದೊಳ್‌ ಗೊಜ್ಜುಗೆಯ ಕಂಪನವು 
ತಳೆದಿರ್ಕುಂ (ಯೋಕೋಪ. ೭-೪೪) ; ಧರಣಿಪನ ಕೀರ್ತಿವಧು ಎಸ್ಸುರಿತ 
ನಭಃಕಬರಿಯಲ್ಲಿ ಗೊಜ್ಜು [ಪಾಕಾಂ. ಜ್ವ]ಗೆಯ ಸರೋತ್ಕರವಾಂತವೊಲೆ 
ಸಿತಾಭ್ರಂ ನೆರೆದಿರೆ (ರಾಣ. ೯-೬). ಔ ಈ ಹೂವನ್ನು ಕೆಲವರು 
ಇರುವಂತಿಗೆಯೆಂದು, ಕೆಲವ ರುಂ ಸೇವಂತಿಗೆಯೆಂದು 
ಭ್ರಮಿಸಿರುವರಂ. (ಜೇ.8 ತಮಿ. ಕೊಟುಜಿರಿ ; ತೆಲು. ಗುಜರಿ] 

ಗೊಜ್ಜಲ (ನಾ). ಒಂದಂ ಬಗೆಯ ಮರ; ಗೊಜ್ಜಲ (ಮೊಯಿ).- 
ಮಧ್ಯಮ ಆಕಾರದ್ದು. ಇಮಾರತಿಗೆ ಬರುತ್ತದೆ (ಕಛಾಗೆ. ೩೯). [7] 

ಗೊಜ್ಜಲು (ನಾ). ಕೆಸರು ; ಕೊಚ್ಚೆ : ರುಧಿರ ಭಾವಿಯು ಮಜ್ಜ ಹೆಂಸೆಯು 
ಅಧಿಕ ವೀರ್ಯವು ಜೊಂಡು ಗೊಜ್ಜಲು ಅದುವೆ ಮೇದಸು ಮಾಂಸ 
ವೆಂಬುದು (ಜ್ಮಾನಸಿಂ. ೨೮-೨). 

[ ಗೊಜ್ಜೈೆ (ಕೊಚ್ಚೆ) * - ಅಲು (ಆ - ಅಲ್‌,)) 

ಗೊಜ್ಜಿಕಬ್ಬೆ (ನಾ). ಒಬ್ಬಾಕೆಯ ಹೆಸರು : ತನ್ನಿಷ್ಟದೈವಂ ಜಿನೇಶ್ವರ 
ನಾತ್ಮಾಂಬಿಕೆ ಗೊಜ್ಜಿಕಬ್ಬೆ ಜನಕಂ ಗಂಗಾನ್ವಯ ಶ್ರೀವಧೂವರನಪ್ಪಗ್ಗಳ 
ದೇವನ್‌ (ಸೌ೩ಇ. ಸ1-1, ೧೧೧-೧೪; 1071). ಐಇದಂ "ಗೋವಿಂದವೈ'ಯಂ 
ಗ್ರಾಮ್ಕರೂಪವಿರಬಹುದು. (ಗೊಜ್ಜಿಕ್ಕ * ಆಬ್ಬೈ 

ಗೊಜ್ಜಿಗದೇವ (ನಾ). ಒಬ್ಬಾತನ ಹೆಸರು ; (ಗೋವಿಂದದೇವನೆಂದಂ 
ಪ್ರಖ್ಯಾತನಾದ) ರಾಷ್ಟ್ರಕೂಟವಂಶದ ಒಬ್ಬ ದೊರೆ : ಗೊಜ್ಜಿಗದೇವಂ 
ನೆಗಬ್ಬಿ೦ (ಎಇ. ೫111 ೩೨೯-೩; 989). [ ಗೋವಿಂದ * ದೇವ] 

ಗೊಜ್ಜಿಗೆ ` ಗೊಜ್ಜಗೆ' ನೋ" 

ಗೊಜ್ಜು, (ಕ್ರಿ). (ಉಕ) ಚೆವಬಕಿಸು, ಎರಚು; ಸುರಿ, ಹೊಯ್ಯ : 
ವಾರೀಗಿ ಗೆಳತೇರಂ ನೀರ ಮೇಲಾಡುತಲಿ ಮಾರಿಮಾರಿಗೆ ನೀರ ಗೊಜ್ಜುವರ 
(ಲೋಳಗೀ. ೧೯೧); ಇದಿರು-ಮಳೆ ರಭಸವಾಗಿ ಮುಖದಲ್ಲಿ ಕಣ್ಣಲ್ಲಿ 


೨೬೧೨ 


ಗೊಟರು, 


ಗೊಜ್ಜುತ್ತಿದೆ (ಹೊಸಕ್ಷಿ. ೨3೧೦): ತಾಯಿ ಲಗುಬಗೆಯಿಂದ ಖೀರು ತಂದು ` 
ಅವನ ಮುಖಕ್ಕೆ ನೀರು ಗೊಜ್ಜಹತ್ತಿದಳು (ಇಪ್ಶಕ. ೩೨೩): ಶಾನುಭೋಗರು 
ಉಗ್ರವಾಗಿ ಅವಾಚ್ಯಶಬ್ದ್ಬಗಳಿಂದ ಹೆಂಡತಿಯನ್ನು ಬಯ್ಯೂತ್ತ ಸುಡುವ 
ಸಾರಿನ ಬೋಗೋಣಿಯನ್ನೇ ಹೆಂಡತಿಗೆ ಗೊಜ್ಜಿಬಿಟ್ಟರು (ರಂಗರೋ. ೪೨3). 
( “ಕೊಚ್ಚು? ] 

ಗೊಜ್ಜು, (ನಾ). ೧. ಅನ್ನಕ್ಕೆ ಕಲಸಿಕೊಳ್ಳಲಂ ಮಾಡಿದ ಒಂದಂ ಬಗೆಯ 
ವೇೇಲೋಗರೆ: ಗೊಜ್ಜುಮಜ್ಜಿಗೆ ಪಳದ್ಯ ಸಜ್ಜಾದ ವಸ್ತು 
ಮೂಜಗನ್ಮಾತೆಯು ಮುದದಿ ಬಡಿಸಿದಳು (ಕುಜೇಲೋ. ೧೧೭); ಗೊಜ್ಜು 
ತಿನ್ನುವ ದೃಷ್ಟಿಯಿಂದ ನಂವು ಮಾವಿನಕಾಯನ್ನು ನೋಡಿದೆವಾದರೆ ಅದನ್ನು 
ಸಮಗ್ರಭಾವದಿಂದ ನೋಡೆವು (ನಿಬಂಧ. 1 ೧೩3): ಈ ಗೊಜ್ಜು, ಈ 
ಸಾರುಗಳನ್ನು ನಾನು ಉಣದೆ ಬಹು ದಿನಗಳಾದುವು (ಜಾಹುತ್ತ. ೭೧). 
೨. ನೀರು ಸೇರಿಸಿ ಕಲ್ಕದಂತೆ ಮಾಡಿದ ಯಾವುದಾದರೂ ವಸ್ತು : 
ನಮ್ಮಲ್ಲಿನ ಒಂದು ಕಾರ್ಲಾನೆಯು ಬಿದಿರಿನ ಗೊಜ್ಜನ್ನು (7619) ಕಾಗದ 
ತೆಯಾರಿಯಲ್ಲಿ ಉಪಯೋಗಿಸುತ್ತಿದೆ (ಬಾಲಪ್ರ. 11, ೨೩). ೩. ಆಪ್ತತೆ 5 
ಹಂಳಿ : ಆಕಾಶ ಮುಟ್ಟುವಂತೆ ಬೆಳದಿದ್ದ ಗೊಜ್ಜಿನ ಮಾವಿನಮರದ 
ಹತ್ತಿರ (ಮಲೆಮ. ೪೫೪), 

[ದೇ.8 ತಮಿ. ಕೊಚ್ಚು ; ತುಳು. ಗೊಜ್ಜಿ, ಗೊಜ್ಜು ] 

ಗೊಜ್ಜುಗೆ " ಗೊಜ್ಜಗೆ' ನೋ. 

ಗೊಜ್ಜೈ, ` ಕೊಚ್ಚೆ ' ನೋ. 

ಗೊಜ್ಜೈ " ಗುಜ್ಜೆ, ' ನೋ. 

ಗೊಜ್ಜೈ (ನಾ). ಒಂದು ಬಗೆಯ ಸುವಾಸನೆಯ ಹೂವು: ತಣ್ಣಂಪಿಂ 
ದೊಪ್ಪು ವುದದಜಿೌಂದಲರೊಳಗೆ ಗೊಜ್ಜೆ [ಪಾಕಾಂ. ಜ್ವ)ಗೊಜ್ಜಗೆಯೆ ವಲಂ 
(ಆದಿಪು. ೧೦-೦೨೬) ; ಗೊಜ್ಜೆಯ ಸಂಕಡಿಗಳಿಂ ಪನ್ನೀರ ನೀರ್ದಳಿಪದಿಂ 
. . : ತೆಣ್ಣಿನ ತಾಣಮುಮೆನಿಸಿರ್ಪ  ಲತಾಮಂಟಪಮಂ ಪೊಕ್ಕು 
(ಕುಸುಮಾ. ೧೨-೧೩೭ ವ). "ಗೊಜ್ಜಗೆ' ಪರಾ. 

[?] 

ಗೊಜ್ಜೆಗೆದಾಅ (ನಾ). (?) : ಆವಣೂರದಮ್ಮೆಯನ ಭೂಮಿ ಅಯ್ದು 
ಹಣವಿನ ಬಳದೊಳಗೆ ಗೊಜ್ಜೆಗೆದಾಅ ಒನ್ನು ಹಣವಿನ ಕೆಯ್ಯ ಆವಣೂರ 
ದೇವರ್ಗ್ಗೆ ಬಿಟ್ಟ ನಾಲ್ಕು ಹಣವಿನ ಕೆಯ್ಯ . . . ಸೇವೆ (ಎಳ. ೪1, ಚಿಕ್ಕಮ. 
೬೨-೩೪; 10687). [7] 

ಗೊಟಕ್‌ (ನಾ). ಒಂದಂ ಅನುಕರಣ ಶಬ್ದ. 

ಗೊಟಕ' ಅನ್ನು, ಗೊಟಕ್‌ ಎನ್ನು ಎ ಸಾಯಂ; ಮರಣಹೊಂದಂ : 

ನನಗೂ ಬಾಣಂತಿಕ್ಷಯ ಬಂದು, ನಾನು ಗೊಟಕ್‌ ಅಂದರೆ ನೋಡಿದವರು 
ಏನನ್ನುತ್ತಾರೆ. ಹೇಳಿ (ತಾಯಿಕ. ಈಕೆ ಯಾವಾಗ ಗೊಟಕ್‌ 
ಅಂತಾಳೋ (ಮಡ್ಗೂಹೆ. ೧) ; ನಾನೇನಾದರೂ ಗೊಟಕ್‌ ಎನ್ನುವುದಾದರೆ 
ಆ ಭೂಮಿಯ ಹಕ್ಕು ನಿನ್ನ ಮಕ್ಕಳಿಗೆ ಲಭಿಸುತ್ತದೆ (ಪುಸರು. ೪೬೨). 

ಗೊಟಗುಣಿ ' ಗೊಟ್ರೂಗಂಟಿ ”' ನೋ. 

ಗೊಟಗೊಟ(ನಾ). ಒಂದಂ ಅನುಕರಣ ಶಬ್ದ: ಬಹಳ ಬಾಯಾರಿದ ಅವನು 
ಒಂದು ತಂಬಿಗೆ ನೀರನ್ನೆಲ್ಲಾ ಗೊಟಗೊಟಯೆಂದು ಕುಡಿದುಬಿಟ್ಟ (ರೂಢಿ). 

ಗೊಟರ್‌, ಗೊಟರು, (ನಾ). ಒಂದಂ ಅನುಕರಣ ಶಬ್ದ ."ಗೊಟರ್ಗುಡು' 
ಪರಾ. ಗೊಟರು, : " ಗೊಟರಂಕಪ್ಪೆ ` ಪರಾ. 

ಗೊಟರುಹಾಕು-(ಕಪ್ಪೆ ಮುಂತಾದಂವುಗಳು) ಗೊಟರ್‌ ಗೊಟರ್‌ 

ಎಂದು ಶಬ್ದಮಾಡು; ವಟಗುಟ್ಟು : ಗೊಟರುಹಾಕುವ ಗೊಟರು 
-ಕಪ್ಪೆಗಳ ಶ್ವಾಸಕೋಶ ಎಂಥದಿರಬೇಕೆಂದು ಯೋಚಿಸುತ್ತ ನಿದ್ದೆಬಾರದೆ 
ರಾಜಣ್ಣ ಎದ್ದು ಕೂತ ' (ಪ್ರಶ್ಕಿ. ೧). 

ಗೊಟರು, " ಗೊಟರ್‌ ' ನೋ. 


20 


೩8 


80 


೪೦): 


35 


ಗೊಟರ್ಕು 


ಗೊಟರ್ಕು, ಗೊಟರೆ (ನಾ). ಕೊರಕಲಂ ; ತೂತಂ ; ರಂಧ್ರ; ಪೊಟರೆ: 
ನಾನು ಹೋಗುತ್ತಿದ್ದ ಸ್ಥಳ ಕಲ್ಲುಗೊಟರು. ನನ್ನ ಕುದುರೆಯ ಮುಂಗಾಲು 
ಗೆೊಟರಿನಲ್ಲಿ ಸಿಕ್ಕಿಕೊಂಡಿತು (ಪ್ರವಾಇ. 11, ೮೭). ಗೊಟರೆ ; ಆ ಚೆಂಡು 
ಯಾವುದೋ ಗೊಟರೆಯಲ್ಲಿ ಹೋಗಿ ಬಿದ್ದಿದೆ (ರೂಂ). 
[ <ಸಂ. ಕೋಟರ ] 
ಗೊಟರುಕಪ್ಪೆ (ನಾ). ಗೊಟರು ಗೊಟರಂ ಎಂದಂ ಕಿರಂಚುವ ಕಪ್ಪೆ ; 
ಗೊಂಕಂರುಕಪ್ಪೆ : ಗೊಟರುಹಾಕುವ ಗೊಟರು-ಕಪ್ಪೆಗಳ ಶ್ವಾಸಕೋಶ 
ಎಂಥದಿರಬೇಕೆಂದು ಯೋಚಿಸುತ್ತ ನಿದ್ದೆ ಬಾರದೆ ರಾಜಣ್ಣ ಎದ್ದು ಕೂತ 
(ಪ್ರಕ್ಕೆ. ೦).  ಗೊಟರು, ( ಆಗೊಟರ?) + ಕಪ್ಪೆ;] 
ಗೊಟರೆ "ಗೊಟರಂ,' ನೋ. 
ಗೊಟರ್ಗುಡು (ಕ್ರಿ). (ಕಪ್ಪೆ ಮುಂತಾದುವುಗಳು) ಗೊಟರುಗೊಟರಂ 
ಎಂದು ಶಬ್ದಮಾಡು ; ವಟಗುಟ್ಟು: ನಸುಕಿನ ಹಕ್ಕಿಯ ಚಿಲಿಪಿಲಿಯಿಲ್ಲ 
ಗೊಟರ್ಗುಡುತಿವೆ ಕಪ್ಪೆ (ಜೀವಲ. ೦೧೭-೬). 
[ ಗೊಟರ್‌ + ಕುಡು, (ಆಕೊಡ್ಕ) 
ಗೊಟಾಯಿಸು `ಕೊಟಾಯಿಸು' ನೋ. 
ಗೊಟಾಳೆ Fr ನೋ. 
ಗೊಟ್ಟ, "ಕೊಟ್ಟ ನೋ. 
ಗೊಟ್ಟ, "ಕೊಟ್ಟೆ, ನೋ. 
ಗೊಟ್ಟು 'ಗೊಂಟಂ' ನೋ. 
ಗೊಟ್ಟ್ಯ "ಗೊಡ್ಡೂ;' ನೋ. 
ಗೊಟ್ಟ, "ಕೊಟ್ಟ್ಯ' ನೋ. 
ಗೊಟ್ಟ್ಯ "ಕೊಟ್ಟ್ಯ' ನೋ. 
ಗೊಟ್ಟ, (ನಾ). ಒಂದಂ ಬಗೆಯ ಔಷಧಿಗಿಡ : “ತನುಚ್ಛಾಯಾ-ಗೊಟ್ಟ, 
ಜಾಲಿ" (ಓಷಧಿ. ೬೩); ಪಾರ್ಪಾಲಿ, ಕೊಡಚೆ, ಗೊಟ್ಟ (ಮೈಠಗಿ. ೭೯- 
೦೬೩೩). 1?) 
ಗೊಟ್ಟಂಗುಡಿ (ಕ್ರಿ). (ಗೊಟ್ಟದಲ್ಲಿ ಹಾಕಿದಂತೆ) ಬಲವಂತದಿಂದ ಕುಡಿ; 
ಅತಿಯಾಗಿ ಕಂಡಿ (?) : ಪುಡಿಯೊಳ್ಳೊರಳ್ಹಿಯುಂ ಮೆಯ್ಯಡಗಂ 
ತಿಟತಿಕ೨ದು ತಿಂದು ಗೊಟ್ಟಂ [ಫಾ3. ಛಂ) ಗುಡಿದುಂ ನೆತ್ತರನೆಂತುಂ 
ಹಿಡಿಂಬರಿಪು ತಣಿದನಿಲ್ಲ ದುಶ್ಶಾಸನನಂ (ಗದಾಯು. ೫-೩). 
[ ಗೊಟ್ಟಃ (ಕೊಟ್ಟ) + ಕುಡಿ, 
ಗೊಟ್ಟಂಗುಡಿಯಿಸು (ಕ್ರಿ). ಗೊಟ್ಟದ ಮೂಲಕ ಕುಡಿಸು; ಬಲವಂತ 
ವಾಗಿ ಬಾಯಿಗೆ ಹೊಯ್ಯು ; ಕರಮೆ ಕರಗಿಸಿದ ಕಾಳಾಯಸರಸಮ 
ನೊಟ್ಟಯಿಸ ಗೊಟ್ಟಂಗುಡಿಯಿಸುತ್ತೆ (ಅಜಿಪು. ೧೧-೧೦ ವ). 
[ ಗೊಟ್ಟ, (-ಆಕೊಟ್ಟ,) * ಕುಡಿಯಿಸು] 
ಗೊಟ್ಟಂಗೊಳ್‌ (ಕ್ರಿ). (ನೀರಂ ತುಂಬಿದ) ವಂರದ ಪಾತ್ರೆಯನ್ನುತೆಗೆದು 
ಕೊಳ್ಳು : ಅಂತು ತೇಗಿ ಗೊಟ್ಟಂಗೊಂಡು ಕೈದೊಳಿದು ಗೃಹೀತ 
ತಾಂಬೂಲನಾಗಿ ಸಂತೋಷಂಬಟ್ಟು (ದಶಕು. ೧೨-೧೩೧ ವ). 
[ ಗೊಟ್ಟ (ಕೊಟ್ಟ) + ಕೊಳ್ಳ] 
ಗೊಟ್ಟಂಗೊಟ್‌ (ಕ್ರಿ). (ಗೊಟ್ಟದ ಒಳಗಿನ ರಂಧ್ರದಂತೆ) ದೊಡ್ಡ ರಂಧ್ರ 
ವಾಗುವ ಹಾಗೆ ಟೊಳಂಮಾಡಂ : ಸೀಳ್ವ ಪೋಟ್ವ ಪರಪುವ ಗೊಟ್ಟಂ 
ಗೆೊಟ್‌ವ . . . ಪೆಜವುಮಗುರ್ವಪ್ಪ ಚಿತ್ರವಿಧ ವಧೆಯಿಂದಂ (ಕಾಂತಿಪು. 
ಪಲ್ಲಳಂ ನುರ್ಗುಗುಟ್ಟುವುದುಂ ಕೈಗಳಂ ಗೊಟ್ಟಂಗೊಜಕವುದುಂ 
(ಸುಕುಮಾ, ೧೧-೪೭ ಐ). [ಗೊಟ್ಟ (ಕೊಟ್ಟ) * ಕೊಜ್ಜ್ಕ, 
ಗೊಟ್ಟಕೆರೆ (ನಾ). ನೀರು ಪೂರ್ತಿಯಾಗಿ ಬತ್ತಿಹೋಗಿರಂವ ಕೆರೆ : 
ವರಿಗೂ ಅಳಿದವರಿಗೂ ಗೊಟ್ಟಕೆರೆ ತವರಮನೆ (ಗಾದೆ). 
[ ಗೊಟ್ಟ (ಗೊಡ್ಡು) 4 ಕೆರೆ (ಆಕೆ) ] 


೭-೯೦) : 


೨೬೧೩ 


40 


ಗೊಟ್ಟಿ; 


ಗೊಟ್ಟಕ್ಕಿ "ಗೊಟ್ಟಚ್ಚಿ' ನೋ. 

ಗೊಟ್ಟಗುಣಿ, "ಗೊಟ್ಟುಗಂಟಾ' ನೋ. 

ಗೊಟ್ಟಗುಣಿ, (ನಾ). (ಉಕ) ನೀರು ಪೂರ್ತಿಯಾಗಿ ಒಣಗಿದ ಕುಳ್ಳಿ- 
ಹೊಂಡ. [ಗೊಟ್ಟ್ಯ ( ಆಗೊಡ್ಡು,) 4 ಕುಣ್ಯಿ (ಆಕುಲ್ಯಿ) ) 

ಗೊಟ್ಟಚ್ಚ, ಗೊಟ್ಟಕ್ಕಿ ಗೊಟ್ಟಚ್ಚೆ (ನಾ). ಒಂದು ಬಗೆಯ ಗಿಡ ; ನೆಲ 
ಬೇವು: “ಗೌಂ ಗೊಟ್ಟಚ್ಚಿ [ಪಾಕಾಂ. ಕಿ, ಬ್ವೆ] ಪನ್ನಂಗಿಯೆನೆ ನೆಲಬೇವು ”: 
(ಮಂಗಂಾ. ೪೪-೪೫). ಗೊಟ್ಟಕ್ಕಿ : ಲೊಕ್ಕಿ ಗೊಟ್ಟಕ್ಕಿ ದಿಂಡಂ ಚಿರಬಿಲ್ವಂ 
ಬ್ರಹ್ಮವೃಕ್ಷಂ ಕಟ್‌ಕೆ ತಟ್‌ಯದಿಂದೊಪ್ಪತಿರ್ದತ್ಮರಣ್ಯಂ (ಗಿರಿಕ. ೧-೭೨) 
ತುಂಬುರ ಬನ್ನಿ ಗೊಟ್ಟಕ್ಕಿ ದಿಂಡ (ಕುಕ್ಮಾ€ ಗ. ೯-೩೬). ಗೊಟ್ಟಚ್ಚಿ : 
ಮೇಲಿನ " ಮಂಗರಾ ' ಪ್ರಯೋಗದ ಪಾಠಾಂತರವನ ನೋಡಿ. 

[?] 


ಗೊಟ್ಟಚ್ಚೆ ಚ್ಚೆ 'ಗೊಟ್ಟಚ್ಚಿ' ನೋ. 
ಗೊಟ್ಟಿವಾಡಿ (ನಾ). ಒಂದು ಸ್ಥಳದ ಹೆಸರು, pನಂಜನಗೂಡು 
ತಾಲ್ಲೂಕಿನ ಈಗಿನ ಗಟ್ಟವಾಡಿ: ಗೊಟ್ಟವಾಡಿಯ ಶೆಲಭಯರ 


ಹೊಯ್ಸಳಗಾವುಣ್ಣ (ಎಕ. 111, ನಂಜನ. ೯೯-೩; 298). 
( ಗೊಟ್ಟ್ಯ * ವಾಡಿ, ( €ಪಾಡ್ಮಿ) 
ಗೊಟ್ಟಾಟ "ಗೊಡ್ಡಾಟ' ನೋ. 
ಗೊಟ್ಟೆ,, ಗೋಷ್ಟಿ (ನಾ). ೧. ಜೊತೆ, ಒಡನಾಟ; ಸಾಹಚರ್ಯ : 
“ ಸಂಗತಿಯೊಳಕ್ಕು ಕವಿಜನಪುಂಗವರಿಂ ಗೊಟ್ಟಿ ಗೋಷ್ಠ್ಮಿಯೆನುತುಂ ಬುವಿ 
ಯೊಳ್‌” (ಕವಿಕಂ. ೨೨೪) : ಕೆಳೆಯುಂ ಗುಟ್‌ಯುಂ ಗೊಟ್ಟಿಯುಮಳವಿಗೆ 
ಪರಿದಾಗೆ ತನಗೆ ದುರ್ಯೋಧನನೊಳ್‌ (ಪಂಪಧಾ. ೨-೩೮) : ಬಸನಿಗಳ ಗೊಟ್ಟಿ 
ತನಗಾಗಿಸೆ ಸಂತಸದೊದವನುತ್ತಮರ ಗೊಟ್ಟಿ ಕರಂ ಕಸರಿಸಿದೆರ್ದೆಯನೇಂ 
ಸೊಗಯಿಸುಗುಮೆ ಚೋರಂಗೆ ಚಂದ್ರಿಕಾವಿಸ್ತಾರಂ (ವರ್ಧಪು. ೨-೩೩). 
೨. ಕೂಟ; ರತಿಕ್ರೀಡೆ; ಒರ್ವಳ ಮೊಗದ ನುಣ್ಣಿಂಗಂ ಕಣ್ಣ ಬೆಳ್ಳಿಂಗ 
ಮೊತ್ತೆಯಿಟ್ಟು ಗೊಟ್ಟಿಗಿರಲ್ಟೋಗಿ ಪರಿತಂದು (ಲೀಲಾವ. ೨-೧೦೭ ವ). ೩. 
ಗುಂಪು; ಸಮೂಹ; ಸಭೆ: ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ 
ಲಂಪಿನಿಂಪುಗಳ್ಲಾಗರವಾದ ಮಾನಸರೆ ಮಾನಸರ* (ಪಂಪಭಾ. ೪-3೯): 
ಚಟ್ಟಿಅೌದು ಫಟಮನರ್ಚಿಸಿ ನೆಟ್ಟನೆ ಪೊಸಪೂಗಳಿಂದಮನಿತುಂ ಮಧುವಿಂ 
ಬೊಟ್ಟಿಟ್ಟು ಮದ್ಯಪಾನದ ಗೊಟ್ಟಿ [ಪಾಕಾಂ. ಗೋಷ್ಠಿಗೆ ಚಷಕಮನೆ ಕೊಂಡು 
ಕಾಂತೆಯೆರೆಸೆದರ್‌ (ಕುಸುಮಾ. ೧೧-೧೩೮): ಹುರುಡಿನ ಮನೆ ಹೋರಟೆಯ 
ನಿಕೇತನ ಗರುವರ ಗೊಟ್ಟಿ ಗಾವಿಲರ ನೆರವಿಯಿಲ್ಲದ ಗಣಿಕೆಯರಾವಾಸ 
ಗಳ್ನಿರುಪಮವೆನಲೊಪ್ಪುತಿಹವು (ಅಂಜದ. &-೯೩). ೪. ಮಾತುಕತೆ ; 
ಸರಸಸಲ್ಲಾಪ ; ಹರಟೆ: ಅನ್ನೆಗಂ ಕಂಷ್ಮಕೂಟನೆಂಬ ಬೆಸದವಂ ಪುಳ್ಳಿಯ 
ಪೋಕ್‌ಯಂ ಪೊತ್ತು ಪೊಲಲ್ಗೆ ವರ್ಪೊನಂ ಕಂಡಾತನೊಡನೆ ಗೊಟ್ಟಿಯೊಳ್‌ 
ಬಂದು (ವಡ್ಕಾರಾ- ೭೬-೨೪); ಕಣ್ನಟ್‌ದು ಗೊಟ್ಟಿಗೆಯ್ವ ಗೊಟ್ಟಿಗಂ 
ಬಗೆಯದು ನಗುವ ನಗೆಗಂ . . . ಮನಂಬೆಚ್ಚು ಪತ್ತೆ ಪೊಯ್ದಂತಾಗಿರೆ 
(ಶಾ 0 ತಿ ಫು. ನಾನಾರತ್ನದಿನೊಪ್ಪು ಗುಂವಾನಾಡಕ್ಕರದ 
ಗೊಟ್ಟಿಯಿಂ ಪಂಡಿತರಿಂ (ಜೊಂಳಶಾ. ೧೯೪೪. ಬಂಕಾಪುರ. ೨೧-೧೫ ; 1069). 
ಗೋಷ್ಟಿ: ೫. (ಕರಾ) ಉಸಾಬರಿ; ಗೊಡವೆ: ನಮಗೆ ಅವರ 
ಗೋಷ್ಟಿಯೇ ಬೇಡ (ರೂಂ). ೬. ಸಾರ್ವಜನಿಕ ಕೆಲಸಗಳಿಗಾಗಿ ಕೊಟ್ಟ 
ದತ್ತಿ, ದಾನಗಳ ವಿನಿಯೋಗವನ್ನು ನೋಡಿಕೊಳ್ಳುವ ವೈಕ್ತಿ; 
ಧರ್ಮದರ್ಶಿ : ನಾಗದೇವನೀ ಧರ್ಮದೊಳ್‌ ಗೋಷ್ಟಿ ಆದೋಮ್‌ 
(ಎಇ. ೫12, ೨೦೦-೨೨ : 865). 
ಗೊಟ್ಟಿಗೆವರ್‌-ಗೋಷ್ಕಿಗೆ ಬರು ; ಜತೆಗಾಗಿ ಬರು : ಒಂದೆಡೆಯೊಳ 
ನಾಲ್ವರಯ್ವರ" ಗಾಲಿಕ್ಟೊಟಿರಿರ್ದಲ್ಲಿಗೊರ್ವನೆಗ್ಗಂ ಗೊಟ್ಟಿಗೆವಂದು 
ಕಣ್ಣೀಖಿಯದೆ ಸೋಂಕೆಯುಂ (ಪಂಪಥಾ. ೪-೯8 ವ). 1 <ಎಸಂ. ಗೋಷ್ಕೀ] 


೩-೩೯ ವ); 


ಗೊಟ್ಟಿ, 


ಗೊಟ್ಟ, 'ಕೊಟ್ಟ, ನೋ. 
ಗೊಟ್ಟಿಗಾಣ (ನಾ). ೧. ವೋಳಸಂಗೀತ, ಗೋಷ್ಠಿಗಾನ: ಲತಾಗಹೃಮಿಲ್ಲದ 
ಗೊಟ್ಟಿಗಾಣಮಿ[ಪಾಳಾಂ. .ರಿ]ಲ್ಲದ ಕಡೆಪಟ್ಟ ಸೂಳೆವನೆಯಿಲ್ಲದವಿಲ್ಲವು 
ಸೂಳೆಗೇರಿಯೊಳ್‌ (ಮಲ್ಲಿಪು. ೨-೩೭): (ಸೂಕ್ಲಿಸು. ೪-೦೩೩ ನೋ). ೨. 
ಗೋಷ್ಠಿಗಾನದಲ್ಲಿ ಭಾಗವಹಿಸುವವನಂ : ಗೊಟ್ಟಿಗಾಣರಂತಿರೆ ಮಲ್‌ 
ದುಂಬಿ ಮೇಳದವರಂತಿರೆ ಸಾರಿಕೆ ರಾಜಗೇಹದಂತಿರೆ ಕೊಳನಲ್ಲಿ ತಾಮರಸ 
ರಂತಿರೆ ತಾಮರಸಂಗಳೊಪ್ಪುಗುಂ (ಪಂಪಧಾ. 8-೩೮). 
[ ಗೊಟ್ಟಿ, * ಗಾಣ್ಮ] 
ಗೊಟ್ಟಿಗಾಳೆಗ (ನಾ). ಗಂಂಪುಗಾಳಗ ; ತಂವಂಂಲಯಂದ್ಧ : ಪೊಳ್ತಿನಿತ 
ನಂತರಂ ಪೊಳ್ತೇರೆ, ಪೊಳ್ತರೆಯ ಕದಿರುಗಳಿಟ್ಟಣಿಸಿದೈಕಿಲಿಗೆ ಗೊಟ್ಟಿಗಾಳೆಗ 
ವಾಗಿ, ಸೋಲ್ತ ಮಂಜಿನ ಸೇನೆ (ಶ್ರೀರಾಮಾ. ೨೦೦-೧೬೩). 
[ ಗೊಟ್ಟಿ, * ಕಾಳೆಗ] 
ಗೊಟ್ಟಿಗಾಅ (ನಾ). ಗೋಷ್ಠಿಗೆ ಸಂಬಂಧಿಸಿದವನು ; ಸಂಗೀತ, ನಾಟ್ಯ 
ವಂಂಂತಾದ ವಿನೋದ ಗೋಷ್ಠಿಗಳನ್ನು ಏರ್ಪಡಿಸಂವವನು ಅಥವಾ 
ಅದರಲ್ಲಿ ಭಾಗವಹಿಸುವವನು : ಗರುವರ ಗೊಟ್ಟಿಗಾಅ [ಪಾಕಾಂ ಣ)ರ 
ನೆಗಟ್ತಿಯ ಮಿಂಡರ . . . ಆಗರಮೆನೆ ಪೆಂಪು ಸೊಂಪನೊಳಕೊಂಡೆಸೆ 
ದಿರ್ಪುವು ಸೂಳೆಗೇರಿಗಳ್‌ (ಕಲಿಕಾ. ೪೨). 
[ಗೊಟ್ಟಿ * - ಗಾಜಿ (ಎ-ಕಾಜ)] 
ಗೊಟ್ಟಿಗೆ, (ನಾ). ೧. ಸಭೆ; ಗೋಷ್ಠಿ : ಆಮುಮೊಂದುದಿವಸಮಾತನಂ 
ಪರಸಲ್‌ ಪೋಗಿ ಗೊಟ್ಟಿಗೆಯೊಳ್‌ ಕುಳ್ಳಿರೆ ಗೊಟ್ಟಿಗೇಯಮಾಗೆ (ಕಾಂತಿಫು. 
3-30 ವ). ೨. ಒಂದಂ ಬಗೆಯ ಆಟ : ಉಯ್ಯಾಲೆ ಜೋಜೋ ಅಳವಾಳ 
ಗೊಟ್ಟಿಗೆ ಅಟ್ಟಿಗೆ ಮುಟ್ಟಿಗೆ (ವಿಸ್ತೋಸು. ೧೯. ೩). 
[ ಆಸ ಗೋಷ್ಮಿಕ] 
ಗೊಟ್ಟಿಗ್ಗೆ ' ಗೋಟಾಗೆ' ನೋ. 
ಗೊಟ್ಟಿಗೆಯ್‌ (ಕ್ರಿ). ೧. ಸಭೆ ಸೇರಂ ; ಗೋಷ್ಠಿ ನಡೆಸಂ.. ೨. ಸರಸ 
ಸಲ್ಲಾಪವನ್ನೂ ಮಾಡಂ : ಕಣ್ಮಲ್‌ದು ಗೊಟ್ಟಿಗೆಯ್ದ ಗೊಟ್ಟಿಗಂ... 
ಮನಂಬೆಚ್ಚು ಪತ್ತೆ ಪೊಯ್ದಂತಾಗಿರೆ (ಕಾಂತಿಪು. ೩-೩೯ ವ): ಅಂತಾತನಂ 
ಮೇಳಿಸುತ್ತ ಮಂಗಡಿಗಳೊಳಮರಮನೆಗಳೆೊಳಮಾಟಪಾಟದೆಡೆಗಳೆೊಳಂ 
ಪರಿಚಯದಿಂ ಶೃಂಗಾರಕಥಾರಸದೊಳಂ ಗೆೊಟ್ಟಿ (ಪಾಠ. ಗೋಷ್ಠಿ] 
ಗೆಯ್ಕೂತ್ತರಿ (೧೦ಹರಿ. ೩-೩೧ ವ). [ ಗೊಟ್ಟೈ + ಕೆಯ್‌;] 
ಗೊಟ್ಟಿಗೇಯ (ನಾ). ಮೇಳಗಾನ ; ಸಮೂಹಗಾನ : ಆಮುಮೊಂದು 
ದಿವಸಮಾತನಂ ಪರಸಲ್‌ ಪೋಗಿ ಗೊಟ್ಟಿಗೆಯೊಳ್‌ ಕುಳ್ಳಿರೆ ಗೊಟ್ಟಿ 
ಗೇಯಮಾಾಗೆ (ಕಾಂತಿಫು. 3-5೦ ಬು. ([ಗೊಟ್ಟಿ; * ಗೇಯ) 
ಗೊಟ್ಟಿರ್‌ (ಕ್ರಿ). ಗೋಷ್ಠಿಯಂಲ್ಲಿರಂ; ಜತೆಯಲ್ಲಿರಂ ; ಸಹವಾಸಮಾಡಂ: 
ನೆರೆದೆಮ್ಮೊಳಿಂತು ಸದ್ಭಾವದೆ ಗೊಟ್ಟಿರಲ ಬಯಸಿ ಬಂದೆಯದೀಗಳಿ 
ದೊಳ್ಳಿತಾಯ್ತು (ಪಂಪಛಾ. ೪-೯೬). [ಗೊಟ್ಟಿ * ಇರ್‌] 
ಗೊಟ್ಟು, " ಗೊಡ್ಡು, ' ನೋ. 
ಗೊಟ್ಟು, ' ಕೊಟ್ಟೈ,' ನೋ. 
ಗೊಟ್ಟುಕಾಲ (ನಾ). ಮಳೆಯಿಲ್ಲದಿರುವ ಕಾಲ; ಅನಾವೃಷ್ಟಿ; ಬರಗಾಲ: 
(4). [ಗೊಟ್ಟು (ಗೊಡ್ಡು) * ಕಾಲ) 
ಗೊಟ್ಟುಗಟ್ಟು (ಕ್ರಿ). ಒಣಗಿಹೋಗು ; ವಂಂರಂಟಿಹೋಗಂ ; ವ್ಯರ್ಥ 
ವಾಗಂ : ಮದನನ ಕೆಯ್ದುಕೆಯ್ದ ಕರಶಾಖೆ ಮುರುಂಟಿದುದೆಯ್ದೆ 
ಗೊಟ್ಟುಗಟ್ಟಿದುದು ಸರಲ್ಲೆ ಬೀಗಿ ನನೆದೋಜುವ ಪೂಗುಡಿ . . . ರಾಮ 
ಚಂದ್ರ ಮುನಿನಾಥನ ಶಾಂತಿರಸಾತಿರೇಕದಿಂ (ಅನಂಪು. ೧-೨೪). 
[ ಗೊಟ್ಟು, (ಗೊಡ್ಡು) * ಕಟ್ಟು; ] 
ಗೊಟ್ಟುಗುಳಿ “ ಗೊಟ್ಟುಗಂಟ್‌ ' ನೋ. 


೨೬೧೪ 


20 


46 


ಗೊಡಚಿ, 


ಗೊಟ್ಟುಗುಟ, ಗೊಟಗಂಣಿ, ಗೊಟ್ಟಗಂಣಿ,, ಗೊಟ್ಟುಗಂಳಿ (ನಾ). 
ಒಂದಂ ಬಗೆಯಂ ಆಟ; ಅಟ್ಟುಗುಳಿ ಆಟ: ಚದುರಂಗದ ನೆತ್ತದ 
ಗೌರವದ ಗೊಟ್ಟುಗುಟ್‌ಯಂ ಮುಟ್ಟಿಂ ಮನೆಯೊಳ್‌ ಪದೆದಿರಿಸುಗೆ 
ತಾನುಂ ಕಲ್ವೂುದು ಗಣಿಕೆಗಮದನೆ ಕಲಿಪುದತಿನಯದಿಂದಂ (ಮತಿ. 
೦೦-೩೦): ಅಆಟ್ಟುಗೂಟು ಗೆೊಟ್ಟುಗುಟ೨ ಮೊದಲಾಗೆಸೆವೊಟ್ಟುಗೆಳೆಯ 
ನೊಡಗೂಡಿ ಪುಟ್ಟಿ ದಂದು ಮೊದಲಾಗಿ ಮಾಡುವ ಸಖಿ ನಿಟ್ಟಿಸಿ 
ನುಡಿದಳಿಂತೆಂದು (ಅಂಜನ. 8-೦೪೬). ಗೊಟಗುಣಿ : ಹಗಲೆಲ್ಲ ಬೀದಿಯ 
ಮುದುಕಿಯರೊಡನೆ ಚವಂಗ, ಗೊಟಗುಣಿ ಆಡುವುದೇ ಅಜ್ಜಿಯ ಕೆಲಸ 
(ಸದೀಪ. ೭೯). ಗೊಟ್ಟಗುಣಿ, : ಹುಡುಗಾಟ ಗೊಟ್ಟಗುಣಿ ಕುರಿಕಳ್ಳ. . . 
ಬಲುಪರಿ ಒಂದೊಂದು ಬಾಲಾಟದಲ್ಲಿ ನಲಿದು (ವಿಸ್ತೋಸು. ೧೯-೩). 
ಗೊಟ್ಟುಗುಳಿ: ಏಣುಕ್ಷಿಯೊರ್ವಳಂಡುವ ಗೊಟ್ಟುಗುಳಿಯ ಕಟ್ಟಾಣಿ 
ಮುತ್ತೊಗಳೊಪ್ಪಿದುವು (ಕಂಪ್ರಸಾಂ. ೧೮-೯೯). *ಅಟ್ಟುಗುಳಿ' ಪರಾ. 

[ಗೊಟ್ಟು (ಆಕ್ಟೊ ಮ) * ಕುಬ್ಯಿ) 
ಗೊಟ್ಟುವಳ್ಳ (ನಾ). ಒಣಗಿಹೋದ ಗುಂಡಿ, -ಹಳ್ಳ : ಅಂತವಳಣುಗನಂ 
ಮಡಿಪಿ ಕಾಲ್ವಿಡಿದು ಸರಸರನೆಳೆದಾರುಮಲಿಯದಂತೊಂದು 
ಗೊಟ್ಟುವಳ್ಳದೊ(ಪಾಣ. ಗೊಂಟಿನೊ, ಗೋಂಟುವಳ್ಳದೊ]ಳಿಕ್ಕಿ ಫಲ್ಲಂ 
ಕವಿಸುತಾಗ್ನೇಯಸ್ನಾನಮೆಸಗಿ (ವೈ ಷವಿ. ೧೪-೮೦ ವ). 
(ಗೊಟ್ಟು (ಆ ಗೊಡ್ಡು) * ಪಳ್ಳ) 

ಗೊಟ್ಟೆ, ' ಕೊಟ್ಟೈ' ನೋ. 

ಗೊಟ್ಟೆ, " ಗೊಡ್ಡು,” ನೋ. 

ಗೊಟ್ಟೆ, (ನಾ). (?) : ಜಗಭಗದ ಊರ್ಧ್ವದಲ್ಲಿ ಮೋಹನದ ಗೊಟ್ಟೆ 
ಹುಟ್ಟಿತ್ತು ಗೊಟ್ಟೆಯ ಪೂರ್ವದಲ್ಲಿ ಕಮಲವರಳಿತ್ತು ಕಮಲಹೃತ್ಯಮದಲ್ಲಿ 
ಬಿಂದುವೆ ವೃಂಜನದಿಂದ ಗುರುಲಿಂಗರೂಪಾಗಿ ಪುಲ್ಲಿಂಗ ಚರಿಸಿತ್ತು 
(ದಾಸೋಸಂ. ಇಂ). " ಕೊಟ್ಟಿ, > ಪರಾ. (?] 

ಗೊಟ್ಟೆಗಡಿ (ನಾ). ಒಂದು ಗ್ರಾವಂದ ಹೆಸರಂ: ಪಶ್ಚಿಮತಃ ಮುಕ್ಕೊಡಲ್‌ 
ನಾಮಗ್ರಾಮಃ ಉತ್ತರತಃ ಗೊಟ್ಟೆಗಡಿ ನಾಮಗ್ರಾಮಃ (ಮೈಅರಿ. ೧೯೩೫, 
೪೦-೭೦ ; 962) ; ಗೊಟ್ಟೆಗಡಿಯ ಭದ್ರಯ್ಯನ ಕಾಲ ಕನ್ನಯ್ಯ ಕಟ್ಟಿದ 
(ಎಳ. VIII, ಸೊರಬ. ೪೪-೧೦ ; 971). [ ಗೊಟ್ಟೈ + ಗಡ್ಮಿ) 

ಗೊಟ್ಟೆಗೇಕ್‌ಪಳ್ಳ (ನಾ). ಒಂದಂ ಹಳ್ಳದ ಹೆಸರಂ : ದಕ್ಷಿಣತಃ ಪರದಗೆಆ* 
ಪಳ್ಳಂ . . - ಉತ್ತರತೋ ಗೊಟ್ಟಿಗೆಟಿಪಳ್ಳಂ (ಮೈ ಆರಿ. ೧೯೪೪, ೦೫-೪೦; 
725). [ಗೊಟ್ಟೆಗೆಆಕ್ಕಿ * ಪಳ್ಳ) 

ಗೊಟ್ಟೆಯಣ್ಣಗಾವುಂಡ (ನಾ). ಒಬ್ಬಾತನ ಹೆಸರಂ: ಗೊಟ್ಟೆಯಣ್ಣ 
ಗಾವುಣ್ಣನೂರಳವಿನೊಳು ಕಾದಿ ಸತ್ತು ಸ್ವರ್ಗಸ್ತನಾದ (ಎಳ. 1%, ದನ್ಮಪ. 
೧೩೯-೪; ಸು. 9041). 

[ ಗೊಟ್ಟೆಯಣ್ಣ್ಯ + ಗಾವುಂಡ (ಆಗಾಮುಂಡ)) 

ಗೊಟ್ಟೆವಡ್ಡಿ (ನಾ). ಒಂದು ಸ್ಥಳದ ಹೆಸರಂ; ಗೊಟ್ಟೆ ವಡ್ಮಿಯ ಗೋವುಣ್ಣು 
ಗಳಂ ಸೆಲಾಂಭೈಯರುಂ ಆನೆಯರು ಕೂಡಿ ಗೊವುಣ್ಣುಂಗೆಯ್ದೂ ವದರ್ಕೈ 
(ಎಕ. 111, ನಂಜನ. ೧೯೯-೬; ?). [?) 

ಗೊಟ್ಟೆಆ್‌ಯ (ನಾ). ತುರಂಹಟ್ಟಿಯ ಯಜಮಾನ (?): ಗೊಟ್ಟೆ 
ಜ*ಿಯರಮ್ಟಲಕೆ ಕೊಟ್ಟುದು ಅಯ್ದೂಮ್ಬು ಕಟನಿ (ಮೈಆರಿ. ೧೯೨೬, 
೧೦೦-೮: 9ನೆಯ ರತ). [ಗೊಟ್ಟ್ಯ (ಕೊಟ್ಟ) * ಎಲೆಯ ) 

ಗೊಡಗು, ಗೊಡಂಗು (ನಾ). ೧. (ಬಾವಿಯ ಅಥವಾ ಹಗೇವಿನ ಒಳಗೆ 
ಆಗಿರಂವ) ಡೊಗರಂ : (8). ೨. ಗುಂಡಿಯಲ್ಲಿ ನಿಂತಿರಂವ ನೀರಂ; 
ಬಗ್ಗಡ : ದನಕ್ಕೇಕೆ ತಿಳಿನೀರು ಎಂದು ರಾಡಿನೀರನ್ನೂ ಗೊಡಗನ್ನೂ 
ಕುಡಿಸಬಾರದು (ಗೋಗ್ರಾಸ. ೩6). ಗೊಡುಗು : (8). [?] 

ಗೊಡಚಿ, ' ಕೊಡಂಚಿ' ನೋ. 


ಗೊಡಚಿ 


ಗೊಡಚಿ (ನಾ). ಕಣ್ಣುಗಂಡ್ಡೆ ಯಂ ಮೇಲೆ ದುರ್ಮಾಂಸ ಬೆಳೆಯುವ 
ಒಂದಂ ಬಗೆಯಂ ರೋಗ. " ಗೊಡಚಿಗಣ್ಣು ' ಪರಾ. (?] 
ಗೊಡಚಿಗಣ್ಣು (ನಾ). ದಂರ್ಮಾಂಸ ಅಥವಾ ಗ್ರಂಥಿ ಬೆಳೆದ ಕಣ್ಣು : 
(+). [ಗೊಡಚಿ + ಕಣ್ಣು (ಕಣ್‌) ] 
ಗೊಡಚೆಗಿಡ (ನಾ). ಕೊಡಂಚಿಯಂ ಗಿಡ : (೪. 
[ ಗೊಡಚಿ, ( ಆಕೊಡಂಚಿ) + ಗಿಡ ( ಆಗಿಡು) ) 
ಗೊಡಣಿಸು (ಕ್ರಿ). ಗುಂಪುಗೂಡು ; ಗಡಣಿಸು (7) : ಪಾಂಡವಬಲಕ್ಕೆ 
ಸಂತೋಷ ಪೆಚ್ಚಿತ್ತು ಕುರುತಂಡ ಚಿಂತಾಕ್ರಾಂತರಾಗಿ ಸರಿದರು ಮಹಾ 
ಮಂಡಲೇಶ್ವರರು ಮನಮರುಗಿ ಕಳವಳಗೆೊಂಡರೊಳಗೊಳಗೆ ಗೊಡಣಿ 
ಸುತ ಚಂಡಭುಜಬಲಮಹಾಟೋಪದಿಂದಾಗ ಮಾರ್ತಾಂಡಸುತನೊಗ್ಗೊ 
ಡೆದು ಬಲವ ಕೂಡಿದರು (೦ಕ್ಷ್ಮರಾ. ೪-3೩). [ಆ ಗಡಣ? + - ಇಸ್ಕು) 
ಗೊಡಬಿ ' ಗೊಬಡಿ ' ನೋ. 
ಗೊಡಬೆ " ಗೊಡವೆ' ನೋ. 
ಗೊಡರು (ನಾ). ಒಂದು ಅನುಕರಣ ಶಬ್ದ. 
ಗೊಡರುಹಾಕು2(ಗೂಳಿ ಮಂಂತಾದುವುಗಳಂತೆ) ಶಬ್ದಮಾಡಂ : 
(4). 
ಗೊಡಲೆ (ನಾ). ಇಳಿಜಾರು; ಹಳ್ಳ (?): ಪಸಲೆಯೊಳ್ಳಸುರೇಆ' 
ಪರಪಿನೊಳ್ಳೊ ರೆಯೇಜಕ ಗಿಡುಗಳೊಳ್‌ ದನಿದೋಲ? ಗೊಡಲೆಯೊಳ್ಳೊರೆ 
ವೇಟ್‌ . . . ಪರಿವ ಬಖುಸವೊನಲೆಸೆದುವೋರೊಂದು ತಾಣದೋೊಳ್‌ 
(ಅನಂಪು. ೯-೦೬ ರಗಳ). [?] 
ಗೊಡವೆ, ಗೊಡಬೆ (ನಾ). ತಂಟೆ; ಗೋಜಂ ; ಉಸಾಬರಿ : ಅಡವಿಯಂ 
ಮೊಗೆದು ಸುಡುವಗ್ನಿಗಾಪೋಶನದ ಗೊಡವೆಯೇವುದು (ಹಠಕಾ. 6-೪೩) ; 
ಖಯಷಿಗೇಕಾಯುಧಂಗಳ ಗೊಡವೆ ಬೇಡೀ ಜನಕಜೆಯನೆೊಲಿಸುವುದು ಕುಲ 
ಯೌವನ ವಿಲಾಸವಿಚಿತ್ರವೈಭವದಿಂದ ನೀವು (ತೊರಡು. ೧-೦೬-೩೦): 
ಮಾತು ಕೇಳದ ಸೊಸೆ ಗೊಡವೆ ತಾನೇಕೆ (ಪುರಂದ. ೧-೫೦-೩): ಅಕ್ಕಜವ 
ಮಾಡದಿರಿವಂ ನಿನ್ನ ಮೈವಳಿಗೆ ತಕ್ಕನಲ್ಲಂ ನೀನೊಲಿವ ಗೊಡವೆಯೇಕೆ 
(ಜೈಮಿಧಾ. ೬-೩೩): ಅವನ ಗೊಡವೆಯೇಕೆ ಅವನಾರು ನೀನಾರು (ವಿದಾಳ್ಮ. 
೩೬-೦): ಊರಿಗೆ ಹೋಗದವರಿಗೆ ದಾರಿ ಗೊಡವೆ ಯಾಕೆ? (ಗಾದೆ). 
ಗೊಡಬೆ : ಸಾಲು ಗೊಡಬೆಗೆ ಹೋಗದು ಆಜು ಗೊಡಬೆಗೆ ಬಾರದು 
ಮೂಜು ಕೂಳಿಗೆ ಸಿಕ್ಕದು ನೋಡಾ (ಸರ್ವವ. ೩೯-೩೧೪). 
[ದೇ.8 ತುಳು. ಗೊಡವೆ ; ತೆಲು. ಗೊಡವ 
ಗೊಡವೆಗೊಳ್‌ (ಕ್ರಿ). ಯೋಚಿಸು; ಆಸಕ್ತಿ ವಹಿಸಂ : ನಿನ್ನನ್ನರಪ್ಪ ಕಬ್ಬಿ 
ಗರ್‌ ಮನೆವಾಟಕ್ತಿಯೊಳಿನಿಸೊಂದುಂ ಗೊಡವೆಗೊಳ್ಳದೆ . . . ಏವೊಟ್ರುಂ 
ಜೆಮೆಗೊಂಡಿರ್ಪರಲೇ (ಕಾಮಾಕ್ತ. ೧೧-೯). [ಗೊಡವೆ * ಕೊಳ್‌, ) 
ಗೊಡಿಗ (ನಾ). (?) : ಗೊಡಿಗರೊಡಂ ಮೂನೂರ್ವ್ವರುಂ ಒಕ್ಕಲುಂ 
ನಾಟ ್ಲ ಮುಣ್ಣ ನುಂ ಇಟ್ಟು ಕೊಟ್ಟೋರ್‌ (ಎಇ. 21%, ೧೯೧-೪೭; 726). 
[?] 
ಗೊಡುಗು " ಗೊಡಗು ' ನೋ. 
ಗೊಡುವು (ನಾ). ಒಬ್ಬಾತನ ಹೆಸರು : ಇದರ್ಕೈ ಸಾಕ್ಷಿ ಅಗ್ಗಿ ಸರ್ನ್ನವ್ವಯ 
ಗ್ರ್ಲೊಡುಮರ್ಕ್ಯೋಣ್ಣಿನ್ದರ್‌ ಒಮಜಾರ್‌ ಎನೆ (ಎಳ. ೫1, ಕಳ್ಳಳೆ. ೩೩-೪೭; 
ಸು. 818). (7?) 
ಗೊಡೆಗುಟ್ಟು (ಕ್ರಿ). ಬಾಯಿಪಾಠ ಮಾಡಂವುದಕ್ಕಾಗಿ ತಿರುತಿರುಗಿ ಗಟ್ಟಿ 
ಯಾಗಿ ಉಚ್ಚರಿಸಂ ; ಉರಂಹಾಕಂ : ಬಡಬಡಗುಟ್ಟಿ ಬಾಯಾಟ್‌ ಬಹಳ 
ಕಾಲ ಗೊಡೆಗುಟ್ಟಿ ಶಾಸ್ತ್ರಿಗಳಹರ ನಡೆಯ ನಗುತ ಕ್ಷಣದೊಳು ಶಾಸ್ತ್ರ 
ವಾರ್ಧಿಯ ಕಡೆಗಂಡ ಕುಶಲನೆಯ್ದಿದನು (ಭರಣ. ೭೨-೭೨). 
[ ಗೊಡೈ * ಕುಟ್ಟು; ] 


೨೬೧೫ 


ಗೊಡ್ಡಾಟ 


ಗೊಡೆಗೊಡೆ (ನಾ). ಒಂದಂ ಅನಂಕರಣ ಶಬ್ದ : ಘುಡುಘುಡಿಸಿ ಎಲ್ಲ 
ರೊಂದಾಗಿ ಧೂರ್ತನ ತಲೆಯ ಪೊಡೆಯಬೇಕೆಂದವರು ನುಡಿವುತಿರೆ ಗುರು 
ಕೇಳಿ... ಗೊಡೆಗೊಡೆಯಿದೇತಕ್ಕೆ ಗುರುಪಾದ ನಂಬಿರ್ದ ದೃಢಭಕ್ತರೈ 
ನೀವು ಗುರುಭಕ್ತಿಹೀನನಾ ಗೊಡವೆಯೇತಕೆ ಬೇಗ ನಡಿಸಿರ್ದ ಶೂಲವನು 

8 ತಡೆಯದೇಜುವುದೀಗೆನೆ (ಪ23ೌಢರಾ. ೭-೮). 

ಗೊಡ್ಡ, (ನಾ). ೧. ಮೋಸ; ಕಪಟ; ಕೃತ್ರಿಮ: ಇಂತಿದು ಕುಸು 
ಮಾಸ್ಟ್ರನೆಂಬದಟನಿಕ್ಕಿದ ಸೊರ್ಕಿನ ಗೊಡ್ಡ ಮಾಗದೇ (ಪಂಪಭಾ. ೪-೬೦) ; 
ಇದು ನಮ್ಮಾ ತನ ಗೊಡ್ಡ ವೆಂದು ನುಡಿಯುತ್ತಿರ್ಪನ್ನಂ (ನೇಮಿಪು. ೮-೬೩): 
ಶಾಲ್ಮಲಿದತ್ತೆ ನಿದ್ರೆಯಿನೆಟ್ಚ ತ್ತು ವಸುದೇವನನಲ್ಲಿ ಕಾಣದೆ ಪೆಅದಗ್ಲಿರ್ದಾತನ 
ಗೊಡ್ಡಮೆಂದು ಬಾಳುಮತ್ತಪರಮು ಮಂ ಕೊಂಡು ವಾಯು 
ವೇಗದಿನೆಯ್ದಿ ಪೋಗಲ* (ಬಂಹರಿ. ೨-೩೭ ವ); ಅಲ್ಲದ ಕುಲದವರ್ಗಿ ಚಿಲ್ವೀ 
ಭಾಗ್ಯಮುಲ್ಲಸವೆತ್ತೀ ಚದುರು ಎಲ್ಲಿಯದೆಲೆ ರತಿ ನಿಮ್ಮಾತನ ಗೊಡ್ಡ 
ವಲ್ಲದೆ ಪೆಅತೊಂದಲ್ಲ (ನೇಮಿಸಂ. ೨೦-೯೪). ೨. ತೊಂದರೆ ; ಉಪಟಳ ; 
ಕೇಡಂ; ನೋಡರಸಾ ನಿಮ್ಮ ಸವಣರ ಗೊಡ್ಡ (ಪಾಕಾಂ. ಡ್ಹಾಟ]ಮಂ 
ನಿನ್ನಂ ಕೆೊಲಲ್‌ ನೆರೆದಾಯುಧಂಗಳಂ ಪೂಟ್ತಿಟ್ಟೊರ್‌ (ವಡ್ಮಾರಾ. 
೧೭೭೬-೨೩): ಆಗಳಿ ಪಾಂಡುಪುತ್ರರಯ್ವ್ಚರುಮಿದು ನಮ್ಮನಾರಯಲೆ 
ವೈರಿಯ ಮಾಡಿದ ಗೊಡ್ಡಮಿಲ್ಲಿ ಮಾಣ್ಜಿರಲಣಮಾಗ ಪೂಣ್ಣ ವಧಿಯುಂ 
ನೆಆಕದತ್ತು ಕಡಂಗಿ ಕಾದುವಂ ಎಂದು (ಪಂಪಥಾ. 6-90) ; ಎನ್ನ ಕೂಸ 
ನಿನ್ನುಟ್‌ದೊಡೆ ನಿನ್ನ ಕಯ್ಕ್ಯೊಳಲಾ ವೆಂ ಗಡ ನೋಡಿಮಿದೊಂದು 
ಗೊಡ್ಡಮಂ (ಲೀಲಾವ. ೨-೩೬೬). 

ಗೊಡ್ಡಮಾಡು2ಕೆಡಂಕನ್ನ್ನಂಟುಮಾಡು; ಬಾಧೆ ಕೊಡಂ: ಗೊಡ್ಡ 
ಮಾಡಿದರ್ಗೆ ತಕ್ಕು ದನೀಗಳೆ ಮಾಲಸ್ತಿನೆಂದು ತೊಟ್ಟಿಗೆ ಪೊಲಅಮಟ್ಟನೇಣಾ 
ನಿಜವಾಹೆನಮಂ ದಿವದಿಂ ಸುರಾಧಿಪಂ (ಭಂಪಧಾ. 8-೧೦೧). 
[ ದೇ.ಃ ತೆಲು. ಗೊಡ್ಡ) 

26 ಗೊಡ್ಡ, (ನಾ). ಪ್ರಯೋಜನವಿಲ್ಲದವನಂ , ಕೆಲಸಕ್ಕೆ ಬಾರದವನು ; 
ಕೈಲಾಗದವನಂ ; ಅಪ್ರಯೋಜಕ : ಪೊಲಂಬುದಪ್ಪಿ ಕೋಟಲೆಗೊಳಗಪ್ಪ 
ಪಾಟ್ಮನದ ಮಾನಸರಂ ಸುಡು ಸಂದ ಗೊಡ್ಡರಂ (ಕಂದ್ರಪು. ೮-೮೦); 
ದ್ರೋಣಾದಿನಾಯಕರು ತರುಬಿ ನಿಂದು ಚಡ್ಡೆಯಿಲ್ಲದೆ ಸರಳುಗಳ್ಳುರಿದು 
ಬಲುಹೇರಿ ಗೊಡ್ಡಗಳ ತುಳಿದಾಡೆಯಲ್ಲಿರಿಸಿ ಮೆಟ್ಟಿಸುತಲಡ್ಡವಿಸಿ ಸಮ 
ಸೀಳುಗಳ್ಲೀಳ್ದು ಬಿಸುಡಿದವು ದಳಗಳ ಮದೇಭಂಗಳು (ತುರಂಗ. ೪೩-೨೬). 

[ಗೊಡ್ಡು, * -ಅ(] 

ಗೊಡ್ಡಕಾರ್ತಿ (ನಾ). ವಂಚಕಿ; ಮೋಸಗಾತಿ: ಕಾಯದೆ ಕಣ್ಬರಿಯಂ 
`ತಂಗಾಯದೆ ನಿಮಗರಸನಾಣೆಯೆನೆಯೆನೆ ನೃಪಶಿಯ ನಾಯಕಿಯೊಳ್‌ 
ನೆರೆದಿರ್ದ ಪಸಾಯತರಂ ಗೆ.ಡ್ಡಕಾರ್ತಿಯರ" ಪಿಡಿದೆಟೌವರ್‌ (ಸೂಕ್ಮಿಸು. 
೧೩-೧೭). [ ಗೊಡ್ಡ, * - 5800 .. ತ್ತಿ (< ಎ ಇತ್ತಿ) ) 

ಗೊಡ್ಡಾಕಳ್‌, ಗೊಡ್ಡಾಕಳಂ (ನಾ). ಬಂಜೆಯಾದ ಹಸಂ ; ಗೊಡ್ಡಾದ 
ಹಸು ;: ಕಾಮಧೇನಿರ್ದುಮೂಟಕೆ ಗೊಡ್ಡಾಕಳನಾಳ್ವರೇ (ಸೋಮೇಶ. ೩). 
ಗೊಡ್ಡಾಕಳು: ಎಲವ ಸುರಭೂಜ ಗೊಡ್ಡಾಕಳೆ ಸುಪರ್ವ ಸುಧೇನು 
ಪಳುಕಿನ ಶಿಲೆಯೆ ಸುಮನೋರತ್ನ ಕಿಜುಗಲ್ಲೇ ಮಹಾಮೇರು (ತೊರರಾ. 
೩-೭-೩೩). (ಗೊಡ್ಡು, + ಆಕಳ ) 

ಗೊಡ್ಡಾಕಳು 'ಗೊಡ್ಡಾಕಳ್‌' ನೋ: 

ಗೊಡ್ಡಾ ಚಾರ (ನಾ). ಪ್ರಯೋಜನವಿಲ್ಲದ ಆಚಾರ ; ಕಂದಾಚಾರ, 
ವ್ಯರ್ಥವಾದ ಸಂಪ್ರದಾಯಂ: ಸೂಫಿಧರ್ಮ ಗೊಡ್ಡಾಚಾರವಲ್ಲ 
(ಇಸ್ಲಾಂಸಂ. ೨೪೯). [ಗೊಡ್ಡು * ಆಚಾರ] 

46! ಗೊಡ್ಡಾಟ, ಗೊಟ್ಟಾಟ (ನಾ). ೧. ನಿರರ್ಥಕವಾದ ಕೆಲಸ, ನಿಷ್ಫಲ 

ವಾದ ವ್ಯವಹಾರ : ಈಗಳ್‌ ಪ್ರತ್ಯಕ್ಷಂ ನೋಡು ನಿನ್ನ ಮಹಾದೇವಿ 


30 


36 


ಗೊಡ್ಡಾವು 


ಯೊಡನೆ ಗೊಡ್ಡಾಟವಾಡು (ಪಾಳಾಂ. ಗೊಡ್ಡು ಮಾಡು)ವುದಂ (ವಡ್ಮಾರಾ. 
೧೭೬೮-೨); ಅಹುದಹುದು ಭಕ್ತನು ಕಡುಹು ಗೊಡ್ಡಾಟಂಗಳಂ ಕುಪರಿಗಳ 
ನಾಡಿಹನು (ಬಸಪು. ೨೮-೪೪). ೨. ಉಪದ್ರವ ; ತೊಂದರೆ ; ಕಾಟ : 
ಯುಧಿಷ್ಠಿರಂ ಕೊಟ್ಟ ನನ್ನಿಯ ಬಲದೊಳಾ್‌ ತನಗೆ ಲಯವಮಿಲ್ಲದುದನಟೀದು 
ಮೇಗಿಲ್ಲದ ಗೊಡ್ಡಾ [ಪಾಕಾಂ. ಟ್ರಾ]ಟಮಾಡಲ್‌ ಬಗೆದು (ಪಂಪಛಾ. ೭-೪೭); 
ಗೊಡ್ಮಾಟದ ಮುಸುಗಳೆಸೆದುವಾ ಮುನಿವನದೋೊಳ್‌ (ಜಗವಿ. ೧೬-೫೬) ; 
ಒರ್ವಳೀ ಬಾಲಕಿ ಬಹುರೂಪುವಡೆದಂತೆ ಸರ್ವರೆದೆಗೆ ಬಂದಳದು ತಾ 
ಕರ್ವುವಿಲ್ಲಸ ಗೊಡ್ಡಾಟವಲಾಯೆಂದು ಉರ್ವೀಶನಚ್ಚರಿವಟ್ಟು (ನೇಮಿಸಂ. 
೩-೪೯); ಎಲೆ ಮಾದೇವ ನೀನೆ ಗತಿಯೆಂದಿನ್ನೆಬರಂ ನಂಬಿದರನೀ 
ಪೊಟಕ್ತಿಂಗಿಂತು ಪೊ ನೂಂಕಲಕ್ಕುಮೆ! ಏಂ ಗೊಡ್ಮಾಟಮೊ! (ರಾಮಾಕ್ಮ. 
೦೨೬-೨೪). ೩. ಮೋಸ ; ಕಪಟ : ಕಡೆಗೆ ನಿನ್ನ ಗೊಡ್ಡಾಟವೆ ಹೊಲೆಯ 
ನಾದವನಿನ್ನು ಸತಿಗಿಶಿಯ ಕೊಲೆಗೆ ಹೇಸಿ ಬೆನ್ನೀವೆನೇ (ಹಡಕಾ. ೦೩-೦೮). 
ಗೊಟ್ಟಾಟ: ೨. ಇದೆಲ್ಲಮಾತ ನ ಗೊಟ್ಟಾಟಮಲ್ಲ ದುಷ್ಕರ್ಮದ 
ಗೊಟ್ಟಾಟಮೆಂದು ಮನದೊಳೆ ನಕ್ಕು (ಧರ್ಮಾಮೃ . ೧೨-೮೩): ನಿನ್ನ ಗೊಟ್ಟಾ 
[ಪಾಕಾಂ. ಡ್ಹಾ) ಟವನಟಾದೆನೀ ಗನ್ನಗದಕದೊಳಿದ್ದಡಿರು ನಿನಗುಣ್ಣಿಸಿದ 
ಬೋನವನದುಣ್ಣದೆ ಹೋದಡೆನ್ನಾಣೆ (ಬಸಪು. ೨೪-೭೫). ಹಿ: (8). 
[ ಗೊಡ್ಡು; + ಆಟ) 
ಗೊಡ್ಡಾವು (ನಾ).ಎಗೊಡ್ಡಾಕಳ್‌ : ಗಡ್ಡವ ಬೆಳೆಯಿಸಿಕೊಂಡು ಮಂಡೆ 
ಯೊಳೊಂದು ದೊಡ್ಡ ಸುತ್ತನು ಸುತ್ತಿಕೊಂಡು ಗೊಡ್ಡಾವಿನಂತೆ ತಿರಂಗುವ 
ರಾವುತರಿವರಡ್ಡಲಾದಪರೆ ರಾಮನಿಗೆ (ಕುರಾಸಾಂ. ೪೬-೦೬)- 
[ ಗೊಡ್ಡು, * ಆವು] 
ಗೊಡ್ಡಿ, (ನಾ). ವಂಕ್ಕಳನ್ನು ಹೆರದವಳು , ಬಂಜೆ : ಗೊಡ್ಡಿಗೇನು 
ಗೊತ್ತು ಹೆರೋ ಸಂಕಟ (ಗಾದೆ); ಗೊಡ್ಡಿ ಹೆರುವುದಿಲ್ಲ ಬೊಡ್ಡಿ ಅಳುವುದಿಲ್ಲ 
(ಗಾದೆ). [ಗೊಡ್ಡು +- 
ಗೊಡ್ಡ, (ನಾ). ೧. ಅಸಮರ್ಥ. ೨. (ಉಕ) ವಿದೂಷಕ ; ಕೋಡಂಗಿ : 
ಸರ್ಕಸಿನಲ್ಲಿಯ ಗೊಡ್ಡಿಗಳ ಹಾಗೆ ನಕಲಿ ಅಭಿನಯಮಾಡುತ್ತ (ಜ್ಕಾಲಾಮೇ. 
೮೯). [ಗೊಡ್ಡು * ಳೈ) 
ಗೊಡ್ಡಿಡು (ಕ್ರಿ). ಜೊಳ್ಳಾಗು ; ಬರಡಾಗು ; ಫಲವಿಲ್ಲದಾಗು : ನಸಿದು 
ಬೆಳೆಯದೆ ಕೊಬ್ಬಿ ಗೊಡ್ಡಿ ಡದ (ಪಾಕಾಂ. ದೊಡ್ಡಿತಹ] ತೆನೆಗಳೊಳು 
ನಸುಗೆಂಪಿನಿಂ ಬೀಗಿ ಬಾಗಿ ತೂಗುವ ಚೆಲುವ ಹೊಸ ಹಾಲ ಹನಿಗಳಡದಸಿ 
ತೆಅದ ತೆನೆಗಳಂ ತಿಅಿತಿಣಿದು ತಂದು ತಂದು (ಸಿದ್ಮರಾ. ೨-೨೯). 
[ ಗೊಡ್ಡು, * ಇಡು] 
ಗೊಡ್ಡು, ಗುಡ್ಡು; ಗೊಟ್ಟ್ಮ, ಗೊಟ್ಟು;, ಗೊಟ್ಟೈ (ನಾ). ೧. ಗಬ್ಬ 
ವಾಗದ ಹಸು, ಎಮ್ಮೆ ಮೊದಲಾದಂವು : ಕಟ್‌ ವಾವಂ ಪೊರೆಯದೆ 
ಗೊಡ್ಡಂ ಪೊರೆವಂತೆ (ಧರ್ಮಾಮೃ. ೦೩-೦೪೦); ಮೂಹಿಟ್ಟರಾಲಕ್ಕು ಆಜು 
ಹನ್ನೆರಡಕ್ಕು ಹೇಲುವ ಗೊಡ್ಡು ಹಯನಕ್ಕು ಕರ್ಮ ತಾ ಹಾಟಿವ ದಿನಕೆ 
(ಸರ್ವಜ್ಞ. 68).೨. ಬಂಜೆ; ಬರಡಂ: ಚರಿಪಾರಣ್ಯದ ಪಕ್ಷಿಗೊಂದು ತರು 
ಗೊಡ್ಡಾಗಲ್‌ ಫಲಂ ತೀವಿದಾ ಮರಗಳ್‌ ಪುಟ್ಟವೆ (ಸೋಮೇಶ. ೨೬) ; 
ಸುರಧೇನು ನೆಆ್‌ ಗೊಡ್ಡಾಯ್ತು ಸುರತರು ಕಾಡ ಮರನಾಯ್ತು 
(ಕುವ್ಯಾದ್ರೋ. ೧೯-೫೨) ; ನಿಮ್ಮಂಥ ಮಕ್ಕಳನ್ನು ಹೆರುವುದಕ್ಕಿಂತ ಗೊಡ್ಡಾ 
ಗಿದ್ದಿದ್ದರೆ ಮೇಲಾಗಿತ್ತು (ಮಜಾಗ. ೧೭೩). ಕ್ಕ ಮೋಸ; ವಂಚನೆ. 
« ಗೊಡ್ಡೆಆಗು ', "ಗೊಡ್ಡೇಟು' ಪರಾ. ೪, (ಆಲಂ) ಅಂತಸ್ಸಾರ 
ವಿಲ್ಲದವನು ; ನಿರ್ವೀರ್ಯ : ನಗೆಯೊಳಗಡ್ಡಬಿದ್ದಳು ಪಾಂಡುಪುತ್ರರ 
ಬೊಡ್ಡಿ ಬಿಂಕದಲ ವ ರು ಬಿರಿದರು ಭೀಮ ಫಲುಗುಣರು . 
ರೋಷದ ಗೊಡ್ಡು ನಾನಾದೆನು (ಕುವ್ಕಾಸ. ೦೨-೪೩). ೫, (ಆಲಂ) 
ಕಂದಾಚಾರದಲ್ಲಿ ನಿಷ್ಠ : ನೀನೊಂದು ಗೊಡ್ಡು : ಇದೊಂದೂ ಓದೋಲ್ಲ 


೨೬೧೬ 


ಗೊಡ್ಡುಸಾರು 


(ಅನಾಮಿ. ೩೨). ೬. ಹರಸಿ; ಸುಳ್ಳು. " ಗೊಡ್ಡುಬೆದರಿಕೆ' ಪರಾ. 

ಗುಡ್ಡು: ೬, "ಗುಡ್ಡುಬೆದರಿಕೆ' ಪರಾ. ಗೊಟ್ಟ: ೭. ಅಭಾವಸ್ಥಿತಿ; 

ಬರ ; ಕ್ಷಾಮ. *ಗೊಟ್ಟಕೆರೆ' ಪರಾ. ಗೊಟ್ಟು, : ೩. "ಗೊಟ್ಟಾಟ' 

ಪರಾ. ೭. ಹೆಸರು ಮಾತ್ರ ಕ್ಷೀರಸಾಗರಭಟ್ಟರು ಮನೆಯಲ್ಲಿ ಮಜ್ಜಿಗೆ 

ನೀರಿಗೆ ಗೊಟ್ಟು (ಗಾದೆ) ; ಆ ಊರಿನಲ್ಲಿ ನೀರಿಗೆ ತುಂಬಾ ಗೊಟ್ಟು (ಕೂರಿ). 

ಗೊಟ್ಟೈ: ೩. ಕಾಳುಗೋಪನ ಗೊಟ್ಟೆ[ಪಾಠಾಂ.ಟ್ವಿ]ಯಾಟಕೆ ಗುಆಶಗಳಾದಿರಿ 

(ಕುವ್ಕಾಸ. ೨-೮೫). [ ದೇ.8 ತಮಿ. ಕೊಟ್ಟು ; ತುಳು. ತೆಲು. "ಗೊಡ್ಡು ] 

ಗೊಡ್ಡು, (ನಾ). (ಕರಾ) ಒಂದು ಬಗೆಯ ಆಟ : ಹಳ್ಳಿಯ ಆಟಗಳಾದ 
ಚಿಣಿಕೋಲು, ಜಿಬ್ಲಿ, ಗೊಡ್ಡು (ಒಂದು ಬಗೆಯ ಕ್ರಿಕೆಟ್‌), ಹುಲಿದನ-ಇವು 
ನಮ್ಮ ವಿನೋದಗಳಾಗಿದ್ದವು (ಹುಮುಖಐ. ೭೭). [ ದೇ.8 ತೆಲು. ಗೋಟಿ] 

ಗೊಡ್ಡುಕಥೆ (ನಾ). ಪ್ರಯೋಜನವಿಲ್ಲದ ಕಥೆ; ನೀರಸವಾದ ಕಥೆ: 
ಹಿರೇರ ಕಾಲದಿಂದ ಕಟ್ಟೇ ಮೇಲೆ ಕೂತು ಹೇಳುವ ಗೊಡ್ನ್ಡುಕಥೆಗಳು 
(ದಾಸಹು. ೬೦). [ಗೊಡ್ಡು * ಕಥೆ) 

ಗೊಡ್ಡುಕೆಲಸ (ನಾ). ನಿಷ್ಪೃಯೋಜಕವಾದ ಕೆಲಸ; ಅವನು ಮಾಡು 
ವುದೆಲ್ಲಾ ಬರೀ ಗೊಡ್ಡು ಕೆಲಸ (ಕೂಢಿ). [ ಗೊಡ್ಡು; * ಕೆಲಸ) 

ಗೊಡ್ಡುಗೊಳ್‌ (ಕ್ರಿ). ಕೆಲಸಕ್ಕೆ ಬಾರದೆ ಹೋಗು, ವ್ಯರ್ಥವಾಗು ; 
ಜನಂ ಮಸುಳೆ ಧೃತಿ ಗತಿಗಿಡೆ ಪೊಡರ್ಪೆಡೆಯುಡುಗೆ ಕರುಣವಪಸರಣಂಗೆಯ್ಕೆ 
ರೂಢಿ ಗೊಡ್ಡು [ಪಾಕಾಂ. ಗೋಡು]ಗೊಳಿ . . . ಮೆಯ್ಯ ಮಾಸಾಜದ 
ಕೂಸಂ ತಲೆಕೆಬಗಾಗೆ ಪಿಡಿದುಕೊಂಡು ನಡೆವನ್ನಂ (ಅಗವಿ. ೨-೩೩ ವ). 

[ ಗೊಡ್ಡು; * ಕೊಳ್ಳ ] 

ಗೊಡ್ಡುತತ್ವ (ನಾ). ಹುರುಳಿಲ್ಲದ ತತ್ವ-ಸಿದ್ಧಾಂತ ; ದೊಡ್ಡನಾಮ 
ದೊಡ್ಡ ಮುದ್ರೆ ಅಡ್ಡ ಬೂದಿ ನಡೆದುವೆಷ್ಟೊ ಗೊಡ್ಡು ತತ್ವ ಹೇಳಿಕೊಂಡು 
ಜಡ್ಡು ಹಿಡಿದವು (ಕವಿಸೋ. ೪೦-೩). [ಗೊಡ್ಡು + ತತ್ವ] 

ಗೊಡ್ಡುನಂಬಿಕೆ (ನಾ). ಮೂಢನಂಬಿಕೆ; ಕುರುಡುನಂಬಿಕೆ : ಸಂಪ್ರದಾಯ 
ಬದ್ಧವಾಗಿ ನಡೆದುಬಂದಿದ್ದ ಗೊಡ್ಡುನಂಬಿಕೆಯನ್ನು ಬಿಡಲಾರದ ಕಳವಳ 
(ಪೈಮಹ. ೨೦) ; ಗೊಡ್ಡುನಂಬಿಕೆಯವನೆಂದುಕೊಂಡು ನಗಬೇಡ ತಾಯಿ 
(ನಡೆದಾ. 11, ೯೩8). [ಗೊಡ್ಡು] ೬ ನಂಬಿಕೆ) 

ಗೊಡ್ಡುಪುರಾಣ (ನಾ). ಅಪ್ರಯೋಜಕ ವಿಷಯಗಳನ್ನು ಹೇಳುವ 
ಮಾತು; ಸತ್ವವಿಲ್ಲದ ವಿಷಯ: “ಗೊಡ್ಡು ಪುರಾಣಗಳಲ್ಲಿ ನನಗೆ 
ನಂಬಿಕೆಯಿಲ್ಲ” ಎಂದರು ಜನಾರ್ದನರಾಯರು (ಕಾಲಯಾ. ೩). 

(ಗೊಡ್ಡು; + ಪುರಾಣ] 

ಗೊಡ್ಡುಚಿದರಿಕೆ, ಗುಡ್ಡು. ಬೆದರಿಕೆ (ನಾ). ಪೊಳ್ಳುಬೆದರಿಕೆ ; ಹುಸಿಯಾದೆ 
ಬೆದರಿಕೆ ; ಫಲಾಫಲನಿರ್ಣಯದ ಮೂಲಕವೂ ಗೊಡ್ಡು ಬೆದರಿಕೆಯ 
ಮೂಲಕವೂ ನಮ್ಮನ್ನೂ ಕಲ್ಯಾಣದ ಮಾರ್ಗದಲ್ಲಿ ಪ್ರವೃತ್ತರಾಗುವಂತೆ 
ಮಾಡುವುದು ಬಾಹ್ಯದ ಕೆಲಸ (ನಿಬಂಧ. 11, ೩೪3). ಗುಡ್ಡುಬೆದರಿಕೆ: 
ಇನ್ನು ನಿಮ್ಮಿಂದಾಗುವದೇನು ? ನಿಮ್ಮ ಗುಡ್ಡುಬೆದರಿಕೆಗೆ ನಾವು 
ಅಂಜತಕ್ಕವರಲ್ಲ (ಜಿನ್ನಜೀ. ೫೫). [ಗೊಡ್ಡು] * ಬೆದರಿಕೆ ( ಆಬೆದಅಾಕೆ) ] 

ಗೊಡ್ಡುವ್ಯಕ್ತಿ (ನಾ). ಹಳೆಯ ಸಂಪ್ರದಾಯಗಳನ್ನು ಮೂಢವಾಗಿ 
ಅನಂಸರಿಸುವವನು ; ಬಂಕಿಮನೇನು ಹಿಂದಿನ, ಕಾಲದ ಸಂಪ್ರದಾಯ 
ಬದ್ಧನಾದ ಗೊಡ್ಡುವ್ಯಕ್ತಿಯಲ್ಲ (ಬಂಕಿಮ. ೬೨). [ಗೊಡ್ಡು * ವ್ಯಕ್ತಿ) 

ಗೊಡ್ಡುಸಂಪ್ರದಾಯ (ನಾ). ಮೂಢನಂಬಿಕೆಯಿಂದ ಕೂಡಿದ 
ಸಂಪ್ರದಾಯ ; ವ್ಯರ್ಥವಾದ ಪದ್ಧ ತಿ; ಇಂದಿನ ಯುಗವು ನಿಮ್ಮ 
ಗೊಡ್ಡು ಸಂಪ್ರದಾಯದ ಯುಗವಲ್ಲ (ದೇಶಧು. ೬೦). 

[ ಗೊಡ್ಡು; * ಸಂಪ್ರದಾಯ) 

ಗೊಡ್ಡುಸಾರು (ನಾ). ಬೇಳೆಯನ್ನು ಹಾಕದೆ ಮಾಡಿದ ಸಾರು ; ಬರಿಯ 

ಹುಳಿ, ಉಪ್ಪು, ಕಾರಗಳನ್ನು ನೀರಿನಲ್ಲಿ ಕುದಿಸಿ ಒಗ್ಗರಿಸಿ ಮಾಡಿದ 


ಗೊಡ್ಡು ಹರಟೆ 


ಸಾರಂ; ಹುಣಿಸೆಸುರು ; ಹುಣಿಸೆನೀರಂ; ಮಡ್ಡಿ ಅನ್ನಕ್ಕೆ ಗೊಡ್ಡು 
ಸಾರು ಜಡ್ಡುತುಪ್ಪ (ಗಾದೆ). ಗೊಡ್ಡು, * ಸಾರ್ಕು (ಆಸಾಜ್ಯು)) 
ಗೊಡ್ಡುಹರಟೆ (ನಾ). ಕೆಲಸಕ್ಕೆ ಬಾರದ ಮಾತು; ನಿರರ್ಥಕವಾದ 
ಮಾತು ; ಹೇಗೆ ಉದ್ದಾರ ಮಾಡ್ಕಾನು . . . ಅರುಣ ಉದಯದಲೆದ್ದು 
ಹರಿಯ ನೆನೆಯದೆ ಗೊಡ್ಡುಹರಟಿಗೆ ಹೊತ್ತು ಏಟ್‌ಸಿದವನ (ಪುರಂದ. 
೦-೧೫೩-೦); ಈ ಗೊಡ್ಡು ಹರಟೆಯಿಂದೇನು ಉಪಯೋಗ (ಹೊಸಂಸಾ. ೩೨). 
(ಗೊಡ್ಡು; + ಹರಟೆ 
ಗೊಡ್ಡುಹಸು (ನಾ).ಎಗೊಡ್ಡಾ ಕಳ್‌: “ ಅನದುಹಿ - ಗೊಡ್ಡುಹಸು” 
(ಅಕಾನಿ. ೧-೦) ; ಕೆಲವರು ಗೊಡ್ಡುಹಸುಗಳಲ್ಲಿ ಉಳುತ್ತಿದ್ದರು (ಹುಟ್ಟಹ. 
೫೯). [ಗೊಡ್ಡು] * ಹಸ್ಯು (<ಎಪಸ್ಕು)] 
ಗೊಡ್ಡುಹುಳಿ, ಗೊಡ್ಡುಳಿ (ನಾ). ತರಕಾರಿ ಹಾಕದೆ ಮಾಡಿದ ಹುಳಿ ; 
ಬೇಳೆಹಂಳಿ : ತರಕಾರಿ ಏನೂ ಸಿಗದೆ ಅನ್ನ ಗೊಡ್ಡು ಹುಳಿ ಮಾಡಿದ್ದಳು 
(ರೂಢಿ). ಗೊಡ್ಡುಳಿ; ಸಣ್ಣನುಚ್ಚು ಇಟ್ಟುಕೊ ಗೊಡ್ಡುಳಿ ಕಾಸಿಕೊ (ಪುರಂದ. 
೩-೧೮೭-೭). [ಗೊಡ್ಡು; * ಹುಳ್ಳಿ (ಪುಳ್ಳಿ) ) 
ಗೊಡ್ಡುಹೆಂಡತಿ (ನಾ). ೧. ವಂಕ್ಕಳಾಗದ ಹೆಂಡತಿ ; ಬಂಜೆಯಾದ 
ಮಡದಿ. ೨. (ಆಲಂ) ರಸಿಕಳಲ್ಲದ ಪತ್ನಿ: ಗೆಡ್ಡೆಯ ಹೊಲ ಹೀನ 
ಗೊಡ್ಡು ಹೆಂಡತಿ ಹೀನ ಮೆಡ್ಡೆಯ ಬೋನವೆ ಹೀನ (ಇಂಡಾಪ. 
[ ಗೊಡ್ಡು + ಹೆಂಡತಿ ( ಎಪೆಂಡಿತಿ) ] 
ಗೊಡ್ಡುಳಿ "ಗೊಡ್ಡುಹುಳಿ' ನೋ. 
ಗೊಡ್ಡೆ (ನಾ). ಪ್ರಣಯದ ರೀತಿಯನ್ನು ತಿಳಿಯದ ಮೂಢೆ; ಅರಸಿಕಳು; 
ಚಾತುರ್ಯವಿಲ್ಲದವಳು : ಬೇಟದ ಸುಗ್ಗಿ ನಾಲ್ಕೆ ದಿನವಾ ದೆಸೆಯೊಳ್‌ 
ಬಸಮಾದ ಗಂಡರಿಂಗೂಟಮೆ _ತೋಟಿಯೆಂದು , ಸಮಸಂದೆಮೆಯುಂ 
ಮಣ್‌ಯಾಗದಂತು ಬಾಯ್‌ ನಾಟಿರೆ ಬಾಯೊಳಪ್ಪುಡುಗದಂತು 
ತೊಡಂಕಿರದೇಕೆ ತೋಟಿಯಂ ಪಾಟಿಸೆ ತಾವೆ ತಮ್ಮಗಳನಾಜಡಿಗೊಳ್ವರೊ 
ನಾಡ ಗೊಡ್ಡೆ [ಪಾಣಂ. ಗೊಟ್ಟಿ, ದೊದ್ದೆ]ಯರ್‌ (ಊ೮ಾವ. ೧೪-೪೦). 
[ ಗೊಡ್ಡು, * -ಎ್ಯ) 
ಗೊಡ್ಡೆಮ್ಮೆ (ನಾ). ಈಯದ ಎಮ್ಮೆ, ಬಂಜೆಯಾದ ಎಮ್ಮೆ: 
ಗೊಡ್ಡೆಮ್ಮೆಯ ಮುಂದೆ ಬಡಿದಂಟು ಒಗೆದಂತೆ ಗಿರಾಕಿಗಳ ಮುಂದೆ 
ಒಂದೆರಡು ಪತ್ರಿಕೆಗಳನ್ನು ಅವರು ಒಗೆದಿರುತ್ತಾರೆ (ಗಾಳಿಪ. ೩೩). 
[ ಗೊಡ್ಡು, * ಎಮ್ಮೆ (ಆ ಎರ್ಮೆ) 
ಗೊಡ್ಡೆಅಗು (ಕ್ರಿ). ಮೋಸಮಾಡಲಂ ಪ್ರಯತ್ನಿಸು, ವಂಚನೆಗೆ 
ಪ್ರಯತ್ನಮಾಡು : ಬದ್ಧಕತನದಲ್ಲಿ ದ್ರವ್ಯಕ್ಕೆ ಗೊಡ್ಡೆ ಆಗಿರುವ [ಪಾಕಾಂ. 
ಯರನಿಜ್‌ ವ] ದೊಡ್ಡ ಮುದ್ರೆಯ ಕಳ್ಳರು (ಮೋಳಿಮಾ. ೧೮೮-೭೦೯). 
[ ಗೊಡ್ಡು, * ಎಜಿಗು;] 
ಗೊಡ್ಡೇಜು (ನಾ). ಮೋಸದಿಂದಾದ ಪೆಟ್ಟು: ಮೊಟ್‌ಯೊ ಮೊಲ್‌ಯೋ 
ಧರ್ಮರಾಯ ಮಾನಿಯನೆನ್ನ ಕಿಜುಗೂಸ ಕಾಣಲಾಟಜದೆ ಪಾಪಿ ಜಿನದತ್ತೆ 
ಬಟೌದೆ ಗೊಡ್ಡೇಜನಿಂದಿಆಟ್‌ಯಿಸಿದಳೆಂದು ತೊವಲಂ ಪಿಡಿದು ಗೋಳಿಡುತ್ತ 
ಮೊಟ್‌ಯಿಡಲ* (ಸಮ್ಮಳ್‌. 8-೩೧). [ಗೊಡ್ಡು;+ಐಟ್ಮು (ಏಯ್‌)? 
ಗೊಣಗ (ನಾ). ಅಸ್ಪಷ್ಟವಾಗಿ ಧ್ವನಿಮಾಡುವವನು, ಗೊಣಗುವವನು: 
(೪. [ಗೊಣಗ್ಳು * -ಅ() 
ಗೊಣಗಾಟ (ನಾ). ಅಸಮಾಧಾನದ ಮಾತು : ಅವನ ಹೆಂಡತಿಯ 
ಗೊಣಗಾಟ ಹೆಚ್ಚಾಯಿತು (ನಾಡಿಗೇ. ೩೧): ಬೆಳಗಾದೊಡನೆಯೇ ಇನ್ನು 
ಹೊರಡೋಣವೇ ಎಂದು ತಾಯಿಯೊಡನೆ ಗೊಣಗಾಟ ನಡೆಸುತ್ತಿದ್ದೆ 
(ಮುಂಗಾಮು. ೭೮). [ ಗೊಣಗ್ಳು + ಆಟ] 
ಗೊಣಗಾಡು (ಕ್ರಿ). ಅಸಮಾಧಾನದ ಮಾತನಾಡು: ನನ್ನ ಜೊತೆಯಲ್ಲಿರ 
ತಕ್ಕವರನ್ನೂ ಗುರು ಹಿರಿಯರನ್ನೂ ಬಿಟ್ಟುಹೋಗಬೇಕಲ್ಲಾ ಎಂದು 


೯೪೭-೭೫೩), 


೨೬೧೭ 


20 


85 


ಗೊಣಗುಡು 


ನಾನು ಗೊಣಗಾಡದೆ ಗೋಳಾಡದೆ ಇದ್ದರೆ ಅದೂ ನ್ಯಾಯ ತಾನೇ 
(ಸೋಕ್ರಮ. ೬೭) ; ಅವುಗಳ ಒಪ್ಪನೆಪ್ಪುಗಳಿಗಾಗಿ ಗೊಣಗಾಡುವಂತೆಯೇ 
ಇಲ್ಲ (ಶಿಕ್ಷರ. ೪೩೮). [ ಗೊಣಗು, ೬ ಆಡು] 
ಗೊಣಗಿ (ನಾ). ಗೊಣಗುವ ಸ್ವಭಾವದವಳು ; (8. 
[ ಗೊಣಗ್ಳು * -ಇಣ್ವ) 
ಗೊಣಗ್ಕು, ಗುಣಗು (ಕ್ರಿ). ೧. ಅಸ್ಪಷ್ಟವಾದ ಧ್ವನಿಯಲ್ಲಿ ಮಾತನಾಡು; 
ಮೂಗಿನಲ್ಲಿ ಮಾತನಾಡು ; ತೃಣಪುರುಷನಿಂದಶೇಷಾಗಮವನೋದಿಸುತೆ 
ಗೊಣಗುತಿರ್ಪಳಿಯ ಗುಂಡಿಗೆಯ ಚಂಡಾಲರಂ ಟೊಣೆದು ವಿಭ್ರಾಜ 
ಮಾನೋದಾತ್ತಶೈವತೇಜವ. ಮೂಜಗದೊಳೋಜೆಯಿಂ ಅಣಿಯರಂ 
ಪ್ರಕಟಮೆನಿಸಿದ ಪೊಂಗಿನಿಂ (ಕೊಟ್ಕೂಲ. ೯-೩೯): ಗೊಣಗುತ್ತ, ತಾಳಕ್ಕೆ 
ತಲೆ ತೂಗುತ್ತ ಒಂದೆರಡು ನಿಮಿಷ ಹಾಳೆಯ ಮೇಲೆ ಬರೆಯುವನು 
(ಕಕ್ಕಮೇ, ೧೧೦). ೨.. (ಅಸಮಾಧಾನ ಸೂಚಕವಾಗಿ) ತನ್ನಲ್ಲೇ ಮಾತ 
ನಾಡು: ಅಲಘುಜಂಗಮನೊರ್ವ ತನ್ನ ಮನೆಗಿದಿರಾಗಿ ಮಳಿಗೆಯೊಳು 
ಮಲಗಿರಲು ಪುರುಷನಂ ಕರೆದು ಹೋಗೊಲಿದು ವಾಯಯ್ಯನಂ ಕರೆದು 
ತಾರೆನೆ ಗೊಣಗುತಂ ಹೋಗಿ ಕರೆಯಲು (ಗುರುಡಾ. ೧೪-೦೫): " ಇವನ 
ಮನೆ ಹಾಳಾಗ ' ಎಂದು ಗೊಣಗುತ್ತ ಹೊರಗೆ ಬಂದು (ರೂಪಸಂ. ೧೩). 
ಗುಣಗು: ೧. " ಗುಣಗುಟ್ಟು ' ಪರಾ. 
ಗೊಣಗಿನೊಳ್ಳು ಎ ಅಸಮಾಧಾನದಿಂದ ತನ್ನಲ್ಲಿಯೇ ಮಾತನಾಡಿ 
ಕೊಳ್ಳು; ಅಸ್ಪಷ್ಟವಾಗಿ ಮಾತನಾಡಿಕೊಳ್ಳು : ಆದರೆ ಇಲ್ಲಿಯೂ ದಿನ 
ದಂತೆ ಇಲ್ಲ ಏನೋ ಅವ್ಯವಸ್ಥೆ, ಏನಿರಬಹುದು ಎಂದು ತನ್ನಲ್ಲಿಯೇ ಗೊಣಗಿ 
ಕೊಂಡಳು (ತೇಮೋಡ. ೦೩) ; ತಾಯಿ ಗೊಣಗಿಕೊಂಡಳು (ಕಪ್ಪುಹು. ೩೨. 
[ದೇ.1 ತಮಿ. ಕುಣಗು; ತೆಲು. ಗೊಣಂಗು, ಗೊಣಗು, ಗೊಣುಗು ] 
ಗೊಣಗ್ಕು (ನಾ). ೧. ಗೊಣಗಾಡುವಿಕೆ, ಅಸಮಾಧಾನದಿಂದ ಅಸ್ಪಷ್ಟ 
ವಾಗಿ ತನ್ನಲ್ಲಿಯೇ ಮಾತನಾಡಂವಿಕೆ. ೨. ಆಕ್ಷೇಪ; ತಕರಾರು; ಆಗಲಿ, 
ದಿನದಪ್ಪದ ಗೊಣಗಿನ ಪುರಾಣದ ಪಾರಾಯಣ (ಮಂತ್ರಶ. ೨೩-೦): ತಾನು 
ನಿಗದಿಮಾಡಿದ ಗುತ್ತಿಗೆಗೆ ರೈತರ ಒಪ್ಪಿಗೆ ಗೊಣಗಿಲ್ಲದೆ ದೊರೆಯುತ್ತದೆಂದು 
ನೆಕ್ಸುದೋವ* ಭಾವಿಸಿದ್ದನು (ಪುನರು. ೨೭೧). 
[ ಆ ಗೊಣಗು,] 
ಗೊಣಗ್ಗು (ನಾ). ಒಂದು ಬಗೆಯ ಸಸ್ಯ, ಗುಣಿ: “ ಗುಣಿಯೆನಲ್‌ 
ಗೊಣಗಕ್ಕು  (ಮಂಗರಾ. ೪೨-೩೭). “ಗುಣ್ಮಿ ' ಪರಾ. 
[ದೇ.8 ತೆಲು. ಗುನುಕ, ಗುನುಕುಐಬರಗಾಲದಲ್ಲಿ ಉಪಯೋಗಿಸುವ 
ಒಂದು ಬಗೆಯ ಕಾಡುಧಾನ್ಯ) 
ಗೊಣಗುಟ್ಟು, ಗುಣಗುಟ್ಟು, (ಕಿ). ೧. ಪಿಸುಮಾತನಾಡು ; ಉಗ್ರ 
ಬಾಹುವಿಗೆ ಅಣ್ಣನಾದ ಮಹಾಬಾಹುವಿನಿಂದೊಡಗೂಡಿ ಶಂಕುಕರ್ಣನು 
ಗೊಣಗುಟ್ಟುವ ಮಾತುಗಳಂ ಕೇಳಿ (ಸಾಗಂಧಿ. ೫೩೨-೨). ೨. ಅಸಮಾಧಾನ 
ದಿಂದ ಅಸ್ಪಷ್ಟವಾಗಿ ತನ್ನಲ್ಲೇ ಮಾತನಾಡಿಕೊಳ್ಳು ; ಗೊಣಗು : 
ಅವಳಿಗೂ ಸಹ ತನ್ನಲ್ಲಿ ಅನಾದರಣೆ-ಎಂದು ಗೊಣಗುಟ್ಟುತ್ತ . . . 
ಹೋದನು (ಮಹಾಗ. ಗುಣಗುಟ್ಟು, : ೧. ಅವನೇ ಅಪ್ಪಣೆ 
ಕೊಟ್ಟಿದ್ದನು ಎಂದು ಶಾಂತರೀತಿಯಿಂದ ಗುಣಗುಟ್ಟಿ ದಳು (ಮೊಪಾಸಾ. ೮). 
ಪಿ. ರಮಾದೇವಿಯು - "ಹೌದು, ನಾನು ಸಾಹೇಬರ ಕೊಲೆಮಾಡಿದೆನು 
: :' ಎಂಬ ಮಾತನ್ನು ಗುಣಗುಟ್ಟತೊಡಗಿದ್ದಳು (ಸ್ಕೂಲಮಿ. ೨೨೫). 
[ಗೊಣಸಗ್ಯು + ಕುಟ್ಟು, ) 
ಗೊಣಗುಡು (ಕ್ರಿ). ಅಸ್ಪಷ್ಟವಾಗಿ ಮಾತನಾಡಿಕೊಳ್ಳು; ಗೊಣಗುಟ್ಟು: 
ಗೊಣಗುಡದೆ ಅವನು ಅವಘಡವ ಸಹಿಸಿ ಎದುರಿಸುವ ವೀರಜಾತ (ಅರಳು. 
೧೬೬-೬) : ಅವಳು ಗೊಣಗುಡುತ್ತ .. . ಅವನ ಕಣ್ಣಲ್ಲಿ ಕಣ್ಣಿಟ್ಟು 


ಣ೧ಣ 
ನೋಡಿದಳು (ಪುನರು. ೩೪೩). [ ಗೊಣಗ್ಳು-ಕುಡ್ಕು ( ಆಕೊಡ್ಕು)] 


೦೨). 


ಗೊಣಗುಮಾತು 


ಗೊಣಗುಮಾತು (ನಾ). ಅಸ್ಪಷ್ಟವಾದ ಮಾತು ; ಅಸ್ಪಷ್ಟವಾಗಿ ಆಡುವ 
ಮಾತು ; ನಾನು ಸತ್ಯವನ್ನು ಗೊಣಗುಮಾತಿನ ಮುಸುಕಿನಲ್ಲಿ ಮುಚ್ಚಿದೆ 
(ಮಗಮಾಂ. ೪೯). [ಗೊಣಗ್ಗು + ಮುತ್ಮು) 

ಗೊಣಗೆ (ನಾ). ಕುದುರೆ, ದನಕರು ಮೊದಲಾದುವುಗಳ ಮೇವಿಗಾಗಿ 
ಕಟ್ಟುವ ತೊಟ್ಟಿ; ಗೋದಲೆ (?); ಕುದುರೆಯ ಎದೆಯುದ್ದವಾಗಿ 
ಮುಂದುಗಡೆಯಲ್ಲಿ ಗೊಣಗೆಯ ಗೂಟವನ್ನು ಕಟ್ಟುವುದು (ಅಕ್ಕಟೀ. ೪೬-೮). 

[?) 

ಗೊಣಬೆ (ನಾ). ಬಣಬೆ ; ರಾಶಿ; ಮೆದೆ; ಹುಲ್ಲಿನ ಗೊಣಬೆಯಂತಿಹುದು 
ಈ ಲೋಕವು ಅದರಾಚಿೆಗೀಚೆಗೆ ಕೆಲಕೆ ಕತ್ತೆಗಳಂದದೆ ಕಚ್ಚಾಡುತಿರುವುವು 
ಬೇಶದೇಶಗಳೊಡೆತನಕೆ (ಇಂಕಾಪ. ೧೮೫೩-೧೪). [ ಆಕೊಣಬೆ) 

ಗೊಣಸು " ಗೊಟಿಸು' ನೋ. 

ಗೊಣಸೇನ (ನಾ). ಒಬ್ಬಾತನ ಹೆಸರು; ಶ್ರೀಗೊಣಸೇನ ಪಣ್ಣಿತ 
ಭಟ್ಟಾರಕರ (ಎಳ. 1, ೪-೦೦; 978). [ -ಆಸಂ. ಗುಣಸೇನ 1 

ಗೊಣೆ " ಗೊಣೆಯ ' ನೋ. 

ಗೊಣೆಗಲ್‌ (ನಾ). (?) ; ಇದು ಪಡೆದೆಮ್ಮ ಪೂರ್ವ (ಭವದುರ್ವಿಧಿಯಿಂ) 
ಗೊಣೆಗಲ್ಲ ಮೇಲೆ ಕಟ್ಟಿದ ಮನೆ ಪಟಕ್ಕಿಗೆಟ್ಟು ನೆಆಕಿ ಪಾಸಜ*ಯ (ಯು 
ಲ್ಲಿರುಳಾಯ್ತು ಭೀತಿಯೊಡ್ನೊ ದವಿದುದೀ ಪಯೋಧರದ ವೆರ್ಚುಗೆಯಂ 
ಸಲೆ ನಿಟ್ಟಿಸನ್ಯದಾಸ್ಪ ದವತಿ ದೂರಮಿರ್ಪೊಡಿರು ಫೋಪೊಡೆ ಫೋಗೆಲೆ ಪಾಂಥ 
ಕೇಳಿದಂ (ರಸರ. ಪರಿ. ೦೨೬). [?] 

ಗೊಣೆಯ, ಗೊಣೆ (ನಾ). ೧. ಬಿಲ್ಲಿನ ಹೆದೆ; ಮೌರ್ವಿ; ಪುರ್ವುಮೆ[ಮೆ]ಗಳ* 
ಬಿಡದಳ್ಳಿಟಾದಿಕ್ಷುಚಾಪದೊಳ್‌ ಖಳ ಕುಸುಮಾಸ್ತನಿಟ್ಟ ಗೊಣೆಯಕ್ಕೆಣೆ 
ಯಾಗಿರೆ (ಪಂಪಾ. 9-೩೬); ನೆರೆದಶ್ವಗ್ರೀವನ ಬಿಲ್ಲ ಗೊಣೆಯಮಂ 
ಭೋಂಕನೆ ಕುಟಿದಟ್‌ದಟ್‌ದನಬ್ದಜಠರಂ ಧುರದೊಳ್‌ (ಕಾಂತಿಪು. 8-೬೦) ; 
ಧನುವುಂ ಕರ್ಬಿನ ಬಿಲ್‌ ಗಡಂ ಗೊಣೆ [ಪಾಾಾಂ. ಗೊನೆ, ಗೊಲೆ, ದೊಣೆ] 
ಯಮುಂ ನೀರೇಜಸೂತ್ರಂ ಗಡಂ (ಕಾವ್ಕಾಪ. ೭೩೨); ರಣವಿಜಯನವವಸನ 
ಮಣಿಭೂಷಣಪರಿಷ್ಯ,ತನಾಗಿ ತಿರುವಿನ ಗೊಣೆಯವನು ನೇವರಿಸಿದನು 
ಸಂತೈಸಿ ಸಂಹನವ (ಕುವ್ಮಾಶ. ೩-೪೦). ವಿ. ಅ ಲಗು: ಧಾರೆ: 
ಕೆಣಕಿದನು ದಾನವನನಾಗಳೆ ಹಣಿದವನ ಹೊಯ್ದಮಳಚಕ್ರದ ಗೊಣೆ 
ಯದಲಿ ಮೆಅಸಿದನು ತಲೆಯನು ದಿವಿಜನಗರಿಯಲಿ (ಕುವ್ಯಾಸ. ೯-೩೪). 
ಗೊಣೆ : ೧. “ ಗೊಣೆ (ಗೊಣೆಯ)-ಗುಣಎಬಿಲ್ಲ ಹೆದೆ” (ತದ್ಕಕೋ. ೧೧) ; 
ನರನ ಬಲ್ಲ ಗೊಣೆಯು!ಪಾಕಾಂ. ಯ]ಮನೆಚ್ಚಂ (ಪಂಪಧಾ. ೧೨.೨೦೯) ; 
ಎಡಗೈಯೊಳೊತ್ತಿ ಬಿಲ್ಲಂ ಪಿಡಿದೊಯ್ಯನೆ ತೀಡಿ ಗೊಣೆಯುಮಂ ಕಡುಪಿಂ 
ಜೇವೊಡೆವಾಗಳ್‌ (ಕಲ್ಮಿಳಾ. ೨೯೯). [ದೇ.8 ತೆಲು. ಗೊನೆಯ ) 

ಗೊಣ್ಣೆ, ಗೊನ್ನಿ (ನಾ). ೧. ಮೂಗಿನಲ್ಲಿ ಸುರಿವ ಶ್ಲೇಷ್ಮ; ಸಿಂಬಳ; ಕಿವಿ 
ಯೊಳಗಣ ಗುಗ್ಗೆ ಕಣ್ಣಿನೊಳಗಣ ಕಿಸುರು ಮೂಗಿನೊಳಗಣ ಗೊಣ್ಣೆ 
(ಬಾಹಟೀ. ೨-೩-೩೩ ವ); ಕೈಚೌಕ ತೆಗೆದುಕೊಂಡು ಮೂಗಿನ ಗೊಣ್ಣೆ 
ತೆಗೆದನು (ಪುನರು. ೯೬); ಕೊಕ್ಕಿನಿಂದ ಗೊಣ್ಣೆಯ ಹಾಗೆ ಜೊಲ್ಲು 
ಸುರಿಯುವುದು(ಗ್ರಾ ಮಾಳ. ೧೩೩). ೨. (ಉಕ)(ಮಸಿಯ) ಕರೆ; ಗುರುತು: 
ಒತ್ತ ಕರಡಿನೊಲು ಬಾನದ್ದಿತ್ತು ಮಶಿ ಗೊಣ್ಣೆಯವೊಲು ವನವೆದ್ದಿತ್ತು 
(ಮುಕ್ತ ಕಂ.: ೩೬-೦೦). ಗೊನ್ನಿ ; ೧." ಗೊನ್ನಿಹುಳ 'ಪರಾ, (?] 

ಗೊಣ್ಣೆಗ (ನಾ). ಯಾವಾಗಲೂ ಗೊಣ್ಣೆ ಸುರಿಯುವ ಮೂಗುಳ್ಳವನು; 
" ಘುಣ್ಣಕಃ, ಘುಣ್ಣಾನಃ, ಈ ೨ ಗೆೊಣ್ಣೆಗಂ” (ಕಾಶಕ್ಕ. ೦೦೭). 

(ಗೊಣ್ಣೆ *-ಗ್ನ) 

ಗೊಣ್ಣೆವುಟು, ಗೊನ್ನಿಹುಳ (ನಾ). (ಗೊಣ್ಣೆಯಂತಿರುವ) ಗೊಬ್ಬರದಲ್ಲಿ 
ವಾಸಿಸುವ ಹುಳಂ: ಸ್ಪರ್ಶರಸಮೆರಡುಮನಲ್‌ವ ಶಂಕ ಶುಕ್ತಿ ಗುಳ್ಳೆ 
ಗುಬ್ಬಿ ನಾಯಿನೊಳಲೆ ದೊಪ್ಪಳು ಗೊಣ್ಣೆವುಟು ಕೃಮಿ ಮೊದಲಾದುವು 


೨೬೧೮ 


6 


ಗೊತ್ತು 


(ಪಸಾರ. ೯೩-೦೫). ಗೊನ್ನಿಹುಳ : ಗೊನ್ನೀಹುಳ ಮುಂತಾದ ಹುಳಗಳು 
ಹುಟ್ಟಿ ಗಿಡ ವೃಕ್ಷ ಲತೆ ಮೊದಲಾದವುಗಳ ಬೇರನ್ನು ಕಡಿದು ಕೆಡಿಸುತ್ತವೆ 
(ಕೃಹಿಪ್ರ. ೪೪). [ಗೊಣ್ಣೆ + ಪುಟು) 

ಗೊತ್ತು, ಗುಂತಂ, ಗೊಂತು (ನಾ), ೧. ಆಶ್ರಯಸ್ಕಾನ ; ಮೂಲಸ್ಥಳ; 
ನೆಲೆ; “ಇಕ್ಕೆ, ಇಂಬು, ಗೊತ್ತು . .. ಆಗರಂ-ಈ ೧೫ ಆಶ್ರಯಕ್ಕೆ ಪೆಸರ್‌” 
(ಕಶಸಾ. ೦೩-೨೯೦) ; “ ನೆಲೆ ತಾಣ ಗೊತ್ತುಂ ಗಕ್ಕನೆ ಚಾವಡಿಯು ಮೇರೆ 
ಯಾಗರವಸದಂ ” (ಕವಿಕಂ. ೧೩೫) ; ಜಸದ ಸಯ್ದು ನೆಗಳ್ತೆಯ ಲೋಕದೇಳ್ಗೆ 
ಯೌನ್ನತ್ಯದ ಗೊತ್ತೆನುತ್ತೆ ಧರೆ ಬಣ್ನಿಪುದೀ ಕಲಿದೇವ ಸೆಟ್ಟಿಯಂ (ಸೌ. 
IX-1, ೨೯೬-೩೯; 2176) ; ನನ್ನಿಗಾಗರಮಲ್‌ತಕ್ಕೆ ಗೊತ್ತು (ಕಲ್ಮಿಳಾ. ೩); 
ಸಿಂಗರದಿಕ್ಕೆ ಮಂಗಳದ ಮೈಸಿರಿ ಜಾಣ್ಮೆಯ ಗೊತ್ತು . . . ಆತನ ಪುತ್ರಿ 
ಭೂವರಾ (ರಾಜಕೇ. ೭-೧೦೦); ಸೌಖ್ಯದೆಡೆ ಪುಣ್ಯದ ಗೊತ್ತು (ಹಸ್ತಿಮಾ.೦-೨೪); 
ಗೊತ್ತು ಗೊತ್ತಿರದೊತ್ತ ಲೆಲ್ಲಿ (ಗ೪ಿವಿ. ೬೩-೦೯). ೨. (ಯಾವುದಾದ 
ರೊಂದು ಕೆಲಸಕ್ಕಾಗಿ) ನಿಶ್ಚಿತವಾದ ಜಾಗ ; ಕ್ಲುಪ್ತಸ್ಥಳ; ಧ್ಯಾನದಿಂದ 
ವಸ್ತುವ ಮನದ ಕೊನೆಯಲ್ಲಿ ಕಟ್ಟಿತಂದು ಯಿಷ್ಟಲಿಂಗದ ಗೊತ್ತಿನಲ್ಲಿ 
ಬೈಚಿಟ್ಟಿರಬೇಕೆಂಬುದು ಆಧಾರದೃಷ್ಟ (ಪದಗೋ. ೦೨೦-೬೩). " ಗೊತ್ತು 
ಕೂರು ' ಪರಾ. ೩. ಮುಟ್ಟತಕ್ಕ ಸ್ಥಳ; ಗುರಿ; ಈಡು : ಹಾವಸೆಗಲ್ಲ 
ಮೆಟ್ಟಿ ಹರಿದು ಗೊತ್ತ ಮುಟ್ಟಬಾರದಯ್ಯಾ (ಬಸವ. ೨೦೦) ; ಅಖಂಡೇಶ್ವರ 
ಲಿಂಗವನೊಡಗೂಡಿ ಮರಳಿ ಬಾರೆನೆಂಬುದೆ ಎನ್ನ ಅಜುಹಿನ ಗೊತ್ತು 
(ಅಖಂಜೇ. ೦೪೬-೦೩೭). ೪. ದನಗಳನ್ನು ಕಟ್ಟುವ ಸ್ಕಳ,-ಜಾಗ; ಹಟ್ಟಿಯ 
ಗೊತ್ತಿನೊಳಗೆಯನವರತಂ ಕಟ್ಟಿ ಕಟ್‌ವ ಸಗ್ಗದ ಹಸುವಲ್ಲವೆ (ಆಯಕಾ. 
09-80). ೫. ದನಕರುಗಳಿಗೆ ಹುಲ್ಲುಹಾಕಲು ಕೊಟ್ಟಿಗೆಯಲ್ಲಿ ಕಟ್ಟೆ 
ಕಟ್ಟಿ ಮಾಡಿರುವ ಸ್ಥಳ ; ಗೋದಲೆ :ಕೊಟ್ಟಿಗೆಯ ಹೊಕ್ಕು ಗೊತ್ತಿನ 
ಹತ್ತಿರವೆ ನಿಂತು (ನವರಾ. ೪, ೭೩). ೬. ಮೇರೆ; ಎಲ್ಲೆ; ಸೀಮೆ; ಕುಕ್ಕನೂರ 
ಬಟ್ಟೆಯ ಗೊತ್ತಿನ ಕಲ್ಲಿಂ ಬಡಗ (ಮುಂಜರಾ. ೨೩೩-೩೨ ; 7144); ಮಮ್ಮರ 
ಸರಳಿಯ ಗಂಡಗುಡಿಯ ಪದುಮಯ್ಯ ಬಿಟ್ಟ ಗೊತ್ತಿನ ಹುಣಿಸೆಯ ಕೆಂಗಾಡು 
ಕೆಯಿ ಮತ್ತರು ನಾಲ್ಕು (ಸೌಇಇ. 1%-1, ೩೨೯-೬೩೪; 1200); ಧರ್ಮಾ 
ಚಾರ್ಯ ತಾಂ ಪೋಗಿ ನಿಂತೆಲವೊ ಬೊಮ್ಮರಕ್ಕಸ ನನ್ನ ಭಾಷೆಯಾ ಗೊತ್ತು 
ಮುಟ್ಟಿದೆನೆಂದೆನೆ (ಪ್ರೌಢರಾ. 6-9೭). ೭. ವಿಧಿ; ನಿಬಂಧನೆ ಕ್ತ ನಿಯಮ ; 
ಶಿವಶರಣರ ಸತ್ಯಸನ್ಮಾರ್ಗದ ಗೊತ್ತಿನ ಮರಿಯಾದೆಯನಲ ಯ ದೆ 
(ಮಹಾದೇ. ೨-೦೯); ಆತ್ಮ ನಿಶ್ಚಯವಾದಲ್ಲಿಯೇ ಕೈವಲ್ಯ ತತ್ವವನಆ್‌ 
ದಲ್ಲಿಯೇ ಒಳಗು ಈ ಗುಣ ಸದಮಲಭಕ್ತನ ಮುಕ್ತಿ ಎನ್ನಯ್ಯ ಪ್ರಿಯ 
ಇಮ್ಮಡಿನಿಃಕಳಂಕಮಲ್ಲಿಕಾರ್ಜುನನಿಕ್ಕಿದ ಗೊತ್ತು (ಮದೇವ. ೨೮೮-೬೯): 
ಕಟ್ಟಲೆ ಮಾಡಿ ಗೊತ್ತಿಗೆ ನಿಲ್ಲಿಸಿ (ಮೈಆರಿ. ೧೯೨೯, ೦೮-೨೨ ; 1402); ಹರಹರ 
ಕುನ್ನಿ ಮುಟ್ಟಿದ ಘಟವಿದು ಪ್ರಾಯಶ್ಚಿತ್ತದ ಗೊತ್ತು ಮುಟ್ಟುವೆನು 
(ಛೈರಸೂ. ೨೩೪) ; ಗೊತ್ತಿನ ಚಾರರನಂತಮಹೋತ್ಸವದಿಂದೆ ಧರಾತಳಮಂ 
ಗಮಿಸುತ್ತುತ್ತಮದಭ್ರಮುವಲ್ಲಭನಂ ಸಲೆ ಕಂಡಮರಾವತಿಗೆಯ್ದಿಸಿದರ್‌ 
(ಹಾ ಲಾಸ್ಯ. ೦-೩-೨೭). ಲೆ. ತಿಳಿದುದು ; ವಿದಿತವಾದುದು ;ಅಲ್ಲಿ ಕುಜುಹಿನ 
ದಿಣ್ಮೆಯದು ನಿಮಗೆ ಗೊತ್ತೆಂದು ಇಲ್ಲಿ ಗೂಳಿಯ ಕಲ್ಲಿದೆಮಗೆ ನೆಆ 
ಗೊತ್ತೆಂದು ಮಾತಾಡೆ (ಕಾವುಂರೆ. 6೯-೧೭) ; ಪರಿಚೆಯವಿದ್ದ ವರೊದ್ದರು 
ಕಡುಲೇಸು ಗೊತ್ತು ತಿದ್ದುವರೆಮ್ಮನೆಂದು (ಇಂಜಾಪ. ೭೮-೭೭) ; ಅದು 
ಬರಿಯ ಪೊಳ್ಳುಮಾತೆಂಬುದು ಲಲಿತಳಿಗೂ ಗೊತ್ತು (ಮುರುಕು: ೩೦). 
೯. ಕುರುಹು; ಗುರುತು: (8). ೧೦. ಪರಿಚೆಯ; ಮಾಹಿತಿ: ತತ್ವಂಗಳ 
ಗೊತ್ತ ಗುಟ್ಟೆಂದು ಬಿಡಬಾರದು (ತುಣುಗಾ. 6-48): ಐದು ತತ್ವಗಳಿಂದಾದ 
ದೇಹಕ್ಕೆ ರೋಗರುಜೆಯಹುದೇ ಕಾರ್ಯತತ್ವಗಳ ಗೊತ್ತಿನಲ್ಲಿ ನಿಂದು 
ಅವಟಿವಟ ಚಿಕಿತ್ಸೆಯಲ್ಲಿ ಹೊತ್ತು ನಿತ್ತರಿಸುವುದೇ ಕ್ರಮ (ಸರ್ವವ. 3೦-೯೬). 
೧೧. ಪ್ರಸಿದ್ಧವಾದುದು ; ಖ್ಯಾತಿಹೊಂದಿರುವುದು ; ವಿಪ್ರಂ ಸುತ್ತದೆ 


೨೬೧೯ 


ಪಲಬಗೆಯ ತೀರ್ಥಯಾತ್ರಾದಿಗಳಂ ಗೊತ್ತಿನ ಹಾಲಾಸ್ಕದೊಳಂ ತತ್ತಳೆಮಂ 
ಬಿಟ್ಟು ಮುಕ್ತಿಯಂ ಪಡೆದಂ (ಹಾಲಾಸ್ಯೆ. ೧-೦-೭೦). ೧ವಿ. (ಆಲಂ) 
ಯೋನಿ ; ಜನನಾಂಗ ; ಆರಿಗೂ ತೋಟದ ಅಂಬರದಲ್ಲಿ ಒಂದು ಎರಳೆ 
ಮಟೀಯನಿಕ್ಕಿ ಸತ್ತಿತ್ತು ಮಣಿಯ ಮಂಡೆಯ ದೆಸೆಯಲ್ಲಿ ಮಟ ತಾಯ: 
ನೆಣ? ನೋಡಿ ಸತ್ತು ದನಟ್‌ಯದೆ ಗೊತ್ತ ಮೂಸುತ್ತಿದ್ದಿತ್ತು (ಕೋಲಶಾಂ. 
೩೮-೨೭). ಗುಂತು: ೯. ಗುಂತೇನ ಕೇಳ್ವುದು ಮಹಂತ ಕಾರಣತನು 
ವಿದೆಂತಿಹುದು ತಿಳಿಪೆನಲು (ಮನೋವಿ. ೩-೩೨) ; ಅದಟಿ ಗುಂತ ವಿವರಿಸಿ 
ನಿರೂಪಿಪುವುದೆನಲು (ಮನೋವಿ. ೫-೦೨). ಗೊಂತು: ೧. ತಿರುತಿರುಗಿ 
ಸುಳಿವ ಜಲಜಂತುಗಳ ಗೊಂ [ಪಾಕಾಂ. ಗಂ]ತುಗಳ ನೆರೆನೆರೆದು ಮುನಿಜನಂ 
ಸೇವಿಸುವ ಭಾವಿಸುವ ಗಂಗೆಗವನಿಜೆ ಬಂದಳು (ಜೈಮಿಭಾ. ೧೯-೫): ಕಳ್ಳರಿಹ 
ಗೆೊಂತುಗಳನರಿದರಿದು ಸಂಹರಿಸಿ (ತುರಂಗ. ೧೫-೪). ಪಿ. ತದ್ವಿಷ್ಟು ನರನಂತೆ 
ಕೇಳಿದಂ ಜೀಯ ತಾಂ ತಪಿಸಲ್ಕೆ ಗೊಂತಾ [ಪಾಕಾಂ ನೆಲನಾ] ವುದುಸು 
ರೆಂದನು (ಪರಶು. ೪೦-೮). ೩. ಇಂತು ಕೈಚಳಕದ ಬಿಲುಗಾಜಿತನ ಕಾಣ 
ಬಂತು ನೀನೆನಗಿದಿರ್ವಂದು ಗೊಂತಾಗಿ ನಿಲಬೇಡವೆನುತೆ ಕೂರ್ಗಣೆಯಿಂದೆ 
ಕಂತುವಿನೆರ್ದೆಯೊಳಿಕ್ಕಿ ದನು (ಮೋಹತ. ೦೨-೩೬). ೫. “ ಲಾಯ, ಕೊಟ್ಟಿಗೆ, 
ತಜೇಲಿ (-ಯಲ್ಲಿಯ ಒಂದು ಅಂಕಣ, ಗೊಂತು) 7 (96811. ಇಂಕನಿ) ; 
ಗೊಂತಿಗೆ ಕಟ್ಟಿದ ದನಗಳು ಕೊಟ್ಟಿಗೆಯ ಗೋದಲಿಕೆಯಲ್ಲಿರುವ ಹುಲ್ಲು. 
ತಿನ್ನುತ್ತಾ ಅಥವಾ ತಿನ್ನದೆಯೋ ನಿಂತಿವೆ (ನನ್ನೂರು. ೦೮): ೯. ಇವರ 
ಬಲವಂತಿಕೆಯ ನೋಳ್ಪೆನೆಂದೆನುತ ಲಕ್ಷವನೊಂದ ಗೆೊಂತರಿಯದಂತೆ 
ಶಾಖಾಗ್ರದೋಳ್‌ ಕಟ್ಟಿ ಧೊರೆಮಕ್ಕಳಿಗೆ ನೇಮಿಸಿದನು (ತುರಂಗ. ೦೦-೨೫); 
ಕರ್ಣ ನಮ್ಮೆಲ್ಲರಿಗೆ ಒಡಹುಟ್ಟಿದಾತನೆಂದು ಗೊಂತ ಹೇಳದೆ ಪೋದನು 
(ತುರಂಗ. ೯೫-೧೪). ೧೩. ನದಿಯಲ್ಲಿ ಆಳವಾದ ನೀರಿರಂವ ಸ್ಥಳ; 
ಮಡು ; ಕೌರವನು ನಮ್ಮ ವಿಷಪ್ರಯೋಗದಲ್ಲಿ ಭ್ರಾಂತಿಗೊಳಿಸಿಯೆ 
ಗಂಗೆಯುತ್ತರ ಗೊಂತಿನಲಿ ಕೆಡಹಿದನು (ಸಂಧಪ. ೦೭-೪೨). 

ಗೊತ್ತಾಗು - ಅರಿವಾಗು; ತಿಳಿದುಬರಂ; ಗಮನಕ್ಕೆ ಬರು: 
ನಮ್ಮ ತಂದೆ ನನ್ನ' ಯೋಗ್ಯತೆಯನ್ನು ತೋರಿಸುವುದಕ್ಕೆ ಒಂದು ಸಮಯ 
ವನ್ನು ಒದಗಿಸಿಕೊಟ್ಟರೆ ಗೊತ್ತಾದೀತು (ಆರ್ಯಕ. ೩). ಗೊತ್ತಾದ ಕಾಲವ 
ನಿರ್ಣಯಿಸಿದ ಸಮಯು,-ಅವಧಿ : ಗೊತ್ತಾದ ಗುರಿಯನು ಗೊತ್ತಾದ 
ಕಾಲಕೆ ಮುಟ್ಟುವುದಾದರೆ ನೋಡು (ಇಂಜಾಪ.೯೨-೪೭). ಗೊತ್ತಿಗೆ ಮುಟ್ಟು 
ಗುರಿಯನ್ನು ಸಾಧಿಸು; ಕನ್ನಡಕಲಿಯ ಅಮೋಘವಾದ ಸೈನ್ಯದ 
ಮುಂದೆ ತನ್ನ ಸೈನ್ಯವು ಗೊತ್ತಿಗೆ ಮುಟ್ಟುವದಿಲ್ಲೆಂದು ಅವನು ತಿಳಿದು 
ಕೊಂಡನು (ಈಶಸಂ. ೩). ಗೊತ್ತಿಗೆ ಹಚ್ಚು, ಗೊತ್ತು ಹಚ್ಚು ಎ (ಉಕ) 
೧. ಕೆಡಿಸು; ನಾಶಪಡಿಸು, “ಹಾಳುಮಾಡಂ” (ಜಾನಕೋ. ೩೦) : 
ಮುಸಲ್ಮಾನರು ಆರ್ಯಾವರ್ತವನ್ನೆಲ್ಲ ಗೊತ್ತಿಗೆ ಹಚ್ಚಿ ದರು (ಕಸಿಂಹಾ. ೨೨); 
ಮುತ್ತುರತ್ನದ ಒಡವೆಗಳನ್ನು ಗೊತ್ತಿಗೆ ಹಚ್ಚಿದನು (ಜಯಂತ. ೩೮6) ;- 
ಇವನನ್ನೂ ಇವನ ಕಿಶೋರಿಯನ್ನೊ ಗೊತ್ತಿಗೆ ಹಚ್ಚೆದಿದ್ದರೆ ನನ್ನ ಹೆಸರು 
ಗೌಹರಳಲ್ಲ (ಕೂತಕಾ. ೪೯) ; ನೀನು ಆ ಒಡವೆಗಳನ್ನೆಲ್ಲ ಒಂದೊಂದೇ ಎಂದು 
ಒಂದೆರಡು “ವರ್ಷಗಳಲ್ಲಿ ಗೊತ್ತುಹಚ್ಚಿ ಬಿಟ್ಟೆ (ಅಂಬಿಕೆ. ೧೭). ೨. ಪತ್ತೆ 
ಹಚ್ಚು : ಕಂಡುಹಿಡಿ: ತಾನು ಕಂಡಿದ್ದ ಆ ಸೂಕ್ಷ್ಮಜೀವಾಣುಗಳೇ 
ಮಾನವನ ರೋಗಕಾರಣವೆಂದೂ, ಅವುಗಳನ್ನು ಗೊತ್ತುಹಚ್ಚುವ ಬಗೆ 
ಹೇಗೆಂದೂ ನಿರಂತರ ಯೋಚಿಸುತ್ತಿದ್ದನು (ವಿಕಾಸ.8೩). ಗೊತ್ತಿಗೆ ಹತ್ತುಎ 
ಗೊತ್ತಿಗೆ ಮುಟ್ಟು; ಮಹಾರಾಜ, ಹೀಗೆ ಮಾಡಿದರೆ ಗೊತ್ತಿಗೆ ಹತ್ತ 
ಲಾರದು (ತುಳಸಿ. ೨೯೭). ಗೊತ್ತಿನವ ಇ ೧. ಯಾವುದಾದರೊಂದು 
ಪ್ರತ್ಯೇಕ ಕೆಲಸಕ್ಕೆ ಗೊತ್ತುಮಾಡಲ್ಪ್ಬಟ್ಟವನು; ನಿಯುಕ್ತನಾದ ವ್ಯಕ್ತಿ: 
ಗೂಢಚಾರ : ಹೊಡಸಿದ ರಣಭೇರಿ ನಡೆಸಿದರಾನೆಯ ಬಿಡದೆ ಬಂದರು 
ಗೊತ್ತಿನವರು (ಸಾಂದಕಾ. ೭-೫೭). ವಿ. ತಿಳಿವಳಿಕೆಯುಳ್ಳವನು: ಭೂವರಂ 


10 


[EN 


ಹೆ 


0 


ಗೊತ್ತುಪಡಿಸು 


ಕೊಡಂವುದರೊಳೊಂದೊಂದು ಗೊತ್ತಿನವನೀವಗೆಯೊಳೊರದೆಯಿದರೇಕ್ಗೆ 
ಯತಿಶಯವನ್ನು (ಕೃಷ್ಣವಿ. ೨-೪೮). ಗೊತ್ತಿನವು ಇ ಪರಿಚಿತವಾದುದು ; 
ತಿಳಿದುದು ; ದಟ್ಟಡವಿಗಳು, ಗುಡ್ಡಗಳು, ಕಂದರಗಳು, ಓರೆಗಳು ನಮಗೆ 
ಫೂರಾ ಗೊತ್ತಿನವಾಗಿರುವುದರಿಂದ ನಾವು. . . ತಮ್ಮನ್ನು ಬೇಟೆಯಾಡ 
ಲಿಕ್ಕೆ ಕರೆದೊಯ್ದು . . . ತೋರಿಸುವೆವು (ತುಳಿಸಿ. ೧೫೧). ಗೊತ್ತಿರು ಎ 
ತಿಳಿದಿರು; ಪರಿಚಯವಾಗಿರು ; ಗೊತ್ತು ಗೊತ್ತಿರದೊತ್ತಲೆಲ್ಲಿ? (ಗಿ9ವಿಂ. 
೬೩-೦೩) ; ಆರಂಭದಲ್ಲಿ ವಚನಗಳ ವಾಜ್ಮಯದ ವಿಸ್ತಾರವು ನನಗೆ ಗೊತ್ತಿ 
ದ್ವಿದ್ದಿಲ್ಲ (ವಡಕಾ. 1, ೮ ಪ್ರಸ್ತಾವನೆ). "ಗಂಜುತು' ಪರಾ. 
[ ದೇ.8 ತುಳು. ಗೊತ್ತು, ಗೊಂತು :; ತೆಲು. ಗೊತ್ತು] 

ಗೊತ್ತುಕೂರು (ಕ್ರಿ). ಗೂಡು ಸೇರು, ಇಕ್ಕೆಯನ್ನು ಸೇರಿಕೊಳ್ಳು ; 

ಗೊತ್ತು ಕೂರಲು `ನೆರೆಯುತ್ತಿವೆ ಹೆಕ್ಕಿಹಿಂಡು (ಮಲೆನು. ೨೭೫). 
[ ಗೊತ್ತು ೬ ಕೂರ್ಯು (<ಕೂರ್‌,) ) 

ಗೊತ್ತುಗಾತಿ (ನಾ). ಗೂಢಚರ್ಯೆ ನಡೆಸುವವಳು ; ಗೂಢಚುರಿಣಿ : 
“ ಸಂಗತಿಯೇನು ಉಪಾಯವಾಗಿ ತಿಳಿದು ಬಾ” ಎಂದು ಗೊತ್ತುಗಾತಿ 
ಯನ್ನು ಕಳುಹಿದಳು (ಜಕ್ಕರಾ. ೩೪೨). [ಗೊತ್ತು + - ಕತ್ತಿ] 

ಗೊತ್ತುಗಾರ, ಗೊಂತುಗಾರ (ನಾ). ೧. ಪರಿಚಿತನಾದವನು ; (8). 
೨. ಯಜಮಾನ; ಮುಖ್ಯಸ್ಥ; ನಾಯಕ ; ಸೇನೆಗಳ ಗೊತ್ತುಗಾರರಿಗೆ 
ಮತ್ತಿರುವ ಸೈನಿಕರಿಗೆ .. . ಕೋಟ್ಯಂತಮಾದ ಧನವಂ ಕಾಲಮೇಘದಂತೆ 
ವರ್ಷಿಸಿ (ಸೌಗಂಧಿ. ೧೩೨-೨೦): ಕತ್ತಿಯ ಕರದೊಳು ಪಿಡಿದು ಸಾಲಾಗುತ 
ಗೊತ್ತುಗಾರರು ಪೇಳಿದಂತೆ ವತ್ತಾಗಿ ನಿಂದಿಹ ವೀರರಾ ಪುರದೊಳು 
ಬಿತ್ತುವರತಿಭೀತಿಗಳನು (ಸಇಗಂಪ. ೧-6) ; ವೀರಬಾಹುವು ಕಾಶೀಪಟ್ಟಣದ 
ಸುಡುಗಾಡಿಗೆ ಗೊತ್ತುಗಾರನಾಗಿದ್ದನು (ನೀತಿಜಿಂ. ೪, ೧೬). ೩. ಗೂಢ 
ಚಾರ : ಚಾವಡಿಯ ಹೆಗ್ಗಡೆ ಕರಣಿಕರು ಗೊತ್ತು ಗಾರರು ಕುರಿಹಿನವರು 
- ಅವರಿಗೆಲ್ಲ ನಿಮ್ಮ ಗುರುತು ಮರೆಯದಿರುವುದಪ್ಪೆ ? (ಜಿಟ್ಕಿಅ. ೩೫-೭). 
ಗೊಂತುಗಾರ : ೧. ಕೊಡಗು ಮಂದಿಗೆ ಗೊಂತುಗಾರರಾಗಿ ಇರುವಂಥ 
ವರು ರಾಜರ ಬಳಿಗೆ ಬಂದು (ರಾಜೇಂದ್ರ. ೩೩). 

[ ಗೊತ್ತು + - ಕಾರ್ಯ (ಎ-ಕಾಟಿ)] 

ಗೊತ್ತುಗುರಿ (ನಾ). ನಿಶ್ಚಿತವಾದ ಉದ್ದೇಶ ; ಸ್ಥಿರವಾದ ಲಕ್ಷ್ಯ ; ಇಲ್ಲಿ 
ಬಂದಿರುವ ಹದಿನಾಲ್ಕು ಕತೆಗಳ ಅಭ್ಯಾಸದಿಂದ.ಹೊಸಕತೆಗಳ ಗೊತ್ತುಗುರಿ 
ಏನೆಂಬುದು ಸ್ವಲ್ಪಮಟ್ಟಿಗಾದರೂ ತಿಳಿಯುವಂತಾದರೂ ಸಾಕು (ಹೊಸಕಿ. 
-೨೮೦) ; ಅವನು ನನ್ನ ಸಮ್ಮತಿಗಾಗಿ ಹಾಗೂ ಸಲಹೆಗಾಗಿ ಕಾದಿದ್ದಾನೆ. 
ಇದರ ಗೊತ್ತುಗಂರಿ ನಿನಗೆ ಸೇರಿದ್ದೆಂದು ಅವನಿಗೆ ತಿಳಿಸಿದ್ದೇನೆ (ಪುಸರು. 
898). P ಇದು ಒಂದೇ ಅರ್ಥದ ಎರಡುಶಬ್ದ ಗಳು ಸೇರಿ ಆಗಿರುವ 
ರೂಪ. [ಗೊತ್ತು * ಗುರ್ಕಿ (ಆಕುಲ್ಯಿ)] 

ಗೊತ್ತುಗೆಡು (ಕ್ರಿ). ಗುರಿಯಿಲ್ಲವಾಗು ; ಉದ್ದೇಶಹೀನವಾಗು ; ಭಕ್ತಿ 
ಯಿಲ್ಲದ ಶಿಷ್ಯ ಗೊತ್ತುಗೆ!ಪಾಕಾಂ. ಗೊತ್ತಿಕೊ]ಟ್ಟುಪದೇಶ ಬತ್ತಿದ ಕೆಜಿಯ 
ಬಯಲಲ್ಲಿ ರಾಜಾನ್ನ ಬಿತ್ತಿ ಬೆಳೆದಂತೆ (ಸರ್ವಜ್ಞ. -೭೬). 

| [ ಗೊತ್ತು ಕೆಡು] 

ಗೊತ್ತುಗೆರ್ಯ (ಕ್ರಿ). ಯಾವುದಾದರೂ ಕಾರ್ಯಕ್ಕಾಗಿ ನಿಯೋಜಿಸು; 
ನಾರದಂಗೆ ಮೇಣ್‌ ಬಿಜ್ಜೆಯಂ ಪೇಟ್‌ ಸತ್ಯಭಾಮೆಯಂ ಗೊತ್ತುಗೆಯ್ದಂ 
(ಅದ್ಭುತ. 3೭-94). [ಗೊತ್ತು * ಕೆಯ, ] 

ಗೊತ್ತುಪಡಿಸು (ಕ್ರಿ). ನಿಗದಿಮಾಡು ; ನಿಷ್ಕರ್ಷಿಸು ; ನಿರ್ಧರಿಸು; 
ಸಾಮಾನ್ಯವಾಗಿ ಅವರಿಗೆ ಜೋಡಿಕಚೇರಿಗಳನ್ನು ಗೊತ್ತುಪಡಿಸುತ್ತಿದ್ದರು 
(ಸಂಗೀತ. ೬); ಆದರೆ, ಈ ಮಧ್ಯಸ್ಥಿತಿಯನ್ನು ಅಥವಾ . ಮಿತಿಯನ್ನು 
ಗೊತ್ತು ಪಡಿಸುವುದು ಬಹುಕಷ್ಟ (ಇಸ್ಲಾಂಸಂ. ೨೩೩). 

[ ಗೊತ್ತು + ಪಡಿಸು] 
165 


ಗೊತ್ತುಪಾಡು 


ಗೊತ್ತುಪಾಡು (ನಾ). ಏರ್ಪಾಟು ; ವ್ಯವಸ್ಥೆ ; ಆಚರಣೆಯಲ್ಲಿಡಲ್ಪಟ್ಟಿರು 
ವಂಥ ಯಾವುದಾದರೂ ಸಂಧಿ, ಕರಾರು, ಒಡಂಬಡಿಕೆ, ಗೊತ್ತುಪಾಡು, 
ಸನ್ನದು ಅಥವಾ ಅಂಥ ಇತರ ದಸ್ತಾವೇಜುಪತ್ರದಲ್ಲಿರುವ ಯಾವು 
ದಾದರೂ ಉಪಬಂಧದಿಂದ ಹುಟ್ಟಿರುವುದೋ ಆ ವಿವಾದಕ್ಕೆ (ಥಾಧಾನ. 
೭೧); ಒಂದು ಗೊತ್ತುಪಾಡು ಇಲ್ಲದಿದ್ದರೆ, ಪ್ರತಿಯೊಬ್ಬನೂ ತನಗೆ ಇಷ್ಟ 
ಬಂದಂತೆ ನಡೆಯುತ್ತಾನೆ (ರಾಜ್ಯಾ. ೪೪). [ಗೊತ್ತು * ಪಾಡ್ಗು] 

ಗೊತ್ತುಮಾಡು, ಗೊಂತುಮಾಡು (ಕ್ರಿ). ೧. (ವಾಸಸ್ಮಳವನ್ನಾಗಿ) 
ನಿರ್ಧರಿಸು ; ನಿರ್ಣಯಿಸು; ನಿಗದಿಮಾಡು ; ವನಾಂತರಮನೆ ಗೊತ್ತು 
ಮಾಡಿ ಭರದಿಂ ತಳರ್ದತ್ತಧಿರಾಜಕುಂಜರ ೦ (ಅನಂಪು. ೩-೧೦೪). 
೨. ವಿವಾಹಸಂಬಂಧವನ್ನು ಹೊಂದಿಸು: ಮಗನಿಗೆ ಸರಿಯಾದ ಕಡೆ 
ಹೆಣ್ಣು ಗೊತ್ತುಮಾಡಿದ್ದಾರೆ (ರೂಢಿ). ಗೊಂತುಮಾಡು: ೨. ನೃಪ ತಾಂ 
ತಿಳಿದು ಭೂಕಾಂತವತ್ಸಗೆ ಗೊಂತುಮಾಡಿಹ (ರತ್ನಾಕ. ೬). 

[ ಗೊತ್ತು + ಮಾಡ್ಕು ] 

ಗೊತ್ತುಮುಟ್ಟು (ಕ್ರಿ). ಗೊತ್ತಾದ ಸ್ಥಳವನ್ನು ಸೇರು; ಗುರಿಮುಟ್ಟು : 
ಉದಕದಲ್ಲಿ ತೊಳೆದು ಕಂಡಿಹೆನೆಂದಡೆ ಮಲಿನದವನಲ್ಲ ಪುಷ್ಪದಲ್ಲಿ ಹೊದಿಸಿ 
ಕಂಡಿಹೆನೆಂದೆಡೆ ಹೊತ್ತಿನ ವೇಳೆಗೆ ಬಂದು ಗೊತ್ತುಮುಟ್ಟುವನಲ್ಲ 
(ಮೋಳಿಮಾ. ೯೦-೩೫೮). [ಗೊತ್ತು:+ ಮುಟ್ಟು, ? 

ಗೊತ್ತುಮೆಟ್ಟು (ಕ್ರಿ) .ಎಗೊತ್ತುಮುಟ್ಟು: ಗೊತ್ತು ಮೆಟ್ಟಿ ದಾಂಟಿ ಹುಟ್ಟದೆ 
ಹೋದ ಪರಿಯ ನೋಡಾ (ಆಪವ. ೩೩-೯6). [ಗೊತ್ತು 4 ಮೆಟ್ಟು, 

ಗೊತ್ತುವಳಿ (ನಾ). ಠರಾವು; ನಿರ್ಣಯ ; ಅದುದರಿಂದ ಗೊತ್ತುವಳಿ 
(ಠರಾವು)ಗಳಿಗೆ ಬೆಲೆ ಕಡಿಮೆ (ದಾಬಂತ್ತಿ. ೫); ಈ ಕಮಾಟಿಯ ಕಾರ್ಯ 
ದರ್ಶಿಗಳಾಗಿ ಕರ್ಣಾಟಕದಲ್ಲಿ ಕೆಲಸಮಾಡಬೇಕೆಂದು ಗೊತ್ತುವಳಿ ಮಾಡಿ 
ದರು (ಸೇನಾಹ. ೪೬). [ ಗೊತ್ತು * - ವಳ್ಳಿ ] 

ಗೊತ್ತುಹಾಕು (ಕ್ರಿ). ಪತ್ತೆಹಚ್ಚು ; . ಕಂಡುಹಿಡಿ; ಬರೆದವಳ್ಳಿಯಲ್ಲಿ 
ಯಿಧಾರು ಯಂತ ಗೊತ್ತುಹಾಕಿ ಹಿಡಿಯಲಿಕೆ ಬಂದಲ್ಲಿ (ಎಕ. ೪111, ಸಾಗರ. 
೪೬-೩೨; 16461). [ಗೊತ್ತು + ಹಾಕು (ಎಪಾಯ್ಕು)] 

ಗೊದಮ್ಮ (ನಾ). ೧. ರಥದ ವೇಗವನ್ನು ತಡೆಯಲು ಮತ್ತು ರಥವನ್ನು 
ಪಕ್ಕಕ್ಕೆ ತಿರುಗಿಸಲು ಬಳಸುವ ಮರದ ಸಾಧನ,- ಕೊರಡಂ,- ತಡೆ 
ಮರ ; “(ಇಳಿಜಾರಿನಲ್ಲಿ ಬಂಡಿಯ ಗಾಲಿ ಉರುಳಿಹೋಗದಂತೆ ತಡೆಯಲು 
ಗಾಲಿಯ ಮುಂದೆ ಇಡುವ) ತಡೆಮರ, ಗೊದವಮ” (800607. ಇಂಕನಿ) ; 
ತೇರಿಗೆ ಹಿಂದುಗಡೆ ಹೆದ್ದ ಹೇಗೆ ಮುಖ್ಯವೋ ಮುಂದುಗಡೆ ಗೊದಮ 
ಹಾಗೆಯೇ ಮುಖ್ಯ (ಗರುದಾ. ೬೪). ೨. ದಪ್ಪವಾಗಿರುವ ವ್ಯಕ್ತಿ: ಅವನು 
ಒಳ್ಳೆಯ ಗೊದಮ (ರೂಢಿ). 
'ಗೊದಮಹಾಕುಎತಡೆಯಿಡು; ಅಡ್ಡಿಮಾಡು ; ಇನ್ನೇನು ಸ ಲಗ್ನಪತ್ರಿಕೆ 
ಆಗಬೇಕಿತ್ತು. ಸೋದರಮಾವ ಬು ದಮ ಹಾಕಿಬಿಟ್ಟ (ರೂಢಿ). 
[ದೇ.॥ ತುಳು. ಕೊದಮೆ, ಗೊದಮೆಎಹೆಡ್ಡ ] 
ಗೊದಮ್ಮ (ನಾ).ಎಗೊದಮೊಟ್ಟೈ : ಗೊದಮ ಕವಪ್ಪೆಯಾಗುತ್ತಿತ್ತು ; 
ಹುಳು ಚಿಟ್ಟೆಯಾಗುತ್ತಿತ್ತು (ಪುನರು. 8೨೭). [7] 

ಗೊದಮಟ್ಟೆ, " ಗೊದಮೊಟ್ಟೈ ' ನೋ. 

ಗೊದಮಟ್ಟೈ, ಗೊದಮೊಟ್ಟೆ, (ನಾ). ತೆಂಗಿನ ಗರಿಯ ಬುಡದ ತುಂಡಂ; 
ಹೆಡೆಮೊಟ್ಟೆ ; ಸೌದೆಗಾಗಿ ಅವರಿಗೆ ವಿಶೇಷ ಖರ್ಚಿಲ್ಲ, ಗೊದಮಟ್ಟೆಗಳೇ 
ಏಳೆಂಟು ತಿಂಗಳಿಗಾಗುವಷ್ಟು ಉರುವಲಾಗುತ್ತದೆ(ರೂಡಿ). ಗೊದಮೊಟ್ಟೆ: 
ಗೊದಮೊಟ್ಟೆ ಒಳ್ಳೆಯ ಉರುವಲು (ಕೂಢಿ). [<ವಗೊದಮ+ಮಟ್ಟಿ] 

ಗೊದಮೊಟ್ಟೆ; ` ಗೊದವಂಟ್ಟೈ ' ನೋ. 

ಗೊದಮೊಟ್ಟೆ,, ಗೊದಮಟ್ಟಿ,(ನಾ). (ಬಾಲವುಳ್ಳ) ಮರಿಗಪ್ಪೆ; ಬಾಲದ 
ಕಪ್ಪೆ. "'ಗೊದಮೊಟ್ಟೆಮರಿ' ಪರಾ. ಗೊದಮಟ್ಟೆ;: ಕೆಲವು ಕಪ್ಪೆಗಳು 


೨೬೨೦ 


[J 


೩೦ 


45 


ಗೊನೆಫಲ್ಲ 


ಆಗಾಗ. ವಟಗುಟ್ಟಿ ಹಾರಾಡುತ್ತಿದ್ದುವು. ಗೊದಮಟ್ಟೆಗಳ ಕರಿಹಿಂಡುಗಳೂ 
ಅಲ್ಲಲ್ಲಿ ಮುಲುಗುಟ್ಟುತ್ತಿದ್ದುವು (ಕಾನೂರು. ೨೦). 
[ ಆಗೊದಮ್ಯ್ಮ + ಮೊಟ್ಟೆ ] 

ಗೊದಮೊಟ್ಟೆಮರಿ (ನಾ). ಬಾಲದ ಕಪ್ಪೆಯ ಮರಿ ; “ (ಮೊಟ್ಟೆಯನ್ನು 
ಬಿಟ್ಟು ಹೊರಬಂದ ಕಾಲದಿಂದ ಕಿವಿರುಗಳೂ ಬಾಲವೂ ಬಿದ್ದುಹೋಗುವ 
ವರೆಗಿನ ಅದ್ಯವಸ್ಥೆಯ) ಕಪ್ಪೆ (ಜಾತಿ)ಯ ಗೊದಮೊಟ್ಟೆಮರಿ 1 
ಇಂಕನಿ). [ ಗೊದಮೊಟ್ಟೈೆ * ಮರಿ ( ಮಜ) ] 

ಗೊದಳೆ (ನಾ). ಒಂದಂ ಜಾತಿಯ ವಿಸಾನಂ : ಸಿಸಿಲು ಬೊಂಪು ಸವಿವಾಯ 
ಗೊದಳೆ ./. . ಆನೆಮೊಗನೆಂಬ ಪರಿಪರಿಯ ವಿಸಾನ್ಗಳಂ ಗುದಿಗೆಯ್ದರು 
(ಹಡಕಾ. 2-೪೫); ಸಸಿಲ್ಗೊದಳೆವಿಸಾನ್ಸೊಂಬೊಪ್ಪು ಮಿಾನ್ಸಂದಿವಿಸನ್ಸೆ ಆಕ 
ವಿಸಿನ್ಫಗ್ಗಡೆ ಬಣ್ಣವಿಖಾನೆನಿಪಿವೆಲ್ಲಂ ಬೀಳ್ದುವಾ ತಾಣದೊಳ್‌ (ರಾಜಕೇ. 
8-೦೦೫). " ಗೋಜಳೆ ' ಪರಾ, [?] 

ಗೊದಾಮು " ಗುದಾಮಂ ' ನೋ. 

ಗೊದುರಹುಲ್ಲು (ನಾ). ಒಂದು ಬಗೆಯ ಹುಲ್ಲು; ಕೊಡಿಮರಹುಲ್ಲು, 
ಗೊದುರಹುಲ್ಲು, ಜರಿಹುಲ್ಲು, ನೊಸೆಹುಲ್ಲು (ಮೈಡಿಗಿ. ೩೪-೬೫೪). 

[ ಗೊದುರ? + ಹುಲ್ಲು (ಆ ಪುಲ್‌) ) 

ಗೊದ್ದ, "ಗೋದ,[' ನೋ. 

ಗೊದ್ದ (ನಾ). ಕರಿಯ ಬಣ್ಣದ ದೊಡ್ಡ ಇರುವೆ; ದಪ್ಪ ಕಟ್ಟಿರುವೆ: 
ಜಿಗುಳೆ ಕೆಂಜಿಗ ಕಟ್ಟಿಜುಹೆಯೋತಿಯು ಗೊದ್ದ ನೆಗೆವ ಹಾವರಣೆ . , 
ವಿಗಡದೆ ಪರಿದಾಡುತಿಹುವು (ಕಂನವಿ. ೧೮-೩೦); ಮಹಡಿಯ ಮೇಲೆ 
ನಿಂತವರ ಕಣ್ಣಿಗೆ ಕರಿಯ ಗೊದ್ದದ ಸಾಲು ಕಂಡಂತೆ ಕಿಕ್ಕಿರಿದ ಜನಗಳ 
ತಲೆಗಳು ಕಾಣುತ್ತಿತ್ತು (ಕೊನೆಳೇ. ೨೭೪): ಗೊದ್ದಗಳನ್ನು ಓಡಿಸಿ ಮೂರು 
ಸಾರೆ ಕಾಲು ತಪ್ಪಿ ಬಿದ್ದು, ಗಿಡ ಏರಿದ್ದಿರಲ್ಲವೇ? (ಕುರಿಹಿಂ. ೭೩). [?] 

ಗೊದ್ದ, (ನಾ). ಒಂದು ಬಗೆಯ ಮರೆ : “ನಿರ್ಮಜ್ಜವೆನೆ ಗೊದ್ದ [ಪಾಳಾಂ. 
ಗೊಡ್ಡ, ಗೋದ]ವಕ್ಕು” (ಮಂಗರಾ. ೩8-೧೪); ಬೂರಗ, ಅಂಬಟೆ, ಗೊದ್ದ, 
ಅಶ್ವತ್ಥ ಮೊದಲಾದ ಮರಗಳು ಈ ಕೆಲಸ ಮಾಡುವುವು (ಜಾಲಪ್ರ. 1, 
ato). [?) 

ಗೊನಜಾಲಿ (ನಾ). ಒಂದು ಬಗೆಯ ಗಿಡ: ಅಡಕುಪುಟ್ಟನಗಿಡ . . . 
ಗೊನಜಾಲಿ, ರಕ್ತ ಪುನರ್ನವ (ಮೈಔಗಿ. ೧೩-೨೩೦). 

' ([ಗೊನ? + ಜಾಲ್ಮಿ) 

ಗೊನಮರ "ಗೋನುಮರ? ನೋ. 

ಗೊನುಮರ "ಗೋನುಮರ' ನೋ. 

ಗೊನ್ನೆ "ಕೊನ್ನೆ' ನೋ. 

ಗೊನೆ "ಕೊನೆ? ನೋ. 

ಗೊನೆ " ಗೊಲ್ಮೆ' ನೋ. 

ಗೊನೆಕಾರ " ಗೊನೆಗಾರ' ನೋ. 

ಗೊನೆಗಾರ, ಗೊನೆಕಾರ (ನಾ). ತೆಂಗು, ಅಡಕೆ ಮೊದಲಾದ ಕಾಯಿಗಳ 
ಗೊನೆಗಳನ್ನು ಕೊಯ್ಯುವವನು ; (8). ಗೊನೆಕಾರ : ಅಡಕೆಮರವಾಗಿ 
ನಿಂತಿದ್ದಳ್‌ ಹುಡುಗಿ ಅಡಕೆಮರವಾಗಿ ನಿಂತಿರೋ ಹೊತ್ತಿಗೆ ಗೊನೆಕಾರ 
ನಾಗಿ ಬಂದ್‌ ತಲೆ ಕುಯ್ದನ್‌ ಹುಡುಗ (ನಾಪದ. ೩೬). " ಕೊನೆಕಾಣ ' 
ಪರಾ. [ಗೊನೆ (ಆಗೊಲೈ) * - ಗಾರ (ಆ -ಕಾಜಿ)] 

ಗೊನೆಗೊಳ್‌ " ಗೊಲೆಗೊಳ್‌ ' ನೋ. 

ಗೊನೆಫಲ, (ನಾ). ಕೊನೆಯಲ್ಲಿರುವ ಫಲ ; ತುದಿಯಲ್ಲಿರುವ ಹಣ್ಣು : 
ಬೇರಿಗಿವನು, ಗೊನೆಫಲದಲಿವನು, ನಡುಮೈಯೊಳಿವನೆ ಇವನು ಮೂಲ 
ಮಧ್ಯಮತ್ತಗ್ರದಲ್ಲಿ ಒಂದಾದಮೂರ್ತಶಿವನು (ಮುಕ್ತ ಕಂ. ೭೭-೫). 

[ ಗೊನೈ (ಕೊನೈ) * ಫಲ] 


(7467010. 


ಗೊನೆಫಲ್ಕ 


ಗೊನೆಫಲ್ಯ (ನಾ). ಗೊಂಚಲಾಗಿರುವ ಕಾಯಿ ಅಥವಾ ಹಣ್ಣು : 

ದೇವರ ಮುಂದೆ ಗೊನೆಫಲ ಕಟ್ಟಬೇಕು (ರೂಢ). 
[ಗೊನೈೆ (ಆಗೊಲೈ) + ಫಲ] 

ಗೊನೆಮಿಂಚು (ನಾ). ಗೊಂಚಲಿನ ಆಕಾರದ ಮಿಂಚು; ಬಳ್ಳಿಮಿಂಚು : 

ವಜ್ರದೇಹಿಗಳೆಂದೆ ಗೊನೆಮಿಂಚೊ ಎನೆ ಕಂಡೆ (ಗರಿ. ೩೨-೧೭). 
| [ ಗೊನೆ (<ಗೊಲ್ಮೆ) * ಮಿಂಚ್ಯು) 

ಗೊನೆವಾಳೆ (ನಾ). ಗೊನೆ ಬಿಟ್ಟಿರುವ ಬಾಳೆ: ಬೀಗಿ ಬೆಳೆದ ಗೊನೆ[ಪಾಳಾಂ. 
ಕೊನೆ7ವಾಳೆಯಂತೆ ಬಾಗಿಕೊಂಡಿದ್ದರೆ ಬೇಡಿದ ಪದವಿಯನೀವ ಕೂಡಲ 
ಸಂಗಮದೇವ (ಬಸವ. ೦೮೯). 

[ ಗೊನೆ (ಎಗೊಲೈೆ) + ಬಾಳ್ಗೆ (ಬಾಟ್‌) 1 

ಗೊನೆಹ (ನಾ). ೧. ಬಿಂಕ; ಗರ್ವ; ಹೆಮ್ಮೆ : ಅನುಕಾಲ ನಿನ್ನನೆ ಬಯಸಿ 
ನೀ ಬಹ ದಾರಿಯನೆ ನೋಡಿ ಸಾರ್ದೀಗ ಮಣಿದ ಇನಿಯಳ ಕೈವಿಡಿಯದೆ 
ನೋಡುಶಿಹ ನಿನ್ನ ಗೊನೆಹೆವೇತಜದೊ ನಿಷ್ಯರುಣಿ (ಛರಕ. ೭೮-೧೩೮). 
೨. ಬಯಕೆ ; ಅಪೇಕ್ಷೆ, ಆಸೆ: ಅಟ್‌ದಳಾಗ ಚಿತ್ತ ಕುಸುಮಾಜಿಯೊಳು 
ತನಗೆಅಕವಾಯ್ತಾಕೆಯ ಮನೆಗೆ ಒಜಗಲೆಯ್ದುವೆನೆಂಬ ಗೊನೆಹವಿದೆಂದದನ 
ಮಲಸಿಕೊಂಡಿಂತು ನುಡಿದಳು (ಛರಚ. ೮-೬೮). 

[ ಗೊನ್ನೆ (ಕೊನೆ) + - ಹ್ಮ] 

ಗೊನೆಹಕಾತಿ (ನಾ) .ಬಿಂಕಗಾತಿ; ಗರ್ವಿಷ್ಠೆ; ಮನದೊಳುಲ್ಲಾಸ ಮೈಯೊಳಗೆ 
ಪರಾಕಿಂದ ತನಗೆಅಗಿದ ಪೆಣ್ಣ ನೋಡಿ ಮೊನೆಗಾತಿ ಬಲು ಮೋಡಿಗಾತಿ 
ಮುಜುಕಗಾತಿ ಗೊನೆಹಕಾತಿ ಮಮ್ಮಾಯೆಂದಾ (ಧರಣ. ೯-೦೩೬). 

[ ಗೊನೆಹ + - ಕಾತ್ಮಿ] 

ಗೊನೋರಿಯ (ನಾ). ಒಂದು ವಿಧವಾದ ಮೇಹರೋಗ ; ಶುಕ್ಲ 
ದೋಷ: ಇದು ಗೊನೋರಿಯ ಎನ್ನುವ ಮೇಹವ್ಯಾಧಿಯಿಂದುಂಟಾಗುವ 
ಕಣ್ಣಿನ ರೋಗ (ನಿಮ್ಮದೈ. ೧೧೩). 

ಗೊನ್ನಿ " ಗೊಣ್ಣೆ ' ನೋ. 

ಗೊನ್ನಿಹುಳ " ಗೊಣ್ಣೆವುಟು' ನೋ. 

ಗೊನ್ನೂರು (ಕ್ರಿ). ನೆಲಸು; ಸ್ಥಿರವಾಗಿರು; ಸ್ಥಳಬಿಡದಿರು; ಪರಮನುಂ 


[+ qo. ೧೦೫೦೯೯೦೩) 


೨೬೨೧ 


ಜಂ 
ಐ 


ಸರ್ವರೊಳಗೆ ಗೊನ್ನೂರಿಕೊಂಡಿಹಂ (ಪರಶು. ೩೩-೨೯) ; ಸೊನ್ನಾರಿಯಂತೆ' 


ಕೊಟ್ಟೊಡವೆಯಂ ಛಿದ್ರಿಸುತ ಗೊನ್ನೂರಿ ಜೂಜಿನವನಂತೆ ಗೆಲ್ಲಮನರಸಿ 
(ಅಂಗಪು. ೨೫-೩). [? + ಊರು; (ಆಊಜು,) 

ಗೊಪೆ " ಗೋಪೆ' ಸೋ. 

ಗೊಪೆಯ (ನಾ). (?) : ಯಿಂತಪುದಕ್ಕೆ ಶ್ರೀಮದಸೇಸಮಹಾಜನಂಗಳ 
ಗೊಪೆಯ (ಎಕ. 711, ಕೃಷ್ಣರಾ. ೨೮-೪೧; 1) ₹7 

ಗೊಪ್ಪೆ, "ಕೊಪ್ಪೆ' ನೋ. 

ಗೊಪ್ಪೆ, " ಗೋಪೆ' ನೋ. 

ಗೊಬಡಿ, ಗೊಡಬಿ (ನಾ). ಗುಡಿಸಲು ; ಜೋಪಡಿ : ಅಡಿಗೆ ನೀರು 
ತೀರಿಸಿ ಯಾಕೆ ನಿನ್ನ ಗೊಬಡಿ ಸೇರುವದಿಲ್ಲ (ದೀಪನಿ. 89) ; ದೊಡ್ಡವರ 
ನೆರಳಲ್ಲಿರುವುದಕ್ಕಿಂತ ತನ್ನ ಗೊಬಡಿಯೇ ಲೇಸು (ಗಾಡಿ). ಗೊಡಬಿ : 
ಎಡಬಲವ ನೋಡಿ ಆರಟ್‌ಯದಂತೇಕಾಂತ ಗೊಡಿಬಿಯೊಳಗಾತನಂ 
ಕರೆದೊಯ್ದು ಕಡುಗದಿಂ ಕಡಿದು ತುಂಡಿಸಿ (ಪಸ್ರಾಢರಾ. ೧೪-೦೦). 

[ « ಮರಾ. .ಬೋಪಡೀ, ಖೋಪಟ, ಖೋಷಟೇ] 

ಗೊಬ್ಬರ, (ನಾ). ೧. ಜಾನುವಾರುಗಳ ಸಗಣಿ, ಗಂಜಲ, ಮರಗಳ 
ಎಲೆ ಮೊದಲಾದ ಪದಾರ್ಥಗಳಿಂದ ಸಿದ್ಧಪಡಿಸಿದ, ಪೈರುಗಳಿಗೆ 
ಬೆಳೆಯುವ ಶಕ್ತಿಯನ್ನೀಯುವ ವಸ್ತು : ಗೊಬ್ಬರದಿಂ ಬೆಳಸು ಪೆರ್ಚು 
ವಂತೆ . . . ತಪೋನುಷ್ಕಾನದಿಂ ಪುಣ್ಯಂ ಪೆರ್ಚುಗುಂ (ಧರ್ಮಾಮ್ಮ. 
೧೪-೧೦೪): ಶ್ರೀಗುರುವೆಂಬ ಬೀಜವ ಬಿತ್ತಿ ಅಖಿವೆಂಬ ಗೊಬ್ಬರವನಿಕ್ಕಿ 


85 


ಗೊಬ್ಬೆಸೆರಗು 


ಜ್ಞಾ ನವೆಂಬ ಉದಕವನೆಆ್‌ಯಲಿಕೆ (ಸರ್ವವ. ೧೪೬-೭೧೨) ; ಸುರತವೆನಿಪ 
ವರಲತೆಗೆ ಗೊಬ್ಬರಮನಂದಿರದಿಕ್ಕುವ ಮಾಟಕ್ಕಿಯಲಿ ಸುರುಚಿರಮೃಗ 
ನಾಭಿವೆರಸು ಚಂದನಮಂ ತಮ್ಮುರಗಳೊಳಗೆ ಚರ್ಚಿಸಿದರು (ಅಂಜಜೆ. 
೮-೧೦೪); ಗಗನಮೆನಿಪ್ಪ ಪಾಳ್ವೊಲದೊೊಳ್‌ , . . ಸಂಜೆಯೆಂಬಗಿನಿಯನಿಟ್ಟು 
ಮರ್ಜೆನಿಪ ಗೊಬ್ಬರವಂ ತಳಿದು (ರಾಜರೇ. ೧೦-೬೮) ; ಕೆಚ್ಚು ಕಾರುಳ್ಳವನು 
ಹುಬ್ಬು ನೇರುಳ್ಳವನು ಗೊಬ್ಬರದ ಗಾಡಿ ಹೊಡೆಯೋನು ಅಣ್ಣಯ್ನ 
ಹುಬ್ಬಿಗಿನ್ನೊಂದು ಸರಿಯುಂಟೆ (ಹಳ್ಳಿಹಾ. ೩); ದನ ತಿಂಬುವನಿಗೆ ಗೊಬ್ಬರ 
ದಾಣೆ (ಗಾದೆ). ೨. ಒಣಗಿದ ಸಗಣಿ; ಬೆರಣಿ; ಕಾಡುಕುರುಳು : 
ಗೊಬ್ಬರದ ಕಿಚ್ಚು ಬಳಸಿಯುಂ ತಮ್ಮಂ, ಸುಡೆ (ವಡಾರಾ. ೦೯೨-೩) ; 
ಮರಗಳ ಮಂದಿರದಿ ಕುಳ್ಳಿರ್ದು ಗೊಬ್ಬರದಿಂದ ಬೇವುದು ಹಿಸುಣನಾಡುವ 
ಕೇಳ್ವಗಿದು ವಿಧಿಯನಿ (ಸಂಭಪ. ೧೩-೭೨). ೩. ಬಳಕೆಗೆ ಬಾರದ ಕಸ, 
ಕಡ್ಡಿ ಮೊದಲಾದ ವಸ್ತು; ಪ್ರಯೋಜನವಿಲ್ಲದ ಪದಾರ್ಥ: 
ಗೊಬ್ಬರ ತುಂಬಿದ ಕಗ್ಗವಿಯಲ್ಲಿ (ಕವಿಸೋ. ೧೪-೯); ಕೆಟ್ಟು ಗೊಬ್ಬರ 
ವಾಗಿದೆ (ಊಂ). [ ಪ್ರಾ. ಗೋಬರ, ಗೋವರ. / ಸಂ. ಗೋವರ. / 
ತುಳು. ತೆಲು. ಗೊಬ್ಬರ] 
ಗೊಬ್ಬರ, (ನಾ). ಚರ್ಮದಲ್ಲಿ ಕೆಂಪುಗುಳ್ಳೆಗಳೇಳುವ ಒಂದು ಬಗೆಯ 
ಅಂಟುರೋಗ ; ದಡಾರ; ಗೋಣಿತಟ್ಟು : ಬೇಸಿಗೆಯಲ್ಲಿಯೂ ಚಳಿ 
ಗಾಲದಲ್ಲಿಯೂ ಮೈಲಿ, ಗೊಬ್ಬರ ಗಣಜಲಿಗಳೆ ಉಪದ್ರವು ವಾಡಿಕೆಯಾಗಿ 
ಆಗುತ್ತದೆ (ಕಛಾಗೆ. ೪೧8). [+ ಮರಾ. ಗೋವರ್‌] 
ಗೊಬ್ಬರಮಚ್ಛಿ (ನಾ). ಒಂದು ಜಾತಿಯ ದೊಡ್ಡ ವಿಖಾನು: ಕಾನಡಾ 
ಜಿಲ್ಲೆಯಲ್ಲಿ ೧೯೫ ಜಾತಿಗಳ ವಿಸನುಗಳು ದೊರೆಯುತ್ತವೆ. ಅವುಗಳಲ್ಲಿ 
ಗೊಬ್ಬರಮಚ್ಛಿಯೆಂಬ ಮಾನು ಯೆಲ್ಲಕ್ಕೂ ದೊಡ್ಡದು (ಕಠಾಗೆ. ೬೭). 
[?] 
ಗೊಬ್ಬಳಿ « ಗೊಬ್ಬುಳಿ' ನೋ. 
ಗೊಬ್ಬು, " ಗಬ್ಬು, ' ನೋ. 
ಗೊಬ್ಬು " ಕೊರ್ವು' ನೋ. 
ಗೊಬ್ಬುನುಡಿ (ನಾ). ಹೊಲಸುನುಡಿ ; ಕೆಟ್ಟಮಾತು : ಕಂಡರ ಕಬ್ಬಲಗಿತ್ತಿ 
ಗೊಬ್ಬುನುಡಿ ಮಾತುಗಳು ವಿದ್ಯೇದ ಶಿವನೀಗೆ ಬುದ್ಧಿ ಹೋದೀತೆಂದು 
ಎದ್ದು ನಾ ಹೊಡಿಯಲೇನ ಗೌರವ್ವನಿಂತು ಬಿನ್ನವ ಮಾಡತಾಳ (ರೋಳಕಗೀ. 
` ೧೩೫). [ಗೊಬ್ಬು] (ಆಗಬ್ಬು,) + ನುಡ್ಮಿ] 
ಗೊಬ್ಬುಳಿ, ಗೊಬ್ಬಳಿ (ನಾ). ಒಂದು ಬಗೆಯ ಮುಳಂ ಸಮರ ; ಜಾಲಿ: 
ಕಲ್ಪವೃಕ್ಷವನ್ನು ಬಿಟ್ಟು ಗೊಬ್ಬುಳಿಯ ಗಿಡವನ್ನಾ ಶ್ರಯಿಸಿದಂತೆ 
ನಾರಾಯಣನನ್ನು ಬಿಟ್ಟು ಕ್ಷುದ್ರದೇವತೆಯನ್ನಾಶ್ರಯಿಸಿದಂತಾಯಿತು 
(ಕಥವಿ. 1, ೯೫). ಗೊಬ್ಬಳಿ: .ಮರಗಳು : ಹೆಸವ . . . ಗೊಬ್ಬಳಿ, 
ತೊಪ್ಪಲು (ನಮ್ಮನು. ೨೩೬). " ಬೊಬ್ಬುಳ್ಳಿ ' ಪರಾ. [?) 
ಗೊಬ್ಬೆ (ನಾ). ಈಚಲು ಮೊದಲಾದ ಮರಗಳಿಂದ ಹೆಂಡವನ್ನು ಇಳಿ 
ಸಲು ಅವುಗಳಿಗೆ ಕಟ್ಟುವ ಗಡಿಗೆ ; ಹೆಂಡದ ಗಡಿಗೆ: ಮಧ್ಯಾಹ್ನವೊ 
ಸಾಯಂಕಾಲದಲ್ಲಿಯೊ ಕೂಲಿಯವರು ತಮ್ಮ ಕೆಲಸ ಬಿಟ್ಟೊಡನೆ ಈ 
ಅಂಗಡಿಗಳಿಗೆ ಬಂದು ಒಂದು ಗೊಬ್ಬೆ ಹೆಂಡ ಕುಡಿಯುವರು (ಚೀನದಾ. 
೨೪) ; ಹತ್ತಿರದಲ್ಲಿ ಸುರೆಯು ತುಂಬಿದ ದೊಡ್ಡದೊಂದು ಗೊಚ್ಛೆಯಿದ್ದಿತು 
(ಶ್ರೀರಾಪ, ೧೧೭). 
[ ಮಠಾ. ಗೋಭ್‌. / ತಮಿ. ಕೋಪ್ಪೈ ; ತೆಲು. ಕೋಪ] 
ಗೊಬ್ಬೆ ಸೆರಗು (ನಾ). ಎದೆಗೆ ಅಡ್ಡಡ್ಡಲಾಗಿ ಕಟ್ಟುವ ಸೆರಗು; ಮಂಜಮ್ಮ 
ಗೊಬ್ಬೆಸೆರಗು ಬಿಗಿದು ಕಟ್ಟಿ, ಸೀರೆಯ ಬಹುಭಾಗದ ವಿಸ್ತೀರ್ಣವನ್ನೆಲ್ಲಾ 
ಸೊಂಟಕ್ಕೆ ಸುತ್ತಿ, ಉಳಿದಿದ್ದನ್ನು ಅದಷ್ಟು ಕೃಪಣತೆಯಿಂದ ನಿರಿಮಾಡಿ ... 
ಉಟ್ಟಿದ್ದಳು (ಮಲೆಮ. ೪೮). [ ಗೊಬ್ಬೈ+* ಸೆರಗು, (-ಸೆಆಂಗು) ] 


ಗೊಮ್ಮಟ 


ಗೊಮ್ಮಟ, ಗುಮ್ಮಟ, ಗೋಮಟ (ನಾ). ೧. ಸುಂದರ; ಮನ್ಮಥ; 
ಚೆಲುವ. ೨. [ಜೈನ] ಬಾಹಂಬಲಿ ; ಕಾಮದೇವರಲ್ಲಿ ಮೊದಲನೆ 
ಯವನು : ಇದಲಾಸೆಯ ಬಿಡಿಸು ಗೊಹೆಯ ಗೊಮ್ಮಟನೊಡೆಯ 
ಅಗಮ್ಮೇಶ್ವರಲಿಂಗ (ಮನುಗುಂ. ೪೯); ಕಾಮನ ಅನೇಕ ನಾಮಗಳಲ್ಲಿ 
ಒಂದಾದ ಮನ್ಮಥ ಎಂಬುದರ ತದ್ಭವವೇ ಗೊಮ್ಮಟವೆಂದಾಗಿದೆ (ಸಾಹಿಸ. 
೧೬೪). A. [ಜೈನ] (ಶ್ರವಣಬೆಳಗೊಳದಲ್ಲಿರುವ) ಗೊ ಮ್ಮ ಟನ 
ವಿಗ್ರಹ,-ಪ್ರತಿಮೆ : ಶ್ರವಣಬೆಳಗುಳದಲ್ಲಿ ಒಂದುಸಾವಿರವರುಷ ನಿಂತ 
ಗೊಮ್ಮಟ! (ಉಯ್ಯಾಲೆ. ೬೩-೩): ಬಂಡೆ ಬಂಡೆಗಳೆದೆಯ ಗೊಮ್ಮಟಗೆ 
ಕುಂಭಾಭಿಷೇಕ (ನೆಲಮು. ೧೬-೨೩). ೪. ಚಾಮುಂಡರಾಯನ 
ಮತ್ತೊಂದು ಹೆಸರು ; ಚಾಮುಂಡರಾಯ (ಗೊಮ್ಮಟ)ನು ಧರ್ಮ 
ದೇವತೆಗಳ ಆದೇಶದಂತೆ ಶ್ರವಣಬೆಳ್ಗೊಳದಲ್ಲಿ ಬಾಹುಬಲಿಯ ಮೂರ್ತಿ 
ಯನ್ನು ಕಡೆಯಿಸಿ . . . ಪೂಜಿಸುತ್ತಾನೆ (ಭಾರದ. ೧೭೩). ೫. (ಆಲಂ) 
ಆದರ್ಶವಾದುದಂ: ಗೊಮ್ಮಟದೇವ ನಿನ್ನ ತಜಿಸಂದಳವಾರ್ಯ್ಯಜನಕ್ಕೆ 
ಗೊಮ್ಮ ಟಂ (ಎಕ. 71, ೨೩೪-೫೨; ಸು. 1180). ಗುಮ್ಮಟ್ಟ: ಹ ಬೊಂಬೆ; 
ವಿಗ್ರಹ : ಅನ್ಯಸಮಯದ ಗುಮ್ಮಟನ ಕೈವಿಡಿದೆತ್ತಿಕೊಂಡೆ ನಿನ್ನ ಸಮ 
ಯದ ಶಿಶು ಬಾವಿಯಲ್ಲಿ ಬೀಳ್ವುದ ನೋಡುತ್ತಿಪ್ಪರೇ ಕರುಣಿ (ಘನವ. 
೭೩8). ಗೋಮಟ : ೨. ಗೋಮಟ ಗುರುವೆ . , . ನೇಮದ ಹಿರಿನೆಲೆಯೆ 
(ತಾವರೆ. ೪೬-೧೯). 
[ ಆಪ್ರಾ. ಗುಮ್ಮಡ. ಗುಮ್ಮ-ಮೋಹಗೊಳ್ಳು. ಮೋಹಗೊಳಿಸು./ 

ಮರಾ. ಗೋಮಟಾ, ಗೋಮಟೇ] 

ಗೊಮ್ಮಟೇಶ, ಗುಮ್ಮಟೇಶ (ನಾ). - ಗೊಮ್ಮಟ ೩; ನಿತ್ಯಂ ನಿಲಯಂ 
ಶ್ರೀ ಗೊಮ್ಮಟೇಶಂಗೆನಿಸಿದುದು ಜಿನೋಕ್ತಾವಳೋಕಂ ತ್ರಿಳೋಕಂ (ಎಕ. 
11, ೨೩೪-೨೩: ಸು. 1160). ಗುಮ್ಮಟೇಶ: ಈ ನಿಶ್ಚಲಮೂರ್ತಿಶ್ರೀಯ 
ಸಾಮರ್ಥ್ಯಮನರೆಮರುಳರ್‌ ಬಲ್ಲರೇ ಗುಮ್ಮಟೇಶ (ಕಬ್ಮಾನು. ೧೪೦ 
ಪ್ರಯೋ). [ಗೊಮ್ಮಟ + ಈಶ] 

ಗೊಮ್ಮಟೇಶ್ವರ, ಗುಮ್ಮಟೇಶ್ವರ. ಗೋಮಟೇಶ್ವರ (ನಾ).ಎ 
ಗೊಮ ಟ ೩. ಈ ತ್ರಿಳೋಕದ ಜನಂ ತಾನೆಯ್ದೆ ಕಂಡಿರ್ದ್ಗದಾರ್ನೈಣ್‌ 
ವರ್ನೆಟ್ಟನೆ ಗೊಮ್ಮಟೇಶ್ವರ ಜಿನಶ್ರೀಮೂರ್ತೀಯಂ ಕೀರ್ತ್ರಿಸಲ್‌ (ಎಳ.17, 
೨೩೪-೨೩: ಸು. 1180). ಗುಮ್ಮಟೇಶ್ವರ : ಶ್ರೀ ಗುಂಮಟೇಶ್ವರ ಸನಾತನ 
ಭೋಗ ಹೇತೋಃ (ಎಇ. ೪111, ೨೦-೯೯: 1422). ಗೋಮಟೇಶ್ವರ: 
ಶ್ರೀಗೋಮಟೇಶ್ವರನು ಗಾಳಿ ಮಳೆಯಲಿ ಕರಗಿ ಹೋದರೇನುರುಳು 
(ಪಾಂಠಜ. ೩೨-೮): ಶ್ರವಣಬೆಳಗೊಳದ ಗೋಮಟೇಶ್ವರ ವಿಗ್ರಹವು 
ದೊಡ್ಡ ಪ್ರಮಾಣದಲ್ಲಿ ಸುಂದರವಾಗಿದೆ (ಮೈ ವಾಸ್ತು. 28). 

[ ಗೊಮ್ಮಟ + ಈಶ್ವರ] 

ಗೊಮ್ಮಯ್ಯ (ನಾ).' ಒಬ್ಬಾತನ ಹೆಸರು; ಶ್ರೀಮತ್ಪೆರ್ಮ್ಮಾನಡಿಗಳ 
ಗಂಗವಾಡಿ ಮೂ([ ವ ]ತ್ತಿ ಚರ್ನ್ರಸಿರವುಮಾಳೆ xxx ತ್ರೈನ್ನಟ್‌ವಾಳೊಳಿಟ್ಲಿ 
ಮಯ್ದುನ ಗೊಮ್ಮಯ್ಯಗಿ ಕುಪ್ಪೆನಾಡ . .. ಗೊಮ್ಮಯ್ಯಂ ಕೊಟ್ಟ 
ಗ್ರಹಾರಂ (ಎಳ. 1೪, ಹುಣಸೂ. ೬೪-೬; 976). 

[ ಆಗೊಮ್ಮಟ? + ಅಯ್ಕ್ಯ) 

ಗೊಮ್ಮಲಯ್ಯ (ನಾ). ಒಬ್ಬಾತನ ಹೆಸರು: ಗೊಮ್ಮಲಯ್ಯನ ಭಾವಂ 

ಸಿಲ್ಲಪಯ್ಕಂ (ಎಇ. XXVIII, 8-೫೭ ; 1082). 
[ ಗೊಮ್ಮಲ್ಯ * ಅಯ್ಯ, ) 

ಗೊಯ (ನಾ). ಒಂದು ಅನುಕರಣ ಶಬ್ದ. ( ಗೊಯ್‌ಗೊಯ್‌ 
ಗುಟ್ಟು ಪರಾ. 

ಗೊಯ್‌ಗೊಯ್‌ಗುಟ್ಟು (ಕ್ರಿ). ತೀವ್ರವಾದ ದುಃಖದಿಂದ (ಧ್ವನಿ 
ಮಾಡುತ್ತ) ಗೋಳಾಡು,-ಹಲುಬು, -ರೋದಿಸು : ಅನಿತರೊಳ 


೨೬೨೨ 


90 


26 


80 


40 


45 


ಗೊರಜೆ, 


ಗತ್ತಲನುಜಾತೆ  ಗೊಯ್‌ಗೊಯ್‌ಗುಟ್ಟುತಿನಿಯನಂ ನೋಡೆಂದುಯೆಳೆ 
ತಂದು (ಜಿನಮು. ೩೪-೨೭). [ ಆಗೊಯ + ಕುಟ್ಟು, ) 

ಗೊಯ್ಕೆ (ನಾ). (?) : ಮುಡುಹಿನ ಮುಕ್ಕೆ ಸೊಕ್ಕದಿರದೇನಭಿಮಾನದ 
ಜೋಡೆ ಬಾಲಮಂ ಬಡಿದಪೆಯಿತ್ತ ಚುಂಬಿ ಸುಡು ಗೊಯ್ಕೆ [ಪಾಣಂ. 
ಗೋರಿ] ಯರುಟ್ಟುದ ಆದ್ಲೆ ಪೆಬ್ಬೆರಳ್‌ ಕಡಿಯದರಂಟಸುಂಟಿ ಸುಡು 
ಪಂಚಿಗಳೆಂಜಲ ಹಂಚೆಯೆಂದು ಬಯ್ದೊಡನೊಡನೊತ್ತಿದರ್ಮಸಗಿ ಬೇಟದ 
ಬನ್ನ ಮನಕ್ಕತಂಗಿಯರ್‌ (ಅನಂಪು. ೮-೩೧): (ಸೂಳ್ತಿಸು. ೮-೪೨೪ ನೋ). 

[?) 
ಗೊರ್‌ (ನಾ). ಒಂದು ಅನುಕರಣ ಶಬ್ದ: ನಾಯಿ ಗೊರ್ರೆಂದಿತು (ರೂಂ). 
ಗೊರ (ನಾ). ಒಂದು ಅನುಕರಣ ಶಬ್ದ. " ಗೊರಗುಡು' ಪರಾ. 
ಗೊರಗೊರ (ದ್ವಿರಂಕ್ತಿ): ಸುರಿವ ರಕುತದ ಗೊರಗೆೊರೆಂಬುತ್ಯ _ಮಣ 

ನಿನದದ ಕೊರಗಣೆಯ ಖಗಪತಿಯ ಮುಖದಿಂದರಿಯುತೆಲ್ಲವನು 
(ರಾಮಾಸಂ. ೩-೫-೩೬). 

ಗೊರಕಲು (ನಾ). ಒಂದು ಬಗೆಯ ಸಸ್ಯ (?) : ಹರಳು, ಬೆಂಡು. ಗೊರ 
ಕಲು, ಮಿಟಲಿ, ಕಂಬಳಿ, ಆಲ, ಗೋಣಿ (ನಮ್ಮನು. 3೩೮). [?) 

ಗೊರಕು " ಗುಜುಕು' ನೋ. 

ಗೊರಕೆ, (ನಾ). ಈಟಿಯಂತಹ ಒಂದು ಬಗೆಯ ಆಯುಧ; ಇಟ್ಟ 
ಗೊರಕೆಯನೆದೆಯೊಳಾಂತುಕೊಂಡು ಮೆಯ್ಬಿಟ್ಟಿಡಲಾ ರಾಮನಾಥ ನೆಟ್ಟನೆ 
ನೆಲಕೆ ಬಿದ್ದರು . . . ಕೆಲಬರು (ಕುರಾಸಾಂ. ೧೬-೪೪) ; ಗೊರಕೆ ಸೆಲ್ಲೆಹ 
ಹಿಂಡಿವಾಳ ಚಕ್ರಗಳನು ಸುರಿವುತ (ಕುರಾಸಾಂ. ೨೦-೨೩೫). 

[ದೇ.8 ತೆಲು. ಗೊರಕ ) 

ಗೊರಕ್ಕೆ " ಗುಚುಕು' ನೋ. 

ಗೊರಗ (ನಾ). ಒಂದು ಜಾತಿಯ ಹಕ್ಕಿ; ಗಿಳಿ ಕೋಗಿಲೆ ಗೊರಗ ಮೊದ 
ಲಾದ ನಾನಾವಿಧ ಪಕ್ಷಿಸಮೂಹಗಳ ಕಲಕಲಧ್ವನಿಗಳು (ಕೃವಾಸ. ೫). 

[?] 

ಗೊರಗಿ (ನಾ). (?) : ಗೊರಗಿಯ ಗಾಯತ್ರಿಯ ವರ್ನ ನಿಜಾಭರಣ 
ಯಜ್ಞೋಪವೀತ (ರುದ್ರಥಾ. ೪೩). [?) 

ಗೊರಗು, "ಗೊರಬು' ನೋ. 

ಗೊರಗ್ಕು (ನಾ). ಒಂದು ಬಗೆಯ ಮರ ; ಗೊರಗುರಿಸೀವರ ನೆಲನಾಲರಳಿ 
ಬಿದಿರ್ವಕ್ಕೆ ಕಕ್ಕೆ ಬೇವುಂ ಬೀಟಲ್‌ ಸಿರಿಸ ವರನೇಜ್‌ಲಂಬಟಿ ಸರಳಂ ತಜ್‌ 
ತಾಟ್‌ಯತ್ತಿ ಮುತ್ತುಗ ಬೆತ್ತಂ (ಮಹಾನೇ. ೪-೭೨). ([?] 

ಗೊರಗುಡು (ಕ್ರಿ).(ಕೋಪ, ಭಾವಾವೇಶ ಮೊದಲಾದ ಕಾರಣಗಳಿಂದ) 
ಗಂಟಲಲ್ಲಿ ಒಡಕುಧ್ವನಿ ಹೊರಡಂ, -ಉಂಟಾಗು : " ಯೇಸು ' ಎಂಬ 
ಪದವನ್ನು ಉಚ್ಚರಿಸಿದಂತೆಲ್ಲ ಅವನ ಧ್ವನಿ ಗೊರಗುಡುತ್ತಿತ್ತು (ಪುನರು. 
೧೭೮). [ಗೊರ * ಕುಡು ( ಆಕೊಡು) ) 

ಗೊರಗೊರಸು (ಕ್ರಿ). ಗೊರಗೊರ ಎಂಬ ಧ್ವನಿಮಾಡು ; ಆ ಉರುಳು 
ಅವರ ಕುತ್ತಿಗೆಗೆ ತೊಡರಿತು. “ಆ, ಆ” ಎಂದು ಗೊರಗೊರಸಿ ಬ್ಯಾರಿಗಳು 
ಚೀರಿದರು (ಮುಂಗಾಮು. ೧೦೨). [ ಆಗೊರ  -ಸ್ನು. 

ಗೊರಚು " ಗೊರಸು, ' ನೋ. 

ಗೊರಜಿ ' ಗೊರಜೆ,' ನೋ. 

ಗೊರಜೆ,, ಗೊರಜಿ, ಗೊರಿಜಿ (ನಾ). ಒಂದು ಬಗೆಯ ಸೊಪ್ಪಿನ ಗಿಡ; 
“ ತುಷಪರ್ಣಿ ಕಿಜುಗೋಣಿ ಗುರ್ವಿಯೆನೆ ಗೊರಜೆ [ಪಾಠಕಾಂ. ಡೆ) ಯದು” 
(ಮಂಗರಾ. ೪೩-೪೭). ಗೊರಜಿ: ಗೊರಜಿ . . . ತಾಳಿಸಪತ್ರೆ (ಮೈಠಗಿ. 
೩೭೨೭೩೬); ದಾರಿಯಲ್ಲಿ ಕಿರಕಸಾಲಿ ಹೊನ್ನಿಕುಕ್ಕಿ ಗೊರಜಿ ತೊಪ್ಪಲ 
ಸಿಕ್ಕದ್ದು ತಿಂದರು (ಅನ್ನ. ೧೫೫). ಗೊರಿಜಿ: ಗೊರವಿ . . . ಗೊರಿಜಿ, 
ಹೆಣ್ಣುಗೊರವಿ (ಮೈಔಗಿ. ೪೭-೯೨೫). . [? ./ ತೆಲು. ಗುರುಜ) 


ಗೊರಜೆ, ೨೬೨೩ 


ಗೊರಜೆ, (ನಾ). ಶಂಖದ ಹುಳುವಿನ ಜಾತಿಗೆ ಸೇರಿದ ಒಂದು ಬಗೆಯ 
ಚಿಪ್ಪಿನ ಪ್ರಾಣಿ ಮತ್ತು ಅದರ ಚಿಪ್ಪು ;: " ಷಡ್ಚಿಂದು- ಗೊರಜೆ” 
(ಒಷಧಿ. ೧೭೩) : ಕೆಲಿಿಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆಗೊರಜೆಚಿಪ್ಪು 
ಗಳು ಕಾಣಬಹುದು (ಬಸವ. ೮೬೧): ಸುಳ್ಳರೆಲ್ಲರು ಕೂಡಿಕೊಂಡು ಬೆಳ್ಳನ 
ಬೆಳತನಕ ನೀರ ತಡಿಯಲ್ಲಿ ಕುಳಿತು ಗುಳ್ಳ ಗೊರಜೆ ಕೂಡಿ ತಿಂದು ಕಳ್ಳು 
ಕೊಡನ ಬಜ್‌ದು ಮಾಡಿ ಇಂಥ ಪೊಳ್ಳುದೈವದ ಗೊಡವೆ ಬೇಡ ನರಕ 
ತಪ್ಪದು (ಕನಕ. ೧೪೨-೪). [7] 

ಗೊರಟ, ಗೊರಟು, ಗೊರಟೆ, (ನಾ). ೧. (ಮಾವಿನ ಹಣ್ಣಿನ ಒಳ 
ಗಿರುವ) ಬೀಜ ; ಓಟಿೆ ; ಪೂಜಿ ಪೂಜಿ ಫಲದೊಳಗೆ ಚಕ್ರಗೋಷ್ಠಿ ಗೊರಟ, 
ಚಕ್ರಗೋಷ್ಮಿ ಗೊರಟಕ್ಕೆ ವಕ್ರಶನೀನೋಟ (ನಿರಾಠ. ೧೮೦-೧೮): 
ಪ್ರಳಯದ ಬಸಿರೊಳಗದರೊಂದು ಗೊರಟ ಸಿಕ್ಕಿತು (ನಾದಲೀ. ೩೯-೬): 
ಗೊರಟವನ್ನೇನು ಕಂಡು ಮೂಗು ಮುರಿಯುವಿ? ಕಾಣು ತುದಿಯ 
ತನಿವಣ್ಣನ್ನು! (ವಿಣಾಮಂ. ೬೪). ವಿ. ಗಟ್ಟಿಯಾದುದು ; ಕಠಿನ 
ವಾದುದು; ಬಿದ್ದ ಮಳೆಗೆ ಮೃದುವಾಗಿ, ಒತ್ತಿದ ಮಣ್ಣಿಗೆ ಪುಳಕಿತವಾಗಿ 
ಓಟೆ ಒಡೆದು ಸಸಿಯಾಗುತ್ತದೆ : ಹಠ ಮಾಡಿದರೆ ಗೊರಟವಾಗಿ ಒಣಗುತ್ತದೆ 
(ಸಂಸ್ಕಾರ. 6೭). ೩. (ಆಲಂ) ಬೆಲೆಯಿಲ್ಲದ ವಸ್ತು; ನಿಸ್ಸಾರ ಪದಾರ್ಥ : 
ದೇವರಿಗೆ ಕೂಡ ಊಟ ಇಲ್ಲ ನಿಮಗೇನದ ಗೊರಟ? (ಸಮಜೀ. ೧೪೫): 
ಕುಲಕರ್ಣಿಗೇನು ಸಿಕ್ಕಾಂಗಾತು ಗೊರಟ? (ಗ್ರಾಮಾಯ. ೩೬). ಗೊರಟು : 
೧. ಮಾವಿನ ಗೊರಟಿನಿಂದ ಬೇವಿನ ಗಿಡ ಹುಟ್ಟಲಾರದು (ನಿಷ್ಕಾಮ. ೮೬). 
೩, ಅವರದು ಬರೀ ಗತಾನುಗತಿಕದ ಗೊರಟು, ನಮ್ಮ ದು ಇನ್ನೂ 
ರೂಪಕ್ಕೇ ಬಾರದ ಗರ್ಭಪಿಂಡ (ಕಾಳರಾ. ೧೧೦). ಗೊರಟೆ; : ೧. ಅಡಿಕೆ 
ಮಾವುಗಳನ್ನು ಚೀಪಿಚೀಪಿ ಗೊರಟಿಗಳನ್ನು ಒಗೆಯುತ್ತಿರುವ ಮಕ್ಕಳಲ್ಲಿ 
ಭಟ್ಟರು ಬಾಲಕೃಷ್ಣನ ರೂಪವನ್ನು ಕಾಣತೊಡಗಿದರು (ಹವ್ಳಿಬ. ೭೭). 
“ಕೊಟ್ಟೆ,, ಪರಾ. (ದೇ.8 ತುಳು. ಕೊರಂಟ್‌, ಕುರಂಟ್‌ 

ಗೊರಟಿ 'ಗೋರಂಟೆ' ನೋ. 

ಗೊರಟಿಗೆ(ನಾ). ಒಂದು ಬಗೆಯ ಗಿಡ ಮತ್ತು ಅದರ ಹೂವು ; ಸ್ಫಟಿಕ; 
ನೀನೆ ಗರತಿ, ಶಿವನೊಬ್ಬ ಬಲ್ಲ ನಿನ್ನಲ್ಲಿ ಇರಲು ಬೆರೆತು ನಿನ್ನ ಮೈಯ 
ಮುಟ್ಟುವದು ಪಾಪ ಗೊರಟಿಗೆಗು ಕೂಡ ಹೊರತು (ಮುಳ್ತಕಂ. 3೦-೪); 
ಪಾತರಗಿತ್ತೀ ಪಕ್ಕಾ ನೋಡಿದೇನ ಅಕ್ಕಾ . .. ಗೊರಟಿಗೆಗೆ ಶರಣಮಾಡಿದ 
ದೂರಿಂದನ (ಗರಿ. ೯೭-೧೩). ([ ಸಂ. ಕುರಂಟಕ] 

ಗೊರಟು 'ಗೊರಟ' ನೋ. 

ಗೊರಟೆ, `ಗೊರಟ' ನೋ. 

ಗೊರಟೆ, 'ಗೋರಂಟೆ' ನೋ. 

ಗೊರತಿ 'ಗೊರವಿತಿ' ನೋ. 

ಗೊರಪ 'ಕೊರಪ್ಕ' ನೋ. 

ಗೊರಬಿ `ಗೊರವ್ಕಿ' ನೋ. 

ಗೊರಬು, ಗುರುಬು, ಗೊರಗು,, ಗೊರಬೆ (ನಾ). ತಲೆ ಮತ್ತು 
ಬೆನ್ನಿನ ಮೇಲೆ ಮಳೆನೀರು ಬೀಳದಂತೆ ಹಾಕಿಕೊಳ್ಳುವ ಮುಸುಕು ; 
ಈ ಸಂಭ್ರಮದಲ್ಲಿ ಗೊರಬು ತೆಗೆದುಕೊಂಡವರ ಮುಖ ಎದೆ ಕಾಲುಗಳು 
ಒದ್ದೆಯಾದರೂ ಬೆನ್ನು ಮಾತ್ರ ಬೆಚ್ಚಗೆ ಉಳಿದಿತ್ತು (ಮರಮ. ೩): ಅಟ್ಟದ 
ಮೇಲಿದ್ದ ಗೊರಬುಗಳಿಲ್ಲ ಹೆಣ್ಣೂಳುಗಳ ತಲೆಗೇರಿ ಸಂಚರಿಸುತ್ತಿವೆ (ಮಲೆಮ. 
8೬೧) : ಮಳೆಗೆ ತಲೆ ಮೈ ತೋಯದಂತೆ ಗೊರಬುಹಾಕಿಕೊಂಡು . . , 
ಗೋವಿಂದರಾಯರು ನಡೆದಾಗ (ಜಾಳಿಗಿ. ೦೦೭). ಗುರುಬು : ತಂಗಳೂಟ 
ಮಾಡಿ ತಲೆಗೆ ಗುರುಬು ಸಿಕ್ಕಿಸಿಕೊಂಡು (ಅನಾಥ. ೪). ಗೊರಗು, : ಕೊಡೆ, 
ಗೊರಗು, ಮಾಡು . . . ಸೊಡರು ಎಂಬ ಎಣಿಸಿ. ಮುಗಿಯದ ಸೊಲ್ಲು 
ಗಳು ನಮ್ಮ ಹಿರಿಯರ ಕೈಗಾರಿಕೆಯನ್ನೂ ದುಡಿಮೆಯನ್ನೂ ಸಾರುತ್ತವೆ 


ಗೊರವ 


(ಥಾಷಾರಾ. ೨೫೭). ಗೊರಬೆ: ಅಕ್ಕಮ್ಮ ಗದ್ದೆಯಿಂದ ಮೇಲೇರಿ 
ಹುಣಿಯಲ್ಲಿದ್ದ ತನ್ನ ಮಡಲಿನ ಗೊರಬೆಯನ್ನು ಹಿಡಿದುಕೊಂಡು ಹೊರಟಳು 
(ಚಿಗುಬ. ೮): ಹರುಕು ಗೊರಬೆಯೊಂದನ್ನು ಉಪಯೋಗಿಸುತ್ತಿದ್ದಾನೆ 
(ಮುಂಗಾಮು. ೪೦). ಕೊಪ್ಪೆ' ಪರಾ. [?] 


5| ಗೊರಚಿ 'ಗೊರಬು' ನೋ. 


ಗೊರಲೆ "ಗೊಜಲೆ' ನೋ. 
ಗೊರಲೆಬಡಿ (ಕ್ರಿ). ಗೆದ್ದಲು ಹಿಡಿ; ಒರಲೆ ಹತ್ತು: ತುಕ್ಕುಹಿಡಿದು 


ಅಥವಾ ಗೊರಲೆಬಡಿದ ಮುಟ್ಟುಗಳು ಶುಚಿಯಾಗಿ... ಅಲಂಕರಿಸುವುವು 
(ಸುವಸಂ. ೩4). [ಗೊರಲೆ (ಆಗೊಲಿಲೆ) + ಬಡಿ] 


10] ಗೊರವ, ಗೊರವು, (ನಾ). ೧. ಸಂನ್ಯಾಸಿ: ತಪಸ್ವಿ: ನೃಪನುಮಂ 


40 


ಪ್ರಜೆಯುಮಂ . . . ಆ ಗೊರವರುಂ ಸುರರುಂ ಗುಣವೃದ್ಧರುಂ ವಿಪುಳ 
ರಂಗಪರರಂಗಿಸುಗೆ (ಳವಿರಾ. ೧-೧೩೨): ಗೊರವರೆ ಬೂದಿಯುಂ 
ಜಡೆಯುಮಕ್ಕೆ ತಪಕ್ಕೆ (ಪಂಪಛಾ. ೮-೧೭): ಆ ಪುರದೊಳ್‌ ದೇವಶರ್ಮನೆಂಬ 
ಗೊರವನುಗ್ರೋಗ್ರತಪೋನಷ್ಠಾನ ನಿಷ್ಮಿತಚಿತ್ತನಾಗಿ ಪಲಕಾಲಮಿರ್ಪಂ 
(ಪಂಡತಂ. ೬೯-3೧): ಪೇಸದೆ ಪಾರ್ವ್ವರಂ ಗೊರವರಂ ಗೋಬೃನ್ಹಮಂ 
ವೆಣ್ಣಿರಂ ತ (ವೆ) ಕೊನ್ನಿಕ್ಕಿದ ಪಾಪಮೆಯ್ದುಗುಂ (ಸಇಇಇ. ೫1-1, 6೪-೩೬; 
1049); ಬೇಳ್ವೆಯೆಂಬುದು ಪಾರ್ವಂಗೆ ಜಡೆಯೆಂಬುದು ಗೊರವಂಗೆ 
(ಅನಂಪು. ೨-೨6 ವ). ೨. ತಿರುಪೆ ಎತ್ತುವವನು ; ತಿರುಕ ; ಭಿಕ್ಷುಕ: 
ಮುನ್ನಿನ ಭವದೊಳ್‌ ಗೊರವನಾಗಿ ಕಾಂಚೀಪುರದೊಳ್‌ ತಿರಿದು ಪಲವು 
ಕುಲಂ ಬನ್ನಂಬಟ್ಟು (ಪಂಡತಂ. ೩೦೦-೨೦): ಸೋಕೆಯ ಬಟ್ಟಲಂ ನಂಬಿ 
ಕಂಚಿನ ಬಟ್ಟಲನೊಡೆ ವ ಗೊರವನುಮಂ (ರರ್ಮಾಮೃ. ೮-8೧) : 
ಪಂಡಿಶರುಂ ವಿವಿಧ ಕಳಾಮಂಡಿತರುಂ ಕೇಳತಕ್ಕ ಕೃತಿಯಂ ಕ್ಷಿತಿಯೊಳ್‌ 
ಕಂಡರ್‌ ಕೇಳ್ವೊಡೆ ಗೊರವರ ಡುಂಡುಚಿಯೆ ಬೀದಿವರಿಯ ಬೀರನ 
ಕಥೆಯೇ ( ಧರ್ಮನಾ. ೧-೫೭): ಸರವೆ ಸುರಲತೆಯಕ್ಕು ಗೊರವ 
ಸುರಪತಿಯಕ್ಕು (ಸರ್ವಣ,. 66)- ೩. ಶಿವ: ಈಶ್ವರ : “ ಬೆಳ್ಳಡಿಯೆಂದೆನೆ 
ಗೊರವ” (ಕವಿಕಂ. ೧೮6): “ಅಂಬಿಕಾಪತಿ ಗೊಂದೆವಳವಿಗೆಯ ಗೊರವನುಂ” 
(ಕಠರ. ೩೩) ; ಉರಿಯ ಗೊರವನ ನೆರೆವ ಭರವಸದಿಂದ ಬರಲು ಬಹಳ 
ಮುಳ್ಳಡ್ಡಲಾದವಲ್ಲಾ (ಅವಹಂ. ೨೩೭-೧೧೭೦) ; ಅಲರಂಬಿನ ಮೊನೆಗೆ 
ನಿಲ್ವನೇ ಬಡಗೊರವಂ (ಕಬ್ಭಿಕಾ. ೧೩೭): ಗೊರವನಲ್ಲದೆ ಪೊಗಟಂ 
(ಶಮದ. ೪೭ ಪ್ರಯೋ) : ತೊಟ್‌ವೆಣ್ಣೊಲಿದಪನು ಗೊರವನೆಂದು ಶಾಂಕರಿ 
ಮುನಿದು ನುಡಿಯದಿರಲ್‌ (ಭಿಕ್ಷಾಕ. ೨-೧): ಗೊರವನ ಬೆಳ್ಗೊರಲೊಳ 
ಮರ್ದ ಹಾಲಾಹಲದ ಕರ್ವೆಳಗುದುಜುಗಲ ಮಾಟ್ಕಕ್ಕಿಯಿಂ (ರಾಮಾಕ್ಕ. 
೪೦-೨೩). ೪ಉ. ಶಿವಭಕ್ತ ; ಶರಣ; ಶಿವಧಾರಿ ಎಮ್ಚ ಗೊರವರ್ಗ್ಗೆ 
(a6. ಸಃ, ೧೨೭-೧೦; 803) ; ಆರಯ್ಕೆ ಶೈವಶಾಸ್ತ್ರದೊಳಾರಿಂದಂ 
ಪಿರಿಯರೆನಿಸಿದಾ ಗೊರವರ್‌ (ಸಮಪ. ೮-೪೦): ಚಿಕ್ಕಚಿಕ್ಕ ಜಡೆಗಳ ಸುಲಿಪಲ್ಲ 
ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ (ಮಹಾದೇ. ಬ. ೪೦-೮೭): 
ಒಲಿದು ಬೇಂಟೆಗೆ ಪೋಗಲಲ್ಲಿ ಲಿಂಗವ ಕಂಡು ನಲಿದು ಗೊರವರ ಪೂಜೆಯಂ 
ಕೆರಹುಗಾಲಲದ ಕೆಲಕೊತ್ತಿ (ಲಶಿಜಿಂ. ೩೩-೧೦): ಸಿರಿಯರಸ ಚಿತ್ತೈಸು 
ಹರಸುವ ಗೊರವನೀ ಶಿತಿಕಂಠನು (ತೂರರಾ. ೧-೮-೬೨). ೫. ಮೃಲಾರ 
ದೇವರ ಭಕ್ತ,-ಪೂಜಾರಿ.-ಅರ್ಚಕ : ಮೈಲಾರದ ಗೊರವನಂತೆ 
ತಂತಮ್ಮನೆ ಬಡಿದುಕೊಳ್ಳಚ್ಚುಳಾಯಿಲರುಮಂ (ಧರ್ಮಾಮ್ಮ. ೩-3೦೬): 
ಶ್ರೀಮತ್ಸಿವಶಕ್ತಿಪಣ್ಮಿತರ ಕಾಲಂ ಕರ್ಚ್ಚ ಧಾರಾ ಪೂರ್ಬ್ಬ ಕ(0)ಮ್ಮಾಡಿ 
ತನ್ನ ಗೊರವರೆಡೆವಣಿಯ ಮೂವತ್ತು ಕಮ್ಮ ತೋಂಟಮಂ ಬಿಟ್ಟಿಳ 
(ಸೌ ಇಇ. 1-1, ೨೧೧-೨೧: 1126) ; ಮಲ್ಲಯ್ಯನ ಅರ್ಚಕರಿಗೆ " ಗೊರವ ೫ 
ರೆಂದು ಹೆಸರು, ಮರಾಠಿಪ್ರಾಂತದಲ್ಲಿ ಇವರಿಗೇ ಗುರುವರೆಂದೆನ್ನುವರು 
(ಕರ್ಣಾಪೂ. ೨೩): ಗೊರವ, ಪೂಜಾರಿ . . . ಇಂದಿಗೂ ಕಂನಾಡವಿಭಾಗ 


ಗೊರವಂಕ 


ದಲ್ಲಿ ಹೆಚ್ಚಾಗಿರುವುದು ಕಾಣುತ್ತದೆ (ಕರ್ಣಾಟ. ೩೪೭). ೬. ಗುಡಿಗಳ 
ಪರಿಚಾರಕರಲ್ಲಿ ಒಂದು ಪಂಗಡ : ಗೊರವರ ಹೊನ್ನಯ್ಯಂ ತುಜುವಂ 
ಪಿಂತಿಕ್ಕಿ ಪಲರಂ ಕೊಂದು ತಳುತ್ತಿಟ್‌ದು ದೇವಲೋಕಕ್ಕೆ ಸನ್ನೊಂ (ಎಕ. 
೪711, ಸೊರಬ. ೬೪-೧೦ ; 1032); ಗೊರವರು-ಇವರಿಗೆ ಕೆಲವು ಕಡೆಯಲ್ಲಿ 
ಜೀರರೆಂತಲೂ ಕೆಲವು ಕಡೆಯಲ್ಲಿ ಹೂಗಾರರೆಂತಲೂ ಅನ್ನುವರು (ಕಛಾಗೆ. 
೧೧೭); ಪಹರೆಯ ಗೊರವನು ಗುಡಿಯ ಸುತ್ತಲೂ ಪಹರೆಮಾಡುವನು 
(ಗಂಗಾಸಾ. ೩೦). ೭. ಒಂದು ಬಗೆಯ ಹಕ್ಕಿ: ಅರಸಿ ನೋಡೀಚೆಯಲಿ 
ಹುದುಗಿದ ಹರಡೆ ಹಂಗ ಮಯೂರ ಟಿಟ್ಟಿಭ ಗೊರವ ಗೀಜಗ (ತೊರರಾ. 
8-0.4೨) ; ಗರುಡಂ ಕರ್ಬಕ್ಕಿ ಕಂಕಂ ಗೊರವನೊಲಿಲೆ ಪೆರ್ಬಕ್ಕಿ . . . 
ಶುಕಂ ತದ್ವನಾಂತಸ್ಥಮಿರ್ಕುಂ (ಶಬಶಂ. ೩-೩೩); ಮರವನು ಸಾರಿ ಹೊನ್ನ 
ಬಾಯ ಗೊರವ ಕೊಂಬೆಯೇರಿ ಕೊರಲೆತ್ತಿ ಹಾಡಿತು (ರಾಮನ. ೧೯-೨). 
ಗೊರವು, : ಹ. ತಲೆವೊಟ್‌ಗೆ ಅಯ್ವತ್ತು ಧಾನ್ಯಗೊಳಗ ದೇವರಿಗೆ » ೬ » 
ಬ್ರಾಹ್ಮಣರಿಗಲ್ಲದೆ ಗೊರವುಗಳಿಗೆ ಸಲ್ಲದು ಬ್ರಾಹ್ಮಣಪೂಜೆ (ಸೌಇಇ. 
IX-1, ೧೫೯-೬೩೦ ; 1991). [ದೇ.8) 

ಗೊರವಂಕ, ಗೊರವಂಕೆ (ನಾ). ಒಂದು ಜಾತಿಯ ಹಕ್ಕಿ; ಮೈನಾಹಕ್ಕಿ; 
ಸಾರಿಕೆ; “ ವಾಗ್ವಿಲಾಸಿನೀ-ಗಿಳಿ, ಗೊರವಂಕ, ಪಾರಿವಪಕ್ಷಿ” (ಓಷಧಿ. 
೧೩೧) : ಗೊರವಂಕ ಟಿಟ್ಟಿಭ ಪಿಕ ಚಕೋರಕ ಮಾಂಬುಲಿಗಹಕ್ಕಿಗಳು 
ರಂಜಿಸಿತು (ನಳನ. ೧-೪೨): ಸೋರೆ ಘೂಕ ಗೊರವಂಕ ಕಪಿ ಕಪೋತ 
(ರುಕ್ಮಾಂಗ. ೧೦-೫); ಕವಿಯದಿರಲಿ ನಿನ್ನ ಗೊರವಂಕದ ಬಿಂಕ (ಚಿಂತನ. 
6೧-6). ಗೊರವಂಕೆ: “ಶಾರಿಕಾ-ಗೊರವಂಕೇಹಕ್ಕೆ ” (ಸಿದ್ಧಾಂತಿ. ೩೮೩): ಗಿಣಿ 
ಗೊರವಂಕೆ ಕೋಗಿಲೆಗಳ ಕೂಗುಗಳು (ಸೌಗಂಧಿ. ೨೩೧-೧೨). "ಗೋರಿಕ? 
ಪರಾ. ([ದೇ.8 ತಮಿ. ಕುರಕ; ತೆಲು. ಗೊರವಂಕ, ಗೊರುವಂಕೆ, 

ಗೋರಂಕ, ಗೋರಿಂಕ, ಗೋರುವಂಕ ] 

ಗೊರವಂಕೆ ' ಗೊರವಂಕ ' ನೋ. 

ಗೊರವಗೆಆ* (ನಾ). ಒಂದು ಸ್ಥ ಳದ ಹೆಸರು ; ಭುಕ್ಕಯರ್ಗೆ ಗೊರವ 
ಗೆಆಕಯುಟು* ೬ ಸಾಮ್ಯ ಸಲ್ವುದು (ಎಕ. 1%, (8) ಅನೆಕ. ೧೦೯-೫: ಸು. 
900). ಗೊರವ ಕೆ] 

ಗೊರವಗೇರಿ (ನಾ). ಗೊರವರ ಕೇರಿ,-ಬೀದಿ; ಕೋಟಿ ಗುಡ್ಡೆಯಾಗಿ 
ಗೊರವಗೇರಿ ಧರ್ಮ್ಮಮನಳಿದವ (ಇಎ. ೧೯೫೨, ಸಂಪಗಾವಿ. ೨-೧೮ ; 992). 

[ಗೊರವ * ಕೇರಿ] 

ಗೊರವಡಿ : ಗುರವಡಿ' ನೋ. 

ಗೊರವತಿ ` ಗೊರವಿತಿ' ನೋ. 

ಗೊರವದೇವ (ನಾ). ಒಬ್ಬಾತನ ಹೆಸರು ; ಶ್ರೀಮನ್ಮಹಾಮಂಡಳೇಸ್ವರ 
ಗೊರವದೇವಂ ಬನವಾಸಿ ಪುರವರೇಶ್ವರಂ (ಎಳ. ೪111, ಸೊರಬ. ೪೬-೩; 
10182). [ಗೊರವ * ದೇವ] 

ಗೊರವಬ್ಬೆ (ನಾ). ಸಂನ್ಯಾಸಿನಿ; ತಪಸ್ವಿನಿ; ಪೋಗಲೆ ಸಮಕಟ್ಟಿ ಕಟ್ಟಿ 
ಮಣಿಯಂ ಗೊರವಬ್ಬೆಯ ವೇಷದೋಜೆಯ(ಯಿ)೦ (ಜೀವಸಂ. ೮೯-೧೨). 

[ ಗೊರವ + ಆಬ್ಬೈ ] 

ಗೊರವವಾಡ (ನಾ). ಶೈವಸಂನ್ಯಾಸಿಗಳಿಗೆ ಅಥವಾ ಗುರುಗಳಿಗೆ ಬಿಟ್ಟ 
ಗ್ರಾಮ: ಮಣ್ಟಾಳಂ ಗೊರವವಾಡಂ ಮಾಡಿ ಸರ್ವ್ವ ನಮಶ್ಶಂ ಬಿಟ್ಟು 
(ಎಕ. ೪111, ಸಾಗರ. ೧೦೮-೪೨ ; 3042), [ಗೊರವ 4 ಬಾಡ] 

ಗೂರವಿ,, ಗೊರಬಿ (ನಾ). ೧. ಸಂನ್ಯಾಸಿನಿ; ವಿರಕ್ತಿ; ತಾಂ ತಿರಿವ 
ಗೊರವಿ ಬೆನಕನುಮಂ ತಿರಿಯಿಪಳೆಂಬ ತೆಅದೆ (ಕಾಂತಿಪು. ೮-೧೩೦). ೨. 
ದೇವಸ್ಥಾನದ ಸೇವೆಗೆ ಬಿಟ್ಟ ಹೆಣ್ಣು; ದೇವದಾಸಿ; ಶ್ರೀಸೋಭನರಸರು 
ಮೂಲಸ್ಥಾನದ ರೇವಬ್ಬೆಗೊರವಿಗೆ ಧಾರಾಪೂರ್ವ್ವಕಂ ಮುದ್ದಿಗೆಆ? 
ಯೊಳಗಣದೊಂದು ತೋಂಟಕ್ಕಂ ... ಅಯ್ದು ಗದ್ಯಾಣಮಂ ತಿಅರುವು 


೨೬೨೪ 


16 


25 


40 


ಗೊರವೆಕಟ್ಟಿಗೆ 


(ಸೌಇಇ. 1-1, 0-೧೭: 3095). ಗೊರಬಿ: ೨. ಅಂದು ಹರಿಜನರಲ್ಲಿ 
"ಗೊರಬಿ' ಬಿಡುವ ಪದ್ಧತಿಯಿತ್ತು. ಗೊರಬಿ ಎಂದರೆ ಬಸವಿ ಎಂದರ್ಥ 
(ಪಂಜಪಂ. ೧೦)... [ ಗೊರವ * -ಇ್ಯ) 

ಗೊರವ್ಯಿ, ಗೊರವು್ಯ, ಗೊರವೆ, ಗೊರಿವಿ (ನಾ). ಹಸಿಯಾಗಿದ್ದರೂ 
ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುವ ಒಂದು ಬಗೆಯ ಮರ ಮತ್ತು 
ಅದರ ಹೂವು: ಗೊರವಿಯ ಬನ[ಪಾಕಾ. ಟೆಯ ನೆಲ]ಸಂಪಗೆಯ 
ಸೇವಂತಿಗೆಯರಳ ತಂದಿತ್ತರು (ಸೊಬಸೋ. ೩-೪೪); ಕೊಸಗಿಜೆ ಬಸಿರೀ 
ಹುಲಗಿಲ್ಲೊರವೀ... ಹೊನ್ನೆಯ ತರುಗಳ್‌ (ಹಮ್ಮಾರ. ೪-೬೮); ತ್ಕಾರಣ 
ಗೊರವಿ ಗೊರಟಿಯತ್ತಗ . . . ಮೊದಲಾದ ಗಗನಂ ತುಡುಕುವ ವೃಕ್ಷಂ 
ಗಳೊಳ್‌ (ಸೌಗಂಧಿ. ೩೪-೫) : ರಾತ್ರಿಯ ವೇಳೆ ಪ್ರಯಾಣ ಮಾಡಬೇಕಾದರೆ 
ಬೆಳಕಿಗೆ ಗೊರವಿಯ ಕೊಳ್ಳಿಗಳನ್ನು ಬಳಸುವರು (ಕಳಹು. ೯೩). ಗೊರವ: 
ಮಹೇಶ್ವರಾಲಯದಂತೆ ಗೊರವು ಮನೆಗಳಂತೆ ಕೇರು ಬಿತ್ತುವ ಕೆಯ್ಗಳಂ 
ತಾರು . . . ಮತ್ತಮೆನಿತಾನುಂ ತೆಅದ ಮರದುಣುಗಲ್ಲಳ್‌ (ಬಂಹರಿ. 
೨-೩೮ ವ); ಪೆರ್ಚುಗು . . . ಬಂದುಗೆಯಿಂದೆ ವಿದ್ರುಮಗಣಂ ಗೊರವಿಂ 
(ವೃದ್ಧಿಯಂ) ನುತ ವಜ್ರವಿಟ್ಟಿ[ ಪಾಕಾಂ. ಗೊರವಾನಕ ವಜ್ರವೃಷ್ಟಿ]ಯಿಂ 
(ಇಟ್ಟವು. ೪-೦೪). ಗೊರವೆ : ಗೊರವೆಯ ಕಟ್ಟೆ ಸೂಟೆಗಳು ಉರುವುತಿಹವು 
(ಜ್ಲಾನಕ. ೦೨-೧೦೮): ಗೊರವೇ ಕೊಳ್ಳಿಯಂತೆ ಒಂದು ಮುಹೂರ್ತವಾದರೂ 
ತೇಜೋವಂತನಾಗಿ ಪ್ರಜ್ವಲಿಸು (ಕೃವಾನಿ. ೨೧೧). ಗೊರಿವಿ: ಮರಗಳು: 
ಹೆಸವ . . . ಬಿಕ್ಕೆ, ಕರಾಚಿ, ಗೊರಿವಿ, ಹೆಣ್ಣುಗೊರಿವಿ (ನಮ್ಮನು. ೨೩೭). 

ಗೊರವಿಯ ಕೋಲುಎಗೆೊರವೆಕಟ್ಟಿಗೆ : ತರಳರೆಲ್ಲರು ಪೇಳ್ದ ಕುರುಹು 
ಹುಡುಕುತಲಿ ಕರದಿ ಗೊರವಿಯ ಕೋಲ ಪಿಡಿದು ಯಿಂದುಮತಿ ತರಳನ 
ನೋಡುವರೆ ಪೊರಟಾಗ ಬರಲು (ಹಮಡ. ೧೩೩). 
[ ದೇ.8 ತಮಿ. ಕೋರಾನ್‌ ; ತೆಲು. ಕೊರವಿ, ಕೊರಿವಿ, ಕೊಜವಿ) 

ಗೊರವಿಕೆ (ನಾ). ಭಿಕ್ಷಂಕವೃತ್ತಿ , ತಿರುಪೆ: ಪರಶಿವನು ಭಿಕ್ಷಾಟನಂಗೈದು 
ಯಕ್ಷಪುರವರದಿಂದ ಮರಳಿದಂ ಗೊರವಿಕೆಯನಳವಡಿಸಿ ತಿರುಗಿದಂ 
(ತುರಂಗ. ೭-೩೨). [ಗೊರವ - ಇಕೆ] 

ಗೊರವಿತಿ, ಗೊರತಿ, ಗೊರವತಿ (ನಾ). ೧. ಸಂನ್ಯಾಸಿನಿ, ಗೊರವಿ ; 
ಜೋಗಿಣಿ; ರಸವಣಿಯನುಂಡ ಗೊರವಿತಿ ಪೊಸತಾಶೀರ್ವಾದವುಳ್ಳ 
ದೊಂದೆಂದಾಗಳ* ಬಸಿಗಳ್ಳಿಂಗೆ ಮಹೀಶರ ಪಸಾದ ಸುರುಕವಡೆ ಕವಡೆ 
ಹರಿವೋ ಎಂದಳ೯ (ಸೂಕಿಸು. ೧೩-೨೦): ಸೂಳೆ ಮುಪ್ಪಾಗಿ ಗೊರವಿತಿ 
ಆದಳು (ಗಾದೆ). ಗೊರತಿ: ೧. ಗೊರತಿಯ ಕಂತಿಯ ಕುಂಟಿಣಿಯರ . , . 
ಮುಂದಂ ನುಡಿಯಲೀಯಲಾಗದು ವಧುವಂ (ಮದತಿ. ೮-೨೬): ಊರ 
ಹೊಅಗೊಂದು ದೇಗುಲ ದೇಗುಲದೊಳಗೊಬ್ಬ ಗೊರತಿ ನೋಡಯ್ಯ 
(ಅವಡಂ. ೯೬-೪೩೧). ವಿ.ಮುಂನಿಪತ್ನಿ; ಯಹಿಯಂ ಹೆಂಡತಿ: ಸಿಂಧುತೀರದ 
ರುಸಿಪಳ್ಳಿಯೊಳ್‌ ಮೃಗಾಯಣನೆಂಬ ಮುನಿಗಂ ವಿಶಾಖೆಯೆಂಬ ಗೊರತಿಗಂ 
ಗೌತಮನೆಂಬ ಮಗನಾಗಿ ಪುಟ್ಟಿ (ಅರ್ಧನೇ. ೪-೦೨೭-ವ). ಗೊರವತಿ: 
೧. ಬೊಮ್ಮದ ಮನೆಯ ಕೋಣೆಯೊಳೊಬ್ಬ ಗೊರವತಿ ಇಮ್ಮೈೈಯ್ಯ 
ಸಿರಿಯ ಮಾಳಿಗೆಯೊಳಗೆ ಹಮ್ಮೆಸಿಹಳು (ಶಿವಗೀ. 699). 

[ಗೊರವ + - ಇತ್ತಿ (ಆ ಇಇತ್ತಿ) 

ಗೊರವು, "ಗೊರವ ' ನೋ. 

ಗೊರವ್ಯ " ಗೊರವ್ಕಿ' ನೋ. 

ಗೊರವು, (ನಾ).ಪೊಟರೆ (?) ; ಈ ಮರದ ಗೊರವ ನಡುವೆ (?) ಯೊಳ 
ಕಾರಣದಿಂದಿಲ್ಲಿ ವಿರಕ್ತ ನಾಗಿರ್ದವೆಂ (ಪಂಡತಂ. ೨೯೮-೪). [7] 

ಗೊರವೆ . ಗೊರವ್ಕಿ' ನೋ. 


| ಗೊರವೆಕಟ್ಟಿಗೆ (ನಾ). ಗೊರವಿಮರದ ಕಟ್ಟಿಗೆಯಿಂದ ಮಾಡಿದ ಕೊಳ್ಳಿ, 


-ಪಂಜು ; ದೀವಟಿಗೆ, ಗೊರವೇಕಟ್ಟಿಗೆ, ಕರದೀಪ ಮುಂತಾದ ಸಾವಿರಾರು 


ಗೊರಸಿ 


ts 


ಬೆಳಕುಗಳು ಊರು ತುಂಬೆ ಓಡಾಡುತ್ತಿದ್ದವು (ಯದುರಾ. ೭೦). 
[ ಗೊರವೆ (--ಗೊರವ್ಳಿ) + ಕಟ್ಟಿಗೆ; ] 

ಗೊರಸಿ (?) (ನಾ). (?) : ಗೋಡೆ ಗೊರದಾಗಿಸಿದ ಪಲವು ಪಾರಿವದ 
ನಲ್ಲೂಡಿ ಗಿಣಿಪಂಜರಂ ಪಣದ ಬಲೆ ಮುಖದ ಬಿಲ್‌ ಬಾಡಲಿಕ್ಕಿರ್ದ 
ಸುಳಿಮಿಾನಾಲಿ ಕಟ್ಟಿರ್ದ ನರ ಪರಗತಿ ಗೊರಸಿಯ ಕೂಡೆ ಕೊಯ್ದಿರ್ದ 
ಮೃಗಪಕ್ಷಿಗಳ ನೆತ್ತರಿನ ಜಾಡಿಯೊಳಿ (ನಂದಿಮಾ. ೧೪-೪). [?] 

ಗೊರಸ್ಕು, ಗೊರಚು (ನಾ). ಪ್ರಾಣಿಗಳ ಕೊಳಗು ; ಖುರ; ಧರ್ಮ 
ವಿಲ್ಲದ ಅರಸು ಮುಜ್‌ದ ಕಾಲಿನ ಗೊರಸು (ಕನಕ. ೩೦-೨) ; ಗೊರಸಿಂದೆಳ್ಹ 
ಪೂತ ರಜದಿಂ (ಡಿಲೀಶ. ೨-೨): ಜಂಬುಕದೆಡೆಯನು ಹೊಕ್ಕರೆ ಸಿಗುವುದು 
ಗೊರಸಿನ ಚರ್ಮದ ಹೇಸಿ (ಇಂಜಾಪ. ೧3೯-೩೪) : ಗೊರಸುಗಳು ಒಂಟೆಯ 
ಗೊರಸಿನ ಹಾಗೆ ಇರ್ಭಾಗವಾಗಿರುವವು (ಮುಂಬಯಿ. ೪-೦೮೭). ಗೊರಚು: 
ತುಂಡಿಸಿದ ಸರಳಿನಿಂ ಮರಳಿನಿಂದಾ ಕರಿಚಿನಿಂ ವಾಜಿಗಳ ಗೊರಚಿನಿಂ (ಪರಕು. 
೨೮-೨೮). [?. / ತಮಿ. ಕುರಚು, ಕುರಚ್ಚೈ:; ತೆಲು. ಕೊರಿಜೆ, ಗೊರಿಜ, 
ಗೊರಿಜೆ, ಗೊರಿಸೆ./ಸಂ. ಖರ] 

ಗೊರಸ್ಕು, ಗೊರೆಸು (ನಾ). ೧. ಒಂದು ಬಗೆಯ ಸಸ್ಯ; ತಡಸೀಳೆ ಬಾಳೆ 
ಸಿರಿಸಂ ಗೊರಸಂಕೊಲೆಯಿಪ್ಪೆ ಕಪ್ಪುರಂ . . . ಇಡಿಕಿಉಿದಿರ್ದ ಪೇರಡವಿ 
ಯೊಳ್‌ (ಧರ್ಮಪ. ೩-೪೭). ೨. ಒಂದು ಬಗೆಯ ಹುಲ್ಲು; ನಷ್ಟೇಂದ್ರಿ 
ಯಕ್ಕೆ :-ಗೊರಸಿನ ಹೊಡಕೇಬೇರನ್ನು ಹಾಲಲ್ಲಿ ಅರೆದು ಕದಡಿ ಸಕ್ಕರೆ 
ಬೆರೆಸಿ ಕೊಳ್ಳೆ ಮಾಣ್ಣುಂ (ವಿವೈವಿ. ೧೮೪). ಗೊರೆಸು : ೨. “ ಕಾಶಂ, ಇಕ್ಷು 
ಗಂಧಾ, ಪೋಟಗಳಃ-ಈ ೩ ಜಂಬುಹುಲ್ಲು, ಗೊರೆಸುಹುಲ್ಲು” (ಸಿದ್ಧಾಂತಿ. 

[?] 

ಗೊರಸೆ (ನಾ). ಒರಟಾದುದು ; ನುರಿಯದಿರುವುದು ; “ಗೊರಸೆ 
ಯೆನಲವಡೆನಿಕ್ಕುಂ” (ಕರರ. ೩೪). " ಗರಸು' ಪರಾ. [?) 

ಗೊರಿಕೆ 'ಗುಜುಕು' ನೋ. 

ಗೊರಿಜಿ " ಗೊರಜೈ,' ನೋ. 

ಗೊರಿವಿ " ಗೊರವ್ಕಿ' ನೋ. 

ಗೊರೆ, "ಕೊರೆ? ನೋ. 

ಗೊರೆ, (ನಾ). ಕೆಸರು; ಬಗ್ಗಡ; ರಾಡಿ; ಕಳಿತ ಮೆಕ್ಕೆಯೊ ಹುರಿಯ 
ಬಲೆಯೋ ರಾಗಸನ್ನೆಯೊ ಸರಿಯ ಗೊರೆಯೋ ಠಕ್ಕಿನುಂಡೆಯೊ ಸವಿಯ 
ಚಿತ್ರಕವೊ (ಕುವ್ಮಾಆ. 0-೭೬) ; ಬಿಸಿಲೊಳು ಕೋಣ ಗೊ!ಪಾಕಾಂ. ಗೋ) 
ರೆಯ ಬಿದ್ದು ಪೊರಳುತುಬ್ಬಸಗೊಂಬಂತೆ (ಶಂಪ್ರಸಾಂ. ೫-೪೬); ಹೀಗೆ 
ಮಳೆ ಹುಯ್ದು ಗೊಂಬೆಹಚ್ಚೆಡ ಗೊರೆಯಾಗಿ (ಕೆಸರಾಗಿ) ರಂಭೆಯ ಸೆರಗಿಗೆ 
ನೀರು ಹರಿದು ಸಮೃದ್ಧಿಯಾದ ಜಲವೃಷ್ಟಿ ಉಂಟಾಗುತ್ತದೆ (ಹಳ್ಳಿಬಾ. 
as. [?) 

ಗೊರೆಕಾಜ (ನಾ). ಗುರಿಕಾರ (?) ; ಅದಂ ಪಡಿಸಲಿಸುತ್ತ ಮುಣ್ಬಂ ಗೊರೆ 

[? 1 - ಕಂಜಿ) 


೧೩೧). 


ಕಾಜಿ ಕೋಡ (ಸೌಇಇ. IX-i, ೧೦೯-೨೮ : 1052). 

ಗೊರೆಸು " ಗೊರಸು” ನೋ. 

ಗೊರ್ಲಾಟ (?) (ನಾ). (?) ; ಎಲುಮಯದ ಪಂಜರವ ಚೇತನದ 
ಮಂದಿರವ ಚೆಲುವ ಗೊರ್ಲಾ[ಪಾಕಾಂ. ಗೋಲ್ಲಾ]ಟಸಿತಕಮಲ ಮರುತಂ 
ಸತತ ಚೆಲಿಪ ಜಾತಿಯ ಪುತ್ಥಳಿಯ ದಿವ್ಯಸುಧೆಯಿಂದೆ ಕಲೆತಂತೆ ಕಲೆತು 
ಬರುವ ಪಲಬಗೆಯ ಮಿಂಚುಗಳ (ವೆಂಕಾರಾ. ೨-೩೫-೪೩). [?} 

ಗೊಲಗಂಡಿ (ನಾ). ಒಂದು ಬಗೆಯ ಸಸ್ಯ : ನೇಗಲುಕನ್ನೆ ಸೊಪ್ಪು, ಗೊಲ 
ಗಂಡಿ (ಮೈಔಗಿ. ೨೬-೩೦೫). [?] 

ಗೊಲಸು " ಗೊಟಿಸು' ನೋ. 

ಗೊಲೆ, (ನಾ). ೧. ಕೊನೆ, ತುದಿ; ತನ್ನ ಬಗೆದ ಕಜ್ಜಮಂ ಗೊಲೆಗೊಳಿಸು 
ವಂತಾ ಬಲ್ಲ ಗೊಲೆಯನೇಜ ನೂಂಕಿ (ಪಂಪಛಾ. ೩-೬೨ ವ). "ಗೊಲೆ 


20 


25 


ಗೊಲೆಗೆಯ್‌ 


೨ 


ಗೊಳಿಸು" ಪರಾ. ೨. ಬಿಲ್ಲಿನ ತುದಿ; ಕೊಪ್ಪು ; “ ಧನುಷ್ಯೋಟಿ 
ಕೊಪ್ಪ ಗೊಲೆಯೆನಿಸಿರ್ಕುಂ ” (ಕವಿಕಂ. ೮೧); ಅಲರಂಬಿನಧಟಿಂದೆಲ್ಲಾ 
ಪೊಡವಿಯ ಬಲಿದೆಚ್ಚು ಜಯಸಿದ 'ಬಳಿಯ ಗೊಲೆಯನಿಳುಹಿ ಮಡಗಿದ 
ಸಿಂಗಾಡಿಯ ಗೆಲಿದುವು ಕಿವಿ ಕೋಮಲೆಯ ಗೀಮಿಸಂ. ೨೩-೨೦೩); ಆಗಳ್‌ 
ಚಂಪಕಂ . . . ಪುಂಖಾನುಪುಂಖಮಾಗೆ ಪತ್ತಂಬುಗಳಂ ಗೊಲೆ ನೆಲೆದಪ್ಪು 
ವಿನಂ ಸೆಳೆದಾರ್ದೇಸಾಡಿದಂ (ರಾಮಾಶ್ಮ. ೧೪೫-೧೮). 
ಗೊಲೆಗಿಡು ಎ ಗೊಲೆಗೆತ್ತು; ನಾರಿಯನು ಗೊಲೆಗಿಟ್ಟನಾಗಲೆ ಸುರಿಯೆ 

ಪೂಮಳೆಯು (ಜಾಮಾ. ೮೪-೩೪). ಗೊಲೆಗೆತ್ತುಎಬಿಲ್ಲಿನ ಕೊಬ್ಬಿಗೆ ಹೆದೆ 
ಯನ್ನು ಬಿಗಿದು ಅಳವಡಿಸು ; ತೂಗುತ್ತರಲಂಬನಿಕ್ಷುಧನುವಂ ಗೊಲೆ 
ಗೆತ್ತಿ ತೊಟಲ್ವನಂಗನಾಚಿತ್ತದೊಳಂ ಪುರಾಂತರದೊಳಂ ವಸುದೇವಕುಮಾರ 
ಮನ್ಮ ಥಂ (ಅರ್ಥನೇ. ೪-೧೩೭) ; ಬಿಲ್ಲಂ ಗೊಲೆಗೆತ್ತಿ ಹೊಡಿದನಮೋಘಾಂಸ್ತ್‌ಂ 
ಗಳಂ ದರ್ಪಕಂ (ಗಿರಿಕ. ೭-೩೮) : ಧೆನುವನಿದನು ಗೊಲೆಗೆ[ಪಾಕಾಂ. ಗೊತ್ತಿ 
ತೆಗೆದು ಗುಜಿಕಿಗನುಗೆಯ್ದು ಶರವನಾರ್ದೆಸೆವ ಘನಭುಜರುಂಟೆ ನಿಮ್ಮಲ್ಲಿ 
(ಕುರಾಸಾಂ. ೧೮-೩೮). ಗೊಲೆಗೆವರ್‌ ಎ ಬಿಲ್ಲಿನ ಕೊಬ್ಬಗೆ ಸೇರು ; ಧನು 
ಷ್ಕೋಟಿಯಲ್ಲಿ ಅಳವಡಿಸಲ್ಪಡು ; ಅಳ್ಕದೆ ಚಿತ್ತದೊಳ್‌ ಬೆದಅ* 
ಬೆಳ್ಕುಜದುಗ್ರತಪೋನುತಾಪದಿಂ ಬಳ್ಳದೆ ನೋಂಪಿಯಿಂ ಗೊಲೆಗೆವಂದ 
ಶರೀರಗುಣಾನುರೋಧದೊಳ* ತಳ್ಯ್ಕಟ್‌ದಿರ್ದು ಜೀವಶರಮಂ ಬಿಡೆ 
ಧಾರ್ಮಿಕಚಕ್ರವರ್ತಿ ತಾಂ ಪಿಳ್ಕು ಬಳಿಲ್ಲು ಮೇಗೊಗೆದು ತಾಗಿದುದಚ್ಕುತ 
ಕಲ್ಪಲಕ್ಷ್ಯಮಂ (ಅನಂಪು. ೪-೩೮). ಗೊಲೆಗೇಣಸುಎಗೊೊಲೆಗೆತ್ತು; ಚಾಪವ 
ಗೊಲೆಗೇಅಾಸಿ ಕೆನ್ನೆವರ ಬಲಿದು (ಅಂಜಶ. ೧೩-೧೦೦) ; ಬಿಲ್ಲ ಗೊಲೆಗೇಆ 
ಸುತ ಚಾಪಟಮಲ್ಲ ಹೊಕ್ಕನು (ಕುವ್ಮಾಲ್ರೋ. ೩-೨೦). ಗೊಲೆಗೇಜು ಎ 
ಬಿಲ್ಲಿನ ಹೆದೆ ಕೊಪ್ಪಿಗೇರು ; ಬಿಲ್ಲಿನ ತುದಿಗೆ ಹೆದೆಯು ಕಟ್ಟಲ್ಪಡು; 
ಪುಂಡ್ರೇಕ್ಷುಚಾಪನ ಚಾಪಂ ಗೊಲೆಗೇಆ್‌ ಬಂದುದು ವಸಂತಂ ಸಂತತೋ 
ತ್ಸಾಹದಿಂ (ಧರ್ಮಾಮೃ. ೧೩-೧೦). ಗೊಲೆಗೊತ್ತು-ಗೊಲೆಗೆತ್ತಿ : ಗೊಲೆ 
ಗೊತ್ತಿ ದನೇ ಧನುವಂ ಸರಲ್ಲಳಂ ಕೊಂಡನೇ ... ಜನಾರ್ದನಂ(ಶಂರಾಮಾ' 
೭-೧೧೩) : ಕರ್ವುವಿಲ್ಲಂ ಗೊಲೆಗೊತ್ತು ವಂತೆ ನಿಡುವುರ್ವಂ ಕುಡು ವುರ್ವಾಗೆ 
ಸಮಲಯುಂ (ಶಂದ್ರಪು. ೬-೬೩ ವ): ಪುಪ್ಪಸರ ನಿಜಚಾಪವ ಗೊಲೆಗೊತ್ತಿ 
ನುಡಿದ (ಅಂಜ. ೭-೧೩೯). [ದೇ.8 ತಮಿ. ಕುದೈ, ಕುಲೈ; ಮಲ. ಕುಲ] 

ಗೊಲೈೆ, ಕೊನ್ನೆ, ಗೊನೆ, (ನಾ). (ಹೂವು, ಹಣ್ಣು ಮೊದಲಾದವು 
ಗಳ) ಗೊಂಚಲು ; ಗುಚ್ಛೆ ; “ ಗೊಲೆ ಗೊನೆಯೊಳ್‌ ” (ಕರ್ಣಾನಿ. 8೮): 
ಗೊಲೆಯೊಳ್‌ ಪಣ್ಣುದು ಮೈಂದವಾಟ್‌ (ಅದಿಫು. ೧೧-೬೮) ; ಮಾಂಗಾಯ 
ಗೊಲೆಯನಂದಾತಂಗೈಗೆ ಮರಲ್ಲು ಪಾಯ್ದ ಗಿಳಿ ಪಾಯಿಸಿದತ್ತಂಗನೆಯ 
ರೂಪಕಕ್ಕೆ ಬೆಡಂಗಂ ಗಿಳಿಯೋದಿಪಂಗನಾರೂಪಕದಾ (ಲೀಲಾವೆ. ೧೧-೬೬). 
“ಕೆಂಗೊಲೆ ', ` ಪಣ್ಣೊ ಲೆ' ಪರಾ. ಕೊನೆ: ಅಡಕೆಯ ಕೊಯಿಲು 
ಬಂದಿತು. ರಾಮಯ್ಯನೇ ಮುತುವರ್ಜಿಯಿಂದ ಕೊನೆ ತೆಗೆಯುವವರನ್ನು 
ಗೊತ್ತುಮಾಡಿ, ಕೊನೆ ತೆಗೆಸಿದನು (ಕಾನೂರು. ೩೭೮). ಗೊನೆ: ಬೆಳೆದ 
ಕೌಂಗಿನ ಗೊನೆ ತಳ್ತಿಅಗಿರೆ .. . ಎಸೆದುದುಪವನಂ (ಪಂಪಭಾ. ೩-೪೦); 
ವನದ ಬಳೆಯ ಗೊನೆಯ ಕೊಯ್ದು (ಮಧುವ. ೩೬-೨೯); ಬಾಳೆಯುರು 
ಗೊನೆಸಹಿತಲೊಪ್ಪಿಹುವು (ಕಂನವಿ. ೩-೮೬) : ಬಾಳುವವನಿಗೊಂದು ಮಾತು 
ಬಾಳೆಗೊಂದು ಗೊನೆ (ಗಾದೆ). 

[ದೇ.॥ ತಮಿ, ಕುಲೈ ; ಮಲ, ಕುಲ; ತುಳು. ಗೊನೆ; 
ಕೊಡ. ಕೊಲೆ, ಕೊಲ ; ತೆಲು, ಗೊಲ ] 

ಗೊಲೆಗೆಯ್‌ (ಕ್ರಿ). ಬಿಲ್ಲಿನ ಕೊಪ್ಪಿಗೆ ಹೆದೆಯನ್ನು ಬಿಗಿದು ಅಳವಡಿಸು : 
ಶಿವನನುಜ್ಞೆಯಿಂದ ಕರಿಯ ಕಬ್ಬಿನ ಬಲ್ಲ ಗೊಲೆಗೆಯ್ದು ಮನಸಿಜಂ . . . 
ಹುಗಿಲಿಉದನಾಕೆಯ ಮನವನು (ಸೌಂದಪು. ೮-೧೪). 

[ಗೊಲೈ + ಕೆಯ್ಯ, ] 


ಗೊಲೆಗೊಳ್‌, 


ಗೊಲೆಗೊಳ್‌, (ಕ್ರಿ). ೧. ಕೊನೆಮುಟ್ಟು ; ತುದಿಸೇರು. ೨. ಬಿಲ್ಲಿನ 
ತುದಿಗೆ ಹೆದೆಯು ಕಟ್ಟಲ್ಪಡು. " ಗೊಲೆಗೊಳಿಸು ' ಪರಾ. 
[ ಗೊಲೆ| * ಕೊಳ, ) 
ಗೊಲೆಗೊಳ್‌,, ಗೊನೆಗೊಳ್‌ (ಕ್ರಿ). (ಹೂವು, ಹಣ್ಣು ಮುಂತಾದುವು 
ಗಳು) ಗೊನೆಯನ್ನು ಬಿಡು : ದೂತವಚನಾಮೃತದೊೊಳ್‌ ಗೊಲೆಗೊಂಡ 
ಬೇಟವೆಂಬಳಲತೆ ಕೂಟದೊಳ್‌ ಪದೆದು ಪಣ್ಣೆರ್ದೆಗಿಂಪಿನಲಂಪನೀಯದೇ 
(ಅದಿಪು. ೧೨-೨೧). ಗೊನೆಗೊಳ್‌ : ಪಣ್ಣೊನೆಗಳಿಂ ಗೊನೆಗೊಂಡ ಕವುಂಗು 
. * « ಶೋಭಿಪ್ರದನಂಗನ ಮಂಗಳಗೇಹಮೆಂಬಿನಂ (ಸುಕುಮಾ. ೯-೪೭). 
[ ಗೊಲ್ಲೆ + ಕೊಳ್‌, ) 
ಗೊಲೆಗೊಳಿಸು (ಕ್ರಿ). ೧. ಕೊನೆಮುಟ್ಟಿಸು, ಈಡೇರಿಸು; ತುದಿ 
ಗಾಣಿಸು ; ತನ್ನ ಬಗೆದ ಕಜ್ಜಮಂ ಗೊಲೆಗೊಳಿಸುವಂತಾ ಬಿಲ್ಲ ಗೊಲೆಯ 
ನೇಆ್‌ ನೂಂಕಿ (ಶಂಪಥಾ. ೩-೬೨ ವ). ವಿ.ಎಗೊಲೆಗೆಯ್‌ : ಗೊಲೆಗೊಳಿ 
ಸಿದ ಪುಷ್ಪಚಾಪ . .. ಹೋಗೆಲೊ ಪಾಪಿ ಮನ್ಮಥ (ಮೋಹತ. ೭-೨೩). 
[ ಗೊಲೆಗೊಳ್‌, ೬ - ಇಸ್ಯು) 
ಗೊಲೆನೂಂಕು (ಕ್ರಿ). ಗೊನೆಬಿಡು; ಗೊನೆಯನ್ನು ಹೊರೆಗೆಡಹು ; 
ಗೊಲೆನೂಂಕಿದುವಿಂದು ಸೈಪುಗೌಂಗುಗಳಮಮ (ಜಿಕವಿ. ೬-೧೭೯). 
[ಗೊಲೈೆ * ನೂಂಕ್ಳು) 
ಗೊಲ್ಲ, (ನಾ). ೧. ಖಜಾನೆಯಲ್ಲಿ (ನಾಣ್ಯಪರೀಕ್ಷಕನಾದ) ಸರುಫನ 
ಸಹಾಯಕ; ಹಣದ ಚೀಲವನ್ನು ಒಯ್ಯವುದು ಮೊದಲಾದ 
ಕೆಲಸಗಳಿಗೋಸ್ಕರ ನಿಯಂಕ್ತನಾದ ಒಬ್ಬ ಅಧಿಕಾರಿ (ಮೈಗೆಜಿ. 1೪, 
೭೬೯): ಪ್ರತಿ ತುಕಡಿಯ ಖಜಾನೆಗೂ ಒಬ್ಬೊಬ್ಬ ಗೊಲ್ಲನಿದ್ದನು (ಮಹಾವಂ. 
11, ೩೨). ೨. (ಬಾಗಿಲು ಕಾಯುವ) ಸೇವಕ ; ಬಾಗಿಲ ಕಾಯ್ದಿರ್ದ 
ಗೊಲ್ಲಂಗೆ ವೆಚ್ಚಕ್ಕೆ ಒಡೆತನವುಂಟೆ ಅಯ್ಯಾ (ಜನ್ಮವ. ಕ. ೩೬೫-೧೨೩೮) ; 
ಬಾಗಿಲೊಳಿಹ ಗೊಲ್ಲರು ನಾ ಹೇಳಿದ ಹಾಗೆ ಬೀಗದ ಮುದ್ರೆಯವರು 
ಏಗೆಯ್ವೆವಮ್ಮ ಪೇಳಿನುತ ನನಗೆ ತಲೆವಾಗಿ ಕೈಮುಗಿದುಕೊಂಡಿಹರು 
(ಕುರಾಸಾಂ. ೨೬-೧೪೨); ದ್ವಾರ ಗೊಲ್ಲರೊಳಾಗ ಭೋರನೀರ್ವರು ಬಂದು 
(ಹಮಜ. 38೭). [ದೇ.8 ತಮಿ. ಕೊಲ್ಲಾ ; ತೆಲು. ಗೊಲ್ಲ] 
ಗೊಲ್ಲ (ನಾ). ೧. ದನಕರುಗಳನ್ನು ಕಾಯುವವನು ; ಗೋಪಾಲಕ ; 
ಗೋವಳ ; “ ತುಜುವಳರ್‌ ಗೋವರ್ಕಳಿನೆ ಗೊಲ್ಲರಕ್ಕುಂ” (ಕಬ್ಮಮಂ. 
೩೪) : ಗೊಲ್ಲರ ಮನೆಯಲ್ಲಿ ಕಳ್ಳತನದಿ ಬಂದು ಗುಲ್ಲುಮಾಡುತಲಿ (ಪುರಂದ. 
೩-೦೪೪-೧) ; ಗೊಲ್ಲರಾ ಮನೆ ಹೊಕ್ಕು ಗುಲ್ಲುಮಾಡುವುದೇನಲ (ಕನಕ. 
೧೪೭ ಪಲ್ಲವಿ); ಗೊಲ್ಲ ಗೊಲ್ಲತಿಯರಲ್ಲಿಯೆ ಸಾಕೆನೆ ಸಲ್ಲಿಸಿದೆಯೊ ಮಲ್ಲಣಿ 
ಯೆಲ್ಲ? (ಗಿಳಿವಿಂ. ೪-೯); ಗೊಲ್ಲರ ಅರಸಾಗಿ ಮಜ್ಜಿಗೆಗೆ ದರಿದ್ರ (ಗಾದೆ). 
೨. (ಆಲಂ) ಪ್ರಣಯದ ಸುಖವನ್ನು ತಿಳಿಯದವನು, ದಡ್ಡ ; 
ಗೊಲ್ಲನಾದಡೆ ರತಿಗೆಳಸುವನೆ (ಬಸಪು. ೪೦-೩೧). 
ಗೊಲ್ಲರಹಳ್ಳಿ ಎ ಗೋವಳರು ವಾಸಿಸುವ ಗ್ರಾಮ ; “ ಗೊಲ್ಲರಹಳ್ಳಿ- 
ಆಭೀರಪಲ್ಲಿ, ಘೋಷ” (ನಾಚರಾ. ಕಿ). [ ಸಂ. ಗೋಪಾಲ) 
ಗೊಲ್ಲ, (ನಾ). ಒಂದು ದೇಶದ ಹೆಸರು ಮತ್ತು ಅಲ್ಲಿ ವಾಸಿಸುವ ವ್ಯಕ್ತಿ: 
ಅಂಗ ವಂಗ ಕಳಿಂಗ ಕೊಂಗ ಕೊಂಕಣ ಗೊಲ್ಲ ಕಾಂಭೋಜ . . . ನಾನಾ 
ದ್ವೀಪ ದೇಶಾಧೀಶ್ವರರುಂ (ಪಂಪಛಾ. ೯-೯೫ ವ); ಮಾಳವ ಮಗಧ ಕರ್ಣಾಟ 
ಗೊಲ್ಲ ಕರಹಾಟ . . . ಕಳಿಂಗಾದಿ ವಿಷಯಂಗಳಂ ಸಾಧಿಸಿ (ರರ್ಮಾಮ . 
00-೬೧). [ ಆ ಸಂ. ಗೋಲ) 
ಗೊಲ್ಲಕೇರಿ "ಗೊಲ್ಲಗೇರಿ' ನೋ. 
ಗೊಲ್ಲಗಿತ್ತಿ (ನಾ). ಗೊಲ್ಲಜಾತಿಯ ಹೆಂಗಸು; ಗೊಲ್ಲಿತಿ; 
ಮೊಸರು ಮಾರುತ್ತಾ ಹೋಗುತ್ತಿದ್ದಳು (ರೂಢಿ). 
(ಗೊಲ್ಲ + - ಗಿತ್ತಿ] 


ಗೊಲ್ಲಗಿತ್ತಿ 


೨೬೨೬ 


ಶ್‌ 
ಲಾ 


20 


26 


86 


40 


46 


ಗೊಸಬು 


ಗೊಲ್ಲಗೇರಿ, ಗೊಲ್ಲಕೇರಿ (ನಾ). ಗೊಲ್ಲರ ಬೀದಿ, ಗೋವಳರ ಬೀದಿ; 
ಗೊಲ್ಲಗೇರಿಗೆ [ಸಾಕಾ. ರಲ್ಲಿಗೆ, ರೂರಿಗೆ] ಬೆಣ್ಣೆಯಂ ಕಳುವಲ್ಲಿಗೆಯ್ದಿ 
ಮುರಾರಿ. . . ಸಿಕ್ಕನೆ (ಬಸಪು. ೩೪-೪೦). ಗೊಲ್ಲಕೇರಿ : ಗೊಲ್ಲಕೇರಿಗೆ ಬಾ 
ಕಂಡ್ಯ ದಾಸಯ್ಯ (ಪುರಂದ. ೨-೮೭ ಅನುಪಲ್ಲವಿ), 
[ಗೊಲ್ಲ + ಕೇರಿ] 
ಗೊಲ್ಲಣಿಗೆ (ನಾ). ಒಂದು ಬಗೆಯ ಡೇರೆ,-ಗೂಡಾರ (?) : ಮಾಡಮಂ 
ಪತ್ತಿ ಸುತ್ತಿಜ್‌ದ ಕರಗದಡಪದ ಡವಕೆಯ ಮಡಿಯ ಪರಿಯಣದ 
ಬಾಣಸಿನೆ ಗುಣನೆಯ ಮಜ್ಜನದ ದೇಹಾರದ . . . ಗೊಲ್ಲಣಿಗೆಯ 
ಮಂಡವಿಗೆಯ ವಿಳಾಸನಿವಾಸಂಗಳಿಂದಂ (ಶಾಂತಿಪು. ೧೦-೧೪೭ ವ). 
[ದೇ.8 ತೆಲು. ಗೊಲ್ಲಿಯನ, ಗೊಲ್ಲೆನ ] 
ಗೊಲ್ಲತನ (ನಾ). ಗೋವಳನಾಗಿರುವಿಕೆ; ಗೊಲ್ಲತನವಂ ಬಿಡಿಸಿ... 
ಬಹುಭಾಗ್ಯವಂತೆನಿಸಿ ಎಲ್ಲರೊಳು ಸಲಿಗೆ ನಿಲಿಸಿದಳೊ ನಿಮ್ಮರಸಿ (ಕನಕ. 
0೬-0). [ಗೊಬ್ಬ + - ತನ) 
ಗೊಲತಿ " ಗೊಲ್ಲಿತ್ತಿ' ನೋ. 
ಗೊಲ್ಲಭಾಮ (ನಾ). ಒಂದು ಜಾತಿಯ ಹುಳು; ಸೀತಾದೇವಿಹುಳು, ಗೊಲ್ಲ 
ಭಾಮಾ (ನಮ್ಮನು. 3೪0). [ «- ತೆಲು. ಗೊಲ್ಲಭಾಮ] 
ಗೊಲ್ಲವಾಳಿಗ (ನಾ). ಗೊಲ್ಲ; ಗೋವಳ: “ ಅಳೆಯಯಂಬ” (ಆತುನಿ. ೬. 
1, ೬೧). [ಗೊಲ್ಲಂ+ - ವಾಳ್ಗ + - ಇಗ] 
ಗೊಲ್ಲಸ '(ನಾ). ದಣಿವು; ಸ (1 `ಗೊಲ್ಲಸಂಗೊಳ್‌' ಪರಾ. 
ಗೊಲ್ಲಸಂಗೊಳ್‌ (ಕ್ರಿ). ದಣಿವನ್ನು ಹೊಂದು, ಆಯಾಸಪಡು; ಬಾದೆ 
ಗೊಲ್ಲಸಂಗೊಂಡು ದೇಹವನು ದಂಡಿಪುದು ಜಗಮೆಲ್ಲಂ (ಸಮ್ಮಕ್‌. ೨-೩೩). 
[ಗೊಲ್ಲಸ + ಕೊಳ ] 
ಗೊಲ್ಲಿ (ನಾ). ಹೆಂಗಸಿನ ಗುಹ್ಮಾಂಗ ; ಯೋನಿ : (8). "ಕೊಲ್ಲಿ' ಪರಾ. 
[?) 
ಗೊಲ್ಲಿತಿ " ಗೊಲ್ಲಿತ್ತಿ' ನೋ. 
ಗೊಲ್ಲಿತ್ತಿ, ಗೊಲ್ಲತಿ, ಗೊಲ್ಲಿತಿ (ನಾ). ಗೊಲ್ಲಜಾತಿಯ ಹೆಂಗಸು ; ಕವಾಡ 
ಗಿತ್ತಿ; ಗೌಳಿಗಿತ್ತಿ: (8). ಗೊಲ್ಲತಿ: “ತುಟುವಳ್ತಿ ಯರು ಗೊಲ್ಲತಿಯರೆನಲ್‌ 
ಗೋಪಿಯರು ” (ಕಬ್ಮಮಂ. ೩೪): ಅಂಗಡಿಯೊಳಳೆವೊತ್ತು ಬರುತಿರೆ 
ಮುಂಗಡೆಯೊಳಡಿ ಜಾಜ್‌ ಕೆಡೆಯದ ಹಾಂಗೆ ಹಿಡಿದನು ಬಸವನು ಗೊಲ್ಲ 
(ಪಾಕಾಂ. ಛ್ಲಿ)ತಿಯ ಹರವಿಯನು (ಬಸಪು. ೧೦ ಸೂಶನೆ) ; ಪ್ರಭುವಿನಿಂದ 
ಮಹಿಮೆಯ ಪಡೆದ ಗೊಲ್ಲತಿಯ ಕಥೆಗೆರಡುಕಾಂಡವಾದುದನೊರೆವೆನು 
(ವೀಕ್ಕಿಪು. ೮-೧ ಸೂಡನೆ) ; ನಿನ್ನ ಮಸಿವಣ್ಣದೀ ಚೆಲುವಿನೆಡೆಗೆ ಸೋಲ್ವರು 
ಗೊಲ್ಲತಿಯರು (ಸಾಳ್ಮಛಾ. ೨೩-೨೭) ; ಗೊಲ್ಲತಿಯರ ಭೂರಿಭೂಷಾರವಂ 
ಕಟುಗಳಂ ಕರೆವ ಗೋಪಾರವಂ ಪೂರೈಸಿತೇವೇಳ್ವೆನು (ಜಿಬಪು. ೧೦-೦೭). 
ಗೊಲ್ಲಿತಿ: ಗೊಲ್ಲಿತಿಯಾಕೃತಿಯನಾ . . . ತನಗೆ ಬಸವಂ ಹೇಳಿದಡೆ 
ತಾನಾಕೆಯಂ ಬರಿಸಿ ಇನಿತುಮಂ ಬೆಸಗೊಳುತಿರಲ್ಕೆ (ಬಸಪು.೧೦-೭); ಹಾಲು 
ಮಾರುತ ಬಂದಳಾಕೆ ಕೀಲುಕಡಿಗದ ಗೊಲ್ಲಿತಿ (ನಾಶದ. ೨೧೪) ; ಆ ಗೊಲ್ಲಿ 
ತಿಯು ಮಗುವನ್ನು ತನ್ನ ಮಕ್ಕಳಿಗಿಂತ ಅತಿಶಯವಾಗಿ ಪ್ರೀತಿಸಿ 
ಸಾಕುತ್ತಿದ್ದಳು (ಕವಿಕ. ಇ). [ಗೊಲ್ಲ * - ಇತ್ತಿ] 
ಗೊಲ್ಲಿಮಯ್ಯ (ನಾ). ಒಬ್ಬಾತನ ಹೆಸರು : ಸುಜನಪವಿತ್ರಂ ಬ್ರಹ್ಮದೇವನ 
ಚಟ್ಟಂ ಶ್ರೀಮತು [ಗೊ]ಲ್ಲಿಮಯ್ಯಂ (ಕಇ. 11, ೭-೨೦; 1680). 
[ ಗೊಲ್ಲಿಮ್ಮ * ಅಯ್ಯ, ] 
ಗೊವರ 'ಕುವರ್ಕ' ನೋ. 
ಗೊಸಬು (ನಾ). ಕೊಚ್ಚೆ (?) : ಕೆಸರಂ ತುಳಿದು ಗೊಸಬಿನೊಳ್ಳುಳುಗಿ 
ಯೆದ್ದು ನಡವಾಗ (ಅರಸಾ. 8-೨೧೫). [7] 


ಗೊಸಲು 


ಗೊಸಲು (ಕ್ರಿ). ಒಸರು; ಸ್ರವಿಸು : ವಿಫಲವಾದ ಸಂತಾನವು ತಿರಿಗೂ 
ಲಭಿಸಿತೆಂದು ಸ್ತನಗಳು ಹಾಲು ಗೊಸಲಿಳಿಯಲು ಆ ರಾಜಸ್ತೀಯರೂ 
ಬಂದರು (ಕೃವಾಸ. ೩೦). [?] 
ಗೊಸಾವಿ 'ಗೋಸಾಯಿ' ನೋ. 
ಗೊಹೆ; "ಕೊಹೆ' ನೋ. 
ಗೊಹ್ಮೆ "ಗೋಪೆ' ನೋ. 
ಗೊಹೆಗುಟ್ಟು (ಕ್ರಿ). ಗೊಹೆ ಎಂದು ಶಬ್ದಮಾಡು: ಸೊಕ್ಕಿದೆಕ್ಕಲ ಮೆಳೆಯ 
ಹೊಕ್ಕು ನಮ್ಮುಲುಹಿಂಗೆ ಗೊಹೆಗುಟ್ಟುತಿದೆ (ಹಚಕಾ. ಪರಿ ೨೧೩). 
[ ಗೊಹೆ, (-ಆಕೊಹೆ) + ಕುಟ್ಟು] 
ಗೊಳ್‌ "ಕೊಳ್ಳ್‌' ನೋ. 
ಗೊಳಗುಳಿಕೆ "ಕೊಳಗುಳಿಕೆ' ನೋ. 
ಗೊಳಗೊಂಡೆ (ನಾ). ಒಂದು ಬಗೆಯ ಸಸ್ಯ : ಗಂದೆಗಂದೆಗಳ ಹೊಯಿ 
ದಂಶೊಂದಿಸಿ ಗೊಳಗೊಂಡೆ ಕಾಡುಜಿಪ್ಪೆಯ ಸೊಪ್ಪಂ (ಅಶ್ಶವೈ. ೧೭-೬೩). 
“1? 1 
ಗೊಳಗೊಳಕೆ "ಕೊಳಗುಳಿಕೆ' ನೋ. 
ಗೊಳಗೊಳಿಕೆ "ಕೊಳಗುಳಿಕೆ' ನೋ. 
ಗೊಳಲು "ಗೊಳಲೆ' ನೋ. 
ಗೊಳಲೆ, ಗೊಳಲು (ನಾ). ೧. ಧಾನ್ಯದ ಹೊಟ್ಟು, ಉಮಿ: ಗೊಳಲೆಯ 
ಒಳಗಿದೆ ಬೆಳೆಯುವ ಬೀಜ (ಸೂರ್ಯಪಾ. ೩೨-೧); ತಮ್ಮ ಸಲುವಾಗಿಯೇ 
ಭತ್ತಾ ಕುಟ್ಟಿ ಅಕ್ಕೀ ಬೇರೆಮಾಡಿ ಗೊಳಲೆ ತೆಗೆದು ಇಟ್ಟೇವಿ (ಹುಜ್ಯಾಟ. 
6೬). ೨. ಹಂಣಿಸೆಹಣ್ಣಿನ ಸಿಪ್ಪೆ: ಹುಣಿಸೆಯ ಹಣ್ಣನ್ನು ತೆಗೆದು ಗೊಳಲೆ 
ಯನ್ನು ರಾಶಿ 'ಹಾಕಿದ್ದಾರೆ (ಯ): ಗೊಳಲು: ೧. ತಿರುಳುಣಿಸಿನಲ್ಲಿ 
ಹಿಂಡಿ, ಕಾಳು, ನುರುಗು, ತೌಡು, ಗೊಳಲು ಹೀಗೆ ೫ ಪ್ರಕಾರಗಳೆಂದು 
ಹೇಳಬಹುದು . . . ಕಡಲೆ ತೊಗರೆಯ ಕಾಳಿನ ಮೇಲಿನ ಸಿಪ್ಪೆಗೆ ಗೊಳ 
ಲೆನ್ನುವರು (ಗೋಗ್ರಾಸ. 8೧). [?) 
ಗೊಳಸು "ಗೊಟಸು' ನೋ. 
ಗೊಳಿಸೆ (ನಾ). (ಕರಾ) ಒಂದು ಜಾತಿಯ ವಿಖಾನು. [+-ತುಳು. ಕೊಲೆಜಿ] 
ಗೊಳೆಗುದುರೆ (ನಾ). ಒಂದಂ ಬಗೆಯ ಸಸ್ಯ : “ ಬಂಧವಾಮಿ-ಗೊಳಿ 
ಗುದುರೆ” (ಓಷಧಿ. ೧೦೦೬). [?] 
ಗೊಳೋ (ನಾ). ಒಂದಂ ಅನುಕರಣ ಶಬ್ದ : ಕ್ರಂದಿತಂ, ರುದಿತಂ, 
ಕೃಷ್ಣಂ - ೩ ರೋದನದ ಹೆಸರುಗಳು ಅಂದರೆ ಗೊಳೋಯೆಂದಳುವದು 
(ಸಿದ್ಧಾಂತಿ. ೬೩). 
ಗೊಳ್ಗಲ್‌ (ನಾ). (?): ಜಮ್ಮಯ್ಯಂಗೆ ಸೂಚಿಸೆಂದು ಗೊಳ್ಗಲ್ಲಳಂ ಮಾಡಿಸಿ 
ಕಟ್ಟಿಯುಂ . .. ಇಂತನೇಕಪ್ರಕಾರಂಗಳಿಂ ರೌದ್ರದೇವತೆಗಳಂ ಪಿಡಿದು 
ದುರ್ಗತಿದುಃಖದಿಂದಾಳುತ್ತಮಿಪ್ಪರಿಂತು (ಶ್ರಾವಕಾ. ೧೦೭-೩). [?1] 
ಗೊಳ್ಳ (ನಾ). (ಕರಾ) ಒಂದು ಜಾತಿಯ ವಿಖಾನು. 
[ *-ತುಳು. ಕೊಲ್ಲೆರ್‌] 
ಗೊಳ್ಳನೆ (ಅ). ಗೊಳ್ಳೆಂದು ಶಬ್ದವಾಗುವಂತೆ : ಲೇಸೆನಲ್‌ ಕೇಳಿ ಕೂಡೆ 
ಗೊಳ್ಳನೆ ನಕ್ಕರಾ ಶರಣರು (ಜೀರಮ. ೪-೩೦): ಯಮುನಾ ಲಲಿತಾ 
ಇಬ್ಬರೂ ಗೊಳ್ಳನೆ ನಕ್ಕರು (ಆಲಹೂ. ೦೧೩). 
[ಗೊಳ್‌ (ಕೊಳ್ಳ) + - ಅನ್ನೆ! 
ಗೊಳ್ಳಿನಾಡು (ನಾ). ಒಂದು ಪ್ರದೇಶದ ಹೆಸರು : ಬಿಟ್ಟಿಗ ಎಆ್‌ಗ ಗೊಳ್ಳಿ 
ನಾಡ ನಾಳಾಮಿಗರ್‌ (ಎಳ. ೪111, ಸೊರಬ. ೩೪೨-೨ ; ಸು. 800). 
[ಗೊಳ್ಳಿ ? + ನಾಡು] 
ಸೊಳ್ಳು (ನಾ). ೧. ಪ್ರಯೋಜನವಿಲ್ಲದುದು ; ಕೆಲಸಕ್ಕೆ ಬಾರದುದಂ ; 
ಜಳ್ಳು: ಗೊಳ್ಳುಮಾತಿಗದು ಸದರಲ್ಲ (ಕನ್ನಣಾ. ೨೭೩). ೨. ಪ್ರಯೋಜನ 


೨೬೨ 


೭ ಗೋ 


ವಿಲ್ಲದ ವ್ಯಕ್ತಿ ; ಪ್ರೊಫೆಸರ್‌ ಅವನ್ನಲೆ! ಶುದ್ಧ ಗೊಳ್ಳು ಕಣೋ 
(ಮುರುಕು. ೪). “ಗೊಡ್ಡು” ಪರಾ. (?] | 
ಗೊಳ್ಳೆ (ನಾ). ಆಸನ; ಮಲದ್ವಾರ; ಕುಂಡಿ: (8). "ಗೊಳ್ಳೆನರ' ಪರಾ. 
[ ದೇ.॥ ಕೊಡ. ಗೊಳ್ಳೆ ] 


5| ಗೊಳ್ಳಿನರ (ನಾ). ಕುಂಡಿಯ ನರ : ಬುಡನ್‌ಸಾಬಿ ಗೊಳ್ಳೇನರ ಕಿತ್ತು 


156 


25 


86 


40 


46 


ಹೋಗುವ ಹಾಗೆ ಕೂಗುತ್ತಲೇ ಇದ್ದ (ನನ್ನೂರು. ೨೪೮). 
[ ಗೊಳ್ಳೆ + ನರ (ಆನರವು) 

ಗೊಲಿಲೆ, ಗೊರಲೆ (ನಾ). ಒಂದು ಜಾತಿಯ ಬಿಳಿಇರುವೆ ; ಗೆದ್ದಲು : 
ಗೊಜಲೆ ಪತ್ತಿಟ್ಟೆಡೆಗೊಡನೆ ಕಾಳುರಗನೆಡೆಗೊಂಡಂತೆ (ಮದೇಪು. ೨೬-೩೨). 
ಗೊರಲೆ: ಹರನೆಂಬ ಕೆಂಡವನು ಗೊರಲಿ£ಲೆ3 ಮುಟ್ಟುವದೇನೊ 
(ಸಿದ್ಧಪು. ೨೨-೬೦) ; ಕಬ್ಬು ಬಾಡಿದರೆ ಗೊರಲಿ [ಲೆ ಹತ್ತುತ್ತದೆ (ಕೃ ಒಪ್ಪ. 
೦೮೩) ; ಕೆಂಡಕ್ಕೆ ಗೊರಲಿ(ಲೆ3 ಮುಟ್ಟುವುದೇನೆ ಎಲೆ ತಾಯಿ (ಕರ್ನಾಕ. 
೨೭೨). [ ಇಒಜಲೈ] 

ಗೊಲಗೊಡು(?) . (?) : ರಾಚಮಲ್ಲಂ ಮಯಿನ್ಹಡಿ ಗುಣ್ಣಿಗೆಗುಳ್ಳ 
ಎನೆಬರು ಸಮಸ್ತ ಬಲ ಬೆಅಸಿ ಬಿಟ್ಟೊಡೆ ಗೊಲಿಗೊಟ್ಟು ಯಿಟ್ಟಲ್‌ವಲ್ಲಿ 
(ಎಇ. XIV, ೨೬೨೯; ಸು. 886). [7] 

ಗೊಟಸು, ಗೊಣಸು, ಗೊಲಸು, ಗೊಳಸು (ನಾ). ೧. ಕೊಂಡಿ; ಸರ 
ಪಣಿಯ ಕುಣಿಕೆ : ಗೆಟಸು, ಗೊಲಿಸು, ಸೆಚಿಸು (ಶಜ್ಮಾನು. ೧೪೦ ಪ್ರಯೋ). 
ಗೊಣಸು: ೧. ಮಣಿಖಚಿತ ಕಾಂಚನದ ಪೀಠದ ಗೊಣಸು ಮುಟ್‌ದುದು 
(ಕುವ್ಶಾಉ. ೮-೩೯): ಕುಸುರಿಗಳಲಿ ಮುತ್ತಿನ ಚೆಂಡುಗಳು ಚಂಡುಗಳಿಗೆ 
ರತ್ನದ ಗೊಣಸುಗಳು (ಕಠವಿ. 11, 909); ಬೀಳಲಿನ ಗೊಣಸು 
ಮಾಡಿ, ಕಾಲಿಗೆ ಅದನ್ನು ಸಿಕ್ಕಿಸಿಕೊಂಡು, ಆ ಮರವನ್ನು ಏರಿಯೇ ಏರಿದ 
(ಕುಡಿಕೂ. ೯೨). ೨. ಹಸುಗಳ ಅಥವಾ ಎತ್ತುಗಳ ಕಾಲಿಗೆ ಹಾಕುವ 
ಒಂದು ಬಗೆಯ ಆಭರಣ; ಗೆಜ್ಜೆ ಸರಪಣಿ: ಹಸುಗಳಂ ಕರದು ಅಣಸು 
ಗೊಣಸುಗಳಿಂದ ಅಲಂಕರಿಸುವರು (ಸಇಗಂಧಿ. ೧೩೭-೧೫). ಗೊಲಸು: 
೩. ಕುಣಿಕೆಯಂತಹ ರಚನೆಗಳಿಂದ ಕೂಡಿದ ಒಂದು- ಬಗೆಯ 
ಆಭರಣ : ಅವಳ ಗೊಲಸು, ಅವಳ ಕಡಗ, ಅದನ್ನೇನು ಹೇಳುವುದು? 
(ಸಜ್ಮಳ. VIL, ೪೬) ; ಕುಮಾರಯ್ಯ ತನ್ನ ಬೆಳ್ಳಿ ಗೊಲಸನ್ನು ಲಪ್ಪಾಯಿಸಿ 
ದ್ಹಾನೆಂದು ರುದ್ರಮ್ಮ ಆಪಾದನೆ ಹೊರಸಿದಳು (ಶನಿಸಂ. 90) ; ಶ್ರಿಭಂಗ 
ದಲ್ಲಿರುವ ಈ ವಿಗ್ರಹಕ್ಕೆ ಪ್ರಭಾವಳಿ . . . ರುಳಿ, ಗೊಲಸು, ಕಾಲುಬೆರಳಿನ 
ಉಂಗುರಗಳು ಇವೆ (ಹೊಯ್ಶವಾ. ೩೪)- ಗೊಳಸು : ೧. ಎಂಟುಂದೆಸೆಯ 
ದೇವತೆಗಳೆ ಗೊಳಸಾಗೆಯು ವಾಸುಗೆಯೆ ಬಳಸಾಗೆಯುಂ (ಕಣ. 1%, 
೫೫-೦೧; 10007); ಲಲಿತತೇಜಃಪುಂಜ ಮಿಗೆ ಧಳಥಳಿಸಿತತಿದೂರದಲಿ 
ಬೆಳಗಿನ ಗೊಳಸನುಡಿ[ಪಾಕಾಂ. ಗೊಳಳಿಸುಳಿ]ದಂತಾದುದಾಗಳೆ ತಶೋಟ್‌ತಾ 
ಕಾರ (ಕುವ್ಕಾಸೆ. ೧-೨೩). 

[ದೇ.॥ ತಮಿ. ಕೊಲುಚು ; ತುಳು. ಗೊಣಸ್‌, ಗಣಸ್‌ ; ತೆಲು. 

ಗೊಲುಶು) 

ಗೋ (ನಾ). ೧. ಹಸು; ಅವು: ಗೋಮಹಿಷೀ ಕರೇಣುತುರಗೋಷ್ಟ 
ಕುಲಕ್ಯ ವಳಾಗೆ ಪೊಂದುಗುಂ (ಯೋಳಕೋಪ. ೪-೬೭); ವಿಪ್ರರ ಮಂದಿಗಿತ್ತರು 
ಗೋ ಹಿರಣ್ಯ ಸಮಸ್ತವಸ್ತುಗಳ (ಕುವ್ಕಾದ್ರೋ. ೨-೯). ೨. ಎತ್ತು, 
ವೃಷಭ. "ಗೋಪತಿ' ಪರಾ. ೩. ಸೂರ್ಯ. ೪. ಚಂದ್ರ. ೫. 
ನಕ್ಷತ್ರ. ೬. ಕಿರಣ; ರಶ್ಮಿ. ೭. ಆಕಾಶ. "ಗೋಕೇಶ' ಪರಾ. ೮. 
ಸ್ವರ್ಗ. ೯. ಭೂವಿಂ; ಪೃಥ್ವಿ. ೧೦. ಬೆಟ್ಟ; ಪರ್ವತ. ೧೧. ಮರ; 
ವೃಕ್ಷ. ೧೨. ನೀರು. "ಗೋಜ್ಯ' ಪರಾ. ೧೩. ತೆರೆ; ಅಲೆ. 
೧೪. ಹಕ್ಕಿ; ಪಕ್ಷಿ. ೧೫. ನವಿಲು. ೧೬. ದಿಕ್ಬಾಲಕ. ೧೩. ಸರಸ್ಪತಿ: 


ವ 
“ ಭಾರತಿ ... ಗೋ ಗೀರ್‌ ಭಾಷೆ ಶಾರದೆಯೆನಲು ಸರಸ್ವತಿ 


ಗೋಇಂದರಸ ೨ 


ಯಕ್ಕು " (ಮಂಗರಾ. ೪-೧0). ೧೮. ನುಡಿ; ಮಾತು. ೧೯. ಕಣ್ಣು. 
"ಗೋತ್ರಯ' ಪರಾ. ೨೦. ಹೊಟ್ಟೆ; ಉದರ. ೨೧. ಮೈಗೂದಲು;, 
ರೋಮ. "ಗೋದಾನ' ಪರಾ. ೨೨. ಕೋಡು; ಕೊಂಬು. 
೨೩. ದಿಕ್ಕು ; ದೆಸೆ. ೨೪. ಬಾಣ. ೨೫. ವಜ್ರಾಯುಂಧ : “ ಶಂಬ 
ಮಿಂದ್ರಾಯುಧಂ . . . ಗೋಯೆನಲು ವಜ್ರವೆಂಬುದಕ್ಕು ” (ಮಂಗರಾ. 
೧೩-೫). ೨೬. ಇಂದ್ರಿಯ. "ಗೋಜಿತ' ಪರಾ. “ ವಸುಧೆ ದಿವಂ ಪವಿ 
ದೀಧಿತಿ ದೆಸೆ ಬಾಣಂ ವಾರಿ ವಾಣಿ ಲೋಮಂ ನಯನಂ ಪಸುವೆಂಬಿನಿತ 
ಅಕೊಳಂ ವರ್ಶಿಸುಗುಂ ಗೋಶಬ್ದಂ” (ವಸ್ತುಕೋ. ೧೩೩-೦೦೪) ; “ ಶಠರದೆ 
ತರು ಪಶು ಭೂ ಕಣ್ವಾರಿ ನವಿಲ್‌ ಸ್ವರ್ಗ ಕಿರಣ ಗಿರಿ ತೆರೆ ಶೃಂಗಂ ನಾರಾಚಂ 
ದಿಕ್ಟತಿ ಖಗ ಶೀರ್ಷಜ ಪೊಡೆ ಸಪ್ತದಶಂ ಯಿದೆ ಗೋಶಬ್ದಂ” (ನಾನಾಕಂ.೧೨). 
ಗೋಮಕ್ಕಳು ಎ ಗೊಲ್ಲರು; ಗೋಪಾಲಕರು : ಗೆಳಿರಾವು ಎಂದು 

ಗೋಮಕ್ಕಳು ಅಂದು ತಿಳಿದು ನಿನ್ನ ಪೂಜಿಸಲಿಲ್ಲವಯ್ಯಾ (ತೀರ್ಥಮ.೮೨3) ; 
ಕರಿಯ ಸೀಳಿದೆ ರಜಕನ ಸಹಿತ ಶರಾಸನ ಮುರಿದು ಗೋಮಕ್ಕಳೊಡನುಂಡೆ 
(ವಿಸ್ತೋಸು. ೧೭-೫೩). [ಸಂ.) 

ಗೋಇಂದರಸ (ನಾ). ಒಬ್ಬಾತನ ಹೆಸರಂ : ಶ್ರೀ ಗೋಇಂದರಸ ಪೃಥುವೀ 
ರಾಜ್ಯಂಕೆಯೆ (ಎಕ. ೪111, ಸೊರಬ. ೯-೧: ಸು. 800). 

[ ಆಗೋವಿಂದ + ಅರಸ ] 

ಗೋಂಕುರು "ಗೊಂಕುಟು' ನೋ. 

ಗೋಂಕುರುಕಪ್ಪೆ "ಗೊಂಕಜುಕಪ್ಪೆ' ನೋ. 

ಗೋಂಟು "ಗೊಂಟು' ನೋ. 

ಗೋಂಡ, ಗೊಂಡ, (ನಾ). ದ್ರಾವಿಡವರ್ಗಕ್ಕೆ ಸೇರಿದ, ವಿಂಧ್ಯಪರ್ವತದ 
ಬಳಿಯಿರುವ ಒಂದು ಜನಾಂಗ ಮತ್ತು ಆ ಜನಾಂಗಕ್ಕೆ ಸೇರಿದ ವ್ಯಕ್ತಿ: 
ಮಧ್ಯಪ್ರದೇಶದಲ್ಲಿರುವ ಕಾಡುಗಳಲ್ಲಿ ಸಾಧಾರಣವಾಗಿ ವಾಸಿಸುವ ಗೋಂಡ 
ರನ್ನು ಆದಿವಾಸಿಗಳೆಂದೂ, ಕಾಡುಜನರೆಂದೂ ಕರೆಯುವರು (ಡ್ರಾವಿವಿ. 
೧೩೧). ಗೊಂಡ್ಯ: "ಗೊಂಡಾರಣ್ಕ' ಪರಾ. (ಪ್ರಾ. ಗೋಂಡ) 

ಗೋಂಡಿ (ನಾ). ದ್ರಾವಿಡಭಾಷಾವರ್ಗಕ್ಕೆ ಸೇರಿದ ಒಂದು ಭಾಷೆ, 
ಗೋಂಡ ಜನಾಂಗ ಆಡುವ ಭಾಷೆ : ಇನ್ನೊಂದು ದ್ರಾವಿಡಭಾಷೆಯಾದ 
ಗೋಂಡಿ ಭಾಷೆ ಮಧ್ಯದ್ರಾವಿಡಭಾಷೆಗಳ ವಿಭಾಗದಲ್ಲಿ ಸೇರುತ್ತದೆ (ದ್ರಾವಿವಿ. 
೨8೦). [ ಆಗೋಂಡ)] 

ಗೋಂದು (ನಾ). ಗೊಬ್ಬುಳಿ ಮೊದಲಾದ ಮರಗಳ ದ್ರವ ; ಅಂಟು: 
ಒಂದು ಹಲಗೆಯಲ್ಲಿ ಇಂಥ ಮೂರೋ ಐದೋ ಜೊತೆಗಳನ್ನಿಟ್ಟು ಗೋಂದಿ 
ನಿಂದ ಅಂಟಿಸುತ್ತಾರೆ (ಶಿಲ್ಪನಾ- ೩೨೭): ಗೋಂದಿನ ಉಂಡೆಯಂತೆ ಕಾಂತಿ 
ಹೀನ ಕಣ್ಣುಗುಡ್ಡೆಗಳು ಅಲ್ಲಿಂದಿಲ್ಲಿಗೆ ಹೊರಳುತ್ತಿದ್ದವು (ಕೀಲುಗೊಂ. 
೧೯೮) ; ಓಂದು ಗೋಂದಿನ ಸೀಸೆಯೂ, ಒಂದು ಕಾಲಿಂಗ್‌ಬೆಲ್ಲೂ ಇವೆ 
(ವೀರಯೋ. ೧). [ ಇಹಿಂ. ಮರಾ. ಗೋಂದ್‌ ] 

ಗೋಂಧಳ "ಗೊಂದಳ' ನೋ. 

ಗೋಕಂಟಕ (ನಾ). ೧. ನೆಗ್ಗಿಲು. ೨. ಒಂದು ಬಗೆಯ ಗಿಡ; 
ಕೊಳವಂಕೆ : (8). [ಸಂ.] 

ಗೋಕರ್ಣ (ನಾ). ೧. ಹಸುವಿನ ಕಿವಿ; ಆವಿನ ಕಿವಿ. ೨. ಒಂದು 
ಜಾತಿಯ ಜಿಂಕೆ ; ಚಮರಿಯ ಮೃಗ : “ ಚಮರಂ ಗೋಕರ್ಣಂ ರುರು 
ಸೃಮರಾಖ್ಕಂ? (ವಸ್ಮುಕೋ. ೪೧-೭); “ಆ ರೋಮಿ ಗೋಕರ್ಣಮೆನಲು 
ಚಮರಿಯ ಮೃಗಂ” (ಮಂಗರಾ. ೪೯-೧೧): ಗೋಕರ್ಣ, ಕಾಡುಕೋಣ 
೬ ೬ ೬ “ಇದೇಕೆ ಹೀಗೆ ಓಡುವಿರಿ? ” ಎಂದು ಕೇಳಿದುವು (ಬುದ್ಧಪ. ೧೭). 
೩. ಕಣ್ಣೇ ಕಿವಿಯಾಗಿ ಉಳ್ಳುದು ; ಹಾವು; ಸರ್ಪ: ಶ್ರೀಕಾತ್ಕಾಯನಿ 
ಯರಸಂ ಗೋಕರ್ಣಾಧೀಶಕಟಕನನುಪಮನಭವಂ (ಕಬಶಂ. ೪-೧). 
'ಗೋಕರ್ಣಭೂಷಣ' ಪರಾ. ೪. ಹೆಬ್ಬೆರಳಿನ ತುದಿಯಿಂದ ಕಿರು 


10 


15 


ಬ 


0 


80 


36 


ಲ ಗೋಕುಳ 


ಬೆರಳಿನ ತುದಿಯವರೆಗಿನ ಅಳತೆ: ` ಅಂಗುಪ್ಕಕ್ಕೆ ಕನಿಷ್ಠಿಕೆಯಿಂ 
ಗೋಕರ್ಣಂ [ವಿ]ತಸ್ತಿ” (ವಸ್ಮುಕೋ. ೬೯-೧೩). ೫. ಅಂಗುಪ್ಕದಿಂದ 
ಉಂಗುರದ ಬೆರಳವರೆಗಿನ ಅಳತೆ: " ಗೇಣಿನೊಳು ಪವಿತ್ರುಂಗುಲಿಗೆ 
ಗೋಕರ್ಣಮೆಂಗು” (ಮಂಗರಾ. ೯೬-೧೦). ೬. ಪಶ್ಚಿವಂಕರಾವಳಿಯಲ್ಲಿ 
ರುವ ಒಂದಂ ಪ್ರಸಿದ್ಧವಾದ ಕ್ಷೇತ್ರ: ತಿರುಪತಿ ಕರೆವುದು ಶ್ರೀಶೈಲವನಗೊ 
ಉಡುಪಿಗೆ ಕಿವಿಗೊಡೆ ಗೋಕರ್ಣ (ಅರಳು. ೩೦೪-೧೪); ಎಲ್ಲರೂ 
ಗೋಕರ್ಣಕ್ಕೆ ಹೋದರೆ ಗೋಕರ್ಣದವರು ಗಾಳಕ್ಕೆ ಹೋದರು (ಗಾದೆ). 
'ಗೋಕರ್ಣನಾಥ' ಪರಾ. ೭, ಒಂದು ಬಗೆಯ ವಿದ್ಯೆ (?) : ಅಕ್ಷರ 
ಲೆಕ್ಕ ಗಂಧರ್ವ , . . ಅಶ್ವಪರೀಕ್ಷೆ ಗಜಶಿಕ್ಷೆ ಗೋಕರ್ಣ ದಾಡಾಬಂಧ 
- ಇವೆಲ್ಲವ ಕಲಿತಡೇನೋ (ಮಡಿಮಾ. ೪೩-೬೧). [ಸಂ.] 

ಗೋಕರ್ಣನಾಥ (ನಾ). ಗೋಕರ್ಣಕ್ಷೇತ್ರದ ಒಡೆಯಂ; ಗೋಕರ್ಣೇಶ್ವರ; 
ಮಹಾಬಲೇಶ್ವರ : ಗೋಕರ್ಣನಾಥನಂ ಗೌರೀನಾಥನಂ . . . ಕಂಡು 
ಕೆಯ್ಸಳಂ ಮುಗಿದು (ಪಂಪಛಾ. ೪-3೬ ವ). [ಗೋಕರ್ಣ * ನಾಥ] 

ಗೋಕರ್ಣಭೂಪಣ (ನಾ). ಸರ್ಪವನ್ನು ಆಭರಣವನ್ನಾಗಿ ಧರಿಸಿ 
ದವನಂ ; ಶಿವ: ಗೋತ್ರವಿಶಿಖಾಸನಂ ಗೋಕರ್ಣ ಭೂಷಣ ಗೋಪಗರ್ವ 
ವಿನಾಶನ (ನವಮೋ. ೨-೧). [ ಗೋಕರ್ಣ -. ಭೂಷಣ) ` 

ಗೋಕರ್ಣಿ(ನಾ). ಒಂದು ಬಗೆಯ ಸಸ್ಯ ; ಹೆಗ್ಗು ರುಟಿಗೆ : * ಮೂರ್ವಾ 
. . 4 ಗೋಕರ್ಣಿೀ, ಪೀಲುಪರ್ಣಿ- ೧೦ ಹೆಗ್ಗುರುಟಿಕೆಯ ಹೆಸರುಗಳು” 
(ಸಿದ್ಧಾಂತಿ. ೧೧೫). [ ಸಂ. ಗೋಕರ್ಣೀ] 

ಗೋಕಾಗೆ (ನಾ). ಒಂದಂ ಊರಿನ ಹೆಸರು; p ಈಗಿನ ಬೆಳಗಾವಿ 
ಜಿಲ್ಲೆಯ ಗೋಕಾಕ : ಶ್ರೀಮದ್‌ ಅಕ್ಕಾದೇವಿ[ಯ]ರ್‌ ಗೋಕಾಗೆಯ 
ಕೋಟಿಯ ವುಸು)ತ್ತಿರ್ದ್ದ ಬೀಡಿನಲು ವಿಶ್ರಮಪುರದ ಗೊಣದ 
ಬೆಡಂಗಿಯ ಜಿನಾಲಯಕ್ಕೆ . . . ಕುಡುವ ಭೂಮಿ (ಎಇ. ೪11, ೧೨೨-೬; 
1047); ಶ್ರೀವೇಳುಗ್ರಾಮಿಯ ಮಲ್ಲೇಶ್ವರ ಶ್ರೀಮತು ಪಿರಿಯಗ್ರಹಾರಂ 
ನೇಸಟ್‌ಗೆಯ ಕಲಿದೇವರು ಗೋಕಾಗೆಯ ಬಲ್ಲೇಶ್ವರ . . . ಯಿಂತೀ 
ಮಠಂಗಳಿಗೆ ಇದು ಗುರುಪೀಳಿಗೆ (ಕ. 1, ೩೧-೪೪: 1262). [?] 

ಗೋಕು 'ಘೋಕು' ನೋ. 

ಗೋಕುಲ, ಗೋಕುಳ (ನಾ). ೧. ದನಕರಂಗಳ ಮಂದೆ ; ಗೋವುಗಳ 
ಹಿಂಡಂ : ಕಲಶ ಕನ್ನಡಿ ಕರಿತುರಗ ಗೋಕುಲ ... ಲಲನೆಯರನೀಕ್ಷಿಸು 
ವುದವನಿಪಶಿಲಕರುಪ್ಪವಡಿಸುವ ಸಮಯದೊಳು (ಕುವ್ಕಾಉ. ೩-೧೦೮). 
೨. ದನಗಳ ಹಕ್ಕೆ ; ತುರುಹಟ್ಟಿ : (8). ೩. ಯಮಂನಾನದೀತೀರ 
ದಲ್ಲಿರುವ ಒಂದು ಹಳ್ಳಿ: ತೀರದೊಳಿರ್ದ ಗೋಕುಲಮನಾನಕ 
ದುಂದುಭಿ ಪೊಕ್ಕು (ಜಗವಿ. ೩-೧೧): ಗೋಕುಲದಲಿ ನಾನಿರಲಾಣ! 
ಗೋಪ್ಯಮ್ಮ ಕೇಳೆ (ಪುರಂದ. ೪-೩೧ ಪಲ್ಲವಿ): ಹರಿಜನ್ಮಭೂವಿ» ಗೋಕುಲ 
ದಂತೆ (ಕೈಮಿಥಾ. ೧೩-೧೧). "ನಂದಗೋಕಂಲ' ಪರಾ. ೪. ಕಿರಣಗಳ 
ಪುಂಜ. ೧, ೪ : ಆದಿತ್ಯನಂತೆ ವಿವಿಧಗೋಕುಲಪ್ರಶಸ್ತಮುಂ (ಪುಷ್ಪಪು. 
೯-೩೦ ವ). ಗೋಕುಳ: ೧, ೩: ಗೋಕುಳರಕ್ಷಣಕಗಮನೆತ್ತಿ ದಂ (ಬಂಹರಿ. 
೧೩-೧೪). ೧, ೪: ಪ್ರಚುರಸುಧಾನಿಳಯಂ ಸಮುಪಚಿತಮನೋಹಾರಿ 
ಗೋಕುಳಂ . . . ತಾಸೆನಿಸಿ ಚಂದ್ರಬಿಂಬಂಬೊಲೊಪ್ಪುಗುಂ ಚಂದ್ರಪುರಂ 
(ಜಂದ್ರಪು. ೧೧-೫೦). [ಗೋ * ಕುಲ] 

ಗೋಕುಲಾಪ್ಪಮಿ (ನಾ). ಶ್ರಾವಣಮಾಸದ ಕೃಷ್ಣಪಕ್ಷದ ಅಷ್ಟಮಿ ; 
ಶ್ರೀಕೃಷ್ಣನ ಜನ್ಮದಿನ ವಂತ್ರು ಅಂದಂ ವೈಷ್ಣವರು ಆಚರಿಸುವ 
ಒಂದು ಹಬ್ಬ : ಗೋಕುಲಾಷ್ಟಮಿಯನ್ನು ವೈಷ್ಣವರು ಸಂಭ್ರಮದಿಂದ 
ಆಚರಿಸುತ್ತಾರೆ (ರೂಂ): ಇಮಾಮ್‌ಸಾಬರಿಗೂ ಗೋಕುಲಾಷ್ಟಮಿಗೂ 
ಏನು ಸಂಬಂಧ? (ಗಾದ). [ಗೋಕುಲ + ಅಷ್ಟಮಿ) 

ಗೋಕುಳ "ಗೋಕಂಲ' ನೋ. 


ಗೋಕೆ 


ಗೋಕೆ 'ಗೊಂಕ' ನೋ. 
ಗೋಕೇಶ (ನಾ). ಆಕಾಶವೇ ತಲೆಯ ಕೂದಲಾಗಿ ಉಳ್ಳವನಂ ; 
ವ್ಯೋಮಕೇಶ ; ಶಿವ : ಗೋತ್ರಜಾನನ ಗೋಜ ಗೋಪಪಾವನರೂಪ 
.-.«. ಗೋಕೇಶ (ನವಮೋ. ೨-೧). [ಗೋ ಕೇಶ) 
ಗೋಕ್ಕಾಡು (ನಾ). ಒಂದಂ ಬಗೆಯ ಭೂವಿಂ ; ಹುಲ್ಲುಗಾವಲು; 
ಗೋಮಾಳ (?) : ಒನ್ನು ತೋಟ್ಟಮುಂ ಇರ್ಕ್ಯಣ್ಣ್ಮುಗಂ ಮಡೆಯುಂ 
xxx ಕಣ್ಣುಗಂ ಗೋಕ್ಕಾಡುಂ 
9501). [ಗೋ ಕುಡ್ಕು) 
ಗೋಕ್ಷೀರ (ನಾ). ಆವಿನ ಹಾಲು ; ಹಸುವಿನ ಹಾಲು : ದ್ರಾಕ್ಷೆ ಮಧು 
ಖಂಡಶರ್ಕರೆ ಗೋಕ್ಷೀರಂ ಯಷ್ಟಿಮಧುಕಮಿವು ಪಿತ್ತಹರಂ (ಆರ್ಕ ಶಾ. 
೭-೪೩): [ಗೋ ಕ್ಷೀರ] 
ಗೋಕ್ಷೀರಕ್ಷತಜತ್ವ (ನಾ). ರಕ್ತವು ಆಕಳ ಹಾಲಿನಂತೆ ಬೆಳ್ಳಗಿರಂವ 
ಸ್ಥಿತಿ; ಐ ಜೈನರಲ್ಲಿ ತೀರ್ಥಂಕರತ್ವವನ್ನು ಹೊಂದಲಿರುವ ಜೀವನಿಗೆ 
ಈ ಸ್ಥಿತಿ ಬರುವುದೆಂದು ಹೇಳಂತ್ತಾರೆ : ಗೋಕ್ಷೀರಕ್ಷತಜತ್ವಮುಂ 
ನಿಸ್ಟೇದಮುಂ ಸಮಚತುರಶ್ರಮಪ್ಪ. ಸಂಸ್ಥಾನ ಸಂಹನನಮುಂ ಅತಿಶಯ 
ರೂಪತೆಯುಂ . . . ತನಗನುಸಂಗತಮಾಗೆ ಯೌವನಪ್ರಾಪ್ತನಾಗಿ 
(ಕಾಂತಿಪು. ೧೦-೯೪ ವ). [ಸಂ.] 
ಗೋಕ್ಷುರ (ನಾ). ೧. ಹಸುವಿನ ಗೊರಸು. ೨. ಒಂದು ಬಗೆಯ ಸಸ್ಯ ; 
ನೆಗ್ಗಿಲಂ : “ಗೋಕ್ಷುರಃ, ಸ್ಥಳಶೃಂಗಾಟಃ, ಶ್ವದಂಷ್ಟ್ರಾ, ತ್ರಿಕಂಟಕಃ - 
ಈಳಿ ನೆಗ್ಗಿಲು ” (ಹರಾಯು. ೩೩-೪೮). [ಗೋ-- ಕ್ಷರ] 
ಗೋಕ್ಷುರಕ (ನಾ).ಎಗೋಕ್ಷಂರ. [ಸಂ.] 
ಗೋಖುರು (ನಾ). ಒಂದು ಬಗೆಯ ಗಿಡ; ನೆಗ್ಗಿಲಂವಂಳ್ಳು : 
ಸೂರ್ತಿ ಚವಾಳಾ ಮಣದ ಮೇಲೆ ಕಿಮ್ಮತ್ತು ಇರತಕ್ಕ ಜೀನಸಗಳು. ೧, 
ಅಕ್ಕಲಖಾರ . . . ೭೭, ನೆಗ್ಗಲಿಮುಳ್ಳು » (ಗೋಖುರು) (ಮುಂಬವ್ಕಾ. 
೧೨೪); ಗಂಟುಭಾರಂಗೀ, ಗಿನಿ, ಗುಲಕಂದ, ಗೋಖುರು, ಗೋಅಗರ, 
ಗೋರೋಜನ (ಮುಂಬವ್ಕಾ. ೨೦೪). [ ಸಂ. ಗೋಕ್ಷುರ] 
ಗೋಗರೆ “ ಗೋಲ್ಲಟ್‌,' ನೋ. 
ಗೋಗರೆತ (ನಾ). ದೀನವಾಗಿ ಬೇಡಿಕೊಳ್ಳುವಿಕೆ; ಗೋಗರೆಯಂವಿಕೆ : 
(8): [ ಗೋಗರೆ (<ಗೋಲ್ಲಿಟಿಸಿ) +-ತ್ಯ) 
ಗೋಗಲು (ನಾ). ಹಳ್ಳಿಗರು ಹಸುಗಳ ಕಲ್ಯಾಣಕ್ಕಾಗಿ ಪೂಜಿಸುವ 
ಒಂದಂ ಕಲ್ಲು: ಚಪ್ಪೇರೋಗದ ಉಚ್ಚಾಟ ಹೆಚ್ಚಿದಾಗ ಊರು ಮಧ್ಯ 
ದಲ್ಲಿರುವ ಗೋಗಲ್ಲು ಪೂಜೆ ಮಾಡುವ ವಾಡಿಕೆ. ಗೋಗಲ್ಲಿನೊಳಗೆ 
ಒಂದು ಯಂತ್ರವನ್ನು ಕೊರೆದಿದ್ದರು (ಹುಟ್ಕಹ. ೬೦). 
[ಗೋ ಕಲ್ಲು (ಆಕಲ್‌)) 
ಗೋಗಹಳೆ (ನಾ). ಒಂದಂ ಬಗೆಯ ಕಹಳೆ; ದನದ ಕೊಂಬಿನಿಂದ 
ಮಾಡಿದ ಕಹಳೆ : ಪಿರಿದಪ್ಪ ಭೇರಿ ತಂಬಟ ಪಟಹ ನಿಸ್ಸಾಳಮುರುತರದ 
ಗೋಗಹಳಿ ಮುಂತಾದ ವಾದ್ಯಗಳನರರೆ ಧ್ವನಿಗೈಸುತ (ಘೋರಾಸು. 0). 
[ಗೋ + ಕಹಳೆ) 
ಗೋಗಿ 'ಗೋಗು' ನೋ. 
ಗೋಗಿನಾರು (ನಾ). ಗೋಣಿನಾರು : “ ಪೀಲುಃ, ಗುಡಫಲಃ, ಸ್ರಂಸೀ-೩ 
ಗೋನುಮರ, ಗೋಗಿನಾರು ಪ್ರಸಿದ್ಧ, ಗೋಣೀಮರವೆಂದು ಕೆಲವ 
ರನ್ನುವರು ” (ಸಿದ್ಧಾಂತಿ. ೧೦೩). 
[ಗೋಗಿ (-ಆಗೋಗಂ) * ನಾರ್ಯು (ಎನಾರ್‌)] 
ಗೋಗು, ಗೋಗಿ (ನಾ). ಒಂದು ಬಗೆಯಂ ಸಸ್ಯ : ಹೊಲದ: ಪುಂಡ್ರಿಕೆ, 
ಪುಂಡ್ರಿಕೆ, ಗೋಗು, ಪುಂಡಿ (ಮೈಠಿಗಿ. ೪೩-೮೫೦). ಗೋಗಿ: ""ಕೃಷಿ 
ಆಮ್ಲಾತಕ”” (ಪಂತ. 1[ -ತೆಲು. ಗೋಗು] 


(ಎಕ. ೫17, ಮದ್ಮಗಿ. 8೦-೯; ಸು. 


೨೬೨೯ 


ಗೋಚಾರನಿಯವಮ 


ಗೋಗ್ರಾಸ (ನಾ). ೧. ಹಸುವಿನ ವೆಂವು : ನಾಡಿನ ಹುಲ್ಲೆಲ್ಲ ಗೋಗ್ರಾಸ 
ವಾಗಿ, ಗೋಗಳೆಲ್ಲ ಸಂತತ ದುಗ್ಗವರ್ಷಣ ಮಾಡಲಿ (ಗೋಗ್ರಾಸ, 
೧೦೬). ೨. ಹಸುವಿಗೆ ಸಲ್ಲಿಸುವ ಆಹಾರ,-ನೈವೇದ್ಯ : ಮೊದಲು 
ಸ್ವಲ್ಪ ಗೋಗ್ರಾಸ ಕೊಡು (ಕರುಕ. ೨೧): ಊಟಕ್ಕೆ ಕೂರುವ ಮುಂಚೆ 
ಗೋಗ್ರಾಸವನ್ನು ಬಾಳೆಲೆಯಲ್ಲಿ ಎತ್ತಿ ಹಿತ್ತಿಲಿನಲ್ಲಿ ಮೇಯುತ್ತಿದ್ದ ಗೌರಿಯ 
ಎದುರು ಇಟ್ಟು (ಸಂಸ್ಕಾರ. 9). [ಗೋ ಗ್ರಾಸ] 

ಗೋಫೃತ (ನಾ). ಹಸುವಿನ ತುಪ್ಪ : ಜವೆ ಕಟಮಂ ಮಾಷಂ... 
ಎಂಬಿವಿನಿತುಮಂ ಗೋಘೃತದಿಂದವುಗಡಿಸಿ ತಿಂದು ಸಿತ ದುಗ್ಧವನಿರುಳೊಳ್‌ 
ಕುಡಿಯೆ ವೀರ್ಯವರ್ಧನಮಕ್ಕುಂ (ರೋಕೋಪ. ೯-೪೭). [ಗೋ* ಘೃತ) 


10 ಗೋಫ್ನ (ನಾ). ಹಸುಗಳನ್ನು ಕೊಂದವನು, ಗೋಹತ್ಯೆ ಮಾಡಿದವನಂ: 


15 


20[' 


೩5 


80 


85 


40 


ಗೋಫ್ನನ ಪಾಪಮುಮಂ ಬ್ರಹ್ನಫ್ಲನ ಪಾಪಮುಮನೆಮಗೆ ಪೊಂಗುಡಿ 
ವಿಸಾಗಳ್‌ ನಿಘ್ನಂ ಮಾಡುವೆಂ (ಸಮಪ. ೧೧-೮೦). [ಸಂ.] 
ಗೋಚರ (ಗು). ೧. ದನಕರುಗಳಂ ಸಂಚರಿಸಂವ. ೨.ಕಣ್ಣಿಗೆ ಕಾಣುವ,- 
ವೇದ್ಯವಾಗುವ : ಅಲ್ಲಮನಾದೊಡಿನ್ನೆಮಗೆ . . . ಸುಲಭದಲಿ ಗೋಚರ 
ವೆನಿಸಿ ಕಾಣಿಸುವನೇ (ಪ್ರಭುಲ. ೭-೨). (ನು). ೩. ದನಕರುಗಳಂ 
ಮೇಯುವ ಸ್ಥಳ; ಹಂಲ್ಲುಗಾವಲಂ. ೪. ಪ್ರಾಂತ ; ಪ್ರದೇಶ. ೫. 
ಗೋಚರದ ಬಳಿಎಒಂದು ಮನೆತನದ ಹೆಸರಂ : ಸೆಟ್ಟಿಕಾರ ವಿಠಲ 
ಸೆಟ್ಟಿಯ ಗಡಿಯಿಂ ಗೋಚರದ ಬಳಿಯವರ ತೋಟದ ಗಡಿಯಿಂ ತೆಂಕಲು 
(Mua. 1X-11, ೪9೪೪-೧೪ ; 1433). ಗೋಚರವಾಗುತತಿಳಿ ; ಗೊತ್ತಾಗು : 
ಅತನು ನಿರ್ಮಿಸಿದ ಸೃಷ್ಟಿಯನ್ನು ಮನಮುಟ್ಟಿ ಶೋಧಿಸುವುದರಿಂದ ಆತನ 
ಶಕ್ತಿ ಜ್ಞಾ ನ ದಯಗಳ ಮಹಿಮೆಯು ಗೋಚರವಾಗುವುದು (ಮುಂಬಯಿ. 
೪-೬೦). [೫ಂ.] 
ಗೋಚರಾವು (ನಾ). ೧. ಗೋವರಾಳ : ನಮ್ಮ ಹಳ್ಳಿಗೆ ಗೋಚರಾವು 
ಸಾಲದು (ರೂಡ). ೨. ದನಕರಂಗಳ ಮೇವು: ಉಳಿದದ್ದೆಲ್ಲ ಸರಕಾರಕ್ಕೆ 
ಸೇರಿದ್ದು. ಗೋಚರಾವಿಗಾಗಿ ಬಿಟ್ಟಿರಬೇಕು (ಚಿಗುಕ. ೨೪೨). 
[ಗೋ + ಚರಾವು (ಆಚರಾಯಿ)) 
ಗೋಚರಿಯೆ (ನಾ). ದನಕರುಗಳ ಚರ್ಯೆ,-ವರ್ತನೆ : ಕಾಕಮೃಗ 
ಗೋಚರಿಯೆಯಲಿ ಜಗದೇಕವಂದಿತನಿಂತು ನಡೆದಂಗೀಕರಿಸಿದನು 
ಮಾಣದಿಂತಜಗರವುತಸ್ಥಿತಿಯ (ನಿಧಾಗ. 8-೪-೦೯). [ಗೋ ಚರಿಯೆ) 
ಗೋಚರಿಸು (ಕ್ರಿ). ೧. ತೋರು; ಕಾಣು: ಕಣ್ಣಿಗೆ ಕಾಣಿಸು; ಪರಮ 
ವೇದವ್ಯಾಸಮುನಿಪನ ಕರುಣವಾಗಲು ಕಂಗಳಿಗೆ ಗೋಚಿರಿಸಿಶೀ ಭಾರತ 
ಮಹಾಸಂಗ್ರಾಮಸೌರಂಭ (ಕುವ್ಕಾಭೀ. ೧-೫೬) ; ಪೋದುವು ಹರಿಗಳಣಸಿ 
ದೊಡೆ ಗೋಚರಿಸವು (ಜೈಮಿಭಾ. ೨೮-೭). ೨. ಶಿಳಿ; ವೇದ್ಯವಾಗು : 
ಅವನಿ ನಮಗಸ್ವಾಮ್ಯವೆಂಬೀ ವ್ಯವಹರಣೆ ಗೋಚರಿಸುತಿದೆ (ತೂರರಾ. 
೧-3-೨೬) ; ಯತಿಗಳ ಬಗೆಗೆ ಗೋಚರಿಸದೆ ವಾಚಿಪ ಶ್ರುತಿಗಳ್ಲಿ ನಿರುಪಮ 
ನೆನಿಸಿ ಅತಿರೌದ್ರಾಕಾರವಡೆದಭವನ ಕಂಡು ರತಿರಾಜ ಹವಣಿಸಿ ನಿಂದ 
(ಮೋಹತ. ೭-೬); ಒಂದು ಸೇರು ಅಕ್ಕಿಯನ್ನು ಯಾಚಿಸುವುದು ಮಾನಹೀನನ 
ಕಾರ್ಯವೆಂದು ಅವನಿಗೆ ಗೋಚರಿಸಿತು (ಕಾವೇರಿ. ೨೯). ೩. ತೋರಿಸು, 
ಪ್ರಕಟಿಸು: ಅವರು . . . ಹುಬ್ಬಿನ ಚಲನೆಗಳಿಂದಲೇ ತಮ್ಮ ಅಸಹನೆಯನ್ನು 
ಗೋಚರಿಸುತ್ತಿದ್ದರು (ಜಿಂಗಾಳ್ಕ. ೧೪೯). [ ಗೋಚರ + - ಇಸ್ಕ್ಯು 
ಗೋಚಾರ (ನಾ). ೧. ಪಶುಗಳ ಚಲನೆ.. ' ಗೋಚಾರನಿಯವಂ' ಪರಾ. 
೨. [ಜ್ಯೋತಿ] ಗ್ರಹ ಅಥವಾ ನಕ್ಷತ್ರಗಳ ಚಲನೆ. "ಗೋಚಾರಫಲ' 
ಪರಾ. ಗೋ ಚಾರ) 


| ಗೋಚಾರನಿಯಮ (ನಾ). [ಜೈನ]ಹಸುವಿನಂತೆ ಆಹಾರನಿವಿಂತ್ರವಾಗಿ 


ಸಂಚರಿಸುವ ಕ್ರವಂ ; “ಸಾಧುವಿನ ಭಿಕ್ಷಾಕ್ರವಂ. ಆಹಾರಕ್ಕಾಗಿ 


ಗೋಟಾರಫಲ 


ಹಸುವು ವನದ ಶೋಭೆ, ಸೌಂದರ್ಯಗಳನ್ನು ಲಕ್ಷಿಸದೆ ಚರಿಸುವಂತೆ 
ಸನ್ಯಾಸಿ ಭಿಕ್ಷವನ್ನ ಮಾತ್ರ ಗಮನಿಸಬೇಕಂ. ದಾತಾರನನ್ನಾಗಲಿ 
ಅವನ ಐಶ್ವರ್ಯವನ್ನಾಗಲಿ ಗಣಿಸಬಾರದು” (ವಡ್ಮಾರಾ. ಕೋರ. 
೩3೭): ಭಟ್ಟಾರರ್‌ ಬಸದಿಯಂ ಬಲಗೊಂಡು ಕಾಲಂ ಕರ್ಚೊಳಗಂ 
ಪೊಕ್ಕೀರ್ಯಾಪತ್ತಿಯಂ ಬಿಡಿಸಿ ಗೋಚಾರನಿಯಮಂಗೆಯ್ದುದಂ ನಂದಿ 
ಮಿತ್ರಂ ನೋಡುತ್ತಿರು (ವಡ್ಮಾರಾ. ೭೯-೨): ಭಟ್ಟಾರರ್‌ . , . ಕಾರುಣ್ಯ 
ಬುದ್ಧಿ ಯಿಂದಾಹಾರಮಂ ಕೊಳ್ಳದೆ ಅಲಾಭಂ ಮಾಡಿಯಂತೆ ಬಸದಿಗೆ ವೋಗಿ 
ಗೋಚಾರನಿಯಮಂಗೆಯ್ದು (ವಡ್ಮಾರಾ. ೮೫-೧೭). 
[ ಗೋಚಾರ + ನಿಯಮ] 

ಗೋಚಾರಫಲ (ನಾ). (ಜ್ಯೋತಿ] ಸೂರ್ಯನೇ ಮೊದಲಾದ ಗ್ರಹಗಳು 
ಜಾತಕನ ಜನ್ಮರಾಶಿಯಿಂದ ದ್ವಾದಶರಾಶಿಗಳಲ್ಲಿ ಸಂಚರಿಸುವಾಗ 
ಕೊಡುವುವೆಂದಂ ನಂಬಲಾದ ಫಲ : ಶಾಸ್ತ್ರಿಗಳು ಯುಗಾದಿಹಬ್ಬದ 
ದಿನ ಪಂಚಾಂಗಶ್ರವಣದಲ್ಲಿ ಗೋಚಾರಫಲವನ್ನೂ ಹೇಳಿದರು (ರೂ). 

[ ಗೋಚಾರ + ಫಲ] 

ಗೋಚಿ, ಗೋಶಿ, ಗೋಸಿ (ನಾ). ಕೌಪೀನ ; ಲಂಗೋಟಿ : (4). 
ಗೋಶಿ : ಸಂಸಾರದಿ ಗೋಶಿ ನಾರಬೇಡವೆನಲು ನಾರುವದ ಬಿಡುವದೆ 
(ಚಿದಾವ. ೮೩-೧೩). ಗೋಸಿ : ಅಸೆಗಾರ ಹಾರುವಯ್ಯ ಗೋಸಿಯೊಳಗೆ 
ಮೂಗಳ ಕಟ್ಟಿದ (ಗಾರು. "ಕಾಸ್ಕೆ,' ಪುಟಗೋಸಿ', "ಬಾಲಂಗೋಸಿ 
ಪರಾ. ([ದೇ. 8 ತಮಿ. ಕೊಚು; ತೆಲು. ಗೋಚಿ 

ಗೋಚೀಸ್ವರದೇವ (ನಾ). ಒಬ್ಬಾತನ ಹೆಸರು : ಶ್ರೀ ಗೋಚೀಸ್ವರದೇವನ 
ಮನೋನಯನವಲ್ಲಭೆ ನೊಳಂಬವಂಶೋದೃವೆ . . . ಶ್ರೀಪ್ರಿಥುವಬ್ಬ 
ರಸೆಯರುಂ (ಎಕ. 1%, ಡಾಮರಾ. ೧೦-೭ ; 999). 

[ ಗೋಚ್ಛಿ * ಈಸ್ವರ (< ಈಸರ) + ದೇವ] 

ಗೋಚ್ಚು (ಕ್ರಿ). ೧. ಗೋರು ; ಬಳಿ : ಕೆಸರನ್ನು ಬಟ್ಟಲಲ್ಲಿ ಗೋಚಿಕೊಂಡು 
ಮೇಲಕ್ಕೆ ಬರಬೇಕು (ಮರಮ. ೧೧೦) ; ಹ ಟ್ಟಿಯಲ್ಲಿನ ಗೊಬ್ಬರವನ್ನು 
ನೆಲದಿಂದ ಗೋಚುವಾಗ ದನ ಮೇಯಿಸಲು ಹೊರಟ ಗಂಡ ಹೊರಗಡೆ 
ಇದ್ದುದು ತಿಳಿಯಿತು (ಸ್ಮಪ್ನಹೊ. ೧೦). ವಿ. ಕಸಿದುಕೊಳ್ಳು ; ಸೆಳೆ; 
ಎಳೆದಂಕೊಳ್ಳು : ವಾಚಕಕ್ಕಳುಕುವಂ ತಾನಲ್ಲ ಬಿಡೆನೆಂದು ಗೋಚಿ 
ಸುರಧೇನುವಂ ಸೆರೆಗೊಳಲೈಲ್ಲರುಂ . .. ಗೋಳಿಟ್ಟುದು (ಪರರು. ೨೩-೧೦) ; 
ಮಿಗಿಲ ನರನಾಯಕರನು ಗೋಚಿ ಬಿಸುಡೆನೆ (ಜಿನಮು. ೨೩-೩೨). 

[( ಆಗೋರ* + - ಚು] 

ಗೋಚ್ಕ್ಚು (ನಾ). ದೋಚುವವನು ; ಸುಲಿಗೆಮಾಡಂವವನು : ನೀತಿ 

ಯಿಲ್ಲದ ಪರಮನೀಚುಗಳ್ಳೋಚುಗಳ್ಳಾಚಾಳರು (ಷತಿಲ. ೨-೫೯). 
[ ಆಗೋಚ್ಕು) 

ಗೋಜ, (ನಾ). ೧. ನೀರಿನಲ್ಲಿ ಹುಟ್ಟಿದುದು ; ಕವಂಲ : ಮಾರಾಜಾಂಬಕ 
ಗೋಜರಾಜಿತ ಪದಾಂಭೋಜಂ ನಿಜಂ ಶಂಕರಂ (ಹಮ್ಮಾರ. ೧-೬೭). 
` ಗೋಜರಿಪು' ಪರಾ. ೨. ಸ್ವರ್ಗದಲ್ಲಿ ಹಂಟ್ಟಿದವನಂ ; ದೇವತೆ : 
ಗೋಜನುತ ಸದ್ಗುಣವಿರಾಜಯರ್ಧಾಂಗಹಿಮಗೋಜವುರುಸಖರಾಜರಾಜ 
ಮಾಯಾದುಷ್ಯ ಗೋಜಲಿನ್ನ (ಷತಿಲ. ೪-೨). 

[ xo. } 

ಗೋಜ್ಯ (ನಾ). ಜನರ ಒಂದು ಒಳಪಂಗಡದ ಹೆಸರು ಮತ್ತು ಆ 
ಪಂಗಡಕ್ಕೆ ಸೇರಿದವನು (?) : ಶ್ರೀಗೋಜೇಸ್ವರದೇವರ ಪಾದಾರಾಧ 
ಕರುಮಪ್ಪ ಗೋ ಜರ ಮಹಿಮೋನ್ನತಿಯೆಂತೆಂದೊಡೆ ... ಬೂವ 
ಗಾವುಂಡ ನೊಳಗಾದ ಸಮಸ್ತ ಗೋಜರುವಿರ್ದು.. . ಆ ಗೋಜೇಸ್ವರ 
ದೇವರ ಅಜ್ಜಭೋಗ ರಂಗಭೋಗಕ್ಕೆಂದು . . . ಬಿಟ್ಟ ದತ್ತಿ 

[?) 


(ಮೈ ಆರ. 


೧೯೨ರ, ೯-೩೪; 1188). 


೨೬೩೦ 


ಲಾ 


20 


80 


40 


45 


ಗೋಜು 


ಗೋಜರಿಪು (ನಾ). ಕವಂಲದ ವೈರಿ; ಚಂದ್ರ: ಗೋಧರನಿವಾಸ ಕೃತ 
ಗೋಜರಿಪುವೌಲಿ ಧೃತಗೋಧರಧರಪಹ್ರೀಯ .. ಗೋಧವ 
ಕೃಪಾಂಬುಧಿಯೆ (ಪ್ರೌಢರಾ. ೬-೧). ( ಗೋಜ್ಯ + ರಿಪು) 

ಗೋಜರು "ಗೋಜಲು ನೋ. 

ಗೋಜಲ (ನಾ). ಗೋವಂೂತ್ರಃ; ಗಂಜಲ : “ಗೋಜಲಂ ಗೋತಮಕ್ಕಾ” 
(ಮಂಗರಾ. 8೪-8೫). [ಗೋ ಜಲ್ಯ) 

ಗೋಜಲು, ಗೋಜರು (ನು). ತೊಡಕು; ಗಂಟು; ಸಿಕ: 
ಕಥಾಸಂವಿಧಾನದಲ್ಲಿ ಸಿ ಕ್ಕುತೊಡಕು ಗಳಿಲ್ಲ. ಗೋಜಲಿಲ್ಲ (ನಂಜುಂಡ. 
08೦). ಗೋಜರು : ಮುಂದೆ ಗೋಜರು ಬರದಂತೆ ತೀರ್ಮಾನವನ್ನು 
ಹೇಳಬೇಕೆಂದೂ ಗೌಡಗಳು ನಮ್ಮನ್ನು ಪ್ರಾರ್ಥಿಸಿದ್ದರು (ಗರುದಾ. ೧೭೭). 

(ಗೋಜು, + - ಅಲು (<ಎ-ಆಲ್‌,). 

ಗೋಜಳೆ (ನಾ). ಒಂದಂ ಜಾತಿಯ ವಿನಾನಂ : ಕೊರವಂ ಗೋಜಳಿ 
ಸಣ್ಣಗಣ್ಣನೊರವಂ ಕಾಗೆಂಡೆ. . . ಪಂದಿಗನೆಂಬ ಮಾಂದೆಗೆದನಾ ಭಕ್ತಂ 
(ಕ್ರಿಪುವಿ. 8೭-0). "ಗೊದಳೆ' ಪರಾ. (+ ತಮಿ. ಕೊಚ್ಚಾಳೈ) 

ಗೋಜಾಗತ (ನಾ). ಮೈಲಿಗೆ(?) : ಅತಿಭಕ್ತಿ ತಲೆಗೇಅ್‌ ಹಿರಿಯ 
ಮಾಹೇಶ್ವರರೆಂದು ಪೊಲೆಗಲಸಿ ಅವರ ಮುನೆಯೊಳುಂಡುದಲ್ಲದೆ ಇಲ್ಲಿ 
ಬಂದು ಎಲ್ಲರಂ ಗೋಜಾಗತಂ ಮಾಳ್ಪುದು ಮಾರ್ಗವಲ್ಲ (ಬಸರ. ೧೦-೪೨) ; 
ಗೋಜನ್ಮಮಂ ಕಳೆದೆವೀ ನಿಮ್ಮ ಭಕ್ತನಿಂ ಗೋಜಾಗತಂ ಮಾಣ್ತುದಭವ 
ನಿಜಭಕ್ತನಿಂ (ಅನಾರ. ದೇ. ೧೮೬-೮). [?] 

ಗೋಜಾಟ (ನಾ). ಗೊಡವೆ; ಗೋಜು: “ ಗೊಡವೆ. ಉಸಾಬರಿ. 
ಸಹವಾಸ, ಸಂಗತಿ” (ಪ್ರಥಣ್ಮ). [ಗೋಜು + ಆಟ] 

ಗೋಜಿ "ಗೋಜಂ್ಯ' ನೋ. 

ಗೋಜಿತ (ನಾ). ಇಂದ್ರಿಯಗಳನ್ನು ಗೆದ್ದವನು ; ಚಾಪಲ್ಯಕ್ಕೆ ವಶ 
ವಾಗದವನಂ ; ವಿಶ್ವಜಿತನು ಧನುಜಿತನು ಸರ್ವಜಿತನು ಸುತ್ರಾಮಜಿತನು 
ನೃಜತನು ಉರ್ವರಾಜಿತನು ಅಶ್ವಜಿತನು ಗೋಜಿತನು , . . ಕೂಡಲ 
ಸಂಗಯ್ಯನು (ಬಸವ. ೯೫೪). 

(ಗೋ ಜಿತ್ಯ) 

ಗೋಜಿಸು (ಕ್ರಿ). ಸಿಕ್ಕಿಸು; ಗಂರಿಪಡಿಸು (?): ಲಕ್ಷ್ಮಿಮತಿ ವಿರಹಾಗ್ನಿತೇಜ 
ದೋಳ್‌ ಕಂದಿದಳ್‌ . . . ರಾಜಾನ್ನವನು ಬಡದೆ ಬೆಂಡಾಗಿ ಶುಂಡಾಗಿ 
ಗೋಜಿಸಲ್‌ ಸ್ಮರಗೀಜಗನ ಗೂಡಿನೊಳು ಸಿಕ್ಕಿ ಬಳಲಿಕ್ಕಿ ಕಳವನಿಕ್ಕಿ 
(ಜನಮು. ೪೨-೧, [ಗೋಜು ? + - ಇಸ್ಕು] 

ಗೋಜಿಜ್ವಿಕೆ (ನಾ). ನಾಲಗೆಯ ಬಂಡದಲ್ಲಿ ನೆಟ್ಟಗೆ ನಿಂತಿರುವ ಎಲೆಯಾ 
ಕಾರದ ಮೃದ್ವಸ್ಥಿ ; ಉಪಜಿಹ್ವೆ : (3018101818. ಪಾರಿನಿ. ೩೭). 

[ ಸಂ. ಗೋಜಿಹ್ಟಿಕಾ (ಗೋ 4 ಜಿಹ್ವಿಕಾ + -) ] 
ಗೋಜಿಹ್ಹೇ(ನಾ). ಒಂದಂ ಬಗೆಯ ಗಿಡ ; ಎತ್ತಾನಾಲಗೆ: “ ಗೋಜಿಹ್ವಾ. 
ದಾರ್ವಿಕಾ ೨ ಎತ್ತುನಾಲಿಗೆ ಗಿಡದ ಹೆಸರುಗಳು ” (ಸಿದ್ಧಾಂತಿ. ೦೨೨). 
[ಗೋ + ಜಿಹ್ವೆ] 
ಗೋಜು, (ಕ್ರಿ). (ದಾರದ ಎಳೆಗಳಂತೆ) ತೊಡಕಿಕೊಳ್ಳು ; ಸಿಕ್ಕಾಗು ; 

ಅಸ್ತವ್ಯಸ್ತವಾಗು : ತೋಳ ಲತೆಯಂ ಬೀಸಲೈ ತಾಂ ಗೋಜಿದಾ ಬಿಸಿನೀ 
ಪತ್ರದ ಶಯ್ಕೆ ತಾನೆ ತರುಣೀಸಂತಾಪಮಂ ಪೇಳುಗುಂ (ಧ್ವನ್ಯಾರೋ. ೪೩); 
ಆತಾಪಿಯೂ ನಿಪಕನೂ ಆದ ಭಿಕ್ಷುವು [ಗೋಜಿದ ಈ ಸಂಸಾರದ] 
ಗೋಜನ್ನು ಬಿಡಿಸುವನು (ಬುದ್ಮಪ. ಮಿಲಿಂದ. ೪೫). 'ಗಂಂಜ್ಲ' ಪರಾ. 
1? / ತೆಲು. ಗೋಜುವಪೀಡಿಸು, ಬಾಧಿಸು ], 
ಗೋಜು, ಗೋಜಿ (ನಾ). ೧. (ದಾರದ ಎಳೆಗಳಂತೆ) ತೊಡ೨ಿಕೊಂಡಿ 
ರುವ ಸ್ಥಿತಿ, ಸಿಕ್ಕು; ತೊಡಕಂ ; ಗಂಟಂ : ಈ ಕಥೆಯಲ್ಲಿನ ಘಟನೆಗಳೆಲ್ಲ 
ಗೋಜು (ರೂಢ). ೨. ತೊಂದರೆ ; ಕಷ್ಟ : ಪೂಜಾಫಲದಿಂ ಗಣಸಂಪೆದಮಂ 


ಗೋಜೆ ೨೬೩೧ 


ಗೋಜಿಲ್ಲದೆ ಪಡೆದಿರ್ಪೆದು ಸುಗಮಂ (ಹಾಲಾಸ್ಕ. ೧-೧-೨೧ ರಗಳಿ) ; ಸೂಜಿ 
ಮೊನೆಯಷ್ಟು ಗೋಜಿಲ್ಲದೆ ಬೇರೆ ವ್ಯಾಜ್ಯ (ಜತ್ತಿದಿಂದ ಕಾಯ ಮಾಜಿ 
ಕೊಂಡು ಪೋಗೆ (ವಾದಿಕೀ. ೬8-೦): ನೀ ಸಮಾಜ ನೆರಹಿಸುತ್ತಲವನ 
ಗೋಜು ತಪ್ಪಿಸೀ (ಉವಕೋ. ೭೬). ೩. ಸಂಬಂಧ ; ಗೊಡವೆ : ದೇವ 
ರೆಂಬ ಗೋಜು ಅದು ಸಾಧಕರಿಗೆ ಅಪ್ಪಾ (ಜಿದಾವ. ೧೩೫-೧೧): ಅರನು 
ಕರೆವೆ ನೀ ಜೀವಿಸದ ಮೇಲೆ ಕಂದ ಬಾರೆಂದು ಪೂವ್ವಲಿಯನಳವಡಿಸಲೆಂಬ 
ಗೋಜ ಜಗಿಸಿದೆ ಸಪ್ತಸುಪ್ಪತ್ತಿಗೆಯಲಡಗೀ ಜಳಕವತ್ತಿತೆನುತಿಹೆ ಯಾಗ 
ಭೂಶಯನದೋಜೆಯೆಂತೆಂದು ಹಲುಬಿದರು (ಚಿನಮು. ೪೬-೩೯) ; ಇನ್ನು 
ಮೇಲೆ ನೀನು ಪಕ್ಷಿಗಳ ಗೋಜಿಗೆ ಹೋಗಕೂಡದು (ಕಿಕಥೆ. ೭೨); ಅದರ 
ಪರಿಣಾಮವೇನಾಯಿತು ಎಂದು ತಿಳಿಯುವ ಗೋಜು ಮಾತ್ರ ಅವನಿಗೆ 
ಬೇಕಾಗಿರಲಿಲ್ಲ (ಆಳನಿ. ೩೦). ಗೋಜಿ:: ೩. ಇನ್ನು ಮೇಲೆ ನಿನ್ನ ಗೋಜಿ 
ನಮಗೆ ಬೇಡ (ಕುರುಕಾ. ೫೦). 

ಗೋಜುಗೋಜು (ದ್ವಿರಂಕ್ತಿ) - ಹರಕರುಣೋದಯವಾದರೆ . .. 
ಗೋಜುಗೋಜಾದುದು ನೇರಾಗಿ ಸಡಿಲುವುದೊಡನೆಯೆ ಕಗ್ಗದ ಗಂಟು 
(ಇಂಜಾಪೆ. 80-8೩೬); ಕಥೆಯು ತುಂಬ ತೊಡಕಾಗಿ ಸ್ವಲ್ಪ ಗೋಜು 
ಗೋಜಂಗಿದೆ (ಬಂಕಿಮ. ೧೫೩). 

[ದೇ.॥ ತುಳು. ಗೋಜಿ ; ತೆಲು. ಗೋಜು] 


ಗೋಜೆ (ನು). ಒಂದಂ ಬಗೆಯ ಔಷಧಿಗಿಡ : ಗುರಿಗೆ. ಆಸನ, ಗೋಜೆ 


(ಮೈ ಗಿ: ೦೪-೨೫೬). [ ಸಂ. ಗೋಜೀ] 

ಗೋಟಡಕೆ, ಗೋಟಡಿಕೆ (ನಾ). ಬಲಿತಂ ಹಣ್ಣಾದ ಅಡಕೆ ; ಗಟ್ಟಿಯಾದ 
ಅಡಕೆ; ಒಣಗಿದ ಅಡಕೆ : ಹಸುರೆಲೆ ಗೋಟಡಕೆಯ ಮೆಲ್ವರಿಗೆ ನೂಂಕಿ 
ಹೊಸ ಬಾಧೆವಡಿಸಬೇಕೆಂದಾ (ಧರಣ. ೪೮-೮6) ; ತಟಿಗೆಲೆ ಚಿಪ್ಪಿನ ಸುಣ್ಣ 
ಗೋಟಡಕೆಯ ಭರದಿಯಡಸಿ ದಾಡೆಯೊಳು (ಜ್ಞಾನ. ೩೮-೪೯) ; ಎಲೆ 
ಅಡಕೆ ಚೀಲವನ್ನು ಸೊಂಟದಿಂದ ಕಿತ್ತಳು. ಗೋಟಡಕೆಯನ್ನು ಗಂಡನಿಗೂ 
ಕೊಟ್ಟು ತಾನೂ `ಬಾಯಿಗೆ ಹಾಕಿಕೊಂಡಳು (ನನ್ನೂರು. ೨೫೩) ; ಆದರೆ 
ಒಂದು ಅಡಕೇಮರ ಹೋದರೆ ಒಂದು ಗೋಟಡಕೆ (ಗಾದ). ಗೋಟಡಿಕೆ; 
ಗೋಟಡಿಕೆ ಮೆಲ ಹೊಲ್ಲ (ಸರ್ವಜ್ಞ. ೧೨೪೨) ; ಗೋಟಡಿಕೆಯೊಳಧ£ 
ಕೊಡರು ಸುಜನಜನಕ್ಕಂ (ನೀತಿಸಾ. ೬೦೮). [ಗೋಟು + ಅಡಕೆ; ] 

ಗೋಟಡಿಕೆ "ಗೋಟಡಕೆ' ನೋ. 

ಗೋಟಾಡಿಸು (ಕ್ರಿ). ತಿರುವು; ಗೊಟುಯಿಸು : (8). 

[ಗೋಟ್ಮು + ಆಡಿಸು] 

ಗೋಟಾಳಿ "ಘೋಟಾಳಿ' ನೋ. 

ಗೋಟಾಳೆ "ಘೋಟಾಳಿ' ನೋ. 

ಗೋಟು, "ಗೊಂಟು' ನೋ. 

ಗೋಟ್ಯು (ನಾ). ೧. ಬಲಿತುದು ; ಬಿರುಸಾದಂದು ; ಕಠಿನವಾದಂದು. 
“ಗೋಟಡಕೆ' ಪರಾ..೨. ಒಣಗಿದ ಅಡಕೆ; ಗೋಟಡಕೆ: ಇಕ್ಕಡೆಗಳಿಂದ 
ಪಗೆಗಳು ಮುತ್ತಿದಾಗ ಮನೆಯವರು ಅಡಕತ್ತರಿಯ ನಡುವೆ ಸಿಕ್ಕಿದ ಗೋಟಿ 
ನಂತಾದರು(ಹುರಿಹಾ. ೮೧). ೩. ಹಂಣಿಸೆಹಣ್ಣಿನಲ್ಲಿ ಮಂರುಟಿದ ಭಾಗ,- 
ಕೊರಟಂ,-ಚೀಕು : (8). ೪. (ಆಲಂ) ಕಠಿನಳಾದವಳಂ : ಶಕ್ಕಿತೆ 
ಯರಧಮೆಯರು ಕತ್ತಿಗೆ ಮಿಕ್ಕ. ಗೋ![ಪಾಕಾಂ. ಗೊಂ]ಟುಗಳಣಕಿಗಳು 
ಶಠದಿಕ್ಕೆಯರು ಭಂಡಿತಿಯರು ( ಬಸಪು. ೪೦-೬೨). ೫. (ಆಲಂ) ಪ್ರಾಯ 
ಹೋದ ಹೆಂಗಸು; ಮುದುಕಿ : ಯಾತಕ್ಕೆ ಅಳುಕದಿಹವೆ ಮೋಟು 
ಗಳ್ಲೋಟುಗಳ್‌ (ಹತಿಲ. ೨-೩೯); ಗೋಟು ಹೋಹುದಅ3ಂದ ಹೋಟೆ 
ಹೋಹುದು ಲೇಸು ತಾಟುತ್ತ ಮೈಯು ಬಡಿವಾಗ ಮುದಿಯನ 
ಕೋಟಲೆಯ ನೋಡ (ಸರ್ವಜ್ಞ. ೦೮೦೧). 

[ದೇ-8 ತುಳು. ಗೋಟು, ಗೋಂಟು ; ತೆಲು. ಗೊಂಟು ] 


15 


ಲ 


0 


85 


ಗೋಡು 


ಗೋಟ್ಕು (ನಾ). ೧. ಗಂಂಡಾದಂದಂ ; ವರ್ತುಲ, “ದಂಂಡು?” 


(ಜಾನಕೋ. ೫೨). ೨. ಹೆಂಗಸರು ಧರಿಸುವ ಒಂದು ಬಗೆಯ ಚಿನ್ನದ 
ಕೈಬಳೆ : ನನ್ನ ಕೈಯಲ್ಲಿ ಗೋಟು, ಪಾಟ್ಲಿ ಇದ್ದಿದ್ದರೆ ಎಲ್ಲರೂ ನನ್ನನ್ನು ' 
ವಿಚಾರಿಸುತ್ತಿದ್ದರು (ಸ್ಮೃತಿಜಿ. ೭೨); ತಾಯಿಯ ಮೈಮೇಲೆ , . . ವಂಕಿ, 
ಸರಿಗೆ, ಗೋಟು, ಪಾಟಲಿ ಮೊದಲಾದ ಎಲ್ಲ ವಸ್ತುಗಳೂ ಇದ್ದವು 
(ಶ್ಯಾಮತಾ. ೧೦). [?./ತೆಲು. ಗೋಟು./ಮರಾ. ಗೋಂಟ್‌, ಗೋರ್‌] 


ಗೋಟ್ಮು (ನಾ). ಮರದ ಸೌಟು, -ಹಂಟತ್ಚಿ ; ನಿನಗೆ ಮಗನೇ ಪಾರ್ಥ 


ನಿನ್ನರಮನೆಯ ಗೋಟಿನ ನಾಯಕನೆ [ಪಾಠಾಂ. ಬಾಣಸದಾತನೇ]ಶಿಖ 
(ಕುವ್ಯಾಆ. ೨೦-೩0). [?] 


ಗೋಟುಗೊಳಿಸು (ಕ್ರಿ). ವಂಲೆಗುಂಪಾಗಿಸು ; ಸತ್ವಹೀನವಾಗಿಸಂ ; 


ಸಾವಂರ್ಥ್ಯವಿಲ್ಲದಂತೆ ಮಾಡು ; ಬಡವಾಗಿಸು . ಕಲೆಗಳ ಕೂಟದಲಿ 
ಕೀಳ್ಬಡಿಸಿ ಸರ್ವಸ್ವವನು ನೆಟ್‌ ಕವರಿ ಗೋಟು [ಪಾಠಾಂ. ಟೆ] ಗೊಳಿಸುವ 
ಬಲ್ಮೆಗಳ . . . ಬೇಟಕಾತಿಯರೊಪ್ಪಿದರು (ತೊರರಾ. ೧-೩-೩೧): 
ದಾಟುವವು ಕಡಲೇಳನವನಿಯ ಮವಮಾಟುವವು ಮುಳಿದಡೆ ಕಪರ್ದಿಯ 
ಗೋಟುಗೊಳಿಸುವ ಸಾಹಸವು (ತೊರರಾ. ೬. ೮6-೩8): ಗೋಟುಗೊಳಿಸುವೆನಜ 
ಭವಾದ್ಯರ (ಅಂಬಿಕಾ. ೩೯-೫). 

[ ಗೋಟು, (ಆಗೊಂಟು) + ಕೊಳ್‌, + - ಇಸ್ಯು) 


ಗೋಟುವಾದ್ಯ (ನಾ). ನುಣುಪಾದ ವಂಠದ ತುಂಡಿನ ಸಹಾಯದಿಂದ 


ನಂಡಿಸುವ ಒಂದಂ ಬಗೆಯ ತಂತೀವಾದ್ಯ : ಈಗ ಪ್ರಯೋಗದಲ್ಲಿರುವ 
ವೀಣೆ ರೂಪುಗೊಂಡ ಹಂತಗಳಲ್ಲಿ ಒಂದು ಹಂತದ ರೂಪವೇ ಗೋಟು 
ವಾದ್ಯ ಎಂದು ಹೇಳಬಹುದು (ಸಂಗೀ 59. ೧೧೮); ಗೋಟುವಾದ್ಯ, 
ಪಿಟೀಲು, ವೀಣೆ ಮೊದಲಾದ ವಾದ್ಯಗಳ ಕಾಯಗಳೊಳಗಡೆ ತಂತಿಗಳನ್ನು 
ಕಟ್ಟಿಸಿರುತ್ತಾರೆ (ಛಾತವಿ. ೦೪೯). [ ತಮಿ. ಕೋಟ್ಟುವಾತ್ತಿಯ ] 


ಗೋಟೆ (ನಾ). ಕಂಬಳಿಯಿಂಂದ ಮಾಡಿದ ಟೊಪ್ಬ ಗೆ: (ಕಿ). £2] 
ಗೋಡಂಬಿ, ಗೋಡಂಬೆ (ನಾ). ರಂಚಿಯಾದ ಬೀಜಗಳನ್ನೂಳ್ಳ ಹಣ್ಣು 


ಬಿಡುವ ಒಂದಂ-ಬಗೆಯ ಮರ ; ಗೇರಂ : ಗೋಡಂಬಿ, ಗೇರುಪಪ್ಪ. 
ಮುಂದಿರಿಪಪ್ಪು, ಜಿಡಿ (ವೆಕ್ಕಿಔಗಿ. ೬-೦೦೫); ಗೋಡಂಬಿಯ ವೃಕ್ಷಗಳು 
ಕೇರಗಿಡದಂತೆ ಇರುವವು (ಕೃಷಿಪ್ರ. ೧೯೦). ಗೋಡಂಬೆ : (೪). 

[ «ಮರಾ. ಗೋಡಂಬೀ, ಗೋಡಾಂಬೀ) 


ಗೋಡಂಬೆ "ಗೋಡಂಬಿ' ನೋ. 
ಗೋಡರಗಪ್ಪೆ "ಗೋಡಾರಗಪ್ಪೆ' ನೋ. 
ಗೋಡಾರಗಪ್ಪೆ, ಗೋಡರಗಪ್ಪೆ (ನಾ). ಒಂದು ಜಾತಿಯ ಕಪ್ಪೆ : ಏಡಿ 


ಹಾದರವಾಡೆ ಗೋಡಾರಗಪ್ಪೆಯ ಕೂಡಿ (ಚಿರಾವ. ೧೧-೯). ಗೋಡರಗಪ್ಪೆ: 
ಮಳೆಗಾಲದಲ್ಲಿ ಗೋಡರಗಪ್ಪೆಗಳು ಹೆಚ್ಚು (ಕಿಂಕಥೆ. ೩8). 'ಗೊಂಕುಣು 
ಕಪ್ಪೆ' ' ಪರಾ.  [ ಆ ಗೊಡರು * ಕಪ್ಪೈ) 


ಗೋಡಾಹ (ನಾ). ಕಂದಂರೆ : ಅರ್ಜುನಂ ಗೋಡಾಹವೇಟ್‌ ಸಂಭ್ರಮ 


ದೊಳತಿನಿರ್ಜರ ಮಹಾಸೈನ್ಯಮಂ ಪೌಜನಿಕ್ಕುತ್ತ ಗರ್ಜಿಸುತ ದಾನವರ್ಗಿ 
ದಿರಾಂತು (ಪ್ರಥುಪು. 8-೭೮). [ ಪ್ರಾ. ಘೋಡಯ./ಸಂ.'ಘೋಟಕ ) 


ಗೋಡು (ನಾ). ೧. ಒಂದಂ ಬಗೆಯ ಮಣ್ಣು ; ಕೆರೆ ಬಾವ, ಕೊಳ 


ವಂಂಂತಾದಂವುಗಳಿಂದ ತೆಗೆದಂಹಾಕಿರಂವ ಸಾರವತ್ತಾದ ಹೂಳು 
ವಂಣ್ಣು ; ರೇವೆಮಣ್ಣು (ಉಕ) : ಕೆಂಪುಮಣ್ಣಿನಲ್ಲಿ ಜೇಡಿ, ಗೋಡು, 
ಮರಳು ಮಣ್ಣುಗಳೂ ಇರುವುವು (ವ್ಯವಮ. ೩). ೨. ಒಂದು ಬಗೆಯಂ 
ಭೂವಿಂ : ಕೋಕುಂಬಾಳಂ ಧಾರಾಪೂರ್ವ್ವಕಂ ಮಾಡಿಕೊಟ್ಟರಾ ಗೋಡಂ 
ಮತ್ತರು ೪೨ (ಸಾಇಇ. 3-1, ೨೪೦-೦೨ ; 1142): ಕರಿಯ ಗೋಡು ಮಕ್ಕಿ 
ಸಹ ಚತುಸ್ಸೀಮೆಯಿಂದೊಳಗಾದ ಭೂಮಿಗೆ ಕಟ್ಟಿದ ಗುತ್ತಗೆ ಖಳ೫ (ಎಕ. 
೪111, ಸಾಗರ. ೬೦-೨೮ ; 1472); ತಂನ ಮೂಲದ ಮೇಲೆ ಕುಳಕ್ಕೆ ಬರಸಿ 


ಗೋಡುಂಬ 


ಕೊಟ್ಟ ಭೂಮಿ ಮರಕಿ ಗೋಡಲೂ ಕಾರಗದ್ದೆ ಹಾಳೆ ೨ಕ್ಕಂ ಬೀಜವರಿ 
ಸ ೨ ॥ ೦. (ಮೈಅರಿ. ೧೯೩೪, ೧೪-೧೭: 1616). [?] 

ಗೋಡುಂಬ (ನಾ). ಒಂದು ಬಗೆಯ. ಬಳ್ಳಿ ಮತ್ತು ಅದರ ಹಣ್ಣು ; 
ಕಲ್ಲಂಗಡಿ: ಆದುದಿರ್ವರ ಹೊರಗೊಳಗು ಚಲ್ವನಪ್ಪ ಗೋದುಂ (ಡುಂ ಬ 
ಫಲದಂತಲ್ಲಿ (ತರ್ಕಕೌ. ೧೪-೨೩). [ಸಂ.] 

ಗೋಡುಂಬೆ, (ನಾ).ಎಗೋಡುಂಬ : (8). [ಸಂ. ಗೋಡುಂಬ] 

ಗೋಡುಂಬ್ಯೆ (ನಾ). ಒಂದು ಬಗೆಯ ಬಳ್ಳಿ ; ಹಾವುವೆಕ್ಕೆ : (ಕಿ). 

[ಸಂ..ಗೋಡುಂಬಾ] 

ಗೋಡುಗೊಬ್ಬರ (ನಾ). ಗೋಡುಮಣ್ಣಿನ ಗೊಬ್ಬರ; ವೆಂಕ್ಕಲು 
ಮಣ್ಣಿನ ಗೊಬ್ಬರ : ಸೋರೆಕಾಯಿ . . . ಮರಳುಮಿಶ್ರವಾದ ಗೋಡು 
ಗೊಬ್ಬರವಿರುವ ನೆಲದಲ್ಲಿ ಚೆನ್ನಾಗಿ ಬೆಳೆಯುವುದು (ತರಣಿ. ೨೬); ಗೋಡು 
ಗೊಬ್ಬರ, ಉಳುಮೆ ಬಿತ್ತನೆ, ಕಳೆಕೀಳುವುದು.. . ಕಣ ಎಲ್ಲ ಕೆಲಸವನ್ನೂ 
ಬಲ್ಲ (ದೇಶಾಂಕ. ೩1): ಫಲವತ್ತಾದ ಕೆಂಪುಮಣ್ಣಿನ ನೆಲದಲ್ಲಿ ಗೋಡು 
ಗೊಬ್ಬರಗಳ ಸಾರವನ್ನು ಹೀರಿ, ಮರಗಳು ಮುಗಿಲೆತ್ತರ - ಬೆಳೆದಿದ್ದವು 
(ಛೀಮಳಾ. ೧೧೭). [ಗೋಡು * ಗೊಬ್ಬರ,.] 

ಗೋಡುನೆಲ (ನಾ). ಗೋಡುಮಣ್ಣಿನ ನೆಲ; ವೆಂಕ್ಕಲಂ ಮಣ್ಣಿನಿಂದ 
ಕೂಡಿದ ಭೂವಿಂ : ಗೋಡುನೆಲ ಒಳ್ಳೆಯದು ಈ ತರಕಾರಿಗೆ (ತರ ಜೆ. 
೨೮). [ಗೋಡು * ನೆಲ.) 

ಗೋಡುಮಣ್ಣು (ನಾ). ಗೋಡಿನಿಂದ ಕೂಡಿರುವ ಮಣ್ಣು ; ಫಲ 
ವತ್ತಾದ ಮಣ್ಣು : ಗೋಡುಮಣ್ಣಿನ ನೆಲದಲ್ಲಿ ಬೆಳೆ ಚೆನ್ನಾಗಿ ಬರುತ್ತದೆ 
(ರೂಢಿ). “ಜೇಡಿವಂಣ್ಣು' ಪರಾ. [ಗೋಡು ಮಣ್ಣು (ಮಣ್‌) 

ಗೋಡುವಲೆ (ನಾ). ಒಂದು ಬಗೆಯ ಬಲೆ: ನೀರ್ವಲೆ ಮೇಲ್ವಲೆ 
ಸೊರ್ಕುಷದ್ದು ಪೆರ್ಬಲೆ ಬಿಡುವಾರು ಗೋಡುವಲೆಯೆಂಬಿನಿತಂ ಪೊಟ್‌ 
ಗಟ್ಟಿ... 
೨-೧೧೫). [ಗೋಡು? + ಬಲ್ಲೆ] 

ಗೋಡೆ (ನಾ). ಕಟ್ಟಡಗಳಲ್ಲಿ ಮೇಲ್ಭಾವಣಿಗೆ ಆಧಾರವಾಗಿ ನಿಂತಿರುವ, 
ಕಲ್ಲು ಮಣ್ಣು ಮೊದಲಾದಂವುಗಳಿಂದ ಕಟ್ಟಿದ ಭಾಗ; ಭಿತ್ತಿ: 
“ ಕೋಟಾ-ಗೋಡೆ” (ಕಮದ. 3೩೭ ಪ್ರಯೋ) ; “ ಭಿತ್ತಿ ಯೇಡೂಕಮೆನೆ 
ಕುಡ್ಕಮೆನೆ ಗೋಡೆಯಕ್ಕುಂ ” (ಮಂಗರಾ. ೩೮-೭): ಗೋಡೆಯ ಮಜ 
ಯಲ್ಲಿ ನಿಂದು ಕಾದುವರಿಗೇನು ಭೀತಿ (ಸಗದೊ. ೪೮) : ಗೋಡೆಯನುಡುಗ 
ದೊರಸುತ್ತೊರಸುತಂ ತೊಳಿದಡೆ ಬಜ್‌ಯ ಮಣ್ಣಿಪ್ಪುದಲ್ಲ (ಐ ಸ ಪು. 
೬೦-೪೯) : ಗೋಡೆಗೆ ಇದಿರಾಗಿ ನಾಟ್ಕವನಾಡಲು ನೋಡಿ ಸುಖಿಸಬಲ್ಲುದೆ 
(ಪುರಂದ, ೦-೧೫೭-೩) ; ಹಸಿಗೋಡೆಯಲ್ಲಿ ಹರಳು ನಟ್ಟಂತೆ (ಗಾದೆ). 

[ದೇ.8 ತುಳು. ಗೋಡೆ ; ತೆಲು. ಗೋಡ; ಕೊಲಾ. ಗೊಡಾ] 

ಗೋಡೆಗನ್ನ (ನಾ). ಗೋಡೆಯಲ್ಲಿ ಕೊರೆದ ರಂಧ್ರ, ಕಿಂಡಿ : ನಿಲುಕಿ 
ನಿಂದು ನೋಡುತ್ತ ನೆಲಗನ್ನ ಗೋಡೆಗನ್ನ ಅಗುಳಿಗನ್ನವನಗಿದು ಮನೆಯ 
ಪೊಕ್ಕು- ನೋಡುವಲ್ಲಿ (ಭೈರಸೂ. ೩೫೦). [ ಗೋಡೆ ೬ ಕನ್ನ] 

ಗೋಡೆಯೇಟ್‌ಸು (ಕ್ರಿ).ಗೋಡೆಯನ್ನು ಕಟ್ಟು, -ನಿಲ್ಲಿಸಂ : ಮಳಯಜ 
ಕರ್ಪೂರರೇಣುವಂ “ರಾಸಿಗೆಯ್ದೂ ಹಿಮಕರ್ದಮಮಂ ಮಿದಿದು. ಮುದ್ದೆ 
ಮಾಡಿ ಗೋಡೆಯೇಟ್‌ಸಿ . , . ಜಗಲಿಯಿಕ್ಕಿದಂತೆಯುಂ 
6-೪೭ ವು. ಗೋಡೆ * ಏಉಿಸು] 

ಗೋಣ್‌, ಗೋಣ, ಗೋಣು, ಗೋಳ್‌,, ಗೋಳ್ಕು, ನಿ ಗೋಲ್‌, 
(ನಾ). ಕುತ್ತಿಗೆ ; ಕೊರಳಂ ; ಕತ್ತ; ಕಂಠ: “ ಗೊಂಕೆ-ಗೋಣ್‌ ” 
(ಕಮದ. ಪರಿ. ೨) ; ಅರಸಂ ಕಂಡು ಕಡುಮುಳಿದದಜಿ ಗೋಣಂ ಮುಟಾ 
ದೊಡಾ [ಪಾಣಾಂ. ಗೊಂಕೆಯಂ ನುಲಿದು ಕೊಂದನಾ] ಗಿಳಿಯುಂ ಸತ್ತು 
(ವಡ್ಮಾರಾ. ೧೦೯೯-೧); ಬಾಯ್ಕಿಡುತ್ತಿರ್ದತ್ತಕ್ಕಟಾ ಗೋಣಿನಿಸು ನಿಲಲು 


(ಲೀಲಾವ. 


೨೬೩೨ 


ಜು 
೦ಎ 


ತೋಹುವಿಡಿದೊಡ್ಡಿದರೆಯ್ದೆ ಪುಳಿಂದನಾಯಕರ* (ದಂಕು. |. 


80 


40 


ಗೋಣಿ, 


ಮಾರ್ತಪ್ಪದಿಲ್ಲ. . . ಈ ಗಿಳಿಯ ಮಟ್‌ಯನಬ್ದಾ ಕರಕ್ಕೊಯ್ವವಿಸಾಗಳ್‌ 
(ಕಾದಂಪೂ. ೨೦೦); ಆಯೆಸಡಿ ತನ್ನ ಗೋಣನಿಟಿಂಕೆ ಕೊಂದುದು (ಪಂಜಶಂ- 
6೩-೩) ; ನಂಬಿದವರ ಗೋಣಂ ಕೊಯ್ವರೆ (ಬಸರ. ೪-೩೫): ವೀಣೆ 
ಯೊಳೊಮ್ಮೆ ತೋಟುವಳು ರಾಗವ ತನ್ನ ಗೋಣೊಳಗೊಮ್ಮೆ ತೋರು 
ವಳು (ಧರಡ. ೧೧-೬). ಗೋಣಿ: ವೀರಭದ್ರನು . . . ಅಮರಜನನಿಯ 
ಗೋಣಮಂ ಕೊಯ್ದ (ಬಸಪು. ೩೪-೩೨). ಗೋಣು : ಸೆಳೆನಡು ಬಳುಕೆ 
ಸಡಿಲಿದ ಮುಡಿಯ ಗೋಣಿನೊಳೌಂಕಿ ತನು ಬೆಮರಿಡುತ ಸುರಭಿಯ 
ಕಜಿೆವಬಲೆಯರ ಕುವರನೀಕ್ಷಿಸಿದ ' (ಜೀವಂಡ. ೬-೨೮) ; ತನ್ನಯ ಗೋಣಿ 
ಗೊಡ್ಡಿದ ಕೈದುವನು ನೀ ತೆಗೆಸಿದವನೆಂದ (ಕುವ್ಕಾಕ. 8-೦೭) ; ನಿದ್ದೆಯ 
ಹೊತ್ತಾಯಿತೆಂದರೆ . . . ನರಗಳು ಸಡಿಲಾಗುತ್ತವೆ. ಗೋಣು ಸೋಲು 
ತ್ತದೆ (ಮುಂಬಯಿ. ೪-೧೩೧). ಗೋಳ: "ಗೋಳ್ಕುರಿಗೊಳ್‌' ಪರಾ. 
ಗೋಳ್ಕು : ಭಾಳನಯನನಂತೆ ಬಂದು ಗೋಳ ಹಿಡಿದು ಎದೆಗೊದೆದೆನ್ನ 
ಕೆಡಹಿದ ಕಾಳಾಗಿ ಕೆಡೆದುದೆನ್ನೊಡಲು (ಹರಿಸಾಂ. ೨-೨೨). ನಿ ಗೋಟ್‌: 
"ಗೋಟ್ಮುರಿಗೊಳ್‌' ಪರಾ. 
ಗೋಣ ಕೊಯ್ಲು ಕುತ್ತಿಗೆಯನ್ನು ಕೊಯ್ಯುವುದು ; ಕತ್ತನ್ನೂ 

ಕತ್ತರಿಸುವುದಂ : ಗೋಣಕೊ [ಪಾಲಂ. ಗೊ]ಯ್ಲಿನ ಕಾವಣಕೆ ಮುಂಗೇಣಿ 
ಕುಜನು ಮೊಳಗಿದನು (ಕುವ್ಕಾಕ. ೨೪-೪೨). ಗೋಣ ನೇಣುಎಉರೂಲು ; 
ನೇಣಂ; ಬಿಗಿಬಿಗಿದು ಕೊಲ್ಲುತ್ತಿರುವ ಗೋಣ ನೇಣಿಂದ ಉದ್ಧಾರವಾಗಲು 
ಕೊಣಕಿಟ್ಟು ಅರಚುತ್ತಿರುವ ದೀಹದ ಕೊಣಸು ಮಾತ್ರವಾಗಿದ್ದೇನೆ (ಜಿಟ್ಟಅ. 
೧೩೯-೨೦). ಗೋಣು ಬಗ್ಗಿಸುಎಕೊರಳನ್ನು ಬಗ್ಗಿಸು; ಬಾಗಂ; 
ನವಂಸ್ಯರಿಸಂ : ಇದೇ ಉಢಾಳರು, ತಿರುಗಿ ಗಾಂಧೀಟೋಪಿಯವರಿಗೆ 
ಕಂಡಲ್ಲಿ ಗೋಣುಬಗ್ಗಿಸುವ ದಿವಸಗಳು ಬಂದಾವು (ಔದಾಉ. ೩೬೩). 
ಗೋಣುಮಾಡು - ಕೊರಳನ್ನು ಕೊಂಕಿಸಂ; ಒಯ್ಯಾರಮಾಡು : 
“ ಗೊಂಬೆಯನ್ನು ಕಲ್ಪಿಸಿದ್ದು ಹೇಗೆ?" ಎಂದು ಗೋಣು ಮಾಡಿ ನಾಗಶ್ರೀ 
ಕೇಳಿದಳು (ನಿರಾಥ. ೪೦). ಗೋಣು ಹಾಕುಎ(ಸಮ್ಮಾತಿ ಇಲ್ಲವೆ ಅಸವ್ಮಾತಿ 
ಯಂನ್ನೂ ಸೂಚಿಸಲು) ಕೊರಳನ್ನು ಆಚೆ ಈಚೆ ಅಥವಾ ಮೇಲೆ 
ಕೆಳಗೆ ಅಲ್ಲಾಡಿಸು ; ತಲೆದೂಗು : ಅವಳು ತನಗೆ ಗೊತ್ತಿಲ್ಲವೆಂದು 
ಗೋಣುಹಾಕುತ್ತಾ ಅಳಹತ್ತಿದಳು (ರಂಗರೋ. ೪); ರಂಗಣ್ಣ . . :: ಏನೂ 
ಹೇಳದೆ ಗೋಣು ಹಾಕಿ ಸಮ್ಮತಿ ಸೂಚಿಸಿದ (ಅಪನಾ. ೧೬). 

ಗೋಣ "ಗೋಣ್‌' ನೋ. 

ಗೋಣಂನಾಳಿ "ಗೋಣ್ಣಾಳಿ' ನೋ. 

ಗೋಣಡಿಗೊಳ" (ಕ್ರಿ). ತಲೆ ಕೆಳಗೆ ಮಾಡಂ : ಕೆಡೆಕೆಡೆಯೆಂದುರ್ದೆಚ್ಚಂ 
. ೬ ೬ ಕೂರ್ಗಣೆಯಿಂ ಕಡುಗಲಿ ಪಾರ್ಥಂ ನೆಅನಂ ನಡೆ ಗೋಣಡಿಗೊಂಡು 
ಪಂದಿ ಕೆಡೆದತ್ತಾಗಳ್‌ (ಕಬಶಂ. ೪-೨೫). [ಗೋಣ್‌4+೮ಅಡಿ4+ಕೊಳ್‌, ] 

ಗೋಣತರ (ನಾ). ಅಂಗಸಾಧನೆಯ ಒಂದು ಉಪಕರಣ (?) : ಗೋಣ 
ತರಗಳನೆತ್ತೆಂದರೆ ಮೊರಡಿಯ ತ್ರಾಣದಿಂ ತೆತ್ತಿ ನೂಂಕುವರು ಸಾಣವನುದ್ಧ 
ಕಿಟ್ಟಾನೆನೆ ವೃಕ್ಷವ ಹೊಣಿ ಕಿತ್ತಿಟ್ಟಾನುತಿಹರು (ಧರಣ. ೬೩-೬೬). [?] 

ಗೋಣಾಸವೆ (?) (ನಾ). (?) ; ಅಜಗರ ಗೋಣಾಸವೆಯೊಳಮಜಾಜಳ 


ಕ್ಷೇರಯುಕ್ತಮಾಗೆಜಯೆ ಫಳವ್ರ ಜಮೊಂದೆ ಬಳ್ಳಿಯೊಳ್‌ ಸಕಲ 
ಜನಮುಮಂ ತಣಿಸಲಾರ್ಕುಂ (ಲೋಕೋಪ. ೬-೫೯); “ ಅರಳಿಗ? ” 
(ಲೋಕೋಪ. ಬೀಳ). [?) 


ಗೋಣಿ, "ಗೋಳ್ಕಿ' ನೋ. 

ಗೋಣ್ಕಿ (ನಾ). ೧. ಒಂದು ಬಗೆಯ ಸಸ್ಯ; ಸೆಣಬಂ ; (8). ೨. (ಸೆಣಬಿನ 
ನೂಲಿನಿಂದ ಮಾಡಿದ) ಚೇಲ : ಕನಸಿನ ಭತ್ತಕ್ಕೆ ಗೋಣಿಯಾಂಪಂತೆ 
(ಸಮಪ. ೧೩-೩೫); ಹಣದ ಗೋಣಿಯಲೊಬ್ಬ ಕಳವೆಯ ತುಂಬಿದ 
(ದೇದಾವ, 3೪-೪೨): ಒತ್ಕೊತ್ತಿ ಗೋಣಿಯೊಳ್ತುಂಬುವುದಲ (ಪುರಂದ, 


ಗೋಣಿ 


೧-೧೨೬-೦); ವಾಣಿಯ ಧವನೆಂಬ ವ್ಯವಹಾರಿ ಪಟ್ಟೆಯ ಗೋಣಿಯೊಳ್‌ 
ತುಂಬಿದ ರತ್ನ ಓಣಿಯೊಳ್‌ ಚಿಲ್ಲಿದಂತಿದೆ ನಿನ್ನ ಕೃತಿಯೆಂಬ ಮಾಣಿಕ 
(ಮೋಹತ. ೧-೩9). ೩. ಸೆಣಬಿನ ಬಟ್ಟೆ; ಗೋಣಿಪಟ್ಟೆ ; ತಟ್ಟು : 
ಸಿರಿ ಮೆಯ್ಕೊಪ್ಪಂ ಮಾಡುವಂತೆ ಗೋಣಿ ಮಾಡುಗುಮೆ (ಧರ್ಮಾಮೃ. 
೦೧-೦೮೮). ೪. ಧಾನ್ಯದ ಒಂದಂ ಅಳತ್ಕೆ-ಪ್ರಮಾಣ : ಗೋಣಿಗೆ - 
ಕಿಟುಗೋಣಿ, ಗೋಣಿಕಾಪುತ್ರ, ಪೆರ್ಗೋಣಿ 
" ಗೋಣಿಕಾಪುತ್ರ ' ಪರಾ. 
ಗೋಣಿಯ ಪಟ್ಟೆ - ಗೋಣಿ ತಾಟಂ,-ತಟಂ್ಬ: ತೊಳೆದ ಗೋಣಿಯ 
ಪಟ್ಟೆಯಂ ಮುಚ್ಚಿ ಕೆಮ್ಮಣ್ಣ ಬಳಿದುಕೊಂಡಾ ಕಾಯನರೆಜಾವ ಪರಿಯಂತ 
ರನುವಾಗಿ ಬೇಯಿಸುವದು (ಸೂಪರಾ. 8-೨೬). ಗೋಣಿಯವರು - ಕಂಂಚಿ 
ಗರಲ್ಲಿ ಒಂದಂ ಪಂಗಡ : (ಎಸಮ್ಮ. ೫೫೫1, 6). 
[ದೇ.1 ತಮಿ. ಮಲ, ಕೋಣಿ; ತುಳು. ತೆಲು. ಗೋಣಿ. / 
ಸಂ. ಗೋಣೀ) 
ಗೋಣಿ, (ನಾ). ಒಂದಂ ಜಾತಿಯ ಮೃಗ; ಹಂದಿ: ಪಿಂಗಳೆ ಗೋಣಿ ಭಲ್ಲ 
ಶಶ ಜಂಬುಕ . . . ಮೃಗೇಂದ್ರಮುಖ್ಯಮೃಗಸಂಚಯದುಂಚಗಾಡಿಯಿಂ 
ಕಂಗೆಸೆದತ್ತು ತುಂಗ ಬಹುಶೃಂಗವಿರಾಜಿತ ಭೂಧರಂ (ಉದೃಟ. ೨-೪೩). 
[ ಆಸಂ. ಘೋಣಿನ್‌ ] 
ಗೋಣಿ,(ನಾ). ಜಟ್ಟಿಕಾಳಗದಲ್ಲಿ ಒಂದಂ ವರಸೆ, -ಹಿಡಿಶ್ಯ-ಪಟೂ(?): 
ಸಂದ ಕೊಕ್ಕಸ ಗುಂಡು ಗೋಣಿಯು ವಿಂದೆ ಪಟ್ಟಸುಚೇಣಪಟ್ಟಸು 
ವೆಂದೆನಿಪ ವಿಂದಾಣದಲಿ ಕಾದಿದರು ಜಟ್ಟಿಗಳು (ಸಾಳ್ಮಭಾ. ೨೨-೭೨). 
[?] 
ಗೋಣಿಕಾಪುತ್ರ (ನಾ). (ಗೋಣಿಗಿಂತ ಚಿಕ್ಕದಾದ) ಧಾನ್ಯಗಳನ್ನು 
ಅಳೆಯುವ ಸಣ್ಣಕೊಳಗ (?) : “ ಸಂದಣಿಪ ಕಿಣುಗೋಣಿ ಗೋಣಿಕಾ 
ಪುತ್ರೆನೆಂದೊಡೆ ” (ಕವ್ಳಿಕ್ಕೆ. ೯೭); ಗೋಣಿಗೆ - ಕಿಜುಗೋಣಿ, ಗೋಣಿಕಾ 
ಪುತ್ರ, ಪೆರ್ಗೋಣಿ (ಕಮದ. ೨೯9 ಪ್ರಯೋ). 1?) 
ಗೋಣಿಚೀಲ (ನಾ). ಸೆಣಬಿನ ನಾರಿನಿಂದ ಮಾಡಿದ ಚೀಲ; ತಟ್ಟಿನ 
ಚೀಲ : ಕಾಳುಗಳನ್ನು ಗೋಣಿಚೀಲಗಳಲ್ಲಿ ತುಂಬಿ ಸಾಗಿಸುತ್ತಾರೆ (ರೂಢ). 
[ಗೋಣ್ಕೆ + ಚೀಲ] 
ಗೋಣಿತಟ್ಟು; (ನಾ). ಗೋಣಿಯ ಹಣ್ಣಿನಂತೆ ಕೆಂಪಾಗಿ, ವೈೈವೆಂಲೆಲ್ಲ 
ಸಣ್ಣ ಗಂಳ್ಳೆಗಳೇಳಂವ ಒಂದಂ ಬಗೆಯ ರೋಗ; ದಡಾರ : 
ಗೋಣಿತಟ್ಟು, ಸಣ್ಣತಟ್ಟು, ಶೀತಾಳ . . . ಮುಂತಾದ ರೋಗಗಳಿಂದ 
ಮರಣಹೊಂದಿದ್ದರೆ ಅಂತವುಗಳನ್ನು ಶಿಡಬಿನ ಹೆಡ್ಡಿಂಗಿನಲ್ಲಿ ಕಾಣಿಸ 
ಕೂಡದು (ಗ್ರಾಮಾಕ. ೧೩೬). 
[ಗೋಣಿ (ಗೋಳಿ) + ತಟ್ಟು. / ತಮಿ. ಕೋಣಿತ್ತಟ್ಟು : 
ತುಳು. ಗೋಣಿತಟ್ಟಿ ] 
ಗೋಣಿತಟ್ಟು, ಗೋಣಿತಾಟಂ (ನಾ). ಸೆಣಬಿನಿಂದಾದ ಬಟ್ಟೆ ; ಗೋಣಿ 
ಪಟ್ಟೆ : ಬಂದವರು ಕಾಲೊರಸಿಕೊಳ್ಳಲು ಬಾಗಿಲ ಬಳಿ ಒಂದು ಗೋಣಿ 
ತಟ್ಟು ಹಾಕಿದ್ದರು (ರೂಂ). ಗೋಣಿತಾಟು : ಎಲ್ಲಿ ನೋಡಿದರೂ ಪಾತ್ರೆ 
ಗಳೇ, ಬಟ್ಟೆಗಳೇ, ಗೋಣಿತಾಟೇ, ಕೆಸರೇ, ಇರಬಹುದಾದ್ದೆಲ್ಲ ಹೊರಕ್ಕೆ 
ಬರುವುದು (ಜಾಲಪ್ರ. 11, ೧೧೬೪). [ಗೋಣಿ + ತೆಟ್ಟು. 
ಗೋಣಿತಾಟು " ಗೋಣಿತಟೂ ' ನೋ. 
ಗೋಣಿದಡಾರ (ನಾ). ಎ ಗೋಣಿತಟ್ಟೂ : ಶ್ಲೇಷ್ಮಪಿತ್ತಗಳ ಪ್ರಕೋಪ 
ದಿಂದ ಕ್ಷುದ್ರಮಸೂರಿಕೆಗಳುಂಟಾಗುವವು. ಅ ಕ್ಷುದ್ರಮಸೂರಿಕೆಯೆಂತೆಂದರೆ 
ಗೋಣೀದಡಾರ ; ಅವು ಮೈಯ ಮೇಲೆ ಎಡೆಬಿಡವಿಲ್ಲದೆ ಶರೀರವನೆಲ್ಲಾ 
ವ್ಯಾಪಿಸಿಕೊಂಡು ಏಳುವವು (ವೈದ್ಯಸಾ. 7, ೩೮೩). 
[ಗೋಣಿ (ಆಗೋಳ್ಕಿ) + ದಡಾರ] 


(ಶಮದ. ೨೯೮ ಪ್ರಯೋ). 


೨೬೩೩ 


6 


10 


20 


25 


80 


40 


ಗೋಣ್ಣಾಳಿ 


ಗೋಣಿಪಟ್ಟೆ (ನಾ).ಎ ಗೋಣಿತಟ್ಟ್ರೂ : ಚೀಲಗಳನ್ನು ಮಾಡುವ ಗೋಣಿ 
ಪಟ್ಟೆ (Burlap. ಇಂಕನಿ). [ಗೋಣ್ಯೆ * ಪಟ್ಟೈ ] 

ಗೋಣಿಪಣ್‌ (ನಾ). ಗೋಣಿವಂರದ ಹಣ್ಣು : ಬಡಿಗೊಂಡು ಗೋಣಿ 
ಪಣ್ಣಂ ಬಡಿವಂತಿರೆ ಪವನಸೂನು . . . ಬಡಿದನನಿಬರಂ ಕೌರವರಂ 
(ಗದಾಯು. &-೧೦). '[ಗೋಣ್ಕೆ (ಆಗೊೋಳ್ಳಿ) * ಪಣ) 

ಗೋಣಿಮರ “ಗೋಳಿಮರ' ನೋ. 

ಗೋಣಿಸೊಪ್ಪು " ಗೋಳಿಸೊಪ್ಪು ' ನೋ. 

ಗೋಣಿಟ್‌ (ಕ್ರಿ). ೧. ಕುತ್ತಿಗೆಯನ್ನು ಇರಿ,-ಶಿವ್ಯಿ-ಚುಚ್ಚು : ಅಳ 
ವಡಲೇಆಂಸಿಟ್ಟ ಸರಳಾಂತ್ರದ ಬಲ್ಜಿನ ಬಿಲ್‌ ಸಿಡಿಲ್ಲು ಪೆರ್ಬುಲಿಯ 
ಪೊದಟ್ಡಿ ಗೋಣಿಆ್‌ಯಲಿರ್ಬಗಿಯಪ್ಪಿನಮುರ್ಚಿ ಪಾಯ್ದರಲ್‌ ... 
ಮಡಿಯಿತಾ ಪುಲಿ (ದಶಕು. ೧೦-೧೫). ೨. “ಕೆಂತ್ರಿಗೆಯನ್ನು 
ಅಲ್ಲಾಡಿಸು” (ಪ್ರಭಣ್ಣ) : ಬೀಣೆಯನವಮರ್ಚಿ ಕರದೊಳ್‌ ಗೋಣಿ 
ಯುತ್ತಂಕೆ [ತೆ] ಕುಮುದಕಂಠಗತಾಳಿ ಕ್ವಾಣದಿನೇಂ ಕರಮೆಸೆದುದೊ 
ಮಾಣದೆ ಮೃದುಮಧುರನಾದದಿಂ ಪಾಡುವವೋಲ್‌ (ಲೀರಾವ. ೦೧-೬೧) 

[ಗೋಣ + ಇಟ್‌] 

ಗೋಣು "ಗೋಣ ' ನೋ. 

ಗೋಣುಗೊಯ್ಯ (ನಾ). ೧. ಕಂತ್ರಿಗೆ ಕೊಯ್ಯುವವನಂ; ಕೊಲೆಗಡಿಕ; 
ಘಾತಕ : (ಕಿ). ೨. (ಆಲಂ) ಮೋಸಗಾರ ; ವಂಚಕ: ಆಗೋಣು 
ಗೊಯ್ಯನನ್ನು ನಂಬಬೇಡ (ರೂಢಿ). 

[ಗೋಣು (ಆಗೋಣ್‌) + ಕೊಯ್ಯ್ಯ) 

ಗೋಣುಗೊಯ್ಯೆ (ನಾ). ೧. ಕಂತ್ತಿಗೆ ಕೊಯ್ಯುವವಳಂ ; ಕೊಲೆಗಡಿಕಿ ; 
ಘಾತಕಿ, ೨. (ಆಲಂ) ಮೋಸಗಾತಿ ; ವಂಚಕಿ : ಕೃತ್ರಿಮದ ರೂಪು 
ಗಳು ಬಾಹಿರಗಿತ್ತಿಯರು . . . ಗೋಣುಗೊಯ್ಯೆ ಯರು (ಬಸಪು. ೪೦-೫೫). 

[ ಗೋಣುಗೊಯ್ಯ + - ವ್ಯ] 

ಗೋಣುಮಾಆ (ನಾ). ಕೊರಳನ್ನು ಹಣಕ್ಕಾಗಿ ಮಾರಿಕೊಂಡವನಂ : 
ಚೂಣಿ ತಲೆಯೊತ್ತಿದುದು ಹರಣದ ವಾಣಿ ಕೇಣಿಯ ಕುಹಕವಿಲ್ಲದೆ 
ಗೋಣುಮಾಜ್‌ಗಳೋಲಗದ ಹಣರುಣವ ನೀಗಿದರು (ಕುವ್ಯಾಭೀ. ೮-೦೫). 
"ತಲೆಮಾಣ್‌ ' ಪರಾ.[ ಗೋಣು (ಆಗೋಣ್‌) + ಮಾಲು, + - ಇ] 

ಗೋಣುಮುರಿ " ಗೋಣ್ಮುರಿ, ' ನೋ. 

ಗೋಣೆತ (ನಾ). ಖಡ್ಗಯಂದೃದಲ್ಲಿ ಒಂದಂ ವರಸೆ (?) : ಸಂಗೊ ಗೊಣೆ 
ಗಳಗಳಿಂದ ತುಂಬಲು ಪಟ್ಟಂಥಾ ಗೋಣೆಯದಕ್ಕೆ ಗೋಣೆತಯಂಬ 
ಹೆಸರು (ಐಡ್ಕಟೀ. ೨-೩೦). ( >] 

ಗೋಣ್ಣೊಟಜಿ್‌ (ಕ್ರಿ). ಕುತ್ತಿಗೆಯನ್ನು ಕೋಯ ; ಕೊರಳಂ ಕತ್ತರಿಸು : 
ದಕ್ಷನಂ ತುಡುಕಿ ಕಡುಪಿಂ ಕೆಡಬ ಗೋಣ್ಣೊಟ್‌ದ ವೀರಭದ್ರಂ (ನಂದಿಮೂ. 
೧-೮)... [ಗೋಣ * ಕೊಲ್‌, 

ಗೋಣ್ಣವಿರ್‌ (ನಾ). ಪ್ರಾಣಿಗಳ ಕುತ್ತಿಗೆಯ ವೆಂಲಿನ ಕೂದಲಂ ; 
ಅಯಾಲು ; ಕೇಸರ: ಮಟಾಸಿಂಗನೊಳ್ಳೋಣ್ಣವಿರನಿಟ್‌ಕೆಯ್ಕೊಂದು 
ತೇಜಮನೊಳಕೊಂಡು ರಾಜಿಪ ಜಡೆಮುಡಿ ಸೊಗಯಿಸೆ (ರಾಮಾಕ್ಕ. 
೬೯-೧೮)... [ ಗೋಣ್‌ + ನವಿರ್‌] 

ಗೋಣ್ಣಾಳಿ, ಗೋಣಂನಾಳಿ, ಗೋನಾಳಿ (ನಾ). ಕೊರಳಿನ ನಾಳ ; 
ಕಂಠನಾಳ ; ಕೊರಳಂ ; ಕಂಠ: ಗೋಣಂನಾಳಿ, ಗೋಣ್ಣಾಳಿ (ಕಜ್ಮಾನು. 
೩೪೬ ಪ್ರಯೋ). ಗೋಣಂನಾಳಿ : ಮೇಲಿನ « ಶಬ್ದಾನಂ ' ಪ್ರಯೋಗ 
ವನ್ನು ನೋಡಿ. ಗೋನಾಳಿ: ಬರಿ ನೊಸಲ" ನಿಟ್ಟೆಲ್ವು ಗೋನಾಳಿ ಬೆನ್‌ 

. ಕಾಲಡಿಯೆಂದಿಂತಿವನುರ್ಚಿ ಪೋದುವಿಸೆ ತತ್ಸೌಜನ್ಯಕಂದಾಂಕುರಂ 

(ಕಾಂತಿಪು. ೪-೧೭); ಕೊರಳ ಸೆರೆ ಗೋನಾಳಿಗೌಕಿತು (ಕುವ್ಮಾವಿ. ೩-೫೪) ; 
ಗೋನಾಳಿ ಗುಟುಗುಜಿಸಿಸಿತ್ತು (ಶಿರಾ. ೪-೬). [ಗೋಣ್‌4 ನಾಳಿ (ಎನಾಲಿ)) 


ಗೋಣ್ಮಾರ್ಮಿ 


ಗೋಣ್ಮುರ್ಕಿ, ಗೋಣುವಂಂರಿ (ಕ್ರಿ). ೧. ಕಂತ್ರಿಗೆಯನ್ನೂ 
ಹೊರಳಿಸು , ಕೊರಳನಲ್ನ ಕೊಂಕಿಸಂ : ಕೂಡೆ ಗೋಣ್ಮುರಿದೋ 
ರೊಂದಜ ನೆತ್ತಿಯಂ ಕರ್ದುಕುತುಂ . .. ರಥಾಂಗರಾಜಿ ನೆರೆದತ್ತು 
(ಕುಸುಮಾ. ೧-೫೩) ; ಎಜಿಕೆ ಮರಲ್ಲು ಗೋಣ್ಮುರಿದು ಚಂಚುಪುಟಂ ತೆಜ್‌ 
ದಳ್ಳೆವಾಟಿ* ಬಂದೆಜಿಗುವುವವಲ್ಲಿ . .. ಸಾರಿಕೆ (ಅನಂಪು. ೬-೪೩). 
೨. ಕುತ್ತಿಗೆಯನ್ನು ತಿರಿಚು; ಕೊರಳನ್ನು ನುಲಿ: ತಿವಿ ಕೊಲ್‌ 
ತಣು ಗೋಣ್ಮುರಿ ತುತ್ತು ಸೀಳ್‌ ... ಇಟೌಯೆನಿಪ್ಪ ರವಂ ಪಿರಿದಾಯ್ತು 
ಬೇಡರೊಳ್‌ (ಕಬಶಂ. ೪-೬) ; ನಿಶಾಟನುಬ್ಬಿನ ಬಲಮಂ ಗೋಣ್ಮುರಿದು 
ಗುಟ್ಟಿಗಟ್ಟುವೊಡಾನೆ ಸಾಲ್ವೆಂ (ರಾಮಾಶ್ಯ. ೧೧೧-೦೩). ಗೋಣುಮುರಿ : 
೧. ಅವನ ನಡತೆಗೆ ಅಸಮ್ಮತಿ ಸೂಚಿಸುವಂತೆ ಒಮ್ಮೆ ಗೋಣುಮುರಿದು 
(ಮೂರುದಾ. ೪೪. [ಗೋಣ ೬ ಮುರ್ಮಿ) 

ಗೋಣ್ಮುರ್ಮಿ, ಗೋಳ್ಕುರಿ, A ಗೋಟ್ಮುರಿ (ನಾ), ೧. ಕತ್ತನ್ನೂ 
ತಿರಿಚಂವಿಕೆ: ಕೊರಳನ್ನು ಹೊರಳಿಸುವುದು,-ವಂಂರಿಯಂವಿಕೆ : ತಿರು 
ಪಜ್‌ದೊಡೆ ದಂಡಾದಂಡಿರಣಂ ಬಿಲ್ಲಿಂದ ಮಾಯ್ತು ಬಿಲ್ಮುಜ್‌ದೊಡೆ 
ಗೋಣ್ಮೂರಿಗೆ ತೆಲೆಯೊತ್ತುತಿರ್ಪೊಂದುರವಣೆಯಿಂದಾದುದಾ ಕಚಾಕಚಿ 
ಯುದ್ಧಂ (ಚಂದ್ರಪು. ೧೦-೭೦). ೨. ಹಿಂಸೆ; ತೊಂದರೆ : “ ಗೋಣ್ಮುರಿ, 
ಇರ್ಕು, ಒರಸು-ಈ ೩ ಹಿಂಸೆ” (ಕಕಸಾ. ೦೩-೨೬೦). ೩. ಸಾಯಂವಂತೆ 
ಕೊರಳನ್ನು ತಿರುಚುವವನಂ ; ಒಂದು ಬಿರುದಂ : ಚೋಳನ ಜೂಬು 
ಮಾಳವನ ಗೋಣ್ಮುರಿ ಚೇರರನಟ್ಟಿ ತಿಂಬ ಮಾಕಾಳಿ . . . ನಡೆತಂದನೆ ವೀರ 
ವಿಷ್ಣುಭೂಪಾಳಕಂ (ಎಕ. ೪11, ಶಿವಮೊ. ೩-೭: 1216). ಗೋಳ್ಕುರಿ: 
೩, ಬಿರುದರ ಜವ x» ೬ ರ ಗೋಳ್ಕುರಿ ಮಲೆವರ ಮಾರಿ (ಸೌಇಇ- 
XX, 6೭-೨೩ ;ಸು. 11ನೆಯ ಶತ); ಚೋಳನ ಜೂಬು ಮಾಳವನ ಗೋಳ್ಮ್ಕುರಿ 
(ಎಕ. ೫1, ಹೊಳಲೈ. ೧೦೪-೬: 1228). ಗಿ ಗೋಟ್ಕುರಿ: ಪಿ. “ ಗೋಟ್ಮುರಿ 
ಯೆನಲ್‌ ಹಿಂಸೆ” (ಕಬ್ಬಿಕ್ಕೆ. ೬೯). 

[ಗೋಣ್‌ 4+ ಮುರಿ) 

ಗೋಣ್ಮುರಿಗೊಳ್‌, ಗೋಳ್ಕುರಿಗೊಳ್‌, ಮನಿಗೋಲ್ಕುರಿಗೊಳ್‌ (ಕ್ರಿ). 
೧. ಕತ್ತನ್ನು ತಿರಿಚು: ಕೊರಳನ್ನು ತಿರುಗಿಸು : ಸರಸತಿಯನಬಲೆಯಂ 
ಗೋಣ್ಮುರಿಗೊಂಡರ್ಥಕ್ಕೆ ಕುದಿದು ನೋಯಿಸುವವನಕ್ಕರಿಗನೆ (ಅಜಪು. 
೧-೯೦). ೨. ಹಿಂಸಿಸು ; ಬಾಧೆಪಡಿಸಂ; ನೋಯಿಂಸಂ : ತಳಾಅರೀತ 
ನನತಿದುಃಖಾಕ್ರಂದನಮುಣ್ಮೆ 'ಗೋಣ್ಮುರಿಗೊಂಡು ಕೊಂದು ಕೂಗಿದಪ 
ರೆಂಬುದುಂ (ಸುಕುಮಾ. ೭-೩೬ ವ); ಜವನಂ ಗೋಣ್ಮಾರಿಗೊಂಡು . , . 
ಮೂಜಗಕೆ ಕೇಡಂ ಮಾಡುವಾ ನೆತ್ತಿಗಣ್ಣವನೊಳ್‌ ಕಾದುವ ಬಲ್ಬು 
ಮೊಗ್ಗೆ ಗರನಿಂದಾರಯ್ದು ಮೇಲೆತ್ತುವೆಂ (ಕವ್ಮಿಕಾ. ೮೩೮). ಗೋಳ್ಕೂರಿ 
ಗೊಳ್‌ : ೨. ಮಲ್ಲಾಮಲ್ಲಿಯೊಳಾನ್ಹರಿಮಲ್ಲರನಾಹವದೊಳೊತ್ತಿ 
ಗೋಳ್ಕುರಿಗೊಳ್ವೀ ಬಲ್ಲಾಳ್ತೆನದಿನ್ಹಾಹವಮಲ್ಲನ ಭುಜಾದಣ್ಣ ಮೆನಿಸಿ 
ಧ(೦)ಲ್ಲಂ ನೆಗಟ್ಟಿಂ (ಸೌಇಇ. ೫1-1, ೩೨-೭; ಸು. 2007) ; ಗವೇಂದ್ರನಾಗಿ 
ವೀರಗ್ರಹೆದಿಂತಿದಿರ್ಚಿ ಪಿಡಿದೀತನೆ ಗೋಳ್ಕುರಿಗೊಂಡೋಡಿದಂ (ಕಾಮಕ. 
೧-09 ವ). ನಿ ಗೋಟ್ಕುರಿಗೊಳ್‌ : ೨. ಆ ಸೈನ್ಯಮಂ ಪರ್ವಿ ಗೋಟ್ಮುರಿ 
ಗೊಂಡುರ್ವಿದುವಾ ರಸಾತಳಮುಮಂ ಗಾಂಗೇಯನಸ್ತಾಳಿಗಳ್‌ (ಪಂಪಭಾ. 
೧೧-೪೦). , [ಗೋಣ್ಮುರ್ವಿ + ಕೊಳ್‌] 

ಗೋಣ್ಮೊದಲ್‌ (ನಾ). ಕೊರೆಳಿನ ಬಂಡ ; ಕಂಠವಂೂಲ : ಕವಲಂಬಿ 
ನಿಂದೆಚ್ಚೊಡಂ ಗೋಣ್ಮೊದಲ್‌ ಕತ್ತರಿಸಿ ತಲೆ: ಮುಂಡಮುರುಳ್ಹುವು 
(ಜೆಬಪು. ೪೯-೧೪). [ಗೋಣ್‌ + ಮೊದಲ 

ಗೋಣ್ಮೊಳಗು (ನಾ). ಗಳಧ್ವನಿ; ರತಕೂಜಿತ: ಸೊಗಯಿಸುವ 
ಗೋಣ್ಮೊಳಗಿನಿಂಚರಂಗಳನೆಸಗಿ .. . ಒಲವನಾಣ್ಮಂಗೆ ಕಾಣಿಸಿದಳವಳು 

[ಗೋಣ್‌ 4 ಮೊಳಗ್ಳು (ಎ ಮೊಟಿಂಗು;) 1 


15 


8೦ 


40 


(ಜೈಮಿಥಾ. ೧೧-೨೨). 


೨೬೩೪ 


ಗೋತ್ತ್ಯ 


ಗೋತ, (ನಾ). ಪಶುವಿನ ಮೂತ್ರ; ಗಬ್ಬು ನಾರುವ ಗೋ ಮೂತ್ರ, - 
ಗಂಜಲ : ತೊಳೆವುದು ಕತ್ತೆಯ ಗೋತ [ಪಾಕಾಂ. ತ್ರ]ದೊಳಂ ಮೇಘ 
ನಾದಿವೆರಸು (ಐಮದ. ೧೩-೯); ಗುದಿಗಾಲ್ಗಳಂ ಕಟ್ಟಿ ಗೋತಮಂ ತೆಗೆ 
ತೆಕ್ಕದೊಡೆ ಕುತ್ತಿ ಕೆಡಹು (ಸಿಂಗಿರಾ. ೩-೧೮). "ಗತ್ಯ' ಪರಾ. 

[ ಸಂ. ಗೋಮೂತ್ರ] 

ಗೋತ್ಯ, ಗೋತಿ, ಗೋತಂ (ನಾ). ೧. (ಪಕ್ಷಿ ಅಥವಾ ಗಾಳಿಪಟದ) 
ಲಾಗ,-ಪಲ್ಪಿ. "ಗೋತಹೊಡೆ' ಪರಾ. ೨. ನಷ್ಟದ ವ್ಯವಹಾರ, 
ನಷ್ಟ : (8). ೩, (ಆಲಂ) ಅನಂತ್ತೀರ್ಣತೆ. “ಗೋತಹಾಕು' ಪರಾ. 
ಗೋತಿ : ೩. "ಗೋತಿಹೊಡೆ' ಪರಾ. ಗೋತು: ೩. "ಗೋತಂ 
ಹಾಕು” ಪರಾ. 

[ ಅರ. ಗೋತ; ಹಿಂ. ಗೋತಾ; ಮರಾ. ಗೋತ, ಗೋತಾ] 

ಗೋತಹಾಕು, ಗೋತುಹಾಕು (ಕ್ರಿ). ೧. ಲಾಗಹಾಕಂ ; ಪಲ್ಟಿಹೊಡೆ : 
ಈ ಪಟಕ್ಕೆ ಬಾಲಂಗೋಸಿ ಬೇಕಿಲ್ಲ... ಇದು ಗೋತಹಾಕುವುದಿಲ್ಲ 
(ಕಪಪು.'೩-3೯). ೨. (ಆಲಂ) ನಪಾಸಾಗು ; ಆಯಂಶಸ್ವಿಯಾಗು : 
ಅವನು ಈ ಸಲ ಪರೀಕ್ಷೆಯಲ್ಲಿ ಗೋತಹಾಕಿದ (ಕಂ). ೩. (ಆಲಂ) 
ಸಾಯು; ಮರಣಹೊಂದಂ : ಮುಂಚಿತವಾಗಿಯೇ ಕುರುಡನ 
ತಂದೆತಾಯಿಗಳು ಗೋತಾಹಾಕಿದರು (ಕಥಾಮಂ. 1೪, ೨೫). ಗೋತು 
ಹಾಕು: ೨. ಎರಡೆರಡು ವರುಷ ಒಂದೇ ವರ್ಗಕ್ಕೆ ಗೋತುಹಾಕಿದವನನ್ನು 
ಸೋಲಿಸಿ ಜಯಂತಪ್ಪನು ಒಂದು ವರುಷದಲ್ಲಿ ಎರಡು ಎತ್ತುಗಳನ್ನು 
ಜಿಗಿದನು (ಜಯಂತ. ೧೩೦). [ ಗೋತ್ಥ + ಹಾಕು (ಆಪಾಯ್ಯು,):] 

ಗೋತಹೊಡೆ, ಗೋತಿಹೊಡೆ (ಕ್ರಿ). ೧. ಲಾಗಹಾಕಂ ; ತಲೆ ಕೆಳಗಾಗಿ 
ಬೀಳೆ : ಸೂರ್ಯದೇವನು ನೀರಿನಲ್ಲಿ ಗೋತಹೊಡೆಯು ತ್ತ ಇದೇ 
ಮುಣುಗಿಬಿಟ್ಟಿದ್ದಾನೆ (ಕುರಿಹಿಂ. ೬೬). ಪಿ. (ಆಲಂ) ಅಯಶಸ್ವಿಯಾಗು; 
ಸೋಲು : ಬಹಳ ಕೇಸುಗಳು ಗೋತಾ ಹೊಡೆದುವು! (ನನ್ನೂರು. ೧೯೪). 
೩. (ಆಲಂ) ಸಾಯಂ ; ವಂರಣ ಹೊಂದಂ : ಅವು ಕ್ರಮೇಣ ಹೊಟ್ಟೆ 
ಗಿಲ್ಲದೆ ನರಳಿ ಗೋತಹೊಡೆಯುತ್ತಿದ್ದುವು (ಪುನರು. ೭). ಗೋತಿಹೊಡೆ : 
೨. ಕಳೆದ ಎರಡುವರ್ಷಗಳಿಂದ ಅದೇ ತರಗತಿಯಲ್ಲಿಯೇ "ಗೋತಿ' 
ಹೊಡೆದಿದ್ದ (ಕೋಠನೀ. ೧೩) ; ಇವನೆ ಕಟುವಾದ ವಿಮರ್ಶೆಯ ಮೂಲಕ 
ಇವನ ಪತ್ರಿಕೆಗಳು ಎರಡು.ಮೂರು ಸಲ "ಗೋತಿ' ಹೊಡೆಯಬೇಕಾಯಿತು 
(ಪತ್ರಿಕಾ. ೦೦). [ ಗೋತ್ಥ + ಹೊಡೆ ( ಆಪೊಡ್ಮೆ) 1] 

ಗೋತಿ "ಗೋತ್ಕ' ನೋ. 

ಗೋತಿತಿನ್ನು (ಕ್ರಿ). ಎಗೋತಹೊಡೆ ೧: ಬಾಲಾಗಸಿಯಿಲ್ಲದೇ ಗೋತೀ 
ತಿನ್ನುತ್ತಿರುವ ಗಾಳೀಪಟ (ಗೀತಾಸಂ. ೩ ಮುನ್ನುಡಿ). 

[ ಗೋಶಿ €<ಗೋತತಃ) + ತಿನ್ನು (ತಿನ) ] 

ಗೋತಿಹೊಡೆ "ಗೋತಹೊಡೆ' ನೋ. 

ಗೋತು "ಗೋತ್ಯ' ನೋ. 

ಗೋತುಹಾಕು " ಗೋತಹಾಕು ' ನೋ. 

ಗೋತ್ರ; (ನಾ). ೧. ದನಕರಂಗಳೆ ಮಂದೆ, ಗೋಸಮೂಹ : “ಗೋ 
ನಿವಹಂ ಗವ್ಯ ಗೋತ್ರಸಮಜವೆಯಕ್ಕುಂ ” (ವಸ್ತುಕೋ. ೯೦-೪). ವಿ. 
ದನಕರಂಗಳ ಹಟ್ಟಿ,-ದೊಡ್ಡಿ ; ಕೊಟ್ಟಿಗೆ. ೩. ಭೂವಿಂ ; ಪೃಥ್ವಿ ; 
ಇಳೆ; “ಭೂಃ... ಗೋತ್ರಾ, ಪೃಥಿವೀ :. . ಮಹೀ ೨೭ ಭೂಮಿಯ 
ಹೆಸರುಗಳು ” (ಸಿದ್ಧಾಂತಿ. 63). [ ಸಂ. ಗೋತ್ರಾ] 

ಗೋತ್ರ್ಯ (ನಾ). ೧. ವಂಶ; ಕುಲ, ಮನೆತನ; ನ ವಂನಂಸ್ಕ ಎತಿಯಂ 
ಪ್ರಕಾರ ಶಾಂಡಿಲ್ಕ, ಕಾಶ್ಯಪ, ವಾತ್ಸ್ಯ, ಸಾವರ್ಣಕ, ಭರದ್ವಾಜ, 

ಗೌತವಂ, ಸೌಕಾಲೀನ, ಕಲ್ಕಿಷ, ಅಗ್ನಿಮೇಶ್ಯ, ಕೈಷ್ಟಾತ್ರೇಯ, 

ವಸಿಷ್ಟ, ವಿಶ್ವಾವಿಂತ್ರ, ಕುಶಿಕ, ಕೌಶಿಕ, ಫೃತಕೌಶಿಕ, ಮೌದ್ಗಲ್ಕ, 


ನಾ. 


ಗೋತ್ರಕರ್ಮ 


ಆಲವಸ್ಯಾನ, ಪರಾಶರ, ಸೌಪಾಯಂನ, ಅತ್ರಿ, ವಾಸುಕಿ, ರೋಹಿತ, 
ವೈಯಾಘ್ರಪದ್ಯಕ ಮತ್ತು ಜಾವಂದಗ್ನ್ಯ ಎಂಬ ಇಪ್ಪ ತ್ತೂನಾಲ್ಯು 
ಯಷಿಗಳಿಂದ ಪ್ರವೃತ್ತವಾದ ಪೀಳಿಗೆಗಳು : “ ಅನ್ವವಾಯಃ . . . 
ಗೋತ್ರಂ, ಅಭಿಜನಂ, ಕುಳಂ-ಈ' ೬ ಕುಲಂ” (ಹಲಾಯಂ. ೬೬-3೪3); 
ಕೌಂಡಿನ್ಯಗೋತ್ರನನುಪಮಚರಿತಂ (ಛಂದೋಂಬು. ೧-೧೫) : ತತ್ಪುರುಷನ 
ನೊಲ್ಲದನ್ಮರೊಡಗೂಡಿ ಗುಣೋನ್ನತಿಗೆಟ್ಟು ಗೋತ್ರಮಂ ನರಕದೊಳದ್ದಿ 
ಬದ್ಧವದು (ಬಂದ ವಧು] ಸಜ್ಜನಮೇ (ಮದತಿ. '6-೬) ; ಜಾತಿ ವರ್ಣ 
ಆಶ್ರಮುಲ ಕಗೋತ್ರಂಗಳೆಂಬ ತನ್ನ ಪೂರ್ವಾಶ್ರಯಪದ್ಧತಿಯ ಮಣಿಯ 
ಬೇಕು ಪುರೋಹಿತನು . . , ಮದುವಣಿಗನ 
ಗೋತ್ರ, ನಾಮಗಳನ್ನು ಕೇಳಿದನು (ಕವಿಕ. 8೦). ೨. ಹೆಸರು; 
ನಾಮಧೇಯಂ : “ ಆಖ್ಯಾಹ್ವನಾಮ ಗೋತ್ರಾಭಿಖ್ಯಾಹ್ವೆಯ ಸಂಜ್ಞೆಗಳ 
ಸಮಾನಾರ್ಥಂಗಳ್‌ ” (ವಸ್ಮುಕೋ. 6೧-೩೬). "ಗೋತ್ರಸ್ಟಲನೆ' ಪರಾ. 
೩. ಬೆಟ್ಟ; ಪರ್ವತ: “ ಅಚಳಃ .. . ಗೋತ್ರಃ, ಪರ್ವತಃ .. 
ಖುಧ್ರಃ-ಈ ೧೪ ಬೆಟ್ಟು” (ಹಲಾಯು. ೨೭-೧೧); ಭವಂ ಭವನ ಗೋ 
[ಪಾಠಾಂ. ಗಾ] ತ್ರದಿಂದಜನಜಾಂಡದಿಂ . . . ಎಯ್ದೆ ಕಿಟಕ್ಕಿಟ್ಲಿ ತೂಳ್ವ 
ವಾರ್ಯಭುಜವೀರ್ಯಮಂ ನೆಆ್‌ಯೆ ತೋರ್ಪಿನಂ ಕುಂಭಸಂಭವಂ 
ಮರಲೆ ತಾಗಿದಂ (ಪಂಪಭಾ. ೦೧-೧೩೩). ೧, ೩: ಉದ್ಧೃತ ಗೋತ್ರಾಭಿ 
ಮುಖಂ ವಜ್ರಾಘಾತಮಾದಂತೆ ಸಿಗ್ಗಾಗಿ ತಲೆಯಂ ಬಾಗಿ (ಗೆದಾಯು. 
೩-೬೪ ವ). ೪. ನಾಡು; ದೇಶ: “ಭೂಮಿ ಗಿರಿ ದೇಶ ಪಶುಕುಲ 
ನಾಮಂ ಶಿಶುನೆಂಟರೆಂಟು ಗೋತ್ರಮೆನಿಕ್ಕುಂ ” (ನಾನಾಳಂ. ೪೮) ; “ ನಾಮ 
ಧರಾಚಲಂ ಪಶುವ್ರಜ ಕುಲಬಂಧು ಸಂತತಿ ಜನಾಂತಗಳಿಂತಿವು ಗೋತ್ರ 
ವಂಚಕಂ ” (ನಾನಾರ. ೧೭). ೫. ದಾರಿ; ರಸ್ತೆ. ೬. ಹೊಲ; ಕ್ಷೇತ್ರ. 
೬೭. ಜ್ಞಾನ; ತಿಳಿವು. ೮... ಗೋತ್ರಕರ್ಮ : ಜ್ಞಾನಾವರಣಮುಂ 
ದರ್ಶನಾವರಣಮುಂ ವೇದನೀಯಮುಂ ಮೋಹನೀಯಮುಮಾಯುಷ್ಯ 
ಮುಂ ನಾಮಮುಂ ಗೋತ್ರಮುಮಂತರಾಯಮುಮೆಂದಿಂತು ಮೂಲ 
ಪ್ರಕೃತಿಗಳಂ (ಗೊಮ್ಮಸಾ. ೨-೧): ಆತ್ಮನನ್ನು ಅನುದಿಕಾಲದಿಂದಲೂ 
ಬಂಧಿಸಿರುವ ಕರ್ಮಗಳು ಎಂಟು ವಿಧವಾಗಿವೆ. ಅದಾವುದೆಂದರೆ (೧) ಜ್ಞಾನ 
ಆವರಣೀಯ ...(೭) ನಾಮ (೮) ಗೋತ್ರ (ಭಾರದ. ೧೮೮). [ಸಂ.] 

ಗೋತ್ರಕರ್ಮ (ನಾ). [ಜೈನ]ಜೀವನಿಗೆ ಅಂಟಿಕೊಳ್ಳುವ ಎಂಟು 
ಬಗೆಯ ಕರ್ಮಗಳಲ್ಲಿ ಒಂದು: ಜೀವನಿಗೆ ಗೋತ್ರವನ್ನು 
ಕಟ್ಟುವುದು ಗೋತ್ರಕರ್ಮವು (ಜನಪ. ೩೯): ಗೋತ್ರಕರ್ಮಮು 
ಮುಚ್ಚ ನೀಚಭೇದ ಭಿನ್ನ ಮಿರ್ತೆಕಿನಕ್ಕುಂ (ಶಾಂತಿಪು. ೧೨-೧೧ ಬ). 

[ ಗೋತ್ರ್ಯ * ಕರ್ಮ) 

ಗೋತ್ರಕಲಹ (ನಾ). ವಂನೆತನದಲ್ಲಿ ಉಂಟಾಗುವ ಒಳಜಗಳ ; 
ದಾಯಾದಿಗಳಲ್ಲಿ ಆಗುವ ಕಲಹ: ಭರತಾನ್ವಯದೊಳಿನ್ನೆವರೆಗಂ 
ಗೋತ್ರಕಲಹಮೆಂಬುದಾದುದಿಲ್ಲ (ಗದಾಯು. ೫-೪೪ ವ). 

[ ಗೋತ್ತ್ಯ + ಕಲಹ] 

ಗೋತ್ರಜ (ನಾ). ೧. ಒಂದೇ ಗೋತ್ರಕ್ಕೆ ಸೇರಿದವನು : “ ಸನಾಭಿಃ, 
ಸಗೋತ್ರಃ, ಸಪಿಂಡಃ-ಈ ೩ ಗೋತ್ರಜರ್‌” (ಥಹಲಾಯು. ೮೪-೩೩೫). 
೨. ದಾಯಾದಿ ; ಜ್ಞಾತಿ: ಸಕಲದತ್ತಿಯೆಂಬುದು ತನ್ನ ಸಂತತಿಯಂ 
ನಿಅ೨ಸಲೆಂದು ಪುತ್ರಂಗಕ್ಕೆ ಗೋತ್ರಜಂಗಕ್ಕೆ ಧರ್ಮಮಂ ಸರ್ವಸ್ವಮುಮ 
ನಪ್ಪಯಿಸಿ ಕುಡುವುದು (ಅಜಿಪು. ೧೨-೧ ವ); ಗೋತ್ರಜ ಭೀತಿ ಭೂಪಾಲರಿಗೆ 
ಹಿರಿದಹುದೆಂದನಾ ಶಕುನಿ (ಕುವ್ಮಾಆ. ೮-೪೯). [ಸಂ.7 

ಗೋತ್ರಜಕಳತ್ರ (ನಾ). ಪಾರ್ವತಿಯ ಪತಿ; ಶಿವ : ಗೋತ್ರಜಕಳತ್ರನಹಿ 
ಸೂತ್ರಸಿತಗಾತ್ರೆ (ಗುರುಣಾ. ೬-೧). 

(ಗಂ. ಗೋತ್ರಜಾಕಲತ್ರ (ಗೋತ್ರಜಾ + ಕಲತ್ರ) ) 


(ಆಖಂಡೇ. ೧೦೩-೩೩): 


೨೬೩೫ 


ಲಾ 


20 


80 


86 


ಗೋತ್ರಪ್ರವರ್ತಕ 


ಗೋತ್ರಧರ (ನಾ). ಪರ್ವತವನ್ನು ಧರಿಸಿದವನು ; ಶ್ರೀಕೃಷ್ಣ: ತನ್ನಯ 
ರೂಪಂ ಗೋತ್ರಧರಂ ತೋಣಿಲ್‌ (ಜಗವಿ. ೧೧-೩). "ಅಗಧರ' ಪರಾ. 
[ ಸಂ.) 
ಗೋತ್ರಧವಳ (ನಾ). ವಂಶದಿಂದ ಪರಿಶುದ್ಧನಾದವನು ; ಸತ್ಕುಲದಲ್ಲಿ 
ಹುಟ್ಟಿದವನು: ವನ ವಾಸ ಮಲಿನನಂ ಯಮತನಯನನುಜ್ವಳಿಸಿ 
ಗೋತ್ರಧವಳನನೆನ್ನಂ ಘನಮಲಿನಂ ಮಾಡಿದೆ ಕೃಷ್ಣ ನಿನ್ನವೋಲ್‌ ಶ್ವೇತ 
ಕೃಷ್ಣಕಾರಕರೊಳರೇ (ಗದಾಯು. ೭-೫೩). 
[ ಗೋತ್ರ * ಧವಳ (ಎಧವಲ) ] 
ಗೋತ್ರಧಾತ್ರೀಧರ (ನಾ). ಕುಲಪರ್ವತ : ಪವಿಭಯಭ್ರಾಂತಿಯಿಂದಂ 
ಶರಣ್ಣೊಕ್ಕುದು ತನ್ನಂ ಗೋತ್ರಧಾತ್ರೀಧರತತಿಯೆನೆ ಪೆಂಪರ್ಣವಕ್ಕೇನೊ 
ಚೋದ್ಯಂ (ಜಗವಿ. ೧-೪೩). [ಗೋತ್ರ + ಧಾಶ್ರೀಧರ ] 
ಗೋತ್ರನಗ (ನಾ).-ಗೋತ್ರಧಾತ್ರೀಧರ: ಗೋತ್ರನಗಂ ವಿಕಸಿತ 
ಶತಪತ್ರವನಂಬೆರಸು ನೆಗೆದವೊಲ್‌ ನೆಗೆದತ್ತಾ ಚಿತ್ರಗಜೇಂದ್ರಂ (ಮಲ್ಲಿಪು. 
[ ಗೋತ್ರ, * ನಗ್ಯ 1 
ಗೋತ್ರನಿಧಾನೆ (ನಾ). ವಂಶಕ್ಕೆ ನಿಧಿಯ ಂಶಿರುವವಳಂ; ಕುಲಕ್ಕೆ 
ಭೂಷಣಪ್ರಾಯಳಾದವಳು : ಭವ್ಮಜನಪ್ರಸಂಸೆ ಗೋತ್ರನಿಧಾನೆ 
ರುಗ್ಮಿಣೀಸಮಾನೆ ಲಕ್ಷ್ಮೀಮತಿ ದಂಡನಾಯಕಿತಿಯುಂ (ಎಕ. 11, ೧೨೭-೧೬೦: 
1115). ಸಂ. ಗೋತ್ರನಿಧಾನಾ (ಗೋತ್ರ + ನಿಧಾನಾ +.-)] 
ಗೋತ್ರನಿಸ್ತಾರ (ನಾ). ವಂಶೋದ್ಧಾರಕ; ಕುಲಸಂರಕ್ಷಕ : ಸ್ವಾಮಿನೀ 
ಭ್ರತ್ಯಂ ಗೋತ್ರನಿಸ್ತಾರ ಪೊಜಿಪಳೆಯಗಾವುಣ್ಣ (ಎಕ. 717; ಶಿಕಾರಿ. 
೬೨-೪; ಸು. 11702), [ಗೋತ್ತ್ಯ + ನಿಸ್ತಾರ] 
ಗೋತ್ರಪತಿ (ನಾ). ಗೋವುಗಳ ಸಮೂಹಕ್ಕೆ ಒಡೆಯ ; ನಂದೀಶ; 
ವೃಷಭ : ಗೋತ್ರಪತಿಯಾರೂಢ ಗೋಪಶಕಲಾಚೂಡ (ನವಮೋ. ೨-೦). 
[ಗೋತ್ರ + ಪತ್ತಿ] 
ಗೋತ್ರಪತಿಪತ್ರ (ನಾ). ನಂದಿಯನ್ನು ವಾಹನವಾಗಿ ಉಳ್ಳವನಂ ; 
ಶಿವ : ಶತಪತ್ರವರಪುತ್ರಶಿರಪಾತ್ರ ಸುಚರಿತ್ರ ಘನಗೋತ್ರಪತಿಪತ್ರ 
(ಗುರುಣಾ. ೬-೧). [ಗೋತ್ರಪತಿ ೬ ಪತ್ರ] 
ಗೋತ್ರಪವಿತ್ರ (ನಾ). ವಂಶದಿಂದ ಪವಿತ್ರನಾದವನು : ದ್ವಿಜಕುಲ 
ತಿಲಕರ" ಗೋತ್ರಪವಿತ್ರರ್‌ (ಕಇ. 11, 1080) ; ನುಡಿದು 
[ಮತ್ತೆ]ನ್ನಂ ಗೋತ್ರಪವಿತ್ರಂ ಸುಜನಯ್ಯಮಿತ್ರಂ (ಸಇಇಇ. 2%, 
೬೦-೧೧ ; 1088). [ಗೋತ್ತ್ಯ * ಪವಿತ್ರ] 
ಗೋತ್ರಪುತ್ರಿ (ನಾ). ಪರ್ವತರಾಜನ ಮಗಳು ; ಪಾರ್ವತಿ : ಗೋತ್ರ 
ಪಶ್ರೀನೇತ್ರದಶಶತಪತ್ರಮಿತ್ರೆಂ (ಬಸಪು. ೬೧-೩೬). 
[ಗೋತ್ರ + ಪುತ್ರಿ] 
ಗೋತ್ರಪ್ರವರ (ನಾ). ೧. ವಂಶದ ಮೂಲ ಪುರುಷ. ೨. ಗೋತ್ರಕ್ಕೆ 
ಸಂಬಂಧಪಟ್ಟ ಖುಷಿಗಳ ನಾಮ; ಗೋತ್ರಕ್ಕೆ ಸಂಬಂಧಿಸಿದ ಪ್ರವರ: 
ನಿರ್ಣಯಸಿಂಧು-(ಕಮಲಾಕರಭಟ್ಟ) . . . ಗೋತ್ರಪ್ರವರ, ತ್ರಿಪುಂಡ್ರಾದಿ 
ಧಾರಣ, ಪ್ರತಿಷ್ಮಾದಿ ವಿಚಾರಗಳಿವೆ (ಧಾರದ. ೬೭). 
[ ಗೋತ್ರ್ಯ + ಪ್ರವರ] 
ಗೋತ್ರಪ್ರವರ್ತಕ (ನಾ). ಗೋತ್ರದ ಮೂಲಪುರುಷನಾದ ಖಂಷಿ : 
-ಧೌಮ್ಮಯಪಷಿಗಳು ವಾಮದೇವರಿಗೆ ವಾಜಶ್ರವಸನನ್ನು ಗೋತ್ರಪ್ರವರ್ತಕ 
ರಾದ ಗೌತಮಮಹಾಖಷಿಗಳ ವಂಶದವನು , . . ಎಂಬುದಾಗಿ ಪರಿಚಯ 
ಮಾಡಿಸಿದ್ದರು (ಜಿತಂಜಾ. ೨೯). ಔ ವಿಶ್ವಾಮಿತ್ರ, ಜಮದಗ್ನಿ ಭರ 
ದ್ವಾಜ್ಯ ಗೌತಮ, ಅತ್ರಿ, ವಸಿಷ್ಠ, ಕಶ್ಯಪ ಮತ್ತು ಅಗಸ್ತ್ಯರೆಂಬ 
ಎಂಟು ಮಂದಿ ಯಂಷಿಗಳಂ ಗೋತ್ರ ಪ್ರವರ್ತಕರು. 
[ ಗೋತ್ರ + ಪ್ರವರ್ತಕ] 


೦೨-೬೦). 


೧೦-೦೦ ; 


166 


ಗೋತ್ರಪ್ರಿಯ 


ಗೋತ್ರಪ್ರಿಯ (ನಾ). ೧. (ತನ್ನ)ಕುಲದವರ ಮೇಲೆ ಪ್ರೀತಿಯುಳ್ಳವನಂ 
೨. ಪರ್ವತಗಳ ಮೇಲೆ ಪ್ರೀತಿಯುಳ್ಳವನಂ. ೧, ೨ : ಆ ನೃಪ್ಟೇಂದ್ರಂ 
ನ ಸುಧರ್ಮಾಧಿಷ್ಕಿತನಾಗಿಯುಂ ಗೋತ್ರಪ್ರಿಯನುಂ (ರಾಜಶೇ. ೩-೯ ವ). 
[ ಗೋತ್ರಂ - ಪ್ರಿಯ] 
ಗೋತ್ರಭಿತ್ತು (ನಾ). ಪರ್ವತವನ್ನು ಕತ್ತರಿಸಿದವನು,-ನಾಶಮಾಡಿ 
ದವನು; ಇಂದ್ರ: “ ಇಂದ್ರಃ . .. ಗೋತ್ರಭಿತ್‌ . .. ಮೇಘವಾಹನಃ-ಈ 
೩೯ ದೇವೇಂದ್ರನ ಪೆಸರ್‌” (ಹಲಾಯು. ೧೦-೫೩). 
[ ಸಂ. ಗೋತ್ರಭಿತ"] 


೨೬೩೬ 


ಗೋತ್ರಯ (ನಾ). ೧. ಮೂರುಕಣ್ಣುಗಳು. ೨. ಮೂರುಕಣ್ಣು ಗಳುಳ್ಳ |. 


ವನಂ; ಮುಕ್ಕಣ್ಣ; ಶಿವ : ಗೋತ್ರಯನ ಕೈಯಿಂದ ಪಡೆದಾ ನಿಟಿಲನಯ 
ನವನು (ಲಸಪು. ೨೩-೧೪). [ಗೋ * ತ್ರಯ] 

ಗೋತ್ರವಧೆ (ನಾ). ವಂಶದವರ ಕೊಲೆ ; ಬಂಧಂಗಳ ಕೊಲೆ : ಪಾಪ 
ನಿನಗೀ ಗೋತ್ರವಧೆಯ ವಿಳಾಪ ನಿನ್ನನು ತಾಗಲೀ ಸರ್ವಾಪರಾಧವು ನಿನ್ನದು 
(ಕುವ್ಯಾಗ. ೮-೪೦); ನಾಂ ಗೋತ್ರವಧೆಗೈಸಿದೀ ಕಾಯಮಂ ವನವಾಸ 
ಕೈದಿಸುವೆನು (ಜೈಮಿಥಾ. ೨-೨೧). [ಗೋತ್ರ + ವಧೆ] 

ಗೋತ್ರವಿರೋಧ (ನಾ). ೧.-ಗೋತ್ರಕಲಹ. ೨. ಬೆಟ್ಟದ ಮೇಲಿನ 
ದ್ವೇಷ. ೧, ೨: ಗೋತ್ರವಿರೋಧಮದೆಂದುಂ ಸುತ್ರಾಮನೊಳುತುಳಭೀತಿ 
ದುರಿತದೊಳ್‌ . . . ಅಲ್ಲದಿಲ್ಲ ಪೆಜಿತೊಂದೆಡೆಯೊಳ್‌ (ರಾಂತೀಶ್ಯ. ೧-೮೨). 

[ ಗೋತ್ರ * ವಿರೋಧ] 

ಗೋತ್ರವಿಶಿಖಾಸನ (ನಾ). (ವೆೀರು) ಪರ್ವತವನ್ನು ಬಿಲ್ಲಾಗಿ ಮಾಡಿ 
ಕೊಂಡವನು ; ಶಿವ: ಗೋತ್ರವಿಶಿಖಾಸನಂ ಗೋ ಕರ್ಣ ಭೂಷಣ 
(ನವಮೋ. ೨-೧). [ಗೋತ್ತು + ವಿಶಿಖಾಸನ ] 

ಗೋತ್ರವೈರಿ (ನಾ). ಪರ್ವತಗಳೆ ವೈರಿ;- ಇಂದ್ರ ; , ಎನ್ನೊಳೆಣೆಯೇ 
ಸನ್ಮಿತ್ರರಾಜಭ್ರಮಾಕಳಿತಂ ನಂದಿತ ಗೋತ್ರವೈರಿಯೆನುತುಂ ಹೇಮಾಚಳ 
ಶ್ರೀಶಿಲಾತಳಮಂ ಮೆಚ್ಚಿಯುಮಂದು ಮೆಚ್ಚದೆ ಬೃಹದ್ವಕ್ಷಂ ಮಹಾಪದ್ಮನಾ 
(ಪುಷ್ಪ ಪು. ೪-೬೭). [ಗೋತ್ತು + ವೈರಿ] 

ಗೋತ್ರಸ್ಕಂಧ (ನಾ). ಬೆಟ್ಟದ ತುದಿ : ಗೋತ್ರಸ್ಕಂಧಮಂ ಮೆಟ್ಟಿ, ಕಣ್ಣಿಟ್ಟಿ 
ಮುಟ್ಟುವನ್ನೆಗಮಟ್ಟಿ ನೋಡುತಿರೆ ಸೌಮಿತ್ರಿ (ಶ್ರೀರಾಮಾ. ೧೭೪-೫೯೫). 

[ ಗೋತ್ರ * ಸ್ಕಂಧ) 

ಗೋತ್ರಸ್ಪಲನೆ (ನಾ). ಒಬ್ಬರನ್ನು ಇನ್ನೊಬ್ಬರ ಹೆಸರಿನಿಂದ ತಪ್ಪಾಗಿ 
ಕರೆಯುವುದು : ಏಕಾಂತ ದೊಳ್‌ ನೂಪುರರವವಿಳಸದ್ವಾಮಪಾದ 
ಪ್ರಹಾರಕ್ಕಿದಅಕೊಳ್‌ ಪಕ್ಕಾಗಿ ಗೋತ್ರಸೈಲನೆ ನೆಗಟಿ್‌ ಪೂಮಾಲೆಯಿಂ 
ಮೋದುವೆತ್ತೆಂ (ಅದಿಪು. ೪-೯): ನಳಿನದಳನಯನೆ ತನಗಾಗುಳಿವರೆ ಕರತಳದೆ 
ವದನಮಂ ಮುಚ್ಚುತವಗ್ಗಲಿಸಿ ಪೊಟಿಮಡುವ ಗೋತ್ರಸ್ಟಲನೆಯ ಭಯ 
ದಿಂದೆ ಮುಚ್ಚಿ ದಂತೆವೊಲಿರ್ದಳ್‌ '(ಕಾದಂಉ. ೧೨೮). " ಗೋತ್ರಸ್ಟಲಿತ ' 
ಪರಾ. [ಗೋತ್ರ * ಸ್ಪಲನೆ] 

ಗೋತ್ರಸ್ಟಲಿತ (ನಾ) .ಎಗೋತ್ರಸ್ಪಲನೆ: ಮನೆಗೆ ಬಂದ ನಾಯಿಕೆ ನಾಯಕನ 
ಗೋತ್ರಸ್ಟಲಿತ (ಎಅನ್ಯಸ್ತ್ರೀ ನಾಮೋಚ್ಚಾರಣ)ದಿಂದ ಕುಪಿತಳಾಗಿ ಅಲ್ಲಿಂದ 
ಹೊರಟುಬಿಟ್ಟಾಗ, ನಾಯಕನಾಡುವ ಅನುನಯವಾಕ್ಯವಿದು (ಧ್ಯ ನ್ಯಾಲೋ. 
೦೬ ಆಟ). [ಗೋತ್ರ * ಸ್ಫಲಿತ] 

ಗೋತ್ರಹರ (ನಾ). ಪರ್ವತಗಳನ್ನು ನಾಶಮಾಡಿದವನು ; ಇಂದ್ರ: 
“ ಸುತ್ರಾಮಾಖ್ಯಂ . . . ಗೋತ್ರಹರಂ ಪಾಕ ನಮುಚಿ ಜಂಭದ್ವಿಷ್ಟಂ 
(ವಸ್ತುಕೋ. ೬-೩೪). ₹ಗೋತ್ರ್ಯ * ಹರ] 

ಗೋತ್ರಾಂಕಿತ (ಗು). ಗೋತ್ರದಿಂದ ಹೆಸರಿಸುವ : ಲಕ್ಷ್ಮಿಯನ್ನು ನೀನು 
ಯಾವಾಗ ವರಿಸಿದೆಯೋ ಆಗಲೇ ಅವಳು ನಿನ್ನ ಸ್ವತ್ತಾದಳು. ನಿನ್ನ 
ಗೋತ್ರಾಂಕಿತಳಾದಳು (ಲಕ್ಷ್ಮೀಪ್ರ. ೧೮೬). [ಗೋತ್ರಂ ಅಂಕಿತ) 


೩6 


ಗೋದಂತೀಅರದಾಳ 


ಗೋತ್ರಾಂತ (ನಾ). ೧. ಕುಲನಾಶ. ೨. ವಂಶದ ಮೂಲಪುರುಷನಿಂದ 
ಬಂದ . ಹೆಸರು; ವಂಶದ ಹೆಸರು: (8). [ಗೋತ್ರ + ಅಂತ್ಯ) 
ಗೋತ್ರಾಚಲ, ಗೋತ್ರಾಚಳ (ನಾ). ಕಂಲಗಿರಿ; ಕಂಲಪರ್ವತ: 
ಗೋತ್ರಚಲಂಗಳ್‌ ರಸವತ್ಸಂಗೀತ ನಾನಾಪಟುಪಟಹನಿನಾದಂಗಳಿಂ ತೀವೆ 
(ಸುಕುಮಾ. ೧೧-೩೩). ಗೋತ್ರಾಚಳ : ಎಲೆಲೆ ಜಲನಿಧಿಯೆ ಗೋತ್ರಾಚಳಮೆ 
ದಿಸಾವಳೆಯೆ ವೈರಿ ದೆಸೆಗೆಟ್ಟು ಬರಲ್‌ ವೊಳಕೊಳ್ಳದಿರ್‌ . . . ಎಂದು 
ಭೇರಿ ಸಾಅಿದುದಾಗಳ್‌ (ಸಾಇಇ. ಸಸ, ೪೯-೧೬ ; 10761). 
[ಗೋತ್ರ * ಅಚಲ] 
ಗೋತ್ರಾಚಳ " ಗೋತ್ರಾಚಲ' ನೋ. 
ಗೋತ್ರಾದ್ರಿ (ನಾ).ಎಗೋತ್ರಾಚಲ : ಗೋತ್ರಾದ್ರಿಯೊಳ್‌ ಸಿಂಗದ ಸಿಸು 
ಬಳೆವೊಂದಂದದಿಂ . . . ಬಳೆದಂ ಭಾರಶತೀಭಾಳನೇತ್ರಂ (ಚಂದ್ರಪು. ೩-೧೦೩). 
[ ಗೋತ್ರ * ಅದಿ] 
ಗೋತ್ರಾರಿ (ನಾ).ಎಗೋತ್ರವೈರಿ: ಕೃತಶಾಪಾನ್ವಿ ತನಾ ಹಿಮಾಂಶು 
ಗುರುವಿನಿಂ' ಗೋತ್ರಾರಿಯನ್ಮಾಂಗನಾರತಿಯಿಂ (ಸೋಮೇಶ, ೩೯): 
ಗೋತ್ರಾರಿ ಬೆಸಸೆ ನೆಗಟ್ಟಿಪ ಗೋತ್ರಾರಿಯ ಶೈಶವೋಚಿತಕ್ರಿಯೆಗೆಲ್ಲಂ 
ಧಾತ್ರೀಜನ ಮಾಗಿಸಿದಂ ಧಾತ್ರೀಜನಚಾರುಚತುರ ದೇವೀಜನಮಂ (ಪುಷ್ಪ ಪು. 
೧೨-೫೪). [ಗೋತ್ರ 4 ಅರಿ] 
ಗೋತ್ರಿತಯ (ನಾ). ೧. ಮೂರುಕಣ್ಣುಗಳು. ೨. ಮೂರುಕಣ್ಣು 
ಗಳುಳ್ಳವನು ; ಶಿವ; ಗೋತ್ರಿತಯ ಯಮಿಜನ ಸ್ತೋತ್ರಪಾತ್ರ 
(ನವಮೋ. ೩೪-೩೧). `ಗೋತ್ರಯಂ ' ಪರಾ. [ಗೋ- ತ್ರಿತಯ] 
ಗೋತ್ರೆ (ನಾ). ೧. ಗೋವುಗಳ ಸವಂಹ : (8). ೨. ಭೂಮಿ ;'ನೆಲ: 
| ಸ್ಥಿರೆ ಧರಣಿ . ,.. ಭೂಮಿ ಭೂ ಗೋತ್ರೆ ನೆಲಂ” (ವಸ್ತುಕೋ. ೨೬-೧). 
[ಸಂ. ಗೋತ್ರಾ 
ಗೋತ್ರೈಕಪಾಲಕ (ನಾ). ೧. ಗೋವುಗಳನ್ನು ಪಾಲಿಸುವವನು, 
ಗೋಪಾಲ; ಕೃಷ್ಣ. ೨. ಮೈನಾಕವೆಂಬ ಪರ್ವತದ ರಕ್ಷಕ; 
ಸಮಂದ್ರ. ೧, ೨: ರಮಾಧವನಂತೆ ಗೋತ್ರೈಕಪಾಲಕಂ . 
ತಾನೆಂದುದಧಿ ಮೆಟ್‌ದುದು (ಜೈಮಿಭಾ. ೬-೫)- 
[ ಸಂ. (ಗೋತ್ತಾ + ಏಕ + ಪಾಲಕ) ; ಗೋತ್ರ, * ಏಕ * ಪಾಲಕ] 
ಗೋದ,, ಗುದ್ದ, ಗೊದ್ದ, (ನಾ). ದೊಡ್ಡ ಜಾತಿಯ ಹಲ್ಲಿ; ಉಡಂ : 
ಜಲವ ಕಾಣದ ಗೋದನಂತೆ ತೋಲುತ್ತ ಗಟ್‌ಯ ಹಿಡಿದ ಅಂದೆನಂತೆ 
ಹಿಡಿದೊಡವೆಯ ಬಿ ಡಲಾ ಅದೆ ಬೇವುತ್ತ (ದಾಸೋಸಂ. ೩೧). ಗುದ್ದ ; 
“ ಗೊದ್ದ (ಗುದ್ದ) ಗೋಧಾಎಉಡು, ಓತಿ” (ತದ್ಕಕೋ. ೧೧). ಗೊದ್ದ: 
ಮೇಲಿನ *ತದ್ಭಕೋ' ಪ್ರಯೋಗವನ್ನು ನೋಡಿ. 
[ ಆಸಂ. ಗೋಧಾ] 
ಗೋದ್ಕ (ನಾ). ಮಿದಂಳು. [ಸಂ.] 
ಗೋದ್ಕ (ನಾ). ಗೋದರುಡು ರೋಗವುಳ್ಳವನು ; ಹೋರಿಯ ಬೀಜ 
ದಂತೆ ದಪ್ಪವೃಷಣವುಳ್ಳವನು: ಅವನೇ ನನ್ನೂರಿನ ಪೂಜಾರಿ ಗೋದಪ್ಪ. 
ಗೋದನಾದ್ದರಿಂದ ಹೆಚ್ಚು ತಿರುಗಾಡಲಾರ (ನನ್ನೂರು. ೧೧). 
[ಗೋದು -. - ಅ) 
ಗೋದಂತಿಹರತಾಳ, ಗೋದಂತೀಅರದಾಳ (ನಾ). ಒಂದು ಬಗೆಯ 
ಅರಿದಾಳ : ಗೋದಂತಿಹರತಾಳ . . , ಸೂರ್ತಿ ಚವಾಳ ೨೦ ಮಣದ 
-ಖಂಡಗ (ಮಂಂಬವ್ಯಾ. ೧೩೫). ಗೋದಂತೀಅರದಾಳ ; ಸೋಮಲ 
ಧಾತುವಿನೊಳಗೆ ಗಂಧಕವು ಬೇರೆ ಬೇರೆ ಪ್ರಮಾಣದಿಂದ ಮಿಶ್ರವಾಗಿ 
ಮನಶಿಲ, ಅರದಾಳ, ಗೋದಂತೀಅರದಾಳಗಳು ಹುಟ್ಟುತ್ತವೆ (ಮುಂಬಯಿ. 
೬೨೨೨).  ಇ-ಇಮರಾ, ಗೋದಂತೀಹರತಾಳ ] 
ಗೋದಂತೀಅರದಾಳ "ಗೋದಂತಿಹರತಾಳ' ನೋ. 


ಗೋದಣ 


ಗೋದಣ, ಗೋದಣಿ, ಗೋದನೆ, ಗೋದಲ, ಗೋದಲಿ, ಗೋದಲೆ 
(ನಾ). ೧. ದನಕರುಗಳನ್ನು ಕಟ್ಪವ ಜಾಗದಲ್ಲಿ ಮೇವು ಹಾಕಲು 
ಮಾಡಿರುವ ಚೌಕಾಕಾರದ ರಚನೆ; ಗೊಂತಂ : ಸುತನ ಸಾವಂ 
ಲೋಗರಟ್‌ಯದ ಗತಿಯೊಳಾ ಗೋದಣದೊಳಗದಂ : ಹಾಯ್ಕಿ ಹುಲು 
ಮುಚ್ಚಿ (ಬಸಪು. 3೪-೩೭). ಗೋದಣಿ: ೧. ಅವನಂ ವನಕೆಯಿಂದ 
ಕೊಂದೆಳದು' ಗೋದಣಿಗೆ ಹಾಕಿರಲು (ಥೈರಸೂ. ೨೩೨). ಗೋದನೆ: 
೨. ದನಗಳ ಹಟ್ಟಿ ; ಕೊಟ್ಟಿಗೆ: ಗೋದನೆಯಲ್ಲಿಯ ದನಗಳು ಸದ್ದು 
ಮಾಡಿದವು (ಜಾಲ. ೩೭). ಗೋದಲ: ೧. ನನ್ನ ತಾಯಿ ಸಂಜೆಯ ದೀಪ 
ಕೈಯಲ್ಲಿ ಹಿಡಿದು ದನದ ಹಕ್ಕೆಯಲ್ಲಿ ಗೋದಲಕ್ಕೆ ಬೆಳಕು ತೋರಿಸಲು 
ಹೊರಟಿದ್ದಾಳೆ (ಇಪ್ಶಕ. ೨೦6). ಗೋದಲಿ: ೨. ಅವನು ಗೋದಲಿಯಲ್ಲೇ 
ನಿದ್ದೆ ಮಾಡಿದ (ಊಂ). ಗೋದಲೆ : ೧. ಪೊಸಹೋರಿಗಂ ಮೇವನೊದವಿಸ 
ಲೆಂದು ಗೋದಲೆಯನಡರಲ್‌ (ಮಹಾಂತೇ. ೮-೧೩). ೨. ಎತ್ತಿನ ಗೋದಲಿ 
ಯನ್ನು ಸಾರಿಸಿ ಶಿಫಾರಸು ಪಡೆಯುವ ಹೊತ್ತು ಬಂದಾಗ ತಾವೇಕೆ ಹಿಂದೆ 
ಬೀಳಬೇಕೆಂಬ ವಿಚಾರ ಅವರನ್ನು ವಾಡೆಗೆ ಎಳೆದು ತಂದಿತ್ತು (ಗ್ರಾಮಾಯ. 
೩೦೩); ನನ್ನ ಬಾಲಗೋಪಾಲನ ಗೋದಲೆಗಳವ್ವಾ ಇವು. . . ಅವನಿಗೇನು 
ಕಡಿಮೆ? (ಉಯ್ಯಾಲೆ. ೯೩-೧). [“ಸಂ. ಗವಾದನೀ] 

ಗೋದಣಿ "ಗೋದಣ' ನೋ. 

ಗೋದಣಿಗೆ, ಗೋದನಿಕೆ, ಗೋದಲಿಕೆ (ನಾ). - ಗೋದಣ ೧: 
ಗೋದಣಿಗೆಗೆ ಹುಲ್ಲು ಹಾಕು (ಊಂ). ಗೋದನಿಕೆ : ಅದು ತಿನ್ನುವದಕ್ಕೆ 
ಗೋದನಿಕೆಯಲ್ಲಿ ಹಾಕು (ಟಾಕತ. ೨೩. ಗೋದಲಿಕೆ : ಗೊಂತಿಗೆ ಕಟ್ಟಿದ 
ದನಗಳು ಕೊಟ್ಟಿಗೆಯ ಗೋದಲಿಕೆಯಲ್ಲಿರುವ ಹುಲ್ಲು ತಿನ್ನುತ್ತಾ ಅಥವಾ 
`ತಿನ್ನದೆಯೋ ನಿಂತಿವೆ (ನನ್ನೂರು. ೦೮). [ಆಸಂ. ಗವಾದನಿಕಾ] 

ಗೋದಣೆ (ನಾ). ಗುದ ಲಿ. "ಗೋದಣೆವಲ್‌' ಪರಾ. 

[ ಆಸಂ. ಗೋದಾರಣ ] 

ಗೋದಣೆವಲ್‌ (ನಾ). ಗುದ್ದಲಿಯಂತೆ ಇರುವ ಹಲ್ಲು : ಜುಂಜುಜುದಲೆ 
ಯೂರ್ಧ್ವರೋಮ . . . ಗೋದಣೆವಲ್ಲ ಭೂತಗಳ್‌ ಮಂಜುಳವೆನೆ 
ನೆಗಹಿದುವು (ಮೋಹತ. ೨೯-೧೧). [ಗೋದಣೆ * ಪಲ್‌] 

ಗೋದನಿಕೆ "ಗೋದಣಿಗೆ' ನೋ. 

ಗೋದನೆ "ಗೋದಣ' ನೋ. 

ಗೋದರುಡು (ನಾ). ೧. ತರುಡಂ ಊದಿಕೊಳಂೃವ ಒಂದಂ ರೋಗ, 
ಅಂಡವಾತ. ೨. ಆ ರೋಗವಿರುವ ತರುಡು : ಗೋದರುಡಿಗೆ :- 
ಬದನೇಕಾಯಿ, ಗರುಗದ ರಸ, ಎಣ್ಣೆಯಲ್ಲಿ ಅರೆದು ಮೆಲ್ಲಲು ಗುಣ 
(ವಿವೈವಿ. ೧೫೭). [ಗೋ + ತರುಡು] 

ಗೋದಲ "ಗೋದಣ' ನೋ. 

ಗೋದಲಿ "ಗೋದಣ' ನೋ. 

ಗೋದಲಿಕೆ "ಗೋದಣಿಗೆ' ನೋ. 

ಗೋದಲೆ "ಗೋದಣ' ನೋ. 

ಗೋದಶಶತ (ನಾ). ಸಾವಿರ ಕಣ್ಣುಗಳುಳ್ಳವನಂ ; ಸಹಸ್ರಾಕ್ಷ ;ಇಂದ್ರ : 
ಗೋದಶಶತಾದಿನುತ ಗೋಧವ ಕೃಪಾಂಬುಧಿಯೆ ಸಂಗಮೇಶ್ವರ ಪ್ರಸನ್ನ 
(ಪ್ರೌಢರಾ. ೬-೦). [ಗೋ -. ದಶಶತ) 

ಗೋದಾನ (ನಾ). ೧. ಹಸಂವನ್ನು ದಾನವಾಗಿ ಕೊಡುವುದು: ಆದರದಿಂ 
ಗೋದಾನಂ . . . ಶ್ರೀದಾನಂಗುಡುತುಮೊಪ್ಪಿದಂ ಗಿರಿರಾಜಂ (ಗಿರಿಕ. 
೩-೬8): ಗೋದಾನಮಶ್ಚದಾನಂ ಭೂದಾನಂ ಹೇಮದಾನಮಿವು 
ಮುಖ್ಯದ ನಾನಾದಾನಂಗಳನವಿರತಮಾದರದಿಂ ನೆಗಟ್‌ ಬಗೆದುದಾಗ 
ದುದುಂಟೇ (ಕುಸುಮಾ. ೩೭). ೨. ಕೇಶಖಂಡನ ಸಂಸ್ಕಾರ. 
“ಗೋದಾನವುತ' ಪರಾ. [ಗೋ ದಾನ] 


೨೬೩೭ 


45 


ಗೋದು 


ಗೋದಾನವ್ರತ (ನಾ). ಹದಿನಾರನೆಯ ವರ್ಷದಲ್ಲಿ ಮಾಡುವ ಕೇಶ 
ಖಂಡನ ಸಂಸ್ಕಾರ: ಮಹಾನಾವಿಸ್ನಾವ್ರತ, ಮಹಾವ್ರತ, ಉಪನಿಷದ್ಧ ತ, 
ಗೋದಾನವ್ರತ-ಈ ನಾಲ್ಕೂ ವೇದವ್ರುತಗಳು. ಇವನ್ನು ಕ್ರಮವಾಗಿ 
ಹದಿಮೂರನೇ , . . ಹದಿನಾರನೇ ವಯಸ್ಸಿನಲ್ಲಿ ಮಾಡುವುದು (ಆರ್ಯರ. 
೧೨೭). [ ಗೋದಾನ + ವ್ರತ] 

ಗೋದಾಮು "ಗುದಾಮು' ನೋ. 

ಗೋದಾಮುಖ (ನಾ). (?) : ತರದಿಂ ತಳ್ತಿರ್ದನದ್ಧಧ್ವಜಸಮುದಯಮಂ 
ಚಿತ್ರಶೋಭಾಭಿರಾಮಾಜಿರಮಂ ಪ್ರೋತ್ತುಂಗಗೋದಾಮುಖಮನನುಪಮಾ 
ವೇಷ್ಟಿತೋದ್ಯಾನಮಂ . . . ಪೊಕ್ಕನಾಶಾಂಬರವಿಖ್ಯಾತಪ್ರಶಂಸಂ ಪರಮ 
ಜಿನಮತಾಂಭೋಜಿನೀರಾಜಹಂಸಂ (ಸುಕುಮಾ. 8-೬೨).(ಗೋಪಾಮುಖ?' 
ಪರಾ. [?] 

ಗೋದಾಮೆ, (ನಾ). ಊಸರವಳ್ಳಿ; ಗೋಸುಂಬೆ; ಹೂಸಲಿಂಗಿ (ಉಕ): 
ಗೋದಾಮೆಯಂತೆ ಬಗೆದ ಬಣ್ಣಮಪ್ಪ ರಣಜೆಟ್ಟಿಗರಿಂ (ಕಾವೃಸಾ. ೩೨೯ 
ಶೂದ್ರಕ). [ ಆಸಂ. ಗೋಧಾ? ] 

ಗೋದಾಮೈೆ (ನಾ). ಗೋದಿನಾಗರಹಾವು (?) : ಗೋದಾಮೆಗಂಡ 
ನವಿಲಂತಾದುದು . . . ದುರ್ನಯದ ಕಾಣ್ಯೆಗೆನ್ನಯ ಚಿತ್ತಂ (ಯರೋಶ. 
೩-೦೦). [ ಆಸಂ. ಗೋಧೂಮಕ) 

ಗೋದಾರಣ (ನಾ). ೧. ನೇಗಿಲು : “ಲಾಂಗಲಂ, ಹಲಂ, ಗೋದಾರಣಂ-.. 
ಸೀರಃ, ನೇಗಲ ಹೆಸರು” (ಸಿದ್ಮಾಂತಿ.೨೩೮). ೨. ಗುದ್ದಲಿ: “ಗೋದಾರಣಂ, 
ಕೂ£ಕು3ದ್ದಾಲಂ-ಈ ೨ ಗುದ್ದಲಿ” (ಹರಾಯು. ೯೪-೪೨೩). [ಸಂ.] 

ಗೋದಾರಣಕ (ನಾ) .ಎಗೋದಾರಣ ೨: “ ದಾತ್ರಂ . . . ಕುದ್ದಾಲಮ 
ದುವೆ ಗೋದಾರಣಕಂ” (ವಸ್ತುಕೋ. ೬೩-೬೯). [ಸಂ.] 

ಗೋದಿ, "ಗೋದುವೆ' ನೋ. 

ಗೋದಿ (ನಾ). “(ಸಮುದ್ರದಲ್ಲಿ) ಹಡಗುಗಳನ್ನು ಭರ್ತಿ 
ಮಾಡುವುದಕ್ಕೂ, ಅವುಗಳಿಂದ ಸಾಮಾನು ಇಳಿಸುವುದಕ್ಕೂ ಅಥವಾ 
ಅವನ್ನು ದುರಸ್ತುಮಾಡಂವುದಕ್ಕೂ ಅನಂಕೂಲಿಸುವಂತೆ ನೀರನ್ನು 
ಒಳಕ್ಕೆ ಬಿಡುವುದಕ್ಕುಗಲಿ, ಹೊರಕ್ಕೆ ಹೊರಡಿಸುವುದಕ್ಕಾಗಲಿ ತಕ್ಕ 
ಬಾಗಿಲುಗಳ ಏರ್ಪಾಟುಳ್ಳ ಹೊಂಡದಂಥ ಕಟ್ಟೆ : ಹಡಗಂಕಟ್ಟೆ ; 
ಗೋದಿ” (ಏ೦0೬. ಇನ). [? 

ಗೋದಿಗ (ನಾ). ಒಂದಂ ಬಗೆಯಂ ಹಕ್ಕಿ: ಗೋದಿಗ ಬುಲುಲೆ ಬಲುಹಸುಬ 
. * * ಭೇರುಂಡವೆಂಬೀ ಪರಿಪರಿಯ ಪಕ್ಷಿಗಳು ಮೆಟ್‌ದಿಹವಾ ಮಹಾದ್ರಿ 
ಯಲಿ (ಪ್ರಣ್ಞಾಜ. ೪-೧3). [?] 

ಗೋದಿಗೆಂಪು (ನಾ). ಗೋದಿಯಂತೆ ನಸುಗೆಂಪು ಬಣ್ಣ : 
ಗೋದಿಗೆಂಪು ಬಣ್ಣ (ರೂಢಿ). 

[ ಗೋದ್ಮಿ ( ಆಗೋದುವೆ) + ಕೆಂಪು] 

ಗೋದಿನಾಗರ (ನಾ). ಗೋದಿಯ ಆಕಾರದ ಮಚ್ಚೆಗಳುಳ್ಳ ಒಂದು 
ಬಗೆಯಂ ಹಾವು: ನಾಗರಹಾವು: ಗೋದಿನಾಗರ ಬಹು ವಿಷವುಳ್ಳ ಹಾವು 
(ರೂಡ). [ಗೋದಿ (ಆ ಗೋದುವೆ) + ನಾಗರ, ) 

ಗೋದಿಬರ್ಸನ (ನಾ). ಒಂದು ಬಗೆಯಂ ಔಷಧಿ ಗಿಡ: (8). [? ] 

ಗೋದಿಬಾರ್ಮೊಂಡ (ನಾ). ಉದ್ದವಾಗಿ ಕಪ್ಪಾಗಿ ಇರುವ ಒಂದಂ 
ಬಗೆಯ ಕಾಡುಧಾನ್ಯ : ಬರಗಾಲದ ಆಹಾರ... ಬೀಜಗಳು. 
೧ ಬಿದರಕ್ಕಿ. ೨ ಗೋದೀಬಾರ್ಮೊಂಡ (ಕಥಾಗೆ. ೧೧ ಪರಿ). [?) 

ಗೋದು (ನಾ). (ಹೋರಿಯ ಬೀಜದಂತೆ) ದಪ್ಪವಾದ ವೃಷಣ; 
ಆಗಾಗ್ಯೆ ತನ್ನ ಗೋದನ್ನು ಒಳಕ್ಕೆ ನೂಕುತ್ತಾ . . - ಕೆಲಸಗಳಲ್ಲಿ ನಿರತ 
ನಾಗಿರುತ್ತಾನೆ (ನನ್ನೂರು. ೧೦). [P ' ಗೋದರುಡು ' ಎಂಬ ಶಬ್ದದ 
ಸಂಗ್ರಹೆರೂಪವಿರಬೇಕು 1 


ಅವಳದು 


ಗೋದುಮೆ 


ಗೋದುಮೆ "ಗೋದುವೆ' ನೋ. 
ಗೋದುಮೆಹಾವು (ನಾ). ಎ ಗೋದಿನಾಗರ : (8). 
[ಗೋದುಮೆ ( ಆಗೋದುವೆ) 4 ಹಾವು ( ಆಪಾವ್ರ,) ] 

ಗೋದುವೆ. ಗೋದಿ; ಗೋದುಮೆ, ಗೋಧಿ,, ಗೋಧುವೆ (ನಾ). 
ಒಂದು ಬಗೆಯ ಧಾನ್ಯ; ಗೋಧೂಮ: “ಗೋಧೂಮಂ ಗೋದುವೆ” 
(ವಸ್ತುಕೋ. ೯೪-೧೭); ಜವೆ ಕಟಬಮಂ ಮಾಷಂ ಗೋದುವೆ ಪಿಪ್ಪಿಲಿ 
ಯೆಂಬಿವಿನಿತುಮಂ ಗೋಫಘೃತದಿಂದವುಗಡಿಸಿ ತಿಂದು ಸಿತದುಗೃವನಿರುಳೊಳ್‌ 
ಕುಡಿಯೆ ವೀರ್ಯವರ್ಧನಮಕ್ಕುಂ (ಲೋಕೋಪ. ೯-೪೭) ; ಎಳ್ಳು ಉಪ್ಪು 
ಗೋದುವೆ ಬಳ್ಳೆ ೨ (ಸಾಇಇ. ೫1-11, ೧೩೮-೧೬; 109); ಫೃತದೊಳ್‌ 
ಪುರಿದುದ್ದು ಪೆಸಜು ಗೋದುವೆವೆರಸಿರೆ ಮೇಣ್‌ ಕಾಯ್ದು ಗಂಜಿಯಿಂ 
ಜ್ವರಹರಣಂ (ಕಲ್ಮಾಕಾ. 8-೨೬). ಗೋದಿ: “ಗೋದಿ ಎ ಗೋಧೂಮ” 
(ಕಾಚಿರಾ. ಕಿ); ಹಸ್ತದಲ್ಲಿ ಕೊಳಗವ ತೆಗೆದುಕೊಂಡು ಅಳೆವಲ್ಲಿ ನೆಲ್ಲಿಷ್ಟಾಯಿತು 
ಅಂದರೆ ಗೋದಿ ಇಷ್ಟುಯಿತು (ವಜರಾ. 11, ೭೬); ಗೋದಿ ಕಾಯೊ: ಮಗನೆ: 
ಅಂದರೆ ಊಬು ಚುಚ್ಚಿಕೊಂಡ (ಗಾಜು. ಗೋದುಮೆ: "ಗೋದಂಮೆ 
ಹಾವು' ಪರಾ. ಗೋಧಿ: “ ಗೋಧೂಮಮೆನೆ ಗೋಧಿಯಕ್ಕುಂ” 
(ಮುಂಗರಾ. ೧೧೦-೪) ; . ಕಳೆವೆಯಕ್ಕಿಯ ಗೋಧಿ ಕಡಲೆಯ ವಿಳಸರಾಶಿಯ 
ದೇಸು ಯೋಜನದಳತೆಯೆಂದಾರೆಟ್‌ವರೆಂದನು (ಕುವ್ಮಾಸ. ೬-೧೬); ಅಮ್ರುತ 
ಪಡಿಯ ಗೋಧಿಯ ಖಜಾಯದ ಹರಿವಾಣ ೧ ಕಂ (ಸೌ. 1೫.1, 
೩೦೩-೪: 1517) ; ಅಂಗಡಿಯೊಳು ಗೋಧಿ ಕಡಲೆ ನಾನಾಧಾನ್ಯಂಗಳ ರಾಸಿ 
ರಂಜಿಸಿತು (ಮೋಹತ. ೩-೨೧): ಗೋಧಿ ಕೆಟ್ಟುದು (ಶಬ್ಮಾನು. ೩3೧ ಪ್ರಯೋ). 
ಗೋಧುವೆ: ಆಕಳಿಗೆಮ್ಮೆಯಂ ಜವೆಗೆ ಗೋಧು[ಪಾಕಾಂ. ದು]ವೆಯಂ . , . 
ಪ್ರತಿಮಾಡಿದನೋರ್ವ ಜೀಯಂ (ಸಮಪ. ೧೦-೧೨೦); ಗೋಧುವೆ ಬೆಲ್ಲ 
ತುಪ್ಪಕ್ಕೆ ಪ ೧ (ಎಕ. 7, ಬೇಲೂರು. ೨೪೮-೯ ; 3299). 


ಗೋದಿಕಲು, ಗೋಧಿಯಕಲ್ಲು ಎ ಗೋದಿಯನ್ನು ಬೀಸಂವ ಕಲ್ಲು: | 


ಆದ ಮುಕ್ಕಿಗೆ ಶರಣು, ಗೋದಿಕಲ್ಲಿಗೆ ಶರಣು (ಕನ್ನಜಾ. 60); ಹಾರುವ 
ಗುಬ್ಬಿಗೆ ಗೋದಿಕಲ್ಲು ಕಟ್ಟಿದ ಹಾಗೆ (ಗಾದೆ); ಗುಬ್ಬಿಯ ಕೊರಲ್ಲೆ 
ಗೋಧಿಯ ಕಲ್ಲ ಕಟ್ಟಿದೊಡುಬ್ಬಿಯಾಗಸಕೆ ಪಾಜುವುದೇ (ಮೋಹತ. ೧-೨೨): 
ಬಿತ್ತರದಿಂದ ಗೋಧಿಯ ಕಲ್ಲ ತಿರುಗಿಸಿದತ್ತಾವಧಾನದೊಳಾಗ (ಜ್ಞಾನಶ. 
೧೧-೬೧). ಗೋದಿಕಲ್ಲುಶಾಸ್ತ್ರ ಎ ಮದುವೆ ಮುಂಜಿಗಳನ್ನು ನೆರವೇರಿಸು 
ವಾಗ ಗೋದಿಕಲ್ಲಿಗೆ ಮಾಡುವ ಪೂಜೆ: (82. ಗೋದಿಯಸೀರೆ ಎ 
ಗೋದಿಯ ಬಣ್ಣದ ಸೀರೆ: ಹಾದೀಯ ಮನೆಯೋಳಿ ಪಾದದುಂಗುರ 
ದೋಳೆ ಗೋದೀಯ ಸೀರೆ ನೆರಿಯೋಳೆ (ಜಗೀತೆ. 8). [ವ ಸಂ. ಗೋಧೂಮ)] 

ಗೋದೆ (ನಾ). ಗಂಟು, ಕಂದ; ಗೆಡ್ಡೆ: “ಗೋದೆ ಗಂತಿ[ಪಾಕಾಂ. 
ಗ್ರಂಧಿ]ಯಕ್ಕು " (ಮಂಗರಾ. ೩೬-೧೯). [?) 

ಗೋದೋಹನ (ನಾ). ಹಸುವಿನ ಹಾಲನ್ನು ಹಿಂಡುವುದು,-ಕರೆಯು 
ವುದು; ಗೋದೋಹನಲೀಲೆಯೊಳಬ್ಬೋದರನಿರೆ ಕಂಡು (ಜಗವಿ. ೫-೭೪). 

[ಗೋ 4+ ದೋಹನ ] 

ಗೋಧ (ನಾ). ೧. ಹಲ್ಲಿಯ ಜಾತಿಗೆ ಸೇರಿದ ಒಂದು ದೊಡ್ಡ ಪ್ರಾಣಿ ; 
ಉಡಂ ; “ ಗೋಧಂ ಮಂಸಲಿಕಾಖ್ಯಮೆನಲುಡುವೆನಿಕ್ಕುಂ” (ಮಂಗರಾ.೪೮- 
೧೧). ೨. ಬಿಲ್ಲುಗಾರರು ಬಿಲ್ಲಿನ ಹೆದೆಯ ಹೊಡೆತದಿಂದ ಗಾಯವಾಗ 
ದಂತೆ ಎಡದ ಮುಂಗೈಗೆ ಕಟ್ಟಿಕೊಳ್ಳು ವ ಚರ್ಮದ ಪಟ್ಟಿ; “ ಗೋಧ 
ಮದುವೆ ದಲ್‌ ಕೆಯ್ಬೊಡೆಯುಂ” (ವಸ್ತು ಕೋ. ೮೩-೨೦). ೩. ಸ್ನಾಯಂ: 
ಗೋಧೋತ್ಕ [ಪಾಕಾ9. ಶ್ರಿ]ಷ್ಟನುಂ ಮೋಹಜಘನಾಪರನುಮನಿಮ್ನ 
ನಾಭಿಯಂಂ (ಆದಿಪು. ೧೨-೩೬ವ). [ಸಂ. ಗೋಧಾ] 

ಗೋಧನ (ನಾ). ೧. ದನಕರುಗಳ ರೂಪವಾದ ಸಂಪತ್ತು, -ಆಸ್ತಿ : 
“ ಅತಿ ಗೋವೃಷಂ ಗೋಧನಂ ತುಟುವೆನಿಕ್ಕು” (ಮಂಗರಾ. ೫೬-೧೦) ; 


೨೬೩೮ 


ಗೋಧೂಲಿಲಗ್ನ 


ಬಿಡುವೆನೇ ಗೋಧನವನೆನ್ನೊಳು ತೆೊಡಕಿ ಬದುಕುವನಾವನು (ಕುವ್ಕಾವಿ. 
8-೨೧). ೨.. ದನಕರುಗಳ ಸಮೂಹ,-ಹಿಂಡು : “ ಗೋವೃಂದಂ, 
ಗೋಧನಂ, ಧನಂ-ಈ ಮೂಲಿ ತುಅುವಿನ ಹಿಂಡು” 
೪೪-೧0೭). - [ಗೋ + ಧನ] 


(ಹಲಾಯು. 


5| ಗೋಧರ (ನಾ). ಬೆಟ್ಟ; ಪರ್ವತ; ಗೋಧರನಿವಾಸ ಕೃತಗೋಜರಿಪುಮೌಲ 


10 


15 


[4 
[3 


25 


80 


46 


ಧೃತಕೃಪಾಂಬುಧಿಯೆ (ಪ್ರೌಢರಾ. ೬-೧). [ಸಂ.] 

ಗೋಧರಣ (ನಾ). ಭೂಮಿಯನ್ನು ಎಶ್ತಿಹಿಡಿಯುವುದು; ಹರಿ 
ತನ್ನಂಶಾಂಶದಿನೊಗೆದಿರೆ ತೋಟುವ ತನ್ಮಹತ್ವದಂಶಾಂಶಮೆ ಗೋಧ 
[ಪಾಕಾಂ. ವ]ರಣಬಲಮೆಂತುಮಾತ್ಮೋದರಸ್ಕೆ ಲೋಕಂಗೆ ಪಿರಿದೆ ಶೈಲೋ 
ದ್ಧರಣಂ (ಜಗವಿ. ೪೨-೯೧). [ಗೋ+ ಧರಣ) 

ಗೋಧರಧರ (ನಾ). (ಗೋವರ್ಧನ) ಪರ್ವತವನ್ನು ಎತಶ್ತಿಹಿಡಿದವನಂ , 
ಕೃಷ್ಣ: ಗೋಧರಧರಪ್ರಿಯ ಗೋಪಕಂಕಣಗೆಯ್ಯ (ಪ್ರೌಢರಾ. ೬-೧). [ಸಂ.] 

ಗೋಧರಾತ್ಮಚೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ: 
ಗೋಧರಾತ್ಮಜೆಯ ಸೂನೃತವಚನ ಸಲ್ಲಾಪಲಾಲಿತಶ್ರವಣ (ಪ್ರೌಢರಾ. 
೬-೧). [ ಗೋಧರ «+ ಆತ್ಮಜೆ] 

ಗೋಧಾಪದಿ (ನಾ). ಒಂದು ಬಗೆಯ ಗಿಡ; ಹಂಸಪಾದಿ ಗಿಡ: 
“ ಗೋಧಾಪದೀ, ಸುವಹಾ - ೨ ಹಂಸಪಾದೀ ಗಿಡದ ಹೆಸರುಗಳು” 
(ಸಿದ್ಧಾಂತಿ. ೧೨೨). [ ಸಂ. ಗೋಧಾಪದೀ) 

ಗೋಧಿ, "ಗೋದುವೆ' ನೋ. 

ಗೋಧ್ಯಿ (ನಾ). ೧. ಹಣೆ; “ಲಲಾಟಂ, ಅಲಿಕಂ. ಗೋಧಿಃ - ೩ ಹಣೆ, 
ಪಣೆ” (ಸಿದ್ಧಾಂತಿ. ೧೭೦). ೨. ಉಡು. ೩. ಮೊಸಳೆ. [ಸಂ.] 

ಗೋಧಿಕೃತ (ನಾ). ಗೋವಳ ; ಗೋಪಾಲ, “ಗೋವಿಂದಂ ಗೋಧಿಕೃತಂ 
ಗೋವಂ” (ವಸ್ಮುಕೋ. ೬೦-೫೭). [ಗೋ + ಅಧಿಕೃತ] 

ಗೋಧಿಕೆ (ನಾ). ದೊಡ್ಡ ಜಾತಿಯ ಹಲ್ಲಿ; ಉಡು ; “ ಗೋಧಿಕೆ ಸರಟಂ 
ಕೃಕಲಾಸಂ ” (ವಸ್ತುಳೋ. ೪೦-8). [ಸಂ. ಗೋಧಿಕಾ] 

ಗೋಧಿಸರ (ನಾ). ಗೋದಿಯ ಕಾಳಿನಂತಿರುವ ಚಿನ್ನದ ಮಣಿಗಳ ಸರ : 
ಭಂಗಾರದಿಂದಲೇ ರಚಿಸಲ್ಪಟ್ಟ ಕಂಠಹಾರ . .. ಗೋಧೀಸರ ಮುಂತಾದದ್ದು 
(ಸಿದ್ಧಾಂತಿ. ೧೭೩). [ಗೋಧಿ (ಎಗೋದುವೆ) * ಸರ್ಯ] 

ಗೋಧುವೆ "ಗೋದಂವೆ' ನೋ. 

ಗೋಧೂಮ (ನಾ), ಎ ಗೋದಂವೆ: “ಗೋಧೂಮಂ ಗೋದುವೆ” 
(ವಸ್ತುಕೋ. ೯೪-೧೭) : ವ್ರೀಹಿಯವಯಾವನಾಳ ಗೋಧೂಮ ಕಂಗು. . . 
ಜೀರಕಧಾನ್ಯಕಾದಿ ವಿವಿಧಧಾನ್ಯಭೇದಂಗಳುಂ (ಆದಿಪು. ೬-೭೨ ವ). [ಸಂ.] 

ಗೋಧೂಮವರ್ಣ (ನಾ). ೧. ಗೋದಿಯ ಬಣ್ಣ. ೨. ಗೋದಿಯ 
ಬಣ್ಣದ ನಾಗರಹಾವು; ಮೈಮೇಲೆ ಬಿಳಿಯ ಚುಕ್ಕೆಗಳಂಳ್ಳ ನಾಗರ : 
“ ಚಿಬ್ಬು ಸಂಜನಿಸಿರಲು ಗೋಧೂಮವರ್ಣನಕ್ಕು ” (ಮಂಗರಾ. ೧೦೯-೪). 

[ ಗೋಧೂಮ * ವರ್ಣ) 

ಗೋಧೂಲಿ, ಗೋಧೂಳಿ (ನಾ). ೧. ದನಕರುಗಳು ಮನೆಗೆ 
ಹಿಂದಿರುಗುವಾಗ ನೆಲದಿಂದ ಏಳುವ ಧೂಳು. ೨. ಮೇಯಲು 
ಹೋದ ಗೋವುಗಳು ಮಂರಳಿ ಬರು ವ ಕಾಲ; ಸಾಯಂಸಂಧ್ಯೆ; 
ಸಂಧ್ಯಾಸಮಯ. ೩. [ಜ್ಯೋತಿ] ಸೂರ್ಯನಿರುವ ರಾಶಿಯಿಂದ 
ಏಳನೆಯ ಲಗ್ನ; ಹೊರಗಿನ ಲೋಕದಲ್ಲಿ ಈಗ ಗೋಧೂಲಿಯ 
ಮುಹೂರ್ತ ಬಂದಿರಬಹುದೆ ? (ಇಪ್ಶಳ. ೩8೧): ಗೋಧೂಳಿ : ೧. ಎಳೆಯ 
ಗೋಧೂಳಿಯುಂ ಮರುತನಿಂ ಕವಿಯಲಾ ಸ್ನಾನ ವಾಯವ್ಯಮೆನಿಕು 
(ಲಶಿಜಿಂ. ೪೧-೨೦). [Xo] 

ಗೋಧೂಲಿಲಗ್ನ, ಗೋಧೂಳಿಲಗ್ನ (ನಾ). ೧. ಗೋವುಗಳು ಮನೆಗೆ 
ವಂರಳುವ ಕಾಲದ ಮಂಹೂರ್ತ ; ವಂಚ್ಚಂಜೆಯ ಸಮಯ. 


ಗೋಧೂಳಿ 


೨. ಸಾಯಂಕಾಲದಲ್ಲಿ ಇರಂವ ಒಂದು ಪ್ರಶಸ್ತವಾದ ಮುಹೂರ್ತ ; 
ಅವಳ ಮದುವೆ ಗೋಧೂಲಿಲಗ್ಗದಲ್ಲಿ ನಡೆಯಿತು (ರೂಡಿ). 
ಗೋಧೂಳಿಲಗ್ನ : ೧. ಎಲ್ಲರುಂ... ಮುರಹರನ ನೇಮದಿಂ 
ಬಂದರಧ್ವ ರಶಾಲೆಗರಸನಂ ಕಾಣಲೈ ಗೋಧೂಳಿಲಗ್ನಮಾಗೆ (ಜೈಮಿಭಾ. 
೩೩-೨೩). ೨. ಗೋಧೂಳಿಲಗ್ನಕ ಇತ್ತ ಕೈಯ ಹಿಡಿದಿತ್ತ . . . ಚಂದ್ರಿಕಿ| 6 
ಚಂದ್ರಮರ ಜೋಡ (ನಾದಲೀ. ೬೩-೭). [ಗೋಧೂಲಿ + ಲಗ್ನ) 

ಗೋಧೂಳಿ “ಗೋಧೂಲಿ' ನೋ. 

ಗೋಧೂಳಿಲಗ್ನ “ಗೋಧೂಲಿಲಗ್ನ' ನೋ. 

ಗೋಧೃತ (ನಾ). ೧. ವೃಷಭವನ್ನು ಲಾಂಛನವಾಗಿ ಹೊಂದಿರುವವನು; 
ಶಿವ. ೨. ಚಂದ್ರನನ್ನು ಧರಿಸಿದವನು ; ಶಿವ. 0, ೨: ಗೋಧೃತ 
[ಪಾಉಾಂ. ಕೃತ]ಕರುಣದಿಂ ಪಾಲಿಪುದೆನ್ನ ಸಂಗಮೇಶ್ವರಪ್ರಸನ್ನ (ಪ್ರೌಢರಾ. 

[ಗೋ ಧೃತ) 

ಗೋಧೆ (ನಾ). ೧. ಉಡು: “ಗೋಧಾ. ಮುಸಲಿಕಾ-ಈ ೨ ಉಡು” 
(ಹಲಾಯು. ೩೯-೮೦). ವ. ಇ ಗೋಧ ೨: (8). (ಸಂ. ಗೋಧಾ) 

ಗೋನಮರ "ಗೋನುಮರ' ನೋ. 15 

ಗೋನರ್ದ (ಗು). ೧. ಗೂಳಿಯಂತೆ ಗಂಟುರಂ ಹಾಕುವ. (ನಾ). 
೨. ಒಂದು ಬಗೆಯ ಪಕ್ಷಿ; ಸಾರಸ. ೩. ಒಂದಂ ಜನಾಂಗ ಮತ್ತು 
ಅವರು ವಾಸಿಸಂವ ದೇಶದ ಹೆಸರು. ೪. ಒಂದು ಬಗೆಯ ಹುಲ್ಲು : 
“ ಕುಟನ್ನಟಂ . . . ಗೋನರ್ದಂ, ಕೈವರ್ತೀ, ಮುಸ್ತಕಂ-೮ ತುಂಗ 
ಮುಸ್ತಕದ ಹೆಸರುಗಳು” (ಸಿದ್ಧಾಂತಿ. ೧೨೫). [ಸಂ.] 

ಗೋನಸ (ನಾ). ಒಂದು ಬಗೆಯ ಹಾವು; ಹೆಬ್ಬಾವು; ಅಜಗರ : 
“ ಗೋನಸಃ, ತಿಲಿಪ್ಸಃ ... ಬೆಟ್ಟಗಳಲ್ಲಿ ದೂಲದಂತೆ ಬಿದ್ದಿರುವ 
ದೊಡ್ಡ ಹಾವು, ಹೆಬ್ಬಾವು” (ಸಿದ್ಧಾಂತಿ. ೬೫). [ಸಂ.] 

ಗೋನಾಸ (ನಾ). ಎ ಗೋನಸ ; “ತ್ರಿಲಿಂಗ, ಗೋನಾಸಃ, ವಾಹಸಃ, 
ಅಜಗರಃ, ಶಯುಃ-ಈ ೫ ಪೆರ್ವಾವು (ಹೆಬ್ಬಾವು)” (ಹರಾಯು. ೧೦೬-೨0೦); 
“ ಅಜಗರಮಾ ತ್ರಿಲಿಂಗಮಾ ಗೋನಾಸಂ . . . ಎನೆ ಹಿರಿಯಹಾವಕ್ಕು ” 
(ಮಂಗರಾ. ೧೧೮-೨). [ಸಂ.] 

ಗೋನಾಳಿ "ಗೋಣ್ಣಾಳಿ' ನೋ. 

ಗೋನಾಳಿಗಡಿತ (ನಾ). ಕೊರಳನ್ನು ಕತ್ತರಿಸುವಿಕೆ; ಶಿರಚ್ಛೇದ: 
ಶರಾಳಿಯಲತಿರಥರ ಗೋನಾಳಿಗಡಿತವಿದೆ (ಕುವ್ಮಾದ್ರೋ. ೧೩-೨). 

[ಗೋನಾಳ (ಆಗೋಣ್ಣಾಳಿ) + ಕಡಿತ್ಯ] 

ಗೋನಿಕಾಯ (ನಾ). ಗೋವುಗಳ ಸಮೂಹ; ದನಗಳ ಮಂದೆ: 
ಇಂದ್ರಿಯದೆೊಳಾಗಸದೆೊಳ್ಳಲೆಯೊಳ್ಳಮೂಹದೆೊಳ್‌ ಸಿಂಗರ ಗೋನಿಕಾಯ 
ಪಟಲಂಗಳೊಳಿಂತಿವು ಜಾಲವಾಚಕಂ (ನಾನಾರ. ೩೫). [ಗೋ+ನಿಕಾಯ)] 

ಗೋನಿಯೋಗ (ನಾ). ದನಕಾಯುವ ಕೆಲಸ; ಗೋನಿಯೋಗ 
ದಂಡಧರರುಮಾಗಿ ಕೆಲಬರ್‌ ಕೋಡ ಕಾಳೆಗಳನೂದುತ್ತುಂ . . . ಬರೆ 
(ಜಗವಿ. ೪-೮೦ ವ). [ಗೋ+ ನಿಯೋಗ) 

ಗೋನಿವಾಸಿ (ನಾ). ಸ್ವರ್ಗದಲ್ಲಿ ವಾಸಮಾಡುವವನು ; ದೇವತೆ ; 
ಶತಮಖಮುಖಾಖಳರುಂಡು ದಣಿದರು ಗೋನಿವಾಸಿಗಳು ಸುಖಿಯಹನು 
ನೃಪನು (ಕಾಶಿರಾ. ೧-೬೨). [ಗೋ ನಿವಾಸಿ) 

ಗೋನು (ನಾ). ಒಂದು ಬಗೆಯ ಮರೆ; ಗೋಣಿ: “ಗೋಮಿಕ 
ಯೆನಲು ಗೋನು ” (ಮಂಗರಾ. ಚಿತ್ರಕ ಮೆಕ್ಕೆಗೋನು 
ಕಾತರಿಕೆಯೆನಿಪ್ಬವಂ . . . ಅಟ್ಟು ಕಟ್ಟಿ (ರೋಕೋಪ.೯-೧೨೯). "ಗೋಣಿೈ,' 
ಪರಾ. [-ಆಗೋಳ್ಳಿ, ) 

ಗೋನುಮರ, ಗೊನವಂರ, ಗೊನುಮರ, ಗೋನಮರ (ನ). 
ಗೋನು: “ಪೀಲುಃ, ಗುಡಫಲಃ, ಸ್ರಂಸೀ - ೩ ಗೋನುಮರ . .. 


10 


0೧-೧). 


20 


80 


85 


ಮಾ 
೦ 


೪೨-೩೭) ; 


46 


೨೬೩೯£ 


ಗೋಪತಿ 


ಗೋಣೀಮರವೆಂದು ಕೆಲವರನ್ನುವರು ” (ಸಿದ್ಧಾಂತಿ. ೧೦೩2. ಗೊನಮರ : 
“ ಪೀಲುಃ- ಗೊನಮರ” (ಓಷಧಿ. ೯೯). ಗೊನುಮರ: “ತೀಕ್ಷ್ಣ 
ವೃಕ್ಷಃ - ಗೊನುಮರ, ಮುರೆ” (ಓಷಧಿ. ೬೦). ಗೋನಮರ:.“ ಪೀಲುಃ, 
ಗುಡಫಲಃ, ಸ್ರಂಸಿನ್‌" ಈ ೩ ಉಗುನಿಯ ಮರಂ, ಗೋನಮರವೆಂದೆಂಬರು” 
(ನಾಚಿರಾ. ೧೦೬). [ಗೋನು + ಮರ್ಕ) 

ಗೋನೂರ್‌ (ನಾ). ಒಂದು ಊರಿನ ಹೆಸರು: ಮಾನ್ಕಖೇಟಪುರ 
ವರವುಂ ಗೋನೂರುಮುಚ್ಚ ೦ಗಿಯುಂ ಬನವಾಸಿದೇಶವುಂ (ಎಕ. 11, 
೫೯-೧೦೦ ; 974). [ಗೋನು? ೬ ಊರ್‌] 

ಗೋಪ, (ನಾ). ೧. ವೃಷಭ; ನಂದಿ. ೨. ಗೋವುಗಳನ್ನು ಕಾಯಂ 
ವವನಂ; ದನಗಾಹಿ; ಗೊಲ್ಲ: ಗೋಪರಿದನಿಂ ಕಂಡಂಜುಗುಂ 
(ಜೆವಿ. ೩-೩೦): ವಿದಿತನಾ ಗೋಪರೆೊಳು ಪೆಂಪಿನ ನಂದಗೋಪಾಖ್ಯ 
(ಸಾಳ್ಮಭಾ. ೨೧-೧೯). ೧, ವ: ಶ್ರೀಮಹಿಮಾಸ್ಪದಂ ಭುಜಗ ಚಕ್ರಧರಂ 
ದ್ವಿಜರಾಜಭೂಷಣಂ ಕಾಮದನರ್ಜ್ಞುನೋಧರುಚಿ ಗೋಪಮನೋಹರ 
ಮೂರ್ತಿ .. . ಸಂತತಂ ಹರಿಹೆರಂ ಪರಿರಕ್ಷಿಸುತಿರ್ಕೈೆ ಧಾತ್ರಿಯೆಂ(ಎಳಕ. ೩1, 

1224). ೩. ಗೋವುಗಳ ಒಡೆಯ ; ಕೃಷ್ಣ; ವಿಷ್ಣು; 
ಗೋಪನತಪದ ಭಕ್ತನಾಗಿ ಭೂಪಾಲರೊಳು ಮೆಜಿದನುಜ್‌್‌ ಪ್ರೌಢ 
ಭೂಪಂ(ಪ್ರೌಢರಾ. ೧ ಸೂತನೆ); ೪. ದನಕರುಗಳ ಹಟ್ಟಿಯ ಯಂಜವತಾನ; 
“ಹಾಲು ಕರೆವವ, ದನದ ಕೊಟ್ಟಿಗೆಗೆ ಒಡೆಯ?” (ಅಮರ. ಬೀಳ). ೫. 
ಕಿರಣಗಳ ಅಧಿಪತಿ; ಸೂರ್ಯ: ಕುಮುದಸಖ ಗೋಪಧೂಮಧ್ವಜಾಕ್ಷ 
ದುರಿತವ ಪಟ್‌ದು ಪಾಲಿಪುದು (ಪ್ರೌಢರಾ. ೧-೧); ಗೋಪನಸ್ತಮಿಸಿ ನಿಶೆ 
ಬಲಿದು ಭಯದೋಲುಶಿರೆ (ಪ್ರೌಢರಾ. ೩-೬). ೬. ನಕ್ಷತ್ರಗಳ ಒಡೆಯ ; 
ಚಂದ್ರ. "ಗೋಪಶಕಲ' ಪರಾ. ೭. ಸ್ವರ್ಗದ ಅಧಿಪತಿ ; ಇಂದ್ರ. ೮, 
ದೊರೆ; ರಾಜ ; ಭೂಪತಿ. ೯. ಹಲವು ಗ್ರಾಮಗಳ ಮೋಲ್ವಿಚಾರಕ;, 
ಜಿಲ್ಲಾಧಿಕಾರಿ ; “ ಅನೇಕ ಗ್ರಾಮಗಳ ಅಧಿಕಾರವುಳ್ಳವನು ” (ಅಮರ. 
ಬೀಳ). ೧೦. ಮೇರುಪರ್ವತ. ೧೧. ಪಕ್ಷಿಗಳ ಒಡೆಯ; ಗರುಡ. 
೧೨. ನಂದಿಯ ಒಡೆಯ ; ಶಿವ. ೧೩. ಸರಸ್ವ ತಿಯಂ ಪತಿ; ಬ್ರಹ್ಮ: 
ಮಾಪ ಗೋಪಾರ್ಚಿತ ಪದಾಂಭೋಜಂ (ಗುರುಡಾ. ೦೦-೧೦೦) ; “ ಶಂಕರ 
ಮೋರು ಬಿಡೌಜಂ ಪಂಕಜ ನೃಪ ವೃಷಭ ಬೊಮ್ಮ ರವಿಯೇಣಾಂಕ ನಗೌಕಸ 
ಕೇಶವ ಗೋಪಂ ಶಂಕಿಸೆ ಪನ್ನೆ ರಡು ಗೋಪಶಬ್ದಂ ಜಗದೋಳ್‌ ” 
(ನಾನಾಕಂ. ೨೬). [೫0.1 

ಗೋಪ, (ನಾ). ಗೋಪುರ; ಶಿಖರ (?) ; ಐನೂರ್ವಾಚಾರಿಯ ಮಗ 
ಪಳಿಯಣ್ಣ . . . ಗೋಪ ಕಟ್ಟಿ ಪಡೆದ ಸ್ತಿತಿ (ಎಕ. ಸ, ಚಿಕ್ಕಬ. ೨೬-೦೦; 
ಸು. 880). [ “ಗೋಪುರ? ] 

ಗೋಪಕುಮಾರಕ (ನಾ). ತುರುಗಾಹಿಯ ವಂಗ, ಗೊಲ್ಲನ ಮಗ: 
ಗೋಪಕುಮಾರಕನಿಕರಂ ಚಾಪಳವಾನಂದಮುತ್ತು ನಮಗಿದೆ 
ಗೆಲ್ವಾಳಾಪದೊಳೇನೆನೆ (ನೇಮಿಪು. ೬-೧೩೭). [ ಗೋಪ + ಕಂಮಾರಕ ] 

ಗೋಪಟುತ್ವ (ನಾ). ಮಾತಿನ ಜಾಣ್ಮೆ ; ವಾಕ್ಚಟುತ್ವ ; ವಿಧುಗೋಪದಂ 
ವಟಗೋಪನೀವನು ಗೋಪಟುತ್ವವನು (ಬಸಪು. ೧-೬). 

[ಗೋ + ಪಟುತ್ವ 

ಗೋಪಟ್ಟಿ (ನಾ). ದನಕರುಗಳ ಹಟ್ಟಿ,-ಕೊಟ್ಟಿಗೆ; ತಂರುಪಟ್ಟಿ : 
ನಿಶಿಯೊಳ್ಳೆತಂದು ಬಾಗಿಲ ತಡಹಲಾರು ನಾಂ ಪಶುಪತಿಯೆ ಗೋಪಟ್ಟಿಗಂ 
ಸಾರು (ನವಮೋ. ೧೫-೨). ಗೋ ಪಟ್ಟ, 

ಗೋಪತಿ (ನಾ). ೧. ಗೋವುಗಳ ಒಡೆಯ ; ವೃಷಭ; ನಂದಿ: 
“ ವೃಷಸೌರಭೇಯಗೋಪತಿ . . . ಅನಡ್ವಾಹಂ” (ವಸ್ತುಕೋ. ೮೯-೧). 
" ಗೋಪತಿಧ್ವಜ ' ಪರಾ..೨. ಸ್ವೇಚ್ಛೆಯಾಗಿ ತಿರುಗಾಡಲು ಬಿಟ್ಟ 
ಹೋರಿ; ಬೀದಿಬಸವ : (1.೩. ದನಕಾಯುವವನು ; ತುರುಗಾಹಿ. 


ದಾವಣ. ೨೫-೨ ; 


ಗೋಪತಿಧ್ವಜ 


೪. ದೇವೇಂದ್ರ ; “ಇಂದ್ರಃ . . . ಗೋಪತಿಃ... ಮೇಘವಾಹನಃ-ಈ 
ರಿ ದೇವೇಂದ್ರನ ಪೆಸರ್‌ ” (ಹಲಾಯು. ೧೦-೫೨). ೫. ನೇಸರು ; 
ಸೂಯರ೯ : “ ಆದಿತ್ಯಃ . . . ಗೋಪತಿಃ . . . ತ್ರಯಾತನುಃ-ಈ ೪೭ 
ಆದಿತ್ಯನ ಫೆಸರ್‌ ” (ಹಲಾಯು. ೭-೩೫) ; ಮುಗಿಯಲೊಡರ್ಚಿ ನಿಂದ 
ಕುಮುದಾವಳಿಯಂ ಸರಸೀರುಹಂ ಮುಗುಳ್‌ನಗೆ ನಗುವಂತಿರಿರ್ದುವು 
. * ಉದಯಾದ್ರಿಗೆ ಗೋಪತಿ ಬಪ” ಪೊಳ್ತಿನೊಳ್‌ (ಗಿರಿಕ. ೫-೩). 
೩, ೫; ರಸಾರಸಮಂ ಗೋಪತಿ ತವೆ ಕುಡಿಯಿಸಿದಂ ನಿಜಗೋಪಸಹಸ್ರಮಂ 
ಬೇಸಗೆಯೊಳ್‌ (ಜಗವಿ. ೧೭-೬೩). ಓ. ಶಿವ. "ಗೋಪತಿವಾಹನ' ಪರಾ. 
೭. ಬ್ರಹ್ಮ. “ಗೋಪತಿವಾಹನ' ಪರಾ. ೮. ನೀರಿನ ಅಧಿಪತಿ; ವರುಣ. 
“ಗೋರಾಜ' ಪರಾ. ೯. [ಜ್ಯೋತಿ] ವೃಷಭರಾಶಿ: ಹರಿಯೊಳ್ಳೆದು 
ಗೋಪತಿಯೊಳೆೊಂಬತ್ತು . . . ತುಲಾಧರೆನೊ೪* ನಾಲ್ಕು ಭಾಗೆಯೊಳಿರೆ 

ಹಿಮಕರಂ ತತ್ಪ್ರಮಾಣಾಬ್ಜದಿ ನರ ಮಡಿಗುಂ (ಜಾತತಿ. ೬-೩೮). 

[ಗೋ ಪತಿಂ) 
ಗೋಪತಿಧ್ವಜ (ನಾ). ಧ್ವ ಜದಲ್ಲಿ ಬಸವನ ಚಿಹ್ನೆಯುಳ್ಳವನು ; ವೃಷಭ 
ಧ್ವಜ; ಶಿವ; ಗೋಪತಿಧ್ವಜನಜನಮಳಚಿದ್ರೂಪಂ (ಬಸಪು. ೨೪-೪೬). 
[ ಗೋಪತಿ + ಧ್ವಜ ] 

ಗೋಪತಿವಾಹನ: (ನಾ). ೧. ಇಂದ್ರನ ವಾಹನ ; ಐರಾವತ. ೨. ಶಿವನ 


ವಾಹನ ; ನಂದಿ. ೩ ಬ್ರಹ್ಮನ ವಾಹನ; ಹಂಸ. ೧,೨,೩: 


ಗೋಪತಿವಾಹನ ಪ್ರಭೆಯನೇಳಿಸಿ ಗೋಪತಿವಾಹನಾಂಶುಮಂ 
ರೂಪುಗಿಡಲ್ಕೆ ಜಆದು ಗೋಪತಿವಾಹನಕಾನ್ತಿಯಂ ಮಹಾಟೋಪದೆ 
ತಾನೆ ನಿಂದಿಸಿ... ಬಹುದ್ವೀಪಮನೆಯ್ಲೆ ಪರ್ವ್ವಿದುದು ಗೋಪಣನಗ್ಗದ 
ಕೀರ್ತಿಪಾಂಡುರಂ, (ಎಕ. ೫111, ಸೊರಬ. ೩3೯-೩೯; 1415). ೪. 
ವೃಷಭವಾಹನ ; ಈಶ್ವರ : ಸ್ಥೂಲಗೋಪತಿ ವಾಹನಂ ಮಿಗೆ ಲಾಲಿಸಲು 
ಸೋವಣ್ಣಗೆೊಲಿದನು ಲೀಲೆಯಿಂ (ಬಸಪು. ೩೧-೮೨). 
[ ಗೋಪತಿ * ವಾಹನ] 

ಗೋಪಥ (ನಾ). ೧. ದನಕರುಗಳು ತಿರುಗಾಡುವ ದಾರಿ. ೨. 
ಅಥರ್ವವೇದದಲ್ಲಿ ಒಂದು ಬ್ರಾಹ್ಮಣದ ಹೆಸರು. [ಸಂ.] 

ಗೋಪಧ ಎ (ನಾ).ಎಗೋಪತಿಧ್ವಜ : ಆ ಪಟ್ಟಣದೊಳಗಿರ್ಪಂ ಗೋಪ 
ಧ್ವಜ ಪಾದಪೂಜಕಂ (ವೃಷವಿ. ೯-೬೮). [ಗೋಪ + ಧ್ವಜ) 

ಗೋಪನ (ನಾ). ೧. ರಕ್ಷಿಸುವುದು: ಕಾಪಾಡುವುದು; ತಾವಿಬ್ಬರೇ 
ಇದ್ದಾಗ ಯಾರಾದರೂ ನೋಡಿಯಾರೆಂಬ ಗೋಫನ ಬುದ್ಧಿ ಪ್ರಬುದ್ಧ 
ವಾಗಿತ್ತು (ಮರಮ, ' ೯೪): ಧರ್ಮಕ್ಕೆ ತಕ್ಕ ರಕ್ಷಣಗೋಪನಗಳನ್ನು 
ಏರ್ಪಡಿಸುವೆನು (ಬುದ್ಧಪ. ೧೮೫). ೨. ವಉಚ್ಛಿಡುವುದಂ; ಬಚ್ಚಿ ಡಂವುದಂ; 
ಮುಚ್ಚಿಡುವ ಲಜ್ಜೆಯಿಂದಲೇ ಹೃದಯವನ್ನು ಬಿಚ್ಚಿಡುತ್ತಾಳೆ. ಅವಳ 
ಸೌಂದರ್ಯದ ಆವಿಷ್ಯಾರಕ್ಕೆಲ್ಲ ಹೀಗೆ ಅವಳ ಗೋಪನವೇ ಕಾರಣ 
(ಧೃನ್ಮ್ಕಾರೊಒ ೨೧೬ ಆಡಿಟ). [ಸಂ.] 

ಗೋಪನಂದನ (ನಾ). ೧. ಗೊಲ್ಲನ ಮಗ; ಕೃಷ್ಣ. ೨. ಸೂರ್ಯನ 
ವಂಗ; ಯಂವಂ. ೧, ೨; ದಂತವಕ್ಕಂ ನಿಸರ್ಗವೈರದಿಂದ ಸುರವೈರಿಯ 
ಪೆಸರ್ಗಳಿ ತನಗಸಹ್ಯಂಗಳಾಗೆ ಹೆರಿನಾಮಯುಕ್ತನೆಂದು ಶಕ್ರನನಾಕ್ರ 
ಮಿಸಿಯುಂ ... ಗೋಪನಂದನನೆಂದು ದಂಡಧರನನಂಡಲೆದುಂ 
(ಜಗವಿ. ೯-೫೩ ವ). [ಗೋಪು , ನಂದನ] 

ಗೋಪರಸ (ನಾ). ಸುಗಂಧದ್ರವ್ಯ, ಔಷಧಿ, ಧೂಪ ಮೊದಲಾದಂವು 
ಗಳಲ್ಲಿ ಉಪಯೋಗಿಸುವ ಒಂದ ಬಗೆಯ ರಾಳ; «ಬಾಣಂತಿ 
ಬೋಳ'' (ಅಮರ. ಟೀಕೆ). [ಸಂ.] 

ಗೋಪರಾಗ (ನಾ). ೧. ಗೋವುಗಳ ಕಾಲಿನಿಂದೆದ್ದ ಧೂಳಂ: ಗೋಧೂಲಿ. 
೨. ಗೋಪನಲ್ಲಿ ಇಟ್ಟಿರುವ ಅನಂರಾಗ. ೧, ೨: ಗೋಪರಾಗದಿ 


೨೬೪೦ 


6 


25 


85 


40 


45 


ಗೋಪಾಯನ 


ಕಣ್ಣು ಕುರುಡಾಗಲೇನೊಂದು ಕಾಣಿಸದೆ ಹೋದುದರಿಂದಲೆ ಜಾರಿಹೆನು 
ನಾಥ (ಧೈನ್ಯಾಲೋ. ೯೨). [ಗೋ + ಪರಾಗ; ಗೋಪ, + ರಾಗ] 

ಗೋಪವಧು (ನಾ). ಗೊಲ್ಲರ ಹೆಂಗಸಂ; ಗೋಪಿ; ಹರಿಯುರದಲ್ಲಿ 
ಗೋಪವಧುವಿಂ ಮದನಂ ವಿಜಯಪ್ರಶಸ್ತಿಯಂ ಬರೆಯಿಸಿದಂ (ಮಲ್ಲಿಪು. 
೭-೭೨) ;: ಗೋಪವಧೂಜನಂ . . . ಅರ್ಚಿಸಿದರ* (ಬಂಹರಿ. ೬-೨೮): 

[ ಗೋಪ, + ವಧು] 

ಗೋಪವಲ್ಲಿ (ನಾ). ೧. ಸೊಗದೆಬೇರಿನ ಬಳ್ಳಿ; “ಶಾಮಲತಾ” (ಪಂಡಿತ). 
೨. ಒಂದಂ ಬಗೆಯ ಬಳ್ಳಿ ; “ತೇಜನೀ” (ಪಂಡಿತ). ೩. ಒಂದಂ ಬಗೆಯ 
ಗಿಡ; ಮಾಗಿಣಿ; “ಮಾಯಿಣಿ ಗೋಪವಲ್ಲಿ ಮಾಗಧಿಯೆನಿಕ್ಕು ” 
(ಮಂಗರಾ. ೩೯-೨೯). [ಸಂ. ಗೋಪವಲ್ಲೀ] 

ಗೋಪವಾಹನ (ನಾ). ೧. ವಿಷ್ಣುವಿನ ವಾಹನ; ಗರುಡ. ೨. ಇಂದ್ರನ 
ವಾಹನ ; ಐರಾವತ. ೩. ಬ್ರಹ್ಮನ ವಾಹನ, ಹಂಸ. ಛೃಪಿ, ೩; 
ಗೋಪಯೋಗೋಪಾದಪಾಮೃತ ಗೋಪವಾಹನ ಗೋಪವಾಹನ ಗೋಪ 
ವಾಹನ ಗೋಪವನಭುಗಿನಾಮಳಸ್ಮೇರ (ಬಸಪು. ೧-೬). ೪. ವೃಷಭ 
ವನ್ನು ವಾಹನವಾಗಿ ಉಳ್ಳವನಂ ; ಶಿವ: ಗೋಪವಾಹನ ಭಕ್ತಹಿಂಸೆ 
ಯನೀ ಪರಿಯೊಳೆಲೊ ಕೇಳುತಿರ್ದುಂ ಪಾಪವೆನ್ನದೆ ಸುಮ್ಮನಿಹುದಿದು 
ನೀತಿಯೇ ನಿನಗೆ (ಬಸಪು. ೬೧-೦೮) ; ಗೋಪವಾಹನ ಪಾದಭಜಕ 
ಕಾಮಣ್ಣಯ್ಯ (ಪ್ರೌಢರಾ. ೧೩-೩). [ಗೋಪ್ಯ + ವಾಹನ] 

ಗೋಪಶಕಲ (ನಾ). ಚಂದ್ರನ ಭಾಗ, ಅರ್ಧಚಂದ್ರ : ಗೋಪಶಕಲಾ 
ಚೂಡ ಗೋತ್ರಿತಯ ಗೋಕೇಶ (ನವಮೋ. ೨-೧). [ ಗೋಪ್ಮ* ಶಕಲ) 

ಗೋಪಸ್ಟ್ರೀ (ನಾ). ಗೊಲ್ಲತಿ; ಗೋಪಸ್ತ್ರೀ ದಧಿಮಂಥನಶ್ರಮಹರಂ . . . 
ಸುಟ್‌ಿಯಲ್‌ ವಿಭಾತಪವಮಾನಂ (ಜಗವಿ. 8-೭೭). [ಗೋಪ * ಸ್ರೀ) 

ಗೋಪಳ್ಳಿ (ನಾ). ಗೊಲ್ಲರ ಹಳ್ಳಿ ; ಗೋಕುಲ; ತುರಂಹಟ್ಟೆ : ಹುಡುಗ 
ನಾಗಿ ಗೋಪಳ್ಳಿಯೊಳಗೆ ಎಲ್ಲ ಪಡೆದ (ವಿಪ್ರಸು. ೧೪-೩). 

[ಗೋ ಪಳ್ಳಿ) 
ಗೋಪಾಂಗನೆ (ನಾ). ಗೋಪಿ; ಗೊಲ್ಲಿತಿ: ಗೋಪಾಂಗನೆಯರ ಕೂಡೆ 
ಲ್ಯ ಜಾರತ್ವದೊಂದೆಸಕದಿಂ ಬಾಳ್ಜು (ಜಿಬಪು. ೫೨-೩೦). 
[ ಗೋಪ, + ಅಂಗನೆ) 

ಗೋಪಾಕರ್ಕಟಿ (ನಾ). ಒಂದು ಬಗೆಯ ಸಸ್ಯ; “ ವನ್ಯಃ-ಗೋಪಾಕರ್ಕಟಿ, 
ಕಾಡಸಬ್ಬಸಿಗೆ, ಗುಂಜಿ” (ಓಷಧಿ. ೧೪೪). [ ಆಸಂ. ಗೋಪಕರ್ಕಟಿಕಾ] 

ಗೋಪಾನಸಿ (ನಾ). ವಂನೆಯ ಸೂರಿಗೆ ಅಥವಾ ಮೇಲ್ಭಾವಣಿಗೆ 
ಆಧಾರವಾದ ವರದ ಪಟಿ ; ಲೋವೆ: “ ಗೋಪಾನಸೀಯೆಂಬುದು 
ಲೋವೆ” (ಹಲಾಯು. ೫೧-೧೪೮). [ಸಂ. ಗೋಪಾನಸೀ) 

ಗೋಪಾನಸೀಕ (ನಾ).ಎಗೋಪಾನಸಿ; ನಾಡೆ ಚೂಡಾಮಣಿ ಕಳಶ ಶಿರೋ 
ಭಾಗದೊಳ್‌ ಭಾಸ್ಕರಂ ಕನ್ನಡಿಯಂ ಪೋಲ್ತೊಪ್ಪೆ ಮಧ್ಯಂದಿನದೊಳತುಳ 
ಗೋಪಾನಾಸೀಕಂಗಳೊಳ್‌ ಮೈದೊಡವಪ್ಪನ್ನಂ ಮುಗಿಲ್‌ ಕನ್ನಡಿಪುದು 
ಕರುಮಾಡಂ ನೃಪಶ್ರೀಯ ಪೆರ್ಚಂ (ಶಂದ್ರಪು. ೧-೧೪೨). [೫0.1] 

ಗೋಪಾಮುಖ (ನಾ). ಕೋಟೆಯ ಮೇಲಿನ ಒಂದು ಬಗೆಯಂ ರಚನೆ ; 
ಬುರಂಜಂ (?) ; ದೇಸೆವೆತ್ತಾಳ್ವೇರಿಯ ತುಜುಗಲಿಂ ಚೆಲ್ವುವತ್ತಿರ್ದ 
ನಾಲ್ಕುಂ ಮಿಗಿಲಾಗುತ್ತಿರ್ದ ಗೋಪಾಮುಖವಿಲಸನದಿಂ ತಾನೆ ಮೇಲಾದ 
ಪೆಂಪಿಂ ಮುಗಿಲಂ ಮುಟ್ಟಿ ರ್ದುದೆಂಬಂತಿರೆ ಕರಮೆಸೆಗುಂ ವಿಶ್ರುತೋತ್ತುಂಗ 
ವಪ್ರಂ (ಸುಕುಮಾ. ೧೦-೫೨). “ಗೋದಾವಂಖ' ಪರಾ, (7?) 

ಗೋಪಾಯನ (ನಾ). ೧. ಸಂರಕ್ಷಣೆ: ಜಾತಿವರ್ಣಾಶ್ರಮದ ಗೋಪಾಯನಂ 
ಗೈಯದತಿ ಮತ್ತತೆಯೊಳಾರ್ತರಕ್ಷಣಂಗೈಯದಿರುವ ಭೂಪಾಲನಿಗೆ 
ನಿರಯಂ (ವೆಂಕಾರಾ. ೪-೭-೭). ೨. ಬಚ್ಚಿಡಂವುದಂ. “ಗೋಪಾಯಖಿಂತ' 
ಪರಾ, ([ಸಂ.] 


ಗೋಪಾಯಿತ 


ಗೋಪಾಯಿತ (ಗಂ). ೧. ರಕ್ಷಿಸಿದ ; ಕಾಪಾಡಿದ. ೨. ರಹಸ್ಯವಾಗಿ 

ಇಟ್ಟ; ಬಚ್ಚಿಟ್ಟ ; “ ಗುಪ್ತಂ ಗೋಪಾಯಿತಂ” (ವಸ್ಮುಕೋ. ೧೦೫-೪೧). 
[ಸಂ.7 

ಗೋಪಾಲ, ಗೋಪಾಳ (ನಾ). ೧. ಗೋವುಗಳನ್ನು ಕಾಯುವವನು ; 
ಗೊಲ್ಲ; ಗೋವಳ ; ಬೊಬ್ಬಿಆಿದು ಗೋಪಾಲರಾಂತರೆ ಕಾದಿದರು 
ಕಡಿಖಂಡಮಯವಾಗೆ (ಕುವ್ಕಾವಿ. ೪-೩೭). ವಿ. ಕೃಷ್ಣ. ೩. ಶಿವ. ೪, 
ಭಿಕ್ಷೆ; ತಿರಂಪೆ. `ಗೋಪಾಲಪುಟ್ಟಿ' ಪರಾ. ೫. (ಉಕ) ಭಿಕ್ಷಾವೃತ್ತಿ 
ಯಿಂದ ಜೀವಿಸುವ ಒಂದಂ ಪಂಗಡ: (). ಗೋಪಾಳ: ೪. ಒಂದು 
ಹೊತ್ತುಪವಾಸವಿದ್ದು ಗೋಪಾಳವ ತಂದು ಪಾರಣೆಯ ಮಾಡುವೆನು 
(ಅಮುಸಾಂ. ೩-೧೧೦); ಈ ಪರಿಯಲುಂಬಂಥ ಅಳಿಯ ಭೋಜನಕಿಂತ 
ಗೋಪಾಳ ಲೇಸು ಅಭಿಮಾನಿಗಳಿಗೆ (ಕನಕ. ೧೧೧-೫); ಆ ಲಕ್ಷ್ಮೀವೆಂಕಟೇಶನ 
ಹೆಸರ್ಲೆ ಗೋಪಾಳಾ ಬೇಡಲಿಕ್ಕೆ ನಾಚಿಕೆ ಬರೂದಿಲ್ಲ? (ಹುಚ್ಕಾಟ. ೮೯). 
೫. ದಾಸಯ್ಯಗಳು, ಭಿಕ್ಷುಕರು, ಬುಡುಬುಡುಕೆಯವರು, ಗೋಪಾಳದವರು 
ಇವರೇ ನಿನ್ನ ಸ್ನೇಹಿತರು (ಗರುದಾ. ೧೫). ೬. ಭಿಕ್ಷಾಪಾತ್ರೆ; “ದಾಸರ 
ಭಿಕ್ಷದ ಬುಟ್ಟಿ” (ಜಾನಕೋ. ೫೨): ಹಚ್ಚನ್ನ ಹರಿನಾಮ, ಮುತ್ತಿನ 
ಗೋಪಾಳ ಹೊತ್ತೇರಿ ಬರುವ ಇವನ್ಯಾರೊ (ಕನ್ನಜಾ. ೧೧): ಹರಿಸೇವೆಗೆ 
ಗೋಪಾಳವು. ಒಕ್ಕಲಿಗನ ಕಣವನ್ನು ಸೇರಿತು. ಈಗಲೂ ಗೋಪಾಳವು 
ಬೆಳುವಲ ರೈತರ ಕಣದಲ್ಲಿ ಕಂಡುಬರುತ್ತದೆ (ಕನ್ನಜಾ. ೧೨). 

ಗೋಪಾಲಗ - ಒಂದು ಬಗೆಯ ನಾಣ್ಮ. ಐ ಮುಮ್ಮಡಿಕೃಷ್ಣ 

ರಾಜಒಡೆಯರ ಕಾಲದಲ್ಲಿದ್ದ ಗೋಪಾಲ ಗದ್ಯಾಣವೆಂಬ ನಾಣ್ಯದ 
ಸಂಕ್ಷಿಪ್ತರೂಪ : ಅಂದುರಸ್ಸಳದ ಅತ್ತಾಣಿ ಗ್ರಾಮ ೧ಕ್ಕೆ ಹುಟ್ಟುವಳಿ 
ಗೋಪಾಲಗ ೯೦೦ (ಮೈಆರಿ. ೧೯೩೮, ೨೪-೧೧; 1820). [ಸಂ.] ` 

ಗೋಪಾಲಕ, ಗೋಪಾಳಕ (ನಾ). ದನ ಕಾಯಂವವನು ; ಗೋವಳ: 
ವಿರಾಟನ ಪಶುಸಮೂಹವ ಮುತ್ತಿದರು ಗೋಪಾಲಕರ ಕೆಡಹಿ (ಕುವ್ಕಾವಿ. 
೪-೩೬. ಗೋಪಾಳಕ : ಗೋಪಾಳಕನೆಂದಿಂತಾಳಾಪಿಸಿದೈೆ (ನೇಮಿ ಪು. 
೧೨-೨೩೨) ; ಗೋಪಾಳಕ ಜನತತಿಯುಂ . . . ಆರ್ಚಿಸಿದರ್‌" (ಬಂಹರಿ. 
೬-36). [ಸಂ.) 

ಗೋಪಾಲನೆ (ನಾ). ದನಕರಂಗಳ ಸಾಕಣೆ ; ಪಶುಪಾಲನೆ ; ಹಾಲೆಂಡಿನಂಥ 
ದೇಶಗಳು ಗೋಪಾಲನೆಯನ್ನು ದೊಡ್ಡ ವ್ಯವಸ್ಥೆಯಿಂದ `ಸಾಗಿಸಿಕೊಂಡು 
ಹೋಗುತ್ತಿವೆ (ಜಾಲಪ್ಪ. 111, ೧೭೭೪). [ಗೋ ಪಾಲನೆ] 

ಗೋಪಾಲಪುಟ್ಟಿ, ಗೋಪಾಲಬಂಟ್ಟಿ, ಗೋಪಾಳಬುಟ್ಟಿ (ನಾ). ಹರಿ 
ದಾಸಿರು ಗೋಪಾಳ ಬೇಡಲಂ ಹಿಡಿದಿರುವ ಬಿದಿರಿನ ಬಂಟ್ವಿ.- ಭಿಕ್ಷಾ 
ಪಾತ್ರೆ; (4). ಗೋಪಾಲಬುಟ್ಟಿ : ಗೋಪಾಲಬುಟ್ಟಿ ಹಿಡಿಯುವುದಕ್ಕೆ 
ಭೂಪತಿಯಂತೆ ಗರ್ವಿಸುತಿದ್ದೆ ಆ ಪಶ್ಲಿಕುಲ ಸಾವಿರವಾಗಲು ಗೋಪಾಲ 
ಬುಟ್ಟಿ ಹಿಡಿಸಿದಳಯ್ಯ (ಪುರಂದ. ೧-೯೫-೨); ಗೋಪಾಲಬುಟ್ಟಿ ನಿಮ್ಮ 
ಭಂಡಾರ (ತಿಡುಗು. 8); ಗೋಪಾಲಬುಟ್ಟಿಯಲ್ಲಿ ಶನೀಶ್ವರ ಹೊಕ್ಕ ಹಾಗೆ 
(ಗಾದ). ಗೋಪಾಳಬುಟ್ಟಿ : ದಾಸರು ತಮ್ಮ ಜೀವಿನಕಾಲದಲ್ಲಿ ಉಪ 
ಯೋಗಿಸಿದ ಗೋಪಾಳಬುಟ್ಟಿ . . . ಶ್ರೀವೆಂಕಟೇಶದೇವರ ಮುದ್ದು 
ಮೂರ್ತಿಗಳನ್ನು ಈಗಲೂ ನೋಡಬಹುದು (ಜಗದಾ. ೧೩೬). 

[ ಗೋಪಾಲ + ಪುಟ್ಟಿ } 

ಗೋಪಾಲಪುಟ್ಟಿತೊಪ್ಪಲು (ನಾ). ಒಂದು ಬಗೆಯ ಔಷಧಿ ಸಸ್ಯ ; 
“ಅರ್ಕವೂೂಲ” (ಪಂಡಿತ): ಈಶ್ವರೀಬೇರು, ತೊಪ್ಪಲು, ಗೋಪಾಲ 
ಪುಟ್ಟ ಟ್ಟಿ ತೊಪ್ಪಲು (ವೊಔಗಿ. ೯-೧೫೩). 

[ ಗೋಪಾಲಪುಟ್ಟಿ + ತೊಪ್ಪಲ್ಲು] 
ಗೋಪಾಲಬುಟ್ಟಿ "ಗೋಪಾಲಪುಟ್ಟಿ' ನೋ. 
ಗೋಪಾಳ 'ಗೋಪಾಲ' ನೋ. 


೨೬೪೧ 


5 


20 


ಗೋಪೀಚಂದನ 


ಗೋಪಾಳಕ "ಗೋಪಾಲಕ' ನೋ. 

ಗೋಪಾಳಕಾವಲಿ (ನಾ). ದೇವಸ್ಥಾನಗಳಲ್ಲಿ ಗೋಕುಲಾಷ್ಟಮಿಯಂ 
ಉತ್ಸವದ ಕೊನೆಯಲ್ಲಿ ಹಾಲು, ಮೊಸಂ ತುಂಬಿದ ಗಡಿಗೆಯಂನ್ನೂ 
ಒಡೆಯಂವ ಒಂದಂ ಸಮಾರಂಭ: ಹೀಗೊಂದು ದಿನ. ಊರಪ್ರಸ್ತ. 
ಗೋಪಾಳಕಾವಲಿ. ಅಂದಿನ ಗೋಪಾಲ ಸುಬ್ಬಣ್ಣನೇ. ಮೊಸರು ಹಾಲಿನ 
ಗಡಿಗೆ ಒಡೆದು ಮೈಯೆಲ್ಲ ಹಾಲುಮೊಸರು (ಚಿಳಭಾ. ೧೫೪). 

[ «ಮರಾ. ಗೋಪಾಳಕಾಲಾ] 

ಗೋಪಾಳಬುಟ್ಟಿ "ಗೋಪಾಲಪುಟ್ಟಿ' ನೋ. 

ಗೋಪಿ (ನಾ). ೧. -ಗೊಲ್ಲಜಾತಿಯ ಹೆಂಗಸಂ;: ಗೊಲ್ಲಿತಿ: “ತುಣು 
ವಳ್ತಿಯರು ಗೊಲ್ಲತಿಯರೆನಲ್‌ ಗೋಪಿಯರು” (ಕಬ್ಮಮಂ. ೩೪); 
ತನತನಗೆ ಗೋಪಿಯರ ಕೃಷ್ಣನಂಕಮಾಲೆಯನೆ ಪಾಡುತುಂ (ಜಗವಿ. ೩-೯); 
ಮುರಾರಿ ಗೋಪಿಯರಲ್ಲಿ ಹಾದರವಾಡಿ ಸಿಕ್ಕನೆ (ಬಸಪು. 8೪-೪೦). ೨. 
ನಂದಗೋಪನ ಹೆಂಡತಿ; ಯಶೋದೆ; ಗೋಪಿಯ ಭಾಗ್ಯವಿದು ಶ್ರೀಪತಿ 
ತಾ ಶಿಶುರೂಪಿನಲ್ಲಿರುವುದು (ಪುರಂದ. ೨-೧೫೬ ಪಂವಿ). ೩. ಒಂದು 
ಬಗೆಯ ಗಿಡ; ಸೊಗದೆ; (8). ಳ೪ಿ.ಎಗೋಪಿಚಂದನ ; (8. ೫. 
ಗೋಪೀಚಂದನದ ಬಣ್ಣ ; ಹಳದಿ; ಗೋಡೆಯ ಹೊರಮೈಗೆ ಗೋಪಿ 
ಹಚ್ಚಬೇಕು (ರೂಢಿ). [ ಸಂ. ಗೋಪೀ] 

ಗೋಪಿಚಂದನ (ನಾ). (ದ್ವಾರಕೆಯಿಂದ ತಂದಂದೆಂದು ಹೇಳಲಾದ) 
ವೈಷ್ಣ ವರು ಮುದ್ರೆಗಳನ್ನು ಧರಿಸಲಂ ಬಳಸಂವ ಒಂದಂ ಬಗೆಯಂ 
ಹಳದಿಬಣ್ಣದ ಮಣ೧್ಣ ; ಶಿರದಲಿ ಬಂಧಿಸಿದ ಜಟೆ ಗೋಪಿಚಂದನ ನಾಮ 
ಗಳನಿಟ್ಟು (ಶ್ರೀಕೃಪಾ. ಖ. [ಗೋಪಿ ಚಂದನ) 

ಗೋಷಿತ (ಗು). ೧. ರಕ್ಷಿಸಿದ. ೨. ಮರೆಮಾಡಿದ ; 
“ಗೋಪಿತಕ್ರಿಯ' ಪರಾ. [0.7 

ಗೋಪಿತಕ್ರಿಯ (ನಾ). [ಕಾವ್ಯಮಾ] ಒಂದಂ ಬಗೆಯ ಕಾವ್ಯಬಂಧ ; 
ಕ್ರಿಯಾಪದಷ ಗೂಢವಾಗಿರಂವಂತೆ ರಚಿಸಿರುವ. ಚಿತ್ರಕವಿತ್ವ : 
ಗೋಮೂತ್ರಿಕಂ ಸಯಮಕಂ ಪ್ರೇಮದಿಂ ಗೋಪಿತಕ್ರಿಯಂ (ಕವಿರಾ. 
೨-೧೦೨). [ಸಂ. (ಗೋಪಿತ *- ಕ್ರಿಯಾ. -)] 

ಗೋಪಿತಕ್ರಿಯಾಠಾರಕ (ನಾ). [ಕಾವ್ಯಮಾ] ಚಿತ್ರಕವಿತ್ತದಲ್ಲಿ ಒಂದಂ; 
ಸೂಕ್ಷ್ಮವಾಗಿ ಪರಿಶೀಲಿಸಿದ ಹೊರತು ಕ್ರಿಯೆಯಾಗಲಿ ಕಾರಕವಾಗಲಿ 
ತಿಳಿಯದಂತೆ ವಂರೆಸಿರುವ ಒಂದು ಶಬ್ದಾಲಂಕಾರವುಳ್ಳ ಚಿತ್ರಕಾವ್ಯ ; 
ಚ್ಯುತದತ್ತಾಕ್ಷರಮುಂ ಗೋಪಿಶಕ್ರಿಯಾಕಾರಕಂ ನಿಗೂಢಚತುರ್ಥಂ . . . 
ಎಂದಿಂತು ಪೆಜಿವುಮಕ್ಕುಂ ಚಿತ್ರಂ (ಕಾವ್ಕಾವ. ೫೮೭). 

[ಸಂ. (ಗೋಪಿತ + ಕ್ರಿಯಾ + ಕಾರಕ) ) 

ಗೋಪಿತಾರ್ಥ(ನಾ). ರಹಸ್ಯವಾದ ಅರ್ಥ, ಗೂಢಾರ್ಥ; ಗೋಪಿತಾರ್ಥವ 
ಕೊಟ್ಟು ಜನ ಸವ್ಯ್ಮಾಪರಾಹೋಲ್‌ ರಚಿಸುವದಕುಪಮಾಪದವ ಕೊಡು 
ಚಂದ್ರನಾಥನೆ ಕೋಮಲಾಕೃತಿಯೂ (ಬಿಜ್ಮಪು. ೪-೧೫). 

[ ಗೋಪಿತ + ಅರ್ಥ] 

ಗೋಪಿತ್ತೆ (ನಾ) .ಗೋರೋಚನ ; “ಗೌರಿ ಗೋಪಿತ್ತೆಯೆನೆ ಗೋರೋಚ 
ಮಕ್ಕು ” (ಮಂಗರಾ. ೯೯-೨೧). [ ಆ ಸಂ. ಗೋಪಿತ್ತ ] 

ಗೋಪೀಗೀತ (ನಾ): (ವಿರಹಾಕುಲೆಯರಾದ) ಗೋಪಿಕಾಸ್ತ್ರೀಯರು 
ಶ್ರೀಕೃಷ್ಣನನ್ನು ಕುರಿತು ಹಾಡಿದಂತೆ ರಚಿಸಿದ ಗೀತೆ : ಶ್ರೀಪಾದರಾಜರು 
ರಚಿಸಿರುವ ಭ್ರಮರಗೀತ ಮತ್ತು ವೇಣುಗೀತ ಮತ್ತು ಗೋಪೀಗೀತಗಳು 
ತಿಳಿಗನ್ನಡ ಮಾತುಗಳ ಸುಂದರಸಾಹಿತ್ಯ (ಜಗದಾ. ೮೧). 

[ಸಂ. ( ಗೋಪೀ + ಗೀತ) ) 

ಗೋಪೀಚಂದನ (ನಾ).-ಗೋಪಿಚಂದನ; ಗೋಪೀಚಂದನದಿಂದ ದಿನದಿನ 

ವಹಿಸುವರ ಕೃಪಾಳು ಹರಿ ಅವರಿಗೊಲಿವ (ವೈಕುಂವ. ೪-೧೩) ; ಗೋಪೀ 


ಅಡಗಿಸಿಟ್ಟ. 


ಗೋಪೀಜಾರ 


ಚಂದನವನ್ನು ಧರಿಸಿದಲ್ಲಿ . . . ಪೈತ್ಯರೋಗಗಳಂ, ರಕ್ತಪಿತ್ನರೋಗಗಳಂ 
ಜಯಿಸುವುದು (ಸಕ ವೈ. ೪೧). [ ಸಂ. (ಗೋಪೀ 4+ ಚಂದನ) ] 

ಗೋಪೀಜಾರ (ನಾ). ಗೋಪಿಕಾಸ್ತ್ರೀಯರ ಎಟ ; ಕೃಷ್ಣ ; ಗಳಿತವಿಕಾರ 
ಗೋಪೀಜಾರ ಲಲಿತವಿಹಾರ (ಕುವ್ಕಾಭೀ. ೩-೮೭). 

[ ಸಂ. (ಗೋಪಿ: + ಜಾರ) ] 
ಗೋಪು, (ನಾ). ಕಾಪಾಡುವಿಕೆ; ಸಂರಕ್ಷಣೆ. "ಗೋಪುಕಾರ' ಪರಾ. 
[ ಆಸಂ. ಗೋಪ) 

ಗೋಪು, (ನಾ). ೧. ಕೊರಳಲ್ಲಿ ಧರಿಸಂವ ಒಂದಂ ಬಗೆಯ ಆಭರಣ ; 
ಅಂತಃಕರಣದ ಗೋಪು ಭಾವದ ಕೋಪು ಎಲ್ಲರ ಕೊರಳೆದೆ ಸಿಂಗರಿಸಿದ 
(ಸಖೀಗೀ. ೪೩೯೩೧). ೨. ಹಲವು ಎಳೆಗಳನ್ನು ಕೂಡಿಸಿ ಹೆಣೆದ ದಾರ. 
"ಗೋಪುಹೆಣೆ' ಪರಾ. ( «ಹಿಂ. ಗೋಪ್‌ ; ಮರಾ. ಗೋಫ್‌? 

ಗೋಪುಕಾರ (ನಾ). ಸಂರಕ್ಷಣಿ ಮಾಡುವವನು, ರಕ್ಷಕ; ಪುಣ್ಯಕ್ಷೇತ್ರ 
ಪಂಡರಿಪೂರ ಪುಂಡಲೀಕ ಗೋಪುಕಾರ (ಮಲ್ಲಿಗೆ. ೬). 

[ಗೋಪು + - ಕಾರ (ಎ-ಕಾಅ)] 

ಗೋಪುಚ್ಛ (ನಾ), ೧. ಆಕಳಿನ ಬಾಲ ; ಹಸುವಿನ ಬಾಲ. ೨. ಎರಡಂ, 
ನಾಲ್ಕೂ ಅಥವಾ ಮೂವತ್ತಾನಾಲ್ಕು ಎಳಿಗಳುಳ್ಳ ಹಾರ ; ಅಯ್ವತ್ತು 
ಸರದ ಮುತ್ತು ಮಾಣವಕ ಎಂಬುದು. ಹಾರಃ, ಗುಚ್ಛಃ, ಅರ್ಧಗುಚ್ಛಃ, 
ಗೋಪುಚ್ಛಃ-ಎಂಬಿವು ಕ್ರಮದಿಂದಂ ಕುಂದುತ್ತಾ ಬರಲಪ್ಪುವು (ಹಲಾಯು. 
೯೨-೪೦೮). [ಗೋ ಪುಚ್ಛ ] 

ಗೋಪುರ (ನಾ). ೧. ಗೋವುಗಳಿರುವ ನಗರ. ೨. ನಗರದ ಹೆಬ್ಬಾಗಿಲು, 
“ಮಹಾದ್ವಾರ: “ ಗೋಪುರಂ, ಪುರದ್ವಾರಂ-ಈ ೨ ಬಾಗಿಲುವಾಡಂ” 
(ಹಲಾಯು. 95-೧೩೩) ; ನಿಜಶಸ್ತ್ರವಿದ್ಯೆಯಂ ಪರಿವಿಡಿಗೆಯ್ದ , ರಾಜಸುತ 
ರೊಪ್ಪುಗುಮಾ ಪುರಗೋಪುರಂಗಳೊಳ್‌ (ಜಗವಿ. ೨-೧೭); ಆಕಡೆಗೆ 
ಹೋಗುತಿರೆ ಗೋಪುರದಾ ಕದವು ಕಡು ಬಲಿದಿರಲು (ಸಾಳ್ಕಥಾ. ೨-೦೧). 
೩. ನಗರದ ಅಥವಾ ದೇವಸ್ಥಾನದ ಪ್ರಾಕಾರದಲ್ಲಿ ಪ್ರವೇಶದ್ವಾರದ 
ವೇಲೆ ಕಟ್ಟಿರುವ ಅಂತಸ್ತೂಗಳನ್ನೊಳಗೊಂಡ ರಚನೆ ; ಶಿಖರ ; 
ಪರಿವೃತ ಪ್ರಾಕಾಲವಂ ಗೋಪುರವನೆತ್ತಿಸಿ (ಬಸಪು. ೫೩-೩೦) ; ಮೇಲಿಪ್ಪ 
ಚಿನ್ನದ ಕಳಸದಿಂ ಗೋಪುರ ಢಾಳಿಸಿ ತುಡುಕಿತಂಬರವ (ಕಂನವಿ. ೬-೮೪) ; 
ಗೋಪುರ: ಇದು ಅನೇಕ ಅಂತಸ್ತುಗಳನ್ನೊಳಗೊಂಡು, ಚಿತ್ರಗಳೊಡನೆ 
ಸೂಚ್ಯಾಕಾರವಾಗಿ ಮೇಲಕ್ಕೆ ಹೋಗುತ್ತದೆ. ತುಟ್ಟತುದಿಯಲ್ಲಿ ಚಿನ್ನದ 
ಕಲಶಗಳಿರುತ್ತ ವೆ(ಮೃವಾಸ್ತು. ೩೪). ೧, ೩; ಗೋಪುರದಿಂ ರಂಜಿಪಯೋಧ್ಯಾ 
ಪುರಿ ಸುಮನಃಪ್ರಕೀರ್ಣ ಪುಣ್ಯಾವಸಥಾಷ್ಟಾಪದ ಕಳಶೋತ್ಕರದಿಂ 
ಗೋಪುರಮಂ ಪೋಲ್ಡುದೆಂಬುದೊಂದಚ್ಚ ರಿಯೇ (ನಳಡಂ. ೬೩೧). ೪. 
ಬಾಗಿಲು ; ದಾರ. ೫. ಒಂದು ಬಗೆಯ ಸುಗಂಧದ ಹಾಲು; 
“ ಕೊನ್ನಾರಿಯ ಭೇದ, ತುಂಗಮುಂಸ್ತೆ” (ಅಮರ. ಟೀಕೆ). [ಸಂ.) 

ಗೋಪುರಾರತಿ (ನಾ). ಗೋಪುರಾಕಾರವಾಗಿ ಬತ್ತಿಗಳನ್ನು ಹತ್ತಿಸಿ 
ಮಾಡುವ ಒಂದು ಬಗೆಯ ಆರತಿ; ಪಂಚಾರತಿ, ಗೋಪುರಾರತಿ, 
ಕರ್ಪೂರಾರತಿ ಮುಂತಾದ ಎಲ್ಲ ಆ ರತಿ ಗಳನ್ನೂ ಮಾಡಿಸಿ ಪ್ರಸಾದ 
ಸ್ವೀಕರಿಸಿದ್ದಾಯಿತು (ಗಂಮಾಯಿ. ೧). [ಗೋಪುರ + ಆರತ್ಮಿ 

ಗೋಪುಹೆಣೆ (ಕ್ರಿ). ೧. ಹಲವಾರು ಬಣ್ಣದ ದಾರಗಳನ್ನು ಸೇರಿಸಿ ಹೆಣಿಗೆ 
ಹಾಕಂ. ೨. ಜಡೆಕೋಲಾಟ ಆಡು; ಎಳೆಮಕ್ಕಳು ಕೋಲ್ವಿಣಿಗಳನ್ನು 
ಹಿಡಿದು ಹಾಡಿ " ಗೋಪು” ಹೆಣೆಯುತ್ತಾರೆ (ಕನ್ನಡಾ. ೩೩). 

[ಗೋಪ್ಪ + ಹೆಣೆ, (-ಆಪೆಣ್ಕೆ) 1 

ಗೋಪೆ, ಗೊಪೆ, ಗೊಪ್ಪೈ, ಗೊಹ್ಯೆ (ನಾ). ೧. ಗೋರಿ; ಹೆಣ 
ಹಂಗಿಯುಂ ಕುಣಿ ; ಸಮಾಧಿಸ್ಥಳ ; ತಂದೆ ಬಪ್ಪನ್ನಂ ಸಮಾಧಿ ನಿನಗೆಂ 
ಬಂತೆ ಕಂದನಂ ಗೋಪೆಯೊಳಳವಡಿಸುತವಿ:ರಲು (ಜೊಮ್ಮರ, ೧೭೪-೭): 


೨೬೪೨ 


ಗೋಮ್ಮ 


ಕದಿರೆರೇಮಂ ಪಿಂತೆ ಮರಣವಡೆದೇಳುದಿವಸದ ಮೇಲೆ ಗೋಪೆಯಕಿಳಿಸಿ 

ಹೆರಣವಿತ್ತ ಸೋಮಯ್ಯನ (ಸಿದ್ದೇಪು. ೧೬೨೭); ಛಲಿತದಿಂದಾ ಮಗಳ 

ಪೂಣ್ಣ ಟಾವಿಗೆ ಪೋಗೆ ನಲವಿನಿಂ ತಿರುಜ್ಞಾ ನಿ ನಾಚಿ ಬಾರೆಂದೆನಲ್‌ ಕಲಿತದಿಂ 

ಗೋಪಿ£ ಪೆ. ಯಿಂ ಪೊಜಿಮೊಟ್ಟು(ಪ್ರಥುಪು. ೭-೧೩೬). ಗೊಪೆ: ೧. ಶುನಕನ 

ಶವವ ಹೆಂದದ ಮಹಾವಿಭವವೆರಸು ಗೊಪೆ[ಪಾಕಾಂ. ಗೊಪ್ಪೆ]ಯೊಳಗಿಕ್ಕಿ 

ತನಗೆ ಸೀಮಾಲಂಘನವುತಮೆಸೆಯೆ ನಿಜಸದನದಲ್ಲಿ 
ಯೊಂದು ಗೊಪೆಯಂ ತೋಡಿಕೊಂಡು ತನ್ನನುವಿಂಗೆ ಕೊಅತೆ ಬರೆಯಸಂ 
ಗಳೆವೆನೆಂಬ ನಿಷ್ಠೆಯನಾಂತು (ಪದ್ಮರಾ. ೨.೨೭); ಆತನಂ ತಂದು 
ಮನೆಯೊಳ್ಳೊ ಪೆಯೊಳಿಕ್ಕಿರಲ್ಲೂತನಾ ಕದಿರ ರೇಮಯ್ಯಂ . . . ತಿಳಿದಾ 
ಗೊಪೆಯನು ಕೌತುಕವೆನಿಪ್ಪಂತೆ ತೆಗಸಿಯಸುಗುಡೆ (ಪಾಸೋಪು. ೭-೬೪). 
೨. ಗೋಪ್ಯವಾದ ಸ್ಥಳ, ರಹಸ್ಯಸ್ಥಳ ; ಕೆಟಿಯ ಮಧ್ಯದ ಯೋಗಿ 
ನಾಥನ ಗೃಹಾಂತರದೊಳ್ಳೊಂದು ಗೊಪೆ[ ಪಾಕಾಂ. ಗೊಪ್ಪಿ, ಗೋಟೆ, ಗೋವೆ] 
ಯಂ ಮಾಡಿ (ಸಿದ್ಧರಾ. ೯-೪೬) ; ತಪವ ಮಾಡುವೆನೆಂದು ಗೊಪೆಯ ಹೊಕ್ಕಿರ 
ಬೇಡ (ಸರ್ವಜ್ಞ. ೩೩೨). ಗೊಪ್ಪೈ : ೧. ಸ್ನೇಹಿತನಿದ್ದ ಗೊಪ್ಪೆ ಯನುಪಪತಿ 
ಬಂದು ನೇಹದಿ ನೋಡಲೆಂದಗೆಯೆ ಆ ಹೆಣನೆಳ್ಮಾಯೆನನೆ ಹೆಪ್ಪಳಿಸಿ ಬಿಳ್ಡಾ 
ಹಂದೆಯಸುವ ನೀಗಿದುದು (ಶ್ರೀಪಾಲ. 6-೨೭). ಗೊಹ್ಯೆ : ೩. ಗಂಹೆ; 
ಗವಿ: ಇದಜಇಸೆಯ ಬಿಡಿಸು ಗೊಹೆಯ ಗೊಮ್ಮಟನೊಡೆಯ ಅಗಮ್ಯೇಶ್ವರ 
ಲಿಂಗ (ಮನುಗುಂ. ೪೯). [ ಆಸಂ. ಗೋಪ್ಯ) 

ಗೋಪ್ಯ (ಗು). ೧. ರಹಸ್ಯವಾಗಿಡಬೇಕಾದ ; ಗುಟ್ಟಾಗಿಡಬೇಕಾದ ; 
ರಕ್ಷಿಸಬೇಕಾದ. (ನಾ). ೨. ಗುಟ್ಟು, ರಹಸ್ಯ : ಗುಹ್ಕಕ್ಕೆ ಗುಹ್ಮ 
ಗೋಪ್ಯಕ್ಕೆ ಗೋಪ್ಯ, (ಅವಡಂ. ಲೋಭಿಯು ಧನವಂ 
ಗೋಪ್ಯವಂ ಮಾಡುವಂತೆ ನಾನು ಗೋಪ್ಯವೇ ಮಾಡತಕ್ಕದ್ದು (ಅರ್ಕಮಾ. 
6೬). ೩. ದಾಸಿಯ ಪುತ್ರ; ತೊತ್ತಿನ ಮಗ : “ ಗೋಪ್ಯಃ, ದಾಸೀಸುತಃ- 
ಈ ೨ ತೊಟತ್ತಿನ ಮಗಂ" (ಹಲಾಯು. ೮೨-೩೪೭). [ಸಂ.] 

ಗೋಪ್ಯಕ (ನಾ).ಎಗೋಪ್ಯ ೩ ; “ ತೊತ್ತಿಗೆ ಪುಟ್ಟಿದಂ ಗೋಪ್ಯಕನೆನಿಕ್ಕುಂ” 
(ಮಂಗರಾ. ೯೨-೧೦). [ಸಂ.) 

ಗೋಪ್ಯಮಾನತೆ (ನಾ). ೧. ಅಡಗಿಸಿಡುವಿಕೆ; ಗೂಢವಾಗಿರಿಸುವಿಕೆ. 
೨. [ಕಾವ್ಯಮಾ] ಅರ್ಥವನ್ನು ವಾಚ್ಯವಾಗಿರಿಸದೆ ವ್ಯಂಗ್ಯವಾಗಿರಿಸು 
ವಿಕೆ: ಈ ಗೋಪ್ಯವಮಾನತೆಯ ನಿಯಮವನ್ನು ಲಾಕ್ಷಣಿಕರು ಅತಿಕಠಿನವಾಗಿ 
ಅನ್ವಯಿಸಬಾರದು (ಭಾರಮಾ. ೩೩೨). [ಸಂ. ಗೋಪ್ಯಮಾನತಾ] 

ಗೋಪ್ಯರಕ್ಷಣೆ (ನಾ). ಗುಟ್ಟು ಬಯಲಾಗದಂತೆ ನೋಡಿಕೊಳ್ಳುವುದಂ ; 

ಹಸ್ಯವನ್ನು ಕಾಪಾಡಂವುದು ; ಅವರಿಂದ ರಾಜ್ಯಪಾಲರು ಅವರ 
ಮಂತ್ರಿಪದದ ಮತ್ತು ಗೋಪ್ಯರಕ್ಷಣೆಯ ಸಂಬಂಧವಾದ ಪ್ರಮಾಣ 
ವಚನವನ್ನು . . . ಸ್ವೀಕಾರಮಾಡಿಸತಕ್ಕುದು (ಭಾಧಾನ. ದೂರ 
ವಾದರೂ ಗೋಪ್ಯರಕ್ಷಣೆಯಾಗಲಿ (ಡಂದ್ರಸ. ೨೨). 
[ ಗೋಪ್ಯ + ರಕ್ಷಣೆ 

ಗೋಪ್ರದಾನ (ನಾ). ಗೋವುಗಳನ್ನು ದಾನವಾಗಿ ಕೊಡಂವುದು , 
ಗೋದಾನ ; ಧರಣಿಯಮರರಿಗೆಂಟುಲಕ್ಷದ ಗೋಪ್ರದಾನವನು ಅರಸನಿತ್ತ 
(ಕೌಶಿರಾ. ೪೪-೬೧). [ಗೋ * ಪ್ರದಾನ] 

ಗೋಭೂಮಿ (ನಾ). ೧. ದನಕರುಗಳು ವೆಂಯಂಂವುದಕ್ಕಾಗಿ ಬಿಟ್ಟ 


(ಸಿದ್ಧರಾ. ೭-೩೫೬) ; 


೨೮೧-೧೨೮೭) ; 


೪೩); 


ಭೂಮಿ ; ಹುಲ್ಲಂಗಾವಲು : (ಮೈಗೆಜೆ. ಸ, ೭೬೯). ೨. ಆಕಾಶದ 
ಪ್ರದೇಶ; ಅಂತರಿಕ್ಷ (?): ಭವ್ಯಜನಶರಣಮಾದ ಸಮವಸರಣ 
ಗೋಭೂವಿಯೊಳ್‌ (ಶಾಂತಿಪು. ೧೨-೨೨ ವ). [ಗೋ + ಭೂವಿ] 


ಗೋಮೆ, "ಗೋಮು," ನೋ. 
ಗೋಮ್ಯ, ಗೋವೆ (ನಾ). ೧. ಗೋವಂಯ ಸಗಣಿ. ೨. (ಊಟ 
ಮಾಡಿದ ಸ್ಥಳವನ್ನೂ) ಸಗಣಿ ನೀರಿನಿಂದ ಸಾರಿಸಿ ಶಂದೃಮಾಡುವುದಂ: 


ಗೋಮಂಡಲ 


ಎಲೆ ತೆಗೆದು ಗೋಮ ಇಡು (ಕೂಡ). "ಎಂಜಲಂಗೋವಂ' ಪರಾ. 
ಗೋಮೆ: ೨. ಊಟ ಮುಗಿದ ಮೇಲೆ ಗೋಮೆ ಬಳಿದಳು (ರೂಢಿ). 
"ಎಲೆಗೋವೆಂ' ಪರಾ. 
ಗೋಮಹಚ್ಚು- ಊಟಮಾಡಿದ ಸ್ಥ ಳ ವನ್ನು ಸಗಣಿನೀರಿನಿಂದ 

ಸಾರಿಸಂ; ಊಟಾ ಮಾಡೋಣ. ಆಮೇಲೆ ಗೋಮಹಚ್ಚಿಕೊಂಡು ಹೋಗು 
(ತಿಡುಗು. ೦೩). [ ಸಂ. ಗೋಮಯ] 

ಗೋಮಂಡಲ, ಗೋಮಂಡಳ (ನಾ). ೧. ಗೋವುಗಳ ಮಂದೆ; 
ದನಕರುಗಳ ಗುಂಪು. ೨. ಭೂವಂಂಡಲ. ೧, ೨:ಚತುರಂಗಸ್ತನವಿನುತಂ 
ಪ್ರತೀತನಯವತ್ಸವತ್ಸಲಂ ವಸ್ತುಪಯಸ್ಸಿತಿಯಂ ` ಗೋಮಂಡಲಮಾ 
ಕ್ಷಿತಿಪತಿಗೋರಂತೆ ಕಣವುದಿರುಳುಂ ಪಗಲುಂ (ಡಂದ್ರಪು. ೭-೩೩). 
ಗೋಮಂಡಳ : ೧. ನಂದಿಮಿತ್ರನ ಗೋಮಂಡಳದೊಳೊರ್ಮೆ ಫೋಆ್‌ 
ಗಳಾಗಿ ರಾಜಮಂದಿರದ ಸೀಯಬಾರದೊಳ್‌ ಪೊಣರ್ದು (ಶಾಂತಿಪು.೯-೪೭ವ); 
ಶಕಟಾರೋಪಿತ ಸಂಶ್ರಯೋಪಕರಣಂ ಸ್ವಾರಿವ್ರಜಾರೂಢ ಬಾಳಕುಳಂ 
ದಾಮನಿಯುಕ್ತ ಕಂಠವಿಚಳದ್ಗೋಮಂಡಳಂ -.. ಚಿಕಿತಂ ತದ್ವಿಷಯ 
ಪ್ರಜಾಪ್ರತತಿಯೋಡುಶ್ತಿರ್ದುದೆತ್ತೆತ್ತಲುಂ (ಕಂದ್ರಪು. 8-೯೨). 

[ಗೋ ಮಂಡಲ) 

ಗೋಮಂಡಳ "ಗೋಮಂಡಲ' ನೋ. 

ಗೋಮಂಡಳಿಗ (ನಾ). ದನಕರುಗಳ ಮಂದೆಯ ಯಜಮಾನ; 
ಗೋಸಮೂಹದ ಒಡೆಯ : ಶತ್ರುಂಜಯಮಹೀಪಾಲ ಗೋಮಂಡಳಿಗಂ 
ನಂಬಿಮಿತ್ರನ ಗೋಮಂಡಳದೊಳೊರ್ಮೆ ಪೋಟ್‌ಗಳಾಗಿ... ಪೊಣರ್ದು 
(ಕಾಂತಿಪು. ೯-೪೭ ವ). [ ಗೋಮಂಡಳ (ಇಗೋಮಂಡಲ) + - ಇಗ) 

ಗೋಮಜ್ಜಿಗೆ (ನಾ). ಒಂದಂ ಬಗೆಯ ಔಷಧಿ ಗಿಡ ; (ಮೃಡಿಗಿ. ೩೫-೬೭೩). 

[?) 

ಗೋಮಟ "ಗೊಮ್ಮಟ' ನೋ. 

ಗೋಮಟೇಶ್ವರ "ಗೊಮ್ಮಟೇಶ್ವರ' ನೋ. 

ಗೋಮತಲ್ಲಿಕೆ (ನಾ). ಶ್ರೇಷ್ಠವಾದ ಗೋವು ; ಒಳ್ಳೆಯ ಹಸು; “ಒಳ್ಳೆ 
£೪] ಹ ಹಸುವಂ ಗೋಮತಲ್ಲಿಕಾಯೆಂಬುದು ” (ಹಲಾಯು. ೪೫-೧೧೩); 
“ ಒಳ್ಳಿತಪ್ಪಾ ಹಸುವು ಗೋಮತ್ತಲ್ಲಿಕೆಯಕ್ಕು "" (ಮಂಗರಾ. ೩೪-೩). 

[ ಸಂ. ಗೋಮತಲ್ಲಿಕಾ (ಗೋ 4 ಮತಲ್ಲಿಕಾ) ] 

ಗೋಮನಾಳಿ “ಗೋಮಾಳಿ' ನೋ. 

ಗೋಮಯ (ನಾ). ಆವಿನ ಅಥವಾ ಎತ್ತಿನ ಸಗಣಿ; “ಕರೀಷಂ, 
ಗೋಮಯಂ-ಈ ೨ ಸೆಗಣಿ” (ಹಲಾಯು. ೪೬-೧೧೮); “ಅಡೆ ಗೋಮಯಂ” 
(ಕವ್ಮಿಕ್ಕೆ. ೬೧) ; ಅದನೊಂದು ವೃಷಭಂಗೆ ಮೇಯಲಿತ್ತೊಡನೆ ಬಳಿವಿಡಿದದಜ 
ಗೋಮಯವನೆತ್ತಿ ತಂದು (ಹಶಕಾ. ೦೦-೪೫) ; ಸುಮನಸಧೇನು ಮನೆ 
ಯೊಳಗಿರಲು ಗೋಮಯ ಬಯಸುವಂದದಲಿ (ಹಸಾರ. ೧೯-೨೧) ; ಕಳ 
ಗೋಮಯಮಂ ಕಲಂಕಲೈಂದು ತಮ್ಮ ಕರಪುಷ್ಕರದಿಂ ನೀರಂ ತಂದು 
ತುಟುಂಕುವ ಮಲಿಿಯಾನೆಗಳಿಂ (ರಾಮಾಕ್ಕ. ೪೩-೩೩). [ಸಂ.] 

ಗೋಮಾಯಿ (ನಾ).2ಗೋಮಾಯು ೧ ; ಕರಡಿ ಕಳವಳಿಸೆ ಗೋಮಾಯಿ 
ಗೊಂದಿಯೊಳಣಗೆ ಬೊರಗೆಯ ಮೊಲಂಬೊಗುತ್ತಿರಲು ಹವ್ವನೆ ಹಾರೆ 
ಹರಣ ಹಕ್ಕಿಗಳಿಗೆ (ಜಿದಾವ. ೦೩-೩೨). [ “ಗೋಮಾಯು 7 

ಗೋಮಾಯು (ನಾ). ೧. ನರಿ; ಜಂಬುಕ; “ಶಿವೆ ಮೃಗಧೂರ್ತಂ 
ಗೋಮಾಯು . ವಂಚಕಂ . . . ಫೇರವಮಾಿಗೆ ಬಳ್ಳು” (ವಸ್ತುಳೋ. 
೪೦-೩) ; “ ಗೋಮಾಯುಃ, ಭೂರಿಮಾಯಃ-ಈ ೨ ಬಳ್ಳು'' (ಹಲಾಯು. 
೩೮-೭೬) ; ಹಕ್ಕಿಗಳೊರಳಿದವು ಗೋಮಾಯುು ರವವಬ್ಬರಿಸಿದುದು 
(ಕುವ್ಕಾಅ. ೨೨-೫): ಕರಟ ಗೋಮಾಯು ಕೌಶಿಕ ಗೃಥ್ರ ಸಂತತಿಗಳ್‌ 
(ವೆಂಕಾರಾ. ೬ ೪೩-೩೦). ೨. ಒಂದು ಬಗೆಯ ಕಪ್ಪೆ. [ಸಂ.7 


೨೬೪೩ 


16 


ಗೋಮಿನೀಪತಿ 


ಗೋಮಾರಿ (ನಾ). ದನಕರಂಗಳ ಬಾಯಿ ಮತ್ತು ಕಾಲುಗಳಿಗೆ ತಗಲುವ 
ಒಂದಂ ಬಗೆಯಂ ರೋಗ ; ವರವೈಶಾಖದ ಮಾಫಪುಷ್ಕವೆರಸಂತಾಷಾಢ 
ದೊಳ" ಶ್ರಾವಣಾಂತರದೊಳ*್‌ ಚಂದ್ರಸುತೋದಯಂ . .. ಸಂತಸ 
ಮಕ್ಕುಮಾವುದಯದೊಳ್‌ ಗೋಮಾರಿ ರೋಗೋತ್ಯಟಂ (ಅಟ್ಟಿ ಮ.೬-೭೮). 
[ಗೋ + ಮಾರಿ/ತಮಿ. ಕೋಮಾರಿ; ತೆಲು. ಗೋಮಾರಿ ] 
ಗೋಮಾರಿಕಬ್ಬು (ನಾ). ಒಂದಂ ಬಗೆಯ ಕಬ್ಬು ; ದನೆಗಬ್ಬು ; 
ಮಲಸೀಮೆಯಲ್ಲಿ ಗೋಮಾರಿಕಬ್ಬು ಎಂದರೂ ಹೆೊಟ್ಟೆಯ ಕಬ್ಬುಎಂದರೂ 
ಒಂದೇ ಪರಿಯಾಯವು (ಕೃ ಓಪ್ಪ. ೧೮೨). 
[ ಗೋಮಾರಿ? + ಕಬ್ಬು (ಕರ್ವ) ) 
ಗೋಮಾಳ, (ನಾ). ದನಕರುಗಳ ಮೇವಿಗಾಗಿ ಬಿಟ್ಟಿರಂವ ಸಾರ್ವಜನಿಕ 
ಹುಲ್ಲಂಗಾವಲು ; ಆ ಗ್ರಾಮಕ್ಕೆ ಸೇರಿದ್ದ ಗದ್ದೆ ಬೆದ್ದಲು ತೋಟ ತುಡಿಕೆ 
ಮನೆ » ೬ ೬ ಗುತ್ತಗೆ ಬಸ್ತಿ ಗೋಮಾಳ ಸುಂಕ ಸುವರ್ನಾದಾಯ (ಮ ಅರಿ. 
೧೯೩೧, ೫೬-೧೪ ; 1429) ; ಹೊಲಗದ್ದೆಗಳೂ ಹಸುರು ಹುಲ್ಲಿನ ಗೋಮಾಳ 
ಗಳೂ . . . ನಮ್ಮೂರಿನ ಕಳೆಯನ್ನು ಹೆಚ್ಚಿಸಿದ್ದವು (ಹುಬ್ಕಹ. 
[ಗೋ + ಮಾಳ] 
ಗೋಮಾಳ, "ಗೋಮಾಳಿ' ನೋ. 
ಗೋಮಾಳಿ, ಗೋಮನಾಳ್ಕಿ, ಗೋಮಾಳ, ಗೋಮಾಳೆ (ನಾ). ಎ 
ಗೋಣ್ಣಾ ಳಿ; ಬಾಲತನದಲಿ ತಾಟಕಿಯ ಗೋಮಾ[ಪಾಕಾಂ. ನಾ]ಳಿಯನು 
ಗೋರಿದನು (ಕೊರರಾ. ೧-೨-೨೦) ; ಮುಂಂದಲೆವಿಡಿದಗೆದು ಗೋಮಾಳಿಯ 
ನವುಕಿ (ನಿಜಸಾಂ. ೯೭-೩೪). ಗೋಮನಾಳಿ; ಗೋಮನಾಳಿಯನ್ನು ಹಿಡಿದು 
ತಳ್ಳಿದ (ರೂಢ). ಗೋಮಾಳ : ಗೋಮಾಳ ಹಿಡಿದು ಹೊರಗೆ ನೂಕು 
(ರೂಢಿ). ಗೋಮಾಳೆ : ನಾಯಿ . . . ಹಾರಿ ಕಳ್ಳನ ಗೋಮಾಳೆಯನ್ನು 
ಹಿಡಿದು ಕಚ್ಚಿ ಕೆಡವಿ ಗಟ್ಟಿಯಾಗಿ ಬಗುಳಿತು (ಕಥಾಮಂ. 77, ೪೨3). 
[ ಆಗೋಣ್ಣಾಳಿ] 
ಗೋಮಾಳೆ "ಗೋಮಾಳಿ' ನೋ. 
ಗೋಮಿ (ನಾ). ದನಕರಂಗಳ ಸಂಪತ್ತುಳ್ಳವನಂ ; ಗೋವಳಿಗ ; ಹಸಂ 
ಗಳ ಒಡೆಯ ; “ಗೋವಿ ಬಹುಗೋಧನಂ ಗೋಸ್ವಾಮಿ ಗವಾಧಿಪತಿ 
ತಾನವಂ ಗೋವಳಿಗಂ ” (ವಸ್ತುಕೋ. ೯೧-೧೪); “ ಗೋಪತಿ ಗೋಮಿ 
ಯೆನಲು ತುಜುವಾಳನಕ್ಕು ” (ಮಂಗರಾ. ೩೬-೦೦), 
[ಸಂ. ಗೋಮಿನ*) 
ಗೋಮಿಕೆ (ನಾ).-ಗೋನು ; “ ಗೋಮಿಕೆಯೆನಲು ಗೋನು ” (ಮಂಗರಾ. 
೪೨-೩೭). [?) 
ಗೋಮಿನಿ (ನಾ). ೧. ವಿಷ್ಣುವಿನ ಪತ್ನಿ; ಲಕ್ಷ್ಮಿ; “ ಶ್ರೀರಾಮೆ ಲಕ್ಷ್ಮಿ 
ಗೊೋಮಿನಿ . . . ಇಂದಿರಾ ನಾಮಂಗಳ್‌ ” (ವಸ್ತುಕೋ. ೫-೨೬); “ ಶರಧಿ 
ಸುತೆ ರಾಮೆ ಗೋಮಿನಿ ಲಕ್ಷ್ಮಿ .. . ಮನ್ಮಥಮಾತೆಯೆನಲು ಸಿರಿಗಕ್ಕು 
ನಾಮಂ” (ಮಂಗರಾ. ೬-0೮): ಎಳಿವೆಣ್ಣಾ ಧವಳಾತಪತ್ರದ ನೆಳಲ್‌ 
ಸಂಪ್ರೀತಿಯೊಳ್‌ ಕೂಡೆ . . . ಚಾಪಳಮಂ ಗೋಮಿನಿ ಬಿಟ್ಟು ಪೇರುರ 
ದೊಳೆಂದುಂ ಲೀಲೆಯಿಂದಾಡೆ (ಎಕ. ೪, ಬೀಲೂರು. ೮೬-೧೬: 1177): 
ಅಲಸದೆ ಮನ್ಮಶಿಗೋಮಿನಿ ನೆಲಸುಗೆ ಗುಣಭದ್ರಪದಪಯೋಜಾಸನ 
ದೊಳ೯ (ಧರ್ಮನಾ. ೧-3೨). ೨. ಇಳೆ; ಭೂಮಿ. “ಗೋವಿಂನೀವಲ್ಲಭ' 
ಪರಾ. [ಸ9. ಗೋವಿನೀ) 
ಗೋಮಿನೀಧವ (ನಾ). ಲಕ್ಷ್ಮೀಪತಿ ; ವಿಷ್ಣು; ಆದಿವರಾಹರೂಪದೊಳೆ 
ನೀನಂದೆತ್ತಿದೈ ಗೋಮಿನೀಧವ . . . ಭೂಗೋಳಮಂ (ಜಗವಿ. ೧-೫೭). 
[ ಸಂ. (ಗೋಮಿನೀ + ಧವ)] 
ಗೋಮಿನೀಪತಿ (ನಾ) .ಎಗೋಮಿನೀಧವ : ದಯೆಯಿಂದಸ್ಮದ್ಧರ್ಭದೆೊಳ್‌ 
ಗೋಮಿನೀಪತಿ ನೀಂ ಪುಟ್ಟಿದೆ (ಜಗವಿ. ೩-೫). [ಸಂ. (ಗೋಮಿನೀ* ಪತಿ) ] 


೧). 


ಗೋವಿನೀವಲ್ಲಭ 


ಗೋಮಿನೀವಲ್ಲಭ (ನಾ). ಭೂವಿಂಯ ಒಡೆಯ ; ರಾಜ ; ತುರಗಾ 
ರೋಹಣದಿಂದಮೊರ್ಮೆ . . . ವನವಾರಿಕ್ರೀಡೆಯಿಂದೊರ್ಮೆ ಚಿತ್ರರುಚಿ 
ಪ್ರೀತಿಗಳಿಂದೆ ಪೊಟ್ಟುಗಳೆವಂ ಶ್ರೀ ಗೋಮಿನೀವಲ್ಲಭಂ (ಚಂದ್ರ ಪು.೪-೨೮). 

[ ಸಂ. (ಗೋವಿನೀ + ವಲ್ಲಭ) 1 

ಗೋಮಿನೀಸದನ (ನಾ). ಲಕ್ಷ್ಮಿಗೆ ಆವಾಸವಾಗಿರಂವವನ]; ಶ್ರೀನಿವಾಸ; 
ವಿಷ್ಣು : ಪರಹಿತಬ್ಯಾಪಾರದೊಳು ಗೋಮಿನೀಸದನಂ ಶಂಕರಸೆಟ್ಟಿ 
ಯೆಂದು ಹೊಗಳ್ಳುಂ ವಿಶ್ವಂಭರಾ ಮಂಡಳಂ (ಕಇ. 1V, ೧-೭೧ ; 1204). 

[ ಸಂ. (ಗೋಮಿನೀ + ಸದನ) ] 

ಗೋಮು,, ಗೋಮ, (ನಾ). ೧. ಹಲವು ಕಾಲುಗಳಂಳ್ಳಿ ಒಂದು 
ಬಗೆಯ ಹುಳಂ; ಜರಿ; (+). ೨. ಕುದುರೆಯ ಮೈಮೇಲೆ ಕಾಣುವ 
ಹೀನಸುಳಿ; “ಕುದುರೆಯ ಕೆಟ್ಟಸುಳಿ” (ಜಾನಕೋ. ೫೨). ೩. “ಕಂಂದಂ 
ಕೊರತೆ” (ಜಾನಕೋ. 8೨): ಈ ವರಮಹಾಶಯರು ಸುಂದರರೂ 
ವೀರರೂ . , . ಆಗಿದ್ದರೂ ಇದೊಂದು ದೊಡ್ಡ ಗೋಮಂ ಯಾಕಿರುವು 
ದಾದೀತು? (ಪವಶೀ. 8). ಗೋಮ್ಮ : ೨. ರೋಮ ಇದ್ದರೇನು ಗೋಮ 
ತಿಳೀದೇ (ಗಾದೆ). [ ಇಪ್ರಾ. ಗೋವಮಿಆ ; ಗೋಮಾ./ಮರಾ. ಗೋವಂ] 

ಗೋಮ್ಮು (ನಾ). ದೊಡ್ಡಸ್ತಿಕೆಯ ನಟನೆ; ಡೋಂಗು, ಡೌಲು ; 
(8). [? /ತೆಲು. ಗೋಮು / ಮರಾ. ಗೋಮಾ] 

ಗೋಮುಖ (ನಾ). ೧. ಗೋವಿನ ಮಂಖ, ಹಸುವಿನ ವಹಖ. ೨. 
ಸಾರು ಮೊದಲಾದ ದ್ರವಪದಾರ್ಥಗಳನ್ನು ಬಡಿಸಲು ಉಪಯೋಗಿ 
ಸಂವ ಚೂಪಾದ ವರೂತಿಯುಳ್ಳ ಪಾತ್ರೆ; ಕಾಗೆ; ಗೋಮುಖದಲ್ಲಿ 
ಸಾರು ಬಡಿಸಿ (ಕೂಢಿ). ೩. ದೇವತಾ ವಿಗ್ರಹಗಳಿಗೆ ಮಾಡಿದ ಅಭಿಷೇಕ 
ಜಲವು ಹರಿದು ಹೋಗಲು ಮಾಡಿರುವ ಹರಿ; ಜಲಹರಿ; ಪಾಣಿ 
ವಟ್ಟಲು ; ಇಂತೀ ತ್ರಿವಿಧಭೇದ ವರ್ತುಳ ಗೋಮುಖ ಗೋಳಕಾಕಾರ 
ಕೂಡಿದ ಲಿಂಗವಾದಲ್ಲಿ (ಮೋಳಿಮಾ. ೭-೨8). ೪. ವಿಲೇಪನ ; ಅನಂ 
ಲೇಪನ; “ಅನುಲೇಪನದೊಳಾರೈಯೆ ಗೋಮುಖಮೆನಿಪ್ಪುದು” 
(ಮಂಗರಾ. ೧೩೯.೪). ೫. ಒಂದು ಬಗೆಯ ವಾದ್ಯ : ಮೊಳ್‌ವ ಕಹಳಾರ 
ವದ ಡಿಂಡಿಮ ಮುರಜ ಗೋಮುಖ ಪಟಹ . . . ಢಕ್ಕೆ ಡವುಡೆಗಳ 
ಬಿರಿಯೆ ನೆಲನಳ್ಳಿಟಿವ ವಾದ್ಯದ ಹರುಷತರ ನಿರ್ಫೋಷದಬ್ಬರ (ಕುವ್ಕಾಶ. 
೨-೫): ಗಜರಿದವು ಡಂಗುರಂ ಪೆರ್ಗಹಳೆ ಗೋಮಂಖಗಳು (ಪರರು. ೨೯-೧೮). 
೬. ಮದ್ಯಪಾನದಲ್ಲಿ ಆಸಕ್ತಿಯುಳೆ ವನಂ: “ಆಸವಾಸಕ್ತನಶುದ್ಧ ವಾದ್ಯ 
ಪಶುತುಂಡ ವಿಲೇಪನ ಗೋಮುಖಾಹ್ವಯಂ? (ನಾನಾರ.೨೧). ೭. ಕಂಡಿ; 
ರಂಧ್ರ: (8) [ಗೋ ಮುಖ?) 

ಗೋಮುಖವ್ಯಾಘು್ರ (ನಾ). ಮೇಲ್ನೋಟಕ್ಕೆ ಹಸಂವಿನಂತೆ ಸಾಧಂವಾಗಿ 
ಕಂಡರೂ ಒಳಗೆ ಹಂಲಿಯಂಂತೆ ದುಷ್ಪಗುಣಗಳುಳ್ಳವನಂ ; ಕಪಟಿ: 
ಲೋಕದಲ್ಲಿ ಗೋಮುಖವ್ಕಾಘ್ರಗಳು ಎಷ್ಟಿಲ್ಲ? (ಆಷಾಭೂ. ೪೪). 

[ಗೋಮುಖ + ವ್ಯಾಘ್ರ] 

ಗೋಮುಖಸೂತ್ರ (ನಾ). ವಿಗ್ರಹದ ಪೀಠಗಳಿಂದ ಅಭಿಷೇಕದ ನೀರು 
ಹರಿದುಹೋಗುವಂತೆ ಮಾಡಿರುವ ಪ್ರಣಾಳಿಕೆ: “ಪ್ರಣಾಳ, 
ಪಯಸಃ, ಪದವ್ಯಾಂ-ಗೋಮುಖಸೂತ್ರ ಬಚ್ಚಲು ದೋಣೀ ಮುಂತಾದ 
ನೀರು ಹೆರಿಯುವ ದಾರಿಗಳು” (ಸಿದ್ಧಾಂತಿ. ೭೯). [ಗೋಮುಖ ಸೂತ್ರ?] 

ಗೋಮುಖಾಸನ (ನಾ). [ಯೋಗ] ಒಂದು "ಬಗೆಯ ಆಸನ : ಎಂಬತ್ತು 
ನಾಲ್ಯಾಸನಬಂಧಗಳೊಳಗೆ ಸಿದ್ಧಾಸನ ಪದ್ಮಾಸನ ಸ್ವಸ್ತಿಕಾಸನ ವೀರಾಸನ 
ಗೋಮುಖಾಸನ ಸುಖಾಸನಂಗಳೇ ಜಪಸಿದ್ಧಿಗೆ ಯೋಗ್ಯಗಳಾದ ಷಡಾಸನಂ 
ಗಳು (ವಿವೇಕ. ೯8). [ಗೋಮುಖ + ಆಸನ] 

ಗೋಮುಖಿ (ನಾ). ೧. ಜಪಸರವನ್ನು ಇಡಂವ ಚೀಲ : ಗೋಮುಖ 
ಗಳಲ್ಲಿ ಕೈಗಳನ್ನು ಇಟ್ಟು ಜಪಮಾಡುತ್ತಲೂ ಧ್ಯಾನಸ್ತರಾಗಿ ಕುಳಿತು 


೨೬೪೪ 


ಗೋಮೇಧ 


ಕೊಂಡಿದ್ದರು (ಮಂಜುಳ. ೬). ೨. [ಜೈನ] ಒಂದು ವ್ರತದ ಹೆಸರು; 
ನಂದಗೋಪನಂ ಬರಿಸಿ ತಾಮುಂ ಗೋಮುಖಿಯೆಂಬ ನೋಂಪಿಗೆ ಬಂದುದ 
ನಟ್‌ಪಿ (ಬಂಹರಿ. ೬-೨೪ ವ). 

[ ಸಂ. ಗೋಮುಖೀ) 


5| ಗೋಮುಳ್ಳು (ನಾ). ಒಂದಂ ಬಗೆಯಂ ಸಸ್ಯ ; ಗೋಮುಳ್ಳು, ರಾಜಬುರಿ 


ಹಣ್ಣು (ಮಡಗಿ. ೬೭-೧೩೬೧). [?] 
ಗೋಮೂತ್ರ (ನಾ). ೧. ಹಸುವಿನ ಮೂತ್ರ ; ಗಂಜಲ; ತಣಿಯುಂಡ 
ಮರ್ದಂ ಗೋಮೂತ್ರದಿಂದೆ ಬಾಯ್ವೂಸಿದವೋಲ್‌ (ಪಂಪಭಾ. ೬-೪೮). 
೨. ನಡೆಯುತ್ತಾ ಮೂತ್ರಿಸಿದ ದನದ ಗಂಜಲದಿಂದ ನೆಲದ ಮೋಲೆ 
ಉಂಟಾದ ಅಂಕುಡೊಂಕಾದ ರೇಖೆ ; ವಾತನಾಡಿಯು ಗೋಮೂತ್ರದ 
ಹಾಗೆ ಡೊಂಕಾಗಿ ನಡೆವುದು (ಸಕವ್ನ. ೧೩). ಹಿಎಗೋಮೂತ್ರಕ; ಅಗ್ಗಳ 
ಮಾಗಿ ಕಾಲ್ಗಿಡಿಸಲುಂ ಮುರಿದು ಕಿಟ್ಟಿಡಂ ತಡಮೆಂಬಿವಟ್‌ಂದಂ ಬಾಹು 
ಕೈಕೊಳ್ಳೆಂಬಿವು ಮೊದಲಾಗಿ ಗೋಮೂತ್ರಮಂಡಲಮುಮಾಕಾಶಂ ಪೇಜ 
ವಿತಿಯಂಬ ವಿಧಿಗಳೊಳ* ಬಂದು ನೆಲೆಗಿಡಿಸಲುಂ ಪೊಲಗಿಡಿಸಲುಂ ಬಲ್ಲೆಂ 
(ಕಾಂತಿಪು. 8-೨೩ ವ). [ಗೋ * ಮೂತ್ರ] 
ಗೋಮೂತ್ರಕ (ನಾ). ಗದಾಯುದ್ಧದಲ್ಲಿ `ಒಂದು ಪಟ್ಟು-ವರಸೆ ; 
ಬಿಡುವ ಬಿಡಿಸುವ ಪರರ ಘಾಯವ ತಡೆವ ಗೋಮೂತ್ರಕದ ಚಿತ್ರದ 
. . ಅವಗಡಿಸುವೌಕುವ ಕುಶಲದಲಿ ಕಾದಿದರು ಸಮರದಲಿ (ಕುವ್ಕಾಗೆ. 
೬-39). [ಸಂ.] 
ಗೋಮೂತ್ರಿಕೆ (ನಾ). ೧. ಎ ಗೋಮರೂತ್ರಕ ; ಭೀಮನು . . . ಮಂಡಲ 
ಗಳು ಯಮಕಗಳು ಗೋಮೂತ್ರಿಕೆ ಮುಂತಾದ ಚಿತ್ರವಿಚಿತ್ರವಾದ ಗತಿ 
ಗಳಲ್ಲಿ ಓಡಾಡುತ್ತ ಎದುರಾಳಿಯನ್ನು ಬುದ್ಧಿಭ್ರಮೆಗೊಳಿಸುವುದಕ್ಕೆ 
ಪ್ರಯತ್ನಪಟ್ಟನು (ವಧಾ. ೩೦೭). ೨. [ಕಾವ್ಯಮಿಾ] ಒಂದು ಬಗೆಯ 
ಚಿತ್ರಬಂಧ; ಒಂದು ಶ್ಲೋಕದಲ್ಲಿ ಪೂರ್ವಾರ್ಧವೂ, ಆ 
ಪೂರ್ವಾರ್ಧದ _ ವಿಷಮಾಕ್ಷರಗಳನ್ನು ಉತ್ತರಾರ್ಧದ ಸಮಾಕ್ಷರ 
ಗಳೊಡನೆ ಕ್ರಮವಾಗಿ ಸೇರಿಸಿದಾಗ ಆಗುವ ಶ್ಲೋಕಾರ್ಧವೂ ಒಂದೇ 
ಆಗಿರುವ, ಹಾಗೆಯೇ ಶ್ಲೋಕದ ಉತ್ತರಾರ್ಧವೂ, ಆ ಅರ್ಧದ 
ವಿಷಮಾಕ್ಷರಗಳನ್ನು ಪೂರ್ವಾರ್ಧದ ಸಮಾಕ್ಷರಗಳೊಡನೆ ಕ್ರಮವಾಗಿ 
ಸೇರಿಸಿದಾಗ ಆಗುವ ಶ್ಲೋಕಾರ್ಧವೂ ಏಕರೂಪವಾಗಿರುವ ಬಂಧ. 
ಇದರ ಪೂರ್ವೋ೯ತ್ತರಾರ್ಧಗಳ ಲ್ಲಿ ಸಮಾಕ್ಷರಗಳಂ 'ಒಂದೇ 
ಆಗಿರುತ್ತವೆ : ಇದು ಪಣವಬಂಧವುುಂ ಗೋಮೂತ್ರಿಕೆಯಂಮಕ್ಕುಂ 
(ಮದತಿ. ೧-೪೦ ವ), ಮಂರಜಂ ಗೋಮೂತ್ರಿಕೆ ಪುಷ್ಕರಮರ್ಧಭ್ರಮಣ 
ಸರ್ವತೊ:ಭದ್ರಂಗಳ್‌ (ಕಾವಾವ. ೫೬೯). ಉದಾ: ಜಲದಾಗಮದಿಂ 
ಚಿತ್ತಸ್ಪಲಿತಂ ಕೇಕಿನರ್ತನಂ ಜಲದಾಗಮದಿಂ ಚಿತ್ತಸ್ಟಲಿತಂ ಕೇಳೆನಲ್ಲನಂ 
(ಕವಿರಾ. ೨-೧೨೮). 
ಜಲ ದಾಗಮೆದಿಂಚೆ ಫ್ರೈ ಸ್ಪಲಿಶಂಕೇ 6 ನರ್ಶನಂ 
ಇ ಲದಾಗಮದಿಂಚಿತ್ತ ಸ್ಥಲಿಶಂಕೇಳ ನ ೪ನಂ: 
`[ಸಂ. ಗೋಮೂತ್ರಿಕಾ ] 
ಗೋಮೆ "ಗೋಮ್ಮ' ನೋ. 
ಗೋಮೇದಕ (ನಾ). ನವರತ್ನಗಳಲ್ಲಿ ಒಂದು ;“ ಬಂಧುರ ಪಿಶಂಗಾಶ್ಮವೆನೆ 
`.ಗೋಮೇದ([ಪಾಠಾಂ. ಧಿ]ಕಂ” (ಮಂಗರಾ. ೩೧-೬). [ಸಂ.] 
ಗೋಮೇದಿಕ "ಗೋಮೇಧಿಕ' ನೋ. 
ಗೋಮೇಧ (ನಾ). ಗೋವನ್ನು ಬಲಿಕೊಡುವ ಯಜ್ಞ. 
(ಗೋ * ಮೇಧ] 


ಗೋಮೇಧಿಕ 


ಗೋಮೇಧಿಕ, ಗೋಮೇದಿಕ (ನಾ) .ಎಗೋವೆಂದಕ ; “ ಪಿಂಗಸ್ಪಟಿಕ 
- ಗೋಮೇಧಿಕ” (ಓಷಧಿ. ೯೮): ಗೋಮೇಧಿಕದ ಭಿತ್ತಿಯೊಳಂ ಚಂದ್ರ 
ಕಾಂತದ ಗವಾಕ್ಷಂಗಳೊಳಂ (ಪುಷ್ಕಪು. ೮-೩೦ ವ); ಗೋಮೇಧಿಕಾಂಚಿತ 
ನವೀನ ವಿಟಂಕಪಾಳೀ (ಹವ್ಮೂರ. ೪-೩6): ತೊಳಪ ವೈಡೂರಿಯದ 
ಮದನಕ್ಕೆ ಮಿಜುಪ ಗೋಮೇಧಿಕದ ಬೋದಿಗೆಗಳ (ಜೈ ಮಿ ಧಾ. ೧೭-೨೩). 
ಗೋಮೇದಿಕ : ಅದೊ ಅಲ್ಲಿ ಗೋಮೇದಿಕಂ 
[ ಆ ಸಂ. ಗೋಮೇದಕ] 
ಗೋಯಿಂದ (ನಾ).-ಗೋವಿಂದ. ೨. "ಗೋಯಿಂದಯ್ಯ', 
“ಗೋಯಿಂದರಸ' ಪರಾ. ([-ಆ ಸಂ. ಗೋವಿಂದ) 
ಗೋಯಿಂದಪೊಡ್ಡಿ (ನಾ). ಒಬ್ಬಾಕೆಯ ಹೆಸರು; ದೇಗುಲದ ಸೂಳೆ 
ಗೋಯಿನ್ದ ಪೊಡ್ಡಿಯ ಮಗಳು ಬಾದಿ(?9)ಪೊಡ್ಡಿ ಯೆಂಬೊಳ್‌ (ಇಆ. 
x1, ೧೨೩-೪; 779), [ಗೋಯಿಂದ - ಪೊಡ್ಡಿ ] 
ಗೋಯಿಂದಮ್ಮ (ನಾ). ಒಬ್ಬಾತನ ಹೆಸರಂ; ಗೋಯ್ಕಿನ್ನಮ್ಮಗಳ 
ಮಿಗಣ್ಣುಗ ಬೆದೆನ್ನೆಲ್ಮಣ್ಕೊಟ್ಟರ್‌ (ಮೈಆರಿ. ೧೯೩೨. ೫೮-೪ ;825). 
[ ಗೋಯಿಂದ + ಅಮ್ಮ) 
ಗೋಯಿಂದಯ್ಯ (ನಾ). ಒಬ್ಬಾತನ ಹೆಸರು: ಇದರ್ಗೆ ಸಾಕ್ಷ 
ಗೋಯಿನ್ಮಯ್ಯನುಂ (ಎಕ. 1೪. ಶ್ರೀರಂಗ. ೧೬೦-೧೬; ಸು. 800). 
[ ಗೋಯಿಂದ + ಅಯ್ಯ] 
ಗೋಯಿಂದರ (ನಾ). ಒಬ್ಬುತನ ಹೆಸರು; ಶ್ರೀ ಗೋಯಿಂದರ ಬಲ್ಲಹಂ 
ಪ್ರಥುವೀರಾಜ್ಯಂಗೆಯೆ (ಎಕ. ೪11, ಸೊರಬ. ೧-೧; 7977); 
[ರಾ]ಜಪರಮೇಶ್ವರ ಗೋಯುನ್ಹರ ಭಟಾರರಾ (ಇಆ. ೫7, ೧೨೭-೫: 
908). "ಕನ್ನರ' ಪರಾ. [ಗೋಯಿಂದ + ಅರ್ಕ] 


(ಶ್ರೀರಾಮಾ. 3೮೬-೨೮). 


ಗೋಯಿಂದರಸ (ನಾ). ಒಬ್ಬಾತನ ಹೆಸರು; ಶ್ರೀಮಾಜಕ್ಗೋಯಿನ್ಹ ರಸರ್‌ | 


ಪ್ರಭೂತುಜ್ಲು ಮರಿಯದೆಯಂ ದಯೆಗೆಯ್ದಂ (ಮೈಆರಿ, ೧೯೪೨, ೪೭-೮: 
700). [ ಗೋಯಿಂದ + ಅರಸ, ) 

ಗೋಯಿತಿ (ನಾ). (?) :.' ಅಕ್ಕಣಬ್ಬೆ ಗೋಯಿತಿ ಕೋಟೆಯಮ್ಮನಕ್ಕಂ 
(ಮೈಆರಿ. ೧೯೨೯, ೭೯-೪: 964). [?] 

ಗೋಯೆ (ನಾ). ಕಾವಲುಗಾರ; ಪಾಲಕ; ರಕ್ಷಕ: ಅಗುರ್ವುವೆತ್ತಲ್‌ಕೆಯ 
ಬೇಡವಟ್ಟುಗಳ ಬೂತುಗಬೀರುಗ ಗೋಯೆ[ಪಾಕಾಂ. ಲೆ]ಯರ್ಕಳಂ 
ನೆಜಕಿಯರೆನಿಪ್ಪೊ ಸಂ ಕಿಡಿಸಲಂಕದ ಮುನ್ನಿನ ಚಕ್ರವರ್ತಿಗಳ ಪೆಜಟಿರಳ 
ವಳ್ತುವಂ ಕಿಡಿಸಿತೊಟ್ಟಜೆ ತೈಲಪ ಚಕ್ರವರ್ತಿಯ. (ಕಾವ್ಯಾವ. ೨೧೨) 

[ ಆಪ್ರಾ. ಗೋಅ./ಸಂ. ಗೋಪ] 

ಗೋರ್‌, ಗೋರ್ಕು (ಕಿ). ೧. ಎಳಿದುಕೊಳ್ಳು ್ಸಿ; ಕೆರೆದು ತೆಗೆ: ಗಜಂ 
ಮಣ್ಣಂ ಗೋರೆ (ರಾಮಾಕ್ಕ. ೬೬-೧೦). ವಿ. ಬಲೆಯಿಂದ ವಿಖಾನು ಹಿಡಿ: 
“ಗೋರ್‌-ಜಾಲಕರಣೇ (ಬಲೆಯಿಂದ ವಿ.ನುಹಿಡಿ)” (ಕಮಧಾ) : ನೇರ್ದಂ, 
ಬಾರ್ದಂ, ಗೋರ್ದಂ, ಸೋರ್ದಂ (ಕಮದ. 90). ೩, ದೋಚು; ಕವರು, 
ಪೀರ್ದಮರ್ದುಟಿಯಂ ತಳ್ಳೆಗೆ ಸಾರ್ದು . . . ಒಡವೆರಸಲ್‌ ಕಾಮಂ 
ಗೋರ್ದಬಲೆಯರೊಡನೆ ತೆೊಟವರೇಕಾದಶಿಯೆೊಳ್‌ (ಮನ್ಮವಿ. ೩-೨೧). 
೪, ಗೆರೆಹಾಕು ; ಕೆರೆ; ಚುಚ್ಚು ; ತಿವಿ. “ಗೋರಿಕಲ್‌' ಪರಾ. 
ಗೋರು, : ೧. ಬ್ರಹ್ಮ ಮಣಿಯಾದ ವಿಷ್ಣು ಬಲೆಯಾದ ಸಕಲ ದೇವತಾ 
ಕುಲವೆಲ್ಲ ಗೋರುವ ದಾರವಾದರು (ಗುಪ್ತಮಂ. ೭೭); ಬಳಿಕವ ಗೋರಿ 
ದನು ಗುಡಿಯಿಟದು ಬಾಲದ ಗೋರೆಯಲಿ ತಳಮಗುಚಿದನು ತೋರಣದ 
ಸಾಲುಗಳ (ತೊ ರರಾ. ೫-೭-೧೬): ವೆಂಕಟರಮಣಯ್ಯ ಹಂಡೆಯಿಂದ 
ನೀರನ್ನು ಗೋರಿ ಗೋರಿ ಮೈಮೇಲೆ ಸುರಿದುಕೊಂಡರು (ಸರಸ. ೫೮) ; 
ಕೆನೆಸುಣ್ಣವನ್ನು ಉಗುರಿನಲ್ಲಿ ಒಂದಿಷ್ಟು ಗೋರಿಕೊಂಡು ಎಡ ಅಂಗೈಗೆ 
ಹಚ್ಚಿ (ನನ್ನೂರು. ೧೮೨). ೩. ಇದೋ ಅಣತಿಯನಿತ್ತಪೆನ್‌. . . ಲಂಕೆಯ 


೨೬೪೫ 


10 


- 


6 


20 


25 


45 


ಗೋರಕ್ಷ 


ನಿರದೆ ಗೋರಿ ಸೋವಲ್‌ (ಶ್ರೀರಾಮಾ. ೪೭೩-೭೪೯): ಇಬ್ಬರು ಹುಡುಗರು 
... ತಮ್ಮ ಕೈಗೆ ಸಿಕ್ಕಿದುದನ್ನು ಗೋರಿಕೊಂಡರು (ಪುನರು. ೧೩೯). ೪. 
"ಗೋರುಳಿ' ಪರಾ. ೫. ತೂರಿ ರಾಶಿಮಾಡುವುದರಿಂದ ಕಾಳಿನಲ್ಲಿಯ 
ಕಸವನ್ನು ಹೋಗಲಾಡಿಸಂ: (8). ೬. ಎ ಗೋರಿಸು ೨: ಗದ್ದೆ ಗೋರುವ 
ಹಲಗೆಯಲ್ಲಿ ಎಲೆ ಹಾಸಿ (ಕಎಪು. ೪೪-೩). ಹಿ. ಗಾಯಗೊಳಿಸಂ ; 
ನೋಯಿಂಸು ; ಹಿಂಸಿಸು; ಶೋಕಪನ್ನಗಘೋರವಿಷ ಮುನಿವರನ ಹೃದ 
ಯವ ಗೋರಿತೇನೆಂಬೆನು ಲತಾಂಗಿಯರಳಲ ಕಳವಳವ (ಕುವ್ಯಾಗ. ೧೦-೯): 
ಬಾಲತನದಲಿ ತಾಟಕಿಯ ಗೋನಾಳಿಯನು ಗೋರಿದನು(ಕೊರರಾ.೧-೨-೨೦); 
ಸಾರೆಯಿಹ ವೈರಿಯನೆ ಗೋರುವೀ ಕೂರಂಬು (ದಿಲೀಶ. ೧-೩೧). 
[ ದೇ.॥ ತಮಿ. ಕೋರು, ಕೋಲು; ಮಲ. ಕೋರು ; 
ತುಳು. ಕೋರು, ಗೋರು: ತೆಲು. ಗೋಕು] 

ಗೋರ (ನಾ). ಒಂದು ಬಗೆಯ ಗಿಡ: “ಗಂಧಾಢ್ಯಃ - ಕುಂಕುಮ, 
ಗೋರ, ಹೇರಿಳೆ (ಹಿರಳಿ ?) ” (ಓಷಧಿ. ೪೪). [?) 

ಗೋರಂಟ "ಗೋರಂಟೆ' ನೋ. 

ಗೋರಂಟಿ, "ಗೋರಂಟೆ' ನೋ. 

ಗೋರಂಟಿ (ನಾ). ಒಂದಂ ಬಗೆಯ ಗಿಡ; ಮದರಂಗಿ; ಮೆಹಂದಿ. 
P ಇದರ ಎಲೆಯಿಂದ ತೆಗೆದ ರಸವನ್ನು ಹೆಣ್ಣುವಂಕ್ಕಳು ಅಲಂಕಾರ 
ಕ್ಕಾಗಿ ಉಗುರು, ಕೈ ವಂತ್ತು ಪಾದಗಳಿಗೆ ಹಚ್ಚವರು: ಗೋರಂಟಿ 
ಮದರಂಗಿ (ಮೈಔಗಿ. ೪೯-೯೮೪); ಗೋರಂಟಿಯ ಬಣ್ಣದಿಂದ ರಂಜಿಸುವ 
ಹಸ್ತಪಾದಗಳು (ರೌಲತ್‌. 803). [ «ತೆಲು. ಗೋರಂಟ) 

ಗೋರಂಟೆ, ಕೋರಂಟಿ, ಗೊರಟಿ, ಗೊರಟೆ, ಗೋರಂಟ, ಗೋರಂಟಿ, 
ಗೋರಟಿ, ಗೋರಟೆ (ನಾ). ಕೆಂಪು, ನೀಲಿ, ಬಿಳಿ ಅಥವಾ ಹಳದಿ, 
ಹೂವುಗಳನ್ನು ಬಿಡಂವ ಒಂದು ಬಗೆಯಂ ಗಿಡ ; ಸ್ಫಟಿಕದ ಗಿಡ ; 
ಕುರಂಟಕ; “ ಕಿಂಕಿರಾತಂ, ಕುರಂಟಕಂ-ಈ ೨ ಗೋರಂಟೆ” (ಹಲಾಯು. 
೩೫-೩೪); ಗೋರಂಟೆಯ ಬಿತ್ತಂ ಪಟನೀರಿಂ ಕುಡಿಯಿಸುವುದು(ಲೋಕೋಪ.- 
೯-೧೭೮); ಗೋರಂಟೆ ವೃಕ್ಷವಂ ಸ್ತ್ರೀಜನರು ಆಲಿಂಗನಂಗೈದರೆ ಚಿಗುರು 

. ಗಳಾಗಿ ಪುಷ್ಪಂಗಳಂ ಧರಿಸುವವು (ಸಾಗಂಧಿ. ೪೩೯). ಕೋರಂಟಿ : ಪಾರಿ 

ಜಾತದ ಪುಷ್ಪ ಇರುವಂತಿಗೆ ಪುಷ್ಪ. . . ಕೋರಂಟಿ ಸಿಂಹಾಚಲ ಸಂಪಿಗೆ 
(ಸಿದ್ದಪು. ೧೮-೯೧). ಗೊರಟಿ: “ ರುಂಟಿ- ಕರಿಯ ಗೊರಟಿ” (ಅಕಾನಿ. 
೧೦-೩). ಗೊರಟೆ : ಗೊರಟೆ ಸಂಪಗೆಯಾದಿಯಾದಾ ತರುಗಳಿಗೆ ಪರ್ಬಿರ್ಪ 
ವನಲತೆ (ರಾಮಾಸಂ. ೩-೫-೫೮): ಮುಡಿಸಿದ್ದ ಗೊರಟೆ ಹೂಗಳ ಹಳದಿಯ 
ನಡುವೆ ಕೆಂಪು ಪರ್ವತ ಬಾಳೆಯ ಹೂಗಳೂ... ರಂಜಿಸಿದ್ದುವು (ಮಲೆಮ. 
೯6). ಗೋರಂಟ : “ನೀಲಿ, ರುಂಟೀ, ಬಾಣಾ, ದಾಸೀ, ಆರ್ತಗಳ:-೫ 
ಕರೀಹೂವುಳ್ಳೆ ಗೋರಂಟದ ಹೆಸರುಗಳು ” (ಸಿದ್ಧಾಂತಿ. ೧೦೩). "ಮಳ್ಳು 
ಗೋರಂಟ' ಪರಾ. ಗೋರಂಟಿ, : “ ಸಹಾ, ಕುಮಾರೀ, ತರಣೀ - ಈ 
೩ ಗೋರಂಟಿ” (ನಾಚಿರಾ. ೧೦೮). ಗೋರಟಿ : ಅದರೆಗಂಚಿ ಗೋರಟಿ 
ರುದ್ರಗಂಟಿ ಜಾಜಿ (ಕೃಹಿಪ್ರ: ೨೦೦). ಗೋರಟೆ: “ರುಂಟಿಕೆ ಬಾಣನೀಲಿಕಂ 
ಗೋರಟೆಯೆನಿಕ್ಕು” (ಮಂಗರಾ. ೩೭-90: ಕುರಂಟ-ಗೋರಟೆ 
(ಕಮದ. ೨೭೦ ಪ್ರಯೋ) ; ಕೊಬಟಕಿವಾವಿನ ತೂರ್ಯನ ವಿಷಮಲಿಗುಂ 
ಗೋರಟೆಯ ಮೂಲಮಂ ಪೂಸಲೊಡಂ (ಐಮದ. ೧೦-೬೮) : ಅರಿಸಿನ 
ಗೋರಟೆ ಕೆಂಜಾಜಿಯದಿರ್ಗಂತಿ ಕರಿಯ ಗೋರಟೆರಸದಿಂದ (ಜ್ಞಾನಶ. 
೪೦-೫೨). [ಆ ಸಂ. ಕುರಂಟ 1 

ಗೋರಕ್ಷ (ನಾ). ೧. ಗೋವುಗಳನ್ನು ರಕ್ಷಿಸುವವನು; ಗೋಪಾಲ: 
ಗೋವಿಂದ ಗೋಪಿಕಾರಮಣ ಗೋ ಕುಲವಾಸ ಗೋವ([ಳ]ರಾಣ್ಮ 
ಗೋರಕ್ಷ (ಶತಸಾಂ. ೬೦-೫). ೨. ಒಂದು ಬಗೆಯ ಮರ ; ಹಾಲೆ ; 
“ ಜೀವ್ಯಾ - ಹಾಲೆ, ಗೋರಕ್ಷ, ದುಗ್ಮಿ, ಅಣಿಲೆ” (ಓಷಧಿ. ೬೨): ಗೋರಕ್ಷನ 


ಗೋರಕ್ಷಕ 


ಮೂಲಿಕೆಯಾ ಕ್ಷೀರವುಮಂ ಪಟಕ್ಕಿಯಿಂದೆ ಯೋಜಿಸಿ ಮಡಗುಗೆ (ಇಐಮದ- 
೭-೫೪). ೩. ನಾಥಪಂಥದ ಒಬ್ಬ ತಪಸ್ವಿ, ಗೋರಖನಾಥ ; 
ಕೃಪೆಯಿಂದಾಗಳಾ ಗೋರಕ್ಷನಲ್ಲಿಗೆ ಬಂದ ಪ್ರಭುರಾಯ (ಪ್ರ ಥುಲೀ. ೧೯-೧೪). 


` [ಸಂ. ) 
ಗೋರಕ್ಷಕ (ನಾ). ಗೋಪಾಲಕ ; ಗೊಲ್ಲ; “ಗೋಪ, ಪಶುಪಾಲಕ” 
(ನಾನಾರ. ಕಿ. ೫೩). [ಗೋ ರಕ್ಷಕ] 


ಗೋರಕ್ಷಣ (ನಾ). ಪಶುಪಾಲನೆ; “ ವೈಶ್ಯನರ್ಯನೆನೆ ಪರದನವಂಗಾರಂಬಂ 
ವಾಣಿಜ್ಯಂ ಗೋರಕ್ಷಣಮೆಂಬ ವಾರ್ತೆ ಜೀವಿಕೆಯಕ್ಕುಂ” (ವಸ್ತು ಕೋ. 
೬೨-೬೨). [ಗೋ ರಕ್ಷಣ) 

ಗೋರಕ್ಷದುಗ್ದಿ (ನಾ). ಸಿಹಿಹಾಲೆ ಗಿಡ (?) : * ಮುನಿಃ -ಗೋರಕ್ಷದುಗ್ಳಿ, 
ಕುಂಬಳ . , . ಮಾಸರೋಹಿಣಿ” (ಓಷಧಿ. ೧೨೫). [ಗೋರಕ್ಷ ದುಗ್ಡಿ ] 

ಗೋರಕ್ಷಮೂಲಿ (ನಾ).ಎಗೋರಕ್ಷದಂಗ್ಳಿ (?) ; “ ರಸುಹ್ವಯಂ-ತವರ, 
ಗೋರಕ್ಷಮೂಲಿ, ಜಟಾಮಾಂಸಿ, ಬಲುಕುಣಿಕೆ ” (ಓಷಧಿ. ೧೩೬). [? 

ಗೋರಕ್ಷಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದಂ ಬಗೆ: ಮುಖ್ಯ 
ವಾದ ಕೆಲವು ಆಸನಗಳು . . . ೪೨. ಗೋರಕ್ಷಾಸನ, ೪೩. ಉಷ್ಟ್ರಾಸನ 
(ಭಾರದ. ೧೬೭), [ಗೋರಕ್ಷ ೬ ಅಸನ] 

ಗೋರಕ್ಷಿ (ನಾ).ಎಗೋರಕ್ಷ ೨. (?): “ಗೋರಕ್ಷದುಗ್ಧಿ, ಗೋರಕ್ಷೀ, 
ಗೋರಕ್ಷಮಂ- ಈ ಮೂಡು ೦ ಗೋರಕ್ಷಿಮೂಲ” (ಓಪಧಿ. ೫೦): 
“ ದೀರ್ಫದಂಡೀ - ಗೋರಕ್ಷಿ” (ಓಷಧಿ. ೭೬). [ಸಂ. ಗೋರಕ್ಷೀ] 

ಗೋರಕ್ಷೆ (ನಾ). ಎ ಗೋರೆಕ್ಷ ೨; “ ಗಂಧಬಹುಳ -ಗೋರಕ್ಷೆ” (ಓಷಧಿ. 
೪೬). [ಸಂ. ಗೋರಕ್ಷಾ] 

ಗೋರಜ (ನಾ). ಗೋವುಗಳ ಹೆಜ್ಜೆ ಯಿಂದೆದ್ದ ಧೂಳಂ ; ಗೋರಜದಿಂದ 
ಗೋಮೂತ್ರಾಭಿಷೇಕದಲಿ.. . ಎಸಗಿದರಂದು ರಕ್ಷೆಗಳ (ನಿಧಾಗ. 
೧೦-೫-೪೭); ಹೇ ಕೃಷ್ಣ ರಾಧೆಯ ಗೋ ರಜವನು ನೀನು ಮುಖ 
ಮಾರುತವನೂದಿ ಕಳೆದೆ (ಗಾಪಾಸ ೧-೮೯). "ಗೋರಜಮುಹೂರ್ತ ' 
ಪರಾ. [ಗೋ * ರಜ] 

ಗೋರಜಮುಹೂರ್ತ (ನಾ). ಸಾಯಂಕಾಲದಲ್ಲಿರುವ ಒಂದು ಪ್ರಶಸ್ತ 
ವಾದ ಮಂಹೂರ್ತ ; ಗೋಧೂಳಿಯ ಮುಂಹೂರ್ತ : ಮರುದಿವಸ 
ಗೋರಜಮುಹೂರ್ತದ ಮೇಲೆ ಲಗ್ನವಾಯಿ ತು (ಮಂಜುಕ. ೧೮೯): 
ಸಕಲಸುಮಂಗಲಮೂಲವಾದ ಆ ಪವಿತ್ರ ಗೋರಜಮುಹೂರ್ತವನ್ನು 
ಬ್ರಾಹ್ಮಣರು ಜನಕರಾಜನಿಗೆ ಹೇಳಿದರು (ತುಳಸಿ. ೯9. "ಗೋಧೂಲಿ 
ಲಗ್ನ' ಪರಾ. [ ಗೋರಜ * ಮುಹೂರ್ತ) 

ಗೋರಟಿ "ಗೋರಂಟೆ' ನೋ. 

ಗೋರಟೆ "ಗೋರಂಟಿ' ನೋ. 

ಗೋರಥ (ನಾ). ೧. ಎತ್ತುಗಳನ್ನು ಹೂಡಿದ ರಥ ; ಎತ್ತಿನ ಬಂಡಿ 
ಎರಾಜಸಿರ್ದ ಗೋರಥಮಂ ಪೆಂಪಗಲದೊಡನೇಟಾ (ವೃ ಷವಿ. ೩೮-೭೦). 
೨. ಎತ್ತನ್ನು ವಾಹನವಾಗಿ ಉಳ್ಳವನು, ವೃಷಭವಾಹನ ; ಶಿವ. 
೩. ಒಂದು ಪರ್ವತದ ಹೆಸರು; ಅವರು ಗೋರಥಪರ್ವತದ ಹತ್ತಿರಕ್ಕೆ 
ಬಂದರು (ವಡಭಾ. ೭೮). [ಸ9. (ಗೋ *- ರಥ) 1 

ಗೋರಸ (ನಾ). ೧. ಹಸಂವಿನ ಹಾಲು; ಗೋರಸದೊಳ್ಳೂಡಿರ್ದಾ 
ಹಾರಮನಾ ಗೋಸ್ತದಲ್ಲಿ ಗೋವಳನಿಕ್ಕಲ್ಕಾರೋಗಿಸಲಕ್ಕುಂ (ಸಮಪ. 
೬-೯೭): ಬಾಲೆಯರು ತಮ್ಮೊಳಗೆ ಗೋರಸ ತೈಲ ಕುಂಕುಮ ಗಂಧಜಲದಲಿ 
ಮೇಲೆ ಹೊಯ್ದಾಡಿದರು (ನಿಧಾಗ. ೧೦-೮೦-೩೬]. ವಿ. ಮಜ್ಜಿಗೆ ; 
“ ಗೋರಸ ದಂಡಾಹತ ಮಧಿತ . . . ಅಂತದು ತಕ್ರಂ” (ವಸ್ತಾಕೋ. 
`೯3-೧); ಗೋರಸವಿಲ್ಲದ ಭೋಜನ ಪೂರೈಸಿಯೆ ಬರದ ವಿದ್ಯೆ (ಪಂಶಶ, 

[ಗೋ 4+ ರಸ] 


೨೮-೩೩). 


೨೬೪೬ 


6 


ಗೋರಿ, 


ಗೋರಾ (ಗು). ಬಿಳಿಯ ಬಣ್ಣ. ದ: ಗೋರಾ (ಬಿಳಿ) ಮಂದಿಯ ದೊಡ್ಡ 
ಮನಸ್ಸು ಕಾಳಾ (ಕಪ್ಪು) ಮಂದಿಗೆಲ್ಲಿಂದ ಬರಬೇಕು ಹೇಳಿರಿ (ನಾಪೋಲೀ. 
8೧). [ «ಮರಾ. ಗೋರಾ./ಪ್ರಾ.ಗೋರ. / ಸಂ. ಗೌರ) 

ಗೋರಾಗುಮ್ಮಟ (ನಾ). ಬೆಳ್ಳಗೆ ದಷ್ಟಪುಷ್ಟವಾದುದಂ; ಸುಂದರ 
ವಾದಂದಂ; ಚೆಲಂವಾದಂದಂ; ಅವನು ಅಷ್ಟೊಂದು "ಗೋರಾಗುಮ್ಮಟ' 
ವಾಗಿ ಬೆಳೆದಿದ್ದಾನೆ (ಕಂಬಹು. ೪೮). 

[ «ಮರಾ. ಗೋರಾಗೋಮಟಾ ] 

ಗೋರಾಜ (ನಾ). ೧. ಶ್ರೇಷ್ಠವಾದ ಎತ್ತು, ವೃಷಭ. ೨. ನಂದಿ. 
೩. ಚಂದ್ರ. ೪. ಇಂದ್ರ. ೨, ೩, ೪; ಸಕಲಪ್ರತ್ಕರ್ಥಿ ಧಾತ್ರೀಪರಿತಲ 
(?) ಪರಿವೃಢ ಗೀರ್ವಾಣ ನಿರ್ವಾಣಕರಂ ಶುಭ್ರಾಭ್ರದುಗ್ಭಾರ್ಣವ ಪುರಹರ 
ಗೋರಾಜ ಗೋರಾಜ ಗೋರಾಟ ಕರೀಂದ್ರ ಶ್ವೇತಪದ್ಮ ತ್ರಿದಿವಭವಧುನೀ 

. . ಅರ್ಧೇಂದುಪ್ರಭಾಭಾಸುರ ವಿಶದಯಶಂ ನೀತಿಮಾಂಧಾತಭೂಪಂ 
(ವಾಡತಿ. ೧-೧೨). ೫. ನೀರಿನ ಅಧಿಪತಿ; ವರುಣ. ೩,೪,೫: 
ಸಾರತರ ವಿಭವದೊಳ್ಗುಕುಮಾರಕಿಯೊಳ್ಳು ಜನವೃತ್ತಿಯೊಳ್ಸ )ಹ್ಮಸುತಂ 
ಗೋರಾಜಂ ಗೋರಾಜಂ ಗೋರಾಜಂ ಕೂಚಿರಾಜ ಸಿತಗರ ಗಂಡಂ 
(ಎಕೆ. 7%, ಡಾಮರಾ. ೧೫೨-೩; ಸು. 1400?) 
[ಗೋ4ರಾಜ] 

ಗೋರಾಜಿ (ನಾ). ಹಸುಗಳ ಹಿಂಡು, ಗೋವುಗಳ ಸಮೂಹ: 
ತತ್ತೀರದೆ ಕಲಿಂಕೆಗೆಳೆಸುವ ಗೋರಾಜಿಯ ಲೀಲೆ ಕಣ್ಣೆ ಪಡೆದುದು ಚೆಲ್ವಂ 
(ಡಂದ್ರಪು. ೨-೨೭). [ಗೋ ರಾಜಿ] 

ಗೋರಾಡ್ಗಮನ (ನಾ). ವೃಷಭವಾಹನ ; ಶಿವ: ಷಡ್ಗುಣೈಶ್ವರ್ಯ ಧನ 
ದಾಪ್ತ ಗೋರಾಡ್ಲೆಮನ (ಏಕೋಪು. ೮-೨೮). 

[ ಸಂ. (ಗೋರಾಜ 4 ಗಮನ) ) 

ಗೋರಿ, (ನಾ). ೧. ಆಕರ್ಷಣೆ; ಸೆಳೆತ; ಪ್ರಲೋಭನ, ಮರುಳು 
ಗೊಳಿಸಂವಿಕೆ; ಕೆಮ್ಮನೆ ಸವಣರ ಗೋರಿಗೆ ನೀಂ ಮತಿಗೆಟ್ಟು. . 
ಪರತ್ರೆಯನೆ ಕಿಡಿಸಿಕೊಂಡೈ (ಧರ್ಮಾಮ್ಮ. ೮-೬೯) : ಆನುಮಾ ಗೊರವನ 
ಗೋರಿಯೆೊಳ್‌ ಬಿರ್ದೆಂ (ಬಂಹರಿ. ೪-೨೭ ವ). ೨. ಒಂದು ಬಗೆಯ ಬೇಟೆ: 
ಪಾಟಂ ಕಾಮುಕಗಣ ಮೃಗಕೋಟಿಗೆ ಮನಸಿಜನ ಗೋರಿಗಾಡುವ ಪಾಟಂ 
(ಅಜಿಪು. ೫-೪೪) ; ಬೇಟೆಕಾಅನು ಮೃಗವನಟ್ಟಿ ಮೃಗ ಗೋ [ಪಾಠಾಂ. ಗು) 
ರಿಗೊಳಗಾಗದಯ್ಯಾ (ಬಸವ. 648) ; ಇಚ್ಚೆ ಯಿಂ ಗೋರಿಗೆ ತಂದು 
ಮುಗ್ಗೆಯ ಮನೋಮೃಗಮಂ (ಅರ್ಧನೇ. ೪-೮೭); ಜನದ ಬೆ.ಬ್ಬೆಗೆ 
ಬೆದುತಿಪ್ಪ ಮನವೆರಸಿ ಮರುಳಾಗಿ ಗೋರಿಗೆ ಸಿಕ್ಕಿದೆರಲೆಗಳನಕಟಕಟ 
ನಿಷ್ಕ ರುಣಲುಬ್ಧಕರು ಕೆಡೆಯೆಚ್ಚ ರು(ಹಡಕಾ. 8-೨೭) ; ಆನುಂ ಮೃಗದಂತೆ 
ಗೋರಿಗೊಳಗಾಗೆ ಗಡ ತನುವ್ಯಾಧ ಬಾಣಬಾಧೆಯದಕ್ಕುಂ (ಪಾರ್ಶಪು- 
೧೨-೭೭). ೩. ಜಿಂಕೆಗಳು ಬಲೆಗೆ ಬೀಳುವಂತೆ ಅವುಗಳನ್ನು ಆಕರ್ಷಿಸಲು 
ಬೇಟೆಗಾರರು ಹಾಡುವ ಹಾಡು ; ಮೃಗಾಕರ್ಷಣೆಯನ್ನು ಮಾಡುವ 
ಸಂಗೀತ; ಎರಲೆಗೆ ಪಾಡುವ ಗೋರಿಯನರಣ್ಯದೊಳ್‌ ಮೃಗವಿರೋಧಿಗಂ 
ಪಾಡುವುದೇ (ಆದಿಪು. ೧೮-೮೦); ಮೃಗಮಂ ಪತಿಯಿಂದಂ ಗೋರಿಗೆ ಪತ್ತಿಸಿ 
ಗೋರಿಪ ಶಬರಿ (ಪಾರ್ಶ್ಮಪು. ೧೨-೧೭) ; ಗಿಳಿ ಸೋವ ನುಣ್ಣನಿಯದೆತ್ತಂ 
ಗೋರಿ [ಪಾಠಾಂ. ಲಿ]ಯಂ ಪಾಡುವಂತಿರೆ (ಸೂಕ್ತಿಸು. ೪-೭೬); ಲಲಿತರಾಗದ 
ರಸದ ಗೋರಿಯ ಬಲುಸವಿಯ ಮೃಗದಂತೆ (ಕುವ್ಕಾಸ. ೧೬-೪೮); ಮೆಲ್ಲುಡಿ 
ದೋಟ್‌ ಗೋರಿಯಂ ಸರಸದಿ ಪಾಡಿ ಕೀರಮೃಗಸಂತತಿಗಂ ಮಜಿಪಿಕ್ಕಿ 
(ಕ್ರಿ ಪುವಿ. ೨-೪೦). 

ಗೋರಿಯ ಮೃಗ-ಬೇಟೆಗಾರನ ಆಕರ್ಷಣೆಗೆ ಮನಸೋತ ವಗ: 
ಅಂತಾತಂ ಗೋರಿಯಮೃಗದಂತೆಳಸಿ ಬರ್ಪುದುಂ (ಪಂರಾಮಾ. ೧೦-೧೧೦ ವ). 
[ ಆಗೋರ್‌ ) 


ಗೋರ್ಕಿ 


ಗೋರ್ಕಿ (ನಾ). ಹೆಣವನ್ನು ಹೂಳುವ ಜಾಗ, ಸಮಾಧಿ; ದೌಲತಾ 
ಬಾದಿನೊ೪್‌ ತನಗೆ ಗೋರಿಯಂ ಕಟ್ಟಲಪ್ಪಣೆಯಿತ್ತು (ಕಳನ. ೯-೮೯); 
ರಾಜರಾಣಿಯರ ಗೋರಿಗಳಿಗಾಗಿ ಸುಂದರವಾದ ಕಟ್ಟಡಗಳನ್ನು ಕಟ್ಟಿರು 
ತ್ತಾರೆ (ಮೈವಾಸ್ತು. ೧೫೬). 

ಗೋರಿಮಾಡು-ಎ ೧. ಸಮಾಧಿಮಾಡು : ಅವನ ಹುಟ್ಟೂರಿನಲ್ಲಿ 

ಅವನನ್ನು ಗೋರಿಮಾಡಿದರು (ರೂಡ). ೨. (ಆಲಂ) ಇಲ್ಲದಂತೆಮಾಡು ; 
ನಿವಾರಿಸು : ನಿದ್ರೆ ಬಂದು ಅವರಿಸಿ ಈ ಚಿಂತೆಯನ್ನು ಗೋರಿಮಾಡಿತು 
(ಮುರುಕು. ೧೦೫೭. [«-ಪಾಠರ. ಗೋರ"; ಹಿಂ. ಗೋರಿ] 

ಗೋರ್ಕಿ (ನಾ). ಒಂದು ಬಗೆಯ ಪ್ರಾಣಿ (?); ನರಿ ಭುಜಂಗನಿಲಿ 
ಕೊಂಕನೋತಿಯುಂ ಗೋರಿವೆರಸು ಸಾರಂಗನಿವಹಮುಂ . . . ನಲಿವೊಡಂ 
(ಉಟ್ಟ. ೨-೧). [?] 

ಗೋರಿ "ಗೋರೆ, ನೋ. 

ಗೋರಿಕ (ನಾ). ಒಂದು ಬಗೆಯ ಪಕ್ಷಿ ; ಮೈನಾಹಕ್ಕಿ ; ಪ್ರಕಟಿಸಿ ತಿಂಗಳು 
ನಾಲ್ಕಕ್ಕನಲನ ಸೆಖೆಯಿಂ ಕುಕ್ಷಿಯ ಬಿಲದೊಳು ಲಘು ಗೋರಿಕಮಿಹ 
ಹಂಗೆ ವಿತಸ್ತಿಯ ಮಾನದೊಳಿಹ (ಯೋಗಾಂವಿ. ೧-೩೩). "ಗೊರವಂಕ' 
ಪರಾ. [ಆ ಸಂ. ಗೋರಿಕಾ] 

ಗೋರಿಕಲ್‌, ಗೋರಿಕಲ್ಲಂ,, ಗೋರಿಗಲ್‌, ಗೋರ್ಕಲ್ಲು, ಗೋರ್ಗಲ್ಲು 
(ನಾ). ೧. ಗಡುಸಾದ ಕಲ್ಲಂ; ಬೆಣಚುಗಲ್ಲಂ ; ಗೋರಿಕಲ್ಲ ಮಾಡ 
ಹೋಯಿತ್ತೆನೆಗೆ ಹೂವಿನ ವಿಮಾನ ಹೋಯಿ ತ್ತೆ ನಗೆ (ಜನ್ಮವ. ಕ. 
೬೬೨-೦೫೦೨) ; ಚೆಂದ್ರಕಾಂತವೊಸರ್ವಂತಿರೆ ಗೋರಿಕಲ್ಲೊಸರ್ಗುಮೇ 
ಬೆಳ್ಚಿಂಗಳೊಳ್‌ (ಗವಿ. ೧-೦೩). ೨. ಮೊನಚಾದ ಕಲ್ಲು: ಗೋರಿಕಲ್ಲಳ್‌ 
ಸೋಂಕಿ ಕಾಲ್ಗಳಿಂ ಶೋ ಣಿತಂ ಬಸಿವುತುಂ (ಜಿಬಪು. ೩೬-೨೪). 
ಗೋರಿಕಲ್ಲು, : ೨. ಈರಣ್ಣ ಬರುವಾಗ ದಾರಿ ತಲ್ಲಣಿಸಿತು ಗೋರಿ 
ಕಲ್ಲೊಡೆದು ಸಿಗುರೆದ್ದು (ನಾಪರ- 3೨೦). ೩. ಸಣ್ಣಕಲ್ಲು; ಹರಳಂ : 
ಗೋರಿಕಲ್ಲುಗಳೊಳಗೆ ಚಿಂತಾಮಣಿಯನಜಸುವರೇ (ಆದವ. ೧೩-೨೯); 
ಅಕ್ಕಿಯ ಚೀಲದಲ್ಲಿರುವ ಅಕ್ಕಿಯನ್ನೂ ಗೋರಿಕಲ್ಲನ್ನೂ ಆಯಬೇಕು 
(ನಿಬಂಧ. 11, ೨೯೦). ಗೋರಿಗಲ್‌ : ೧. ಆರ್ದೆಟ್ಟೆ ಮಲರಂಬುಗಳ್‌ 
ಗೋರಿಗಲ್ಲಿ ತೆತ್ತಿಸಿದ ಕಲ್ಲಂಬುಗಳಪ್ಪು ದು೦ (ರಾಮಾರ್ರ. ೩೯-೩) 
ಗೋರ್ಕಲ್ಲು: ೧. ಗೋರ್ಕಲ್ಲ ಮೇಲೆ ಮಳೆ ಹುಯಿದರಾ ಕಲ್ಲು 
ಹೀರ್ಕೊಂಬುದುಂಟೆ (ಸರ್ವಜ್ಞ. ೧೦೩೧): ಮೂರ್ಪನಿಗೆ ಹೇಳಿದ ಬುದ್ಧಿ 
ಗೋರ್ಕಲ್ಲ ಮೇಲೆ ಹುಯ್ದು ಮಳೆ (ಗಾಜಿ). ಗೋರ್ಗಲ್ಲು; ೨. ಭೋರ್ಗರೆವ 
ಸರ್ಪಗಳು ಗೋರ್ಗಲ್ಲ ಚೂರುಗಳು ದುರ್ಫ್ಭಟದೊಳಿ ರುತಿರ್ಪ ಮಾರ್ಗವನು 
ಪಿಡಿದ (ಹಮಶ. 8೧). [ಎ ಗೋರ್‌ + ಕಲ್‌] 

ಗೋರಿಕಲ್ಲು, "ಗೋರಿಕಲ್‌' ನೋ. 

ಗೋರಿಕಲ್ಲು (ನಾ). ಗೋರಿಯ ಅಥವಾ ಸಮಾಧಿಯ: ಮೇಲೆ ನೆಟ್ಟ 
ಕಲ್ಲು; ಆ ಗೋರಿಕಲ್ಲಿನ ಮೇಲೆ ಅಲ್ಲಿ ಹೂತಿರುವವನ ವಿಷಯವನ್ನು 
ಬರೆಯಲಾಗಿದೆ (ರೂಡ). [ಗೋರ್ಕಿ + ಕಲ್ಲು (ಆ ಕಲ್‌) 

ಗೋರಿಕಾಯಿ (ನಾ). ಚವಳಿಕಾಯಿಂ ; (ಮೈಔಗಿ. ೨೬-೩೦೪). 

[ಗೋರ್ಕಿ * ಕಾಯ್ಕಿ (ಆ ಕಾರ್ಯ) ) 

ಗೋರಿಗಲ್‌ "ಗೊರಿಕಲ್‌' ನೋ. 

ಗೋರಿಗೊಳ್‌, ಗೋರಿಗೊಳು (ಕ್ರಿ). ೧. (ಬೇಟೆಯ ಮೃಗಗಳು) ಬೇಟಿ 
ಗಾರನ ಹಾಡಿಗೆ ವಂರಂಳಾಗಂ, -ಮೋಹಪರವಶವಾಗಂ; ಗೀತಮಿಶ್ರ 
ವಾದ್ಯದಿನತಿಮಧುರವಮಾಾಗೆ ಬಾಜಿಸೆ ಮೃಗಂಗಳೆಲ್ಲಂ ಗೋರಿಗೊಂಡು ಬಂದು 
ಸಭಾಮಂಡಲಮಂ ಪುಗೆ(ಯಾವುಂಪು. ೪೩೨-೧೩): ತರುಣಿಯ ಬೆನ್ನೊಳಂಗಭವ 
ನಾಡಿಸಿದಂದದೊಳಂಡಿ ಗೋರಿಗೊಂಡೆರಳೆವೊಲಾಗಿ `ಪೋದನೊ (ಕಾದಂಪೂ. 
63೩); ನುಣ್ಣರಮಂ ನಸುಗೇಳ್ದು ಸೋಲ್ತು ಕಣ್ಮರಲರೆಮುಚ್ಚೆ ಕಂಡು 


೨೬೪೭ 


ಗೋರಿವಲೆ 


ಕೊಣಕಿಟ್ಟಪುದಲ್ಲಿಗೆ _ಗೋರಿಗೊಂಡದೊಂದೆರಳೆಯನಲ್ಲಿರು೪್‌ ಶಶಿ 
ತೊಡರ್ಚುವನಾತ್ಮ ವಟಪ್ರರೋಹದೊಳ೯* (ಚಂದ್ರಪು. ೧-೧೨೪) ; ಚರಿಯಿಪ 
`ಕಿನ್ನರಿಯರ ಮೊಗಸೆರಿಗೊಯ್ಯನೆ ಗೋರಿಗೊಂಡು ಕೂಡೆ ಕುಕಿಲ್ಲುಪ್ಪರಿಸಿ 
ರವಿರಥದ ವಾಜಿಗಳರುಣನನೋರೊರ್ಮೆ ಗಸಣಿಗೊಳ್ಳುವು ನಭದೊಳ್‌ 
(ಸೂಕ್ತಿಸು. ೩-೨೧೯). ಗೋರಿಗೊಳು : ೨. ನೋಯಯ ಹಿಂಸೆಗೊಳ 
ಗಾಗಂ; ಗಾಅಣಗಿ ಗುಟುಗುಟ್ಟಿ ಗೂಗೆವೊಲ್‌ ಗೈಮೆಯಿಂ ಗೋರಿಗೊಳುತೆ 
(ಶತಸಾಂ. ೭೫-೮೨); [ಗೋರಿ + ಕೊಳ್ಳ] 

ಗೋರಿಗೊಳಿಸು, (ಕ್ರಿ). ೧. ವಂರುಳಂಗೊಳಿಸಂ ; ಪ್ರಲೋಭನಕ್ಕೆ 
ಒಳಗಾಗಂವಂತೆ ಮಾಡಂ; ಮುನಿದೆನ್ನನೆ ಗೋರಿಗೊಳಿಸಿದತನುವ 
ನನೆಗೋಲ ಮೊಗಕ್ಕೆ ತಪ್ಪಿ ಪೋದೊಡೆ ಸಾಲ್ಲುಂ (ಲೀಕಾವ, ೫-೧೩). 
೨. ಬೇಟೆಯ ಮೃಗವನ್ನು ಹಾಡಿನಿಂದ ಮರುಳುಗೊಳಿಸು] 
ಆಕರ್ಷಿಸಂ : ಮಾರಿಯ ಪೂಜಿಸಿ ಮಸಣಕ್ಕೆ ಹೋಗಿ`ಗೋರಿಗೊಳಿಸಿ 
ಕುಡಿಯ ಕೊರಳನೆ ಕೊಯಿದುಂಬ ಕ್ರೂರಕರ್ಮಿಗಳನವರ ಶಿವಭಕ್ತ 
ರೆನ್ನಬಹುದೆ (ದೇದಾವ. ೪೮-೯೫) : ನೆನೆದು ಕೆಲರ್‌ ಮಹುಗುವರೊಡೆದ 
ನಿಜಧ್ವನಿ ಭಿನ್ನಕಂಠ ಗರ್ದಭ ಕರಭಧ್ವನಿಗಂ ಕರ್ಕಶಮಾಗಿರೆ. ವನಮೃಗಮಂ 
ಗೋರಿಗೊಳಿಪ ಮುನ್ನಿನ ದನಿಯಂ (ವರ್ಧಪು. ೧೦-೪೦) ; ಆಕೆ ದೀವಮಾಗೆ 
ಪುಳಿಂದಂ ಸುಮನೋಬಾಣಂ ತದ್ಭೂ ರಮಣನನೊಲಿವಂತೆ ಗೋರಿಗೊಳಿಸು 
ತ್ರಿರ್ಕುಂ (ಯಕೋರ: 3-೯). ೩. ಹಿಂಸಿಸು ; ತೊಂದರೆಕೊಡು ; ಕಾಡು : 
ತಾರಕಾಸುರನೆಂಬ ದಾನವಂ ಪೆಚ್ಚಿ ಮಿಗೆ ವಾರಿಜಾಂಬಕ ಸುರೇಂದ್ರಾದಿ 
ದಿಕ್ಸಾಲಕರ ಗೋರಿಗೊಳಿಸುತ್ತವರ ದುರ್ಗಂಗಳಂ ಕೊಂಡು (ಜಿಲಪು. 
೩೪-೩೨): ತೆತ್ರಿಪುರವಂ ಮಾಡಿ ಗೋರಿಗೊಳಿಪರ್‌ ಗಡ ಸಮಸ್ತಲೋಕಂ 
ಗಳೊಫ್‌ (ಕಬಪು. ೪೧-೨೫). [ ಗೋರಿಗೊಳ್‌ + - ಇಸ್ಕು 

ಗೋರಿಗೊಳಿಸ್ಕು (ಕ್ರಿ). ಗೋರಿಮಾಡಂ ; ಸಮಾಧಿಮಾಡು: ಅಳಲ ನಿಲಿಸಿ 
ಕುವರಿಯ ಗೋರಿಗೊಳಿಸಿ ಬಂದು (ಕುರಾಸಾಂ. ೪೭-೯೪). 

[ಗೋರ್ಕಿ + ಕೊಳ್‌, + - ಇಸು] 

ಗೋರಿಗೊಳು "ಗೋರಿಗೊಳೀ' ನೋ. 

ಗೋರಿಡು (ಕ್ರಿ). ಒಟ್ಟುಗೂಡಿಸು ; ಸಂಗ್ರಹಿಸಿಡಂ; ಗೋರಿಟ್ಟ ಸೈಪಂ 
ದುರ್ವಿಷಯಂಗಳ್ಗೆ ಸೂಜಿಕಿಗೊಟನ್ಬಿ (ರಾಮಾಶ್ಯ. ೩೭-೩೦). 

[ ಗೋರ್‌ + ಇಡು) 

ಗೋರಿಬಲೆ "ಗೋರಿವಲೆ' ನೋ. 

ಗೋರಿಬೇಂಟೆ "ಗೋರಿವೇಂಟೆ' ನೋ. 

ಗೋರಿಯಿಕ್ಕು (ಕ್ರಿ). ಗೋರಿಮಾಡು ; ಸಮಾಧಿಮಾಡು : ಇತ್ತಲಾ 
ರಣಧೂಳಿಖಾನ . . . ಸತ್ತವರಿಗೆ ಗೋರಿಯಿಕ್ಕದೆ ಮರಳಿದ ಚಿತ್ತದೊಳಗೆ 
ಧ್ಯಾನಿಸುತ (ಕಂನವಿ. ೧೫-೧೨೦). [ಗೋರ್ಕಿ * ಇಕ್ಕು] 

ಗೋರಿಲ್ಲ (ನಾ). ದೊಡ್ಡ ಗಾತ್ರದ ಒಂದಂ ಬಗೆಯಂ ಕಪಿ; ಗೋರಿಲ್ಲವು 
ಬಾಯಿ ತೆರೆದು ಘರ್ಜಿಸಿದರೆ, ಅದರ ಕೂಗಿಗೆ ಸಿಂಹವು ನಂಚಬೇಕು 
(ಜಾಲಪ್ಪ. 111, ೧೭೪೦) [ +o. Gorilla } 

ಗೋರಿವರಿ (ಕ್ರಿ). ಬೇಟೆಯ ಹಾಡನ್ನು ಮುಂದುವರಿಸು; ತಂತಮ್ಮ 
ಮೇಳದಾಳಿಯರ್‌ ತಾರಲ್ವಿಡಿದು ಗೋರಿವರಿದು [ ಗ03 ಮೆನೆ ಕುನುಂಗಿ 
ಕೆಲ್ಲಯಿಸಿ ನೋಟ್ಟ ತರಳಲೋಚನದ ಸರಳಾಪಾಂಗಂ ಹರಿಣೀಭಾವಮಂ 
ಮನಂಗೊಳಿಸಿ (ಆನಂಪು. ೭-೧೬.ವ). [ಗೋರಿ + ಪರಿ] 

ಗೋರಿವಲೆ, ಗೋರಿಬಲೆ(ನಾ).ಮಿಾನುಗಳನ್ನು ಬಾಚಿ ಹಿಡಿಯುವ ಒಂದರಿ 
ಬಗೆಯ ಬಲೆ: ಮೂತೆಅದ ಗಾಳಂಗಳಿಂ ಗೋರಿವಲೆಗಳಿಂ . . . ವಿಸಾನ್ಗಳಂ 
ತವಿಸುತಿಹ ಬೇಡರಂ ನೋಡಿದಂ ಭೂನಾಥನು (ಹಡಳಾ. 8-೪೪); ಬಿರ್ಚು 
ವಲೆ ಬಳ್ಳಿವಲೆ ಗೋರಿವಲೆ ಖಂಡವಲೆಗಳೆಂಬಿವಂ ಬೀಸರಂಬುಗದೆ ಬರ್ಚಿ 
ಬೀಸಿದಾಗಳ್‌ (ರಾಜಕೇ. ೩-೧೧೪ ವ). ಗೋರಿಬಲೆ: ತಮ್ಮ ಅನ್ವೇಷಣದ 


ಗೋರಿವೇಂಟೆ 


ಗೋರಿಬಲೆಯಲ್ಲಿ ಅವರು ವಿಚಾರಸಾಗರದಿಂದ ಬಾಚಿಕೊಂಡ ಹಲವಾರು 
ವಿಷಯಗಳಲ್ಲಿ ಹಲಕೆಲವು . . . ಇವೆ (ಕನ್ನಇ. ೪, ಎರಡು ಮಾತು). 
[ಗೋರಿ + ಬಲೆ; ] 

ಗೋರಿವೇಂಟೆ, ಗೋರಿಬೇಂಟಿ (ನಾ). ಮೃಗಗಳನ್ನ್ನ ಮರಂಳಂಗೊಳಿಸಿ 
ಬಲೆಗೆ ಕೆಡಹುವ ಒಂದು ಬಗೆಯ ಬೇಟೆ; ೯ ಗೋರಿವೇಂಟೆ, 
ಪಳಹರವೇಂಟೆ, ಪಟವೇಂಟೆ, ವಿದ್ಯಾಧರರಬೇಂಟೆ, ಚಿತ್ರವೇಂಟೆ, 
ಅಂಟಂಜಲವೇಂಟೆ, ತೋಹಿನ ಬೇಂಟೆ, ಘನಸೋಹಂವೇಂಟೆ ಎಂಬ 
ಎಂಟಂ ತರಹದ ಬೇಣಿಗಳಲ್ಲಿ ಒಂದಂ: ಗೋರಿವೇಂಟಿ . .. ಘನಸೋಹು 
ವೇಂಟೆಗಳೆನಿಪ್ಪ ಹೆಸರಂ ಹೊತ್ತು ಮೆಟ್‌ವುತಿಪ್ಪೆಂಟುತೆಆದುಚಿತವೇಂಟೆಯ 
ನಾಡಿದಂ(ಹಡಕಾ. ೫-೪೯)" ಸೋಪಿನ ತೋಪಿನ ಪಟಹದ ಕೋಪಿನ ಪಾಳಿವದ 
ಗೋರಿವೇಂಟೆಗೆ , .. ನಡೆತಂದರಲ್ಲಿ ಮುಂದೆ ಪುಳಿಂದರ್‌(ಸೂಕಿಸು ೩-೧೦೪); 
ಅಗ್ಗಳಿಕೆಯ ಗೋರಿವೇಂಟೆ . .. ಘನ ಸೋಹಿನ ವೇಂಟೆಯೆನಿಪ್ಪನಾಮಮಂ 
ತಳೆದೆಸೆವೆಂಟು ಬೇಂಟೆಗಳನಾಡಿದಂ (ತ್ರಿಪುವಿ. ೨೭-೯೨). ಗೋರಿಬೇಂಟೆ : 
ಮುಂತ್ರ್ತಿದರ್‌ ಗೋರಿಬೇಂಟೆಗೆ ಕಾಡನೊತ್ತರದಿ (ಕಾಲೂರ. 

[ಗೋರಿ + ಬೇಂಟೆ ) 

ಗೋರಿಸು (ಕ್ರಿ). ೧. (ಕಸವನ್ನು) ಬಳಿಯುವಂತೆ ಮಾಡಂ ; ಬಾಚಿಸು:; 
(8). ೨. ಉತ್ತ ನೆಲದ ಮೇಲೆ ಗೋರಂವಂಣೆಯಂನ್ನು ಆಡಿಸಿ ಸಮ 
ಮಾಡು,-ಮಟ್ಟಮಾಡಂ ; ನಾಉ ಮಾಜಕೊಂಡ ಮೂಲದ ಭೂಮಿ 
ಒಳಗೆ ನಾಉ ಗೋರಿಸಿದ ಗದೆಗಳ ಮೇಲೆ.(ಎಕ. ೪1, ಮೂಡಗೆ. ೩೯-೨೬; 
15162). ೩. (ಆಲಂ) ಪೂರ್ತಿಯಾಗಿ: ಹಂಡುಕು,-ಶೋಧಿಸಂ : 
ಹೆಣ್ಣಿನ ದಂಡು ಮನೆಯನ್ನೆಲ್ಲಾ ಇನ್ನೊಂದು ಸಾರಿ ಗೋರಿಸಿದರು. ವರ 
ಸಿಗಲಿಲ್ಲ (ಸುವಸಂ. ೩೮). [ಗೋರ (ಆ ಗೋರ್‌) + - ಇಸ್ಕು) 

ಗೋರು, ಗೋರ್‌' ನೋ. 

ಗೋರ್ಕು, ಕೋರ್ಕಿ (ನಾ). ಗೆರೆ ಹಾಕಂವಿಕೆ; (8). ಕೋರ್ಮಿ: “ಕೋರಿ 

ಹಲಗೆ' ಪರಾ. . [ ಆ ಗೋರು,] 

ಗೋರುಕೋಲು (ನಾ). ಬಾಚುವುದಕ್ಕಾಗಿ, ತಂದಿಯಂಲ್ಲಿ ಸಣ್ಣ ಹಲಗೆ 
ಯನ್ನು ಜೋಡಿಸಿರುವ ಕೋಲಂ ; ಗೋರುಕೋಲು ಹಿಡಿದು ಅದರಲ್ಲಿ 
ಕೊತಕೊತ ಕಾಯುತ್ತಿರುವ ಪಾಕವನ್ನು ಎತ್ತಿ ಎತ್ತಿ ನೋಡುತ್ತಿರುತ್ತಾನೆ 
(ನನ್ನೂರು. ೨೮೬). 

[ಗೋರ್ಕ್ಮು (ಆಗೋರಿ) + ಕೋಲ್ಕು (<ಎಕೋಲ್‌]) ] 

ಗೋರುಗರೀಬ (ನಾ). ಶೀರ ಬಡವ; ದಟ್ಟದರಿದ್ರ; ಇವೆಲ್ಲ ಉಳ್ಳವನು 

ಗೋರುಗರೀಬನಾಗಿರಬಹುದು ಕುರೂಪಿಯಾಗಿರಬಹುದು (ಥಾರದ. ೭). 
[ «ಮರಾ. ಗೋರಗರೀಬ್‌ ] 

ಗೋರುಗೊಳಿಸು (ಕ್ರಿ). ಹಿಂಸಿಸಂ; ತೊಂದರೆಗೊಳಿಸು : ಊರೊಳಗಣ 
ಪಟುಭಟರ ಪೆಟಲಗುಂಡು ಭೋರನೈತಹ ಬಾಣಗಳು ಸೇರಿದ 
ಹೊಟಿಪಾಳೆಯದ ಮಂದಿಯನಾಗ ಗೋರುಗೊಳಿಸಿದುವದ್ಳುತದೆ (ಕಂನವಿ. 
೧೨-3೩). 'ಗೋರಿಗೊಳಿಸು,' ಪರಾ. 

[ಗೋರ (< ಗೋರ್‌) + ಕೊಳ್‌, ೬ - ಇಸ್ಯು) 

ಗೋರುತ (ನಾ). ಹಸುವಿನ ಕೂಗು ಕೇಳಿಸಂವಷ್ತು ದೂರ ; “ಎರಡು 

ಹರದಾರಿ” (ಗಂಗಾಮ. ೧೨೨). 
[ಗೋ ರುತ) 

ಗೋರುಮಣೆ (ನಾ). ೧. ನೆಲವನ್ನು ಸಮವಕಾಡಲಂ ಅಥವಾ ಕಾಳು 
ಮಂಂತಾದುವನ್ನು ಒಂದೆಡೆಗೆ ಸೇರಿಸಿ ರಾಶಿಮಾಡಲು ಬಳಸುವ 
ಒಂದಂ ಬಗೆಯ ಮರದ ಸಾಧನ; ಹಲುಬೆ ಗೋರೆ : (8). ೨. ಅಚ್ಚಿಗೆ 
ಹಾಕಿದ ಬೆಲ್ಲದ ಪಾಕದಲ್ಲಿ ಹೆಚ್ಚಿನ ಭಾಗವನ್ನು ಬಾಚಿ ತೆಗೆಯುವ 
ವಂಣೆ : (8). [ಗೋರ್ಕು (ಗೋರ್‌) + ಮಣೆ] 


೯೨-೧೮೦). 


೨೬೪೮ 


20 


ಗೋರ್ಗಿ 


ಗೋರುಳಿ (ನಾ). ಒಂದು ಬಗೆಯ ಉಳಿ; ಗೆರೆಗಳನ್ನು ಗೀಚಂವುದಕ್ಕಾಗಿ 
ಬಳಸುವ ಉಳಿ : (ಕೆತ್ತನೆಗಾರನ) ಕೊರೆಯುಳಿ, ಗೋರುಳಿ, ಉಗುರುಳಿ 
(3000768. ಇಂಕನಿ). [ ಗೋರ್ಕು (ಆಗೋರ?*) +೬ ಉಳಿ] 

ಗೋರೆ, (ನಾ) ವಕ್ರಬುದ್ಧಿಯವನಂ ; ಗಾಜುನುಡಿಗಳನೇಕೆ ನುಡಿವಿರಿ... 
ಶಿವನ ಭಕ್ತರ್ಗೆ ಗೋರೆಗಳಿರಾ ನೀವು ಸರಿಯೇ (ಬಸಪು. ೫೫-೨೦). 

|< ಕೋರೆ] 

ಗೋರೆ, ಗೋರ್ಕಿ (ನಾ). ೧.ಎಗೋರುವಂಣೆ ೧ ; ಎಮಗೆ ಗುದ್ದಲಿಯೊ 
ಹಾರೆಯೊ ಗೋರೆಯೋ ವಸುವಿದೇಕೆಮಗೆ ತೆಗೆ (ಸಿದ್ಧರಾ. ೯-೩); ಬಳಿಕವ 
ಗೋರಿದನು ಗುಡಿಯಿಟ್‌ದು ಬಾಲದ ಗೋರೆಯಲಿ ತಳಮಗುಟಿದನು 
ತೋರಣದ ಸಾಲುಗಳ (ತೊರರಾ. 8೩-೭-೧೬). ವಿ. ಅಚ್ಚಿಗೆ ಹಾಕಿದ 
ಬೆಲ್ಲದಲ್ಲಿ ಗೋರಂಮಣೆಯಿಂದ ತೆಗೆದ ಬೆಲ್ಲದ ಪುಡಿ; (8). ಗೋರ್ಕಿ : 
೧. ಕುದಿದ ಅರಿಶಿಣವನ್ನು ಗೋರಿಗಳಿಂದ ಎಳೆದುಕೊಂಡು ಜಾರೆಯ 
ಸೌಟಿನಿಂದ ತೆಗೆಯಬೇಕು (ಕ ಏಪ್ರ. ೧೮೯). 

ಗೋರೆಯಾಗುಎವಂಟ್ಟವಾಗಂ ; ಸವಂತಲವಾ ಗಂ; ಪಟುಗಳ 

ಪೆರ್ಬಯಲಾಗೆ ದರ್ಕಳನಿಸುಂ ಪಲ್ಲುತ್ತಲೀಲೆಂಬಿನಂ (?) ಕುಚಗಳ 
ತೀವಿರೆ ಗೋರೆಯಾಯ್ತು ನೆಲನೆಂಬಾಶಂಕೆಯಂ ಮಾಲಶ್ಬಿನಂ... 
ಸುಟ್‌ದಂಭೋನಿಧಿ ಮೇರೆದಬ್ಬದ ತೆಜಿಂ ಬಂದತ್ತನೀಕಾರ್ಣವಂ (ಕಾವ್ಮಾಸಾ- 
೪೬೫). "ಗೋರ್‌' ಪರಾ, (?] 

ಗೋರೋಚ, ಗೋರೋಜ, ಗೋರೋಜನ (ನಾ).ಎಗೋರೋಚನ ; 
“ ಗೌರಿ ಗೋಪಿತ್ತೆಯೆನೆ ಗೋರೋಚಮಕ್ಕು [ಐಾಕಾ. ಗೋರೋಚನ 
ಮೆನಿಕ್ಕು, ಗೋರೋಜನಮೆನಿಕು] (ಮಂಗರಾ. ೯೯-೨೧). ಗೋರೋಜ : 
(8). ಗೋರೋಜನೆ : ಗೋವುಗಳಲ್ಲಿ ಗೋರೋಜನ ರಂಜಿಸುವಂತೆ 
ಶಿಲೆ ಕಾಷ್ಮಂಗಳಲ್ಲಿ ಅನಲನಡಗಿಪ್ಪಂತೆ (ವಶಸಂ. ೪೯೯-೪) ; ಗೋರೋಜನಂ 
ಲೋಳಿಸರ . . . ಸಕ್ಕರೆ ಬೆರಸಿ ತೆಗೆದುಕೊಂಡಲ್ಲಿ ಭರ್ದಿ, ದಾಹಗೂಡಿದ 
ಪೈತ್ಯಜ್ವರಂ ಮಾಣುವುವು (ಸಕವೈ. ೭೭). [ ಆ ಸಂ. ಗೋರೋಚನಂ] 

ಗೋರೋಚನ (ನಾ). ಗೋವುಗಳ ಪಿತ್ತರಸದಿಂದ ಉಂಟಾಗುವ ಹಳದಿ 
ಬಣ್ಣದ ಒಂದಂ ಗಂಧದ್ರವ್ಯ ; ಗೋರೋಚನರಸದಿಂದಂ ತೊಯ್ದ 
ಸೇತ್ರಸೂತ್ರದ ತೆಟಿದಿಂ ವಿಂಸುಗುವ ಕೆಂಜೆಡೆಗಳ್‌ ರಂಜಿಸುತಿದು ೯ ವು 
(ಕಾದಂಪೂ. ೬೩೦): ಗೋರೋಚನದಿಂ ತಿಲಕವಿಡೆ ತನ್ನ ನೋಡಿದವಳ ವಶ್ಯ 
(ವಿವೈವಿ. ೩); ಸ್ವಾಮಿಗೆ ಸಮರ್ಪಿಸಲಿಕ್ಕೆ ಗೋರೋಚನವನು 
ಅರ್ಪಿಸುತ್ತಲೂ ಇದ್ದರೂ (ಪುರಾವಿ. ೧೦೨): ಶಕುಂತಳೆಗೋಸ್ಕರ 
ಗೋರೋಚನ, ತೀರ್ಥಮೃತ್ತಿಕೆ, ದೂರ್ವಾಕಿಸಲಯಗಳ ಮಂಗಳಾನು 
ಲೇಪಗಳನ್ನು ಮಾಡುವೆನು (ಶಾಕುಂತ. ೪೯-೨೦). 

[ಸಂ. ಗೋರೋಚನಾ ] 


85| ಗೋರೋಚಿಸೊಪ್ಪು (ನಾ). (ಔಷಧಿಗೆ ಉಪಯೋಗಿಸುವ) ಒಂದಂ 


ಬಗೆಯ ಸೊಪ್ಪು : ಎಳಸೀಗೆ, ಅಕ್ಕಿ, ಗೋರೋಚಿಸೊಪ್ಪಂ ತಂದು 
ಮೊಲೆಹಾಲಿಂದ ಅರೆದು ಸರ್ವಾಂಗಲೇಪವಂ ಮಾಡುವುವು (ವಿವೈವಿ. ೦೦೮). 
[ಗೋರೋಚಿ? + ಸೊಪ್ಪು] 
ಗೋರೋಜ "ಗೋರೋಚ' ನೋ. 


40! ಗೋರೋಜನ "ಗೋರೋಚ' ನೋ. 


ಗೋರ್ಕಲ್ಲು ' ಗೋರಿಕಲ್‌' ನೋ. 

ಗೋರ್ಕ್ಲು (ನಾ). ಒಂದಂ ಬಗೆಯ ಗಿಡ; ಗೋರ್ಕ್ಲು, ಕರುಹಾಲೆ 
(ಮೈಔಗಿ. ೭೫-೧೫೩೫). [?] 

ಗೋರ್ಗಲ್ಲು " ಗೋರಿಕಲ್‌ ' ನೋ 


48 | ಗೋರ್ಗಿ (ನಾ). ಒಂದಂ ಬಗೆಯಂ ಸಸ್ಯ; ಶರಪುಂಖೆ: “ಶರಪುಂಖ ಗೋರ್ಗಿ 


[?] 


ತಾನದು ” (ವಸ್ತುಕೋ. ೩೮-೩೦). 


ಗೋರ್ಗುರಿಸು ೨೬೪೯ ಗೋಲನ್‌ 


ಗೋರ್ಗುರಿಸು (ಕ್ರಿ). ಗುಡಂಗಂಡಿಸು ; ಅರ್ಭಟಿಸು (?) : ಪಿಡಿದ ವಜ್ರ 


ಸ್ತಂಭದಲಿ ಗೋರ್ಗುರಿಸಿ ಹುಡಿಹುಡಿಯಾಗುವಂದದಿ ದಡಿಗರಕ್ಕಸರೆಲ್ಲರನು 
ಸದೆಬಡಿದನಾ ಹನುಮ (ಅನಂರಾ. ೪-8-೧೧). "ಗಂಜಂಗಂಜಸಂ' ಪರಾ. 
[?) 
ಗೋರ್ದ (ನಾ). ಮೆದುಳು ; ಮಸ್ತಿಷ್ಕ ; “ ಮಸ್ತಿಷ್ಯಂ, ಗೋರ್ದಂ - ೨ 
ಎಲವುಗಳ ಗೂಡಿನಲ್ಲಿರುವ ಮೆದುಳ ಹೆಸರುಗಳು (ಸಿದ್ಧಾಂತಿ. ೧೬೩). 
[ಸಂ.] 
ಗೋಲ, ಗೋಳ್ಯ (ನಾ). ದುಂಡಾದಂದು ; ವೃತ್ತಾಕಾರವಾದಂದು ; 
ಗೋಲಭೂಮಿಯ ನೆಲಕೆ ಎಲ್ಲೆ ಎಲ್ಲಿದೆ ದಿಕ್ಕು? (ಸೂರ್ಯಪಾ. 
೪೩-೩). ೨. ದಂಂಡಾಗಿರುವ ವಸ್ತು; ಚಿನ್ನದ್ದೊಂದು ಪೊಳ್ಳು 
ಗೋಲವನ್ನು ಮಾಡಿ (ಮುಂಬಯಿ. ೫-೩೫). ೩. ವರ್ತುಳ ; 
ಮಂಡಲ. "ಗೋಲಾಕಾರ' ಪರಾ. ೪. ಒಂದು ಬಗೆಯ ಸಂವಾಸ 
ನೆಯ ಸಸ್ಯ; ಬಾಣಂತಿ ಬೋಳ. ೫. ವಿಧವೆಗೆ ಜಾರನಿಂದ ಹಂಟ್ಟಿದ 
ಮಂಗ. "ಗೋಲಕ' ಪರಾ. ಗೋಳ: ೨. ಈ ಸಣ್ಣ ಗೋಳದ ಸುತ್ತಲೂ 
ಗಾಜಿನಂತಹ ಪಾರದರ್ಶಕ ಹೊದಿಕೆಯಿರುತ್ತದೆ (ಜೀವಾತ್ಮ. ೨೪೧). ೬. 
[ಜ್ಯೋತಿ] ಸಂಖ್ಮಾಯೋಗಗಳಲ್ಲಿ ಒಂದು ; ಏಳುಗ್ರಹಗಳೂ ಒಂದೇ 
ರಾಶಿಯಲ್ಲಿರುವ ಯೋಗ; ನಿಲೆ ಸಪ್ತಗ್ರಹಮೊಂದೆ ರಾಶಿಯೊಳೆ ಯೋಗಂ 
ಗೋಳನಾಮಂ (ಜಾತತಿ. ೧೩-೫). “ಗೋಳಯೋಗ' ಪರಾ. [ಸಂ.] 
ಗೋಲಂಗುಡಿ (ಕ್ರಿ). (?) ; ನೀರಂ ನೀರಂಧ್ರಮೇಘಂ ಸುರಿಯೆ ಮೊಜಕಿಯೆ 
ಭೀಮಾರುತಂ ಮಾರುತಂ . . . ಕಾಸಾರಾಸಾರಾರ್ಥಿ ಗೋಲಂಗು[ಪಾಕಾಂ. 
ಗೊಲ್ಲಂನು]ಡಿಯೆ? ನಲಿವೆನೋ ಜಂಬುವಂ ಜಂಬುವಂ ಸೋಕೀರಂ ಕೀರಂ 
ಕರ್ದುಂಕುತ್ತಿರೆ ಕೆರಳಿಸಿದತ್ತೋವಿ ಕಾರಂ ವಿಕಾರಂ (ಅರ್ಧನೇ. ೪-೭) ; 
(ಕಾವ್ಶಸಾ. 6೨೪ ನೋ). 'ಗೊಟ್ಟಂಗಂಡಿ' ಪರಾ. [? +ಕುಡಿ,] 
ಗೋಲಂದಾಜ, ಗುಲಂದಾಜ, ಗೋಲಂದಾಜಂ, ಗೋಲಂದಾಸ (ನಾ). 
೧. ಫಿರಂಗಿಗಳಿಂದ ಗಂಂಡುಗಳನ್ನು ಹಾರಿಸುವ ಸಿಪಾಯಿ; ಪೋರ್ತು 
ಗೀಸ್‌ ಗೋಲಂದಾಜರ ಕೂಡ ಫಿರಂಗಿಗಾಡಿಗಳು ಬಂದುವು (ಭಾರವೀ. ೪೩); 
ಫಿರಂಗಿಯ ಹತ್ತಿ ರವಿದ್ದ ಗೋಲಂದಾಜರನ್ನು ಕೊಂದು (ಬಂಕಿಮ. ೨೬೪). 
ಗುಲಂದಾಜ : ೧. ಹ್ಯಾರಿಸನ ಕೈಯ್ಕೆಳಗೆ. .. ೬೦೦ ಯುರೋಪೀಯ 
ಗುಲಂದಾಜರೂ . . . ೧೦೦ ತೋಪುಗಳೂ ಇದ್ದವು (ರಿಸಂ. ೧೮೭). 
ಗೋಲಂದಾಜು : ೨. ತಂಬಾಕಿ ಸೈನ್ಯ ; ಫಿರಂಗಿ ಪಡೆ ; ಈ ಇಲಾಖೆಗೆ 
ಗೋಲಂದಾಜಿನ ೯೬ ಥಿರಂಗಿ ಮತ್ತು ಎತ್ತುಗಳೂ ಸೇರಿದ್ದುವು (ಮಜಾವಂ: 
11, ೧೮); ಈ ಸರದಾರನು ಫಿರಂಗಿಗಳನ್ನೂ ಗೋಲಂದಾಜುಗಳನ್ನೂ 
ಹುರಿಮಾಡಿ . . . ಸೇನೆಯವರಿಗೆ ಧೈರ್ಯವನ್ನು ಹೇಳುತ್ತಾ ಬಂದನು 
(ಮುಸುಗ. ೧೬). ಗೋಲಂದಾಸ : ೧. ರೈಫಲ್‌ ಬಂದೂಖುಗಳು, 
ತೋಫುಗಳು ಎಲ್ಲವನ್ನೂ ಒಂದು ಉಸಿರಿಗೆ ಗೋಲಂದಾಸರ ಮೂಲಕ 


15 


ಗೋಲಗುಮಟ, 


ನೋಡಹೇಳಿದರು (ಮೋಜೀವ. ೪೮). ೨. ಕಣ್ಣು, ಕಿವಿ, ಮೂಗಂ ಮೊದ 
ಲಾದ ಇಂದ್ರಿಯದ್ವಾರ : ಇಂದ್ರಿಯಗಳ ಬಾಹ್ಮಗೋಲಕಗಳು ಮಾತ್ರ 
ತಮ್ಮ ಕೆಲಸವನ್ನು ನಿಲ್ಲಿಸುತ್ತವೆ (ಜೀವಾತ್ಮ. ೧೩೦). ೩. ಕಣ್ಣಿನ ಪಾಪೆ,- 
ಗೊಂಬೆ ;: ಚಕ್ಷುಸ್ಸೆಂಬದು ಗೋಲಕದಿಂದ ಅತಿರಿಕ್ತವಾದ ವಸ್ತುವಲ್ಲ 
(ಛಾತತ್ತ,. ೨೩೪). ೪. ವಿದ್ಯುದ್ದೀಪದ ಗೊ:ಲ; ಬಲ್ಬು; ಇಲ್ಲಿಬೆಳಗು 
ವುದು ಗೋಲಕ (೫೬॥)ದ ಒಳಗಿನ ಅತಿಸೂಕ್ಷ್ಮವಾದ ಒಂದು ಸರಿಗೆ 
(ಬಾಲಪ್ರ. 111, ೧೩೦೨). ೫. 'ಹಣವನ್ನು ಕೂಡಿಡುವುದಕ್ಕಾಗಿ ಮಾಡಿ 
ರುವ, ಮುಚ್ಚಳದಲ್ಲಿ ರಂಧ್ರವಿರುವ ಡಬ್ಬಿ ; ಹುಂಡಿ: ಈ ದೇವರಿಗೆ 
ಮಾಸಲಗಂಟು . .. ಗೋಲಕದ ಪುಡಿಕಾಸು ಇವುಗಳೆಲ್ಲಾ ಹೆಚ್ಚಾಗಿ ವರ 
ಮಾನವಾಗಿ ಬರುತಿತ್ತು (ಮಾಮರಾ. ೪೭): ಗುಡಿಯಿಂದ ಅನ್ನ... 
ಗೋಲಕ ದ ಪುಡಿದುಡ್ಡು ಇದೆಲ್ಲಾ ಸೂರಯ್ಯನಿಗೆ ದೊರೆಯುತಿತ್ತು 
(ನೀತಿಚಂ. 11, ೨೪). ೬. ವಿಧವೆಗೆ ಜಾರನಿಂದ ಹುಟ್ಟಿದ ವಂಗ. 
ಗೋಳಕ: ೧. ಅಳಿಕುಳಸನ್ನಿಭ ಮನಸಿಜಗೋಳಕ ವಿಳಸದಳಂಕೃತಶಿ 
ಕುಟಿಳಚಳಾಳಕ (ಸುಕುಮಾ. ೫-೩೧); ಕಪಟಜೀವಿಗಳಲಂಕರಿಸಿ ಮೇಣದ 
ಗೋಳಕಕ್ಕೆ ಜಿನಮುದ್ರೆಯೊಶ್ತಿ ಅಪವಿತ್ರಕಪ್ಪಡದೊಳವ ಕೊರಳೊಳಳ 
ವಡಿಸಿ (ಸಿಂಗಿರಾ. ೧೦-೨೬); ಲಿಂಗಸ್ಥಲದ ಹಸುಗೆಯಂ ಕೇಳು ಗುರುಲಿಂಗ 
ಜಂಗಮತ್ರಿವಿಧಂಗಳಂ ಲಿಂಗಗೋಮುಖಂ ಜಂಗಮಂ ವೃತ್ತವೇ ಗುರು 
ಗೋಳಕವೆ ಲಿಂಗಮೊರೆವೆನಾ ಸಂಬಂಧಮಂ (ವೀಶ್ಮಿಪು ೮-೧೩-೮): 
ಭೂರಿಗೋಳಕವನೂರ್ಧ್ಯಕ್ಕಾಗಿ ಧರಿಸುವದು (ಷತಿಲ.'೫-೪೮). ೨. ಗೋಳ 
ಕವೆ ಕುಂಡಾಗ್ನಿ ಕರಣವು ಮೇಲೊದಗಿ ಬಹ ವಿಷಯಸಮಿಧಿಯು 
(ಹಸಾರ. 8-೧೮). ೬. “ಗೋಳಕಃ, ಭರ್ತರಿ, ಮೃತೇ, .ಜಾರಜಃ-ಗಂಡನು 
ಸತ್ತಮೇಲೆ ಮಿಂಡನ ದೆಶೆಯಿಂದ ಹುಟ್ಟಿಸಿಕೊಂಡ ಹಾದರದ ಮಗನ 
ಹೆಸರು” (ಸಿದ್ಧಾಂತಿ. 8೪); ಆಕೆಯ ಗಂಡನ ಪರೋಕ್ಷದಲ್ಲಿ ಜನಿಸಿದ ಮತ್ತೆ 
ಗೋಳಕನು (ಕುವ್ಕಾಆ.ಓರಿಇ. ೨೬-೮೨) ; ಸೂಳೆ ಜೋತಿಷಿ ನೃಪತಿಗೆಣಿಕೆಯ 
ಹೇಳುವ ವ್ಯವಹಾರಿ ಕುಂಬರ ಗೋಳಕಂ ಚಿತ್ರಕನು . . . ಆಳುತಿಹ 
ನರಕಂಗಳಿಂದತಿ ನರಕ ಜಾರರಿಗೆ (ಕಂಕದಾ. ೭-೫೫). ೭. ಹಲವು 
ಔಷಧವಸ್ತುಗಳನ್ನು ಬೆರಸಿ ಮಾಡಿದ ಉಂಡೆ, - ಗೋಲಿ; . ಆ 
ಗೋಳಕವನು ಶರಾವೆಯೊಳಗಿರಿಸಿ ಮೇಲಕ್ಕೆ ಒಂದು ಶರಾವೆಯ ಮುಚ್ಚಿ 
. .  ಭೂಧರಯಂತ್ರದಲ್ಲಿ ಪಾಕವ ಮಾಡುವದು (ವೈದ್ಯಸಾ- 1 ೮೬). 
೮. ಕಡೆದ ಮೊಸರು: ಕೆನೆಯ ತೆಗೆಯದೆ ಕಡೆದ ಮಜ್ಜಿಗೆ. ಗೋಳಕ 
ವೆಂಬುದು (ಛೀಮಸೂ. ೨೮). [ಸಂ.] 

ಗೋಲಗಂವಃಟ, ಗೋಳಗುವಂಟ, ಗೋಳ 
ಗುವ್ಮೂಟ (ನಾ). ೧. ಗೋಲಾಕಾರದ ಬುರಂಜಂ. ೨. ವಿಜಾಪುರ 
ದಲ್ಲಿರುವ ಪ್ರಸಿದ್ಧವಾದ ಒಂದು ಐತಿಹಾಸಿಕ ಕಟ್ಟಡ : ವಿಜಾಪುರದ 
ಗೋಲಗುಮಟದಂಥ ವಿಶಾಲವಾದ ಉನ್ನತವಾದ ಕಲಾಪರಿಪೂರ್ಣವಾದ 
ಗೋಳ 


ಹತ್ತಿಸಿ (ಚಿತ್ರಪಾ. ೭೫). [ «ಪಾರ. ಹಿಂ. ಮರಾ. ಗೋಲಂದಾಜ್‌ ] 

ಗೋಲಂದಾಜು "ಗೋಲಂದಾಜ' ನೋ. 

ಗೋಲಂದಾಜು ಇಲಾಖೆ (ನಾ). ಸೈನ್ಯದಲ್ಲಿನ ಫಿರಂಗಿ ಶಾಖೆ ; (ಏರಿಸಿ 
ಸಿದ್ಧಪಡಿಸಿಟ್ಟ) ಫಿರಂಗಿಗಳು; ಗೋಲಂದಾಜು ಇಲಾಖೆ; ಸೈನಿಕ ಸಾಮ 
ಗ್ರಿಯ, ಯುದ್ಧೋಪಕರಣಗಳ ಖಾತೆ (೦೯೫೩೫೦೦. ಇಂಕನಿ). 40 

[ಗೋಲಂದಾಜು (ಆಗೋಲಂದಾಜ) + ಇಲಾಖೆ] 

ಗೋಲಂದಾಸ "ಗೋಲಂದಾಜ' ನೋ. 

ಗೋಲಂದಿ (ನಾ). ಹೆಗ್ಗಣದ ಜಾತಿಗೆ ಸೇರಿದ ಒಂದು ಪ್ರಾಣಿ : ತೋಡ, 
ಹೆಗ್ಗಣ,- ಗೋಲಂದಿ (ನಮ್ಮನು. ೨೩೯). [?] 

ಗೋಲಕ, ಗೋಳಕ (ನಾ). ೧. ಗಂಂಡಾದ ವಸ್ತು; ದುಂಂಡಾದಂದಂ ; | 4 
ಮೇಲೆ ತೂಗಹಾಕಿದ್ದ ಕಾಜಿನ ಗೋಲಕದ ಕಡೆಗೆ ಅವರಿಗೆ ಎವೆಯಿಕ್ಕದೆ 


ಕೃತಿ (ಗಂಗಾಸಾ. ನನ್ನಮಾತು). ಸೋಲಗುಮುಟ ; (4). 
ಗುಮುಟ: ೨. ಗೋಳಗುಮುಟದಂತೆ 'ಸೃಷ್ಟಿ ನುಡಿಸುವ ಪಡಿಸಾದವ 
(ಅರಳು. ೪೯೫-೯). ಗೋಳಗುಮ್ಮಟ: ೨. ಆಡಿದ್ದನಾಡಾಡಿ ಏಳೇಳು ಸಲ 
ನಲಿವ ಗೋಳಗುಮ್ಮಟ (ಉಯ್ಯಾಲೆ. ೬೫-೬). 
[ಗೋಲ + ಗುಮಟ (<ಗುಮ್ಮಟ್ಟ) ] 
ಗೋಲಗುಮುಟ "ಗೋಲಗುಮಟ' ನೋ. 
ಗೋಲನ್‌ (ನಾ). ಪುಸಲಾವಣೆ ; ಉಬ್ಬಿ ಸಂವುದಂ. 
ಗೋಲನ್‌ಮಾಡು-೧. ಹೊಗಳಿ ಉಬ್ಬಿ ಸಂ; ಪುಸಲಾಯಿಂಸಂ: ಅವನ್ನ 
ಹಿಡಿದು ಗೋಲನ್‌ಮಾಡಿ ಗಿಟ್ಟಿಸ್ಕೊಂಡು (ಶಕಾರ. ೧೫) ; ಹೆಂಗಸರನ್ನು 
ಗೋಲನ್‌ಮಾಡಿ ತುಪ್ಪದ ದೋಸೆ, ಬೋಂಡ . . . ಮುಂತಾಗಿ ತಿಂಡಿ 
ಗಳನ್ನು ಮಾಡಿಸುತ್ತ (ಜಾಲಪ್ರ. 11, ೧೧೬೨). ' ಪಿ. (ಆಲಂ) ವಂಂಕಂ 


ಗೋಲರಸ 


ಮಾಡು; ಮರುಳುಗೊಳಿಸು; ಅವರ ತಲೆ ಗೋಲನ್‌ಮಾಡಿ, 'ಪತ್ರ 
ಸ್‌ ಮಾಡಿ, ಸುಳ್ಳುರುಜೂ ಮಾಡಿಸಿಕೊಂಡು (ಮಾಂಗಲ್ಯ. 8೪). [? 
ಗೋಲರಸ (ನಾ). ಒಂದು ಬಗೆಯ ರಾಳ : “ಬೋಳ, ಪಿಂಡ” (ನಾಜರಾ. 
8): “ (ಸುಗಂಧದ್ರವ್ಯಗಳಲ್ಲಿಯೂ ಔಷಧದಲ್ಲಿಯೂ ಧೂಪದಲ್ಲಿಯೂ 
ಉಪಯೋಗಿಸುವ) ಸಾಂಬ್ರಾಣಿಯಂಥ ಒಂದು ಬಗೆಯ ಗೋಂದು ರಾಳ: 
“`ಗೋಲರಸ” (೬೫೭೯೩. ಇಂಕನಿು. ' ಗೋಪರಸ' ಪರಾ. [?1 


ಗೋಲಸರ (ನಾ). ಒಂದಂ ಬಗೆಯ ಹೂವಿನ ಗಿಡ ; ಬಕುಲ : ಪಾದರ್ಗಿ 


ದೇವಗಣಿಗಿಲ, ಗೋಲಸರ, ಪುನ್ನಾಗ, ಸುರಿಗೆ (ಕೃಓಪ್ಪ. ೨೦೦). 
[ «ಮರಾ. ಗೋಲಸರ್‌ ] 

ಗೋಲಾಂಗೂಲ, ಗೋಲಾಂಗೂಳೆ, ಗೋಳಾಂಗೂಳ (ನಾ). ೧. ಹಸು 
ವಿನ ಬಾಲ. ಪಿ. ಹಸುವಿನ ಬಾಲದಂತೆ ಬಾಲವಿರುವ ಕಪ್ಪುವುಉಖದ 
ಕೋತಿ; ಮುಸಂವ; “ ಗೋಲಾಂಗೂಲಃ, ಕೃಷ್ಣವಕ್ತಃ-ಈ ೨ ಮುಸು” 
(ಹಲಾಯು. ೩೯-೭೯) : ತಾನುಂ ಬೇಡನುಂ ವ್ಯಾಳನುಂ ಗೋಲಾಂಗೂಲನುಂ 
ಬಿರ್ದ ಕಾರಣಮಂ ಪೇಟ್ದು (ಪಂಡತಂ. ೧೦೯-೮) ; ಹರಿ ಗೋಲಾಂಗೂಲ 
ಡೋಲಾಯಿತ ತರು ವಿಟಪಂ (ಗವಿ. ೧೬-೨೬). ೧. ೨; ಕ್ಷೇತ್ರಾಕಷ್ಷ 
ದಂತೆ ಪೋಶ್ರಿಪೋತ್ರಾಹತ ಧರಣಿತಳಮುಂ ಗೃಹೀತ ಗೋಲಾಂ 
ಗೂಲಮುಂ (ಶಂದ್ರಪು. 8೫-೩೨ ವ). ಗೋಲಾಂಗೂಳ : ೨. “ ಪ್ಲವಗಂ 

ವಾನರನಂತವಟಿೊಳೆಗೆ ಜಾತಿಯಿಂ ಕೃಷ್ಣವಕ್ತನಾಗಿರ್ಪದಲಟಾಗೆ 

ಗೋಲಾಂಗೂಳಂ ” (ವಸ್ತುಕೋ. ೪೧-೬). ಗೋಳಾಂಗೂಳ : ೨. ದಾಳಿ 
ವೂಗೊಯ್ವೊಡನೆವರ್ಪ ಗೋಳಾಂಗೂಳಂಗಳುಮಂ ನೋಡಿ (ಪಂಪಭಾ. 
೧-೧೧೫ವ); ಆ ಬಾಲಕರ* ಬಾಲ್ಯದಿಂ ತೊಟ್ಟು ಗೋಳಾಂಗೂಳರಂತೆ ಸಹಜ 
: ಚಾಪಲ್ಯರುಂ (ಸುಕುಮಾ. ೨-೩ ವ). [ಗೋ -- ಲಾಂಗೂಲ] 

ಗೋಲಾಂಗೂಳ "ಗೋಲಾಂಗೂಲ' ನೋ. 

ಗೋಲಾಕಾರ, ಗೋಳಾಕಾರ (ನಾ). ಗುಂಡಾದ ಆಕಾರವುಳ್ಳುದು ; 
ವೃತ್ತಾಕಾರವಾದುದು; ಗಂಟೆಯ ನೆಂಟನೆ ಓ ಗಡಿಯಾರ ಬೆಳ್ಳಿಯ 
ಬಣ್ಣದ ಗೋಲಾಕಾರ (ಕಪಪು. ೩-೩0). ಗೋಳಾಕಾರ ; ಭೂಮಿಯು 
ಚಂಡಿನಂತೆ ಗುಂಡಾಗಿದ್ದರೂ ಸಂಪೂರ್ಣವಾಗಿ ಗೋಳಾಕಾರವಾಗಿಲ್ಲ 
(ಥೂವಿವ. ೪). [ ಗೋಲ + ಆಕಾರ್ಯ)] 

ಗೋಲಾಟ (ನಾ). [ಯೋಗ] ಒಂದು ಬಗೆಯ ಯೋಗಚಕ್ರ ; ಎಲುವಿನ 
ಪಂಜರವನು ಚೈತನ್ಯದ ನಿಲವನು ಗೋಲಾಟದ ಸಿತಪದ್ಮವ ಚಲಿಸುವ 
ನೀಲಜ್ಯೋತಿಯ ಪುತ್ಥಳಿಯಂ ಶೃಂಗಾಟವನ್ನು ದಳದಳನಿಳಿತಹ ಸುಧೆ 
ಯನು (ಯೋಗಾಂವಿ. ೪-೨೨). [ ಸಂ. ಗೋಲ್ಲಾಟ] 

ಗೋಲಾರ್ಧ, ಗೋಳಾರ್ಧ (ನಾ). (ಭೂವಿಂ ಮಂಂತಾದಂವುಗಳ) ಅರ್ಧ 
ಭಾಗ: ಪ್ರತಿಯೊಂದು ಗೋಲಾರ್ಧದಲ್ಲಿ ಒಣನೆಲವೂ ನೀರೂ ಉಂಟು 
(ಮುಂಬಯಿ. ೪-೯೪). ಗೋಳಾರ್ಧ : ಅರ್ಧ ಗೋಳ; ಗೋಳಾರ್ಧ (ಮು; 
ವಿಷುವದ್ವೃತ್ತದಿಂದಾಗಲಿ ಸಂಕ್ರಾಂತಿವೃತ್ತದಿಂದಾಗಲಿ ಭಾಗಿಸಿ ದ) 
ಖಗೊೋಳಾರ್ಥ (೫67189%6£9. ಇಂಕನಿ). 

[ಗೋಲ + ಅರ್ಧ) 

ಗೋಲಿ,(ನಾ). ೧. ಗುಂಡನೆಯ ವಸ್ತಾ; ಸಣ್ಣಗೋಲ :(8). ೨. ಮಕ್ಕಳು 
ಆಡುವ ಗಾಜಂ, ಮಣ್ಣು ಮಂಂತಾದುವುಗಳಿಂದ ಮಾಡಿದ 
ದಂಂಡನೆಯ ಸಾಧನ,-ಆಟಿಕೆ; ಮಂದಮಾರುತನೆಂಬ ಕುಮಾರನಂ 
ಆಡುವ ಗೋಲಿಗಳೋಯಂಬಂತೆ (ಸೌಗಂಧಿ. ೪೬೯-೨) ; ಗೋಲಿ, ಬಟ್ಟೆಯ 
ಚೆಂಡು, ಗೊಂಬೆಗಳು ಸಿಕ್ಕಿವೆ (ಭಾರದ. ೧೩). ಹ. ಬಂದೂಕಿಗೆ ಹಾಕುವ 
ಗುಂಡು; ತರುವಾಯ ಕೋವಿಗಳಿಂದ ಗೋಲಿ ವಗೈರೆ ಹಾರಾಡಿದವು 
(ಚಿತ್ರಪಾ. ೫೭): ಘಾತಕನ ಕೊಲೆಕೋವಿ ಗೋಲಿ ಕಾರುತ್ತಿ ರಲು (ಅಮತಂ- 


೨೬)... [ *-ಪಾರ. 'ಹಿಂ. ಗೋಲೀ ; ಮರಾ. ಗೋಳೀ ] 


೨೬೫೦ 


40 


ಗೋಲೆ 


ಗೋಲಿ (ನಾ). ಚೆಂಡು ಗಂರಿ ಹೊಗದಂತೆ ರಕ್ಷಣೆಗಿರುವ ಆಟಗಾರ ; 
ಗುರಿ ಕಾಪಿನವನಂ : ನಮ್ಮ ಕಡೆಯ ಗೋಲಿಯಿಂದಲೇ ಪಂದ್ಯದಲ್ಲಿ 
ಗೆಲ್ಲಲು ಸಾಧ್ಯವಾಯಿತು (ರೂಂ). [ ಇಂ. Goalie] 

ಗೋಲಿತೇವು (ನಾ). ಒಂದಂ ಬಗೆಯ ಗೋಲಿಯ ಆಟ, ಸೋತವರು 
ಕೈಬೆರಳಂ ಮಡಿಸಿ ಗೋಲಿಯನ್ನು ವಂಂದಕ್ಕೆ ದೇಕಂವ ಆಟ : 
ಚಕ್ಕಳ ಗುಕ್ಕಳು ಗೋಲಿತೇವು ಅಪ್ಪಚ್ಚಿಯು ತಲೆಡಿಕ್ಕಿ. . . ಬಲುಪರಿ 
ಒಂದೊಂದು ಬಾಲಾಟದಲಿ ನಲಿದು(ವಿಸ್ತೋಸು. ೧೯-೩). [ಗೋಲಿ+?] 

ಗೋಲಿಬಾರು "ಗೋಲೀಬಾರು' ನೋ. 

ಗೋಲೀಢ (ನಾ). ವಿಷಪರಿಹಾರಕವಾದ ಒಂದಂ ಬಗೆಯ ಮರ; ಮೊಕ್ಕೆ; 
“ ಗೋಲೀಢಃ, ರುಾಟಲಃ, ಘೆಂಟಾ, ಪಾಟಲಿಃ, ಮೋಕ್ಷಃ, ಮುಷ್ಯಕಃ-೬ 
ಮೊಕ್ಕೆಮರದ ಪೆಸರು” (ಸಿದ್ಧಾಂತಿ. ೧೦೬). [ ಸಂ. 

ಗೋಲೀಬಾರು, ಗೋಲಿಬಾರು, ಗೋಳೀಬಾರು (ನಾ). ಬಂದೂಕಂ 
ಮೊದಲಾದುವುಗಳಿಂದ ಗುಂಡನ್ನು ಹಾರಿಸಂವುದಂ ; ಸಿಪಾಯಿಗಳು 
ಗೋಲೀಬಾರು ಮಾಡಿದರು (ರೂಂ). ಗೋಲಿಬಾರು : ಗಲಾಟೆ ಗೋಲಿ 
ಬಾರುಗಳು ನಡೆದವು (ದ್ರಾವಿವಿ. ೬೪). ಗೋಳೀಬಾರು : ಚಳುವಳಿಕಾರರ 
ಮೇಲೆ ಗೋಳೀಬಾರು ಮಾಡಲಾಯಿತು (ಪಶ್ರಿಕಾ- ೩೭). 

[.-ಹಂ. ಗೋಲಾಬಾರೀ ; ಮರಾ. ಗೋಳೀಬಾರ್‌ ] 

ಗೋಲೀಯ (ಗು). ವರ್ತುಲಾಕಾರವಾದ; ದುಂಡಾಗಿರುವ: 
ಗೋಲೀಯ ಕನ್ನಡಿಗಳಲ್ಲಿ ಗೋಲಾಂತರವೆಂತಲೂ ಗೋಲಬಾಹ್ಯವೆಂತಲೂ 
ಎರಡು ಭೇದಗಳುಂಟು (ಮುಂಬಯಿ. ೬-೮6). [ಸಂ.] 

ಗೋಲು, ಗೋಳ್ಕು (ನಾ). ೧. ಪಕ್ಕ; ಪಾರ್ಶ್ವ. 'ಬಲಗೋಲು' 
ಪರಾ. ೨. ಲಗಾಮಿನ ಎಳೆತ : ಓಕ್ಷಿಣವಾಮದ ಗೋಲಿಂ ಕಕ್ಷದ 
ಮಡಸನ್ನಿಯಿಂದೆ ದೂವಾಳಿಯುಮಂ ಪಕ್ಷಿರೇಚಿತದಿ ಪೋದುದು 
ಲಕ್ಷ್ಮೀಧರನಂತೆ` ತೋಟಿದಂ ನೃಪತಿಳಕಂ (ಬೀಳವಂ. ೨-೨೪). ಗೋಳ್ಕು: 
೧. “ಬಲಗೋಳು' ಪರಾ. [ ಆಕೋಲ್ಮ್‌) 

ಗೋಲ್ಕು (ನಾ). (ಉಕ) ಕಚ್ಚೆ ಹಾಕಿಕೊಳ್ಳದೆ ಉಟ್ಟುಕೊಳ್ಳುವ ಸೀರೆ: 
ಸುಶಿಕ್ಷಿತಮಹಿಳೆಯರಲ್ಲಿ ಹತ್ತುಮೊಳದ “ಗೋಲ'ನ್ನುಡುವ ಪದ್ಮತಿ 
ಬಂದುದು ಸರ್ವತ್ರ ಸ್ವಾಗತವನ್ನು ಪಡೆಯಬೇಕಾದ ವಿಷಯ (ಮಂಂಗಾಪು. 
೨೪); ನಿನಗೆ ಗೋಲು ಉಡುವುದು ಹೆಚ್ಚು ಪ್ರೀತಿಯಲ್ಲವೆ? (ಕಾಗೆಕ. 
೧೨೪). [ ಆಸಂ. ಗೋಲ? ] 

ಗೋಲ್ಕು (ನಾ). ೧. ಚೆಂಡು ನುಗ್ಗಲು ಇರುವ ಎರಡಂ ಕಂಬಗಳ 
ನಡುವಿನ ಸ್ಥಳ ; ಚೆಂಡಾಟದಲ್ಲಿ ಚೆಂಡು ಜೋರಾಗಿ ಗೋಲಿನ ಬಳಿ 
ಬಂದಾಗ ಅದನ್ನು ತಡೆಯುವುದು ಕಷ್ಟ (ರೂಢಿ). ೨. “(ಗಂರಿಗಂಬಗಳ 
ನಡುವೆ ಚೆಂಡನ್ನು ನುಗ್ಗಿಸಿ ಪಡೆದ) ಗೆಲ್ಲಂಕ(ಗಳು)” (0೩1. ಇಂಕನಿ); 
ಆ ದಿನ ನಡೆದ ಪಂದ್ಯದಲ್ಲಿ ನಮ್ಮವರಿಗೆ ನಾಲ್ಕು ಗೋಲುಗಳು ದೊರೆತು 
ವಿಜಯಿಗಳಾದೆವು (ತುಟಮೂ. ೬೬): ನಿಮ್ಮ ಟೀಮು ಗೆದ್ದಿತೋ ಹೇಗೆ? 
ಒಂದು ಗೋಲಿನಿಂದ ಗೆದ್ದಿತು (ಮಹಾಗ. ೧೬). [ *-ಇಂ. Goal] 

ಗೋಲೆ (ನಾ). ೧. ಗೋಲಕ , ಹುಂಡಿ (?): ನಾಗವರ್ಮ್ವವಿಭು ಧರ್ಮ್ಮ 
ನಿಮಿತ್ತದೆ ಗೋಲೆಗೆನ್ನು ಸಜ್ಜನಜನಕರ್ಣ್ಣಪೂರನೆನಿಸಿಟ್ಬಿ ನೆಗಟ್ತ್‌ ಯ ಸೆಟ್ಟಿ 
ಲಕ್ಕಣಯ್ಕ (ಸಾಇಇ. ೫%, ೫೫-೨೮ ; 1082): ಈ ಧರ್ಮ,ಮನುಪೇಕ್ಷಿಸಿ 
ಕಿಡಿಸಿದವಂ ಸ್ಥಾನಗರ್ದ್ವಭ ಚಾಣ್ನಾಲಂ ಸಮೆ(ಮ)ಯಬಾಹಿರಂ ಬಳೆಂಜಿಗೆಂ 
ಗೋಲಲು ಪಣಂಗೊಂಡವ ಪಂಚಮಹಾಪಾತಕನಕ್ಕು (ಇಆ. ಸ, ೧೮೭-೩೯ ;- 
1096). ೨. (2) ಶ್ರೀ ಮಲ್ಲೊಕ್ಕಿಗುಣ್ಣಿ ಯೂರೆೊಡೆಯ ಪ್ರಮುಖ ಮಹಾ 
ಜನಂ ಶ್ರೀಸಾಸಿರ್ವ್ವರುಂ ಸಮಸ್ತಗೋಲೆ ಗೋಬ್ರಾಹ್ಮಣರ್ಮ್ಮೊದಲಾಗಿ 
ಸಬಾಲವ್ರಿದ್ಧರ್ನೇರೆದು ಧರ್ಮ್ಮಂಗಳಂ ಸ್ವಧರ್ಮ್ಮದಿಂ ರಕ್ಷಿಸುತ್ತಮಿರೆ 


(ಸಾಇಇ. ೫7-11, 303-0»: ?). [ ಇಸಂ. ಗೋಲಕ] 


ಗೋಲೋಕ 


ಗೋಲೋಕ (ನಾ). ಊರ್ಧ್ವಲೋಕಗಳಲ್ಲಿ ಒಂದಂ; ಗೋಲೋಕ 
ಸತ್ಕಲೋಕ . . . ಧ್ರುವಲೋಕವನೇಟುಮನೇಟಧರಲೋಕಮಂ ನೆಜಕ 
ಕಂಡಂ (ಜಗವಿ.. 8-೧೦೬). ಐ ಗೋಲೋಕವೆನ್ನುವುದಂ ರಾಧಾಕೃಷ್ಣರ 
ವಿಹಾರಸ್ಥಾನವಾದ ಬ್ರಹ್ಮಲೋಕಕ್ಕೂ ಮೇಲಿರಂವ ಒಂದು 
ಲೋಕವೆಂದು ಪುರಾಣಗಳಲ್ಲಿ ಹೇಳಿದೆ. [ಗೋ4 ಲೋಕ] 

ಗೋಲೋಮಿ (ನಾ). ೧. ಉಗ್ರವಾದ ಗಂಧವುಳ್ಳ ಬೇರು ; ಬಜೆ: 
“ವಚಾ, ಉಗ್ರಗಂಧಾ, ಷಡ್ಗಂಧಾ, ಗೋಲೋಮಾ... ಬಜೇ ಹೆಸರುಗಳು” 
(ಸಿದಾ, ಂತಿ. ೧೧೮). ವ. ಒಂದಂ ಬಗೆಯ ಹುಲ್ಲು; ಗಂಡಾಲಿ : “ಕಲುಕ್ತೆ 
ಬಿಳಿದಾದೊಡೆ ಗೋಲೋಮಿ ಶತವೀರ್ಯೆ ಎನಿಸುಗು” (ನಾಜಿರಾ. ಕಿ); 
“ಗೋಲೋಮಿಾಾ, ಸತವೀರ್ಯಾ, ಬಿಳೀಗರುಕೇ ಹುಲ್ಲು” (ಸಿದ್ಧಾಂತಿ. ೧೩೦). 


೩. ಇಂದು ಬ ಯ ಸಸ್ಯ; ಭೂತಕೇಶ: “ಗೋಲೋಮಿಾ, 
ಭೂತಕೇಶಃ - ೨ ಜಟಾಮಾಂಸಿಯ ಪೆಸರುಗಳು ” (ಸಿದ್ಧಾಂತಿ. ೨೬೪). 
[ ಸಂ. ಗೋಲೋಮಾ] 
ಗೋಲೋಮಿಕೆ (ನಾ), ೦ದಂ ಬಗೆಯ ಸಸ್ಯ: “ಗೋಸಂಭವಾ- 
ಗೋಲೋವಮಿಕೆ” (ಓಷದಿ. ೫೧). ಸಂ. ಗೋಲೋವಿಕಾ] 
ಗೋವ (ನಾ). ೧. ದನಗಳನ್ನು ಕಾಯಂವವನಂ, ಗೋಪಾಲಕ : 


“ ತುಜುವಳರ್‌ ಗೋವರ್ಕಳೆನೆ ಗೊಲ್ಲರಕ್ಕುಂ” (ಕಬ್ಮವಂ. ೩೪); ಪಚ್ಚನೆ 
ಪಸಿಯ ಗೋವನೈ (ಪಂಪಧಾ. ೬-೩೨): ತುಟಿಗಾವ ಗೋವರಂ . 
ಬೆಸಗೊಳುತುಂ (ರ್ಪಾಮ್ಮ. 6-9೩). ೨. ರಕ್ಷಕ ; ಒಡೆಯ ; ಅಧಿಪತಿ : 
ವೀರವಿದ್ಯಾಧರಂ ಕಟಕದ ಗೋವನಚಳಿತ ಧೈರ್ಯ (ಎಕ. ೪11, ಶಿಕಾರಿ. 
೧೨೩-೨೨ ; 1019). ೩. ಕುದುರೆಯ ಸವಾರ: ಪಿಡಿಯಲೊಡರ್ಚಿ ತಡೆದು 
ತೊಡಂಕಿ ತುಡುಂಕಿದ ಗೋವ[ಪಾಣಾ. ವಳ]ನಂ ಕೊಡಪಿ ಕೆಡವಿ ಕಡೆ 
ವಾಯ್ತು . . . ವಿಸಟಂಬರಿವ ಸೂಕಳಾಶ್ವಂಗಳನಂಕಣಿಯಂ ಬಗೆಯದೆ 
ಮುಂಕೊಂಡು (ರಾಜಕೀ. ೬-೧೦ವ). [ ಆ ಸಂ. ಗೋಪ) 

ಗೋವಂದನಿ (ನಾ). (ಸಂವಾಸನೆಯ ಬೀಜಗಳನ್ನು ಬಿಡಂವ) ಒಂದು 
ಬಗೆಯ ಗಿಡ; ಪ್ರಿಯಂಂಗಂ ; “ ಪ್ರೇಂಕಣಗಿಡ ” (ಅಮರ. ಟೀಳೆ). 

[ಸಂ. ಗೋವಂದನೀ] 
ಗೋವಗೆ (ನಾ). ಒಂದು ಊರಿನ ಹೆಸರು; ಐ ಈಗಿನ ಗೋವೆ: 


ನಿಜ ರಾಜಧಾನಿ ಗೋವಗೆಯೊಳ್ಗುಖಸಂಕಥಾವಿನೋದದಿಂ ರಾಜ್ಯಂಗೆ 
ಯ್ಯುತ್ತಮಿರೆ (ಸೌಇಇ. ೫1-11, ೦೨೧-೬; 3071). [?] 
ಗೋವಣ (ನಾ). ಒಬ್ಬಾ ತನ ಹೆಸರು: ಶ್ರೀಗೋವಣಯ್ಯಾಬ್ಕಿಳ 


ಚತುಮರ್ಮ್ಮಕಂ (ಎಕ. 27, ೪೬೩; ಬ[0]ಣ್ನಿಪುದು ಧಾರಿಣಿ 
ಗೋವಣಮಣ್ಣಳೇಶನಂ (ಸೌಇಇ. XX, ೧೭೯.೨೪; ?). [?] 

ಗೋವಣವೊಲ (ನಾ). (?) : ಶ್ರೀಮನ್ನಗರೇಶ್ವರದೇವರ್ಗ್ಗೆ ಬಡಗವೊಲ 
ದೂರೊಡೆಯ ಮಾನ್ಯಂ ಗೋವಣವೊಲದೊಳಗೆ . . . ಬಿಟ್ಟ ನೆಲ (ಸೌಇಇ. 
XX, ೧೯-೩೮ ; 1016). [ಗೋವಣ? * ಪೊಲ್ಮ 7 

ಗೋವತಿ (ನಾ). ಗೊಲ್ಲಿತಿ ; ಗೋಪಿ ; (ಕಿ) 

[ಗೋವ -ತ್ತ್ಯಿ (ಆ - ಇತ್ತಿ). 
ಹಸುವಿನ ಕರಂ: “ಕೀಟುಂ .ಕಂದುಂ ನಿರುತಂ 
ಗೋವತ್ಸಂ ತಾಂ” (ಕವಿಕಂ. ೮೭); ಗೋವತ್ಸಲೀಲೆ ತೆೊರೆಕರೆಯ ಮೇಲೆ 
ವನವಾಟಿ ಸೆಜ್ಜೆ ಸಾಲೆ. (ಸೂರ್ಯಪಾ, ೩೨-೧) [ಗೋ ವತ್ಸ] 

ಗೋವರ (ನಾ). ೧. ಶ್ರೇಷ್ಠವಾದ ಗೋವ್ರ,-ಆಕಳಂ.. ೨. ಶ್ರೇಷ್ಠವಾದ 
ವಾಣಿ,-ಪ್ರವಚನ. ೧, ೨; ಕರೆದಂ ಸ್ವಾತ್ಮಾರ್ಥದೆ ಗೋವರಮಂ 
ಯಜ್ಞೀಯ: ಹೆವಿಯ ವಿಷಯದೊಳಾತಂ ಕರೆದಂ ವಸಿಷ್ಮಮುನಿಯಂತಿರೆ 
ತಪದಿಂ ಶಿಷ್ಟರಪ್ಪ ಶಿಷ್ಯರೊಳಾತಂ (ಸೌನಂದ. ೧-೩). ೩. ಪುಡಿಮಾಡಿದ 
ಸಗಣಿ. "ಗೊಬ್ಬರ್ಲೆ' ಪರಾ. [ಗೋ ವರ್ಕ? 


1000) , 


ಗೋವತ್ಸ (ನು). 


೨೬೫೧ 


25 


80 


86 


ಗೋವಳಗೋಲ್‌ 


ಗೋವರಳಿ (ನಾ). ಒಂದಂ ಬಗೆಯ ಧಾನ್ಯ (?) : ಈ ಸೊಪ್ಪು 
ಗೋವರಳಿಯ ಹೊಟ್ಟು ಸಹ ಹೊಗೆ ಕಾಸುವುದು (ವಿವೈವಿ. ೧೨೮). [? 

ಗೋವರ್ಧನ (ನಾ). ೧. ಗೋವುಗಳಿಗೆ ಏಳಿಗೆಯನ್ನುಂಟ ಮಾಡು 
ವುದು ; ಗೋವುಗಳನ್ನು ಪಾಲನೆಮಾಡುವುದು ; ಗೋವರ್ಧನಪಟು 
ನಲಿದಂ ಗೋವರ್ಧನ ಗಿರಿಯೊಳೆಸೆವ ವೃಂದಾವನದೊಳ" (ಜಗವಿ. ೪ ೧). 
೨. ಗೋವುಗಳನ್ನು ಪಾಲನೆಮಾಡುವವನು; ಕೃಷ್ಣ : 
ಗೋವರ್ಧನನಂ ಪೂಜಿಸೆಂದನಟ್‌ಯದೆ ಭೀಷ್ಮಂ. (ಜಗವಿ. ೧೭-೧೯); 
ಗೋವರ್ಧನಂಗೆ ಮೊಲೆಗೊಟ್ಟ ಪೂತನಿವೊಲಾಯ್ತು (ಜೈಮಿಧಾ. ೨೦-೩). 
೩, ವೃಂದಾವನದಲ್ಲಿಯಂ ಒಂದಂ ಪರ್ವತದ ಹೆಸರು; ಮುನ್ನ 
ತಾನತು ಲ ಗೋವರ್ಧನವನಾಂತು ಗೋಕುಲವನೋವಿದ ಸುಕೃತ 
ಫಲವನಿತ್ತು (ಜೈಮಿಥಾ. ೧೩-೩೭). ೪. ಗೋರಿಕಾಯಿಂ; ಚವಳಿಕಾಯಿಂ; 
ನೆಲ್ಲವರೆ ಸವತೆ ಗೋವರ್ದನ ಬೆಂಡೆ ಮೊದಲಾದ ವ್ಯಂಜನಂಗಳಿ 
(ಸಾಗಂಧಿ. ೩೭-೦5). [ಗೋ * ವರ್ಧನ] 

ಗೋವರ್ಧನಧರ (ನಾ). ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದವನು; 
ಕೃಷ್ಣ. [ಸಂ.] 

ಗೋವಲೆಗಟ್ಟಿಗೆ "ಗೋವಳಗಟ್ಟಿಗೆ' ಮೋ. 

ಗೋವಳ "ಗೋವಾಳ' ನೋ. 

ಗೋವಳಗಟ್ಟಿಗೆ, ಗೋವಲೆಗಟ್ಟಿಗೆ, ಗೋವಳಿಗಟ್ಟಿಗೆ (ನಾ). ೧. ದನ 
ಗಾಹಿಗಳು ಕೈಯಲ್ಲಿ ಒಡಿದುಕೊಳ್ಳೂವ ಕೋಲು, -ಚೆತ್ತ. ೨. ಆನೆ 
ಕುದಂರೆಗಳನ್ನು ಚೋದಿಸುವ ಸಾಧನ: ಸೂಳಟಿ*ದು ಮಸಗಿ 
ದುವ್ವಾ ಳಿಸುವ ಗೋವಳಗಟ್ಟಿ ಗೆಯ ಗೊಂದಣಂಗೂಡಿ . . . ಭೂಚಕ್ರಮಂ 
ತೆಕ್ಕನೆ ತೀವಿದ ಪದಾತಿ ಬಲದೊಳ ೦ (ಗಿರಕ. ೬-೩8 ವ); ಮೇಳೈಸಿದ 
ಮಂದಿಯ ಮುಂದೊಲೆದಾಡುವ ಗೋವಳಗಟ್ಟಿಗೆಯಿಂದೊಬ್ಬತ್ತಮರರ 
ಪಡೆ ಹೀರೇಡ. ೨-೩೩). ಗೋವಲೆಗಟ್ಟಿಗೆ : ಇಕ್ಕಲದೆೊಕೊಲೆವ ಗೋವಲೆ 
[ಪಾಣಂ. ಕೋವಳ]ಗಟ್ಟಿಗೆಗಳಲ್ಲಿ ತೆಕ್ಕೆಯಿಂದೊತ್ತರಿಪ ಜೋದ ಜೋಕೆಗಳಲ್ಲಿ 
(ಇಹರ. ದೇ. ೩6-೩). ಗೋವಳಿಗಟ್ಟಿಗೆ: ೨. ಸಾಲು ಗೋವಳಿಗಟ್ಟಿಗೆಯ 
ಕುಂತಾಳಿಗಳ ತೂಗಾಟ ಮಿಗೆ ದುವ್ಥಾಳಿಗಳ ದೆಖ್ಬಾಳ ಗಜರಥತುರಗ 
ಸೇನೆಯಲಿ (ಉವ್ಮಾದ್ರೋ. ೦೨-೨೭). [ಗೋವಳ (ನಗೋವಾಳ)4 ಕಟ್ಟಿಗೈ] 

ಗೋವಳಗಟ್ಟಲೆ (ನಾ). ಕಗ್ಗತ್ತಲೆ ; ಗಾಢಾಂಧಕಾರ ; ಸಾವಿತ್ರದ್ಯುತಿ 
ದಾವಶಿಖಾವಳಿ ವರಿದಟಸ್ಸಿ' ಪೆಣಿಗೆ ಕರಿಕೆರ್ದವೊಲೇಂ ತೀವಿದುದೊ 
ಭುವನತಳಮಂ ಗೋವಳಗೆಲ್ತಲೆ ಸಮಸ್ತಭುವನಾತ್ಮಕಮಂ (ಅರ್ಧನೇ. 

“ಮೊಲಗಟ್ತಲೆ', `ರಣಗಟ್ಟಲೆ' ಪರಾ. 

[ಗೋವಳ್ಯ ( ಎಕಾವಳ) + ಕಟ್ತಿಲೆ] 

ಗೋವಳಗೋಲ್‌, ಗೋವಳಿಗೋಲ್‌ (ನಾ). ೧.ಎಗೆ ವಳಗಟ್ಟಿಗೆ ೧; 
ಗೋವಳರ್ಗಾ ವಳಿಗೊಂಡು ಗೋವಳಗೋಲನೆತ್ತಿ ಕೊಂಡೋೊದಟಿ್‌ (ಅರ್ಧನೇ. 
೭೨೯೧ ವ); ಪೊಡೆವ ಸಿಡಿಲನದಿರದೆ ಪೊಡೆಸೆಂಡನು ಪೊಡೆವಂತಾ ವನಮಾಲಿ 
ಪಿಡಿದ ಗೋವಳಗೋಲಿಂ ನುಗ್ಗು ನುಆ್‌ಮಾಡಿ ಪಡೆದನದೇನು ಬಲ್ಲಿದನೊ 
(ನೇಮಿಸಂ. ೧೫8-೧೨೮). ಗೋವಳಿಗೋಲ್‌ : ೧. ಬೀಸುತ್ತೆ ಮಿಂಚೆಂಬ 
ಗೋವಳಿಗೋಲಂ ಪೊಡೆಸೆಂಡುವೊಯ್ದು ಸಿಡಿಲಂ . . . ಬಂದೊದಟಿ೨ದಂ 
ಕಾರೆಂಬ ಗೋಪಾಳಕಂ (ಅರ್ಧನೇ. ಪಿಡಿದ ಗೋವಳಿಗೋಲ 
ಮಾಲೆಗಳ ಹಾಹೆಯಿಂ (ಬಸರ. ೯-೯೭). ೨. ಎ ಗೋವಳಗಟ್ಟಿಗೆ ೨; ಸಾಲು 
ರುಲ್ಲರಿಗಳ ಪತಾಕಾಜಾಲ ಸಬಳದ ಹೊದಜ ಗೋವಳಿ ಗೋಲ 
ತೂಗಾಟದಲಿ ಸಮರಕೆ ದೋಣ ನಡೆತಂದ (ಕುವ್ಕಾದ್ರೋ. ೯-೧೬); ಸಾಲ 
ಸಿಂಧದ ಮಣಿವ ಗೋವಳಿಗೋಲ ತೂಕದ ತಳಿತ ಚೌರಿಯ ಜಾಲ 
ಮೋಹಿದ ಮೇಘಘಟೆಯೆನೆ ಜಡಿವ ರುಲ್ಲರಿಯ. (ಕುವ್ಕಾಕ. ೧೯-೬). 

[ಗೋವಳ (ಆಗೋವಾಳ)--ಕೋಲ್ಡ್‌) 


8-೧೬). 


೮-೪) ; 


167 


ಗೋವಳತಿ 


ಗೋವಳತಿ "ಗೋವಳಿತಿ' ನೋ. 

ಗೋವಳಬಲ (ನಾ). ಗೊಲ್ಲರ ಸೈನ ,-ಪಡೆ : ನಲವಿಂದೆ ನೋಡಲಾ 
ಕ್ಷಣದಲ್ಲಿ ಗೋವಳಬಲ ಬಂದು ನವಿಸಿದುದು (ಮೋಹತ. ೪೨-೪೫). 

[ಗೋವಳ (ಎಗೋವಾಳ) + ಬಲ] 

ಗೋವಳರಾಯ (ನಾ). ಗೊಲ್ಲರ ಒಡೆಯ ; ಕೃಷ್ಣ; ಗೋವಳರಾಯಂ 

ಕೊಟಲೂದಿದಂ ನೆಗಟಿರನಂ ಮಾಧುರ್ಯತೂರ್ಯಸ್ವನಂ (ಜಗವಿ. ೬-೨). 
[ಗೋವಳ (€ಗೋವಾಳ) + ರಾಯ] 

ಗೋವಳಿಗ (ನಾ). ಗೋಪಾಲಕ; ಗೊಲ್ಲ; “ಗೋಸ್ವಾಮಿ ಗವಾಧಿಪತಿ 
ತಾನವಂ ಗೋವಳಿಗೆಂ” (ವಸ್ಮುಕೋ. ೯೧-೧೪); ಆನಿರೆ ಗೋವಳಿಗಂಗಗ್ರ 
ಪೂಜೆಯಂ ನೀನ್‌ ಕುಡುವಾ (ಪಂಪಠಾ. ೬.೪೭); ಗೋವಳಿಗರ 
ಶಿಶುವೆಂದಿರಲಾ ವೈರಿಯೆ ದೇವಕೀಸುತಂ ಗಡ (ಜಗವಿ. ೫-೩೮). 
“ಗವಳಿಗ' ಪರಾ. [ಗೋವಳ (ಆಗೋವಂಳ) + - ಇಗ] 

ಗೋವಳಿಗಟ್ಟಿಗೆ "ಗೋವಳಗಟ್ಟಿಗೆ' ನೋ. 

ಗೋವಳಿಗೋಲ್‌ "ಗೋವಳಗೋಲ್‌' ನೋ. 

ಗೋವಳಿತಿ, ಗೋವಳ ತಿ (ನಾ). ಗೊಲ್ಲಿತಿ, ಗೋಪಿ: ವನಜಂ 
ಪಂಕಾಂಕಿತಂ ಗೋವಳಿತಿಯ ಮೊಲೆಯೊತ್ತಿಂಗೆ ಪಕ್ಕಾಯ್ತು (ಶಂಠಾಮಾ. 
9-೧೨೨) ; ಜಾತಿ ಗೋವಳಿತಿ ರಕ್ಷಿಸೆ ನೀಂ ಪರಪುಟ್ಟನಾದೆ (ಜಗವಿ. ೦೭-೪೦). 
ಗೋವಳತಿ: ಆವ ಗೋವಳತಿಯರ ಕಣ್ಣುದೃಷ್ಟಿ ತಾಗಿತಯ್ಕ (ಪುರಂದ. 
೧-೮೯ ಪಲ್ಲವಿ). [ಗೋವಳ ( ಆಗೋವಾಳ) + - ಇತ್ತಿ (ಎ- ಇತ್ತಿ) 

ಗೋವಾಟಿ (ನಾ). ದನಕರಂಗಳಂ ವಾಸಿಸುವ ಸ್ಥಳ; ಕೊಟ್ಟಿಗೆ: 
ನಡೆಗೆಡೆಗಳಿಲ್ಲದಿಹ ಮೂಲೆಮೂಲೆ ಮುಡುಕಳೊಳುಂ ಗೋವಾಟಿ 
ಕುಸ್ಫಲದೊಳು (ಏಕೋಪು. ೪-೬೧). 

(ಗೋ 4+ ವಾಟಿ] 

ಗೋವಾಹನ (ನಾ). ಎತ್ತನ್ನು ವಾಹನವಾಗಿ ಉಳ್ಳವನು, ನಂದಿವಾಹನ; 
ಶಿವ. "ಗೋಪವಾಹನ' ಪರಾ. [ಗೋ ವಾಹನ] 

ಗೋವಾಳ, ಗೋವಳ (ನಾ). ತುರಂಕಾರ ; ದನಗಾಹಿ, ಗೋಪಾಲ ; 
ತುತ್ತುರಿ ಜಂಗುಳಿದೈವಗಳನೆಲ್ಲವ ಹಿಂಡುಮಾಡಿ ಕಾವ (ಮ?) ನಮ್ಮ 
ಶಂಭು ತೆಲುಗೇಶ್ವರನ ಮನೆಯ ಗೋವಾಳನೀತ (ಸರ್ವವ. ೮೭-೪೮೪) ; 
ಗೋವಾಳ ಪೋಗೆ ಗೋವುಗಳು ಬರುವಂತೆ ಮಾಳ್ದೆಂ (ಪ್ರಥುಪು. ೪-೩೫). 
ಗೋವಳ : ಆಗಳೊರ್ವೆ ಗೋವಳನನಿಬರ ಸಾವುಮಂ ಕಂಡು... 
ಉತ್ತರಂಗೆ ಪೇಟ್‌ ಗಳ್‌ (ಪಂಪಛಾ. ೮-೯೫ ವ); ಈ ಜಗದ ಜಂಗುಳಿಯ 
ಕಾವ ಗೋವಳ ([ಪಾಉಾಂ. ವಾಳ] ತಾನಾಗಿ (ಅವಕಂ. ೩-೮): ಮಹ 
ಮನೆಯ ಗೋವಳನಲ್ಲಿ . . . ನಿಂದು ಬಸವಂಗೆ ಬಿನ್ನೈಸಿದಂ (ಬಸರ. 
೯-೧೦೩); ಗೋವಳಂಗರಸುತನಮಾದಬಳಿಕ ಪೊಡವಿಯಂ ಕಂಡು ನಡೆವನೆ 
(ಕೈಮಿಭಾ. ೬-೫೩). [<ಎಪ್ರಾ. ಗೋವಾಲ್ಕ,/ಸಂ. ಗೋಪಾಲ] 

ಗೋವಾಳಿ, (ನಾ). ಹಸುಗಳ ಗುಂಪು; ಗೋವುಗಳ ಸಮೂಹ: 
ಗೋವಾಳಿಯೊಳು ಸುರಧೇನುಯಮರರೊಳು ಶಚಿ ಗೋಪಾಲರೊಳು 
ಕೃಷ್ಣ , . ೬ ಅವರೆಂತಧಿಕರವರಂದದೀ (ನವಮೋ ೨-೨೧). 

[<ಸಂ. ಗೋಪಾಲಿ] 

ಗೋವಾಳ್ಕಿ, (ನಾ). ಎಗೋವಳಿತಿ: ಕಳ್ಳತನದಲ್ಲಿ ಬೆಣ್ಣೆ ಮೆದ್ದು 
ಗೋವಾಳಿಯರನಲ್ಲಿ ಬಲುಹಿಂದ ರಮಿಸಿದ ದೋಷಕಾರಿ ನೀ (ನವಮೋ. 
೩೨-೧೬). [ಗೋವಾಳ .* ಜ್ಯ) 

ಗೋವಿ, "ಕೋವ್ಕಿ' ನೋ. 

ಗೋವಿ, (ನಾ). ಗೊಲ್ಲಿತಿ; ಗೋಪಿ: ಗೋವುಗಾದಳವಟ್‌ದಿರ್ದ ಕೃಷ್ಣ 
'ನೊಡನಿರ್ದುದಲಿಂದವೆ ಗೋವಿಯಾದೆ (ಗದಾಯು. ೯-೫). 

[ಗೋವ + -ಇ್ಯ) 


೨೬೫೨ 


ಗೋವಿಂದರಾಜಿ 


ಗೋವಿಂಡು (ನಾ). ಹಸುಗಳ ಹಿಂಡು; ಗೋವುಗಳ ಸಮೂಹ: 
ನಿನ್ನ ಕಣ್ತಣಿವಿನೆಗಂ ಗೋವಿಂಡುಗಳಂ ಮೊಲೆ ತೊರೆದಾವುಗಳಂ . . . 
ಎಮ್ಮೆಯ ಪಿಂಡಂ ಭಾವಿಸಿ ನೋಡಂಬುಜಾಕ್ಷಿ (ಧರ್ಮಾಮೃ. ೩-೦೦೭ ಅಡಿ) 
[ಗೋ + ಪಿಂಡ್ಮು] 
5| ಗೋವಿಂದ (ನಾ). ೧. ಗೋವುಗಳನ್ನು ಹೊಂದಿರುವವನೇ; ಗೊಲ್ಲ; 
ಗೋವಳ: “ಗೋವಿಂದಂ ಗೋಧಿಕೃತಂ” (ವಸ್ತುಕೋ. ೬೧-೩೭); 
“ ಕೀಲಾರಿಯಂ ಗೋವಿಂದನೆಂಬುದು ” (ಹಲಾಯು. ೪೪-೧೦೭). ವಿ. ಕೃಷ್ಣ ಕ 
ವಿಷ್ಣು: “ವಿಷ್ಣುಃ... ಗೋವಿಂದಃ ... ಗದಾಧರಃ - ಈ ೪೫ 
ನಾರಾಯಣನ ಪೆಸರ್‌” (ಹಲಾಯು. 8-3೩) ; ಗತಿಹೀನರಿಗಕಟ ನೀನೆ 
ಗತಿಯೆಲೈ ಗೋವಿಂದ (ಕುವ್ಯಾಸ. ೧೪-೧೧೧) ; ಸ್ಮರಣೆ ಒಂದೇ ಸಾಲದೆ 
ಗೋವಿಂದನ ನಾಮ ಒಂದೇ ಸಾಲದೇ (ಪುರಂದ. ೧-೦೪೩ ಪಲ್ಲವಿ) ; 
ಗೋವಿಂದಂಗಾ ರುಕ್ಮಿಣಿ... ಎಂತೀ ದೇವಿಯಮೃತಾಂಬೆ ತಾಂ 
ದೊಡದೇವೇಂದ್ರಂಗಾದಳ೯ (ಚಿಕವಿ. ೩-೨೪). ೩. ಮಾತುಗಳ ಒಡೆಯ ; 
ಬೃಹಸ್ಟ ತಿ. ೪, [ಛಂದ] ವಿಷ್ಣುಗಣದ ಒಂದು ಪ್ರಕಾರ; ವಿಷ್ಣುಗಣ 
ಮೆಂತೆಂದೊಡೆ ಗೋವಿಂದಂ . . . ಮುರರಿಪು (ಛಂದೋಂಬನ. ೫-೨೪೦ ವ). 
೫. (ಆಲಂ) ಇಲ್ಲದಾಗುವಿಕೆ; ಮಾಯವಾಗುವಿಕೆ; ಮುಗಿದು 
ಹೋಗಂವಿಕೆ; ನಿನಗೆ ಆ ಕೆಲಸ ಒಪ್ಪಿಸಿದರೆ ಆಯಿತು ಗೋವಿಂದ (ಕೂರಿ). 
[ಸಂ.] 
ಗೋವಿಂದಗತಿ (ನಾ). ಗಾರುಡಿ; ಇಂದ್ರಜಾಲ; ಯಸಕ್ಷಿಣೇ ವಿದ್ಯೆ : 
ಗೋವಿಂದಗತಿಯನಭ್ಯಾಸಿಸಿದಾಚಾರ್ಯನಾವವ ಗುರು ನಿನಗೆನುತ ಈ 
ವಿದ್ಯೆಯಿಂ ಜೀವಿಪುದು ನಿನಗಲ್ಲದೆ ಯಾವ ವೀರರಿಗುಂಟು (ರಾಮವಿ. 
೨೮-೧೭೯) : ತೋಟ್‌ಕೆಗಳಂ ಬಯಲು ಮಾಡಿಯೆ ತೋ ದುದು 
ಗೋವಿಂದಗತಿಯದು ಪಾಜ?ಪೋದುದೆ ಎಂದಿನಂತಾಯ್ತದಕದೇ ಸಾಕ್ಷಿ 
(ಶಂಕದಾ. ೦೦-೧೬). [ಗೋವಿಂದ? . ಗತಿ 
ಗೋವಿಂದಪಾಡಿ "ಗೋವಿಂದವಾಡಿ' ನೋ. 
ಗೋವಿಂದಫಲ (ನಾ), ಒಂದು ಬಗೆಯ ಹಣ್ಣು: ಗೋವಿಂದಫಲ, 
ಅಂತುಂಡಿಕಾಯಿ (ಮೈಔಗಿ. ೧೭-೩೧೦). [ಗೋವಿಂದ * ಫಲ) 
ಗೋವಿಂದಬಕ್ಷಿ (ನಾ). ಒಂದು ಬಗೆಯ ನಾಣ್ಯ: ಬೆಳ್ಳಿಯ ನುಣ್ಯಗಳು.- 
ಬ್ರಿಟಿಶ ಸರಕಾರದ ಅಮಲು ಆದ ಬಳಿಕ ಸಹಸನ್‌ ೧೮೪೦ರ ವರೆಗೆ 
ಹದಿನಾರು ಪ್ರಕಾರದ ರೂಪಾಯಿಗಳು ನಡಿಯುತ್ತಿದ್ದವು. ಅವು ೧. 
ಔರಂಗಾಬಾದಿ .. . ೧೪ ಉಡವಣಿ, ೧೫ ಗೋವಿಂದಬಕ್ಷಿ (ಕಥಾಗೆ. ೨೮೧). 
[ಗೋವಿಂದ + ಬಕ್ಷಿ] 
ಗೋವಿಂದಮಯ್ಯ (ನಾ). ಒಬ್ಬಾತನ ಹೆಸರು: ಪರೆಮೋಪಕಾರಿ 
ಧರ್ಮ್ಮಜ್ಞಂ ಸುನ್ಹ ರತೇಜನೆನಿಸಿ ನೆಗಬ್ಬಂ ಧರೆಯೊಳ್ಳೋವಿನ್ನ ಮಯ್ಯ 
ನೆಂಬೋರ್ವೀಶಂ (ಎಕ. 111, ಕಿರುಮ. ೬೯-೨ ; ಸು. 980). 
[ ಗೋವಿಂದ + ಅಮ (ಎಅಮ್ಮ) + ಅಯ್ಯ; 
ಗೋವಿಂದರ (ನಾ).ಒಗೋವಿಂದರಸ : ಗೆಂಗವಾಸನ ಮಗಂ ಗೋವಿಂದರಂ 
(ಎಕ. 7%, ದೇವನ. ೪೨-೩; ಸು. ಮಾರಸಿಂಗನಾತನ ಸುತಂ 
ಗೋವಿಂದರಂ (ಎಕ. ೪11, ಶಿವೆಮೊ. ೪-೪೯; 1122). 
[ಗೋವಿಂದ + ಅರ್ಕ] 
ಗೋವಿಂದರಸ (ನಾ). ಒಬ್ಬಾತನ ಹೆಸರು: ಎಜಕಿಪ್ಪರಸರ ಗೋವಿನ್ವರ 
ಸರು ಉತ್ತಮಗಾವುಣ್ಣನ ಕೆಜಕಿಗೆ ಕೊಟ್ಟ ಸ್ತಿತಿ (ಎಕ. ೪, ಕನ್ನರಾ. ೨೩೧-೮: 
ಸು. 925). [ಗೋವಿಂದ «೬ ಅರಸ] 
ಗೋವಿಂದರಾಜಿ (ನಾ), ಒಂದು ಬಗೆಯ ನಾಣ್ಯ : ಗೋವಿಂದರಾಜೀ 
ದುಡ್ಡುಗಳು ಮುಧೋಳದಲ್ಲಿ ಸನ್‌ ೧೮೬೦ರ ವರೆಗೆ ನಡೆಯುತ್ತಿದ್ದವು 
[ಗೋವಿಂದ + ರ್ಕಿ) 


[4 
ಲಾ 


36 


900); 


40 


46 
(ಕಛಾಗೆ. ೨೮೦). 


ಗೋವಿಂದವಾಡಿ 


ಗೋವಿಂದವಾಡಿ, ಗೋವಿಂದಪಾಡಿ (ನಾ). ಒಂದಂ ನಾಡಿನ ಹೆಸರು: 
ಚೋಳಮಹಾರಾಜರು ಗೋವಿಂದವಾಡಿಯ ರಾಜ್ಯಂಗೆಯ್ಯುತ್ತಮಿರೆ (ಎಕ. 
೫11, ಶಿರಾ. ೩೭-೧೩; ಸು. 1040). "ಗಂಗವಾಡಿ', "ನೊಳಂಬವಾಡಿ' 
ಪರಾ. ಗೋವಿಂದಪಾಡಿ ; ನವಿಲೂರ ನಾಟ್ಗಾಮುಣ್ಣ ರುಂ ಬೆಳ್ಗೊಳದ 
ಗೋವಿಂದಪಾಡಿಯ ಉ ೬ ೬ ಳ್ಳಾಮನ್ನುಂ.ಬೆಳ್ಗೊಳದಾ ವಟ್‌ ಗೋವಿಂದ 
ಪಾಡಿಗೆ ಕೊಟ್ಟದು (ಎಕ. 11, ೩೫-೮; ಸು; 800). 

[ ಗೋವಿಂದ + ಪಾಡಿ, ] 

ಗೋವಿಂದವೀಳ್ಕೆ (ನಾ). ಒಂದು ಬಗೆಯ ತಾಂಬೂಲದ ಪೊಟ್ಟಣ ; 
ಕೆಳಭಾಗ ಅಗಲವಾಗಿ ಚಚ್ಚೌಕವಾಗಿದ್ದು ಮೇಲಿನ ತುದಿ 
ಚೂಪಾಗಿರುವಂತೆ ಕಟ್ಟಿದ ಎಂಟಂ ಎಲೆಗಳ ಬೀಡ : ತನ್ನ ಎಳೆಯ 
ಬೆರಳುಗಳನ್ನು ಹೊರಳಿಸಿ ಹೊರಳಿಸಿ, ಒಂದು ಗೋವಿಂದವೀಳ್ಕೆಯನ್ನು 
ಮಾಡಿ (ಪ್ರೇಮತ. ೮೧). [ -ಮರಾ, ಗೋವಿಂದವಿಡಾ] 

ಗೋವಿಕೆ (ನಾ). ಗೊಲ್ಲತನ ; ದನಕಾಯುಂವವನ ಸ್ವ ಭಾವ ; ದಡ್ಡತನ: 
ತೊಲಗದೆ ಗೋವುಗಾದ ಕಿಖಿಯಂದಿನ ಗೋವಿಕೆ ನಿನ್ನ ಚಿತ್ತದೊಳ 
ನೆಲಸಿದುದಕ್ಕುಂ (ಪಂಪಭಾ. ೯-೪೪). [ಗೋವು +೬ - ಇಕೆ]. 

ಗೋವಿಗಾವುಂಡ (ನಾ). ಒಬ್ಬಾತನ ಹೆಸರು: ಗೋವಿಗಾವುಣ ಕಲ್ಲ 
ಮಾಡಿಸಿದ (ಎಕ. ೪11, ಶಿವಮೊ. ೨3-೬: 963). 

[ ಗೋವಿ? ೬ ಗಾವುಂಡ (ಆಗಾಮುಂಡ)) 

ಗೋವು (ನಾ). ಆವು; ಹಸಂ: ಎನ್ನನಾರ್ಬಾರಿಪರೆಂದು ಗೋವುಮನನಾ 
ಕುಲಮಿಟ್ಕುಳಿಗೊಂಡು ಪೋದಂ (ಸುಕುಮಾ. ೭-೩೬); ಗೊಲ್ಲರೊಡಗೂಡಿ 
ನಮ್ಮೆಲ್ಲರ ಗೋವುಗಳ ಕಾಯ್ದ (ಕನಕ. 3೦-೪); ಗೋವುಗಳನು ಸದೆ 
ಬಡಿದು ಧರೆಯೊಳಿಹ ದೇವತಾಶಿಲೆಗಳನೆೊಡೆದು (ಕಂನವಿ. ೪-೦೩) : ಮಿಂದು 
ಪೂಜ್ಯರ್ಗೆ ಮುಂ ಪಾಲಂ ನೀಡದೇನನುಮುಣ್ಣನುಂ ಅಧರ್ಮದಿಂ ಪಾಲ್ಗೆ 
ಗೋವಂಬೊಲ್‌ ಗೋವಂ ಕರೆಯಂ ದಿಟಂ (ಸಇನಂದ. 3-೦೯). 

ಗೋವಿನ ಅಅವಟಿಎದನಕರುಗಳಿಗಾಗಿ ಏರ್ಪಡಿಸಿದ ಅರವಟ್ಟಿಗೆ : 

ಯಾ ಗೋವಿನ ಅಜವಟಿಗೆ ತಪ್ಪಿದವರು ವಾರಣಾಸಿಯಲ್ಲಿ ತಂಮ ತಾಯಿ 
ತಂದೆ ಗುರುವ ಕೊಂದ ಪಾಪದಲಿ ಹೋಹರು (ಸಾಇಇ. 73-41, ೩೦೩-೮ ; 
1516). ಗೋವಿನ ಜೋಳ, ಗೋವಿಂಜೋಳ-ಒಂದು ಬಗೆಯ ಜೋಳ ; 
ಮಂಸುಕಿನ ಜೋಳ; ವೆಂಕ್ಕೆಜೋಳ : ಬಟಾಟಿ (ಆಲೂಗಡ್ಡೆ), ಗೆಣಸು, 
ಮಕ್ಕೇಜೋಳ (ಗೋವಿನ ಜೋಳ) ಇತ್ಯಾದಿ (ಮುಂಬಯಿ. ೬-೨೯೦); 
ಗೋವಿನ ಜೋಳದ ಕಾಂಡವು ಬಹಳ ಎತ್ತರವಾಗಿ ಬೆಳೆಯುತ್ತದೆ (ಸಸ್ಕಶಾ. 
೧೩೦) ; ಅವುಗಳಲ್ಲಿ ಬಾಳೆ, ಕಬ್ಬು, ಗೋವಿಂಜೋಳ, ಮುಂತಾದವು ಬರು 
ತ್ತವೆ (ಕಥಾಗೆ. ೪೩೭). [ ಸಂ. ಗೋ) 

ಗೋವುಂಡ್ಕು "ಗಾಮುಂಡ' ನೋ. 

ಗೋವುಂಡ್ಕು "ಗಾಮುಂಡ್ಕು' ನೊ:. 

ಗೋವುಂಡುಂಗೆಯ್‌ "ಗಾಮುಂಡುಗೆಯ್‌' ನೋ. 

ಗೋವುಗಾ (ಕ್ರಿ). ಗೋವುಗಳನ್ನು ಕಾಯಂ ; ದನಕಾಯು : ನೆನೆಯೆಲವೊ 
ಗೋವುಗಾದುದು ಪುಸಿಯೇ (ಪಂಫಧಾ. ೬-೫೬); ಗೋವುಗಾದಳವಲಟ್‌ದಿರ್ದ 
ಕೃಷ್ಣ ನೊಡನಿರ್ದುದಲಿ'ಂದವೆ ಗೋವಿಯಾದೆ (ಗದಾಯು. ೯-೫). 

[ಗೋವು ಕ್ಯಾ? 

ಗೋವುಧಿ (ನಾ). ೬ ಗೋವುವಿಂಡಂ : ನಾಳಿನಲ್ಲಿ ಉತ್ತರದಿ ಗೋವುಧಿಗಳ 
ಪಿಡಿಯೆ ಕಾಣಬಹುದೆಂದಣಗಿಸಿದನುಚಿತದಿ (ಲಕ್ಷ್ಮಥಾ. ೪. ೩-೧೭). [ಓಶರಧಿ, 
ಅಂಬುಧಿ ಮೊದಲಾದ ಶಬ್ದಸಾಮ್ಯದ ಮೇಲೆ ರೂಪಿಸಿದ ಶಬ್ದ ] 

ಗೋವುವಿಂಡು (ನಾ). ಹಸುಗಳ ಗುಂಪು; ಗೋವುಗಳ ಸಮೂಹ: 
ಗೋವುವಿಂಡಂ ಪುಲಿ ಪೊಕ್ಕಂತೆ (ಛರ್ಮಾಮೃ. ೨-೭೦). 

[ ಗೋವು + ಪಂಡು,] 


೨೬೫೩ 


16 


80 


ಗೋಶೀರ್ಷ 


ಗೋವುಳಿಗ (ನಾ). ಗೊಲ್ಲ; ಗೋ ವಳ: ವಿಜಿಗೀಷುತ್ವದೊಳೊಂದಿ 
ಗೋವುಳಿಗನಪ್ಪಂ . . . ಹರಿಯೆಂಬ ದೊಡ್ಡಿವೆಸರಂ ಪೊತ್ತಿರ್ದ ನೀಂ 
ಮಂತ್ರಿಯಾಗೆ (ಪಂಪಥಾ. ೯-೪೭) ; ಅಯೋಧ್ಯಾಪುರದೊಳಿರ್ಪ ನಂದಿ ಮಿತ್ರ 
ನೆಂಬ ಗೋವುಳಿಗ[ಪಾಕಾಂ. ಗೌಳಿಗ]ನ .ಮಹಿಷಿಗಳೊಳ್‌ ಕೋಣಂಗಳಾಗಿ 
ಪುಟ್ಟಿ (ಜಾವುಂಪು. 80); ಓರ್ವಂ ಕಪಾಳದರುವರಿಯೋರ್ವಂ ಗೋವುಳಿಗನ 
ಸುರರೆಂ ಕೊಲ್ವಂ (ಸಮಪ. 6-0೬೩). 'ಗೋವಳಿಗ' ಪರಾ. 

[ಗೋ ಬ್‌ ಉಳಿಗ್ಯ ] 

ಗೋವೃಂದ (ನಾ),ಎಗೋವುವಿಂಡು : “ಗೋವೃಂದಂ, ಗೋಧನಂ, ಧನಂ- 
ಈ ಮೂಜು ತುಜುವಿನ ಹಿಂಡು” (ಹಲಾಯು. ೪೪-೧೦೭). [ಗೋ4+ವೃಂದ] 

ಗೋವೆ, (ನಾ). ಒಂದು ಪ್ರದೇಶದ ಹೆಸರು; £ ಈಗಿನ ಗೋವಾ 
ಎಂಬ ಪ್ರಾಂತ್ಯ: ಪೊಯ್ಸಳನನಾ[ರ್ದ್ವೇ]ರ್ವ್ವಟ್ಟಿದಂ ಗೋವೆಯಂ 
ಕೊಂಡಂ ಲಕ್ಷ್ಮನನಾಜಿಯೊಳ್‌ ತವಿಸಿದಂ (ಸೌಇಇ. ೫1-11. ೧೧೯-೨೩ ; 948); 
ಬಂದದೆ ಗೋವೆಯೊಳೊಂದಶ್ವ್ಚ (ಕುರಾಸಾಂ. ೯-೬೬). 

ಗೋವೆಯಸಣ್ಣ ಎ'ಒಂದು ಬಗೆಯಂ ಭತ್ತ : ಕಣಿವೆಯಸಣ್ಣ ಸತ್ಯಾ 

ಗಾಲದ ಸಣ್ಣವಣಿಯಾದ ಗೋವೆಯಸಣ್ಣ ಪುಣಗುವಾಸನೆಯನಾಂತಿಹ 
ಸಣ್ಣ ಶಾಲಿಯ ತೆನೆಗಳೊಬ್ಬ ದುವು (ಕಂನವಿ. ೫-೬೭). [?] 

ಗೋವೆ, (ನಾ). ಗೋಡಂಬಿ ; ಗೇರು : ಮನೆಯ ಸುತ್ತಲೆಲ್ಲ ಗೋವೆಯ 
ಮರಗಳು (ಮರಮ. 0. “ಗೋವೆಬೀಜ' ಪರಾ, [?] 

ಗೋವೆಬೀಜ (ನಾ). ಗೋಡಂಬಿ ; ಗೇರುಬೀಜ ; ಗೆದ್ದವರ ಕಿಸೆ ತುಂಬ 
ಗೋವೆಬೀಜ ಸೇರುತ್ತದೆ (ಸ್ಪಪ್ಲಹೊ. ೩೨): ಗೋವೆಬೀಜ ಮಹಾ ಗರ್ಮಿ 
ಅನ್ನುತ್ತಾರೆ (ಮರಮ. ೧೧೬). [ಗೋವೆ + ಬೀಜ] 

ಗೋವೈದ್ಯ (ನಾ). ೧. ಗೋವುಗಳ ಚಿಕಿತ್ಸೆ : ಇನ್ನು ಗೋವೈದ್ಯಂ-ತೆನೆ 
ಯಾಗದ ಪಸುವಿಂಗೆ . .. ಲಕ್ಷ್ಮಿಯ ಬೇರನೆಯ್ದೆ ಮೆದ್ದುಗುಟಕಿ ಕಟ್ಟುಗುಂ 
ನಿಶ್ಚಯದಿ (ಯೋಳೋಪ. ೯-೦೮೪). ೨. ಗೋವುಗಳಿಗೆ ಚಿಕಿತ್ಸೆ ಮಾಡುವ 
ವೈದ್ಯ. "ಅಶ್ವವೈದ್ಯ', “ಗಜವೈದ್ಯ' ಪರಾ. (ಗೋ ವೈದ್ಯ] 

ಗೋವ್ರಜ (ನಾ),2ಗೋವುವಿಂಡು : “ (ಗೋಧನಂ) ಗೋವುಜದೊಳ್‌ ” 
(ವಸ್ತುಕೋ. ೯೦-೭) ; ಎಲ್ಲಿಯುಂ ಸುಳಿವ ಗೋವ್ರುಜದಿಂದೆ (ಜಿ ಮಿಧಾ. ೩-3). 

[ಗೋ * ವ್ರಜ) | 

ಗೋಶ (ನಾ). (?): ಯೇಸು ಕಲ್ಪಗಳಾದರೆಯು ಮಗುಳೇಸು ಯಮರಿಗೆ 
ಸಯಮಿನಾಯಲಿ ವಾಸಮಳವಟ್ಟುದು ಕೆಡದ ನರಕಗಳ ರಾಸಿಯಲಿ ಘಾಸಿ 
ತಪ್ಪದ ಪದವಿ ಬರ್ಪುದು ಗೋಶವೆಸರೀಗವರ ಕಷ್ಟಕೆ ಬೀಸಿಗೆಯನೊಂದೆಡೆ 
ಯೊಳಾದರು ಕೊಂಬರಂ ಕಾಣೆ (ವಿವೇಥ. ೧೦-೦೧೨). [?] 

ಗೋಶಾಲೆ (ನಾ). ದನಕರುಗಳ ಹಟ್ಟಿ ; ಕೊಟ್ಟಿಗೆ. [ಗೋ « ಶಾಲ್ಗೆ] 

ಗೋಶಿ 'ಗೋಚಿ' ನೋ. ` 

ಗೋಶೀರ್ಷ (ನಾ). ೧. ಗೋವಿನ ತಲೆ: (6). ೨. ಗಂಧದ ಮರ; ಚಂದನ 
ವೃಕ್ಷ; “ಅರಿಸಿನದ ಬಣ್ಣ: ವುಳ್ಳ ಚಂದನ” (ಅಮರ. ಟೀಕೆ): ಗೋಶೀರ್ಷ 
ಸುಚಂದನಮುಮನಾ ಶಂಬರಿಪು . . . ತಂದು (ನೀಮಿಫು. ೭-೧೬೨) ; 
ಗೋಶೀರ್ಷ ಚಂದನಮುಂ ರೆತ್ನಮಯಮಪ್ಪ ಪಲವುಂ ಪ್ರತಿಮೆಗಳಂ ... 
ಅದಜಕ ೊಳೆಗಿಟ್ಟು (ಬಂಹರಿ. ೯-೩ ವ); ದಂಡವನ್ನು ಗೋಶೀರ್ಷ ಎಂಬ 
ಗಂಧದ ಮರದಿಂದ ಮಾಡಿದ್ದಾರೆ (ಪ್ರವಾಇ. 1, ೦೬೩). ೩. ತೇದು ಮಾಡಿದ 
ಗಂಧ ; ಚಂದನ : ಸುರೇಂದ್ರಸಮಿತಿ .. . ಗೋಶೀರ್ಷ ಚಂದನದ್ರವ 
ಪರಿಮಳೆಸುಗಂಧಿಜಲಸಂಭೃತಹಾಟಕಘಟಿತ ಘಟಕೋಟಿಗಳನೆತ್ತಿಕೊಂಡು 
ಸುರಿದಾಗಳ್‌ (ಆದಿಪು. ೩-೦೦೦ ವ); ಸುಗಂಧಭಂಡಾರಿಗರ? ವಿರಚಿಸಿ ತಂದು 
ಮುಂದಿಟ್ಟ ಘನಸಾರ ಗೋಶೀರ್ಷ ಚಂದನಸಾರ . . . ಕಸ್ತೂರಿಕಾಸಾರ , 
ವಿವಿಧ ವಿಲೇಪನಂಗಳಿಂ ಮೆಯ್ಯಂ ತಿಮಿರ್ದು (ಸುಕುಮಾ. ೧೦-೩೨ ವ)- 

[ಗೋ ಶೀರ್ಷ] 


ಗೋಶ್ರೋತ್ರ 


ಗೋಶ್ರೋತ್ರ (ನಾ), ಕಣ್ಣುಗಳೇ ಕಿವಿಯಾಗಿರುವ ಪ್ರಾಣಿ; ಹಾವು: 
ಗೋಪಬಂಧುರಯಾತ್ರ ಗೋಶ್ರೋತ್ರಸೂತ್ರ ಕೊಡು ಗೋಸಿದ್ದಿಯ 
ಭಿವೃದ್ಧಿಯಂ (ನವಮೋ. ೧-೮). ಗೋ * ಶ್ರೋತ್ರ] 

ಗೋಹಾ, ಗೋಪೆ, ಘೋಷಾ (ನಾ). ಹೆಂಗಸರು ಮುಖ ಮೈಗಳನ್ನು 
ಮುಚ್ಚು ವಂತೆ ಧರಿಸುವ ಮುಸುಕು ; ಬುರಕಿ; ಅವಗುಂಠನ: ನಿಮ್ಮ 
ವಠಾರದಲ್ಲಿ ಗೋಷಾ.ಹೆಂಗಸರು ಯಾರೂ ಇಲ್ಲವೇನು? (ನಿಂದೆನೆ. ೯೧). 
ಗೋಪೆ : ಪ್ರಫುಲ್ಲೆಯು ಗೋಷೆಯ ಬಟ್ಟೆಯನ್ನು ಮುಖದ ಮೇಲೆಳೆದು 
ಕೊಂಡಿದ್ದಳು (ರವೀಶ್‌. ೬). ಘೋಷಾ ; 'ಘೋಷಾಪದ್ಧತಿ' ಪರಾ. 

[ «ಹಿಂ. ಗೋಷಾಎವಿಕಾಂತಸ್ಥಳ ] 

ಗೋಪಾಪದ್ಧತಿ, ಘೋಷಾಪದ್ಧತಿ (ನಾ). ಬಂರಕಿ ಅಥವಾ ಮುಸುಕು 
ಪೋಷಾಕನ್ನು ಧರಿಸುವ ಪದ್ಧ ತಿ” ಗೋಷಾಪದ್ಧತಿಯನ್ನು ಅನುಸರಿಸುವ 
ಹೆಂಗಸರಲ್ಲಿ ವಿಟಮಿನ್‌ "ಡಿ' 'ಅಭಾವವು ಹೆಚ್ಚಾಗಿ... ಮೂಳೆಗಳ 
ರೋಗ ಪ್ರಾಪ್ತವಾಗುತ್ತದೆ (ಗೃಹವಿ. ೩೧). ಘೋಷಾಪದ್ಧತಿ; 
ಮಹಮ್ಮದೀಯರಲ್ಲಿ "ಘೋಷಾ' ಪದ್ಧ ತಿಯಿರುವುದೆಂಬ ನೆಪದ ಮೇಲೆ 

. - ಸ್ತ್ರೀಯರಿಗೆ ಸರಿಯಾದ ಸ್ಥಾನವಿಲ್ಲೆಂದು ಹ?ಿಯವುದು ನ್ಯಾಯವಲ್ಲ 
(ಪೈಗಂಬ. ೧೫೭) ; ಅವರ ಮನೆಯಲ್ಲಿ ಘೋಷಾಪದ್ಧತಿಯಿದ್ದುದರಿಂದ ಆ 
ಹೆಣ್ಣುಮಕ್ಕಳು ನಾಟಕಗೃಹಕ್ಕೆ ಬರುವಾಗ ಬುರ್ಪಾ ಹಾಕಿಕೊಂಡು 
ಬಂದಿದ್ದವರು , * * ಬುರ್ಹಾ ತೆಗೆದಿರಿಸಿದರು (ನಾಪೋಲೀ. ೧೬೪). 
[ ಗೋಷಾ + ಪದ್ಧ ತಿ] 

'ಗೋಷೆ "ಗೋಷಾ' ನೋ. 

ಗೋಷ್ಟಿ "ಗೊಟ್ಟೈಿ' ನೋ. 

ಗೋಷ್ಟು (ನಾ). ತೊಂದರೆ ; ಕಷ್ಟ (?) ; ಕೋಟೆಯಲ್ಲಿ ಧಾನ್ಯ ಮುಗಿದು 
ಜನಕ್ಕೆ ಅನ್ನಕ್ಕೆ ಬಹಳ ಗೋಷ್ಟಾದ ಕಾರಣ ಪಟ್ಟಣಕ್ಕೆ ಬಂದ ವಿವರ 
(ಹೈದರ. ೭೭). [7] ಬ್ಯ 

ಗೋಷ್ಕ (ನಾ). ೧. ದನಕರುಗಳ ಕೊಟ್ಟಿಗೆ, ಹಟ್ಟೆ ; “ ಗೋಸ್ಕಾನಂ 
ಗೋಷ್ಮಂ” (ವಸ್ತುಕೋ. ೯0-೯). ೨, ದನಕರುಗಳ ಮಂದೆ; “ ವ್ರಜಃ, 
ಗೋಕುಲಂ, ಗೋಷ್ಕಂ-ಈ ೩ ತುಜುವಿನ ಮಂದೆ” (ಹಲಾಯು. 
೪೪-೧೦೭) ; ವಿವಿಧಗೋಕುಲಶ್ರೇಷ್ಠಂಗಳೆನಿಪ ಗೋಷ್ಮಂಗಳುಂ ತನಗನೂನ 
ಶೋಭೆಯಂ ಪಡೆಯೆ (ಪುಷೃಪು. ೯-೨೨ ವ). (ಸಂ.] 

ಗೋಹಪ್ಕಪತಿ (ನಾ). ದನದ ಹಟ್ಟಿಯ ಯಜಮಾನ. 

[ ಗೋಷ್ಮ + ಪತ್ನಿ] 

ಗೋಷ್ಮಶ್ವ (ನಾ). ೧. ಗೋದಲೆಯಲ್ಲಿರುವ ನಾಯಿ. ೨. (ಆಲಂ) 
ತಾನಂ ಅನುಭವಿಸದೆ ಇತರರಿಗೂ ಅನುಭವಿಸಲು ಅವಕಾಶ ಕೊಡದೆ 
ಇರುವ ವ್ಯಕ್ತಿ: “ ಇರ್ದೆಡೆಯೊಳಿರ್ದು ಹೆಜರ್ಗೆ ಮುನಿವವನಂ ಗೋಷ್ಮಶ್ವ 
ನೆಂಬುದು” (ಹ ಲತ ಯುಂ. ೬೦-೨೧೩); “ ಆರಿಗಾದೊಡಂ ಮುನಿವವಂ 
ಗೋಷ್ಮಶ್ವಂ ” (ಮಂಗರಾ. ೭೦-೧೫). ಸಂ. (ಗೋಷ್ಠ + ಶ್ವನ್‌) 

ಗೋಷ್ಕಾಗಾರ (ನಾ).ಎಗೋಷ್ಮ ೧ : ಈ ಪೊಬಲೊಳ್‌ ಸುಪ್ರದೇಶಮಪ್ಪ 
ಸ್ಕಾ ನದೊಳ್‌ ಸುಧಾಧವಳಿತಮಪ್ಪ ಧವಳಾಗಾರಂ ಗೋಷ್ಮಾ [ಪಾ'ಕಾ ಂ. 
ಶ್ರೇಷ್ಠಾ] ಗಾರಂ ಮೊದಲಾಗಿ' ಪಲವುಂ ಶೋಭಾವಹಂಗಳಪ್ಪ ಗೃಹಂಗಳಂ 
ಮಾಡಿಸಿ (ಪಂಡತಂ. ೧೮೬-೧೧). [ಗೋಷ್ಮ + ಆಗಾರ ] 

ಗೋಷ್ಕಾಧ್ಯಕ್ಷ (ನಾ).-ಗೋಷ್ಠಪತಿ: (82. [ ಗೋಷ್ಮ + ಅಧ್ಯಕ್ಷ] 

ಗೋಷ್ಠಿ (ನಾ). ೧. ಕೂಟ: ಸಭೆ; ಗುಂಪು: ಎಟ್ಟಿನಲ್ಲಿಂದಂ: ತದ್ಗೋಷ್ಠಿ 
ಯನುಟ್‌ದು ಮುನೀಂದ್ರ ಗರಿಷ್ಠಂ ಜಾಬಾಲಿನಾಮಧೇಯ ಮುನೀಂದ್ರಂ 
(ಕಾ ದಂಉ. ೭೦೫) : ಕೂಟದಲ್ಲಿ ಗೋಷ್ಠಿ ಹೆರಿದಲ್ಲಿ ತಮ್ಮತಮ್ಮ ಮನೆಯ 
ಇರವಿನ ಹಾದಿ (ಮೋಳಿಮಾ. ೭-೨೪); ಚೆಂಬೊಂದಳಿರ ಪಸೆಗಳೊಳ್‌ 
ಗೋಷ್ಠಿಯಿಂ ಕುಳ್ಳಿರುತ್ತು೦ (ಜಗವಿ. ೪-೩6) ; ಯಷಿಗೋಷ್ಠಿ ಮೌನಮಿರೆ 


ಪಿ೬೫೪ 


40 


45 


ಗೋಷ್ಟಾದಭೂಮಿ 


(ಶ್ರೀರಾಮಾ. ೧೬೯-೪೬೯). ೨. ಒಡನಾಟ; ಸಹವಾಸ; ಸಂಯೋಗ: 
ದೇವರಿಂದು ನಿಮ್ಮ ತಮ್ಮನ ಗೋಷ್ಠ್ಮಿಯೊಳಾರೋಗಿಸಲ್ಪಿ ಜಯಂಗೆಯ್ಯಿ 
ಮೆಂದೊಡಂಬಡಿಸಿದಾಗಳ್‌" (ಸು ಕುಮಾ. ೧೧-೨೨ ವ): ಸಿಂಗರಿಸಿ ನಲ್ಲರ 
ಗೋಷ್ಮಿಯೊಳಗಿಪ್ಪ ಮಡದಿಯರನೀಕ್ಷಿಸುತಲಿ (ಹಶಕಾ. ೪-೯); ಅಕ್ಕ 
ಗೋದಾವರಿಯ ಗೋಷ್ಮಿ ಯಲ್ಲಿ ಮೈಮರೆತಿದ್ದ ಸುಮಿತ್ರೆಗೆ ಬಟಿ 
ಒಗೆಯಲು ಹಳ್ಳಕ್ಕೆ ಹೋಗಲು ತಡವಾಯಿತು (ಹೇಮಂತ. ೧೪೨). ಹ. 
[ನಾಟ್ಯ] ಹದಿನೆಂಟು ಉಪರೂಪಕಗಳಲ್ಲಿ ಒಂದಂ: ೧. ನಾಟಿಕಾ. ೨. 
ತ್ರೋಟತ. ೩. ಗೋಷ್ಮೀ ... ೧೮ ಭಾಣಿಕಾ-ಎಂದು ಉಪರೂಪಕಗಳು 
ಹದಿನೆಂಟು ವಿಧ (ಸಂನಾಟಿ. ೩೨): ಗೋಷ್ಮೀ-ಇದರಲ್ಲಿ ಒಂಬತ್ತು ಅಥವಾ 
ಹತ್ತು ಪ್ರಾಕೃತಪುರುಷರಿರುತ್ತಾರೆ ; ರಚನೆ ಉದಾತ್ತವಾದದ್ದಲ್ಲ.. . 
ಒಂದೇ ಅಂಕ (ಸಂನಾಟಿ. ೩೩). [ ಸಂ. ಗೋಷ್ಠಿ, ಗೋಷ್ಠೀ 

ಗೋಷ್ಠಿಕೆ (ನಾ), ೧. (ಗಂಂಪಿನಲ್ಲಿ ಮದ್ಯವನ್ನು) ಕುಡಿಯುವಿಕೆ. ೨ 
ಮದ್ಯಪಾನ ಮಾಡುವ ಸ್ಥಳ; ಹೆಂಡದಂಗಡಿ. ೩, ಮದ್ಯಪಾನ 
ಮಾಡುವವರ ಗುಂಪು: “ಪಾನಂ ಗೋಷ್ಠಿಕೆಯದಾಪಾನಂ ಶುಂಡಾ 
ಪ್ರಪಾನಂ ಕಳ್ಳುಡಿಹ ” (ವಸ್ತುಕೋ. ೯೩-೬). [ಸಂ. ಗೋಷ್ಠಿಕಾ] 

ಗೋಷ್ಠಿಗಾನ (ನಾ). ವೃಂದಗಾನ ; ಮೇಳಗಾಯನ ; ಅಲ್ಲಿನ ಸಂಗೀತ, 
ಗೋಷ್ಠಿಗಾನಕ್ಕೆ (Orchestra) ಪ್ರಸಿದ್ಧವಾಗಿದೆ (ಸಂಗೀಜಂ. ೧೯೦). 

[ ಗೋಷ್ಠಿ + ಗಾನ) 

ಗೋಷ್ಠಿಗೆಯ್‌ (ಕ್ರಿ). (ಕೆಳೆಯರೊಡನೆ) ಸರಸಸಲ್ಲಾಪ ಮಾಡು: 
ಪೊಜಕೈಯೊಳ್‌' ಮೋದಿ ಕಂಸಾನುಜನನಧಿಕನಂ ಕೊಂದು ಮಾರ್ಕೊಂಡ 
ರೆಂಬಂತುಜಿದತ್ತಲ್‌ ಗೋಷ್ಠಿಗೆಯ್ವ ಚ್ಯುತನ ಬಿನದಮಂತೊಂದಗುರ್ವೇನ 
ನೆಂಬೆಂ (ಅಗವಿ. ೬-೯೪). [ಗೋಷ್ಠಿ + ಕೆಯ್‌,) 

ಗೋಷ್ಠೀಕಲ್ಯಾಣ (ನಾ). [ಸಂಗೀತ] ನೂರೆಂಟಂತಾಳಗಳಲ್ಲಿ ಒಂದು : 
ಚಂಚತ್ಪುಟ ಚಾಚತ್ಪುಟ ಷಡ್ಗೀತ . . . ಚಾರು ಕಲ್ಮಾಣ ಗೋಷ್ಠೀಕಲ್ಯಾಣ 
[ಪಾಕಾಂ. ಗೋಷ್ಮಿಯಾಣ] ಜಯಾಳವೆಂಬಿವು ಮೊದಲಾದ ನೂಟ್‌ಂಟು 
ತಾಳೆಂಗಳುಂ (ವಿವೇಕ. ೨೩೮). [ಸಂ.] 

ಗೋಷ್ಠೀನ (ನಾ). ಒಂದು ಕಾಲಕ್ಕೆ ದನದ ಕೊಟ್ಟಿಗೆಯಾಗಿದ್ದ ಸ್ಥಳ; 
(ಕಿ)... [ ಸಂ. ಗೌಷ್ಮೀನ] 

ಗೋಪ್ಪದ (ನಾ). ೧. ಹಸುವಿನ ಹೆಜ್ಜೆ ,-ಪಾದ. ೨. ದನಕರುಗಳು 
ಓಡಾಡುವ ಪ್ರದೇಶ. ೩. ಗೋವು ಕಾಲೂರಿದ ಗುಂಡಿ; ಹಸಂವಿನ 
ಹೆಜ್ಜೆಯಷ್ಟು ಸ್ಥಳದ ಅಳತೆ. ೨, ೩: “ ಗೋಷ್ಟದಂ-ಗೋವುಗಳು 
ತಿರಿಗಿದ ಪ್ರದೇಶ, ಗೋವುಗಳ ಕಾಲುಗೊರಸೆಗಳೂರಿದ ಗುಂಡಿ " (ಸಿದ್ಧಾ ಂತಿ. 
೩೪೨). ೪ಿ.ಗೋಷ್ಟದಜಲ: ಎನಗೆ . . . ಗೋಷ್ಟದಂ ದಲೀ ವನನಿಧಿ 
(ಆದಿಪು. ೧೨-೭೦); ಸಮುದ್ರವು ಗೋಷ್ಟದದಂತಾಗಿ . . . ಸುಮೇರು 
ಪರ್ವತವು ರಜಃಕಣದಂತೆಯೂ ಆಗುವವು (ತುಳಸಿ. ೨೬೬). [ಸಂ.] 

ಗೋಷ್ಪದಜಲ (ನಾ). ಹಸುವಿನ ಹೆಜ್ಜೆಯ ಗುಂಡಿಯಲ್ಲಿ ಹಿಡಿಸುವಷ್ಟು 
ಪ್ರಮಾಣದ 'ನೀರಂ ; ತೀರ ಸ್ವಲ್ಪ ನೀರಂ: ಅಂಥವನಿಗೆ ವಾರಿಧಿಯೆಲ್ಲ 


ಗೋಷ್ಟದಜಲವಾಗಿ, ಹಿಮಾಚಲವೊಂದು ಗುಡ್ಡವಾಗಿ . . . ಕಾಣುತ್ತದೆ 
(ನಂಜುಂಡ. ೧೩೭): [ ಗೋಷ್ಟದ + ಜಲ್ಯ] 
ಗೋಷ್ಟಾದ (ನಾ). ಹಸುವಿನ ಹೆಜ್ಜೆ. “ಗೋಷ್ಟಾದಭೂಮಿ' ಪರಾ: 


[ ಆಸಂ. ಗೋಷ್ಟದ) 
ಗೋಷ್ಟಾದಭೂಮಿ (ನಾ). ಗೋವಿನ ಹೆಜ್ಜೆಯಷ್ಟು ಭೂಮಿ; ತೀರ 
ಸ್ವಲ್ಪ ಸ್ಥಳ: ಬೇಕೆಂದು ಬಿಕ್ಕೆ ಬೇಡಿದರೂ ಗೋಷ್ಟಾದಭೂಮಿ. ಸಿಗದಂಥ 
ಕಾಲವಿದು (ಕಠವಿ. 1, ೧೩೫) ; ಶಿವಾಜಿಯ ರಾಷ್ಟ್ರದಲ್ಲಿ ಮೊಗಲರಿಗೆ 
ಗೋಷ್ಟಾ ದಭೂಮಿಯೂ ಇಲ್ಲದಂತೆ ಮಾಡಿದರು (ಛತ್ತಶಿ. ೯೮). 
[ ಗೋಷ್ಟಾದ + ಭೂಮಿ] 


ಗೋ ಷ್ವಾರ 


ಗೋಷ್ವಾರ "ಗೋಷ್ವಾರೆ' ನೋ. 

ಗೋಷ್ವಾರೆ, ಗೋಷ್ಟಾರ, ಘೋಷಬಾರೆ (ನಾ). ೧. ಲೆಕ್ಕಪತ್ರಗಳ 
ಅಥವಾ ವರದಿಯ ವಿವರಗಳಿಂದ ಸಿದ್ಧ ಪಡಿಸಿದ ಹೇಳಿಕೆ,-ತಃಖ್ತೆ : 
ಯಾವಯಾವ ಹಾವು ಕಚ್ಚಿ ಎಷ್ಟು ಜನ ಸತ್ತ ರೆಂದೂ ಯಾವ ಖುತುವಿನಲ್ಲಿ 
ಈ ಸಾವು ಹೆಚ್ಚೆಂದೂ ಗೋಷ್ವಾ ರೆ ಮಾಡಿ, ಇಂತಹ ಗೋಷ್ವಾ ರೆಗಳನ್ನು 
ತಾಲ್ಲೂಕುವಾರು. ಡಿಸ್ಟಿಕ್ಟುವಾರಾ ಇಗಿ ತಯಾರುಮಾಡಿ, ಪ್ರಶಿವರುಷವೂ 
ಪ್ರಚಾರಮಾಡಬೇಕು (ವಿಜ್ಮಾನ. ೭೨) ; ಗೋಷ್ಟಾರೆ ಹಾಕಿ ಅಂದರೆ, ಅದು 
ಕಷ್ಟ. ಸ್ವಾಮಿ, ಆದರೂ ಹಾಕಿಕೊಡ್ತೇನೆ .. . ಎಂದು ಹೇಳಿಬಿಡುತ್ತಿದ್ದರು 
(ನನ್ನೂರು. ೧೫೨): “ಎಲ್ಲಾ ಒಟ್ಟು ಸೇರಿ (48867808) (ನನ್ನೂರು. 
ಟಪೃಣ). ೨. ಅಜಮಾಯಿಷಿ; ಅಂದಾಜು: ಅವನ ಮಾತೆಲ್ಲ ಗೋಷ್ವಾರೆ, 
ನಂಬುವ ಹಾಗಿಲ್ಲ (ರೂಂ). ೩. ಸಾರಾಂಶ ; ಸಂಕ್ಷೇಪಿಸಲ್ಪಟ್ಟುದು : 
ಸಂಗ್ರಹ; ಸಾರಾಂಶ; ಗೋಷ್ಟಾರೆ (೫6. ಇಂಕನಿ). ಗೋಪ್ವಾರ ; 
೩. (ಮೃಗೆಜಿ. 19, ೭೬೯), ಘೋಷಬಾರೆ ; ೩. ತಿಂಡಿಶಿಂಡಿಯೆಂದು 
-ಘೋಷಬಾರೆಯಾಗಿ ಹೇಳಿದರೆ ಎಲ್ಲರಿಗೂ ತಿಳಿಯಲಿಕ್ಕಿಲ್ಲ (ಹಸಿವು. ೩೦). 

[ ಪಾರ. ಹಿಂ. ಮರಾ. ಗೋಶ್ವಾರಾ] 

ಗೋಸ;, ಘೋಸ (ನಾ). ೧. ಘೋಷ; ಶಬ್ದ: ಗಿಜ್ಜಿನೆಯ್ದುವ 
ಸೊರ್ಕಾನೆಗಳ ಕಾಲ ಸಂಕಲೆಯ ಗೋಸದೊಳಂ (ಕವ್ಮಿಳಾ. ೪೪). ೨. 
ಗೊಲ್ಲರ ಹಳ್ಳಿ; ತಂರುಹಟ್ಟಿ : (8) ಹೋಸ : ೧. ಘೋಟ್‌ಗೆ, 
ಘೋಸಂ, ಘಾಸಿ (ಶಮದ. ೧೫ ವೃತ್ತಿ). '[ ಸಂ. ಘೋಷ] 

ಗೋಸ್ಕ (ನಾ). ಒಂದು ಬಗೆಯೆ ಸುಗಂಧ ದ್ರವ್ಯ; ರಕ್ತಬೋಳ : 
“ ಗೋಸವಎರಕ್ತಬಾಳ ” (ಗಂಗಾಮ. ೧೨೩). [ಸಂ.] 

ಗೋಸಂಖ್ಯ (ನಾ). ಗೋವುಗಳ ವಿವರವನ್ನು ಬಲ್ಲವನು; ಗೊಲ್ಲ; 
ಗೋವಳ. [ಸಂ] 

ಗೋಸಂಪಿಗೆ (ನಾ). ಒಂದಂ ಬಗೆಯಂ ಗಿಡ ; ದುಂಡಂ ಸಂಪಿಗೆಯ ಗಿಡ: 
ದೇವಕಣಿಗಲು, ಗೋಸೆಂಪಿಗೆ (ಮೈಹಔಗಿ. ೬೩-೧೨೭೫). [ಆ ಗೋಳಸಂಪಿಗೆ] 

ಗೋಸಂಭವ (ನಾ). ಗೋವಿನಿಂದ ಉತ್ಪನ್ನವಾದುದು, -ಹುಟ್ಟಿದುದು. 

[ಗೋ + ಸಂಭವ] 


ಗೋಸಗೆ (ನಾ). ದನಕರಂಗಳನ್ನು ಮೇವಿಗೆ ಬಿಡುವ ಸಮಯ; 
ಬೆಳಗಿನ ಕಾಲ ; ಸೂರ್ಯಕಿರಣಗಳು ಹೊರಹೊಮ್ಮುವ ಕಾಲ; 
ಉಷಃಕಾಲ : ಸಡಿಲ್ಲ ತಾವರೆಯೆಸಟ್ಟುಜುಪಿಂದೊಳವಿಲ್ಹು ನಿದ್ದೆಯಂ 


ತೊಲಗಿಸಿದಂಚೆವೆಣ್ಣೆಸೆವ ಗಾಂದವದಿಂ ದನಿದೊಂಗಲೆೊಳ್‌ ತಡಂಗಲಿಸಿ 
ಮನಕ್ಕೆ ಗೋಸಗೆಯ ಬೀಸುವೆಲರ್‌ ಪಡೆದತ್ತಲರ್ಕೆಯಂ (ಕಂದ್ರಪು. ೮-೯೭); 
`ತನಿವಣ್ಣಂ " ಪೊರೆ ಬಿಟ್ಟು ಕುತ್ತೆಸಲ್ಲಳೊತ್ತಿಂದೋಡಿ ನಿಂದೂಡುವಬ್ಬಿನಿ 
ಯೊಳ್ಗೋಸಗೆಯುಂಡು ಪಾಡುವಳಿಯಿಂ (ಅನಂಫು. ೮-೬೯). 
[ ಇಪ್ರಾ. ಗೋಸಗ್ಗ./ಸಂ. ಗೋಸರ್ಗ] 

ಗೋಸಗೆಚಾಗ (ನಾ). ಪ್ರಾತಃಕಾಲದಲ್ಲಿ ಮಾಡಂವ. ದಾನ (?): 
ಇಳಿಯಲು ಕಲುತ ಬಳಿಕ್ಕವಿಲ್ಲ ಸರಿಭಂಗಂ ಶೌರ್ಯ್ಯದೊಳು ಚಾಗಮಂ 
ಮೆಟಆಯಲು ಕಲ್ತ ಬಳಿಕ್ಕವಿಲ್ಲ ಕಲೆಕಂದವುದಾರ್ಯ್ಯದೆೊಳು ಪೆರ್ಮ್ಮೆಯಿಂ 
ಪೆಜರಾರ್ಪ್ಪೊಯ್ಸಳರಾಜ್ಯದೊಳು ಪೆಸರ್ಗ್ಗೊಳಲು ದಂಡಾಧಿಪರ್ಮಿಸಲೇ 
ಜ್‌ಜಳವಂ ಗೋಸಗೆಚಾಗಮಿವನವಿತಂ ಸೌಯ್ಯ್ಯಾಂಜನಾನಂದನಂ 
(ಸೌಇಇ. 1%-1, &೪೩-೧೩ ; 3226). [?] 

ಗೋಸಣೆ, ಗೋಸನೆ, ಘೋಸಣೆ, ಘೋಸನೆ (ನಾ). ೧. ಸಾರಂವಿಕೆ ; 
ಘೋಷಣೆ; ಡಂಗುರ: “ಗೋಸಣೆ ಘೋಷಣೆಯೆನಿಕುಂ” (ಚತುನಿ- 
೬೦): ಪೊಟಿಲೊಳಗೆ ಗೋಸಣೆಯಂ ತೊಟಲ್ಲಿದೆಡದಂ ಕೇಳ್ದು (ವಡ್ಮಾರಾ. 
೧೧೮-೧೩) ; ಗಾವರಿಪಳಿಯೇವುವೆಂಬ ಮಧುಮಾಸದ ಗೋಸಣೆಯೇವು 
ವೆಂಬ ಬದ್ಧರನಟ್‌ಯಟ್ಟಿ ಸಂತವಿರಲೀಯದೆ ಬಾಳಬಸಂತವಾರಣಂ 


ಶ್‌ 


0 


ಬು 


6 


30 


ಗೋಸಣೆಯಿಡಿಸು 7 


(ಅಜಿಪು. ತಡೆಯದೆ ಧರ್ಮದೊಳ೪* ನೆಗಲುಿಮೆಂಬುದು ಗೋ 
[ಪಾಠಾಂ. ಘೋಃಸಣೆ ಜೈನೆಮಾರ್ಗದೆೊಳಿ (ಜೀವಸಂ. ೯-೧೦); ಘೋಷಣಾ 
-ಗೋಸಣೆ (ಕಮದ. ೨೫೫ಪ್ರಯೋ). ೨. ಪ್ರಸಿದ್ಧಿ ; ಕೀರ್ತಿ; ಪ್ರಶಸ್ತಿ: 
ಭರತ ತ್ರಿಖಂಡದೆೊಳ್‌ ಪಸರಿಸು ನಿನ್ನ ಗೋಸಣೆಯಂ (ಪಂರಾಮಾ. ೯-೧೬೭); 
ಅತಿರಥನೆಂಬ ಗೋಸಣೆಯೆ ಮದ್ರಮಹೀತಳನಾಥನೆಂಬ ವಿಶ್ರುತಿಯಂ 
ಮಹಾಸ್ತ್ರಶಸ್ತ್ರವಿದನೆಂಬ ನೆಗಟಕ್ತಿಯ ಶಲ್ಮನೆಯ್ದಿದಂ (ಜಗವಿ. ೭-೮೫) ; 
ನೆಆ* ಕಬ್ಬಿಗರೆ ಪ್ಪೆ ನಾಡೆಯುಂ ಗೋಸಣೆ[ಪಾಕಾಂ. ದೆ]ಮಾಜುವನ್ನವಿದು 


೬-೨೬) ; 


ರಾಯನೆ ನಾಟ್ಕಿಳೊಳಿರ್ಕೆ ನಿಚ್ಚಮುಂ (ಕಲಿಕಾ. ೩೪೮). ಗೋಸನೆ ; 
೧. ಗೋಸನೆಯಿಲ್ಲ ರಾಜಪುರುಷರ್ಗೆ ಪುಗಿಲಿಲ್ಲ (ಇಆ. ಸ, ೧೬೭-೪; ಸು. 
8ನೆಯ ಶತ): ಪೊಲಿಲೊಳಗೆಲ್ಲುಂ ಗೋಸನೆ[ಪಾಕಾ. ಘೋಷಣೆ]ಯಂ 


ತೊಟಲ್ವಿದೆೊಡೆ (ವಡ್ಮರಾ ೭೮-೩): ಹೋಜಾಗು ಬೊಲ್ಲೆಂಬ ಗೋಸನೆಯಂ 
ತಾಳ್ಜಿತು ಗಂಡುಗೋಗಿಲೆಯ ತಂಡಂ ಪ್ರಾತಿಹಾರ್ಯಸ್ವನಂ (ಅನಂಪು. 
೨-೩೨).. ಪಿ. ವನದೊಳಿಂತು ನಿನ್ನೆಸೆವ ಗೋಸನೆ ಸಂದುದು (ಆದಿಪು. 
೧೧-೧೦೮). ಘೋಸಣೆ ; ೧. ಎನ್ನ ಯಜ್ಞಂ. ತೀರ್ವನ್ನೆಗಂ ಖುಷಿಯನೀ 
ಪೊಟಲೊಳಿರವೇಡಮೆಂದು ಘೋಸಣೆ ನೆಗಟ್ಟು ದುಂ (ಧರ್ಮಾಮ್ಮ . ೯-೧೩೪). 
ಘೋಸನೆ : ೧. ಅಡಗಂ ತಿಂಬನೆ ತೊಲಗು , ಮಧುವಂ ಕಳ್ಳಂ 


ಕುಡಿವವನೆ ತೆೊಲಗೆನುತ್ತಂ ಪೊಡವಿಗೆ ಜಿನಧರ್ಮದೊಂದೆ ಘೋ([ಪಾಕಾಂ. - 


ಗೋ]ಸನೆಯೆಸೆಗುಂ (ಸಮಪ. ೧೩-೪೨). 
ಗೋಸನೆಯಂ ಪಿಡಿ ಎ ಆಹ್ವಾನವನ್ನು ಸ್ವೀಕರಿಸು: ಸಾಧಿಸಿದಂಗೆ 
ಬೇಡಿದ ವಸ್ತುವನೀವೆನೆಂದು ದೇಶದೆೊಳಿಲ್ಲಂ ಗೋಸನೆವಿಡಿಸಲ್‌ .... 
ನಂದಗೋಪನಂದನಂ ಗೋಸನೆಯಂ ಪಿಡಿದಂ (ನೇಮಿಪು. ೬-೧೧೩ ವ). 
[ <ಸಂ. ಘೋಷಣಾ] 

ಗೋಸಣೆಗಳೆ, ಗೋಸನೆಗಳೆ (ಕ್ರಿ). ಡಂಗಂರ ಹೊಡೆ ; ಸಾರು; ಈತನಂ 
ರಾಮದೂತನೆಂದು ಗೋಸಣೆಗಳೆದು ಪರಿಭವಿಸಿ ಪೊಲಮಡಿಸಿ ಕಳೆಯಿಂ 
(ಪಂರಾಮಾ. ೧೧-೧೪೦ ವ) ; 'ಲಂಕಾನಗರದೊಳಂ ನಾಡೊಳಂ ಹಿಂಸೆ ಬೇಡೆಂದು 
ಗೋಸೆಣೆಗಳೆದು (ಪಂರಾಮಾ. ೧೪-೮೨ ವ). ಗೋಸನೆಗಳೆ : ಜಯ ಜೀವ 
ನಂದ ವರ್ಧಸ್ವ ಯಥಾಕಾಮಾರವಂ ತದೈಶ್ವರ್ಯ ನವೋದಯಮಂ 
ಗೋಸನೆಗಳಿವಂತೆಯುಮೆಸೆದುವು (ಕಾಂತಿಪು. ೭ ೧೮). 

[ ಗೋಸಣೆ 4 ಕಳೆ, ] 

ಗೋಸಣೆಗೊಳ್‌, ಗೋಸನೆಗೊಳು (ಕ್ರಿ). ಸಾರಿ ಹೇಳು; ಪ್ರಕಟಿಸು. 
"ಗೋಸಣೆಗೊಳಿಸು' ಪರಾ. ಗೋಸನೆಗೊಳು ; ಕೆಳೆಯರ ಪಗೆವರ 
ಪೆಂಡಿರ ವಿಳೋಳಹಾರಾವನದ್ಧಕಂಠಂಗಳಿಳಾತಳನಾಥನ ಮಧ್ಯಸ್ಥಿಕೆಯಳ 
ವಿಯನಳವಲ್ಲದೆಳೆಗೆ ಗೋಸನೆಗೊಳುಗುಂ (ಶಾಂತಿಪು. ೯-೧೫೨); ಸಾಸಿರದೆಂಟು 
ಪೆಸರ್ಗಳ* ವಾಸವನಿಡೆ ನೆಗಟ್ಟುವವೆನೆ ಸುರರುಂ ಪಿರಿದುಂ ಗೋಸನೆ 
ಗೊಳುವಂತಾ ಜಿನವಾಸಸ್ಥಿ ತಿ ಶಾಂಶಿನಾಥನಂ ಸ್ತುತಿಯಿಸುವರ್‌ (ಕಾಂತಿಪು. 
೧೨-೫೨). [ಗೋಸಣೆ * ಕೊಳ, ] 

ಗೋಸಣೆಗೊಳಿಸು (ಕ್ರಿ). ಡಂಗುರ ಹೊಡೆಯಿಸು; ಪ್ರಕಟಮಾಡಿಸು ; 
ಸಾರಂ : ಬಲಿಯ ವಂಶದವರೆಲ್ಲಂ ಪೊಟಲೊಳಿರಲಾಗದೆಂದು ಗೋಸಣೆ 
ಗೊಳಿಸೆ (ಧರ್ಮಾಮ್ಮ. ೯-೧೩೫). ! ಗೋಸಣೆಗೊಳ್‌ + - ಇಸ್ಯು 1] 


40 ಗೋಸಣೆಮಾಡು (ಕ್ರಿ). ಡಂಗುರ ಹೊಡೆ; ಸಾರು ; ಪ್ರಕಟಮಾಡು : 


45 


ಪುಟ್ಟಿದನತರ್ಕ್ಯಂ ನಂದನಂ ತಾನೆ ಲಕ್ಷಿ,ಗಧೀಶಂ ... ಕಂಜಾಕ್ಷನೆಂಬಿಂತಿದಂ 
ಜಗದೊಳ್‌ ಗೋಸಣೆಮಾಡೆ (ಶಂದ್ರಪು. ೨-೧೮: [ ಗೋಸಣೆ ಮಾಡು, 1 
ಗೋಸಣೆಯಿಡಿಸು (ಕ್ರಿ). ಎ ಗೋಸಣೆಗೊಳಿಸಂ : ಅಂಬರಕ್ಕೆ ಪೂವಿನ 
ಮಾಲೆಯಂ ಪಿಡಿದು ತಡೆಯದೆ ಬರ್ಪ್ರುದೆಂದುಭಯಶ್ರೇಣಿಯೊಳಂ 
ಗೋಸಣೆಯಿಡಿಸಲ್‌ . . . ಬಂದತ್ತು ವಿದ್ಯಾಧರೌಘಂ (ಅರ್ಥನೇ. ೩-೧೦ವ). 

[ ಗೋಸಣೆಯಿಡು 4 - ಇಸ್ಯು] 


ಗೋಸಣೆಯಿಡು 


ಗೋಸಣೆಯಿಡು, ಗೋಸನೆಯಿಡು(ಕ್ರಿ).ಎಗೋಸಣೆಗೊಳ್‌. 'ಗೋಸಣೆ 
ಯಿಡಿಸಂ' ಪರಾ. ಗೋಸನೆಯಿಡು : ನಿತ್ಯದಾನಕ್ಕೆಂದು ನಿಯೋಗಿಗಳ್‌ 
ತಂದು ಪುಂಜಿಸಿದ ಪಂಚರತ್ನದ ಪೊನ್ನರಾಶಿಗಳನರ್ಥಿಜನಕ್ಕೆ ಗೋಸನೆ 
ಯಿಟ್ಟು ಕುಡವೇಟ್ದು . , . ಜನದ ಮನಮನಲೆದಂ ಕರ್ಣಂ (ಪಂಪಧಾ. 
೦೨-೩೨ ಐ). [ ಗೋಸಣೆ4 ಇಡ್ಕು) 

ಗೋಸಣೆವೆಖು (ಕ್ರಿ). ಪ್ರಸಿದ್ಧಿಯನ್ನು ಪಡೆ ; ಕೀರ್ತಿಯನ್ನು ಹೊಂದಂ: 
ಗೋಸಣೆವೆತ್ತ ರಾಯರಿದಿರೇಟ್ರ್ತರೆ... ತಳ ರ್ದಂ ನನೆಯಂಬಂ 
(ಕವ್ಮಿಕಾ. ೯೧). [ ಗೋಸಣೆ + ಪೆಣು, 7 

ಗೋಸನೆ "ಗೋಸಣೆ' ನೋ. 

ಗೋಸನೆಗಳೆ "ಗೋಸಣೆಗಳೆ' ನೋ. 

ಗೋಸನೆಗುಡುಕು (ನಾ), ಕೂಗಿ ಕರೆದು ಕೊಡುವ ಗ್ರಾಸ,-ಆಹಾರ : 
ಲಯಮೆಯ್ದಿ ಯದುಬಲಂ ಪಕ್ಕಿಯ ಗೋಸನೆಗುಡುಕು ಜವನ ಕೈಬೋನಂ 
, ೬ ೬ ಎನಿಸದೆ ಗದೆಗೆ ನೀಡೆ ದನುಜಂ ಕರಮಂ (ಜಗವಿ. ೯-೬೨). 

ಶ್ಲ [ ಗೋಸನೆ (-ಆಗೋಸಣೆ) + ಕುಡುಕ್ಕು ( ಆಕುಟುಕ್ಕು) ] 

ಗೋಸನೆಗೊಳು "ಗೋಸಣೆಗೊಳ್‌' ನೋ. 

ಗೋಸನೆಯಿಡು "ಗೋಸಣೆಯಿಡು' ನೋ. 

ಗೋಸನೆವಿಡಿಸು (ಕ್ರಿ).ಎಗೋಸಣೆಗೊಳಿಸು: ದಿವಿಜಕರೋನ್ಮುಕ್ತ 
ಮುಕ್ತಾದಿ ರತ್ನಂಗಳಂ ಪೊಟಲ್ಲೆಲ್ಲಂ ಗೋಸನೆವಿಡಿಸಿ ನೆಗಟ್ನಿ ದಾನಾತಿ 
ಶಯಕ್ಕೆ ವಿಸ್ಮಯಂಬಟ್ಟು (ಆದಿಪು. ೧೦-೭ .ವ): ಬೇಡಿದ ವಸ್ತುವನೀವೆ 
ನೆಂದು ದೇಶದೊಳೆಲ್ಲಂ ಗೋಸನೆವಿಡಿಸಲ್‌ (ನೇಮಿಪು. ೬-೧೧೩ ವ). 

[ ಗೋಸನೆ («ಎ ಗೋಸಣೆ) + ಹಿಡಿಸು] 

ಗೋಸನೆವೋಗು (ಕ್ರಿ). ಪ್ರಸಿದ್ಧವಾಗು; ಹೆಸರಾಗು: ಮಾಂಗಲ್ಯ 
ನಿಳಯನಪ್ಪಸು ವರಾಂಗಲ್ಯಪ್ರದನೆನಿಕ್ಕುಮಾಶ್ರಿತರ್ಗೆಂತುಂ ಮಾಂಗಲ್ಯ 
ಪ್ರದನಲ್ಲನಮಾಂಗಲ್ಯಚರಿತ್ರನೆನಿಸಿ ಗೋಸನೆವೋದಂ (ಸಮಪ. 6-೧೨೨). 

[ ಗೋಸನೆ ( ಆಗೋಸಣೆ) + ಪೋಗ್ಗು; ] 

ಗೋಸಮಿತಿ (ನಾ). ಗೋವುಗಳ ಸಮೂಹ ; ದನಗಳೆ ಹಿಂಡಂ: ಗೋ 
ಸಮಿತಿಯನಲ್ಲಿ ಮೆಲ್ಲನಾಡಿಸಿ ಬರ್ಪೆಂ (ಆಗವಿ. ೪-೪೦).  [ಗೋ4ಸವಿತಿ] 

ಗೋಸಮುದಾಯ (ನಾ). ಎ ಗೋಸಮಿಶಿ; “ಗೋಸಮುದಾಯ 
ವಾಕಳೆಂದಕ್ಕು” (ಕಬ್ಮಮಂ. ೩೪). [ಗೋ * ಸಮುದಾಯ) 

ಗೋಸಮೃದ್ಧಿ (ನಾ) ೧. ದನಗಳ ಸಂಪತ್ತು. ೨. ಕಿರಣಗಳ ಸಂಪತ್ತು. 


೨೬೫೬ 


ಗೋಸಿಗೆ 


i ಗೋಸಾಯಿ, ಗೊಸಾವಿ, ಗೋಸಾವಿ (ನಾ). ವಿರಕ್ತ ; ಬೈರಾಗಿ: ರಾಧೆ 


10 


20 


30 


೦,೨: ಗೋಸಮೃದ್ಧಿ ಗೋಕುಲದೊಳಂ ಮಾರ್ತಾಂಡಮಂಡಳದೊಳಂ 


(ಜಗವಿ. ೪-೭೩ ವ). [ಗೋ-- ಸಮೃದ್ಧಿ ] 

ಗೋಸರು (ನಾ). (ಕರಾ) ಹಾವಸೆ; ಪಾಚಿ: ಬಂಡೆಗಳ ಮೈಯಲ್ಲೂ 
ಅಂಥ ಗೋಸರು ; ಮರಗಳ ಕಾಂಡಗಳಲ್ಲೂ ಅಂಥ ಗೋಸರು-ಅಂಟಿ 
ಕೊಂಡಿರುತ್ತದೆ (ಕುಡಿಕೂ. 3) ; ಅಲ್ಲೊಂದು ಕಡೆ ಗೋಸರು ಹಿಡಿದ 

_. ಹೆಬ್ಬಂಡೆ ಕಾಣಿಸಿತು (ಸ್ಮಪ್ನಹೊ. ೨೯). 1?) 

ಗೋಸರ್ಗ (ನಾ). ದನಕರುಗಳನ್ನು ಮೇವಿಗೆ ಬಿಡುವ ಸಮಯಂ; 
“ಬೆಳಗು; ಪ್ರಾತಃಕಾಲ: “ಉಷಃಸಮಯಂ ಪ್ರಭಾತಮದು ಗೋಸರ್ಗಂ” 
(ವಸ್ತುಕೋ. ೧೩-೪). [ಗೋ+ ಸರ್ಗ] 

ಗೋಸಹಸ್ರ (ನಾ). ೧. ಸಾವಿರ ಗೋವುಗಳು. ೨. ಸಾವಿರ ಕಿರಣಗಳು : 
೧, ೨: ಮಸಗಿರ್ದ ಲೋಹಿಶಾಶ್ವಪ್ರಸರಂ ಕಾಟ್ಗಿ ರಡಮೆಲ್ಲಮಂ ಮೇಯೆ 
ರಸಾರಸಮಂ ಗೋಪತಿ ತವೆ ಕುಡಿಯಿಸಿದಂ ನಿಜಗೋಸಹೆಸ್ರಮಂ ಬೇಸಗೆ 
ಯೊರ್ಥ (ಜಗವಿ. ೦೭-೬೩). ಹ. ಷೋಡಶ ಮಹಾದಾನಗಳಲ್ಲಿ ಐದನೆ 
ಯದು; ಸಹಸ್ರಗೋವುಗಳ ದಾನ: ಉತ್ತರಾಯಂಣ ಸಂಕ್ರಾಂನ್ತಿ 
ಯನ್ನು ಕೋಸಿಗರ ಕೋಟೆಯಮ್ಮಂ ಗೋಸಹೆಸ್ರಮಾಟ್ಟಿಂ (ಮೈ ಆರಿ.೧೯೨೯, 
೭೮-೧೨ : 964). [ಗೋ * ಸಹಸ್ರ) 


40 


45 


ಯಾರೆಂಬುದಂ ಗೋಸಾಯಿ ಮರೆವಂ (ಗಿಳಿವಿಂ. ೯3-೧೩); ಅವರನ್ನು 
ಗಾಂಧೀಜನ, "ಓದಿಕೋ ಅಯ್ನೋರು ' 'ದಾಗ್ದಾರು' "ಗೋಸಾಯಿಗಳು' 
ಏನೆಂದಾದರೂ ಕರೆದುಕೊಳ್ಳಿ (ಸುವಸಂ. 9). ಗೊಸಾವಿ ; ಕಾಯತರು 
ಗೊಸಾವಿಯರು ಲಾಡಿಯರು (ಸೌಗಂಧಿ. ೧೩೩-೧). ಗೋಸಾವಿ : ಸಿದ್ಧಗಿರಿ 
ಗೋಸಾವಿ ಶಿಷ್ಯ ವಿಜಯಗಿರಿ ಗೋಸಾವಿ ಶಿಷ್ಯ (ಎಕ. 2ಸ, ಬೆಂಗಳೂ. 
8-8; 7866) ; ತುಳಜಾಗಿರಿ, ಹರಿಣಾಗಿರಿ ಮುಂತಾದ ಗೋಸಾವಿಗಳಿಂದ 
೨ ಲಕ್ಷ ವರಹಗಳವರಿಗೂ ತೆಗೆದುಕೊಂಡು . . . ಶ್ರೀರಂಗಪಟ್ಟಣಕ್ಕೆ 
ಬಂದು ಸೇರಿದರು (ಡಾಮವಂ. ೨೦೨). 
[ « ಹಿಂ. ಗೋಸಾಈ ; ಮರಾ. ಗೋಸಾವೀ. / ಸಂ. ಗೋಸ್ವಾಮಿನ್‌ ] 

ಗೋಸಾವಿ "ಗೋಸಾಯಿ ನೋ. 

ಗೋಸಾಸ, (ನಾ). ೧. ತಂರುಕಾಳಗದಲ್ಲಿ ಹಸಂಗಳನ್ನು ಬಿಡಿಸಿಕೊಳ್ಳು 
ವುದಕ್ಕಾಗಿ ತೋರುವ ಸಾಹಸ. ೨. ಗೋವುಗಳನ್ನು ಹಿಡಿಯುವಲ್ಲಿ 
ತೋರುವ ಪರಾಕ್ರವಂ; ಗೋಗ್ರಹಣ ಸಾಹಸ. ೧, ವಿ: 
ಪರಹಿತವ್ಯಸನಿಗಳಲ್ಲದೆ ದುರ್ವ್ವಸನಿಗಳಿಲ್ಲ ಗೋಸಾಸಮಲ್ಲದೆ ಕನ್ನೆಗೋಸಾ 
ಸಮಿಲ್ಲ (ಅಜಿಪು. ೧-೨೦ ವ). [ಗೋ ಸಾಸ್ಕ)] 

ಗೋಸಾಸ್ಕ (ನಾ). ೧. ಸಾವಿರಹಸುಗಳು. ೨. ಸಾವಿರಹಸುಗಳ ದಾನ; 
ದೇಗುಲದ ಸೂಳೆ ಗೋಯಿನ್ಮಪೊಡ್ಡಿಯ ಮಗಳು ಬಾದಿ(?9)ಪೊಡ್ಡಿ ಯೆಂ 
ಬೊಳ್‌ ಉತ್ತಮ ಗೋಸಾಸಮಿಟಿಕ್ಟೂಳ್‌ (ಇಆ. ಸ, ೦೨೫-೫; 779); 
ಅಯ್ಯತ್ತಜುವರುಂ ಮಹಾಜನದ ಕಾಲಂ ಕಟ್‌ ಕೆೊಟ್ಟು. ಗೋಸಾಸ(ಂ) 
ಮಿಟಕ್ಟೋ(ಂ) ಸೋದಕಪೂರ್ವ[ಕ] » ೬ ೬ ಆಯಮ್ಮ ಗೋಸಾಸ 
ಮಿಟಕ್ಟೋ (ಸೌಇಇ. ಸ1-1, ೧೫-೩: 878) ; ಪುರಿಗೆಆ್‌ನಾಡ ಸರಟವುರ 
ದಾಯದ್ವಿಂ[ಬ]ರುವಿಣ್ಣು ನಾಡಯಿಸೆ ಮಾಸಿಗರ ಚಿದಾಣ್ನ ಗೋಸಾಸ 
(0)ಮಿಟಕ್ಬೋ೦ (ಸೌಇಇ. ೫1-1, ೨೦-೬, ೭; 888). [ಗೋ ಸಾಸ್ಟ?) 

ಗೋಸಾಸ್ಕ (ನಾ). ಒಂದು ಊರಿನ ಹೆಸರು; ಐ ಪುಣೆಜಿಲ್ಲೆಯ ಬೇಡ 
ತಾಲ್ಲೂಕಿನ ಒಂದು ಹಳ್ಳಿ : ಇನ್ನಮ್ಮನ ಗೋಸಾಸದ ಮೇಣ್ಬಿ ದಡಿಗರ 
ಸರ್ನ್ನಾಡಾಳೆ (ಎಇ. ೪1, ೨೩೬-೨: 800). [7] 

ಗೋಸಾಸಿ (ನಾ). ತಂರಂಕಾಳಗದಲ್ಲಿ ಹೋರಾಡಿದ ಸಾಹಸಿ ; ಒಂದಂ 
ಬಿರುದು: ಕೊಣ್ಣಿಶುಲರ ಕುಪ್ಪ ಕೀತಿದ್ಣ್ಠ ವರ್ಮ ಗೋಸಾಸಿಯಾ[ನಿ] 
ಆ ಸಿದಾ ಕೀರ್ತ್ಯನೆಂ (ಸೌಇಇ. ೩1-1, ೫-೧೨ ; 751); (ಎಇ. 7.೫1, ೩೪-೦೨; 
751 ನೋ); ಕೋಸಿಗರಾ ಕೋಟೆಯಮ್ಮ ಗೋಸಾಸಿಯ ಪೆಣ್ಣ ತಿ ಪೊನ್ನಬ್ಬೆ 
ಮಗಂ ತುರಾಅಮ್ಮ (ಮೈಆರಿ. ೦೯೨೯, ೭೯-೧; 964) ; ತುಣು ಪರಿಯೆಯು 
ನಾವಿದರ ಗೋಸಾಸಿ ಗುಲುಗಂ ಕಟ್ಟಿ ಸತ್ತು ಸುರಲೋಕಕ್ಕೋದ (ಎಕ: 
೪17, ಶಿಕಾರಿ. ೧೯೫-೩; 1007). [ ಗೋಸುಸ್ಕ * -ಇ್ವ್ಯ) 

ಗೋಸಾಸಿಗ (ನಾ). ಇ ಗೋಸಾಸಿ: ಶ್ರೀಪಾಲರಾಮ »*ರೆ ಕಟುಉಂ 
ಬೀರವುಗ್ಗಿ ಗೋಸಿಗರುಂ ಸನ್ನ ಗೋಲಿಯರಾ ಆದಿ ಅಡಿಅರಸ ಕಂಮೊಡೇಜಿ 
ಗೋಸಾಸಿಗನು ಮುಯಿಕನಣ್ಣುಉ ಅಕಟ್ಟೆಗವಿಲುಕೆ ಸಂತು (ಎಕ. ೪1, 
ಸೊರಬ. ೧೩-೦೧ ; ಸು. 620) ; ಇದಾ ಪಡೆದೊರ್‌ ಮುತ್ತವರರ ಸರುವಿ 
ಗೋಸಾಸಿಗ ಕೊಡಲಸೆಟ್ಟಿಯರಾ 'ಮಾದಮ್ಮುನ್‌ (ಎಇ. 7%, ೨೩-೧೦ ; ಸು, 
800). [ಗೋಸಾಸ್ಕ( + - ಇಗ) 

ಗೋಸಿ "ಗೋಚಿ' ನೋ. 

ಗೋಸಿಂಬೆ "ಗೋಸುಂಬೆ' ನೋ. 

ಗೋಸಿಗೆ (ನಾ). ಪ್ರಥಮ ಯತುವಾದವಳಿಗೆ ಆರತಿ ಮಾಡಿ ಕೊಡುವ 
ಪಡಿ,- ಆಹಾರ ಸಾಮಗ್ರಿ : ಮುನ್ನದಿವಸ ಗೋಸಿಗೆ ತಂದ ಓಣಿಕೇರಿಯ 
ಹೆಂಗಸರಿಗೆ ಔತಣ ಕೊಡಲೆಂದು ಹೊರಬಿದ್ದಳು (ಅಬಲಾ. ೯). "ಒಸಗೆ? 
ಪರಾ. 1?) 


ಗೋಸಿದ್ದಿ. 


ಗೋಸಿದ್ಧಿ (ನಾ). ಕಾವ್ಯರಚನೆಯಲ್ಲಿ ಕಂಡುಬರಂವ ಶಕ್ತಿ; ವಾ 
sed) ಗೋಶ್ರೋತ್ರಸೂತ್ರ ಕೊಡು ಗೋಸಿದ್ಧಿಯಭಿ 
ವೃದ್ಧಿಯಂ (ಸವಮೋ. ೧-೮). [ಗೋ * ಸಿದ್ಧಿ) 

ಗೋಸು (ಕ್ರಿ). ದೋಚು; ಬಾಚಂ; ಗೋರು : ಸೂಸಿದರ್‌ ಬೀಸಿದರ್‌ 
ಗೋಸಿದರ್‌ ಸುತ್ತಲಿಹ ದಳವ ಧಾಳಾಧೂಳದಿ (ಜಿನಮು. ೧೭-೨೮) ; 
ನಿಡುದೋಳ್ತಾಶ ಬೀಸುತಂ ಗೋಸುತಂ ಕಟ್ಟಿಯಿಟ್ಟಿಟ್ಟು ಕೆಡಹಿ 
ಕೊಡಹಿದಳ್‌ (ಜಿನಮು. 8೧-೧೬). [ ಆ ಗೋಚ್ಕು ) 

ಗೋಸುಂಬೆ, ಗೋಸಿಂಬೆ, ಗೋಸುಬೆ(ನಾ). ಆಗಾಗ ದೇಹದ ಬಣ್ಣವನ್ನು 
ಬದಲಾಯಿಸಬಲ್ಲ ಓತಿಕೇತದ ಜಾತಿಗೆ ಸೇರಿದ ಒಂದಂ ಪ್ರಾಣಿ; 
ಊಸರವಳ್ಳಿ : “ ಪ್ರತಿಸೂರ್ಯಃ, ಶಯಾನಕಃ - ಈ ೨ ಗೋಸುಂಬೆ ” 
(ಹಲಾಯು. ೩೯-೮೧): ಕುಳಿತಾಗ ಭಕ್ತ ಮುನಿದಾಗ ಮಾನವ ಗೋಸುಂಬೆ 
ಯಂತೆ ಎನ್ನ ಮನವು ಗಳಿಗೆಗೊಂದು ಪರಿ (ಉರಿವ. ೩೩-೩೮): ಪಾತಾಳಮಂ 
ಕಣ್ಣಿಂದ' ಕಾಣದೇ ಗೋಸುಂಬೆ (ವೀಕ್ಶಿಪು. ೪-೬-೬೮) ; ಗೋಸುಂಬೆಹುಳ 
ದಂತೆ ಬಹು ವೇಷಧಾರಿಯಲ್ಲ ಶರಣ (ಆಐಂಡೀ. ೨೬೩-೩) ; ಗೌಡ ಬದುಕಿದರೆ 
ಗುರಿಕಾರ, ಗೊದ್ದ ಬದುಕಿದರೆ ಗೋಸುಂಬೆ (ಗಾದ, ಗೋಸಿಂಬೆ ; 
ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಿಸುವ ಗೋಸಿಂಬೆ ! ತೊಲಗು ಇಲ್ಲಿಂದ 
(ತುಂಗಥ. ೧೦೫). ಗೋಸುಬೆ ; ವಾತಿಯು ಗೋಸುಬೆ ಮೆಲ್ಲ[ನೆ]ಕೌತುಕದಿಂ 
ಪರಿದು ಬಂದು ಮಸ್ತಕವೇಜಲ್‌ ಕಾತರಿಸಿ ಸಾಯ್ವನಾತಂ ಭೂತಳದೊ 
[ಳಗಾ]ಜು ತಿಂಗಳಾಗಲ್‌ ಬೇಗಂ (ಪಂಶಠಶ. ೪೬-೨೩). 1?) 

ಗೋಸುಗಲಿ (ನಾ). ಕೂಗಿ ಆಡಂಬರಮಾಡುತ್ತ ನುಗ್ಗುವ ಶೂರ (?): 
ಕೀಲ್ಲೊಂಡ ಬಾಳಂ ಬೀಸುತ್ತುಂ ಪರಿವ ಗೋಸುಗಲಿಗಳುಮಂ (ಲೀಲಾವ. 
8-೧೩೪); “ಹೇಡಿ” (ಪ್ರ ಭಣ್ಮ). [ ಆ ಗೋಸ್ಕ * ಕಲ್ಕಿ) 

ಗೋಸುಬೆ "ಗೋಸುಂಬೆ' ನೋ. 


ಗೋಸ್ತ (ನಾ). ದನಕರಂಗಳ ಕೊಟ್ಟಿಗೆ, “ಹಟ್ಟೆ : ಗೋರಸದೊಳ್ಳೂಡಿ 


ರ್ದಾಹಾರಮನಾ ಗೋಸ್ತದಲ್ಲಿ ಗೋವಳನಿಕ್ಕಲ್ಕಾರೋಗಿ ಸಲಕ್ಕುಂ |. 


ಚಾರಿತ್ರಾನ್ವಿತರ ಮನೆಯೊಳುಣ್ಬರೆ ಪಾರ್ವರ್‌ (ಸಮಪ. ೬-೯೭). 
[ ಆಸಂ. ಗೋಷ್ಠ] 

ಗೋಸ್ತಂಭ (ನಾ). ದನಕರುಗಳನ್ನು ಕಟ್ಟುವ ಕಂಬ (?) : ಇದಮಹಂ 
ಬುದ್ಧಿ ಯನು ವಹಿಸಿಯೆ ಹದುಳವಿಪ್ಪುದು ಮನವು ಗೋಸ್ತಂಭದೊಳು 
ಸಿಕ್ಕಿದ ಕಾಕನಂತುಟು (ಸದ್ಗುರು. ೬-೨೯). [ಗೋ ಸ್ತಂಭ) 

ಗೋಸ್ತನ (ನಾ). ೧. ಆಕಳ ಕೆಚ್ಚಲು. ೨. ಹೂವಿನ ಗೊಂಚಲು. 
೩. ನಾಲ್ಕು ಎಳೆಗಳುಳ್ಳ ಸರ; “ನಾಲ್ಕು ಸರದ ವಂತ್ತಿನ ಹಾರ” 
(ಗಂಗಾಮ. ೧೨೩). [ಸಂ.) 

ಗೋಸ್ತನಿ (ನಾ). ೧. ದ್ರಾಕ್ಷಿಯ ಗೊಂಚಲು. ೨. ದ್ರಾಕ್ಷಿಯ ಹಣ್ಣು,- 
ಬಳ್ಳಿ: “ ಮೃದ್ವೀಕಾ, ಗೋಸ್ತನೀ, ದ್ರಾಕ್ಷಾ, ಹಾರಹೂರಾ - ಈ ೪ 
ದ್ರಾಕ್ಷೆ” (ಹರಾಯು. ೩-೪೦). ೩. ದ್ರಾಕ್ಷಾರಸ: (8). ೪. ನಾಲ್ಕು 
ಎಳೆಗಳ ಸರ: (8). [ಸಂ. ಗೋಸ್ತನೀ] 

ಗೋಸ್ಥಾನ (ನಾ). ದನಗಳ ಕೊಟ್ಟಿಗೆ; ಗೋಶಾಲೆ; 
ಗೋಷ್ಮಂ” (ವಸ್ತುಕೋ. ೯೦-೯೪). [ಗೋಳ ಸ್ಥಾನ] 

ಗೋಸ್ಥಾನಕ (ನಾ).ಎಗೋಸ್ಟಾನ. [0.1 

ಗೋಸ್ವಾಮಿ (ನಾ). ೧. ಗೋವುಗಳ ಒಡೆಯ ; ಗೋವಳಿಗ ; ಗೊಲ್ಲ: 
“ ಗೋಮಾನ್‌, ಗೋವಾ, ಗೋ ಸ್ವಾ ಮಾ- ಈ ೩ ತುಟುಕಾಟಿರ್‌ ” 
(ಹ ಲಾಯು . ೪೪-೧೦೭). ವ. ಇಂದ್ರಿಯಗಳನ್ನು ಜಯಿಸಿದವನಂ ; 
ಬೈರಾಗಿ : ಮಹಾರಾಜನೆಂಬ ಹೆಸರಿನ ಜೊತೆಗೆ ಗೋಸಾಯಿನ್‌, 
(ಗೋಪಾಲಕ) ಗೋಸ್ವಾಮಿ, ಆಚಾರ್ಯ, ಗುರುಪ್ರಭು ಮುಂತಾದ 
ಬಿರುದುಗಳೂ ರೂಢಿಗೆ ಬಂದವು (ಧಾರದ. 3೮೯). [ಸಂ. ಗೋಸ್ವಾಮಿ] 


ಗೋಸ್ಟಾ ನಂ 


೨೬೫೭ 


್ಲಿದ್ದಿ ; | 


ಗೋಳಕನಾಥ 


ಗೋಹತಿ (ನಾ). ೧. ಗೋವಧೆ; ಹಸುವನ್ನು ಕೊಲ್ಲುವುದು. ೨. 
ಗೋವಧೆಯಿಂದ ಬರಂವ ಪಾಪ; ಗೋಹತಿ ಬ್ರಹ್ಮಹೆತ್ಕಾದ್ಯಖಿಳ 
ಪಾಪಗಳ ಸದೆದು . . . ಧರ್ಮಾರ್ಥವನು ಪಡೆವರು .(ಇಶಿರಾ. ೪9-೨೫). 

(ಗೋ ಹತಿ] 


5| ಗೋಹತ್ತು (ನಾ).ಎಗೋಹತಿ ೧: ಯಿದು ಯಾರು ವಿಘಾತಮಾಡಿ 


10 


15 


80 


46 


ದಾಗ್ಕೂ ಬಾಂಹರು ವಿಘಾತಮಾಡಿದರೆ ಕಾಶಿಯಲಿ. ಗೋಹತ್ತು ಮಾಡಿದ 
ಹಾಗೆ (ಎಕ. ೩೪1, ಜಿಕ್ಕನಾ. ೪8-೧೫; 1). [ <ಗೋಹೆತ್ಯ] 
ಗೋಹತ್ಯ (ನಾ).೧.- ಗೋಹತಿ ೧. ೨.ಎಗೋಹತಿ ೨: ಗೌತಮಂಗಾ 
ಯಿತ್ತಲಾ ಗೋಹತ್ಕ ಜಗವಜ್‌ಯೆ (ಬಸಪು. ೬೦-೫೨). 
[ ಆಸಂ. ಗೋಹತ್ಯಾ) 
ಗೋಹನ (ನಾ). ಕಾಪು; ರಕ್ಷಣೆ: ಎಂದು ತತ್ವವು ವುದರಗೋಹನವಂದು 


ಬೇಡುವ ಭಕ್ತಗಚ್ಯುತ ಸಂದೆಹವು ಬಿಡುವಂತೆ ತತ್ವವ , . . ನುಡಿದನು 
ಕರುಣದಲಿ (ನಿಧಾಗ. ೧೦-೧೨-೨೯). [-ಆಸಂ. ಗೋಪನ 
ಗೋಹಳೆ (ನಾ), ಸಗಣಿ. 
ಗೋಹಳೆಯೆಡೆ ಎ ಸಗಣಿಯನ್ನು ಒಟ್ಟಿದ ಜಾಗ ; ತಿಪ್ಪೆ : ತುರಿಪದೆ 


ಗೋಹಳೆ[ಪಾ ಕಾಂ. ೪ಿ]ಯೆಡೆಯೊಳ್‌ ಪೊರಳ್ವರುಂ ಪಾಬ್ಮಿರಂಗಳೆೊಳ್‌ 
ಪೊರಳುವುದುಂ ಕರಮೊಬ್ಬರೆ ಪಾಣ್ಬಂ ತಾಂ ನರಕಂಗಳೊಳಿಂತೆ ಪೊರಳ್ವಂ 
(ಸಮಪ. 8-80); ಹಡುಕೆಯ ಕೆಲದೊಳ್ಳೋಹಳೆ[ಪಾಕಾಂ. ೪] ಯೆಡೆಯೊಳ್‌ 
ಭೋರೆಂದು ಸಕಳವಿಪ್ರಜನಂಗಳ್‌ ಬಿಡದೋದುವರೆಂತೋ ಶುಚಿಗೆಡೆ 
ಯಾಯ್ತಾ ವೇದಮಪ್ಪಡಂತೋದುವರೇ (ಸಮಪ. ೧೧-೦೩). 
[ಆಸಂ. ಗೋಹಲ್ಲ] 

ಗೋಹುರ (ನಾ)..೧. ಪಟ್ಟಣದ ಹೆಬ್ಬಾಗಿಲು; ಅಗಸೆ; ಮಹಾದ್ವಾರ; 
ತೋರಣವುಣಿಸೆಯ ತೆಂಕಲ್ಕೋರಾರಿ ಜಿನೇಂದ್ರಭೂಮಿ ಸಹಿತಂ ಮತ್ತಂ 
ಕಾರಣಿಕೆ ಮಸಣೆಕಬೈಯ ಗೋಹುರದಿಂ ತೆಂಕ[ಬ] » x ರಕ್ಕುಂದೋಟಂ 
(೪ಇ. 1, ೩೦-8೯:222); ಪತ್ವಕ್ಕೆ ಹತ್ವಂ - ಗೋಪುರ - ಗೋಹುರ 
(ಕಮದ. 3೩೮ ಪ್ರಯೋ). ೨. ದೇವಾಲಯದ ಮಯಂದಂಗಡೆಯ ಎತ್ತರ 

ವಾದ ಮಹಾದ್ವಾರದ ಕಟ್ಟಡ ; ಶಿಖರ; ನಡೆದುದು ನಾಡುಬೀಡು 

ಗುಡಿಗೋಹುರಗಳ* ಪುಡಿಯೇಟ್‌ (ಜಳವಿ. ೨3-೦೦೫): ಗೋಹುರಂಗಳ. 
ಮಿಸುನಿಯ ನೆಲೆಮಾಡದ ಚೆಂಬೆಳಗು ಬಾಂದಳದೆೊಳ್‌ ಪಳಂಚುತಿಂದಿರ 
ವಿಲ್ಲನೊಡರ್ಚೆ (ರಾಮಾಶ್ಮ. ೧೦೨-೧೩); [ ಆ ಸಂ. ಗೋಪುರ] 

ಗೋಳ್‌, "ಗೋಣ್‌' ನೋ. 

ಗೋಳ್ಕ್‌ Fed ನೋ. 

ಗೋಳ, “ಗೋಲ' 

ಗೋಳ್ಕ "ಗೋಲ ನಸ: 

ಗೋಳಕ "ಗೋಲಕ' ನೋ. 

ಗೋಳಕತ್ರಯ (ನಾ), [ದ್ವೈತ]ಮೂರ್ತಿಪೂಜೆ ಮಾಡಂವಾಗ ಚಿಂತನೆ 
ಮಾಡಬೇಕಾದ ಪರಮಾತ್ಮನ ಮೂರು ಪ್ರತಿಮಾರೂಪಗಳು : 
ಸ್ವಯಂವ್ಯಕ್ತವೆಂದು ಪ್ರಸಿದ್ಧವಾದ ಪ್ರತಿಮೆಗಳಲ್ಲಿ ಗೋಳಕತ್ರಯ ಚಿಂತನೆ 
ಮಾಡಬೇಕು, ಹೇಗೆಂದರೆ ಕಣ್ಣಿಗೆ ಕಾಣುವ ಪ್ರತಿಮೆ ೧. ಅದರಲ್ಲಿ 
ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ವಾಯುದೇವರಿಂದ ಚಿಂತ್ಕ 
ವಾದ ಪ್ರತಿಮೆ ೧. ಲಕ್ಷ್ಮೀಅವರಣಾತ್ಮಕವಾದ ಪ್ರತಿಮೆ ೧. ಹೀಗೆ ಮೂರು 
ಗೋಳಕಗಳು (ಹಸಾರ. ೧೧-೨೭ ಶಾತೃರ್ಯ). 

[ಗೋಳಕ (ಜಗೋಲಕ) « ತ್ರಯ] 

ಗೋಳಕನಾಥ (ನಾ). (?) : ಒಲೆಯಡಿಯನುಜುಹಿದಡೆ ಹೊಗೆ ಗೋಳಕ 
ನಾಥನ ಕೊರಳ ಸುತ್ತಿತ್ತು ಮಹೀತಳನ ಜಡೆ ಸೀಯಿತ್ತು ಮರೀಚಕನ ಸಿರ 
ಬೆಂದಿತ್ತು (ಬಸವ. ೯೩೦). [ಗೋಳಕ ? ೬ ನಾಥ) 


ಗೋಳಕಪಂಚಕ 


ಗೋಳಕಪಂಚಕ (ನಾ). [ದ್ದೆ ೪3] ಮೂರ್ತಿಪೂಜೆ ಮಾಡುವಾಗ ಚಿಂತನೆ 
ಮಾಡಬೇಕಾದ ಪರಮಾತ್ಮನ ಐದು ಪ್ರತಿಮಾರೂಪಗಳು: 
` ಸಾಧಾರಣ ಬಡಗಿಯವರಿಂದ ಮಾಡಲ್ಪಟ್ಟ ಪ್ರತಿಮೆಗಳಲ್ಲಿ ೫ ಗೋಳಕ 
ಗಳನ್ನೂ ಚಿಂತಿಸಬೇಕು. ಗೋಚರಿಸುವ ಪ್ರತಿಮೆ ೧. ಅದರಲ್ಲಿ ವಿಶ್ವಕರ್ಮ 
ನಿರ್ಮಿಸಿದ ಪ್ರತಿಮೆ ೧. ಅದರಲ್ಲಿ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ 
ಪ್ರತಿಮೆ ೧. ಅದರಲ್ಲಿ ವಾಯುದೇವರ ಆವರಣರೂಪ ಪ್ರತಿಮೆ ೧. 
ಅದರಲ್ಲಿ ಲಕ್ಷ್ಮೀ ಆವರಣಾತ್ಮಕವಾದ ಪ್ರತಿಮೆ ೧. ಹೀಗೆ ೫ ಗೋಳಕಗಳನ್ನು 
` ತಿಳಿಯಬೇಕು (ಹಸಾರ. ೧೧-೨೭ ತಾತೃರ್ಯ). 
[ಗೋಳಕ (ಎಗೋಲಕ) + ಪಂಚಕ) 
ಗೋಳಕಾಕಾರ (ನಾ). ಗುಂಡಾಗಿರಂವುದು ; ಗೋಲಾಕಾರ ; ಇಂತೀ 
ಶ್ರಿವಿಧಭೇದ ವರ್ತುಳ ಗೋಮುಖ ಗೋಳಕಾಕಾರ ಕೂಡಿದ ಲಿಂಗವಾದಲ್ಲಿ 
- « * ಉತ್ಪತ್ತಿ ಎಲ್ಲಿ ಅಡಗಿತ್ತು (ಮೋಳಿಮಾ. ೭-೨೫). 
[ಗೋಳಕ (ಜಗೋಲಕ) + ಆಕಾರ್ಯ] 
ಗೋಳಕಾಯಿ (ನಾ). ದುಂಡಾಗಿರುವ ಒಂದು ಬಗೆಯ ಮಾವು ; 
ಮಾವಿನ ಜಾತಿಗಳು : ಗೋಳಕಾಯಿ, ಬಾದಾಮಿ, ರಸಪುರಿ, ಜೀರಿಗೆ 
(ನಮ್ಮನು. ೨೩೭) ([ಗೋಳ್ಯ (ಇಗೋಲ) + ಕಾಯ್ಕಿ (<ಕಾಯ್ಕ್‌)] 
ಗೋಳಗುಮುಟ "ಗೋಲಗುಮಟ' ನೋ. 
ಗೋಳಗುಮ್ಮಟ "ಗೋಲಗುಮಟ' ನೋ. 
ಗೋಳಜಾತ (ನಾ). [ಜ್ಯೋತಿ]ಗೋಳಯೋಗದಲ್ಲಿ ಹುಟ್ಟಿದವನು; 
ಧನಹೀನಂ ಮಲಿನಂ ಕುಶಿಲ್ಪಿ ವಿಗತಜ್ಞಾನಾತ್ಮಕಂ ಗೋಳಜಾತನೆನಿಕ್ಕುಂ 
(ಜಾತತಿ. ೧೩-೧೩). [ಗೋಳ (ಎಗೋಲ) + ಜಾತ] 
ಗೋಳಯೋಗ (ನಾ), [ಜ್ಯೋತಿ]ಸಂಖ್ಯಾಯೋಗಗಳಲ್ಲಿ ಒಂದು: 
- ೧ ರಾಶಿಯವೊಳಗೆ ರಾಹುಕೇತು ಮಾಂದಿಯಾ ೩ ಗ್ರಹರು ಪೊರಗಾಗಿ 
ಮತ್ತೆಲ್ಲಾ ಗ್ರಹರಿರಲೂ ಗೋಳಯೋಗಂ ಇದರಿಂದ ಮಹಾ ಲೇಸಕ್ಕುಂ 
(ಆಯಲೀ. 3೪-೯). ಓ ಜ್ಯೋತಿಷ್ಯದಲ್ಲಿ ಗೋಳಯೋಗದಿಂದ ಜಗತ್ತಿಗೆ 
ಮಹಾ ಕ್ಷೋಭೆಯುಂಟಾಗುವುದೆಂದು ಪರ್ಣಿತವಾಗಿದೆ. 
[ಗೋಳ (ಗೋಲ) + ಯೋಗ] 
ಗೋಳಸಂಪಿಗೆ (ನಾ). (ಕರಾ) ಒಂದು ಬಗೆಯ ಸಂಪಿಗೆ ; ದಂಂಡುಸಂಪಿಗೆ. 
[ ಗೋಳ (ಗೋಲ) + ಸಂಪಿಗೆ (ಎ ಸಂಪಗೆ) . / ತುಳು. 
ಗೋಳಸಂಪಗೆ ] 
ಗೋಳಾಂಗೂಳ 'ಗೋಲಾಂಗೂಲ' ನೋ. 
ಗೋಳಾಕಾರ "ಗೋಲಾಕಾರ' ನೋ. 
ಗೋಳಾಟ (ನಾ). ಅಳುವುದು; ದುಃಖಿಸಂವುದು ; ಖಾನನಿಗೆ ಮಾಲತಿಯ 
ಗೋಳಾಟವನ್ನು ಕೇಳಿ ಮನಸ್ಸು ಕರಗಿದಂತಾಯಿತು (ರಾವಿಜ. ೧೦೫) ; 
ಗೋಳಾಟ ಗುಡುಗಿಂಗೆ, ಕಣ್ಣೀರು ಸಂತತವು . .. ಮಳೆಯ ಜಲಕೆ 
(ಧೃನ್ಯಾಲೋ. ೮೫). [ಗೋಳ್ಕು (ಆ ಗೋಟ್‌) + ಆಟ] 
ಗೋಳಾಡಿಸು (ಕ್ರಿ). ಕಾಡು; ಪೀಡಿಸು; ತೊಂದರೆಕೊಡು; ದಯಾಮಿದನು 
ಯುದ್ಧಮಾಡಿ ನೆರೆಕರೆಯ': ದೇಶದ ಜನರನ್ನು ಗೋಳಾಡಿಸುತ್ತಿದ್ದನು 
(ಮತಸ. ೯೬). [ಗೋಳಾಡು (ಆಗೋಲಟಣಇಡು) + - ಇಸ್ಯು) 
ಗೋಳಾಡು "ಗೋಲಾಡು' ನೋ. 
ಗೋಳಾಯಿಲ "ಗೋಟಾಯಿಲ' ನೋ. 
ಗೋಳಾರ್ಧ "ಗೋಲಾರ್ಧ' ನೋ. 
ಗೋಳಿ, ಗೋಣಿ, (ನಾ). ೧. (ಆಲದ ಜಾತಿಗೆ ಸೇರಿದ) ಒಂದು 
ಬಗೆಯ: ವೆಂರ; “ ಪಿಪ್ಪಲವೆನಲು ಗೋಳಿ [ಐಃಕಾಂ. ಣಿ]ಯಕ್ಕುಂ 
(ಮಂಗರಾ. ೩೬-೧೬): ಅತ್ತಿಯ ಬಸರಿಯ ಗೋಳಿಯ ಮತ್ತರಳಿಯ 
ವಟದ ಪಣ್ಣನಡಗಂ ಜೇನಂ ಬಿತ್ತರಮದ್ಯಮನಾಗೆಂಬುತ್ತಮ ಸಂಸೇವ್ಯ 


೨೬೫೮ 


36 


45 


ಗೋಳಿಸೊಪ್ಪು 


ಮೂಲ ಗುಣಮಿಾಯೆಂಟುಂ (ಧರ್ಮಾಮ್ಮ. 8-೧೩೨) ; ಅತ್ತಿ ಅರಳಿ ಆಲ 
ಬಸುರಿ ಗೋಳಿಯೆಂಬಿವಯ್ದು ಪಾಲಮರದ ಪಣ್ಣಳು ಬೆರಸಿ (ಶಾಸ್ಕಟೀ. 
೩೩-೪): ಜಂಗುಳಿ ಪುತ್ತಳಿ ಗೋಳಿ ಫೇಳಿ ಅಟಿ ಸಂದೇಹಂ (ಶಮದ. ೨೫): 
ಅಲ್ಲಿಂದಂ ಪಡುವಲು ಗೋಳಿಯ ಮರನ ವೊತ್ತಿನಲು (ಎಕ. ೪11, 
ತೀರ್ಥಹ. ೧೨೯-೪೩: 1404); ಸ್ಥೂಲ ಗೋಳಿಯಾದಿದ್ರುಮಗಳಾಳಿ 
ಯಿರುವುದು (ಕಣಾಗೀ. ೨೧೬). ೨. ಒಂದು ಬಗೆಯ ಸೊಪ್ಪು. 
“ಗೋಳಿಪಲ್ಯ' ಪರಾ. ಗೋಣಿ, ; ೧. “ ಪೀಲುಃ-ಗುಡಫಲಃ . . 
ಗೋಣಿಮರ” (ಸಿದ್ಧಾಂತಿ. ೧೦೩) ನಿಂಬದಶೋಕೆಯ ಗೋಣಿಯಾಲದೀ 
[ಪಾಣ. ನೆಲ್ಲಿಯ ನೀವದ ಸೋಲೆಯಾಲದಿಂ]ಚಿಲ . . . ಇಪ್ಪೆಯ ಮರಂಗಳ 
ಕೊಂಬುಗಳಂಬರಂಬರಂ ಪುದಿದು ಪೊದಟ್ಲು ಸುರ್ಬಡರೆ ಪರ್ಬಿರೆ (ಲೀಲಾವ- 
೬-೨೬) ; (ಸೊಕ್ತಿಸು. ೩-೨೪ ನೋ). ವಿ. “ಗೋಣಿಸೊಪ್ಪು' ಪರಾ. ೩. 
ಗೋಣಿಯ ಹಣ್ಣಿನ ಬಣ್ಣದಲ್ಲಿ ಮೈಮೇಲೆ ಗುಳ್ಳೆಗಳೇಳುವ ಒಂದು 
ಬಗೆಯ ರೋಗ. "'ಗೋಣತಟ್ಟು', "ಗೋಣಿದಡಾರ' ಪರಾ, 
[ದೇ.॥8 ತಮಿ. ಮಲ. ಕೋಳಿ; ತುಳು. ಗೋಳಿ] 

ಗೋಳಿ, 'ಕೋಳ್ಕಿ' ನೋ. 

ಗೋಳ್ಕಿ (ನಾ). ಒಂದಂ ಬಗೆಯ ಗಿಡ; ಬಕುಳ: “ಬಕುಳಎ 
ಗೋಳಿಹೂವು ” (ಗಂಗಾಮ. ೨೨೭). (?] ` 

ಗೋಳಿಕುಟುಮನಬಳ್ಳಿ (ನಾ). ಒಂದು ಬಗೆಯ ಸಸ್ಯ ; ಗೋಳಿಕುಟುಮನ 
ಬಳ್ಳಿ ವೈದ್ಯಕ್ಕೆ ಸಹಾಯವಾದ ಒಂದು ಸಸ್ಯ (ರೂಢಿ). 

[ ಆಕೋಲಿಕಿಕುಟುಮ + ಬಳ್ಳಿ ) 

ಗೋಳಿಗೆ 'ಗೋಟಾಗೆ' ನೋ. 

ಗೋಳಿಡಿಸು "ಗೋಲಾಡಿಸು' ನೋ. 

ಗೋಳಿಡು "ಗೋಟ್‌ಡು' ನೋ. 

ಗೋಳಿಪಲ್ಯ, ಗೋಳಿಪಲ್ಲಿ (ನಾ). ಒಂದು ಬಗೆಯ ತರಕಾರಿ ಸೊಪ್ಪು ; 
(೪). ಗೋಳಿಪಲ್ಲೆ : ರಾಜಗಿರಿಪಲ್ಲಿ, ಮೆಂತೆಪಲ್ಲೆ, ಗೋಳೀಪಲ್ಲೆ . 
ಮುಂತಾದುವನ್ನೇ ತಿನ್ನತಕ್ಕದ್ದೆಂದು ತಾವು ಫರ್ಮಾನು ಹೊರಡಿಸಿಲ್ಲವೇ 
(ಹನ್ನೊಂದ. ೬೮). [ಗೋಳಿ + ಪಲ್ಯ) 

ಗೋಳಿಪಲ್ಲೆ "ಗೋಳಿಪಲ್ಕ' ನೋ. 

ಗೋಳಿಮರ, ಗೋಣಿಮರ (ನಾ). ಒಂದು ಬಗೆಯ `ವಂರ; ಗೋಳಿ: 
(8). ಗೋಣಿಮರ ; ಊರ ಗೋಣೀಮರನಿಂದ ತೆಂಕಲು (ಎಕ. ೪], 
ಶೈಂಗೇರಿ. ೭-೬೫; 17001) ; ಗೋಣಿಮರವನ್ನು ಜಾಣನಾದರೆ ತೂನಿ 
ಕೋಲು ಮಾಡುವನು ಎಂಬ ಸಾಮತಿಯಾಯಿತು (ಕಥಾಮಂ. 1%, -೩೨). 

[ಗೋಳಿ + ಮರ್ಕ) 

ಗೋಳಿಸ್ಕು (ಕ್ರಿ). ಎ ಗೋಟ್‌ಡಿಸು: ಬೇತಾಳದಂತೆನ್ನ ಗಾಳಿಸುವ ಗೋಳಿ 
ಸುವ ಖಲರು ಕೆಲರು (ನನಲ್ಲ. ೮-೯): ಪೊರಮಡು ಗೋಳಿಡಲೆಂದೇ ನೆರೆ 
ದೆನ್ನೀ ಕೆಟ್ಟ ಕಣ್ಗ್ಣಳಂ ಗೋಳಿಸದಿರ್‌ (ಛ್ರನ್ಮಾ ಲೋ. ೧೫೭). 

[ ಗೋಳ್ಕು (ಗೋಟು) + - ಇಸ್ಕು] 

ಗೋಳಿಸ್ಕು "ಘೋಳಿಸು' ನೋ. 

ಗೋಳಿಸುಂಡೆ (ನಾ). ಒಂದಂ ಬಗೆಯ ಮೂಲಿಕೆ: “ ಈಶ್ವರೀ-ಗೋಳಿ 
ಸುಂಡೆ, ಅವ್ವರಣೆ, ಮಡುವಾಗಲು, ರುದ್ರಜಟೆ” (ಓಷಧಿ. ೧8). [?] 

ಗೋಳಿಸೊಪ್ಪು, ಗೋಣಿಸೊಪ್ಪು (ನಾ).2ಗೋಳಿಪಲ್ಯ: “ ಗೋಲೀ)- 
ಬಿಳಿಯಗಟುಕೆ, ಗೋಳಿಸೊಪ್ಪು " (ಓಷಧಿ. ೩೦); ಲೋಣಿಕಾ (ಗೋಳಿ 
ಸೊಪ್ಪು) . . . ಇವೆಲ್ಲ ಮಧುರ (ಅಷ್ಟಾಂಗ. ೧೩೮). ಗೋಣಿಸೊಪ್ಪು ; 
ಗೋಣಿ ಸೊಪ್ಪು, ಹಾಲಿಬಚ್ಚೆ ಲೆ (ಮೈಔಗಿ. ೬೪-೧೨೯೬); ಎಲೆಗಳು ದಪ್ಪವಾಗಿ 
ಕಾಂಡ ಮೃದುವಾಗಿರುವ ಗೋಣಿಸೊಪ್ಪು ಜನಪ್ರಿಯವಾಗಿದೆ (ತರದೆ. ೦೭). 
[ಗೋಳಿ * ಸೊಪ್ಪು] 


ಗೋಳೀಬಾರು 


ಗೋಳೀಬಾರು 'ಗೋಲಿಬಾರು' ನೋ. 
ಗೋಳು, (ಕ್ರಿ). ಗೋರು ; ತಿವಿ; ಹೊಡೆ (?); ಗಟ್‌ಯಿಂ ಗೋಳು 
ವರಿಂದ್ರನಂ ಗಿರಿಶನಂ ಸರ್ವಸ್ವಮಂ ಕೊಂಡು ಮುನ್ನುಟ*ವರ ಕಂತುವ 
ನೀಯ[ರಂ]ತೆ ಕರೆಯರ್‌ (ಸೂಕ್ತಿ ಸು, ೪-೧೩೧). [?) 
ಗೋಳ್ಕು 'ಗೋಟ್‌ ಿ' ನೋ. 
ಗೋಳ್ಕು "ಗೋಲ್ಕು' ನೋ 
ಗೋಳ್ಕು "ಗೋಣ್‌' ನೋ. 
ಗೋಳುಂಡೆ ."ಗೋಯಿಂಡೆ' ನೋ. 
ಗೋಳುಂಡೆಗುಟ್ಟು (ಕ್ರಿ). ಅಧಿಕವಾಗಿ ದುಃಖಿಸು, -ಚಿಂತಿಸು : ವೃಥಾ 
ಗೋಳುಂಡೆಗುಟ್ಟದಿರೆನುತಲಾ ಭರತನನು ಬೀಳ್ಕೊಂಡು (ತೊರರಾ. 
೩-3-೭), [ ಗೋಳುಂಡೆ (ಆಗೋಯುಂಡೆ) + ಕುಟ್ಟು ] 
ಗೋಳುಂಡೆಗೊಳ್‌ "ಗೋಯುಂಡೆಗೊಳ್‌' ನೋ. 
ಗೋಳುಂಡೆಗೊಳಿಸು "ಗೋಯುಂಡೆಗೊಳಿಸು' ನೋ. 
ಗೋಳು.ರೆ "ಗೋಟಬ್ಲಣ್ಜ್ಕಿ' ನೋ. 
ಗೋಳುಗರೆ "ಗೋಟ್ಲಟ್ಸ್‌' ನೋ. 
ಗೋಳುಗುಟ್ಟಿಸು "ಗೋಳ್ಗುಟ್ಟಿಸಂ' ನೋ. 
ಗೋಳುಗುಟ್ಟು. 'ಗೋಳ್ಗುಟ್ಟು” ನೋ. 
ಗೋಳುವೆ (ನಾ).-ಗೋಳಿಪಲ್ಕ : ಲಶುನದ್ವಯಕ್ಕವರೆ ಗೋಳುವೆಗುಪ್ಪು 
ಲವಣಕ್ಕೆ ತೊಳಂಚೆ ವಿಪಾಪಹಾರಕಂ (ಲೋಕೋಪ. ೮-೨೭) ; 
“ ಕಿಜಂಗೋಟ್‌'' (ರೋಕೋಪ. ಟೀಕೆ. [ ಆಗೋಳ್ಕಿ? ] 
ಗೋಳುಹುರ್ಯ "ಗೋಳುಹೊಯ್‌' ನೋ. 
ಗೋಳುಹೊಯ್‌, ಗೋಳುಹಂಯ್‌ (ಕ್ರಿ). ಎ ಗೋಳ್ಳುಟ್ಟಿಸಂ : 
ದೇವರ ದುಡ್ಡು ಹ್ಯಾಗಾದರೂ ಬರಂವ ಹಾಗೆ ಮಾಡೀ ಅಂತ ಯಜಮಾನ 
ರನ್ನ ಗೋಳುಹೊಯ್ದು ಕೇಳಲಾರಂಭಿಸಿದ್ದಾರೆ (ಕಾಲೂ. 90). ಗೋಳು 
ಹುಯ್‌: ಈ ಮುದುಕೀನ ಯಾಕೋ ಗೋಳುಹುಯ್ತಾಯ(ವೈ ದೃವಿ. ೧೭). 
ಗೋಳುಹೊಯ್ದು ಕೊಳ್ಳು, ಗೋಳುಹು ಯ್ದುಕೊಳ್ಳು- ಕಾಡು; 
ಪೀಡಿಸು : ಯಾಕೆ ಜನ ಬಂದುಬಂದು ಗೋಳುಹೊಯ್ದುಕೊಳ್ಳುತ್ತಾರೆ? 
(ಗಂಮಾಯಿ. ೧೦೮) ; ಹಿಂದೆ ಅವರೆಲ್ಲರೂ ಸೀತೆಯನ್ನು ಗೋಳುಹುಯ್ದು 
ಕೊಂಡಿದ್ದರು (ಭಾರದ. ೯೧). 
[ ಗೋಳ್ಳೂ (ಗೋಟ್‌) * ಹೊಯ್‌, (<ಪೊಯ್‌,) ] 
ಗೋಳೆ (ನಾ). ಬಿದಿರಿನ ಮೇಲುಭಾಗ,-ತುದಿ: (೪. [2] 
ಗೋಳೆತ್ತು (ಕ್ರಿ). ದುಃಖವನ್ನು ತೋಡಿಕೊಳ್ಳು ; ಗೋಳಾಡು: ಬಲ 
ಬೆಂಬೆಶ್ತಿ ಕೊಲುತಿರೆ ಜಂಗಮರು ಗೋಳೆತ್ತಿದರು (ಬಿಜ್ಜಪು. ೧೦೩-೫೮). 
[ಗೋಳ್ಕ್‌ (ನ ಗೋಟಿಕಿ) + ಎತ್ತು] 
ಗೋಳ್ಗರೆ 'ಗೋಟ್ಲಟ್ಸ್‌' ನೋ. 
ಗೋಳ್ಗರೆ "ಗೋಟ್ಲಜ್ಜ್‌' ನೋ. 
ಗೋಳ್ಗರೆತ (ನಾ), ಗೋಳಾಟ ; ಅಳಂ: ಗೋಳ್ಗರೆತದ ಮಕ್ಕಳೊಡನಿದ್ದ 
ಹೆಂಗಸರು . . , ಬಂಡಿಗಳನ್ನೇರಿದರು (ಪುನರು. ೪೩೬). 
[ಗೋಳ್ಸರೆ (ಆ ಗೋಟ್ಲಲ೯್ಕ) + -ತ್ಯ] 
ಗೋಳ್ಗುಟ್ಟಿಸು, ಗೋಳುಗುಟ್ಟಿಸು, ಘೋಳ್ಗೂಟ್ಟಿಸು (ಕ್ರಿ). ಕಾಡು ; 
ಪೀಡಿಸು; ಗೋಳಾಡಿಸಂ ; ಒಂದಿ ಗೋ[ಪಾಕಾಂ. ಘೋ]ಳ್ಲು ಟ್ಟಿಸುನ 
ಕಾಳ್ಗಿಚ್ಚು ತಗುಳ್ವಲ್ಲಿ (ಸಾನಂಚ. ೪-೧೨೫ ರಗಳೆ). ಗೋಳುಗುಟ್ಟಿಸು; ವಿಷದ 
ಲಡ್ಡುಗೆ, ಅರಗಿನ ಮನೆ ಮೊದಲಾದುವುಗಳಲ್ಲಿ ಭೀಮನನ್ನು ಗೋಳು 
ಗುಟ್ಟಿಸಿ ಇಷ್ಟಕ್ಕೆ ತಂದೆಯಲ್ಲ (ಭಾಮತ. 80). ಘೋಳ್ಳುಟ್ಟಿಸು; ಮೇಲಿನ 
“ಸಾನಂಚ' ಪ್ರಯೋಗದ ಪಾಠಾಂತರವನ್ನೂ ನೋಡಿ. 
[ಗೋಳ್ಗುಟ್ಟು + ಇಸು) 


ಕ 


೨೬೫೯ 


ಲಾ 


3 


[2 


20 


ಗೋಟಯಿಲ 


ಗೋಳ್ಗುಟ್ಟು, ಗೋಳುಗುಟ್ಟು (ಕ್ರಿ). ಗೋಳಾಡು ; ಅಳು : ತೊಂದರೆ 
ಗೊಳಗಾಗು. "ಗೋಳ್ಳುಟ್ಟಿಸು' ಪರಾ. ಗೋಳುಗುಟ್ಟು ; ಗೋಳು 
ುಟ್ವಿತು ಪುರಜನಂಗಳು ಕೇಳು ಮಾತನು ಹೋದ ಬಲವದು ಸಾಲದೇ 
ಇನ್ನಾದರಬಲೆಯನಿತ್ತು ಬದುಕೆಂದ (ಕೌಶಿರಾ. ೨೩-೬] ; ಈ ವೇಳೆಗೆ ಅವನು 
ಗೋಳುಗುಟ್ಟುತ್ತಿರಬೇಕಾಗಿತ್ತು (ಸ್ಥಾಮಿಸ್ನೇ. ೯೩). 
[ಗೋಳ (ಎಗೋಟಾ್‌್ಕ) + ಕುಟ್ಟು; 1] 
ಗೋಳ್ನುಡಿ (ಕ್ರಿ). ಕಳವಳದಿಂದ ಮಾತನಾಡಂ ; ಗೋಳಾಡು ; ಇದೇನು 
ಗ್ರಹಚಾರ ವಕ್ರಿಸಿತು-ಈ ಮುಂಜಾನೆಯಲ್ಲೇ ಎಂದು ಗೋಳ್ನುಡಿಯುತ್ತಾ 
- ಎದ್ದು ಕುಳಿತೆ (ರೂಪಸಂ. ೦೭). 
[ ಗೋಳ್‌(< ಗೋಟಿ್‌) + ನುಡಿ, ] 
ಗೋಳ್ಕುರಿ "ಗೋಣ್ಮುರ್ಕಿ' ನೋ. 
ಗೋಳ್ಕುರಿಗೊಳ್‌ “ಗೋಣ್ಮುರಿಗೊಳ್‌ ' ನೋ. 
ಗೋಟ್‌, (ನಾ), ಒಂದು ಅನುಕರಣ ಶಬ್ದ : ಬಸಿಆಂ ಮಾಣದೆ ಮೋದಿ 
ಕೊಳ್ಳ ದೆಸೆಗಳ* ಗೋಟಿಕಿಂಬಿನಂ ವಿಪ್ರಳಾಪಿಸುವತ್ಕಾಕುಳದಿಂ ಪೊರಳ್ವ 
- ದಾಸೀವೃಂದದಾಕ್ರಂದದೆೊಳ್‌ (ವರ್ಧಪು. ೯-೩೭). 
ಗೋಟ್‌, "ಗೋಣ್‌' ನೋ. 
ಗೋಟ್‌, ಗೋಳ್‌, ಗೋಳ, ಘೋಳ್‌, ಘೋಟ್‌ (ನಾ), ೧. 
ಅಳು; ದುಃಖ: ಪಾರ್ಟ್‌, ಘೋಟ್‌, ತೋಟ್‌, ಗೋಟಿಸ್‌ (ಕಬ್ಮಾನು. 
೦೪೦ ವ್ಯಾಖ್ಯಾ). "ಗೋಟ್‌ಡು' ಪರಾ. ಗೋಳ್‌, : ೧. ಗೋಳ್ಸರೆ', 
“ಗೋಳ್ಗುಟ್ಟು' ಪರಾ. ಗೋಳು, ; ೧. “ ಗೋಳೆನಲ್ಕಳಲು ” (ಕಶರ. 
೦೨೩) ; ಎನ್ನ ಗೋಳು ತಾನೆ ನಾಶವೆಂದಿಗಹುದೊ (ಪುರಂದ. ೨-೮೪-೩); 
ಪೊಡವಿಪತಿ ಬಿಡು ನನ್ನ ಮನೆಯಲಿ ಮಡದಿಮಕ್ಕಳ ಗೋಳ [ಪಾಕಾಂ. 
ಸುತರುಮ್ಮಳವ] ನೋಡೆಂದೊಅಲಿತಾ ಪಕ್ಷಿ (ನಳಶ. ೨-೧೯). ೨. ಸಂಕಟ; 
ತೊಂದರೆ ; ವ್ಯಥೆ ; ಪೀಕಲಾಟ: ಅಂತೂ ಈ ಗೋಳು ತಪ್ಪಿದರೆ ಸಾಕು 
(ಕಾವೇರಿ. ೧೧೦) ; ಪ್ರೀತಿ ವಿಶ್ವಾಸಗಳೆ ಸಂಸಾರ ಸೌಖ್ಯದ ತಳಹದಿ. ಅದುವೆ 
ಇಲ್ಲದಿದ್ದ ಬಾಳು ಬರಿಗೋಳು (ಯಕ್ಷಪ್ರ. ೧೫೨. ಘೋಳ್‌ ; ೧. 
“"ಘೋಳಿಡು' ಪರಾ. ಘೋಟಿ್‌ : ೧. 'ಘೋಟಾಡು' ಪರಾ. 
[ದೇ.॥ ತುಳು. ಗೋಳು, ಗೋಲಂ; ಕೊಡ. ಗೋಳಿ; 
ತೆಲು. ಗೋಡು] 
ಗೋಲ, ಗೋಳ,, ಘೋಳ, ಘೋಟ (ನಾ), ಕುದುರೆ. " ಗೋಟಾ 
ಯಿಲ' ಪರಾ. ಗೋಳ; "ಗೋಳಾಯಿಂಲ' ಪರಾ. ಘೋಳ:; 
“ಘೋಳಾಯಿಲ' ಪರಾ. ಘೋಟಿ: 'ಘೋಟಾಯಿಂಲ', 
“ಗೂಂಟು' ಪರಾ. [ -ಆಸಂ. ಘೋಟ)] 
ಗೋಟಯಿಲ "ಗೋಟಾಯಿಲ' ನೋ. 
ಗೋಟಣಡು, ಗೋಳಾಡು (ಕ್ರಿ). ಅಳು ; ದುಃಖಿಸು ; ಸಂಕಟಪಡು ; 
ಕೊಟಿ ಯೊಳ" ಮೂಢತೆಯಿಂ ಮುಂಟುಗಿ ನಿಂದು ಗುಣಮಿಲ್ಲದೆ 
ಗೋಟುಾಡುವರಂ ಹಿಡಿದೆತ್ತುವೊಡಾಡುಂಬೊಲನಲೆ ಕರುಣೆಗೀ ವರದಕರಂ 
(ವಸ್ತವಂ. ೨-೯). ಗೋಳಾಡು : ಗೋಳಾಡಿ ಅಂತೂ ಇಂತೂ ಸಾಲಾ 
ತೀರಿಸಿ. . . ಮನೆಗೆ ಹೋದನು (ಹುಟ್ಮಹ. ೧೩೧) : ಯಾರೂ ಇಲ್ಲವಲ್ಲಾ! 
ಎಂದು ಗೋಳಾಡಿದನು (ಪೈಮಹ. 8೧). [ ಗೋಟ್‌ + ಆಡು) 
ಗೋಲಟ್‌ಯಿಲ, ಗೋಳಾಯಿಲ, ಗೋಟಯಿಲ, ಗೋಯಸಾಯ್ಲ, 
ಗೋಟ್‌ಯಿಲ, ಘೋಳಾಯಿಲ, ಘೋಳೆಯ್ಲ, ಘೋಟಯಿಲ, 
ಘೋಟಾಯಂಲ, ಘೋಯಾಯ್ಲು (ನಾ). ಕುದುರೆಯ ಸವಾರ, 
ರಾವುತ : “ಘೋಟಾರೂಢಂಎಗೋಲಖಾಯಿಲಂ'” (ಕಮದ. ೨೧ ಪ್ರಯೋ); 
ಜೋದರ ಗೋಟಇಯಿಲರ ರಥಿಕರ ಕಾಲಾಳ್ಗಳ . . . ಪಡೆ ನಡೆಯುತು 
ಮಿರ್ದುದು(ರಾಮಾಕ್ಕ.80-೯). ಗೋಳಾಯಿಲ; ಸಂಚಲಿಸದೇಆ್‌ ವಾಜಿಗಳ್‌ 


ಗೋಲಾಯ್ಲ 


ತೋಟುತ್ತಿರ್ಪ ಗೋಳಾಯಿಲರ್ಮೆಜ್‌ದರು (ಜೀರಮ. ೦೧-೪೪).- 
ಗೋಟಿಯಿಲ ; ಪಾಯಿಸಿ ಪೊಯ್ಕೆ ಗೋಟಯಿಲರೊರ್ವರನೊರ್ವರ್‌ 
.(ಪಂರಾಮಾ. ೧೩-೬೨). ಗೋಟಿಇಯ್ಲ : ಗೋಲಾಯ್ಲರ್‌ ಪರಿಯಿಪುದು 
ಮೊಂದೆ ನೇಣೊಳ್‌ ಪರಿವಂತಿರೆ ಪರಿದುವುಭಯಬಲದ ಹೆಯಂಗಳ್‌ 
(ಪಂರಾಮಾ. ೧೩-೩೭); ಪರದರ ಪಾರ್ವರ ಗೋ[ಪಾಕಾಂ. ಘೋ]ಟಾಯ್ದರ 
ಜೋದರ . . . ದಂಡಾಧೀಶರಾಲಯಂಗಳ" ಮೆಆ್‌ಗುಂ (ಜಗವಿ. ೨-೨೨). 
ಗೋಟಕಿಯಿಲ: ಗೋಟಕಿಯಿಲರ್‌ ಕಡುಕೆಯ್ದು`ಕಂದಿದರ(ಕಬ್ಬಿ ಕಾ. ೨೭೮). 
ಘೋಳಾಯಿಲ: ಸುರಮಯ ರುಲ್ಲಿಯ ಘೋಳಾಯಿಲನಲ್ಲ ಬಿರುದಿ 
ನುಘ್ಫಡಿಪರ ನಡುವೆ ಮೆಟ್‌ವಣಿಗೆಯೊಳೆಳ್ತಪ್ಪ ಮನ್ನೆಯನಲ್ಲ (ಮದೇಪು. 
೨0-೬೨). ಘೋಳಾಯ್ಲ; ನಡೆವಣಿಗ ಘೋಳಾಯ್ಲ [ಪಾಕಾಂ. ಗೋಳ್ಳಾಲ) 
ಸೂಳಾಯ್ತಡಪವಳ ಬಳಿಗಾಅ . .. ಕಂಚುಗಾಅರ ಕೇರಿ ಮೆಜಿದಿಹವು 
(ಸಾಳ್ವ ಭಾ. ೨-೮). ಘೋಟಿಯಿಲ : ಒಡನೆ ಕಾಳಗ ಬಯಿಸಿದ ಘೋಟಿ 
ಯಿಲರ್ಪ್ಪೃಟಿಪಿಂಗೆ (ಎಳ. 11, ೧೩೮-೬: ಸು. 940) :ಅಜ್‌ಕೆಯ ಗೋವರಣ್ಮಿ. 
- ಬರೆ ಪಾಯಿಸಿ ಘೋಟಯಿಲರ್‌ [ಪಾಕೂಂ. ಕಂಡು ಮಹಾರಥಕೋಟಿಗಳ್‌] 
ತಗುಳ್ಹು (ಪಂಪಥಾ. ೮-೯೫). ಘೋಟಿಸಯಿಲ ; “ಘೋಲಸಯಿಲನೆಂದು 
ರಾವುತಂ ” (ಕಶಸಾ. ೧೭-೩೩೯); ಸಂಗ್ರಾಮಪ್ರಮುಖರಖಿಲಘೋಟ್‌ 
ಯಿಲರ್‌ ಮನೋಜವಜಾತ್ಯಶ್ವಂಗಳನೇಅ* ಕದನ ಕ್ಷೋಣಿಗೆ ನಡೆದರ್‌ 
(ಪಂಠಾಮಾ. ೧೩-3೯ ವ) ; ಬಲ್ಲಣಿ ಪಡಲ್ವಡೆ ಪಗೆಗಳೆಲ್ಲಂ ತಳ್ತಿಡಿದು ಮಡಿಯೆ 
ಘೋಲಾಯಿಲರಂತಲ್ಲಿ ಲಯಮಾಗೆ (ಪುಣ್ಕಾಸ್ತ್ರ. ೮-೨೪). ಘೋಟಿಇಯ್ದ: 
ಘೋಬನಯ್ಲರ್‌ ಪೊಳೆಯಿಸೆ ಬಿಸಿಲ್ಲುದುರೆಗಳ್‌ ಪೊಳೆವಂತೆ ಪೊಳೆವ 
ಕಡುಗುದುರೆಗಳುಮಂ' ( ಶಂಪಭಾ. ೧೦-೩೧ ವ); ಘೋಟಾರೂಢಂ- 
ಘೋಟಾಯ್ಲಂ, ಆಕ್ಷೋಟಂ-ಆಕ್ಷೋಟಿಂ (ಶದ್ಮಾನು. ೧೪೦ ವ್ಯಾಪ್ಯ). 
[ಗೋಟ + - ಆಯಿಲ್ಯ 

ಗೋಲಟಾಯ್ಲ "ಗೋಟಣಯಿಲ' ನೋ. 

ಗೋಟಾಗೆ, ಗೊಟ್ಟಿಗ್ಯೆ, ಗೋಳಿಗೆ, ಘೋಳಿಗೆ, ಘೋಟಲಾಗೆ (ನಾ), ಹೆಣ್ಣು 
ಕುದುರೆ: ರಂಭೆ ಸುರಲೋಕಮಂ ಬಿಟ್ಟು ಮೃತ್ತಿಕಾವತಿಯೆಂಬ ರಾಜಧಾನಿ 
ಯೊಳಿರ್ಪ ಶತಧ್ವನನೆಂಬರಸನ ಮನೆಯೊಳ್‌ ಗೋಟ್‌ಗೆಯಾಗಿ ಪಲವುಕಾಲ 
ಮಿರ್ದಳ್‌ (ಕಾದಂಪೂ. ೪೬೦); ಘೋಟೆಕೆವಗೋಟಿಳಿಗೆ (ಕಮದ. ೨೧ ಪ್ರಯೋ); 
ತುರಗಕ್ಕಂ ಗೋಟಾಗೆಗಂ ಪರಿಕಿಸೆ ಬೇಟಲ್ಲ (ಅಕ್ಕವೈ. ೫-೩೩): ತುರಗಕ್ಕಂ 
ಗೋಟಾ್‌ಗೆಗಂ ಶರೀರಸಂಸ್ಥಾನಮಷ್ಟವಿಧಲಕ್ಷಣಮಂಕೆರಡಕ್ಕ ಮೊಂದೆ 
(ಅಕ್ಕ ಶಾ. ೧-೩೮). ಗೊಟ್ಟಿಗೈೆ : “ ಗೊಟ್ಟಿಗೆ (ಘೋಳಿಗೆ) - ಘೋಟಿಕಾ ಎ 
ಹೆಣ್ಣುಕುದುರೆ” (ತದ್ಯಕೋ. ೧೧. ಗೋಳಿಗೆ; ಗೋಳಿಗೆಯದಾಯ್ತಾ 
ತುರಗವಾಕ್ಷಣಕೆ (ನಿಧಾಗ. ೯-೧-೧೦): ಹೊಳೆವ ಗೋಳಿಗೆಯನಡರಿ ಮಿಕ್ಕ 
ಸ್ತೋಮ ಸೇವಕಿಯರೆಯ್ದಿದರು (ರಡ. 3೦-೩೬). ಘೋಳಿಗೆ: “ಘೋಟಾ, 
ಘೋಟಿಕಾ ಈ ೨ ಘೋಳಿಗೆ” (ಕಾಶಕ್ಕ. ೨೩೦). ಘೋಟ್‌ಗೆ ; “ಅರ್ವತೀ. 
- . * ಪ್ರಸೂತಾ, ವಾಜಿನೀ-ಈ ೫ ಘೋಟ್‌ಗೆ” (ಹಲಾಯು. ೭೨-೨೮೬). 

[ ಆಸಂ. ಘೋಟಿಕಾ) 

ಗೋಟ್‌ಡಿಸು, ಗೋಳಿಡಿಸು, ಘೋಳಿಡಿಸು (ಕ್ರಿ). ಕಾಡು ; ಹಿಂಸಿಸಂ ; 
ತೊಂದರೆಕೊಡಂ; ಗೋಳಾಡಿಸು: ನಿಮ್ಮ ರಸನೇಕೆ ಗಳಾ ಮುನಿದೆನ್ನುಮಂ 
ಬಿಡಲ್‌ ಬಗೆದನಿದಲ್ತೆ ನಿಮ್ಮ ಸಮಯಂ ತಿಳಿಪಿಂ ಮೊಗಮಿತ್ತು ನೋಡಿಸಿಂ 


೨೬೬೦ 


ನಗಿಸಿಮೆನುತ್ತೆ ಗೋಟ್‌ಡಿಸಿದಂ ಮಿಗೆ ಮೇಳದ ವಂದಿವೃಂದಮಂ 


(ವರ್ಧಪು. ೯-೬೮) ; ವಜ್ರವೀರಂ ಧುರೋದ್ಧುರಶೌರ್ಯಂ ಬಿಡೆ ಕಾಡಿ 
ಗೋಟ್‌ಡಿಸಿದಂ ಸ್ತ್ರೀಬಾಲರಂ ವೃದ್ಧ ರಂ (ಪಾರ್ಶ್ಮಪು. ೨-೦೧). ಗೋಳಿಡಿಸು: 
ನೀವು ಸುಮ್ಮನೆ ಗೋಳಿಡಿಸಬೇಡಿ (ಕಾವೇರಿ. ೧೦೭). ಘೋಂಳಿಡಿಸು ; 
ಸಾಲಿಡಲ್‌ ಶಿಖಿಕಣಂ ಬಾಣಮಂ ಏಡಿದಿಂತು ಘೋಳಿಡಿಸಿ ನಮ್ಮ ಬಲಮಂ 
ಕೊಂದು (ಜಿಬಪು. ೩3-8೫). [ ಗೋಲಟ್‌ಡು ಜ್‌ ಇಸ್ಕು ] 


ಗೋಟುಂಡೆಗೊಳ್‌ 


ಗೋಟಡು, ಗೋಳಿಡು, ಘೋಳಿಡು, ಘೋಟಾಡು (ಕ್ರಿ). ೧. ಆಳಂ; 


ದಂಃಖಿಸು ; ಪ್ರಲಾಪಿಸು: “ಗೋಟ್‌ಡು (ಗೋಟು + ಇಡು)- 
ಆಕ್ರೋಶಧ್ವನೌ'' (ಕಮಧಾ) : ದುಗುಲದ ಸೆಜಗಂ ಮೊಗಕ್ಕೆ ತೆಗೆದಾಗಳಿರದೆ 
ಗೋಟ್‌ಟ್ಟಟ್ಟಳ (ಕಾದಂಪೂ. ೯೫೮) ; ದಟ್ಟಡಿಯಿಡುವಂದೆ ವೈರಿಧರೆ 
ಈಟಾಡೆ (ಪುಷ್ಕಪು. ೪-೩೧). ಗೋಳಿಡು ; ೧. ಸತಿಯರ್ವ್ವರೆ .ಕೆಪ್ಪಂ 
ಕಚ್ಚಿ :ಚಕ್ರವರ್ತ್ತಿಯ ಸಭೆಯೊಳು ಗೋಳಿಟ್ಟು ಸತಿಯರಂ ವೈಹಾಳಿಯ 
ನೇಜದನವಳ್ಲಿರ ಡಾವಣಿಯಂ ಲೀಲೆಯೊಳೆ ಕಟ್ಟಿದಂ ಗುಣಬಳಂ 
ವಿಟಚಕ್ರವರ್ತೀ ವಿಭು ದೇಮರಸ (ಸೌಇಇ. IX-!, ೧೦೮-೪೩; 1057) ; 
ಸಂಗನಂ ಶಕ್ಕೈಸಿ ಪಳವಿಸಿ ಪಲುಂಬಿ' ಗೋಳಿಟ್ಟು ಆಲಿಟ್ಟು ಸಿವದಿಟ್ಟು 
(ಬಸರ. ೪-೩೯) ; ಗೋಳಿಡುವ ಭಕ್ತರುಗಳಂ ಮಡಿವಾಳ ಮಾಚಯ್ಕ್ಯಂ 
ನಿವಾರಿಸಿ (ಬಸಪು. ೩೭-೩೭) ; ಮಾದ್ರಿ ಮಿಗೆ ಹಲುಬಿದಳು ಗೋಳಿಡುತ 
(ಕುವ್ಯಾಆ. ೫-೧೯); ನನ್ನನ್ನು ಅನುಗ್ರಹಿಸಬೇಕು ಎಂದು ಬಹಳ ಬೇಡಿ 
ಕೊಂಡು ಗೋಳಿಟ್ಟನು (ಕಲಾಠ. ೭೭). ಘೋಳಿಡು ; ೧. ಅಡಿಗಳಿಗೆ 
ತಾನೆಟುಗುವಂ . . . ನಡುಗಿ ಘೋಳಿಡುತೇಳ್ವಂ (ಬಸಪು. ೪೭-೪೬): 
ಹೋಯೆಂದು ಘೋ[ಪಾಕಾಂ. ಗೋ]ಳಿಡುತಂಜಿ ಮುಟ್ಟದೇ ದೂರದಲಿ 
ನಿಂದಿಹರು ಹರಿಯೆ (ಪುರಂದ. ೧-083-೧0) ; ಮಿಗೆ ನೋವುತಲು ಘೋಂಳಡೆ 
ಕೇಳಿ ಬಂದುದು ಪುರಜನವ್ರಾತ '(ಸಾಳ್ಮಭಾ. ೧೮-೦೪): ೨. ಆರ್ಭಟಿಸು ; 
ಜೋರಾಗಿ ಶಬ್ದ ಮಾಡು ; ಗರ್ಜಿಸು: ಒದೆದು ಹಾಯ್ದುದು ಬಾಣ: 
ಗಜೌದೋಟಕದುದು ಬದಿಯಲಿ ಕೊಡಹಿ ಘೋ[ಪಾಕಾಂ. ಗೋ]ಳಿಡುತದು 
ಧನಂಜಯನತ್ತ ಹೋದುದು ಹೊತ್ತ ಕಣೆ ಸಹಿತ (ಕುವ್ಯಾಅ. ೫-೪೪). 
ಘೋಟಿಡು : ೧. ನಾನಾ ವೇದನೋದ್ರೇಕಮಂ ತಳೆದಾ ನಾಯ್‌ 
ಬಡಪಟ್ಟು ದುಃಖದೊದವಿಂ ಬಾಯ್ವಿಟ್ಟು ಘೋ[ಪಾಕಾಂ. ಗೋಗ]ಟ್‌ಟ್ಬು 
ಪೇಕುಳಿಗೊಂಡಾದ ವಿಷಾದದಿಂ ಪುಟಿಕಿತು ಸತ್ತಿತ್ತು (ಸುಕುಮಾ. 8-೨೦) ; 
ಬಂದಿವಿಡಿದಡಂ ಘೋಲಶಟ್ಟಡಂ ಬೇವ ಕಿಚ್ಚಿನೊಳು ಬಿದ್ದಡಂ ಕೂಗಿಟ್ಟೊಡ 
ಮೆಂತುಂ ದೊರೆಕೊಳ್ಳದು (ಧರ್ಮಾಮೃ. ೬-೦೬೬ ಅಡಿಟಿ); ಬಳ್ಳು ಮೂಡ 
ಮೊಗದೂಳ್ಳುದು ಮಂದಿರ ದೇವತಾಳಿ ಘೋಯಿಟ್ಟುದು ನಟ್ಟಿರುಳ್‌ 
ನೆಗೆದುದಿಂದ್ರನ ಬಿಲ್‌ (ಜಗವಿ. ೧೨-೪); ತನ್ನೊಡತಿಯ ಮೊಗಕಮಲವನು 
ಒಡನೊಡನಿರದೆ ನಿರೀಕ್ಷಿಸಿ ಘೋಟ್‌ಟ್ಟು ಕೆಡೆದು ಪ್ರಳಾಪಿಸುತಿ ರಲು 
(ಅಂಜಡ. ೧೦-೩೯). ೨. ಶಿರವಾಕಾಶತಳಕ್ಕೆ ಪಾಟ್‌ . . . ಅಟ್ಟೆ ಘೋಟ್‌ಟ್ಟು 
ಮುರ್ವರೆಯೊಳ್ತೊಟ್ಟನೆ ಬೆಟ್ಟು ಬೀಟ್ವ ತೆಜದಿಂ ಬಿಟ್ಟಿತ್ತು ಚೇದೀಶನಾ 
(ಜಗವಿ. ೧೭-೫೩) ; ಒಳಗಿರ್ದ ಚಾರುದತ್ತನಾ ಕಾಲಂ ಪಿಡಿಯಲದು 
ಘೋಟಾಟ್ಟೊಟಿಲೆ (ಪುಣ್ಕಾಸ್ರ. ೪.3೬ ವ). : [ಗೋಟ್‌ + ಇಡು) 


ಗೋಲುಂಡೆ, ಗೋಳುಂಡೆ (ನಾ). ವಿಂತಿಮಾರಿದ ದುಃಖ; ಅತಿ ಸಂಕಟ ; 


ಬಹಳ ಗೋಳಾಟ: ಮರಣಮನೆಯ್ದಿದ ಹರಿಣಾದಿ ವನಮೃಗಂಗಳ 
ಗೋಟುಂಡೆಯುಮಂ ನೆನೆನೆನೆದು ಕರಮಟಲ್ಲು ... ಮುನೀಂದ್ರ 
ರಿಂತೆಂದರ್‌ (ವರ್ಧಪು. ೧೧-೩೪ ವ). ಗೋಳುಂಡೆ : "ಗೋಳಂಂಡೆಗೊಳ್‌' 
ಪರಾ. [ಗೋಟ್‌ + ಉಂಡೆ? ) 


ಗೋಟುಂಡೆಗೊಳ್‌, ಗೋಳುಂಡೆಗೊಳ್‌ (ಕ್ರಿ). ಬಹಳವಾಗಿ ಗೋಳಿಡು ; 


ಹಲುಬು; ಪರಿತಪಿಸು; ಪ್ರತಾಪಕ್ಕಗುರ್ವಿಸೆ 'ಗೋಟುಂಡೆಗೊಳುತ್ತು 
ಮಿರ್ದುದು: ದಿಶಾಚಕ್ರಂ (ಪಂಪಥಾ. ೧-೦೧೦) ; ಪೆಂಡಿರ ಪರಿಭವದಿಂದಂ 
ಪಾಂಡವರುಂ ರಾಮಚಂದ್ರನುಂ ವನದೊಳ್‌ ಗೋಯುಂಡೆಗೊಳುತಿರ್ದ 
ರವರೇಂ ಕಂಡರೆ ಮುಂ ದಿವ್ಯಮಪ್ಪ ಯಷಿಯರ ರೂಪಂ (ಧರ್ಮಾಮ್ಮ- 
೯-೮೧); ಅಗಣಿತ ಮೃಗನಿವಹಮನೀ ನಗರೀಮಧ್ಯಕ್ಕೆ ತಂದರಾರಿವು 
ಗೋಟುಂಡೆಗೊಳಂತ್ತುಮಿರ್ದುವು (ನೇಮಿಪು. ೦೩-೫೬): ಪಾಂಡವರ್‌ ಕಂಡು 
ವಿರಾಟನಂ ಪೆಜಿಗಿಕ್ಕಿ ಮಾಆಗಂತರನಿಕ್ಕಿ ಕಾದುವಾಗಳುಟ್‌ದ ಬಲಂಗಳುಂ 


ಗೋಟಲುಂಡೆಗೊಂಡು ನಿಂದು ನೋಡಿ... ಇಂತೆಂಬರ್‌ 


ಗೋಟುಂಡೆಗೊಳಿಸು 


(ಬಂಹರಿ. ೧೧-೪೨ ವ). ಗೋಳುಂಡೆಗೊಳ್‌: ದಿಗಧೀಶರ್ತ್ತಮ್ಮತಮ್ಮಿರ್ದ್ದೆಡೆ 
ಯೊಳಗಿದ್ದ ಡಂಗಿರ್ಪೀನಂ ಚೋಳಲಾಳಾದಿಗಳಾಟಂಗೊಂಡು ದುರ್ಗ್ಗಾಶ್ರಯ 
ದೊಳೆ ಸಕಳತ್ರಂ ಭಯಂಗೊಂಡು ಗೋಳುಂಡೆಗೊಳುತ್ತಿರ್ಬ್ಬನಂ 
(ಎಕ. ೪, ಬೇಲೂರು. ೧೭-೪೮ ; 1136); ತಾರಕನೂಳಿಗದಿಂದುರಗಮರ್ತ್ಯ 
ನಿರ್ಜರಲೋಕಂ ಗೋಳುಂಡೆಗೊಳುತುಮಿದೆ (ಗಿರಿಕ. ೭-೨೧). 
[ ಗೋಯುಂಡೆ + ಕೊಳ್‌, ] 

ಗೋಯುಂಡೆಗೊಳಿಸು, ಗೋಳುಂಡೆಗೊಳಿಸು (ಕ್ರಿ). ಅತಿಯಾದ 
ದುಃಖಕ್ಕೆ ಗಂರಿಪಡಿಸು; ಬಹಳವಾದ ಸಂಕಟಕ್ಕೀಡು ಮಾಡು; 
ಜವನ 'ಬಿಲ್ಲಾಳ್ರನಮಂ ಪೇಟಿಕ್ಕೊಡೆ . .. ರಾಮನಂ ಧೂಮಂ ಸುತ್ತಿದಂತೆ 
ಜೀವಂಗಿಡಿಸಿ ಲಕ್ಷ್ಮಣ ನ ೦ ಮಕ್ಕಳ್ಗೆಟ್ಟರಂತೆ ಗೋಟುಂಡೆಗೊಳಿಸಿ . . . 
ನರಿಯಾಟವಾಡು ವಂ (ಛರ್ಮಾಮ್ಮ. ೭-೯೩). ಗೋಳುಂಡೆಗೊಳಿಸು ; 
ಸುರರ ನೆಟ್‌ ಗೋಳುಂಡೆಗೊಳಿಸಿದೆ ತೊತ್ತುಗೆಯ್ಸಿದೆ ನೆರೆದ ಮರ್ಕಟರ 
(ಕೌಶಿರಾ. ೨೦-೩೨). [ಗೋಟಲುಂಡೆಗೊಳ್‌ + - ಇಸ್ಕು] 

ಗೋಟ್‌ಯಿಲ "ಗೋಟಾಯಿಲ' ನೋ. 

ಗೋಟಬ್ಕಆ್‌ "ಗೋಲ್ಲಿಟ್‌' ನೋ. 

ಗೋಲ್ಲಿಟ್‌,, ಗೋಗರೆ, ಗೋಳುಗರೆ, ಗೋಳ್ಗರೆ, (ಕ್ರಿ). ೧. ದಂಃಖಿಸು; 
ಗೋಳಾಡು ; ಪ್ರಲಾಪಿಸು : ನರಲುವ ಪುಯ್ಕಲಿಡುವ ಕನವರಿಸುವ 
ಗೋಲ್ಲಆ್‌ದಟ್ಟ ಪಲುಂಬುವ ನುಡಿ (ರೋಕೋಪ. ೦೨-೩೪) : ನಾರಕರ್ಕಳ್‌ 
. . * ಗೋಲ್ಲಿಟ್‌ [ಪಾಣಂ. ಗೋಣ್ಮಟ್‌] ಯುತ್ತುಂ ಕೂಗಿಡುತ್ತುಂ 
ಮೊಆ್‌ಯಿಡುತುಮತಿಕ್ಷೇಶದಿಂ ಬರ್ದುಕಿರ್ಪರ್‌ (ವರ್ಧಪು. ೧೦-೨೮); 
ಪೊಡರ್ಪುಡುಗಿ ಕಡುಭಯದೆ ಗೋಟ್ಲಜಕಿದಡಿಮೊದಲೊಳ್‌ ಕೆಡೆದು 
ಮಾಯಮಾಯ್ತಾ ವೃಷಭಂ (ಒಂಹರಿ. ೬-೨೭). ಗೋಗರೆ: ೨. ಮೊರೆ 
ಯಂಡು;ದೈನ್ಯದಿಂದ ಬೇಡಿಕೊಳ್ಳು: ರಾಜಣ್ಣ ಗೋಗರೆಯುವ ದನಿಯಲ್ಲಿ 
. ಪ್ರವಿಸಲಳನ್ನು ಪುಸಲಾಯಿಸತೊಡಗಿದ (ಮರಳಿ. 8೫೭); ಗೋಗರೆವ ಕರೆವ 
ಮಾನಸವೆ ಬಾರ (ಮಾನಸ. ೨೩-೭). ಗೋಳುಗರೆ : ೧. ಗೋಳುಗರೆದ 
ಅನಂತ (ಒಡ್ಮಿಉ. ೧೨೩). ಗೋಳ್ಗರೆೈ, ; ೧. ಹುಡುಗಿ ಗೋಳ್ಗರೆಯುತ್ತಿದ್ದ 
ತಾಯಿಯೆದುರಿಗೆ ನಿಂತುಕೊಂಡು, ಏನೊ ಸಮಾಧಾನೋಕ್ತಿಗಳನ್ನು 
ಸುರುತ್ತಿದ್ದಳು (ಪುನರು. ೨೪೨). [ಗೋಟ್‌ + ಕಟಿಕಿ;] 

ಗೋಲ್ಲಣಕೆ,, ಗೋಳುಕರೆ, ಗೋಳ್ಗರೈೆ, ಗೋಟ್ಕಟ್‌ (ನಾ). ಗೋಳಿನ 
ಧ್ವನಿ ; ಅಳು; ಗೋಳಾಟ: ತಡೆಯಿರದ ಗೋಲ್ಲಆ್‌ಗಳನ್‌ ಆರುವೇನ್‌ 
ಕಿವಿಗುಡದ ಪುಯ್ಯಲನ್‌ ಮೊಗೆಮೊಗೆದು ಜಾಗರಂಗೆಯ್ವದದು ಪಾಡು 
(ಬದ್ಕಪ್ಪ. ೨-೩೭). ಗೋಳುಕರೆ ; ಸಂತಸದ ರಾಗವನೆ ಎದೆಯುಲಿಯದು 
ಗೋಳುಕರೆಯೊಂದುಲಿವುದು (ಇಂಗೀತ. ೩೮-೧೩) : ಎಲ್ಲೆಲ್ಲಿ ನೋಡಿದರೂ 
ಗೋಳುಕರೆ (ಕಲ್ಲಕಾ. ೩೧). ಗೋಳ್ಗರೆ, ; ಈ ಗೋಳ್ಗರೆಯಿಂದ ಏನು 
ಪ್ರಯೋಜನ ? (ಪುರು. ೨೫೭). ಗೋಟ್ಯಿಟ್‌್‌: ನೆಲನ್‌ ತಾನ್‌ . . . 
ಮಾರ್ಮೊಟಗುವ ಗೋಟ್ಕಿಅಕೆಯಿನ್‌ ನರಲನೆತ್ತಿ. ಅಬಲ್ವುದು (ಬದ್ಮಪ್ರ. 
೨೨-೪೭೦). [ ಆ ಗೋಟ್ಲಲಕ್ಕ | 

ಗೋಲ್ಡ್‌ಡೆ (ಕ್ರಿ). ಗೋಳುಕರೆ; ಬಿಕೋ ಎನ್ನು; ಉರುಳ್ನತ್ತು ಸಿಂಹಾಸನಂ 
ಗೋಟ_ಕ್ಲಿಡೆದತ್ತಾಳುನಮುಕ್ಕಿತ್ತೆಸವ ಕಸವರಂ . . . ನಡನಡನಡುಗಿತ್ತಾತ 
ನೇಆ್‌ರ್ದ ಮಾಡಂ (ಅರ್ಥನೇ. ೭-೬೪). [ಗೋಟ್‌ + ಕೆಡೆ|] 

ಗೋಟ್ಮುರಿ "ಗೋಣ್ಮುರ್ಕಿ' ನೋ. 

ಗೋದ್ಮುರಿಗೊಳ್‌ "ಗೋಣ್ಮುರಿಗೊಳ್‌' ನೋ. 

ಗೌಉಡ "ಗಾಮುಂಡ' ನೋ, 

ಗೌಂಜು (ನಾ). ಒಂದು ಬಗೆಯ ಪಕ್ಷಿ; ಗೌಜಲಹಕ್ಕೆ : ಹರಡೆ ಗೌಂಜು 
ಬಕನು ಪಿಕಶಿಖಿಯಂಚಿಗಳ ಗಿರಿರಾಜನೋಲಗವೆಸೆಯೆ: (ಅಮುಸಾಂ. ೧-೪೧). 

[ ಆಕವಿಂಜ] 


೨೬೬೧ 


85 


40 


46 


ಗೌಂಟಿಕೆ "ಗೊಂಟಿಕೆ' ನೋ. 

ಗೌಂಟಿಗೆ "ಗೊಂಟಿಕೆ' ನೋ. 

ಗೌಂಡ "ಗಾಮುಂಡ' ನೋ, 

ಗೌಂಡಿ; "ಗಾವುಂಡಿ' ನೋ. 

ಗೌಂಡಿ, (ನಾ). ಗಾರೆಕೆಲಸದವನಂ ; ಉಪ್ಪಾರ ; ಹಗಲು-ರಾತ್ರಿಯೆನ್ನದೆ 
ಬಡಿಗರು, ಕಮ್ಮಾರರು, ಗೌಂಡಿಗಳು ತೆರಪಿಲ್ಲದೆ ದುಡಿಯಹತ್ತಿದರು 
(ಮುಳ್ಳುಜೀ. ೧೩); ಈಗಿಂದೀಗ ಗೌಂಡಿಯನ್ನು ಕರೆಸಿ ಸಾರಣೆ-ಕಾರಣೆಯ 
ಕೆಲಸ ಪ್ರಾರಂಭಿಸಬೇಕು (ರಾಯಶಾ. ೧೨೮). 

[ « ಮರಾ. ಗೌಂಡೀ, ಗವಂಡೀ) 

ಗೌಂಡು "ಗಾಮುಂಡ' ನೋ. 

ಗೌಂಡುಂಬಳಿ, ಗಉಡುಂಬಳಿ, ಗೌಡುಂಬಳಿ (ನಾ), ಗೌಡಿಕೆಗೆ. ಪ್ರತಿಫಲ 
ವಾಗಿ ಕೊಟ್ಟ ಮಾನ್ಕ,-ಉಂಬಳಿ : ತಳವಾರಿಕೆಗೆ ಸಲುವ ಅಂಬಲಿ 
ವುಡುಗೊರೆ ಗೌಂಡುಂಬಳಿ ಸಹವಾಗಿ ಆ ನಾಯಕವಾಡಿಗಳು ಕೊಡುವಹ 
ಹುಟ್ಟುವಳಿ (ಎಕ. ೪11, ಶಿವಮೊ. ೭೧-೩೧; 1481). ಗಉಡುಂಬಳಿ: 
ಹಣವಿನ ಸೇಸೆಯ ಲೆಖ್ಬದಲ್ಲು ಗ ೭೬೪ ಗಉಡುಂಬಳಿ॥ (ಮೈಆರಿ. ೧೯೩೪, 
೨೭-೧೭ ; 1430): ಸಊಸಗ್ರಾಮದಲ್ಲಿ ಗಉಡುಂಬಳಿಯಾಗಿ , . . ಪಾಲಿಸಿ 
ಕೊಂಡದು (ಎಕ. ೪1, ಮೂಡಗೆ. 6-೭; 1675). ಗೌಡುಂಬಳಿ : ಶುಧ 
ಭತ ಖ೫೫ ಕೆಗಹ೬ 1೩1 ಗೌಡುಂಬಳಿಯಿಂದ ಪ್ರಭವ ಸಂವತ್ಸರದಲು 
ಹೆಚಿದ (ಎಕ. ೫127, ಕೀರ್ಥಹ. ೭-೦೮೫ ; 1666). 

[ ಗೌಂಡು («ಎ ಗಾಮುಂಡ) + ಉಂಬಳಿ.) 

ಗೌಜಲ್‌ಮರ (ನಾ). ಒಂದಂ ಬಗೆಯ ಮರ; ಗೌಜಲ್‌ಮರ, ಕವುಲುಮರ 
. * * ಹೆಣ್ಣುಮತ್ತಿ (ಮೈಔಗಿ. ೧೮-೩೧೯). ' [ ಗೌಜಲ್‌? + ಮರ] 

ಗೌಜಲವಕ್ಕಿ, ಗೌಜಲಹಕ್ಕಿ (ನಾ). ಒಂದು ಬಗೆಯ ಸಣ್ಣ ಹಕ್ಕಿ; ಗೌಜು: 
ಗೌಜಲವಕ್ಕಿಯ ಕಾಳಗವನು ಬಲುಮೋಜಿನಿಂದಲಿ ಮಾಡಿಸುವರು (ಕಂನವಿ 
೬-೧೪). ಗೌಜಲಹಕ್ಕಿ ; ಪಾರಿವಾಳ, ಗೌಜಲಹಕ್ಕಿ, ಲಾವಕನಹಕ್ಕಿ . . . 
ಇದ್ದವು (ಒಡೆಕ. 89); ಕೆಲವರು ಸಿಪಿಲೆ, ಗೌಜಲಹಕ್ಕಿಗಳ ಕಾಳೆಗವನ್ನಾಡು 
ಶ್ತಿರುವರು (ಕರ್ಣಾಟ, ೦೬೦). "ಕವಿಂಜ' ಪರಾ. 

[ಆಗೌಜಲು + ಪಕ್ಕಿ] 

ಗೌಜಲಹಕ್ಕಿ"ಗೌಜಲವಕ್ಕಿ' ನೋ. 

ಗೌಜಲು ಕವಿಂಜ' ನೋ. 

ಗೌಜಿ "ಗೌಜ್ಞು' ನೋ. 

ಗೌಜು, ಗವುಜಿ, ಗವುಜ್ಜು, ಗೌಜಿ (ನಾ). ೧. ಸಡಗರ; ಸಂಭ್ರಮ: 
ಈ ಸಾರಿ ಹಬ್ಬದ " ಗೌಜು ' ಅಷ್ಟಿಲ್ಲವಾದರೂ ಮಾಮೂಲಾಗಿ ಕಟ್ಟಳೆಯ 
ಪ್ರಕಾರ ಹಬ್ಬ . . . ನಡೆಯಿತು (ನಿಸದು. ೨೩); ಆಮಂತ್ರಿತ ಜನರೆಲ್ಲ 
ಬಂದಿದ್ದಾರೆ ; ಎಲ್ಲೆಡೆಯಲ್ಲಿಯೂ ಗೌಜೇ ಗೌಜು (ತೀಮೋಡ. ೪೫). ೨. 
ಗದ್ದಲ; ಗೊಂದಲ; ಗಲಾಟೆ : ಶೇಖರನು . . .ಎಲ್ಲರೂ ಕುಳಿತಲ್ಲಿಗೆ 
ಹೋಗಿ ನಿಂತುಕೊಂಡ ಕೂಡಲೆ ಗೌಜು ಶಾಂತವಾಯಿತು (ಪರಿಡೇ. ೬೬) ; 
ಪೋಲೀಸರು ಅವನನ್ನು ದರದರ ಎಳೆದರು. ರಸ್ತೆಯಲ್ಲಿ ಗೌಜಾಗಿ ಜನರ 
ಗುಂಪು ಸೇರಿತು (ತಿಂಮತ. ೧೭). ಗವುಜಿ; ೨. ಆ ಕೂಸಿಂದು ಬಂಗಾರೈತೀಂತ 
ಊರ ಜನಕ್ಕೆ ತಿಳಿದ್ರೆ ಇಲ್ಲಿದ್ದ ಗವುಜಿ ಎಬ್ಬಿಸ್ತಾವ್ರೆ (ಹಾಹುತ್ತ. $೧). 
ಗವುಜ್ಮು ; ೨. ಆಗ್ಲೆ ನನಗೆ ಏನಾಯಿತೊ, ಏನು ತೋಚಿತೊ ದೇವರೆಃ 
ಬಲ್ಲ. ಮತ್ತೆ ಚಪ್ಪರದ ಗವುಜು ನನಗೆ ಕೇಳಿಸಲಿಲ್ಲ (ಕಂನಾಸಾ.೧); ನರಕ ' 
ದೊಳಗೆ ಸ್ಥಳವು ಸಿಕ್ಕುವುದು ಶಕ್ಕವೇ ಇಲ್ಲ; ಅಲ್ಲಿ ನಿಮ್ಮಂಥವರ ಗವುಜೇ 
ಗವುಜು (ಎರಸೆ. ೬೩): ಗವುಜು ಏನೂ ಇಲ್ಲ ಗೋವಿಂದಭಟ್ಟ ಬಾವೀಲಿ 
ಬಿದ್ದ (ಗಾದೆ). ಗೌಜಿ: ೧. ಅಂದು ಮಂಗಳೂರುಮಲ್ಲಿಗೆಯ ಗೌಜಿಯನು 
ನೋಡಬೇಕು ಹೆಂಗುಸರ ಗುಂಪುಗಳಲ್ಲಿ ! (ಪರಾವ. ೪೪); ಇನ್ನು ದಪ 


ಗೌಜಿ ಎಂಬ ಮಾತೇ ಅವನ ಪಾಲಿಗೆ ಇಲ್ಲವಾಗಿತ್ತು (ಬೇವಹೆಂ. ೨೪೨). ೨. 
ಹಾಗೆ ಬೊಬ್ಬೆಹಾಕುವಾಗ ನಾಲ್ಕು ಜನ ಇದೇನು ಗೌಜಿ ಎಂದು ನೋಡಲಿಕ್ಕೆ 
ಬರುತ್ತಾರೆ (ಕುರುಕಾ. ೭೫). ಹ. ಗೊಡವೆ; ತಂಟೆ: ಗೋಪಿ, ಸುಮಿತ್ರೆ 
ತನಗೆ ಬೇಡ ಎಂದು ಹೇಳಿದರೂ, ನಿನಗೆ ಮದುವೆಯ ಗೌಜಿ ತಪ್ಪಲಿಲ್ಲ 
(ಅಸುರ. ೩೦). “ಗೋಜು” ಪರಾ. (ದೇ. ತುಳು. ಗೌಜಿ] 

ಗೌಜ್ಯು "ಕವಿಂಜ' ನೋ. ` 

ಗೌಟಿಕೆ «ಗೊಂಟಿಕೆ' ನೋ. 

ಗೌಟಿಕೆಗಟ್ಟು "ಗೆಂಟಿಗೆಗಟ್ಟು' ನೋ. 

ಗೌಡ; "ಗಾಎಂಂಡ' ನೋ. 

ಗೌಡ, (ನಾ). ೧. ಒಂದು ದೇಶದ ಹೆಸರು; ಐ ಈಗಿನ ಬಂಗಾಳವನ್ನೂ 
ಒಳಗೊಂಡ ಉತ್ತರಭಾರತದ ಪ್ರದೇಶ : ಗೌಡ ಗುರ್ಜರ ತುರುಕದೇಶದ 
ಪ್ರಭೃತಿ ಭೂಪರು ನೆರೆದು ಬಂದಲ್ಲಿ (ಜ್ಞಾನಡಂ. ೩-೧೧); ಗೌಡದೇಶದ 
ರಾಯನಿವನೆನೆ ಹಳ್ಳಿಯ ಗೌಡನೆಂದೆಣಿಸಿ ಸಾಗಿದಳು (ಧರಡ. ೫೫-೯೩). 
೨. ಎ ಗೌಡಮಾರ್ಗ: ದಂಡಿಯ "ಕಾವ್ಯಾದರ್ಶ' ದಲ್ಲಾದರೆ ಮೊದಲನೆಯ 
ಪರಿಚ್ಛೇದದ ಬಹುಭಾಗವು ವೈದರ್ಭ,ಗೌಡ ಎಂಬ ಎರಡು ಕಾವ್ಯಮಾರ್ಗಗಳ 
ವಿಭೇದವನ್ನು ಪ್ರತಿಪಾದಿಸುವುದಕ್ಕೇ ಮಾಸಲಾಗಿದೆ (ಭಾರಮಿ . ೨೯). 
"ಗೌಡ್ಮಿ' ಪರಾ. ೩. [ಸಂಗೀತ] ರಾಗಜಾತಿಗಳಲ್ಲಿ ಒಂದು : ಶುದ್ಧ, 
ಭಿನ್ನ, ಗೌಡ, ಅಷ್ಟಸಾಧಾರಣ, ಸಪ್ತಸಾಧಾರಣ, ಷಟ್ಟರವೆಂಬಾಜು 
ಸಾರಾರಣಜಾತಿಗಳು (ವಿವೇಕ. ೨೩೩). [ಸಂ.]. 

ಗೌಡನಟ್ಟು (ನಾ). ಒಕ್ಕಲಿಗರ ಜಾತಿ ; ಗೌಡರ ಪಂಗಡ ; ದೊರೆಗಳವರು 
ಅ ಸುಗಳ ಬಂಧುಗಳಲ್ಲಿ ಕೆಲವರು ಸ್ನಾನ ಸಂಧ್ಯಾವಂದನೆಗಳನ್ನೂ ಮಾತಾ 
ಪಿತೃ ಶ್ರಾದ್ಧಗಳನ್ನೂ ಬಿಟ್ಟು ಗೌಡಪಟ್ಟು ಸಂಬಂಧವನ್ನು ಮಾಡಿದುದನ್ನೂ 
ಮತ್ತೆ ಕೆಲವರು ಇದೇ ಪರಿಯಾಗಿ ಬಡ ಜಾತಿ ಸಂಬಂಧವನ್ನು ಮಾಡಿ 
ಬೆರೆದಿರುವುದನ್ನೂ ಚೆನ್ನಾಗಿ ಪರಾಂಬರಿಸಿ ವಿಚಾರಣೆಮಾಡಿ (ಮಹಾವಂ. 1, 
೧೨೯). [ ಗೌಡ್ಕ (ಆ ಗಾಮುಂಡ) + ಪಟ್ಟು (ಇ ಪಟ್ಟ) ] 

ಗೌಡಬಂಗಾಲ, ಗೌಡಬುಗಾಳ (ನಾ), ೧. ಗೌಡದೇಶದೊಳಗಿರಂವ 
ಬಂಗಾಲ, ೨. (ಆಲಂ) ಕೂಟರಚನೆ; ಕಂಯಂಕ್ಷಿ; ಕುತಂತ್ರ; 
ಮೋಸ: ಕೊಲೆಯ ಆಧಾರಗಳು ಅವನ ಹತ್ತಿರವೇ ದೊರೆತರೆ - ಆ 
ಗೌಡಬಂಗಾಲದ ಬಗ್ಗೆ ಅವನಿಗೆ ಹುಚ್ಚು ಹಿಡಿಯಲಿಕ್ಕಿಲ್ಲವೆ? (ತುಬೃಣ್ಮ. 
೧೨೦೭). ಗೌಡಬಂಗಾಳ: ೩. “ಮೋಡಿಗಾರ; ಮಾಟಗಾರ” 
(ಜಾನಕೋ. ೫೨). [ಗೌಡ್ಮ+ ಬಂಗಾಲ] 

ೌಡಬಂಗಾಲಿ (ಗು). ೧. ಕುಯುಕ್ತಿಯಿಂದ ಕೂಡಿದ ; ಮೋಸದ": 
ಈ ಬಂಗಾಲೀಚಿತ್ರಕ್ಕೆ ಈ ಗೌಡಬಂಗಾಲೀ ವಿಮರ್ಶೆ ಹೊಂದಿಕೆಯಾಗುತ್ತದೆ 
(ನಿರಾಫ. ೩೩). (ನಾ). ೨. ಚಮಸ್ಕಾರ ; ಇಂದ್ರಜಾಲ ; ಇದೇನು ಗೌಡ 
ಬಂಗಾಲಿ ಎಂಬುದೇ ನನಗೆ ಹೊಳೆಯದಾಯಿತು (ಸ್ಮೃತಿಜಿ. ೧೩೭). 

[ ಗೌಡ್ಯ + ಬಂಗಾಲಿ] 

ಗೌಡಬಂಗಾಳ "ಗೌಡಬಂಗಾಲ' ನೋ, 

ಗೌಡಮಾರ್ಗ (ನಾ), [ಕಾವ್ಯಮಾ] ಕಾವ್ಯರಚನೆಯ ಮಾರ್ಗಗಳಲ್ಲಿ 
ಒಂದು ; ದೀರ್ಫವಾದ ಸೆಮಾಸಗಳಿಂದಲೂ ಶಬ್ದಾಡಂಬರಬಂದಲೂ 
ಕೂಡಿದ ಕಾವ್ಯರಚನೆಯ ಶೆಲಿ: ವೈದರ್ಭಗೌಡಮಾರ್ಗವಿಭೇದಂ 
ಬಗೆವೊಡೆ ಗತಾನುಗತಿಕಮಿದೆಂದೆ ಲ್ಹಾದರಿಪರ್‌ (ಕಾವ್ಯಾವ. ೫೨೨). 

[ ಗೌಡ್ಕ * ಮಾರ್ಗ) 

ಗೌಡರೀತಿ (ನಾ), ಎ ಗೌಡಮಾರ್ಗ : ಆತಿದೀರ್ಥಸಮಾಸಾಂಚಿತಗತಿಶಬ್ದಾ 
ಡಂಬರಾನುವಿದ್ಧಂ ಕ್ರೋಧಾದ್ಭುತರೌದ್ರವೀರರಸಸಂಗತಮಂತದು ಗೌಡ 
ರೀತಿ ಪರುಷಪ್ರಾಯಂ (ಕಾವ್ಯಾವ. ೭೮೬). [ಗೌಡ್ಕ * ರೀತಿ] 

ಗೌಡಿ, "ಗಾವುಂಡಿ' ನೋ. 


೨೬೬೨ 


ಲಾ 


20 


25 


801 


86 


40 


ಗೌತ 


ಗೌಡಿ, (ನಾ). ೧. ಕಾಕಂಬಿಯಿಂದ 'ಭಟ್ಟಿಯಿಳಿಸಿದ ಮದ್ಯ. ೨. 
[ಕಾವ್ಯವಿನಾ] ಕಾವ್ಯದ ಮೂರು ರೀತಿಗಳಲ್ಲಿ ಒಂದು; ಗೌಡಿ, 
ವೈದರ್ಭಿ, ಪಾಂಚಾಲಿಯೆಂಬ ರೀತಿತ್ರಯಂಗೂಡಿ (ವಿವೇಕ. ೨೩೬) ; ಓಜೋ 
ವ್ಯಂಜಕವಾದ ವರ್ಣ ಗಳಿಂದಲೂ ದೊಡ್ಡ ದೊಡ್ಡ ಸಮಾಸಗಳಿಂದಲೂ 
ಕೂಡಿರುವ. ಆಡಂಬರವುಳ್ಳ ಮತ್ತು . ಬಿಗಿಯಾದ ಪದರಚನೆ "ಗೌಡಿ' 
1ಕೈಏಡಿ. ೨೨೨). [ ಸಂ. ಗೌಡೀ] 

ಗೌಡಿಕೆ "ಗಾವುಂಡಿಕೆ' ನೋ. 

ಗೌಡಿತಿ ಗಾವುಂಡಿತಿ' ನೋ. 

ಗೌಡೀರೀತಿ (ನಾ). ಎ ಗೌಡಮಾರ್ಗ : ಶ್ಲೇಷಪ್ರಸಾದಾದಿ ಹತ್ತುಗುಣಗಳೂ 
ಇರುವುದು ವೈದರ್ಭೀರೀತಿಯೆಂದೂ. ಗೌಡೀರೀತಿ ಪ್ರಾಯಃ ಇದಕ್ಕೆ 
ವಿರುದ್ಧವಾಗಿರುವುದೆಂದೂ ದಂಡಿಯು ಹೇಳಿದ್ದಾನೆ (ಕೈಏಡಿ. ೨೨೧). 

[ಸ9. (ಗೌಡೀಃ + ರೀತಿ) 

ಗೌಡು "ಗಾಮಂಂಡ' ನೋ. 

ಗೌಡುಂಕೆ (ನಾ). ಐ ಗೌಂಡಂಂಬಳಿ : ಪ್ರಥಮಸ್ತಳಸಂಜಾತವಾದ ಹಳಿಕಾಅ 
ಹರವಾಗಿ ಗೌಡುಂಕೆಯಾಗಿ ಅರಮನೆ ತೆಜುಮಾರುಗಳನೂ ಉಂಡಿಗೆಯ 
ಕಿರುಕೊಳ ಸಲ್ಲ (ಸೌಇಇ. 17-11, ೪೩೩-೫೬ ; 1408). 

[ಗೌಡ್ಕ (ಆಗಾಮುಂಡ) + ಉಂಕೆ? ] 

ಗೌಡುಂಬಳಿ "ಗೌಂಡಂಂಬಳಿ' ನೋ. 

ಗೌಡುಮಾನ್ಯ (ನಾ).ಎಗೌಂಡುಂಬಳಿ; ನಾಗಗಾವುಂಡನು ಮೊದಲೂರ ಗೌಡು 
ಮಾನ್ಯದೊಳಗೆ ತಂನ ಗೌಡುಮಾನ್ಕಂ ಕಡಲೆಯವಳನ ಹರಳ ಹಸುಗೆಯಲಿ 
(ಮುಂಬರಾ. ಸ ,೨೬೯೨೭೦ ; 3229). [ಗೌಡು (ಆ ಗಾಮುಂಡ)--ಮಾನ್ಯ) 

ಗೌಣ (ಗು). ೧. ಪ್ರಧಾನವಲ್ಲದ ; ಅವರಿುಖ್ಯವಾದ ; ಶಿಕ್ಷಣದಲ್ಲಿ ದಂಡನೆಗೆ 
ಸ್ಥಾನವಿದೆ. ಆದರೆ ಅದು ಗೌಣವಾಗಿದೆ (ರಂಗೋ. ೫೬); ತಮ್ಮ ಇಷ್ಟಾ 
ನಿಷ್ಟಗಳು ಯಾವುವಿದ್ದರೂ ಅದಕ್ಕೆ ಗೌಣ ಸ್ಥಾನವನ್ನು ಕೊಬ್ಬು... 
ಸಮಾಜ ಮರ್ಯಾದೆಗಳಿಗೆ ಪ್ರಥಮ ಪ್ರಾಶಸ್ತ ವನ್ನು ಕೊಟ್ಟು ನಡೆದು 
ಕೊಳ್ಳುತ್ತಿದ್ದರು (ವಾರಾಕೃ. ೨೯). ೨. [ಕಾವ್ಯವಿಸಾ) ಆಲಂಕಾರಿಕವಾಗಿ 
ಹೇಳಿದ; ಲಾಕ್ಷಣಿಕವಾದ; ವಾಚ್ಕಾರ್ಥದ ಸಂಬಂಧದಿಂದ ಹೊರಡುವ: 


ಮುಕುಳನನಿವಾಳನಂಗಳ್‌ ವಿಕಾಸಹಾಸ ಪ್ರಬೋಧನೋನ್ಮೇಷಂಗಳ್‌ 
ಪ್ರಕಟಿಸುಗುಮೈಕ್ಕಮಂ ನಿರ್ವಿಕಲ್ಪದಿಂ ಗೌಣಮುಖ್ಯವೃತ್ತಿಕೃತಂಗಳ್‌ 


(ಕಾವ್ಕಾವ. ೯೧೪). (ನಾ). ೩. ಕೀಳಾದುದು ; ಲೆಕ್ಕಕ್ಕಿಲ್ಲದಂದು : 
ಸ್ತ್ರೀ ನೀರು ಕುಡಿವ ನಲ್ಲಿಯು ಸಹ ತಿಮ್ಮನಿಗೆ ಗೌಣ (ಹುಷ್ಮುಹು. ೩ರ). 
೪. ಕುಂದು; ಊನ; ದೋಷ : ಆ ಹುಡುಗೆಯ ಮದುವೆ. ಯಾಕೆ 
ಆಗಲಿಲ್ಲ. . . ಅಲ್ಲಿ ಏನಾದರೂ ಗೌಣ ಇರಲೇಬೇಕು (ಈಪಸೊ. ೫೩): 
ಪ್ರಿಯಪತಿಯ ವಿಯೋಗದಲ್ಲಿ ಜೀವದಿಂದಿರುವದು ಸತೀಧರ್ಮಕ್ಕೆ ಗೌಣ 
ವಾಗಿರುವದು (ಪದ್ಮನ. ೧೦೭). ([ಸಂ.] 

ಗೌಣತ್ವ (ನಾ), ಅಮುಖ್ಯತೆ ; ಮಹತ್ವವಿಲ್ಲದಿರುವಿಕೆ ; ವೈಕ್ರಿಯಕಾಹಾರ 
ಕಂಗಳ್ಗಂ . . . ಅಲೋಕಾಂತಂಬರಂ ಸಲವಿಲ್ಲಪ್ಪುದಜಿಂ ಅವಕ್ಕೆ ಗೌಣತ್ವ 
ಮೆಂದಜ್‌ವುದು (ತತ್ತ್ವಪ್ರ. ೧೦೬) ; ಆದಿಶಕ್ತಿ: ಮಾತೆ ಎಂಬ ಅನುಭಾವ 
ದಲ್ಲಿ, ಪುರುಷಶಕ್ತಿಯ ಗೌಣತ್ಸವ್ರ ಸ್ಪಷ್ಟವಿದೆ (ಕರ್ಕಾಟಿ. ೪೩). [ಸಂ.] 

ಗೌತ (ನಾ). ವೈಶ್ಯಜಾಶಿಯ ಎಳಗ, ಗೌತ, ಇಭ್ಯ ಎಂಬ ಮೂರು 
ವರ್ಗಗಳಲ್ಲಿ ಒಂದು; ಭಾರಿ ಶ್ರೀಮಂತ; ತುಂಬ ಹಣವಂತ ; 
ಉತ್ತುಂಗ ವೃಷಭಮಂ ತಾನುತ್ತಮನೇಜತಿರ್ದ ಕನಕಮಂ ಪುಂಜಿಸಿ 
ನೋಡುತ್ತಿರೆ ರಾಶಿಯ ಮಣಿಕಿಯಿಂದತ್ತಣರ: ಕಂಜದನಿತಆಕೊಡೆಯಂ 
ಗೌತಂ [ಸಾಕಾ. ಗೋಪಂ) (ಜೀವಸಂ.- ೧೦೦೫-೧೯); “ ವರ್ತಕವಿಶೇಷ ಕ 
(ಜೀವಸಂ. ಕೋಶ). P "ಗೋಪ' ಎನ್ನುವ ಪಾಠಾಂತರವೇ ಹೆಚ್ಚು 
ಸ್ವೀಕಾರಾರ್ಹ. [?7 


ಗೌತಮ 


ಗೌತಮ (ನಾ), ೧. ಸಪ್ತಖಂಷಿಗಳಲ್ಲಿ ಒಬ್ಬ : ಗೌತಮ ಭೃಗು ದಧೀಚಿ 
ವ್ಯಾಸ ಮುನಿವರರ ಸ್ಥೂಲ ಶಾಪಾನಲದಿನುರಿದು (ಬಸಪು. 
ಪಿ. ಬಂದ್ಳ ; ನಾನು ಪೂಜ್ಯ ಗೌತಮನಿಗೆ ಶಿರಸಾ ಮಾಡಿದ ಅಭಿವಾದನೆ 
ಯೆಂದು ಸ ಕರಿಸಬೇಕು (ಬಂದ್ಕಪ. ೧೨೯). [ಸಂ.] 
ಗೌತಮಿ (ನಾ). ಗೋದಾವರಿನದಿಯ ವಂತ್ತೊಂದು ಹೆಸರಂ ; ದುರಿತ 
ಗಣಮಿರ್ದಪುದೆ ಗೌತಮಿಯೆೊಳಾಳ್ಡಂಗೆ (ಜೈಮಿಭಾ. ೨೦-೧೩). 
( ಸಂ. ಗೌತವಿಸ] 
ಗೌತಳಿ (ನಾ). ವ್ಯಾಪಾರಸ್ಥರ ಸಂಘ : ಗೊಜ್ಜ ಗೌತಳಿಗಳು ಬಿಟ್ಟ ಆಯ 
ಚೈತ್ರಕ್ಕೆ ವೀಸ ಪವಿತ್ರಕ್ಕೆ ವೀಸ (ಸೌಇಇ. 1X-1, ೩೧೭-೪೫ ; 
[ಆ ಕೊತ್ತಟ3] 
ಗೌದ (ನಾ). ಒಂದು ಅಗ್ರಹಾರದ ಹೆಸರು ; ಶ್ರೀಮದನಾದಿಯಗ್ರಹಾರಂ 
ಗೌದದ ಮೂವತ್ತಿರ್ಚ್ಚಾಸಿರ ಅಶೇಷ ಮಹಾಜನಂಗಳ್ಲಿ (ಎಕ. ೪11, ಶಿಕಾರಿ. 
೪೭-೦೦ ; 1027). {?] 


ಗೌದಾನಿಕ (ನಾ). ಷೋಡಶ ಸಂಸ್ಕಾರಗಳಲ್ಲಿ ಒಂದು : ಗೋದಾನ : 


೩-೭೭). 


1228). 


ಗರ್ಭಾಧಾನ, ಪುಂಸವನ, ಸೀಮಂತ. ಜಾತಕರ್ಮ . . . ಗೌದಾನಿಕ 
ಸ್ನಾತಕ, ವಿವಾಹ . ಎಂಬ ಷೋಡಶಕರ್ಮಂಗಳೊಡನೆಯುಂ 
(ವಿವೇಕ. 8). [ಸಂ.) 


ಗೌದಾಳಿಕ (ನಾ). ಬೇಸಾಯಗಾರ : ಕಾಲಕಾಲವನರಿತು ಮಿಗೆ ಗೌದಾಳಿಕಂ 
ಬೆಳೆಗೈದ ಕಬ್ಬಿನಕೋಲು ಡೊಂಕಿದಡೇನು ತದ್ರಸದಿಂಪು ಡೊಂಕಹುದೇ 
- (ಅನಂರಾ. ೧-೦-೧೧). [ ಸಂ. ಕುದ್ದಾಲ] 
ಗೌಧಾರ (ನಾ). ಉಡು : “ ಗೌಧೇರಃ, ಗೌಧಾರಃ, ಗೌಧೇಯಃ-ಈ ೩ 
ಉಡುವಿನ ಹೆಸರಂಗಳು, ಉಡ ” (ಸಿದ್ಧಾಂತಿ. ೧೩೫); ವರಾಹ ವ್ಯಾಘ್ರ 
ಗೌಧಾರ ಸಿಂಧುರ (ಯಾದವ. ೪-೩೪). [ಸಂ.] 
ಗೌಧೂಮ (ನಾ). ಗೋದಿಯ ಹಿಟ್ಟು: ಯವ ಗೌಧೂಮ ವ್ರೀಹಿ ತಂಡುಲ 
ಗುಡ (ವಿವೇಕ. ೦೩೩). [ಸಂ.] 
ಗೌಧೇಯ (ನಾ).ಎಗೌಧಾರ : “ ಗೌಧೇರಃ, ಗೌಧಾರಃ, ಗೌಧೇಯಃ-ಈ ೩ 
ಉಡುವಿನ ಹೆಸರುಗಳು, ಉಡ” (ಸಿದ್ಧಾಂತಿ. ೦೩೩). [ಸಂ.] 
ಗೌಧೇರ (ನಾ). ೧. ಉಡಂ. ೨. ಉಡಂವಿನ ಮರಿ : “ಗೌಧೇರಮೆಂಬುದು 
ಉಡುವಿನ ಮಟ” (ಹಲಾಯು. ೩೯-೮೧): “ ಗೌಧೇರಮೆನೆ ಮಣನಿಯುಡು 
'ವೆನಿಕ್ಕು ” (ಮಂಗರಾ. 96-೧೦). [ಸಂ.] 
ಗೌಣು (ನಾ). ಅರಸು, ನ್ಯಾಯಾಧಿಪತಿ, ವಕೀಲ ಮೊದಲಾದವರು 
ಧರಿಸುವ ಉದ್ಯೋಗಸೂಚಕವಾದ ಬೇರೆಬೇರೆ ರೂಪಗಳ 
ನಿಲುವಂಗಿ : ಎಲಿಜಬೆತ್ತಳ ಗೌನು ಚುಂಗೆತ್ತಲು ಬೇಕಿಡಿ ಲಂಡನ್‌ ಟೌನು 
(ನವ್ಯಧ್ಧ. ೯೦) ; ನ್ಯಾಯಾಲಯದಲ್ಲಿ ವಾದಮಾಡುವಾಗ ವಕೀಲರು ಗೌನನ್ನು 
ಧರಿಸಬೇಕು (ರೂಢಿ). [ +o. 009%. ) 
ಗೌಪ್ಯ (ನಾ). ಗುಟ್ಟು ; ರಹಸ್ಯ : ಗೂಢವಾದುದಂ : ಜ್ಯೋತಿಷ್ಯಶಾಸ್ತ್ರದ 
ಕಲೆಯ ಗೌಪ್ಯವು ಬೇರೆಯವರಿಗೆ ಗೊತ್ತಾಗದಂತೆ' ನೋಡಿಕೊಳ್ಳುವದೂ 
ಅವರ ಸಿದ್ಧಿಗೆ ಒಂದು ಕಾರಣವಾಗಿತ್ತು (ಹೇಮಂತ. ೧೪೦) ; ಗೌಪ್ಯವಾಗಿ 
ಒಂದೆಡೆ ಚಿಂತಿಸುತ್ತಾ, ತಲೆಬಾಗಿ ಕೂಡುವುದು ಕಂಡು ಬರುವುದು (ಶಿಕ್ಷದ. 
೬೬೭). [ಸಂ.) 
ಗೌರ (ಗು). ೧. ಬಿಳಿಯ: ಬಿಳುಪಾದ: ಶಂಕನ ಕೀರ್ತ್ತಿಪ್ರಭೆಯಿಂದಂ 
ಕಾಮಿನಿ ಭೂವಿ ಗೌರರುಚಿಯಿಂದೆಸೆದೇಂ ಶಂಕಿನಿಯಾದಳೊ (ಎಕ. ೪೫1, 
ಶಿಕಾರಿ. ೧೯೨-೨೩: 11927). (ನಾ). ೨. ಬಿಳಿಯ ಬಣ್ಣ : “ಗೌರಃ, 
'ಶ್ವೇತಃ . : . ಪಾಂಡುರಃ-ಈ ೧೨ ಬಿಳಿದು” (ಹಲಾಯು. ೧೨೦-೪೭); 
ಶ್ವೇತ ಪೀತ ಹರಿತ ಕಪೋತಕೃಷ್ಣ ಗೌರ ಮಾಂಜಿಷ್ಟ ಕಪಿಲ ಕರ್ಬುರ 
ಅಳಗ ಬೊಟ್ಟಳಗ ಇಂತೀ ದಶವರ್ಣದ ಪಶುನಾಮದ ಅನುವನಜ್‌ತು 


೨೬೬೩ ಗೌರವರಕ್ಷೆ 
(ತುಣಂಗಾ. ೩-೦೨). &. ನಸುಗೆಂಪು ಬಣ್ಣ. ೪. ಹೊಂಬಣ್ಣ ಫೆ 
“ ಹಳದಿಬಣ್ಣ ” (ಅಮರ. . ಟಕ). ೫. ಚಂದ್ರ. ೬. ತಾವರೆಯ 
ಕುಸುರು ; ಪದ್ಮಕೇಸರ. ೭. ಬಿಳಿಯ ಸಾಸುವೆ. ೮. ಒಂದು 


ಬಗೆಯಂ ಎಮ್ಮ; ಕಾಡೆವ್ಮೊ. [xo.] 

5| ಗೌರಮ್ಮ (ನಾ). ೧. ಪಾರ್ವತಿ ; ಗಿರಿಜೆ: ಈ ದಿವಸ ಗೌರಮ್ಮನ ಪೂಜೆ 
(ಕೂಢಿ). ೨. ಕಣದಲ್ಲಿ ರಾಗಿ ಮೊದಲಾದ ಧಾನ್ಯದ ಜೊತೆಯಲ್ಲಿ 
ಬರುವ ಮಣ್ಣು : ರಾಗಿಯಲ್ಲಿ ಗೌರಮ್ಮ ಜಾಸ್ತಿ (ರೂಢ). "ಬಸವಣ್ಣ ಪರಾ. 

[ಗೌರಿ  ಅಮ್ಮ್ಯ 

ಗೌರದ (ಗು). ೧. ಗುರುವಿಗೆ ಸಂಬಂಧಿಸಿದ; ಗೌರವಲೈಂಗಿಕಾದಿ ನಿಯಮ 
ವ್ರತ ಧರ್ಮವೆನಿಪ್ಪ ದರ್ಪಣದ್ದಾ ರದಿ ನಿಟ್ಟಿಸಲ್‌ (ಶತಕ. ೧೭-೨೨). (ನಾ). 
೨. ಭಾರ; ಒಜ್ಜೆ ೩. ದೊಡ್ಡ ತನ ; ಹಿರಿಮೆ: ಆದಂ ಪಂಚಮಿ 
ಯಪ್ಪುದು . . . ಹೇತುವಿನೊಳುದಯದೆೊಳ್‌ ಗೌರವದೆೊಳ್‌ (ಕಮದ. 
೧೩೧). ೪ಉ. ಪ್ರಾಮಂಖ್ಯತೆ ; ಶ್ರೇಷ್ಠತೆ ; ಘನತೆ: ಸುರರು ಪೂಮಳೆಯ 
ಳಾ ಗೌರವವೆರೆಯುತ್‌ (ಗಗತಾ. ೦೯-೪೪). ೫. ಹಿರಿಯರನ್ನೂ ಸ್ಟಾ ಗತಿ 

ಸಲು ಎದ್ದೂ ನಿಲ್ಲುವುದು : “ ಅಭು, ್ಯತ್ಮಾನಂ, ಗೌರವಂ - ಈ ೨ ಇದಿ 
ರೇಟ್ವುದು” (ಹಲಾಯು. ೧3೮-೯೩), ಆತನಿಗೆ ಅರ್ಥ್ಯಪಾದ್ಯಗಳನ್ನು ಕೆಡಿಸಿ 
ಗೌರವಮಾಡಿ (ವಕಥಾ. ೫೭). ೬. ಮರ್ಯಾದೆ; ಆದರೆ ; ವೇದಗಳು, 
ರಾಮಾಯಣ, ಮಹಾಭಾರತ-ಈ ಮೂರೂ . . . ಸಮಾನ ಗೌರವಪಾತ್ರ 
ಗಳೆಂದೂ ಭಾರತೀಯರು ನಂಬುವರು, (ಭಾರದ. ೮೩). ೭. ಹಿರಿಯ; 
`ಘನತೆಯುಳ್ಳವನು : ಈ ಗಿರಿಯೊಳು ನಾವು ನಡುವಿಹೆವೆಮ್ಮಿಂದ ಮೇಗೆ 
ಪರ್ವತದ ಮೇಲೆಸೆವ ನಾಗೇಂದ್ರನಿಭನೀತ ವಿಜಯಾರ್ಧ ದೇವನೆಂದಾ 
ಗೌರವನ ಕಾಣಿಸಿದರು (ಧರಡ. 86೨೨೭). ಲೆ, [ಜೈನ] ಅಹಂಕಾರ. 
"ಗೌರವತ್ರಯ' ಪರಾ. (ಸಂ. 

ಗೌರವತ್ರಯ (ನಾ). [ಜೈನ] ಶಬ್ದ ಗೌರವ, ಖಯದ್ಧಿಗೌರವ ಮತ್ತು ಸಾತ 
ಗೌರವ ಎಂಬ ಮೂರು ಬಗೆಯ ಅಹಂಕಾರಗಳು ; ವ್ಯಕ್ತಿಗೆ ತನ್ನ 
ಧ್ವನಿಯಿಂದಲೂ ಐಶ್ವರ್ಯದಿಂದಲೂ ಮತ್ತು ಆರೋಗ್ಯದಿಂದಲೂ 
ಬರುವ ಮೂರು. ಬಗೆಯ ಅಹಂಕಾರಗಳು : ಗತಗೌರವತ್ರಯಂ . . . 

,..ಅಪಗತಕಾಲತ್ರಯನನಾಪ್ತ ಗುಪ್ತಿತ್ರಿತೆಯಂ (ಪುಷ್ಪ ಫು. -೮೪-೦೫)..೧/- 

[ಗೌರವ + ತ್ರಯ] 

ಗೌರವದೋಪ (ನಾ).[ಛಂದ]ಲಘುವಿರಬೇಕಾದ ಕಡೆ ಗುರುವನ್ನಿಡುವು 
ದರಿಂದಾಗುವ ದೋಷ: ಗುರುಗಳಲ್ಲದ ತಾಣದೊಳಂ ಗುರೂದ್ಯೋಗದಿಂ 
ಬಗೆಗೆ ಗೌರವದೋಷವಿದೆಂಬುದಂ (ಕವಿರಾ. ೦-೧೨೬). [ಗೌರವ ದೋಷ] 

ಗೌರವಧನ (ನಾ). ಸಂಬಳವಿಲ್ಲದೆ ಕೆಲಸಮಾಡುವವರಿಗೆ ಗೌರವಸೂಚಕ 
ವಾಗಿ ಕೊಡುವ ಹಣ,- ಸಂಭಾವನೆ : ಅವರಿಗೆ ಸಾಕಷ್ಟು ಪ್ರಮಾಣದ 
ಗೌರವಧನವನ್ನು ಕೊಡುವುದಾಗಿ ಕಂಪನಿಯವರು ಒಪ್ಪಿದ್ದರು 
(ವಂಕವೃ. ೬೧). ಗೌರವ * ಧನ] 

ಗೌರವಪದವಿ (ನಾ). ವಿಶ್ವವಿದ್ಯಾನಿಲಯ ಮೊದಲಾದ ಕಡೆಗಳಲ್ಲಿ ಗೌರವ 
ಸೂಚಕವಾಗಿ ಕೊಡುವ ಪದವಿ (೫08೦೫೩೯೫ Degree. ಪತ್ರಿನಿ. ೩೦). 

[ಗೌರವ + ಪದವಿ] 

0] ಗೌರವಪ್ರಶಸ್ತಿ (ನಾ),ಎಗೌರವಪದವಿ : ಟಿಸ್ಲೆರನ ಯಶಸ್ಸು ಮತ್ತು ಕೀರ್ತಿ 
ಎಲ್ಲೆಡೆಯೂ ಹಬ್ಬಿ, ಗೌರವಪ್ರಶಸ್ತಿಗಳು ಅವನ ಮೇಲೆ ಮಳೆಕರೆಯ 
"ಲಾರಂಭಿಸಿದವು (ಸಸ್ಯಕ. ೮0). [ಗೌರವ * ಪ್ರಶಸ್ತಿ] 

ಗೌರವರಕ್ಷೆ (ನಾ). ಗೌರವಸೂಚಕವಾಗಿ ನೀಡುವ (ಸೈನಿಕ ರೀತಿಯ) 
ನಮಸ್ಕಾರ ; ಗೌರವದಿಂದ ಮಾಡುವ ವಂದನೆ: ಗದ್ದೆಯ ಬಯಲಿಗೆ 
ಬಂದಿಳಿದೆಮ್ಮೆಯ ನೋಡಿ . . . ಕೊಕ್ಕರೆ ದಂಡೊಂದು ಗೌರವರಕ್ಷೆಯ 
ಸಲಿಸುತಲಿಹುದೊಂದುಗೂಡಿ (ಇಂಡಾಪ. ೧೪೯-೩೧). [ಗೌರವ . ರಕ್ಷೆ] 


15 


೪ 
ಲಾ 


45 


ಗೌರವರ್ಣ 


ಗೌರವರ್ಣ (ನಾ). ೧. ಬಿಳಿಯ ಬಣ್ಣ. ೨. ಹೊನ್ನಿ ನ ಬಣ್ಣ; ಹೊಂಬಣ್ಣ: 
ರುಕ್ಮಿಣಿ, ಗೌರವರ್ಣದ . , . ಸುಂದರಳಾದ ರಮಣಿ ಷ್ಟ ಕಾರ. ೨). 
[ ಸೌರ + ವರ್ಣ] 
ಗೌರವರ್ಣಿನಿ (ನಾ). ಬೆಳ್ಳನೆಯ ಮೈಬಣ್ಣದವಳಂ: ಫಘನತೀವ್ರುತೇಜನಂ 
ಮಾನಿನಿ ಗರ್ಭದೆೊಳಾಂತು ಗೌರವರ್ಣಿನಿ ಮಧ್ಯಂದಿನರವಿಯಂ ಮಧ್ಯ 
ದೊಳಾಂತು ನಿಂದ ಶರದಭ್ರಲೇಖೆವೊಲ್‌ ಸೆ ಸೊಗಯಿಸಿದಳ್‌ (ಜಗವಿ. ೨-೮೪). 
[ ಸಂ. ಗೌರೆವರ್ಣಿನೀ J 
ಗೌರವವಾಚಕ (ನಾ). ಗೌರವಸೂಚಕವಾಗಿ ಪ್ರಯೋಗಿಸುವ ಬಹುವಚನ 
ಪದ ; ಬ್ರಾಹ್ಮಣರೂ ಕೂಡ ಅರಸುಮಕ್ಕಳು ಚಿಕ್ಕವರಾದರೂ ಅವರನ್ನು 
ಗೌರವ ವಾಚಕದಲ್ಲಿ ಸಂಬೋಧಿಸಿ ಮಾತನಾಡುತ್ತಿದ್ದರು (ಜಿಂಗಾಳ್ಮ. ೨). 
[ ಗೌರವ * ವಾಚಕ] , 
ಗೌರವಸಂಭಂವನೆ (ನಾ). (ಸಂಬಳಕ್ಕೆ ಪ್ರತಿಯಾಗಿ) ಗೌರವಾರ್ಥವಾಗಿ 
ಕೊಡುವ ಹಣ, -ಸಂಭಾವನೆ: (ವೃತ್ತಿ ಸಂಬಂಧದ ಕೆಲಸಕ್ಕಾಗಿ ಕೊಡುವ) 
ಗೌರವಸಂಭಾವನೆ (308028110೫. ಇಂಕನಿ). “ಗೌರವಧನ' ಪರಾ. 
[ ಗೌರವ + ಸಂಭಾವನೆ ] '` 
ಗೌರವಸದಸ್ಯ (ನಾ). (ಸದಸ್ಯತ್ವ ತದ ನಿಯಮಗಳು ಅನ್ವ ಯಿಸದಿದ್ದ ರೂ) 
ಗೌರವಾರ್ಥವಾಗಿ ಸದಸ್ಯ ತ್ವದ ಮನ್ನಣೆಯನ್ನು ಪಡೆದಿರುವವನು : 
ಅನೇಕ ದೇಶಗಳ ವಿಜ್ಞಾನ. rR ಸಂಸ್ಥೆಗಳ ಗೌರವ ಸದಸ್ಯನಾಗಿ 
ಆರಿಸಲ್ಪಟ್ಟಿನು (ಸಸ್ಮಕ. 60). [ಗೌರವ * ಸದಸ್ಯ? 
ಗೌರವಾನ್ವಿತ (ಗು). ೧. ಗೌರವದಿಂದ ಕೂಡಿದ ; ಮಾನ್ಯತೆಯುಂಳ್ಳ ; 
(ನಾ). ೨. ಗೌರವದಿಂದ ಕೂಡಿದವನು ; ಮಾನ್ಯ : ರಾಯರು ಅನೇಕ 
ಕಾರಣಗಳಿಂದ ನಮ್ಮೂರಿನಲ್ಲಿ ಕುಂದಾ ಗೌರವಾನ್ವಿತರಾಗಿದ್ದಾರೆ (ರಾಯಕ. 
೧೦೧). [ಗೌರವ + ಅನ್ವಿತ] 
ಗೌರವಿಸು (ಕ್ರಿ). ಗೌರವವನ್ನು ತೋರು ; ಆದರಿಸಂ: ಪೈಗಂಬರನೂ 
ಇತರ ಮುಸ್ಲಿಮರೂ ಇವರನ್ನು ಗೌರವಿಸುತ್ತಿದ್ದ ರು (ಇಸ್ಲಾಂಸಂ. ೨೪೩). 
[ಗೌರವ + - ಇಸ್ಕು) 
ಗೌರಹಂಸ (ನಾ). ಬಿಳಿಯ ಬಣ್ಣದ ಹಂಸ: ಗೌರಹಂಸಪ್ರವರನ ಮೇಲಬ್ದ 


ಉಗರುಟಿಯೆನಿಪಬ್ಟೋದೃವನೇಂ ಬೆಳಗುತ್ತಿರ್ದನೊ (ಅಗವಿ. `0೭೩೭).- 


[ಗೌರ ಹಂಸ] 

ಗೌರಾಂಗ (ನಾ). ೧. ಬಿಳಿಯ ಮೆ ಿಬಣ್ಣವುಳ್ಳವನು. ೨. ಬಂಗಾಲದ 
ಒಬ್ಬ ಸಂತ; ಕೃಷ್ಣ ಚೈತನ್ಯ ದೇವ. ೧, ೨: ದೇಹದ ಗೌರಕಾಂತಿಯಿಂದ 
ಇವನಿಗೆ ಗೌರಾಂಗನೆಂದೂ ಹೆಸರು (ಭಾರದ. 369). [ಗೌರ ಅಂಗ್ಯ] 

ಗೌರಾಂಗಿ (ನಾ). ಎ ಗೌರವರ್ಣಿನಿ : ಅವಳು ಅಷ್ಟೊಂದು ಗೌರಾಂಗಿಯಲ್ಲ 
(ಕಪಾಕುಂ. ೪೩). [ಸ0. ಗೌರಾಂಗೀ (ಗೌರ + ಅಂಗ + -)] 

ಗೌರಿ (ನಾ), ೧. ಮೈನೆರೆಯದವಳು ; ಎಳೆಯಪ್ರಾಯದವಳು; 
ಬಾಲತ್ವಮುಳಿದು ಗೌರಿಯರಾಗಿ ಪೊಸಜವ್ವನಂಕುರಿಸಿ ಮೊಳೆದೋರಲು 
(ಸವಮೋ. ೨೨-೩೪).೨. ಪಾರ್ವತಿ : “ಗಿರಿಜೆ ರುದ್ರಾಣಿಯಂಬಿಕೆ . 
ಶಿವಯುಮೆಯೆನಲು ಗೌರಿಯಕ್ಕುಂ ? (ಮಂಗರಾ. ೪-೦೨); ಗೌರಿಯ 
ನೋನುವ ಬನ್ನಿರೆ (ಬಸವ. ೮»). "ಗೌರೀಕಾಂತ' ಪರಾ. ೩. ಬೆಳ್ಳನೆಯ 
ದೇಹಕಾಂತಿಯುಳ್ಳವಳು, ೨, ೩: ಅಲ್ಲಿ ಪ್ರಮದೆಯರು . . . ಗೌರಿ 
ಯರು ಮತ್ತು ವಿಭವಾನುರಕ್ಕೆಯರು (ಧೃನ್ಯಾಲೋ. ೯೪). ೪. ಗೋರೋ 
ಚನ: “ಗೌರಿ ಗೋಪಿತ್ತೆಯೆನೆ ಗೋರೋಚಮಕ್ಕು ” (ಮಂಗರಾ. ೯೯-೨೧). 
೫. ಒಂದು ಬಗೆಯ ಗಿಡ: “ಗೌ[ಪಾಕಾಂ. ಸೌ?ರಿ ಗೊಟ್ಟಿಕ್ಕಿ ಪನ್ನಂಗಿಯೆನೆ 
ನೆಲಬೇವು'' (ಮಂಗರಾ. ೪೪-೪೫). [ ಸಂ. ಗೌರೀ] 

ಗೌರಿಕುಲ (ನಾ). ಒಂದಂ ಬಗೆಯ ಜೋಳ : ಪಟ್ಟಣಸಾಳಿ, ಗೌರೀಕುಲ, 
» - - ಹಲಕೆಲವು ಸಾಲುಗಳಾಗಿ ಬಿತ್ತುವರು (ಕಥಾಗೆ. ೨೭೧). [?] 


೨೬೬೪ 


25 


ಗೌರೀತೃತೀಯೆ 


ಗೌ೦ಿಜಡೆ, ಗೌರಿಯಜಡೆ (ನಾ). ಒಂದು ಬಗೆಯ ಗಿಡ; “ ಭೂಜಟೆಯೆನಲು 
ಗೌರಿಜಡೆ * (ಮಂಗರಾ. ೪೦-೩೩). ಗೌರಿಯಜಡೆ : ಮಕ್ಕಳ ರೋಗಕ್ಕೆ He 
ಗೌರಿಯ ಜರೆ£ಡೆ]ಿಯ ಹತ್ತುಬೇರು ತಂದು ಕುಟ್ಟಿ . . . ಮಗುವಿನ 
ಮೈತುಂಬಾ ಪೂಸಿ (ವಿವೈವಿ. ೮೯). [ಗೌರಿ 4 ಜಡ್ಡೆ 

ಗೌರಿಣಿ (ನಾ). ಬೆಳ ಓಗಿರುವವಳು ; ಶಾರದೆಯೆ ಸುಕುಮಾರಿ ಬ್ರಹ್ಮಿಣಿ 
ಸಾರಸೆಯೆ ಸುಪವಿತ್ರೆ ಗೌರಿಣಿ (ಫು. ೩-೧೧). (ಸಂ. ಗೌರಿಣೀ] 

ಗೌರಿತದಿಗೆ (ನಾ). ಭಾದ್ರಪದಶುದ್ಧ ತದಿಗೆ ಮತ್ತುಅಂದು ಆಚರಿಸಂವ 
ವ್ರತ: ಗೌರಿತದಿಗೆಯಂದು ಪೂಜೆಮಾಡಿ ಮುತ್ತೈದೆಯರನ್ನೆಲ್ಲ ಕರೆಯ 
ಬೇಕು (ಕರಡ). [ಗೌರಿ 4 ತದಿಗೆ] 

ಗೌರಿನೋಂಪಿ (ನಾ). ಗೌರಿಯನ್ನು ಕುರಿತು ಮಾಡುವ ಒಂದಂ ವ್ರತ; 
ಜೈನ ಮಹಿಳೆಯರು ಗೌರಿನೋಂಪಿಯನ್ನು ಮಾಡುತ್ತಾರೆ (ಭಾರದ. ೦೭೩). 

[ಗೌರಿ « ನೋಂಪಿ) 

ಗೌರಿಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ಕರೇಹಂಬು, ಗೌರಿಬಳ್ಳಿ, 
ಹಾಲುಗೆಣಸು (ಮೈಡಔಗಿ. ೪೫-೮೮೯). [ಗೌರಿ ಬಳ್ಳಿ] ' 

ಗೌರಿಬೀಜ (ನಾ), ಒಂದು ಬಗೆಯ ಸಸ್ಯ : ಗೌರಿಬೀಜ, 
(ಮೈಔಗಿ. ೪೬-೯೧೦). [ಗೌರಿ ಬೀಜ 1 

ಗೌರಿಮ (ನಾ). ಬಿಳಿಯ ಬಣ್ಣ: ಗರ್ಭಸ್ಯನಪ್ಪ ಶೌರಿಯ ನಿರ್ಭರ 
ಸರಸಪ್ರಕಾಶಮಾಜನನಿಯೊಳಾವಿರ್ಭವಿಸಿದುದೆನೆ ತನುಸಂದರ್ಭಿತ .ಗೌರಿ 
ಮದಿನೆಸೆದುದತೆ. ದೇವಕಿಯಾ (ಜಗವಿ. ೨-೮೯). [ಸಂ. ಗೌರಿಮನ್‌] 

ಗೌರಿಮರ (ನಾ). ಒಂದು ಬಗೆಯಂ ಮರ: ಗೌರಿಮರ, ಹಬ್ಬೆ (ಮೃಣಿಗ. 
೬೩-೧೨೮೪). [ಗೌರಿ ಮರ್ಮ) 

ಗೌರಿಮುಡಿ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಹೂವು: 
ಹುಚ್ಚೆಳ್ಳು, ಗೌರೀಮುಡಿ, ಚೆಂಡುಹೂಗಳಂಥ ಬಣ್ಣಬಣ್ಣದ ಹೂಗಳಿಗೆ 
ಬಡತನವೇ ಆ ಎರೆಯಲ್ಲಿ? (ಜಿಳುಮು. ೧೩). [?] 

ಗೌರಿಯಜಡೆ "ಗೌರಿಜಡೆ' ನೋ. 

ಗೌರಿಸಣ್ಣಕ್ಕಿ (ನಾ). ಒಂದು ಬಗೆಯ ಅಕ್ಕಿ : ನೆಲ್ಲುಬೀಜದಲ್ಲಿ ಬಹಳ ಉತ್ತಮ 
ಪ್ರತಿಯಾದ ಸೂಜಿಯ ಹಾಗೆ ಸಣ್ಣಾದ, ಗಂಧವುಳ್ಳ ಗೌರೀಸಣ್ಣಕ್ಕಿ ಅಂಬೀ 
ಮೋರೆ ಮೊದಲಾದ ಗಂಧಸಾಲಿಯ ನೆಲ್ಲು ಬೀಜವನ್ನು . . . ತರಿಸಿ 
ಬಿತ್ತಿದರೆ (ಕೃಷಿಪ್ರ. ೨೦೪). [ಗೌರಿ ಸಣ್ಣಕ್ಕಿ) 

ಗೌರಿಹಬ್ಬ (ನಾ). (ಭಾದ್ರಪದ ಶುದ್ಧ ತದಿಗೆಯಂದು) ಗೌರಿಯನ್ನು 
ಪೂಜಿಸುವ ಹಬ್ಬ,-ವ್ರತ; ಮದುವೆಮನೇಲಿ ತೋವೆಗೆ ಅತ್ತರು, ಗೌರೀ 
ಹಬ್ಬದಲ್ಲಿ ಕಾಯಿಗೆ ಅತ್ತರು (ಗಾದ) ; ಗೌರಿಹಬ್ಬದಂದು ಹೆಣ್ಣುಮಕ್ಕಳ 
ಸಂಭ್ರಮವೇ ಸಂಭ್ರಮ (ರೂಢಿ). (ಗೌರಿ. ಹಬ್ಬ (ಪಬ್ಬ) 


ಕೊಳ್ಳಿಬೀಜ 


. | ಗೌರಿಹುಣ್ಣಿಮೆ, ಗೌರಿಹುಣ್ಣಿವೆ (ನಾ). ಕಾರ್ತಿಕಮಾಸದ ಹಂಣ್ಣಿವೆ ; 


40 


ಆಗಿಹುಣ್ಣಿ ಮೆಯ ಹಗಲು, ಗೌರಿಹುಣ್ಣಿಮೆ ಇರುಳು” (ಉಯ್ಕಾಲೆ. ೭೦-೯). 
ಗೌರಿಹುಣ್ಣಿವೆ : ಗೌರಿಹುಣ್ಣಿವೆ ಬಂತು ಕಾರ ದುರ್ದಿನ ನಿರತು 
(ಸವೀಗೀ. ೫೭-೧): ಗೌರಿಹುಣ್ಣಿವೆ ಹಾಲ್ಗುಡಿದು ಬಿಳಿಜೋಳ ಧ್ವಜವನ್ನೆಶ್ತಿತು 
(ನೆಲವಬಿ. ೦೨-೧೦). [ಗೌರಿ * ಹುಣ್ಣಿಮೆ (ಎಪುಣ್ಣಿಮೆ)] 
ಗೌರಿಹುಣ್ಣಿ ವೆ "ಗೌರಿಹುಣ್ಣಿ ಮೆ” ನೋ. 
ಗೌರಿಹೂ (ನಾ). ಒಂದು” ಬಗೆಯಂ ಹೂವು: ಗೌರಿಹೂ ಬಳ್ಳಿಯಲ್ಲಿ 
ತೊಂಡಿಲೊಲೆವುದಾರಿಗೆಂದೊ (ಹೂಹಾದಿ- ೯-೦೯). 
[ಗೌಂ* ಹ್ಯೂ (ಅಪ್ಯೂ) 
ಗೌರೀಕಾಂತ (ನಾ). ಪಾರ್ವತಿಯ ಪತಿ; ಶಿವ; ಇಂತು ವೀರಂ ಮೆಆಕಿದು 
 ಗೌರೀಕಾಂತನಂ ಪೂಜಿಸಲು (ಬಸಪು. ೪೯-೨೨), [ಸಂ. (ಗೌರೀ + ಕಾಂತ)] 
ಗೌರೀತೃತೀಯೆ (ನಾ). ಎ ಗೌರಿತದಿಗೆ. 
[ ಸಂ. ಗೌರೀತೃತೀಯಾ (ಗೌರೀ + ತೃತೀಯಾ) ] 


ಗೌರೀಧವ 


ಗೌರೀಧವ (ನಾ).ಎಗೌರೀಕಾಂತ : ಗೌರೀಧವನನತಿಸಾಂಗೋಚಿತಾಲಾಪಂ 

ಗಳಿಂ ತಣಿಸಿ (ಬ ಸಪು. ೨೪೨೫೩) ; ಇವನ ನಿಷ್ಠೆಗೆ ಮೆಚ್ಚಿ ಗೌರೀಧವನು 
. ಮೈದೋಟ್‌ದನು (ಕುವ್ಯಾಅ. ೨3-೪೪). [ಸಂ. (ಗೌರೀ ಧವ)] 

ಗೌರೀಪಾದ (ನಾ). ಪಾದದ ಆಕಾರದ ಒಂದು ಬಗೆಯ ಕಸೂತಿ; ಒಂದು 
ಬಗೆಯಂ ನಕ್ಷೆ(?): ಈ ಶಾಲುಗಳ ಮೇಲೆ ಈಗಿನಂತೆ " ಗೌರೀಪಾದ' 
ಚಿಹ್ನೆಗಳಿವೆ (ಛಾರದ. ೧೩೫. [7] 

ಗೌರೀಪ್ರವರ (ನಾ).ಗೌರೀಕಾಂತ : ಗೌರೀಪ್ರವರನಿಪ್ಪರಮನೆಗೆ ಮೆಆವ 
ಪ್ರತಿಮಗೋಪುರವ ನಾನೆಂದಿಂಗೆ ಕಾಯ್ದಿಪ್ಪೆ (ಬಸಪು. ೪೩-೪೫). 

[ಸಂ. (ಗೌರೀ + ಪ್ರವರ) ] 

ಗೌರೀಮನೋಹರಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು: ಗೌರೀ 

ಮನೋಹರಿ, , . ೪ನೇ ವೇದಚಕ್ರದ ೫ನೇ ರಾಗ (ಸಂಗೀಶಂ- ೧೬೪). 
[ ಸಂ. ಗೌರೀಮನೋಹರೀ) 

ಗೌರೀವೀಣೆ (ನಾ). ಒಂದು ಬಗೆಯ ವೀಣೆ: ರುದ್ರವೀಣೆಯ ಭದ್ರಗಾಯ 
ಕರಿಂ ಗೌರೀವೀಣೆಯ ಗೌರವದಿಂದಂ (ಹಮ್ಮಾರ. ೮-೪೧ ವ); ರಾವಣವೀಣೆ, 
ರುದ್ರವೀಣೆ ಕೂರ್ಮವೀಣೆ, ಕೈಲಾಸವೀಣಿ, ಗೌರೀವೀಣೆ (ರಡ. ೨೮೫). 

[ ಸಂ. ಗೌರೀವೀಣಾ) 

ಗೌರೀಶ (ನಾ).ಎಗೌರೀಕಾಂತ: ಘನಮಹಿಮ ನೋಡಿದನು ಗೌರೀಶನ 
ಲಿಖಿತ ಲೇಖಾರ್ಥವಂ (ಬಸಪು. 8-೬೬)... [ ಗೌರಿ .. ಈಶ) 

ಗೌರೀಹರರಸ (ನಾ). [ವೈದ್ಯಶಾ] ಪಾದರಸ, ಗಂಧಕ ಮೊದಲಾದುವು 
ಗಳಿಂದ ಸಿದ್ಧಪಡಿಸಿದ ಒಂದಂ ಔಷಧ: ಗೌರೀಹರರಸ:-ರಸ, ಗಂಧಕ, 
ಇವಂ ಕಜ್ಜಳಿಯಂ ಮಾಡಿ ನಿಂಬೆಯ ರಸದಿಂ ಮೂಜುದಿನಂಗಳು ಮರ್ದಿಸಿ 
. . - ಗರುಗದ ರಸದಲ್ಲಿ ಕೊಡಲು, ಅತಿಸಾರ, ಗ್ರಹಣಿಗಳು ಮಾಣುವುವು 
(ವಿವೈವಿ. ೨೫). [ಗೌರೀಹರ್ಯ + ರಸ] 

ಗೌರು “ಗೌಜ್ಮು' ನೋ. 

ಗೌರುಗಹಳೆ "ಗೌಜುಗಹಳೆ' ನೋ. 

ಗೌಲಿ "ಗೌವಲೆ' ನೋ. 

ಗೌಲು "ಗವುಲು' ನೋ. 

ಗೌಲೆ "ಗೌವಲೆ' ನೋ. 

ಗೌವಲೆ, ಗವಲಿ, ಗವುಲಿ, ಗೌಲಿ, ಗೌಲೆ (ನಾ). (ಉಕ) ಗೋದಿಯ 


ಹಿಟ್ಟು ಅಥವಾ ರವೆಯನ್ನು ಕಲಸಿ ಹದಮಾಡಿಕೊಂಡು . ಹೊಸೆದು | 


ಮಾಡಿದ ಸಣ್ಣಸಣ್ಣ ಚೂರು ಮತ್ತು ಅದರಿಂದ ಮಾಡಿದ ಪಾಯಸ: 
ಪರಡಿ ಗೌವಲೆ [ಪಾಕಾಂ. ಗೌಲೆ, ಗೌಲ]ಯಪ್ಪೆ ಮಣಿ ಸಣ್ಣಗೋಧೂಮ 
ಸರವಳಿಗೆ ದೊಡ್ಡ ಸೇವಗೆ.. : . ಕಾಯ್ದೆಮ್ಮೆ ವಾಲಿನೊಳಗಿರದಿಳಿಯಬಿಟ್ಟು 
ಪಾಕಂ ಮಾಡಿಕೊಂಡು ಸಕ್ಕರೆಯಿಕ್ಕಿ ಯೇಲಕ್ಕಿ ಗೂಡಿ ಮತ್ತವಅವಟಿ ಹೆಸರ 
ಪಾಯಸವೆಂಬುದು (ಸೂಪಕಾ. ೩-೭); ರಂಜಿಪ ಪರಡಿ ಗೌವಲೆ ಸಣ್ಣ ಸಜ್ಜಿಗೆ 
* * * ಭುಂಜಿಸುವನಿತು ಸದ್ಭೃ ತ ಭಕ್ಷ್ಯ ಗಳ ಮೃತ್ಯುಂಜಯಾರ್ಪಿತವ 
ಮಾಡಿದರು (ಮೋಹತ. ೨೬-೧೦). ಗವಲಿಃ ನಮ್ಮ ಗವಲಿ ಆಯಿತು ನಿಮ್ಮ 
ಶಾವಿಗೆ ಆಯಿತು (ನಡುಮ. ೧೦೦). ಗವುಲಿ: ಈ ಸಲ ಗವುಲಿಪಾಯಸ 
ಚಿತ್ರಾನ್ನ ಎರಡರಲ್ಲೇ ಹಬ್ಬ ಮುಗಿಯಿತು (ರೂಢ). ಗೌಲಿ ; ಶಾವಿಗೆ ಪರಡಿ 
ಗೌಲಿಯ ಪರಮಾನ್ನವು ದೇವ ದೇವಗೆ ನೀಡೀ ಪಾಡಿ (ಶ್ರೀಕೃಪಾ. ೧೧೦) 
ಹಪ್ಪಳ ಸೆಂಡಿಗಿ ಒಪ್ಪುಳ್ಳ ಉಗರೊತ್ತು ಬಟ್ಟಗೌಲಿಯ ಪರಡಿಯ ಮದು 
ಮಗಳ ಅತ್ತಿಗಿ ಸವದಾಳೊಂದಡಗಿಯ (ರೋಳಗೀ. ೪೩): ಗೌಲೆ ; ಪಿರಿದು 
ಗೌಲೆಯ ಪಾಯಸಗಳ ತಂದಾಗ ಸರಸಿಜಾಕ್ಷಿಯರು ನೀಡಿದರು (ಕಂಠವಿ. 
6-೯೦); ಅಕ್ಕಿಯ ಪಾಯಸ ಸಜ್ಜಗೆಪಾಯಸ ಚೊಕ್ಕ ಗೌಲೆಯ 
ಪಾಯಸವನು `ಇಕ್ಕಿ (ಜ್ಮಾವಜೆ. ೨-೧೩೮). 
[ «ಮಠಾ. ಗವ್ವಲಾ, ಗಹೂ. /ಸಂ. ಗೋಧೂವಾ 


೨೬೬೫ 


40 


48 


ಗೌವುಂಡ "ಗಾಮುಂಡ' ನೋ, 
ಗೌವುಂಡಿ "ಗಾವುಂಡಿ' ನೋ. 
ಗೌವುಂಡಿಕೆ "ಗಾವುಂಡಿಕೆ' ನೋ, 
ಗೌಸಣಿಕೆ 'ಗವಸಣಿಗೆ' ನೋ, 
ಗೌಸಣಿಗೆ 'ಗವಸಣಿಗೆ' ನೋ. 
ಗೌಸು "ಗವಸು' ನೋ. 
ಗೌಳ; (ನಾ). ೧. ಒಂದು ದೇಶದ ಹೆಸರು ; ಗೌಡದೇಶ : ದಾಳಿಂಬಂ, 
ಕುಂಬಳಂ, ಗೌಳಂ, ಗುಳಂ . . . ಇವು ಕೂಡೆ ಡಕಾರಕ್ಕೆ ಪುಟ್ಟಿ ಅಬದ 
ಪಭ್ರಂಶತೆಯಂ ಪಡೆದುಂ ರೂಢಿಯ ಕುಳೆಂಗಳ್‌ (ಶಮದ. ೭೦ ವೃತ್ತಿ): 
ಗೌಳರಾವುತರು ಗುರ್ಜರರಾವುತರು ಬಂದರಾಳುತನದ ಮಚ್ಚರದೊಳು 
(ಕುರಾಸಾಂ. ೧೧-೨೪): ಗುರ್ಜರ ಗೌಳ ನೇಪಾಳ . . . ಕಾಂಬೋಜ 
ದೇಶದ ಸಕಲಶರಣರೈತರುತಿರ್ದರು (ಜಿಲಪು. ೬-೪೯). ವಿ. ಗೌಳದೇಶದ 
ರಾಜ: ತಲೆಯಂ ಗೌಳನ ಗೌಳನವ್ಯರಸವಂ ಪೀರ್ವ್ವಂತೆ ತಾಂ ಪೀರ್ದ್ವಪಂ 
(ಕೊಲ್ಮಾಶಾ. ೯-೩೩; 1147). ೩. ಕಬ್ಬಿಗೆ ಸಂಬಂಧಿಸಿದುದಂ : ತಲೆಯಂ 
ಗೌಳನ ಗೌಳನವ್ಯರಸವಂ ಪೀರ್ವ್ವಂತೆ ತಾಂ ಪೀರ್ದ್ವಪಂ (ಕೊಲ್ಮಾಕಾ. 
೯-೩೩; 1147). ೪. [ಸಂಗೀತ] ಒಂದು ರಾಗದ ಹೆಸರು ; ವಸಂತಭೈರವಿ 
ಗೌಳಮನಾ ವೀಣೆಯಲ್ಲಿ ಮುನಿ ಬಾಜಿಸಿದಂ (ವೀ ರವಿ. ೬೩-೮೯); ಗುಜ್ಜರಿ 
ಗೌಳ ಪಳಮಂಜರಿಗಳೆಂಬ ವಿವಿಧ ರಾಗಂಗಳಿಂ ಬಳಸಿ ಪಾಡಿಸಿದಂ , . . 
. ಕುಶಲವರನು (ಜೈಮಿಭಾ. ೨೧-೫೬). [ ಎಸಂ.ಗೌಡ] 
ಗೌಳ (ನಾ).ಎಗೌಳಸರ ೧: ನವಪೀತದುತ್ರಿಗೆಗಳಂ ಸೃಟಿಕಮಣಿಮಾಲೆ 
ಗೌಳಂಗಳಂ ಕೊಟ್ಟು ಬೀಳ್ಕೊಟ್ಟನು (ಪರಶು. ೬-೮). [ ಸಂ. ಗೋಲ] 
ಗೌಳ (ಗು). ಗಡುಸಾದ. "ಗೌಳಶಾರೀರ' ಪರಾ. (?] 
ಗೌಳ (ನಾ). ಒಂದಂ ಬಗೆಯ ಸಸ್ಯ: ಇಂಗಳದ ಹಣ್ಣು, ಮುಳ್ಳುಸೇವಂತಿಗೆ 
ಬೇರು, ಮುಂಡುವಾಗಲಗೆಡ್ಡೆ, ಜೀರಿಗೆ, ಗೌಳನ ಬೀಜ . . . ಇವುಗಳನ್ನೆಲ್ಲಾ 
ಕಷಾಯವಿಟ್ಟು ಸೇವಿಸಲು ಎಂಥ ದೋಷಜ್ವರಮಾದರುಂ ಕೆಡುಗುಂ 
(ಸಕವೈ. ೧೦೬). (7) 
ಗೌಳಪಂತು (ನಾ). [ಸಂಗೀತ] ಒಂದು ರಾಗದ ಹೆಸರು: ಗೌರಿ 
. ಗಾಂಧಾರಿ ಗೌಳಪಂತು . ಊದುತ ನಿಂತು (ವಿದಾಕ್ಮ. ೮೭-೨). 
[ ಗೌಳ + ಪಂತು) 
ಗೌಳಶಾರೀರ (ನಾ). [ಸಂಗೀತ] ಗಂಡಸಿನ ಕಂಠ,-ಶಾರೀರ : ಗಂಡು 
ಶಾರೀರಕ್ಕೆ "ಗೌಳ' ಶಾರೀರವೆಂದೂ ಹೆಣ್ಣು ಶಾರೀರಕ್ಕೆ "ಸಂಚು' ಶಾರೀರ 
ವೆಂದೂ ಹೆಸರು (ಸಂಗೀಡಂ. ೧೬೭). [ಗೌಳ + ಶಾರೀರ) 
ಗೌಳಸರ (ನಾ). ೧. ಗುಂಡಂವಂಣಿಗಳಿಂದ ಕೂಡಿರುವ ಒಂದು 
ಬಗೆಯ ಕಂಠಾಭರಣ : ವೀರಮುದ್ರಿಕೆ ಪಂಚಸರ ಗೌಳಸರ ಮುಕ್ತಾ 
ಹಾರ (ಕಾಂತೀಡ. ೩-೭೦): ಗೌಳಸರಗಳಿಂ ರಾರಾಜಿಸುವ ಕಂಧರಂ (ನಂದಿಮಾ. 
೯-೬): ಕಾಂಚಿದಾಮ ಹಾರ ಕೇಯೂರ ಸೂಡಗ ಗೌಳಸರ ಪುಸ್ತಿವೋರ 
ಣದ ಪದಕ (ಏಕೋಪು. 9-೬೦). ವಿ. ಒಂದು ಬಗೆಯ ಹಸ್ತಾಭರಣ: 
--ಚೆಳಕಿಗೆ ಭುಜಕೀರ್ತಿ ಗೌಳಸರಗಳಷ್ಟದಳವ ತರಿಸಿಕೊಟ್ಟನವನು (ರಾಮವಿ. 
೮-೪೬) ; ಹಸ್ತಕಡಗ ಗೌಳಸರ ಬಳೆ ಭುಜಕೀರ್ತಿ . . . ಹಸ್ತಿಯ ಸುಂಡಿಲ 
ನಗುವ ಹಸ್ತಗಳಲ್ಲಿ ಹಸ್ತಿಗಮನೆಗೆ ಮೆಟ್‌ದುವು (ಭರಣ. ೪೦-೩೫) ; 
ಥಳಿಥಳಿಸುವ ಹೊಸಹೊನ್ನ ಗೌಳಸರಗಳ . . . ಕಂಕಣದಿಂದ ಶಶಿಮುಖಿ 
ಮೆಚಿಕದಳು (ಕಂನವಿ. 1೨೭೩): [ಗೌಳ * ಸರ್ಕ]. 
ಗೌಳಿ, "ಗವುಳಿ' ನೋ. 
ಗೌಳಿ; (ನಾ). [ಸಂಗೀತ] ಒಂದು ರಾಗದ ಹೆಸರು: ಗಾಂಧಾರಿ. ಗೌಳಿ, 
ರಾಕ್ಷಸಿ, ನಾಡೋತ್ತರಿ (ವಿವೇಕ. ೨೩೪): ಗುಡ, ಗುಳ; ವಿಡಂಗ, ಎಳಂಗ; 
ಗೌಡೀ, ಗೌಳಿ (ಕಬ್ಮಾನು. ೧೪೦ ಪ್ರಯೋ). [ ಸಂ. ಗೌಡೀ)] 


ಗೌಳ್ಳಿ 


ಗೌಳಿ "ಗವಳ್ಳಿ' ನೋ. 
ಗೌಳಿಗ "ಗವಳಿಗ' ನೋ, 
ಗೌಳಿಗಿತ್ತಿ "ಗವಳಿಗಿತ್ತಿ' ನೋ, 
ಗೌಳಿಗೆ (ನಾ). ಒಂದು 'ಬಗೆಯ ಮರೆ: ಕಂಚವಾಳ, ಮಂಜಟ್ಟಿ, ಗೌಳಿಗೆ, 
ಮುಗಳಿ, ಸೀಗೆ, ಬಾಗೆ (ನಮ್ಮನು. ೨೩೮). [?) 
ಗೌಳಿನುಡಿತ (ನಾ). ಹಲ್ಲಿಯ ನುಡಿಯುವಿಕೆ,- ಶಕುನ : ಹೊಸಲಿನ ಆಚೆ 
ಕಾಲಿಡುವ ಸಮಯದಲ್ಲಿ ನಮಗೆ ಎಷ್ಟೊಂದು ಅಪಶಕುನ, ಎಷ್ಟು ಅವೇಳೆ, 
ಎಷ್ಟು ಸೀನು, ಗೌಳಿನುಡಿತ (ನಿಬಂದ. 1, ೨೩8)... 
[ಗೌಳಿ (ಆಗವುಳಿ) * ನುಡಿತ) 
ಗೌಳಿಪಂತು (ನಾ). [ಸಂಗೀತ] ಒಂದು ರಾಗದ ಹೆಸರು; ಗೌಳಿಪಂತು 
೧೫ನೇ ಮೇಳಕರ್ತ ಮಾಯಾಮಾಳವಗೌಳದಲ್ಲಿ ಜನ್ಯ (ಸಂಗೀಡಂ. ೦೨೯) ; 
ಪಲ್ಲವಿ ಶೇಷಯ್ಯರ್‌ .. . .:ಗೌಳಿಪಂತುರಾಗವನ್ನು ೩ ಗಂಟೆಗಳ ಕಾಲ 
ಹಾಡಿದರು (ಸಂಗೀತ. ೪೭). [ಗೌಳ್ಳಿ +.ಪಂತು] 
ಗೌಳಿಶಕುನ (ನಾ). ಹಲ್ಲಿಯ ನುಡಿತದಿಂದ ತಿಳಿಯುವ ಶಕುನ: ಗೌಳಿಶಕುನ 
ಕೇಳಿಕೊಂಡು ಕೆಲಸಕ್ಕೆ ತೊಡಗಿದನು (ರೂಢಿ). 
[ಣಿ (ಎಗವುಳಿ) + ಶಕುನ ] 
ಗೌಟಗಹಳೆ "ಗೌಜುಗಹಳೆ' ನೋ. 
ಗೌಟಗಿ (ಕ್ರಿ). ಗಟ್ಟಿಯಾಗಿ ಧ್ವನಿಮಾಡು ; ಕರ್ಕಶವಾಗಿ ಕೂಗು ; ತಿಗಡ 
ಲೊದಟುವ ಹರಿಗೆಗಳ ಗೌಲಗಿವ [ಪಾಕಾಂ. ಗವುಟುಗಿವ) ಹೆಗ್ಗಹಳೆಗಳ ಹ 
ಮಹಾಧ್ವನಿ ಬಗಿದುದೈ ತಾವರೆಯ ತನಯನ ಕರ್ಣಕೋಟರವ (ಕುವ್ಕಾಛೀ- 
೨-೪). [ಗೌಜ್ಯು * ಅಗಿ] 
ಗೌಟ್‌ಡು (ಕ್ರಿ). ಗಟ್ಟಿಯಾಗಿ ಧ್ವನಿಮಾಡು; ಅಬ್ಬರಿಸು: ಸಾಟ್‌ ಸುಭಟರ 
ಜಜಿಕವ ಕಹಳೆಯ ಗೌಆಡುವ [ಪಾಕಾಂ. ಗೌಟುಗಳ] ತಿತ್ತಿರಿಯ ಚಿನ್ನದ 
ಚೀಟಿಗಳ (ಕುವ್ಕಾಳ. ೨೦-೭). [ಗೌಜ್ಯು + ಇಡು] ; 
ಗೌಟು, (ನಾ). (ಹುರಿಯುವುದರಿಂದ ಅಥವಾ ಕರಿಯುವುದರಿಂದ) ಗರಿ 
ಗರಿಯಾಗಿರುವುದು ; ಹಗುರವಾಗಿರುವುದು; ಗರುಗು : ಒಲೆಯೊಳಗೆ 
ಕರ್ಬೊನ್ನ ಹಗಜಿಂ ಹರಹಿಯಲ್ಲಿ ಎಳೆಯ ಬದನೆಕಾಯ್ಗಳಂ ಪಾಕಮಂ 
ಮಾಡಿ ಸಲಗೆಯಿಂ ತಿವಿದು ತುಪ್ಪವ ಬಿಟ್ಟು ಗೌಜಾಗುವಂದದಿಂ ಕಾಸಿ 
(ಸೂಪಕಾ. ೪-೦೮). 
ಗೌಟುಬದನೆಯ ಕಾಯಿಎಬದನೆಯ ಕಾಯನ್ನು ಸುಟ್ಟು ಮಾಡಿದ 
ಒಂದು ಬಗೆಯ ವ್ಯಂಜನಪದಾರ್ಥ,-ಬಜ್ಜಿ: ಸುಟ್ಟು ಕಾಯ್ಗಳ ನಡುವೆ 
ಸೀಳಿ ಪಸರಿಸಿಯುಪ್ಪನಿಟ್ಟು . . . ತುಪ್ಪದಿ ಹುರಿದ ಹಾಲದುದ್ದುಗಳ 
ತುಪ್ಪದೊಳು ಗೌಜಿಇಗುವಂತೆ ಅಟ್ಟೆರಡುಭಾಗೆಯಂ ಮಾಡಿ . . . ತುಪ್ಪ 
ದೊಳಗಟ್ಟು ಕೆಂಪಂ ಮಾಡಿ ನರೆಗೊಡಲು ಗೌಜು [ಪಾಕಾಂ. ಆ] ಬದನೆಯ 
ಕಾಯಿವೆಸರಾದವು (ಸೂಪಶಾ. ೪೨೨೪). [ ಎಗಾಅು] 
ಗೌಜು, ಗೌರು (ನಾ). ಗಟ್ಟಿಯಾದ ಕೀರಲುದನಿ ; ಕರ್ಕಶಧ್ವನಿ ; ಸಾಜ 
ಸುಭಟರ ಜಜಿ*ವ ಕಹಳೆಯ ಗೌಟುಗಳ [ಪಾಠಕಾ. ಗೌಜಿ*ಡುವ) ಶಿತ್ತಿರಿಯ 
ಚಿನ್ನದ ಚೀಟುಗಳ (ಕುವ್ಯಾಕ. ೨೦-೭೬). "ಗೌಟಿಗಹಳೆ' ಪರಾ, ಗೌರು ; 
*ಗೌರುಗಹಳೆ' ಪರಾ. [?/ತೆಲು. ಗೌರುಎಕಹಳೆ 1 
ಗೌಜುಕಾಳೆ (ಗೌಟಂಗಹಳೆ' ನೋ. 
ಗೌಟುಗಹಳೆ, ಗೌರಂಗಹಳೆ, ಗೌಅಗಹಳೆ, ಗೌಜುಕಾಳೆ, ಗೌಣುಗಾಳೆ 
(ನಾ). ಗಟ್ಟಿಯಾಗಿ ಧ್ವನಿಮಾಡುವ ಒಂದು ಬಗೆಯ ಕಹಳೆ; ರಣ 
ಕಹಳೆ : ಬಿತ್ತರಿಸಿ ಬೈಬೈದು ಸಾಕುವ ಗೌಟುಗಹಳೆಗಳ ಸತ್ತಿಗೆಯ ಸಾಲು 
ಗಳೆೊಳಂಬರ ಕೆತ್ತುದು (ಕುವ್ಕಾವಿ. ೮-೨) ; ಕೌರವರಾಯಜೀವಘರಟ್ಟ 
ಬಂದನು ಸಾಯದಿರಿ ಹೆಅಸಾರಿಯೆಂದವು ಗೌಟುಗಹಳೆಗಳು (ಕುವ್ಯಾದ್ರೋ. 
ಓರಿಇ. ೪-೩೨ ಅಡಿ) : ನಿಬ್ಬರದ ಬಿರುದನು ಬೀಟುತಿರ್ದವು ಗೌಜುಗಹಳೆಗಳು 


೨೬೬೬ 


ಲಾ 


20 


ಗ್ಯಾಸು 


(ಶುವ್ಕಾಕ. ೮-09) ; ಸೆಂಗರಕೆ ಮುಂಚುವ ಭಟರ ಗಡಣದಿ ಧುರಕೆ ನಡೆದರು 
ಮುಂದೆ ಸಾಜುತ ಗೌಜು[ಪಾಕಾ. ಜಿ]ಗಹಳೆಯಲಿ (ನಳಕ. ೯-೧). ಗೌ. 
ಗಹಳೆ ; ಕುರುನೃಪನ ತೊಡಕು ಲೇಸಲ್ಲೆಂದು ವದರಿದುವು ಗೌರುಗಹಳೆ 
(ತುರಂಗ. ೪6-56); ಉದಯಕಂಲದೋಳ್ಪಾಳ್ಯದೊಳಗೊದರಿದವು ಗೌರು 
ಗಹಳೆ (ತುರಂಗ. ೫೦-೧೦). ಗೌಜಗಹಳೆ : ವರ ಬೊಂಬುಳಿಯ ನಾಗಸರ 
ಗೌಜಗಹಳೆಯ ದುರುದ ಗೋಮುಖ ಡಮರುಗಳೂ (ದೇವಾಂಪು. ೩-೨೦೯). 
ಗೌಜುಕಾಳೆ ; ಕಾಹಳವೆಂಬ ಗೌಟ್‌ £ ಆ] ಕಾಳೆ (ವಿವೇಕ.3೩೬). ಗೌಟು 
ಗಾಳೆ ೬ ನುಡಿವವೀ ರಣ ಗೌಜುಗಾಳೆ ಚಿನಗಾಳಿೆಗಳ೯ ಶಂಖಾನಿನಾದಂಗಳಿಂ 
(ಷತಿಲ.೬-೮). [ಗೌಜ್ಯ್ಜು +೬ ಕಹಳೆ] 

ಗೌಟುಗಾಳೆ "ಗೌಟುಗಹಳೆ' ನೋ. 

ಗೌಟಕಸೊಡೆ (ನಾ). ಒಂದು ಬಗೆಯ ವಡೆ; ಗರುಗಾಗಿರುವ ವಡೆ; 
ಗರುಗೊಡೆ ; ಬಿಳಿಯುದ್ದನೊಣಗಿಕ್ತಿ ತರಿಮಾಡಿ ಬಿಸಿಯ ಹಾಲೊಳಗೆ 
ಕಲಸಿ . . . ಬಳಿಕ ಮಾಡಿದ ವಡೆಯುಮಂ ನೆಯಿದ ಬಿದಿರಗಪೆಯೊಳಗಿರಿಸಿ 
ಕೊಂಡು ಯೆಮ್ಮೆಯ ಬೆಣ್ಣೆಯಂ ಕಾಸಿಕೊಳುತ ಬಾಳೆಲೆಯ ತುಪ್ಪದೊಳು 
ತಳಮುಟ್ಟದಂತಡಲು ಗೌಆ್‌ೊಡೆ [ಪಾಕಾ. ಗಟಿಗೊಡೆ] ಯಾದುದು 
(ಸೂಪಶಾ. ೧-೬೯). [ಗೌಟ್ಟು + ಒಡ್ಕೆ (ಎವಡೆ)] 

ಗ್ಯಾಂಗು (ನಾ). ತಂಡ; ಗುಂಪು; ಕಳ್ಳರ ಗ್ಯಾಂಗಿನವರು ಪ್ರವೇಶಿಸಿದ 
ವರ್ತಮಾನವು ತನಗೆ ತಿಳಿದ ಕೊಡಲೆ . , . ಪೋಲಿಸಿಗೆ ತಿಳಿಸಲು ಅವನ 
ಕರ್ತವ್ಯವಾಗಿರುವದು (ಗ್ರಾಮಾಳ. ೪೬) ; ಒಂದು ದೊಡ್ಡ ಪಾಮಲೋರರ 
ಗ್ಯಾಂಗು ಕಡೂರು ಡಿಸ್ಪಿಕ್ಕಿಗೆ ಬಂದಿದೆ (ನಡೆದಾ- 11, ೮೩೯). 

[ <0. 0836 ) 

ಗ್ಯಾದಾರಿ (ನಾ). ಒಂದು ಬಗೆಯ ಮರ: ದೇವದಾರಿ, ಗಂಧಗಿರಿ, ಗ್ಯಾದಾರಿ, 
ಚೆಂಬುಳುಕಾಯಿ (ಮೈಡಗಿ. ೩೫-೬೮೩) [? 

ಗ್ಯಾರಂಟಿ (ನಾ). ಭರವಸೆ; ನಂಬಿಕೆ; ನಿರ್ಧಾರ; ಕರ್ಮದಲಿ ಮಾತ್ರ 
ನಿನಗಿದೆಯಂತೆ ಅಧಿಕಾರ ಫಲ ಸಿಗುವದೆಂಬ ಗ್ಯಾರಂಟಿ ನಾಸ್ತಿ (ಆರರೋ. 
೧೬) ; ಈಗ ನನಗೆ ಅವರು ಚಿನ್ನಾಗಿ ಪೂಜೆ ಮಾಡುವುದು ಗ್ಯಾರಂಟಿ 
(ಶಾಲಿಮ. ೯೧). ([ +o. 08878269 ) 

ಗ್ಯಾಲನ್‌ (ನಾ). (ಮುಖ್ಯವಾಗಿ ದ್ರವಪದಾರ್ಥಗಳನ್ನು ಅಳಿಯುವ) 
ಒಂದು ಅಳತೆ: ಮನಸ್ಸಿಗೇನಾದರೂ ಕಿಂಕೃತಿಯಾದರೆ ಗ್ಯಾಲನ್‌ಗಟ್ಟಲೆ 
ವ್ಹಿಸ್ಕಿ ಹೀರಬೇಕೆ ? (ಯೋಧಪು. ೨೭). [ +o. 0೩108 ] 

ಗ್ಯಾಲರಿ(ನಾ).ಸೋಪಾನಮಾರ್ಗದಂತೆ ಮೆಟ್ಟಲಂಮೆಟ್ಟಲಾಗಿ ಕಟ್ಟಿರಂವ 
ಕಟ್ಟಡ ಅಥವಾ ಪೀಠಗಳನ್ನ್ನ ಜೋಡಿಸಿರುವ ಸ್ಥಳ; ಪ್ರೇಕ್ಷಕರಂ 
ಕುಳಿತುಕೊಳ್ಳುವ ಸ್ಥಳ ; ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಇಬ್ಬರು ತರುಣರು 
ನಿಂತು . . . ಘೋಷಿಸಿದರು (ಅತ್ಮಾರ್ಪ. ೧೧೨). [ «ಇಂ. 0೩11687) 

ಗ್ಯಾಲಿ (ನಾ). “(ಮುದ್ರಣ) ಜೋಡಿಸಿದ ಮುದ್ರಣದ ಮೊಳೆಗಳ ಸಾಲು 
ಗಳನ್ನು ಇಡುವ ಮೂರಂಚುಗಳುಳ್ಳ ತಟ್ಟೆ” (08163. ಇಂಳನಿ): 
ಮೊಳೆಗಳನ್ನು ಪ್ರತಿಸಾಲಿನಲ್ಲಿಯೂ ಜೋಡಿಸಿ. . . ಸ್ಟಿಕ್ಕನ್ನು ಖಾಲಿಮಾಡಿ 
ಗ್ಯಾಲಿ ಎಂದು ಕರೆಯಲ್ಪಡುವ ಮೂರಂಚಿನ ತಟ್ಟೆಯಲ್ಲಿಡಬೇಕು (ಮುದ್ರಕ. 
೨೬). [+ o. 64೩1167) 

ಗ್ಯಾಸು (ನಾ). ೧. ಅನಿಲ. ೨. (ಸೀವೆಂಎಣ್ಣೆಯ) ಅನಿಲದಿಂದ ಉರಿಸುವ 
ದೀಪ; ಪೆಟ್ರೊಮ್ಯಾಕ್ಸ್‌ : ಗ್ಯಾಸಿನ ಬೆಳೆಕಿನಲ್ಲಿ ಕುಳಿತವರಿಗೆ ಮೊದ 
ಮೊದಲು ಈ ಕೋಣೆಗಳಲ್ಲಿದ್ದ ಯಾವ ವಸ್ತುವೂ ಕಾಣಿಸುತ್ತಿರಲಿಲ್ಲ 
(ಗಂಮಾಯಿ. ೩೭). ೩. (ಆಲಂ) ಪೊಳ್ಳುಮಾತು; ಬುರುಡೆ: ಅದೆಲ್ಲ ಬರೀ 
ಗ್ಯಾಸು ನನಗೆ ಗೊತ್ತಿಲ್ಲವೆ? (ರೂ9). 

ಗ್ಯಾಸೊಲೆಐ ಅನಿಲದ ಸಹಾಯಂದಿಂದ ಉರಿಯಖವ ಒಲೆ; ಗ್ಯಾಸೊಲೆ 


ಯಲ್ಲಿ ಅಡಿಗೆ ಬೇಗ ಆಗುತ್ತದೆ (ರೂ). [+ ಇಂ. 0೩೪) 


ಗ್ರಂತ 


ಗ್ರಂತ (ನಾ). ಎ ಗ್ರಂಥ : “ ಗ್ರಂಥ-ಗ್ರಂತ” (ಶಮ ದ. 3೩೫ 
[<ಸಂ. ಗ್ರಂಥ] 

ಗ್ರಂಥ (ನಾ). ೧. ಕಟ್ಟುವುದು; ಜೋಡಿಸುವುದು ; ಬಂಧ. ೨. ಗದ್ಯ 
ಅಥವಾ ಪದ್ಯರೂಪವಾದ ರಚನೆ; ಪುಸ್ತಕ; ಹೊತ್ತಗೆ: ಗ್ರಂಥ 
ಕೋಟಿಗಳಲಿ ಪೇಳ್ದು ದನೊರೆವೆನು ಸಾಂಗತ್ಯದರ್ಧದೊಳಾನು (ಇಂಡಾಪ. 
೧೮೦-೮೮): ಗ್ರಂಥ ಎಂಬ ಶಬ್ದವನ್ನು ಸಾಧಾರಣವಾಗಿ ಪುಸ್ತಕ ಎಂಬರ್ಥ 
ದಲ್ಲಿ ಬಳಸುವುದು ರೂಢಿಯಾಗಿದೆ (ಕನ್ನಸಂ. ೩೨). ೩. ಕ್ರಮವರಿತು 
ವಿಷಯವನ್ನು ಪ್ರತಿಪಾದಿಸಿರುವ ಬರವಣಿಗೆ,-ಲೇಖನ : ಯಾವು 
ದಾದರೂ ಒಂದು ವಿಷಯವನ್ನು ಕ್ರಮವರಿತು ಶಬ್ದಗಳಿಂದ ವ್ಯಕ್ತ ಪಡಿಸಿದರೆ 
ಗ್ರಂಥವಾಗುವುದು (ಕೈ ಏಡಿ. ೧೬೨) ; ; ಅರ್ಥವತ್ತಾಗಿ ರಚಿತವಾಗಿರುವ ಯಾವ 
ಲೆ:ಖನವನ್ನಾದರೂ " ಗ್ರಂಥ'ವೆನ್ನಬಹುದು (ಧಾರಪ. ೯). ೪. ಶಾಸ್ತ್ರ 
ಗಳ ಸಮೂಹ. ೫. ನಾಲ್ಕು ವೇದಗಳು. ೬. ಒಂದು ಅನುಷ್ಟುಪ್ಪು; 
ಶ್ಲೋಕ. ೭. ಶ್ಲೋಕದಲ್ಲಿರುವಷ್ಟು ಅಥವಾ ಮೂವತ್ತೆರಡು 
ಅಕ್ಷರಗಳ ಸಮುದಾಯ ; ೩೨ ಅಕ್ಷರಗಳಿಗೆ ಒಂದು "ಗ್ರಂಥ ' ಎಂಬ 
ಅಭಿಪ್ರಾಯದಿಂದ “ಭಾರತ ಒಂದು ಲಕ್ಷ ಗ್ರಂಥಗಳುಳ್ಳುದು” ಎಂದು 
ಹೇಳಿದ್ದಾರೆ (ಧಾರದ. ೯೫). ಲೆ. ಎ ಗ್ರಂಥಲಿಖಿ. "ಗ್ರಂಥಾಕ್ಷರ' ಪ 
೯, ಉತ್ತ ೈಷ್ಟವಾದ ಜ್ಞಾ ನ, ೧೦. (ಪಿತ್ರಾರ್ಜಿತವಾದ) ಜವ ದ 
ಐಶ್ವ ರ ೧೧. ಕೊಡುವುದಂ ; ದಾನ. ೧೨. [ಗಣಿತ] ಭಾಜ್ಯ ; 
ಭಾಗಿಸಬೇಕಾದ ಸಂಖ್ಯೆ ; “ ವರ ಶಾಸ್ತ್ರತತಿಯಲ್ಲಿ ವೇದ ನಾಲ್ಕಅಲಿ 
ಅಕ್ಕರದೆಣಿಕೆಯಲ್ಲಿ ಗ್ರಂಥಮೆನಿಕ್ಕು” (ಮಂಗರಾ. ೧೪೪-೨೭) ; “ದಾನಂ ಶಾಸ್ತ್ರ 
ಸಮೂಹಮುಂ ಪಿತೃಧನಂ ಶೃತ್ಕಾಂಗಮುಂ ಭಾಗೆಯುಂ ಜ್ಲಾನೋತೃೃಷ್ಟತೆ 
ವರ್ಣಸಂಖ್ಯೆಯಿನಿತುಂ ಗ್ರಂಥಾಖ್ಯ ” (ನಾನಾರ. ೦9೨). [ಸಂ.] 

ಗ್ರಂಥಕರ್ತ (ನಾ). ಗ್ರಂಥರಚನೆ ಮಾಡುವವನು; ಗ್ರಂಥದ ಮೂಲ 
ಸ್ವರೂಪವು ಗ್ರಂಥಕರ್ತನ ಜೀವಿತಾವಧಿಯಲ್ಲಿಯೇ ವಿಕೃತಗೊಳ್ಳುವುದು 
ನಿಶ್ಚಯ (ಭಾರಪ. ೩೪). [ಗ್ರಂಥ ಕರ್ತ) 

ಗ್ರಂಥಕರ್ತೃ (ನಂ).ಎಗ್ರಂಥಕರ್ತ : ಆಯಾ ಗ್ರಂಥಕರ್ತೃಗಳ ಹೆಸರುಗಳ 
ಬಳಿವಿಡಿದು . . . ಹೊಂದಿಸಿದ್ದರೆ ಅದು ಗ್ರಂಥಕಾರಸೂಚಿಯಾಗುವದು 
(ಗ್ರಂಥಾಲ. ೪೮). [ಗ್ರಂಥ ಕರ್ತೃ) 

ಗ್ರಂಥಕಾರ (ನಾ), ಇ ಗ್ರಂಥಕರ್ತ ; ಗ್ರಂಥಕಾರನ " ನಿಜನಾಮ 'ವನ್ನು 
ಮೊದಲು ತೆಗೆದುಕೊಳ್ಳಬೇಕೆ ? (ಗ್ರಂಥಾಲ. ೪೯). [ಸಂ.] 

ಗ್ರಂಥಕೀಟಕ (ನಾ). ೧. ಪುಸ್ತಕದ ಹಂಳು. ೨. (ಆಲಂ) ಕೇವಲ ಪುಸ್ತಕ 
ಜ್ಞಾನವನ್ನು ಅವಲಂಬಿಸುವವನು; ಲೋಕಾನುಭವ ಸಾಲದ ವ್ಯಕ್ತಿ 
ಹೆಣ್ಣುಮಕ್ಕಳು ನುಡಿದದ್ದು ಇವನಿಗೆ ವೇದವಾಕ್ಕ-ಮುದ್ರಿತವಾಗಿದ್ದುದು 
ಸುಳ್ಳಿರಲಾರದು ಎಂದೆನ್ನುವ ಗ್ರಂಥಕೀಟಕಗಳಂತೆ (ಸಾಹಿಸಂ. ೩೭). 

[ಗ್ರಂಥ + ಕೀಟಕ್ಷ] 

ಗ್ರಂಥನ (ನಾ). ೧. ಜೋಡಿಸುವುದು: ಕಟ್ಟುವುದು ; ಪೋಣಿಸುವುದು. 
೨. (ಗ್ರಂಥ) ರಚನೆ; “ ಶ್ರಂಥನಂ, ಗ್ರಂಥನಂ, ಗುಂಘಃ, ಸಂದರ್ಭಃ, 
ರಚನಾ-ಈ ೫ ರಚನೆ” (ಹಲಾಯು. ೧೨೦-೪೩); “ ಸಂದರ್ಭಮಾ ಶ್ರಂಥನಂ 
ಗ್ರಂಥನಂ ಗುಂಫಮೆನೆ ರಚನೆಗಭಿಧಾನಮಕ,ಂ ” (ಮಂಗರಾ. 

[ ಸಂ. ] 

ಗ್ರಂಥಪಾತ(ನಾ). ಗ್ರಂಥಗಳಲ್ಲಿ ಹುಳಂ ತಿಂದಂ ಅಥವಾ ಬೇರೆ ಯಾವುದೇ 
ಕಾರಣದಿಂದ ಪಾಠಭಾಗ ನಷ್ಟವಾಗುವುದು ; ಗ್ರಂಥಗಳಲ್ಲಿ ಪಾಠಭೇದ 
ಗಳುಂಟಾಗುವುದು, ಪ್ರಕ್ಷೇಪಗಳಾಗುವುದು, ಗ್ರಂಥಪಾತವಾಗುವುದು... 
ಇವೇ ಮುಂತಾದುವನ್ನು ಪ್ರಾಚೀನ ಭಾರತೀಯ ವಿದ್ವಾಂಸರು ಬಲ್ಲವ 
ರಾಗಿದ್ದರು (ಕನ್ನಸಂ. ೧೦); ಗ್ರಂಥಕರ್ತನು ಕಾಲವಾಗಿದ್ದರಂತೂ ಗ್ರಂಥ 
ಪಾತದ ಸಾಧ್ಯತೆಗಳಿಗೆ ಮಿತಿಯೇ ಇಲ್ಲ(ಛಾರಪ. ೩೪). [ಗ್ರಂಥ * ಪಾತ] 


ಪ್ರಯೋ). 


೧೨೬-೩). 


೨೬೬೭ 


5 


20 


46 


ಗ್ರಂಥಾಲಯ 


ಗ್ರಂಥಪಾಲ (ನಾ). ಗ್ರಂಥಭಂಡಾರದ ರಕ್ಷಕ ; ಪುಸ್ತಕಭಂಡಾರಿ; ಗ್ರಂಥ 
ಪಾಲನು ಗ್ರಂಥಗಳ ಆಯ್ಕೆಮಾಡುವ ಮುನ್ನ ತನ್ನ ವಾಚಕರ ಅಭಿರುಚಿ 
ಗಳನ್ನು ಚೆನ್ನಾಗಿ ಆರಿತುಕೊಂಡಿರಬೇಕು (ಗ್ರಂಥಾಲ. ೯); ೪೨ ಪುಟಗಳ 
ಪುಟ್ಟಪುಸ್ತಕ . .. ಪ್ರಕಟವಾಗುವದೊಂದೇ ತಡ ಬಹುಜನ ಗ್ರಂಥಪಾಲರ 
ಮನ್ನಣೆಗೆ ಪಾತ್ರವಾಯಿತು (ಗ್ರಂಥಾಲ. ೧೮). [ಸಂ.] 

ಗ್ರಂಥಭಂಡಾರ (ನಾ) .-ಗ್ರಂಥಾಲಯ : ಗ್ರಂಥಭಂಡಾರದಲ್ಲಿ ನಡೆಯುವ 
ಗ್ರಂಥ ಪರಿಚಲನೆ, ಆಡಳಿತೆಗಳ ಪರಿಶೀಲನಕ್ಕಾಗಿ ಅವರನ್ನು ಇಂಗ್ಲಂಡಕ್ಕೆ 
ಕಳುಹಿಸಲಾಯಿತು (ಗ್ರಂಥಾಲ. ೨೮). [ಗ್ರಂಥ + ಭಂಡಾರ) 

ಗ್ರಂಥಭಂಡಾರಿ (ನಾ).ಎಗ್ರಂಥಪಾಲ ; ರಂಗನಾಥನ್‌ರು . . . ಪ್ರಥಮ 
ಗ್ರಂಥಭಂಡಾರಿಯೆಂದು. ನೇಮಿಸಲ್ಪಟ್ಟೊಡನೆಯೆ ಅವರನ್ನು 
ಇಂಗ್ಲಂಡಕ್ಕೆ ಕಳುಹಿಸಲಾಯಿತು (ಗ್ರಂಥಾಲ. ೨೭). [ಗ್ರಂಥ + ಭಂಡಾರಿ] 

ಗ್ರಂಥರಚನೆ (ನಾ). ಗ್ರಂಥವನ್ನು ಬರೆಯುವುದು, - ರಚಿಸುವುದು ; 
ಗ್ರಂಥರಚನೆ ನನ್ನ ಕೈಲಾಗದ ಮಾತು ಸ್ವಾಮಿ (ದಾನಚಿಂ. ). 

1 ಗ್ರಂಥ 4 ರಚನೆ] 

ಗ್ರಂಥಲಿಪಿ (ನಾ). ಸ ಸೃತವನ್ನು ಬರೆಯಲು ಅನುಕೂಲಿಸುವಂತೆ 
ಸುಧಾರಿಸಿದ MR - ತೆಲುಗಲಿಪ ನಾಗರದ ಲಿಪಿ ಗ್ರಂಥಲಿಪಿ 
ಹಳಗನ್ನಡದ ಲಿಪಿ . . , ಮೊದಲಾದ ಹಲವು ಲಿಪಿಗಳನೋದಬಲ್ಲಗ್ಗಳೆದ 
ಕರಣಿಕರಂ ಕರೆಸಿ (ಬಸಪು. 8-8೩) : ದಕ್ಷಿಣದ ಬ್ರಾಹ್ಮೀಲಿಪಿಯಿಂದ ಕನ್ನಡ, 
ತೆಲುಗು, ತಮಿಳು ಗ್ರಂಥಲಿಪಿಗಳೂ ರೂಪುದಾಳಿದವು (ಸಂಶೋಧ. ೪). 

[ ಗ್ರಂಥ * ಲಿಬ] 

ಗ್ರಂಥಲೇಖಕ (ನಾ). ೧. ಗ್ರಂಥವನ್ನು ರಚಿಸುವವನು. ೨. ಗ್ರಂಥವನ್ನೂ 
ಪ್ರತಿಮಾಡುವವನು; ಲಿಪಿಕಾರ; “ ಲಿಪಿಕನೆನೆ ಗ್ರಂಥಲೇಖಕಂ ” 
(ಮಂಗರಾ. ೧೦೬-೧೬). [ ಗ್ರಂಥ * ಲೇಖಕ ] 

ಗ್ರಂಥಸಂಪಾದನೆ (ನಾ). ಶಾಸ್ತ್ರೀಯವಾಗಿ ಗ್ರಂಥವನ್ನು ಪರಿಶೋಧಿಸಿ 
ಪ್ರಕಟಿಸುವುದು : ಗ್ರಂಥಸಂಪಾದನೆಯ ಮೊದಲ ಮೊದಲ ಸುಳಿವು 
ಇಲ್ಲಿ ಕಾಣುತ್ತದೆ (ಕನ್ನಸಂ. ೧೫: ಗ್ರಂಥಸಂಪಾದನೆಯನ್ನು ಕಲಿಯುವ 
ವಿದ್ಯಾರ್ಥಿಗಳಿಗೆ ಇವನು ಉತ್ತಮವಾದ ನಿಯಮಗಳನ್ನು ಹೇಳಿಕೊಟ್ಟನು 
(ಕನ್ನಸಂ. ೨೯); ಗ್ರಂಥಸಂಪಾದನೆಯು ಸ್ವಾಭಾವಿಕವಾಗಿಯೇ ಗ್ರಂಥಗಳಿಗೆ 
ಸಂಬಂಧಿಸಿದ್ದಾಗಿದೆ (ಭಾರಪ. ೯). , [ಗ್ರಂಥ ೬ ಸಂಪಾದನೆ] 

ಗ್ರಂಥಸೂಚಿ (ನು). ಗ್ರಂಥಾಲಯದಲ್ಲಿ ಓದುಗನಿಗೆ ಬೇಕಾದ ಪುಸ್ತ ಕ 
ವನ್ನು ದೊರಕಿಸಿಕೊಳ್ಳುವುದಕ್ಕೆ ಸಹಾಯಕವಾಗುವಂತೆ ಸಿದ್ಧಪಡಿಸಿದ 
ಪುಸ್ತಕಗಳ ಪಟ್ಟಿ ; ಗ್ರಂಥಸೂಚಿಯು ವಾಚಕರಿಗೆ ಗ್ರಂಥಕರ್ತನ ಹೆಸರು, 
ಶಿರೋನಾಮ ಮತ್ತು ವಿಷಯ ಇವುಗಳಲ್ಲಿ ಯಾವುದೊಂದು ಗೊತ್ತಿದ್ದರೆ 
ಅವನಿಗೆ ಆ ಗ್ರಂಥವನ್ನು ದೊರಕಿಸಿಕೊಡುವುದರಲ್ಲಿ ಸಹಾಯ ಮಾಡಬೇಕು 
(ಗ್ರಂಥಾಲ. ೩೮). [ ಗ್ರಂಥ * ಸೂಚಿ] 

ಗ್ರಂಥಸ್ವಾಮ್ಯ (ನಾ). ಗ್ರಂಥದ ಒಡೆತನ ; ಪುಸ್ತಕದ ಹಕ್ಕು: ತನ್ನ 
ಮೂಲಕೃತಿಯ ಪ್ರತಿಗಳನ್ನು ಮುದ್ರಿಸಿ ಪ್ರಕಟಿಸಿ, ಮಾರಲು ಮೂಲ 
ಕರ್ತನಿಗಾಗಲಿ, ತಾನು ತನ್ನ ಹಕ್ಕನ್ನು ವಹಿಸಿರುವವನಿಗಾಗಲಿ, ಕಾನೂನಿನ 
ಮೇರೆಗೆ ಒಂದು ಗೊತ್ತಾದ ವರ್ಷಗಳ ಕಾಲ ಕೊಟ್ಟಿರುವ ಏಕಬಾಧ್ಯತೆಯ 
ಹಕ್ಕು; ಗ್ರಂಥಸ್ವಾಮ್ಯ (0098188. ಇಂಕನಿ). [ಗ್ರಂಥ ಸ್ವಾಮ್ಯ) 

ಗ್ರಂಥಾಕ್ಷರ (ನಾ).ಎಗ್ರಂಥಲಿಪಿ : ನಮ್ಮ ಮನೆಯಲ್ಲಿ ಓಲೆಗರಿಯ ಮೇಲೆ 
ಗ್ರಂಥಾಕ್ಷರದಲ್ಲಿ ಬರೆದ ರಾಮಾಯಣವಿದೆ (ಕೂರಿ). [ಗ್ರಂಥ + ಅಕ್ಷರ] 

ಗ್ರಂಥಾಲಯ (ನಾ). ಓದುವುದಕ್ಕಾಗಿ ಪುಸ್ತಕಗಳನ್ನು ಸಂಗ್ರಹಿಸಿ 
ಇಟ್ಟಿರಂವ ಮನೆ; ಪುಸ್ತಕಭಂಡುರ; ಬರೆಹಗಳನ್ನು ಓದುಗರ ಅಭಿರುಚಿಗೆ 
ತಕ್ಕಂತೆ ಓದಲಿಕ್ಕೆ ಒದಗಿಸಿ ಕೊಡುವುದು ಗ್ರಂಥಾಲಯದ ಮುಖ್ಯ ಕರ್ತವ್ಯ 
ವಾಗಿದೆ (ಗ್ರಂಥಾಲ. ೪೧). .[ ಗ್ರಂಥ ೬'ಅಲಯ] 

168 


ಗ್ರಂಥಿ 


ಗ್ರಂಥಿ (ನಾ). ೧. ಗೆಂಟಂ; ಬಂಧ ; ಕಟ್ಟ : ಅಜ್ಞಾನದ ಗ್ರಂಥಿಯನ್ನು 
ಬಿಚ್ಚುವದೇ ಗ್ರಂಥ (ಕಗದ್ಯ. ೧೨೦). ಪಿ. (ಕಬ್ಬು, ಬಿದಿರಂ ಮೊದ 
ಲಾದುವುಗಳ) . ಗಿಣ್ಣು ; ಗೆಣ್ಣು : * ಗ್ರಂಥಿಃ, ಪರ್ವ, ಪರುಸ್‌ - ಈ 
೩ ಗಂಟು” (ಹಲಾಯು. ೩೧-೩೫). ಹ. ಗೆಡ್ಡೆ ; ಬೇರು. ೪. (ದೇಹದ) 
ಸಂಧಿ; ಕೀಲಂ. ೫. ದೇಹದಲ್ಲಿ ಗಾಯ ಮುಂತಾದುವುಗಳಿಂದ 
ಉಂಟಾಗುವ ಬುಗುಟು.-ಗಂಟು. ೬. ಶರೀರದಲ್ಲಿ ರಸವನ್ನು 
ಸ್ರವಿಸುವ ಗೆಡ್ಡೆಯಂತಿರುವ ಕೆಲವು ಅಂಗಗಳು : ಕೆಲವು ಹುಳುಗಳಲ್ಲಿ 
ಗ್ರಂಥಿಗಳು ಹೊರಚಾಚಿ, ದ್ರವವನ್ನು ಸ್ರವಿಸಿ, ಶತ್ರುಗಳನ್ನು ಹೆದರಿಸುತ್ತವೆ 
(ಕೀಏಜಿ. 3೧). ೭. ಒಂದು ಬಗೆಯ ಉದರ ರೋಗೆ : ಶೂಲಗಜಾಂಕುಶ 
ರಸಂ . . . ಕೊಳ್ಳಲು ಸರ್ವಶೂಲೆ, ಪಂಚಗುಲ್ಮ, ಅರುಚಿ, ಎದೆಬಾವು, 
ಅಡ್ಡ ಗಡಿ, ಗ್ರಂಥಿ, ಎಂಟು ಉದರರೋಗಂಗಳು ಮಾಣುವುವು (ವಿವೈವಿ. ೩೨). 
೮. ಒಂದು ಬಗೆಯ ಮರ ; “ಗಣೇಶಕುಸುಮ :. ಕೆಂಗಣಿಗಿಲು, ಭದ್ರ 
ಮಂಸ್ತೆ, ಗ್ರಂಥಿ” (ಓಷಧಿ. ೪೭). [ಸಂ.] 

ಗ್ರಂಥಿಕ (ನಾ). ೧. ಒಂದು ಬಗೆಯ ಔಷಧದ್ರವ್ಯ ; ಹಿಪ್ಪಲಿಯ ಬೇರು; 
ಹಿಪ್ಪಲೀಮೂಲ. ೨. ಗ್ರಂಥಭಾಗವನ್ನು ಮಾತಿನಲ್ಲಿ ವರ್ಣಿಸುವವನು; 
ಕಥಕ ; ನಿರೂಪಕ ; “ ಗ್ರಂಥಿಕ "ರು ಮಾತಿನಲ್ಲಿ ವರ್ಣಿಸುತ್ತಿದ್ದ ಕಂಸವಧ 
ಬಲಿಬಂಧಗಳನ್ನು “ಶೋಭನಿಕರು” (ಅಥವಾ “ಶೌಭಿಕರು”) ಪ್ರತ್ಯಕ್ಷವಾಗಿ 
ಮಾಡಿ ತೋರಿಸುತ್ತಿದ್ದರು (ಸಂನಾಟ. ೪೦)- ೩, ಅಜ್ಞಾತವಾಸದಲ್ಲಿ 
ನಕುಲನು ಇಟ್ಟುಕೊಂಡಿದ್ದ ಹೆಸರು: ನಾನು ಗ್ರಂಧಿಕನೆಂಬ ಹೆಸರಿಟ್ಟು 
ಕೊಂಡು ವಿರಾಟರಾಜನ ಹತ್ತಿರ ಅಶ್ವಪಾಲಕನಾಗಿರುತ್ತೇನೆ (ವಕಛಾ. ೧೮೫). 

[ಸಂ.] 

ಗ್ರಂಥಿಕತಗರ (ನಾ). ಒಂದು ಬಗೆಯ ಮೂಲಿಕೆ: ನಾಣಲಬೇರು, 
ಗ್ರಂಧಿಕತಗರ, ನೆಲಗುಳ್ಳದ ಬೇರು . . . ಇವಿಷ್ಟನೂ ಪ್ರತ್ಯೇಕ ನಾಲ್ಕು 
ವರಹ ತೂಕವ ಸೇವಿಸಲು ಭೂತಗ್ರಹ . . . ಫರಿಹರವಹವು (ವೈದ್ಯಸಾ. 
11, 84). [ ಗ್ರಂಥಿಕ -. ತಗರ, 

ಗ್ರಂಧಿತ (ಗು). ೧. ಜೋಡಿಸಿ ಕಟ್ಟಿದ; ಗಂಟುಹಾಕಿದ. ೨. ಕ್ರಮ 
ಬದ್ಧವಾಗಿ ನಿರೂಪಿಸಿದ; ಈ ಮಹತ್ವದ ಸಮಾಜವಾದೀ ಸಿದ್ದಾಂತವು 
ಅದರಲ್ಲಿ ಗ್ರಂಧಿತವಾಗಿದೆ (ಪ್ರಬಂಧ. ೧೦೯). [xo.] 

ಗ್ರಂಥಿದಳ (ನಾ).ಎಗ್ರಂಧಿಪರ್ಣ : “ ಗ್ರಂಥಿಪರ್ಣಃ - ಗ್ರಂಥಿದಳ ” (ಓಷಧಿ. 
೪೭). [ಗ್ರಂಥಿ * ದಳ್ಕ (ಇದಲ) | 

ಗ್ರಂಥಿಪರ್ಣ (ನಾ). ಒಂದು ಬಗೆಯ ಸುಗಂಧದ ಗಿಡ ; ಮಾಚಿಪತ್ರೆ ; 
ಮರಿಚ ವ್ಯಾಕೀರ್ಣಪರ್ಣಂ ಕುರರತನುವ(ನಾ) ಗ್ರಂಥಿ ಪರ್ಣಚ್ಛದಂ 
ಕತ್ತುರಿವೆಕ್ಕಂ ಸಲ್ಲಕೀಪಲ್ಲವಮಿಭಶಿಶುವಂ . . . ಕೊರ್ವಿಸೆ 'ಸೊಗಯಿಪುದೀ 
ಕಾನನೋದ್ವೇಶಂ (ಪುಪ್ಪಪು. ೫-೬೯). [ಸಂ. 

ಗ್ರಂಥಿಲ (ಗು). ೧. ಗಂಟುಗಂಟಾದ. (ನಾ). ೨. ಒಂದು ಬಗೆಯ ಗಿಡ; 
“ವಿರಾಂಗತ” (ಪಂಡಿತ). ೩, ಒಂದು ಬಗೆಯ (ಎಲೆಗಳಿಲ್ಲದ) ಗಿಡ; 
“ಮುಳ್ಳುಅಜ್ಜಿ ” (ಅಮರ. ಟಕ). [ಸಂ.]) 

ಗ್ರಂಥಿಶೂಲೆ (ನಾ). ಸಂಧಿ ಅಥವಾ ಕೀಲಿನಲ್ಲಿ ಉಂಟಾಗುವ ನೋವು. 
“ಗ್ರಂಥಿಶೂಲೆಚೂರ್ಣ' ಪರಾ. [ಗ್ರಂಥಿ ಶೂಲೆ] 

ಗ್ರಂಥಿಶೂಲೆಚೂರ್ಣ (ನಾ), ಕೀಲುಗಳಲ್ಲಿ ಉಂಟಾಗುವ ನೋವಿನ 
ಪರಿಹಾರಕ್ಕಾಗಿ ಕೊಡುವ ಒಂದು ಬಗೆಯ ಔಷಧದ ಪುಡಿ ; ಗ್ರಂಥಿ 
ಶೂಲೆಚೂರ್ಣ:-ಮಾಂಸಭೇದಿ ಅಜಮೂತ್ರದಲ್ಲಿ ಶುದ್ಧಿಮಾಡಿ. .. ಗುಳಿಗೆ 
ಮಾಡಿ ತ್ರಿಫಲೆಪುಡಿ ಅಸುಪಾನದಲ್ಲಿ ಕೊಡುವುದು (ವಿವೈವಿ. ೨೫). 

[ ಗ್ರಂಥಿಶೂಲೆ ಚೂರ್ಣ? 
ಗ್ರಂದಿಗ "ಗಂದಿಗ' ನೋ. 
ಗ್ರಂದಿಗೆ “ಗಂದಿಗೆ' ನೋ, 


೨೬೬೮ 


5 


ಗ್ರಹ 


ಗ್ರಥನ (ನಾ).ಎಗ್ರಂಥನ ೧: ಕವಿಯ ಕೆಲಸವೇನೆಂದರೆ, ಶಬ್ದಾರ್ಥಜನ್ಯ 
ಭಾವಗಳ ಗ್ರಥನದಿಂದ ಒಂದು . . , ಜಾಗರವನ್ನು ತೆರೆವುದು (ಉವ್ಶಕು. 
೮60). [ಸಂ,1 

ಗ್ರಥಿತ (ಗಂ). ಜೋಡಿಸಿ ಕಟ್ಟಿದ ; ಕ್ರಮವಾಗಿ ಜೋಡಿಸಿದ: ಮಧಿತರಿಪು 
ಭೂಪಾಳಂ ಪ್ರಧಿತಪೃ್ಪಥಿವೀಪಾಲೌಘಾನಮ್ರವಸೌಳಿಮಣಿಪ್ರಭಾ 
ಗ್ರಧಿತವದಪೀಠಾಗ್ರಂ (ಕಾದಂ ಪೂ. ೧೭): ಒದವಿದ ತೋರಮಂಲ್ಲಿಗೆಯ 
ಹಾರದ ಸೂಸಕದಿಂದೆ . . . ಸಹಕಾರದ ಕೆಂದಳಿರಿಂದೆ ಚೆಲ್ಮುವೆತ್ತುದು 
ಕದಳೀದ್ರುಮಗ್ರಧಿತಸುಂದರವಂದನಮಾಲಿಕಾವೃತಂ (ಕಾದಂಉ. ೨೧೩). 

{ ಸಂ.] 


10| ಗ್ರಧಿಸು(ಕ್ರಿ).೧. ಗ್ರಂಥ, ಮಾಲೆ ಮುಂತಾದುವುಗಳನ್ನು ರಚಿಸು, -ಕಟ್ಟು: 


90 


96 


46 


ಇಷ್ಟು ಸಂಗ್ರಹವಾಗಿ ರಸೈಕದೃಷ್ಟಿಯಿಂದ ನಾಟಕವನ್ನು ಗ್ರಧಿಸಿರುವುದರಿಂದ 
ವಿಸ್ತಾರವಾದ ವರ್ಣನವೈಖರಿಗಳಿಗೂ . . . ಇದರಲ್ಲಿ ಅವಕಾಶವಿಲ್ಲ (ಸಂನಾಟ. 
೭6). ೨. ಕೂಡು ; ಒಟ್ಟಾಗು : ಗ್ರಧಿಸಿ ಚೀತ್ಕಾರದಿ ನಡೆವ ಭರಕೆ ಶೈಲ 
ಶಿಧಿಲವ ಮಾಳ್ವ ಪೆಂಪುಳ್ಳ ರಥಗಳೆಂಭತ್ತ ನಾಲೈಂಬ ಲಕ್ಷದೆೊಳ್‌ (ಧರಡ. 
೨೨-೬೨). [ಗ್ರಥನ * - ಇಸ್ಕು] 

ಗ್ರಸನ (ನಾ), ೧. ನುಂಗುವುದು, ತಿನ್ನುವುದು: ಗ್ರಸನಾಟೋಪದಿ 
ನೆಯ್ದಿದಂ ಹರಿಯನುತ್ಕರ್ಣಂ ವಿದೀರ್ಣಾನನಂ (ಜಗೆವಿ.೫-೪೩); ಕೋರಕಾಗ್ರ 
ಗ್ರಸನೋತ್ಕಂಠಾನ್ಯಪುಪ್ಪೋತ್ಕರವೃತಭಿಟಪಂ ಚೊತಂ (ಜಂದ್ರಪು. ೦೧-೪೩). 
೨. ಚಂದ್ರ ಅಥವಾ ಸೂರ್ಯನಿಗೆ ಆಗುವ ಗ್ರಹಣ : ಚಂದ್ರಬಿಂಬಕ್ಕೆ 
ರಾಹುಗ್ರಸನಂ (ಕಾದಂಉ. 8೫೨೯). [೦.7] 

ಗ್ರಸಿಸು (ಕ್ರಿ). ನುಂಗು ; ತಿನ್ನು: ಅದು ಕೊ ಗ್ರಾಸಬುದ್ಧಿಯಿಂ ಯಡತಿಟ್ಟು 
ಗಳಂ ಗ್ರಸಿಸಲೆಣಿಸಿ ಪಾತಾಳಕುಹರದಂತೆ ಶವ ಬಾಯಿಗಳಂ ತೆರದು 
ಪಕ್ಷಘಾತದಿಂ ಸಮುದ್ರವಂ ಗ್ರಾಸಗೊಳುತ ತನ್ನಂ ಗ್ರಾಸಿಸಲು ಪಾರ್ಶ್ವದಲ್ಲಿ 
ಬಾಯಂ ತೆರದು ಬರುವ ಮಹಾಸರ್ಪವಂ ಪಕ್ಷದಿಂ ಖಂಡಿಸಿ (ಸೌಗೊಧಿ. 
2೮೪.೭). [ಗ್ರಸನ+ - ಇಸ್ಕು] 

ಗ್ರಸ್ತ (ಗು). ೧. ಬಾಯಿಂದ ಹಿಡಿದ. ೨. ತಿಂದ, ನುಂಗಿದ. (ನಾ)- 
೩. (ಓದುವಾಗ) ಅಕ್ಷರಗಳನ್ನೂ ಪದಗಳನ್ನೂ ನುಂಗುವುದಂ,; 
ಸರಿಯಾಗಿ ಉಚ್ಚರಿಸದೆ ಇರುವುದು; ಅಕ್ಷರಗಳನ್ನು ನುಂಗುವುದು "ಗ್ರಸ್ತ' 
(ಕಶಾಅ. ೨೩೦ ಅಡಿಟ). ೪. ನುಂಗಲ್ಪಟ್ಟವನು : ನಿರ್ಭರಪೂರಮಾಗಿಯು 
ಮತಿಸ್ನಿಗ್ಗಾಶ್ರುಧಾರಾಜಳಪ್ಲ್ಸವಮುಂ ಬಾರಿಸಲೆಂತುಮಾಜವು ವಲಂ 
ಕಾಳೋರಗಗ್ರಸ್ತನಂ (ಅದಿಪು. ೩-8೪). ೫. (ದೆವ್ವ, ಪಿಶಾಚಿ, ಗ್ರಹ 
ಮೊದಲಾಡುವುಗಳಿಂದ) ಹಿಡಿಯಲ್ಪಟ್ಟವನು, -ಆವರಿಸಲ್ಪಟ್ಟವನಂ : 
ಮತ್ತೋರ್ವನತ್ಕುಗ್ರಮಂಡಳಾಗ್ರಮನನುಗೆಯ್ದು ವೀರಗ್ರಹಗ್ರಸ್ತನಾಗಿ 
(ಪಂಪಭಾ. ೧೦-೪೧ ವ); ಕಲಿಮಲದಿಂದ ಗ್ರಸ್ತನಾಗಿರುವ ಅತ್ಯಂತ 
ಮೂಢನಾದ ಜಡಜೀವನು ನಾನು ಅದನ್ನು ಹೇಗೆ. ತಿಳಿಯುವೆನು? 
(ತುಳಸಿ.೯). [ಸಂ.] 

ಗ್ರಸ್ತಾಸ್ತ (ನಾ). ಗ್ರಹಣವಾದಾಗ (ಸೂರ್ಯ ಅಥವಾ ಚಂದ್ರ) ಪೂರ್ತಿ 
ಬಿಡುಗಡೆಯಾಗುವುದರೊಳಗಾಗಿ ಮುಳುಗುವಿಕೆ, -ಅಸ್ತವಾಗುವಿಕೆ 
ಮತ್ತು ಹಾಗೆ ಮುಳುಗಿದ ಸೂರ್ಯ ಅಥವಾ ಚಂದ್ರ: ನಾಳೆ ಸೂರ್ಯ 
ಗ್ರಹಣದಲ್ಲಿ ಗ್ರಸ್ತಾಸ್ತವಾಗುವುದರಿಂದ ಹಗಲು ಊಟಮಾಡುವಂತಿಲ್ಲ 
(ರೂಢಿ) : ನಾಳೆಯ ಗ್ರಹಣದಲ್ಲಿ ಸೂರ್ಯ ಗ್ರಸ್ತಾಸ್ತನಾಗುತ್ತಾನೆ (ಕೂಢಿ). 

[ ಗ್ರಸ್ತ * ಅಸ್ತ] 

ಗ್ರಹ (ನು). ೧. ತುಡುಕುವುದು ; ಹಿಡಿಯುವುದು ; ಹಿಡಿತ. ೨. ತೆಗೆದು 
ಕೊಳ್ಳುವುದು ; ಸ್ವೀಕರಿಸುವುದು. ೩. ಸೂರ್ಯಚಂದ್ರರ ಗ್ರಹಣಕ್ಕೆ 
ಕಾರಣವಾದುದೆಂದು ನಂಬಲಾದ ರಾಹು. ೪. ಸೂರ್ಯ, ಚಂದ್ರ, 
ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಂಬ 


ಗ್ರಹಕಲ್ಪ 


ಒಂಬತ್ತು ಆಕಾಶಚರಗಳು; ಪ್ರಬಲಮೆನಿಕುಂ ಗ್ರಹಂ . , . ಆಜುಬಲ 
ಮುಮಂ ಪಡೆದಾಗಳ್‌ (ಜಾತತಿ. ೨-೧೭) ; ಆರನುಜ್ಞೆ ಯ ಬಲದಿ ಲೋಕದಿ 
ಸೂರಿಯಾದಿ ಗ್ರಹಂಗಳಿರುತಿಹೆವು (ಗಗತಾ. ೧೯-೧): ಐದು ಗ್ರಹಗಳು 
ಉಚ್ಚವಾಗಿವೆಯೆಂದೇ ಹೇಳಬೇಕು (ಜಂಗಾಳ್ಕ. ೨). "ನವಗ್ರಹ' ಪರಾ. ೫. 
ದುಷ್ಟಶಕ್ತಿ; ಭೂತ ; ಪಿಶಾಚಿ; ಗರ; ಗ್ರಹ ಗೃಹಂ ಚೆಲ್ವಾಗಿರಲ್‌ 
ಸೇರದೇಂ (ಸೋಮೇಶ. ೧೮) ; ಕಾಂತಾರದೊಳಂ ಪ್ರೇತವನಾಂತರದೊಳಂ 
. .. ಭಯಭ್ರಾಂತಿಯಿನೋಡಿದೊಡಲ್ಲಿ ದು(ತು)ರಂತ ಗ್ರಹಮಿರ್ದು ಪಿಡಿ 
ಗುಮಾ ಹಯವರನಂ (ಅಕ್ಕಶಾ. ೧೬-೧೫). ೬. ಪಿಶಾಚಿಯ ಹಿಡಿತ; ಭೂತಾ 
ವೇಶ: (8. ೭. ಬ್ರಾಹ್ಮಣ. ೮. ಭೂಮಿ. ೯. ಜೀವಸಮೂಹ. 
೧೦. [ಗಣಿತ] ಒಂಬತ್ತು ಎಂಬ ಸಂಖ್ಯೆಯ ಸಂಕೇತ: “ನಿಧಿ ಮಣಿ 
ಗ್ರಹರಂಧ್ರಮಿರ ಲು ವೊಂಬತ್ತು” (ಮಂಗರಾ. ೦೦೪-5): ೧೧. ಮನೆ; 
ನಿವಾಸ ; “ ಆದಿತ್ಯಾದಿ ನವಗ್ರಹಂ ಧರಣಿ ಜೀವಿವ್ರಾತಮಾಕರ್ಷಣಂ ಭೂ 
ದೇವಂ ತಪಮುಂ ಗ್ರಹಾಖ್ಯಂ” (ಸಾನಾರ. ೩೪). 'ಗ್ರಹಗ್ರಾಮ' ಪರಾ. 
೧೨. [ಸಂಗೀತ] ಯಾವುದೇ ರಾಗವನ್ನು ಹಾಡಲು ಪ್ರಾರಂಭಿಸ 
ಬೇಕಾದ ಸ್ವರ; ರಾಗ ಪ್ರಾರಂಭವಾಗಂವ ಸ್ವರ; ಒಂದೊಂದು ರಾಗಕ್ಕೂ 
ಹಾಡಲು ಪ್ರಾರಂಭಿಸಬೇಕಾದ ಸ್ವರ (ಗ್ರಹ) . .. ನಿಯಮ, ಕ್ರಮಗಳು 
ನಿಷ್ಕರ್ಷಿಸಲ್ಪಟ್ಟವು (ಭಾರದ. ೫೪೧). [ಸಂ.] 
ಗ್ರಹಕಲ್ಪ(ನಾ). ಗ್ರಹಕ್ಕೆ ಸಮಾನವಾದುದಂ; ಗ್ರಹಗಳ ನಡುವೆ ಇರುವ 
ಸಣ್ಣಸಣ್ಣ ಗ್ರಹಗಳ ತಂಡ; ಈ ಸಣ್ಣಪುಟ್ಟ ಗ್ರಹಗಳ ತಂಡಕ್ಕೆ ಸೂಕ್ಷ್ಮ 
ಗ್ರಹಗಳು ಅಥವಾ ಗ್ರಹಕಲ್ಪ ಎಂದು ಹೆಸರು (ಆಕಾರ. ೩೪). [ಸಂ.] 
ಗ್ರಹಕೂಟ (ನಾ). ಗ್ರಹಗಳ ಸಮಾಗಮ,-ಕೂಟ:; (Confunction. 
ಪಾರಿನಿ. ೨೦). [ಗ್ರಹೆ*೬ ಕೂಟ] 
ಗ್ರಹಗತಿ (ನಾ). ೧. ಗ್ರಹಗಳ ಚಲನೆ; “ಮಂದೋಚ್ಚ ಶೀಘ್ರೋಚ್ಚ 
ಪಾತಗಳೆಂಬ ಶಕ್ತಿಗಳಿಂದ ಉಂಟಾಗುವ ಗ್ರಹಗಳ ಸಂಚಾರದ ವೇಗ” 
(ಹಾತತಿ. ಪಂ ೩). "ಗ್ರಹಗತಿದರ್ಶಕ' ಪರಾ. ೨. ಗ್ರಹಗಳ ಚಲನೆಯಿಂದ 
ಮನುಷ್ಯನ ಜೀವನದ ಮೇಲೆ ಉಂಟೂಗುವ ಪರಿಣಾಮ; ಈ ವರ್ಷ 
ನನ್ನ ಗ್ರಹಗತಿ ಹೇಗಿದೆ ಸ್ವಲ್ಪ ನೋಡಿ ಹೇಳಿ (ರೂಂ). [ಗ್ರಹ ಗತಿ) 
ಗ್ರಹಗತಿದರ್ಶಕ (ನಾ). “ ಗ್ರಹಗಳ ಚಲನೆಯನ್ನೂ ತೋರಿಸುವ 
(ಗಡಿಯಾರದ ರಚನೆಯ) ಮಾದರಿ : ಗ್ರಹಗಶಿದರ್ಶಕ”. (Orrery. 
ಇಂಕನಿ). [ಗ್ರಹಗತಿ + ದರ್ಶಕ] 
ಗ್ರಹಗ್ರಸ್ತ (ನಾ). ಭೂತ, ಪಿಶಾಚಿ ಮೊದಲಾದುವುಗಳ ಆವೇಶಕ್ಕೆ 
ಒಳಗಾದವನಂ ; ಗರಹೊಡೆದವನು ; ಗ್ರಹಗ್ರಸ್ತಂ ಮಂತ್ರದಿನಾವೇಶಂ 
ಗೊಂಡು ತನ್ನ ಮುನ್ನಿನ ಭವದ ಪೆಸರಂ ನೆಗಟ್ತಿಯುಮಂ ಪೇಟ್ವುದು 
ಮಾಬಾಲಗೋಪಾಲವೃದ್ಧ ಪ್ರಸಿದ್ಧಂ (ಶಾಂಕಿಪು. ೪-೦೩೭ ವ). 
[ಗ್ರಹ * ಗ್ರಸ್ತ] 
ಗ್ರಹಗ್ರಾಮ (ನಾ). ೧. ಗ್ರಹಗಳ ಸಮೂಹ ,-ಗುಂಪು ; ಇದು ದೀಹಾರದ 
ಗೇಹದಂತೆ ಹರಿಣೀರಮ್ಮಂ ಗ್ರಹಗ್ರಾಮದಂತುದಿತಕ್ರೋಡವಿಭಾಸಿ 
` (ಪುಷ್ಪಪು. ೫-೬೮). ೨. ವಂನೆಗಳ ಸಮೂಹ. ೧, ೨: ಗ್ರಹಗ್ರಾಮ 
ದಂತೆ ವಿತತಕೇತು ಶತಶೋಭೆಯುಂ (ಪುಷ್ಪಪು. ೯-೩೦ ವ). 
[ಗ್ರಹ* ಗ್ರಾಮ) 
ಗ್ರಹಚಾರ (ನಾ). ೧. ಗ್ರಹಗಳ ಚಲನೆ; ಗ್ರಹಗತಿ. ೨. ಗ್ರಹಗಳ ಚಲನೆ 
ಯಿಂದ ಮನುಷ್ಯನ ಮೇಲೆ ಉಂಟಾಗುವ ಪರಿಣಾಮ : ಗ್ರಹಚಾರ 
ಕೆಟ್ಟಿತೆ ವಿಧಿ ಶಾಪವಿಟ್ಟಿತೆ (ಇಂಶಾಪ. ೪೫-೧೧). ೩. ಗ್ರಹಗತಿಯಿಂದ 
ಉಂಟಾಗುವ ದುಷ್ಟಪ್ರಭಾವ ; ದುರದೃಷ್ಟ; ದುರವಸ್ಥೆ : ಅವನಿಗೂ 
ಮೆಟ್ಟಿಕೊಂಡಿತು ಗ್ರಹಚಾರ (ಕಾಲೆಮ. ೩೩); ಈ ಗ್ರಹಚಾರಕ್ಕೇ ನಾನು 
ನಿಮ್ಮಿಬ್ಬರನ್ನೂ ಮದುವೆಯಾದುದು (ಕಾಂತಲಾ. ೧೯೮)... 


೨೬೬೯ 


25 


pS 


0 


48 


ಗ್ರಹಪೀಡೆ 


ಗ್ರಹಚಾರಬಿಡಿಸುಎಬಿಯ್ಯ್ಕೂ; ಗದರಿಸು ; ವೆಂಕಮ್ಮ ಜಡಿಮಳೆ 

ಹಿಡಿದ ಹಾಗೆ ಹಿಡಿದು " ತೊಗೋ ಬಿಡಬೇಡ ' ಅಂತ ಗ್ರಹಚಾರ ಬಿಡಿಸಿ 
ಬಿಟ್ಟರು (ರಾಗಿಣಿ. ೩೮); ಸಮಯ ಸಿಕ್ಕಿದಾಗ ಅವನಿಗೆ ಗ್ರಹಚಾರಬಿಡಿಸ 
ಬೇಕೆಂದು ಸುಬ್ಬುಕೃಷ್ಣನೂ ಕಾಯುತ್ತಿದ್ದ (ರೂಪಸ. ೦೩೫). ಗ್ರಹಚಾರ 
ವಕ್ರಿಸುಎದಂರದೃಷ್ಟ ಒದಗು ; ಕೆಡುಕಾಗು: ಇದೇನು ಗ್ರಹಚಾರ 
ವಕ್ರಿಸಿತು (ರೂಪಸಂ. ೦೭). [ಗ್ರಹೆ* ಚಾರ] 

ಗ್ರಹಣ (ನಾ). ೧. ಹಿಡಿಯುವುದು; ಸ್ವಾಧೀನಪಡಿಸಿಕೊಳ್ಳುವುದು. 
“ ನಿಗ್ರಹಂ ಪೀಡನಂ ಸ್ಪರ್ಶನಂ 'ಗ್ರಹೆಣಮೆನಲು ಹಿಡಿಹಂ” (ಮಂಗರಾ. 
`೦೩೦-೦೭). ವಿ. ತೆಗೆದುಕೊಳ್ಳುವುದು, ೩. ಭೂಮಿ, ಸೂರ್ಯ ಹಾಗು 
ಚಂದ್ರ ಇವು ಮೂರು ಒಂದೇ ರೇಖೆಯಲ್ಲಿ ಬಂದಾಗ ಭೂಮಿಯ 
ನೆರಳು ಚಂದ್ರನ ಮೇಲೆ ಬಿದ್ದು ಅಥವಾ ಸೂರ್ಯನ ಬಿಂಬಕ್ಕೆ ಚಂದ್ರ 
ಬಿಂಬ ಅಡ್ಡವಾಗಿ ಉಂಟಾಗುವ ಕತ್ತಲೆಯ ಆವರಣ: ಕಂಡೆಂ ಗ್ರಹಣ 
ಮನದನಾಖಂಡಲದಿಜ್ಮುಖದೆ ಬಂದು ಸರ್ವಗ್ರಾಸಂಗೊಂಡತ್ತಪರಾದಿತ್ಯನ 
ಮಂಡಲಮಂ ಬಾಹುರಾಹುಸತ್ಕಾಶ್ರಯನಾ(ಗಡಾಯು. ೦-೨೬. ೪. ತಿಳಿದು 
ಕೊಳ್ಳುವುದು ; ಗ್ರಹಿಸುವುದು; ಈ ಸಂವೇದನದಲ್ಲಿ ಗ್ರಾಹ್ಯವೆಂಬ 
ಘಟಾದಿವಸ್ತುವೂ ಗ್ರಾಹಕನೆಂಬ ಜೀವಾತ್ಮವಸ್ತುವೂ ಗ್ರಹಣವೆಂಬ 
ಸಂವೇದನವೂ-ಈ ಮೂರೂ ತೋರುವುವು (ಹಿಂದಸಾ. ೧೭೭). "ಗ್ರಹಣ 
ಶಕ್ತಿ' ಪರಾ. ೫. (ಆಲಂ) ಕೋಪ ಮೊದಲಾದುವುಗಳಿಂದೆ 
ಉಂಟಾಗುವ ಉದ್ವಿಗ್ನತೆ,-ಮಂಕು ಕವಿದಿರುವಿಕೆ ; ಗ್ರಹಣವು ಬಿಟ್ಟಿತೆ 
ಆಗ್ರಹವಾರಿತೆ (ಇಂಡಾಪ. ೧೮೧-೯೪). ೬. [ನಾಟ್ಯ] ನಾಟ್ಯದಲ್ಲಿ ಒಂದು 
ಭಂಗಿ; ಬೆರಳನ್ನು ಕಚ್ಚುವುದು ; ಸೊಗಯಿಪ ಬೆರಲಂ ಕಚ್ಚಲ್‌ 
ಮೃಗನಯನೇ ಗ್ರಹಣಮೆಂಬ ದಂತಮೆನಿಕ್ಕುಂ (ಲಾಸ್ಕಕಂ. ೩-೯೦). 

| {ಸಂ.] 

ಗ್ರಹಣಶಕ್ತಿ (ನಾ). (ವಿಷಯವನ್ನು) ತಿಳಿದುಕೊಳ್ಳುವ ಶಕ್ತಿ : ಹುಟ್ಟಿದ 
ಮಗುವಿಗೆ ಐದುವರ್ಷಗಳ ವರೆಗೆ ಹೆಚ್ಚು ಗ್ರಹಣಶಕ್ತಿ ಇರುವುದಿಲ್ಲ (ಥಾರದ. 
೦೩೮): ಗ್ರಹಣಶಕ್ತಿಗಿಂತ ನಿರ್ಮಾಣಶಕ್ತಿಯು ಹೆಚ್ಚಿನದೆಂದು ಅವನ 
ಅಭಿಪ್ರಾಯವಿದ್ದಹಾಗೆ ಕಾಣುತ್ತದೆ(ನವ್ಮಕಾ. ೧೦೬). [ಗ್ರಹಣ ಶಕ್ತಿ: 

ಗ್ರಹಣಸಲ್ಲೇಖನಾಬುದ್ಧಿ (ನಾ). ಹಿಡಿಯುವ ಮತ್ತು ಬಿಡಂವ ಗುಣ: 
ವಾಗ್ಧೇವಿಯೊಡನೆ ಪುಟ್ಟಿದುದಟಿ್‌ಂ ವಾಚಾಳತೆಯುಂ ಅಮರವೈರಿಯೊಡನೆ 
ಪುಟ್ಟಿದುದಟಾಂ.” ಗ್ರಹಣಸಲ್ಲೇಖನಾಬುದ್ಧಿಯುಂ . .. . ನಿನಗೆ ಸಹಜ 
ಮಾಗಿರ್ದುವು (ಗೆದಾಯು. ೯-೭ ವ). 

[ ಸಂ. (ಗ್ರಹಣ + ಸಲ್ಲೇಖನಾ + ಬುದ್ಧಿ) ] 

ಗ್ರಹಣಿ (ನಾ). ೧. ಬಹಳವಾಗಿ ಭೇದಿಯಾಗುವ ಒಂದು ಬಗೆಯ 
ರೋಗ ; ಅತಿಸಾರ : ಗ್ರಹಣಿವ್ಯಾಧಿಗಳಿಗೆಲ್ಲಾ ಶುಂಠಿಯನ್ನು ಸುಟ್ಟು 
ಪುಡಿಮಾಡಿ ಹಾಕಿ ಕಟ್ಟುಮೊಸರಲ್ಲಿ ಕೊಡುವುದು(ವಿವೈವಿ. ೪3): ಆ ಲೇಹ್ಯವಂ 
ಉದಯದಲ್ಲಿ ಸೇವಿಸೆ ಕೆಮ್ಮು . . . ಗ್ರಹೆಣಿ, ಪೀನಸ, ಅರೋಚಕ, ವಾತ 
ಪಿತ್ತಶ್ಲೇಷ್ಠಗಳು ಸಹ ಗುಣಮಕ್ಕುಂ (ಸಕವೈ. ೨೦೬). ೨. ಮೂಳೆಗಳು 
ಮೆದುವಾಗುವ, ಒಂದು ಬಗೆಯ ಮಕ್ಕಳರೋಗ ; ಮುರುಟಂ 
ದೋಷ. [ಸಂ.7 

ಗ್ರಹಪತಿ (ನಾ). ಗ್ರಹಗಳ ಒಡೆಯ; ಸೂರ್ಯ. [ಗ್ರಹ ಪತ್ನಿ] 

ಗ್ರಹಪಥ (ನಾ). ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುವ ಮಾರ್ಗ, 
- ಪಥ; ಭೂಮಿಯನ್ನೂ ಗ್ರಹಪಥಗಳ ಕೇಂದ್ರಗಳು ಅನುಸರಿಸುವ 
ಮಾರ್ಗಗಳನ್ನೂ . . . ತೋರಿಸಿದೆ (ಥಇತವಿ. ೨೮). [ಗ್ರಹ ಪಥ] 

ಗ್ರಹಪೀಡೆ (ನಾ). ಗ್ರಹಗತಿಯ ಪರಿಣಾಮವಾಗಿ ಅಥವಾ ಭೂತ, 
ಪಿಶಾಚಿ ಮೊದಲಾದ ದುಷ್ಟಶಕ್ತಿಗಳಿಂದ ಮನುಷ್ಯನಿಗಾಗುವ 
ತೊಂದರೆ, -ಬಾಧೆ. [ಗ್ರಹ * ಪೀಡೆ? 


ಗ್ರಹಬಲ 


ಗ್ರಹಬಲ (ನಾ). ಸೂರ್ಯ, ಚಂದ್ರಾದಿ ನವಗ್ರಹಗಳ ಶುಭಪ್ರದಾನ 
ಶಕ್ತಿ; ಗ್ರಹಬಲಮಿಲ್ಲದ ಜನ್ಮಿಗನಂತೆ ಪೆರ್ಚಿಲ್ಲದೆ (ಕಾಂತಿಪು. ೪-೩೦ ವ); 
ಸಕಲಗ್ರಹಬಲ ನೀನೆ ಸರಸಿಜಾಕ್ಷ (ಪುರಂದ. ೨-೨೬ ಪಲ್ಲವಿ). 
[ಗ್ರಹ+ ಬಲ] 
ಗ್ರಹಬಾಧೆ (ನಾ). ಎ ಗ್ರಹಪೀಡೆ. [ಗ್ರಹ + ಬಾಧೆ] 
ಗ್ರಹಭೀತ (ಗು). ಪಿಶಾಚಿಯಂ ಬಾಧೆಯಿಂದ ಹೆದರಿದ; ದೆವ್ವದ ಪೀಡೆಗೆ 
ಒಳಗಾದ: ಪಲ್ನಿಂಗುಮಕ್ಷಿಗಳ* ಬಹುವರ್ಣಂ ಬೆರಸಿರ್ಕುಮಪ್ಪೊಡಂ ತಾಂ 
ತುರಗಂ ಗ್ರಹಭೀತನಕ್ಕುಂ (ಅಕ್ವಶಾ. ೧೬-೧೬). [ಗ್ರಹ ಭೀತ) 
ಗ್ರಹಮೈತ್ರ (ನಾ). [ಜ್ಯೋತಿ] (ವಧೂವರರ) ಜಾತಕಗಳಲ್ಲಿ ರಾಶಿಗಳ 
ಅಧಿಪತಿಗಳ ಸ್ನೇಹ,-ಹೊಂದಾಣಿಕೆ; ಗ್ರಹಚಾರವಲ್ಲವದು. ಗ್ರಹಮೈತ್ರ. 
ಅದಕ್ಕೇ ನಾವಿಬ್ಬರೂ ಒಂದು (ಶಾಂತಲಾ. ೧೯೮). [ಗ್ರಹ -- ಮೈತ್ರ] 
ಗ್ರಹಯೋಗ (ನಾ) .[ಜ್ಯೋತಿ](ಮನಂಷ್ಯನಿಗೆ ಇಷ್ಟಾನಿಷ್ಟಗಳನ್ನುಂಟು 
ಮಾಡುವ) ಸೂರ್ಯಾದಿ ಗ್ರಹಗಳ ಸೇರುವಿಕೆ: ಈ ವಧೂವರರಿಗೆ 
ಗ್ರಹಯೋಗ ಚೆನ್ನಾಗಿದೆ (ರೂಢ). [ಗ್ರಹ ಯೋಗ] 
ಗ್ರಹಶಂಕೆ (ನಾ). ಭೂತ, ಪಿಶಾಚಿಗಳಿಂದುಂಟಾಗುವುದೆಂದು ನಂಬಲಾಗಿ 
ರುವ ಅಸ್ವಸ್ಥತೆ,-ಬಾಧೆ ; ಗ್ರಹಶಂಕೆಗೆ ನುಗ್ಗೇಸೊಪ್ಪಿನ ರಸದಲ್ಲಿ ತೇದು 
ಇಕ್ಕುವುದು (ವಿವೈವಿ. ೧೫೬). [ಗ್ರಹ ಶಂಕೆ) 
ಗ್ರಹಶಾಂತಿ (ನಾ). ಗ್ರಹಗಳು ದುಷ್ಟಪ್ರಭಾವವನ್ನು ಬೀರದಂತೆ ಅವು 
ಗಳನ್ನು ಶಾಂತಗೊಳಿಸುವುದು ಮತ್ತು ಅದಕ್ಕಾಗಿ ಮಾಡುವ ಜಪ, 
ಹೋಮ ಮುಂತಾದುವು: ಯಾಜ್ಲ್ಯವಲ್ಯ ಸ್ಮೃತಿ-ಇದರಲ್ಲಿ ಆಚಾರ, 
ವ್ಯವಹಾರ . . . ಗ್ರಹೆಶಂಂತಿ, ರಾಜಧರ್ಮವೆಂಬ ೧೩ ಪ್ರಕರಣಗಳಿವೆ 
(ಭಾರದ. ೬೨). [ಗ್ರಹ * ಶಾಂತಿ] 
ಗ್ರಹಸ್ವರ (ನಾ). ಎ ಗ್ರಹ ೧೨; ರಾಗಕ್ಕೆ ಮೂರು ವಿಧ ಪ್ರಧಾನಸ್ವರ 
ಗಳುಂಟು. ಕ್ರಮವಾಗಿ ಅವು-(1) ಗ್ರಹಸ್ವರ, (2) ಅಂಶಸ್ವರ, (3) ನ್ಯಾಸ 
ಸ್ವರ. ರಾಗ ಪ್ರಾರಂಭವಾಗುವ ಸ್ವರವೇ ಗ್ರಹಸ್ವರ (ಸಂಗೀಡಂ. 3೨೨). 
[ಗ್ರಹ + ಸ್ವರ] 
ಗ್ರಹಿಕೆ (ನಾ). ತಿಳಿವಳಿಕೆ ; ಅಭಿಪ್ರಾಯ : ಹಣವಿದ್ದರೆ ಎಲ್ಲ ಸಿಕ್ಕುತ್ತವೆ 
ಎಂಬದು ತಪ್ಪು ಗ್ರಹಿಕೆ (ನಿಷ್ಕಾಮ. ೧೩೯); ತಾತ್ಪೂರ್ತಿಕವಾಗಿ ನಾವು 
ಕವಿಚರಿತೆಯ ಗ್ರಹಿಕೆಯನ್ನು ಅನುಸರಿಸಿದ್ದೇವೆ (ಕಸಾದ. ೪೭). 
ಗ್ರಹಿಕೆಯಾಗು ಎ ತಿಳಿ; ಮನವರಿಕೆಯಾಗು; ನ್ಯಾಯದರ್ಶಿಗಳಿಗೆ 
ಮೊಕದ್ದಮೆಯ ಸ್ವರೂಪ ಸರಿಯಾಗಿ ಗ್ರಹಿಕೆಯಾಗಲಿಲ್ಲ (ಪುನರು. ೨೦೪). 
[ಸಂ. ಗ್ರಹಿಕಾ] 
ಗ್ರಹಿತ (ಗು). ೧. ಹಿಡಿದ; ಆವರಿಸಿದ, ಗ್ರಸ್ತ; ಸೊಲ್ಲಲಭಿಮಾನಂ 
ಗ್ರ[ಪಾಕಾಂ.ಗೃ]ಹಿತಮನನಲ್ಲದಾ ತತ್ವವನಆ್‌ಯಲದು ದುರ್ಲಭವದಂತಾಗಿ 
` -(ಬಸಪು. ೩೯-೧೩). (ನಾ). ೨. ಗ್ರಹಿಸುವವನು ; ಗ್ರಹಣಶಕ್ತಿಯುಳ್ಳೆ 
ವನು: ಈ ಗುಣಗ್ರಾಹಕ ಗ್ರಹಿತನ ಉಭಯಭಾವ ಎನ್ನಯ್ಯ ಪ್ರಿಯ 
ಇಮ್ಮುಡಿ ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಕ್ರಿಯಾನಿರ್ವಾಹಸ್ಥಲ (ಮದೇವ. 
೨೬೬-34). [5 ಸಂ. ಗೃಹೀತ] 
ಗ್ರಹಿಸು (ಕ್ರಿ). ೧. (ಕೈಯಿಂದ) ಹಿಡಿ; ತೆಗೆದುಕೊಳ್ಳು. ೨. ಸ್ವೀಕರಿಸು ; 
ಅಂಗೀಕರಿಸು : ಎನ್ನ ಕರಣೇಂದ್ರಿಯಂಗಳು ನಿಮ್ಮ ಪ್ರಸಾದವನೆ ಗ್ರಹಿಸು 
ತಿರ್ಪುವಯ್ಯ (ಅಬಂಡೇ. ೧೮೨-೬೭); ಈ ಛಂದಸ್ಸು. ಬಲು ಹಿಂದಿನಿಂದ 
ಬೆಳೆಯುತ್ತಲೇ ಇದೆ; ಹೊಸಹೊಸ ಸಂಬಂಧಗಳನ್ನು ಗ್ರಹಿಸುತ್ತಲೇ ಇದೆ 
(ಸಮಾಲೋ."೧೬೯). ೩. ಅರಿ; ತಿಳಿದುಕೊಳ್ಳು : ಪಗೆಯೆ೧ಳಾದೊಡಂ 
ಗುಣಗಣಮಿರೆ ತಾಂ ಗ್ರಹಿಸಿ ಪೊಗಳದಿರ್ಪನೆ ಸುಜನ೦ (ಶಬಶಂ. 3-೧೧೩) ; 
ಇಂತಹ ಅಲ್ಬವಿಷಯ ಗ್ರಹಿಸೋದಕ್ಕೆ ಬುದ್ಧಿಶಕ್ತಿಯಿಲ್ಲದಿದ್ದರೆ ನಿಮ್ಮ 
ಗುರುಗಳದ್ದು ತಪ್ಪು (ಜಿಂಗಾಳ್ಮ. ೧೪೧). [ಗ್ರಹಣ - ಇಸ್ಕು] 


೨೬೭೦ 


5| ಗ್ರಾಂಥಿಕ (ಗು). ಗ್ರಂಥಕ್ಕೆ 


86 


46 


ಗ್ರಾಮಕಾರ್ಯ 


ಗ್ರಾಂ (ನಾ). ಮೆಟ್ರಿಕ್‌ಪದ್ಧತಿಯಲ್ಲಿ ತೂಕದ ಒಂದು ಏಕಮಾನ: 
ತೂಕಕ್ಕೆ ಬ್ರಿಟಿಷರು ಪೌಂಡ್‌ (294) ಎಂಬ ಏಕಮಾನವನ್ನೂ 
ವೈಜ್ಞಾನಿಕರು ಗ್ರಾಮ್‌ (Gramme) ಎಂಬ ಏತಮಾನವನ್ನೂ ಬಳೆಸುತ್ತಾರೆ 
(ಛೌತವಿ. ೭೦). “ಕಿಲೊಗ್ರಾಂ' ಪರಾ. [4 ಇಂ. 0೩2೫೨) 
ಸಂಬಂಧಿಸಿದ,-ಬಳಸುವ : ಭಾಷೆಗಳನ್ನು 
ವ್ಯಾವಹಾರಿಕ, ಗ್ರಾಂಧಿಕ ಎಂದು ವಿಭಾಗಿಸಬಹುದು (ಕೈ ಏಡಿ.೨೯೩). [ ಸಂ. ] 
ಗ್ರಾಂಧಿಕಭಾಷೆ (ನಾ). ಗ್ರಂಥರಚನೆಗೆ ಉಪಯೋಗಿಸುವ ಭಾಷೆ ; 
ಗ್ರಾಮ್ಯದಿಂದ ಬೇರೆಯಾದ ಭಾಷೆ: ಗ್ರಾಂಧಿಕಭಾಷೆ ವ್ಯಾಕರಣ ಸಿದ್ದ 
ವಾಗಿ ಶುದ್ಧವಾಗಿ ಏಕರೂಪವಾಗಿಕುವುದು (ಸಂಶೋಧ. ೭೯). 
[ ಗ್ರಾಂಧಿಕ + ಭಾಷೆ] 
ಗ್ರಾಣ (ನಾ). ಎಗ್ರಹಣ ೩; ಚೈತ್ರದ ಪುಣ್ಣಮಿ ಸೋಮವಾರ ಸೋಮ 
ಗ್ರಾಣದಂದು . . . ದೇವರಿಗೆ ಬಿಟ್ಟ ದತ್ತಿ (ಸಾಇಇ. 1X-1, ೨೮೦-೨೦; 1386). 
"ಗರಣ' ಪರಾ. [-ಆಸಂ. ಗ್ರಹಣ] 
ಗ್ರಾಮ (ನಾ). ೧. ಹಳ್ಳಿ : ಸಣ್ಣಊರು : ಭದ್ರಬಾಹುಭಟ್ಟಾರರ್‌ ... . 
ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ 
ವಿಹಾರಿಸುಶ್ತಿರ್ಪನ್ನೆಗಂ (ವಡ್ಮಾರಾ. ೭೬-೩); ಯಾ ಗ್ರಾಮವೂ ಯಿವರಿಗೆ 
ಜಹೆಗೀರಾಯಿತು (ಹೈದರ. ೨೪). ೨. ಗುಂಪು; ಸಮೂಹ: “ ಇಂದ್ರಿಯ 
ಭೂತ ಶಬ್ದ ವಿಷಯ ಕರಣಂಗಳಂ ಕೂಡಿ. ಪೇಟಲು ಗ್ರಾಮಮೆಂದೆಂಬುದು” 
(ಮುಂಗೆರಾ. ೧೪೧-೧೩). ೩. [ಸಂಗೀತ] ಸಪ್ತಸ್ವರಗಳ ಗುಂಪು; ಷಡ್ಡ, 
ಮಧ್ಯಮ ಮತ್ತು ಗಾಂಧಾರವೆಂಬ ಮೂರು ಗುಂಪು: ಆ ಸಪ್ತನಾದ 
ಕಿಪ್ಪತ್ತೆರಡು ಶ್ರುತಿಯೆನಿಕುಮಾ ಶ್ರುತಿಯೊಳಿಪ್ಪತ್ತೆರಡು ಗಮಕಮಕ್ಕವಕೆ 
ದೇಶೀಯಮೇಳಮಕ್ಕವಕೆ ಮೂಟುಗ್ರಾಮವವಕೆ ಹದಿನೆಂಟು ಜಾತಿ 
(ಮಂಗರಾ. ೨೩-೫); ಗ್ರಾಮ ಮೂಲಿಜ ಸಂಚರಣೆಗಳ ಸೀಮೆಯಲಿ . . , 
ರಾಮಣೀಯಕ ರಚನೆಗಳಲಿ ಸನಾಮನೆನಿಸುವವನೆ ಗಾಯಕನು (ಕುವ್ಕಾಸ. 
ಓಂಇ. ೧-೯೬): ಗ್ರಾಮ ಜಾತಿ ಅಂಗವೆಂಬ ಮೂಜಜ್‌ಂ ನೂಲಕ್ಕಿವತ್ತೇಳು 
ರಾಗಂಗಳುದಿಸುವವು (ವಿವೇಕ. 3೩೪); ಗ್ರಾಮ ಎಂದರೆ, , . ಸಂಗೀತ 
ದಲ್ಲಿ ಮೂರ್ಛನೆಗಳ ಗುಂಪು ಎಂದರ್ಥ. ಈ ಗ್ರಾಮಗಳು ಮೂರು-ಕ್ರಮ 
ವಾಗಿ ಅವು ಷಡ್ಜಗ್ರಾಮ, ಮಧ್ಯಮಗ್ರಾಮ ಮತ್ತು ಗಾಂಧಾರಗ್ರಾಮ 
`ಗಳು (ಸಂಗೀಡಂ. ೧೯). ೪. ರೇತಸ್ಸು. ೫. ಸಮುದ್ರ. ೬. ಕಿರಣ. ೭. 
ಶಬ್ದ ; ಧ್ಯನಿ. ೮. ವಂದಿ; ಹೊಗಳುಭಟ್ಟ. ೯. ಸಂಭೋಗ; (8). 
೧೦. ಸುಖಪಡುವುದು; ಭೋಗ; “ಮಾಗಧ ಭೂತ ಶಬ್ದ 
ಕಿರಣಾಂಬುಧಿ ರೇತ ಜನಾಂತ ಸಂಕುಲಂ ರಾಗವಿಭೇದ ಭೋಗಮಿವು 
ಗ್ರಮಮೆನಿಕ್ಕು ” (ನಾನಾರ. ೩೮). 
ಗ್ರಾಮನಾಮೋತ್ತಮ ಎ ಗ್ರಾಮದಲ್ಲಿ ಹೆಸರುವಾಸಿಯಾದವನು : 
ಕಾರ್ಯ ಬೃಹಸ್ಪತಿಗಳೇಕೈಕಪಣ್ಮಿತರ್ಗ್ರಾಮನಾಮೋತ್ತಮರ್ವೈಷ್ಟವ 
ಗೀತಿ ಮನೋಹರರ್‌ . . . ಶ್ರೀಮಲ್ಲೊಕ್ಕಿಗುಣ್ಣಿಯೂರೊಡೆಯ ಪ್ರಮುಖ 
ಮಹಂಜನಂ (ಕಇ. 11, ೧೦೨೯; 1080). [X0-] 
ಗ್ರಾಮಕಾರ್ಯ (ನಾ). ೧. ಗ್ರಾಮಕ್ಕೆ ಸಂಬಂಧಿಸಿದ ವ್ಯವಹಾರ ; 
ಹಳ್ಳಿಯ ಸಾಮಾಜಿಕ ಕಾರ್ಯ,-ಸೇವೆ ; ಶ್ರೀಮನುಮಹಾಅಗ್ರಹಾರಂ 
ಹೂವಿನಹಡಂಗಿಲೆಯೂರೆೊಡೆಯ ಪ್ರಮು ಖವಶೇಷ ಮಹಾಜನಂ 
ನೂಜಳರ್ಪ್ಪದಿಂಬರುಂ ಸೋಮವಾರದಂದು ಗ್ರಾಮಕಾರ್ಯ್ಯ 
ನಿಮಿತ್ತವಾಗಿ ಶ್ರೀಸ್ವಯಂಭುಕೋಟಿ ಶಂಕರದೇವರ ಸನ್ನಿಧಾನಕ್ಕೆ ಬಂದಲ್ಲಿ 
(ಸೌಇಇ. 220-1, ೨೫೪-೫೯ : 1144). ವಿ. ವ್ಯಭಿಚಾರ ; ಹಾದರ:ಆ ವ್ರಿತ್ತಿ 
ವಂತರೊಳಗೆ ೬ ನೃದೇಯ್ಯೋಪಾಸ್ತೆ ಅನಾಚಾರ ದುರಾನುಸಂಧಾನ ಗ್ರಾಮ 
- ಕಾರ್ಯ್ಯವನಾರು ಮಾಡಿದಡಂ ಆ ಮಹಾಜನಂಗಳು ವ್ರಿತ್ತಿಚ್ಛೇದವ 


ಮಾಡುವರು (ಎಕ. ೩೪, ಹೊಳೆನ. ೧೦೨೨೭೪: 1೩82). [ಗ್ರಾಮ*ಕಾರ್ಯ] 


ಗ್ರಾಮಕೂಟ 


ಗ್ರಾಮಕೂಟ (ನಾ). ಗ್ರಾಮದ ಮುಖ್ಯಸ್ಥ ; ಗೌಡ : ದೇವಿಲನೆಂಬ 
ಗ್ರಾಮಕೂಟಂಗಮಾತನ ಕುಟುಂಬಿನಿ ವಸುಮತಿಗಂ ಧನಶ್ರೀಯೆಂಬ 
ಮಗಳಾಗಿ ಪುಟ್ಟಿ (ಆದಿಪು, ೩-೩೮ ವ). “ಗಾಮುಂಡ' ಪರಾ. 
[ಗ್ರಾಮ + ಕೂಟ] 
ಗ್ರಾಮಕೂಟಕ (ನಾ). ಎ ಗ್ರಾಮಕೂಟ : ರಾಷ್ಟ್ರಪತಿ ವಿಷಯಪತಿ ಗ್ರಮ 
ಕೂಟಕಂಯುಕ್ತಕ ನಿಯುಕ್ತಾಧಿಕಾರಿಕ ಮಹತ್ತರಾದಿ ಸಮ್ಮತದಿಂ (ಎಇ. 
211, ೨3೩&-೨೧೨ ; 1077). [ ಸಂ.) 
ಗ್ರಾಮಕೈಗಾರಿಕೆ (ನಾ). ಗ್ರಾಮಗಳಲ್ಲಿ ಕೈಗೊಳ್ಳುವ ಕೈಗಾರಿಕೆ,-ಕಸಬು; 
ಗುಡಿಕೈಗಾರಿಕೆ: ಗ್ರಾಮಕೈಗಾರಿಕೆಗಳೇ ಮೊದಲಾದ ಉಪಯುಕ್ತಕಾರ್ಯ 
ಗಳಿಗಾಗಿ .. . ಗ್ರಾಮಸ್ಥರೇ ಮುಂದೆ ನಿಂತು ಪ್ರಯತ್ನಪಟ್ಟರೆ ಕೆಲಸಗಳು 
ಸಫಲವಾಗುವುವು (ವೃವಮ. ೩೪). (ಗ್ರಾಮ ಕೈಗಾರಿಕೆ] 
ಗ್ರಾಮಚಾರ (ನಾ). ಗ್ರಾಮದ ಸೇವಕೆ;' ತೋಟಿ, ತಳವಾರ ಮೊದ 
ಲಾದ ಸೇವಕರು : ಗ್ರಾಮಚಾರರನ್ನು ಕರೆದುಕೊಂಡು ಹೋಗತಕ್ಕದ್ದು 
ಸರಿಯೆ . . . ಬೆಂಗಳೂರು, ಹೊಸೂರು ಮೊದಲಾದ ಪ್ರಾಂತದಲ್ಲಿ ಗ್ರಾಮ 
ಚಾರರ ಸಹಾಯ ಅಷ್ಟು ಹೇರಳವಾಗಿ ದೊರೆಯುವುದಿಲ್ಲ (ಆದೂಟಿ. ೫). 
[ಗ್ರಮ + ಚಾರ] 
ಗ್ರಾಮಣಿ (ನಾ). ೧. ಹಳ್ಳಿಯ ಮುಖ್ಯಸ್ಥ; ಜಹಗೀರುಗ್ರಾಮದ ಅಥವಾ 
ಜೋಡಿಗ್ರಾಮದ ಯಜಮಾನ ; ಗುರಿಕಾರ: “ಗಾವಿಲನೆಂದು ಗ್ರಾಮ 
[ಪಾಠಾಂ. ವಿು]ಣಿ” (ಕಬ್ಬಿಕ್ಕೆ. ೩೭); ಯಿದಕ್ಕೆ ಯರಸು ಪ್ರಧಾನರು ಯಧಿಕಾರಿ 
ಗ್ರಾಮಣಿಗಳು ಆರೊಬ್ಬರುಂ ಯಿಲ್ಲೆಂದರಾದಡೆ (ಸೌಇಇ. 1X-5, ೩೯೬-೧೮; 
162) ; ಗ್ರಾಮಣಿಗೆ ಪಾಷಂಡಗಾತ್ಮವಿರಾಮುಕಾರಿಗೆ . . . ನಾಮಧಾರಿಗೆ 
ಪಾರ್ಥ ಕೇಳ್‌ ಪರಲೋಕವಿಲ್ಲೆಂದ (ಕುವ್ಮಾಅ. ೪-೨೬). ವಿ. ಪ್ರಮುಖ; 
ಶ್ರೇಷ್ಠ; ಉತ್ತಮ: “ಅಗ್ರ್ಯಂ, ಪ್ರಧಾನಂ . . . ಗ್ರಾಮಣೀಃ, ಅಗ್ರಣೀಃ- 
ಈ ೧೩ ಮುಖ್ಯಂ” (ಹಲಾಯು. ೧೧೩-೫); ಬುಧಜನ ಪ್ರೀಣನಾಗ್ರೇಸರ 
ಗ್ರಾಮಣಿಯಾದಂ (ಅಜಿಪು. ೧೨-೧೫); ಕಪಿಕೇತುಕುಲ ಗ್ರಾಮಣಿ ಸುಗ್ರೀವಂ 
ವಿದ್ಯಾಮಯಮಂ ಸಪ್ತಗುಪ್ತಿಯಂ ನಿರ್ವಿಸಿದಂ (ಪಂರಾಮಾ. ೧೪-೩೫). 
೩. ಕ್ಷೌರಿಕ ; ನಾಯಿಂದ ; ಕೆಲಸಿಗ. [ಸಂ. ಗ್ರಾಮಣೀ 
ಗ್ರಾಮಣೀಮಣಿ (ನಾ). ಗ್ರಾಮಾಧಿಕಾರಿಗಳಲ್ಲಿ ಶ್ರೇಷ್ಠ: ಅ ಮಹಾ 
ಬಹುಳಗ್ರಹಾರದ ಗ್ರಾಮಣೀಮಣಿ ವಿತರಣದ ಕಣಿ . . . ಮಾದಿರಾಜ 
ನೆನಲ್ಕೆ ಸನ್ನಾವಿ: (ಬಸಪು. ೨-೪೬). 
[ ಸಂ. (ಗ್ರಾಮಣೀ * ಮಣಿ) ) 
ಗ್ರಾಮತಕ್ಕ (ನಾ). ಗ್ರಾಮದ ಮುಖ್ಯಸ್ಥ : ದೂರನ್ನು ಗ್ರಾಮತಕ್ಕನ 
ಮುಂದೆ ಒಯ್ದಾಗ, ಆತನೂ ಚಿಕ್ಕಪ್ಪನಿಗೇ ಅನುಕೂಲನಾದ (ಹುಲಿಹಾ. ೩). 
[ಗ್ರಾಮ + ತಕ್ಕ]. 
ಗ್ರಾಮತಕ್ಕಾಮೆ (ನಾ). ಗ್ರಾವಂದ ಮುಖ್ಯಸ್ಥನ ಪದವಿ: ಹಾಲೇರಿವಂಶದ 
ಅರಸರ ಆಡಳಿತ ಪ್ರಾರಂಭವಾಗುವ ಮುನ್ನ ರೂಢಿಯಲ್ಲಿದ್ದ 
ನಾಡತಕ್ಕಾಮೆ ಮತ್ತು ಗ್ರಾಮತಕ್ಕಾಮೆಗಳನ್ನು ಊರ್ಜಿತಕ್ಕೆ ತಂದರು 
(ಹುಲಿಹಾ. ೮೪). [ಗ್ರಾಮ + ತಕ್ಕಾಮೆ) 
ಗ್ರಾಮತಕ್ಷ (ನಾ). ಊರೊಟ್ಟಿನ ಬಡಗಿ ; ಹಳ್ಳಿಯ ಬಡಗಿ ; “ ಗ್ರಾಮ 
ತಕ್ಷಃ, ಗ್ರಾಮಾಧೀನಃ-ಗ್ರಾವು-ಊರಿಗೆ, ಅಧೀನಃ-ಅಧೀನನಾಗಿ ಗೇಯುವ 
ಬಡಿಗೆಯವನ ಪೆಸರು” (ಸಿದ್ಧಾಂತಿ. ೨೬೭). [ಗ್ರಾಮ ತಕ್ಷ] 
ಗ್ರಾಮತೆ (ನಾ). ಗ್ರಾಮಗಳ ಸಮೂಹ. ([ಸಂ. ಗ್ರಾಮತಾ] 
ಗ್ರಾಮತೆರಿಗೆ (ನಾ). ೧. ಗ್ರಾಮದ ತೆರಿಗೆ. ೨. ಸ್ವಂತದ ಹಳ್ಳಿಯನ್ನು 
ಬಿಟ್ಟು ಬೇರೆ ಹಳ್ಳಿಗೆ ಹೋಗಿ ನೆಲಸಿದ ರೈತರ ಮೋಲೆ ಹೇರಲಾಗುವ 
ಜುಲ್ಮಾನೆ,-ದಂಡ : (ಮ್ಮಗೆಜೆ. 1೪, ೭೬೯). 
[ ಗ್ರಾಮ + ತೆರಿಗೆ (ಎತೆಟಾಗೆ) ) 


೨೬೭೧ 


45 


ಗ್ರಾಮಮರ್ಯಾದೆ 


ಗ್ರಾಮದಾನ (ನಾ). ಗ್ರಾಮವನ್ನೇ ದಾನಮಾಡುವುದು ; ವಿನೋಬಾ 
ಅವರು ಭೂದಾನ ಮತ್ತು ಗ್ರಾಮದಾನ ಚಳವಳಿಯನ್ನು ಆರಂಭಿಸಿದರು 
(ಢಿ). “ಭೂದಾನ' ಪರಾ. (ಗ್ರಾಮ- ದಾನ] 
ಗ್ರಾಮದೆರೆ (ನಾ). ಗ್ರಾಮದವರು ಕೊಡುವ ತೆರಿಗೆ; ಒಟ್ಟು ಗ್ರಾಮದ 
ತೆರಿಗೆ; ಕುಪಿಹಾಳ ತಿರುವೆಂಗಳನಾಥನ ಸ್ತಾನಮಾನ್ಯಕೆ ಗ್ರಾಮದೆರೆಗಾಗಿ 
ತೆರುವ ತೆರಿಗೇನೂ ಯಾ ದೇವರಿಗೆ ನಂದಾದೀಪ್ರಿಗೆ ಬಿಟ್ಟುಕೊಟ್ಟು (ಎಕ. 
೪1, ಕಡೂರು. ಬಿಳಿಚೋಡುಸೀಮೆಯ ಕೆಲಸಿಗಳಿಗೆ 
ಬಿಟ್ಟ ಗ್ರಾಮದೆರೆ (ಎಳ. ಸ, ಜಿತ್ರದು.೮೦-೧೮ ; 3606). 
[ ಗ್ರಾಮ + ತೆರ್ಕೆ (ಎತೆಟಿ,)] 
ಗ್ರಾಮದೇವತೆ (ನಾ). ಹಳ್ಳಿಯ ಅಧಿದೇವತೆ: ಬೋಧಾಯನ ಗೃಹ್ಯ 
ಸೂತ್ರವು . . . ವಿಗ್ರಹಗಳ ಪ್ರತಿಷ್ಠಾವಿಧಾನವನ್ನೂ ವಿಧಿಸುತ್ತದೆ. ಇದೇ 
ಪುಸ್ತಕದಲ್ಲಿ ಅನೇಕ ಗ್ರಾಮದೇವತೆಗಳೂ ಉಕ್ತವಾಗಿದ್ದಾರೆ (ಭಾರದ. ೫೧೦). 
[ ಗ್ರಾಮ ದೇವತೆ] 
ಗ್ರಾಮದ್ರೋಹಿ (ನಾ). ತನ್ನ ಊರಿಗೆ ದ್ರೋಹವನ್ನು ಬಗೆಯಂವವನು ; 
ಇದಂ ಮಾಜಾದವನು ಗ್ರಾಮದ್ರೋಹಿ ಮೂವತ್ತಿರ್ಚ್ಸಾಸಿರಕ್ಕೆ ಹೊಜಗು 
(ಸೌಇಇ. 2-1, &೪೪೨೫೯ ; 1228). [ಗ್ರಾಮ * ದ್ರೋಹಿ) 
ಗ್ರಾಮಪಂಚಾಯತಿ (ನಾ). ಗ್ರುಮದ ಆಡಳಿತನಿರ್ವಹಣೆಗೆ ಏರ್ಪಟ್ಟ 
ಚುನಾಯಿತ ಪ್ರತಿನಿಧಿಗಳ ಸಂಸ್ಥೆ,- ಸಂಘ ; ಗ್ರಾಮಪಂಚಾಯತಿಗೆ 
ದುಡ್ಡುಕೊಟ್ಟು ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲವೆಂದು ಗೌಡರು ಸ್ವತಃ 
ದುಡ್ಡುಹಾಕಿ ಅಕ್ಕಿ ತಂದರು (ಪ್ರಣಸ. ೭) ; ರಾಜ್ಯವು ಗ್ರಾಮಪಂಚಾಯತಿ 
ಗಳ ಸಂಘಟನವನ್ನು ನಡೆಯಿಸಲು ಕ್ರಮ ಜರುಗಿಸತಕ್ಕುದು (ಭಾಧಾನ. 
3೩). [ಗ್ರಾಮ ಪಂಚಾಯತಿ] 
ಗ್ರಾಮಪ್ರತಿಷ್ಠೆ (ನಾ). ಊರನ್ನು ಸ್ಥಾಪಿಸುವು ದು; ಗ್ರಾಮ 
ಪ್ರವೇಶೋತ್ಸವ; ಅಗ್ರಹಾರಾದಿ ಗ್ರಾಮಪ್ರತಿಷ್ಠೆಯಲ್ಲಿಯೂ, ಉಪನಯ 
ನಾದಿ ಬ್ರಾಹ್ಮಣಕಾರ್ಯಗಳಲ್ಲಿಯೂ ತಾ.6ಬೂಲಗಳನ್ನು 
ಬ್ರಾಹ್ಮಣರುಗಳಿಗೆ ದಾನಮಾಡಬೇಕು (ಸಕವೈ. ೩೪)- 
[ ಗಾಮ + ಪ್ರತಿಷ್ಠೆ ] 
ಗ್ರಾಮಬ್ರಯ (ನಾ). ಹಳ್ಳಿಗಾಗಿ ಮಾಡ ತಕ್ಕ ವೆಚ್ಚ; ಗ್ರುವಮಂದ 
ಖರ್ಚು: ಯಾ ಚತುಸ್ಲ್ಸೀಮಾಭ್ಯಂತರ ಕವಿಳಾಸಪುರದಲ್ಲಿ ಸುಂಕ ಸಾದ 
ತಳಸಾರಿಗೆ ಬಟ್ಟೆಯ ಬಾಧೆ ಗ್ರಾಮಬ್ರಯ ನಿಧಿ ನಿಕ್ಷೇಪ ಅಂಕೆ ಟಂಕ ಅಣೆ 
ಗೋಸನೆ , , . ಪಾರಣೆಯ ಜಂಗಮಾರಾಧನೆಗೆ ಕೊತ್ತಸಿಗೆ ಈ ಧಮ್ಮಕೆ 
ಇದು ವಿವರ (ಎಇ. ೫೫1, ೨-೬೨; 3260). [ಗ್ರಮ *ಬ್ರಯ] 
ಗ್ರಾಮಭೃತಕ (ನಾ). ಹಳ್ಳಿಯ ಕೂಲಿಕಾರ,-ಚಾಕರ ; ಭೂಮಿಯನ್ನು 
ಅದರ ಸ್ವಾಮಿಯು ಸರಿಯಾಗಿ ಆರಂಬ ಮಾಡದಿದ್ದರೆ ರಾಷ್ಟ್ರವು ಅದನ್ನು 
ಅವನಿಂದ ಕಿತ್ತು ತಾನೇ ಸೇರಿಸಿಕೊಂಡು ಇತರರಿಗೆ ಕೊಡಬಹುದು. 
ಅಥವಾ ಗ್ರಾಮಭೃತಕ(ಕೂಲಿ ಕೆಲಸಗಾರ)ರಿಗಾಗಲಿ ಆರಂಬಕ್ಕೆ 
ಕೊಟ್ಟು ಅವರಿಂದ : ಅಧಿಕಲಾಭವನ್ನು ಪಡೆಯಬಹುದು (ಭಾರದ. ೩೬೨). 
[ಗ್ರಾಮ + ಭೃತಕ ] 
ಗ್ರಾಮಭೋಜಕ (ನಾ). ಗ್ರಾಮಾಧಿಕಾರಿ; ಗೌಡ; ಗ್ರಾಮದ 
ನ್ಯಾಯಾಧಿಕಾರಿ; ಆ ಗ್ರಾಮಭೋಜಕನು ಧರ್ಮದಿಂದ ಸಮವಾಗಿ 
ನ್ಯಾಯವನ್ನು ನಿಶ್ಚಯಮಾಡುತ್ತಿದ್ದನು (ಬುದ್ಧಪ. ೩೦). 
[ಗಾಮ + ಭೋಜಕ) 
ಗ್ರಾಮಮರ್ಯಾದೆ (ನಾ). ಗ್ರಾವಂದ ಕಟ್ಟಳೆ,-ನಿಯಮ ; ಅವ 
ಸಾಲಿಗರುಂ ಬೇಡ ಸಲ್ಲೆಂದು ಮಾಡಿದ ಗ್ರಾಮಮರ್ಯ್ಯಾದೆಯನಾರ್‌ ೬» 
ಅದಡಂ ಶ್ರೀಮತು ಪ್ರತಾಪಚಕ್ರವರ್ತೀ ೫೫೫ (ಎಳ. ೪, ಅರಸೀ. 
[ ಗ್ರಾವು * ಮರ್ಯಾದೆ] 


೬೨೪; 131691); 


೧3೮-೯೩ , 1229). 


ಗ್ರಾಮಮೃಗ 


ಗ್ರಾಮಮೃಗ (ನಾ). ನಾಯಿ; ಶುನಕ; ಒರ್ವಳ್‌ . , . ತನ್ನಳಿಯನಂ 
ಗ್ರಾಮಮೃಗರೂಪದಿಂ ತನ್ನ ಮಗಳ ಕಾಲ್ಗಳೊಳ್‌ ಪೊರಳ್ದು ತಿಳಿವಂತೆ 
ಮಾಡೆ (ಡಾಪುಂಪು. ೬೭-೦). "ಗ್ರಾಮಸಿಂಹ' ಪರಾ, 
[ಗ್ರಾಮ + ಮೃಗ] 
ಗ್ರಾಮಯಾನ (ನಾ). ಗ್ರಾವಂಗಳಿಗೆ ಹೋಗುವುದು; ಹಳ್ಳಿ ಗಳಲ್ಲಿ ಧರ್ಮ 
ಬೋಧೆಗಾಗಿ ಮಾಡುವ ಪ್ರಯಾಣ; ನಗರಮನೋಹರವ್ಯಾಪಾರ 
ಮನಲ್ಪಮೆನೆಯುಂ ವ್ಯೋಮಯಾನಂ ತುಚ್ಛಮೆನೆಯುಂ ಗ್ರಾಮಯಾನ 
ಮತುಚ್ಛಮೆನೆಯುಂ ಧರ್ಮೋಪದೇಶಂಗೆಯುತ್ತು ಮುತ್ತ ಮತೀರ್ಥೇಶ್ವರಂ 
ಎಹಾರಿಸೆ (ಜಾಂತಿಪು. ೦೨-೨೩ ವ). [ಗ್ರಾಮ ಯಾನ] 
ಗ್ರಾಮರಾಗ (ನಾ). ಇ ಗ್ರಾಮ ೩; ಅತಿಶಯ ಪರಿಣತಿಯಂ ಮೆಜಿಕಿದು 
ಮೂಟುಂ ಗ್ರಾಮರಾಗಂಗಳೊಳಂ . ., ಮೂವತ್ತುಂ ಎಶುದ್ಧರಾಗ 
ದೊಳಂ (ಮಲ್ಲಪು. 6-38 ವ); ಪೊಳೆವುದ್ಯದ್ದಾ)ಮರಾಗಂಗಳ ಬಟಿಗಮ 
ವೇಳುಂ ಸ್ವರಂ ತಂನೊಳೆೊಪ್ಪಲು (ಕ೩. 17, ೧-೮: 1204). 
[ಗ್ರಾಮ + ರಾಗ] 
ಗ್ರಾಮರುಹ (ನಾ), ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಬೆಳೆಯುವ ಗಿಡ ; 
ಔಡಲ; ಹರಳಿನ ಗಿಡ: “ಗ್ರಾಮರುಹಮೇರಂಡಮೆಂದೊಡವುಡಲ 
ಮದಕ್ಕು ” (ಮಂಗರಾ. ೪೦-೩೪). [ಸಂ.) 
ಗ್ರಾಮವಳಿ (ನಾ). ಗ್ರಾಮದ ನಡವಳಿಕೆ, -ವ್ಯವಹಾರ ; ಧಾರೆಯನೆಅದು 
ಸಮರ್ಪಿಸಿದೆವಾಗಿ ಆ ಗ್ರಾಮಗಳ ಗ್ರಾಮವಳಿರೇಖೆಗೆ ನಡವ ಪಡಿತರ 
(ಎಕ. ೩1೪, ಶ್ರೀರಂಗ. ೨೩೭-೩; 1664. [ಗ್ರಾಮ -ವಳ್ಳಿ) 
ಗ್ರಾಮವಾಸಿ (ನಾ). ಹಳ್ಳಿಯಲ್ಲಿ ವಾಸಮಾಡುವವನಂ ; ಗ್ರಾಮಿಣ, 
[ ಸಂ. ಗ್ರಾಮವಾಸಿನ್‌ ] 
ಗ್ರಾಮಶಾಂತಿ (ನಾ). ಗ್ರಾಮದ ಅನಿಷ್ಟಪರಿಹಾರಕ್ಕಾಗಿ ಮಾಡಂವ 
ಶಾಂತಿಕರ್ಮ, ದೇವತಾಪೂಜೆಯೇ ಮುಂತಾದ ಆಚರಣೆ; ಗ್ರಾಮ 
ಶಾಂತಿಗೆ ತಳವಾರ ತಲೆ ಬೋಳಿಸಿಕೊಂಡ (ಗಾದ). [ಗ್ರಾಮ + ಶಾಂತಿ] 
ಗ್ರಾಮಶಾರ್ದೂಲ (ನಾ). ಎ ಗ್ರಾವಂವ್ಳುಗ; “ಕೌಳೇಯಕಂ ರಾತ್ರಿಜಾಗರಂ 
ಗ್ರಾಮಶಾರ್ದೂಲಂ . , . ಶುನಕಮೆಂದೆನಲು ನಾಯೆನಿಕ್ಕುಂ ” (ಮಂಗರಾ. 
೩೩-೮) ; ಗ್ರಾಮಶಾರ್ದೂಲನಾಗೀಶಭಜಕರ ಗೃಹಗಳ ತಿರುತ್ತಿರುಗಿ 
ನೋಡುತಿರೆ ದೊರೆಯದಿರೆ ಶುನಿಯಾಗಿ ಚಿರಕಾಲ ಬಾಳುಪಿರಲು 
(ಪ್ರೌಢ. ೧೯-೦೮). [ಗ್ರಾಮಳ+ ಶಾರ್ದೂಲ] 
ಗ್ರಾಮಸಾರ (ನಾ) .ಹಳ್ಳಿಯ ಹೊಲಸ, -ಕೊಳೆ,-ಕಶ್ಶಲ; ಜೇಡಿಮಣ್ಣಿನ 
ಪಾತ್ರೆಗಳು, ಹೆಂಚುಗಳು, ಗ್ರಾಮಸಾರವನ್ನು ಸಾಗಿಸುವ ಕೊಳವಿಗಳು 
- « * ಇವನ್ನು ಮಾಡುತ್ತಿದ್ದರು (ಶಿಲ್ಪನಾ. ೨೮೫). ['ಗ್ರಾಮ * ಸಾರ್ಯ) 
ಗ್ರಾಮಸಿಂಹ (ನಾ). ಎ ಗ್ರಾಮಮೃಗ; ಹಂದಿಯಟ್ಟುವ ಗ್ರಾಮಸಿಂಹ 
ಗಳಂದವಾದವು ಗಂಧಗಾಳಿಗೆ ಆನೆಗಳ ಹಿಂಡು (ಸಾಳೃಥಾ. ೦೬-೦೨). 
(ಗ್ರಮ + ಸಿಂಹ) 
ಗ್ರಾಮಸೂಕರ (ನಾ). ಗ್ರಾಮದಲ್ಲಿರುವ ಹುದಿ; ಊರ ಹಂದಿ: 
ಸಾಮಜಾರಿಗೆ ಸರಿಯೆ ಶುನಕಸ್ತೋಮವಾಶಾವಾರಣಕ್ಕಂ ಗ್ರಾಮಸೂಕರ 
ವಿತತಿ ಸರಿಯೇ (ಬಸಪು. 8೪-೨9). [ಗ್ರಾಮ * ಸೂಕರ] 
ಗ್ರಾಮಸ್ತ (ನಾ). ೧.ಎಗ್ರಾಮಸ್ಥ. ೨. (ಉಕ) ಹಳ್ಳಿಯ ಗೌಡ, ಸೇನ 
ಬೋವ, ಪಟೇಲ ಮೊದಲಾದ ಅಧಿಕಾರಿಗಳಲ್ಲಿ ಒಬ್ಬ; ಅಲ್ಲಿಯ 
ಶಿಕ್ಷಕರು, ಗ್ರಾಮಸ್ತರು, ವ್ಯಾಪಾರಿಗಳು ಯಾರೇ ಇರಲಿ, ಅವರನ್ನು ಕಂಡು 
ತನ್ನ ಪುಸ್ತಕಗಳನ್ನು ತೋರಿಸುವನು (ಜಿಟ್ಮಹೊ. ೬೯). 
[ ಸಂ. ಗ್ರಾಮಸ್ಥ 1 
ಗ್ರಾಮಸ್ಥ (ನಾ). ಗ್ರಾಮವಾಸಿ ; ಹಳ್ಳಿಯವನು ; ಗ್ರಾಮಸ್ಥರು ಚಂದಾ 
ಹಾಕಿಕೊಟ್ಟರು (ಹುಟ್ಟಿ ಹ. ೦೫). [ಸಂ.) 


೨೬೭೨ 


ಗ್ರಾಮೇಯಕ 


ಗ್ರಾಮಾಂತ (ನಾ). ಹಳ್ಳಿ ಸಿಯ ಸೀಮೆ ; ಊರಿನ ಸಂತ್ತಲಿನ ಜವಿಖಾನಂ ; 

ಗ್ರಾವಂದ ಸಮಾಪ ಪ್ರದೇಶ: “ಗ್ರಾಮಾಂತಂ, ಉಪಶಲ್ಯಂ-೨ ಗ್ರಾಮದ 

ಸಮಾಪ-ಪ್ರದೇಶ, ಹಳ್ಳಿಗಾಡಿನ ಪ್ರಾಂತ, ಊರುಹತ್ತಿರ (ಸಿದ್ಧಾಂತಿ. ೯೩). 
[ಗ್ರಾಮ + ಅಂತ್ಯ) 


5, ಗ್ರಾಮಾಂತರ (ನಾ). ಒಳನಾಡಿನ ಪ್ರದೇಶ ; ನಗರದಿಂದ ದೂರವಿರುವ 


10 


15 


20 


25 


80 


46 


ಸ್ಥಳ; ಹಳ್ಳಿಗಾಡಂ: ಗ್ರಾಮಾಂತರ ರೇಡಿಯೋಗೋಷ್ಠಿಗಳು ನಡೆಯುತ್ತವೆ 
(ರೂಢಿ). [ಗ್ರಾಮ + ಅಂತರ] 

ಗ್ರಾಮಾಂತಿಕ (ನಾ). ಊರಿನ ಸಮಾಪದ ಪ್ರದೇಶ ; “ ಗ್ರಾಮಾಂತಿಕಂ, 
ಉಪಶಲ್ಯಂ . . . ಕ(ಪ)ಟಃ-ಈ ೫ ಊರಹೊ(ಟಿ)ರೆ ” (ಹರಾಯು. 
೪೩-೧೦೪). [ಗ್ರಾಮ + ಅಂತಿಕ) 

ಗ್ರಾಮಾದಾಯ (ನಾ). ಗ್ರಾವಂದ ಆದಾಯ ; ಊರಿನ ಹುಟ್ಟುವಳಿ : 
ಗ್ರಾಮಾದಾಯ ಚರಾದಾಯ ಹೊರಾದಾಯ ಊಳಿಗಮಾನ್ಯ ಇವು 
ವೊದಲಾದ ಸಕಲಸ್ವಾಮ್ಯವನು . . . ನಿರುಪಾಧಿಕಮಾಗಿ ಸುಖದಿಂದನು 
ಭವಿಸಿಕೊಂಡು ಬಹರು (ಎಕ. ೩1೪, ನಂಜನ. ೨೯೫. ಪುಟ. ೧೫೧-೩೩; 
2716). [ಗ್ರಮ + ಆದಾಯ 

ಗ್ರಾಮಾಧಿಪ (ನಾ). ಹಳ್ಳಿಯ ಒಡೆಯ, -ಯಜಮಾನ ; ಕೋಟಿಕೋಟಿ 
ಗ್ರಾಮಾಧಿಪರೆಟಿಗೆ ಮುಂದೆ ನುಡಿದು ಜಗಚ್ಚೂ ಡಾಮಣಿಗೆ ಮಕುಟಬದ್ಧ 
ಮಹಾಮಂಡಳವಪತಿಗಳಾದರೆಣ್ಮಾಸಿರ್ವರ್‌ (ಶಾಂತಿಪು. ೦೦-೧೦೩). 

[ಗ್ರಾಮ + ಅಧಿಪ] 

ಗ್ರಾಮಾಧಿಪತಿ (ನಾ). ಎ.ಗ್ರಾಮಾಧಿಪ ; “ ಗಾಂಪ ಗ್ರಾಮಾಧಿಪತಿಗಳೊಳು 
ಗಾವಿಲ ಶಬ್ದ” (ಶಬ್ಮಮಂ. ೧೦೮); ಪ್ರತಿಯೊಬ್ಬ ಗ್ರಾಮಾಧಿಪಶಿಯೂ, 
ಪಟ್ಟಣಾಧಿಪತಿಯೂ ತಮ್ಮ ತಮ್ಮ ಗ್ರಾಮ-ಪಟ್ಟಣಗಳನ್ನು ಕಣ್ಣಿಟ್ಟು 
ನೋಡಿಕೆೊಳ್ಳುತ್ತಿದ್ದರು (ಕರ್ಣಾಆ. ೩). [ಗ್ರಾಮ + ಅಧಿಪತಿ] 

ಗ್ರಾಮಾಫೋನು (ನಾ). ಸಂಗೀತ, ಭಾಷಣ ಮುಂತಾದುವನ್ನು ಗ್ರಹಿಸಿ 
ಪುನಃ ಧ್ವನಿಸುವ ಒಂದು ಬಗೆಯ ಯಂತ್ರಸಲಕರಣೆ; ಗ್ರಾಮಾ 
ಫೋನು ಸಂಗೀತವೂ ಸಿನಿಮಾ ಅಭಿನಯವೂ ಸ್ವಲ್ಪ ಹೆಚ್ಚುಕಡಮೆ ಒಂದೇ 
ತರಗತಿಯವು (ಸಾಹಿಜೀ. ೭೫); ಹಿಂದೆ ಗ್ರಾ ಮಾಫೋನುಗಳು ಜನಪ್ರಿಯ 
ವಾಗಿದ್ದಷ್ಟು ರೇಡಿಯೋ ಬಂದ ಮೇಲೆ ಜನಪ್ರಿಯವಾಗಿಲ್ಲ (ಕೂರಿ). 

[ ಇಂ, Gramophone ) 

ಗ್ರಾಮಿಣಿ (ನಾ). ಗ್ರಾಮದ ಮುಖ್ಯಸ್ಥ ; ಗ್ರಾಮಣಿ : ತಿಂಮಯ್ಯಸೆಟ್ಟಿಗೆ 
ಕಂದವರದ ಗ್ರಾಮಿಣಿ ಅಂಣಉಡುಪರು ಕೊಟ್ಟ ಬಿಡಾರುವಾರದ ಪತ್ರದ 
ಕ್ರಮವೆಂತೆಂದರೆ (ಸೌ ಇ ಇ. 1-1, ೬೩೩-೧೪; 1564); ಬ್ರಹ್ಮಹತ್ಯ 
ಮಾಡಿದವನ ಗ್ರಾಮಿಣಿಯಾದವನ ವೈದ್ಯನ ವೈಶ್ಯವೃತ್ತಿಯಲ್ಲಿರುವವನ 
. * * ಶ್ರಾದ್ಧಕ್ಕೆ ಹೇಳಬಾರದು (ಕೇಷಧ. ೨೦-೦೧೬). 

[ ಆಸಂ. ಗ್ರಾಮಣೀ] 

ಗ್ರಾಮಾಣ (ಗಂ). ೧. ಹಳ್ಳಿಯಲ್ಲಿ ಹುಟ್ಟಿದ ; ಹಳ್ಳಿಗೆ ಸಂಬಂಧಿಸಿದ ; 
` ಮೌಢ್ಯ, ಕೆಚ್ಚು, ಗ್ರಾಮಾಣ ರಸಿಕತೆ, ಬಲ, ದೌರ್ಬಲ್ಯ-ಎಲ್ಲವೂ ಸಮಗ್ರ 
ವಾಗಿ ದೃಗ್ಗೋಚರವಾಗಿ ನಿಮ್ಮ ಊರು "ನನ್ನೂರು ' ಆಗಿಬಿಡುತ್ತದೆ 
(ನನ್ನೂರು. ೯, ಮುನ್ನುಡಿ) ; ಈ ಗ್ರಾಮಾಣ ಅಕ್ಕನ ಜೊತೆಗೆ ಸಾಯಂಕಾಲ 
ಒಂದೆರಡು ಗಳಿಗೆ ಎಳೆದರೆ ಎಷ್ಟೋ ಒಳಿತಾದೀತು (ನವವಿ. ೨೮). (ನಾ). 
೨. ಹಳ್ಳಿಗ ; ಹಳ್ಳಿಯಲ್ಲಿ ಇರುವವನು ; “ ಗ್ರಾಮಾಣಃ, ಗ್ರಾವ್ಯಃ, 
ಗ್ರಾಮೇಯಕಃ - ಈ ೩ ಊರುಗಂ” (ಹಲಾಯು. ೪೩-೧೦೩). ಹಿ. 
ಅನಾಗರಿಕವಾದುದು ; ಒರಟು; ಅವರ ಸಂಸ್ಕೃತಿಯ ಮಟ್ಟವು 
ನಾವೆಣಿಸಿದಷ್ಟು ಗ್ರಾಮಾಣವಾಗಿದ್ದಿರಲಾರದು (ಅಪೂಪ. ೮೩). [ ಸಂ. ] 

ಗ್ರಾಮೇಯಕ (ನಾ). ಎಗ್ರಾಮಾಣ ೨; “ಗ್ರಾಮಿಣಃ, ಗ್ರಾಮ್ಯಃ. 
ಗ್ರಾಮೇಯಕಃ - ಈ ೩ ಊರುಗಂ ” (ಹಲಾಯು. ೪೩-೦೦೩). [೫೦.1] 


ಗ್ರಾಮೇಶ್ವರ 


ಗ್ರಾಮೇಶ್ವರ (ನಾ). ಗ್ರಾಮಾಧಿಪತಿ; ಗ್ರಾಮೇಶ್ವರನಲ್ಲಿಗೆ ವಿದ್ಯಾ 
ಮೂರ್ತಿ ಸಮ x ೬ ಚಿನ್ನಾಮಣಿ ತೇಜೋಮಯನಮಳಿನ ಕೀರ್ತಿ 
ಮಹಾಮಹಿಮನ »೬ ೬ ೫ ೮ ವವರ್ಮ್ಮಯ್ಯಂ(ಸೌಇಇ. ೫1-11, ೨೦೪-೧೪; ?). 
[ ಗ್ರಾಮ + ಈಶ್ವರ] 
ಗ್ರಾಮೋದ್ಯೋಗ (ನಾ). ಹಳ್ಳಿಗಳಲ್ಲಿ ಮಾಡಬಹುದಾದ ಉದ್ಯಮ, - 
ಕೈಗಾರಿಕೆ : ಈ ಎಲೀ ಹಚ್ಚೂ ಗ್ರಾಮೋದ್ಯೋಗದ ಮ್ಯಾಲ ಪ್ರಬಂಧ 
ಓದಲಿಕ್ಕೆ ಹತ್ತಿದೇನು ? (ದೀಪಹ. 1, ೪), [ ಗ್ರಾಮ * ಉದ್ಯೋಗ] 
ಗ್ರಾಮ್ಯ (ಗು). ೧. ಹಳ್ಳಿಯ; ಹಳ್ಳಿಗೆ ಸಂಬಂಧಪಟ್ಟ. (ನಾ). ೨. ವಿದ್ಯೆ 
ಇಲ್ಲದವನು ; ಗಾವಿಲ; ಮೂಢ; ದಡ್ಡ : “ಕಾಲುರಿಚಂ ತಾನೆ ಕೂಡೆ 
ಬೆಳ್ಳಕ್ಕರಿಗಂ ಪಾಟ್‌ಯಿಡೆ ಗ್ರಾಮ್ಯನಾಮಂ? (ಕವಿಕಂ. ೧೩೬): ಬೆರಲೆರಲ್‌ 
. . ಲಾಂತಮಿವಂ ಗ್ರಾಮ್ಯರಣಿಯದುಚ್ಚರಿಸುವರ್‌ ಕುಳಾಂತಭ್ರಮೆಯಿಂ 
(ಕಮದ. ೨೮). ೩. ಸಂಭೋಗ. “ಗ್ರಾಮ್ಯಧರ್ಮ' ಪರಾ. ೪. 
[ಕಾವ್ಯಮಾ] ಪದದೋಷಗಳಲ್ಲಿ ಒಂದು; ವ್ಯಾಕರಣ ವಿರುದ್ಧ 
ವಾದುದು ; ಅಸಾಧುವಾದಂದಂ : ಮಜಿಸುಂದು ಸೂಟಸುಂದೆನೆ . . . 
ಪದಾಂತರದಿಂದಂ ನೆಆ್‌ದು ನಿಲೆ ದುಷ್ಪ ತೀತಿಯನಜಪುವ ಪೆಜವೆಅವು 
ಮಿನ್ನವೇ ಗ್ರಾಮ್ಯಂಗಳ್‌ (ಕಾವ್ಯಾವ. ೪೪೭); ವ್ಯಾಕರಣಕ್ಕೆ ವಿರೋಧ 
ವಾದದ್ದು ಗ್ರಾಮ್ಯವು (ಹೊನುಗ. ೩೪). ೫. [ಕಾವ್ಯಮಾ] ಅಸಭ್ಯವಾದ 
ಶಬ್ದ: ಅಸದರ್ಥಂ ವಿಪರೀತಕಲ್ಪನೆಯಭವ್ಯಂ ದುಷ್ಕರಂ ಗ್ರಾಮ್ಯ 
ನೀರಸಮಪ್ರೌಢತೆ . .. ಎಂಬಿವಿನಿತುಂ ದೋ ಷಂಗಳ ಷ್ಟಾದಶಂ 
(ಛಂದೋಂಬು. ೦-೪೬ ಅಡಿ) ; ದೋಷವುಳ್ಳ ಪದಗಳನ್ನು-೧. ಶ್ರುತಿಕಟು 
- * : ೧೦. ಗ್ರಾಮ್ಯ, ೧೧, ಕ್ಲಿಷ್ಟ. . . ಎಂದು ವಿಭಾಗಿಸಬಹುದು 


ಣಾ ಬ 
(ಕೈಪಿಡಿ. ೨೨೭). [ಸಂ.] 


ಗ್ರಾಮ್ಯಕ (ನಾ). ತಳವಾರ: “ತಳವಾರನಕ್ಕು ಗ್ರಾಮ್ಮಕನೆನಲ್‌” (ಕರರ. ೩೨). 


{ ಸಂ.] 

ಗ್ರಾಮ್ಯತೆ (ನಾ). ೧. ಹಳ್ಳಿಗತನ; ನಾಗರಿಕತೆ ಇಲ್ಲದಿರುವಿಕೆ; ಸುಸಂಸ್ಕೃತಿ 
ಯಿಲ್ಲದಿರುವಿಕೆ: ಗ್ರಾಮದ ವ್ಯಕ್ತಿಗಳೆಲ್ಲರೂ, ತಮ್ಮ ಗ್ರಾಮ್ಯತೆಯನ್ನು 
ತೊಡೆದು ಹಾಕಲು ತಮ್ಮ ಯೋಗ್ಯತೆಗೆ ಮಾರಿ ಧನವ್ಯಯ ಮಾಡಲು 
ಹಿಂದೆಗೆಯುತ್ತಿರಲಿಲ್ಲ (ಇಪೃಕ. ೩೬೭). ೨. [ಕಾವ್ಯಮಾ] ಅರ್ಥದೋಷ 
ಗಳಲ್ಲಿ ಒಂದು: “ಗಾಮ್ಯತೆ-ಸಭ್ಯರ ಮನಸ್ಸಿಗೆ ಸಂಕೋಚವನ್ನುಂಟುಮಾಡು 
ವುದು” (ಕೈಪಿಡಿ. ೨೨೪); ವ್ಯಾವಹಾರಿಕಭಾಷೆಯಲ್ಲಿ ಗ್ರಾಮ್ಯತೆ-ಶಬ್ದಸಂಸ್ಕಾರ 
ರಾಹಿತ್ಯವೇ ಹೆಚ್ಚು (ಸಂಶೋಧ. ೭೯). [ ಸಂ. ಗ್ರಾವ್ಯೂತಾ] 

ಗ್ರಾಮ್ಯಧರ್ಮ (ನಾ). ರತಿ; ಕೂಟ; ಸಂಭೋಗ; ಸ್ತ್ರೀಪುರುಷ ಸಂಯೋಗ 
ವೆಂಬುದು ಕಾಪಥವಲಾ . . . ಹ್ರೀಪದವು ಕ್ಷಣಸುಖವಿಕಾರವು ಗೋಪ್ಯ 
ವೇಕಾಂತೈಕನಿಷ್ಠವು ಭಾಪು ಮಾಯುಭ್ರಾಂತಿಯೆಂತುಟೊ ಗ್ರಾಮ್ಯಧರೂ 
ದಲಿ (ಅಮ್ಮ ತ. ೨-೮೬). [ ಗ್ರಾಮ್ಯ ೬ ಧರ್ಮ] 

ಗ್ರಾಮ್ಯಪಶು (ನಾ). ಪಳಗಿಸಿದ ಪ್ರಾಣಿ : ಸಾಕುಪ್ರಾಣಿ. 

[ ಗ್ರಾಮ್ಯ * ಪಶು) 

ಗ್ರಾಮ್ಯಭಾವ (ನಾ). ಅನಾಗರಿಕ ಭಾವನೆ ; ಅಸಂಸ್ಕೃತ ಮನೋಭಾವ ; 
ಸಂಕುಚಿತದೃಷ್ಟಿ : ಭೂಮಿ ಹೇಗೆ ನನ್ನ ಜಮಿನು ನಿನ್ನ ಜಮಾನು 
ಮತ್ತು ಅವನ ಜಮಾನು ಅಲ್ಲವೋ . . . ಹಾಗೇ ಸಾಹಿತ್ಯವು ನನ್ನ ರಚನೆ ನಿನ್ನ 
ರಚನೆ ಮತ್ತು ಅವನ ರಚನೆ ಅಲ್ಲ; ನಾವು ಸಾಧಾರಣವಾಗಿ ಸಾಹಿತ್ಯವನ್ನು 
ಹೀಗೆ ಗ್ರಾಮ್ಯಭಾವದಲ್ಲಿ ನೋಡುತ್ತಿರುತ್ತೇವೆ (ನಿಬಂಧ. 11, ೨೮೧). 

[ಗ್ರಾಮ್ಯ + ಭಾವ್ಮ7 

ಗ್ರಾಮ್ಯಭಾಷೆ (ನಾ). ಸುಸಂಸ್ಕೃತವಲ್ಲದ ಭಾಷೆ; (ಸಾಮಾನ್ಯವಾಗಿ) 
ಗ್ರಾಮಗಳ ಜನ ಉಪಯೋಗಿಸುವ ಭಾಷೆ ಹಳ್ಳಿಗರು ಗ್ರಾಮ್ಯಭಾಷೆ 
ಯಲ್ಲಿ ಮಾತನಾಡುತ್ತಾರೆ (ರೂಢಿ). [ಗ್ರಾಮ್ಯ ೬ ಭಾಷೆ] 


೨೬೭೩ 


ಗ್ರಾಸ 


ಗ್ರಾಮ್ಯವಿಷಯ (ನಾ). ರತಿ; ಸಂಭೋಗ; ಇಂದ್ರಿಯ ಸುಖ: 
ರಾಜರಿಗೆ ಬೇಟೆ ಕುಡಿತ ಜೂಜು ಗ್ರಾಮ್ಯವಿಷಯದಲ್ಲಿ ಅತ್ಯಾಸಕ್ತಿ ಇವು 
ನಾಲ್ಕೂ ವ್ಯಸನಗಳೆಂದು ಶ್ರೇಷ್ಠರಾದವರು ಹೇಳುತ್ತಾರೆ (ವಶಭಾ. ೧೦೦). 

[ ಗ್ರಾಮ್ಯ * ವಿಷಯ) 

5] ಗ್ರಾಮ್ಯಶಬ್ದ (ನಾ). ಸುಸಂಸ್ಕೃತವಲ್ಲದ ಶಬ್ದ ; ಅನಾಗರಿಕವಾದ 
ಮಾತಂ ; ಶ್ರುತಿಎರಸ ಪನಕ್ಷೇಪಸ್ಥಿತಿಕಷ್ಟಂ ಗ್ರಾಮ್ಯಶಬ್ದ ಸಂದರ್ಭ 
ಸಮನ್ವಿತಮುಂ. . . ನೀರಸಮೆನಿಪು ್ಲಿದಕ್ಕುಂ ದೋಷಂ (ಕಾವ್ಯಾವ. ೪೪೩). 

[ ಗ್ರಾಮ್ಯ * ಶಬ್ದ) 

ಗ್ರಾಮ್ಮಾಳಾಪ (ನಾ). ೬ ಗ್ರಾಮ್ಯೋಕ್ತಿ : ಗೋಪಾಳಬಾಳ ಲಲನಾಚಾಪಳ 
ವಾಚಾಲಕಿತವ ಬಾಹ್ಲೀಕುದಿ ವ್ಯಾಪಾರಂಗಳ್‌ ಗ್ರಾಮ್ಯಾಳಾಪಂಗಳ್‌ 
ಮಾರ್ಗಯುಗಳೆ ಪರಿಹಾರ್ಯಂಗಳ್‌ (ಕವಿರಾ. ೨-೮೦). 

[ ಗ್ರಾಮ್ಯ * ಆಳಾಪ (ಎ ಆಲಾಪ) ] 

ಗ್ರಾಮ್ಯೆ (ನಾ). ೧. ಹಳ್ಳಿಯ ಹೆಂಗಸು ; ಅನಾಗರಿಕ ಸ್ತ್ರೀ ; ರತಿಪತಿಯ 
ರಾಜಧಾನಿಯ ಚತುರೆಯರೊಳ*" ಸುಖಿಪ ಬರ್ದನೀ ಗ್ರಾಮ್ಯೈಯನೇಂ 
ಕ್ಷಿತಿಪಾಲ ನೆನೆಗುವೇ (ಜಿಟ್ಟಿಅ. ೧೧-೦೪). ವಿ. [ಕಾವ್ಯಮಾ]ಲಲಿತವಾದ 
ಮಧುರಶಬ್ದಗಳು ಬಿಡಿಬಿಡಿಯಾಗಿ ಬಂದಿರುವ ಕಾವ್ಯದ ವೃತ್ತಿ,- 
ಶೈಲಿ,-ರೀತಿ : ಆ ವಿಶೇಷ ವರ್ಣರಚನಾವಿವಿಕ್ತಗತಿಮುಕ್ತ ಭೂರಿ 
ಸಂಯೋಗಂ ಸೌಷ್ಮವಗುಣಸಮನ್ವಿತಂ - ಲಲಿತವೃತ್ತಿಯಿಂ ಲಲಿತೆಯೆಂಬ 
ವೃತ್ತಿಯದಕ್ಕುಂ . . . ಗ್ರಾಮ್ಯೆಯೆಂಬುದುಮಿದುವೆ(ಕಾವ್ಶಾವ. ೩೬೫ ವ)- 

[ಸಂ. ಗ್ರಾಮ್ಕಾ] 

ಗ್ರಾಮ್ಯೋಕ್ತಿ(ನಾ). ಸುಸಂಸ್ಕೃತವಲ್ಲದ ನುಡಿ; ಅನಾಗರಿಕವಾದ ಮಾತು: 
ಎಂದಿಂತೀ ಗ್ರಾಮ್ಯೋಕ್ತಿಯೊಳೊಂದಾಗಿಸದದನೆ ಪೇಬ್ವುದಿಂತೀ ಸ್ಥಿತಿ 
ಯೊಳ್‌ (ಕವಿರಾ. ೨-೮೨). [ಗ್ರಾಮ್ಯ + ಉಕ್ತಿ] 

ಗ್ರಾವ (ನಾ). ೧. ಕಲ್ಲು; ಶಿಲೆ; “ಶಿಲಾ. . . ಗ್ರಾ(ವನ್‌)ವಾ, ಪುಸ್ತರಃ, 
ದೃಷತ್‌-ಈ ೭ ಕಲ್ಲ ಪೆಸರ್‌” (ಹಲಾಯು. ೨೮-೦೪) ; ಭೀಮನನಡಸಿ 
ಪಿಡಿದು ನೂರ್ವರುಂ ಗಂಟಲಂ ಮೆಟ್ಟೆ ಪಾವುಗಳಂ ಕೊಳಿಸಿ ಮಹಾಗ್ರಾವ 
ಮನುಜದಡಸಿ ಕಟ್ಟಿ ಕೊರಲೊಳ್‌ ಗಂಗಾದೇವಿಯ ಮಡುವಿನೊಳಟಿ್ಸಿದರ್‌ 
(ಪಂಪಛಾ. ೨-೩೨). ೨. ಬೆಟ್ಟ; ಗುಡ್ಡ : “ಬೆಟ್ಟದಲ್ಲಿಯುಂ ಗ್ರಾವಾ 
ಯೆಂಬುದು” (ಹಲಾಯು. ೦೩೪-೨೦). "ಗ್ರಾವಾತ್ಮಜಿ' ಪರಾ. ೩. 
ಕಲ್ಲಿನಂತೆ ಗಟ್ಟಿಯಾದುದು, -ಕಠಿನವಾದಂದು. ೪.ದೃಢತೆ;“ಧೈರ್ಯ, 
ಧೀರಪೆಟ್ಟತನ” (ನಾಜರಾ. 8). ೫. ಮೋಡ. (ಸಂ. ಗ್ರಾವನ್‌] 

ಗ್ರಾವಜಾನಾಥ (ನಾ). ಪಾರ್ವತಿಯ ಪತಿ; ಶಿವ: ಗ್ರಾವಜ[ಜಾ) 
ನಾಥನಾಶಾವಸನ ಕ್ಷೀಣಭಾವಭಾವಜದಾವ (ಥೈರವೇ. ೩-೧). 

[ ಸಂ. (ಗ್ರಾವಜಾ + ನಾಥ) ) 

5| ಗ್ರಾವಣ್ಯ (ನಾ). ಸೂಜಿಗಲ್ಲು, ಲೋಹಚುಂಬಕ ; ಅಯಸ್ಕಾಂತ ; 
ಗ್ರಾವಣ್ಯ ಮನೋಹರಂ ಪತಿ ನಿವಾಸಂ ಕಾಂತೆಯುಂ ಕಾಂತಶಬ್ದಂ(ನಾನಾರ. 
೯೨). [?] 

ಗ್ರಾವಲು (ನಾ). ದಪ್ಪ ಮರಳು ಮತ್ತು ಜಲ್ಲಿಕಲ್ಲುಗಳ ಮಿಶ್ರಣ; 
ಗರಸು : ಇದರ ಹಳಕುಗಳು ಮಾತ್ರ ಮಳೆಯಿಂದ ದೂರಕ್ಕೆ ಹೊಡೆದು 
ಕೊಂಡು ಹೋಗಿ. ನದಿಯ ಮರಳಿನಲ್ಲಿಯೂ ಗ್ರಾವಲಿನಲ್ಲಿಯೂ 
ದೊರೆಯುವುವು (ವಿಜ್ಞಾನ. ೮೪). [ *-ಇಂ. Gravel] 

ಗ್ರಾವಾತ್ಮಜೆ (ನಾ). ಪಾರ್ವತಿ; ಗೌರಿ; ಧೀವರರೂಪವಿಳಾಸಂ ಗ್ರಾವಾತ್ಮಜಿ 
ಯಾಣ್ಮನೀಗೆ ನಿರ್ಮಳಮತಿಯಂ (ಹಮ್ಮಾರ. 6-೧). [ಗ್ರಾವ * ಆತ್ಮಜೆ] 

ಗ್ರಾಸ (ನಾ). ೧. ನುಂಗುವುದು. ೨. ತುತ್ತು, ಕವಳ ; ಮೇಲೆವಾಯ್ದ 
ದೂಷಣನಂ ವೀರಾಗ್ರೇಸರನಸಿಯಿಂದಗ್ರಗ್ರಾಸಂ ಮಾಡಿದಂ ಜವಂಗಾಹೆವ 
ದೊಳ್‌ (ಪಂಠಾಮಾ. ೯-೧೩೦). ಹ. ಆಹಾರ ; ಊಟ; ಹೊಸೆಗೆಜಿಕಿಯ 


10 


[2 


140 


46 


ಗ್ರಾಸಗೊಳ್‌ 


ಮಹಾದೇವರ್ಗ್ಸೆ ನಿವೇದ್ಯಕ್ಕಂ ಪೂಜಿಸುವವ(ರ)ರ್ಗ್ಗೆ ಗ್ರಾಸಕ್ಕಂ ಬಿಟ್ಟ 
ಗಟಕ್ಕಿ ಮತ್ತರೊನ್ನು (ಸೌ ಇಇ. 1%-1 ೧೧೦-೧೫: 1062) ; ವೇಷವ 
ತೋಟಾ ಗ್ರಾಸಕ್ಕಾಗಿ ಆಸೆಮಾಡಿ ಲೋಗರ ಮನೆಯ ಕಾಯ್ದು ಗ್ರಾಸವ 
ಪಡೆದು ಉದರವ ಹೊರೆವ ವೇಷವು ವೇಶಿಯಿಂದಲು ಕರಕಷ್ಟ (ದೇದಾವ. 
೬೬-೧೩೭) ; ಆ ದಿನದ ಗ್ರಾಸಕ್ಕೆ ಬೇರೆ ದಾರಿ ಇದ್ದಿರಲಿಲ್ಲ (ಡಿದಾಉ. ೧೨೫). 
೪. ಗ್ರಹಣದಲ್ಲಿ ಗೃಸ್ತವಾದ ಸೂರ್ಯನ ಅಥವಾ ಚಂದ್ರನ ಬಿಂಬದ 
ಭಾಗ. [ಸಂ.] 

ಗ್ರಾಸಗೊಳ್‌, ಗ್ರಾಸಗೊಳು (ಕ್ರಿ). ೧. ಕಬಳಿಸು; ನುಂಗು; ಮೊಗಚಂದ್ರ 
ಮನ ರಾಹು ಗ್ರಾಸಗೊಂಡಂತೆ ಕಳೆಗುಂದಿ (ನವಮೋ. -8-೧೯). ೨. ಆಹಾರ 
ವನ್ನು ಪಡೆ ; ತಿನಿಸು ಹೊಂದು: ಧೇನುಚಯ ಗ್ರಾಸಗೊಂಡತಿ 
ಪುಷ್ಟಿಯಿಂ ಕರೆಗೆ (ನವಮೋ. ೩೩-೩೦). ಗ್ರಾಸಗೊಳು: ೧. ಪಾತಾಳಕುಹೆರ 
ದಂತೆ ಶವ ಬಾಯಿಗಳಂ ತೆರದು ಪಕ್ಷಘಾತದಿಂ ಸಮುದ್ರವಂ ಗ್ರಾಸ 
ಗೊಳುತ ತನ್ನಂ ಗ್ರಾಸಿಸಲು ಪಾರ್ಶ್ವದಲ್ಲಿ ಬಾಯಂ ತೆರದು ಬರುವ 
ಮಹಾಸರ್ಪವಂ ಪಕ್ಷದಿಂ ಖಂಡಿಸಿ (ಸೌಗಂಧಿ..೨೮೪-೭). 

[ಗ್ರಾಸ * ಕೊಳ್‌, ) 

ಗ್ರಾಸಗೊಳು "ಗ್ರಾಸಗೊಳ್‌' ನೋ. 

ಗ್ರಾಸವಾಸಿ (ನಾ). ಅನ್ನ ಬಟ್ಟೆಗಳನ್ನು ಮಾತ್ರ ಅಪೇಕ್ಷಿಸುವವನು ; 
ಜೀವನದಲ್ಲಿ ಉದಾತ್ತಅಪೇಕ್ಷೆಯಿಲ್ಲದವನು; ಕಾಲಕ್ಕಂಜಿ ಕರ್ಮಕ್ಕಂಜಿ 
ವಿಧಿವಿಧಾಂತ ನಿನಗಂಜಿ ಹಿರಿಯರೆನಿಸಿಕೊಂಬ ಗ್ರಾಸವಾಸಿಗಳು ಕೇಳಿರಯ್ಯ 
(ಮೋಳಿಮಾ. ೧೦೩-೪೧೧). [ ಸಂ. ಗ್ರಾಸವಾಸಿನ್‌ ) 

ಗ್ರಾಸಿಸು (ಕ್ರಿ). ೧. ನುಂಗು; ಕಬಳಿಸು; ತನ್ನಂ ಗ್ರಾಸಿಸಲು ಪಾರ್ಶ್ವ 
ದಲ್ಲಿ ಬಾಯಂ ತೆರದು ಬರುವ ಮಹಾಸರ್ಪವಂ ಪಕ್ಷದಿಂ ಖಂಡಿಸಿ (ಸೌಗಂಧಿ. 
೨೮೪-೧೦), ವ. (ಆಲಂ) ಆವರಿಸು; ಮುತ್ತು; ಚಿಂತೆ ಅವಳನ್ನು 
ಮತ್ತೆ ಗ್ರಾಸಿಸಲಿತ್ತು (ಚೀನಬಾ. ೨೩೭). [ಗ್ರಾಸ - ಇಸ್ಕು] 

ಗ್ರಾಹ (ನಾ). ೧. ಹಿಡಿಯುವುದು. ೨. ತೆಗೆದುಕೊಳ್ಳುವುದು ; 
ಸ್ವಾಧೀನಪಡಿಸಿಕೊಳ್ಳುವುದು. ೩. ಮೊಸಳೆ: “ ನಕ್ರಮೆನೆ 
ಕುಂಭೀರಮೆನೆ ಮೊಸಳೆ ಗ್ರಾಹಮಾ ನಕ್ರ ಅವಹಾರಮೆನೆ ನೆಗಳಕ್ಕು ” 
(ಮಂಗರಾ. ೧೨೧-೭); ಅತ್ಯುಗ್ರಗ್ರಾಹನಿವಹಸಂಕ್ಷೋಭಿತದೊಳ್‌ ಮತ್ತೀ 
ರತ್ನಾಕರದೊಳ* ಪುತ್ರಿಕೆಯೆನೆ ಬಿಬ್ಬಿಳ್‌ (ಕವಿರಾ. ೨-೩೪); ಯಷಹಿಯ 
ಶಾಪದೊಳುಗ್ರಗ್ರಾಹಸ್ವರೂಪದೊಳಿರ್ದಚ್ಚರಸೆಯರುಮಂ ವಿಶಾಪೆಯರ್‌ 
ಮಾಡಿ (ಪಂಪಥಾ. ೪-3೦ ವ). ೪. ನೀರಾನೆ ಮೊದಲಾದ ದೊಡ್ಡ 
ಜಲಚರ. ೫. ಒಂದಂ ನರಕದ ಹೆಸರು: ಉಗ್ರ ವೃಕಾಸ್ಯ ಗ್ರಾಹ ಕುಂಭ 
ನಕ್ರವೆಂಬೈದು ಮಂತ್ರಿನರಕಂಗಳಿಂದೊಡಗೂಡಿ (ವಿವೇಕ. ೧೮೦). [ಸಂ.] 

ಗ್ರಾಹಕ (ಗು). ೧. ಹಿಡಿಯುವ. ೨. ಸ್ವೀಕರಿಸುವ; ತೆಗೆದುಕೊಳ್ಳುವ. 
೩. ಒಳಗೊಂಡ; ಆವರಿಸಿದ. (ನಾ). ೪. ಗ್ರಹಿಸಬಲ್ಲವನು ; 
ಕೈಕೊಳ್ಳಬಲ್ಲವನು. ೫. ಹಿಡಿಯುವವನು ; ಬಂಧಿಸುವವನು : 
“ಪ್ರಗ್ರಹಃ, ಗ್ರಾಹಕಃ, ವಂದೀ-ಈ ೩ ಬಂದಿ” (ಹಲಾಯು, ೦೨೫-೭೪). 
೬, ತಿಳಿಯುವವನು ; ಗಮನಿಸುವವನು ; ಈ ಸಂವೇದನದಲ್ಲಿ ಗ್ರಾಹ್ಯ 
ವೆಂಬ ಫಟಾದಿವಸ್ತುವೂ ಗ್ರಾಹಕನೆಂಬ ಜೀವಾತ್ಮವಸ್ತುವೂ ಗ್ರಹಣವೆಂಬ 
ಸಂವೇದನವೂ-ಈ ಮೂರೂ ತೋರುವುವು (ಹಿಂದಸಾ. ೦೭೭). ೭. ದೂರ 
ವಾಣಿ, ರೇಡಿಯೋಗಳಲ್ಲಿ ಪ್ರಸಾರ ಮಾಡಿದ ನಿಸ್ತಂತುತರಂಗ 
ಗಳನ್ನು ಧ್ವನಿಯಾಗಿ ಪರಿವರ್ತಿಸುವ ಸಲಕರಣೆ : ಅವನು ತಯಾರಿಸಿದ 
ಸಾಧನದ ಪ್ರೇಷಕ ಮತ್ತು ಗ್ರಾಹಕ ಇವೆರಡೂ ಆಧುನಿಕ ಟೆಲಿಫೋನಿನ 
ಗ್ರಾಹಕದೋಪಾದಿಯಲ್ಲಿಯೇ ಇದ್ದುವು (ವಿಜ್ಞಾವಿ. ೩೩). ಆ. (ಯಂತ್ರ 
ಅಥವಾ ಯಂತ್ರಸಲಕರಣೆಗಳಲ್ಲಿ) ಯಾವುದನ್ನಾದರೂ ಒಳಗೊಳ್ಳುವ 
ಕೋಶ ಅಥವಾ. ಸಂಪುಟದಂಥ ಭಾಗ : ಈ ಬುದ್ಧಲಿಯನ್ನು ವಾತಾ 


೨೬೭೪ 


10 


25 


ಗ್ರೀವ 


ಕರ್ಷಕಯಂತ್ರದ ಗ್ರಾಹಕದೊಳಗೆ , . . ಇಟ್ಟು, ಆ ಪಾತ್ರೆಯೊಳಗಿನ 
ಹವೆಯನ್ನು ತೆಗೆಯುತ್ತೇನೆ (ಮುಂಬಯಿ. 8-೭೫). ೯. ಕೊಂಡುಕೊಳ್ಳುವ 
ವನು; ಗಿರಾಕಿ: ಭೂಪತಿಯು ತನ್ನ ಪತ್ರಿಕೆಯ ಗ್ರಾಹಕರ ಚಂದಾ 
ನಪ್ರಾಪ್ತಿಯ ತಾಲಿಕೆಯ ಸಂಗಡ . . . ಲೆಕ್ಕಪತ್ರವನ್ನು ಹೊಂದಿಸಿ 
ಹೋಲಿಸಿ ನೋಡುತ್ತ ಕುಳಿತುಬಿಟ್ಟನು (ಇಪೃಕ. ೨೬೪) ; ವೃತ್ತಪತ್ರಿಕೆಗಳ 
ಗ್ರಾಹಕರ ಸಂಖ್ಯೆ ಬೆಳೆಯುತ್ತಿದೆ (ರೂ). [ಸಂ.] 
ಗ್ರಾಹಕತ್ವ (ನಾ). ಗ್ರಹಿಸುವ ಶಕ್ತಿ ; ಹಿಡಿಯುವ ಶಕ್ತಿ; ಆಕರ್ಷಿಸುವ 
ಗುಣ; ಕಬ್ಬಿಣದ ಗ್ರಾಹಕತ್ವವು ಅಷ್ಟು ಹೆಚ್ಚಾಗಿರುವುದಕ್ಕೂ . . . 
ಇತರ ವಶ್ತುಗಳ ಗ್ರಾಹಕತ್ವವು ಯಣಾತ್ಮಕವಾಗಿಯೂ ಇರುವುದಕ್ಕೂ 
ಕಾರಣವನ್ನು ಕಂಡುಹಿಡಿದಿದ್ದಾರೆ (ಭಾತವಿ. ೩೧೯). [ಸಂ.] 
ಗ್ರಾಹಶಶಕ್ತಿ (ನಾ). - ಗ್ರಾಹಕತ್ವ. [ಗ್ರಾಹಕ * ಶಕ್ತಿ] 
ಗ್ರಾಹಮರ (ನಾ). ಬೇಲದ ಮರ ; ಕಪಿತ್ಫ : (8). 
[ ಗ್ರಾಹ? * ಮರ, ] 
ಗ್ರಾಹಿ, (ಗು). ೧. ಹಿಡಿಯುವ. ೨. ಅರ್ಥಮಾಡಿಕೊಳ್ಳುವ ; 
ಅಂಗೀಕರಿಸುವ. “ಏಕಗ್ರಾಹಿ' ಪರಾ. ೩. ಒಳಗೊಂಡಿರುವ. (ನಾ). 
೪. ಬೇಲದ ಮರ; ಬೆಳವಲ ; ಕಪಿತ್ಥ. ೫. ಎ ಗ್ರಾಹಕ ೭ : ಫೋನಿನ 
ಗ್ರಾಹಿ (೩6061968) ಯನ್ನು ಕೈಗೆ ತೆಗೆದುಕೊಂಡು ಮಾತಾಡ ಹೊರಟಾಗ 
ಮಾತ್ರ ಥಿಯರಿ ಮರೆತುಹೋಗುತ್ತದೆ (ಅಲಿಮ. ೧೦೦). ೬. ಕಲಕಿದ 
ದ್ರವ; ಕಲ್ಕ ; ಇವಂ ಮೊಸರನೊಳರೆದು ಗ್ರಾಹಿ ಮಾಡಿ ಕಟ್ಟುಮೊಸರಿ 
ನೊಳನುಪಾನವ ಮಾಡಿ ಕೊಡೆ ಆಮಾತಿಸಾರಂ ಕೆಡುಗುಂ (ಸಳವೈ. ೩೧೫). 
[ ಸಂ. ಗ್ರಾಹಿನ್‌ 1 
ಗ್ರಾಹಿ; (ನಾ). ೧. ಹೆಣ್ಣುದೆವ್ವ; ಸ್ವ್ರೀಪಿಶಾಚಿ. ೨. ಮೈಮರೆಯುವಿಕೆ; 
ಮೂರ್ಛೆ. [ಸಂ.] 
ಗ್ರಾಹ್ಯ (ಗು). ೧. ಹಿಡಿಯಬಹುದಾದ. ೨. ತೆಗೆದುಕೊಳ್ಳಲು 
ಯೋಗ್ಯವಾದ ; ಸ್ವೀಕರಿಸತಕ್ಕ; ಪತ್ರವನ್ನು ಹತ್ತುಸಲ ಬರೆದು 
ಹತ್ತುಸಲ ಹರಿದುಹಾಕಿ ಕೊನೆಗೊಂದು ಅದರ ಗ್ರಾಹ್ಮರೂಪವು ಸಿದ್ಧ 
ವಾಯಿತು(ಸಮಜೀ. ೯೧೩). ೩. ಗ್ರಹಿಸಬಹುದಾದ;, ತಿಳಿಯಬಹುದುದ: 
ವಿರಹವೆಮುಗಿಲ್ಲ ಸುರತಗ್ರಾಹ್ಮ  ಮೋಹನದ ಪಂಚಬಾಣಪ್ರಯೋಗಂ 
ಗಳೇಕೀಗ (ಜೈಮಿಭಾ. ೭-೩೮). ೪. ಒಪ್ಪತಕ್ಕ; ಮೆಚ್ಚತಕ್ಕ: ಕಾವ್ಯ 
ವೆಂಬುದು ಸಹೃದಯ ಗ್ರಾಹ್ಯ ವಿಷಯ (ಕಾವ್ಯಳು. ೧೩೪). 
ಗ್ರಾಹ್ಯವಾಗುತತಿಳಿ ; ಗೊತ್ತಾಗು : ಅವಳಿಗೆ ಆಗಿನ ಪರಿಸ್ಥಿತಿ ಗ್ರಾಹ್ಯ 
ವಾಗದೆ, ತನ್ನ ಸ್ವಭಾವದಂತೆ ವರ್ಶಿಸಲನುವಾದಳು (ಪುನರು. ೧೯೩). [ಸಂ.] 
ಗ್ರಾಹ್ಯಾರ್ಥ (ನಾ). (ಇಂದ್ರಿಯಗಳಿಂದ) ಗ್ರಹಿಸಬಹುದಾದ ವಿಷಯ: 
ಅರ್ಥಗಳು ಗ್ರಾಹ್ಯಾರ್ಥಗಳೆಂದೂ ಅಧ್ಯವಸೇಯಾರ್ಥಗಳೆಂದೂ ಎರಡು 
ವಿಧ. ಗ್ರಾಹ್ಯರೂಪವಾದ ಅರ್ಥವೇ ಇಂದ್ರಿಯಸಂಯೋಗಕ್ಕೆ ವಿಷಯ 
ವಾದದು (ಭಾತತ್ತ,. 33೧). [ಗ್ರಾಹ್ಯ * ಅರ್ಥ) 
ಗ್ರೀಕ್‌ (ನಾ). ಗ್ರೀಸ್‌ದೇಶದ ಭಾಷೆ; ಥೆಸ್‌ಪಿಸ್ಸನ್ನು ಗ್ರೀಕ್‌ ರುದ್ರ. 
ನಾಟಕದ ಜನಕನೆನ್ನಬಹುದು (ಅಂಕಿಗೊ. ೩೩1, ಮುನ್ನುಡಿ). 
[-ಇಂ. Greek ] 
ಗ್ರೀಕ (ನಾ). ಗ್ರೀಸ್‌ದೇಶದವನು: ಜ್ಞಾನೈಕದೃಪ್ಟಿಯಿಂದ ವಿಜ್ಞಾನವನ್ನು 
ಬೆಳಿಸಿದವರಲ್ಲಿ ಗ್ರೀಕರು ಮೊದಲಿಗರು (ಹುಕ್ಕಾರ. ೭ ಏಕಿಕೆ); ಗ್ರೀಕ್‌ 
ರುದ್ರನಾಟಕ ಕೊನೆಗೆ ಎಲ್ಲಾ ಗ್ರೀಕರ ಒಡವೆಯೂ ಹೆಮ್ಮೆಯೂ ಆಗಿ 
ಪರಿಣಮಿಸಿತು (ಅಂತಿಗೊ. 717, ಮುನ್ನುಡಿ). [ಗ್ರೀಕ್‌ -ಅ್ಯ) 
ಗ್ರೀವ (ನಾ). ಗ್ರೀವೆ; ಉದಗ್ರಗ್ರೀವಮುದ್ಯಜ್ಜಘನಮುರುಲಲಾಟಂ 
. ಸುನಾಸಾಪುಟಮಮರ್ದ ತುರಂಗಂಗಳಂ ಕಾಣ್ಕೆಗೈದಂ (ರಾಜಶೇ. 


೧೨-೧೦೧).  [ಸಂ. ಗ್ರೀವಾ] 


ಗ್ರೀವಾರೇಚಕ 


ಗ್ರೀವಾರೇಚಕ (ನಾ). [ನಾಟ್ಯ] ನೃತ್ಯದಲ್ಲಿ ಒಂದು ಭಂಗಿ; ಕೊರಳನ್ನು 
ವರ್ತುಲಾಕಾರವಾಗಿ ಚಲಿಸುವಿಕೆ: ಒಂದು ಅಂಗದ ವರ್ತುಲಾಕಾರ 
ಚಲನೆಗೆ "ರೇಚಕ'ವೆಂದು ಹೆಸರು. ಇದರಲ್ಲಿ ೪ ಎಧಗಳಿವೆ. (೧) ಪಾದರೇಚಕ 

. (೪) ಗ್ರೀವಾರೇಚಕ (ಅಥಾನೃ. ೩೩). [ ಸೆಂ. (ಗ್ರೀವಾ + ರೇಚಕ) ] 

ಗೀವಾರೇಚತ (ನಾ). ಎ ಗ್ರೀವಾರೇಚಕ : ಕೊರಲಂ ಪಲದೆಸೆಗುಂ ಬಿತ್ತರ 

ದಿಂದಂ ತಿರುಗಿಸಲ್ಕೆ ಗ್ರೀವಾರೇಚಿತಂ (ಲಾಸ್ಕರಂ. ೪-೨೨). 
[ ಸಂ. (ಗ್ರೀವಾ + ರೇಚಿತ) ] 

ಗ್ರೀವೆ (ನಾ), ಕೊರಳು ; ಕಂಠ; ಕುತ್ತಿಗೆ: ಗ್ರೀವೆ ಮೊಗಮಂಸಮಳಿಕಂ 
ಭ್ರೂ ವಕ್ಷಂ ತೋಳ". ತೊಳಂಕು ತೊಡೆಯೆಂಬೆಡೆಯೊಳ್‌ ತೀವಿದುವು 
ಭೀಮನಿಸೆ ವಿಶಿಖಾವಲಿ ಮಾಜಣಂತರಾತಿಸೇನೆಯ ಮೆಯ್ಕೊಳ್‌ (ಕಾವ್ಕಾವ. 
೧೬೯); ಗ್ರೀವಾ, ಭಿಕ್ಷಾ-ಎಂಬೆರಡು ಶಬ್ದಂಗಳ್ಗೆ ಗ್ರೀವ, ಗ್ರೀವೆ ; ಭಿಕ್ಷ, 
ಭಿಕ್ಷೆ-ಎಂದು ನಿಜಕಿಸುವುದು (ಕಮದ. ೮೨ ಪ್ರಯೋ). [ಸಂ. ಗ್ರೀವಾ] 

ಗ್ರೀಷ್ಮ (ನಾ). ೧. ಆರು ಖುತುಗಳಲ್ಲಿ ಎರಡನೆಯದು, ಜ್ಯೇಷ್ಠ 
ಆಷಾಢಮಾಸಗಳ ಕಾಲ ; ಬೇಸಗೆ ; ಸೆಕೆಗಾಲ : “ಶುಕ್ರ ಶುಚಿ ಗ್ರೀಷ್ಮ 
[ಪಾಠಾಂ. ಫ್ರಸ್ಮ]ಮದು” (ಮಂಗರಾ. 30-0೧); ನೋಡಿದೆಮೆ ಸೀಗುಂ ಚಿ 
ಮಾತಾಡಿದ ಬಾಯ್‌ ಪೊತ್ತುಗುಮೆನೆ ನಾಡೆಯಗುರ್ವಿಸಿದುದನುಗ 
ತೋಷ್ಮಂ ಗ್ರೀಷ್ಮಂ (ಪುಷ್ಪಪು. 6-೭೮) ; ಮಾನಿನಿಯ ಪೀನತರ ಕುಚ ಮಾನ 
ಧ್ವಜ ಕುಂಭಿ ಕುಂಭಮದು ವಿರಹಗ್ರೀಷ್ಮಾನಲನಿಂ ಬಿರಿದಂ ತೆವೊಲೇ 
ನೊಪ್ಪಿತೋ ಬಿರಿಯೆ ತಾಳ ಕುಂಕುಮಪಂಕಂ (ರಾಜಕೀ. ೭-೭೪). ವಿ. 
ಉಷ್ಣ; ಸೆಕೆ; ತಾಪ. [ಸಂ.] 

ಗ್ರೀಷ್ಮ ಯತು (ನಾ). “=ಗೀಷ್ಮ ೧; ಶರತ್ಕಾಲದ ಮಳೆಗಿಂತ ಗ್ರೀಷ್ಮಯತು 
ವಿನ ಬಿಸಿಲ ತಾಪವೇ ವಾಸಿ (ಕೂ9). [ಗ್ರೀಷ್ಮ + ಯತು] 

ಗ್ರೀಷ್ಮಕಾಲ (ನಾ). ಈ ಗ್ರೀಷ್ಮ ೧. [ಗ್ರೀಷ್ಮ * ಕಾಲ] 

ಗ್ರೀಷ್ಮಾವಾಸ (ನಾ) ಬೇಸಗೆಯಲ್ಲಿ ವಾಸಿಸುವುದಕ್ಕಾಗಿ ನಿರ್ಮಿಸಿದ ವಂನೆ: 
ದಾರುನಿರ್ಮಿತ ಗ್ರೀಷ್ಮಾ ವಾಸಗಳ (0) ವರೆಗೂ ಇವೆ ಇಲ್ಲಿ 
ಮನೆಗಳು (ಥೂವಿವ. ೧೬೬). [ ಗ್ರೀಷ್ಮ ಆವಾಸ] 

ಗ್ರೈವೇಯ (ನಾ). ೧. ಕೊರಳಿನ ಪಟ್ಟಿ. ೨. ಕಂಠಾಭರಣ , ಹಾರ: 
“ ನೇವಳಂ ಪದಕ ಸರಪಳಿ ಪಟ್ಟಿಕಾದಿಗಳ್‌ ಗ್ರೈವೇಯಮಕ್ಕು” (ಮಂಗರಾ. 

ಲಸದ್ಗೆ ಶೈವೇಯ ಹಾರಾ ನ್ವ ತೆಂ (ವಿಷ್ಮುಪು. ೫-೨೧೮): 

ಇಂದ್ರಜಂ ಕಂಡನಾ ವಿಪಿನ ಪುಷ್ಪಲತೆ ಗ್ರೈವೇಯಮಾಗಿರ್ದ ಸುಗ್ರೀವನಂ 

[ಸಂ. ] 


೧೦೦-೨8೫) ; 


(ಶ್ರೀರಾಮಾ. ೩೧೦-೨೬೪). 

ಗ್ರೈವೇಯಕ (ನಾ). ೧. - ಗ್ರೈವೇಯ ೨; “ ಕೊರಳಲ್ಲಿಕ್ಕುವ ತುಡುಗೆ 
ಯೆಲ್ಲಂ ಗ್ರ್ಯವೇಯಕಮೆಂಬಾದು ” (ಹಲಾಯು. ೯೨-೪೦೪) ; ಬಿಸಶೂತ್ರ 
ತ್ರಿತಯಂ ಯವಾಂಕುರಕೃತಗ್ರೈ ವೇಯಕಂ ಸರ್ವಧಾನ್ಯ ಸಮುತ್ತಂಭಿತ 
ಪೂರ್ಣಕುಂಭಮೆಸೆದತ್ತು (ಪಂರಾಮಾ. ೩-೧೨೪); ಹೇಮಮಯಗ್ರೈವೇಯಕ 
ಭಾರಮನೊಲ್ಲದೆ ತಳೆದಳರಸಿ ಮುತ್ತಿನ ಸರಮಂ (ಪುಪೃಪು. ೪-೨೦). 
೨. ಆನೆಯ ಕೊರಳಿಗೆ ತೊಡಿಸುವ ಸರಪಣಿ. ೩. [ಜೈ ನ] ಹದಿನಾರು 
ಸ್ವರ್ಗಗಳ ಮೇಲೆ ಇರುವ ಒಂಬತ್ತು ಕಲ್ಪಾತೀತವಾದ ಸ್ವ ರ್ಗಗಳು ; 
ಟ್ರ ಪದಿನಾಟು ಕಲ್ಪಂಗಳ ಮೇಲೆ ಸ ವೇಯಕಂಗಳಿರ್ದುವು (ಅಜಿಪು. 
೧೧-೨೯ ವ). "ನವಗ್ರೈವೇಯಕ' ಪ [ಸಂ.] 

ಗ್ರೈಷ್ಮ (ಗು). ಬೇಸಗೆಗೆ ಸಂಬಂಧಿಸಿದ; pe "ಗ್ರೆ ಸ್ಮೂತಪ' 
ಪರಾ. [ಸಂ.] 


5| ಗ್ಲಪನ (ನಾ). ೧. ಬಾಡುವಿಕೆ, 


10 


15 


೨೬೭೫ ಗಾ 
ಣಾ 


ಗ್ರೈಷ್ಮಾತಪ (ನಾ). ಬೇಸಗೆಯ ಬಿಸಿಲು ; ಗ್ರೀಷ್ಮಯತುವಿನ ಬಿಸಿಲು: 
ಅತಿಲವಣ ಸ್ನಿಗ್ಧ ರೂಕ್ಷವಿರುದ್ಧಾಹಾರ ಗ್ರೈಷ್ಮಾ ತದ ಪಿತ್ತಜ್ವರಾನಶನಾದಿ 
ಗಳಿಂ ಪೆರ್ಚಿ ಶರೀರೇಂದ್ರಿಯಂಗಳಂ ಕ್ಷೀಣಂ ಮಾಟ್ಟಿ (ತತ್ತ, 

[ ಗ್ರೈಷ್ಮ + ಅತಪ] 
ಕುಂದುವಿಕೆ: ಅನಿತೊಂದುರ್ಕಿ 


ಪ್ರ. ೩೩೩). 


ನೊಳುರಕೀ ಕೌರವಖಳರ್‌ ಪಾಂಚಾಳರುಜಾತ್ಮಜಾನನಪದ್ಮಗ್ಗಪನೈಕ 
ಕಾರಣಪರರ್‌ ತಾಮಾಗೆಯುಂ (ಪಂಪಥಾ. ೭-೯). ೨. ಬಳಲುವಿಕೆ; 
ಕೃಶವಾಗುವಿಕೆ. [ಸಂ.] 


ಗ್ಲಷಿತ (ಗು). ೧. ಕುಂದಿದ ; ಬಾಡಿದ. ೨. ಆಯಾಸಗೊಂಡ: 
ಬಳಲಿದ : ತಪನಕರಂ ತನುಗಳನುರ್ಚಿಪೋಗೆ ಸಾರ್ದತ್ತು ಜಕ್ಕವಕ್ಕಿಯ 
ಪೊಣರು 0 ಗ್ಲಪಿತಮನಮಾಗಳುದ್ದಂಡಪುಂಡರೀಕೋಜ್ಜ್ವಳಾತಪತ್ರದ 
ನೆಟಲಂ (ಆದಿಪು. ೧೧-೫೦). [ಸಂ.] 

ಗ್ಲಸ್ತ (ಗು). ತಿಂದ: ನಂಂಗಿದ. [ಸಂ.] 

ಗ್ಲಹ (ನಾ). ೧. ಜೂಜಾಡುವುದು ; ದ್ಯೂತ. ೨. ಜೂಜಿನಲ್ಲಿಡುವ 
ಪಣ; ಒಡ್ಡು; “ಗ್ಲಹವೆಂಬುದು ಜೂಜಿನ ಒಡ್ಡಿ” (ಹರಾಯು. 
೧೨೩೫-೭೪). ([ಸಂ.] 

ಗ್ಲಾನ (ಗು). ೧. ದಣಿದ; ಬಳಲಿದ ; ಸೊರಗಿದ. (ನಾ). ೨. [ನಾಟ್ಯ] 
ರೋಗ, ಬಳಲಿಕೆ ಮೊದಲಾದುವುಗಳನ್ನು ಕಣ್ಣುಗಳಿಂದ 
ತೋರಿಸುವ ಅಭಿನಯ ; ಒಳಸರಿದಾಲಿಗಳೊಯ್ಯನೆ ಚಲಿಸುತ್ತಲಸತೆ, 
ಯನೊಂದಿ ತೋಜಿಲ್‌ ಗ್ಲಾನಂ (ಲಾಸ್ಕರಂ. ೩-೩೧); ಉಳಿದ ೨೦ 
ನೋಟಗಳು ವ್ಯಭಿಚಾರಿಭಾವಯುಕ್ತವಾದುವುಗಳು : 0. ಶೂನ್ಯ, ೨. 
ಮಲಿನ... . ೫. ಗ್ಲಾನ (ಆಭಾನೃ. ೪೩). [ ಸಂ. ] 

ಗ್ಲಾನಿ (ನಾ). ೧.ಬಳಲಿಕೆ ; ಆಯಾಸ. ೨. ಚಟುವಟಿಕೆಯಿಲ್ಲದಿರುವಿಕೆ, 
ಜಡತ್ವ. ೩. ಬೇನೆ; ರೋಗ; ನೋವು. ೪. ಅಸಂತೋಷ, ಅತೃಪ್ತಿ 
ಏನುಮನಾರೊಳಂ ನುಡಿಯದುಮ್ಮಳದಿಂ ವಿರಹಾಕುಲಂ ಮನೋಗ್ಲಾನಿ 
ಯನೊಂದಿ . .. ತಳೆದನಾ ಖಚರಾಗ್ರಣಿ ಮೌನಮುದ್ರೆಯಂ (ಪಂರಾಮಾ. 
೪-೯೭); ಗ್ಲಾನಿ ಚಿತ್ತದೊಳಿಲ್ಲಲೇ ಸುಮನೋನುರಾಗವೆ (ಕು ವ್ಯಾಸ 
೧೪-೦೭). ೫. ಅವನತಿ, ಅಧೋಗತಿ ; ನಾಶ; ಧರ್ಮಕ್ಕೆ ಗ್ಲಾನಿ 
ಯುಂಟಾದಾಗೆಲ್ಲ. . . ಈಶ್ವರನ ಅವತಾರವೆ ಆಗುತ್ತದೆಂದು ಭರತ 
ಖಂಡದ ಸನಾತನಶ್ರದ್ಧೆ (ಯುಕ್ನಾರ. ೧೦೪ ಓೀಕಿಕೆ). ೬. [ಕಾವ್ಯಮಾ] 
ಮೂವತ್ತುಮೂರು ಸಂಚಾರಿಭಾವಗಳಲ್ಲಿ ಒಂದು, ಆಯಾಸ, 
ದಣಿವು: ಮತಿನಿರ್ವೇದಾವಹಿತೃಶ್ರಮಮದಜಡತಾ ಗ್ಲಾನಿ, . 
ಮೋಹಾಮಯಮೃತಶಿಗಳಿವಿಂತೆಯ್ದೆ ಸಂಚಾರಿಭಾವಂ (ಕಾವ್ಯಾವ. ೭೯೩) ; 
ಅತಿಕ್ಲೇಶದಿಂದ ಶಕ್ತಿಯುಡುಗುವುದು ಗ್ಲಾನಿ (ಭಾರಮಿ. ೩೪೬). 

[ ಸಂ.] 

ಗ್ಲಾಸು (ನಾ). ನೀರು ಮೊದಲಾದುವುಗಳನ್ನು ಕುಡಿಯಲು ಬಳಸುವ 
ಉದ್ದವಾದ ಗಾಜಿನ ಲೋಟ; ಗ್ಲಾಸು, ದುರ್ಬಿಣಿಯ ಕನ್ನಡಿ 
ಮುಂತಾದುವುಗಳನ್ನು (ಮುಂಬಯಿ. ೬-೩೯) ; ಬಾಟ್ಲೆಯಲ್ಲಿದ್ದ ಸೆರೆಯನ್ನೆಲ್ಲ 
ಗ್ಲಾಸಿಗೆ ಸುರುವಿ ಒಂದೇ ಗುಟುಕಿನಲ್ಲಿ ಕುಡಿದು ಕುಳಿತ (ಜಿಂಗಐ. ೯). 

[ ಇಂ. Glass} 
ಗ್ಲೌ (ನಾ). ಚಂದ್ರ; ಔಕಾರಕ್ಕೆ . . . ಗ್ಲೌವೆನಲ್‌ ಚಂದ್ರಂ (ಶಮದ. ಕಿ. 


22 ಪ್ರಯೋ). [ಸಂ.] 


ಘ 


ಘ (ನಾ). ೧. ಕನ್ನಡ ವರ್ಣಮಾಲೆಯ ಇಪ್ಪತ್ತುನಾಲ್ಕನೆಯ ಅಕ್ಷರ ; 
ಘಕಾರ. ೨. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ ಸಂಕೇತ : “ಘಡಭವ 
ನಾಲ್ಕರ ಪೆಸರು” (ಧಾಸ್ಕರ. ೭೨-೬). 

ಘಂ, (ನಾ). ಒಂದಂ ಅನುಕರಣ ಶಬ್ದ, «ಘಮ್ಮನೆ', «ಘಮ್ಮಿಡು' 
ಪರಾ. 

ಘಂಘಂ (ದ್ವಿರುಕ್ತಿ) : ನಡೆನಡೆಗೆ ಬಾವುಲಿಯ ಪೆಂಡೆಯ ತೊಡರು 
ಗಳು ಘಲಫಘಲನೆ ಮೊರೆಯಲು ಬಿಡದೆ ತಾಟಿಪ ಹಲಗೆ ಘಂಘಂ ಫಘಲಿಗು 
ಘಲಿಲೆನಲು (ಏಸಪು. ೦೬-೦೭). 

ಘಂ, (ನಾ). ಸುವಾಸನೆ ; ನರಂಗಂಪು. "ಫಘವರ್ಮು', ಘಮ್ಮೆನ್ನು' ಪರಾ, 

ಘಂಟ (ನಾ). ತಾಳೆಯೋಲೆಯ ಮೇಲೆ ಅಕ್ಷರಗಳನ್ನು ಬರೆಯಲಂ 
ಬಳಸುವ ಉಕ್ಕಿನ ಲೇಖನಿ ; ಕಂಟ: ಪತ್ರಗಳ ಮೇಲೆ, ಚೂಪಾದ 
ಮೊನೆಯುಳ್ಳ " ಘಂಟ' ವೆಂಬ ಕಬ್ಬಿಣದ ಕಡ್ಡಿಯಿಂದ ಬೇಗಬೇಗನೆ 
ಬರೆಯುವರು (ಗುಂಸಾ. ೬); ಪುಸ್ತಕದ ಪಕ್ಕದಲ್ಲಿ ಒಂದು ಘಂಟವಿದೆ- ಎಂದರೆ 
ಥಳಥಳಿಸುವ ಹಿತ್ತಾಳೆಯ ಲೇಖನಿ (ನಡೆದಾ. 1, ೩೫೪). 

[೧ ಇದು 'ಕಂಟ' ಎಂಬುದರ ಅಪಲಿಖಿತವಿರಬಹುದು ) 
ಘಂಟಾಕರ್ಣ (ನಾ), ಗಂಟೆಯನ್ನು ಕಿವಿಗೆ ಕಟ್ಟಿಕೊಂಡಿದ್ದ ಒಬ್ಬ 
ಶಿವಭಕ್ತ ; ಶಿವನ ಪ್ರಮಥಗಣದಲ್ಲಿ ಒಬ್ಬ : ಸುಮತಿ ಘಂಟಾ 
ಕರ್ಣನೊರ್ಬ ಪ್ರಮಥವರನೆಂದುವನಿತಜ ಶಬ್ದಮನಿನಿತುಮಂ ಕೇಳದಿಪ್ಪುದೆ 
ನೇಮವಂತಾಗಿ ಅಮಿತಕರ್ಣಂಗಳೊಳನೇಕಂ ನಿಮಿರ್ದು ಘಣಘಣ ಎಂದು 
ಮೊರೆವಾಕ್ರಮಿಪ ಘಂಟೆಗಳಿಂದ ಘಂಟಾಕರ್ಣನೆನಲೆಸೆದ (ಬಸಪು. ೩೩-೩೭). 
[ಸಂ. (ಘಂಟಾ + ಕರ್ಣ) ] 

ಫಂಟಾಗೋಪುರ (ನಾ). ಕಾಲಕಾಲಕ್ಕೆ ಶಬ್ದಮಾಡಿ ಸಮಯವನ್ನು 
ಸೂಚಿಸುವಂತೆ ಗಂಟೆಯಂನ್ನ್ನ್ನ ಅಳವಡಿಸಿರುವ ಗೋಪುರ: “ (ಸಾ. 
ಕ್ರೈಸ್ತದೇವಾಲಯಕ್ಕೆ ಅಥವಾ ಇತರ ಕಟ್ಟಡಕ್ಕೆ ಸೇರಿಸಿಯಾಗಲಿ, ಪ್ರತ್ಯೇಕ 
ವಾಗಿಯಾಗಲಿ, ಕಟ್ಟಿದೆ ಘಂಟಾಗೊೋ ಪುರ; ಕ್ರೈಸ್ತದೇವಾಲಯದ 
ಗೋಪುರದಲ್ಲಿ ಗಂಟೆ ಹಾಕುವ ಸ್ಥಳ” (Belfry. ಇಂಕನಿ); ನೆಕ್ಲುದೋವ್‌ 

. ಬರುತ್ತಿದ್ದಂತೆ “ದೇವರೆನಿತು ಹಿರಿಯನು” ಎಂಬ ನಾದಮಾಲೆ 
ಘಂಟಾಗೋಪುರದ ತಿವಳಿಗಂಟೆಗಳಿಂದ ಮೂಡಿ ಬರುತ್ತಿತ್ತು(ಪುನರು. ೩೫೨). 
[ಸಂ. (ಘಂಟಾ + ಗೋಪುರ) ] 
ಘಂಟಾಘೋಷ (ನಾ).ಆಘಂಟಾನಾದ.. 
ಘಂಟಾಘೋಷವಾಗಿ ಹೇಳು ಎ ಗಂಟೆಯ ನಾದದಂತೆ ಸ್ಪಷ್ಟವಾಗಿ 
ನುಡಿ,-ಸಾರು ; ಎಲ್ಲರಿಗೂ ನಿರ್ಧಾರವಾಗಿ ತಿಳಿಯಪಡಿಸು : ಇದು 
ವರೆಗೆ ಆಂಗ್ಲಭಾಷೆ ಆಕ್ರಮಿಸಿದ್ದ ಸಿಂಹಾಸನಕ್ಕೆ ಏರಲು ಕನ್ನಡ ಅರ್ಹವಾಗಿದೆ. 
ಸಿದ್ಧವಾಗಿದೆ ಎಂದು ಘಂಟಾಘೋಷವಾಗಿ ಹೇಳಬಹುದು (ಗೈಹೆವಿ. 111, 
ಮುನ್ನುಡಿ) ; ಶ್ರೀವೇದವ್ಯಾಸರು ಘಂಟಾಘೋಷವಾಗಿ ಹೇ ಳುತ್ತಾರೆ 
(ಬ್ರಹ್ಮಜೀ. ೨೭೩) ; ಶ್ರುತ್ಕಾದಿ ಪ್ರಮಾಣಗಳು ಹರಿಯ ಸರ್ವೋತ್ತಮತ್ವ 
ವನ್ನು ಘಂಟಾಘೋಷವಾಗಿ ಒತ್ತಿ ಹೇಳುತ್ತಲಿವೆ (ಭಾರದ. ೨೭೫). 
[ ಸಂ. (ಘಂಟಾ + ಘೋಷ) ] 

ಘಂಟಾಜಾಲ (ನಾ). ಗಂಟೆಗಳ ಸಮೂಹ: ಕನಕರಜತಮಣಿಮಯ 

ಘಂಟಾಜಾಲಪ್ರದೀಪಮಾಲೆಗಳಂ ನಿರ್ವರ್ತಿಸಿಯುಂ (ಅಜಿಪು. ೦೨:೪ ವ). 
[ ಸಂ. (ಘಂಟಾ + ಜಾಲ) ] 


ಘಂಟಾರುತಿ 


ಘಂಟಾನಾದ (ನಾ). ಗಂಟೆಯ ನಾದ,- ಶಬ್ದ: ದೇವಾಲಯದ ಘಂಟಾನಾದ 
ಕೇಳಿಬರುತ್ತಿದೆ (ಹೂ). [ಸಂ. (ಘಂಟಾ + ನಾದ) ] 

ಘಂಟಾನ್ವಿತ (ನಾ). ಗಂಟೆಯಿಂದ ಕೂಡಿದುದು: ಇದು ಪದ್ಮಾವಸತಂ 
ದಿವಾಕರನ ವೊಲ್‌ . . . ಘಂಟಾನ್ವಿತಂ ದಿಗ್ಗಜೇಂದ್ರದ ವೊಲ* ತಾನೆನಿಪ 

5| ನ್ನೆಗಂ ಹಂಹೆರಶ್ರೀಗೇಹೆಮಂ ಮಾಡಿದಂ (ಎಳ. ೫1, ದಾವಣ. ೨೫-೭೬; 
1224). [ಸಂ. (ಘಂಟಾ + ಅನ್ವಿತ) 

ಘಂಟಾಪಥ (ನಾ). ಗಂಟಿ ಕಟ್ಟಿರುವ ಆನೆ ಮೊದಲಾದ ವಾಹನಗಳ 
ದಾರಿ; ಮುಖ್ಯರಸ್ತೆ ; ಹೆದ್ದಾರಿ; ರಾಜಮಾರ್ಗ: “ ಘಂಟಾಪಥಃ , 
ಸಂಸರಣಂ-೨ ಹತ್ತಂಬಿನ ಅಗಲವುಳ್ಳ ರಾಜಮಾರ್ಗದ ಹೆಸರು; ಹೈರೋಡ್‌. 
ಅಗಲವಾದ ಹಾದಿ; ದೊಡ್ಡರಸ್ತೆ; ರಾಜಭಾಟಾ” (ಸಿದ್ಧಾಂತಿ. ೮೭); 
ಇಂತನಂತಜನೆ ಮನಸ್ಸೂ ಚೀಸೂತ್ರಮಾದ ಕಳಮಕ್ಷೇತ್ರದನತಿದೂರದ 

' ಭೂರಮೆಯ ಸಸಿಂಧೂರಸೀಮಂತರೇಖೆಯಂತೆ ಚೆಂಬುಡಿ ತಳ್ಳು ಕಂಗೊಳಿಪ 
ಘಂಟಾಪಥದ ಪರಿಸರದಲ್ಲಿ (ರಾಜಕೇ. ೨-೨೦ ವ). 

[ ಸಂ. (ಘಂಟಾ + ಪಧಿನ್‌ + -)) 

15] ಘಂಟಾಪಾಟಲಿ (ನಾ). ಒಂದಂ ಬಗೆಯ ಮರ; “ಮೊಕ್ಕಮರ” (ಅಮರ. 
ಬೀಳ). P ಸಂಸ್ಕೃತದಲ್ಲಿ "ಘಂಟಾ' ಮತ್ತು "ಪಾಟಲಿ'ಗಳು ಇದೇ 
ಅರ್ಥದಲ್ಲಿ ಭಿನ್ನಶಬ್ದಗಳಾಗಿಯಯ ಬಳಕೆಯಲ್ಲಿವೆ. 

[ಸಂ. (ಘಂಟಾ + ಪಾಟಲಿ) ] 

ಘಂಟಾಮಣಿ (ನಾ). ೧. ಸಣ್ಣಗಂಟೆ. ೨. ಒಂದು ಬಗೆಯ ಔಷಧಿಗಿಡ; 
ಕಂಕೋಷ್ಠ : “ಪಟುಪರ್ಣೀ, ಹೈಮವತೀ, ಸ್ವರ್ಣಕ್ಷೀರೀ, ಹಿಮಾವತೀ-೪ 
ಕಂಕೋಷ್ಮದ ಹೆಸರು, ಘಂಟಾಮಣೀಸೊಪ್ಪು ” (ಸಿದ್ಧಾಂತಿ. ೧೨೬). 

[ ಸಂ. (ಘಂಟಾ ೬ ಮಣಿ)] 

ಘಂಟಾರವ (ನಾ). ೧.ಎಘಂಟಾನಾದ : ಅಂತಾ ತ್ರಿಲೋಕಚೂಡಾಮಣಿ 
ಯುದಯದೊಳ್‌'... ದೇವಲೋಕದೊಳ೯್‌ ಶಂಖಪಟಹಕಂಠೀರವಘಂಟಾ 
ರವಂಗಳೊರ್ಮೊದಲೆಸೆವುದುಂ (ಕಾಂತಿಪು. ೦೦-ಂ ವ) ; ಘೆಂಟಾರವಮುಂ 
ಘನಜಯಘಂಟಾರವವುಂ ದಿಶಾಗಜಂಗಳ ವಿಳಸದ್ಭಂಟಾರವಮುಂ 
ಕೊರ್ವಿಸುತೆಂಟುಂ ದೆಸೆಗಳುಮನೆಯ್ದೆ ತೀವಿದುವಾಗಳ೯(ಪಾರ್ಶೃಪು. ೧೩-೯); 
ಘಂಟಾರವದ ರಭಸದ ರುಡಪದಲಿ ಜೋಡಿಸಿದ ಶಕ್ತಿಯಲಿಟ್ಟನವನೀಶ 
(ಕುವ್ಮಾಶ. ೩-೬೬). ವಿ. [ಸಂಗೀತ] ಒಂದು ರಾಗದ ಹೆಸರು: ರಾಗ 
ಘಂಟಾರವ. ಕಲ್ಯಾಣಿ (ಪ್ರಸಕೀ. ೦೦. (ಸಂ. (ಘಂಟಾ ೬ ರವ)] 

ಘಂಟಾರವೆ (ನಾ). ಒಂದಂ ಬಗೆಯ ಗಿಡ; ಗಜ್ಜು ಗದ ಗಿಡ; “ಘಂಟಾ 
ರವಾ, ಶಣಪುಪ್ಪಿಕಾ-೨ ಗಿಲಿಗಿಂಚೆಯ ಗಿಡದ ಹೆಸರುಗಳು ; ಗಿಲಕುಮರ” 
(ಸಿದ್ಧಾಂತಿ. ೦೧೯೪). [ಸಂ. ಘಂಟಾರವಾ (ಘಂಟಾ ರವ -)) 

ಘಂಟಾರಾಗ (ನಾ).ಎಘಂಟಾರವ ೨: ಮಧು ಮಾಧವಿ . . . ಘಂಟಾ 
ರಾಗ ಘೂರ್ಜರಿ... ಕರ್ಣಾಟ ಬಂಗಾಳವೆಂಬಿಪ್ಪತ್ತುರಾಗಂಗಳೇ 
ರಾಗಾಂಗದಿಂದುದಿಸಿದವು (ವಿವೇಕ. ೨೩೩); ಶ್ರೀರಾಗದೊಳ್‌ ನಟನಾರಾಯಣಿ 
ಯೋಗಾವತಿಯಾಗಿರ್ಕುಂ ಘ ೦ ಟಾ ರಾ ಗಂ ನಾದವತಿಯಾಗಿರ್ದಪುದು 
(ಹಮ್ಮಾರ. ೨-೯೦ ವು. [ ಸಂ. (ಘಂಟಾ + ರಾಗ) ] 

ಘಂಟಾರುತಿ (ನಾ). - ಘಂಟಾನಾದ: ಭೋರ್ಗರೆಯುತ್ತಿರ್ದುವನೇಕ 
ಶಂಖರವ ಭೇರೀಘೋಷ ಕಂಠೀರವಸ್ವರ ಘಂಟಾರುತಿಗಳ್‌ ಯಥಾಕ್ರಮ 
ದಿನತ್ಕಾಶ್ಚರ್ಯಮೆಂಬನ್ನೆ ಗಂ (ಪುಷ್ಕಪು. ೧೦-೧೩). [ಸಂ. (ಘಂಟಾ+ರುತಿ)] 


20 


80 


86 


40 


ಘಂಟಿಕಾಜಾಲ 


ಘಂಟಿಕಾಜಾಲ (ನಾ). ಕಿರುಗಂಟೆಗಳ ಸಮೂಹ: ಆಲಂಬಿತ ಘಂಟಿಕಾಜಾಲ 
ಕುಸುಮದಾಮ ಚಾಮರೋದ್ಧಾಮ ಚೀನಾಂಬರಾಚ್ಛಾದ್ಯಂಗಳೊಳಂ 
(ಚಂದ್ರಪು. ೮-೪೫ ವ), [ಸಂ. (ಘಂಟಿಕಾ4 ಜಾಲ)) 
ಘಂಟಿಕಾರವ (ನಾ). ಕಿರುಗಂಟೆಗಳ ಶಬ್ದ; ಶಿವಾರ್ಚನಾಂಗದ ಘಂಟಿಕಾರವದ 
- ಅಖಿಲಸಂಭ್ರಮಕೆ ಬೆಅಗಾದನು ಹರಿಶ್ಚಂದ್ರನು (ಹಚಕಾ. ೬-೩೯). 
[ ಸಂ. (ಘಂಟಿಕಾ + ರವ) 

ಘಂಟಿಕೆ (ನಾ). ೧. ಕಿರುಗಂಟೆ ; ಸಣ್ಣಗಂಟೆ ; ಕಿಂಕಿಣಿ; ರಣತ್ಕಾರಂ 
ಘೋರಂ ಜನಿಸೆ ಗುಣದಿಂದಂ ಬಳಿಗಳಿಂ ರುಣತ್ಕಾರಂ ಪೊಣ್ಮಲ್‌ ಘಣಘಣ 
ರವಂ ಘಂಟಿಕೆಗಳಿಂ ಪೊಣರ್ವರ್‌ £ ಪೊಣ್ಮಲ್‌ 3 (ಉರಾಶ. ೧೪೭). ೨. ದಶ 
ವಾದ್ಯಗಳಲ್ಲೊಂದಂ; ಗಂಟೆ; ಭದ್ರವೆಂಬ ಕರಾಡಿ ಶಾಸಕವೆಂಬ ನಗಾರಿ 
- ಘಂಟಿಕೆಯೆಂಬ ಘಂಟಿ ಇತ್ತೆಅದ ದಶವಾದ್ಯಂಗಳಂ: ಬಾಟ್‌ಸಲುಳ್ಳ 

ಎಚಕ್ಷಣರಿಂ (ವಿವೇಕ. ೨೩೬). [ಸಂ. ಘಂಟಿಕಾ) 
ಘಂಟೆ (ನಾ). ೧. ಘಣಘಣ ಎಂದು ಶಬ್ದಮಾಡುವ ಒಂದಂ ಸಾಧನ; 
ಗಂಟೆ ; ಘಣಫಣಯೆನಿಪ ಘಂಟೆಗಳಂ(ಬಸಪು. ೩೬-೩); ಘಂಟೆಗೆ ಒಂದೇ ಸ್ವರ 
(ಗಾದೆ. "ಜಯಘಂಟೆ' ಪರಾ, ೨. ಅರುವತ್ತು ನಿಮಿಷಗಳ ಕಾಲ ; 
ತಾಸು: ಒಂದು ತಿಂಗಳಿಗೂ ಕಡಮೆಯಾದ ವಯಸ್ಸಿನ ೬೦ ಮಕ್ಕಳನ್ನು 
ಡಾ| ರಾಬಿನ್‌ಸನ್‌ನು ಪರೀಕ್ಷಿಸಿರುತ್ತಾನೆ. ಅದರಲ್ಲೂ ೩೦ ಮಕ್ಕಳನ್ನು 
ಹುಟ್ಟಿದ ೧ ಘಂಟೆಯೊಳಗಾಗಿ ಪರೀಕ್ಷಿಸಿದನಂತೆ (ಜೀವಾತ್ಮ. ೦೨೮). 
ಹಿ.ಎಘಂಟಾಪಾಟಲಿ : “ ಗೋಲೀಢಃ, ರೂೂಟಲಃ, ಘಂಟಾ, ಪಾಟಲಿಃ , 
ಮೋಕ್ಷಃ, ಮುಷ್ಯಕಃ-೬ ಮೊಕ್ಕೇಮರದ ಹೆಸರು” 

[ಸಂ. ಘಂಟಾ) 

ಫಕ್ಕನೆ (ಅ). ಥಟ್ಟನೆ; ಕೂಡಲೆ; ಬಹಳ ಬೇಗ: ಫಕ್ಕನೆ ಸುರರಿಗೆ ಅಮೃತ 
ವಿತ್ತವನ ರಕ್ಕಸಕುಲವೈರಿ ರಾವಣಾಂತಕನ . . . ಶ್ರೀಪತಿ ಪುರಂದರ 
ವಿಠಲನ ಪಾಡಿ (ಪುರಂದ. ೪-೪೮-೨) ತ ಘಕ್ಕನೆಚ್ಚ ನಾತನುರಕೆ 

ಸಿಕ್ಕಿದೆನಾ ಶರಕೇ (ಯವಿಪ. ೦೦). " ಗಕ್ಕನೆ' ಪರಾ 

, [ಫಕ್‌ -ಅನ್ಯೆ] 

ಘಟ (ನಾ). ೧. ಮಣ್ಣಿನ ದೊಡ್ಡ ಪಾತ್ರೆ; ಮಡಕೆ ; ಕೊಡ ; ಬಿಂದಿಗೆ: 
“ಘಟಃ, ಕರೀರಃ-ಈ ೨ ಹರವಿ” (ಹಲಾಯು. “ ಹೆರವಿ 
ಘಟಮಾ ಕರೀರಮೆನಿಕ್ಕು ” (ಮಂಗರಾ. ೬೨-೨೨) ; ಕಾಮಂಗೆ ಮಜ್ಜನ 
ಕೆಂದೆತ್ತಿದ ಚಂದ್ರಕಾಂತ ಘಟದೊಳ" (ಪಂಪಛಾ. ೪-೩೦) ; ಸುಳ್ಳಲ್ಲ ಕಥೆಯ 
ತಿರುಕನು ಕಂಡ ಸವಿಗನಸು ಚೆಲ್ಲಿತಲ್ಲವೆ ಹಿಟ್ಟು ಘಟವನವನೊದೆಯೆ? 
(ಮಂಕುಕ. ೩೯೦). ೨. ತಾಳವಾದ್ಯಗಳಲ್ಲಿ ಒಂದಂ; ಘಟವಾದ್ಯ; ಮಣ್ಣಿ 
ನಿಂದ ಮಾಡಿದ ಮಡಕೆ "ಫಟ" ಎಂಬ ಹೆಸರಿನಿಂದ ತಾಳವಾದ್ಯವಾಗಿ ಬಳಕೆ 
ಯಲ್ಲಿದೆ (ಸಂಗೀಡಂ. ೦೨೨): ೩, ಒಡಲು; ದೇಹ ; ಶರೀರ: ಶರೀರದಲ್ಲಿ 
ಸೋಂಕಿದ ವ್ಯಾಧಿಗಳು ಆತ್ಮಂಗಲ್ಲದೆ ಶರೀರಕ್ಕುಂಟೇ ಘಟಕ್ಕೆ ನೋವಲ್ಲದೆ 
ಆತ್ಮಂಗೆ ನೋವಿಲ್ಲವೆಂಬುದು ಹುಸಿ (ಮೋಳಿಮಾ. ೨೯-೧೨೦); ಘಟವೆಂಬ 
ವಂಠದೊಳಗೆ ಮನವೆಂಬ ಮರ ಹುಟ್ಟಿತ್ತು (ಅಗವ. ೧೩-೫೧); ಎಲ್ಲಾದರೂ 
ಒಂದು ಘಟ ಉರುಳಿತೆಂದರೆ ಅಲ್ಲಿ ರಮಣಾಚಾರ್ಯರು ಹಾಜರು (ರಾಗಿಚಿ. 
9. ೪. ಜನರ ಕೂಟ ; ಸಮೂಹ: “ ಗೋಷ್ಠಿಯಲ್ಲಿ ನುಡಿವಂತುಟಂ 
ಘಟಮೆಂಬುದು ” (ಮಂಗರಾ. ೧೩೯-೬). ೫. ಸೇರಿಕೆ: ಕೂಡಿಕೆ. ಘಟ 
ಸ್ಭೊ €ಟ' ಪರಾ. ೬. ಕೂಡಿ ಹಾಕುವಿಕೆ; ಶೇಖರಿಸಂವಿಕೆ; ಸಂಗ್ರಹ. ೩. 
ಮಧುಪಾನಗೋಷ್ಠಿ . ೮, ಪದಾರ್ಥ ; ವಸ್ತು: “ವಸ್ತುಗಳು ಹರವಿ 
ದೇಹಂ ಹಸ್ತಿ ಸುರಾಪಾನ ಗೋಷ್ಠಿಯ್ಕೆದು ಘಟಶಬ್ದಂ” (ನಾನಾಕಂ. ೧೩೩); 
“ಸಂಗ್ರಹ ಮಧು ಗೋಷ್ಠಿಯುಂ ಪರವಿ ಕಾಯ ಗಜೋತ್ಕರಮುಂ ಘಟಾಂ 
ತಂ” (ನಾನಾರ. ೦00). ೯. ಒಂದಂ ಅಳತೆ; ನಾಲ್ಕು ಕೊಳಗ ಅಥವಾ 
ಒಂದು ದ್ರೋಣ. ೧೦. ಅಂಚು; ಸೆರಗು; ತುದಿ. ೧೧. ಕಂಬದ ಒಂದು 


(ಸಿದ್ಧಾಂತಿ. 0೦೬): 


೫೩-೧೬೦) ; 


೨೬೭೭ 


20 


«0 


«5 


ಘಟಚೇಟಿಕೆ 


ಭಾಗ; (4). ೧೨. (ಆಲಂ) ಘನವಾದ ವ್ಯಕ್ತಿ,-ಕುಳ,-ಆಸಾವಿಂ; 
ಅವನು ಸಾಮಾನ್ಯನಲ್ಲ; ದೊಡ್ಡ ಘಟ (ರೂಡ). ೧೩. [ಜ್ಯೋತಿ] 
ಕುಂಭರಾಶಿ. ಘಟಗೃಹ' ಪ [ ಸಂ.] 

ಘಟಕ (ಗಂ). ೧. ಉಜ್ಜುಗಿಸುವ ; ಜಂ ಪಡುವ; ಶ್ರಮವಹಿಸುವ: 
(ಕ).ಪಿ. ಸೇರಿರುವ; ಅಡಕವಾದ; ಅಂತರ್ಗತವಾದ, "ಘಟಕಾವಯಂವ' 
ಪರಾ. (ನಾ). ೩. (ಮದುವೆ, ವ್ಯಾಪಾರ ಮೊದಲಾದ ಕಾರ್ಯ 
ಗಳಲ್ಲಿ) ಎರಡು ಪಕ್ಷಗಳ ನಡುವೆ ವ್ಯವಹಾರವನ್ನು ಕುದಂರಿಸು 
ವವನು, ಮಧ್ಯಸ್ಥ ಗಾರ ; ದಳ್ಳಾಳಿ: ನಾನು ಘಟಕರನ್ನು ಕರೆಯಿಸಿ 
ಒಳ್ಳೆ ಯನ ಸಂಬಂಧವನ್ನು ಮಾಡಾ (ದೇವೀಡೌ, ೦೧೭). ೪. 
(ಯಾವುದಾದರೂ ಸಂಘ,ಸಂಸ್ಥೆ ೈಗಳ)ವ್ಯ ವಸ್ಕಾ ಪಕ; ಪಾರಂಪತ್ಕ ಗಾರ. 
೫.(ಸಮಗ್ರವಾದ ಒಂದಂ ವಸ್ತು, ದೇಶ; ಸಂಸ್ಥೆ ಮೊದಲಾದುವುಗಳ) 
ಅಂಶ, -ಅವಯಂವ, -ಪೂರಕಭಾಗ: ನಾಡವರು ನಿಮ್ಮ ನಾಡಿನ ಸಮಾಜದ 
ಪ್ರಧಾನಘಟಕವಾಗಿದ್ದುದಲ್ಲದೆ ಇಲ್ಲಿಯ ಆಡಳಿತೆದಾರರೂ ಆಗಿದ್ದರೆನ್ನ 
ಬಹುದು (ತುಳುನಾ. 8೬); ಮರಾಠ ಸರದಾರರ ವೀರವೃತ್ತಿಯೂ, ಸಾಹಸ 
ಪ್ರವಣತೆಯೂ . . . ಮಹಾರಾಷ್ಟ್ರ ಮನೋಧರ್ಮದ ಕೆಚ್ಚಿನ ಘಟಕ 
ಗಳಾಗಿವೆ (ಮಸಾಹಿ. ೨೯). ೬. ಸ್ವತಂತ್ರ ಆಡಳಿತ ನಡೆಸುವ ಸಂಸ್ಥೆ 
ಸ್ವಯಮಾಡಳಿತ ಸಂಸ್ಥೆ : ರಾಜ್ಯವು ಗ್ರಾಮಪಂಚಾಯಿತಿಗಳ ಸಂಘಟನ 
ವನ್ನು ನಡೆಯಿಸಲು ಕ್ರಮ ಜರುಗಿಸತಕ್ಕುದು ಮತ್ತು ಅವುಗಳ ಸ್ವಾಯತ್ತ 
ಶಾಸನದ ಘಟಕಗಳಾಗಿ ಕೆಲಸಮಾಡುವುದಕ್ಕೆ ಅವಶ್ಯವಾದಂಥ ಶಕ್ತಿಗಳನ್ನೂ, 
ಪ್ರಾಧಿಕಾರವನ್ನೂ ಅವುಗಳಿಗೆ ಕೊಡತಕ್ಕುದು (ಛಾಧಾನ. ೨೩). [ಸೆಂ.] 

ಘಟಕಾವಯವ (ನಾ). ಸಮಗ್ರವಾದ ಒಂದು ವಸ್ತುವಿನಲ್ಲಿ ಅಡಕವಾಗಿ 
ರುವ ಬಿಡಿಭಾಗ ; ಒಂದು ವಸ್ತುವಿನ ರಚನೆಗೆ ಕಾರಣವಾದ ಅಂಶ; 
ಮಂಖ್ಯಾಂಶ : ಅಕ್ಕಿಯೊಳಗಿನ ನೀರು ಇದ್ದಲಿ ಮುಂತಾದ ಘಟಕಾವ 
ಯವಗಳಂದ ಶರೀರ ಪೋಷಣವಾಗುತ್ತದೆ (ಮುಂಬಯಿ, ೪-೨೭). 

[ ಘಟಕ ೬ ಅವಯವ] 

ಘಟಕ್ಷುಧೆ (ನಾ). ಶರೀರದಲ್ಲುಂಟಾಗುವ ಹಸಿವು: ಪೃಥ್ವಿಗೆ ಹಲವು ತೆಜ 
ಅಪ್ಪುವಿಗೆ ನಾನಾಸಾರ ಅಗ್ನಿಗೆ ಹಲವು ಘಟಕ್ಷುಧೆ ವಾಯುವಿಗೆ ನಾನಾ 
ರೂಪಸಂಚಾರ . . . ಇಂತೀ ದೃಕ್ಕಿಂಗೆ ಲಕ್ಷವಿದ್ದಂತೆ ಲಕ್ಷಿಸಿ (ಮೋಳಿಮಾ. 
6-೨೭). [ಘಟ * ಕ್ಷುಧೆ 

ಘಟಗೃಹ (ನಾ). (ಜ್ಯೋತಿ] ಕುಂಭರಾಶಿ : 
ವಾಕ್ಪತಿ ಕರ್ಕಿಯೊಳಿಂದು ಮಾನದೊಳ್‌ . . . 
೧೨-೮). [ಘಟ ಗೃಹ) 

ಘಟಚಕ್ರ (ನಾ), ೧. ಬಾವಿಯಿಂದ ನೀರನ್ನು ಮೇಲೆತ್ತಲು ಮಾಡಿರುವ 
ಅನೇಕ ಗಡಿಗೆಗಳಿರುವ ಚಕ್ರ; ಒಂದಂ ಬಗೆಯ ನೀರೆತ್ತುವ ಸಾಧನ; 
ರಾಟೆ :ನದಿಗೆ ದೂರವಾಗಿದ್ದರೆ ಬಾವಿಗಳನ್ನು ತೋಡಿ ನೀರನ್ನು ಘಟಚಕ್ರ 
ವೆಂಬ ವಿಧಾನದಿಂದ ಎತ್ತಿ ಗದ್ದೆಗಳಿಗೆ ಹಾಯಿಸುತ್ತಿದ್ದರು (ಭಾಜಪ್ಪ. ೪೦) 
೨. [ವೀಶೈ] “ದೇಹದ ಗುಟ್ಟು ಗುರಿ ತಿಳಿಸುವ ಗ್ರಂಥ” (ಕರಸಾ. 
೨೪.೭). [ಘಟ * ಚಕ್ರ) 

ಘಟಚೇಟಿ (ನಾ). ೧. ನೀರಂ ಹೊರುವ ದಾಸಿ ; ಕಂಂಭದಾಸಿ : ಅಂತು 
ತಳವೆಳಗಾದ ಲಕ್ಷ್ಮೀಕಾಂತೆಯ ಚಳದಳಿಕುಳವಿನೀಳಕುಟಿಲಕುಂತಲಂಗಳಂ 
ತಳಮಾಆ್‌ ತೆಗೆದು ಕುರುಕುಲಕುಟುಂಬನ ಘಟಚೇಟಿಯಂ ಕೊಂಡು 
ಪೋಪಂತೆ ಮಗುಟಿ ಕೊಂಡು ಪೋಗಿ (ಗದಾಯು. ೯-೧೬ ವ). ವ. 
ಕುಂಟಣಿ :`ತಲೆಹಿಡುಕಿ. [ಘಟ * ಚೇಟಿ) 

ಘಟಚೇಟಿಕೆ (ನಾ).ಎಘಟಚೇಟಿ ೧ : ಅಂತು... ಕಮಳೆಯನಶ್ಚತ್ಥಾಮಂ 
ಮುಂದಿಟ್ಟು ಕುರುಕುಟುಂಬಘಟಚೇಟಿಕೆಯಂ ತರ್ಪಂತೆ ತಂದು (ಪಂಪಭಾ- 

[ಘಟ + ಚೇಟಿಕೆ] 


ಸಿತನಿರೆ ಘಟಗೃಹದೊಳ್‌ 
ಇರೆ ನೃಪನಕ್ಕುಂ (ಚಾತತಿ. 


೧೩-೧೦೨ ವ). 


ಘಟಜಾತ 


ಘಟಜಾತ (ನಾ). ೧. ಬಿಂದಿಗೆಗಳ ಸಮೂಹ... ೨. ಕೊಡದಿಂದ ಹುಟ್ಟಿ 
ದವನು ; ಆಗಸ್ತ್ಯ. ೧, ೨ : ದಿಟದಿಂ ಪಯೋಧಿಯಂ ತಳೆತಟಮಂ 
ಸಾರ್ವಿನೆಗಮಮರಕುಳಕರಕಳಿತಂ ಘಟಜಾತಂ ಪೀರ್ದೊಡದಂ ಘಟಜಾತಂ 
ಹೀರ್ದನೆಂದು ನುಡಿವರ್‌ ಗಾಂಪರ್‌(ತಂದ್ರ ಪು. ೧೨-೦೨೨). [ ಘಟ -. ಜಾತ] 
ಘಟಜೀವಿ (ನಾ). ಕೇವಲ ದೇಹಭಾವದಿಂದ ಜೀವಿಸುವವನು ; ಆತ್ಮದ 
ಬಗೆಗೆ ಆಸಕ್ತಿಯಿಲ್ಲದವನಂ : ಉದಯಮುಖದಲ್ಲಿ ಹುಟ್ಟಿದ ಪ್ರಾಣಿಗಳು 
ಅಸ್ತಮಾನಕ್ಕೆ ಅಳಿದರಲ್ಲಾ ಅಂದಂದಿನ ಘಟಜೀವಿಗಳು ಬಂದ ಬಟ್ಟೆಗೆ 
ಹೋದರಲ್ಲಾ (ಅವಶಂ. ೬೦-೩೦೨). [ ಸಂ. ಘಟಜೀವಿನ್‌] 
ಘಟಣೆ (ನಾ). ಸೇರುವಿಕೆ; ಹೊಂದುವಿಕೆ; ಪ್ರಾಪ್ತಿ: ದಿಟ ವಿಚಾರಿಸಲಿಷ್ಟ 
ಲಿಂಗದ ಘಟಣೆಯೆಂಬುದು . . . ಮಾಯೆಯ ನಟಣೆಯನು ನೈವಾರಿಸುವ 
ಸಂಘಟಿಕೆ ಸಾಧನವೆನಿಸುವುದು (ಪ್ರ ಥುಲೀ. ೧೬-೩೨), [<ಸಂ. ಘಟನಾ 
ಘಟನ (ನು). ೧. ಸೇರಿಸುವಿಕೆ ; ಕೂಡಿಸುವಿಕೆ ; ಜೋಡಣೆ : ಇಲ್ಲಿಗಿದೆ 
ನಾಲ್ಕೈದು ಯೋಜನದಲ್ಲಿ ಪಟ್ಟಣವದಜಕೊಳೊಬ್ಬನು ಬಲ್ಲನಗ್ಗದ ಧರ್ಮ 
ಮುದ್ರಾಘಟನವಿಘಟನವ (ಕುವ್ಯಾಅ. ೧೩-೬). ೨. ಉದ್ಯಮ ; ಶ್ರಮ ; 
ಪ್ರಯತ್ನ. ೩.ನೆರವೇರಿಸುವಿಕೆ, ಪೂರೈಸುವಿಕೆ; ಸಾಧನೆ. ೪. ಆಗುವಿಕೆ; 
ಸಂಭವ. ೫. ಮಾಡುವಿಕೆ; ರೂಪಿಸಂವಿಕೆ. [ಸಂ.] 
ಘಟನಾಕ್ರಮ (ನಾ). ಕಾರ್ಯವು ನಡೆಯಂವ ಕ್ರಮ; ಕೆಲಸವು 
ನೆರವೇರುವ ವಿಧಾನ: ಘಟನಾಕ್ರಮದಲ್ಲಿ ಅವಳು ಯೋಚಿಸದಿದ್ದೊಂದು 
ಅನುಕೂಲವೊದಗಿತು (ಕಪಾಕುಂ. ೯3). [ ಸಂ. (ಘಟನಾ * ಕ್ರಮ) ] 
ಘಟನಾವಳಿ (ನಾ). ಘಟನೆಗಳ ಸಾಲು ಶ್ರೇಣಿ ; ಆಗುಹೋಗುಗಳ 
ಪಂಕ್ತಿ : ಹಿಂದಣ ಘಟನಾವಳಿಯು ನೆನಪಿಗೆ ಬಂದೊಡನೆಯೇ ದೇಹವು 
ಕ್ರೋಧಕಂಪಿತವಾಗುತ್ತಿದ್ದಿತು (ಪೈಗಂಬ. ೯೪); ಶಿಕ್ಷಣದಲ್ಲಿ ಅಶಿಸ್ತಿನ 
ಸಮಸ್ಯೆ . . . ಮೇಲ್ವರ್ಗದ ಶಿಕ್ಷಣಸಂಸ್ಥೆ ಗಳಲ್ಲಿ ಇದು ಬೃಹದ್ರೂಪವನ್ನು 
ತಾಳಿ, ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಘಟನಾವಳಿಗಳೇ ನಡೆದು 
ಹೋಗುತ್ತಿವೆ (ಶಿಕ್ಷದ. ೩೦೫). [ಸಂ. ಘಟನಾವಲಿ (ಘಟನಾ + ಆವಲಿ) ] 
ಘಟನಾಸಭೆ (ನಾ). (ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟ) ನಿಯಮಗಳನ್ನು 
ಮಾಡುವ ಸಭೆ; ವಿಧಾಯಕ ವಿಧಾನಸಭೆ ; ಘಟನಾಸಭೆ ಸೇರಿ ನಿನ್ನೆಗೆ 
ಮೂರು ದಿನವಾಯಿತು (ದಿಲ್ಲಿಪ. ೧೪). [ಸಂ. ಘಟನಾಸಭಾ(ಘಟನಾ- ಸಭಾ)) 
ಘಟನಾಸ್ರೋತ (ನಾ). ಘಟನೆಗಳ ಪ್ರವಾಹ ; ಘಟನಾವಳಿ : ನನ್ನ 
ಬಾಳ ಪವಿತ್ರತೆಯ ಉಳಿವು, ನನ್ನ ಭವಿಷ್ಯದ ಘಟನಾಸ್ರೋತದ ತಿರುಗಣೆ 
ಆ ಭೇಟಿಯ ಸಂಭಾಷಣೆಯ ಮೇಲೆ ನಿಂತಿತ್ತು ! (ನಿಕಿಉ. ೧೧೫). 
[ ಸಂ. ಘಟನಾಸ್ರೋತಸ್‌ (ಘಟನಾ * ಸ್ರೋತಸ್‌) ] 
ಘಟನೆ (ನಾ). ೧. ಜೋಡಣೆ ; ರಚನೆ ; ಸಂಯೋಜನೆ ; ಸಂಯೋಗ ; 
ಸೇರುವಿಕೆ : ಎತ್ತಣಪಜಯ ವಿಧಿಯ ಘಟನೆ ನೃಪಾಲ ನಿನಗೆಂದ (ಕುವ್ಕಾಗ. 
೬-೨೨). ೨. ಆಗುವುದಂ; ಸಂಭವಿಸುವುದು ; ಸಂಗತಿ; ಸಂಭವ: 
ನಮ್ಮ ಮನಸ್ಸಿನಲ್ಲಿ ಆಗಾಗ ಯಾವುದಾದರೊಂದು ಘಟನೆ ಉದಯವಾಗು 
ತ್ತಿರುವುದೇ ಸ್ಮೃತಿ ಎನಿಸಿಕೊಳ್ಳಲಾರದು (ಜೀವಾತ್ಮ. ೭೫). ೩. (ರಾಜ್ಮಾ 
| ಡಳಿತಕ್ಕೆ ಅಥವಾ ಸಂಘ, ಸಂಸ್ಥೆ ಮೊದಲಾದುವುಗಳಿಗೆ ಸಂಬಂಧಿಸಿದ) 
ರಾಜ್ಯಾಂಗ; ಸಂವಿಧಾನ: “ ವ್ಯವಸ್ಥೆ ; ರಚನೆ; ಘಟನೆ ; ನಿಯೋಜನೆ; 
ನಿರ್ಮಾಣ” (00881180110. ಇಂಕನಿ); ಶಾಂಶಿಬಾಯಿ ಮಿಾಟಿಂಗಿಗೆ ಬರಲೇ 
ಇಲ್ಲ. ಘಟನೆಯಂತೆ ವೈಸ್‌ಛೇರ್‌ಮನ ರುಕ್ಮಾಬಾಯಿ ಆ ದಿನದ ಮಟ್ಟಿಗೆ 
ಅಧ್ಯಕ್ಷಳಾದಳು (ಬದುಜ- ೧೩೨). [ಸಂ. ಘಟನಾ] 
ಘಟಪಟಾಧ್ಯಾಯ (ನಾ). ೧. ತರ್ಕಶಾಸ್ತ್ರ ಗ್ರಂಥಗಳಲ್ಲಿ ಉದಾಹರಣೆ 
ಗೋಸ್ಕರ ಬಳಸುವ ಘಟ (ಕೊಡ) ಪಟ (ಬಟ್ಟೆ) ಎಂಬ ಶಬ್ದ 
ಗಳಿಂದ ತುಂಬಿದ ಭಾಗ, - ಅಧ್ಯಾಯ. ೨. (ಆಲಂ) ನೀರಸವಾದ 
ಪ್ರಸಂಗ ; ಶುಷ್ಕವಿಚಾರ : ಲಕ್ಷ್ಮೀಶನ ನಾದವೀಣೆಯನ್ನು ನುಡಿಸಬಲ್ಲ 


೨೬೭೮ 


ಘಟಶ್ರಾದ್ಧ 


ಬಲ್ಲಿದನಾದ ಗಮಕಿ ಬೇಕು ಅದಕ್ಕೆ. ಇಲ್ಲದಿದ್ದರೆ ಎಲ್ಲವೂ ನೈಯಾಯಿಕರ 

ಘಟಪಟಾಧ್ಯಾಯವಾಗಿಯೋ ನಾಡಾಡಿಗಳ ರಂಜನೆಯ ಗುಂಜಾರವ 

ವಾಗಿಯೋ ಗಾಳಿಗೆ ಗಾಳಿ ಬಯಲಿಗೆ ಬಯಲಾಗಬಹುದು (ಸಾಹಿಸಂ. ೭೧). 
[ ಘಟ + ಪಟ್ಕ + ಅಧ್ಯಾಯ ] 


5| ಘಟಪಾಕವಿಲೇಪನ (ನಾ). ಮಡಕೆಯು ಚೆನ್ನಾಗಿ ಬೆಂದು ಗಟ್ಟಿ 


10 


[2 


0 


25 


0 


86 


ಯಾಗಲು ಅದನ್ನು ಬೇಯಿಸುವ ಮೊದಲು ಅದರ ಸುತ್ತಲೂ ಬಳಿ 
ಯುವ ಒಂದು ಬಗೆಯ ಲೇಪನದ್ರವ್ಯ : ಅಂಗನೆಯಂಗದಂಗಜ 
ಮಹಾಶಿಖಗಾಜ್ಯಮದಾದುದಾಲಿನೀರ್ತುಂಗಕುಚಾರ್ದ್ವಚಂದನರಸಂ ಘಟ 
ಪಾಕವಿಲೇಪನಂಬೊಲಂಯ್ತು (ರಾಜಕ. ೭-೮೫). [ಘಟ--ಪಾಕ್ಯ* ವಿಲೇಪನ] 

ಘಟಪ್ರದೀಪದೃಷ್ಟಾಂತ (ನಾ). [ಕಾವ್ಯವಿನಾ] ದೀಪವು ಕತ್ತಲಲ್ಲಿದ್ದ 
ಘಟವನ್ನೂ ತಾನು ಇದ್ದುಕೊಂಡೇ ಪ್ರಕಾಶಪಡಿಸುತ್ತದೆ ಎಂಬ 
ದೃಷ್ಟಾಂತ. ಓ ವಾಚ್ಯಾರ್ಥವು ವ್ಯಂಗ್ಯಾರ್ಥವನ್ನು ಪ್ರಕಾಶಪಡಿಸಿ 
ತಾನೂ ಅದರ ಜೊತೆಯಲ್ಲೇ ಇರುತ್ತದೆ, ನಾಶವಾಗಂವುದಿಲ್ಲ ಎಂಬು 
ದನ್ನು ಸಮರ್ಥಿಸುವ ದೃಷ್ಟಾಂತವೇ ಘಟಪ್ರದೀಪದ ದೃಷ್ಟಾಂತ : 
ವ್ಯಂಗ್ಯಾರ್ಥವು ವಾಚ್ಯಾರ್ಥದೊಡನೆ ಕೂಡಿಯೇ ಅನುಭವಕ್ಕೆ ಬರುತ್ತವೆ, 
ಆದುದರಿಂದಲೇ ಮೂರನೆಯ ಉದ್ಯೋತದಲ್ಲಿ ಇವಕ್ಕೆ ' ಘಟ-ಪ್ರದೀಪ' 
ದೃಷ್ಟಾಂತ ಹೇಳಿ ವ್ಯಂಗ್ಯಪರಾಮರ್ಶಕಾಲದಲ್ಲಿ ವಾಚ್ಕಬುದ್ಧಿಯು ದೂರೀ 
ಭೂತವಾಗುವುದಿಲ್ಲವೆಂದಿರುವುದು ಸಮಂಜಸವಾಗುತ್ತದೆ (ಧೃನ್ಯಾಲೋ. 
೨೩ ಅಡಿಟ). [ಸಂ] 

ಘಟಪ್ರೋದ್ಭವ (ನಾ). ೧. ದ್ರೋಣ. ೨. ಅಗಸ್ತ್ಯ. ೩. [ಜ್ಯೋತಿ] 
ಕುಂಭರಾಶಿಯಲ್ಲಿ ಹುಟ್ಟಿದವನು: ನಿಡುಗೋಣಂ ಶಠನಂಗನಿರ್ಗತ 
ಶಿರಾಜಾಲಂ ಘಟಪ್ರೋದ್ಭವಂ (ಕಾತಕಿ. ೧೭-೧೧), [ ಘಟ ಪ್ರೋದ್ಭವ) 

ಘಟಫಣಿ (ನಾ). ಎ ಘಟಸರ್ಪ ೧. ತುಡುಕುವೆನು ಘಟಫಣಿಯ ಸೋತರೆ 
ಕಡಿಸಿಕೊಂಬೆನಂ (ಕಾಶಿರಾ. ೪-೧೬). [ಘಟ * ಫಣ್ಮಿ 

ಘಟಮಟನ್ಯಾಯ (ನಾ). ಘಟಾಕಾಶ, ಮಠಾಕಾಶ ಮೊದಲಾದ 
ದೃಷ್ಟಾಂತವನ್ನು ಒಳಗೊಂಡಿರುವ ನ್ಮಾಯ; ದೊಡ್ಡದರಲ್ಲಿ ಇದ್ದ 
ಬಯಲು ಚಿಕ್ಕದಾದ ಘಟದಲ್ಲಿಯೂ ಇರಂವುದೆಂಬ ನ್ಯಾಯ : ಹಿಗ್ಗಿದೆ 
ಕುಗ್ಗಿದೆ ಜೀವ ಜಡ ದಿಟ ಸಟೆ ಘಟವುಟನ್ಯಾಯವು ಅಟಮಟವು (ಮುಕ್ತಕಂ. 
೨-೫). [ಆ ಸಂ. ಘಟಮಠನ್ಕಾಯ] 

ಘಟಯೋನಿ (ನಾ). ಅಗಸ್ತ್ಯ: “ಅಗಸ್ತಿಃ, ಅಗಸ್ತ್ಯಃ, ಲೋಪಾಮಂದ್ರಾಪತಿಃ, 
ಘಟಯೋನಿಃ-ಈ ೪ ಅಗಸ್ತ್ಯಂ” (ಹಲಾಯು. ೬6-3೫೯). "ಘಟಪ್ರೋದ್ಭವ' 
ಪರಾ... [ಘಟ « ಯೋನಿ] 

ಘಟವಾದ್ಯ (ನಾ). ಮೃದಂಗದಂತೆ ಬಾರಿಸುವ ಒಂದು ವಾದ್ಯ ; ಕುಂಭ 
ವಾದ್ಯ: ಸಂಗೀತಕಚೇರಿಯಲ್ಲಿ ಘಟವಾದ್ಯವೂ ಮುಖ್ಯ (ರೂಢಿ). 

[ ಘಟ + ವಾದ್ಯ] 

ಘಟಶ್ರವ (ನಾ). ಬಿಂದಿಗೆಯ ಆಕಾರದ ಕಿವಿಯುಳ್ಳವನು ; ರಾವಣನ 
ತಮ್ಮನಾದ ಕುಂಭಕರ್ಣನೆಂಬ ರಾಕ್ಷಸ: ಎಳೆದರಿಜುವೆಗಳಹಿಯ 
ನೆಳೆವಂತಾ ಘಟಶ್ರವನ (ಕೌಶಿರಾ. ೦೨-೧೯). 

{ ಸಂ. ಘಟಶ್ರವಸ್‌ (ಘಟ + ಶ್ರವಸ್‌ + -)] 


40| ಘಟಶ್ರಾದ್ದ (ನಾ). ಬದುಕಿದ್ದವರೊಡನೆ ಸಂಬಂಧವನ್ನು ತ್ಮಜಿಸುವುದ 
ಇ ( ) ೦ಎ "ಹೈ ಕ್ರಿ 


ಕ್ಯುಗಿ ಮಾಡುವ ಒಂದು ಬಗೆಯ ಶ್ರಾದ್ಧ. ನ ಒಬ್ಬ ವ್ಯಕ್ತಿಯ 
ಸಂಬಂಧವನ್ನು ತ್ಯಜಿಸುವಾಗ ಅಮೇಧ್ಯವನ್ನು ತುಂಬಿಸಿದ ಮಣ್ಣಿನ 
ಬಿಂದಿಗೆಯಲ್ಲಿ ತ್ಯಾಜ್ಯವ್ಯಕ್ತಿಯನ್ನು ಆವಾಹನೆ ಮಾಡಿ, ಅದನ್ನು 
ಒಡೆಯಿಸಿ ಆ ಬಳಿಕ ಮಾಡಂವ ಒಂದು ವಿಧವಾದ ಉತ್ತರಕ್ರಿಯೆ : 
"ಘಟಶ್ರಾದ್ಧ? ದಲ್ಲಿ ಇಷ್ಟೇ ಶಕ್ತಿಪೂರ್ಣವಾದ ಆದರೆ ಇನ್ನೂ ನಿರ್ದಿಷ್ಟ 


ವಾದ ಸಾಂಕೇಶಿಕತೆಯಿದೆ (ಪ್ರಶ್ನೆ. ೪11, ಮುನ್ನುಡಿ). [ಘಟ ಶ್ರಾದ್ಧ] 


ಘಟಸರ್ಪ 


ಘಟಸರ್ಪ(ನಾ). ೧. ಮಡಕೆಯ ಒಳಗಿರುವ ನುಗರಹಾವು: ಘಟಸರ್ಪನಲ್ಲಿ 
ಕೈದುಡುಕಿದರೆ ಹಿಡಿವುದ ಮುಾಣ್ಟುದೆ (ಬಸವ. ೨೧೨); ತುಡುಕಿದ ದೋಷಿಯ 
ನಲ್ಲದೆ ಪಿಡಿಯದು ಘಟಸರ್ಪಂ (ಜಗವಿ. ೧-೦೨) ; ಮಡಕೆಯ ಮೇಲೆ 
ಹೆಡೆಯಂ ಬಳಿದುಕೊಳುತಂ . . . ವಿಜೃಂಭಿಸುವ ತತ್‌ ಘಟಸರ್ಪನಂ 
ನೋಡಿ (ಬಸಪು. ೫೧-೩೯). ೨. ಭಯಂಕರವಾದ ನಾಗರಹಾವು: ದೊಡ್ಡ 
ಆಕಾರದ ನಾಗರಹಾವು: ಹೆಸುರಿನ ಹೂವಿನ ಹೊದರಿನ ಒಳಗೆ ಬುಸು 
ಗುಟ್ಟಿದೆ ಘನ ಘಟಸರ್ಪ (ನೆಲವು, ೪೫-೨). ಓ ದೋಷಿಗಳನ್ನು 
ಪರೀಕ್ಷಿಸುವಾಗ ಹಾವಿದ್ದ ಮಡಕೆಗೆ ಕ್ರೈ ಹಾಕಿಸುವುದು ಒಂದು 
ದಿವ್ಯವಾಗಿತ್ತೆಂದು ಹೇಳುತ್ತಾರೆ. [ ಘಟ * ಸರ್ಪ) 
ಘಟಸ್ಥಾ ಪನೆ (ನಾ). ೧. ಪೂಜೆ ಮೊದಲಾದ ಸಂದರ್ಭದಲ್ಲಿ ಮಾಡಂವ 
ಕಲಶಸ್ಥಾಪನೆ ; ಕಲಶಪ್ರತಿಷ್ಠೆ : ಘಟಸ್ಥಾ ಪನೆಯಾಯ್ತು ; ಮೋಡದ 
ಕೊಡವು ಬುಡಮೇಲಾಯಿತು (ನೆಲಮಂ. ೦೨-೯). ವಿ. (ಉಕ) 
ನವರಾತ್ರಿಯ ಕಾಲವಲ್ಲಿ ಪೂಜೆಗಾಗಿ ಮಾಡುವ ಕಲಶಸ್ಥಾಪನೆ, 
[ಘಟ + ಸ್ಥಾಪನೆ] 
ಘಟಸ್ಫೋಟ (ನಾ). ೧. ಘಟಶ್ರಾದ್ಧದ ಪೂರ್ವಂಗವಾಗಿ ಗಡಿಗೆಯನ್ನು 
ಒಡೆಯಂವುದಂ. ೨. (ಆಲಂ) ಗಂಡ ಅಥವಾ ಹೆಂಡತಿ ತಮ್ಮ 
ವಂದುವೆಯ ಬಂಧವನ್ನು ರದ್ದುಪಡಿಸುವುದು ; ವಿವಾಹವಿಚ್ಛೇದ ; 
ದಾಂಪತ್ಯ ವಿಚ್ಛೇದನ : ಘಟಸ್ಪೋಟ ಬೇಕಾದವರು ಅದನ್ನು ಮಾಡಲಿ 
(ಗಾಳಿಪ. ೧೯೦) ; ಘಟಸ್ಫೋಟದ ಕಾನೂನು ಪಾಸಾಗಲಿ, ಅಂದರೆ ನಿಮಗೆಲ್ಲ 
ಕ್ಷಣಕ್ಷಣಕ್ಕೆ ಬೆದರಿಕೆ ಹಾಕಲು ನಮಗೆ ಚೆನ್ನಾದೀತು (ಹೊಂಬಿಲು. ೭೧). 
[ಘಟ * ಸ್ಪೋಟ] 
ಘಟಾಂಶ (ನಾ). [ಜ್ಯೋತಿ] ಕುಂಭಾಂಶ ; ಕುಂಭನವಾಂಶ : ಭೃಗು 
ನಂದನಾಲಯಂಗಳೊಳೆ ಘಟಾಂಶದೊಳ್‌ ಕುಜ ಯಮರ್‌ ನಿಲೆ ಮೇಣ್‌ 
ಪುರುಷಸ್ವಭಾವದಿಂ ಲಲನೆ ಪರಸ್ಪರಂ ಲಲನೆಯೊಳ್‌ ನೆರೆಗುಂ (ಜಾತತಿ. 
೨೨-೧೧). ಐ ಪ್ರತಿಯೊಂದು. ರಾಶಿಯ ಕಾಲಮಾನದ 3 ಭಾಗಕ್ಕೆ 
ಹೋರೆಯೆಂದೂ, ಭಾಗಕ್ಕೆ ದ್ರೇಕ್ಕಾಣವೆಂದೂ, 4 ಭಾಗಕ್ಕೆ 
ನವಾಂಶವೆಂದೂ ಹೆಸರು. ಈ ನವಾಂಶವನ್ನೇ ಅಂಶವೆಂದೂ 
ಹೇಳುತ್ತಾರೆ. ಸಿಂಹ, ಮೇಷ, ಧನುಸ್ಸು ಈ ರಾಶಿಗಳಿಗೆ ಮೊದಲ 
ನೆಯ ನವಾಂಶ ಮೇಷನವಾಂಶವೆಂದು ತಿಳಿದು ಮೇಷದಿಂದಲೂ, 
ಕನ್ಯಾ, ಮಕರ, ವೃಷಭ ಈ ರಾಶಿಗಳಿಗೆ ಮಕರದಿಂದಲೂ, ಮಿಥುನ 
ಕುಂಭ, ತುಲಾರಾಶಿಗಳಿಗೆ ತುಲಾದಿಂದಲೂ, ಕರ್ಕಾಟಕ, ವಿಸಾನ, 
ವೃಶ್ಚಿಕರಾಶಿಗಳಿಗೆ ಕರ್ಕಾಟಕದಿಂದಲೂ ನವಾಂಶವನ್ನು ಎಣಿಸಲು 
ಪ್ರಾರಂಭಿಸಬೇಕು. ಈ ಗಣನೆಯಲ್ಲಿ ವೃಷಭ, ಕನ್ಮಾ, ಮಕರರಾಶಿಗಳ 
ಎರಡನೆಯ ಅಂಶವೂ, ಮಿಥುನ, ತುಲಾ, ಕುಂಭ ರಾಶಿಗಳ ಐದನೆಯ 
ಅಂಶವೂ, ಹಾಗೆಯೇ ಕರ್ಕಾಟಕ, ವೃಶ್ಚಿಕ, ಮಾನ ರಾಶಿಗಳ 
ಎಂಟನೆಯ ಅಂಶವೂ, ಘಟಾಂಶ (ಕುಂಭನವಾಂಶ)ವಾಗುತ್ತವೆ. 
[ಘಟ + ಅಂಶ] 
ಘಟಾಕಾಶ (ನಾ). ಗಡಿಗೆಯ ಒಳಗಿನ ಆಕಾಶ,-ಅವಕಾಶ ; ಆಕಾಶ 
ದ್ರವ್ಯ: ಘಟವಳಿದಲ್ಲಿ ಘಟಾಕಾಶವಳಿಯದಂತೆ (ಆದವ. ೫೦-೧೪೬). 
[ ಘಟ +೬ ಆಕಾಶ) 
ಘಟಾಟೋಪ (ನಾ). ೧. ಗುಂಪಿನ ಗಲಭೆ; ಸಾಮೂಹಿಕವಾದ ಗಲಾಟೆ. 
೨. (ಆಲಂ) ಮಹತ್ತರವಾದ ಪ್ರಯತ್ನ; ಅತಿಶಯವಾದ ಉದ್ಯಮ: 
ಇಷ್ಟೆಲ್ಲ ಘಟಾಟೋಪ ನಡೆದ ಮೇಲೆ ಪಾತರದವರ ನಾಚಿನ ವ್ಯವಸ್ಥೆ 
ಯಾಜರೂ ಜಂಗೀ ಇರಬಹುದು (ದೇಹೂನಿ. ೧೩೩); ಈ ಘಟಾಟೋಪದಿಂದ 
ಆಗುವ ನಿವ್ವ್ಯಳಲಾಭವೆ*ನು ಎಂದೀರಿ (ಗಾಳಿಪ. ೩8) ; ನನಗಾದರೂ ಇಂಥ 
ಘಟಾಟೋಪವು ಯಾತಕ್ಕೆ ಬೇಕಾಗಿದೆ (ಮಂಜುಕ. ೩೮). "ಅಟಾಟೋಪ', 


28 


ಬ 
al 


«5 


೨೬೭೯ 


ಘಟಿಕಾಮಹಾಸ್ಸಾ ನ 


"ಫಟಾಟೋಪ' ಪರಾ. p ಸಂಸ್ಕೃತದಲ್ಲಿ "ಸೃಟಾಟೋಪ' ಎಂಬ 
ಒಂದು ಶಬ್ದವಿದೆ. « ವಿಷವಿಲ್ಲದ ಹಾವು ಹೆಡೆಯಾಡಿಸುವುದು ' 
ಎಂಬುದು ಇದರ ಅರ್ಥ. 

[ಘಟ + ಅಟೋಪ./ಮರಾ. ಖಟಾಟೋಪ, ಘಟಾಟೋಪ] 


5] ಘಟಾನುಘಟಕ, ಘಟಾನುಘಟಿ (ನಾ). ೧. ಮಹಾವಿದ್ವಾಂಸ ; ಬಹಳ 


ಬಲ್ಲವನಂ; ದೊಡ್ಡ ವಿದ್ವಾಂಸ : ಒಬ್ಬರು ಜೋಯಿಸರಲ್ಲ-ನಾಲ್ಕುಮಂದಿ 
ಘಟಾನುಘಟಕರನ್ನು ವಿಚಾರಿಸಿದ್ದೇನೆ (ಮಹಾಗ. ೦೦೯೯). ಘಟಾನುಘಟಿಕ : 
೨. ತುಂಬ ಗಟ್ಟಿಗ; ಕಷ್ಟವುದ ಕೆಲಸವನ್ನೂ ಅನಾಯಾಸವಾಗಿ 
ಸಾಧಿಸುವವನು ; ಕಾರ್ಯದಕ್ಷ : ಕಲವು ಮಂದಿ ಘಟಾನುಘಟಿಕರಿರು 
ವುದರಿಂದ ಈ ಸಂಸ್ಥೆ ಬಹಳ ಬೇಗನೆ ಅನೇಕ ಮಹಾಕಾರ್ಯಗಳನ್ನು 
ಕೈಗೂಡಿಸಿಕೊಂಡಿತು (ರೂಢ). [ ಸಂ. ಘಟಕಾನುಘಟಕ ) 

ಘಟಾನುಘಟಿ (ಗಂ). ೧. ಬಹಳ ಗಟ್ಟಿಯಾದ ; ಅತಿಸಮರ್ಥವಾದ : 
ಚಂದ್ರ, ಭಟ್ಟರು ಒಂದು ಕಡೆ. ಗಣೀಶರಾಯರೂ, ಶಂಕರಪ್ಪ ಒಂದು ಕಡೆ. 
ಎರಡೂ ಒಳ್ಳೆಯ ಘಟಾನುಘಟಿ ಜತೆ (ಜೀವಯಾ. ೧೩). (ನಾ). ೨. 
ತುಂಬ ಗಟ್ಟಿಗ; ಅತಿಸವಂರ್ಥ ;, ಕಾರ್ಯದಕ್ಷ: ಪಟ್ಟಣದ ಕಲಿತ 
ಮಹನ್ಮಹಾಘಟಾನುಘಟಿಗಳು ಕೈಕಟ್ಟಿಕೊಂಡು ಕುಳಿತಿರುವಾಗ 
ನಮ್ಮಂಥ ಹಳ್ಳಿಹುಂಬರ ಪಾಡೇನು? (ನಾಡಿಗೇ. ೨೭೪). 

[ ಆಘಟಾನುಘಟಕ ] 

ಘಟಾನುಘಟಿಕ "ಘಟಾನುಘಟಕ' ನೋ. 

ಘಟಾವಣೆ (ನಾ). ಸೇರಿಕೆ; ಹೊಂದಿಕೆ; ಕಟ್ಟುವಿಕೆ: ಆಡುವ ಖೇಚರಾಮರ 
ನರ ` ಪ್ರಮದಾಕರಲಾಸ್ಕಮೆತ್ತಲಂಂ ಪಾಡುವ ಸಿ ದೃಕಿಂಪುರುಷ 
ಕಿನ್ನರಕನ್ನೆಯರಿಂಪು ವಾದ್ಮದೊಳ್‌ ಕೂಡುವ ಯಕ್ಷರಾಕ್ಷಸರ ಕೈಯ 
ಘಟಾವಣೆ ದಿವ್ಯಯಾತ್ರೆಯೊಳ್‌ ಕೂಡೆ ಮಹೋತ್ಸವಂಬಡೆದುವಂದು 
ಸಹೇತುಕ `ನಂದನಂಬರಂ (ಅನಂಪು. ೯-೬೭). [ಘಟಿಸು - - ಅಣೆ] 

ಘಟಾಳಿ (ನಾ). ಆನೆಗಳ ಗುಂಪಿನ ಸಾಲು; ಗಜವೃಂದದ ಪಂಕ್ತಿ : ರಣ 
ದೊಳರಾತಿ ವಾರಣ ಘಟಾಳಿಯನೋರ್ವನೆ ಗೆಲ್ಪಂ (ಗದಾಯು. ೧-೧೭) ; 
ಕೆಡೆದುವಯುತ ಘಟಾಳಿ ತೇರುಗಳುಡಿದುಬಿದ್ದುವು (ಜೌಶಿರಾ. ೨೦-೪೩). 

[ ಸಂ. ಘಟಾಲಿ (ಘಟಾ + ಆಲಿ) ] 

ಘಟಿ (ನಾ). ೧. ಸಣ್ಣ ಗಡಿಗೆ. ೨. ಇಪ್ಪತ್ತುನಾಲ್ಕು ನಿವಿಂಷಗಳ 
ಕಾಲಮಾನ; ಒಂದಂ ಗಳಿಗೆ. ೩. ಕಾಲದ ಪ್ರಮಾಣವನ್ನು 
ಸೂಚಿಸುವ ಲೋಹದ ಬಟ್ಟಲು; ಗಳಿಗೆಬಟ್ಟಲು. ೪. ಕರೆ ಕೊಡುವ 
ಗಂಟೆ ; ಜಾಗಟೆ: (೪. ೫.ಎಘಟೀಯಂಂತ್ರ ೧: (1. [ಸಂ. ಘಟೀ] 

ಘಟಿಕಾತ್ಮ (ನಾ). ೧. ಗಡಿಗೆಗಳನ್ನೊಳಗೊಂಡಂದು ; ಕೊಡಗಳಿಂದ 

- ಕೂಡಿದುದು, ೨. ಗಳಿಗೆಯ ರೂಪವನ್ನುಳ್ಳುದಂ ; ಗಳಿಗೆಯ ಗಣನೆ 
ಯಿಂದ ಕೂಡಿದುದಂ. ೧, ೨: ಅಹಿಯಂತೆ ವಿಷೋದ್ಗಾರಿಗಳಹರ್ನಿಶ 
ಪ್ರಹರದಂತೆ ಘಟಿಕಾತ್ಮಂಗಳ್‌ ರಹಟಘಟೀಯಂತ್ರಂಗಳ (ಪುಪ್ಪಫು .೨-೫೦). 
[ ಸಂ. ಘಟಿಕಾತ್ಮನ್‌ (ಘಟಿಕಾ + ಆತ್ಮನ್‌) ] 

ಘಟಿಕಾಪ್ರಹಾರಿ (ನಾ). ಗಳಿಗೆಗೆ ಸರಿಯಾಗಿ ಗಂಟೆಹೊಡೆಯುವವನಂ : 
ಘಟಿಕಾಪುಹಾರಿಗೆ ಮತ್ತರ್‌ ೩೦ ಪಂಚಿಕೇಶ್ವರಕ್ಕೆ ಮತ್ತರ್‌ ೪೫ (೪೩೮. 
೬-೨-೨೦೭ ; 1058). [೫ಂ. ಘಟಿಕಾಪ್ರಹಾರಿನ*] 

ಘಟಿಕಾಮಹಾಸ್ಥಾನ (ನಾ). ೧. ಧಾರ್ಮಿಕ ವಿದ್ಯಾಪೀಠ ; ಧಾರಕ 
-ಉಚ್ಚಶಿಕ್ಷಣದ ಕೇಂದ್ರ. ೨. ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವ 
ಸಿದ್ಧಿ ಕ್ಷೇತ್ರ: ಮಾರಾರಿ . . , ಧಾರಿಣಿಯ ಮೇಲೆಸೆವ ಪುಣ್ಯತೀರ್ಥಂಗಳಂ 
ಚಾರುಶೈವಕ್ಷೇತ್ರವೆನಿಪ ಘಟಿಕಾಮಹಾಸ್ಥಾನಂಗಳಂ ನೋಡುತ ... 
ದ್ವಾರಾವತಿಗೆ ನಡೆತಂದನು (ಛಿಕ್ಟಾಡ. ೧-೨೭). «ಘಟಿಕಾಸ್ಥಾನ' ಪರಾ. 

[ ಸಂ. (ಘಟಿಕಾ + ಮಹಾಸ್ಕಾ ನ)1 


ಘಟಿಕಾಯಂತ್ರ 


ಘಟಿಕಾಯಂತ್ರ (ನಾ). ಗಳಿಗೆಯನ್ನು ಸೂಚಿಸುವ ಯಂತ್ರ ; ಗಡಿಯಾರ: 
ದಲಾಮೇತರ್‌ ಎಂಬ ಫ್ರೆಂಚ್‌ ತತ್ವಜ್ಞನು ಮಾನವದೇಹವೂ ಪರಿಪೂರ್ಣ 
ವಾದ ಘಟಿಕಾಯಂತ್ರದಂತೆ ಯಂತ್ರಮಾತ್ರವೆಂದು ಹೇಳಿದನು (ಜುಕ್ನಾರ. 
5೪, ಪಂಕ). [ಸಂ. (ಘಟಿಕಾ + ಯಂತ್ರ) 

ಘಟಿಕಾಸಾಹಸ (ನಾ). ಧರ್ಮಶಾಸ್ತ್ರವೇ ಮೊದಲಾದ ವಿದ್ಯೆಗಳನ್ನು 
ಬೋಧಿಸುವುದರಲ್ಲಿ ಸಮರ್ಥ; ಒಂದು ಬಿರುದು: ಘಟಿಕಾಸಾಹಸಾಯ 
ಹಾರೀತಸಗೋತ್ರಾಯ ಮಾಧವಶರ್ಮ್ಮ್ಮಣೇ (ಎಕ.111, ಮಂಡ್ಯ. ೦೧೩-೪೧: 
713): ಘಟಿಕೆಯೆನ್ನುವ ಪದದಿಂದ ಘಟಿಕಾಸಾಹಸ ಎಂದರೆ ಧರ್ಮ 
ಬೋಧನೆಯಲ್ಲಿ ಅಥವಾ ಧರ್ಮಶಾಸ್ತ್ರಪ್ರವಚನದಲ್ಲಿ ನಿಪುಣನೆಂಬರ್ಥವುಳ್ಳ 
ಪದವು ನಿಷ್ಟನ್ನವಾಗಿದೆ (ಸಂಭಾನೆ. ೨೦೬). [ಸಂ. (ಘಟಿಕಾ ೬ ಸಾಹಸ) ] 

ಘಟಿಕಾಸ್ಕಳ (ನಾ). ಎ ಘಟಿಕಾಸ್ಮಾನ ೧ ; ನಾನು ಪ್ರಾಚೀನ ಘಟಿಕಾಸ್ಕಳ 
ವಾದ ಆ ಸಾಲೋಟಗಿಗೆ ಹೋಗಿ ನಾಡಹಬ್ಬದ ದಿನ ವ್ಯಾಖ್ಯಾನವನ್ನು 
_ಕೊಟ್ಟುಬಂದೆ (ಪ್ರಬಂಧ. ೯6). [ಸಂ. ಘಟಿಕಾಸ್ಥಲ (ಘಟಿಕಾ + ಸ್ಥಲ) | 

ಘಟಿಕಾಸ್ಥಾನ (ನಾ). ೧. ಧರ್ಮಕ್ಕೆ ಸಂಬಂಧಿಸಿದ ವೇದ, ಶಾಸ್ತ್ರ 
ಮೊದಲಾದ ವಿಷಯಗಳನ್ನು ಕುರಿತು ವಿಚಾರ ಮಾಡುವ ಹಾಗು 
ವಿದ್ಯೆಗಳನ್ನು ಕಲಿಸುವ ಉಚ್ಚಸಂಸ್ಥೆ ; ಮಹಾವಿದ್ಯಾಲಯ : ನಿಜ 
ಧಮನ್ಮಕಾರಿತಿಧಿಕಾರ ಪದವೀವಿರಾಜಿತನಪ್ಪ ಶಾಳೆಯ [ಕೈಂ][ಕ]ರ್ಯ್ಯ 
ನಮಂ ಮಾಡಿಸಿ ಘಟಿಕಾಸ್ಮಾನಮೆನಿಪ ಶಾಲೆಗೆ (ಕಇಆ. ೫-೨-೦೭೭ ; 1068) ; 
ಆ ನಾಡೊಳಖಿಳ ಘಟಿಕಾಸ್ಕಾನವಿದೆನಿಸಿತ್ತು ಪೊಟ್ಟಿಯೂರ್‌ (ಎಇ. ೫೪1, 
೮೪-೧೫ ; 1067) ; ಮಯೂರಶರ್ಮನು ತನ್ನ ಗುರುವಾದ ವೀರಶರ್ಮ 
ನೊಂದಿಗೆ ಪಲ್ಲವರ ರಾಜಧಾನಿಯಾಗಿದ್ದ ಕಾಂಚೀಪಟ್ಟ ಕಣದ ಘಟಿಕಾಸ್ಕಾನದಲ್ಲಿ 
ಆಧ್ಯಯನ ಮಾಡಲಿಕ್ಕೆ ಹೋದನು (ಕರ್ಕಾಆ. ೧೭) ; ಘಟಿಕಾಸ್ಥಾನವೆಂದರೆ 
ವಿದ್ಯಾಪೀಠ ಅಥವಾ ಧರ್ಮಸಂಬಂಧಿಯಾದ ವಿದ್ಯೆಗಳ ಸ್ಥಾನವೆಂದು 
ಗೊತ್ತಾಗುತ್ತದೆ (ಸಂಛಾನೆ. ೨೦೬). ೨. (ತಪಶ್ಸನ್ನು ಆಚರಿಸಿದರೆ ಅಥವಾ 
ಭಕ್ತಿಯಿಂದ ಆರಾಧಿಸಿದರೆ, ಇಷ್ಟಾರ್ಥವನ್ನು ಅನುಗ್ರಹಿಸುವಂಥ) 
ದೇವರು ನೆಲಸಿರುವ ಸ್ಥಳ; ಸಿದ್ಧಿ ಕ್ಷೇತ್ರ : ಇವು ಘಟಿಕಾಸ್ಮಾನಂ ಮತ್ತಿವು 
ತೀರ್ಥಸ್ಥಾನಮೆಂಬ ರೂ ಢಿಯ ಭಗವದ್ಭವನಕ್ಕಲಂಘ್ಯಮಟಲುಂ ತವೆ 
ಮುಕ್ಕೊಡೆಯೆತ್ತಿ ಬಿಟ್ಟನಾ ವಶುಷೇಣಂ (ಅನಂಪು. ೦೨-೩೦); ಈ ಕುಮಾರಿತಿ 
. * - ಪುರಕೆ ಘಟಿಕಾಸ್ಕೂ ನೆವೆನಿಸುವ ಪರಮಸಿದ್ಧಿ ಯನೀವ ಮಧುಕೇಶ್ವರನ 
ಪೂಜಿಸುತಿರ್ದಳಿನಿಯನ ಬಯಸಿ ಭಕ್ತಿಯಲಿ (ಪ್ರಭುಲೀ. ೩-೪8).ಡಿ. ವ 
ಘಟಿಗೆ. ಘಟಿಕಾಮಹಾಸ್ಕಾನ' ಪರಾ. [ಸಂ. (ಘಟಿಕಾ + ಸ್ಥಾನ) ) 

ಘಟಿಕಾಸ್ಥಾಪನ (ನಾ). ಧಾರ್ಮಿಕ ಶಿಕ್ಷಣಕೇಂದ್ರದ ಸ್ಥಾಪನೆ, -ನಿರ್ಮಾಣ; 
ಆ ಘಟಿಕಾಸ್ಥಾ ಪನ ಪಹಸ್ರಸಾಂವತ್ಸರಿಕೋತ್ಸವವೆಂಬಂತೆ ನಾನು ೧೯೪೬ರಲ್ಲಿ 
ಸಾಲೋಟಗಿಯಲ್ಲಿ ನಾಡಹಬ್ಬ ವನ್ನಾ ಚರಿಸಲೋಸುಗ ಅಲ್ಲಿಗೆ" ಹೋದುದು 
ನನಗೆ ತುಂಬಾ ಸೋಜಿಗವೆನಿಸಿತು (ಪ್ರಬಂಧ. ೯೮). 

[ ಸಂ. (ಘಟಿಕಾ + ಸ್ಥಾಪನ) ] 

ಘಟಿಕೆ (ನಾ). ೧. ಗಳಿಗೆ; ಇಪ್ಪತ್ತುನಾಲ್ಕು ನಿವಿಂಷಗಳಷ್ಟು ಕಾಲ: 
“ ನಾಡಿ ಘಟಿಕೆಯೆನೆ ಗಬಿಸಿಗೆಯಕ್ಕುಂ ” (ಮಂಗರಾ. ೨0-). ಪಿ. ರಾಶಿ; 
ಗುಂಪು ; ಸಾಹಸ್ರಕೋಟಿ ಶುಭ್ರಾಂಶುಗಳ ರುಚಿರರಸಮನಾ ಹರಂ ಹಿಳಿದು 
ತನ್ನಯ ಕಳೆಯ ಕೂಡಿ ಕಣ್ಣಾಹಿನಿಂ ಘಟ್ಟಿಗೊಳಿಸಿದ ಪುಣ್ಯಘಟಿಕೆಯೋ 


೨೬೮೦ 


ಘಟಿಸು 


ಘಟಿಕೋತ್ಸವ (ನಾ). ವಿಶ್ವವಿದ್ಯಾಲಯದ ಪದವೀಪರೀಕ್ಷೆಗಳಲ್ಲಿ ತೇರ್ಗಡೆ 


ಹೊಂದಿದವರಿಗೆ ಅವರವರ ಪಾಂಡಿತ್ಮದ ಶ್ರೇಣಿಗೆ ಅನುಸಾರವಾಗಿ 
ಪದವಿಯ ಪ್ರಶಸ್ತಿಪತ್ರವನ್ನು ನೀಡಂವುದಕ್ಕೋಸ್ಕರ ಏರ್ಪಡಿಸುವ 
ಉತ್ಸವ,-ಸಮಾರಂಭ ; ಪದವೀಪ್ರದಾನಸಮಾರಂಭ : ಆ ಸಲದ 


`ನವರಾತ್ರಿಯ ಘಟಿಕೋತ್ಸವದಲ್ಲಿ ಗೆಳೆಯರಿಬ್ಬರೂ ಬಿ. ಎ. ಪದವಿಯ 


ಪ್ರಶಸ್ತಿಪತ್ರವನ್ನು ಪಡೆದುದಾಯಿತು (ಅನಾಮಿ. ೬೪). 
[ ಸಂ. (ಘಟಿಕಾ + ಉತ್ಸವ) ] 


ಘಟಿಗ (ನಾ). ಒಬ್ಬಾತನ ಹೆಸರು (?) : ಪರನಾರೀದುರ್ಲಭಂ ಘಟಿಗನ 
. ಗಂಧವಾರಣಂ ನಯಧಾಮಂ 
30 ಘಟಿಗೆ (ನಾ). ಗ್ರಾಮದವರು ವಿಚಾರವಿನಿಮಯಕ್ಕಾಗಿ ಅಥವಾ ನ್ಯಾಯ 


(ಎಇ. XVI, ೨೯-೧೯ ; 2010). [7] 


ತೀರ್ಮಾನಕ್ಕಾಗಿ ಸೇರುವ ಸ್ಥ ಳ; ಗ್ರಾಮಸಭೆ; ಚಾವಡಿ : ಈಯೂರಾ 
ಘಟಿಗೆಯಾ ಮಹಾಜನಮಾನ್‌ (ಎಇ. ೫21, &೬೦-೮ ; 740). 
[ ಆಸಂ. ಫಟಿಕಾ) 


ಘಟಿಚಕ್ರ (ನಾ). ಬಾವಿಯಿಂದ ನೀರನ್ನೆಳೆಯಲಂ ಉಪಯೋಗಿಸುವ 


ಒಂದು ಉಪಕರಣ ; ರಾಟೆಯ ಹಗ್ಗವನ್ನು ಸುತ್ತಿಕೊಳ್ಳುವ ಮತ್ತು 
ಬಿಡುವ ಅಚ್ಚುಮರದಿಂದ ಕೂಡಿದ ಒಂದು ವಿಧವಾದ ಯಂತ್ರ: 
ಘಟಿಚಕ್ರದಲ್ಲಿ ಹಗ್ಗವನ್ನು ಸುತ್ತಿಕೊಳ್ಳುವ ಒಂದು ಅಚ್ಚುಮರವಿದೆ 


(ಬಾಲಪ್ಪ. 1, ೩೩). [ಸಂ. ಘಟೀಚಕ್ರ (ಘಟೀ + ಚಕ್ರ) 


ಘಟಿತ (ಗು). ೧. ಕೂಡಿದ ; ಸೇರಿದ ; ಸಂಬಂಧವನ್ನು ಹೊಂದಿದ ; 


ಇದು ಸಕಲ ಸುರಾಸುರೇಂದ್ರ ಮಣಿಮಕುಟಘಟಿತ ಶ್ರೀಮತ್ಪರಮೇಶ್ವರ 
ಚಾರುಚರಣಾರವಿಂದ (ಛಂದೋಂಬು. ೧-೫೮ ವ); ಪ್ರೋದ್ಧ್ದಾನಧಾರಾಘಟಿತ 
ಕಟತಟಂ . , , ಅದೇಂ ಬಂದುದೊ ದಂತಿಜಾಳೆಂ (ರಾಜಶೇ. ೧೩-೬೭); 
ಸ್ವಸ್ತಿಶೀಮತ್ಸುರಾಸುರೇಂದ್ರ ನರೇಂದ್ರಮುನೀಂದ್ರ ಫಣೀಂದ್ರಮಣಿ 
ಮಕುಟತಟಘಟಿತ (ರಾಮಾಶ್ವ. ೫-೩೦). ವಿ. ಜೋಡಿಸಿದ ಕ ಸೇರಿಸಿದ : 
ಭೀಮಾಂಧದೈತ್ಯತನುತಟಘಟಿತನೃತ್ಯನಾ  ಸೋಮೇಶನಮಲವರದಿಂದೀಗೆ 
ಮಂಗಂಗಭಂಗಮಂಗಳಮತಿಯನು (ಮಂಗರಾ. ೦-೧). ೩. ಏರ್ಪಾಡು 
ಮಾಡಿದ ; ವ್ಯವಸ್ಥೆ. ಮಾಡಿದ : (8). ೪. ಉಂಟಾದ; ಸಂಭವಿಸಿದ. 
"ಅಫಟಿತ' ಪರಾ. (ನಾ). ೫. ಉಂಟಾದಂದಂ ; ಸಂಭವಿಸಿದುದು: 
ಕುಟಿಲಪರಸಮಯಕ್ರಿಯಾಪ್ರವಿಘಟನ ದೇವರದಾಸಿಗಳ ತತ್‌ ಪಟುಕರಸ್ಥಳ 
ಘಟಿತಮಾಗಿ ಪ್ರಭವಿಸುತಮಿರಲಂ (ಬಸಪು. ೩೦-೬೨). ೬. ಆದಂದು; 
ನಡೆದ ವಿಷಯ : ಅಘಟಿತ ಘಟಿತವರ್ತಮಾನವ ನಾನಲ್‌ಯೆನಯ್ಯಾ 
[ ಸಂ.] 


(ಬಸವ. 8೧೦). 


ಘಟಿತಾರ್ಥ (ನಾ). ೧. ಆದ ವಿಷಯ ; ನಿಜವಾಗಿ ನಡೆದ ಕೆಲಸ.. 


೨. ಉಂಟಾದ ಪ್ರಯೋಜನ ; ಒಂದು ಕೆಲಸದಿಂದ ಆದ ಪರಿಣಾಮ. 
೩. ಸಾವಧಾನವಾಗಿ ಮಾಡಿದ ವಿಚಾರದ ಅಥವಾ ಆಲೋಚನೆಯ 
ಫಲಿತಾಂಶ. ೪. ವಧೂವರರ ಜಾತಕಗಳ ಹೊಂದಾಣಿಕೆ: 
ಜೋಯಿಸರೆ, ಇನ್ನೊಂದು ಜಾತಕ ಬೇರೆ ಬಂದಿದೆ. ಇದರ ಘಟಿತಾರ್ಥ 
ಹೇಗಿದೆ ನೋಡಿ (ಅರೂಟ. ೩೬); ಸ್ವಯಂವರವಿಧಾನದಲ್ಲಿ ಮದುವೆಯಾಗು 
ವಾಗ ನಕ್ಷತ್ರದ ಘಟಿತಾರ್ಥ ವಿಷಯವನ್ನು ಯೋಚಿಸಬೇಕಾದ ಅಗತ್ಯವಿರು 
ವುದಿಲ್ಲ (ಪೇಟೀಮಾ. 8). [ಘಟಿತ * ಅರ್ಥ] 


. . * ಎಸಲ್‌ ಕೈಲಾಸಪರ್ವತಂ ರಾಮಣೀಯಕಮಾದುದು (ಜಿಬಪು. ೨-೧೦). 
೩, ವೇದಶಾಸ್ತ್ರಾದಿ ಧಾರ್ಮಿಕವಿದ್ಯೆಯನ್ನು ಕಲಿಸುವ ಉಚ್ಚಮಟ್ಟದ 
` ವಿದ್ಯಾಲಯ; ಧಾರ್ಮಿಕವಿದ್ಯಾಪೀಠ. "ಘಟಿಕಾಸ್ಥಾಪನ' ಪರಾ. 
೪, ವಿಶ್ವವಿದ್ಯಾಲಯ. "ಘಟಿಕೋತ್ಸವ' ಪರಾ.೫. ಯುದ್ಧಕಾಲದಲ್ಲಿ 
ತೊಡುವ ಲೋಹದ ಕವಚ; ಉರಸ್ತಾಣ (?): ಘಟಿಕೆಯ ಧರಿಸಿ ರವಿ 
ಯುದಯದಲಿ ಕಾಳಗಕಸುರನನುವಾದ (೪ಾಶಿರಾ. ೩೬-೪). [ಸಂ. ಘಟಿಕಾ] 


ಘಟಿಯಾಅ "ಘಳಿಯಾರ' ನೋ. 
ಘಟಿಯಿಸು "ಘಟಿಸಂ' ನೋ. 
ಘಟಿಸು, ಘಟಿಯಿಸು (ಕ್ರಿ). ೧. ಆಗು; ಉಂಟಾಗು ; ಸಂಭವಿಸು : 
ತಾಯ ಬಟ್‌ಯೆ ಕಜುವಿನಂತೆ ನಾಮಪದಂಗಳರ್ಥಾನುಗಶಂಗಳಾಗೆ 
46 ಸಮಾಸಂ ಘಟಿಸುಗುಂ (ಶಮದ. ೦೬೨ ವೃತ್ತಿ); ದ್ರೌಪದಿ ಸುಭದ್ರಾಲಲನೆ 
ಯರಿಗನುಚಿತವು ಘಟಿಸಿತೆ (ಕುವ್ಮಾದ್ರೋ. ೭-೨೨) ; ಪಟುತನವು ದೊರಕಿದರೆ 


ಘಟೀಯಂತ್ರ 


ಶುಚಿತನ ಘಟಿಸಲರಿಯದು (ತೊರರಾ. 8-೯-೨೭) ; ಇನ್ನು ಮುಂದೆ ನಿನ್ನಿಂದ 
ಸಹಸಾ ಅನ್ಯಾಯ ಘಟಿಸಲಿಕ್ಕಿಲ್ಲ ಎಂದು ಹೇಳಿದನು (ಮುಂಬಯಿ. ೪-೮೯). 


ಪಿ, ಸಿಕ್ಕು ; ದೊರಕು ; ಪ್ರಾಪ್ತವಾಗು : ದಿಟಪುಟವನಟ್‌ದಡೂ.ಗುರು | 


ಕೊಟ್ಟ ನಿಟಿಲಲೋಚನನು ಘಟಿಸಬೇಕು (ಮೋಳಿಮಾ. ೨೦-೮೨) ; ಪರಮಾಣು 
ಮಾತ್ರಮಮೃತದ ಪರಿಸೇವನೆ ಘಟಿಸಲಮರದೇನಮರತ್ವಂ (ಪುಷೃಪು. 
೧-೪೪); ಚಾಪವೀತನ ಕೈಯಲಿರಲಿನ್ನೂ ಪಿನಾಕಿಗೆ ಗೆಲವು ಘಟಿಸದು 
(ಕುವ್ಯಾದ್ರೋ. ೬-೨೪); ಗುರುದ್ರೋಹೆಂಗೆ ಕೈವಲ್ಯಾಗಮವು ಘಟಿಸುವುದೆ 
(ತೊರರಾ. ೬-೦೬-೧೨). ೩. ಸೇರು; ಕೂಡು; ಹೊಂದಿಕೊಳ್ಳು: ಘಟಿಸ 
ದಾವಾವೂರ ಗೊರವರೊಡನೆ ಮುನಿದು ಬಂದೈ (ಬಸಪು. ೦೮-೯): ಮಾಯಾ 
ಪ್ರಕೃತಿಪುರುಷನಲಿ ಘಟಿಸುವುದೆ ದುರ್ನಯವು (ತೊರರಾ. ೬-೩೪-೦೫) ; 
ಇದೆರಡು ಘಟಿಸದಿದ್ದರೆ ಆ ಬಳಿಕ ಯಾವ ನಿಮಿತ್ತದಿಂದಲಾದರೂ 
ಯುದ್ಧವ ಮಾಡಿ ಕಾರ್ಯಗಳಂ ಸಾಧಿಸಬೇಕು (ಸೌಗಂಧಿ. ೨3೮೫-೧೫). ೪. 
ಉಂಟುಮಾಡು ; ಆಗಿಸು: ಏರ್ಪಡಿಸು : ಆ ಸುಯೋಧನಗಜುಹಿ 
ಸಂಧಿಯನೀ ಸಮಯದಲಿ ಘಟಿಸು (ಕುವ್ಕಾದ್ರೋ. ೨-೩೦). ಘಟಿಯಿಸು : 
೧. ದಿಟ್ಟಿ ಮನಮೆಂಬಿವು 'ತೊಟ್ಟನೆ ನಟ್ಟು ನಟ್ಟವೊಲ್‌ ಘಟಿಯಿಸೆ 
ಸೋಲ್ತೊಲಲ್ದು (ಅದಿಪು. ೩-೯೦) ; ತನ್ನ ನುಡಿಗಳ್ಲಿ ಪ್ರತ್ಕುತ್ತರದಂತೇತೆಲ 
ದೊಳಮಾ ನುಡಿ ಘಟಿಯಿಸುವುದೆಂದು ಸಂದೇಹಡೋಲಾಧಿರೂಢಚಿತ್ತನಾಗಿ 
(ಕಾದಂಉ. ೨8೩) ; ಅಂಘಾ£ ಘೋ] ಬಳದಿಂ ದುರ್ವಾಸನಂ ಘಟಿಯಿಸೆ 
(ಸುಕುಮಾ. ೨-೩); ಅದು ಕಾರಣದಿಂ ಔಪಶಮಿಕಭಾವೋಪಪತ್ತಿ 
ಘಟಿಯಿಸುಗುಂ (ತತ್ತ್ವಪ್ಪ. ೮೫). ೨. ಪ್ರಮತ್ತಗುಣಸ್ಥಾನದೆೊಳುಂಬಡಾ 
ತಂಗೆ ಕೇವಳಮೆ ಘಟಿಯಿಸದೆ ಕಿಡುಗುಂ (ಪಸಾರ. ೦೦೦೩-೪). ೫. ಪಡೆ; 
ಹೊಂದಂ ; ದೊರಕಿಸಿಕೊಳ್ಳು : (1). ೬. ಸೇರಿಸು; ಕೂಡಿಸಂ; 
ಸಂಯೋಜಿಸು: ನಿಟಿಲತಟೀಪುಟದೊಳ್‌ ಶಶಾಂಕದ್ಯುತಿಯಿಂ ಘಟಿಯಿಸಿದ 
ಪುಂಡ್ರಮೊಳ್ಬಂ ಘಟಿಯಿಸುಗುಂ (ಅಕ್ಕಶಾ. ೩-೭. [ಘಟನ + - ಇಸು ] 
ಘಟೀಯಂತ್ರ (ನಾ). ೧. ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತುವ 
ಸಾಧನ ; ನೀರೆತ್ತುವ,ರಾಟೆ: “ ಉದ್ಭಾಟಕಂ, ಘಟೀಯಂತ್ರಂ, 
ಪಾದಾವರ್ತಃ, ಅರಘಟ್ಟಕಃ-ಈ ೪ ಊಾಟಣಂ” (ಹಲಾಯು. ೦೦೩-೬೩); 
ನವ ಘಟೀಯಂತ್ರದಿಂ ವಿಷ್ಣುಯುದ್ಧಾ ಜಿರವಾಪೀವೈರಿರಕ್ತಾಂಬುವನೆ 
ನಿಜಯಶೋವಲ್ಲಿಗೆತ್ತುತ್ತಮಿರ್ಪಂ (ಎಕ. ೪, ಹಾಸನ. ೧೩೦-೦೨ ; 11471); 
ಮದನರಾಜವಿಜಯತಂತ್ರಂಗಳಿನಿಪ ಘಟೀಯಂತ್ರಂಗಳುಂ , .. ತನಗನೂನ 
ಶೋಭೆಯಂ ಪಡೆಯೆ (ಪುಷ್ಪ ಪು. ೯-೨೨ ವ). ೨. ಗಳಿಗೆಯನ್ನು ಸೂಚಿಸುವ 
ಸಾಧನ ; ಗಳಿಗೆಬಟ್ಟಲು : ಗಲಿಲಿಯೋ ನುಣುಪಾದ ಇಳಿಜಾರು ಮಣೆ 
ಗಳನ್ನು ಮಾಡಿಸಿ ಅವುಗಳ ಮೇಲಿನಿಂದ ಉರುಳಲು ಬಿಟ್ಟ ಗುಂಡುಗಳು 
ಎಷ್ಟು ದೂರವನ್ನು ಕ್ರವಿಸಲು ಎಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತವೆ 
ಎಂಬುದನ್ನು ನೀರಿನ ಗಡಿಯಾರ (ಅಥವಾ ಘಟೀಯಂತ್ರ)ಗಳ ಸಹಾಯ 
ದಿಂದ ಕಂಡುಹಿಡಿದನು (ಥಾತವಿ. ೨೫). [ಸಂ. (ಘಟೀ * ಯಂತ್ರ) ) 
ಘಟೆ (ನಾ). ೧. ಆನೆಗಳ ಗುಂಪು; ಗಜಸಮೂಹ : “ ಹಲವಾನೆ ಘಟಾ 
ಯೆಂಬುದು” (ಹಲಾಯು. ೩೭-೬೮) ; “ ದಂತಿವೃಂದಂ ಘಟೆಯೆನಿಕ್ಕು ” 
(ಮಂಗರಾ. ೪೬-೩) ; ಕುದುರೆ ಕುದುರೆಯೊಳ್‌ ರಥಂ ರಥದೊಳಣಿಯಣಿ 
ಯೊಳ್‌ ಘಟೆಯಾನೆ ಘಟೆಯಾನೆಯೊಳ್‌ ತಳ್ಳು ತಾಗಿ ಪಲವು ದಿವಸಂ ಕಾದೆ 
(ವಡ್ಮಾರಾ. ೧೪೮-6); ಪಕ್ಕರೆಯಿಕ್ಕಿ ಬಂದುವು ಹಯಂ ಘಟಿ ಪಣ್ಣಿದುವು 
(ಪಂಪಧಾ. ೩-೬೭); ಆರ್ದು ಸುಭಟರೆಚ್ಚರ್‌ ಘಟಿಯಂ (ದಶಕು. ೨-೨೪). 
ಪ. ಗುಂಪು; ಸಮೂಹ : ದಂತಿಘಟಿಗಳ್‌ ಪೆಜಗಿಟ್ಟೊಡೆ (ಪಂಪಭಾ. 
8-೭೦); ಜಲಮತ್ತದ್ವಿಪಘಟಿಗಳೆನಿಸಿದುವು ಘನಘಟೆಗಳ್‌ (ಪಂರಾಮಾ. 
೭-೦೪೪) ; ಸಿಂಗಣನ್ರಿಪನ ಹಯಶ್ರೇಣಿ ಕಳ್ಬಾಂತಧಾರಾಧರ ಮಲ್ಲಾಮಲ್ಲಿ 
ಯೊಳು ಯಾದವ ಗಜಘಟೆಯೊಳು ತಳ್ತುದು (ಸೌಇಇ. 7-1, ೩೪೬೩-೨೫; 


೨೬೮೧ 


೩೦ 


26 


20 


ಘಟ್ಟಣೆ 


1226); ಸಗ್ಗಿಗರಾಣ್ಮನ ಘನಕರಿಘಟೆಗಳ್‌ ಬೇಸಗೆಯ ಬಿಸರಕ್ಕೆ ಬಸವಟ್‌ದು 
(ಕಾಮಾಕ್ಕ. 4-೭), ೩. ಸಭೆ; ಸಮಿತಿ; ಗೋಷ್ಠಿ: “ ಗೋಷ್ಮಿಯಲ್ಲಿಯುಂ 
ಘಟಾ ಎಂಬುದು”(ಹರಾಯು. ೧೩೩-೧೨). ೪. ಪ್ರಯತ್ನ; ಉದ್ಯಮ : (8) 
ಘಟೆಮುಟ್ಟೆಗಂಡ-ಯುದ್ಧ ದಲ್ಲಿ ಆನೆಗಳ ಮೊತ್ತವನ್ನು ಎದುರಿಸಿ 
ಹೋರಾಡಲು ಸ್ವಲ್ಪವೂ ಅಂಜಿಕೆಯಿಲ್ಲದ ವೀರ ; ಒಂದಂ ಬಿರುದು : 
ಅಚಲಭಕ್ತಿಪರಂ ಘಟೆಮುಟ್ಟೆಗಂಡನೊರ್ಮ್ಮೆಯೆ ನೆಟಿ*ಗೆಯ್ಲೆ (ಸೌಇಇ. 
73-1, 0೬೦-೩೨; 1092). ಫುಟೆಯಂಕಕಾಅ ಎ ಆನೆಗಳ ಗುಂಪಿನೊಡನೆ 
ಯುದ್ಧ ಮಾಡುವವನು; ಒಂದು ಬಿರುದಂ: ಜೀವಿಗಳಪ್ಪ ಘಟೆ[ಯ]ಂಕ 
ಕಂಜಿ ನೊಳಂಬಭರ (ಜೊಂಕಶಾ. ೧೯೯, ಬಾದಾಮಿ. ೧೪೦-೪೪೫; 940); 
ಘಟೆಯಂಕಕಾಣಂ ಶ್ರೀಮದಿಟ್‌ವನೊಳೆಂಬಾಧಿರಾಜಂ (ಎಇ. ೫೪1, 3೯- 
೧೦; 1010); ಆತನ ತಮ್ಮನಿಟ್‌ವ ನೊಟಿಂಬ ಘಟೆಯಂಕಕಾಜ ಪಲ್ಲವಾದಿತ್ಯಂ 
ಪ್ರಿಥೀರಾಜ್ಯಂಗೆಯುತ್ತಂ (ಸೌಇಇ. 1-1, ೪೦-೧೦ ; ?). ಘಟೆಯೊಡೆ 
ಗಂಡ-ಯುದ್ಧದಲ್ಲಿ ಆನೆಗಳ ಗುಂಪನ್ನು ಭೇದಿಸುವ ಅಥವಾ ಚೆದರಿಸಿ 
ಓಡಿಸುವ ಪರಾಕ್ರಮಿ; ಒಂದು ಬಿರುದು: ಮಣ್ಣಳಿಕ ಲಲಾಟ 
ಲೋಚನಂ ಘಟಿಯೊಡೆಗಣ್ಣಂ ಕದನಕ[ಂ]ಣ್ಣೀರವನಮೋಘವಾಕ್ಕಂ 
(ಸೌಇಇ, 1X-1, ೮೦-೪; 1019) ; ಇಟೌ್‌ವಬೆಡಂಗ ನೊಳಂಬ ಘಟೆಯಂಕ 
ಕಾಟಿದೇವಂ ತಸ್ಕಾಗ್ರಸುತಂ ಘಟೆಯೊಡೆಗಂಡ ರಣರಂಗ ಭೀಮಂ (ಸಇಇಇ. 
IX-1, ೧00-೬: 3046). [ ಸಂ. ಘಟಾ) 
ಘಟ್ಟ (ನಾ). ೧. ತಿಕ್ಕುವಿಕೆ; ಉಜ್ಜುವಿಕೆ. ೨. ಹೊಡೆತ; ತಟ್ಟುವುದಂ. 
೩. ಒತ್ತುವಿಕೆ ; ಒತ್ತಡ. ೪. ನದಿ, ಕೆರೆ ಮಂಂತಾದಂವುಗಳಲ್ಲಿ ನೀರಿಗೆ 
ಇಳಿಯಯವುದಕ್ಕಾಗಿ ಕಟ್ಟಿರಂವ ಮೆಟ್ಟಲು ; ಸೋಪಾನ: ಬಿಂದು 
ಮಾಧವನ ಘಟ್ಟಕ್ಕೆ ಹೋಗುವೆ ತಾರೇ ಬಿಂದಿಗೆಯ (ಪುರಂದ. ೦-೪೯-೩). 
"ಸ್ನಾನಘಟ್ಟ' ಪರಾ. ೫. ಅಂತಸ್ತು; ಹಂತ; ಅವಸ್ಥೆ: ಕರ್ಮ, 
ಜ್ಞಾನ, ಭಕ್ತಿಗಳು . . . ಮುಕ್ತಿಗೆ ಒಯ್ಯುವ ಒಂದೇ ಮಾರ್ಗದ ಮೂರು 
ಘಟ್ಟಗಳು (ಥಾರದ. ೨೮೦) ; ವಿಜ್ಞಾನಿಗಳ ತತ್ಕಾನೈಷಣೆಯ ಪ್ರಗತಿಯಲ್ಲಿ 
ಸ್ಥೂಲದೃಷ್ಟಿಯಿಂದ ಮೂರು ಘಟ್ಟಗಳನ್ನು ಕಾಣಬಹುದು (ಬುಕ್ಕಾರ. ೩ 
ಏಕೆ) ; ಶ್ರೀರಂಗರಾಯನ ಅಂತ್ಯಘಟ್ಟವು ದೈವಘಟನೆಯಿಂದ ಸಂಘಟಿ 
ಸಿದ್ದು (ಶ್ರೀರಾಯ. 11, ಮುನ್ನುಡಿ). ೬. ಸಾಮಾನುಗಳನ್ನೂ ತಂಂಬಿಸಲಂ 
ಮತ್ತು ಇಳಿಸಲು ಅನುಕೂಲವಾಗುವಂತೆ ಹಡಗು ಅಥವಾ ದೊಡ್ಡ 
ದೋಣಿಯನ್ನು ತಂದಂ ನಿಲ್ಲಿಸಲು ಸಮುದ್ರದ ಅಥವಾ ವಂಹಾನದಿ 
ಗಳ ತೀರದಲ್ಲಿ ನೀರಿನೊಳಕ್ಕೆ ಚಾಚಿಕೊಂಡಿರಂವಂತೆ ಕಟ್ಟಿರಂವ ಕಟ್ಟೆ; 
(8). ೭. ಬೆಟ್ಟದ ಇಳಿಜಾರುಪ್ರದೇಶ : ಬೆಟ್ಟದೊಳು ಘಟ್ಟದೊಳು 
ಸರುವಿನೊಳು . . . ಕಣ್ಣಣಿವನ್ನ ನೋಡು ಬಾ (ಸಿದ್ಧರಾ. ೨-೩೪); 
ಬೆಟ್ಟಮಂ, ಘಟ್ಟವಂಂ, ಹಳ್ಳಮಂ, ಕೊಳ್ಳಮಂ (ಶಮದ. ೦೦೬ ಪ್ರಯೋ); 
ಕಾಲಾಂತರದಿಂ ಸತ್ತು ಮದಗಜಮಾಗಿ ಪುಟ್ಟಿ ಘಟ್ಟದೊಳು ತಿರುಗುತ್ತಿರಲ್‌ 
(ಪುತ್ಕಾಸ್ರೆ, ೧೦-೩೦ ವ) ; ಘಟ್ಟದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ: (ಗಾದೆ). 
೮. ಬೆಟ್ಟ: ಅಲಿಬಾಗ್‌-ಬೊಂಬಾಯಿಗೈದಕ್ಷಿಣದಲ್ಲಿ ಘಟ್ಟಗಳಿಗೂ ಮತ್ತು 
ಸಮುದ್ರಕ್ಕೂ ಮಧ್ಯದಲ್ಲಿರುವ ಕೊಲಾಬಾ ಡಿಸ್ಪಿಕ್ಸಿನ ಮುಖ್ಯಪಟ್ಟ 
(ಛೂಗೋಳ. ೭೩) ; ಹುಟ್ಟುಗುಣ ಘಟ್ಟ ಹತ್ತಿದರೂ ಹೋಗದು (ಗಾದೆ). 
[ ಸಂ. ] 
ಘಟ್ಟಣ "ಘಟ್ಟಣೆ' ನೋ. 
ಘಟ್ಟಣೆ, ಗಟ್ಟಣೆ, ಘಟ್ಟಣ (ನಾ). ೧. ಅಪ್ಪಳಿಸುವಿಕೆ; ಹೊಡೆತ; 
ಜಡಿತ: “ ಘಟ್ಟಣೆ (ಣ, ಗಟ್ಟನ)-ಘಟ್ಟಿನಾ” (ತದ್ಕಳೋ. ೧೧); ತೋಳ 
ಘಟ್ಟಣೆಗುಚ್ಚಳಿಸುತ್ತುಂ ಸೂಸುವ ಶೀಕರವಾರಿ (ಕಾವ್ಕಾವೆ. ೯೩೩) : ನಿಶಾತ 
ದನ್ನ ಘನಘಟ್ಟಣೆಗಳ್ಳಿ ದಿಶಾಗಜವ್ರಜಂ ಬೆದಟಿ (ಸೌಇಇ.೫1-1,೦0೩-೪; ?). 
೨. ತುಳಿಯಂವುದು : ಮೆಟ್ಟುವುದು ; ಬಿಟ್ಟು ಕಳೆ ಬಜುಮಾತ 


ಘಟ್ಟನ ೨೬೮೨ ಘಟ್ಟಿಸು 
ಶಬ್ದಗಳೊಟ್ಟಿಲೆಂಬುವು ತನ್ನ ಪಾದದ ಘಟ್ಟಣೆಯ ಧ್ವನಿಯವಅ| (ಘಟ್ಟಿತ (ಗು). ೧. ಸೇರಿಸಿದ; ಸ್ಪರ್ಶಿಸಿದ ; ತಾಕಿದ: ಶ್ರೀ ವರ್ಧಮಾನ 


ಲಾನಿನ್ನೇನ ಕೇಳುವೆನು (ಪ್ರಥುಲೀ. ೭-೫೯). ೩. ಪೆಟ್ಟು; ಏಟು; 
"ಗಾಯ: “ ಘಟ್ಟಣೆಯೆನೆ ಗಾಯಮೆಂದು ತಿಳಿಗೆ” (ಧಾಕನಿ. ೬). ೪. 
ದಮ್ಮಸು ಮಾಡಿ ಮಟ್ಟಮಾಡಿದ ಸ್ಥಳ; ಮುಂಕೊಂಡು ನಡೆದುದಾ 
ತುರಗದೊಡನನಿಬರ ಚತುರ್ಬಲಂ ಬಹಳೆಗಿರಿ ಪುರದೇಶವನಪಳ್ಳಕೊಳ್ಳಂ 
ಗಳಂ ತುಳಿದು ಕಣದ ಘಟ್ಟಣೆಯಂತೆ ಸಮಮಾಗಲು (ಜೈಮಿಭಾ. ೧೫-೬). 
ಗಟ್ಟಣೆ : ೧. “ ಗಟ್ಟಣೆ (ಘಟ್ಟಣೆ)-ಘಟ್ಟನ”(ತದೃಕೋ. ೯). ೫. ಮಡಿಸು 
ವಿಕೆ : ಮಡಿಸೀರೆಯಂತೆ ಗಟ್ಟಣೆಗೆ ವಂದು ಮೈಲಗೆಯಂತೊಗೆಹಕ್ಕೆ ವಂದು 
(ಧರ್ಮಾಮ್ಮ. ೩-೭೭). ಘಟ್ಟಣ ; ೨. “ಘಟ್ಟಣ - ಘಟ್ಟಣೆ” (ಕಮದ. ೨೭೮ 
ಪ್ರಯೋ); ಗಜಾವಳಿಯ ಪದಘಟ್ಟಣದಿ ಜೌಗೆದ್ದಕೆಸಜೊಳಗೆ (ಬಸಪು.೧೦-೩). 
ಘಟ್ಟಣೆಮಾಡುಎದಮ್ಮಸು ಮಾಡಿ ನೇವನ್ನು ಗಟ್ಟಿಮಾಡಂ; ಗಾಡಿ 
ಕಲ್ಲು ಚಕ್ಕೆಯೆದ್ದಿದ್ದ ರಸ್ತೆಯಿಂದ ಜಲ್ಲಿಹಾಕಿ ಗಟ್ಟಣೆಮಾಡಿ ಸಮತಟ್ಟಾಗಿದ್ದ 
ರಸ್ತೆಗೆ ತಿರುಗಿದಾಗ ಅವರ ಮಾತು ಸುಲಭವಾಗಿ ಕೇಳಿಸುವಂತಾಯಿತು 
(ಪುನರು. ೩0೭). [ ಸಂ. ಘಟ್ಟನ, ಘಟ್ಟನಾ] 
ಘಟ್ಟನ (ನಾ). ೧. ಮುಟ್ಟುವಿಕೆ; ತೀಡುವಿಕೆ. ೨. ಕುಟ್ಟುವಿಕೆ ; 
ದಮ್ಮಸಂಮಾಡುವಿಕೆ ; ಮಟ್ಟಮಾಡುವಿಕೆ. ೩. ಹೊಡೆಯುವಿಕೆ ; 
ಬಡಿತ : ಮುಷ್ಟಿಯುಗಳ ಘಟ್ಟನದಿಂ ಕೆಂಗಿಡಿ ಕೆದಚಿಕೆ (ಕಲಶಂ. ೪-೭೭). 
೪. ಮಾಲೀಸುಮಾಡುವಿಕೆ ; ಚೆನ್ನಾಗಿ ತೀಡಿ ನುಣುಪು ಮಾಡಂವಿಕೆ. 
೫. ಅಲುಗಿಸುವಿಕೆ : ಕದಲಿಸುವಿಕೆ. ೬. ಕಡೆಯುವಿಕೆ ; ಮಂಥನ. 
೭. ಬಲವಾಗಿ ಒತ್ತೂವಿಕೆ ; ಒತ್ತಡ ಹುಕುವಿಕೆ. ೮. ಹೋಗುವಿಕೆ; 
ಚಲನ. ೯, ಆಚರಣೆ; ನಡೆವಳಿ. (ಸಂ. 
ಘಟ್ಟವರೆ (ನಾ). ಅವರೆಜಾತಿಯಲ್ಲಿ ಒಂದು ಬಗೆ; ಗುಡ್ಡದಲ್ಲಿ ಬೆಳೆಯುವ 
ಅವರೆ: ಕಾಯಿಗಳು : ಅಗಸೆ . . . ಮುನೆಅವರೆ, ಬಿಳಿಮನೆಯವರೆ, 
ಘಟ್ಟವರೆ, ದೊಡ್ಡ ಮನೆಯವರೆ (ನಮ್ಮನು. ೨೩೭). [ಘಟ್ಟ ಅವರೆ 1 
ಘಟ್ಟಾಫಟ್ಟಿ (ನಾ). ಪರಸ್ಪರವಾಗಿ ಹೊಡೆದಾಡಿ ಮಾಡುವ ಯುದ್ಧ : 
ಘಟ್ಟಾಘಟ್ಟಿ, ಮಲ್ಲಾಮಲ್ಲಿ-ಇವು ತತ್ಸಮಂಗಳ್‌ (ಕಮದ.೦೮6೫ ಪ್ರಯೋ), 
[ ಸಂ. ] 
ಘಟ್ಟಿ “ಗಟ್ಟಿ' ನೋ. 
ಘಟ್ಟಿಕೆ (ನಾ). ಉಂಟಾಗುವಿಕೆ; ಹೊಂದಿಕೊಳ್ಳುವಿಕೆ : ಮಾತಾಪಿತರ 
ಮನದ ಕೊನೆಯೊಳನುರಾಗ ಘಟ್ಟಿಕೆಯಿಂ ಗುಡಿಗಟ್ಟಿದ ಸಮನಂತರಂ 
(ಅನಂಪು, ೬-೩೬ ವು. [ ಆಸಂ. ಘಟಕ) 
ಘಟ್ಟಿಗ ಗಟ್ಟಿಗ” ನೋ. 
ಘಟ್ಟಿಗತನ "ಗಟ್ಟಿಗತನ' ನೋ. 
ಘಟ್ಟಿಗಾಳಿಗಿ (ನಾ). ನಿಕರವಾದ ಯುದ್ಧ; ತೀವ್ರವಾದ ಕದನ; ಕಠಿನ 
ಸಮರ; ಉದಧಿಗೆಣೆಯೆನಿಸಿದಾಯಂಷ್ಯದ ಕಡೆವರಮೆಯ್ದೆ ಘಟಿ ಗಾಳೆಗ 
ದವರಂದದಿನಶುಭಕರ್ಮದಾವೇಶದಿನೊರ್ವರನೊರ್ವರಿಅೌದು ಸಮೆಯು 
ತ್ರಿರ್ಪರ್‌ (ವರ್ಧಪು. ೦೧-8೨). [ಘಟ್ಟಿ (ಆ ಗಟಿ) + ಕಾಳೆಗ] 
ಘಟ್ಟಿಗೆಗೋಲ್‌ (ನಾ). ಒಂದಂ ಬಗೆಯ ಆಯುಧ (?) ; ಅಂತುಭಯ 
ಸಾಗರಂ ಪಳಂಚುವಂತೆ ಘಟ್ಟಿಗೆಗೋಲ್ಲಳ ಏಡಿದನ್ಯೋನ್ಯ ನಿರೀಕ್ಷಣದಿಂ 
ಮಾಶೆಗಳಂ ತಿರ್ದಿ ಕೆರ್ಕಳಿಸಿರ್ಪಾಗಳ್‌ (ಯಾದಶಂ. ೪-೩೭). [?* ಕೋಲ್‌) 
ಘಟ್ಟಿಗೊಳ್‌ “ಗಟ್ಟಿಗೊಳ್‌ ನೋ, 
ಘಟ್ಟಿಗೊಳಿಸು (ಕ್ರಿ). ಗಟ್ಟಿಯನ್ನಾಗಿ ಮಾಡು ; ಘನೀಭವಿಸುವಂತೆ 
ಮಾಡು; ಮಂದ್ದೆಯಾಗಿಸಂ : ಸಾಹಸ್ರಕೋಟಿಶುಭ್ರಾಂಶುಗಳ ರುಚಿರಸ 
ಮನಾ ಹರಂ ಹಿಳಿದರಿ ತನ್ನಯ ಕಳೆಯ ಕೂಡಿ ಕಣ್ಣಾಹಿನಿಂ ಘಟ್ಟಿ ಗೊಳಿಸಿದ 
ಪುಣ್ಯಘಟಿಕೆಯೋ ಎನಲ್‌ ಕೈಲಾಸಪರ್ವತಂ ರಾಮಣೀಯಕ 
ಮಾದುದು (ಜಿಬಪು. ೨-೧೦). [ಘಟ್ಟಿಗೊಳ್‌ (-ಆಗಟ್ಟಿಗೊಳ್‌)* - ಇಸ್ಕು] 


ನಾನತದೇವಾಧಿಪಮಕುಟಕೋಟಿಫಟ್ಟಿ ತಚರಣಂ (ಕಾವ್ಯಾವ, ೧). (ನಾ). 
೨. ಹೊಡೆಯಲ್ಪಟ್ಟು ದಂ; - ಬಳಸಿದುದರ್ಕವಾಜಿಖುರಘಟ್ಟಿತ 
ಮಾದಪರಾದ್ರಿಯಿಂದಮುಚ್ಚಳಿಸಿದ ಧಾತುರೇಣುವೆನೆ . . . ಸಂಜೆಯ 

5| ಕೆಂಪು.ಲೋಕಮಂ (ಕಂದ್ರಪು. ೮-9). ೩. [ಕಾಮಶಾ] ಚುಂಬನಗಳಲ್ಲಿ 
ಒಂದು ಬಗೆ: ಮನದಾಣ್ಮನಧರಮಂ ಮಾನಿನಿ ನಾಲಗೆಗೊನೆಯೊಳ 
ಲೆದೆರಳ್ಹುಟಿಯಂ ಚುಂಬನಮಾಗಿಸುತುಂ ತಳೆದಿಂದೆ ನಯನಮಂ ಮುಚ್ಚೆ 
ಯದುವೆ ಘಟ್ಟಿತಮೆನಿಕುಂ (ಮನ್ಮವಿ. ೧3-೭). [ಸಂ.] 

ಘಟ್ಟಿತನ "ಗಟ್ಟಿತನ' ನೋ. 

10] ಘಟ್ಟಿಪಟ್ಟೆ (ನಾ). ಉತ್ತವಂವಾದ ರೇಶ್ಮೆವಸ್ತ್ರ ; ದಪ್ಪ ರೇಶ್ಮೆ ನೂಲಿನ 
ಬಟ್ಟೆ : ಘಟ್ಟಿಪಟ್ಟೆಯ ಸೀಳ ಸುರಳ ತಲೆಯ ಮೇಲಿಟ್ಟಾ ಶಂಭುಕುಮಾರ 
(ನೇವಿಂಸಂ. ೨೧-೩೦). [ ಘಟ್ಟಿ (-ಆಗಟ್ಟಿ) + ಪಟ್ಟೈ ] 

ಘಟ್ಟಿಪಾಲ್‌ "ಗಟ್ಟಿಪಾಲ್‌' ನೋ. 

ಘಟ್ಟಿಪಾವಡೆ (ನಾ). ಗಟ್ಟಿಯಾದ ಬಟ್ಟೆ ; ಉತ್ತಮವಾದ'ವಸ್ವ ; ಬಳಿಕ 
ಬೇವಾಗ ಗಂಜಿಯ ಬಸಿದುಕೊಂಡು ಮುಚ್ಚು ಳನಿಕ್ಕಿ ಘ[ಪಾಕಾಂ. ಗಟ್ಟಿ 
ಪಾವ! ಪಾಕಾಂ. ವು ಡೆಗಟ್ಟಿ ತಣಿಗೆಂಡದೊಳಗೆ ಹೊಂಗಿಸಿಕೊಂಡು 
ಮೃದುವಾಗಿ ಮಾಡಿದುದು ತಾ ಶುದ್ಧ ಮಪ್ಪೋದನಂ (ಸೂಪಕಾ. ೩-೨). 

[ ಘಟ್ಟಿ ( ಆಗಟ್ಟಿ) * ಪಾವಡೆ ( ಆಪಾವುಡೆ) ] 

ಘಟ್ಟಿಭಿಕ್ಷ (ನಾ). ಎಂದೂ ತಪ್ಪದ ಭಿಕ್ಷೆ; ಸ್ಥಿರವಾದ ಭಿಕ್ಷೆ (?) ; 

ಮೃಷ್ಟವಾಗಲಮೃಷ್ಟವಾಗಲಿ ಘಟ್ಟಿಭಿಕ್ಷವೆ ಬರಲಿ (ನಿಭಾಗ. ೧೧-೧೩-೨೮). 
[ ಘಟ್ಟಿ (ಗಟ್ಟಿ) + ಭಿಕ್ಷ] 

ಘಟ್ಟಿಮಗುಳ್ಳೂ 'ಗಟ್ಟಿಮಗುಟ್ದು 'ನೋ. 

ಘಟ್ಟಿಮಗುಟ್ಟು "ಗಟ್ಟಿಮಗುಟ್ಟು' ನೋ. 

ಘಟ್ಟಿಮಜ್ಜಿಗೆ *ಗಟ್ಟಿಮಜ್ಜಿ ಗೆ' ನೋ. 

೩5! ಘಟ್ಟಿಮುಟ್ಟು "ಗಟ್ಟಿಮುಟ್ಟು' ನೋ. 
ಘಟ್ಟಿಮೊಸರ್‌ "ಗಟ್ಟಿಮೊಸರು' ನೋ. 
ಫಟ್ಟಿವಳ "ಗಟ್ಟಿವಳ' ನೋ. 
ಘಟ್ಟಿವಳಿತಿ "ಗಟ್ಟಿವಳ್ಲಿ' ನೋ, 
ಘಟ್ಟಿವಲ್ಲಿ "ಗಟ್ಟಿವಲ್ಲಿ' ನೋ. 

80 ಘಟ್ಟಿವಳ್ಳ "ಗಟ್ಟಿವಳ' ನೋ, 

ಘಟ್ಟಿವಾಳ, "ಗಟ್ಟಿವಳ' ನೋ, 

ಘಟ್ಟಿವಾಳ, "ಗಟ್ಟಿವಾಳ' ನೋ. 

ಘಟ್ಟಿವಾಳಿಕೆ (ನಾ). ದೃಢತೆಯಿಂದ ಕೂಡಿರಂವಿಕೆ ; ಸ್ಥಿರತೆ ; ನಿಶ್ಚಯ: 
ಇಟ್ಟಡೆ ಸೆಲ್ಲೆಹ ತೊಂಗಲ ಜೋಡನು ತಟ್ಟುರ್ಚಿ ಮೆಯ್ಯನುಚ್ಚಳಿಸಿ ನೆಟ್ಟಿಹು 
ದವನಿಯನೆನೆ ರಾಮನೀಡಿನ ಘಟ್ಟಿವಾಳಿಕೆಯನೇನೆಂಬೆ (ಕುರಾಸಾಂ. ೧೩- 

[ ಘಟ್ಟಿವಾಳ್ಯ (-ಆಗಟ್ಟಿವಾಳ) + - ಇಕೆ] 

ಘಟ್ಟವಾಳ್ತೆ "ಗಟ್ಟಿವಳ್ತಿ' ನೋ. 

ಘಟ್ಟಿಸು, ಗಟ್ಟಿಸ್ಕು (ಕ್ರಿ). ೧. ಹೊಡೆ ; ಬಡಿ; ಕುಟ್ಟು, ಅಪ್ಪಳಿಸು : 
ಗದೆಯೊಳ* ಘಟ್ಟಿ ಕೈಸೆ ಪುಟ್ಟಿದುಳ್ಳ ತತಿ ನೀಳ್ದಾಕಾಶಮಂ ತಾಪಿನಂ ಪುದಿದು 
(ಪಂಪಭಾ. ೧೩-೯೪); ಗದೆ ಗದೆಯಂ ಘಟ್ಟಿಸೆ ಪುಟ್ಟಿದ ಕೆಂಡದ ಕಿಡಿಯ 
ತಂಡವೆಂಟುಂದೆಸೆಯಂ ಪುದಿಯೆ (ಗದಯ. ೮. ೧೩) ; ಘಟ್ಟಿಸಿ ನೂಂಕಿದ 
ವಾಜಿಯ ಥಟ್ಟಂ (ಎಇ. ೪, ೨೬೩-೧೧; 1219); ಕಾಲಿಂದೆಯಂಂ ಕೈಯಿಂದೆ 
ಯುಂ ಘಟ್ಟಿಸಿದಂ (ಕಮದ. ಎ೨೨ ಪ್ರಯೋ) ; ಭೀಮನು ಕಾಲುಕಾಲುಗಳಿಂದ 
ಘಟ್ಟಿಸೆ ಬೀಳುತೇಳುತ ಹೋರುತಿದ್ದರು ಅಸಮಪಟುಭಟರು (ಕುವ್ಕಾವಿ. 
ಓರಿಇ. ೪-೬೯) ; ಮಡದಲುಅಕಿ ಘಟ್ಟಿಸಿ (ತೊರರಾ. 8-೯-೩). ೨. ಸೇರಿಸು; 
ಅಳವಡಿಸು ; ಸಮೆ : ಚಂದ್ರಕಾಂತ ಶಿಲಾಪಟ್ಟಕಮೆ ಘಟ್ಟಿಸಿದ ಕುಟ್ಟಿವು 


15 


20 


೦೧೭). 


ಳಂ 


45 


ಘಟ್ಟಿಸೆಟ್ಟ 


ತಲಮಾಗೆ (ಅನಂಪು. 8-೩೦ ವ) ; ಶರಣಸಂಗದಿಂದೆ ಘಟ್ಟಿ ಸುತ್ತ ಹೊಳಹ 
ನೊಪ್ಪ ದಿಟ್ಟು (ಕಿರುತೊಂ. ದೇ. ೨೩೩-೧೪). ೩. ತೊಲಗಿಸಂ ; ತಪ್ಪಿಸು ; 
ನಿವಾರಿಸು : ಪಾಂಚಾಲಬಲ  ಬಂದಾತುಕೊಂಡುದೆ ಧರ್ಮ ಪುತ್ರನ 
ಘಾತಿಯನು ಘಟ್ಟಿಸಿದರೇ ತುಪ್ಪಿಸಿದನೇ ನೃಪತಿ (ಕುವ್ಕಾಶ. ೨-೩೫). 
೪.`ತಿರುವು; ತೊಳಸು : ಮತಿಯೆಂಬ ಸಟ್ಟುಗದಲ್ಲಿ ಘಟ್ಟಿಸಿ ಪಾಕಕ್ಕೆ 
ತಂದು ಭಾವದಲ್ಲಿ, ಕುಳ್ಳಿರಿಸಿ, (ಬಸವ. 680). ೫. ಒತ್ತೊತ್ತಾಗು; 
ನಿಬಿಡವಾಗಂ: ವಿಮಾನ ಯಾನ ವಾಹನವ್ಯೂಹಂ ತೇನತೇನಮೊಟ್ಟುವ 
ರೆಂಬಂತೆ ಘಟ್ಟಿಸಿ ನಿಲೆ (ಅನಂಪು. 8-೧೬ ವ). ೬. ಕೊಲ್ಲಂ ; ಸಂಹರಿಸು. 
ಕರ್ಣನ ಕಾಯಿದುಳುಹಿದೆನೊಂದುಬಾರಿ ವಿಘಾಯದಲಿ ಘಟ್ಟಿಸುವೆನೀಗಳೆ 
ಹಾಯ್ಯು ವೀಳೆಯವ, (ಕುವ್ಯಾಕ: ೧೬-೧೫); ಈ ಬಿಲ್ಲಿನ ಕೊಪ್ಪಿನಿಂದಲೇ 
ಇವನನ್ನು ಘಟ್ಟಿಸಿ ಬಿಡುತ್ತೇನೆ (ವಡಛಾ. ೧೨೫). ೭. (ಕೆ ಕೈಯಿಂದ ತಟ್ಟಿ 
ಬಟ್ಟೆಯನ್ನು) ವಂಡಿಸು ; ಮಡಿಕೆಮಾಡಂ : ಮಡಿಗಳಂ ಮೃದುವಾಗಿ 
ಘಟ್ಟಿಸಿ ಮಡಿಯ ಒಡೆಯರು ಬಂದು ಬೇಡಲು ಕೊಡುವನೆಂತಹ ವಸ್ತ್ರ 
ವಾದೊಡೆ ನಮಿಸಿ ಮಾಚಯ್ಯ (ಬಸಪು. ೨೦-೧೦). ಗಟ್ಟಿಸ್ಕು ು ೧. ಗಟ್ಟಿಸಿ 
ಸಿಂಧುರದೊಳ್‌ ನೆಲಗಟ್ಟಿಸಿ (ಪಂಪಭಾ. ೨:೬೬) ; ಇಡಿದಿಡಿದಟ್‌ಗಲ್ಲಿಂದಾ 
ಜಡನಂ ಗಟ್ಟಿಸಿದೆನಾಗಳಿಟ್ಟಗೆಯಿಂದ (ದಶಕು.' ೧೩-೫೨); ಕಾರ್ಮೂಕದರ್ಧ 
ಭಾಗದ ದಿಂಡನೆ ತಿರುಹಿ ಮನ್ಮಥನ ಮಂಡೆಯ ಮೇಲೆ ಗಟ್ಟಿಸಲು 
“ ಒಳ್ಳೆಯದು ” ಎಂದು ಗತ್ತಿನಿಂದ ಹೇಳಿದ 
ಆಂಜನಪ್ಪ, ನಿಂತಲ್ಲೇ ಕಾಲು ಗಟ್ಟಿಸಿದ (ಮರಳಿ. ೧೨೩). ಓ. ಗಟ್ಟಿಸೆಂಬುದು 
ರಜಕರೊಳು ಧೌತವಸನಮಂ (ಪ್ರಳುಪು. ೩-೧೦). .[ಘಟ್ಟನ.. - ಇಸ್ಕು) 
ಘಟ್ಟಿಸೆಟ್ಟಿ (ನಾ). ಸಿರಿವಂತನಾದ ವರ್ತಕ; ತುಂಬ ಧನಿಕನಾದ 
ವ್ಯಾಪಾರಿ : ರತ್ನಮಂ ವಿಕ್ರಯಿಪ ಫಟ್ಟಿಸೆಟ್ಟಿಗಳವರ ನೂತ್ನತರಮಾದಂ 
ಗಡಿಗಳೆಸೆವವು (ಪದ್ಮರಾ. ೮-೭೮). [ಘಟ್ಟಿ (ಗಟ್ಟಿ) ೬ ಸೆಟ್ಟಿ] 
ಘಡಣಿಸು "ಗಡಣಿಸಂ' ನೋ. 
ಘಡಾವಣೆ (ಗಡಾವಣ್ಕೆ' ನೋ. 
ಘಡಿಕೆ (ನಾ). (?): ಅಲ್ಲಿಯ ಘಡಿಕೇ ೧ ಬಂಡೆಯಲು -ಪ [೧೦] 
(ಕಜಇಆ. ೪೫-೬೩-೩೭ ; 1229). [2] 
ಘಣ್‌ (ನಾ). ಒಂದಂ ಅನಂಕರಣ ಶಬ್ದ: 
ಘಣಿಲೆಂದಪುವು (ವರ್ಧಪು. ೩-೧೨). 
ಘಣಘಣ (ನಾ). ಒಂದಂ ಅನಂಕರಣಧ್ವನಿ ; ಗಂಟೆಯನ್ನು ಬಾರಿಸಿದಾಗ 
ಪೊರಡುವ ಶಬ್ದ : ಉಡಿಫಂಟಿ ಘಣಘಣ ಎಂದುಲಿವುತಿರಲು (ಲಸಪು. 
ಇ೬-೧೭). "ಗಣಗಣ' ಪರಾ. 
ಘಣಘಣಲ್‌ (ನಾ). ಒಂದು ಅನುಕರಣಶಬ್ದ : 
ಫಘಣಫಘಣಲನೆ ಮಾಡಿದರೆಯೂ 
ನೆನೆವುದ ಮಾಣೆ (ಬಸವ. ೬೯೨). 
ಘಣಫಣಿಸು (ಕ್ರಿ). ಘಣಘಣ ಎಂದು ಶಬ್ದಮಾಡು: ಎತ್ತುಗಳ 
ಕೊರಳ ಗಂಟೆಗಳು. ಘಣಘಣಿಸುತ್ತಿವೆ (ರೂಂ). "ಗಣಗಣಿಸು' ಪರಾ. 
[ ಘಣಘಣ + - ಇಸ್ಕು] 
ಘಣಮಣಿಸು (ಕ್ರಿ)... (?): ಘಣಮಣಿಸಿದ ಕಂಸನ ತನುವಿನ ಮೇಲೆ 
ಅಣಕವಾಡುತ ಕುಣಿಕುಣಿದಾಡಿದ ಪಾದ (ತೀರ್ಥಮ. ೨೭-೩); “ಬಹಳ 
ಕರಿಣವಾದ, ದಂಸ್ಸಾಧ್ಯ” (ತೀರ್ಥಮ. ಅಡಿ). [? » -ಇಸ್ಯು) 
ಘಣಲು (ನಾ). ಒಂದು ಅನುಕರಣ ಶಬ್ದ. «ಘಣಲುಗುಟ್ಟು' ಪರಾ. 
ಘಣಲುಗುಟ್ಟು (ಕ್ರಿ). ಘಣಘಣ ಎಂಬ ಶಬ್ದವನ್ನು ಮಾಡಂ : : ಕಣದ 
ಮಧ್ಯದಿ ಕೋಟಿರಕ್ಕಸಗಣವು ಬಿದ್ದರೆ ಕುಲುಹಿಗೋಸುಗ ಘಣಲು 
ಗುಟ್ಟುವುದೊಮ್ಮೆ ರಾಮನ ಬಲ್ಲ ಜಯಘಂಟೆ(ಕಾಶಿರಾ. ೨೨-೪೭). 
[ ಘಣಲು + ಕುಟ್ಟು] 


(ಮೋಹತ, ೧೨-೬೪) ; 


ಕಂಕಣಂಗಳವೆ ಘಣ್‌ 


ಒಣಗಿಸಿ ಎನ್ನ 
ಹರಣವುಳ್ಳನ್ನಕ್ಕ ನಿಮ್ಮ ಚರಣವ 


೨೬೮೩ 


ಘನ 


ಫಘಣಿಲ್‌, ಘಣಿಲು (ನಾ). ೧. ಒಂದು ಅನುಕರಣ ಧ್ವನಿ; ಗಂಟಿ, ಗೆಜ್ಜೆ 
ಮೊದಲಾದುವುಗಳಿಂದ ಹೊರಡುವ ನಾದ: ಕಂಕಣಂಗಳವೆ ಘಣ್‌ 
ಫಣಿಲೆಂದಪುವು (ವರ್ಧಪು. ' 8-03). ಘಣಿಲು: ೧. ಘಣಿಲು ಘಣ 
ಘಣ ಘಣಿಲು ಘಣಘಣ ಘಣಿಲು ಫಣಿಲೆಂದೆರಡು ಜಾವದಲೆಣಿಸಲಖಕ 
ಯೆನು ರಾಮಚಂದ್ರನು ಕೊಂದ . ಪಡೆಯೆನಿತೊ (ಕಾಶಿರಾ. ೨೨-೪೭). 
೨. ಭರದಿಂದ ಕೊಯ್ಯ್ಯವಾಗ ಅಥವಾ ಸೀಳುವಾಗ ಉಂಟಾಗುವ 
ಶಬ್ದ: ಘರಿಘರಿ ಘಣಿಲು ದೊಪ್ಪನೆ ಕೊಯ್ವ ಸೀಳುವ ಹೆಣಗೆಡಹುವಬ್ಬರಕೆ 
,ಮಿಗಿಲೊದಗಿದರು ಬಿಲ್ಲವರು (ಕುವ್ಕಾಭೀ. ೪-೧೪). 

ಘಣಿಲು "ಘಣಿಲ್‌ ನೋ. 


10 ಘಣ್ಮು (ನಾ). ಒಂದಂ ಅನಂಕರಣಶಬ್ದ : ಸಂದಣಿಸಿ ಕೂರಸಿಯೊಳಿಟ್ಟಣಿಸಿ 


ಹೊಯ್ಯಲ್ಲಿ. . . ಘಳಿಲೆಂಬ ಘಣ್ಮೆಂಬ ದೊಗಹೆಂಬ ದೊಕ್ಕೆಂಬ . . . 
ದನಿಯಡಸುತಂ ಪುಟ್ಟೆ (ಇಹರ. ದೇ. ೪೧-೨೨). 

ಘತಾರ (ನಾ). ಒಂದು ಅಲಂಕರಣವಸ್ತು (?) ; ಸಾಧಾರಣ ಬಿರುದು 
ಗಳು . . . ನೃಸಿಂಹಮುಖ, ಉಡಾಸ್‌ಪಾವಡ, ' ಮಾಯಾಮಸ್ತಕ, ಘತಾರ, 
ಜಯಘಂಟೆ (ಗುರುದ. ೧೧): [?] 

ಘತ್ರೈಸು (ಕ್ರಿ). ಕೂಡಿಡು ; ರಾಶಿಮಾಡು (?) : ಬಿಡದೆ ಫಳಿಸಿ ಘತ್ತೈಸಿ 
ಧನಧಾನ್ಯವ ಕೊಡದೆ ಬಚ್ಚಿಟ್ಟು ಬಲುಕೃಪಣನಾಗಿ ಮಡಿದರೆ (ಮೋಕ್ಷದೀ. 
೬೪೩). [?) 

ಘನ (ಗು). ೧. ಭಾರವಾದ ; ತೂಕವಾದ. ೨. ಮಹತ್ವವುಳ್ಳ ; ಶ್ರೇಷ್ಠ 
ವಾದ ; ಉತ್ತಮವಾದ. ೩. ಅಧಿಕವಾದ ; ದೊಡ್ಡದಾದ; ಅಳತೆ 
ಯನ್ನು ಮಾರಿದ: ಘನದುಷ್ಕೃತ ಬಳನಿರ್ವೇದನಕರ (ಜಿನಾಲೆ. ೫-೫). 
೪. ಒತ್ತಾದ ; ದಟ್ಟವಾದ; ಸಾಂದ್ರ; ನಿಬಿಡ : ಘನತರು ಶಾಖಾ 
ಗ್ರಾಮಾಗ್ರ ನಿಭೃತ ಪಾಂಡುರ ಕಪೋತಪಂಕ್ತಿಪ್ರಕರಂ ನೆನೆಯಿಪುದು ಶೂನ್ಯ 
ಮಾಗಿಯುಮನೇಕ .ಮುನಿಪಾಗ್ನಿಹೋತ್ರಧೂಮವನಿನ್ನುಂ (ಕಾದಂಪೂ. 
೦೦೯). ೫. ಗಟ್ಟಿಯಾದ ; ದ್ರವವಿಲ್ಲದ ; ಗಡ್ಡೆಕಟ್ಟಿದ. ೬. ಪೂರ್ತಿ 
ಯಾದ; ಸಂಪೂರ್ಣವಾದ : ವಸುಧಾಧಿಪತಿ ಹರಿಶ್ಚಂದ್ರ ಘನಸತ್ಯ 
ನೆಂದೊಸೆದು ವಾಸಿಷ್ಠನಿಂದ್ರಂಗೆನಲು (ಹಡಕಾ. ೧-೧೭). ೭. (ಸ್ವರದಲ್ಲಿ) 
ಗಂಭೀರವಾದ ; ಮಂದ್ರವಾದ. ೮. ಶುಭವಾದ ; ಮಂಗಳಕರವಾದ, 
ಶ್ರೇಯಸ್ಕರವಾದ. (ನಾ). ೯. ಶ್ರೇಷ್ಠವಾದುದು; ಉತ್ತವಂ 
ವಾದಂದು; ಕರಿ ಘನ ಅಂಕುಶ ಕಿಟ್‌ದೆನ್ನಬಹುದೇ ಬಾರದಯ್ಯಾ ಗಿರಿ ಘನ 
ವಜ್ರ ಕಿಟ್‌ದೆನ್ನಬಹುದೇ ಬಾರದಯ್ಯಾ (ಬಸವ, ೬) ; ರಾಮಗಿರಿಯ ದುರ್ಗ 
ಮೊದಲಾದ ಘನವಹ ಸೀಮೆಯ ಖಳನಿಗೆ ಕೊಟ್ಟು (ಕಂನವಿ. ೧೧-೬೨) ; 
ನಿಮ್ಮ ಒಲುಮೆಯಿಂದ ಘನವು ಆವುದೂ ಇಲ್ಲ ನೋಡಾ (ಅಬಂಡೇ. ೭೮- 
೫೯): ಹಿರಾಯಿಕ್‌ ಛಂದಸ್ಸು ವಾಸ್ತವವಾಗಿಯೂ ಛಂದಸ್ಸುಗಳಲ್ಲೆಲ್ಲಾ 
ಅತ್ಯಂತ ಗಂಭೀರವೂ, ಘನವೂ ಆದುದು (ಅರಿಕಾ. ೧೩೩). ೧೦. ಸಾಂದ್ರ 
ವಾದಂದಂ; ದಟ್ಟವಾದಂದು ; ನಿಬಿಡವಾದಂದಂ : “ನಿರಂತರಂ, 
ಘನಂ, ಸಾಂದ್ರಂ, ಬಹುಳಂ, ವಿರಳೇತರಂ-ಈ ೫ ಮಂದಂ '' ಹಲಾಯು. 
೦೧೯೯-೩೨). ೧೧. ಮೋಡ ; ಮುಗಿಲಂ ; ಮೇಘ : “ ಅಭ್ರಂ, ಅಬ್ಬಃ, 
ಘನಃ , . . ಜೀಮೂತಃ, ಬಲಾಹಕಃ- ಈ ೧೦ ಮುಗಿಲ ಪೆಸರ್‌” (ಹಲಾಯು 
೧೦-8೮) ; ಮೌರ್ವೀನಿನದಂ ಪರ್ವಿತ್ತಕಾಂಡ ಪ್ರಳಯ ಘನ ಘಟಾಟೋಪ 
ಗಂಭೀರನಾದಂ (ಪಂಪಭಾ. ೧೨-೧೩೭) :. ಶ್ರೀವಿಗ್ರಹಸ್ಮಹಸ್ತ (ಜಿನಂ ಘನಂ 
. ..ವಿಶ್ವಪತಿ ಶರಣಸಸ್ಯಮಂ ಸಲಹುಗೆ ಜಗದಿ ತಾರ್ಥಂ (ಪದ್ಮರಾ. ೧-೦);ವನ 
ಘನರಾಶಿಯಾಶಾದಿಗಂತದೊಳ್‌ ವರ್ಷದಾಶೀರ್ವಾದಮುದ್ರೆಯಿಂದೇರ್ದು 
ದೆನೆ ಬಂದನೋಲಗಕೆ ` ವಿಶ್ವಾಮಿತ್ರಮುನಿವರಂ (ಶ್ರೀರಾಮಾ. ೨೮-೮) 
೧೨. ವಾದ್ಯದ ನಾಲ್ಕು ಪ್ರಕಾರಗಳಲ್ಲಿ ಒಂದಂ ; ತಾಳ, ಗೆಜ್ಜೆ ಗಂಟೆ 
ಮೊದಲಾದ ಕಂಚಿನ ವಾದ್ಯ ; “ಘನಂ . . . ತಾಳ ಗೆಜ್ಜೆ ಮೊದಲಾದ 

169 


ಘನ 


ಕಂಚಿನ ವಾದ್ಯಗಳ ಹೆಸರು” (ಸಿದ್ಧಾಂತಿ. ೫೪) ; ಕಂಚಿನ ತಾಳಾದಿಕವೇ ಘನ 
ವೆನಿಸುವುದು (ವಿವೇಕ, ೨೩೬) ; ತತಗಳಾನದ್ಭ ಗಳು ಸುಷಿರಗಳತಿಶಯದ 
ಘನಗಳೆನಲೀ ನಾಲ್ಕು ತೆರ ವಾದಿತ್ರೆ ಆಕ ಸಾಧನಗಳು (ಸೌನಂದ. ೧೦-೨೫). 
೧೩. ತಾಳ, ಗಂಟೆ ಮೊದಲಾದ ಕಂಚಿನ ವಾದ್ಯಗಳನ್ನು ಬಾರಿಸಿದಾಗ 
ಹೊರಡುವ ಶಬ್ದ ; ತಂತ್ರೀಕೃತವೀಣಾಸುಘೋಷಾದಿಸಮುದ್ಭವಂ ವಿತತ 
ಮೆಂಬುದು  ತಾಲಘಂಟಾಲಾಲನಾದ್ಯಭಿಘಾತಜಂ ಘನಮೆಂಬುದು 
(ತತ್ತ್ವಪ್ರ. ೨೪೩). ೧೪. ಒಂದು ಬಗೆಯ ಆಯುಧ ; ಮುದ್ಧರ: 
“ ದ್ರುಘಣಃ, ಮುದ್ಧರಃ, ಘನಃ-ಈ ೩ ಕಬ್ಬಿಣದ ಕುಸೆಮಾರಿ, ದೊಡ್ಡ 
ಹಾರೆ, ಗುದಿಗೆ” (ಸಿದ್ಧಾಂತಿ. ೨೨೮). ೧೫. ಗಟ್ಟಿ ; ಗಡ್ಡೆ : ಲೋಹ, ಮರ 
ಮುಂತಾದ ಗಟ್ಟಿಪದಾರ್ಥಗಳಿಂದ ಮಾಡಿದವು ಘನದ ಗುಂಪಿನವು (ಗಾನಕ. 
೯೫). ಘನೀಭವಿಸಂ' ಪರಾ. ೧೬. ದೊಡ್ಡ ಆಕಾರವನ್ನುಳ್ಳ ವಸ್ತು ; 
ಬೃಹತ್ಚ್ರಮಾಣದ ವಸ್ತು : ಘನಕೆ ಘನ ಅಣುವಿಂಗೆ ತಾನಣುವೆನಿಪ 
ಪರತರ ವಸ್ತು ನೋಡೀತ (ಕುವ್ಕಾಉ. ೯-೬೦). ೧೭. ವೇದಪಠನದಲ್ಲಿ 
ಒಂದು ಬಗೆಯ ವಿಶೇಷವಾದ ಕ್ರಮ, -ರೀತಿ : ವೇದಗಳನ್ನು ಹಾಡುವ 
ಎವಿಧರಚನಾವಿಶೇಷಗಳಾದ ಜಟಾ, ಘನ, ಕ್ರಮ ಮೊದಲಾದವು ಮುಂದಿನ 
ಪ್ರಬಂಧ, ತಾಳವರ್ಗಗಳಿಗೆ ಪೀಠಿಕೆಯೆನ್ನಬಹುದಾಗಿದೆ. (ಭಾರದ. ೫೩೬). 
"ಘನಪಾಠ' ಪರಾ. ೧೮. ದೊಡ್ಡತನ; ಹಿರಿಮೆ. "ಘನವಂತ ' 
ಪರಾ, ೧೯. ದೇಹ ; ಶರೀರ. ೨೦. ಅಯಸ ; ಕಬ್ಬಿಣ. ೨೧. ತವರ. 
೨೨. ಕತ್ತಲೆ. ೨೩. ದೊಡ್ಡ ನೆರವಿ,-ಗುಂಪ್ರು-ಸಮೂಹ. ೨೪. 
ಕೊಡನಾರಿಗಡ್ಡೆ ; ಮುಸ್ತೆ: ಘನಂ ಮೆಣಸು ಶುಂಠಿ ಪಿಪ್ಪಲಿ ನಿಶಾದ್ವಯಂ 
ಬೀಬಿಲಕ್ಕಿ ನಿಂಬಭಫಳಮೆಂಬಿವಂ ಸುರಭಿಮೂತ್ರದಿಂದಂ ವಿರೋಚನ 
ದ್ವಯದೊೊಳೆಚ್ಚೆ ಮೇಣ್‌ ಕುಡಿಯೆ ಸೈಂಧವಾಜ್ಕಂಗಳಂ ಮನೋಮುದದೆ 
ಸರ್ವ [ವೃಶ್ಚಿಕ] ವಿಷಾಪಹಂ ನಿಶ್ಚಯಂ (ಲೋಕೋಪ. ೧೦-೨೬). ೨೫. 
ಶಕ್ತಿ ; ಬಲ. ೨೬. ಹಳೆಯಂದು ; ಜರಠ. ೨೭. ನೀರು. ೨೮. 
ಮೋಹ ; ಅಜ್ಞಾನ. ೨೯. ಚರ್ಮ ; ತೊಗಟೆ. ೩೦, ಕಾಳಗ ; 
ಯುದ್ಧ . ೩೧. ದೊಡ್ಡ ಪ್ರಮಾಣ ; ದೊಡ್ಡದಾಗಿರುವಿಕೆ : ಹಸಿವು 
ಘನವಾಯ್ತೆಂದು ಕುಡಿವರೆ ಎಷವ ಬೇಗೆಯನಿಕ್ಕೆ ಹಿಡಿವರೆ ರಸವ ನೀರಡಿಕೆಗೆ 
ಮರೀಚಿಕೆಯಿಂದ ತಣಿವಹುದೇ (೫*ೌಶಿರಾ. ೩೮-೧೧). ಸಿಪಿ. [ನಾಟ್ಯ] 
ನರ್ತನದಲ್ಲಿ ಒಂದು ಬಗೆ. p ಬಹಳ ಚುರುಕೂ ಇಲ್ಲದ ನಿಧಾನವೂ 
ಅಲ್ಲದ ಮಧ್ಯಗತಿಯ ನರ್ತನ. ೩೩. [ವೀಶೈ] ಪರಮಾತ್ಮ; ಪರಬ್ರಹ್ಮ; 
ಪರವಸ್ತು; ಪರಶಿವ: ಮೂಜಜಕೊಳಗಲ್ಲದ ಆಜಕ್ಕೆ ಅತೀತನ ತೋರವಿಲ್ಲದ 
ಘನವ ಮಾಜ್‌ ನಿಂದವರಾರೋ (ಮೋಳಿಮಾ. ೪ ೧೦) ; ಆ ಅನುವನಟ್‌ೌದು 
ಘನವ ನೆಮ್ಮಿದ ಶರಣರ ಎನಗೊಮ್ಮೆ ತೋಜಯ್ಯ ನಿಮ್ಮ ಧರ್ಮ 
(ವಚಸಂ. ೨೩೩-೨೮) ; ಆಸನವು ದೃಢವಾಗಿ ನಾಸಿಕಾಗ್ರದಿ ದಿಟ್ಟಿ: ಸೂಸುವ 
ಮನವ ಘನದಲಿರಿಸಿದನು ಜಗದೀಶನಾಗಿಕ್ಕು (ಸರ್ವಜ್ಞ. ೩೦೧೪). ೩೪, 
[ಗಣಿತ] ಉದ್ದ , ಅಗಲಮತ್ತು ಎತ್ತರಗಳನ್ನು ಗುಣಿಸಿ ಬಂದ ಅಳತೆ. 
"ಘನಅಡಿ' ಪರಾ. ೩೫. [ಗಣಿತ] “ ಒಂದು ಸಂಖ್ಯೆಯೆನ್ನು ಅದೇ 
ಸಂಖ್ಯೆಯಿಂದ ಗುಣಿಸಿದರೆ ಬರುವ ಲಬ್ಧ ಕೈ ಆ ಸಂಖ್ಯೆಯ ವರ್ಗ 
ವೆಂದೂ, ವರ್ಗವನ್ನು ಪುನಃ ಅದೇ. ಸಂಖ್ಯೆಯಿಂದ ಗುಣಿಸಿ ಬಂದ 
ಲಬ್ಧ ಕೈ ಆ ಸಂಖ್ಯೆಯ ಘನವೆಂದೂ ಹೆಸರು” (ಭಾವಿ. ೩೩ ಅಡಿಟ). 
೩೬, [ಗಣಿತ] “ಆರು ಸಮಚತುರಶ್ರಗಳಿಂದುದ ಘನಾಕೃತಿ ; ಘನ; 
ಘನಾಕಾರದ ದಿಮ್ಮಿ, ವಸರ್ರಿ” (0೬ಶೀ. ಇಂಕನಿ) ; “ಲೋಹದೊಳು ಮಿಕ್ಕ 
ಪವಣಿನೊಳು ಗೇಕಿನೊಳು ಮುದ್ಧರದೊಳು ವಾರಿಧರದೊಳು ಸಾಧ್ಯದೊಳು 
ಸಾಂದ್ರದೊಳು ಮಿಗೆ ವಿಚಾರಿಸಲು ಘನವಕ್ಕು” (ಮಂಗರಾ, ೧೪೯-೪೬) ; 
“ ಘನ ಹಟದು ಕೈದು ದೊಡ್ಡಿತು ತನು ನೀರ್‌ ಸಂಗ್ರಾಮ ದಟ್ಟ ಮೋಹಂ 
ಲೋಹಂ ಘನನೆರವಿ ಸಾಧ್ಯ ಶಕ್ತಿಗಳಿನಿತುಂ ಪದಿಮೂಜುನಾಮ ಘನ 


6 


[5 
ಐ 


ಶಾ 
ಲಾ 


ಇ 
ಐ 


೨೬೮೪ 


ಘನತತಿ 


ಶಬ್ದಂಗಳ್‌” (ನಾನಾಕಂ. ೪೫); “ ಜೀಮೂತಂ ಜರಠ ಸಂಗ್ರಾಮಂ ಸಾಂದ್ರ 
ಸಮೂಹ ಲೋಹ ಜಲ ಮೋಹಂಗಳ್‌ ಘನಾಖ್ಯಾನ 7? (ನಾನಾರ. ೧೬). 
[ ಸಂ.] 

ಘನಅಡಿ (ನಾ). [ಗಣಿತ] “ಪ್ರತಿಏಣಿನ ಉದ್ದವೂ ಒಂದು ಅಡಿಯುಳ 4 
ಘನಾಕೃತಿಯ ಅಳತೆ” (0೩ಶ1೯೧೦೬. ಇಂಕನಿ) : ೧೭೨೮ ಘನಅಂಗುಲ- 
ಘನಅಡಿ ೧ (ಥೂಮಿಅ: ೬೮). [ಘನ * ೮ಡಿ] 

ಘನಂದಾರಿ (ಗು). ಘನವಾದ, ಶ್ರೇಷ್ಠವಾದ: ಅದು ಯಾನ 
ಘನಂದಾರಿ ಕೆಲಸ ಬಿಡು (ಡಂದತೋ. ೨೮೮) ; ಅವರ ಘನಂದಾರಿ ಸಂಗೀತ 
ದಿಂದ ನಾನು ರೋಮಾಂಚನಗೊಂಡೆನು (ಕೂಢ9). [ ಇಫನ)] 

ಘನಕದಂಬಮುಕ್ತಕ (ನಾ). ೧. ಕದಂಬವೃಕ್ಷದಲ್ಲಿ ಒತ್ತೊತ್ತಾಗಿ 
ಆರಳಿದ ಹೂವು. ೨. ಮೋಡದ ಮೊತ್ತದಿಂದ ಸುರಿದ ಮಳೆ. ೧,೨: 
ಮತ್ತಮಾ ವನಂ ಘನಾಗಮದಂತೆ ಘನಕದಂಬಮುಕ್ತಕವಿಲಸಿತಮುಂ 


(ರಾಜಶೇ. 8-೭೮ ವ). [ಘನ ಕದಂಬ * ಮುಕ್ತಕ; ಘನ ೬ ಕದಂಬ * 


ಮುಕ್ತ ಕ್ಮ) 
ಘನಕಲ್ಪ (ಗು). [ಗಣಿತ]: “ಘನಾಕೃತಿಯ : ಘನದಂತಿರುವ” (೧)॥6. 
ಪಾರಿನಿ- ೨೫). [ಸಂ.] 


ಘನಕಾಲ (ನಾ). ಮಳೆಗಾಲ; ಕಾರ್ಗಾಲ ; ಸಚಿವಾತ್ಮಜವೃತ್ತಕಮಿಂತು 
ಬಂದು ತೊಟ್ಟನೆ ಘನಕಾಲದಂತೆನಗೆ ದೈವದಿನಂತರಶೋಕಮಕ್ಕುಮೇ 
(ಕಾರಂಉ. ೪೯೨). [ಘನ * ಕಾಲ) 

ಘನಗರ್ಜಿತ(ನಾ)..೧. ಮೋಡದ ಸದ್ದು; ಗುಡಂಗಂ. ೨. ಆಡಂಬರದ 
ಗರ್ಜನೆ; ದೊಡ್ಡ ಶಬ್ದ ; ಆರ್ಭಟ: ಧ್ವನಿತಪ್ರತಿಧ್ವನಿತ ಮನುಜ 
ಜೀವಿತವೆಲ್ಲ. . . ಘನಗರ್ಜಿತಕೆ ದೈನ್ಯ (ಮಂಕುಕ. ೬೧೭). 

[ ಘನ + ಗರ್ಜಿತ] 

ಘನಗ್ರಾವ (ನಾ). ಆಲಿಕಲ್ಲು, ನೀರ್ಗಲ್ಲು, ಘನೋಪಲ; 
ಮೌಕ್ತಿಕಾಸೃಕ್ಕಣೋತ್ಕರಮೆತ್ತಂ ಸುರಿವಂತೆ ಸೂಸಿತು ಘನಗ್ರಾವೇಂದ್ರ 
ಗೋಪವ್ರಜಂ (ರಾಜಶೇ. ೮.೧೧೫). [ಘನ ಗ್ರಾವ] 

ಘನಫಟೆ (ನಾ). ಮೋಡಗಳ ಗುಂಪು; ಮೇಘಸಮೂಹ ; ಘನಘಟೆ 
ನಭದಿಂದಂ ಧಾತ್ರಿಗೆತ್ತೆತ್ತ: ಬಂದತ್ತೆನಿಸಿ ಕಳೆದುದೆತ್ತಂ ಚೂತಸಪ್ತಚ್ಛದೈಳಾ 
ವನಸುರಭಿಮನಾಮೋದಾಸವಾಸಕ್ತ ಭೃಂಗೀನಿನದ ಮುಖರಿತಾಶಾಚಕ್ರ 
ಗಂಧೇಭಚಕ್ರಂ (ಆದಿಪು. ೧೧-೩೦); ನಿತ್ತರಿಸದೆ ನೆಗೆದುವು ಜಳಮತ್ತೆದ್ವಿಪ 
ಘಟಿಗಳೆನಿಸಿದುವು ಘನಘಟೆಗಳ್‌ (ಮಲ್ಲಪು. 6 ೮೪); ಘವಘಟೆಯಂ ತನುಗಳ್‌ 
ಗರ್ಜನೆಯಂ ಗರ್ಜನೆಗಳಿಂದ್ರಧನುವಂ ಧನುಗಳ್‌ ನೆನೆಯಿಸೆ ಕಾರ್ಗಾಲದ 
ಮಲ್‌ಯೆನೆ ಸುರಿದರ್‌ ಕೃಷ್ಣ ಭೌಮರಂಬಿನ ಮಟಿ*ಿಯಂ (ಜಗವಿ. ೧೨-೩೭). 

[ ಘನ * ಘಟಿ] 

ಘನಘಟ್ಟಿ (ನಾ). ಶ್ರೇಷ್ಠವಾದ ತಿರುಳು; ಸಾರಭೂತವಾದ ತತ್ವ - 
ನಿಜತತ್ವ ; 'ಗುಹೇಶ್ವರನೆಂಬ ಲಿಂಗದ ಘನಘಟ್ಟಿಯನಲ್‌ವಡೆ ನಿನ್ನಜ 
ವೆಲ್ಲವ ಹೆಜ್‌ಹಂಚಮಾಡಿ ನೀನಟಾ ಮರುಳೇ (ಅವೆಡೆಂ. ೧೩೧-೬೦೦). 

[ಘನ + ಘಟ್ಟಿ (ಗಟ್ಟಿ) ] 

ಘನಘೋಷ (ನಾ). ೧. ವೇಘದ ಶಬ್ದ; ಗಂಡುಗು. ೨. ಅಧಿಕವಾದ 
ಶಬ್ದ ; ದೊಡ್ಡ ಸದ್ದು; ಗಂಭೀರ ಧ್ವನಿ. ೧, ೨: ಅತಿಘನಘೋಷಾವಾಸ 
'ಭಾಸನಗಪತಿ'ಬಾಳ್ವಂ (ಹಮ್ಮಾರ. ೧-೪೪). [ಘನ +೬ ಘೋಷ] 

ಘನಜ್ವಲಿತ (ನಾ). ದೊಡ್ಡ ಜ್ವಾಲೆ; ಧಗಧಗಿಸುವ ಉರಿ: 
“ ದಳ್ಳುರಿಯು ಪೇರುರಿಯು ಘನಜ್ವಲಿತದೊಳು ಸೊಗಯಿಪು ದು” 


(ಶಬ್ಮಮಂ. ೧೨). [ಘನ * ಜ್ವಲಿತ ] 


«| ಘನತತಿ (ನಾ).ಎಘನಘಟೆ ; ಸಾಕಾರ ಘನತತಿ ನಿರಾಕಾರ ನಭದಿ (ಮಂಕುಕ. 


[ಘನ + ತಶ್ಶಿ? 


೧೦೬). 


ಘನತನ 


ಘನತನ (ನಾ). ಘನತೆ; ಗೌರವ ; ದೊಡ್ಡಸ್ತಿಕೆ; ಎಸ್ತೀರ್ಣವಾದ 
ಲಂಪಟದೊಳು ಹೊರಳಿ ವಸ್ತೀಕಾರನಂತೆ ವಸ್ತಿಬಡುವೆನೆಂದು ನುಡಿವದು 
ಘನತನವೆ (ವಿಸಾಸು. ೪೭-3). [ಘನ-. - ತನ] 

ಘನತರ (ಗು). ೧. ಬಹಳ ದೊಡ್ಡ ; ಅತಿ ದೊಡ್ಡದಾದ: ಘನತರ 
ಕುಂಕುಮಾಂಬುಗಳಿನಂಬುರುಹಾಂಬಕನಾತ್ಮ ಸನ್ನಿತಂಬಿನಿಯರನಂದು . 
ತೋಟ್‌ದರ್‌ (ನೇಮಿಪು. ೧೩-೩೨); ಘನತರೋರಸ್ಥಲನನಗಲ್ಲು , . 
ಪಾವನ ಚರಿತೆ ಬಂದಳು ವೃಷಭಗಮನನ ಕೆಲದೊಳಿರ್ದು (ಬಸಪು.೫೦-೧೦). 


೨. ಬಹಳ ಸಾಂದ್ರವಾದ; ನಿಬಿಡವಾದ: ಘನತರ ಭದ್ರಶಾಳದಿನಿನಿತ್ತೆಡೆ | ` 


ಮಾಡದೆ ನಂದನಕ್ಕೆ ನಂದನ ದಿನದೊಂದು ಬೇಗದೊಳೆ ಸೌಮನಸಕ್ಕೆ 
ತಗುಳ್ಳು (ತಂದ್ರಪು. ೧೨-೧೦೪). [ಸಂ. 

ಘನತರಂಗಿಣಿ (ನಾ). ದೊಡ್ಡ ಹೊಳೆ; ಮಹಾನದಿ; ಬಲಮಿದೆ 
)ಿಂದುದದ್ರಿ ಪುಡಿಯಪ್ಪಿ ನಮಗ್ಗ ದರಣ್ಮಮೆಲ್ಲಮುಂ ನೆಲಸರಿಯಪ್ಪಿನಂ ಘನ 
ತರಂಗಿಣಿ ಪಂಕಿಳವತಾಗುತಿರ್ಪಿನಂ (ರಾಜಶೇ. ೬-೩೪). [ಘನ ತರಂಗಿಣಿ] 

ಘನತಾಪ (ನಾ). ೧. ಬಹಳವಾದ ಸಿಕೆ,-ಉರಿ,-ಧಗೆ. ೨. ಅತಿಸಂತಾಪ ; 
ಅಧಿಕವಾದ ದುಃಖ: ಬಸವಣ್ಣ ಮಜವಟ್ಟು ಹಂಬಲಿಸಿ ಹಲುಬಿ 
ಘನತಾಪ ಮನಮಂ ನಟ್ಟು (ಬಸರ. ೧೧೨೭೮6). [ಘನ ತಾಪ್ಯ? 

ಘನತೆ (ನಾ). ೧. ಅಂತಸ್ತು ; ಹಿರಿಮೆ, ಶ್ರೇಷ್ಠತೆ: ತಂದೆ ಮಣಕಿವರೆ 
ನಿನ್ನ ಘನತೆಯನು (ಕಾಶಿರಾ. ೪೩-೪೮) ; ಭೇಕಂ ಘೂಕಂ ಶಲಭಂ 
ಶ್ರೀಕಾಂತಮುನೀಂದ್ರಸೂರ್ಯರಂ ಜಣಕಿದೊಡೆ ತಾನಾಕರಿಸಿ ಘನತೆ 
ಪೋಕುಮೆ (ಹಮ್ಮಾರ. ೧-೧೯) ; ಅದರಿಂದ ಅವನ ಘನತೆಗೇನೂ ಕೊರತೆ 
ಯಾಗಲಿಲ್ಲ (ಅರ್ಯಕ. ೧೭). ವಿ. ಏಳಿಗೆ ; ಉನ್ನತಿ ; ಅಭಿವೃದ್ಧಿ : 
ಅವನ ಆಳಿಕೆಯಲ್ಲಿ ಮೈಸೂರ ಸಂಸ್ಥಾನವು ಬಹಳ ಘನತೆಗೇರಿತು 
(ಮುಂಬಯಿ, ೪-೮೦). ಹಿ. ಸಾಂದ್ರತೆ; ನಿಬಿಡತೆ: ಕನಕಕವಚವ ತೊಟ್ಟು 
ಗಡ್ಡದ ಘನತೆಯನು ಗಂಟಿಕ್ಕಿ ವರ ಕಾಂಚನಮಯದ ಯಜ್ಞೋಪವೀತ 
ವನಿಳುಹಿದನು ದ್ರೋಣ (ಕುವ್ಕಾದ್ರೋ. ೯-೦೪). 

ಘನತೆಗೇರಿಸುಎ ಉನ್ನತಸ್ಥಿ ಶಿಯನ್ನು ಮುಟ್ಟಿಸು ; ಉಚ್ಛ್ರಾಯ 
ದೆಸೆಯನ್ನು ಒದಗಿಸು : ಅವಳ ಒಂದೊಂದು ದರ್ಶನವು ಭಾರತೀಯ 
ಜೀವನವನ್ನು ಘನತೆಗೇರಿಸುವ ಸಾಧನವಾಗಿರುವುದು (ಪ್ರಬಂಧ. 
[ ಸಂ. ಘನತಾ] 

ಘನತ್ವ (ನಾ). 0. ಹಿರಿವೆಂ ; ಮಹಿವೆಂ ; ದೊಡ್ಡಸ್ತಿಕೆ ; ಶ್ರೇಷ್ಠತೆ : 
ಉರಗಕಟಕಂ ನಂಬಿಯಣ್ಣಂಗೊರೆದು ಭಕ್ತರ ಮಹಿಮೆಯಂ ಭಕ್ತರ ಘನತ್ವ 
ವನು . . . ವಿಸ್ತರಿಸಿ (ಬಸಪು. ೨೬-೬೪). ವಿ. ಸಾಂದ್ರತೆ ; ನಿಬಿಡತೆ ; 
ಒತ್ತಾಗಿರಂವಿಕೆ : “ಸಾಂದ್ರತೆ, ಘನತ್ವ, ಘನತೆ” (೦6೩51೬. ಪಾರಿನಿ, 
೨೮). [Xo] 

ಘನದೀಪ್ತಿ (ನಾ). ೧. ಸಾಂದ್ರವಾದ ಬೆಳಕಂ, ಅಧಿಕವಾದ ಪ್ರಕಾಶ. 
೨. ಮೋಡದ ಬೆಳಕು ; ಮಿಂಚು: “ ಘನದೀಪ್ತಿ ಸೌದಾಮಿನಿ ಕ್ಷಣ 
ಗಭಸ್ತಿ , . . ಚಂಚಲೆಯೆನಲು ಮಿಂಚೆನಿಕ್ಕುಂ”  (ಮಂಗರಾ. 

[ ಘನ * ದೀಪಿ,] 

ಘನದೃಷ್ಟಿ (ನಾ). ವಸ್ತುವಿನ ಘನರೂಪವನ್ನು ತೋರುವ ದೃಸ್ಟಿ : 
ಇವುಗಳಿಗೆ ಯಾವ ಹಂತದಲ್ಲಾದರೂ ಅಡಚಣೆಯು ತಲೆದೋರಿದಲ್ಲಿ ಎರಡು 
ಕಣ್ಣುಗಳ ಏಕದೃಷ್ಟಿತ್ವಕ್ಕೂ ಮತ್ತು ಘನದೃಷ್ಟಿಗೂ ಭಂಗವುಂಟಾಗುವುದು 
(ನಿಮ್ಮದೃ. ೭೦). [ ಘನ + ದೃಷ್ಟಿ] 

ಘನಧ್ವನಿ (ನಾ). ೧. ಮೇಘದ ಶಬ್ದ, ಗುಡುಗಂ : ಕಲ್ಬಾಂತಕಠೋರ 
ಘನಘನಧ್ವನಿಯನೇಳಿಪಂತೆ ಗಜಟ್‌ ಗರ್ಜಿಸಿ (ರಾಜಶೇ. 8-೧೨೦ವು. ೨. 
ಗಂಭೀರವಾದ ಧ್ವನಿ; ಗಾಢವಾದ ಧ್ವನಿ. ೧, ೨ : ನುಡಿದಂ ಘನಧ್ವನಿ 
ಘನಧ್ವನಿಯಂ ಮಿಗೆ ಖೇಚರಾಧಿಪಂ (ಪಂರಾಮಾ. 8-೧೭). [ಘನ- ಧ್ವನಿ] 


೮೩). 


೧೩-೪), 


೨೬೮೫ 


ಘನಬಳ 


ಘನನಿನದ (ನಾ).ಎಘನಧ್ವನಿ ೧: ಘನನಿನದಕ್ಕನುರೂಪಮಿದೆನೆ ಸಂಜೀವಕ 
ನಳುರ್ಕೆಯಿಂ ಕೆಲೆಯೆ (ಪಂಶತಂ. ೨೬-೧) ; ಘನನಿನದಂ ಭಯರಸಮಂ 
ಜನಿಯಿಸೆ ನೆನೆಯಿಸಿದರಂದು ಕಳಹಂಸಕುಟುಂಬಿನಿಯಂ (ಮಲ್ಲಿಫು. ೮-೯೨) ; 
ಅತಿಪರುಷಘನನಿನದಯುಕ್ತ ಮಾಗಿಯುಂ ಅಸಾರ್ದ್ರತಾನುವಿದ್ಧ ಮಲ್ತು 
ಕ (ತಂದ್ರಪು. ೪-೪೨ ವ). [ಘನ ನಿನದ] 
ಘನಪಟಲ, ಘನಪಟಳ (ನಾ).ಎಘನಘಟೆ ; ಘನಪಟಲಂ ಪಿಂಗಲ್ಪನ್ನನುಪ 
ಮಿತ ಸಹಸ್ರಕರ ಸಮನ್ವಿತಮೆಸೆದಿರ್ಪಿನನಂತಿರ್ದಂ (ರಾಂತೀಶ್ಮ.೧೦-೧೯೦) ; 
ಅನಿಲನಿಂ ಘನಪಟಲಂಬೊಲೆ ತದೀಯ ಕಲುಷಂ ಕೆಡುಗುಂ (ವಿಷ್ಠುಪು. 
8.೨೬೧). ಘನಪಟಳ : ಘನಪಟಳದ ನಿನದಮುಮಂ ವನಧಿಯ ನಿನದ 
ಮುಮನೊಂದುಮಾಡಿದ ತೆಆದಿಂ . .. ಜಯಜಯನಿನಾದಮೊದವಿದುದಾ 
ಗಳ್‌ (ವರ್ಧಪು. ೧೪-೨೩). [ಘನ ೬ ಪಟಲ್ಯ 
ಘನಪಟಳ "ಘನಪಟಲ' ನೋ. 
ಘನಪಥ (ನಾ). ಮೋಡದ ದಾರಿ; ಆಕಾಶ: ಎಸೆದುವು ಘನಪಥದೊಳ* 
ತ್ರಿದಶಕರಾಹತಿಯಿನೊಡನೆ ಸುರದುಂದುಭಿಗಳ್‌ (ಪಂಪಧಾ. ೦-೪೬); ಘನ 
ಪಥದೊಳೆಲ್ಲ ದೆಸೆಯೊಳಮೆನಿತಾನುಂ ತೆಜದ ರೂಪಮಂ ತಳೆದು 
(ಲೋಕೋಪ. ೪-೧೮); ಆ ವನಿತೆಯರಮನೆಗೆ: ಬಂದಂ ಘನಪಥದಿಂ 
ಭೋಂಕನಿಟ್‌ದು ನಾರದಮುನಿಪಂ (ಪಂರಾಮಾ, ೦೩-೧4); ಘನಪಥವಾಹಿನೀ 
ಲಹರಿಕಾರವಮೆಂಬಿನಮುಣ್ಮಿದತ್ತು ಭೋರೆನೆ ದಿವಿಜೇಂದ್ರ ತೂರ್ಯರವಂ 
(ಜಗವಿ, 8-8). [ಘನ + ಪಥ) 
20| ಘನಪದವಿ (ನಾ). ೧. ಉತ್ತಮಸ್ಕಾನ ; ಉತ್ಕೃಷ್ಟವಾದ ಹುದ್ದೆ,- 
ಅಧಿಕಾರ. ೨. ಮೇಘದ ಪದವಿ; ಆಕಾಶ. ೧, ೨: ಉದ್ಯನ್ಮಂಡ 
ಲಾಗ್ರಂ ಘನಪದವೀಶೋಭೆಯಂ ಪೆರ್ಚಿಸುತ್ತಿರ್ಪಿನಮೊಳ್ಬಂ ಪೆತ್ತುದಾತ್ತಂ 
ಬೆಳಗುಗೆ ಜಗಮಂ ಗೋಪಮಾರ್ತಾಂಡದೇವಂ (ಜಗವಿ. ೧-೪). 
[ ಘನ + ಪದವಿ] 
25] ಘನಪಾಟಿ (ನಾ).ಎಘನಪಾಠಿ ; ಪುರೋಹಿತರ ಹೆಸರು ಅಚ್ಚಣ್ಣ ಘನಪಾಟಿ 
ಗಳು (ಶ್ರೀರಾಯ. ೭೦). [ “ಸಂ. ಘನಪಾರಿನ್‌] 
ಘನಪಾಠ (ನು). ವೇದವನ್ನು ಹೇಳುವ ಒಂದು ರೀತಿ. p ಗಣಾನಾಂ 
ತ್ವಾ ಗಣಪತಿಂ ಎಂಬ ವೇದದ ಭಾಗವನ್ನು, "ಗಣಾನಾಂ, ತ್ವಾ, ತ್ವಾ, 
ಗಣಾನಾಂ, ಗಣಾನಾಂ, ತ್ವಾ, ಗಣಪತಿಂ, ಗಣಪತಿಂ, ತ್ವಾ, ಗಣಾ 
ನಾಂ, ಗಣಾನಾಂ, ತ್ವಾ, ಗಣಪತಿಂ' ಎಂಬ ರೀತಿಯಲ್ಲಿ ಹೇಳುವ 
ಬಗೆ; ವೇದಾಧ್ಯಯನದಲ್ಲಿ ಕೊನೆಯ ಹಂತ; ವೇದೋಚ್ಚಾರಣೆಯಲ್ಲಿ 
ಕ್ರಮಪಾಠ, ಪದಪಾಠ, ಜಟಾಪಾಠ, ಘನಪಾಠ ಇವೇ ಮುಂತಾದ 
ವಿಧಾನಗಳನ್ನು ಏರ್ಪಡಿಸಿಕೊಂಡು ಅವರು ಪಾಠಸಂರಕ್ಷಣೆ ಮಾಡಿದರು 
(ಕನ್ನ ಸಂ. ೪). [ ಸಂ. ] 
86| ಘನಪಾಠಿ (ನಾ). ವೇದವನ್ನು ಘನಪಾಠದವರೆಗೆ ಅಧ್ಯಯಂನ ಮಾಡಿ 
ದವನು; ಘನವನ್ನು ಪಠಿಸುವವನಂ : ದೇಶದೇಶಗಳ ವಿದ್ವಾಂಸರೂ, 
ಘನಪಾಠಿಗಳೂ . . . ಗುಂಪುಗುಂಪಾಗಿ ದ್ವಾರವತಿಯಲ್ಲಿ ಬಂದಿಳಿಯಲು 
ಉಪಕ್ರಮಿಸಿದರು (ಶಾಂತಲಾ. ೧೦೦). [ ಸಂ. ಘನಪಾಠಿನ್‌] 
ಘನಪುಪ್ಪ (ನಾ). ಮೇಘದ ಹೊವು; ನೀರಿನ ಹನಿ. "ಮೇಘಪುಪ್ಪ' 
ಪರಾ. [ಘನ+ ಪುಷ್ಟ] 
ಘನಫಲ (ನಾ). [ಗಣಿತ] ಘನದ ಪರಿಮಾಣ ; “ ಘನಪರಿಮಾಣ ; ಘನ 
ಫಲ” (cubic Content. ಇಂಕನಿ). [ಘನ ೬. ಫಲ] 
ಘನಬಳ (ನಾ). ೧. ಶ್ರೇಷ್ಠಬಲ ; ಹೆಚ್ಚಿನ ಬಲ. “ಘನಬಳವಂತ' 
ಪರಾ. ೨, ಹೆಚ್ಚಿನ ಬಲವುಳ್ಳುದು ; ವಂಹಾಬಲಶಾಲಿಯಾದುದಂ ; 
ಘನಬಳನಪ್ಪ ಗಂಧಗಜ ವೃಕ್ಷಮನಾರ್ದೆಸೆಯಲೈ (ತ್ರಿಪುವಿ. ೨೭-೭೭). 
[ ಘನ +೬ ಬಳ್ಳ (ಇ ಬಲ)) 


40 


45 


ಘನಬಳವಂತ 


ಘನಬಳವಂತ (ನಾ). ಹೆಚ್ಚಿನ ಬಲವುಳ್ಳವನು ; ಶ್ರೇಷ್ಠವಾದ ಬಲವುಳ್ಳ 
ವನು: ಘನಬಳವಂತನೆಂದೆನಿಸುವಚ್ಯುತಂ . . . ಶಿವಭಕ್ತರೊಳ್ಳಿ,ಯದೆ 
ಕೂಡಿರುತಿರ್ಪನುದಾರವೃತ್ತಿ ಯೊಳ್‌ (ತ್ರಿ ಪುವಿ. ೩೪-೫). 

[ ಘನಬಳ + - ವಂತ] 

ಘನಬಾಹಾಬಲ, ಘನಬಾಹಾಬಳ (ನಾ). ೧. ಅತಿಶಯವಾದ ಬಾಹಂ 
ಬಲ, -ಶಕ್ತಿ : ಘನಬಾಹಾಬಲದಿಂದಿದಿರ್ಚಿದ ಸುಹೃದ್ಭೂಪಾಳರಂ ಘುಣ್ಮು 
ಘುಣ್ಮೆನೆ ಕೊಂದಿಕ್ಕಿ ಸಮಸ್ತರಾಜ್ಯಪದಮಂ ವಿಕ್ರಾಂತದಿಂ ತಂದು... 
ಓಲಗಿಸಿದಂ ದಂಡೇಶ ದಿಕ್ಕುಂಜರಂ (ಪುಷ್ಕಪು. ೭-೨೦); ಘನಬಾಹಾಬಲದಿಂ 
ಪಿರಿಯನೆನಿಪ್ಪ ಸುತೇಜನೆಂಬ ಪಿರಿಯ ಕುಮಾರಂಗನುನಯದಿಂ ಶ್ರೀ 


ವಿಜಯಾವನಿಪ ತಿ ತಾನಿತ್ತನಖಲರಾಜ್ಯಶ್ರೀಯಂ (ಶಾಂಶೀಶ್ಶ. ೭-೪೯). | 


ಘನಬಾಹಾಬಳ : ೨. ಬಹಳ ಹೆಚ್ಚಾದ. ಬಾಹಂಬಲವುಳ್ಳವನು ; 
ಅತಿಶಯವಾದ ಶಕ್ತಿಯುಳ್ಳವನು : ಘನಬಾಹಾಬಳನಾ ಚಳುಕ್ಯತಿಳಕಂ 
ಶ್ರೀತೈಲಪಂ ಸಾರ್ವಭೌಮನೃ ಪಂ (ಕಣ. ೨-೨-೨೬ ; 3058). 
[ ಸಂ. (ಘನ + ಬಾಹಾ * ಬಲ) ) 

ಘನಬಾಹಾಬಳ (ಘನಬಾಹಾಬಲ' ನೋ. 

ಘನಮಹಿಮ (ನಾ). ಹಿರಿದಾದ ಮಹಿಮೆಯನ್ನು ಹೊಂದಿದವನು: 
ಘನಮಹಿಮನೆನಿಸುವೇಣಾಧಿನಾಥನಂ ತಿವಿದ ಪಾಪಿ ತಾನೆನುತಲಿ ಪೋದ 
ನಿರದೆ ಭಕ್ತಾಕೃತಿವಿಡಿದೆನೆ ಸುಜನರ ವೈರವೇನನೀಯದು ಧರೆಯೊಳ್‌ 
(ಕ್ರಿ ಪುವಿ. ೨೩-೩೨) ; ಅನಿತಅಕಳವರ ಮನೋರಥಮಂ ನಿಮಿರ್ಚಲೆಂದು 
ಸೈಪು ಸಾಕಾರತೆವೆತ್ತು ಬರ್ಪಂತೆ ಘನಮಹಿಮರ್‌... ಗುರೂತ್ತಮರೆಯ್ದೆ 
ಸಾದರಂ (ರಾಜಕೀ. ೩-೭೯). [ಘನ * ಮಹಿಮ] 

ಘನಮಹಿಮೆ (ನಾ). ಶ್ರೇಷ್ಠವಾದ" ಮಹಿಮೆ ; ಹಿರಿದಾದ ಮಹಿಮೆ: 
ಘನಮಹಿಮೆವಡೆದ ಚೋಳಾವನಿಯೊಳ್ಳಾಸವನ ಪುರವನೇಳಿಸುತಂತಾ 
ವಿನುತ ತಿರುವಣ್ಣರೆಂಬಾ ಘನಪುರಮತ್ಯಧಿಕ ಜಸಮನಾಂತೆಸೆದಿರ್ಕುಂ 
(ತ್ರಿಪುವಿ. 86-4). [ ಘನ . ಮಹಿಮೆ] 

ಘನಮಾರ್ಗ (ನಾ). ೧.ಎ ಘನಪಥ: ಘನಮಾರ್ಗವ್ಯಾಪಿ ಜೈತ್ರಧ್ವಜವಿಜಯ 
ಗಜಾರೂಢಂ (ಆದಿಪು. ೧೪-೯೮): ಘನಮಾರ್ಗದವೊಲ್‌ ಮುನೀಶ್ವರಂ 
ನಿಂದಿರ್ದಂ (ಅಜಿಪು. ೭.೫); ಘನಮಾರ್ಗಂ ನಖಟಂಕಭಿನ್ನದಿತಿಜಾಸೃಕ್ಟಂತದಿಂ 
ಕೆಂಕಮಾಗಿ ನಿಲಲ್‌ ಸಂಜೆಯೊಳಂದಿನಿಂ ಬಬ್‌ಕೆ ನಿಚ್ಚಂ ಸಂಜೆಗೆಂಪೆಂಬು 
ದಾಯ್ಲೂ (ಜಗವಿ. ೧-೫). ೨. [ಕಾವ್ಯಮಾ] ಉತ್ಕೃಷ್ಟವಾದ ಮಾರ್ಗ 
ಶೈಲಿ. ೧, ೨ : ಸರಸಿಜದಂತೆ ಸಾರಗುಣಮರ್ಣವದಂತೆ ರಸಾರ್ದ್ರಮರ್ಕ 
ನಂತಿರೆ ಘನಮಾರ್ಗಶೋಭಿ . . . ವಿಳಸತ್ಛೃತಿ ಸನ್ಮನೋಜ್ಞ ನಾ (ರಾಜರೇ. 
೧-೮೨). [ಘನ * ಮಾರ್ಗ) 

ಘನಮಾಲಿಕೆ, ಘನಮಾಳಿಕಿ (ನಾ). ಮೋಡಗಳ ಸಾಲು; ಮೇಘ ಪಂಕ್ತಿ: 
ವಿಯದವಳಂಬಿ ನೀಕಘನಮೂಲಿ[ಪಾಕಾಂ. ೪ಿ]ಕೆಯಂ ಗಜರಾಜಿಯೆಂದು 

. ಇರದಂಗಜರಾಜ ಸೈನ್ಯಭೀತಿಯನೊಳಕೆಯ್ದುದಬ್ಬ ಸಮಯೋತ್ಸವ 

ದೊಳ್‌ ಪಧಿಕಾಂಗನಾಜನಂ (ಶಂದ್ರಪು. ೪-೪೪). ಘನಮಾಳಿಕೆ : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಘನ + ಮಾಲಿಕೆ] 

ಘನಮಾಳಿಕೆ 'ಫನಮಾಲಿಕೆ' ನೋ. 

ಘನಮುಂಡಿಗೆ (ನಾ). ದೊಡ್ಡ ಮರದ ದಿಮ್ಮಿ,-ಮಂಂಡಿಗೆ : ಬಿಗಿದು 
ಗಳವತ್ತಿಗೆಯನೆದೆವತ್ತಿಗೆಯ ಘನ ಮುಂಡಿಗೆಯ ಲೌಡಿಯ ಬಿಗಿದು 
(ಕುವ್ಕಾದ್ರೋ. 8-೩). [ಘನ + ಮಂಂಡಿಗೆ ] 

ಘನಮೂಲ (ನಾ). ೧. ಗಟ್ಟಿಯೂದ ಬುಡ,-ಬೇರು ; ತಾಯಿಬೇರು : 
ಇದು ಶೈವಶಾಸ್ತ್ರ ಭೂಜದ ಘನಮೂಲಂ (ರಾಜಕೇ. ೪.೮೪). ೨. [ಗಣಿತ] 
ಘನಸಂಖ್ಯೆಗೆ ಮೂಲಭೂತವಾದ ಸಂಖ್ಯೆ : ಘನಮೂಲ: ೨೭ರ 
ಘನಮೂಲ (cube 700೬ ಇಂಕನಿ, [ಘನ 4+ ಮೂಲ] 


೨೬೮೬ 


20 


80 


ಘನವಾತ 


ಘನರವ (ನಾ), ಮೇಘದ ಶಬ್ದ ; ಗಂಡುಗು ; ಪ್ರಣಾದಮಂ 
ಘನರವಮೆಂದೆ [ ಪಾಂ. ರುತಿಗೆಶ್ತು ] ನರ್ತಿಸುವ ಕೇಕಿಗಳಿಂ (ಪಂಪಥಾ. 

ಆ ರವಮಂ ನಿರ್ಜಿತಕಂಠೀರವರವಮಂ ನಿರಸ್ತಘನರವಮಂ 
ಕೋಪಾರುಣನೇತ್ರಂ ಕೇಳ್ದಾ ನೀರೊಳಗಿರ್ದುಂ ಬೆಮರ್ತನುರಗಪತಾಕಂ 
(ಗದಾಯೂ. ೭-೨೨), [ಘನ ರವ] 

ಘನರಸ (ನಾ). ೧. ಕರ್ಪೊರ; ಘನರಸ ಗಂಧಾಕ್ಷತೌಘದಿಂದಂ . . , ಇದನು 
ಮತಿಯೆನಗೆಂದು ಚಕ್ರಿ (ಜಗವಿ. ೪-೭೮). ೨. ಮೇಘದ ದ್ರವ; ನೀರು : 
“ಅಪಃ (ಪ್‌), ತೋಯಂ, ಘನರಸಂ . . . ಜೀವನಂ, ಜೀವನೀಯಂ- 
ಈ ೨೬ ನೀರ್‌” (ಹಲಾಯು. ೧೦೭-೨೬); “ಅಪಃ . . . ಮೇಘಪುಷ್ಟಂ, 
ಘನರಸಂ-೨೭ ಉದಕದ ಹೆಸರುಗಳು, ಅಂದರೆ ನೀರು” (ಸಿದ್ಧಾಂತಿ. ೬೮); 
ಘನರಸಮಂ ಪದೆದೀಂಟುವ ವಿನುತಂ ಚಾದಗೆ ಕುವಾರಿಯಂ ಕುಡಿವುದೆ 
ನೂತನರಸವತ್ಯೃತಿಗೆಳಸುವ ಮನುಜಂ ಮಲಕಿದಾದೊಡಲ್ಪಕ್ಕತಿಗೆಳಸುವನೇ 
(ಕಬಶಂ. ೧-೨೨). ೩. ಜಿಗುಟಾದ ಅಥವಾ ದಪ್ಪವಾದ ದ್ರವ. ೪. 
ಉತ್ತಮವಾದ ರುಚಿ: ಘನರಸಭಕ್ಕಾನ್ನಗಳಿಂ ಘನರಸ ಗಂಧಾಕ್ಷತೌಘ 
ದಿಂದಂ (ಜಗವಿ. ೪-೭೮). "ಷಡ್ರಸ' ಪರಾ. ೫, ಜಲನಿಧಿ, ಸಮಂದ್ರ. ೬. 
ಶೃಂಗಾರಾದಿ ರಸಭರಿತವಾದುದಂ, ೫, ೬: ಕಾವ್ಯಮೆನಿಸಿರ್ದು 
ವಿಬುಧಸುಸೇವ್ಯಂ ಘನರಸಮಿದೆನಿಸಿ ಭಂಗವಿರಹಿತಂ (ರಾಜರೇ. ೧-೮೧) 

[ಘನ + ರಸ] 

ಘನರಾಗ (ನಾ). [ಸಂಗೀತ] “ಸ್ವರಗಳು ತರಂಗರೂಪದಲ್ಲಿ ಮೇಳೈಸಿ 
ತಾನರೂಪದಲ್ಲಿ ವಿಸ್ತಾರವಾಗಿ ಹಾಡಲ್ಪಟ್ಟು ವಿಶೇಷವಾದ 
ರಂಜನೆಯನ್ನುಂಟುಮಾಡಂವ ಘನತೆ ಪಡೆಯಂತ್ತವೆ. ಇಂತಹ 
ರಾಗಗಳೇ ಘನರಾಗಗಳಂ” (ಸಂಗೀಶಂ. ೩೪). [ ಘನ + ರಾಗ] 

ಘನಲಿಂಗ (ನಾ). ಶ್ರೇಷ್ಠವಾದ ಲಿಂಗ; ಶರಣಂ ಬಂದು ಆ ಘನಲಿಂಗಮಂ 
ಅಮರ್ದಬ್ಬ ಪುಷ್ಪಪರಿಮಳದಂತೆ ಏಕವಾಗಿ ಘನಲಿಂಗ ತಾನೆಯಾದ (ಘನವ. 
೫೩) ; ಘನಲಿಂಗಾರ್ಚನೆಯಿಲ್ಲದೊರ್ಕುಡುತೆ ನೀರಂ ಕೊಳ್ಳದೀ ಮಾಳ್ಕೆಯಿಂ 


ದ್‌ೆ 
ಪಟಹ 


೪-೫) ; 


ತನಗಿರ್ಪತ್ತುಪವಾಸಮಾಗಲೊಲವಿಂ ನೋಡುತ್ತೆ ಬರ್ಪಲ್ಲಿ (ತ್ರಿಫುವಿ. 
೫೨-೧೬). [ಘನ ಲಿಂಗ) 
ಘನವಂತ (ನಾ). ಘನತೆಯುಳ್ಳ ವ್ಯಕ್ತಿ, ಗಣ್ಯ, ಗೌರವಸ್ಥ; ಘನ 


ವಂತರ ಬಾಯಿಂದ ಘನವಾದ ಮಾತುಗಳೆ ಹೊರಟಾವು (ಶಾಂತಲಾ. ೮೯); 
ತಾನು ರಶ್ಯದ ಘನವಂತನಲ್ಲ, ಮಾಸ್ಕೋಸಮಾಜದ ಸದಸ್ಯನಲ್ಲ (ಮಲೆನಾ. 
ಎ೧೧.. [ಘನ+ - ವಂತ] 
ಘನವರ್ಷ (ನಾ). ಬಿರುಸಾದ ವಂಳೆ; ಭಾರಿಮಳೆ; ಘನವರ್ಷತ”ಂ 
ವರದುರ್ದಿನಮಾರುದ್ದಾ ರ್ಕ[ವಖರು]ನೃಪಾನೀಕರಜೋವನನಿಧಿಂ್‌.ನಾಂತು 
ದೆನಲಧಿವನ ಬಲಮಂ ಕಾಮರೂಪಭೂಮಿಪರಾಂತೆರ್‌ (ಕಾ- ಪು. ೧೧-೭೯); 
ಅನುರಾಗ ದು:ಖಂಗಳೊಮ್ಮೊಮ್ಮೆ ಬಿರುಬೀಸಿ ಮನದಿ ತೆರೆಗಳ ಕುಲುಕಿ 
ಕಡೆಯುವುದುಮೊಳಿತು ಘನವರ್ಷ ಬಿರುಗಾಳಿ ಬಡಿಯಲಿರುಳೊಳ್‌ ನೆಲನ 
ದಿನದ ಸೊಗಸಿಮ್ಮಡಿಯೊ (ಮಂಕುಕ. ೪೨೨). 
[ ಘನ + ವರ್ಷ] 
ಘನವಾತ (ನಾ). [ಜೈನ] ಭೂಲೋಕವನ್ನು ಸುತ್ತಿರುವ ಘನೋದಧಿ, 
ಘನವಾತ ಮತ್ತು ತನುವಾತವೆಂಬ ಮೂರು ವಾಯುಗಳಲ್ಲೊಂದು: 
ಎಂಟುಂ ಪೊಡವಿಗಳಂ ತಾಳ್ಡಿ ದುವೋಗಡಿಸದೆ ಮೂಜುಂ ಮಹಾನಿಲಂಗಳ* 
ಕ್ರಮದಿಂ ಅವಜ ಪೆಸರ್ಗಳುಂ ಘನೋದಧಿ ಘನವಾತ ತನುವಾತಂ 
ಗಳೆಂಬುವುವು (ಶಾಂತಿಪು. ೧೨-೫೧ ವ); ಕೊನೆಯಿಲ್ಲದೆ ಹಬ್ಬಿರುವ ಆಕಾಶದ 
ಮಧ್ಯದಲ್ಲಿ ಘನೋದಧಿ, ಘನವಾತ, ತನುವಾತಗಳಿಂಬ ಮೂರು ಗಾಳಿ 
ಗಳಿರುತ್ತವೆ (ಜೈನಪ. ೪೭). ಘನೋದಧಿ' ಪರಾ. 
[ಘನ * ವಾತ] 


ಘನವಾದಿ 


ಘನವಾದಿ (ನಾ). ತೂಕವಾದ ಮಾತನಾಡುವವನು , ದಿಟವಾದ 
ಮಾತನಾಡಂವವನು A ಸತ್ಯವಾದಿ : ಘನವಾದಿಯೆಂದಾಂ ಪೊಗಳ್ಳೊಡ 
ದಜ ಳಾತನನೀಕ್ಷಿಸುವುದು (ಹಶಕಾ. ೨-೧೬). [ಸಂ. ಘನವಾದಿನ್‌] 

ಘನವಾರಿ (ನಾ). ೧. ಮೋಡದ ನೀರು; ಮಳೆ; “ ಘನವಾರಿ ವೃಷ್ಟಿ 
ವರ್ಷಂ ಮಟಕಿಯೆನಿಕ್ಕು”(ಮಂಗಕಾ. ೧೩-೪. ೨. ಬಹಳ ನೀರನ್ನುಳ್ಳುದು; 
ಸಮುದ್ರ ; ವಿಃರಸುಭಟರ ರಕ್ತಧಾರಾಸಾರಲೋಹಿತಬಿಂಬವನು ಘನ 
ವಾರಿಯಲಿ ತೊಳೆದಂತೆ ಪಶ್ಚಿ ಮಜಲಧಿಗಿನನಿಳಿದ (ಕುವ್ಮಾಭೀ. ೫-೨೭). 
"ಘನರಸ' ಪರಾ. [ಘನ * ವಾರಿ? 

ಘನವಿವರ (ನಾ). ಮೋಡದಲ್ಲಿ ನಡುವೆ ಬಿಟ್ಟಿರುವ ಸ್ಥಳ, -ಬಿರುಕು,- 
ಕಂಡಿ : ದಿನಕರಕರನಿಕರಂಗಳ* ಘನವಿವರ ಪ್ರಸರಮಾಗಿಯುಂ , ತಮ್ಮಂ 
ಕಂಡನಿತಆಕೊಳೆ ತೆರಳ್ಹೆನನ್ನ್ನು.. ಮನೋಗತಧ್ವಾಂತಬಂಧಮಳಳಾತ್ತೆಲ್ಲಂ 
(ಕವಿರಾ. ೨-೬೫). [ಘನ ವಿವರ) 

ಘನವೀರ (ನಾ). ಮಹಾಶೂರ ; ಪರಾಕ್ರಮಿ: “ ಘನವೀರನಪ್ಪವಂ 
ತುಟ್‌ಲಾಳು ಬಂಟನೆಂದೆನೆ ” (ಕವ್ಮಿಕ್ಕ. ೪3); “ತುಟಿಸಿಲಾಳು ಬಂಟನೆನಲೈ 
ಘನವೀರನಪ್ಪವಂ ” (ಶಬ್ಮಮಂ. ೪೩). [ಘನ ವೀರ] 

ಘನವೇದ್ಯ (ನಾ). ಚಿಚ್ಛಕ್ತಿಯಿಂದ ಮಾತ್ರ ತಿಳಿಯಲು ಸಾಧ್ಯನಾದವನು: 
ಅರ್ಪಿತವ ಮಾಡುವಡೆ ನೀನು ನಿತ್ಯತೃಪ್ತನು ಅಷ್ಟವಿಧಾರ್ಚನೆಯ 
ಮಾಡುವಡೆ ನೀನು: ಮುಟ್ಟಬಾರದ ಘನವೇದ್ಯನು (ಅವಡಂ. ೯೫-೪೨೪). 

[ಘನ + ವೇದ್ಯ 

ಘನಶ್ಯಾಮ (ನಾ). ಮೇಘದಂತೆ ಕಪ್ಪಾದವನು; ಮೋಡದಂತೆ ಕಪ್ಪು 
ಬಣ್ಣವುಳ್ಳವನು ; ಶ್ರೀಕೃಷ್ಣ : ಘನಶ್ಯಾಮ ಹರಿಕೃಷ್ಣ . .. ನೃಸಿಂಹ 
ತ್ರಾಹಿಯೆನುತಿರ್ದನಾ ಸುಧನ್ವಂ ಮಜ್‌ಯದೆ (ಜೈಮಿಥಾ. ೧೦-೩೭). 
"ಮೇಘಶ್ಯಾವಂ' ಪರಾ. [ಘನ ಶ್ಯಾಮ] 

ಘನಶ್ರೀ (ನಾ). ೧. ಮೋಡದ ಶೋಭೆ ; ಮೇಘಕಾಂತಿ, ಮಿಂಚು. 
೨. ಘನತೆಯುಳ್ಳ ಶ್ರೀದೇವಿ ; ಮಹಾಪ್ರಭಾವಶಾಲಿನಿಯಾದ ಲಕ್ಷ್ಮೀ 
ದೇವಿ. ೧,೨: ಮತ್ತಮಾ ಘನಸಮಯಂ ಗದಾಧರಮೂರ್ತಿಯಂತೆ ಘನಶ್ರೀ 
ಮನೋಜ್ಞಮುಂ . . ಎ ಎನಿಸಿರ್ದುದು (ರಾಜಶೇ. ೮-೧೧೪ ವ). [ಸಂ.) 

ಘನಸಮಯ (ನಾ). ಮೋಡಗಳ ಕಾಲ; ಮಳೆಗಾಲ; ಕಾರ್ಗಾಲ; 
ಘನಸಮಯದಂತೆ ಪುಷ್ಯರವಿರಾಜಿತಮುಂ (ಮಲ್ಲಪು. ೫-೬೫); ಘನನಮಯ 
ಶಬರಕರಗತಕನತ್ತಟಿದ್ದಂಡಪಾತವಿಗಳನ್ನೀಳಸ್ತನಯಿತ್ನು 
ಕುಳತಮಾಳೀವನಪ್ರಸೂನಂಗಳಿನಿಸಿದುವು ಕರಕಂಗಳ್‌ (ಜಂದ್ರಪು. ೪-೩೭) ; 
ಘನಸಮಯ ನೃಪಾಲಕನೊಳ೪್‌ ಘನಪಾಣಿಗ್ರಹಣಮಾದ ಭೂವನಿತೆಗೆ 
ಮುತ್ತಿನಸೇಸೆಗಳಂ ಗಗನಾಂಗನೆ ಸೂಸಿದಳೆನಿಸೆ ಬಿಳ್ಲುವಾಲಿವರಲ್ಲಳ* 
(ಗಿರಿಕ. ೯-೪೬). [ಘನ+೬ ಸಮಯ] 

ಘನಸಾರ (ಗು). ೧. ಅತಿಶ್ರೇಷ್ಠವಾದ ; ಅತ್ಯುತ್ತಮವಾದ ; ಘನಸಾರ 
ಘುಸ್ಕಣ ಚಂದನ ಘನಸಾರ ದ್ರವದಿಂ . . . ಅನಘನಂಘ್ರಗಳನರ್ಚಿಸಿದಂ 
(ಪುಷೃಪು. ೧೪-3). ೨. ಕರ್ಪೂರ: “ ಕರ್ಪೂರಃ, ಘನಸಾರಃ- ಈ ೨ 
ಕರ್ಪೂರಂ” (ಹಲಾಯು. ೯೦-೩೯೦) ; “ ಪ್ರಾಲೇಯಮೆನಲು ಘನಸಾರಮೆನೆ 
ಪಚ್ಚೆ” (ಮಂಗರಾ. ೯೯-೨೨); ಘನಸಾರ ವಿಮಿಶ್ರಿತ ಚಂದನರಸಮಂ ತಳಿದ 
ರೊಂದು ಯೋಜನದನಿತಂ (ಮಲ್ಲಿಪು. ೧೪-೨೪೮) ; ಕಾಂಚನಭಾಜನದಿಂದೆ 
ಪಂಚರತ್ನದ ಘನಸಾರವಾರಿಯ ಮೃಗೋತ್ಮಕುಳುತ್ಮದ ಬಾಯಿನಂಗಳಂ 
ಮುದದೊದವಿಂದಮಿತ್ತು ಮೆಜ್‌ದರ್‌ ನೆಲೆವೆರ್ಚಿದುದಾತ್ತವೃತ್ತಿಯಂ 
(ಡೆಂದ್ರ ಪು. ೬-೮೦); ಮಹೀಪಾಲಂ ಸಮರ್ಪಿಸುವ ಘನಸಾರದಾಹುಶಿಯನಗ್ನಿ 
ಮುಖದಿಂದೆ ನೀನೆನಗಿತ್ತೊಡೆ. ದರ್ಪದಿಂ ತೃಪ್ತನಾದಪೆಂ (ಜೈಮಿಭಾ. 
೩೪-೨೧). ಹ. - ಚಂದನದಂತಹ ಪರಿಮಳಪೂರ್ಣವಾದ ಒಂದು 
ಬಗೆಯ ಮರ : ಘನಸಾರಸರಳ ಚಂದನವನ ಮೃದುಪಲ್ಲವಮನಗ್ರ 


೨೬೮೭ 


6 ಘನಸುಚ್ಛಾಯ 


0 


ಘನಾಗಮ 


ಹಸ್ತದೆ ಕೊಂಡೊಯ್ಯನೆ ಬೀಸೆ ಚೆಲ್ವುವಡೆದುದು ಜಿನಂಗೆ ಚಾಮರಮನಿಕ್ಕು 

ಚಂದನ ಘನಸಾರದ್ರವದಿಂ , . . 

ಅನಘನಂಘಿ)ಗಳನರ್ಚಿಸಿದಂ (ಪುಷ್ಕಪು. ೧೪-೨). ೪. ನೀರು; ಜಲ: (8). 
[ ಘನ + ಸಾರ] 

(ಗು). ೧. ನಿಬಿಡವಾದ ಒಳ್ಳೆಯ ನೆರಳನ್ನುಳ್ಳ; ಸಾಂದ್ರ 

ವಾಗಿಯೂ ತಂಪಾಗಿಯೂ ಇರುವ ನೆರಳನ್ನೀಯುವ. ೨. ಮೇಘ 

ದಂತೆ ಒಳ್ಳೆಯ ಕಾಂತಿಯನ್ನುಳ್ಳೆ ; ಮೋಡದಂತೆ ನೀಲವಾದ 


ವಂತಮರಗಜಂ (ಅದಿಪು. ೭-೭೧); 


ಮೈಬಣ್ಬದಿಂದ ಕೂಡಿದ : €ಲಮೇಘಶ್ಯಾಮದ. ೧, ಪಿ: 
ಘನಸುಚ್ಛಾಯವನಂತಭೋಗನಿಲಯಂ . .. ತೋಡಾಯ್ತುಪೇಂದ್ರಂಗೆ 


ಮಜ್ಜನಕಂಗೀ ಮರನೆಂದು ಮಾಮರಕೆ ಕಾಮಂ ಕೊಟ್ಟನಾತಿಥ್ಯಮಂ 
(ಪುಷ್ಪ ಪು. ೮-೮0). [ ಸಂ. (ಘನ « ಸು ಛಾಯಾ + -)] 


| ಘನಸ್ತ (ನಾ). ಘನತೆಯುಳ್ಳವನು ; ಗೌರವಸ್ಥ ; ದೊಡ್ಡವ್ಯಕ್ತಿ. 


20 


ಏಂ 
ಲಾ 


80 


«45 


(ಘನಸ್ತಿಕೆ' ಪರಾ. [ಘನ+-ಸ್ತ] 

ಘನಸ್ತನ (ನಾ). ದೊಡ್ಡ ಸ್ತನ : ಎನಿತ್ತೆನಿತ್ತಂಬುಜಪತ್ರನೇತ್ರೆಯಾ ಘನ 
ಸ್ತನಂಗಳ್‌ ಬಳೆಗುಂ ಕಿರಾತೆಯಾ ಅನಿತ್ತನಿತ್ತಂ ವನದೊಳ್‌ ವನೇಚರಂ 
ತನತ್ತು ಬಿಲ್ಲಾನದನಂತೆ ಕೀಸುವಂ (ಶಮದ. ೧೧೮ ಪ್ರಯೊಲಿ. [ಘನ ಸ್ತನ] 

ಘನಸ್ತನಿತ (ನಾ). ಮೋಡದ ಗರ್ಜನೆ; ಮೇಘರವ ; ಗುಡುಗು: 
ಘನಸ್ತನಿತಮುಂ ಕೇಕಿಸ್ವನಮುಂ ನೀರಧಾರೆಯುಂ ಮನಂ ಬೆಚ್ಚಿರ್ಕು 
ಮಿಂತೆತ್ತಂ (ಕವಿರಾ. ೨-೦೧೮). [ಘನ 4 ಸ್ತನಿತ) 

ಘನಸ್ತಿಕೆ (ನಾ). ದೊಡ್ಡತನ ; ಹಿರಿಮೆ ; ಶ್ರೇಷ್ಠತೆ ; ಗೌರವ ಕುರು 
ರಾಯ ಮಸ್ತಕವನುಳುಹಿಕೊಂಡೈದಿದೆಯ ದುಷ್ಟರ ಘನಸ್ತಿಕೆಯ 
ತಿಳಿದೆಯಾ ಬುದ್ಧಿಹೀನರಿಗೆಲ್ಲ ಗುರುವೆನಿಸಿದೆಯ ಜಗದಲಿ (ಲಕ್ಷ್ಮಭಾ 
೩-೨೮-೩); ಪಟ್ಟಣದಿಂದ ದೂರವಾದಂತೆ ಅವನ ಪ್ರತಿಷ್ಠೆ ಏರುತ್ತಿತ್ತು.. 
ಘನಸ್ತಿಕೆಗೆ ಕಳೆ ಬರುತ್ತಿತ್ತು (ಭ್ರಮಾನ. ೫); ಮೇಸ್ತ್ರಿಯಾದ ಬಳಿಕ ಅವನಿಗೆ 
ಸ್ವಲ್ಪ ಘನಸ್ತಿಕೆ ಹೆಚ್ಚಿತ್ತು (ರಕ್ತರೂ. ೯೬). [ಘನಸ್ತ * -ಇಕೆ) 

ಘನಸ್ವನ (ನಾ). ೧. ಮೋಡದ ಧ್ವನಿ; ಗುಡಂಗಂ : ಅಕ್ಕರಮಲ್ಪವು 
ಘನಸ್ವನಾದಿ ಧ್ವನಿಗಳ (ಕಮದ. ೨). ೨. ಅಧಿಕವಾದ ಶಬ್ದ ; ದೊಡ್ಡ 
ಸದ್ದೂ ° ೧೨: ಜಯ ಜೀವ ನಂದ ವರ್ಧಸ್ವ ಘನಸ್ವನಂ ನೆಗಟ* 
ಬೀಸುವ ಸೀಗುರಿ ಸೋಗೆಯಾಗೆ . . . ಪೋಲ್ತೆಸೆದುದಂದು ಘನಾಗಮಮಂ 
ಜಿನಾಗಮಂ (ಪುಷ್ಫ ಪು. ೧೦-೧೯). [ಘನ ಸ್ವನ] 

ಘನಾಂಧಕಾರ (ನಾ). ನಿಬಿಡವಾದ ಕತ್ತಲೆ ; ಕಗ್ಗತ್ತಲೆ: ಆಗ ಆಕಾಶ 
ಮಂಡಲದಲ್ಲಿ ಘನಾಂಧಕಾರವಾಗಿ ಮಸೀಮಯವಾಗುತ್ತ ಬಂತು 

[ ಘನ * ಅಂಧಕಾರ] 

ಘನಾಂಸ (ನಾ). ದೊಡ್ಡ ಹೆಗಲುಳ್ಳವನು: ಸುಭಟಕಟಕಸಾಮಂತಾವತಂಸಂ 
ಘನಾಂಸಂ (ಮದಕಿ. ೦-೧೩೫. [ಘನ + ಅಂಸ] 

ಘನಾಕೃತಿ (ನಾ). [ಗಣಿತ] ಘನದ ಆಕೃತ್ತಿ-ಆಕಾರ: ಕಂಬಗಳು 
ಘನಾಕೃತಿಯುಳ್ಳ ವಾಗಿಯೂ ಮತ್ತು ಅಪ್ಪಮೂಲೆಯುಳ್ಳೆ ವಾಗಿಯೂ 
ಇವೆ (ಭಾರದ, ೫೦೦). [ಘನ * ಆಕೃತಿ] 

ಘನಾಗಮ (ನಾ). ೧. ಮೋಡಗಳ ಬರವು,-ಆಗಮನ. ೨. ಮೋಡಗಳ 
ಕಾಲ ; ಮಳೆಗಾಲ : ಇಂದುಮಂಡಳದ ಕರ್ಪೆಸೆದತ್ತು ಘನಾಗಮಂ 
ಮೊದಲ್ಲಿಡೆ ಶರದಾಗಮಂ ನೆಆ್‌ಯೆ? ಪರ್ಬೆ ಸಮಸ್ತ ಮಹೀವಿಭಾಗಮಂ 
(ಪಂಪಧಾ. ೭-೬೯) : ಘನಶೋಕ ಘನಾಗಮಜಳಜನಿತೋತ್ಕರ್ಷಮನನೂನ 
ಬಾಂಧವಜನಿತಾಶ್ರುನದೀಪೂರಮನುಡುಗಿಪುದಿನತೇಜ ವಸಂತದಂತೆ ಬಂದೀ 
ಕ್ಷಣದೊಳ್‌ (ಡಂದ್ರಪು, 8-09); ಮತ್ತಮಾ ವನಂ ಘನಾಗಮದಂತೆ 
ಘನಕದಂಬಮುಕ್ತಕವಿಲಸಿತಮುಂ . . . ಆಗಿಯುಂ (ರಾಜಶೇ. ೫-೭೪ ವ). 

[ಘನ + ಆಗಮ] 


(ಕಪಾಕುಂ. ೧೦೩). 


ಘನಾಘನ 


ಘನಾಘನ (ಗಂ). ೧. ಒತ್ತೊತ್ತಾದ ; ನಿಬಿಡವಾದ ; ಸಾಂದ್ರವಾದ: 
ನರಸಿಂಗಮೊನೆಯ ವಿಭು ಸೌಂದರನ ವಿವಾಹಕ್ಕೆ ಕರಿತುರಗಂ ಸುಭಟೋತ್ಕರ 
ಯುತಮಬಳಾಸಂತತಿವೆರಸು ಘನಾಘನರವಂಗಳಿಂ ಪೊಜಮಟ್ಟಂ (ಶ್ರಿ ಪುವಿ. 
೨-೭೮). (ನಾ). ೨. ಮಳೆ ಸುರಿಸುವ ಮೋಡ: ಘನಾಫನನಿನಾದದಿಂ 
ಬೃಂಹಿತಂಗೆಯ್ವ ವಿಜಯಗಜಮುಂ (ಪಂಪಭಾ. ೯-೯೫ ವು; ಮನಮೊಸೆದು 
ಕೋಬಿಗಾಂಕಂಗನುನಯದಿಂ ಮಾಳ್ಕೆ ಮಹಿಮೆಯಂ ಮದನಘನಾಘನ 
ಪಟಳಪವನನಗಜಾನನ ನಿರೀಕ್ಷಣ ಲಂಪಟೋತ್ಕರಂ ನಿಟಿಲಾಕ್ಷಂ (ಎಳ. ೪, 
ಬೇಲೂರು. 3೦೦-3೬: 1073), ೩. ಮಳೆ; ವೃಷ್ಟಿ. ೪. ದೇವೇಂದ್ರ ; 
ಇಂದ್ರ: “ ಇಂದ್ರನಲ್ಲಿಯುಂ, ಕಣವ ಮುಗಿಲಲ್ಲಿಯುಂ ಘನಿಾಘನ 
ಮೆಂಬುದು” (ಹಲಾಯಂ. ೧೩೮-೩೯); “ಕಛಿವ ಮುಗಿಲೊಳಮಿಂದ್ರನೊಳಂ 
ಘನಾಘನವೆನಿಪ್ಪುದು” (ಮಂಗರಾ. ೧೪೨-೧೯). ೫. ಮದ್ದಾನೆ. ಹ ಪುಣ್ಯ. 


೨೬೮೮ 


ಘನೋದ್ರ ಸೈವ 


ಘನಿಸು (ಕ್ರಿ). ಗ ಟ್ಟೆ ಯಾ ಗು; ಹೆಪ್ಪುಗಟ್ಟು ಶ್ಯ ಗಡ್ಡೆ ಕಟ್ಟು: 

ಬಂಡೆ ಬಂಡೆಗಳಂತೆ ಘನಿಸಿ ಬಿದ್ದಿಹ ಮೌನ ಸೇವೆಗೈಯುತಿದೆ ಸೊಂಟಕಟ್ಟೆ 
ತಾಪಸವೃತ್ತಿಯಲಿ ಘನಿಸಿರಲು ತೇಜ ದೀಪವೋ 
[ಘನ + -ಇಸ್ಯು) 


(ವಿಜದ. ೭೪-೧೬) ; 
ದೇಹವೋ ಎನಿಸುತಿಹ ಒಡಲು (ಅವುತಂ. ೧೩-೬). 


5| ಘನೀಕರಣ (ನಾ). ದಟ್ಟವಾಗಿಸುವುದಂ; ಹೆಪ್ಪುಗೊಳಿಸುವುದು ; ಗಟ್ಟಿ 


10 


“ ಸಾಮಾನ್ಯಂ ಪುಣ್ಯಂ ಸುತ್ರಾಮಂ ಘನ, ಬಹಳ ಪುರುಷದಂತಿಸಮೂಹಂ | 


ಸಾಮಜ ಮಲಕಯೊಂಭತ್ತುಂ ಭೂಮಿಗೆ ಪೊಶತೆನಿಸುತಿಹ ಘನಾಘನಶಬ್ದ ೦” 
(ನಾನಾಕಂ. ೪೬); “ ಸುತ್ರಾಮಂ ಪುಣ್ಯ ಗಜಂ ಸುರೇಭ ಬಹುಮೇಘ 
ವ್ರಾತಮುಂ ವೃಷ್ಟಿಯುಂ ಸಾಮಾನ್ಯಾದಿ ಘನಾಘನಾಹ್ವೆಯಂ " (ನಾನಾರ. 
೧೬). ೭. ತಿಕ್ಕಾಟ; ಸಂಘರ್ಷ. [0.7 
ಘನಾನಂದ (ನಾ), ೧. ಶ್ರೇಷ್ಠವಾದ ಆನಂದ,- ಸಂತೋಷ. ೨. [ವೀಶೈ) 
ಅವಿರಳವಸ್ತುವಾದ ಪರಶಿವನ ಸಾಕ್ಷಾತ್ಕಾರದಿಂದಂಂಟಾದ ಆನಂದ, 
ಬ್ರಹ್ಮಾನಂದ ; ಪೂರ್ಣಾನಂದ. "ಘನಾನಂದಪ್ರಸಾದಿ' ಪರಾ, 
[ಘನ + ಅನಂದ] 
ಘನಾನಂದಪ್ರಸಾದಿ (ನಾ). [ವೀಶೈ) ಪರಶಿವನನ್ನು ಎಲ್ಲ ಕಡೆಯೂ 
ಕಾಣುತ್ತಿರುವುದರಿಂದುಂಟಾದ ಆನಂದವನ್ನು ಅನಂಭವಿಸುತ್ತಿರುವ 
ಶರಣ ; ಬ್ರಹ್ಮಾನಂದವನ್ನು ಪಡೆದಿರುವ ಪ್ರಸಾದಿ: ದುಃಖವನಳಿದ 
ಘನಾನಂದಪ್ರಸಾದಿ (ಬಸವ. ೯೪೨). [ ಘನಾನಂದ + ಪ್ರಸಾದಿ] 
ಘನಾನಕ (ನಾ). ದೊಡ್ಡ ಪಟಹ, - ನಗಾರಿ: ಮೊಟಗಿದುವಮರರ 
ವಿತತತತಘನಾನಕಮವನದ್ಭದೊಳಮರ್ದು(೫ಾತಿಪು. ೪-೫೬); ಪೊಣ್ಮಿದತ್ತು 
ಜಿನಮಂದಿರ ಸಾಂಧ್ಯಘನಾನಕಸ್ವನಂ (ಮಲ್ಲಪು. ೭-೧೮). [ ಘನ 4 ಆನಕ] 
ಘನಾನಿಲ, ಘನಾನಿಳ (ನಾ).ಎ ಘನವಾತ: ಅಂತು ವೃಷಭೇಶ್ವರಂ . .. 
ಘನೋದಧಿ ಘನಾನಿಲ[ಪಾಕಾಂ.ಳ]ತನುವಾತತ್ರಿತಯ ಭಾಗದೊಳವ್ಯೂ 
ಬಾಧನುಮನಂತ ಸುಖಾಂಬುಧಿನಿಳಯನುಮಾಗಿ ನೆಲಸಿರ್ದಂ (ಅದಿಫು. 
೧೬. ೩೧ ವು. ಘನಾನಿಳ: ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ.. [ ಘನ +೬ ಅನಿಲ] 
ಘನಾನಿಳ "ಘನಾನಿಲ' ನೋ. 
ಘನಾರಾವ (ನಾ). ದೊಡ್ಡ ಶಬ್ದ ; ಗಂಭೀರ ರವ; ಪ್ರೋದ್ಭಾಸಿ ವೀಚೀ 
ನಿಚಯ ಘನಘನಾರಾವರೌದ್ರಂ ಸಮುದ್ರಂ (ಕಾವ್ಯಸಾ. ೭೩ ಶೂದ್ರಕ), 
[ ಘನ + ಆರಾವ ] 
ಘನಿ (ನಾ). ಶ್ರೇಷ್ಠನಾದವನು; ಗಂಭೀರನಾದವನು; ಘನಗಳತಿಲಾಘವದ 
ಲೋಡಿದರೆ ರವಿಗಳ ಒಲಾಘವವು ತಾನೇನು . . .ಶಿರದಲಿ ಮೇಘವಹ 
ವಿಷಯಗಳ ಬಿಟ್ಟರೆ ತಾ ಘನಿಯನಿಸಿರ್ದ ಯೋಗಿಗೆ ದುಃಖವಿಲ್ಲೆಂದ(ನಿಧಾಗ. 
೧೧-೩೪-೧೮). [ಘನ * -ಇ್ಯ] 
ಘನಿತ್ರ (ನಾ), ಪಿಕಾಸಿ, ಗುದ್ದಲಿ; ದ್ವಿಜಕುಳ ಪವಿತ್ರನೇಚಂ ಜಗದೊಳ್‌ 
ಪಾತ್ರಂ ರಿಪುಕುಳ ಕಂದಘನಿತ್ರಂ (ಎಕ. 11, ೭೩-೧೧; 1118). 
[ ಆಸಂ. ಖನಿತ್ರ] 
ಘನಿಷ್ಠ (ನಾ). ಬ ಹಳ ನಿಬಿಡವಾದುದಂ,- ಸಾಂದ್ರವಾದಂದು : 
ನೈವೇದ್ಯಕ್ಕಿಂತಲೂ ಇದರಲ್ಲಿ ಕವಿಯೊಡನೆ ಬ್ರಹ್ಮಸಂಯೋಗ ಫನಿಷ್ಠ 
ವಾಗಿದೆ, ಹೆಚ್ಚು ಮಧುರವಾಗಿದೆ (ಎರಸೆ. ೧೦). (ಸಂ. 


15 


ಗೊಳಿಸುವುದಂ : ಇಮರುವುದು ಎಂದರೆ ದ್ರವರೂಪದ ನೀರನ್ನು ಆವಿಯ 
ರೂಪವಾಗಿ ಮಾರ್ಪಡಿಸುವುದು. ಇದೇ ಅನಿಲೀಕರಣ. ಇದಕ್ಕೆ ವ್ಯತಿರಿಕ್ತ 
ವಾದ ಪರಿವರ್ತನ ಘನೀಕರಣ (00869258108) (ಧೂವಿವ. ೮೦). [ ಸಂ.] 

ಘನೀಕೃತ (ಗಂ). ದಟ್ಟವಾಗಿಸಿದ; ಗಟ್ಟಿಗೊಳಿಸಿದ : ಹಾಲಿನ ಹುಡಿ 
ಮತ್ತು ಘನೀಕೃತಹಾಲನ್ನು ತಾಜಾಹಾಲಿಗಿಂತ ಹೆಚ್ಚು ಕಾಲ ಇರಿಸಬಹುದು 
(ಆಡುಸೌ. 60). [ಸಂ.] 

ಘನೀಭವಿಸು (ಕ್ರಿ). ಎಘನಿಸು: ಆ ಜ್ಯೋತಿರ್ಮೇಘ ಗರ್ಭದಿಂದ 
ಘನೀಭವಿಸಿದ ಸೂರ್ಯನು ಸುತ್ತುವ ವೇಗವನ್ನು ನಾವು ನಿರ್ಧರಿಸಬಹುದು 
(ಭೂಹುಟ್ಮು. ೨೫); ತನ್ಮಾತ್ರೆಗಳು ಸ್ಥೂಲತತ್ವವಲ್ಲ . . . ಕ್ರಮಕ್ರಮವಾಗಿ 
ಇವು ಘನೀಭವಿಸಿ . . . ಆಕಾಶಾದಿ ಸ್ಕೂಲತತ್ವಗಳಾಗಿ ಪರಿಣಮಿಸುತ್ತವೆ 
(ಜೀವಾತ್ಮ. ೧೫೫). [ ಘನೀಭವನ್ಯ + - ಇಸ್ಯು) 

ಘನೀಭಾವ (ನಾ). ಗಟ್ಟಿಯಾಗಿರುವಿಕೆ; ದಟ್ಟವಾಗಿರುವಿಕೆ; (ಕಲ್ಲಿನಂತೆ) 
ಸ್ವರೂಪವನ್ನೂ ಪಡೆದಿರುವಿಕೆ: ಬಿಸಿಲುಂ ಬೆಳ್ಲಿಂಗಳುಂ ಕಟ್ತಲೆಯುಮಿವು 
ಮಿಥಸ್ಸೃರ್ಧೆಯಂ ಮಾಣ್ಣು . . . ನೆಲಸಿದುವು ಘನೀಭಾವಮಂ ತಳ್ಳಿ 
ತಾಮಿಲ್ಲಿ ಸಮಂತೆಂಬನ್ನೆಗಂ ತದ್ದಿರಿಪರಿಸರದೆೊಳ* ರಾಗಮಂ ಚಿತ್ತದೊಳ್‌ 
ಪೆರ್ಚಿಸುತಿರ್ಕುಂ ಪದ್ಮರಾಗಂ ಶಶಿಮಣಿ ಹರಿನೀಲಂ ವಿಲೋಲಾಂಶುಜಾಲಂ 
(ಂದ್ರಪು. ೧೦-೪೦). [ಸಂ.] 

ಘನೀಭೂತ (ಗಂ). ೧. ಗಟ್ಟಿಯಾದ ; ಸಾಂದ್ರವಾದ ; ಹೆಪ್ಪುಗಟ್ಟಿದ. 
(ನಾ). ೨. ಮೋಡದಿಂದ ಕೂಡಿದುದಂ; ಮೋಘವೂಯವಾದಂದುಂ . 
ತನತನಗೆ ತೀವಿ ತೀಡಿತು ಬಲಾಹಕಕುಲಂ ಗಗನಂ ಘನೀಭೂತಮಾದು 
ದೆಂಬಂದದಿಂ ಮಿಗೆ ತೀವಿ ಸೂಸಿದುವು ಸಲಿಲಮುತ್ಸಾಹದಿಂ (ಇಳಿರ. ದೇ. 
೫೧-೨೩). [Xo.] 

ಘನೋದಧಿ (ನಾ), [ಜೈನ] ಅನಂತವಾದ ಲೋಕವನ್ನು ಸುತ್ತಿರುವ 
ಮೂರು ಗಾಳಿಗಳಲ್ಲಿ ಒಂದು; ಘನೋದಧಿ ಘನಾನಿಳ ತನುವಾತ ಶ್ರಿತಯ 
ಭಾಗದೆೊಳಿ್‌ . . . ನೆಲಸಿರ್ದಂ (ಅದಿಪು. ೧೬-೫೧ ವ); ಅವಲ ಪೆಸರ್ಗಳುಂ 
ಘನೋದಧಿ ಘನವಾತ ತನುವಾತಂಗಳೆಂಬುವುವವಣಿಟೊಳಗೆ ಘನೋದಧಿ 
ಯೆಂಬ ಮೊದಲ ಮಹಾವಾತಮಂ ಘನವಾತಮೆಂಬೆರಡನೆಯ ಗೂಳಿಯಂ 
ಕಿಟ್‌ದು ಮೇಗೆ ಪೋಗೆ (ಶಾಂತಿಪು. ೧೨-೫೧ ವ). "ಘನವಾತ' ಪರಾ, 

[ ಘನ + ಉದಧಿ) 


35 ಘನೋದಯೋಪಳ (ನಾ).ಎಘನೋಪಲ; ಘನೋದಯೋಪಳಂ 


ಮೆ 


0 


45 


ಸೂಸಿದುದಿಂದ್ರಗೋಪಮಂ (ರಾಜಶೇ. ೮-೧೧೪). 
[ ಘನ + ಉದಯ + ಉಪಳ (-ಉಪಲ) ] 

ಘನೋದ್ದೇಶ (ನಾ). ಉತ್ತವಂವಾದ ಗಂರಿ, ದೊಡ್ಡ ಉದ್ದೇಶ; 
ಘನೋದ್ದೇಶ ಸಾಧನೆಗಾಗಿ ತನ್ನ ಜೀವನವನ್ನೇ ಬಲಿದಾನಗೆಯ್ಯಲು ಸಿದ್ಧ 
ವಾಗಿರುವ ವೀರರಮಣಿಯೆಂದು ಅವಳು ಭಾವಿಸಿಕೊಂಡಿದ್ದಳು (ಪುನರು. 
೨೪೦). [ಘನ ಉದ್ದೇಶ ] 

ಘನೋದ್ಭವ (ನಾ). ೧. ಮೇಘದ ಹುಟ್ಟು,-ಉತ್ಪತ್ತಿ. ೨. ಶ್ರೇಷ್ಠ 
ವಾದ ಜನ್ಮ; ಲೋಕೋತ್ತರವಾದ ಹಂಟ್ಟು,-ಉತ್ಪತ್ತಿ, ೧,೨: 
ಘನೋದ್ಭವದ ವಿಷದೇಹಿಯಾಗಿಯು ಜನಕ್ಕಮೃತದೇಹವನೀವಳಾಹಾ 
ವಿರುದ್ಧ ಸ್ವಭಾವೆ ಗಂಗಾನದಿ ಧರಾತಳದೊಳು (ಹಡಕಾ. ೧೦-೩೦). 

[ಘನ + ಉದ್ಭವ ] 


ಘನೋಪಲ 


ಫನೋಪಲ, ಘನೋಪಳ (ನಾ)... ಮೋಡದಿಂದ ಮಳೆಯೊಂದಿಗೆ 
ಬೀಳುವ ಆಲಿಕಲ್ಲು ; ಕರಕ: ಘನೋಪಲದ ಮಾಟಕ್ಕಿಯಿಂ ಕರಗೆ ತೃಷ್ಣೆ 
ಸಾಮ್ರಾಜ್ಯದೊಳ್‌ (ಪಂರಾಮಾ. ೧೦-೧೨೭) ; ವರ್ಷಮಯ ಧಾರೆಯಿಂದಿಂದ್ರ 
ಗೋಪಗಳಿಂ ಘನೋಪಲಗಳಿಂದ ಮುಂಗಾರ್‌ ಬಂದುದು (ಭಾವಚಿಂ. ೬-೨). 
ಘನೋಪಳ : “ ಕರಕಃ, ಘನೋಪಳಃ - ಈ ೨ ಆಲಿಕಲ್‌ " (ಹಲಾಯಂ. 
೧೧-೩೯) ; ಪಳಿಕಿನ ಕೊಡದೊಳ್‌ ಗಂಗಾಜಳಂಗಳಂ ತೀವಿ ತರ್ಪ-ಸುರವನಿತೆ 
ಘನೋಪಳಮಂ ತಾಳಿದ ವಿದ್ಯುದ್ವಿಳಾಸಮಂ ನಿಜವಿಳಾಸದಿಂ ಮಸುಳಿಸಿದಳ್‌ 
(ಮಲ್ಲಿಪು. ೧೪-೨೭೦); ಎಳೆವುಲ್ಲ ಳೊಳ್‌ ಘನೋಪಳಕುಳದಂತೆ ತೋಜಿದುವು 
ನವ್ಯ ಘನಚ್ಕುತ ತೋಯಬಿಂದುಗಳ್‌ (ಜಗವಿ. ೪-೧೯). ( ಘನ. ಉಪಲ] 

ಘನೋಪಳ 'ಘನೋಪಲ' ನೋ. 

ಘನ್ನ (ಗು). ಶ್ರೇಷ್ಠವಾದ ; ಪವಿತ್ರವಾದ ; ಘನತೆಯನ್ನಲಳ್ಳ : ಹೊನ್ನು 
ಹೆಣ್ಣು ಕೋಟಿ ಕನ್ಯಾದಾನವನು ಸನ್ನಿಧಾನದಿಂದ ಘನ್ನ ಜನರಿಗಿತ್ತು(ಪುರಂದ. 
೩-೯೧-೧); ಕನ್ಯೆ ಲಕುಮಿರಮಣ ವಿಜಯವಿಠ್ಕಲರೇಯ ಘನ್ನಮಹಿಮ 
ನಿನ್ನ ವಾಕ್ಕ ಅಮೃತಸಿದ್ಧ (ಮೋಕ್ಷದೀ. &-೧೦); ಚಿನ್ನವಾಗಿ ಮನ ಘನ್ನವಾಗಿ 
ಬಾಳೆಂದು ಹರಸುತಿಹನು (ಅಮತಂ. ೫೬-೧೬). "ಗನ' ಪರಾ. 

[ ಆಸಂ. ಘನ] 

ಘಮ (ನಾ). ಸುವಾಸನೆ ; ಕಂಪು : ಬೇಸಿಗೆಯ ದಿನಗಳಲ್ಲಿ ನದಿಯ ಮೇಲೆ 

ಬೀಸುವ ಗಂಳಿಯಂತಿತ್ತು ಆ ಗಾಳಿಯ ಘಮ (ಶಾಲೆಮ, ೨೨೫). 
ಘಮಘಮ್ಯ್ಮ (ದ್ವಿರುಕ್ತಿ): ಮೈಸೂರಿನ ಗಂಧದ ಕಡ್ಡಿಗಳಿಂದ ತೂಟ್ಟಿ 

ಯೆಲ್ಲ ಘಮಘಮ ಎನ್ನುತ್ತಿತ್ತು (ಹುಟ್ಕಿಹ. ೧೪). [ ಆಗಮ[ ) 

ಘಮಘಮ, (ನಾ). ಒಂದು ಅನುಕರಣ ಶಬ್ದ: ಘನಕಲಶದಿಂ ತುಂಬಿ 
ಘಮಘಮ ನಿನದಮಾದುದು ಕೇಳಿ ಕುಂಜರವೆನುತಲೆಚ್ಚೆ ನು (ಅನಂರಾ. 
೨-೩-೮). 

ಘಮಘಮ "ಘಮ' ಪರಾ. 

ಘಮಫಘಮಾಟ (ನಾ). ಸುವಾಸನೆ; ನರುಗಂಪು : ಅಂಬೆಮೋಹರ್‌ 
ಅಕ್ಕಿಯ ಅನ್ನದ ವಾಸನೆ ಓಣಿಗೇ ಘಮಘಮಾಟ ಬೀರುತ್ತಿತ್ತು (ದೀಪಹ, 

[ «ಮರಾ. ಘಮಘಮಾಟ್‌ ] 

ಫಘಮಫಘಮಿಸು (ಕ್ರಿ). ಬಹಳವಾಗಿ ಸುವಾಸನೆಯನ್ನು ಬೀರು ; ಕಂಪು 
ಬೀರು: ಘಮಘಮಿಸುವ ದೇಹಪರಿಮಳದಿಂದೊಂದು ಗಮಕದೊಳೆಸೆದನಾ 
ರಾಯ (ಥರಶ. ೧-೩೬) ; ಕೊನೆಗೆ ಪರಿಮಳ ತುಂಬಿದ ಹೂವೇ ಘಮ 
ಘಮಿಸುವದು (ಕನ್ನ ಜಾ. ೧೨೦). [ ಘಮಘಮೈ್ಮ + -ಇಸು1 

ಘಮಾಯಿಸು (ಕ್ರಿ).ಎಘಮಘವೀಸು : ಜಾನಕಮ್ಮನವರು ಸಂಡಿಗೆ ಹುರಿ 
ಯುತ್ತಿದ್ದರು. ಎಣ್ಣೆ ವಾಸನೆ ಈಚೆಗೂ ವ್ಯಾಪಿಸಿ ಘಮಾಯಿಸುತಿತ್ತು 
(ಮೂಲಾನ, ೬೪). "ಕಮ್ಮಯಿಸ್ಸು', "ಗಮಾಯಿಸು' ಪರಾ. 

[ ಆಘಮ 4 - ಇಸ್ಕು] 

ಘಮೆಂಡಿ (ನಾ). (ಉಕ) ಹೆಮ್ಮೆ ; ಮದ; ಗರ್ವ; ಅಹಂಕಾರ : ಇಂದಿ 
ಸೊಕ್ಕು-ರೊಕ್ಕದ ಘಮೆಂಡಿ, ಎಷ್ಟ ದಿನಾ ತಡದೀತು? (ದೀಪನಿ.. ೧೩೩) ; 
ಇವಾ ರೊಕ್ಕದ ಘಮೆಂಡ್ಕಾಗ ಅದಾನು (ನಡದಾ. 1, ೨೯೦). 

[ «ಪಾರ. ಹಿಂ. ಘಮಂಡ್‌ ; ಮರಾ. ಘಮೆಂಡೀ, ಘಮೆಂಡ ] 

ಘಮ್ಮನ (ನಾ). ದೊಡ್ಡ ಮನಸ್ಸು; ಉದಾರ ವಂನಸ್ಸು; ರಮ್ಮೆಯರಸ 
ಪರಬೊಮ್ಮ ಬೊಮ್ಮನಯ್ಯಾ ತಿಮ್ಮವಿಜಯವಿಠಕ್ಕ್ಶಲ ಮಹಮೂರುತಿ 
ಘಮ್ಮನದಿಂದಲಿ ಬಂದು ದುಮ್ಮನವ ಕಳೆವ (ವಿಸಾಸು. ೩೩-೨). 

[ ಆಘನ * ಮನ] 

ಘಮ್ಮನೆ (ಅ). ಬೇಗನೆ; ಕೂಡಲೆ; ತಕ್ಷಣ: “ ಘಮ್ಮನೆಯೆಂದು ಶೀಘ್ರ 
ದೊಳ್‌ ” (ಕರ್ಣಾನಿ, ೧೬); ನಿನ್ನೊಡತಿಯ ಮನೆ ಯಾವುದು ಘಮ್ಮನೆ 
ಪೇಟಿಕಿಂದು ನೃಪತಿ ಬೆಸಗೊಳಲ್‌ (ಪುಣ್ಮಾಸ್ತ. ೩-೧೮) ; ನಮ್ಮ ದೃಷ್ಟಿಗಳ 


1, ೨೧). 


೨೬೮೯ 


ಘರಾಣೆ 


ಘಮ್ಮನೆ ಸೆಳೆದುಕೊಂಬ (ವೀಕ್ಕಿ ಪು. ೩-೧೭-೧೫) ; ಧರ್ಮವುಳ್ಳ ಮನುಷ್ಯ 

ನಾರಾಯಣಭಕುತನೆನಿಸಿ ಘಮ್ಮನೇ ದಾಂಟುವನು ಮಾಯೆಯ (ನಿಧಾಗ. 

(ಘಂ; + - ಅನ್ನೆ] 
ಘಮ್ಮಿಡು (ಕ್ರಿ). ಘಂ ಎ ೦ ದು ಶಬ್ದಮಾಡು,-ಮೊಳಗಂ ; ನಿನ್ನ 

6 ಕಾವಗ್ಗ ಳೆಯರಿಲ್ಲಕಟೆನುತ ಮುಂದಕೆ ನಿಲುಕಿ ಹೊಯ್ದನು ಗಗನ ಘ[ಪಾಕಾಂ. 
ಗ, ಘು]ಮ್ಮಿಡೆ ಕಲಿ ವಿಭೀಷಣನ (ತೂರರಾ. ೬-೧೪-೨೫) : ಪುರಹರಮುನ್ನತ 
ಸ್ವರಮೆತ್ತಿ ಮೊಳಗಿದ ಗಗನ ಘಮ್ಮಿಡಲು (ಅಂಬಿಕಾ. ೧೦-೫೪). 

[ಘಂ, + ಇಡು] 

ಘಮ್ಮು (ನಾ). ಒಂದು ಅನುಕರಣ ಶಬ್ದ : ಘಮ್ಮು ಘಲಿಲೆನೆ ನಿರಿನಿಳಿಲು 
ಗಜಿಕಿದೊಜಲಿದವು ಫಲುಗುಣನ ಶರಜಾಲ (ಕುವ್ಮಾದ್ರೋ, ೧೦-೧೯). 

ಘಮ್ಮೆನ್ನು (ಕ್ರಿ). ಸುವಾಸನೆಯನ್ನು ಬೀರು; ಕಂಪನ್ನು ಸೂಸು: 
ಅಮ್ಮಾನ ಗುಡಿ ಮುಂದೆ ಘ[ಪಾಂಾ. ಗ]ಮ್ಮೆನ್ನೋದಿದು ಏನೆ ಗಂಡು 
ಭೂತಾಳೆ ಗಜನಿಂಬೆ ಘಮನಕ್ಕೆ ಹಿಂಡುಮರವೆಲ್ಲ ಫಲಬಿಟ್ಟೊ (ಹಳ್ಳಿಯ. 

ನೀವು ಮುಡಿದಿರುವ ಮಲ್ಲಿಗೆ ತುಂಬಾ ಘಮ್ಮೆನ್ನುತ್ತಿದೆ (ರೂಢ). 

[ ಘಂ + ಎನ್ನು (ಎನ್‌) ] 

ಘಯ್ದ "ಘಳಿಸಾಸ' ನೋ. 

ಘರಖಾಯಿಸು (ಕ್ರಿ). ಗುರುಗುಟ್ಟು ; ಗರ್ಜಿಸು : ಹದಿನಾರು ಹೆಜ್ಜೆ 
ಪಟಾವಳಿ ಹುಲಿ ಘರಖಾಯಿಸಿಕೊಂಡು ಬರುವುದನ್ನು , . . ಕಂಡನು 
(ಕಥಾಮಂ. ೪1, ೮೫). [ಆಗುರುಕಾಯಿಸು) 

ಘರಘರನೆ (ಅ). ಘರಘರ ಎಂಬ ಶಬ್ದದೊಡನೆ: ಭಾಳಮಧ್ಯಮಂ 
ತೀಕ್ಷ್ಣ ಕರಪತ್ರದಿಂ ಘರಘರ[ಪಾತಾ. ಘರಿಘರಿ]ನೆ ಸೀಳುತಿರಲು (ಜೈಮಿಭಾ, 
೨೬-೬೩. [ಘರಘರ್ಯ + - ಅನೆ] 

ಘರಟೆಗೆ «ಗರವಟಿಗೆ' ನೋ... 

ಘರಟ್ಟ (ನಾ). ೧. ಬೀಸುವ.ಕಲ್ಲಂ; ರಾಗಿಕಲ್ಲು; ಪರಿದುದು ಪಾಸುಂ 

" ಪೊಕ್ಕುಂ ತಿರುಗಿದುದು ಘರಟ್ಟದಂತೆ « * ೬ ಕೊರ್ವಿ ನಿಂದುದು ಸೌಭಂ 
(ಜಗವಿ.೧೮-೯೩) ; ದುರಿತಗೋಧೂಮನ £ ದ] ಘರಟ್ಟನಾ ಬಸವೇಶನತ್ಯಧಿಕ 
ಮಹಿಮೆಯಂ ಪೊಗಳ್ವರಾರೀ ಜಗದೊಳು (ಗುರುಡಾ. ೧೪-೩೦). ವಿ. 
(ಆಲಂ) ಪುಡಿ ಮಾಡುವವನು , ನಾಶಪಡಿಸುವವನು ; ಜೆಟ್ಟಿಗನೆನೆ 
ನೆಗಬ್ಜಿಹಿತ ಘರಟ್ಟಂ (ಎಇ. ೪I, ೨೧೬-೧೯ ; 1067) ; ರಟ್ಟಘರಟ್ಟವೆಸರ್‌ 
ಧರೆಗಿಟ್ಟಳವೆನೆ ರಾಜ್ಯಪಟ್ಟಬಂಧೋತ್ಸ ವದೊಳ್‌ (ಎಇ. ೪, ೧೭-೧೭; 1142); 
ಭಕುತರಾರ್ತಿಯನಜ್‌ವ ವಿಪುಳ ಘರಟ್ಟರಾರುಂಟಿಂದಳಿಂದುಮುಖಿ 
. (ಕುವ್ಕಾಅ. ೧೬-೨೬). "ದನುಜಘರಟ್ಟ' ಪರಾ. [ಸಂ.] 

ಘರವಟಿ (ನಾ). ಯಾಗಮಾಡುವವನು ; ಯಾಗದೀಕ್ಷಿತ: ಹರಿಬಲವಂ 
ಕಂಡಳುಕುವ ಮದಕರಿವೊಲ್‌ ಪಿಂತುರವಣಿಸುವ ಹರಿಯಂ ಘರವಟಿ 
ಕಂಡಾಲಲು ಹರಿಚಕ್ರವ ತಿರುಹಿಸಿ ತಿರುಹುವ ಮದದಿಂ ಕಾಣದೆ ಬೊಮ್ಮನ 
ತಲೆಗಿಟ್ಟು (ವೀರೇಶ. ೨-೩೫. "ಗರವಟ್ಕ' ಪರಾ. [ ಎಸಂ.ಗೃಹೆಪತಿ] 

ಘರವಟಿಗ "ಗರವಟಿಗ್ಗ' ನೋ. 

ಘರವಟಿಗೆ "ಗರವಟಿಗೆ' ನೋ. 

ಘರವಟಿಗೆಬರು "ಗರವಟಿಗೆವರ್‌' ನೋ. 

ಘರವಟ್ಟ 'ಗರವಟ್ಕ' ನೋ. 

ಘರವಟ್ಟಿಗೆ"ಗರವಟಿಗೆ' ನೋ. 

ಘರವಟ್ಟಿಸು "ಗರವಟಿಸು' ನೋ. 

ಘರಾಣೆ, ಗರಾಣ (ನಾ). ೧. ಮನೆತನ ; ಕುಟುಂಬ, ವಂಶ: ನಮ್ಮ 

ಘರಾಣೆಗೆ ಅವರೇ ಈಗ ಉಳಿದ ಹಿರಿಯರು (ಗೀಶುಗೆ. ೪೭) ; ಏನು ಹೇಳತೀ 

ಶೀನಪ್ಪ . . . ಎಷ್ಟೋ ದಿವಸದಿಂದ ಬಂದ ಒಂದೇ ಘರಾಣೆ, ಇದನ್ನು 


ನನ್ನ ಕಣ್ಮುಟ್ಟ, ನಾನು ಬದುಕಿರುವಾಗ ಹರಿದು ಹಂಚಿಹಾಕಬೇಕೇನು? 


೧೧-೫-೨೫). 


೩೫) ; 


30 


46, 


ಫರಿಕ್ಕನೆ 


(ಇತಿಶ್ರೀ. ೧೩೫). ೨. [ಸಂಗೀತ]. ಸಂಗೀತಕಲೆಯಲ್ಲಿ ವಿಶಿಷ್ಟರೀತಿಯ 
ಒಂದು ಪಂಥ,-ಸಂಪ್ರದಾಯ:; ಇವನು ಆಗ್ರಾ ಘರಾಣೆಗೆ ಸೇರಿದವನು 
ಎಂದು ಹೇಳಲು ಸಾಧ್ಯ (ಧಾಕದ. ೩೮೧); ಕರೀಂಖಾನರ ಒಂದು 
ಘರಾಣೆಯವರಂತೆ, ಇನ್ನೊಂದು ಘರಾಣೆಯವರು ಅದೇ ಭೈರವಿರಾಗವನ್ನು 
ಹಾಡುತ್ತಾರೆಂ ಬ ನಿಯಮವಿಲ್ಲ (ಯಕ್ಷಬ. ೬೩೫. ಗರಾಣ; ೨. 
ಹಿಂದೂಸ್ಥಾನಿ ಗರಾಣಗಳಂತೆ ಕರ್ನಾಟಕಸಂಗೀತದಲ್ಲೂ ಸಂಪ್ರದಾಯ 
ಗಳುಂಟು (ರೂಢಿ). 
[ -ಮರಾ. ಘರಾಣೇ, ಘರಾಣಾ; ಹಿಂ. ಘರಾನಾ) 


ಘರಿಕ್ಕನೆ (ಅ). ಸರ್ರನೆ ; ತಟ್ಟನೆ : ಜಡೆಯ ತುಡುಕಿ ಪಿಡಿದೊಡನೆ ಘರಿಕ್ಕನೆ 


ಮಡಮುರಿದೆಸೆವೊಳ್ಕೊಗದ ಅಡವಾಯುವ ಕೂರ್ನೋಟದ ಕೊಮರಿಯ 
ನೊಡಬಡಿಸುವುದೊಲಿಶುವುದು (ಹದಿಬ. ೬-೩0). [ಘರಿಕ್‌್‌ + - ಅನೆ] 
ಘರಿಘರಿ "ಫಘಜ್‌ಘಟ್‌' ನೋ, 


ಫರಿಘರಿನೆ (ಅ). ಘರಿಘರಿ ಎಂದು ಶಬ್ದ ಹೊರಡುವಂತೆ : ಫರಿಘರಿನೆ. 


ಹಲ್ಲೊತ್ತಿ ಹೂಡಿದನೆದೆಗೆಯಕಟಾ (ತೊರರಾ. 8-೨-೪೯); ಭಾಳಮಧ್ಯಮಂ 
ತೀಕ್ಷ್ಣಕರಪತ್ರದಿಂ `ಘರಿಘರಿ[ ಪಾಕಾಂ. ಘರಘರ 7ನೆ. ಸೀಳುತಿರಲು 
(ಜೈಮಿಭಾ. ೨೬-೬೩). [ ಆ ಘಫಜ್‌ಫಟ್‌ ] 

ಘರಿಯಲ್‌ (ನಾ). ಒಂದು ಅನುಕರಣ ಶಬ್ದ : ಒಡೆಯೆ ಘರಿಯಲ್ಲೆನಲೈ 
ತೋಳುಡಿದು ನೆಲಕ್ಕೆ ವಿಟ್ಲು)ದು (ಸೌಇಇ. 2-1, ೧೬೩-೧೪ ; 1093). 

ಘರಿಲ್‌, ಘರಿಲಂ (ನಾ). ಒಂದು ಅನಂಕರಣ ಶಬ್ದ : ಮೆಯ್ಯ ಮಸಿ 
ಕೊರಲ ಬಕ್ಕಳೆ . ಪೊಯ್ಕೆ ಘರಿ [ಪಾಕಾ. ಕನ, ಪುಗಿ] ಲ್ಲರೆವ ಕೆಯ್ಯ 
ಕಂಕರಿಕೆ'ಕರಂ ರಯ್ಯಮೆನೆ ಪಾಡುತಿರ್ದಳಂ (ಕಾವ್ಯಾವ. ೩೦೯) ; ಸಂದಣಿಸಿ 
ಪತ್ತಿದುರಿ ಘರಿಲೆಂದುರುಪಿಡೆ ಬೇಗದಿಂದೆ ಉರಿದು (ಗಿರಿಕ. 6-೫೨) ; 
ಘರಿಲೆಂಬ ಗಿಟಿಲೆಂಬ. . ಭೋರೆಂಬ ಕೂರಸಿಗಳುರವಣಿಯ 
ದನಿಯಡಸುತಂ ಪುಟ್ಟೆ (ಇಹರ: ದೇ. ೪೦-೨೩). ಘರಿಲು : ಸರಳ ತೆಗೆದನು 
ಸರಸಿಜಪ್ರಿಯ ವರಸುತನು ತನ್ನುರವ ಬಗಿದನು ಘರಿಘರಿಲು ಫಘರಿಲೆನಲು 
ತೆಗೆದನು ನಿರ್ಮಲೋದಕವ (ಕುವ್ಕಾಕ. ೨೭-೧೮). 

ಘರಿಘರಿಲ್‌, ಘರಿಫರಿಲು (ದ್ವಿರಂಕ್ತಿ) : ಭರದಿಂದ ಘರಿಘರಿಲೆಂದು 

ಕೊಯ್ದಿಡೆ (ಭೈಕವೇ. ೦-೨೨೧); ಸರಳ ತೆಗೆದನು ಸರಸಿಜಪ್ರಿಯ ವರಸುತನು 
ತನ್ನುರವ ಬಗಿದನು, ಘರಿಘರಿಲು ಘರಿಲೆನಲು ತೆಗೆದನು ನಿರ್ಮಲೋದಕವ 
(ಕುವ್ಕಾಳ. ೨೭-೧೮). 

ಘರಿಲು « ಘರಿಲ್‌' ನೋ. 

ಘರಿಸು(ಕ್ರಿ).. ಖಚಿತವಾಗಿ ಹೇಳಂ (?): ಒಂಭತ್ತುನಾಡೂರ ಕೆಣೆಗಿಲ 
ದೇಕಣಹೆಗಡೆಯೊಳೆಗೂಗಿ ಯಿಟ್ಟು ಎರಡುಂ ಸಾಯಲಾಗದೆಂದು ನಾಡುಂ 
ಹೆಗ್ಗಡೆ ಮುಂದೆ ಘರಿಸಿ (ಮೈಆರಿ. ೧೯೩೨, ೧೨-೬; 1100). [ ?] 

ಘರ್ಫರ, (ನಾ). ಒಂದು ಅನುಕರಣಶಬ್ದ ; ಬೆರಸಿ ಪದಾತಿ ನೆಕ್ಕುನೆರಿಲೆಂಬ 
ನೆಳಿಲ್‌ನೆಳಿಲೆಂಬ ಘಾರು ಘರ್ಫರ ಫರಿಲೆಂಬ ... , ನಿಷ್ಕುರರವಂ ಮಿಗೆ 
ತಳ್ತಿಆ್‌ದತ್ತು ಯುದ್ಧದೊಳ್‌ (ಗಿರಿಳ. ೬-೬೮); ಮಳೆ ಧಾರಾಕಾರವಾಗಿ 
ಸುರಿಯಿತು, ನೀರು ಚಾವಣಿಯಿಂದ ಕೆಳಗಣ ತೊಟ್ಟಿಗೆ ಫರ್ಫರ ನಿನಾದ 
ದೊಡನೆ ದುಮುಕುತ್ತಿತ್ತು (ಪುನರು. 3೯೯). 

ಘರ್ಫ್ಥರ, "ಗರ್ಫ4ರ್ಲಿ' ನೋ, 

ಘರ್ಫರಧ್ವನಿ (ನಾ). ಕರ್ಕಶವಾದ ಧ್ವನಿ; ಗೊಗ್ಗರಧ್ವನಿ: ಅನಂತರಂ 
ಪ್ರತಿನಿನಾದಿತ ವಿಯದ್ವಿವರಮಪ್ಪ ಘೋರಘರ್ಫರಧ್ವನಿಯಿನಿಂತೆಂದಂ 
(ಶಂದ್ರಪು. ೩-೬೦ ವ, ['ಘರ್ಫ್ಥರ; * ಧ್ವನಿ.) 

ಘರ್ಫರಿ (ನಾ). ೧. ಆಭರಣವಾಗಿ ಧರಿಸುವ ಒಂದಂ ಬಗೆಯ ಗೆಜ್ಜೆ 
ಆಥವಾ ಗಂಟಿ. ೨. ಗೆಜ್ಜೆಗಳಿಂದ ಕೂಡಿದ ಒಡ್ಕಾಣ,-ಡಾಬು. 

[ ಸಂ. ಘರ್ಫರೀ? 


poy 


pe 


20 


೨೬೯೦ 


5 


0 


[J 


25 


30 


ಈ 


0 


46 


ಘರ್ಮಾಂಬು 


ಘರ್ಫರಿಕೆ (ನಾ). ೧.೨ಘರ್ಫರಿ ೧: (೪: ೨. ಒಂದು ಬಗೆಯ ವಾದ್ಯ: 
ತುರಗಾರೋಹಣದಿಂದಮೊರ್ಮೆ ಗಜಶಿಕ್ಷೂಲೀಲೆಯಿಂದೊರ್ಮೆ ಕಾವ್ಯ 
ರಸಾಸ್ವಾದದಿನೊರ್ಮೆ ವೈಣಿಕಕೃತಪ್ರಸ್ತಾವದಿಂದೊರ್ಮೆ ಘ[ಏಾ939, ಗ] 
ರ್ಫರಿಕಾಸ್ವಾದನದಿಂದದೊರ್ಮೆ . . , ಪೊಟ್ರುಗಳೆವಂ ಶ್ರೀಗೋಮಿನೀ 
ವಲ್ಲಭಂ (ಶಂದ್ರಪು. ೪-೨೦). [ಸಂ. ಫರ್ಫರಿಕಾ] 

ಫರ್ಫರಿಸು (ಕ್ರಿ). ಘರ್ಫರ ಎಂದು ಧ್ವನಿಮಾಡು: ಮಂಥರೆಯ ಕರ್ಕಶದ 
ಚೀತ್ಕ,ತಿಕ್ರಕಚದಿಂ ಭರತಜನನಿಯ ವೌೌನಶಿಲೆ ಘರ್ಫರಿಸುವಂತೆ 
(ಶ್ರೀರಾಮಾ. ೧೧೩-೩೦). [ ಘರ್ಫರ, + - ಇಸ್ಕ್ಯು) 

ಘರ್ಮ (ಗು). ೧. ಉಷ್ಣವಾದ ; ಬಿಸಿಯಾದ. /ಘರ್ಮರುಚಿ' ಪರಾ. 
(ನಾ). ೨. ಬಿಸುಪು; ಕಾವು; ಸೆಕೆ ತ ಉಷ್ಣ ; `ಅನಿದಂ ಪೊದೆದೊಡೆ 
ಘರ್ಮಮಕ್ಕುಂ (ಸುಕುಮಾ, ೧೦-೧೧೪) ; ಘನಸಮಯದೊಳಗೆ ಘರ್ಮಂ 
ಜನಿಯಿಸುವುದಾಗಳಂತೆ ಮಟ ಕೊಳ್ಳೆವೊಲ್‌ (ಪುಷ್ಟಪು. 
ಯಮುಧರ್ಮಾಪಘನಘರ್ಮನಿರ್ಮೂಲ . . . ಶಿವ (ಉದೃದೇ, ೬-೨೯), 
೩. ಉಪ್ಪ ಜ ರ : ವಂಹಾಜ ರ 7. ನ ಘರ್ಮಮುಷ್ಣಂ ಮಹಾಜ್ವರಮೆಂ 
ದೆನಿಕ್ಕು ” (ಮಂಗರಾ.೧೧೪-೪). ೪. ಉಷ್ಣಕಾಲ; ಬೇಸಗೆ; ನಿದಾಘ: 
“ ಕಡುಬಿಸಿಲು ಘರ್ಮಂ ನಿದಾಘಮೆನಿಕ್ಕು “ (ಮಂಗರಾ. ೧೦-೨), ೫. 
ಸೂರ್ಯನ ಪ್ರಖರವಾದ ಕಿರಣ; ಕಡುಬಿಸಿಲು: ೬. ಬೆವರು; ಸ್ವೇದ. 
ತ ಪ್ರಾಲೇಯಮುಷ್ಣಂ ಬೆವರು ಮೂಜು ಘರ್ಮಾಖ್ಕ67 (ನಾನಾಕಂ- 
೮೭); “ ಬೆದುರ್‌ ಶೀತೆೋಷ್ಠ ಘರ್ಮಾಂಕಿತಂ” (ನಾನಾರ.' ೨೩). [ಸಂ.] 

ಘರ್ಮಕಣ (ನಾ). ಬೆವರುಹನಿ : ರಥಾಂಗಕುಚಂಗಳಂ ಸರಃಸ್ಥ ಳದೊಳೆ 
ಕೂಡಿ ಘರ್ಮಕಣಮೆಂಬಿನಮಂಬುಕಣುಳಿದಾಳ್ವದೇಂ ಸುಳಿದುದೊ . . . 
ಮಂದಮಾರುತಂ (ಕಬಶಂ. ೧-೫೩. [ಘರ್ಮ 4 ಕಣ್ಯ) 

ಘರ್ಮಕಾಲ (ನಾ). ಬಿಸಿಲುಗಾಲ; ಬೇಸಗೆ; ನಿದಾಘ; ಇದೇಂ 
ಘನಕಾಲಮೋ ಘರ್ಮಕಾಲಮೋ (ಪುಷ್ಕಪು. ೧೩-೧೮) ;  ಬೃಂದಾವನಂ 
ಗೋಪಗೋವೃದ್ಧಿಗೆ ತಾಣಂ ಘರ್ಮಕಾಲಂ ಸಮನಿಸಿರೆಯುಂ (ವಿಷ್ಣು ಪು. 
8-೨-೩೫). ! ಘರ್ಮ *« ಕಾಲ) 

ಘರ್ಮಜಲ (ನಾ). ಬೆವರು; ಸ್ವೇದ ;' ಇನಿಯನ ಕೆಂದಳಂ ತಳಮ 
ನೊಯ್ಯನೆ ಸೋಂಕೆ ಪೊದಲ್ಹ ನಾಣ ಪೆಂಪಿನೊಳೊಗೆತರ್ಪ ಘರ್ಮಜಲ 
ಬಿಂದುಗಳಿಂ . . . ಒಪ್ಪಿ ತೋಟ್‌ದಳ್‌ (ಆದಿಫಪು. ೪-99೪); ಘರ್ಮಜಲ 
ಮುಣ್ಮಿದುದಂಗದೊಳ್‌ (ಶಬಶಂ. ೪-೧೦೨) [ಘರ್ಮೂ+ ಜಲ) 

ಘರ್ಮಬಿಂದು (ನಾ).ಎಘರ್ವಕಣ : ಸ್ಮರಕಾಂತಾರತ ಘವರ೯ಬಿಂದು 
ಚಯ ಮೋ (ಕಾರಂಪೂ. ಘರ್ಮಬಿಂದುಸಂತಾನದಂತುರಿತ 
ಗಂಡಮಂಡಳನುಂ (ಶಂದ್ರಪು. ೩-೧೧೧ ವು. [ಘರ್ಮ + ಬಿಂದು) 

ಘರ್ಮರುಚಿ (ನಾ). ಉಷ್ಣವಾದ ಕಿರಣಗಳನ್ನುಳ್ಳವನು ; ಉಷ್ಣರಶ್ಮಿ ; 
ಸೂರ್ಯ : ಘರ್ಮರುಚಿ .. . ಪರಮೋಚ್ಚಾಂಶದೊಳೊಂದಿ ನಿಂದೊಡೆ 
(ಜಾತತಿ. ೮6-೧೧). [ಘರ್ಮ * ರುಚಿ] 

ಘರ್ಮವಾರಿ (ನಾ).ಎಘರ್ಮಜಲ: ಅಡರಿ ಕಟಾಕ್ಷ ಚಂದ್ರಿಕೆ ಪಳಂಚೆ 
ಗವಾಕ್ಷದ ಚಂದ್ರಕಾಂತದಿಂದುಡುಗದೆ ಸೋರ್ವ ನೀರ್ವನಿಗಳುಣ್ಮಿದ ನರ್ತನ 
ಘರ್ಮವಾರಿಯೊಳ್‌ ತಡತಡಮಾಗೆ (ಮಲ್ಲಪು. ೨-೭0) [ಘರ್ಮ- ವಾರಿ] 

ಘರ್ಮಸಮಯ (ನಾ).ಎಘರ್ಮಕಾಲ: ಅಂತು ಬಂದ ಘರ್ಮಸಮಯ 
ದೊಳ್‌ . ., ಮಹೀಪಾಲಂ ಲೀಲೆಯಿಂದಿರ್ಪನ್ನೆಗಂ (ಡಂದ್ರಪು. ೯-೮೩ ವ), 

[ಘರ್ಮ + ಸಮಯ 

ಫರ್ಮಾಂಬು (ನಾ).ಎಘರ್ಮಜಲ ; ಸ್ಫುರಿತ ನಿಟಿಲ ಘರ್ಮಾಂಬು 
ಚೆಲ್ವಾಗೆ (೬ಗವಿ, ೧೭-೮೧); ಗಾಳಿ ಘರ್ಮಾಂಬುವೊತ್ತುದು ಭೂಮಿ ಬಿಕ್ಕನೆ 
ಸೀಳಿತು ಕೂರ್ಮನ ಬೆನ್ನು ಹೋಳಿಗೆವಡದುದು ಬಲುಬಿಸಿಲೊಂದು 
ಚಡಾಳಿಕೆ ಜಗವ ಭಂಗಿಸಿತು (ಮೋಹತ. ೧೯-೪೬). [ಘರ್ಮ 4 ಅಂಬ್ಕು ] 


೯-೩೮೦) ; 


೭೪೧); 


ಘರ್ಮಾಂಭಸ 


ಘರ್ಮಾಂಭಸ (ನಾ).ಎಘರ್ಮಜಲ : ಘರ್ಮಾಂಭಸಂ ಪೊಣ್ಮೆ ನುಣ್ಮೊಗ 
ದೆೊಳ್‌ (ರಾಜಶೇ. ೭-೨೧). [ಘರ್ಮ + ಅಂಭಸ] 
ಘರ್ಮಾಂಶು (ನಾ). ೧. ಉಷ್ಣವಾದ ಕಿರಣ. ೨. ಉಷ್ಣವಾದ ಕಿರಣ 
ಗಳುಳ್ಳವನು ; ಸೂರ್ಯ. "ಘರ್ಮಾಂಶುಪುತ್ರ' ಪ 
[ಘರ್ಮ + ಅಂಶು] 
ಘರ್ಮಾಂಶುಪುತ್ರ (ನಾ). ಸೂರ್ಯನ ಮಗ; ಶನಿ: 
ತಾನೆನಿಸುಗುಂ ಘರ್ಮಾಂಶುಪುತ್ರಾಂಶದೊಳ್‌ (ಜಾತತಿ. ೨೨-೪). 
[ ಘರ್ಮಾಂಶು + ಪುತ್ರ) 
ಘರ್ಮಾಗ್ನಿ (ನಾ). ಬೇಸಗೆಯ ಕಾಲದ ಸೆಕ್ಸೆ -ತಾಪ: ದಾವಾನಲನ 
ಬಳಸಿನಿಂ ಕಾಯ್ದ ರವಿಕಾಂತದಾ ವಿಶೇಷಾಗ್ನಿಯಿಂದುದರಾಗ್ನಿಯಿಂ 
ಬಳಿಕ್ಕಾ ವಿಭಾಕರನ ತೇಜೋಗ್ನಿಯಿಂದೆಸೆವ ಘರ್ಮಾಗ್ನಿಯಿಂ ಪಂಚಾಗ್ನಿಯಿಂ 
(ವೀಶೈಪು. ೨-೧೨-೧೪). [ ಘರ್ಮ 4 ಅಗ್ನಿ) 
ಘರ್ಮೆ (ನಾ). [ಜೈನ] ಒಂದಂ ನರಕದ ಹೆಸರು : ಅಲ್ಲಿಂ ಕೆಟಗೆ ಅಶೀತಿ 
ಸಹಸ್ರಯೋಜನಾಂತರದ ಉದಕಭಾಗದೊಳ್‌ ಘರ್ಮೆಯೆಂಂಬ ಪೆಸರ ರತ್ನ 
ಪ್ರಭೆಯೆಂಬ ಮೊದಲ ನರಕಮಿರ್ದುದು (ಅಜಿಪು. ೧೧-೬ ವ); ಘರ್ಮೆ 
ಯೆಂಬ ಮೊದಲ ನರಕದೊಳ್ಳಡಿಮೂಜಳಿಂದ್ರಕಂಗಳಕ್ಕುಂ (ಶಾಸ್ಕಟೀ. 
[ ಸಂ. ಘರ್ಮ] 
ಘರೋತ್ತರ (ನಾ). ಬೇಸಗೆಯ ಹೆಚ್ಚಳ; ಮಿತಿವಿಸಾರಿದ ಸೆಕೆ,- 
ಬಿಸಿಲು : ಬಿಡದೆ ಘರ್ಮೊೋತ್ತರಕೆ ಮಾರುತಂ ಬೆಮರ್ದೊೋಡಾರ್‌ 
ಬೀಸುವರ್‌ ಬಳಿಕಾಲವಟ್ಟದಿಂದೆ (ಜೈಮಿಧಾ. ೨-೧೬). [ಘರ್ಮ4+ಉತ್ತರ] 
ಘರ್ಮೊೋದಕ (ನಂ).ಎಘರ್ಮಜಲ; ಸೌಮಿತ್ರಿ ಸುಗ್ರೀವಂಗೆಂದನುದಂಚಿತ 
ಭ್ರುಕುಟಿಗಂಡೋದ್ಗಾರಿ ಘರ್ಮೊೋದಕಂ (ಪಂರಾಮಾ. ೧೧-೧೭೩). 
[ಘರ್ಮ + ಉದಕ] 
ಘರ್ಮೊರ್ಮಿ (ನು). ಬಿಸಿಲಿನ ಅಥವಾ ದಗೆಯ ಅಲೆ: ಘರ್ಮೋರ್ಮಿ 
ಹತನಿರ್ಮಳಸವಿತಾರನುಂ ಕ`ರವೊಪ್ಪೆ (ಶಾಂತಿಪು. 
[ಘರ್ಮ + ಊರ್ಮಿ] 
ಘರ್ರನೆ "ಘಟ್ಕನೆ' ನೋ. 
ಘರ್ಷಣ (ನಾ). ೧. ಉಜ್ಜುವಿಕೆ. ಒರಸುವಿಕೆ . ೨. ತಿಕ್ಕಾಟ; ಜಗಳ. 
೩. ಪುಡಿ ಮಾಡುವಿಕೆ, ಅರೆಯುವಿಕೆ. ೪. ಸಾಣೆ ಹಿಡಿಯುವಿಕೆ ; 
ಮೆರಗು ಕೊಡುವಿಕೆ ; ಒಪ್ಪಕೊಡುವಿಕೆ. [ಸಂ.] 
ಘರ್ಷಣೆ (ನಾ). ೧. ಜಗಳ ; ತಿಕ್ಕಾಟ: ಆಗಾಗ್ಗೆ ಅವರಲ್ಲಿ ಘರ್ಷಣೆ 
ಯಾಗುತ್ತಲೇ ಇರುತ್ತದೆ (ರೂಂ). ೨. ಯುದ್ಧ ; ಕದನ ; ಅಲ್ಲಿ 
ಚಿತ್ರರಥ ಎಂಬ ಗಂಧರ್ವರಾಜನ ಪರಿವಾರದೊಡನೆ ಘರ್ಷಣೆಯಾಗುತ್ತದೆ 
(ಧಾರದ. ಅದೇ ಏಪ್ರಿಲ್‌ತಿಂಗಳಲ್ಲಿ ಇನ್ನೊಂದು ಘರ್ಷಣೆ 
ವಮಿಲಿಟರಿಯವರೊಡನೆ ನಡೆದು ೧೨ ಮಂದಿ ಕ್ರಾಂತಿಕಾರರು ಹತರಾದರು 
(ಆತ್ಮಾರ್ಪ. ೧೪೩). [ಸಂ. ಘರ್ಷಣ) 
ಘಲ್‌ಫಲ (ನಾ). ಒಂದು ಅನುಕರಣ ಶಬ್ದ : ಬಳೆಗಳ" ಫಲ್‌ಫಲ್‌ 
ಘಲ್ಲೆನೆ ಗಿಳಿ ಸೋವಾಕೆಗಳಿನೊಪ್ಪೆಗುಂ ಕೆಲವೆಡೆಯೊಳ್‌ (ಕಾವ್ಯಾವ, 
೨೯೩) : (ಕಮದ, ೧೯೩ ಪ್ರಯೋ. ನೋ). 
ಘಲಕ್‌ (ನಾ). ಒಂದು ಅನುಕರಣ ಶಬ್ದ. 
ಘಲಘಲಕ್‌ (ದ್ವಿರುಕ್ತಿ) : ಮೃದುಗತಿಯೊಳ್‌ ಘಲಫಲ [ಪಾಠಾಂ. 
ಘುಲಘುಲ]ಕೆಂದೆನುತಂ (ಧೃಂಗೀರ. ಹ. ೪೭೦-೧೨); ಉಲಿವ ತೊಡರು 
ಘಲಫಲಕೆನೆ ಕೆ ಕೈಯ ಕೂರಲಗನಾಯತಮಾಡಿ (ಥೈರವೇ. ೩-೨೬). 
ಘಲಕನೆ (ಅ). ಘಲಕ್‌ ಎಂಬ ಶಬ್ದದೊಂದಿಗೆ : ಘಲಕ [ಪಾಕಾ. ಕೆ)ನೆ 
ಬೀಳ್ವ ಕನಕಧಾರಾವೃಷ್ಟಿಯನು ಕಂಡು (ಥೈರವೇ, 5-೧೮೭). 
[ಘಲಕ್‌ + - ಅನ್ನೆ ] 


ಮಲಟಿವಾಟ್‌ಿ, 


33-೨). 


೧೨-೧೯ ವ). 


೧೦೪) ; 


“ಘಲಕನೆ' ಪರಾ. 


೨೬೯೧ 


5| ಘಲಘಲಿಸು (ಕ್ರಿ). 


16 


26 


86 


46 


ಘಸ್ಮರ 


ಘಲಘಲನೆ (ಅ). ಘಲಘಲ ಎಂಬ ಶಬ್ದದೊಡನೆ : ತೊಡರುಗಳು 
ಘಲಘಲನೆ [ವಾಕಾ. ಘಳಘಳನೆ] ಸಭಾ (ಬಸಪ್ಪ. ೧೬-೧೭): 
ಘಲಘಲನೆ ಮುಗಿಲಿಂದ ನೆತ್ತರ ಮಳೆ ಸುರಿದ 

[ <ಎಘಲ್‌ಘಲ್‌ + - ಹ ] 

ಘಲಘಲ ಎಂಬ ಶಬ್ದವನ್ನು ಮಾಡು,-ಹೆಣರ 
ಸೂಸು: [ಉ]ಡೆವಣಿಯ ತೊಡವು ಘಲಫಘಲಿಕುವಂಡುಗೆಯಾನೆ (ಬಸರ. 
೧-೧೩೩): ಗೆಜ್ಜೆಗಳು ಘಲಘಲಸೆ ಮೆಲ್ಲನೆ ಪಜ್ಜೆಯಿದೆ (ಸಾಳ್ಕಭಾ. ೩-೧೫). 

[ <ಎಘಲ್‌ಫಲ್‌ + - ಇಸ್ಕು] 

ಘೆಲಿಕು (ನಾ). ಒಂದು ಅನುಕರಣ ಶಬ್ದ: ಹೊಳೆವ ಮಣಿಮಯ ತೊಡರು 
ಘಲಿಕೆಂದುಲಿಯೆ (ಜೀವಂತ. ೯-೫). 

ಘಲಿರು (ನಾ). ಒಂದು ಅನುಕರಣ ಶಬ್ದ : ಗಗ್ಗರಿ ಘಲಿರೆಂಬ ಗಾಲಿಯ 
ಬಲುರವ (ಕಂನವಿ. ೨೩-೧೦೭) ; ಎತ್ತೀ ಕುಟ್ಟಿದರೆ ಘಣಿರೆಂದೋ ಹಾದಿಯ 
ಕಲ್ಲಳು ಬೀದಿಯ ಬಾವ್ಗಳು ಹಾಡಿ ಕುಟ್ಟಿದರೆ ಘಲಿರೆಂದೋ (ಹುಟ್ಕಹ. ೪೬). 

ಘಲಿರುಘಲಿರು (ದ್ವಿರುಕ್ತಿ) : ಅಂದುಗೆಯ ಧ್ವನಿ ಘಲಿರುಘಲಿರೆನೆ 

(ರಾಮಾಸಂ. ೧-೪-೩೦). 

ಘಲಿಲು (ನಾ). ಒಂದು ಅನುಕರಣ ಶಬ್ದ. 

ಘಲಿಲುಘಲಿಲು (ದ್ವಿರಂಕ್ತಿ) : ಬಿಡದೆ ತಾಟಿಪ ಹಲಗೆ ಘಂಘಂ ಫಘಲಿಲು 

[ಐ3990. ರು)ಘಲಿಲೆನಲು (ಬಸಪು. ೧೬-೧೭). 

ಫಲ್ಲಣಿ "ಗಲ್ಲಣೆ' ನೋ. 

ಫಲ್ಲಣೆ "ಗಲ್ಲಣೆ' ನೋ. 

ಫಲ್ಲಿಸು "ಗಲ್ಲಿಸು' ನೋ. 

ಘಸಕ್ಕನೆ (ಆ). ತಟ್ಟನೆ ; ಕೂಡಲೆ; ಅನಿರೀಕ್ಷಿತವಾಗಿ : ಘಸಕ್ಕನ ಒಂದಿನಾ 
ಲೋಕಾಪುರಕ್ಕ ಹೋಗಿ ಅಮ್ಮನ್ನ ಈಕಡೆ ಕರಕೊಂಡ ಬರತೀನಿ (ರಾಬಲ. 
a9). [ಘಸಕ + - ಅನೆ] 

ಘಸಣ "ಗಸಣಿ' ನೋ. 

ಘಸಣಿ "ಗಸಣಿ' ನೋ. 

ಘಸಣಿಗೊಳ್‌ "ಗಸಣಿಗೊಳ್‌' ನೋ. 

ಘಸಣಿಗೊಳಿಸು (ಕ್ರಿ). ಗಾಸಿಪಡಿಸು ; ಆತಂಕಗೊಳ್ಳುವಂತೆ ಮಾಡು ; 
ಪೊಸಮಸೆಯ ಪಗರಂಬಿನೊಳ್‌ , . . ಕೂಡೆ ರಧಿಕರಂ ಘಸಣಿಗೊಳಿಸಿಹ 
ಸರಳ ಹೊಡತದಿಂ (ತುರಂಗ. ೬೫-೪೧). 

(ಘಸಣಿಗೊಳ್‌ ( ಆಗಸಣಿಗೊಳ್‌) + - ಇಸ್ಕು] 

ಘಸಣಿವಳೆ (ನಾ). ತೊಂದರೆ ಕೊಡುವ ಮಳೆ ; ಜಡಿಮಳೆ : ಬಿಸಿಲುವಳೆ 
ಸರಿಸೋನೆ ಸಿಡಿಲಿನ ಘಸಣಿವಳಿಯಲಿ ಘಂಸಿಯಾದುದು ಜಗದ ಜನನಿಕರ 

[ಘಸ (ಆಗಸಣಿ) * ಮಳೆ (ಮಜ) ] 


ಕ್ಚೈಸೆಗೆ (ಸಾಳ್ವ ಭಾ, ೧೧-೩೪). 


(ತೊರರಾ. ೪-೬-೬). 
ಘಸಣೆ "ಗಸಣಿ' ನೋ. 
ಘಸರಿ (ನಾ). ವಂಹಾಧ್ವನಿ ದೊಡ್ಡಶಬ್ದ: ಪರಮಾನುರಾಗದಿಂದಿರೆ 

ಮೆಚ್ಚುತವೆ ಮೊನೆ ಧರೆಗೀಶ ಪ್ರತ್ಯ ಕ್ಷವಾಗಿ ಸುರದುಂದುಭಿಗಳೆ ಘಸರಿ 

ಯೊಳು ಕೈಲಾಸಗಿರಿಗೆ ಕೊಂಡೊಯ್ದ ಸೋಮೇಶ (ಮಡಿಕ್ಕಾ. 1೪, ೧೦೩೪ ; 
ಕೋಳರಾಜ ಸಾಂಗತ್ಯ). [ «ಮರಾ. ಘಸರಾ) 

ಘಸ್ಮರ (ಗು).೧. ಹೊಟ್ಟೆಬಾಕತನದ. (ನಾ). ೨. ಮಿತಿಮಾರಿ ತಿನ್ನುವ 
ಭೂತ. (ಘಸ್ಮರಾಭರಣ' ಪರಾ. ೩. ಮಿತಿಮಾರಿ ತಿನ್ನುವವನಂ ; 
ತಿನ್ನಾಳಿ ; ಹೊಟ್ಟೆಬಾಕ: " ಭಕ್ಷಕಃ, ಘಸ್ಮರಃ, ಅದ್ಮರಃ-ಈ ೩ ತಿನ್ನಾಳಿ” 

(ಹಲಾಯಂ. 86-೧೯೫) ; “ ಅದ್ಮರಂ ಘಸ್ಮರಂ ಭಕ್ಷಕಾರಿ ತಿನ್ನಾಳಿಯಕ್ಕುಂ " 
೪. ಕೊಲ್ಲುವವನು, ನಾಶಮಾಡುವವನು : 
ಮನಸಜಘಸ್ಮರಾಂಬಕಲಲಾಟನನುಗ್ರ 
[ ಸಂ. ] 


(ಮಂಗಲಾ. ೬೮-೧೦). 
ಪೂಜಿಸಿದೆಂ ಧೃತಕಾಲಕೂಟನಂ 
`' ಫಣೀಂದ್ರಜೂಟನೆಂ (ಜಗವಿ. ೧೭-೯೦). 


ಘಸ್ಮರಾಭರಣ 


ಘಸ್ಮರಾಭರಣ (ನಾ). ಭೂತಪತಿ; ಶಿವ; ಸೋಮಶೇಖರ ಘಸ್ಮರಾ 
[ಪಾಕಾಂ. ರಹ] ಭರಣ ಭಕ್ತಜನಪ್ರೇವಿ (ಪ್ರೌಢರಾ. ೧-೧). 
[ ಘಸ್ಮರ * ಆಭರಣ] 
ಘಸ್ಮಿಸು (ಕ್ರಿ). (?) : ಭುವನದಿಕ್ಕಕ್ತ ವಿಸ್ಮಿಸುತ ಫಸ್ಮಿಸುತಲಾವರಿಸಿ 
ವ್ಯಾವರ್ಣಿಸಿ (ಜಿನಮು. ೨೬-೨೫). [7] 
ಘಸ್ರ (ನಾ). ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದ ವರೆಗಿನ 
ಕಾಲ; ಹಗಲು; ದಿನ: “ ದಿವಸಃ, ದಿವಾ... ಘಸ್ರಃ-ಈ ೭ ಹಗಲ” 
(ಹಲಾಯು. ೧೮-೧೦೬) ; “ ಘಸ್ರಮಾ ದಿವಸಮೆನೆ ಹಗಲ ಪೆಸರೆನಿಕ್ಕುಂ ” 
(ಮಂಗರಾ. [ ಸಂ.] 
ಘಳಘಳ (ನಾ). ಒಂದು ಅನುಕರಣ ಶಬ್ದ : ಈತನು ತವೆ ಹೊಡೆಯ 
ಲಂತತ್ತಲಾ ಶಿವಪುರದ ಕದಹುಗಳು ತವತವಗೆ ಫಳಘಳವೆನುತ ಬಿದ್ದವು 
(ಬಸಪು. ೯-೧೫). 
ಘಳಘಳನೆ (ಅ). ಘಳಘಳ ಎಂಬ ಧ್ವನಿಯೊಡನೆ ; ತೊಡರುಗಳು ಘಳಘಳ 
[ಪಐಾಕಾಂ. ಘಲಘಲ]ನೆ ಮೊರೆಯುಲು (ಬಸಿಪು. ೧೬-೧೭). 
[ ಘಳಘಳ + -ಅನೆ,] 


30-4). 


ಘಳಿ "ಗಟ್‌' ನೋ. 
ಘಳಿಗೆ, "ಗಟ್‌ಗೆ' ನೋ. 
ಘಳಿಗೈ "ಗಳಗೆ' ನೋ. 
ಘಳಿಗೈ:ಗಳಿಗ್ಗೆ' ನೋ. 
ಘಳಿಗೆಬಟ್ಟಲು 'ಗಟಾಗೆವಟ್ಟಲ್‌' ನೋ. 
ಘಳಿಗೆವಟ್ಟಲು "ಗಟಾಗೆವಟ್ಟಲ್‌' ನೋ. 
ಘಳಿಯ "ಫಟ್‌ಯ' ನೋ. 
ಫಳಿಯವಟ್ಟಲು (ನಾ). = ಗಟಾಗೆವಟ್ಟಲ್‌ ; ಪಿರಿಯಗಣಕ ಫಘಳಿಯ 
ವಟ್ಟಲನು ಕೂಡಿರಿಸಿದನು (ವರ್ಧಡ, ೫-೪೭). 
[ ಘಳಿಯ (<ಎಘಟ್‌ಯ) * ಬಟ್ಟಲು ( ಬಟ್ಟಲ) ] 
ಘಳಿಯಾರ, ಗಡಿಯಾರ, ಗಡಿಯಾಲ, ಗಡಿಯಾಳ, ಗಳಿಯಾರ, 
ಗಳಿಹಾರ, ಘಟಿಯಾಅ (ನಾ). ೧. ಕಾಲವನ್ನು ತಿಳಿಸಂವ ಯಂತ್ರ; 
ಘಟಿಕಾಯಂತ್ರ : ಘಳಿಯಾರ ಪಾತ್ರಪಾವುಳಪರಿಗ್ರಹಕ್ಕಂ (ಎಇ. ೫117, 
ಕೋಂಟೆಗಳ ಫಳಿಯಾರ [ಪಾಠಾ. ಸುಳಿಯವರ] 
ಭದ್ರಗಳ ಗಣನೆಗಳನಾರ್‌ ಬಲ್ಲರೈ (ಸಿದ್ಧರಾ. ೧-೧೫); ಜಾವಗಳನು ಸೂಚಿಪ 
ಘಳಿಯಾರದ ಭಾವವನದನೇನೆಂಬೆ (ಅಂಜ ಚ. ೩-೩೮): ಹತ್ತಿ ಕೊಳಗ 


೪೮-೭೭; 1112); 


ಘಳಿಯಾರಕ್ಕೆ (ಸಾಇಇ. 1V, ೨೫೪-೭೯; ಸು. 3613) ; ಘಳಿಯಾರದೊಳೆಗಪ್ಪ. 


ಆಳು ಶಂಖನಾದವುಚ್ಚಳಿಸಿತಾರೋಗಣೆಗಿನ್ನು ತಳರ್ಪುದುತ್ತಮವೆಂದು 
ಚಕ್ರೀಶ ತನ್ನಮ್ಮಗೆಳಸಿ ಬಿನ್ನವಿಸಿದನೊಡನೆ (ಧರ. ೪೬-೧೦೦). ಗಡಿಯಾರ: 
೧. ಈ ಶ್ರೀರಂಗಪಟ್ಟಣಕಳವಡದ ಪುರ ತ್ರಿಜಗದ ನೆಲದೊಳಗಿಲ್ಲೆಂದು 
ಗಡಿಯಾರ ಜಾಗಟೆಯುಲಿವುದು ಗೋಪುರದೊಳಗೆ (ಕಂನವಿ, ೭-೦೦೩) ; 
ಗಡಿಯಾರವೆಂಬುದು ಒಂದು ಯಂತ್ರ. ಆ ಯಂತ್ರದ ವಿವಿಧ ಭಾಗಗಳ 
ಚಲನಾವಿಶೇಷವೇ ಅದರ ಜೀವನ (ಜೀವಾತ್ಮ, ೧೬೬); ಕಚೇರಿಯ ಕಾಗದಗಳ 
ಕಡತದಲ್ಲಿ ಮುಳುಗೇಳುತ್ತಿದ್ದ ದಿನಕರನಿಗೆ ಗಡಿಯಾರದ ಮೇಲೆಯೇ 
ಕಣ್ಣು (ಪಹಾರ. ೧). ಗಡಿಯಾಲ : ೧. ಗಡಿಯಾಲದೊಳಗೆ ಒಂಬತ್ತು 
ಬಡಿಯಲಾಗಿ (ಮುಂಬಯಿ. 8-೪೮); ಕಿಸೆಯೊಳೆಗಿನ ಗಡಿಯಾಲವನ್ನು ತೆಗೆದು 
ನೋಡುತ್ತಾನೆ (ಮೋಹಿನೀ. ೭೬). ಗಡಿಯಾಳ : ೧. ಗಡಿಯಾಳವೆಂದರೆ 
ಹೊತ್ತು ತೋರಿಸುವ ಯಂತ್ರವು (ಮುಂಬಯಿ. ೩-೮8) ; ಅವಳ ಗಡಿ 
ಯಾಳಕ್ಕೆ ಕೊಟ್ಟ ಕೀಲಿ ತೀರಿದ್ದಿಲ್ಲ (ನಿರಾಥ. 80). ಗಳಿಯಾರ: ೧. ಪೇಳವೆ 
ವೇಳೆವೇಳೆಗಿಳಿವಾಯುವನೀ ಗಳಿಯಾರಸನ್ನೆಯುಂ (ಅಪಶ. ೫೭) ; ಪೊಡವಿಪ 
ಕಂಠೀರವೇಂದ್ರನೋಲಗದ ಬಲ್ಲಡಗರಗಳನೆಂಟುದೆಸೆಗೆ ಬಿಡದೆ ಸಾಜುವ 


೨೬೯೨ ಘಫಟಘಟಸ 
ವೋಲು ಗಳಿಯಾರ ಜಾಗಟೆ ನಡೆದ ಗಳಿಗೆಯ ಪೇಳಿದುವು (ಕಂನವಿ. ೨೧-೧೨೮). 
ಗಳಿಹಾರ: ೨. ವೇಳೆಯನ್ನು ತಿಳಿಸುವವನು : 'ಗಳಿಹಾರರ ಘಂಟೆ 
ಯೊಲಿದು ಚೀಜ*ದುದು (ಮೋಹತ. ೩೦-೪೯). ಸಿ ಘಟಿಯಾಲಿ; ೨. ಕಾಪಿನ 
ಘಟಿಯಾಜರು ಮೂವರ್ಗ್ಗಂ ಮತ್ತರ್‌ ೪೫ (ಹೈಅರಿ. ೩೪ ೩3೩; 1085). 
ಗಳಿಯಾರದವ=ಘಂಟೆಯನ್ನು ಬಾರಿಸಿ ಕಾಲವನ್ನು ಸೂಚಿಸು 
ವವನಂ: ಗುಣಿಸಿ ಪೇಳುತ್ತಿರಲು ಗಳಿಯಾರದವರ ಕರೆಸೆನಿತು ಘಳಿಗೆಯ 
ದಾಯಿತೆನಲು (ಸಿಂಗಿರಾ. ೧೬-೨೩): ಬಳವಂತನರಮನೆಯ ಗುಜ್ಜನಾ 
ಕುಂಭಜಂ ಎಳೆಸಿ ಕನಕಾದ್ರಿಯೆಂಬುಪ್ಪರಿಗೆಯೆಡೆಯಲ್ಲಿ ಗಳಿಯಾರದವರಿಂದು 
ಸೂರ್ಯರೆನೆ ಭೋಗಮಲ್ಲೇಶರಾಯಂ ಮೆಲ್‌ದನು (ಜೀರಮ. ೧-೩೫). 
[ ಆಪ್ನಾ. ಘಡಿಅಲಯ./ಹಿಂ. ಘಡಿಯಾಲ ; ಮರಾ. 
ಘಡಿಯಾಲ, ಘಡ್ಕಾಳ ] 
ಘಳಿಯಿಸು "ಘಟ್‌ಯಿಸು' ನೋ. 
ಘಳಿಲ್‌ "ಫುಟ್‌ಲ್‌' ನೋ. 
ಘಳಿಲನೆ "ಘಟಾಲನೆ' ನೋ. 
ಘಳಿಲು "ಘಟಲ್‌' ನೋ. 
ಘಳಿಶಾಸ "ಘಳಿಸಾಸ' ನೊ 
ಘಳಿಸ ಘಳಿಸಾಸ' ನೋ. 
ಘಳಿಸಾಸ, ಘಯ್ಸ ,ಫಘಳಿಶಾಸ, ಘಳಿಸ, ಫೈಶಾಸ, ಫೈಸಾಸ, ಫೈಸ್ಸ(ನಾ). 
ಘಟಿಕಾಸ್ಥಾನದ ಅಧಿಕಾರಿ; ಪಾಂಡಿತ್ಯದ ಪ್ರಭಾವದಿಂದ ಮನ್ನಣೆ 
ಗಳಿಸಿದವನಂ , ಧರ್ಮಶಾಸ್ತ್ರ ಪ್ರವಚನದಲ್ಲಿ ನಿಪುಣನಾದವನು ; 
ಘಟಿಕಾಸಾಹಸಿ.. ಐ ಶಾಸನಗಳಲ್ಲಿ ಒಂದು ಪಂಗಡದ ಬ್ರಾಹ್ಮಣರ 
ಹೆಸರಿನ ವಯಂದೆ ಬಿರುದಾಗಿ ಇದಂ ಸೇರಿರುತ್ತದೆ; ಅವ್ರಿತಪಟ್ಟ 
ವರ್ಧನ ವೂಸುದೇವಘಳಿಸಾಸರು (ಸಾಇಇ. ೫%, ೭೫-೧೮; 1117); ಗೋಪತಿ 
ಘಳಿಸಾಸರ ಮಗಂ ರೇಚಣಘಳಿಸಾಸರ್‌ (ಕೊಲ್ಮಾಶಾ. ೪-೬೫; 1147); 
ಪಠಮಾಶೀರ್ವ್ವ್ವಾದ ಪರಂಪರೆ ನಿಜರಾಜ್ಯಾಭಿವ್ರಿ (ವ ಓ)ದ್ಧಿ ಗುದ್ಭ ವವೆನಿಪೀಶ್ಚರ 
ಘಳಿಸಾಸಂಗೆ ಜಗದ್ಗುರುಗೆ (ಎಇ. ೪, ೧೬-೧೬ ; 1161): ಘಳಿಸಾಸ ಅಥವಾ 
ಫೈಸಾಸವೆಂಬುದು ಘಟಿಕಾಸಾಹಸದ ತದ್ಭವವು (ಸಂಭಾನಿ. ೨೦೬): "ಘಟಿಕಾ 
ಸಾಹಸಿ' ಎಂಬುದು ಮುಂಡೆ 'ಘಳಿಸಾಸ' ಎಂದಾಗಿ 'ಫೈಸಾಸ' ಆಗಿ 'ಫೈಸ' 
ಆಗಿರಬೇಕು (ಕರಾಅ. ೨೨೫). ಘಯ್ಸ: ಇಪ್ಪೆಂಡಿರ ವಾಸುದೇವ ಘಯ್ಸರ 
ತೋಂಟ ಮೇರೆ (ಎಇ. ೫117; ೬೦-೯೫ ; 1179). ಘಳಿಶಾಸ : ನಾರಾಯಣ 
ಘಳಿಶಾ[ಸ]ರು ಹಿ(ಟ್ಟಿ]ಯ ಛಟ್ಟೋಪಾಧ್ಯಾಯರು (ಕಇಆ. ೭೬-೧೨-೬೬; 
1170). ಘಳಿಸ ;: ಧರಾಮರಮುಖ್ಯಂ ನರಸಿಂಹದೇವ ಫಳಿಸನು ತಾನಲ್ಲಿ 
ಪೆಂಪುಳ್ಳನೆ. (ಸೌಇಇ. ೫1, ೫೫೮-೧೪ ; 1206). ಫೈಶಾಸ: "ಫೈಶಾಸಗೇರಿ' 
ಪರಾ. ಫೈಸಾಸ: ಮುಂದಿಯನೂರ ವಿಷ್ಣುಘೈಸಾಸರ ಮನೆಯಿಂ ಮೂಡ 


25 
80 


35 ಮುಖದೆ (ಎಇ. ೫111, ೪೪-೭೯ ; 1112); ಘಳಿಸಾಸ ಅಥವಾ ಫೈಸಾಸ 


ವೆಂಬುದು ಘಟಿಕಾಸಾಹಸದ ತದ್ಭವವು (ಸಂಥಾನೆ. ೨೦೬). ಫೈಸ್ಸ; 
ಅಲ್ಲಿಂ ಮೂಡಣಮನೆ ನರಸಿಂಹಫೈಸ್ಸರಿಗೆ (ಎಇ. ೫೫211, ೧೮೬-೪೮ ; 
1097). 
[ ಆಸಂ. ಘಟಿಕಾಸಾಹಸ 
40) ಘಳಿಸಾಳಿ "ಗಟಾಸಾಳಿ' ನೋ. 
ಘಳಿಸಾಳಿವೆಣ್‌ «ಗಟಿಸಾಳಿವೆಣ್‌' ನೋ. 
ಘಳಿಸು "ಘಟ್‌ಯಿಸಂ' ನೋ, 
ಘಳೆ "ಗಟ್‌' ನೋ, 
ಘಳೆಯ "ಗಬ್‌' ನೋ. 
ಘಅಘಣ್‌ (ನಾ). ಒಂದು ಅನುಕರಣ ಶಬ್ದ : ಜುಲಕ್ಕಿಂದು ಪೀರಿ 
ಯಾನಂದಿಸುತ ನಲಿದು ಘಫಜಘಲಸ್ತಿಂದು ತೇಗಿದುವು (ಜೀರಮ. ೪-೧೮). 


ಘಟ್‌ಫಘಟಂ 


ಘಆ್‌ಘಟನ, ಘರಿಘರಿ (ನಾ). ಒಂದು ಅನುಕರಣ ಶಬ್ದ : ಘಜಘಟ 
ಭುಗಿಭುಗಿಲೆನೆ ನೆಆ್‌ ಕಾಮನುರಿದು ಕರಿಮುರಿವೋದಂ (ಗಿರಿಕ. ೮-೪೯). 
ಘರಿಘರಿ: ಖಣಿಖಟಿಲು ನಿರಿನಿಳಿಲು ಘರಿಘರಿ ಘಣಿಲು ದೊಪ್ಪನೆ ಕೊಯ್ವ 


ಸೀಳುವ ಹೆಣಗೆಡಹುವಬ್ಬರಕೆ ಮಿಗಿಲೊದಗಿದರು ಬಿಲ್ಲವರು (ಕುವ್ಯಾಭೀ.' 


೪-0೪). 

ಘಟನೆ, ಘರ್ರನೆ (ಅ). ರಭಸವಾಗಿ; ವೇಗವಾಗಿ; ರಕ್ಕಸನಂತೆ ಘ[ಪಾಕಾಂ. 
ಘಛ]ಲ್ಲನೆಯ್ದ್ತರ್ಪ ವಿಶ್ವನಂದಿಯಂ . . . ಕಂಡು (ವರ್ಧಪು. ೨-೪೭ ವು; ಪರಿ 
ದೆಯ್ದಿ ಘ[ಪಾಕಾಂ. ಗರ್ರನೆ ಕದಹನುಟಕಿ ತೆಜ್‌ದು (ಬಸಪು. ೪೭-೨೪). 
ಘರ್ರನೆ: ಘ[ಖಾಕಾಂ. ಗ]ರ್ರನೆ ಪೊರಳ್ತು ಗಾಲಿಗಳೇಳೆ ಧರಣಿಯಿಂ 
(ಜೈಮಿಭಾ. ೧೩-೩೫); ಗಿರಣಿಯಲ್ಲಿ ಚಕ್ರವು ಘರ್ರನೆ ತಿರುಗುತ್ತಿತ್ತು (ರೂಢಿ). 

[ಘಟ್‌ + - ಅನ್ನೆ] 

ಘಟಿಗೆ "ಗಟುಗೆ' ನೋ. 

ಘಟಯ, ಘಳಿಯ(ನಾ). ಸಮಕಟ್ಟು; ಕಟ್ಟಳೆ, ನಯಮ;“ಘಟಿಕಿಯಂವ 
ಸಮಕೆಟ್ಟು” (ರಮದ. ಪರಿ, ೧); “ಘಟಯಮೆನೆ ಸಮಕಟ್ಟು” (ಸಂಜೀವ. ೨); 
ಘಟ್‌ಯಂ, ರಂುಳಂ . .. ಠಕ್ಕು (ಭಾಷಾಥೂ. ೧-೧೧ ವೃತ್ತಿ); ಘಟಯಂ, 
ಘಾಟ್‌ಗೆ (ಘಾರಿಗೆ), 'ಘೋಟಕಿಗೆ (ಕಮರ. ೧೩ ವೃತ್ತಿ). ಘಳಿಯ: ನೀಉ 
ಮಾಡಿದ ಘಳಿಯಗಳು ಖಲವಾಗಿ ಮುಜ್‌ದು ಹೋದವೆಂದು ಕೇಳಿ (ಎಕ. 
XI, ದಾವಣ. ೧೦೬-೧೪; 1628). [7] 

ಘಟಶಯಿಸು, ಗಳಿಸು, ಗಟ್‌ಯಿಸು, ಗಟ್‌ಸು, ಘಳಿಯಿಂಸಂ, ಘಳಿಸು 
(ಕ್ರಿ). ೧. ಸಂಪಾದಿಸು; ದೊರಕಿಸಿಕೊಳ್ಳು; ಆರ್ಜಿಸು: “ಘಟಕಿಯಿಸಿದ 
ನೆಂದೆನಲ್‌ ದೊರೆಕೊಂಡನುಂ ದೊರೆಕೊಳಿಸಿದನುಮಕ್ಕುಂ” (ಸಂಜೀವ. ೧೪). 
೨. ಉಂಟಾಗು ; ಸಂಭವಿಸು; ಘಟಿಸು ; ಕಳೆದ ಭವಾಂತರದ ವೈರಿ 
ಪುಟ್ಟಲೊಡಂ ತಾಂ ಘಟ್‌ಯಿಸಿದ ಕೋಪದಿಂದೀ ಪಟುವಿನೊಳಿಂತಿರಿಸಿ 
ಪೋದಂ (ನೇಮಿಫು. ೭-೧೧೭) ; ನಿನಗೆಂತುಂ ಘಟ್‌ಯಿಸುವುದಶುಚಿ (ಜೀವಸಂ. 
೧೨೩-೧). ೩. ಉಂಟಂಮಾಡು ; ದೊರಕಿಸಿಕೊಡು ; ಪಟ ಚಿತ್ರಾವಳಿ 
ಜೋಗಂ ಪಟಿ*೨ಯಂ: ದೇವಾಂಗಮೆಂಬ ವಸನಂಗಳನೇಂ ಘ[ಪಾಕಾಂ. ಗ) 
ಟೀಯಿಸುವವೊ . . . ವಿಶದ ವಸನಾಂಗ ಕುಜಂ (ಆದಿಪು. 8-49) ; ಗಭೀರ 
ದುಂದುಭಿ ರವಂ ಮೊಟಗಂ ಮಿಗೆ ಮೇಘಡಂಬರಂ ಘಟಿ*ಯಿಸೆ ಮೇಘ 
ಡಂಬರಮಂ (ಚಂದ್ರ ಪು. ೧೦-೨೬), ೪. ಸೇರಿಸು; ಕೂಡಿಸಂ; ಪಸುರ್ಪುಮಂ 
ಪೊಳೆವ ಕೆಂಪುಮನಾಳ್ವಿರೆ ಬೇಟದೊಳ್‌ ಕನಲ್ಲೂಟಿಿದ ವಿಯೋಗಿಯಳ್ಳೆರ್ದೆ 
ಯನಾಯ್ದದ[ನಾ]ಟಿಸಲೆಂದೆ ಮನ್ಮಥಂ ಘ[ಪಾಕಾಂ. ಮು]ಟೀಯಿಸಿ ಕೆಂಪು 
ವಾಸಿದವೊಲಿರ್ದುವು ಮಾಮರಗಳ್‌ ಬಸಂತದೊಳ್‌ (ಪಂಪಧಾ. ೫-೩೨). 
ಗಳಿಸು: ೧. ಧನಮಂ ಗಳಿಸಿ ತಂದೀವೆನೆನಲು (ಹಚಕಾ. ೮-8೬) ; ಉಣ್ಣ 
ದೊಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ (ಸರ್ವಜ್ಞ. ೬೫೭. ಗಟಿಸಿಯಿಸು; 
೧. “ ಗಚಿ*ಯಿಸಿದನೆಂದು ದೊರೆಕೊಳಿಸಿದನುಂ ದೊರೆಕೊಂಡನುಮಕ್ಕು ” 
(ಕಮದ. ನ. ೩೩ ವೃತ್ತಿ); ಧರ್ಮಮಂ ಗಟಕಿಯಿಸಿಕೊಳ್ಳು ದೊಂದೆ ಚದುರ್‌ 
(ಪಂಪಛಾ. ೨-೨೭) ; ನಿನ್ನ ಬಿಡುಗಡೆಯ .ಗಟಿ*ಿಯಿಸಲ್‌ ಬವಸೆಗೆಯ್ವೆನ್‌ 
(ಬದ್ಮಪ್ರ. ೧೮-೩೮೦). ಪಿ. ಈಯಟಾವಿನ್ನೆನಗಾಜಿರಂಗದೊಳ್‌ ಗಟಿಕಿಯಿಸುಗೆ 
(ಪಂಪಥಾ. ೧೧-೧೦೯) ; ಗಟಿಶಯಿಸುವ ತಮಂ ಮೂಡಲ್‌ ಪೊಟಿ್‌ಗಟ್ಟುವ 
ಸಂಜೆಗೆಂಪು ಪಡುವಲ ಕೈಕೊಂಡೆಬಲೆ ಧರೆಗರ್ಧನಾರಿಯ ತಟಃವಿಡಿ 
ದಂತಾಯ್ತ್ದೂ ಗಗನಮಂಡಲಮಿನಿಸುಂ (ಅನಂಪು. ೭-೭೨. ೫. ಪಡೆ; 

ತಾಳು ; ಭರಿಸು : ಗಟ್‌ಯಿಸಿದರ್ಥಂ ಸಲೆ ಪಾಂಗಟಿ*ಯದೆಯುಂ ಶಬ್ದ 

ಮೊಂದದಿರ್ದೊಡೆ ಮುತ್ತುಂ ಮೆಟಿಸುಂ ಕೋದಂತಕ್ಕು (ಕವಿರಾ. ೨-೫); 

ಎಳಲತೆಯಿನೆ ಬಿದಿ ಲೋಕಮನಟಲಿಸಲೆಂದರ್ತಿವಟ್ಟು ವನಿತಾರೂಪಂ ಗಟಾ 

ಯಿಸಿದಂ (ಧರ್ಮಾಮೃ, ೩-೪೦): ಗಟಿಶಯಿಸಿದ ಗರ್ಭಮಂ ಮುಗಿಲೊಳ್‌ 

ಕೊಂಡಿರ್ದಂದು (ಅಟ್ಮಿಮ. ೮-೭೦). ಗಟಿರಿಸು: ೧. ಎನಗಿಲ್ಲಿ ನೀನ್‌ 


೨೬೯೩ 


ಲಾ 


26 


80 


ಘಾಟಿ, 


ತೋರ್ಪ ಮಲುಕಂ, ನಿನಗಲ್ಲಿ ದ್ವೇಷಮನ* ಗಲ್‌ಸೀವುದಯ್‌ (ಬದ್ಮಪ್ತ. 
೨೦-೪೪೬). ೬. ಮಡಿಚಂ; ಮಂದಂಡಂ; ಬಿಳಿಯೆಲೆಯಂ ಗಟ್‌ಸಿ ನೀಡು 
ತಿರ್ಪಮರಿ ಪಡೆದಳೀಕ್ಷಣಸುಖಮಂ (ಪುಷ್ಕಪು. ೯-೬೯). ಘಳಿಯಿಸು : 
೧. ಪಾತಕವಾ ಘಳಿಯಿಸುವುದು ನೀತಿಯಹುದೆ (ಶ್ರೀಪಾಲ. ೫-೮೭). 
ಘಳಿಸು: ೧. ಅತಿವಿನ್ನಾಣದಿಂ ಗೆಯ್ಯೆ ಘಟವಾಗಿ ಬೆಲೆವಡೆದು ಬಹಳ 
ವಸ್ತುವ ಘ[ಪಾಕಾಂ. ಗಳಿಸಿ ಕೊಟ್ಟು ಸಿರಿವಂತನಂ ಮಾಡಿ (ಸಮ್ಮಕ್‌. 
೨-೪೩) ; ಕಾಸಿಗೆ ವೀಸವ ಬಡ್ಡಿ ಘ[ಪಾಕಾಂ. ಗ]9ಿಸಿಕೊಂಡು ಶೇಷಗಿರಿಯ 
ಮೇಲೆ ವಾಸವಾಗಿದ್ದನೆ (ಪುರಂದ. ೨-೩೨-೧). [ ಆಘಟಿಸು) 

ಘಬಾಲ್‌, ಫಳಿಲ್‌ ಘಳಿಲು (ನಾ). ಒಂದು ಅನುಕರಣ ಶಬ್ದ; 
ಖಮ್ಮೆ ನೆ, ಘಟನಿಲೆನೆ (ಭಾಷಾಥೂ. ೧-೧೦ ವೃತ್ತಿ). ಘಟ್‌ಲನೆ' ಪರಾ. 
ಘಳಿಲ್‌ : ತಳಿಯಂ ದಾಟುವ ಕರಿಯಂ ಫಳಿಲೆನೆ ಪಿಡಿದುಗಿಯೆ 
(ಎಕ. ೪111, ನಗರ. ೩೫-೪೩; 1077); ಸಂದಣಿಸಿ ಕೂರಸಿಯೊಳಿಟ್ಟಣಿಸಿ 
ಹೊಯ್ದಲ್ಲಿ ಖಣಿಲೆಂಬ ಖಟಿಲೆಂಬ ನಿಳಿಲೆಂಬ ನೆರ್ಕೆಂಬ ಘಳಿಲೆಂಬ ಘಣ್ಮೆಂಬ 
ದೊಗಹೆಂಬ ದೊಕ್ಕೆಂಬ . . . ಕೂರಸಿಗಳುರವಣಿಯ ದನಿಯಡಸುತಂ 
ಪುಟ್ಟೆ (ಇಹರ. ದೇ. ೪೧-೨೨). ಘಳಿಲಂ: ಭದ್ರಾಸನವನಿಳಿದುಲಿವ ತೊಡರಿನ 
ಘೋಷಣೆಯ ಫಘಲಳಿಲುಗಳ ಮಗಧನೃಪಾಲನೈತಂದ (ಕುವ್ಯಾಆ. ೧೪-೮). 

ಘಟಲನೆ, ಘಳಿಲನೆ (ಅ). ಬೇಗನೆ; ಶೀಘ್ರವಾಗಿ; “ತುರಿಹಂ... 
ಘಟ್‌ಲನೆ, ಬೇಗಂ-ಈ ೮ ಶೀಘ್ರಂ” (ಕಶಸಾ. ೧೨-೨೨೯) : ಘಟ್‌ಲನೆ 
ಕೊಳೆ ಹೀನಬಲನನಧಿಕಬಲಂ ತೊತ್ತಟದುಟ್‌ದನೆಂಬ ಲೋಕದ ಪಟ 
(ಆದಿಪು. ೧೪-೧೦೨) ; ಘಟಿಲನೆ ನಡೆಯೆಂದು ಜಡಿದು ಸಾರಥಿಯಂ 
(ಕಾವ್ಮಾವ. ೨೬): ಚೋದ್ಕಂ ನಿರಭ್ರನಭದಿಂ ವಿದ್ಯುಲ್ಲತೆ ಘಟ್‌ಲನಿಟ್‌ದುದೆನೆ 
ಖಡ್ಗಂ ... ಬಂದು ನಿಂದುದಚ್ಯುತಕರದೊಳ" (ಜಗವಿ. ೭-೭೨); ಅನು 
ಕರಣಕ್ಕೆ - ಖಣಿಲ್ಲನೆ ಘಟ್‌ಲನೆ (ಕಮದ. ೧೪ ಪ್ರಯೋ). 
ಘಳಿಲನೆ: “ಘಳಿಲನೆಂದು ಕ್ಷಿಪ್ರದೊಳ್‌ ಪತ್ತುಗುಂ” (ಕರ್ಣಾನಿ. ೪೫); ನರ್ತಕಿ 
ಯರು ಘಳಿಲನೆ ನಡೆತಂದರಾಗ (ಕಂನವಿ. 6. ೫೬); ಘಳಿಲನೆ ರಮಣಿಯ 
ಕಿವಿಯೊಳ*್‌ ಥಳಥಳಿಪ ಮಣಿಪ್ರಕಾಶಮಂಡಿತಕನಕೋಜ್ವಲಕುಂಡಲಮಂ 
ತೆಗೆದಾಗಳ್‌ ಕೊಟ್ಟನವಂಗೆ ಭಕ್ತಜನಮಂದಾರಂ 

[ ಘಟ್‌ಲ್‌ + - ಅನ್ನೆ] 

ಘಾಟ (ನಾ). ಕಂತ್ತಿಗೆಯ ಹಿಂಭಾಗ ; ಹೆಕ್ಕತ್ತು: “ಅವಟು ಘಾಟಂ 
ಕೃಕಾಟಿಕಂ ಹೆಡಕೆನಿಕ್ಕುಂ” (ಮಂಗರಾ. ೯೭-೧೩); ಅಲ್ಪಘಾಟನುಮನುನ್ನತ 
ಶಿಖನುಂ ಅಪ್ಪ. ವಿಜಯ ಪರ್ವತಗಜೇಂದ್ರಂಬಂದು (ಆದಿಫು. 
೧೨-೩೬ ವ); ಇಲಿಕಿಕಿ ಮೊಳಕಾಲಿಕ್ಕಿ ದಂಡೆಯೊಳೊಜಗಿ ಘಾಟದೊಳೆತ್ತಿ 
ಧನು ಮೈಮುಜಿಯದಿರೆ ಬೆಂಡಾಗಿ ನೃಪರಿರ್ದರು ಕುಚೇಷ್ಟೆಯಲಿ 
(ಜೀವಂಡ. ೧೬-೨೩. [ಸಂ.] 

ಘಾಟಳಿಸು "ಗಾಟಳಿಸು' ನೋ. 

ಘಾಟಿ, ಗಾಟಿ, ಘಾಟ್ಯು (ನಾ). ೧. ಬೆಟ್ಟಗಳ ವಂಧ್ಯದಲ್ಲಿರುವ ಇಕ್ಕಟ್ಟು 
ದಾರಿ; ಕಣಿವೆ; ಘಾಟಿಯ ದಾರಿಯ ನಾಟದ ಲಾರಿಯ ನಡಸುವಂದಿರುಳಿ 
ನೊಳಿನಿಯ ಬೇಟದ ನಾರಿಯ ಮಾಟದ ಮಾರಿಯ ಮರೆವಂತೆ ನೀ 
ಬೇಡು ಉಮೆಯ (ಣಂದ್ರ ವೀ. ೧೦೮-೨೯): ಊರ ಘಾಟಿಯನೇರಿ ಇಳಿವಾಗ 
ಎನಿಸಿತ್ತು (ನವ್ಯಧ್ಯ. ೪); ಘಾಟಿಯಲ್ಲಿ ಒಮ್ಮೆ ಹುಲಿರಾಯ ಗುರುಕಿದ 
(ಕಂಬಹು. ೧೪) ; ನಾಗೋಡಿ ಘಾಟಿ ಹತ್ತುವುದೇ ಬಹಳ ಪ್ರಯಾಸ 
ವಾಯಿತು (ಅನಾಥ. ೨೬೪). ಗಾಟಿ: ೨. ತಗ್ಗುಪ್ರದೇಶ; ಸಂಕಣ 
ನಾಯಕಂ ತಾನಾಸxಾನಮಂ ಸಂಪಾದಿಸಿ... ಜಂಗಮ ಗಾ[ಪಾಕಾಂ. 
ವಾ] ಟಿಯೆಂದು ಪೆಸರಿಟ್ಟು (ಕಳನ್ನ. ೩-೬೭). ಘಾಟ್ಯು: ೩. ನದಿ 
ಮೊದಲಾದ ಜಲಾಶಯಗಳಿಗೆ ಇಳಿಯುವ ಮೆಟ್ಟಲುಗಳ ದಾರಿ,- 
ಸೋಪಾನಮಾರ್ಗ ; ಅದರ ನೀರು ಸಂತರ ಹೃದಯದಂತೆ ನಿರ್ಮಲ 


(ವೃ ಷವಿ. ೮-೩೯). 


ಘಾಟ್ಕಿ 


ವಾಗಿದ್ದು, ಅದಕ್ಕೆ ರಮಣೀಯವಾದ ಘಾಟುಗಳಿದ್ದವು (ತುಳಸಿ. ೨೪೦) ; 
ಈ ಮಂದಿರವು ತುಸು .ಎತ್ತರದ ಮೇಲಿದ್ದು, ಇಲ್ಲಿಂದ ಗಂಗೆಯ ತೀರಕ್ಕೆ 
ಇಳಿದುಹೋಗಲು ಹಿಮ್ಮಗ್ಗಲು ನೋಪಾನಗಳ- ಮಾರ್ಗ ಮಾಡಿ ಒಂದು 
ಘಾಟು ಕಟ್ಟೆರುವರು (ವಿಂಧ್ಕಾಲ. ೩a). "ಗಟ್ಟ' ಪರಾ. 
[ <ಸಂ,: ಘಟ್ಟ] 

ಘಾಟಿ, (ನಾ). ಕಿಲಾಡಿ; ಪಟಿಂಗ: ಮನೋಹರ ಬಹಳ_`ಘಾಟೀ ಇದ್ದಾನೆ 
(ಕೊಶಕಾ. ೩೯); ನೀನು ತುಂಬಾ ಘಾಟಿ (ಮರಳಿ.೯೬) ; ನವೀನರಾಯರು 
ನಗಲಾರಂಭಿಸಿದರು. ಅ ವರು ಮೊದಲನೆಯ ತರಗತಿಯ ಘಾಟಿಗಳು 
(ಪರೆಡೀ. ೪೪). [?] 

ಘಾಟಿಸು (ಕ್ರಿ). ಹೊಡೆ; ಚಚ್ಚು; ಬಡಿ: ಮಾರಿಯಂದದಿ ಜನರ 
ನುಂಗುವ ಕ್ರೂರೆ ಘಾಟಿಸಿ ಅಳಿದರನು-ಕಣ್ಣಾರೆ ನೋಡ್ನೋಡೇನ ಕೊಲ್ಲುವೆ 
(ಜಿರಾವೂ. ೨೭-೫೪). 

[ ಆಘಟ್ಟಿಸು? 

ಘಾಟ್ಕು, ಗಾಟ್ಕು (ನಾ). ತೀಕ್ಷ್ಣವಾದ ವಾಸನೆ : ಬಿಸಿಲಲ್ಲಿ, ಹಾಕಿದ್ದ 
ಸಂಬಾರಪದಾರ್ಥಗಳ ಘಾಟು;- ಅಡಕೆ, ಹೊಂಬಾಳೆಯ ಗಮಗಮ- 
ಇವೆಲ್ಲ ನಗರದ ಗಾಳಿಯಲ್ಲಿ ಬೆರೆತು ಹೋಗಿದ್ದುವು (ಪ್ರವಾಇ. 11, ೧೯೭). 
ಗಾಟ್ಟು : “ಗಂಟು ಎ ಮೆಣಸಿನಕಾಯಿ ಹೊಗೆಸೊಪ್ಪುಗಳ ವಾಸನೆ, ಕಾರ” 
(ಅನಂನಾ); ತಂಬಾಕ ಅಥವಾ ಮೆಣಸಿನ ಕಾಯಿಯ ಗಾಟು (ಜಾನಕೋ. ೪೭). 

[ ದೇ.8 ತಮಿ. ಕಾಟ್ಟು ; ತುಳು. ಗಾಟ್‌, ಗಾಟು ; ತೆಲು. ಕಾಟು, 
ಗಾಟು; ಕೊಲಾ. ಗಾಟ] 

ಘಾಟ್ಯು "ಘಾಟ್ಕೆ' ನೋ, 

ಘಾಟುಪ್ಪು (ನಾ). ಕಟುವಾಸನೆಯುಳ್ಳ ಒಂದು ಬಗೆಯ ಉಪ್ಪು,- 
ಕ್ಷಾರ: “ ಅಮೋನಿಯಂ ಕಾರ್ಬೊನೇಟ್‌ ಲವಣ: ಘಾಟುಪ್ಪು . (ನೆಗಡಿ 
ಯಾದಾಗ, ಮೂರ್ಛೆ ಹೋದಾಗ, ಮೂಗಿಗೆ ಹಿಡಿಯುವ ಲವಣ)” (8೩18 
of ೫೫೭೩೩020. ಇಂಕನಿ). [ ಘಾಟು, * ಉಪ್ಪು] 

ಘಾಟೆ (ನಾ). (ಉಕ) ಕಡಲೆಹಿಟ್ಟಿನಿಂದ ಮಾಡಿದ ಖಾರವಿಲ್ಲದ 
ಚಕ್ಕುಲಿಯಂತಹ ಒಂದು ಬಗೆಯ ಭಕ್ಷ್ಯ; ಸಮಾಪದ ಚಹಾದ,ಅಂಗಡಿ 


ಯಿಂದ ಚಹಾ ಮತ್ತು ಭಯ್ಯಾನಂಗಡಿಯಿಂದ ಸಣ್ಣಾಗಿನ ಸೇವು, ಘಾಟೆ: 


ತಂದೆ (ವೈನಿ. ೨೦೩). 
ಘಾಡ: "ಗಾಡ್ಕ' ನೋ. 
ಘಾಡತನ (ನಾ). ಅತಿಶಯ; ಹೆಚ್ಚಳ; ಗಾಢತೆ : ಪಾರ್ಥನುಬ್ಬಟೆ ಘಾಡ 

ತನವೇನೆಂಬೆನೈ ಕುರುರಾಯ ಚಿತ್ತ ವಿಸು (ಕುವ್ಯಾದ್ರೋ. ಓರಿಇ. ಪರಿ. ೨೯೦). 

[ ಘಾಡ (ಆಗಾಡ್ಕ) + - ತನ] 


?] 


ಫಾಡಿ (ನಾ). ಅಧಿಕ್ಯ; ಅತಿಶಯ : ಕೋಪದಲಿ ಖಳಪತಿ ಬೆಸಸೆ ಭಟನಿಕರ: 


ಫಲ್ಲಿಸಿದರೀತನನು ಘಾಡಿ[ಪಾಕಾಂ. ಗಾಢೆ]ಯ' ಘಲ್ಲಣೆಯ ಘಾಯದಲಿ 
ಹನುಮನು ಹುಲ್ಲಕಡ್ಡಿಗೆ ಬಗೆಯದಿರ್ದನು ನಿಖಳಕೈದುಗಳ (ತೊರರಾ. 
8-೭-೨೦). [ ಆಗಾಡ್ಕ) 

ಘಾಡಿಕೆ (ನಾ). ೧. ಉರವಣೆ ; ತೀವ್ರತೆ ;-ಉತ್ಕಟತೆ; ಭುಜದ ಸಾಹಸ 
ಹತ್ತುಸಾವಿರ ಗಜದ ಘಾಡಿಕೆ (ಕುವ್ಕಾದ್ರೋ. ೩-೩೪); ಅವನಿಪಾಲನ ಗವಿಯ 


೨೬೯೪ 


ಘಾತಕತನ 


(ಘಾಣ್ಯ (ಗು). ಕೊಳೆಚೆಯಾದ; ದುರ್ವಾಸನೆಯಿಂದ ಕೂಡಿದ; ನಾರುವ: 
ಏನು ಹೇಳುವಿ ಶರಣಿ ಗ್ಲೂನ ತಪ್ಪಿತೆ ನಿನಗೆ ಕಾಣುದಕೆ ಹರಳ ಹೊಲೆಯನವ 
ಅವ ಮಿಂದ ಘಾಣ ನೀರಿಂದೆ ಗುಣವಾಯ್ತೆ (ಕನ್ನಜಾ. ೨೪೦). 
[ «ಮರಾ. ಘಾಣ್‌) 


6| ಘಾತ "ಗಾತ್ಮ' ನೋ, 


10 


ಘಾತ್ಕ: (ನಾ). ೧. ಹೊಡೆತ; ಪೆಟ್ಟು; ಗಾಯಗೊಳಿಸುವಿಕೆ. ೨. 
ಹಾಳು ; ನಾಶ; ಕೊಲೆ. ೩. ಗಂಡಾಂತರ ; ಅಪಾಯ: ಅನರ್ಥ: 
ತಾಯಾ ಘಾತ ಆತು... ಘಾತ ಆಗಿಹೋತು! (ಜನಜೀ. ೯೫); 
ಆಯ್ಕೋ! ಘಾತ! ಆ ಹಜಾಮ ನನ್ನ ಚಂಡಿಕೆಯನ್ನೇ, ಕಿತ್ತುಬಿಟ್ಟಿದ್ದಾನೆ 
(ಮುಂಗಾಪು. ೯೧) ; ಇಲ್ಲಿಂದ ಮುಂದೆಯೂ ಸಹ ಅವರು ಯಾವ ಘಾತ 
ಸಾತಗಳೂ ಇಲ್ಲದೆ ಹೊರಟು ಹೋಗಬಹುದಾಗಿತ್ತು (ಭಾರವೀ. ೧೦೭)- 
"ಅಪಘಾತ' ಪರಾ. ೪. ಐದುವಿಧವಾದ ಬಾಣಪ್ರಯೋಗಗಳ 
ಲ್ಲೊಂದು: .ಘಾತಶಿ. ಲಕ್ಷ್ಯಂ ಶೀಘ್ರಂ ಘಾತಂ ಬಹುವೇಗಮೆಂಬಿವಯ್ದೇಸಿ 
ನೊಳಂತೀತನ ದೊರೆಯಿಲ್ಲೆನಿಸಿದುದಾತನ ಬಿಲ್ಬಲ್ಮೆ ಸುರರಿನಂಬರತಲ 
ದೊಳ್‌ (ಪಂಪಧಾ. ೧೨-೧೮೩). ೫. [ಗಣಿತ] ಒಂದು ಸಂಖ್ಯೆಯನ್ನು 
ಅದೇ ಸಂಖ್ಯೆಯಿಂದ ಎಷ್ಟು ಸಲ ಗುಣಿಸಬೇಕೆಂಬಂದನ್ನು ಸೂಚಿಸುವ 
ದರ್ಶಕಸಂಖ್ಯೆ : ಯಾವುದಾದರೊಂದಂ ಅಜ್ಞಾತಸಂಖ್ಯೆಯನ್ನು 
ಸೂಚಿಸುವ ಪದಕ್ಕೆ ಸಂಬಂಧಪಟ್ಟ ಪರಿಮಾಣವನ್ನು ಅಥವಾ 
ನಿರ್ದಿಷ್ಟ ಶಕ್ತಿಯನ್ನು. ಸೂಚಿಸುವ. ಸಂಖ್ಯೆ: “ಗುಣ್ಯಪದದ ಯಾವ 
ಘಾತವನ್ನು ತೆಗೆದುಕೊಳ್ಳಬೇಕೆಂದು ಸೂಚಿಸುವ ದರ್ಶ ಕ; ಘಾತ?” 
(Exponent. ಇಂಕನಿ); “ಒಂದು ಪದಶ್ರೇಣಿಯಲ್ಲಿ ಅಜ್ಞಾತಪದಕ್ಕಿರುವ 
ಮಹತ್ತಮ ಘಾತ ಪರಿಮಾಣ ; ಘಾತ” (ಶಂ. ಇಂಕನಿ); ಮೊದಲು 
ಬೀಜಗಣಿತದಲ್ಲಿ ಎರಡು ಪದಗಳ, ಮೊತ್ತದ ಯಾವ ಘಾತವನ್ನಾದರೂ 
ಹೇಗೆ ಬರೆಯಬಹುದೆಂಬುದನ್ನು . . . ಕಂಡುಹಿಡಿದನು (ವಿಜ್ಮಾಕ. ೪೬). 

[ ಸಂ. ] 

ಘಾತಂಗೆಡು. (ಕ್ರಿ). ಆಳ ಕಡವೆಂಯಾಗು ; ಆಳವಿಲ್ಲದೆ ಹೋಗು: 
ಮೇಗಂಗವಿಸಿ ಕವಿದ ಭವಣಿಾಟಳದ ಬಾವಿ ಘಾತಂಗೆಟ್ಟು ಪೂಳ್ಮಪುದೊ 
ಎಂಬಂತೆ ಗಂಭೀರನಾಭಿ ನೆಣಿ್‌ ಗುಣ್ಬಳಿದುದು (ಸಿದ್ಧರಾ. ೧-೪೯). 

[ ಘಾತ್ಮ್ಯ (ಆಗಾತ್ಮ) * ಕೆಡು,) 


60| ಘಾತಂಬಡು (ಕ್ರಿ). . ಹಾನಿಯನ್ನು ಹೊಂದು; ತೊಂದರೆಗೊಳಗಾಗು ; 


85 


ಘಾಡಿಕೆ ಜೋಡಿಸಿತು ಗೀರ್ವಾಣರಾಲಿಗಳ (ಕುವ್ಕಾಕ. ೧೩-೧೬) :. ರತಿ40 


ಸುಖವಿತ್ತಗಲ್ಲೊಡೆ ನಿನ್ನ ಭಾವದ ಗತಿಯ ಘಾಡಿಕೆಯೆಂತಹುದೊ (ಕಂನವಿ. 
೯-೧೫೩). ವಿ. ಅತಿಶಯ ; ಆಧಿಕ್ಕ ; ಹೆಚ್ಚಳ : ಹರುಷದ `' ಘಾಡಿಕೆಯ 
ಘನ ಪುಳಕರಸ ಸೌರಂಭದಲಿ ಮುಳುಗಿ ನೋಡಿದರು (ನಿಧಾಗ. ೧೦-೫೭-೨೪). 
[ ಘಾಡ (ಆಗಾಡ್ಕ) + - ಇಕೆ] 
ಘಾಡಿಸು "ಗಾಡಿಸು' ನೋ. 
ಘಾಣ್ಯ "ಗಾಣ್ಕ' ನೋ. 


46 


ಬಾಧೆ ಪಡು (?) :..ಪರ್ಯಾಪ್ತಕಮುಂ ನಿವೃತ್ತಪರ್ಯಾಪ್ತಕಮುಂ 

| ಲಬ್ಬಿ ಪರ್ಯಾಪ್ತಕಮುಮೆಂಬೀ ಭೇ .ದದಿಂ ಪೊಂದೊಂದು ಷಡ್ತಿಕಲ್ಪ 
ಮಕ್ಕುಂ ಅವಕ್ಕೆ ತಮ್ಮ ತಮ್ಮ ವರ್ನ ರಸ ಗಂಧ ಸ್ಪರ್ಶಂಗಳೊಳು ಕೂಡಿದ 
ಶರೀರಂಗಳಪ್ಪವು ಘಾತಂಬಡುವ ಶರೀರನೊಡೆಯವು (ಶ್ರಾವಕಾ. ೬೪-೧೬). 

[ ಘಾತ, (-ಆಗಾತ್ಕ) ೬ ಪಡು) 

ಘಾತಕ (ಗು). ೧. ಹೊಡೆಯುವ ; ಬಡಿಯಯವ . ೨. ಕೊಲೆಮಾಡುವ ; 
ನಾಶಮಾಡುವ ; ಹಿಂಸೆಮಾಡುವ. (ನಾ). ೩. ಕೊಲೆಗಡಿಕ ; 
ಕೊಲೆಗಾರ; ಇದಿರುಗಾಣದೆ ಕೊಲೆಗೆ ನಿರ್ಬಂಧದಲಿ ಬೆಸಸುವ ಕೃಷ್ಣನಕಟಾ 
ಮದಮುಖನೊ ದುರ್ಬೋಧಕನೊ ವಂಚಕನೊ ಘಾತಕನೊ (ಕುವ್ಯಾಭೀ. 
೩-೨೮). ೪. ಹಿಂಸಕ : ಕಿರುಕುಳ ಕೊಡುವವನು; ದುಷ್ಟ : ಮನವೊಂದು 
ಮಾಣಿಕ ಏನಂದ ಘಾತಕ ನಾನೊಂದು ನನ್ನ ಮನನೊಂದು ಕೈಯಾನ 
ಬಿಳಿಯೆಲಿ ಬಾಡಿ ರುಚಿ ಹಾರಿ (ಕನ್ನಜಾ. ೧೧೨). ೫. ದ್ರೋಹಿ ; ವಂಚಕ ; 
ಮೋಸಗಾರ. «ವಿಶ್ವಾಸಘಾತಕ' ಪರಾ. [ಸಂ.] 

ಘಾತಕತನ (ನಾ). ಹಿಂಸೆಕೊಡುವ ಸ್ವಭಾವ ; ಕೇಡು ಮಾಡುವಿಕೆ; 
ತೊಂದರೆ ಕೊಡುವಿಕೆ ; ಕ್ರೂರತೆ: ಕಾಮದಲ್ಲಿ ಕಂದಿ ಕ್ರೋಧದಲ್ಲಿ 
ಬೆಂದು .. . ಭಾವದ ಭ್ರಮೆಯಡಗದೆ ಜೀವವಿಕಾರ ಹಿಂಗದೆ ಕೂರಲಗಿನ 


ಘಾತಕಬುದ್ಧಿ ೨೬೯೫ ಘಾತಿಚತುಪ್ಪಯ 


ಒಪ್ಪದಂತೆ ಕಣ್ಣಿಗೆ ನೋಟ ಘಟದ ಅಸುವಿಂಗೆ ಓಟ ಅಸಿಯ ಘಾತಕತನ 
ದಂತೆ (ಮೋಳಿಮಾ. ೩8-೧೪೯). ಮಾತಿನಲ್ಲಿ ಕರ್ಕಶ ಮನದಲ್ಲಿ ಘಾತಕತನ 
ವುಳ ವನ ಕನಿಷ್ಟನೆಂಬರು (ಆಖಂಡೇ. ೯೯-೨೫); ಅವನು ಹಿಂಸಾತ್ಮಕ ಕೃತ್ಯ 
ಗಳಲ್ಲಿ ನಿಸ್ಸೀಮ ; ಘಾತಕತನ ಅವನಿಗೆಷ್ಟು ಒಗ್ಗಿ ಹೋಗಿತ್ತೆಂದರೆ ಅದರ 
ಬಗ್ಗೆ ಅವನಿಗೆ ಪರಿವೆಯೇ ಇರಲಿಲ್ಲ (ಪುನರು. ೩೩೫). [ಘಾತಕ * - ತನ]| 6 
ಘಾತಕಬುದ್ಧಿ (ನಾ). ಕೇಡನ್ನುಂಟುಮಾಡುವ ಬುದ್ದಿ; ಕ್ರೂರವಾದ 
ಸ್ವಭಾವ ; ದ್ರೋಹ ಮಾಡುವ ಬುದ್ಧಿ ; ವಂಚಕತನ : ಸರ್ವಜ್ಞಕವಿ 
ಸ್ತ್ರೀಯೆಂದರೆ ಘಾತಕಬುದ್ಧಿಯವಳೆಂದು. ಹೇಳಿದನು (ಕರ್ನಾಕ. ೧೯೫). 
[ಘಾತಕ + ಬುದ್ಧಿ ] 
ಘಾತಕಸ್ಥಾನ (ನಾ). ಕೊಲೆಮಾಡಂವ ಸ್ಪ ಳೆ ಕಸಾಯಿಖಾನೆ: ವಧಸಾ 
“ ಘಾತಕ[ಪಾಕಾಂ. ಘಾತನ, ಪೂತನಂ]ಸ್ನಾ 'ನಮೆನೆ ಕೊಲುವೆಡೆಯೆನಿಕ್ಕು ' 
(ಮಂಗರಾ. ೧೧೧-೪).  [ ಘಾತಕ * ಸ್ಥಾನ] 
ಘಾತಕಿ (ನಾ). ೧. ಕೊಲೆಗಡಿಕಿ ; ಕೊಲೆಮಾಡುವವಳು : ಮಗುವನ್ನು 
ಕೊಂದ ಘಾತಕಿಯವಳು (ಕೂ). ೨. ದ್ರೋಹಿ; ವಂಚಕಿ: ಘಾತಕಿಯೆ 
ಮತ್ಕುಲಕರಿಷೆ ಕೈ ನೀನತಿಕಷ್ಟೆ ಪೋಗು ದುಷ್ಟೆ (ಜೈಮಿಭಾ, ೯-೧೮), 15 
[ bit ಎಂದೂ ] 
ಘಾತಗಳೆ "ಗಾತಗಳೆ' ನೋ. 
ಘಾತನ (ನಾ). ೧. ದ್ರೋಹಮಾಡುವಿಕೆ ; ಹಿಂಸೆಸೊಡುವಿಕೆ; ಘಾತನ 
ತಾಡನ ... ದುರ್ಭೋಗ್ಯ ನಾನಾವಿಧಾಸಂಖ್ಯಾತ ತೀವ್ರ ವೇದನಾ 
ರೊಪಂಗಳಾಗಿ (ವಿವೇಕ. '೧೮೧). " ಚಂಚಂಘಾತನ', "ನಖಘಾತನ' |20 
ಪರಾ. ೨. ಕೊಲ್ಲಂವಿಕೆ, ವಧೆ; ಹತ್ಯೆ; “ಮಾರಣಂ, ನಿಶರಣಂ . 
ಘಾತನಂ, ಪ್ರಶಮನಂ . . . ಸಂಜ್ಞಪನಂ-ಈ ೨೧ ಕೊಲೆ”. (ಹಲಾಯು. 
೭೮-೩೨೩); “ವಿಶಸನಂ ಸೂದನಂ ಮಾರಣಂ ಘಾತನಂ[ಪಾಕಾಂ. ವಿಘಾತನಂ) 
, .ಪ್ರಮಾಪಣಂ ಕೊಲೆಗೆ ನಾಮಂ” (ಮಂಗರಾ. ೮೮-೩೯). ಹಿ. ಕೊಲ್ಲು 
ವವನು ಎ ಕೊಲೆಗಡಿಕ, [ಸಂ.] 26 
ಘಾತನಸ್ಥಾ ನ (ನಾ).ಎಘಾತಕಸ್ಥಾನ : “ ಸೂನಾ, ಘಾತ(ನ)ಕಸ್ಥಾನಂ-ಈ | 
೨ ಕೊಲುವೆಡೆ” (ಹಲಾಯು, ೯೭-೪೪೧) ; “ ಘಾತನ[ಪಾಕಾಂ. ಘಾತಕ, 
ಪೂತನಾ]ಸ್ಥೂನಮೆನೆ ಕೊಲುವೆಡೆಯೆನಿಕ್ಕು '' (ಮಂಗರಾ. ೧೧೧-೪). 
[ ಘಾತನ .- ಸ್ಥಾನ ] 
ಘಾತಳಿಕೆ "ಘಾತಾಳಿಕೆ' ನೋ. 80 
ಘಾತಾಘಾತಿ (ನಾ). ಪರಸ್ಪರವಾಗಿ ಹೊಡೆದು ಮಾಡುವ ಯುದ್ಧ ಲೆ 
ಪರಸ್ಪರವಾಗಿ ತಾಗಿ ಮಾಡಂವ ಯುದ್ಧ . "ಘಾತಾಘಾತಿಕಾಟ' 
ಪರಾ. [ಸಂ.] 
ಘಾತಾಘಾತಿಕಾಣ (ನಾ). ಘಾತಾಘಾತಿಯುದ್ಧವನ್ನು ಮಾಡಂವವನು ; 
ಪೆಟ್ಟಿಗೆ ಪ್ರತಿಯಾಗಿ ಪೆಟ್ಟನ್ನ್ನ ಹೊಡೆದು ಯುದ್ಧಮಾಡತಕ್ಕವನು ; 35 
ಏಟಿಗೆ ಏಟು ಕೊಡುವವನು : ಗದೆಯ `ಘಾತಾಘಾಶಿಕಾಲನನಿದಿರು 
ಗೆ.ಂಡುದು ದೆಸೆದೆಸೆಗೆ ಹಬ್ಬಿದುದು ಬಲನೆಡಜೋಡು ಒಲುಭಾರಣೆಯ 
ಪಟುಭಟರು (ಕುವ್ಯಾರ್ರೋ. ೨-೬೮).  [ ಘಾತಾಘಾತಿ * - ಕಾಜ] 
ಘಾತಾಳಿ (ನಾ). ಘಾತಕಸ್ವಭಾವದ ವ್ಯಕ್ತಿ ; ಕೇಡಾಳಿ; ವಂಚಕ : 
ಹೇಳಿದೊಡೆ ಕುಂಶತೀಕು ಮಾರರು ಕೇಳಿ ಮಾಡುವುದಾವುದೋ!(|(0 
ವನಪಾಲಕರು ತಾವಿಂದು ಪೃಥ್ವೀಪಾಲನೆಮ್ಮೊಡೆಯ ಹೇಳಿ ಬಳಿಕರ್ಜುನನ 
ಭೀಮನ ಧಾಳಿಯನು ತಹುದೆನುತಲತಿ ಘುತಾಳಿಯರು ಮುನಿಜನವ 
ಬೈದರು ಬಹುವಿಕಾರದಲಿ (ಕುವಾಅ. ೧೮-೧೦) ; ಅರ ಹಿರಿಗಿವಳಿನಿತು 
ಕಡುಸಿಂಗಾರವನು ಕೈಕೊಂಡಳು . . . ವೀರ ನೋಡೈ ತಮ್ಮ. ನೆಮ್ಮು 


Ni 


ಪುದಾರನೀಯಪೆಹಾಸ ಮನಕಿದು ಸೇರುವುದೆ ಘಾತಾಳಿಯಂಗವ ನೋಡು |(6 


ನೀನೆಂದ (ತೊರರಾ. ೬-೫೩-೫೨). [ಘಾತ್ಮ * -ಆಕಳ್ಕಿ] 


ಘಾತಾಳಿಕೆ, ಘಾತಳಿಕೆ (ನಾ). ೧. ಹಿಂಸೆಮಾಡುವ ಉದ್ದೇಶ; ಕೊಲೆ 
ಪಾತಕತನ ; 'ವಧೆಮಾಡುವ ಹಂಚಿಕೆ; ವ್ಯಾಳದಂಗದ ನಯವೊ 
ಗರ್ತಸಂಛಾದಿತ ತೃಣಾಳಿಗಳೊ . . . ಪೇಳಲರಿದೆನೆ ಸೊಗಸಿತಾ ದುಷ್ಟ 
ಬುದ್ಧಿ ಘಾತಾಳಿಕೆಯನೊಳೆವುದುಗಿ ಹರ್ಷಲಾಂಛನದಿಂದೆ ನಸುನಗುತೆ 
ನುಡಿದ ಮಾತು (ಜೈಮಿಭಾ. ೨೯-೩೫). ಘೌತಳಿಕೆ: ೨. ಮೋಸದ 
ನಡವಳಿಕೆ; ಧೂರ್ತತೆ ; ದುಷ್ಟತನ; ಖಳನ ಕೈವಶವಾದೆನಿದು ಘಾತಳಿಕೆ 
ಯಲ್ಲವೆ ಹೆಂಗುಸಿಗೆ (ಕೊರರಾ. ೬-೫೨-೧೦). [ಘಾತಾಳಿ4 -ಣಕೆ) 

ಘಾತಿ, (ಗಂ). ೧. ನಾಶಮಾಡುವ ; ಕೊಲ್ಲಂವ. ೨. ಹಾನಿಯನ್ನುಂಟು 
ಮಾಡುವ; ತೊಂದರೆ ಕೊಡಃವ. :೩, ಪಕ್ಷಿಗಳನ್ನು ಹಿಡಿಯಂವ,- 
ಬಂಧಿಸುವ. (ನಾ)..೪. ಕೊಲ್ಲುವ ವನು; ಕೊಲೆಪಾತಕಿ. 
೫.ಎಘಾತಿಕರ್ಮ ;: ಉಗ್ರತಪಮೆಂಬುಗ್ರಾಸಿಯಿನಂ ಕೂಡೆ ಘಾತಿಗಳಂ 
ಘಾತಿಸಿ ತದ್ಯುಗಂಧರಮಹಾಯೋಗಿಶ್ವೇರಂ ' ಪೊರ್ದೀದಂ ನೆಗಯ್ದಾ 
ರ್ಹಂತೆಮಂ (ಆದಿಪು. ೩-೮೦) ; ಘಾತಿಗಳಂ ಕಿಡಿಸಿ ಕೇವಲಿಯಾಗಿ (ಜಾವುಂಪು. 
೪೬೦-೧೫) ; 'ಆವೃತಘಾತ್ಮಘಾತಿದುರಿತಾತ್ಮಯದೊಳ್‌ ಚರ-ಮಾಂಗ 
ಮಾತ್ರಕರ್‌ (ಡೆಂದ್ರಪು. ೧-೨). (ಸಂ. ಘಾಶಿನ*್‌] 

ಘಾತ್ಮಿ-(ನಂ). ೧. ಹೊಡೆತ ; ಏಟಂ ; ಘಾತಿಯಲಿ ಫಲ್ಲಿಸಿದಡಾ ಧನು 
ಸೋತುದೆವೆಯಂತರಕೆ ತೊಲಗದು (ಕುವ್ಕಾಆ. ೧೪-೧೦). ೨. ವಂರಣ ; 
ನಾಶ: ಜಾಶಿ ನೀತಿ ಸಮಾಜ ವರ್ಗಭೇದದಿನೇನು? ಘಾತಿಯಿಲ್ಲಾತ್ಮಂಗೆ 
(ಮಂಕುಕ. - ೮೯೬). ೩. ಕೊಲ್ಲುವಿಕೆ, ಸಂಹರಿಸುವಿಕೆ. ೪. ಪಕ್ಷಿಗಳನ್ನು 
ಹಿಡಿಯುವ ಬಲೆ. -[ ೫೦.1 

ಘಾತಿಕರ್ಮು (ನಾ). (ಜೈ: ನ] ಆತ್ಮನ ಗುಣಕ್ಕೆ ಘಾತಕವಾದ ಕರ್ಮ ; 
ಸತ್ಕಾರ್ಯ ಪ್ರವೃತ್ತಿ ಮೊದಲಾದ ಉತ್ತ ಮಗಂಣಗಳನ್ನು ಹಾಳಂ 
ಮಾಡಿ ಆತ್ಮನ ಪರಿಪೂರ್ಣತೆಗೆ ಬಂಧಕವಾದ ಜ್ಞಾನಾವರಣೀಯವೇ 
ಮೊದಲಾದ ನಾಲ್ಕುಬಗೆಯ ಕರ್ಮ:ಘಾತಿಕರ್ಮಮಂ ಬಗೆವಡೆಯಂ 
ಪಡಲ್ವಡಿಸಿ ಕೀಲ ಕೃತಾಂತನನಿಕ್ಕಿ ವೀರಲಕ್ಷ್ಮಿಗೆ ನೆಲೆಯಾದ ಮೆಯ್ಲಲಿಯೆ' 
ನೀನೆ ವಲಂ ಜಗದೆೊಳ್‌ ಜಿನೇಶ್ವರಾ (ಪಂರಾಮಾ. ೩-೪). "ಅಘಾತಿಕರ್ಮ' 
ಪರಾ. [ಫಾತ್ಲಿ * ಕರ್ಮ) 

ಘಾತಿಕರ್ಮಚತುಪ್ಟಯ (ನಾ). [ಜೈನ] ಜ್ಞಾನಾವರಣೀಯ, ದರ್ಶನಾ 
ವರಣೀಯ, ಮೋಹನೀಯ ಮತ್ತು ಅಂತರಾಯ ಎಂಬ ನಾಲ್ಕು 
ಘಾತಿಕರ್ಮಗಳು : ಬಂಧವು ಘಾತಿಕರ್ಮ ಚತುಷ್ಟಯ, ಅಘಾತಿ 
ಕರ್ಮಚತುಷ್ಟಯ ಎಂದು ಎಂಟುವಿಧವೆಂದು ಮತ್ತೊಂದು ವಿಭಾಗ 
ವಿರುವುದು (ಹಿಂನಸಾ. ೪೦): [ ಘಾತಿಕರ್ಮ + ಚತುಷ್ಟಯ] 


| ಘಾತಿಕ್ಷಯ (ನಾ). [ಜೈನ] ಘಾತಿಕರ್ಮಗಳ ನಾಶ,-ಹಾನಿ,-ಸವೆದು 


ಹೋಗುವಿಕೆ : ದೀಕ್ಷೆಗೊಂಡೆಯ್ದಿ ಘಾತಿಕ್ಷಯಮಂ ಕೈ ವಲ್ಯ್ಕಾಬೋಧಾಸ್ಪ 
ದಮನನಘಮಂ ಗೆಲ್ಲು ನಿರ್ಮೋಹನಾದಂ (ಕಾಂತಿಪು. ೯-೧೪); ತಪಮಂ 
ಕೈಕೊಂಡು ಶುಕ್ಲಧ್ಯಾನದಿಂ ಘಾತಿಕ್ಷಯಂಗೆಯ್ದು ಕೇವಳಿಯಾಗೆ (ಜಾವುಂಪು. 
೧೫-೬) ; ಘಾಶಿಕ್ಷಯದಿಂ ಕೈವಲ್ಯಾತಿಶಯಂಬೆತ್ತನಾ ಸುಕೌಶಲಮುನಿಪಂ 
(ಪಂರಾಮಾ. ೨-೫೬). [ಘಾತ್ಮಿ * ಕ್ಷಯ ] 

ಘಾತಿಚತುಷ್ಯ (ನಾ). ಎ ಘಾತಿಕರ್ಮಚತುಷ್ಟಯ : ಚಮರರುಹದ್ವಯಂ 
ಬೆಳಪ ಬೆಳ್ಗೊಡೆ ಪೂಮಲಟ್‌ ಭಾಪ್ರತಾನಮುತ್ತಮಮಣಿಪೀಠಮಿಂದ್ರ 

ಸಭೆಯೆಂಬಿವು ಘಾತಿಚತುಷ್ಕಘಾತದಿಂ ಸಮನಿಸೆ (ಕಾಂತಿಪು. ೪-೬೩). 
[ ಘಾತ * ಚತುಷ್ಕ-7 

ಘಾತಿಚತುಪ್ಪಯ (ನಾ). ಎ ಘಾತಿಕರ್ಮಚತುಷ್ಟಯ : ಮಹಾಷ್ಟಾಪದ 
ತೈಲದೊಳ್ವಿ ಜಿತಘಾಶಿಚತುಷ್ಟಯಂ '.', ..ಇರೆ (ಅದಿಪು. ೧-೪೦); ಅಂತು 
ಘಾತಿಚತುಷ್ಟಯಕ್ಕಂ ಕದಳೀಘಾತಂ ಮಾಡಲೊಡಂ (ಡಂದ್ರಪು. ೧೪-೭೬ ವ). 

`[ ಘಾತ್ಮಿ * ಚತುಷ್ಟಯ] 


ಘಾತಿತ್ರಿಕ 


ಘಾತಿತ್ರಿಕ (ನಾ). [ಜೈನ] ಜ್ಞಾನಾವರಣೀಯ, ದರ್ಶನಾವರಣೀಯ, 
ಮೋಹನೀಯಗಳಿಂಬ ಮೂರು ಘಾತಿಕರ್ಮಗಳಂ; ನಾಲ್ಕು ವಿಧ 
ವಾದ ಘಾತಿಕರ್ಮಗಳಲ್ಲಿ ಮೊದಲಿನ ಮೂರು ; ಶುಕ್ಲಧ್ಕಾನ 
ವಿಹತಘಾತಿತ್ರಿಕನುಂ(ಜಾವುಂಪು. ೪೪೭-೨). 

[ಘಾತ + ತ್ರಿಕ] 

ಘಾತಿನಿ (ನಾ). ನಾಶಮಾಡುವವಳು ; ಕೊಲೆಗಡಿಕಿ : ಲೋಕಘಾತಿನಿಯಪ್ಪ 
ಪೂತನಿಯುಮಂ . . . ಕರೆದು (ಜಗವಿ. ೩-೨೨ ವ); ಕುಲಘಾತಿನಿಯೆ, 
ಪಾಪಿನಿಯೆ, ನಡೆ, ತೊಲಗು (ಶ್ರೀರಾಮಾ. ೭೦-೪೪೯). [ ಸಂ. ಫಾತಿನೀ] 

ಘಾತಿಪ್ರಚುರೆ (ನಾ). [ಜೈನ] ಘಾತಿಕರ್ಮಗಳಿಂದ ಕೂಡಿದವಳು : 
ವಿಕಟಾಂಗೋಪಾಂಗೆ ಫಾತಿಪ್ರಚುರೆ ಪೆಟವಿ. . . ಇರ್ದಳ್‌ (ಸುಕುಮೂ. 
೫-೨೧). [ಸಂ. ಘಾತಿಪ್ರಚುರಾ (ಘಾತಿ ೬ ಪ್ರಚುರ +೬ -)] 

ಘಾತಿಸು (ಕ್ರಿ). ೧. ಹೊಡೆ; ಬಡಿ; ಚಚ್ಚು : ಘಾತಿಸಿ ಚಪೇಟ 
ಚರಣಾಘಾತದೊಳ್‌ ಅಟಿದು (ಆದಿಪು. ೫-೧೬); ಪಿಡಿಪಿಡಿ ಕಟ್ಟು ಸ ಕಟ್ಟಡಸಿ 
ಘಾತಿಸು ಘಾತಿಸು (ಅಜಿಪು. ೧೧-೧೦), ಕಲಿ ಯೌವನಾಶ್ವನಂ ಸದದು ನೀಲ 
ಧ್ವಜನನುಅ್‌ ಘಾತಿಸಿ (ಜೈಮಿಥಾ. ೧೪-೫). ೨. ಹಿಂಸಿಸು; ನೋಯಿಂಸಂ: 
ಕಠೋರವಾಣಿಗಳಿಂ ಘಾತಿಸುತಿರ್ದೆಮಿನ್ನೆವರೆಗಂ ನಿಮ್ಮಂ (ಸುಕುಮಾ. 
೨-೩೩); ಪ್ರೀತಿಯಿಂ ಮಾಧವಸಂಗದೊಳಿರೆ ತುಂಬಿ ಘಾತಿಪುವೆಮ್ಮ 
ನೆಂದಂಜಿ ಅತನ ವರ್ಜಿಸಿ ಮಾಗಿಯ ಕೆಳೆಗೊಂಡು ಜಾತಿಯ ಪುಷ್ಪ 
ವೊಪ್ಪಿದುವು (ಕಂನವಿ. ೭-೩೪). ಹ. ಸಾಯಿಸಂ; ಕೊಲ್ಲು ; ನಾಶಮಾಡಂ ; 
ಘಾತಿಗಳಂ ಘಾಶಿಸಿ ತದ್ಕುಗಂಧರಮಹಾಯೋಗೀಶ್ವರಂ ಪೊರ್ದಿದಂ 
ನೆಗಟ್ಲಾರ್ಹಂತಮಂ (ಆದಿಪು. ೩-60); ಮನವಲಸದೆ ಜೀವಂಗಳನನಿಶಂ 
ಘಾತಿಸುವ ಪಾಪಿ ಸೂರನುಮಾದಂ (ಸಮಪ. ೩-೫೧), ಘಾತಿಯು 
ಮನಫಾತಿಯುಮಂ ಘಾತಿಸಿ ಕೀರ್ತಿಧರಯೋಗಿ ಮುಕ್ತಿಗೆ ಸಂದಂ 
(ಪಂರಾಮಾ. ೨-೫೬); ಈತನನುಸಾಲ್ವನೆಂಬಾತನಿವನಣ್ಣನಂ ಘಾತಿಸಿದೆವು 
(ಜೈಮಿಭಾ. ೭-೩೩). [ಘಾತ್ಯ * -ಇಸ್ಕ್ಯು) 

ಘಾತುಕ (ಗು). ೧. ನಾಶಮಾಡಂವ. ೨. ಹಿಂಸೆಮಾಡುವ ; ತೊಂದರೆ 
ಕೊಡುವ. (ನಾ). ೩.ಕೊಲ್ಲುವವನಂ; ಹಂತಕ: “ಶರಾರುಃ, ಘಾತುಕಃ, 
ಹಿಂಸ್ರಃ-ಈ ೩ ಕೊಲ್ವವಂ” (ಹಲಾಯು. ೬೦-೨೦೭) ; “ ಶರಾರು ಘಾತುಕ 
ಹಿಂಸಕಂ ಕೊಲ್ಲುವವನಕ್ಕು” (ಮಂಗರಾ. ೭೦-೦೫). ೪. ದ್ರೋಹಿ; ಕ್ರೂರ; 
ದಂಷ್ಟ: “ ನೃಶಂಸಃ, ಘಾತುಕಃ, ಕ್ರೂರಃ, ಪಾಪಃ-೪ ಪರರಿಗೆ ಬಾಧೆ 
ಮಾಡುವ ಸ್ವಭಾವವುಳ್ಳವನ ಹೆಸರುಗಳು ” (ಸಿದ್ಧಾಂತಿ. ೨೮೯); ಘಾತುಕ 
ನಾಗಿ ಪರದ್ರವ್ಯವನ್ನು ಅಪಹರಿಸುವ ಪುರುಷನು ಆಪತ್ತುಗಳನ್ನು ತಪ್ಪಿಸಿ 
ಕೊಳ್ಳಲಾರನು (ಕೃವಾಉು. ೪೩). [ಸಂ.7 

ಘಾತುಕತನ (ನಾ). ಕೊಲೆಗಡಿಕನಾಗಿರುವಿಕೆ; ಹಂತಕನ ಸ್ವಭಾವ, 
ಕಟಂಕತನ: ಹೀಗಿರಲು ನಾನು ಬುದ್ಧಿಪೂರ್ವಕವಾಗಿ ನನಗೋಸ್ಕರ ಒಬ್ಬ 
ಬ್ರಾಹ್ಮಣನನ್ನು ಕೊಲ್ಲಿಸಿದರೆ ಅದು ಘಾತುಕತನವೂ ನೀಚತನವೂ ಆಗುವು 
ದಿಲ್ಲವೆ? (ವಕಭಾ. ೪8). [ಘಾತುಕ-. - ತನ] 

ಘಾತ್ರ "ಗಾತರ' ನೋ. 

ಘಾಬರಿ "ಗಾಬರಿ' ನೋ. 

ಘಾಬರಿಸು "ಗಾಬರಿಸಂ' ನೋ. 

ಘಾಯ "ಗಾಯ' ನೋ. 

ಘಾಯಂಗೊಳಿಸು "ಗಾಯಗೊಳಿಸಂ' ನೋ. 

ಘಾಯಂಗೊಳು "ಗಾಯಗೊಳು' ನೋ. 

ಘಾಯಂಬಡಿಸು (ಕ್ರಿ). ಗಾಯಂಗೊಳಿಸಂ : ನಕುಳನನು ನೋಯಿಸಿದ 
ಸಹದೇವಕನ ಘಾಯಂಬಡಿಸಿದನು (ಕುವ್ಕಾಕ. ೧೩-೪೦). 

[ ಘಾಯಂಬಡು + - ಇಸ್ಯು ) 


ಪ೬೯೬ 


20 


36 


ಹೊ 


5 


ಫಿಣಿಫಿಣಿ 


ಘಾಯಂಬಡು (ಕ್ರಿ). ಗಾಯವನ್ನು ಹೊಂದಂ,-ಪಡೆ . 
ಬಡಿಸು' ಪರಾ. [ ಘಾಯ (ಗಾಯ) + ಪಡು, ] 

ಘಾಯಂಜಡೆ "ಗಾಯಂಬಡೆ' ನೋ. 

ಘಾಯವಡೆ "ಗಾಯಂಬಡೆ' ನೋ. 

ಫಿಇಯಾಳು "ಗಾಯಾಳು' ನೋ. 

ಘಾರಾಘಾರಿ (ನಾ). ರಭಸ; ಆವೇಗ : ಕಂಬಿಯ ಕಡಿಯಣದ ಕೀಲಣದ 
ಹೋರಟಿಯ ಘಾರಾಘಾರಿಯೊಳ್‌ ಜೋಳಿಸುವ ಲಾಲಾಜಲಂ ಖುರೆ 
ಹತಿಯಿಂ ನೆಗೆವ ದೂಳ್ಗೆ ಚಳೆಯಂಗುಡೆ (ಗಿರಿಳ. ೬-೫೫ ವ); ಹರಿಯ ಕುಲಿಶದ 
ಧಾಳಿಯಲಿ ಕುಲಗಿರಿಗಳಿಬ್ಬಗಿಯಾದವೊಲು ಮಂದರದ ಘಾರಾಘಾರಿಯಲಿ 
ಬಾಯ್ವಿಡುವ ಕಡಲಂತೆ ಹರಿವರೂಧಿನಿ ಕೆದಟ? 'ತಳಿತವು (ಕುವ್ಕಾದ್ರೋ. 
೧೨-೧೯) ; ಆರು ನಿಲಬಹುದವರ ಘಾರಾಘಾರಿಯಲಿ (ತೊರರಾ. ೪-೩-೫); 
ಸರಳು ಘಾರಾಘಾರಿಯಿಂದ ಹೊಗರೇರಿ (ತುರಂಗ, ೩೮-೩೭); ಸದಾಶಿವ 
ನಾಯಕನ ಘಾರಾಘಾರಿಗಿದಿರ್ಚಿ ನಿಲಲಾಂಪೊಡಶಕ್ಕಮಾಗಿ ಪಟುತರ 
ಪರಾಕ್ರಮಶಾಲಿಗಳಿಂ ಪಲಾಯನಂಬಡೆದು (ಕಳನ್ನ. ೨-೪೩). [?1 

ಘಾರಿಗೆ "ಗಾರಿಗೆ? ನೋ. 

ಘಾರು (ನಾ). ಒಂದಂ ಅನುಕರಣಶಬ್ದ : ಘಾರು ಘರ್ಫರ ಘರಿಲೆಂಬ... ಗರಿ 
ಗರಿಲೆಂಬ ನಿಷ್ಮರರವಂ ಮಿಗೆ ತಳ್ತಿಅಕಿದತ್ತು ಯುದ್ಧದೊಳ" (ಗಿರಿಕ. ೬-೬೮). 

ಫಾಲಿ "ಗಾಲಿ' ನೋ. 

ಘಾಸ (ನಾ). ಹಂಲ್ಲು; ಮೇವು: “ ಘಾಸಃ, ಯವಸಃ-ಈ ೨ ದವಸಂ” 
(ಹಲಾಯು. ೩೨-೩೭); ಗುಣಮಿದು ದೋಷವಿದೆಂಬೀ ಗಣಿದಮನೆತ್ತಟಾ 
ಗುಮಶ್ರುತಪ್ರಕೃತಿಜನಂ ತೃಣಸಸ್ಮಘಾಸವಿಷಯಪ್ರಣಯಂ ಸಮ 
ವೃತ್ತಿಯಪ್ಪವೊಲ್ಮಗಗಣದೊಳಿ್‌ (ಕವಿರಾ. ೧-೮) ; ಗೋವಿಗೊಲಿದೊಂದು 
ಹಿಡಿ ಘಾಸಮಂ ಕೊಟ್ಟವನ ಪುಣ್ಯಕೆಣೆಯಿಲ್ಲ (ಮಲ್ಲಡ. 8-೨೨) : ನಿಸ್ಲೀಮ 
ಘಾಸಸೀಮಾರ್ಣವದ ವಿಸ್ತೀರ್ಣದೊಳ* ಮನಂ ಲಯಮಾಗೆ ನೋಡಿ 
(ಶ್ರೀರಾಮಾ. ೨೬೭-೧೧೪). [ಸಂ.] 

ಘಾಸರ (ನಾ). ಹಗಲಂ ; ದಿನ: ವರ್ಗಚತುರ್ಥಾಕ್ಷರಂಗಳ್ಗಿ-ಘಟೌಯಂ 
. « * ಘಾಸಿ, ಘಾಸರಂ (ಕಮದ. ೧೫ ವೃತ್ತಿ). [ ಸಂ. ಘಸ್ರ) 

ಘಾಸ್ಕಿ "ಗಾಸ್ಕಿ' ನೋ. 

ಘಾಸಿ (ಗು). ೧. (ಎಲ್ಲವನ್ನೂ) ತಿನ್ನುವ,-ನುಂಗುವ. (ನಾ). ೨. 
ಬೆಂಕಿ. [ಸಂ.] 

ಘಾಸಿಗೊಳಿಸು "ಗಾಸಿಗೊಳಿಸು' ನೋ. 

ಘಾಳಿ "ಗಾಳ್ಮಿ' ನೋ. 

ಘಾಳಿಗೋಪುರ "ಗಾಳಿಗೋಪುರ' ನೋ. 

ಘಾಳಿನಂದನ (ನಾ). ವಾಯುಪುತ್ರ ;' ಆಂಜನೇಯ ; ಹನಂಮಂತ : 
ಕಾಳಿಂಗನ ಪೆಡಿಯ ತುಳಿದ ಚರಣ . . . ಘಾಳಿನಂದನನ ಕರದಿ ಮೆಜಕಿವ 
ಚರಣ (ತೀರ್ಥಮ. ೧೪೬). (ಘಾಳಿ (ಗಾಳ್ಕಿ) + ನಂದನ] 

ಘಾಳಿಮಂಟಪ "ಗಾಳಿಮಂಟಪ' ನೋ. 

ಘಾಳಿವಟ್ಟೆ "ಗಾಳಿವಟ್ಟೆ' ನೋ. 

ಡಿ ಫಾಬಾಗೆ (ನಾ). ತುಪ್ಪದಲ್ಲಿ ಕರಿದಂ ಸಿದ್ಧಪಡಿಸಿದ ಒಂದು ಬಗೆಯ 
ಸಿಹಿಭಕ್ಷ ಗ ಗಾರಿಗೆ: ಘಟ್‌ಯಂ, ಘಾಟಿಗೆ (ಘಾರಿಗೆ), ಘೋಟಂಗೆ 
(ಕಮದ. ೧೩ ವೃತ್ತಿ), [ಗಾರಿಗೆ] 

ಫಿಂಘಣಿ (ನಾ). ಒಂದು ಅನಂಕರಣಧ್ವನಿ : ಫಿಣಿಫಿಣಿ ಫಿಂಫಿಣಿ ಫಿಂಫಿಣಿ 
ಛಿಂಛಿಣಿ ಛಿಣಿಛಿಣಿ ರವಗಳ (ಯೋಗಾವಿ. ೪-೨೭). 

ಫಿಣಿಫಿಣಿ (ನಾ). ಒಂದಂ ಅನುಕರಣ ಶಬ್ಧ ; ಗೆಜ್ಜೆ ಮೊದಲಾದುವು 
ಗಳಿಂದ ಹೊರಡಂವ ನಾದ : ಫಿಣಿಫಿಣಿ ಥಿಂಫಿಣಿ ಫಿಂಫಿಣಿ ಛಿಂಛಿಣಿ 
ಛಿಣಿಛಿಣಿ ರವಗಳ (ಯೋಗಾಂಿ. ೪-೨೭), 


"ಘಾಯಂ 


ಫಿಮ್ಮಿಡು 


ಘಿಮ್ಮಿಡು (ಕ್ರಿ). (ದೊಡ್ಡ ಶಬ್ದದ ದೆಸೆಯಿಂದ) ಕಿವಿಯಲ್ಲಿ ಘಿವೆನಲ್ಬ,- 
ಹಿಂ ಎಂಬ ಶಬ್ದ ತುಂಬಿಕೊಳ್ಳು ; ಕಿವಿ ಕಿವುಡಾಗಂ : ಪೊಯ್ಸಿದರ್‌ 
ದಿಗ್ಗಜಾತುಲ ಕರ್ಣಾವಳಿ ಕೂಡೆ ಫಿಮ್ಮಿಡುವಿನಂ ಯುದ್ಧಾನಕಾನೀಕಮಂ 

[ ಘಂ + ಇಡು) 

ಘಿರಟಿ (ನಾ). ಬತ್ತ ಒಡೆಯಂವ ಸಾಧನ; ಒಡೆಗಲ್ಲು : ಬಂಡಿಗಾಲಿಗೆ 
ಬೇಕಾಗುವ ಹಲಿಗೆಗಳು, ಬತ್ತವೊಡೆಯುವ ಘರಟಿಗೂ, ಕಬ್ಬಿನ ಗಾಣಕ್ಕೂ 
ಬೇಕಾಗುವ ಕಟಿ ಗೆ (ಕಧಾಗೆ. ಪರಿ. ೧೩). 

[ - ಮರಾ. ಫಿರಟ, ಫಿರಿಟ./ಸಂ. ಘರಟ್ಟ ]. 

ಫಿರ್ರನೆ (ಅ). ಫಿರ್ರೆಂದು - ಶಬ್ದವಾಗುವಂತೆ : ಸರ್ವಮುದ್ರಾಧಿಕಾರ 
ಸಾಮರ್ಕ (ವು ಎಂತಹ ಮನುಷ್ಯನ ಪ್ರಭುನಿಷ್ಠೆಯನ್ನಾದರೂ ಮೆಟ್ಟಿ 
ಸೋಲಿಸಿ ಘಿರ್ರನೆ ತಿರುಗಿಸಿ ಅಳ್ಯಾಡಿಸಿ. ಬಿಡುವುದು (ಸುಗುಗಣ ೧೩೨೬). 

[ ಫರ್‌ * -ಅನೆ ] 

ಘಲಘಿಲ (ನಾ). ಒಂದು ಅನುಕರಣ ಧ್ವನಿ : ಗೆಜ್ಜಿ ಹೆಜ್ಜೀ ಹಾಕಿ ಗುಜ್ಜೇರ 
ಕುಣಿದಾರ ವಜ್ಜರ ವಡ್ಮಾಣ ಥಿಲಘಿಲ (ಕನ್ನಡಾ. ೬೩). 

ಘಿಲಿಘಿಲಿಸು (ಕ್ರಿ). ಫಿಲಿಫಿಲಿ ಎಂದು ಶಬ್ದಮಾಡಂ : ಗೆಜ್ಜೆಗಳು ಫಲಿ 
ಘಿಲಿಸುವುವು (ಕನ್ನಜಾ. ೧೪). [.-ಆಘಿಲಘಿಲ ೬ - ಇಸ್ಕು ]' 

ಘೀಂಕರಿಸು (ಕ್ರಿ). (ಆನೆಯಂತೆ) ಫೀಳಿಡಂ; ಕೂಗಂ: ಮೊರೆಯೆ ನಾನಾ 
ವಿಧದ ವಾದ್ಯತತಿ ಫೀಂಕರಿಪ ಕರಿಗಳುರುಗೊಂದಣಂ . . . 'ತುಂಬಿತೆಣ್ಣೆಸೆ. 
ರಭಸದಿ (ವೆಂಕಾರಾ. ೧-೭-೧೩). 

[.ಘೀಂಕರಣ್ಯ + - ಇಸ್ಕು 1] 

ಫೀಂಕೃತಿ (ನಾ). ಆನೆಯ ಫೀಳಿಡುವಿಕೆ ; ಬೃಂಹಿತ : ನಡುಗಿದತ್ತಡವಿ 
- « . ಗಜದ ಥೀಂಕೃತಿಯಿಂದೆ (ಶ್ರೀರಾಮಾ. ೧೫೬-೦೨೯೪); ಕರಿಭೀಂಕೃತಿಯ 
ನಾಲಿಸುವ ಸುಪ್ರೋತ್ಕಹರ್ಯಕ್ಷನೋಲಾದನಾ ವಾಲಿ' (ಶ್ರೀರಾಮಾ. 
೩೦೯-೨೨೭). [ಸಂ.7 

ಘೀಳ್‌ "ಗೀ? ನೋ. 

ಘೀಳಿಡಿಸು (ಕ್ರಿ). ೧. ಆನೆಯಂ ಅರಚುವಂತೆ ಮಾಡು, -ಧ್ವನಿಗೆಯ್ಯು 
ವಂತೆ ಮಾಡು. ೨. (ಅನೆಯಂತೆ) ಗಟ್ಟಿಯಾಗಿ ಕೂಗುವಂತೆ ಮಾಡು; 
ಅರಚಿಸು ; ಚೇರಾಡಿಸು. ೩. (ಆಲಂ) ಶಿಕ್ಷಿಸು ದಂಡಿಸಂ : ಪೇಳು 
ಧರ್ಮವ್ಯಾಧ ಸರ್ವೇಂದ್ರಿಯಂಗಳೆಂ ಫೀಳಿಡಿಸಿ. ನಿಗ್ರಹಿಪ. ತೆರನೆಂತುಟಾ 
ಫಲವ ಕೇಳಬೇಕೆಂಬಿಚ್ಛೆಯಾಗಿಯಿದೆ !ಲಕ್ಷ್ಮಳಾ, ೩-೨೨-೮). 

[ ಘೀಳಿಡು (-ಆಗೀಟಾಡು) + - ಇಸ್ಯು) 

ಫೀಳಿಡು "ಗೀಟ್‌ಡು' ನೋ. 

ಫೀಳಿಅ (ಕ್ರಿ). ಕಿರಿಚು, ಆರ್ಭಟಮಾಡು : ಕಾಲನ ಕೈಚಕ್ರವನೇಳಿಸಿ 
ತಿರುಗುವ ಮನದಾಳಾಪಂ ಪಿಂಶಿರೆ 'ಮುಂತೈದುವ ಉಳಿಯಿಂ. ಫೀಳಿಜಿ೨ನ 
[ದ] ಲುಗುವ ಡಮರುವನಗ್ಗಿಸಿ ಕೊಡಹುವ . ... ಕರಿಘಟಿ(ಟೆ] 
ನೆರೆದುವು (ವೀರೇಶ. 3-೨೮). [ಫೀಳ್‌( ಆಗೀಟಕ್‌) + ಇಟ್‌ ] 

ಫೀಟ್‌ "ಗೀಟ್‌' ನೋ. 

ಘೀಟರಿಡು "ಗೀಲ್‌ಡು'. ನೋ. 

ಘುಂ (ನಾ). ಒಂದು ಅನುಕರಣ ಶಬ್ದ : ಘುಮ್ಮೆಂಬಡವಿಯೊಳಡಂಗಿ 
ಚಿಂತಿಸುತಿರ್ಪಾ (ಪಂಪಥಾ. ೩-೩೫೦). 

ಘುಂಘುಟು "ಗುಂಗುಜು' ನೋ. 

ಘುಂಟ (ನಾ). ಪಾದದ ಎರಡು ಪಕ್ಕಗಳಲ್ಲಿರುವ : ಗೆಣ್ಣು ,”ಗಂಟು ; 
ಹರಡು ತ ಗುಲ್ಭ. [ ಸಂ.] 

ಘುಂಟಕ (ನಾ).ಎಘುಂಟ. [ಸಂ.] 

ಘುಂಟಿಕೆ (ನಾ).ಎಘುಂಟ : ಘಕಾರಕ್ಕೆ ಗಕಾರಂ . . 
ಘುಂಟಿಕಾ - ಗುಂಟಿಗೆ (ಕಮದ. ೨೫೫ ಪ್ರಯೋ). 


(ಶಾಂಕೀಶ್ಶ. ೩-೧೩). 


. ಘಂಟಾ-ಗಂಟಿ ; 
[ ಸಂ. ಘುಂಟಿಕಾ) 


೨೬೯೭ 


5 


10 


20 


[2 
ಲಾ 


30 


ಹ 
೦ 


46 


ಘುಡುಘುಡನೆ 


ಘುಂಡಕ (ನಾ).ಎಘುಂಟ : “ ಘುಂಡಕಂ ಗುಲ್ಭಮೆನೆ ಹರಡೆನಿಕ್ಕುಂ” 

[ ಆಸಂ. ಘುಂಟಕ] 

`ಘುಕ್‌ (ನಾ) ಒಂದಂ ಅನುಕರಣ ಶಬ್ದ : ಧಡಲೆಂಬ ದಟಲೆಂಬ ದುಡು 
ಹೆಂಬ ಘುಕ್ಕೆ [ಪಾಣಂ. ಧಿಪ್ಲೆ]ಂಬ ಧುಡುಹೆಂಬ ಧುಮ್ಮೆಂಬ ಘೋರೆಂಬ 
ಭೋರೆಂಬ ಕೂರಸಿಗಳುರವಣಿಯ ದನಿಯಡಸುತಂ ಪುಟ್ಟೆ (ಇಹರ. ದೇ. 
೪3-0). 

ಘುಟಿ (ನಾ). ಎ ಘುಂಟ. [ ಸಂ. ಘುಟ, ಘುಟೀ ] 

ಘುಟಿಕಾಸಿದ್ಧ (ನಾ). ಘುಟಿಕಾಸಿದ್ದಿಯನ್ನೂ ಪಡೆದವನು : ಘುಟಿಕಾ 
ಸಿದ್ಧರ ಘುಟಿಕೆಯುರುಳಿತ್ತು ಯಂತ್ರಿಗಳ ಯಂತ್ರ ಎದ್ದು ಹೋಯಿತ್ತು 
(ಆವಶಂ. ೧೩೬-೭೧೬) : ಅನೇಕ ದೇವರುಗಳನುಗುಳ್ವ ಘುಟಿಕಾಸಿದ್ಧಂ ಬೀಜ 
ದೊಳು ಮರಂ ಪುಗುವಂತೆ , . . ಅಗ್ನಿಯೊಳುಷ್ಣಂ ಪುಗುವಂತೆ ಶಿವಲಿಂಗ 
ದೊಳ್‌ ಫುಗಲ್‌ (ನಂಬಿರ. ೮-೩): [ ಸಂ. ( ಘುಟಿಕಾ ಸಿದ್ಧ) ] 

ಘುಟಿಕಾಸಿದ್ದಿ (ನಾ). ಒಂದಂ ಬಗೆಯಂ ಯೋಗಸಾಧನೆ ; ಮಂತ್ರಿಸಿದ 
ಗುಳಿಗೆಯನ್ನು ಬಾಯಲ್ಲಿಟ್ಟ ಪರಕಾಯಂಪ್ರವೇಶ ಮುಂತಾದ ಅತಿ 
ಮಾನುಷಕಾರ್ಯವನ್ನು ಮಾಡಂವ ಶಕ್ತಿ -ಸಾಮರ್ಥ್ಯ : ಅಕ್ಷರ 
ಲೆಕ್ಕ... ಅಂಜನಾಸಿದ್ಧಿ ಘುಟಿಕಾಸಿದ್ಧಿ ಮಂತ್ರತಂತ್ರಸಿದ್ಧಿ ಇವೆಲ್ಲವ 
ಕಲಿತಡೇನೋ (ಮಡಿಮಾ. 9೩-೬೦) ; ಘುಟಿಕಾಸಿದ್ಧಿಯ ಸಾಧಿಸುವ ಅಣ್ಣ 
ಗಳ ಕಣ್ಮನಕ್ಕೆ ಸಟೆಯ ತೋಜೀಸಿ ಹೊಟಿಗಾದನು ನೋಡಾ ಪರಶಿವನು 
(ಅಖಂಡೇ. ೬೩.೨೦). "ಅಂಜನಸಿದ್ಧಿ' ಪರಾ. 

[ ಸಂ. (ಘುಟಿಕಾ + ಸಿದ್ದಿ) ] 

'ಘುಟಿಕಾಳಿ (ನಾ). ೧. ಗುಳಿಗೆಗಳ ಸಮೂಹ, -ರಾಶಿ. ೨. (ನೀರು 
ಮೊದಲಾದುವುಗಳ) ಹನಿ; ತೊಟಂ್ಬ ; ಬಿಂದು : ದ್ರುಮ ಪಲ್ಲವ 
ತಳನಿಪತಿತ ಹಿಮಾಂಬು ಘುಟಿಕಾಳಿ ನಾಡೆ ಸೊಗಯಿಸಿದಪುದು (ಶಾಂಶಿಪು. 
೫-೮೯). [ಸಂ. ಘುಟಿಕಾಲಿ (ಘುಟಿಕಾ + ಆಲಿ) ] 

ಘುಟಿಕೆ (ನಾ). ೧. ಎಘಂಂಟ : “ ಘುಟಿಕಾ, ಗುಲ್ಬಃ - ಈ ೨ ಹರಡು” 
(ಹಲಾಯು. ೮5-೩೬೧) ; “ ಘುಟಿಕಾ. ಗುಲ್ಬಃ - ೨ ತದ್ಗ ೨ಂಧಿ. ಆ ಪಾದದ 
ಎರಡು ಪಕ್ಕಗಳಲ್ಲಿಯೂ ಇರುವ ಮೂಳೆಗೆಣ್ಣುಗಳ ಮೇಲೆ ಮಾಂಸಖಂಡದ 
ದಿಮ್ಮಿ, ಚೀಲ, ಮಂಡೆ, ಹೆಜ್ಜೆ, ಹರಡೆ” (ಸಿದ್ಧಾಂತಿ. ೧೬೫). ೨. ದುಂಡ 
ಗಿರುವ ಮಾತ್ರೆ; ಉಂಡೆ; ಗುಳಿಗೆ: ಬಾವಿಯ ಸರ್ಪನು ಸಿದ್ಧರಸದ 
ಘುಟಿಕೆಯ ನುಂಗಿ ಎದ್ದಾಡಿತ್ತು ನೋಡಾ (ಅವಜಂ. ೧೩೦- ೫೯೬) ; 
“ವಜ್ರಕಾಯ ಸಿದ್ಧಿ ಯಂನ್ನುಕೊಡುವ ಪಾದರಸದ ಗಂಳಿಗೆ” (ಅವಶಂ. 
ಕೋಶ); ನಾರು ಬೇರಂಜನಂ ಘುಟಿಕೆ ಮೂಲಿಕೆ ... ಪರಕಾಯ 
ಪ್ರವೇಶಮಂ ಬಯಸುವ ವಿಕಾರಿಸಿದ್ದರು ಸರಿಯೆ ಸಿದ್ಧರಾಮಂಗೆ (ಸಿದ್ಮರಾ. 
೪): ಅಟಮಟದ ಘನದೇಹಸಿದ್ಧಿ ಯ ಘುಟಿಕೆ ನಿಮ್ಮಲಿ ರಣಪಲಾಯನ 
ಪಟುಭಟರಲಾ ಗುಣವಿಹೀನರು ಶಲ್ಯ ನೀವೆಂದ (ಕುವ್ಕಾಕ. ೯-೨೨) ; 
ಕಾತರಿಸುತೆದ್ದು ಜಪಸರಯೋ ಗದಂಡ ಶ್ರೀಭೂತಿ ಘುಟಿಕೆಯ 
ಕಮಂಡಲಮ ವ್ಯಾಘ್ರಾಸನವ್ರಾತಗಳನುಳಿದು . . . ಅತಿಭಯದಿ ಪರಿದು 
(ನವಮೋ. ೬-೨೪). [ಸಂ. ಘುಟಿಕಾ] 

ಘುಟುರು (ನಾ). ಒಂದು ಅನಂಕರಣ ಧ್ವನಿ : ಘುಟುರು ಘುಟು ಘುಟು 
ಘುಟುರೆನುತಲಾರ್ಭಟಿಸಿ ಕೋರೆಯ ನೇವರಿಸಿ ಕಟಕಟನೆ ಪಲುಗಳ ಕಡಿದು 
(ಆನಂರಾ. ೧-೪-೨೦). 

ಘುಡಿಘುಡಿಸು "ಘಂಡುಘುಡಿಸು' ನೋ. 

ಘುಡುಘಂಡನೆ (ಅ). ಘಂಡುಘುಡು ಎಂ ದಂ ಶಬ್ದವಾಗುವಂತೆ : 
ಕಳೆಗುಂದಿ ಕಾಮನ ಭುಜಸರಿತದೊಳತ್ತ ತೊಲಗಿ ನಿಂದಿತಂ ಚಕ್ರರತ್ನಾ ದಳ 
ನಡುಗಿತು ಧೂಮಕೇತುವೆದ್ದುವು ಕೂಡೆ ನೆಲ ಗುಡುಗಿತು ಘುಡುಘುಡನೆ 

[ ಘುಡುಘುಡು + - ಅನ್ನೆ;] 


(ಮಂಗರಾ. ೯೮-೧೮). 


(ಧರಡೆ. ೫೧-೧೧೫). 


ಘುಡುಘುಡಿಸು 


ಘುಡುಘುಡಿಸು, ಘುಡಿಘಂಡಿಸಂ (ಕ್ರಿ): ೧. ಘಂಡುಘುಡು ಎಂದಂ 
ಶಬ್ದಮಾಡು : ವೀರವೃಂದದ ಘುಡುಘುಡಿಸುವ ದೌಡೆಯ ಕೋಳಾಹಳ 
ದಬ್ಬರಮಾಗೆ (ಗಿರಿಕ. ೬-೫೫5), ೨. ರೋಷದಿಂದ ಕೂಗು; ಗರ್ಜಿಸು ; 
ಆರ್ಭಟಿಸು : ಗಿರಿದುರ್ಗಂಗಳಂ ವಜ್ರಧರನಂತಡಿಸಿ ಘುಡುಘುಡಿಸಿ ಪುಡಿ 
ಗುಟ್ಟುವ . .. ವನದುರ್ಗಂಗಳಂ ದಾವಾನಳನಂತಟ್ಟಿ ಮುಟ್ಟಿ ಸುಟ್ಟುರಿಪುವ 
(ಗಿರಿಕ. ೨-೧೦೫ ವ) ; ಘುಡುಘುಡಿಪ ಕೋಪದಲಿ ದುರ್ಗದ ಹೆಡಕು ಪರಿ 
ಯಂತೇಜ್‌ ಪುರ ಗಡಬಡಿಸಿ ಬೆಚ್ಚಿತು (ಕೊರರಾ. ೪-೬-೨೦) ; ಸಿಡಿಲು 
ಘೋಷದಿ ಮೊರೆಯುತಾ ಹುಲಿ ಘುಡುಘುಡಿಸಿ ಭೋರಿಡುತ ವ್ಯಾಘ್ರನು 
ತುಡುಕಿಯೆರಗಿದ ರಭಸದಿಂದೊಗ್ಗೊಡೆದವಾಗಾ ಗೋವ್ಲ್ಗಳು (ಗೋಹಾಡು. 
೩೦). ೩. ಹೆಚ್ಚಾಗಂ ;: ಅಧಿಕವಾಗು : ಕಡುಮೋಹವೆಡೆಯಲಿ ಘುಡು 
ಘುಡಿಸೆ ಶಿಶು ಬೀಳುಕೊಂಡನು ಪಿತೃಚತುಷ್ಟಯವ (ಕುವ್ಯಾದ್ರೋ. ೪-೩೩). 
ಘುಡಿಘುಡಿಸು: ೧. ಘುಡಿಘುಡಿಸುತೇಳ್ವ ಮತ್ಸ್ಯಾಳಿಗಳ ಕೇಳಿಗಳ . . . 
ಪಡೆಪಿನಿಂ ಕಡಲೆಸೆದುದು (ಕಬು. ೨-೪). ೨. ಕೆದಟ್‌ತೀ ಶಬರಾಳಿ ಸೀಳ್ದಿಕ್ಕಿ 
ದುದು ತುಡುಕುವ ನಾಯಿಗಳನಟ್ಟಿದುದು ಘುಡಿಘಂಡಿಸುತ್ತ ಕಪಟಕಿರಾತ 
ಸಂತತಿಯ (ತೊರರಾ. ೩-೩-೧೯). 

ಘುಡುಘುಡುಘುಡಿಸು (ದ್ವಿರುಕ್ತಿ) ; ತಡಿ ನೆನೆದ ಬಲು ಬೆಮರ ಘುಡು 

ಘುಡುಘುಡಿಪ ನಾಸಾಶ್ವಾಸಲಹರಿಯ ಕಡುಮನದ ರಥತುರಗ ಮಿಕ್ಕವು 
ಸರಳ ಸೂರಿಯಲಿ (ಕುವ್ಯಾರ್ರೋ. ೧೦-೨೪). [ಘುಡುಘುಡು - ಇಸು) 

ಘಂಡುಘುಡು (ನಾ). ಒಂದು ಅನಂಕರಣ ಶಬ್ದ. ಘಂಡುಘಂಡಿಸು' 
ಪರಾ. 

ಘುಣ (ನಾ). ಮರಮುಟ್ಟುಗಳನ್ನ್ನ ಕೊರೆಯುವ `ಒಂದು ಬಗೆಯಂ 
ಹುಳು : ಕುಂಥು ಘುಣ ಮತ್ಕುಣ . . . ಕ್ರಿಮಿಕೀಟಕಾದಿ ತ್ರೀಂದ್ರಿಯಂ 
ಗಳ್‌ (ತತ್ತ್ವಪ್ರ. ೯೮). [ಸಂ.] 

ಘುಣಾಕ್ಷರನ್ಯಾಯ (ನಾ). ಘಂಣವೆಂಬ ಹಂಳಂವಿನಿಂದ ಓಲೆಗರಿಗಳಲ್ಲಿ 


ಕೊರೆಯಲ್ಪಟ್ಟ ಗೆರೆಗಳು ಅಕ್ಷರದಂತೆ ಆಗಂವ ದೃಷ್ಟಾಂತ. ಐಘುಣ | 


ವೆಂಬ ಹುಳು ಮರವನ್ನು ಕೊರೆಯಯವಾಗ ಉಂಟಾಗುವ ಗೆರೆಗಳು 
ಕೆಲವು ವೇಳೆ ಯಾವುದಾದರೂ ಅಕ್ಷರದಂತೆ ಆಗಿಬಿಡಂತ್ತವೆ. 
ಹಾಗೆಯೇ ಮೂಢನಿಂದ ಒಮ್ಮೊಮ್ಮೆ ಜಾತಣನದ ಕೆಲಸಗಳು ಆಗಿ 
ಬಿಡುತ್ತವೆ ಎಂಬುದು ಈ ನ್ಯಾಯಂದ ಅಭಿಪ್ರಾಯ. 
[ ಘುಣ * ಅಕ್ಷರ + ನ್ಯಾಯ] 
ಘುಣಾಕ್ಷರಪ್ರಾಯ (ನಾ).ಐಘಂಣಾಕ್ಷರನ್ಯಾಯ : ಘುಣಾಕ್ಷರಪ್ರಾಯದೆ 
ಶಬ್ದಮೊಂದೆರಡು ಮತ್ತೆ ವಿಚಾರಿಸಿ ನೋಡೆ. ಕಾಕತಾಳೀಯದೆ ವಾಚ್ಯ 
ಮೊಂದೆರಡು ಕೂಡೆ (ಡಂದ್ರಪು. ೧-೪೮). [ಸಂ.] 
ಘುಮ್ಮನೆ (ಅ). ಸದ್ದಿಲ್ಲದೆ, ಮೌನವಾಗಿ : ಆ ಕೋಲಾಹಲದಲ್ಲಿಯೂ 
ಅವನು ಘುಮ್ಮ ನೆ. ಕೂತಿದ್ದನು (ರೂಢಿ). "ಗುಮ್ಮನೆ? ಪರಾ. 
[ಘುಂ+ - ಅನೆ] 
ಘುಮ್ಮಿಕ್ಕು (ಕ್ರಿ. ಎ ಘಂವಿ್ಭಿಡು: ಧೊಕ್ಕು ಧಡ. ಸಬುದಗಳಲಿಳೆ 


ಘುವ್ಮಿಕ್ಕೆ [ ಪಾಕಾಂ. ಕುಂಭಿಕ್ಕೆ, ಗುಮ್ಮಿಕ್ಕೆ ] ಕೂರುಮನಟ್‌ಚೆ ದಿಗ್ಗಜ | 


ಧಿಕ್ಕು ಧಿಗಿಲೆನೆ ಧೈರ್ಯಬಲರೊದಗಿದರು (ತೊರರಾ. ೪-೪-೨೭). 
[ಘುಂ.ಇಚ್ಕು) 
ಘುಮ್ಮಿಡು (ಕ್ರಿ). ಘುಮ್ಮೆಂದು ಶಬ್ದಮಾಡು ; ಭಯಂಕರವಾಗಿ ಧ್ವನಿ 
ಮಾಡು : ಹಯತತಿ ಕೂಡೆ ಹಲ್ಲಣಿಸಿದವು ಗುಳದಲಿ ಜಡಿದವಾನೆಗಳು 
ಕೂಡೆ ಘುಮ್ಮಿಡೆ ದೆಸೆದೆಸೆಗಳಲ್ಲಾಡಿದವು. ಗಿರಿನಿಕರ (ಕುವ್ಯಾದ್ರೋ. ೨-೧೪). 
[ಘುಂ4 ಇಡು] 
ಘುರುಕು (ನಾ)..ಒಂದು ಅನುಕರಣಶಬ್ದ : ಸೂಕರನಂತೆ ಘುರುಕೆಂದು 
ಕಾಟ್ಕೋಣನಂತೆ ಬೇಸರದೆ ದೊಂಕಿಟ್ಟು (ನಂದಿಮಾ. ೧೩-೩೬). 


೨೬೯೮ 


ಐ 


1 


ಘುಟು 


ಘುರುಘುರಿಸು (ಕ್ರಿ). ಘರುಘುರು ಎಂದು ಶಬ್ದ ಮಾಡು : ಪಿರಿದೆನಿಪ 
ಭರದೆ ನಡೆಯಲ್‌ ಘುರುಘುರಿಸಲ್‌ ಘೋರ ಘೋಣ ವಿವರಂ (ಕಾದೆಂಪೂ. 
೪೫೨); ಘುರುಘುರಿಸಿ ಪೀರ್ದು ಚುಂಬಿಸಿ ಮುಟ್‌ದುಗುರಿಂ ಹೀಟ್ಡು 
ಸೆಳೆದು ಕೈವಿಟ್ಟಂ ಸುಂದರಿಯುರ ದ ಕರಿಯ ಕಲೆವಡೆದರನೇಜ?ಲ 
ಪಣ್ಣನೊಡೆದವೋಲಿ್‌ ತೋ ಚುವಿನಂ (ಲೀಶಾವ. ೨-೧೩೧) ; ಘುರು 
ಘುರಿಸುವ ಘನಹೇಷಾವಿರುತಿ ಪೊದಟ್ಟುಣ್ಮಿ ಪೊಣ್ಮುತಿರೆ ತಾಂ 
ಬಿಡದುರ್ವರೆಯಂ ದಕ್ಷಿಣ ಖುರದಿಂ ಬೆರಂಟುತಿರ್ದುದು ತುರಂಗಮಾಗ್ರಣಿ 
ಯಾಗಳ್‌ (ಕುಸುಮಾ. ೮-೬೯). ! ಘುರುಘುರು + - ಇಸ್ಕು] 

ಘುರುಘುರು (ನಾ). ಒಂದು ಅನುಕರಣ ಶಬ್ದ. « ಘುರುಘುರಿಸಂ' 
"ಘುರುಘುರಂಧ್ವನಿ' ಪರಾ. 

ಘುರುಘುರುಧ್ಹನಿ (ನಾ). ಘುರುಘುರು ಎಂಬ ಶಬ್ದ : ಘುರುಘುರು 
ಧ್ವನಿ ಹೇಷಿತಸ್ವನಂ . . . ಮೆಣಿಯೆ ಬಂದತ್ತು ತುರಗಬಲಂ (ಜಲಪು. 
೪೭ - &8). [ಘುರುಘುರು + ಧ್ವನಿ] 

ಘುರ್ಜರ (ನಾ). ೧. ಗುರ್ಜರದೇಶ : ವಿನುತ ಘುರ್ಜರ [ಪಾಕಾಂ. 
ಗುಜ್ಜರ, ಘೂರ್ಜರ] ಗೌಳ ಕೇರಳ ಜನಪದಾದಿ ಸವಂಸ್ತನೃಪರೊಗ್ಗಿನಲಿ 
ಬಂದುದು (ತೊರರಾ. ೧-೭-೧೭). ೨. ಗುರ್ಜರ ದೇಶದಲ್ಲಿ ವಾಸಮಾಡು 
ವವನಂ. "ಗುರ್ಜರ', "ಘೂರ್ಜರ' ಪರಾ. [ಸಂ.] 

ಘುಲ್ಲವಿಸು (ಕ್ರಿ). ಬೀಗು; ಉಬ್ಬು ; ಉಕ್ಕೇರು ; ಹೊವರ್ಮು : ಇಲ್ಲಿ 
ಹಕ್ಕಿಗಳ ಸುಮಧುರ ಜೀವನದ ಕಡಲಿನಲ್ಲಿ ಸುಳಿವಾಮೋದ ಮಾರುತನ 
ತೀಟದಿಂ ಘುಲ್ಲವಿಸಿ ಘೂರ್ಣಿಪೀ ಸಂತೋಷಶೀತಲಚಲತ್ತರಂಗಾ 
ವಳಿಯೊಳು (ಭಾರಂಗ. ೩-೯). 

[P ಇದು 'ಭುಲ್ಲವಿಸು' ಎಂಬುದರ ಅಪಲಿಖಿತವಿರಬಹುದು.] 

ಘುಸೃಣ (ನಾ). ಕುಂಕುಮ ; ಕುಂಕಂವಂಕೇಸರಿ : “ ಕುಂಕುಮಂ. 
ಘುಸೃಣಂ, ವರ್ಣಂ, ಲೋಹಿತಚಂದನಂ, ಕಾಶ್ಮೀರಜಂ, ಕಾಳೇಯಂ, 
ಜಾಪಕಂ-ಈ ೭ ಕುಂಕುಮಂ ” (ಹಲಾಯು. ೮೯-೩೮೯) ; ಮೃಗಮದ 
ಘುಸ್ಕಣಚಂದನಚರ್ಚೆಯೊಳಂ . . . ಪಸದನಂಗೆಯ್ದು (ಜಗವಿ. ೪-೮೦); 
ಘನಸಾರಘುಸ್ಕಣಚಂದನಘನಸಾರದ್ರವದಿಂ ಅನಘನಂಘ್ರಿಗಳ 
ನರ್ಚಿಸಿದಂ (ಪುಷ್ಪಕ. ೧೪-೬). [ಸಂ.] 

ಘುಳು "ಘಂಟು' ನೋ. 

ಘುಳುಘುಳಿಸು "ಘುಟುಘಂಟಿಸು' ನೋ. 

ಘುಳುಮ್ಮನೆ "ಘಂಟುಮ್ಮನೆ' ನೋ. 

ಘುಳ್ಳು(ನಾ). ಒಂದು ಅನುಕರಣ ಶಬ್ದ: ಛಿಳಿ ಛಿಮಿದ್ದಿಮಿ ಘುಳ್ಕು ನೆಳ್ಕುಂ 
ಘಣಿಲು ಫಣ್‌ಫಣ್‌ ಧಂ ಧಗಂ ಘುಳುಘುಳು ಛಟಿಲ್‌ಛಟಿಲೆಂಬ . . . 
ಧ್ವನಿಗಳವನಿಗೆ ಭಯವನೀವುತಿರೆ(ಸಾನಂಡ. ೮-೧೩). 

ಘುಟು, ಘುಳು (ನಾ): ಒಂದು ಅನುಕರಣ ಶಬ್ದ : ಖಟಾಲೆಂಬ ಥಟ್‌ 
ಲೆಂಬ ಘುಟುವೆಂಬ ಘಟಿ್‌ಲೆಂಬ ಧಟಿಲೆಂಬ ಮೋಲ್‌ ಮಹಾಪ್ರಾಣಾಕ್ಷರಂ 
ಗಳೊಳ್‌ ಸುಟೀವುತ್ತಿರ್ಪನುಕರಣೆಯಲ್ಲವುಂ ನಿತ್ಯಜಿಟಿನೆಂಬರಾದಿಯ 
ಕವೀಂದ್ರರ್‌ (ಸಂಜೀವ, ೯). ಘುಳೆಂ, ನೀರಿನಲ್ಲಿ ಮುಳುಗಿದಾಗ 
ಘುಳುವೆಂಬ ಶಬ್ದ .ಕೇಳಬರುತ್ತದೆ (ರೂಢಿ). 

ಘುಟುಘಟು, ಘುಳುಘುಳು (ದ್ವಿರುಕ್ತಿ): “ಘುಟುಘಂಟಿಸಂ' ಪರಾ. 

ಘುಳುಘುಳು ಘಳಘಳ . , . ಘಡಘಡಿಲೆಂದು ಮೊಳಗು ಮೊಳಗಿತು 
ನಭದೊಳ್‌ (ಗಿರಿಕ. ೯-೪೧) ; ಛಿಳಿ ಛಿಮಿದ್ದಿಮಿ ಘುಳ್ಳು ನೆಳ್ಕುಂ ಘಣಿಲು 
ಘಣ್‌ಘಣ್‌ ಧಂ ಧಗಂ ಘುಳುಘುಳು ಛಟಿಲ್‌ ಛಟಿಲೆಂಬ ... 
ಧ್ವನಿಗಳವನಿಗೆ ಭಯವನೀವುತಿರೆ` (ಸಾನಂದ. ೮-೧೩) ; ಹದಿನಾಜು ಬಣ್ಣದ 
ಸೊನ್ನೆಯ ಸರಳ್ಗಳ ಕುದಿಗಾಸಿ ನೀರೊಳಿಟ್ಟಂತೆ ಉದಿಸಿತು ಘುಳುಘುಳು 
ಧ್ವನಿ ತಂಗೊಳದೊಳು ತನು ತಾಪದಿಂದೆ (ಮೋಹತ. ೯-೪೨). 


ಘುಬಿಂ 


ಘಂಟುಂ (ನಾ). ಒಂದು ಅನುಕರಣ ಶಬ್ದ. ಘುಟುಮ್ಮನೆ' ಪರಾ. 
ಘುಟುಘುಟೀಸು, ಘುಳುಘುಳಿಸು (ಕ್ರಿ). ೧. ಘುಳುಘುಳು ಎಂದರ 
ಶಬ್ದಮಾಡು. ೨. (ಅಲಂ) ವಿಜೃಂಭಿಸು, (ಕೋಪದಿಂದ) 
ಆರ್ಭಟಿಸು ; ಆವೇಶಗೊಳ್ಳು ; ಆಡಂಬರಮಾಡು : ಅಂತು ನಿರ್ಭರ 
ಕ್ಷುಭಿತ ಸಾಗರ ತರಂಗ ಪಟಳಮೆನೆ ಕೆಳರ್ದು ಘುಲುಘುಚಿಕಿಸಿ [ಪಾಳಾಂ 
ಘಟುಘಟಃಸಿ] ಘೂರ್ಣಿಪ ನೃಪಾಳ ಸಂಕುಳದೊಳ" (ವರ್ಧಪು. ೪.೨ ವ). 
ಘಂಳುಘುಳಿಸು: ೧. ನೆರೆದು ಘುಳುಘುಳಿಸುತಂ ಮುಂದೆ ಪೆರ್ಬಲವಿರಲು 
(ಇಹರ. ದೇ. ೪೦-೨೪); ಘುಳುಘುಳಿಪ ಬೊಗ್ಗುಗಳ ರಿಪುಗಳ ಮುಳಿಯಿಸುವ 
ಕಹಳೆಗಳ ತುರಗಾವಳಿಯ ಗಜಜಬ್ಬರಣೆ ಮಿಗೆ ಕೈಕೊಂಡರತಿಬಳರು 
(ಕುವ್ಯಾಭೀ. ೪-೩೮). ಪಿ. ಸಿಕ್ಕಿದರಂ ಸೀಳು ಬಿಸುಡುತುಂ ಘುಳುಘುಳಿಸಿ 
ಬರ್ಪ `ಮತ್ತಗಜಮಂ ಭೋಂಕನೆ ಕಂಡು (ನಂಬಿರ. ೨-೨೫); ಘುಳುಘುಳಿಸಿ 
ದನು ಬಲಭದ್ರನಧಿಕೋಜ್ವಲ ಮಹಾಕ್ರೋಧದಲಿ ಕೊಂಡನು ದಂಡವನು 
ಜಡಿದು (ನಿಭಾಗ. ೧೦-೯೮-೧೭). ೩. (ಆಲಂ) ಸಡಗರಿಸು ; ಸಂಭ್ರಮ 
ಗೊಳ್ಳು ; ಉತ್ಸಾಹಗೊಳ್ಳು : ಗಣಪನುಂ ಸ್ವಾಮಿಯುಂ ಕೆಲಬಲ 
ದೊಳೊಪ್ಪಿರಲು ಗಣನಿಕರ ಘುಳುಘುಳಿಸುತುರವಣಿಸಿ ಕುಳ್ಳಿರಲು (ಬಸರ. 
೧-0೬) ; ಘುಳುಘುಳಿಸುತ ನಡೆದುದಾ ಸೇನೆ (ಥರಜ. ೩೦-೮೪). ೪. 
(ಆಲಂ) ಹೊಳೆ; ಪ್ರಕಾಶಿಸು; ಶೋಭಿಸು : ಸವೆದು ಘುಳುಘುಳಿಪು 
ದೊಂದಲಗನಿರಿಸಿದನುರದೆ. (ಸೇದಿರ. ದೇ. ೬೦-೧೯) ; ತೊಳಗುವೆರ್ದೆ 
ದಾವರೆಯ ನಡುವೆ ಥಳಥಳಿಸಿ ಘುಳುಘುಳಿಸುವ ಪರಂಜ್ಕ್ಯೋತಿರಾಕಾರ 
ಲಿಂಗಮಂ ಬಳಸಿ ಬಿಗಿದೊಳಪೊಕ್ಕು (ಪದ್ಮರಾ. ೫-೩೧). 
[ ಆಘುಟು + - ಇಸು) 
ಘುಟುಮ್ಮನೆ, ಘುಳುಮ್ಮನೆ (ಅ). ಘುಳುಂ ಎಂದಂ ಶಬ್ದವಾಗುವಂತೆ: 
ಘಟ್‌ಲನೆ. ಫಟಕಿಲನೆ, ಘುಟುಮ್ಮನೆ, ಧಟಿಮ್ಮನೆ (ಕದ್ಮಾನು.೧೪೦ ವ್ಯಾಪ್ಯ). 
ಘುಳುಮ್ಮನೆ : ಧರ್ಮಕ್ಕತಿದ್ರೋಹನುಂ ಖಳನುಂ ಕಳ್ಳುಣಿಯುಂ 
ಘುಳುಮ್ಮನಿಟ್‌ಗುಂ ಶ್ವಭ್ರಾಂತಮಂ ತಾಪಿನಂ 
[ ಘುಟುಂ + - ಅನೆ] 
ಘೂಂಕರಿಸು (ಕ್ರಿ). ಘೂಂ ಎಂದು ಶಬ್ದಮಾಡು; ಹೇಕರಿಸು ; 
ಕೆನೆ: ಕ್ರಮವಾಗಿ ಹಲ್ಲಣಿಸಿ ಸಜ್ಜಾದ ಐದು ಕುದುರೆಗಳು ಘೂಂಕರಿಸು 
ತ್ತಿದ್ದುವು (ವೀರಬಂ. ೨೦); ಜಾತಿ ಕುದುರೆಗಳು ಮೆಲ್ಲನೆ ಘೂಂಕರಿಸುತ್ತ 
"ಓಟ ಕಿತ್ತುವು (ಪುನರು. 866). [ ಘೂಂಕರಣ್ಯ + - ಇಸ್ಕು] 
ಘೂಕ (ನಾ). ಗೂಗೆ; ಗೂಬೆ: ಬೇಕಾದಡೀಗ ಹೋಗಲ್ಲದಿರ್ದಡೆ ಬಳಿಕನೇಕ 
ಭಲ್ಲುಕ ಜಂಬುಕಂ ಘೂಕ ವೃಕಗ[ಪಾಕಾಂ. ಬಕವೃಕಂಗ]ಳೆಳೆಯದೆ 
ಬಿಡವು (ಹಜಕಾ. ೧೨-೧೦೮); ಘೂಕ- ಗೂಗೆ (ಕಮದ. ೨೫೫ ಪ್ರಯೋ); 
ಮಂಜೌದಟ್ಟೆಯ ಸುರಿದ ಕರುಳ ನೆರೆದ ಕೆನ್ನೀರೆಳೆಯೊಳೆತ್ತಂ ಕಾಕಂ 
ಘೂಕಂ (ರಾಮಾಶ್ಮ. ೧೩೨-೨೫). [ ಸಂ.] 
ಘೂಟ "ಗೂಂಟ' ನೋ. 
ಘೂಡು (ನಾ). ದಡವನ್ನು ಕೊಚ್ಚಿಕೊಂಡು ಹೋಗುವ ನದಿಗಳಲ್ಲಿ 
ಪ್ರವಾಹವನ್ನು ಬೇರೆ ಕಡೆ ತಿರುಗಿಸಲಿಕ್ಕಾಗಿ ವೃತ್ತಾಕಾರವಾಗಿ ಮರ 
ದಿಂದ ಮಾಡಿದ ಸಾಧನ : (ಕಿಸಂಗ್ಲಾ. ೨೮). [ ಇಂ. ೧0೩6 ) 
ಘೂತ್ಯರಿಸು (ಕ್ರಿ). ಘೂ ಎಂದು ಧ್ವನಿಮಾಡು : ಅಲ್ಲಲ್ಲಿ ತಲೆವೌದ 
ಪಟಿಯಿಗೆಗಳ  ದಂಡದೊಳೆಆಗಿ ತಂಡದಿಂ ಘೂತ್ಯರಿಪ ನಿರ್ಭೀಕ 
ಘೂಕಾನೀಕಂಗಳ ಘೋಷಂಗಳುಂ (ವರ್ಧಪು. ೮-೪೦ ವ). 
[ ಘೂತ್ಕರಣ್ಯ ೬ - ಇಸ್ಯು]. 
ಘೂತ್ಕಾರ (ನಾ). ಘೂ ಎಂಬಧ್ವನಿ; ಗೂಗೆಯ ಕೂಗು: ದೂರ 
ದಿಂದ ಗೂಬೆಯ ಘೂತ್ಯಾರವೊಂದು ಕೇಳಬರುವದು (ನಡೆದಾ. 2, &೧೩). 
[ಸಂ.] 


(ಆದಿಪು. ೩-೮೧). 


೨೬೯೯ 


ps 
ಅ 


೩6 


45 


ಘೂರ್ಣಿಸು 


ಘೂರ್ಜರ (ನಾ). ೧. ಗುರ್ಜರ ದೇಶ: ಘೂರ್ಜರ ರಾಜಧ್ವಜಿನಿ 
ಯನಿಟ್‌ಡದೋಡಿಸಿ ಭುಜವಿಜಯದೆ ವಿಜಯನನುಳಿಸಿದಂ (ಪಂಪಭಾ. ೧-೩೬): 
ಘೂರ್ಜರ ಬರ್ಬರ ಪಾರಸೀಕ . .. ತುರುಷ್ಕ ಮರು ಪ್ರಭೃತಿ) ಭೂ 
ಪೂಲಕರಿಂ ಭಯಾನಕರಸಮುಂ (ಜಗವಿ. ೨-೩೯ ವ). ವಿ. ಗುರ್ಜರ 
ನಿವಾಸಿ ; ಗುರ್ಜರದೇಶದಲ್ಲಿ ವಾಸಮಾಡುವವನು. "ಗುರ್ಜರ', 
"ಘುರ್ಜರೆ' ಪರಾ. (ಸಂ. 

ಘೂರ್ಜರನಾಟಿ (ನಾ). [ಸಂಗೀತ] ಐದು ವಿಧವಾದ ನಾಟಿರಾಗಗಳ 
ಲ್ಲೊಂದು : ನಾಟ, ಆಹರಿ, ಸಾಳಗನಾಟಿ, ಹಮಿಾರನಾಟಿ, ಘೂರ್ಜರ 
ನಾಟಿಯೆಂಬವೇ ಪಂಚವಿಧನಾಟಿಗಳು (ವಿವೇಕ. ೨೩೫). 

[ಘೂರ್ಜರ 4 ನಾಟ್ಮಿ] 

ಘೂರ್ಜರಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ಆ ಸಮಯದಿ 
ತಾಳದಂಡಿಗೆವಿಡಿದು ಸುವಾಸಿನಿಯರು ಬಂದು ನಿಂದು ದೇಶಾಕ್ಷಿ ನಾರಾಯಣಿ 
ಘೂರ್ಜರಿಯಿಂ ರತೀಶನ ಪಿತನ ಪಾಡಿದರು (ಮೋಹಕ. ೧೬-೬೩). 

[ ಸಂ. ಘೂರ್ಜರೀ ] 

ಘೂರ್ರುರಿ (ನಾ) .ಎಘೂರ್ಜರಿ : ಮಧು, ಮಾಧವಿ... ಘೂರ್ಶುರಿ 
. . . ಕರ್ಣಾಟ ಬಂಗಾಳವೆಂಬಿಪ್ಪತ್ತು- ರಂಗಂಗಳೇ ರಾಗಾಂಗದಿಂದುದಿ 
ಸಿದವು (ವಿವೇಕ. ೨೩೩). [ ಆಸಂ. ಘೂರ್ಜರೀ] 

ಘೂರ್ಣ (ಗು): ೧. ಅಲುಗಾಚುವ ; ಚಲಿಸುವ ; ಕಂಪಿಸುವ : 
ಘೂರ್ಣಾರ್ಣವ [ಪಾಕಾ. ಘೂರ್ಣಮಾನಾರ್ಣವ, ಘೂರ್ಣಿತಾರ್ಣವ] 
ಘೋಷಮಂ ಗೆಲ್ಲ ಹರ್ಷದಿಂ ಪೆರ್ಚುವಂತೆ ಪೆರ್ಚೆ (ಆದಿಪು. ೧೩-೪೨ ಪ). 
(ನಾ) -೨.ಎಘೂರ್ಣನ. [ಸಂ.] 

ಘೂರ್ಣಕ (ಗು). ೧. ಸುತ್ತಲೂ ತಿರುಗುವ ; ತೊಳಲುವ ; ಅತ್ತಿತ್ತ 
ಚಲಿಸುವ. (ನಾ). ೨. ತಿರುಗಾಡುವವನು ; ತೊಳಲುವವನು ; 
ಅಲೆಮಾರಿ. £ಸಂ.] 

ಘೂರ್ಣನ (ನಾ). ಅಲುಗಾಡುವಿಕೆ ; ಅತ್ತಿತ್ತ ಚಲಿಸುವಿಕೆ ; ಸುತ್ತ 
ತಿರುಗುವಿಕೆ. [ ಸಂ. 

ಘೂರ್ಣನೀಯ (ಗು). ೧. ತಿರುಗಿಸತಕ್ಕ;. ಸುತ್ತಾಡಿಸತಕ್ಕ. (ನಾ) .೨೩ 
ಘೂರ್ಣನ. [ಸಂ.] 

ಘೂರ್ಣಿತ (ಗು). ೧. ಅತ್ತಿತ್ತ ಚಲಿಸುತ್ತಿರುವ ; ಅಲ್ಲೋಲಕಲ್ಲೋಲ 
ವಾದ : ಸಮಂದೀರ್ಣ ಘೂರ್ಣಿತಾರ್ಣ ವಸಮಮಾದುದನೂನಯಾನ 
ಸರಭಸಜನಸಂಭ್ರಮ ಕಳಕಳದಿಂ ... ಕಟಕ೦ (ಪುಷ್ಪಪು. ೮-೩೦). (ನಂ). 
೨.ಎಘೂರ್ಣನ. ೩. ದೊಡ್ಡ ಶಬ್ದ ; ಅಟ್ಟಿಹಾಸ ; ಗರ್ಜನೆ. ೪. 
[ನಾಟ್ಯ] ಒಂದು ಬಗೆಯ ಅಭಿನಯ; ನೂರೆಂಟು ಕರಣ 
ಗಳಲ್ಲೊಂದು : ಪಡೆದಪಕ್ರಾಂತಂ ಚಾರಿಯನೊಡರ್ಚಿ ದೆಸೆಯಲ್ಲಿ 
ನೀಡುತೆಡಗೈ ಡೋಲದಿ ಕಡು ಸೊಗಸೆ ಘೂರ್ಣಿತಾಖ್ಯಮನೊಡವೆರ್ಚಿಪ 
ಕರಣಮಕ್ಕುಮಂಬುಜವದನೆ (ಲಾಸ್ಕರಂ. ೪-೭೩). [ಸಂ.] 

ಘೂರ್ಣಿಸು (ಕ್ರಿ). ೧. ಅಲ್ಲೋಲಕಲ್ಲೋಲವಾಗು, ಪ್ರಕ್ಷುಬ್ಧವಾಗು; 
ಚಲಿಸು ; 'ಕ್ಷೋಭಿಗೊಳ್ಳು : ದೇವಕೋಟಿಯ ನಿನದಂ ಪಳಂಚಲೆಯೆ 
ಘೂರ್ಣಿಸಿದತ್ತು ಸಮಸ್ತದಿಕ್ತಟಂ (ಅದಿಪು. ೧೦-೨೨) ; ಉದಯಿಸೆ 
ಚಂದ್ರಂ ನೆಲೆವೆರ್ಚಿದರ್ಣ ವಂ ಘೂರ್ಣಿಪಂತೆ ಭೋರೆಂದೋರಂದದೆ 
ಭುವನನು ದೆ ಘೂರ್ಣಿಸಿದುದದೆತ್ತಂ ರಾಜಪುತ್ರ ಜನನೋತ್ಸವದೊಳ್‌ 
(ಕಾದಂಪೂ. ೪೧೧); ಛತ್ರರಾಜಿ ತಳ್ತಿರೆ ಲವಣಾಬ್ಬಿಯಂತೆ ಪಡೆ ಘೂರ್ಣಿಸೆ 
(ಧರ್ಮಾಮೃ. ೬-೧೬೦; ಕದಡಿದೋಲಂತೆ ಘೂರ್ಣಿಸಿದೆ ಬುದ್ಧಿ ಕಳವಳಕಾತ್ಮ 
ಕುದಿಯುತಿದೆ (ಶ್ರೀರಾಮಾ. ೧೦೩-೯೪). ಪಿ. ತಿರುಗು; ಸುತ್ತು: 

ಕಣ್ಣುಗಳು ಕೆಂಪಡರಿ ಘೂರ್ಣಿಸುತ್ತಿದ್ದುವು (ಧೂಮಮ., ೬೧). 
೩. ಘೋಷಿಸು, ಶಬ್ದಮಾಡು : ಘಳಿಯಾರದೊಳು ಶಂಖಧ್ವಾನ 
170 


ಘೂರ್ವೀತ 


ಘೂರ್ಣಿಸಿತು ಹೊತ್ತಟಿದು (ಧರಡ. ೯-೧೦) ; ಕತ್ತಲೆಯೆಂಬೀ ಮದಿರೆಯ 
ಕುಡಿದು ಎತ್ತೆತ್ತಲು ಘೂರ್ಣಿಸುತಿದೆ ಕಾಡು(ನಲ್ಕಿ. ೭೩-೧೦).೩. ವಿಸ್ತರಿಸು, 
ಹಿಗ್ಗು; ಉಕ್ಕೇರು: “ ಘೂರ್ಣಿಸು-ವಿಜೃಂಭಣೇ, (ಆಕಳಿಸು, ಹೆಚ್ಚು) ” 
(ಕಮಧಾ). [ ಘೂರ್ಣನ ೬ - ಇಸ್ಯು] 

ಘೂರ್ಮಿತ (ನಾ). ಮೊರೆತ, ಅಬ್ಬರ; ಗರ್ಜನೆ, ಆರ್ಭಟ : ನಭದಿ 
ನೋಡುವರಖಿಳ ಪಿತೃಸನ್ನಿಭರ ಘೂರ್ಮಿತ ಘೋಷ ಶೂಲಿಯ ಸಭೆಗೆ 
ಕೇಳಲು ಬಂದುದಯ್ಕಯ್ಯಮಮು ಸಂಭ್ರಮವೆ (ಉಳೌಶಿರಾ. ೩೨-೨೪). 

[ ಆ ಸಂ. ಘೂರ್ಣಿತ) 

ಘೂರ್ಮಿಸು (ಕ್ರಿ).ಎಘೂರ್ಣಿಸು ೨: ಸಿಕ್ಕಿದನಲಾ ಭೂಪನಿಂದು 
ನಾನಾಯ್ತು ತಾನಾಯ್ತು ಕೆಡಿಸದೆ ಮಾಣೆನೆಂದು ಘೂರ್ಮಿ [ಪಾಕಾಂ. 
ಗರ್ಜಿ]ಸುವ ಕೌಶಿಕನ ಹೂಂಕಾರದಿಂದೊಗೆದರಿಬ್ಬರು ಸತಿಯರು (ಹಠಕಾ. 
೭-ಂ) ; ಮಾರಿ ಮಸಗಿತ್ತೆನಲ್‌ ಸಂಹಾರಂ ಮಾಡುವೆನರಾತಿ ಬಲಮಂ 
ಪಿಡಿದಾಂ ಕೂರಸಿಯನೆಂದು ಭಾಷೆಯನೋರಂತಿರಲಿತ್ತು .ಘೂರ್ಮೀ ಸಿತ್ತಾ 
ಸ್ಥಾನಂ (ದಶಕು. ೭-೫೦); ಅಳಲ್ಲೊಟಯೊಳಾಳ್ಮನುಜನಂ ಘೂರ್ಮಿಸುತೆ 
ನಿನಗೆ ದೋಷಮೆ ತಾನಿರಲೈ ನಡೆ ಕಳುಹೆಂದನರಸನೇಂ ದಯೆ 
ದೊಟಿ್‌ದನೆೊ (ಜೈಮಿಭಾ. ೧೮-೫೯). [ ಆಘೂರ್ಣಿಸು] 

ಘೂಳಿ ಗೂಳ್ಳಿ' ನೋ. 

ಘೂಳಿದೇವ (ನಾ). ಶಿವನ ವಾಹನವಾದ ನಂದಿಕೇಶ್ವರ; ಬಸವ (?): 
ಗಾಳಿದೇವರ ಕೂಡ ಘೂಳಿದೇವರು ಬಂದ .. . ಮಾರಾಯರ ಹಿಂದೆ 
ಮಗ ಬಂದ (ಹಳ್ಳಿಯ. ೬೫. : [ ಘೂಳಿ (ಗೂಳಿ) + ದೇವ] 

ಫೃಣ (ನಾ). ಕೃಪೆ; ಕರುಣೆ : “ಕರುಣಂ ಫೃಣಂ ಕೃಪೆಯನುಕ್ರೋಶಮಾ 

 ಶೊಕಮೆನಲು ದಯೆಗಕ್ಕು ನಾಮಂ” (ಮಂಗರಾ. ೧೨೯-೧೨). [ಸಂ.ಫೃಣಾ] 

ಫೃಣಾನಿಧಿ (ನಾ). ಕರುಣೆಗೆ ಆಶ್ರಯಸ್ಥಾನನಾದವನು; ಕರುಣಾಕರ; 
ದಯಾನಿಧಿ : ಅತಿಶಯದೆ ಚಂದ್ರವೌಲಿ ಫೃಣಾನಿಧಿಯೆನುತ್ತೆ ಹಿರಣ್ಯ 
ಬಾಹುಮೆನುತೆ ... ಪರತತ್ವಯೆಂದೆನುತ್ತುಂ (ಪದ್ಮರಾ. ೧೧-೩೮). 

[ ಸಂ. (ಫೃಣಾ + ನಿಧಿ) ] 

ಫೃಣಿ, (ಗು). ಕರುಣೆಯುಳ್ಳ , ದಯಾಶಾಲಿಯಾದ; . ಕರುಣಾಳು 
ವಾದ: ಫೃಣಿವಿನಾಯಕನನುಶಾಸನದಿಂ ನಾನು ತಣಿವಾಂತೆನತಿಶಯವಾಗಿ 
(ಸೌನಂದ, ೧೩-೪೨), [ಸಂ. ಫೃಣಿನ್‌] 

ಫೃಣ್ಯಿ (ನಾ). ೧. ಹೇಸಿಕೆ; ಜುಗುಪ್ಸೆ. ೨. ಕಿರಣ; ಕಾಂತಿ, 
ತೇಜಸ್ಸು : “ಕರಮುಸ್ರಮಂಶು ... ಶೋಚಿ ಫೃಣಿಯೆ ಪ್ರದ್ಯೋತಮಾ 
ರಶ್ಮಿ” (ಮಂಗರಾ. ೧೦-೩ ; ಹೇಮದಾಮ ಘೃಣಿವೌಕ್ತಿಕ ಮಂಡಪ 
ಕಾಂತಿಯೆತ್ತಲುಂ ಪರಿಕಲಿಪನ್ನೆಗಂ (ಣಂದ್ರಫು. ೧೧-೭೮}: ಲಸದ್ಭಣಿ 
ಯುತಾಖಲ ದಿವ್ಯಮಣಿಖಚಿತ ಹೇಮಭೂಷಣವನು (ಪದ್ಮರಾ. ೭-೨೦) ; 
“ಕಿರಣ ಜುಗುಪ್ಸೆಯುಂ ಕರುಣೆಯುಂ ಫೈಣಿಯಕ್ಕು” (ನಾನಾರ. ೧೦೩). 
೩. ಜ್ವಾಲೆ, ಉರಿ: ಅನಲನೊಳ್‌ ಘೃಣಿಯುಂ ಮತ್ತಾ ಶಶಿಯೊಳ್‌ 
ಕೌಮುದಿ ಬಿತ್ತರಮಿರ್ಪಂತೆ (ವಿಷ್ಣುಪು.೨-3೧). ೪. ಸೂರ್ಯನ ಕಿರಣ; 
ಬಿಸಿಲು. ೫. ನೇಸರು; ಸೂರ್ಯ . ೬. (ನೀರಿನ) ಅಲೆ; ತೆರೆ. 

[ಸಂ.] 

ಫೃಣಿಪಟಲ (ನಾ). ಕಿರಣಗಳ ಗುಂಪು, ಸಮೂಹ : ಪಸರಿಸಿದುದು 
ತತ್ಕಿರೀಟಮಣಿಫೃಣಿಪಟಲಂ (ಅಗವಿ. ೧೧-೮೦). [ಘೃಣಿ + ಪಟಲ] 

ಫೃಣೆ (ನಾ). ೧. ದಯೆ, ಕರುಣೆ : “ ಅನುಕ್ರೋಶಃ, ಕೃಪಾ, ಶೂಕಂ, 
ದಯಾ, ಕರುಣಾ. ಫೃಣಾ-ಈ ೬ ಕರುಣಂ” (ಹಲಾಯು. ೧೨೦-೩೯). 
೨. ಜುಗುಪ್ಸೆ; ಬೇಸರ ; ತಿರಸ್ಕಾರ : “ ಜುಗುಪ್ಸೆಯೊಂದನುವಂ 
ಫೃಣಾಯೆನಿಪ್ಪುದು "' (ವಂಂಗರಾ, ೦೩೯-೭). ೩, ನಿಂದೆ ; ಬೈಗುಳು. 

[ಸಂ. ಫೃಣಾ] 


೨೭೦೦ 


ಲಾ 


ಫೃಷ್ಟ 


ಫೃತ (ಗು). ೧. ಚಿಮುಕಿಸಲ್ಪಟ್ಟ ; ಸಿಂಪಡಿಸಿದ. (ನಾ). ೨. ತುಪ್ಪ; 
ವೆಯ್‌ : “ಆ ತುಪ್ಪಮಾಜ್ಯಂ ಘೃತ ಸರ್ಪಿಯಕ್ಕು” (ಮಂಗರಾ. ೫೪-೬): 
ಸುದ್ದಗನ್ನಡದೆೊಳಿ ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೆ ಬೆರಸಲೈ 
ಘೃತಮುಮಂ ತೈಲಮುಮಂ (ಧರ್ಮಾಮೃ. ೧-೪೨); ಕಲ್ಲೊಳ್‌ ಪೊನ್‌ 
ಪಾಲೊಳ್‌ ಘೃತಮಿಲ್ಲೆನಲೆರಡುಂಟು.  ದೇಹದೊಳಗಾತ್ಮನದೇಕಿಲ್ಲ 
(ಯಶೆಈಡ. ೪-೨೮) ; ಸೇದುವ ರಾಟಳಂಗಳೊಳೆಆ್‌ವ ಘೃತ ಮಧು ತೈಲ 
ಧಾರಾ ರಚನೆ ಚೆಲುವಾಯ್ತು (ಕುವ್ಠಾಸ. ೭-೧೮); ಮಥಿಸಿ ಮಧಿಸಿದಡುದ 
ಯಿಪುದು ಗಡ ದಧಿಯಲೆ ಫೈತವು (ಗಗತಾ. ೧೬-೫೪). ೩. ನೀರು; ಜಲ. 
೪. ಕ್ಷೀರ; ಹಾಲು. ೫. ಅಮೃತ: “ಅಂಭಸ ತುಪ್ಪವಮೃತ ಮೂಬಿಂ 
ಸುಸರದಿ ಘೃತಶಬ್ದಮಕ್ಕು ” (ನಾನಾಕಂ. ೬೦); “ ಜಲಾಜ್ಯಪಯಂ 
ಫೃತಾಹ್ವಯಂ” (ನಾನಾರ. ೨೫). ೬. ಹುರುಪು; ಕೆಚ್ಚು ಲಿ [ವೈದ್ಯಶಾ] 
ಬೇರೆ ಬೇರೆ ಔಷಧಿ ದ್ರವ್ಯಗಳನ್ನು ಸೇರಿಸಿ ತುಪ್ಪದಲ್ಲಿ ಪಾಕಮಾಡಿ 
ತಯಾರಿಸಿದ ಬಲವರ್ಧಕ ಔಷಧ : ಸಾಮಾನ್ಯವಾಗಿ ತೈಲ ಮತ್ತು 
ಘೃತಗಳನ್ನು ತಯಾರಿಸಲು ಬಾಯಿ ಅಗಲವಾಗಿರುವ ಕಂಚು ಅಥವಾ 
ಹಿತ್ತಾಳೆ ಪಾತ್ರೆಗಳನ್ನು -ಉಪಯೋಗಿಸಬೇಕು (ಸಕವೈ. ೫11 ಪ್ರಸ್ತಾವನೆ), 
{ ಸಂ. ] 
ಫೃತಕುಂಭ (ನಾ). ತುಪ್ಪದ ಕೊಡ,-ಕುಂಭ : ಗಂಡಸು ಉರಿಯುವ 
ಕೊಳ್ಳಿಯವೋಲಂತೆ ಹೆಂಗಸು ಘೃತಕುಂಭದಂತೆ (೩ಂಡಾಪ. ೧೧೨-೪೯). 
[ಘೃತ * ಕುಂಭ] 


20| ಫೃತಯೋನಿ (ನಾ). ತುಪ್ಪವು ಉತ್ಪತ್ತಿಸ್ಥಾನವಾಗಿರುವವನು; ಬೆಂಕಿ; 


25 


80 


86 


ಅಗ್ನಿ: ಮೆಚ್ಚಿದನು ಫೃತಯೋನಿ ಪೂತುರೆ ನಿಚ್ಚಟನು ನೀನೆನುತ ಕಿಡಿಗಳ 
ಬಿಚ್ಚಲುದುರಿತು ಚಾಪಮಾರ್ಗಣ ರಥ ತುರಂಗಚಯ (ಕುವ್ಕಾಆ. ೨೦-೧೯). 
[ಫೃತ +೬ ಯೋನಿ] 
ಫೃತವರ್ತಿ (ನಾ). ೧. ತುಪ್ಪದ ಬತ್ತಿ ; ತುಪ್ಪದಲ್ಲಿ ನೆನೆಸಿದ ಬತ್ತಿ. 
೨. ತುಪ್ಪದ ಬತ್ತಿಯಿಂದ ಕೂಡಿದ ದೀಪ: ತೈಲವರ್ತಿ ಫೃತವರ್ತಿ 
ಕರ್ಪೂರವೆಂಬ ತ್ರಿವಿಧದೀಪಂಗಳಂ (ವಿವೇಕ. ೧೦೫). "ತೈಲವರ್ತಿ' ಪರಾ. 
[ಫೃತ4 ವರ್ತಿ] 
ಫೃತಸಮುದ್ರ(ನಾ) “ತುಪ್ಪದ ಸಮುದ್ರ; ಸಪ್ತಸಮುದ್ರಗಳಲ್ಲೊಂದು: 
ಫೃತಸಮುದ್ರದ ಸೆಜಿಗ ಸೋಂಕಿದ ಹುತವಹನ ಸೊಂಪಿನಲಿ ವೈರಿಪ್ರತತಿ 
ಯನು ತಜುಬಿದರು ತಟ್‌ದರು ಸರಳ ಸಾರದಲಿ (ಕುಪ್ಮಾಶ. ೩-೩). "ಸಪ್ತ 
ಸಮುದ್ರ' ಪರಾ. [ಘೃತ ಸಮುದ್ರ] 
ಫೃತಾಪೋಷಣ (ನಾ). (ನೀರಾದ) ತುಪ್ಪವನ್ನು ಅಂಗೈಯಲ್ಲಿ ಹಾಕಿ 
ಕೊಂಡು ಹೀರುವುದು : ಭೋಜನ ಸಮಯದಲ್ಲಿ ಮೊದಲು ಫೃತಾ 
ಪೋಷಣಮಾಡುವುದರಿಂದ ಅಗ್ನಿಪಟು ಉಂಟಾಗಿ ಎಲ್ಲಾಕಾಲದಲ್ಲಿಯೂ 
ಆರೋಗ್ಯಕರವಾಗಿರುವುದು (ಸಕವೈ. ೫೦). [ಘೃತ + ಆಪೋಷಣ | 
ಫೃತಾಹುತಿ (ನಾ). ತುಪ್ಪದ ಆಹುತಿ ; ಮಂತ್ರಪೂರ್ವಕವಾಗಿ ತುಪ್ಪ 
ವನ್ನು ಅಗ್ನಿಯಲ್ಲಿ ಹೋಮ ಮಾಡುವುದಂ: ಘೃತಾಹುತಿವಡೆದನಲನಂತೆ 
ಮಿಗೆ ದಳ್ಳಿಸಿದಂ (ಕಮದ. ೨೩೧ ಪ್ರಯೋ); ಭಟ ಛಡಾಳಿಸಿದನು ಫೃತಾಹುತಿ 
ಘಟಿಸಿದಗ್ನಿಯವೋಲು (ಕುವ್ಮಾದ್ರೋ. ೫-೬೧). (ಘೃತ + ಆಹುತಿ] 


«0| ಫೃತೌದನ (ನಾ). ತುಪ್ಪ ಕಲಸಿದ ಅನ್ನ; ತುಪ್ಪದನ್ನ: ಎವಿಧ ಸತ್ಕಾರದಲಿ 


45 


ದುರ್ಗಾಸ್ತವವ ಜಪಿಸಿದ ವರ ಫಘೃತೋ ತೌ ದನ ನವರುಧಿರ 
ಮಾಂಸೋಪಹಾರಂಗಳಲಿ ಪೂಜಿಸಿದ (ಕುವ್ಕಾದ್ರೋ ೯:೨). 
[ಘೃತ + ಓದನ] 
ಫೃಷ್ಟ (ಗು). ತೀಡಿದ ; ಉಜ್ಜಿದ; ತೇದ: ನಿರುತಮಾ ಶ್ರೀಪರ್ವತಾಗ್ರ 
ದೋಳ್ಪ್ರ)ಹ್ಮಾದಿ ಸುರನಿಕರಮಣಿಮಕುಟಕೋಟಿತಟಫೃಷ್ಟಪದಸರ 
ಸೀರುಹಂ (ಆರಾಶ. ೧-೬೬). [ಸಂ.] 


ಫೃಷ್ಟಕಾಶ್ಲೇಷ ೨೭೦೧ 


ಫೃಷ್ಟಕಾಶ್ಲೇಷ (ನಾ). [ಕಾಮಶಾ] ಒಂದು ಬಗೆಯ ಆಲಿಂಗನ, 
ತಿಳಿಯದಂತೆ ಸೋಂಕಿ ಮಾಡುವ ಆಲಿಂಗನ : ಪೋಗಿ ಸತಿ ಕಳ್ತಲೆ 
ಯೊಳನುರಾಗದೆ ತೂರ್ಯತ್ರಯಾದಿ ವೈಚಿ ತ್ರ್ಯವ ನೋಳ್ಪಾಗಳ್‌ 
ಪೆಟರನುಮವ ಸೋಂಕಾಗಿಸಲಂತದುವೆ ಫೃಷ್ಟಕಾಶ್ಲೇಷಾಖ್ಕಂ (ಮನ್ಮವಿ. 
೧೧-೬). [ಸಂ.] 

ಫೃಷ್ಟಿ (ನಾ). ೧. ಹಂದಿ; ಎಕ್ಕಲ; ಸೂಕರ : “ ಸೂಕರಂ ಕಿಟಿ ಫೃಷ್ಟಿ 
ದಂಷ್ಟಿ ಪೋತ್ರಿ ಕ್ರೋಡಮಾ ಕೋಳಮಾ ವರಾಹಂ ಹಂದಿಮಿಕ್ಕು Wy 
(ಮಂಗರಾ. ೪೮-೯); “ಮಿಗೆಕ್ಕಲ ಕೋಡಗುಟ್ಟಿ ಫೃಷ್ಟಿಯೆನಿಕ್ಕುಂ” (ಕವಿಕಂ. 
೬೧); ತರಕ್ಷುಗಳಿಲ್ಲಿಯೊಗ್ಗಿನಿಂ ಕಾಸರಮಿಲ್ಲಿ ಫೃಷ್ಟಿಚಯಮಿಲ್ಲಿ... 
ತೋರ್ಕುಂ (ವೆಂಕಮ. ೭-೬). ೨. ಕಿರಣ; ಕಾಂತಿ: “ಕರಮುಸ್ರಮಂಶು 
ವಸುರೋಚಿ ದೀಧಿತಿ.. . ಘೃಷ್ಟಿ. . , ಫೃಣಿಯೆ . ಪ್ರದ್ಯೋತಮಾ 
ರಶ್ಮಿ” (ಮಂಗರಾ. ೧೧-ಖ. ಹಿ. ಅರೆಯುವಿಕೆ; ಪುಡಿಮಾಡುವಿಕೆ. 
೪. ಉಜ್ಜುವಿಕೆ; ಘರ್ಷಣ. ೫. ಒಂದು ಬಗೆಯ ಸಸ್ಯ ಮತ್ತು ಅದರ 
ಗಡ್ಡೆ ; ವಾರಾಹಿ : “ ವಿಷಕ್ಷೇನಾ- ವಾರಾಹಿ, ಪ್ರಿಯಂಗು, ಅಕ್ಕಿಹೆಡೆ, 
ಫೃಷ್ಟಿ ' (ಓಷಧಿ. ೧೫೩). [ಸಂ.] 

ಫೇ (ನಾ). ಒಂದು ಅನುಕರಣ ಶಬ್ದ; ಹೊಗಳಿಕೆಯ ನುಡಿ: ಘೇ! 
ಉಫೇ ! ಭಲಾ! ಭಾಪುರೇ ! (ಹಂದ್ರಸ. ೪೩). 

ಫೇಂಡ "ಗೇಂಡ' ನೋ, 

ಘೇಂಡಾಮೃಗ "ಗೇಂಡಾಮೃಗ' ನೋ. 

ಫೇಣ್‌ "ಗೇಣ್‌' ನೋ. 

ಫೇಯೆನ್‌ (ಕ್ರಿ). ಫೇ ಎಂದು ಧ್ವನಿಮಾಡಂ;, ಫೀಂಕಾರಮಾಡು : 
ವನಕರಿ ಫೇಯೆನೆಯುಂ (ಕಾಂತಿಪು. ೨-೧೧೨). [ಘೇ 4 ಎನ್‌,] 

ಘೇರಾಯಿಸು, ಗಿರಾಯಿಸು, ಗೇರಾಯಿಸು, ಫೇರಿಸು (ಕ್ರಿ).ಸುತ್ತುವರಿ; 
ಬಳಸು ; ಮುತ್ತು; ಆಕ್ರಮಿಸು: ಬೊಬ್ಬರಿದಲೆವ ಕಾರ್ಮೋಡ , .. 
ಚಾಚಿ ತನ್ನ ಕಬಂಧ ಕೈಯ ಘೇರಾಯಿಸಿದೆ (ಕಂಡಮ. ೧೭-೪); ದೊರೆ 
ಯಾದ ಲಿಂಗಣ್ಣ ಮದಕರಿನಾಯಕನು (ಮುಮ್ಮಡಿ ಮದಕರಿನಾಯಕ) 
ಕಸ್ತೂರಿರಂಗಪ್ಪನಾಯಕನ ಅರಮನೆಯಲ್ಲಿ ದೇವರಪೂಜೆಯನ್ನು ಮಾಡು 
ತ್ರಿರುವಾಗ ಅರಮನೆಯನ್ನು ಘೇರಾಯಿಸಿ ಕೊಂಡರು: (ಚಿತ್ರಾ. ೩೪); 
ಸಮರಾತ್ರೆ ಸುಮಾರಿಗೆ ಕಳ್ಳರ ಸುತ್ತಲೂ ಘೇರಾಯಿಸಿ ಕೊಂಡು ಎಲ್ಲರನ್ನೂ 
ವಾಲು ಸಹಿತ ಹಿಡಿದು... ಹಾಜರು ಮಾಡಿದರು (ನಡೆದಾ. 11, ೮೬೨). 
ಗಿರಾಯಿಸು: (8. ಗೇರಾಯಿಸು: ಠಾಣ್ಯೆ ಇದ್ದಂಥಾ ಮಂದಿಗೆ ಗೇರಾಯಿಸಿ 
ದಲ್ಲಿ... ಇಪ್ಪತ್ತಮೂರುಜನಕ್ಕೆ ಅಪಾಯವಾಯಿತು (ರಾಜೀಂದ್ರ. ೯೬); 
ತನ್ನ ಯಜಮಾನನನ್ನು ಗೇರಾಯಿಸಿಕೊಂಡು ಹೊಡೆಯಲು ನೋಡುತ್ತಿದ್ದಾ 
ರೆಂದು , . . ಹೇಳಿದ (ಕಲನಿ. ೩೬೮). ಫೇರಿಸು: ಫೇರಿಸಲ್‌ 
ಶೌರ್ಯದಿಂ ಪಟ್ಟಣವನು (ಪಠಕು. ೧೦-೫); ಉರೆ ಫೇರಿಸಿ ಪೆರ್ಬಲಂ 
ಮಾತ್ಸರ್ಯದಿಂದೆ ತತ್ಪುರವರಮಂ (ಕೆಳನ್ಮ. ೫-೭೨). 

[ ಎಫೇರಾವ್‌ + - ಇಸ್ಮು] 

ಘೇರಾವ್‌ (ನಾ). ಆಕ್ರಮಣ; ಮುತ್ತಿಗೆ; (ಒತ್ತಾಯದಿಂದ ಕೆಲಸ 
ಮಾಡಿಸಲಂ) ಸುತ್ತುವರಿಯುವುದು : ವಿದ್ಯಾರ್ಥಿಗಳೆಲ್ಲಾ ಮುಖಂಡ 
ನನ್ನು ಘೇರಾವ್‌ ಮಾಡಿದರು (ರೂಂ). [4 ಹಿಂ. ಫೇರಾವ್‌, ಘಿರಾಎ*) 

ಫೇರಿ, ಗೇರಿ (ನಾ). ಸುತ್ತುವಿಕೆ, ಭ್ರಮಣ: ಕಂದಿ ಕುಂದುತ 
ಸ್ಮರಶರಬ್ಬಂದತತಿಗೆ ನೊಂದು ಮೈಯ್ಯಲ್ಲ ರುುಂರಬುಂಯಂದು ಫೇರಿ 
ಬಂದು ನಿಂದಿರಲಾರದಾನಂದ ಮೋಹದಿಂದ ಮರವಟ್ಟು ಮೈಮರತೊಂದು 
ಘಳಿಗೆ ನಿಂದು (ಸೌಗಂಧಿ. ೬-೪೦) ; “ ಪ್ರಭಾತ ಫೇರಿ "ಯಿಂದ ಅವರಿಗ್ಯಾಕ 
ಫೇರಿ ಬರಬೇಕು? (ಸಮಜೀ, ೭೮೩). ಗೇರಿ: "ಗೇರಿಹೊಡೆ' ಪರಾ. 

[ «ಮರಾ. ಫೇರೀ] 


6 


30 


ಘೋಂಟೆ 


ಫೇರಿಸು " ಫೇರಾಯಿಂಸು ' ನೋ. 
ಫೇರು (ನಾ). ಒಂದಂ ಅನುಕರಣ ಶಬ್ದ. ಘೇರುಗುಡು' ಪರಾ. 
ಫೇರುಗುಡು (ಕ್ರಿ). ಉಸಿರು ಕಟ್ಟಿದಂತಾಗಿ ಫೇರ್‌ ಫೇರ್‌ ಎಂಬ 


ಶಬ್ದವನ್ನು ಮಾಡು : ಗಂಟಲು ಫೇರುಗುಡುತ್ತಿತ್ತು (ಬಾಳತೆ. ೧೩). 
"ಗೊರಗುಡಂ' ಪರಾ. 
(ಫೇರು ಕುಡು, (ಆಕೊಡ್ಕು)) 


ಫೈಶಾಸ "ಘಳಿಸುಸ' ನೋ. 
ಫೈಶಾಸಗೇರಿ (ನಾ). ಘಟಿಕಾಸ್ಮಾನದ ಅಧಿಕಾರಿಗಳು ವಾಸಿಸುವ ಸ್ಮಳ,- 


ಕೇರಿ; ಘಳಿಸಾಸರ ಬೀದಿ : ಫೈಶಾಸಗೇರಿಗಧಿವರು ಭಾಸುರ ತೇಜ 
[ರು] ಮಹಂತರೆನಿಸಿದ ನೂರ್ವ್ವರು ಕೇಶವ ಮಹೇಶ, ದೇವರ ಲೇಸೆನಿಸಿದ 
ಪೂಜೆಗಿತ್ತರೂಜರ್ಜೀತ ಧರೆಯಂ (ಎಇ. ೫7118, ೧೮೩-೪೦; 1097), 

[ ಫೈಶಾಸ ( ಎಘಳಿಸಾಸ) + ಕೇರಿ] 


| ಫ್ರೈಹಾಸ (ಘಳಿಸಾಸ' ನೋ. 
ಫೈಸ್ಸ "ಫಳಿಸಾಸ' ನೋ. 


16ಫೈಸ್ಸಗೆಅ್‌ (ನಾ). ಒಂದು ಕೆರೆಯ ಹೆಸರು; ಘಳಿಸಾಸರ ಕೆರೆ: ತಂಮೂರ 


ತೆಂಕಣ ಫೈಸ್ಸಗೆಆ್‌ಯಿಂ ತೆಂಕಲ್‌ (ಮುಂಬರಾ. ೨೭೬೧-೮೨ ;- 1229). 
[ ಫೈಸ್ಸ (ಘಳಿಸಾಸ) 4 ಕೆ] 


ಘೊಟಾಳಿ "ಘೋಟಾಳಿ' ನೋ. 
ಘೊಟಾಳು "ಘೋಟಾಳಿ' ನೋ, 


20| ಘೊತ್ತಲ (ನಾ). (ಉಕ) ಎಮ್ಮೆ, ಹಸು ಮೊದಲಾದ ಪ್ರಾಣಿಗಳು 


ಹಾಕುವ ಸಗಣಿಯ ಮುದ್ದೆ,-ತೊಪ್ಪೆ. [?] 


ಭೊರ (ನಾ). ಒಂದು ಅನುಕರಣ ಶಬ್ದ. "ಘೊರಗುಡು' 'ಪರಾ. 


ಘೊರಘೊರ (ದ್ವಿರುಕ್ತಿ) : ಗಂಟಲಲ್ಲಿ ಘೊರಘೊರ ಶಬ್ದ ಹೊರಡುತ್ತಿದೆ 
(ರೂಢಿ). 


25| ಘೊರಗುಡು (ಕ್ರಿ). ಘೊರ್‌ ಘೊರ್‌ ಎಂದು ಶಬ್ದಮಾಡ/; ಗೊರಕೆ 


ಹೊಡೆ : ಕೂಡಲೇ ಗಂಡಹೆಂಡಿರಿಬ್ಬರ ಘೊರಗುಡುವ ಹೆಚ್ಚಿನ ಸಪ್ಪಳದಲ್ಲಿ 
ಮೆತ್ತಗೆ ಕೇಳಿಬರುವ ಮುದುಕನ ಸಪ್ಪಳವು ಎಲ್ಲಿಯೋ ಅಡಗಿ ಮಾಯ 
ವಾಗಿತ್ತು (ಮೊಪಾಸಾ. ೭). 

(ಘೊರ + ಕುಡು, (ಎಕೊಡು,)] 


80| ಘೊರಪಡಿ (ನಾ). ಒಂದಂ ಸ್ಥಳದ ಹೆಸರು (?) : ಅನ್ತೆ.ಬನ್ನು ಕೊಟ್ತಲೆ 


40 


68 


ಪಳ್ಳದ ಅಲಕಿಜುಕೆಯ ಕರ್ಗ್ಗಲ್ಲೊಅಕ್ಸಿಯೆ ಪುಣುಶೆಪಡಿಯೆ ಘೊರಪಡಿಯೆ 
ಬಳಿ ಪುಣುಶೆಯೆ ಚರಪಡಿಯೆ ತುಬಿರ್ದಿಲೊಜಕ್ಬಿಯೆ (ಎಕ. ೩೪1, ತಿಪಟೂ. 
೧೪೦-೬೨: ಸು. 900). [7] 


ಘೊಳ್‌ (ನಾ). ಒಂದು ಅನುಕರಣ ಶಬ್ದ ; ಎಲ್ಲರೆರ್ದು ಮಲ್ಲಳಿಗೊಂಡು 


ಘೊಳ್ಳೆಂದು ಬಿಳ್ಳ ವೃದ್ಧಮಾಹೇಶ್ವರನಂ ಮುತ್ತಿಕೊಂಡೆತ್ತಲನುವಾಗಿ 
ಮೆಲ್ಲನೆ ನೆಗಪಿ ನಿಂದಿರಿಸಲ್‌ (ನಂಬಿರ. ೬-೪೩) ; ತಾಪಸರು ಘೊಳ್ಳಿಂದು 
ನಗಲು (ವೀಶೈಪು. ೪-೧3-೧೯). "ಗೊಳ್‌ ಪರಾ. 


ಘೊಳ್ಳನೆ (ಅ). ಒಂದು ಅನುಕರಣಾವ್ಯಯ ; ಘೊಳ್‌ ಎಂದು ; 


ಜೋರಾದ: ಶಬ್ದದೊಡನೆ : ಘೊಳ್ಳನೆ ಸತಿಯರೆಲ್ಲರು ನಕ್ಕರದಕೆ 
ಭೂವಲ್ಲಭ ತಾ ನಸುನಕ್ಕ (ಥರದ. ೮-೬೬). "ಗೊಳ್ಳನೆ' ಪರಾ. 
[ ಘಫೊಳ್‌ ಡೆ ಡಾ ಅನ್ನೆ ] 


ಘೋಂಟೆ (ನಾ). ೧.'ಎಲಚಿಗಿಡ; ಬೋರೇಗಿಡ: “ಕರ್ಕಂಧೂಃ, ಬದರೀ, 


ಕೋಲೀ., -ಘೋಂಟಾ-ಳಿಎಳಚೀಗಿಡದ ಹೆಸರುಗಳು” (ಸಿದ್ಧಾಂತಿ. ೧೦೩) 
೨. ಅಡಕೆಯ ಮರ; ಪೂಗ: “ಘೋಂಟಾ, ಪೂಗಃ, ಕ್ರಮುಕಃ, 
ಗುವಾರ್ಕ, ಖಪುರಃ-೫ ಅಡಿಕೆ ಮರದ ಪೆಸರು” (ಸಿದ್ಧಾಂತಿ. ೧೩೩). 

[ ಸಂ. ಘೋಂಟಾ) 


ಘೋಕ 


ಘೋಕ "ಘೋಕಂ' ನೋ. 

ಘೋಕಂಪಟ್ಟಿ ' (ನಾ). (ಉಕ) ಉರಂಹೊಡೆಯಂವಿಕೆ ; ಕಂಠಪಾಠ 
ಮಾಡುವಿಕೆ: ಬರೀ. ಘೋಕಂಪಟ್ಟಿ ಮಾಡಿದರೆ ಏನು ಅಭ್ಯಾಸವಾಯಿತು? 
(ರೂಢಿ). [ «ಮರಾ. ಘೋಕಂಪಟ್ಟೇ ] 

ಘೋಕಹಾಕು "ಘೋಕಂಹಾಕು' ನೋ, 

ಘೋಕು, ಗೋಕು, ಘೋಕ (ನಾ). (ಉಕ) ಪುನರಾವೃತ್ತಿ; ಉರು ; 
ಕಂಠಪಾಠ. ಘೋಕುಹಾಕು' ಪರಾ. ಗೋಕು: “ ಬಾಯಿಂಪಠನ ” 
(ಪಾನಕೋ. 8೨. ಘೋಕ ; "ಘೋಕಹಾಕು' ಪರಾ. 

[ ಹಿಂ. ಮರಾ. ಘೋಕ್‌] 

ಘೋಕುಹಾಕು, ಘೋಕಹಾಕು (ಕ್ರಿ). (ಉಕ) ಪುನರಾವೃತ್ತಿಮಾಡು; 
ಉರುಹೊಡೆ ; ಕಂಠಪಾಠಮಾಡು : ಸುಬ್ಬನೂ ಮುಜುಮದಾರರ 
ನಿಬಂಧಗಳನ್ನೆಲ್ಲಾ 'ಘೋಕು' ಹಾಕಿದ್ದ (ಸಾವಿಉ. ೧೦). ಘೋಕಹಾಕು : 
ಘೋಕಹಾಕಾವಾ ಜಯಾ, ಪಾಠಾ ಆಗೋದು ಈಕಿಗೆ (ವೈನಿ. ೪೮). 
ಘೋಕಹಾಕಿ ಹೂಕಿ ಪಾಠ ಮಾಡಿದ ವೇದವು ಮಾತ್ರ ಅವನಿಗೆ ಗೊತ್ತು 
(ದೇವಳ, ೨೮). [ಘೋಕು ೬ ಹಾಕು (ಆಪಾಯ್ಕ್ಯು)) 

ಘೋಕುಹೊಡೆ (ಕಿ) -ಎಘೋಕುಹಾಕು : ಅವನು ಘೋಕುಹೊಡೆದೇ 
ಪರೀಕ್ಷೆಗಳಲ್ಲಿ ಪಾಸಾಗುವುದು (69). 

[ ಘೋಕು + ಹೊಡ್ಮೆ (ಆಪೊಡ್ಮೆ) ] 
ಘೋಟ (ನಾ). ಕುದುರೆ; ಅಶ್ವ: ಉಲ್ಲಸಿತ ವಿಮಲ ಘೋಟಗಳಾಗಿ 
- * ಪರಿದಾಡುತಿಹವು (ಮಲ್ಲಾರಿ. ೪-೪). "ಘೋಟಾರೂಢ' ಪರಾ. 
[ ಸಂ.] 

ಘೋಟಕ (ನಾ).ಎಘೋಟ : “ಹರಿ ತುರಂಗಂ ಸಪ್ತಿ ವಾಜಿ ಯಯು 
ಘೋಟಕಂ . . . ಕುದುರೆಯಕ್ಕು ” (ಮಂಗರಾ. 60-03); ಮರಾಟ 
ದೇಶದ ಘೋಟಕಂಗಳು (ಸಾಗಂಧಿ. ೧೨೪-೭); ಕಟ್ಟೆಂಬ ನಿನದ ಘೋಟಕದ 
ಲಾಯದೊಳುಂಟು (ಪೂಜ್ಯರ, ೪-೩೬), [ಸಂ.] 

ಘೋಟಾ (ನಾ). ಕಸಕಸೆಕಾಳುಗಳನ್ನು ಅರೆದು, ಕೆಲವು ಮಾದಕ 
ಪದಾರ್ಥಗಳನ್ನು ಮಿಶ್ರಮಾಡಿ, ತಯಾರಿಸಿದ ಒಂದು ಬಗೆಯ 
ಮಾದಕವಾದ ಪಾನೀಯ : ಇಂದು ಶಿವರಾತ್ರಿ " ಘೋಟಾ ' ಮಾಡು 
ವವನಿರುವೆಯಲ್ಲವೆ? (ಕಂದು. ೯೩. [ ಮರಾ. ಘೋಟಂ) 

ಘೋಟಾರೂಢ (ನಾ). ಕುದುರೆ ಏರಿದವನು; ಕುದುರೆ ಸವಾರ : 
ಘೋಟಾರೂಢಂವಗೋಟಿಸಯಿಲಂ (ಶಮದ, ೨೧ ಪ್ರಯೋ). 

[ ಘೋಟ + ಆರೂಢ] 

ಘೋಟಾಳಿ, ಗೊಟಾಳೆ, ಗೋಟಾಳಿ, ಗೋಟಾಳೆ, ಘೊಟಾಳಿ, 
ಘೊಟಾಳು, ಘೋಟಾಳೆ (ನಾ). (ಉಕ) ೧. ಗೊಂದಲ; ಗಲಾಟೆ; 
ತೊಡಕು; ಪೇಚು: ತ್ರೈರಾಶಿ ಬಲು ಚೊಕ್ಕವೆಂದು ಹೇಳಿದೆನಲ್ಲವೆ? 
ಅದರಲ್ಲಿಯೂ ಒಂದು “ಘೋಟಾಳಿ” ಯುಂಟು (ಗಾಳಿ. ೧೮8): ಬೆರಳಿಗೆ 
ಮುದ್ರೆಯುಂಗುರವಿದ್ದುದರಿಂದ ಹಿಂದೂ ಮಹಿಳೆಯೆಂದುಕೊಂಡೆ. ಅಂತೇ 
ನನಗೆ ಘೋಟಾಳಿಯಾಯಿತು(ಸ್ಮ ತಿಜಿ.&೦೦); ಇಷ್ಟುಹೊತ್ತು ಯಾಕಾತಪಾ 
ಅಂತ ಘೋಟಾಳ್ಕಾಗ ಬಿದ್ದಿದ್ದೆ (ಮಿಂಚಹು. ೫. ಗೊಟಾಳೆ: ೧. 
ನೀನು ಹೀಗೆ ಸಿಟ್ಟುಗೊಂಡರೆ ಅಕ್ಕನಿಗೆ ಈ ಗೊಟಾಳೆಯೇ ಬೇಡ ಅನಿಸಿ, 
ಜಿಗುಪ್ಸೆ ಬಂದು, ಪ್ರಾಣ ತೆಗೆದುಕೊಂಡರೆ ಏನು ಮಾಡುತ್ತೀ? 
(ಸೈನ್ನಹೊ. ೩೩೯). ಗೋಟಾಳಿ: ೨. “ ಹೊಲಸು ; :ಗಜಬಿಜಿ” 
(ಜಾನಳೋ, ಗೋಟಾಳೆ: ೧. ಸದಯನ ಸಾಲದ, ಗೋಟಾಳೆ 
ಹೇಳುವುದೇ ನನ್ನ ಸದ್ಯದ ಕೆಲಸ (ಹಸಿವು. 89). ಘೊಟಾಳಿ ;: ೧. 
* ಮೊದಲ್ಮುಚ್ಚಿಟ್ಟೇ ಆವಸ್ಯಾಗೆ ಘೊಟಾಳಿ : ಆಗ್ರೇತಿ ಎಲ್ಲ" ಎಂದು ಗಂಗಿ 

. ತತ್ತ್ವಜ್ಞ್ಲಾನವನ್ನು: ಹೊರಡಿಸಿದಳು (ಪುರುಷ. ೧೪೨). ಘೊಟಾಳು ; 


ಲಾ 


10 


ಜ 
ಐ 


86 


ತ 


a೨). 


48 


೨೭೦೨ 


ಘೋರ 


೧. ಬಾಯಿಜೀ, ಈ ಮಾತು ಸತ್ಯವಾದರೆ ನಿಮ್ಮ ಪರಿಸ್ಥಿತಿ ಘೊಟಾಳಾಗುತ್ತೆ 
(ನಟಸಾ. 3೯೧ ಘೋಟಾಳೆ ; ೧. ಇವು ಒತ್ತಟ್ಟಿ ಕೂಡಿಸಿ ರಶೀದಿಗಳು 
ಮಾಡಿದರೆ, ತಿರಿಗಿ ಘೋಟಾಳೆ ಆಗುವುದು (ಮುಂಬವ್ಕಾ. ೮0) ; ಈ 'ಆದರೆ' 
ಯಾವಾಗಲೂ ಘೋಟಾಳೆ ಮಾಡುತ್ತದೆ (ದೀಪಹ. 11, ೨೦೪) : ನೀವು 
ಬಂದು ಎಲ್ಲಾ ಘೋಟಾಳೆ ಮಾಡಿದಿರಿ (ಜೂಜು. ೬೭). 
[ «ಹಿಂ. ಮರಾ. ಘೋಟಾಳಾ ] 
ಘೋಟಾಳೆ ಘೋಟಾಳಿ' ನೋ. 
ಘೋಟಿ (ನಾ). ಹೆಣ್ಣು ಕುದುರೆ: ಬೇಟೆಗಾರರನೆಲ್ಲ ನೀಟಿನಿಂ ಕರಸಿ 
ಘೋಟಿಗಳನು ಯೇರಿ ಬೇಟೆಗೆ ಬೇಗ ಪೊರಡುವುದೆನುತ (ಹಮಶ. ೧೫). 
[ ಸಂ. ಘೋಟೀ ]. 
ಘೋಟಿಕೆ (ನಾ). ಎ ಘೋಟಿ: ಘೋಟಿಕೆಎಗೋಟಾಗೆ (ಕಮದ. ೨೧ ಪ್ರಯೋ). 
[ಸಂ. ಘೋಟಿಕಾ] 
ಘೋಡಾ “ಘೋಡೆ' ನೋ. 
ಘೋಡಾಬೋಳಿ (ನಾ). ಒಂದು ಔಷಧಿ ಸಸ್ಯ : ಕೆಂಪುಹಾಗಲ, ಘೋಡಾ 
ಬೋಳಿಯ ರಸ, ಪಾದರಸ ೧, . . ಇಷ್ಟನ್ನೂ ಸಮಗೊಂಡು ಗರುಗದ 
ರಸದಲ್ಲಿ ಮೂರುಸಲ ಭಾವಿಸಿ ಗುಳಿಗೆಮಾಡಿ ಜ್ವರಕ್ಕೆ ಮೆಣಸಿನ ಪುಡಿಯಲ್ಲಿ 
ಕೊಡವುದು (ವಿವೈವಿ. ೨೬). ! ಘೋಡಾ (ಆಘೋಡೆ) * ಬೋಳಿ?) 
ಘೋಡೆ, ಘೋಡಾ (ನಾ). - ಘೋಟ್ಕ; ಪೇಯಿಯ ಸಾಹಣ . ಘೋಡೆಯ 
ರಾಯಂ ಪೆಸರ್ವ್ವೈತ್ತನರ್ಥಿಜನರಂಧೇಯಂ (ಎಇ. X೪, ೩೩-೧೬; 3189). 
ಘೋಡಾ : "ಘೋಟಕ ' (ಎಘೋಡಾ) ಮತ್ತು ಕುದುರೆ ಇವುಗಳ ಬಗೆಗೆ 
ಚರ್ಚಿಸಿ ಕೊನೆಗೆ ಅದನ್ನು ಸಂದಿಗ್ಧ ಸ್ಥಿತಿಯಲ್ಲೆ ಕೈಬಿಟ್ಟಿದ್ದಾರೆ (ಕರ್ಣಾಟ. 
[ ಆಪ್ರಾ. ಘೋಡ./ಸಂ. ಘೋಟ./ಹಿಂ. ಮರಾ. ಘೋಡಾ] 
ಘೋಣ (ನಾ). ಮೂಗು ; ನಾಸಿಕ : “ಮೂಗು ನಾಸಿಕಾಘ್ರಾಣ ಸಿಂಘನೀ 
ಘೋಣಾಖ್ಯಂ” (ವಸ್ತುಕೋ. ೭೦-೧೭); “ನಾಸಿಕಂ . . . ಘೋಣಮೆನೆ 
ನಾಸೆಯೆನೆಮೂಗಕ್ಕು” (ಮಂಗರಾ. ೯೪-8೫); ಉತ್ತುಂಗ ಘೋರ ಘೋಣನುಂ 
ಕರ್ಣಾಭರಣೀಕೃತ ಫಣಾಮಣಿ ಪ್ರಭಾರುಣಿಕ ವಾಮಪಾಶಣ್ವನುಂ 
(ಕಾದಂಪೂ. ಘೋಣಪವನನುದಾತ್ತಂ ಮಸಗಿತ್ತು ಮಾಜಿ 
ಪೆರ್ಮಾರಿಯವೋಲ್‌ (ಪಂಠಾಮಾ. ೪-೧೦೮) ; ಪ್ರೋಥದ ಕಣ್ಣೆಡೆ ಘೋಣಂ 
(ಅಶ್ವ ಶಾ. ೯-೧೩) ; ಮಾಣದು ಶ್ವಾಸ ನಿಶ್ವಾಸದಿಂ ದಿವಿಜರಂ ಘೋಣದೊಳ್‌ 
ಸೆಳೆವುತೈ ತರೆ ಕಂಡು ಭೀತಿಯಿಂ೦ (ಜಿಬಪು. ೪೪-೪). [ ಸಂ. ಘೋಣಾ) 
ಘೋಣಾಂಕುಶ (ನಾ). ಮೂಗಿನ ಆಭರಣ ; ಮೂಗುತಿ.: “ ಘೋಣಾಂ 
ಕುಶಂ ಪೇಳೆ ಮೂಕುತಿಯಕ್ಕುಂ ” (ಮೆಂಗರಾ, ೯೯-೨೩). 
[ಸಂ. (ಘೋಣಾ ೬ ಅಂಕುಶ)) 
ಘೋಣಾರವ (ನಾ). ಮೂಗಿನ ಶಬ್ದ, ಡುರುಕು : ಅತ್ಯಂತ ಭೀಕರ 
ಘೋಣಾರವದಿಂದೆ ಗುರ್ಫ್ಧರಿಸುತಿರ್ಪಾ ಪಾಂಡರಕ್ರೋಡಮುಂ ನರಪಾಲಂ 
ಮಿಗೆ ನೋಡಿದಂ (ವೆಂಕಮ. ೯-೩). [ಸಂ. (ಘೋಣಾ + ರವ) 
ಘೋಣಿ (ನಾ). ಹಂದಿ; ವರಾಹ : “ ಪರಾಹಃ. ಸೂಕರಃ , .. ಘೋಣೀ, 
ಸ್ತಬ್ಧರೋಮಾ, ಕ್ರೋಡಃ, ಭೂದಾರಃ - ೧೨ ಕಾಡುಹಂದಿ” (ಸಿದ್ಧಾಂತಿ. 
೧೩೪) ; ಬಿಗಿಯುತ ಬಿಲ್ಲಳ ನೆಗವುತ ಸರಳ್ಗಳ ಸೊಗಯಿಸಿ ಭಟರಾಗ 
ಬಗೆಯುತ ಘೋಣಿಯ ಕೆಗೆಯುತ ಕರುಳ್ಗಳ (ಹಮತ. ೧೮). 
[ಸಂ. ಘೋಣಿನ್‌] 
ಘೋಣೆ (ನಾ). ಎ ಘೋಣ. [ಸಂ. ಘೋಣಾ] 
ಘೋರ್‌ (ನಾ). ಒಂದು ಅನುಕರಣ ಶಬ್ದ : ಧಡಲೆಂಬ ಡಟಲೆಂಬ 
ದುಡುಹೆಂಬ ಘುಕ್ಕೆಂಬ ಧುಡುಹೆಂಬ ಧುಮ್ಮೆಂಬ ಘೋರೆಂಬ ಭೋರೆಂಬ 
ಕೂರಸಿಗಳುರವಣಿಯ ದನಿಯಡಸುತಂ ಪುಟ್ಟೆ ವೀರರಂ ತಡೆಗಡಿದ ನೆತ್ತರ 
ಕಡಲ್ಮಟ್ಟೆ (ಇಹರ. ದೇ. ೪೨-೨). 


೧೬೯). 


೧೬೬): 


ಘೋರ 


ಘೋರ (ಗು). ೧. ಹೆದರಿಕೆಯನ್ನು ಹುಟ್ಟಿಸುವ; ಉಗ್ರವಾದ ; 
ಭಯಂಕರವಾದ. "ಘೋರತಮ' ಪರಾ. ೨. ತೀಕ್ಷ್ಣವಾದ ; 
ಕಠಿಣವಾದ. (ಘೋರತಪ' ಪರಾ. ೩. ಪ್ರಚಂಡವಾದ ; ಉತ್ಕಟ 
ವಾದ; ಬಲವಾದ ; ಅತಿಶಯವಾದ. (ನಾ). ೪. ಉಗ್ರವಾದುದು ; 
ಭಯಂಕರವಾದುದು: ಭಾರವಾದ ಪಾಪಕ್ಕೆ ಘೋರವಾದ ನರಕ (ಗಾದೆ). 
೫. ಭಯಂಕರತೆ ; ಉಗ್ರತೆ : ರಾಕ್ಷಸ ಸ್ತ್ರೀಯೋರ್ವಳಾತನಂ ಪಿಡಿದೆಳೆದು 
ಕಿಲಕಿಲನೆ ನಕ್ಕು ಕರ್ಮೊಗದೆಡೆಯ ಪಲ್ಗಳಂ ಬೆಳ್ಳನೆಯೆ ಚಿಲಿವ ಘೋರಕೆ 
ಬೆದರಿ ಗದಗದಿಸಿ ನೆಗೆದೆದ್ದೆನೊಡೆಯುತಾ ದುಃಸ್ವಪ್ನಮಂ (ಶ್ರೀರಾಮಾ. 
೧೦೪-೧೨೬). ೬. ಭಯಂಕರನಾದವನು ; ಪ್ರಚಂಡನಾದವನು ; ಈ 
ಘೋರನೊಡನೆ ನೀನು ಹೋರಾಡಬೇಕಾಯಿತೆಂಬುದು ತಿಳಿಯಲಿಲ್ಲ 
(ವಜಭಾ. ೩೯). ದ. ಕಷ್ಟ; ತೊಂದರೆ ; ಹಿಂಸೆ: ನೀವು ಹೇಳಿದ ಹಾಗೆ 
ಶಾಸ್ತ್ರ ಬರುವುದೇ ಘೋರವು (ಮುಂಬಯಿ. 9-೧೪೭); ಸುಖದ ಘೋರ 
ಕೊಡೊ ಸದಾಶಿವನೆ (ಗಾಳಿಪ. ೦೨). ಲೆ. (ಕರಾ) ಕೆಂಪು ಗುಳ್ಳೆಗಳೇಳುವ 
ಒಂದು ಬಗೆಯ ರೋಗ, ದಡಾರ; ಗೋಣಿತಟ್ಟು : ಅಷ್ಟೇನು 
ಹೆದರಬೇಕಾಗಿಲ್ಲ ಕಕ್ಕೀ , . , ಅದು ಪ್ರಾಯಶಃ " ಮಾಸಲಳ್ಗಿ ' (ಘೋರ) 
ಎಂದು ಕಾಣುತ್ತದೆ (ವಾತ್ಮಲ್ಯ. ೧೦೫). ೯. ಶಿವನ ಹೆಸರುಗಳಲ್ಲೊಂದು. 
"ಘೋರಮುೂರ್ತಿ' ಪರಾ. ೧೦, ಒಂದು ನರಕದ ಹೆಸರು: ಮತ್ತಮಾ 
ನರಕಂಗಳಲ್ಲಿ ರೌರವ . , , ಉಷ್ಣಂಗಳಿಂಬೈದು ಮಂತ್ರಿ ನರಕಗಳಿಂದಾವೃತ 
ಮಾಗಿ ಘೋರವೆಂಬರಸುನರಕವಿಹುದು (ವಿವೇಕ. ೦೭೯). [ಸಂ.7 

ಘೋರಂಬಡಿಸು (ಕ್ರಿ). ಕಷ್ಟಪಡುವಂತೆ ಮಾಡು ; ಹಿಂಸಿಸು, ಪೀಡಿಸು : 
ಆರಾನುಂ ಕಂಡಪರೆಂದೂರಿಂ ಪೊಜಗೊಯ್ದುವೊಳಜದಂತಿರೆ ಪಶುವಂ 
ಘೋರಂಬಡಿಸಿಯೆ ಕೊಂದು (ಸಮಪ. ೧೦-೧೦೮. [ ಘೋರ + ಪಡಿಸು] 

ಘೋರಕರ್ಮ (ನಾ). ಕ್ರೂರವಾದ ಕರ್ಮ ; ಕಠಿಣವಾದ ಕ್ರಿಯೆ : 
ಕಲಿಗಳೊಳ್‌ ಕಲಿ ಎಂದು ನೀನಿಂತು ನಿಲ್ಜೆಯಾ? ... ಘೋರಕರ್ಮುಮನ್‌ 
ಎಸಗೆ ಪೋಗಯ" (ಅಶ್ಶತ್ಕಾ. ೮-೧೬೫). [ ಘೋರ + ಕರ್ಮ) 

ಘೋರಕಾಂತಾರ (ನಾ). ಭಯಂಕರವಾದ ಕಾಡು; ಭೀಕರವಾದ 
ಅರಣ್ಯ : ಘೋರಕಾಂತಾರಕೆ ಕುಠಾರದಿಂ ಕಟ್ಟಿಗೆಗಳಂ ಕೈಯಾರೆ ಕಡಿಕಡಿ 
ದೊಟ್ಟೆ ಕಟ್ಟೆ (ಬಸಪು. ೩೦-೪). [ ಘೋರ + ಕಾಂತಾರ]. 

ಘೋರತಪ (ನು). ಕಠಿಣವಾದ ತಪ; ಉಗ್ರತಪಸ್ಸು.: ಘೋರತಪದಿಂದೆ 
ನೆರಪಿದಪಾರಂ ಸರ್ವಾರ್ಥಸಿದ್ಧಿಯಾಯುಷ್ಯಂ ತದ್ದಾರುಣ ಕೋಪಂ 
ಪುಟ್ಟಲ್ಕೋರಂತದುಗೆಟ್ಟು ಸತ್ತು ಭುವನಾಮರದೊಳ"*(ನೇಮಿಫು. ೧೪- ೭೧); 
ಘೋರತಪದಲ್ಲಿ ಕೋಪಿಸಬಾರದು ತಾಂ ತಪದ ಕೇಡು ಪತಿನಿಂದೆಯುಮಂ 
ಸ್ಮರಿಸಬಾರದೆನುತ್ತೆ (ಗಿರಿಕ: ೯-೧೧೬) ; ಘೋರತಪದಚಲಿತರನೀಕ್ಷಿಸಿದ 
ನವನೀಶನು (ಹಡಕಾ. ೬-೩೫). 1 ಘೋರ- ತಪ್ಪ] 

ಘೋರತಮ (ನಾ). ದಟ್ಟವಾದ ಕತ್ತಲೆ; ಭೀಕರವಾದ ಕಗ್ಗತ್ತಲೆ : 
ಘೋರತಮಮೊಡ್ಡಿ ಸುವೊಡಾ ತಾರಕಮಂಡಳ ಮುನೊಡ್ಡಿಕುಂ 
(ಅಜಿಪು. ೧೦-೫೦); ಘೋರತಮಮಾದೊಡಂ ಮಾರ್ಜಾರಂ ಕಣಣ್ಬಂದದಿಂದೆ 
(ಪಾರ್ಶ್ವಪು. ೬-೭೭); ಮಂದಯಿಸಿದ ಘೋರತಮಂ ಮಂಸುಕಿತ್ರಿಳೆಯಂ 
(ಹಮ್ಮಾರ. ೩-೧೪). ಘೋರ. ತಮ] 

ಘೋರದರ್ಶನ (ನಾ). ೧. ಉಗ್ರವಾದ ನೋಟ, ಭೀಕರ ದೃಷ್ಟಿ: 
ಕಂಡರು ಜಟಾಯು ಮಡುಗಟ್ಟಿನಿಂದ ಕೆನ್ನೀರ ಕೆಸರೊಳ್‌, ಮಿಂದ 


ಕಡಿದೆರಂಕೆಯ ಪರಿದ ತಿಪ್ಪುಳ ಗತಾಯುವಂ . . . ಕರುಳಿರಿದುದಾ 
ಘೋರದರ್ಶನಂ (ಶ್ರೀರಾಮಾ. ೨೩೭-೭೭೮). ಪಿ: ಐದು ವಿಧವಾದ 
ಮಾಯಾಮುತ್ರಗಳಲ್ಲೊಂದು : ಕಾಮರೂಪ, ಘೋರದರ್ಶನ, 


ಸಮ್ಮೋಹನ, ವಿಶ್ವರೂಪ, ಗುಲ್ಮಸೃಷ್ಟಿಗಳೆಂಬ ಪಂಚಮಾಯಾಮಂತ್ರಂಗಳಂ 
(ವಿವೇಕ. ೮೦). [ ಘೋರ * ದರ್ಶನ] 


೨೭೦೩ 


ಛಾ 


ಘೋಷ 


| ಘೋರಮೂರ್ತಿ (ನಾ). ೧. ಘೋರವಾದ ಮೂರ್ತಿ ; ಭಯಂಕರವಾದ 
ಸ್ವರೂಪ. ೨. ಭಯಂಕರವಾದ ಆಕಾರವುಳ್ಳ ವ್ಯಕ್ತಿ; ಸೌಮ್ಯ 
ಸ್ವರೂಪನಲ್ಲದ ವ್ಯಕ್ತಿ: ಬಿಡದೆ ಬೆನ್ನೊಳೆ ಬಂದು, ಓ ಘೋರಮೂರ್ತಿ 
ಗಳ್‌, ಕಾಡುತಮೆ ಇದ್ಬಿರ್‌ (ಅಕ್ಕತ್ಕಾ. ೩೮-೬೫೩). ೩, ಶಿವನ ಒಂದು ಅವ 
ತಾರ; ಭೈರವೇಶ್ವರ : “ಘೋರಮೂರ್ತಿಯು ಖಡ್ಗಹಸ್ತಂ ದಿಗಂಬರಂ 
ಭೈರವನ ಪೆಸರಕ್ಕು” (ಮಂಗರಾ. ೫-೦೫). [ಘೋರ * ಮೂರ್ತಿ) 
ಘೋರವಿಷ (ನಾ), ಪ್ರಚಂಡವಾದ ವಿಷ; ತೀಕ್ಷ್ಣವಾದ ವಿಷ: ಘೋರ 
ವಿಷಮಂ ಕುಡಿದು ಬದುಕುವರಾರೆನುತ ನಡನಡುಗಿ (ಲಸಪು. 8೮-೫೭). 
[ಘೋರ +೬ ವಿಷ] 


10| ಘೋರಸಂಹಿತೆ (ನಾ). [ಶೈವ] ನಿಶ್ವಾಸಾಗಮದ ಎಂಟಂ ಭೇದಗಳ 


16 


40 


ಲ್ಲೊಂದು : ನಿಶ್ವಾಸ ಉತ್ತರ ನಿಶ್ವಾಸ... ಘೋರಸಂಹಿತೆ ಸುಸಾಂಖ್ಯ 
ಗುಹ್ಮಂಗಳಿಂದು ನಿಶ್ಚಾಸಾಗಮದೆಂಟು ಭೇದಂಗಳು (ವಿವೇಕ. ೭೧). 
[ ಘೋರ್ಯ + ಸಂಹಿತೆ] 

ಘೋರಾಂಧಕಾರ (ನಾ). ೧ಎ ಘೋರತಮ : ಘೋರಾಂಧಕಾರಮತಿ 
ದುರ್ವಾರಂ ನೆಲೆವೆರ್ಚಿ ಬಯಲೊಳಂ ಜಾರಾಸಂಚಾರಕ್ಕೆಡೆಗೊಟ್ಟಿತ್ತು 
(ಮಲ್ಲಿಪು. ೭-೨೩). ೨. (ಆಲಂ) ಮಿತಿವಿಸಾರಿದ ಅಜ್ಞಾನ : ಎಂತಹ 
ಘೋರಾಂಧಕಾರ' ಮುಂಸುಕಿದೆ ನಿನಗೆ (ವೀರಯೋ. ೫೩). 

[ಘೋರ + ಅಂಧಕಾರ] 

ಘೋರಾವ್ಲಿ (ನಾ). ಒಂದು ಬಗೆಯ ಸಸ್ಯ ; ನೆಲಬೇವು : ” ಘೋರಾವ್ಲಿ 
[ಪಾ99ಂ. ಘೋರಾಂಗಿ, ಘೋರಾಮ್ರಿ]ಹುಳುಕುಡಿ ದ್ರುವಣಿ ಪುಸ್ತಕವಲ್ಲಿ 
ಗೌರಿ ಗೊಟ್ಟಕ್ಕಿ. ಪಂನ್ನಗಿಯೆನೆ ನೆಲಬೇವು” (ಮಂಗರಾ. ೪೪-೪೫). [7] 

ಘೋರಾವಟ (ನಾ). ಭಯಂಕರವಾದ ಕುಳ್ಳಿ-ಗರ್ತ : ಸಂಭ್ರಮಿಸುತೆ 
ಘೋರಾವಟದೊ೪್‌ ಗಮಿಸುವೆ ನಿನ್ನಯ ವಿಲೋಲ ಭಾವಮಿದೇನೇ 
(ನಿವೇದ, ೨೩-1). [ ಘೋರ * ಅವಟ ) 

ಘೋರಿಸು (ಕ್ರಿ). ಕಷ್ಟಪಡಿಸು, ಸಂಕಟಕ್ಕೆ ಗುರಿಮಾಡಂ; ನೋಯಿಸು, 
ಹಿಂಸಿಸು: ವಿಕ್ರಮದಲ್ಲಿ ಜಲಕ್ರೀಡೆ ಕರಿಯಾಡೆ ಅಕ್ರಮದಿಂದ ಬಂದು ನಕ್ರ 
ಘೋರಿಸುತಿರೆ (ಮೋಕ್ಷದೀ. ೨೭-೫): ಶೀರಿತೇ ನಿನ್ನಾಟ ಸಭೆಯೊಳಗೆ 
ಮುನ್ನೆಮ್ಮ ಘೋರಿಸಿದ ಬಗೆ ಹೇಗೆ (ತುರಂಗ. ೬೬-೩೨) ; ಸರ್ವಾಂಗವಂ 
ತೂರಿ ಗರಿ ಮುಳುಗಿ ಹಾರಿಸುತ .ಘೋರಿಸುತ ದಾನವೆಯನೂನಗಯ್ಯೆ 
(ಜಿನಮು. ೩೪-೨೦); ಮಾರಿದ ಧನವೆಲ್ಲಿ ನಿನಗೆ ಕೊಡಲೈ ವಿಪ್ರ ಘೋರಿಸದಿರು 
ಯೆನ್ನ (ಹವುಡ. ೮೬). [ಘೋರ ೬ - ಇಸ್ಸು] 

ಘೋಲ (ನಾ). ನೀರುಹಾಕದೆ ಕಡೆದ ಮಜ್ಜಿಗೆ. (ಸಂ.] 

ಘೋಷ .(ನಾ). ೧. ಗಟ್ಟಿಯಾದ ಶಬ್ದ. ೨. ಸಾರುವಿಕೆ; ಕೂಗಿ 
ಹೇಳುವಿಕೆ: ಘೋಷಮೊಯ್ಯನೆ ನಿಂದುದಾಲಿಸಿರೆ (ಶ್ರೀರಾಮಾ. ೧೭೪-೫೯೮); 
* ವಂದೇಮಾತರಂ' ಘೋಷ ಮುಗಿಲು ಮುಟ್ಟಿತು (ಅತ್ಮಾರ್ಪ. ೩). 
೩. ಗೊಲ್ಲರ ಹಳ್ಳಿ; ಗೋಹಟ್ಟಿ : “ಸಂತತ ಹಟ್ಟಿಕಾಅರಿಹ ಹಳ್ಳಿ 
ಘೋಷಂ” (ಮಂಗರಾ. ೩೫-೧೦); “ ಘೋಷ ತುಜುವಳ್ಳಿಯು ತಾಂ” 
(ಕವಿಕಂ. ೮3); ಪೊಕ್ಕನಕ್ರೂರನಂದಾಪೊಟ್ಟು ತ್ಸವದಿಂದೆ ವತ್ಸ ಉಲಹಂಭಾ 
ಘೋಷಮಂ ಘೋಷಮಂ (ಜಗವಿ. ೫-೭೭). ೧.೩: ಮತ್ತಮಾ ಜನಪದಂ 
, . « ಅಂತವುರದಂತೆ ಮಹಾಮಹಿಷೀಮುಂಡಿತಮುಂ ಗೋರಾಜಿತಾಂತಸ್ಸಿ ತಿ 
ಘೋಷಾಂಚಿತಮಂಂ . . . ಎನಿಸಿ (ರಾಜಶೀ. ೨.೨೮ ವ). ೪, ಹಳದಿ ಬಣ್ಣದ 
ಹೂವನ್ನು ಬಿಡುವ ಒಂದು ಬಗೆಯ ಬಳ್ಳಿ ; ಕೋಶಾತಕಿ; (8). ೫. 
[ವ್ಯಾಕ] ಮೃದು ವ್ಯಂಜನ ವರ್ಣ. ಐ ಪ್ರತಿವರ್ಗದ ೩, ೪, ಹಿ ನೆಯ 
ಅಕ್ಷರಗಳು, ಯರಲ ವರ್ಣಗಳು ಮತ್ತು ಹಕಾರ: ಈ ವ್ಯಂಜನ 
ಗಳಲ್ಲಿ ವರ್ಗ ಪ್ರಥಮ ವರ್ಗದ್ವಿತೀಯ ಶಷ ಸ ಇವುಗಳಿಗೆ ಅಘೋಷಗಳೆಂದು 
ಹೆಸರು; ಕಡಮೆ ವರ್ಣಗಳಿಗೆ ಘೋಷಗಳೆಂದು ಹೆಸರು (ಹೊನುಗ. ೩). 


ಘೋಷಕ 


೬. [ವ್ಯಾಕ] ವರ್ಣೋಚ್ಚಾರಣೆಯಂ ಹನ್ನೊಂದು ವಿಭವಾದ ಬಾಹ್ಯ 
ಪ್ರಯತ್ನಗಳಲ್ಲೊಂದು. "ಘೋಷವತ್ತು' ಪರಾ. ೭. [ಜೈನ] ಪಾರಿ 
ವ್ರಾಜಕ ಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು ಸೂತ್ರ ಪದಗಳಲ್ಲಿ 
ಒಂದು: ಘೋಷಮೆಂಬುದು ಪರಮ ದುಂದುಭಿ ಘೋಷಣಾಲಂಕೃತನಪ್ಪ 
ಗುಣನಿಧಿಯನರ್ಹದ್ದೇವನಂ ಪೊರ್ದಿ ವಿವಿಧಾನಕ ಸಂಗೀತ ಘೋಷಣಮಂ 
ತೊಚಿೆದು ತಪದೊಳೆಸಗಿದೊಡೆ ದಿವ್ಯವಿಜಯ ಪರಮದುಂದುಭಿ 
ಘೋಷ ಲಬ್ಬಿಯಕ್ಕುಂ (ಜಾವುಂಪು. 3೪೯). [ಸಂ.] 
ಘೋಷಕ (ನಾ). ಕೂಗಿ ಹೇಳುವವನು ; ಸಾರುವವನಂ ; ಡಂಗುರ 
ಹೊಡೆಯುವವನು. [ಸಂ] 
ಘೋಷಣ (ನಾ). ೧. ಕೂಗುವಿಕೆ ; ಸಾರುವಿಕೆ; ಡಂಗುರ : “ಗೋಸನೆ 
ಘೋಷಣಮಕ್ಕು?” (ಕವಿಕಂ. ೨೬೩. ೨. ಒಂದು ಬಗೆಯ ಚರ್ಮವಾದ್ಯ; 
ಹುಡುಕ್ಕ : ಭದ್ರವೆಂಬ ಕರಾಡಿ, ಶಾಸಕವೆಂಬ ನಗಾರಿ, ಭೀಷಣವೆಂಬ 
ತ್ರಾಸ್‌ ಘೋಷಣವೆಂಬ ಹುಡುಕ್ಕಾ ಡಿಂಡಿಮುವೆಂಬ ಡಿಕ್ಕಿ... 
ದುಂದುಭಿಯೆಂಬ ಘುಟ ಇತ್ತೆಅದ ದಶವಾದ್ಯಂಗಳಂ ಬರಿಸಲು (ವಿವೇಕ. 
೨೩೬). ([ಸಂ.) 
ಘೋಷಣಿಸು (ಕ್ರಿ). ಶಬ್ದಮಾಡು; ಕೂಗಿ ಹೇಳು; ಸಾರು : ನಾರಿಯರ್‌ 
ನಿಖಿಲೋಪಚಾರವ ಮಾಡಿ ಕೈವಾರಿಸಿ ತೊಡೆದಟ್ಟಲೊಡನೆ ಪಾರಿಯ 
ವಾದ್ಯ ಘೋಷಣಿಸಲೈ ದಿವ್ಯವಿಭೇರಿಯ ಹೊಡೆದರೂರೊಳಗೆ (ಮೋಹತ. 
[ ಘೋಷಣ + - ಇಸ್ಕು] 
ಘೋಷಣೆ(ನಾ). ೧.ಎಘೋಷಣ ೧ : ಕ್ರಾಂತಿಗೆ ಜಯವಾಗಲಿ. . . ಇದೇ 
ಅವರ ಮೊದಲ ಘೋಷಣೆ (ಅತ್ಮಾರ್ಪ. ೧೨೪). ವಿ. ಆಜ್ಞೆಮಾಡುವ 
ಅಧಿಕಾರ : ಚತುರಂಗ ಸೇನೆಯಂ ಸಕಲ ಭಂಡಾರವೂ . . . ಜಗದಾಣೆ 
ಘೋಷಣೆಯುಮಂ ಕಟಕವನು ಸಪ್ತದ್ವೀಪಂಗಳ ಆನಂದದಿಂದಿತ್ತೆಂ 
(ಹಡಕಾ. ೮-೪೭). ೩. (ಶಾಸನವನ್ನು) ಜಾರಿಗೆ ತರುವಿಕೆ, ಪ್ರಸಾರ 
ಮಾಡುವಿಕೆ (Promulgation. ಪತ್ರಿನಿ. ೬೫). ೪. “ಚುನಾವಣೆಗಾಗಿ 
ಮಾಡುವ ಪ್ರಚಾರಸೂತ್ರ : ಅವರು ಘೋಷಣೆಗಳನ್ನು ಪ್ರಕಟಿಸಿದರು 
(ಪುನರು. ೨೪೧). [ ಸಂ. ಘೋಷಣಾ) 
ಘೋಷಣೆವಡೆ (ಕ್ರಿ). ಪ್ರಸಿದ್ಧಿಯನ್ನು ಪಡೆ; ಕೀರ್ತಿಯನ್ನೂ ಹೊಂದು: 
ಕ್ರಿಣಯನಶೌರ್ಯಂ ತಾಂ ಘೋಷಣೆವಡೆವುದು ಲೋಕಲಯದೊಳೆನ್ನಂ 
ಪೋಲ್ತಿರ್ದನಿತಜಳಿನೆ ಸಾಕ್ಷಾತ್ಯಾಲನೆನಾಂ ಮತ್ತೆನಗೆ ಮರ್ತ್ಶ ನೀನಿದಿ 
ರಾಂಪಾ (ಜಗವಿ. ೭೩-೨೮). [ಘೋಷಣೆ 4 ಪಡೆ] 
ಘೋಷಬಾರೆ "ಗೋಷ್ವಾರೆ' ನೋ. 
ಘೋಷಯಾತ್ರೆ (ನಾ). (ರಾಜ ಅಥವಾ ಅವನ ಅಧಿಕಾರಿ) ಗೊಲ್ಲರ 
ಹಳ್ಳಿಗೆ ಮಾಡುವ ಪ್ರಯಾಣ; ಓಮಹಾಭಾರತದಲ್ಲಿ ಬರುವ ಒಂದು 
ಶ್ರಸಂಗ : ದುರ್ಯೋಧನನು , .. ಘೋಷಯಾತ್ರೆಯ ನೆಪವಾಗಿ ತನ್ನ 
ಪರಿವಾರದೊಡನೆ ದ್ವೈತವನದಲ್ಲಿ ಬಂದು ನೆಲಸುತ್ತಾನೆ (ಭಾರದ. ೧೦೪). 
[ಘೋಷ + ಯಾತ್ರೆ ] 
ಘೋಷವತ್ತು (ನಾ). [ವ್ಯಾಕ] ಉಚ್ಚಾರಣೆಯಲ್ಲಿ "ಘೋಷ' ವೆಂಬ 
ಬಾಹ್ಯ ಪ್ರಯತ್ನವನ್ನುಳ್ಳ ವರ್ಣ; ಘೋಷವರ್ಣ: ದಿಶಾದೀನಾಂಕಃ- 
ದಿಶಾದಿಗಳ ಶಕಾರಕ್ಕೆ ಕಕಾರಮಕ್ಕುಂ, ಅಘೋಷವುಂ, ಘೋಷವತ್ತುಂ 
ಪರಮಾದೊಚೆ (ಕಾಶಕ್ಕ. ೭೯). 
[ ಸಂ. ಘೋಷವತ್‌] 
ಘೋಷವರ್ಣ (ನಾ).ಎಘೋಷ ೫ : ಪೂರ್ವದ್ರಾವಿಡ ಭಾಷೆಯಲ್ಲಿನ ಪದ 
ಗಳ ಆದಿಯಲ್ಲಿ- ಘೋಷವರ್ಣಗಳಿದ್ದುವೇ ಅಥವಾ ಅಘೋಷವರ್ಣಗಳಿ 
ದ್ಹುವೇ ಎಂಬುದು ಬಹು ದೊಡ್ಡ ಸಮಸ್ಯೆ (ಬ್ರಾವಿವಿ. ೨೩೪): 
[ ಘೋಷ 4 ವರ್ಣ) 


೧೮-೧೦೦). 


೨೭೦೪ 


ಘೋಳಿಡು 


ಘೋಷಸ್ಪರ್ಶ (ನಾ). [ವ್ಯಾಕ]ವರ್ಗೀಯವಾದ ಘೋಷವರ್ಣ; ಪ್ರತಿ 
ವರ್ಗದ ಮೊರು, ನಾಲ್ಕು ಮತ್ತು ಐದನೆಯ ಅಕ್ಷರಗಳು: ಘೋಷ 
ಸ್ಪರ್ಶಗಳೂ ಮೂಲದ್ರಾವಿಡದ ಆಸ್ತಿಯಲ್ಲವೆಂಬುದನ್ನು ಸಕಾರಣವಾಗಿ 
ತಿಳಿಸಿದೆ (ದ್ರೂವಿವಿ. ೪11, ಮುನ್ನುಡಿ], [ ಘೋಷ * ಸ್ಪರ್ಶ] 


5] ಘೋಷಾ "ಗೋಷಾ' ನೋ. 


poy 
ಲಾ 


ಘೋಷಾಕರ (ನಾ). ಗೋಪಾಲಕರು ಪದಾರ್ಥಳಗನ್ನಿಡುವ ಕಣಜ,- 
ಕೋಠಿ ; ಹಂಲ್ಲು, ತೌಡು ಮೊದಲಾದುವುಗಳನ್ನು. ದಾಸ್ತಾನು 
ಮಾಡುವ ಮಳಿಗೆ : ಘೋಷಾಕರ ಸಂಗ್ರಹಾಕರ ಗೋವುಜಂಗಳುಮಂ 
* ಇಂತು ಮಾಡಿ (ಆದಿಫು. ೮-೬೩ ವ). 
[ ಘೋಷ + ಆಕರ್ಯ] 
ಘೋಷಾಪದೃತಿ "ಗೋಷಾಪದ್ಧತಿ' ನೋ. 
ಘೋಷಿ (ಗು). ೧. ಶಬ್ದಮಾಡುವ; ಕೂಗುವ, ಸಾರುವ. 
(ನಾ). ೨. (ವ್ಯಾಕ] ಮೃದು ವೃಂಜನೂಕ್ಷರ ; ಘೋಷಾಕ್ಷರ. 
[ ಸಂ. ಘೋಷಿನ"್‌) 
ಘೋಷಿತ (ಗು). ೧. ಕೂಗಿ ಹೇಳಿದ; ಸಾರಿದ ; ಪ್ರಕಟಿಸಿದ. (ನಾ). 
೨. ಶಬ್ದ ; ಧ್ವನಿ. ೩. ಕೂಗಾಟ ; ಗದ್ದಲ. [ಸಂ.] 
ಘೋಷಿಸು (ಕ್ರಿ). ಗಟ್ಟಿಯಾಗಿ ಕೂಗು ; ಸಾರು; ಡಂಗುರಹೊಡೆ : 
ಧರ್ಮಯುದ್ಧ ಮನುಭಯಬಲಂಗಳೊಳಮಾನಂದಭೇರಿಯಂ ಪೊಯ್ಸಿ 
ಘೋಷಿಸಲ್ವೇಟ್ಲು (ಅದಿಪು. ೧೪-೧೦೪ ವ) ; ಸುರಮುನಿಗಳುಅ್‌ ಘೋಷಿ 
ಸಿದರು (ತೊರರಾ. ೧-೭-೫೬). ೨: (ಶಾಸನವನ್ನು, ಕಾನೂನನ್ನು) 
ಜಾರಿಗೆ ತರು; (ಸಂಘ, ಸಂಸ್ಥೆ ಮೊದಲಾದವುಗಳ ಮತ, ಸಿದ್ಧಾಂತ 
ಮೊದಲಾದುವನ್ನು) ಪ್ರಸಾರ ಮಾಡು : ಉಭಯಬಲಮುಮಭಯ 
ಘೋಷಣೆಯಂ ಘೋಷಿಸಿ ಕಾಳಗಮನುಲಿದಿರ್ಪುದುಂ (ಪಂರಾಮಾ. 
೧೪-೮೩ ವ): ಭಕ್ತರಿದ್ದಲ್ಲಿ ದೇವರು ಎಂದು ಘೋಷಿಸುವುದರಲ್ಲಿಯೂ 
ಜಗತ್ತಿನ ಸಂತವರ್ಗದ ಸಂದೇಶದಲ್ಲಿ ಏಕತೆಯಿರುವುದನ್ನು ಸ್ಪಷ್ಟವಾಗಿ 
ಗುರುತಿಸಬಹುದು (ಜಗಾ. ೪೦).  ಘೋಷಣ + - ಇಸ್ಸು] 
ಘೋಸ "ಗೋಸ್ಸ' ನೋ. 
ಘೋಸಣೆ "ಗೋಸಣೆ' ನೋ. 
ಘೋಸನೆ "ಗೋಸಣೆ' ನೋ. 
ಘೋಳ್‌ `ಗೋಟ' ನೋ. 
ಘೋಳ "ಗೋಟ' ನೋ. 
ಘೋಳಾಘೋಳಿ (ನಾ). ಗದ್ದಲ ; ಗಲಾಟೆ ; ಲಗ್ಗೆ : ತೂಳುವಜ್‌ಗಳೆ 
ಭಟರ ಘೋಳಾಘೋಳಿ ದೆಸೆಗಳ ಬಗಿಯೆ (ಉುವ್ಕಾಭೀ. ೪-೧): ಮೂಲಕುಾಸುರ 
ಬಂದು ಲಂಕೆಯ ಮೇಲೆ ಮುತ್ತಿಗೆಯಿಕ್ಕಿ ಘೋಳಾಘೋಳಿಯಲಿ 
ಹೊಯ್ದಾಡಿ ಮುರಿದೋಡಿದ ವಿಭೀಷಣನು (ಮೂಲರಾ. ೧-೧). 
[-ಮರಾ ಘೋಳ)] 
ಘೋಳಾಯಿಲ "ಗೋಟಾಯಿಲ' ನೋ. 
ಘೋಳಾಯಿಲದಳ (ನಾ). ಕುದುರೆ ಸವಾರರ ದಳ; ಅಶ್ವದಳ : ಅರ 
ಮನೆಯ ಘೋಳಾಯಿಲದಳದ ರಾವುತನಾದ ಪುಟ್ಟಗಿರಿಯೆಂಬವನು ಒಂದು 
ಹೊಸ ನಾಣ್ಯವನ್ನು ಹಿಡಿದು ಹಿಗ್ಗುತ್ತ ಬರುವನು (ಸಂಸಕ. ೧೨೨). 
[ಘೋಳಾಯಿಲ ( ಆಗೋಟಯಿಲ) + ದಳ್ಳ (ಐದಲ)] 
ಘೋಳಾಯ್ತು "ಘೋಟ-ಇಯ್ತು' ನೋ. 
ಘೋಳಾಯ್ಲ "ಗೋಲಾಯಿಲ' ನೋ. 
ಘೋಳಿಗೆ "ಗೋಟ್‌ಗೆ' ನೋ. 


45 ಘೋಳಿಡಿಸು "ಗೋಟ್‌ಡಿಸು' ನೋ. 


ಘೋಳಿಡು "ಗೋಟಡು' ನೋ. 


ಘೋಳಿಸು 


ಘೋಳಿಸು, ಗೋಳಿಸು, (ಕ್ರಿ). ಚೆನ್ನಾಗಿ ಕೂಡಿಕೊಳ್ಳುವಂತೆ ಕಲಕು; 
ಕದಡು; ಬೆರಸು: ಘೋಳಿಸಿದ ಕರ್ಪೂರ ಕಸ್ತುರಿ ವೀಳೆಯವ ಕೊಂಡೆದ್ದು 
ಸಮರಾಭೀಳ ಗದೆಯನು ತಿರುಹಿದನು , , . ಭೂಪ (ಕುವ್ಕಾಗ. ೫-೪೨). 
ಗೋಳಿಸ್ಕು : ಕಡಲೆಹಿಟ್ಟು, ತುಪ್ಪ, ಸಕ್ಕರೆ ಬೆರೆಯುವಂತೆ ಗೋಳಿಸ 
ಬೇಕು (ರೂಂ). [?. /ಮರಾ. ಘೋಳಣೇ() 

ಘೋಳ್ನ್ಗುಟ್ಟಿಸು "ಗೋಳ್ಗುಟ್ಟಿಸು' ನೋ. 

ಘೋಟ** "ಗೋಟಕ್ಕೆ' ನೋ. 

ಘೋಟ "ಗೋಟ' ನೋ. 

ಘೋಟಯಿಲ “ಗೋಟೂಯಿಲ' ನೋ. 

ಘೋಟಿಇಯಿಲ "ಗೋಟಾಯಿಲ' ನೋ. 

ಘೋಟಿಇಯ್ತ, ಘೋಳಾಯ್ತ (ನಾ). ಕುದುರೆ ಸವಾರ; ಗೋಳಾ 
ಯಿಲ: ಇರದೊಗೆದುದಲ್ಲಿ ಸೂಟಾಾಯ್ವರ ಕಳಕಳವಚ್ಚುಳಾಯ್ತರುಲಿಪುಂ 
ನಾಗಾಯ್ತರ ಗಳಘರ್ಜನೆ ಘೋಟಾಯ್ತರ ಬಹಳಧ್ವಾನಮಾ ಸಭಾಭ್ಯಂತರ 
ದೊಳ್‌ (ಜಗವಿ. ೧೧-೭೪); ಅಂತು ಘೋಟ್‌ಯ್ತ [ಪಾಠಾ. ಯಿಲ, ಯ್ಲ]ರ 
ಕಾಳೆಗಮಗುರ್ವುವಡೆಯೆ (ಪಾರ್ಶೃಪು.' ೩-೧3೧ ವು. ಘೋಳಾಂಯ್ತ : ಗಿರಿ 
ಧರನ ತುರಗದಳವೊಡಹಾಯ್ಸಿ ಪೊಕ್ಕು ಸಂಗರರಂಗದೊಳು ಮುಳಿದು 
ಘೋ[ಪಾಲಾಂ. ಹೋ]ಳಾಯ್ತರಾರ್ಪಿನಿಂದ (ಸಾಳೃಭಾ. ೨೬-೨೪). 

[ ಘೋಟಿ (ಆಗೋಟಿ) ., - ಆಯ್ತು) 

ಘೋಟಿಇಯ್ಲ "ಗೋಲಟಾಯಿಲ' ನೋ. 

ಘೋಟೀಗೆ "ಗೋಟಾಗೆ' ನೋ. 

ಘೋಟೀಡು "ಗೋಟಾಡು' ನೋ. 

ಘ್ರಾಣ (ನಾ). ೧. ಮೂಗು, ನಾಸಿಕ: ಘ್ರಾಣಂ ಮಂಜುಳಮುಖ 
ಕಲ್ಯಾಣಂ ಜಗದೇಕಜೀವನೆನಿಸುವ ಪವನಪ್ರಾಣಂ ಸರ್ವಾವಯವತ್ರಾಣಂ 
ಪರಿಮಳಪರೀಕ್ಷೆಗಂತದು ತಾಣಂ (ಗಿರಿಕ. ೧೦-೫೦); ಕಂಡಟಿವವೈಸಲೇ 
ನಯನೇಂದ್ರಿಯಂ ಘ್ರಾಣ ಕೊಂಡಲ್‌ವವೈಸಲೆ ವಾಸನೆಯ . . . ದೂರ 
ದಿಂದ (ಹಡಕಾ. ೭-೨೦) ; ಚಿಕ್ಷುಸ್ಸು, ಶ್ರೋತ್ರ, ಘ್ರಾಣ, ರಸನ, ಮತ್ತು 
ತ್ವಕ್‌ ಎಂಬುವು ಜ್ಞಾನೇಂದ್ರಿಯಗಳು (ಥಾತತ್ತ್ಮ. ೭೦). ವಿ. ಮೂಸು 
ವಿಕೆ; ವಾಸನೆ ನೋಡುವಿಕೆ. ೩. ವಾಸನೆ; ಕಂಪು. [ಸಂ.7 


ಜ (ನಾ). ೧. ಕನ್ನಡ ವರ್ಣಮಾಲೆಯ ಇಪ್ಪತ್ತೈದನೆಯ ಅಕ್ಷರ; 

ಕವರ್ಗದಲ್ಲಿ ಐದನೆಯದಾದ ಅನುನಾಸಿಕಾಕ್ಷರ ; ಜಕಾರ : ವರ್ಗಂ 
ಅಕ್ಕರಂಗಳನುನಾಸಿಕಂಗಳಾವುವೆಂದೊಡೆ ಎ ಜಾಣ 
ನಮಂಗಳ* (ಕಮದ. ನ. ೨೫ ವೃತ್ತಿ. ೨. [ಗಣಿತ] ಐದು ಎಂಬ 


ಗಳ್ಳೆದನೆಯ 


೨೭೦೫೪ 


ಲಾ 


20 


26 


ಜವನ 


ಘ್ರಾಣಗಹ್ವರ (ನಾ). ಮೂಗಿನ ರಂಧ್ರ,-ಹೊಳ್ಳೆ: ಖುರದಿಂ ಬಾರಿಸುತುಂ 
ಧರಾವಳಯಮಂ ... ಘ್ರಾಣಗಹ್ವರದಿಂ ಘೋರಸಮಿಾರನಂ ಪಸರಿ 
ಸುತ್ತಿರ್ದತ್ತುದಾತ್ತಂ ಹೆಯಂ (ಮಲ್ಲಪು. ೪-೧೫೭). 

[ಘ್ರಾಣ + ಗಹ್ವರ] 

ಘ್ರಾಣತರ್ಪಣ (ಗು). ೧. ಮೂಗಿಗೆ ತೃಪ್ತಿಯನ್ನುಂಟುಮಾಡುವ. 
(ನಾ). ೨. (ಅತ್ತರು, ಪನ್ನೀರು ಮೊದಲಾದ) ಪರಿಮಳದ ದ್ರವ್ಯ: 
“ಸುರಭಿಃ, ಘ್ರಾಣತರ್ಪಣಃ, ಇಷ್ಟಗಂಧಃ, ಸುಗಂಧಿಃ-೪ಪರಿಮಳ ದ್ರವ್ಯದ 
ಹೆಸರುಗಳು ” (ಸಿದ್ಧಾಂತಿ. ೪೪). ೩. ಪರಿಮಳ; ಸುವಾಸನೆ ; ಸೌರಭ. 

[ಘ್ರಾಣ + ತರ್ಪಣ) 

ಫ್ರಾಣಿ (ನಾ). ಒಂದು ಬಗೆಯ ಪಕ್ಷಿ; ಮೂಗಿ: “ಘಫ್ರಾ[ಪಾಣಂ. ಘು, 
ಘೂೂ]ಣಿಯೆನೆ ಮೂಗಿ” (ಮಂಗರಾ. ೫೨-೯೧. [?] 

ಘ್ರಾಣಿಸು (ಕ್ರಿ). ವಾಸನೆ ನೋಡು; ಮೂಸು: ಪುಷ್ಪಪರಿಮಳವು.. . . 
ಘ್ರಾಣಿಸುವರಿಗೆ ಶಿರೋ ವೇದನೆಯನ್ನುಂಟುಮಾಡುತ (ಸೌಗಂಧಿ. ೩೦೩-೧); 
ಘ್ರಾಣಿಸೈ ಸಂತಸ ವಸಂತವೇ (ವಿಜಾಮಂ. ೬೯). 

[ಘ್ರಾಣ + - ಇಸ್ಸು] 

ಘ್ರಾಣೀಯ (ಗು). ಮೂಸಿ ನೋಡಲು ಯೋಗ್ಯವಾದ; ಆಘ್ರಾಣಿಸಲು 
ತಕ್ಕುದಾದ : ಸಂದರ್ಶನೀಯಂ ದಳತ್ಪ್ಟುಷ್ಟತತಿಘ್ರಾಣೀಯಂ . . 
ಸತತಂ ಪೌರರ್ಗೆ ಪಂಚೇಂದ್ರಿಯಸುಖದೊದವಂ ನಂದನಂ ಮಾಟ್ಟುದೆಂದುಂ 
(ಚಂದ್ರ ಪು. ೧.೧೧೨). [0.7 

ಫ್ರಾಣೇಂದ್ರಿಯ (ನಾ). ವಾಸನೆಯನ್ನು ನೋಡತಕ್ಕ ಇಂದ್ರಿಯ ; 
ಮೂಗು: ಘ್ರಾಣೇಂದ್ರಿಯ ವಿಷಯದಿಂದೆ ಭ್ರಮರ ಕೆಡುವುದು ಸಂಪಿಗೆಯ 
ಪುಷ್ಪದಲ್ಲಿ (ಅಐಂಡೀ. ೭-೪). [ಘ್ರಾಣ +೬ ಇಂದ್ರಿಯ] 

ಫ್ರಾತ (ಗು). ಮೂಸಿದ; “ಮೂಸಿ ನೋಡಲ್ಪಟ್ಟಿ” (ಅಮರ. ಟೀಕು). 

[ಸಂ.] 

ಘ್ರಾತವ್ಯ(ಗು).-ಘ್ರಾಣೀಯ: ಕ್ರಿಯಾಶಕ್ತಿಯುಕ್ತಾ ಚಾರ ಪರಿಲಸಿತ ಲಿಂಗದ 
ಸುನಾಸಿಕದ ಮುಖದೊಳು ಸುಚಿತ್ತವೆನಿಸುವ ಹಸ್ತದಿಂ ಸ್ಥಿರತೆಯಿಂ 
ಘ್ರಾತವ್ಯವಾದ ಸದ್ವಸ್ತುವ ಹರುಪದಿಂದಿತ್ತು (ಲಶಿಚಿಂ. ೩೩-೫೭), 

[ ಸಂ. ] 


ಸಂಖ್ಯೆಯ ಸಂಕೇತ: “ ಜಣಮಶಮದೈದು " (ಮಂಗರಾ. ೧೦೪-೧೦). 
ಜವನ (ನಾ). ಶ್ರೇಷ್ಠಧ್ವನಿ; ಮಧುರವಾದ ಕಂಠ: ಜವನಂ ಭಾವಳಯಂ 
ಹಿಂಹವಿಷ್ಟ ರಂ ಚಮರಮಮರತೂರ್ಯಮಶೋಕಂ ಧವಳಚ್ಛತ್ರಂ 
ಸುರಪುಷ್ಪ ಜಿನನಾಥನೆ ನಿನ್ನೊಳೆಸೆವುವು ನಿಚ್ಚಂ (ಜನಾಲೆ. ೬). [ ಸಂ, 


ಚ 


ಚ (ನಾ). ೧. ಕನ್ನಡ ವರ್ಣಮಾಲೆಯ ಇಪ್ಪ ತ್ತಾರನೆಯ ಅಕ್ಷರ, ೨. 
[ಗಣಿತ] ಆರು ಎಂಬ ಸಂಖ್ಯೆಯ ಸಂಕೇತ : “ ಚಷಮಾಟಿ ” (ಮಂಗರಾ. 
೧೦೪-೧೦). 

ಚಉಕ ಬೌಕ್ಯ' ನೋ. 

ಚಉಗ್ರಾಮ (ನಾ). ನುಲ್ಕು ಹಳ್ಳಿಗಳ ಕೂಟ,- ಸಮೂಹ: ಚಉಗ್ರಾಮ 
ದವರ ಕರಿಸಿಕೊಂಡು (ಮೈ ಅರಿ. ೧೯೨೪, ೭೧-೧೪ ; 1817); ನಮ್ಮ 
ಚಉಗ್ರಾಮದ ಗಉಡಗಳು (ಎಕ. ೫11, ಶರಾ. ೯೩-೧೩ ;1). "ಬೌಗಾವೆ' 
ಪರಾ, ([ ಸಂ. ಚತುರ್ಗ್ರಾಮ) 

ಚಉಟ "ಚೌಟ' ನೋ, 

ಚಉಟ್ಟ "ಚೌಟ' ನೋ. 

ಚಉರ "ಚವರ' ನೋ. 

ಚಊರ (ನಾ). ಒಬ್ಬಾತನ ಹೆಸರು : ಸಿರಿಯೂರರಾ ಮಗನು ಮಾರಿಸಿಬ್ಲ 
ಇನ್ಸತೂರ ತುಟುಗೊಳೆ ಸತನ್‌ ಚಊರ ಆಳೆ ಸತ (ಎಕ. 7%, ಬೆಂಗಳೂ. 
೩೮-೩: ಸು. 1000). [?] 

ಚಂ "ಚೆಂ,' ನೋ. 

ಚಂಕತಟ (?) (ನಾ). ಯುದ್ಧದಲ್ಲಿ ಎದುರಾಳಿಯ ಏಟನ್ನು ತಡೆಯುವ 
ಒಂದು ಕ್ರಮ ; ಅಡ್ಡಹೊಡೆತಗಳಲ್ಲಿ ಒಂದು ಬಗೆ (?) : ಮೊನೆಯೊಳು 
ಕಡುಗ ಕಾರವಟ್ಟಂ ಚಂಕ[ಪಾಠಾಂ. ಚಕಟ]ತಟವದ್ದಳಂ ಪೋರಗಂಗಳಿಂಬಡ್ಡ 
ವೊಯಿಲಿಂ ನಿವಾರಿಸುತಿರ್ದರು (ಸೋಮ. ೫-೧೩). 1?) 

ಚಂಕ್ರಮಣ (ನಾ). ತಿರುಗಾಟ ; ಸುಚಾರ ; ಸುತ್ತಾಟ : ಸುವಿಧಿಯೆಂಬ 
ಚಂ[ಪಾಕಾಂ. ಸ01ಕ್ರಮಣಯಷ್ಟಿಯುಂ ಗಿರಿಕೂಟಮೆಂಬ ದಿಗವಲೋಕನ 
ಗೃಹೆಮಂಂ (ಶಾವುಂಪು. ೭೨-೩): ಚಕಿತಚಂಕ್ರಮಣಸ್ಟಲಿತಪದಪಲ್ಲವ 
ಲಾವಣ್ಮರಾಗಾರ್ಚಿತಪದಪಥದತ್ತ ದೃಷ್ಟಿಯು೦ (ಲೀಲಾವ. ೧೪-೪೯ ವ). 

[ಸಂ.) 

ಚಂಗ; (ಗು). ೧. ಚುರುಕಾದ; ಸೂಕ್ಷ ಬುದ್ಧಿ ಯುಳ್ಳ. ೨. ಚೆಲುವಾದ ; 
ಸುಂದರವಾದ. "ಚಂಗಿ' ಪರಾ. [ಸಂ.] 

ಚಂಗ್ಯ (ನಾ). ಗಂಜೀಪಿನ ಆಟದ ಎಲೆಗಳಲ್ಲೊಂದಂ; ಗಂಜೀಪಿನ ಎಂಟು 
ಬಣ್ಣಗಳಲ್ಲಿ ಮೊದಲನೆಯ ಬಣ್ಣ: (8). £ ಗಂಜೀಪಿನ ಎಂಟು 
ಎಲೆಗಳಂ-ಚಂಗ, ಕಾಂಚನ, ವರಾತ, ಕುಮಾಶ, ತಾಜ, ಗಂಲಾವಂ, 
ರೂಪ ಮತ್ತು ಶಮಶೇರ. ([ ಪಾರ. ಹಿಂ. ಚಂಗ್‌] 

ಚಂಗ್ಕ (ನಾ). ಒಂದು ಬಗೆಯ ಸಸ್ಯ: ಚಂಗ, ಲೋಧ್ರ (ಮೈಡಿಗಿ. ೭೩-೧೪೯೧). 

[?) 

ಚಂಗಣಗಿಲೆ "ಚೆಂಗಣಗಿಲೆ' ನೋ. 

ಚಂಗಣಿಗಿಲ್‌ "ಚೆಂಗಣಗಿಲೆ' ನೋ. 

ಚಂಗಣಿಗಿಲು ಚೆಂಗಣಗಿಲೆ' ನೋ. 

ಚಂಗದಿರ್‌ "ಚೆಂಗದಿರ್‌' ನೋ, 

ಚಂಗದಿರ "ಚೆಂಗದಿರ' ನೋ. 


ಚಂಗನೆ "ಚೆಂಗನೆ' ನೋ. 
ಚಂಗಲ (ನಾ). ಸುವಾಸನೆಯುಳ್ಳ ಒಂದು ಬಗೆಯ ಕೆಂಬಣ್ಣದ ಹುಲ್ಲು : 
(8). [ ಇತೆಲು. ಚೆಂಗಲಿ) 


ಚಂಗಲಕೋಷ್ಟ "ಚಂಗಲಕೋಷ್ಮ' ನೋ. 


5 


10 


20 


26 


80 


35 


40 


ಚಂಗಿಯಲ್ಲಮ್ಮ 


ಚಂಗಲಕೋಷ್ಕ, ಚಂಗಲಕೋಷ್ಟ (ನಾ). ಒಂದು ಬಗೆಯಂ ಸಸ್ಯ: 
“ವ್ಯಾಧಿಃ, ಕುಷ್ಕಂ, ಪಾರಿಭಾವ್ಯಂ, ವಾಪ್ಕಂ, ಪಾಕಲಂ, ಉತ್ಪಲಂ-೬ 
ಚಂಗಲಕೋಷ್ಕಂ” (ಸಿದ್ಕಾಂತಿ. ೧೨೩): ಗಂಧಿಕತಗರ, ನೈದಿಲಗಡ್ಡೆ, ಯಷ್ಟಿ 
ಮಧುಕ, ಚಂಗಲಕೋಷ್ಠ . . . ಹಸುವಿನ ಹಾಲಲ್ಲಿ ಅರೆದು ಕುಡಿಯ 
ಕೊಡಿಸಲು ಪಿತ್ತದೋಷಯುಕ್ತವಾದ ಯೋನಿ ಶುದ್ಧವಹುದು (ವೈದ್ಯಸಾ. 
11, ೪೧). ಚಂಗಲಕೋಪ್ಟ; ಅರಿಸಿನ, ಚಂಗಲಕೋಷ್ಟ . . . ಶ್ರೀ ತೊಳಸಿ 
ಬೇರು, ಇವಿಷ್ಟನ್ನೂ ಸಮಭಾಗವಾಗಿ, ಬಿಸಿನೀರಿನಿಂದರೆದು ಕೊಡಲು 
ಶೀತಜ್ವರ ಪರಿಹಾರಮಕ್ಕುಂ (ಸಕವೈ. ೬೩). 

[ ಚಂಗಲ + ಕೋಷ್ಮ;. / ತೆಲು. ಚೆಂಗಲ್ವಕೋಸ್ಟ್ರು 

ಚಂಗಲನೀರಕೋಪ್ಕ (ನಾ). ಎ ಚಂಗಲಕೋಷ್ಕ : ಚಂಗಲನೀರಕೋಷ್ಮ, 
ಶ್ರೀಗಂಧ, ಲಾಮಂಚ . . . ಇವಿಷ್ಟನು ಹಸುವಿನ ಹಾಲಿಂದ ಅರೆದು 
(ವೈದೃಸಾ- 11, ೧೩4). [ ಚಂಗಲ + ನೀರ? * ಕೋಷ್ಮ;] 

ಚಂಗಲವೆ "ಚೆಂಗಲವೆ' ನೋ. 

ಚಂಗಳವೆ «ಚೆಂಗಲವೆ' ನೋ. 

ಚಂಗಳ್ವನಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀ ರಾಜೇನ್ವ 
ಚೋಳದೇವರಾಜ್ಯದಿಂ ಚಂಗಳ್ಳನಯ್ಯ ಪೋಗೆ ಚಂಗಳ್ವೆಗಂ ಕಾದಿ 
(ಎಕ. 19, ಎಡತೊ. ೩೭-೮; 1034). [ ಓಇದು " ಚಂಗಾಳ್ವ ನಾಯ್ಕ 
ಎಂಬುದರ ಅಪಲಿಖಿತ. ] 

ಚಂಗಾಟ "ಚೆಂಗಾಟ' ನೋ. 

ಚಂಗಾವಿ "ಚೆಂಗಾವಿ' ನೋ. 

ಚಂಗಾಳುವ «ಚಂಗಾಳ್ವ' ನೋ. 

ಚಂಗಾಳ್ವ, ಚಂಗಾಳುವ, ಚಾಂಗಾಳ್ವ, ಚೆಂಗಾಳ್ವ (ನಾ). ೧. ಒಂದು 
ರಾಜವಂಶದ ಹೆಸರು: ತುಂಗ ಚಂಗಾಳ್ವಾಧಿಪನು ಕದನದೆ ಸೋತು 
ಕಂಗೆಟ್ಟು ಕಾಣಿಕೆಯಿತ್ತ ಮಂಗಲ ಗಜಶಾಲೆ . . , ಒಪ್ಪಿದುದು (ಕಂನವಿ. 
೬-೩೦). ವಿ. ಆ ವಂಶಕ್ಕೆ ಸೇರಿದವನು : ಶ್ರೀ ನೊಲೆನಾಡ ಕುಡಲುರ 
ನಿಗಳಜ್ಯ ಮಲ್ಲ ಚಂಗಾಳ್ವ ಪರಿವುಫಯ್ದ ನ್ತೂ (ಎಕ. 2%, ಹೆಗ್ಗಡ. ೧೦೪-೫೩; 
1037) : ಅನನ ಕಾಶ್ಮೀರದ್ರವಂ ಪತ್ತಿದ ನಿಗಳದ ಚಂಗತಿಳ್ವನಂಗಕ್ಕೆ ಸೇವಾ 
ಜನಿತಾರಾಗಂಬೊಲಾಗಳ್‌ ಮೆಟ್‌ ವುದನುದಿನಂ ಸೋಮಭೂಮಾಶಪಾದಂ 
(ಎಕೆ. ೪11, ಶಿಕಾರಿ. ೧೯೬೭-೪೩: 11821). ಚಂಗಾಳುವ : ೨. ಚಂಗಾಳುವ 
ನೇಲ್‌ದ ಮಾತಂಗದ ಮೊಗದೊಡ್ಡಿನಲ್ಲಿ ಸಬಳದ ಮಸೆಗಳು ಪಿಂಗದೆ 
ಪೋಲ್ತಿಸೆದಿಟ್ಲಿವು (ಎಕ. ಸ೪1, ಚಿಕ್ಕನಾ. ೯೮-೩೪; 1169) ಚಾಂಗಾಳ್ವ : 
ಪಿ. ತಿಲುಗರ ಮಾರಿ ಚಾಂಗಾಳ್ವ ಕಿಜುಸೋದರಂ ಕೂಡಿ ತುಜುವ ಕೊಣ್ಣು 
ಪೋಗೆ (ಮೈಅರಿ. ೦೯೪೪, ೧೩-೬; 1036). ಚೆಂಗಾಳ್ವ ; ೧. ಚೆಂಗಾಳ್ವ 
ಮಹೀನಾರೀಧವ ನಿಜಸಚಿವರುಚಿರಕುಲದುಗ್ಳಾಂಭೋನಿಧಿಗೆ 
ತರುಣೀವಲ್ಲಭ (ಜಯಕಾ. ೧-೧೨). [7] 


ತಾರಾ 


ಚಂಗಿ (ನಾ). ಚೆಲುವೆ; ಸುಂದರಿ. "ಚಂಗಿಯಲ್ಲವ್ಮೂ' ಪರಾ. [ಸಂ. ಚೆಂಗೀ] 
ಚಂಗಿಯಲ್ಲಮ್ಮ (ನಾ). ಒಬ್ಬ ಗ್ರಾಮದೇವತೆಯಂ ಹೆಸರು : ವರವ 


ಪಾಲಿಸೇ ಊರ ಚಂಗಿಯಲ್ಲಮ್ಮ (ನಾಪದ. ೨೩); ಪರಿಪರೀಂದ ಹರ್ಕೆ 
ಕೊಡೆ ಚಂಗಿಯಲ್ಲಮ್ಮ (ಹುಟ್ಕಹ, ೩೨). ಐ ಶ್ರಿಪುರಸುಂದರಿಯ ಸ್ವರೂಪ 
ವೆಂದು ಈ ದೇವತೆಯನ್ನು ಪೂಜಿಸುತ್ತಿರಬಹುದು. 

[ ಚಂಗಿ + ಎಲ್ಲಮ್ಮ] 


ಚಂಗಿಸು 


ಚಂಗಿಸು "ಚೆಂಗಿಸಂ' ನೋ. 

ಚಂಗ್ಗು "ಬೆಂಗಂ,' ನೋ. 

ಚಂಗ್ಮು ಬೆಂಗ್ಯಾ ನೋ. 

ಚಂಗ್ಗು "ಚೆಗ್ಗು' ನೋ. 

ಚಂಗುಡಿ «ಚೆಂಗುಡಿ' ನೋ. 

ಚಂಗುಲಾಬಿ "ಚೆಂಗುಲಾಬಿ' ನೋ. 

ಚಂಗುವಾಜು (ಕ್ರಿ). ಛಂಗನೆ ಹಾರು, -ನೆಗೆ: ನಭವನು ಚಂಗುವಾಜುತ 
ತಾಳೆಮರಗಳ ಭಂಗಿಸುವ ಕಾಲ್ಗಳಲಿ ನಿಂದನು ವೀರನಭಿಮುಖಕೆ 
(ನಿಧಾಗ. ೦೦-೬೩-೩೭). [ ಚೆಂಗ್ಗು (ಆಚೆಂಗ್ಳು) + ಪಾಜಿ,] 

ಚಂಗೂಲಿ «ಚೆಂಗೂಲಿ' ನೋ, 

ಚಂಚ ಚೆಂಚ್ಯ' ನೋ. 

ಚಂಚತ್ತು (ನಾ). [ಜೈನ] ಯುತು, ವಿಮಳ, ಚಂದ್ರ, ವಲ್ಮೂ, ವೀರ, 
ಅರುಣ, ನಂದನ, ನಳಿನ, ಕಾಂಚನ, ಲೋಹಿತ, ಚಂಚತ್ತು, ಮರುತ, 
ಖದ್ವಿಷ, ವೈಡೂರ್ಯ, ರುಚಿಕ, ರಂಚಿರ, ಅಂಕ, ಸ್ಪಟಿಕ, ತಪನೀಯ, 
ಮೇಘ, ಅಭ್ರ, ಹಾರಿದ್ರ, ಪದ್ಮ, ಲೋ (ರೋ? _ ಹಿತ, ವಜ್ರ, 
ನಂದ್ಯಾವರ್ತ, ಪ್ರಭಾಕರ, ಪೃಷ್ಠಕ, ಗಜ, ಮೈತ್ರ, ಪ್ರಭೆ, ಅಂಜನ, 
ವನಮಾಲಕ, ನಾಗ, ಗರುಡ, ಲಾಂಗಲ, ಬಲಭದ್ರ, ಚಕ್ರ, ಅರಿಷ್ಟ, 
ಸುರಸಮಿತ, ಬ್ರಹ್ಮ, ಬ್ರಹ್ಮೋತ್ತರ, ಬ್ರಹ್ಮಹೃದಯ, ಲಾಂತವ, 
ಶುಕ್ರ, ಶತಾರ, ಆನತ, ಪ್ರಾಣತ, ಪುಷ್ಪಕ, ಶತಾಕ, ಆರಣ, ಅಚ್ಯುತ, 
ಸುದರ್ಶನ,. ಅಮೋಘ, ಸುಪ್ರಬುದ್ಧ, ಯಶೋಧರ, ಸುಭದ್ರ, 
ಸುವಿಶಾಲ, ಸುಮನಸ, ಸೌಮನಸ್ಯಕ, ಪ್ರೀತಿಂಕರ, ಆದಿತ್ಯ ಮತ್ತು 
ಸರ್ವಾರ್ಥಸಿದ್ಧಿ ಗಳೆಂಬ ಅರಂವತ್ತುಮೂರಂ ಇಂದ್ರಕಗಳೆಂಬ 
ವಿಮಾನಗಳಲ್ಲಿ ಒಂದು: ೧. ಯತು ... ೧೧. ಚಂಚನ್ನಾಮಂ 
[ಪಾಕಾ9. ಚಂಚನಾಮಂ] . . . ೬೩. ಸರ್ವಾರ್ಥಸಿದ್ಧಿ ಎಂಬಿವು ಅನು 
ಕ್ರಮದಿಂ ಅಜುವತ್ತಮೂಜು ಇಂದ್ರಕಂಗಳ ಪೆಸರ್ಗಳ್‌ (ತತ್ತ ಪ್ರ. ೨೧೩). 

[ಸಂ. ಚಂಚತ್‌ ) 

ಚಂಚತ್ಪುಟ (ನಾ), [ಸಂಗೀತ] ನೂರೆಂಟು ತಾಳಗಳಲ್ಲಿ ಒಂದು : ಚಂಚ 
ತ್ಪುಟ . . . ಜಯಾಳವೆಂಬವು ಮೊದಲಾದ ನೂಟ್‌ಂಟು ತಾಳಂಗಳುಂ 
(ವಿವೇಕ. ೨೩೮). [ಸಂ.] 

ಚಂಚರೀಕ (ನಾ). ದುಂಬಿ, ಭ್ರಮರ : “ ಮಧುಕರಃ . . . ಚಂಚರೀಕಃ, 
ಅಳೀ, ದ್ವಿರೇಫಃ - ಈ ೧೩ ತುಂಬಿ” ' (ಹಲಾಯು. ೪೩-೧೦೧); ನೀರ 
ರುಹಂಗಳನೊಲ್ಲದೆ ಚಂಚರೀಕತತಿ ಗಂಧಹಸ್ತಿಯೊಳ್‌ ನೆಲಸುವವೋಲ್‌ 
(ರಾ0ತಿಪು. ೫-೯೪೬). [ಸಂ.] 

ಚಂಚಲ, ಚಂಚಳ (ಗು). ೧. ಚಲಿಸುವ; ಅಲುಗುವ; ಚಪಲ 
ಸ್ವಭಾವದ: ಪೋಗಿನ್ನೆಲೆ ಪೋಗಲಾರ್ಪೊಡೆಲೆ ಚಂಚಲಚೇಷ್ಟಿತ ನೋಲಕ್ತಿಂ 
(ಜಗವಿ..8-೩೬) ; ಮೇಲೆ ಮರ ಚಲಿಸಿದರೆ ಚಲಿಪ ಚಂಚಲ ಛಾಯೆ 
(ಕಲ್ಲೋಲ. ೧೩-೨): ಚಕಚಕ ಚಂಚಲ ಮಿಂಚಿನ ಗೊಂಚಲ ಚಕಮಕಿ ಚಲ 
ಮಲ (ಗರ ೧೨೩-೧೦). (ನಾ). ೨. ಕಾದಲ; ಪ್ರೇವಿಂ. ೩. ವ್ಯಭಿಚಾರಿ; 
ಜಾರ. ೪. ಗಾಳಿ. ೫. ಒಂದು ಬಗೆಯ ಪಕ್ಷಿ ; ಪುರಲೆ : “ ಚಂಚಲಂ 
ಘಜಲೆಯಕ್ಕುಂ” (ಮಂಗರಾ. 85-೯೪). ಚಂಚಳ: ೧. “ಲೋಲಂ, ಚಪಳಂ 

- ಸಂ (ಚಂ ಚಳಂ- ಈ ೧೦ ಸಂಚಳೆಂ” (ಹಲಾಯು. ೧೧೩-೧೦). 
[ಸಂ. ] 

ಚಂಚಲಗೊಳಿಸು (ಕ್ರಿ). ಚಂಚಲವಾಗುವಂತೆ ಮಾಡು; ಸ್ತಿವಿಂತವಿಲ್ಲ 
ದಂತೆ ಮಾಡು : ಪಾಠಕ್ಕೆ ಬದಲು ಆ ವಸ್ತುಗಳೇ ಮಕ್ಕಳ ಮನಸ್ಸನ್ನು 
ಆಕರ್ಷಿಸಿ ಚಂಚಲಗೊಳಿಸಿ ಬಿಡುತ್ತವೆ (ಶಿಕ್ಷರ. ೨೮೫). 

[ ಚಂಚಲ + ಕೊಳ್‌ + - ಇಸ್ಯು) 


೨೭೦೭ 


ಲಾ 


೩6 


20 


2 


ಚಂಚ್ಕು 


ಚಂಚಲತನ (ನಾ). = ಚಂಚಲತ್ವ : ಆದರೆ ಅದೇ ಚಂಚಲತನ ಕಮಲೆ 
ತೋರಿದರೆ ಕೇಶವನಿಗೆ ಹಿಡಿಯುವುದಿಲ್ಲ (ನವನೀ. ೩). 
[ ಚಂಚಲ +೬ - ತನ] 
ಚಂಚಲತೆ (ನಾ) ಎ ಚಂಚಲತ್ವ : ಚಂಚಲತೆ ಪೊರ್ದದಿರೆ ರೋಮಾಂಚನ 
ಮಂದಲರೆ . . . ಇಳೇಶನೊಪ್ಪಿದಂ (ಉದ್ಮಟಿ. ೧೦-೧೨೬). 
[ ಸಂ. ಚಂಚಲತಾ'] 
ಚಂಚಲತ್ವ (ನಾ). ಚಪಲತೆ ; ಅಸ್ಥಿ ರತೆ; ಚಾಂಚಲ್ಕ. [ xo. ] 
ಚಂಚಲವರ್ಣಿಕೆ (ನಾ). ೧. ಬಣ್ಣ ಬದಲಾಯಿಂಸುವ ಒಂದು ಬಗೆಯ 
ಪ್ರಾಣಿ; ಗೋಸುಂಬೆ , ಊಸರವಳ್ಳಿ, ೨. ನಕ್ಷತ್ರಪುಂಜಗಳಲ್ಲಿ ಒಂದರ 
ಹೆಸರು : ಚಂಚಲವರ್ಣಿಕೆಯಲ್ಲಿಯೂ ಕಾಂತಿಯುತ ನಕ್ಷತ್ರಗಳಿಲ್ಲ, ಅದರ 
ಗ್ರೀಕ್‌ ಹೆಸರು ಕಮಾಲಿಅನ್‌ - ಬಣ್ಣಬದಲಾಯಿಸುವ ಹಲ್ಲಿ ಎಂದು 
(ನಕ್ಷತ್ರ. ೭೩). (ಸಂ. ಚಂಚಲವರ್ಣಿಕಾ] 
ಚಂಚಲಾಕ್ಷಿ (ನಾ). ಚಂಚಲವಾದ ದೃಷ್ಟಿಯಉಳ್ಳವಳು : ಮಖಂಚಿರಿಸಿ 
ಕೊಂಡಿದ್ದು ಬಿಟ್ಟಾ ಚಂ[ಪಾಠಾಂ. ಸಂ] ಚಲಾಕ್ಷಿಯರಂ ಬಳಿಕ ತಾನರ್ಥಿಯಂ 
ಮಾಳ್ಬೆ (ಬಸಪು. ೪೩-೨೪). 
[ಸಂ. ಚಂಚಲಾಕ್ಷೀ (ಚಂಚಲ + ಅಕ್ಷಿ * -)] 


!ಚಂಚಲಿ "ಚೆಂಚಲಿ' ನೋ, 


ಚಂಚಲಿತ (ಗಂ). ಚಂಚಲಗೊಳಿಸಲ್ಪಟ್ಟ ; ಕದಲಿಸಲ್ಪಟ್ಟ. [ಸಂ.] 

ಚಂಚಲಿಸು (ಕ್ರಿ). ಚಂಚಲವಾಗು ; ಅಸ್ಥಿ ರವಾಗು.; ಏಕಾಗ್ರತೆಯನ್ನು 
ಕಳೆದುಕೊಳ್ಳ : ಸರ್ವಂ ಖಲ್ವಿದಂ ಬ್ರಹ್ಮೋಕ್ತಿಯಲಿ ಚಂಚಲಿಸದಿರು 
(ಗಗತಾ. ೧೩-೪೭) ; ಚಂಚಲಿಸುತ್ತಿರುವ ಮನಸ್ಸನ್ನು ವಶೀಕರಿಸು 
(ಗುರುಣೆ. 60) ; ತಿಳಿಗೊಳನ ತಾವರೆಯ ಸೆರೆಯ ತುಂಬಿಗಳಂತೆ ಚಂಚಲಿಪ 
ಕಣ್ಗಳಿಗೆ ಕವಿದು ಬರೆ ಸುರುಳಿಯುಂಗುರಗುರುಳ್‌ (ಶ್ರೀರಾಮಾ. ೧೭-೪೩೪). 

[ ಚಂಚಲ + - ಇಸು) 

ಚಂಚಲೆ, ಚಂಚಳೆ (ನಾ). ೧. ಚಂಚಲಸ್ವಭಾವದವಳು ; ಸ್ಥಿರತೆಯಿಲ್ಲ 
ದವಳು : ಲಲನೆಯೆಂದರೆ ಚಂಚಲೆಯಾಗಿ ಬಳಕುತ್ತಿರುವ ಲತಾಂಗಿ 
(ಧೈನ್ಯಾ ಲೋ. ೫111 ವಬನ್ಮುಡಿ); ಹೆಣ್ಣು ಚಂಚಲೆಯಾಗಿ, ಧೈರ್ಯತಾಳಿ 
ಪ್ರಣಯಕ್ಕಾಗಿ . . . ಗಂಡಿನ ಬೆನ್ನತ್ತಿ ಹೋಗುವುದು (ಕನ್ನ ಜಾ. ೦೧೪). 
೨. ಐಶ್ವರ್ಯದ ಅಧಿದೇವತೆಯಾದ ಲಕ್ಷ್ಮಿ. ೩. ಎಂಂಚು: “ಘನ 
ದೀಪ್ತಿ ಸೌದಾಮಿನಿ... . ಚಪಲೆ ಚಂಚಲೆಯೆನಲು ಮಿಂಚೆನಿಕ್ಕುಂ” 
(ಮಂಗರಾ. ೧೩-೪). ಚಂಚಳೆ: ೧. ತಟಿಚ್ಚಂಚಳೆ ಲಕ್ಷ್ಮೀಕಾಂತೆ ಪೂರ್ವ 
ಸ್ಥಿತಿಯನುಲಿದತಿಸ್ಕೈರ್ಯಮಂ ತಾಳ್ತಿದಳ್‌ (ಮಲ್ಲಿಪು. ೩-೧೯). 

[ ಸಂ. ಚಂಚಲಾ) 

ಚಂಚಸೊಪ್ಪು (ನಾ). ಒಂದು ಬಗೆಯ ಸಸ್ಕ: “ಚುಂಚುರಃ, ಚುಂಚುಪತ್ರ- 
ಈ ಯೆರಡುಂ ಚಂಚಸೊಪ್ಪು” (ಓಷಧಿ 8೭). [ ಚಂಚ್ಯ * ಸೊಪ್ಪು) 

ಚಂಚಳ "ಚಂಚಲ' ನೋ. 

ಚಂಚಳೆ "ಚಂಚಲೆ' ನೋ. 

ಚಂಚಿ "ಸಂಚೆ' ನೋ. 

ಚಂಚಿತಿ "ಚೆಂಚಿಶಿ' ನೋ. 

ಚಂಚು, "ಚೆಂಚ್ನ' ನೋ. 

ಚಂಚ್ಯು (ನಾ). ೧. ಪಕ್ಷಿಯ ಕೊಕ್ಕು, -ಮೂತಿ : “ಚಂಚೂ ತ್ರೋಟಿ 
ಚಂಚು ತುಂಡಂ” (ವಸ್ತುಕೋ. ೪೧-೧೦); “ಪಕ್ಷಿಯಾ ಮುಖಮದು 
ತ್ರೋಟೆ ಚಂಚೂ ಚಂಚುವಕ್ಕು ” (ಮಂಗರಾ. ೩೦-೦); ಅಂಚೆ ಚಂಚುವಿಂ 
ನಲಿದು ಮೃಣಾಳಮಂ ಸವಿವುದಾಯ್ತು (ಜಗವಿ. ೪-೩೭): ಗಿಳಿಗಳ ಚಂಚು 
ವಿಂದೊಡೆದ ಮಾವಿನ ಪಣ್ಣ ರಸಪ್ರವಾಹದಿಂ ಬೆಳೆವುವು . . . ಬಂಧುರ 
ಗಂಶಾಧಲಿಗಳ್‌ (ಫುಷ್ಕಪು. ೨-೧೫). ೨. ಹರಳಂಗಿಡ; ಔಡಲ. [ಸಂ.] 


ಚಂಚುಕ 


ಚಂಚುಕ, ಚಚ್ಚುಕ (ನಾ). ಒಂದಂ ಬಗೆಯ ಪಕ್ಷಿ: ಹಸಂಬ: “ ಚಂಚುಕ 
[ಪಾತಾಂ. ಚಚ್ಚು ಕ]ಮೆನಲು ಪಸುಬನೆನಿಸಿಕ್ಕು” (ಮಂಗರಾ. ೫೨-೮). 
ಚಚ್ಚುಕ: ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[?) 

ಚಂಚುಗೂಡು (ಕ್ರಿ). ಕೊಕ್ಕಿಗೆ ಕೊಕ್ಕು ಕೂಡಿಸು,-ಸೇರಿಸು : ನೆನೆನೆನೆದು 
ಕಾಂತೆಯಂ ಕಳಹಂಸಂ ಇರೆ ಸಿರಿ ಬರ್ಪಂದದೆ ಸುಂದರಿ ಬರೆ ಪರಿತಂದು 
ಚಂಚುಗೂಡುತೆ ಪಕ್ಷಂಂತರದೊಳ್‌ ಮುಸುಂಕಿ ಬಿಬ್ಬಿರಬಿರಿವಂತಪ್ಪಿದುದು 
ದೇಹಮೊಂದೆಂಬಿನೆಗಂ (ಗಿರಿಕ. ೨-೫೯). ([ಚಂಚ್ಯು * ಕೂಡು;] 

ಚಂಚುಘಾತ (ನಾ). ಕೊಕ್ಕಿನಿಂದ ಕುಕ್ಕುವಿಕೆ. ( ಚಂಚ್ಚು + ಘಾತ] 

ಚಂಚುದೊಡ್ಡಿ (ನಾ). ಬೇಡರ ಬೀಡು,-ಹಳ್ಳಿ: “ಪಕ್ಕಣಃ, ಶಬರಾಲಯಃ- 
ಬೇಟೆಗಾರರಿರುವ ಹಳ್ಳಿ, ಬೇಡರ ಪಾಳ್ಯ ಚಂಚುದೊಡ್ಡಿಗೂ ಹೆಸರು” 
(ಸಿದ್ಧಾಂತಿ. ೯೩). [ ಚಂಚ್ಕು (ಆಚೆಂಚ್ಯ) + ದೊಡ್ಡಿ; (ಎತೊಟ್ಟಿ,) ] 

ಚಂಚುಪುಟ (ನಾ). ಪಕ್ಷಿಯ (ಮುಚ್ಚಿ ಕೊಂಡಿರುವ) ಕೊಕ್ಕು ತದೀಯ 
ಚಂಚುಪುಟಕೋಟಿಗಳಿಂದಮೆಟಲ್ವ ಕಿಂಂಚನೋಜ್ವಳಕಣಿಶಂಗಳೊಬ್ಬ 
ದುವು (ಮಲ್ಲಪು. ೨-೧೮); ಲಲಿತ ಶುಕಚಯ ಚಂಚುಪುಟದಿಂ ದಳಿತ ಜಂಬೂ 
ಪಕ್ವಫಲ ರಸಲುಳಿತನವಮಕರಂದಮಧುರೋರ್ದೂರ ನಿವಾತದಲಿ 
(ಕುವ್ಕಾಉ. ೭-೨೭); ತನಿವಣ್ಣಂ . . . ಚಂಚುಪುಟದಿಂದಂ ಮೆಲ್ಪಿನಿಂ 
ಸೀಳ್ದು (ಕಬಶಂ. ೨-೪೯). [ ಚಂಚ್ಯು + ಪುಟ್ಕ) 

ಚಂಚುಮೂಗು(ನಾ) ಪಕ್ಷಿಯ ಕೊಕ್ಕಿನಂತೆ ಇರುವ ಮೂಗಂ; ಚೂಪಾದ 
ಉದ್ದನೆಯ ಮೂಗು: ತೆಳುವಾದ ಮೈ, ಚಂಚುಮೂಗು, ತೀಕ್ಷ್ಣವಾದ 
ಕಣ್ಣುಗಳು (ನಿಷ್ಕಾಮ. ೨). [ ಚಂಚ್ಚು * ಮೂಗ್ಕು ] 

ಚಂಚುರ (ಗು). ೧. ಚತುರತೆಯ ; ನಿಪುಣತೆಯಿಂದ ಕೂಡಿದ: ನಿಷ್ಣಾತ 
ವಾದ : ಸಾರವಿಚಾರ ಚಂಚುರ[ಪಾಕಾಂ. ಬಂಧುರ]ಮತಿಪ್ರಸರಂ . .. 
ಈತನೆಂದು ಕೆಯ್ವಾರದೆ ಬಣ್ಣಿಕುಂ ವಿಬುಧಮಂಡಳಿ (ಕಾವ್ಮಾವ. ೪೯೭). 
೨. ಸುಂದರವಾದ ; ಚೆಲುವಾದ : ಸಲೆ ನಾವ್ಕಮಾಯ್ತು ಚಂಚುರ 
ಮುಚುಕುಂದ ಸಂಚಯದೊಳಂ . , . ಮಧುಪಮಾಳೆಗೆ ಮುಧವದೊಳ* 
ಮಧೂತ್ಯರಂ (ಡಂದ್ರಫು. ೬-೬೪). ಹ. ಅತಿಶಯವಾದ ; ಹೆಚ್ಚಾದ ; 
ಮೇಲಾದ : ಮಿಂಚುಗಣ್ಣಬಲೆಯರಿಗೆ ತನಗಂದಾದ ಪಂಚಸಂಪತ್ತ 
ತಾನುಸುರಿ ಚಂಚುರಾನಂದದೊಳಿರ್ದನಾ ನೃಪನು (ಧರಣ. ೭೨-೯೦). 

[ಸಂ.] 

ಚಂಚುರತೆ (ನಾ). ಜಾಣತನ ; ನಿಪುಣತೆ : ಬಳಬಳಿಕೆಯ ಚಂಚುರತೆಯಂ 

ಹಸ್ತಚಾರಣದ ವಿಸ್ತಾರಮಂ . . . ತೋಟುತ್ತುವಿರೆ (ಕುಸುಮಾ. ೭-೬೩ವ). 
[ ಸಂ. ಚಂಚುರತಾ] 

ಚಂಚೂಪುಟ (ನಾ). ಎ ಚಂಚುಪುಟ : ಆರಕ್ತಮಾದ ನೇಟಲಂ 'ಕೊಕ್ಕಿಂ 

ಕರ್ದುಂಕಿ ಚಂಚೂಪುಟಮನೂಲ (ರಾಮಾಶ್ಮ. ೨೩-೧೪). 
[ ಸಂ. (ಚಂಚೂ ೬ ಪುಟ) ) 

ಚಂಡ, (ಗು), ೧. ಉಷ್ಣವಾದ ; ಶಾಖದಿಂದ ಕೂಡಿದ. "ಚಂಡಾಂಶಂ' 
ಪರಾ. ೨. ತೀವ್ರವಾದ ; ಪ್ರಖರವಾದ : ಆತ್ಮಾನುರಾಗದಲಿ ಚಂಡ 
ತೇಜದಿ ನಡೆವುತಿರಲು (ಬಸಫು. 8-೧೪). ೩. ಕೋಪದಿಂದ ಕೂಡಿದ; 
ಕ್ರುದ್ಧ . ೪. ಕ್ರೂರವಾದ ; ಕರ್ಕಶ. ೫. ದುಷ್ಟತನದ ; ತುಂಟ. 
"ಚೆಂಡಾಳಿ' ಪರಾ. ೬. ಚಟುವಟಿಕೆಯಿಂದ ಕೂಡಿದ ; ಚುರುಕಾದ. 
“ಪ್ರಚಂಡ' ಪರಾ. ೭. ಬಲಿಷ್ಠವಾದ; ಬಲಾಢ್ಯ: ಚಂಡವಿರೋಧಿಸಾಧನ 
ತಮಸ್ತ ಮಮೋಡೆ (ಪಂಪಛಾ. ೧-೩) : ಟೆಂಡರಿಪುಬಲವಿಲಯಹರನುದ್ಧಂಡ 
ಬಲಶಸ್ವ್ರಾಸ್ತ್ರವನು ಕೈಕೊಂಡು ಸುರಪನ ಸೂನು ನಡೆದನು: (ಕುವ್ಯಾವಿ. ೬ 
ಸೂಠನಿ). (ನಾ). ೮. ಈಶ್ವರನ ಪ್ರವಂಥ ಗಣದಲ್ಲಿ ಒಬ್ಬ; ಚಂಡೀಶ. 
೯. ಕ್ರೋಧ ; ಉದ್ವೇಗ. ೧೦. ಬಹಳ ಸಿಟ್ಟುಳ್ಳವನಂ ; ಕೋಪಿಷ್ಟ : 


26 


40 


48 


೨೭೦೮ 


ಚಂಡಭಾಗ 


“ ಚಂಡಃ, ಅತ್ಯಂತ ಕೋಪನಃ- ೨ ಬಹಳ ಸಿಟ್ಟುಗಾರ” (ಸಿದ್ಧಾಂತಿ. ೨೮೫). 
೧೧. ಶೂರ ; ಪರಾಕ್ರಮಿ: ಕುದುರೆಯ ತುಂಡುತುಂಡಾಗಿ ಮಗುಚುತ 
ಬಪ್ಪ ಚಂಡನಾರು (ಕುಕಾಸಾಂ. ೨೦-೯೧). ೧೨. ಶಿವ, ೧೩. ಷಣ್ಮುಖ. 
೧೪. ಒಬ್ಬ ರಾಕ್ಷಸನ ಹೆಸರು. ೧೫. ಒಂದಂ ನರಕದ ಹೆಸರಂ: ನಾದ 
ಮೇಷವೆಂಬೈದು ಮಂತ್ರಿನರಕಂಗಳೆ ಮಧ್ಯದಲ್ಲಿ ಚಂಡವೆಂಬರಸು 

ನರಕವಿಹುದು (ವಿವೇಕ, ೧೮೦). [ಸಂ.] 

ಚಂಡ್ಕ (ನಾ). (2): “ಚಂಡಂ ನಾಗಾರಿಯೆಂದ[ಡ]ಂಡೆಯವಂ” (ವಸ್ತುಕೋ. 
೬೬-೮೬).- [7] 

ಚಂಡಕನರಿ "ಚೆಂಡಕನರಿ' ನೋ. 

ಚಂಡಕರ (ನಾ). ೧. ತೀಕ್ಷ್ಣವಾದ ಕಿರಣ. ೨. ತೀಕ್ಷ್ಣವಾದ ಕಿರಣ 
ಗಳನ್ನುಳ್ಳ ವನಂ ; ಸೂರ್ಯ : ಪರ್ವಿದ ಮರ್ವಾಕ್ಷಣದೊಳೆ .ಕಿಡುವಂತೆ 
ಚಂಡಕರ ಕರಹಶಿಯಿಂ (ಪಂರಾಮಾ. ೧೩-೧೩೦) ; ಚಂಡಕರಂ ಘನಾಂತರ 
ದಿನೊರ್ಮೊದಲಂದುದಯಿಪ್ಪ ಮಾಲ್ಕಿಯಿಂ (ನೀಮಿಪು. ೯-೧೦೦); ಚಂಡ 
ಕರಂ ಪ್ರಾಕ್ಸೆ ಲಿಶಿಖಂಡವುನೇಟ್‌ದೊಡೆ (ಪುಷ್ಪಪು. ೮-೨೨): ಚಂಡಮಂನಿ 
ಮಂತ್ರಾಹ್ವಯದಿ ಬರೆ ಚಂಡಕರ ತತ್ತೇಜನಾಹವಚಂಡವಿಕ್ರಮನವನಿಯಲಿ 
ಜನಿಸಿದನು ಕಲಿಕರ್ಣ (ಕುವ್ಯಾಆ. ೩ ಸೂಶನೆ). [ ಚಂಡ, ೬ ಕರ್ಕ 

ಚಂಡಕೋಲಾಹಲ (ನಾ). ಒಂದು ನರಕದ ಹೆಸರು. ಶುನಕ... 
ಆವಿಕವೆಂಬೈದು ಮಂತ್ರಿನರಕಂಗಳ ನಡುವೆ ಚಂಡಕೋಲಾಹಲವೆಂಬರಸು 
ನರಕವಿಹುದು (ವಿವೇಕ. ೧೮೦). [ ಚಂಡ್ಕ ೬ ಕೋಲಾಹಲ ] 

ಚಂಡಣೆ, (ನಾ). ಉಗ್ರತೆ; ತೀಕ್ಷ್ಣತೆ; ಉದ್ವೇಗ: ಕೆಣಕಿದುರಿಯಂದದಲಿ 
ದಂಡೆಯೊಳಣೆದ ಕಾಳೋರಗನವೊಲು ಚಂಡಣೆ [ಪಾಂ90. ಚಡ್ಡಣೆ]ಯ 
ಚಪಳಕ್ರೋಧಶಿಖಿ ಮೋಹಿದುದು ಮೋಟ್‌ಯಲಿ (ಕುವ್ಮಾಕೆ. ೨೦-೯). 

[ ಚಂಡ, + - ಅಣ್ಮೆ] 

ಚಂಡಣೆ, (ನಾ). [ನಾಟ್ಯ] ನೃತ್ಯ ಮುಗಿದ ಮೇಲೆ ನಿಲ್ಲುವ ಭಂಗಿ : 
ರೂಪುರೇಖೆ ಧಾಪಣೆ ತೂಕವಣೆಯಂಕೆ ರಬುಂಕೆ ಢಾಳಡಿಳ್ಳಾಯೆ ಚಂಡಣೆ 
ಚಳಬಳಿಕೆ ಉಲ್ಲಾ ಸದಚ್ಚರಿವಡೆಯೆ ನರ್ತಿಸುತ್ತು ವಿರೆಯುಂ (ಕಾಂತೀಕ್ಶ. 
೧೬-೬೭ ವ). [ ಆ ಸಂ. ಛಂಡನ] 

ಚಂಡಣೆಗುಡು (ಕ್ರಿ). [ನಾಟ್ಕ] ನೃತ್ಯ ಮುಗಿದ ಮೇಲೆ ನಿರ್ದಿಷ್ಟ 
ಭಂಗಿಯಲ್ಲಿ ನಿಲ್ಲು: ತೊಡರದ ಪಹರಣೆಯಿಂ ಪಯದೊಡನುಗ್ವಡಿಸುವುದು 
ತೂಕದೆಸಕಂ ಜತಿಯಂ ನಡೆಯಿಪುದು ಕಿತ್ತು ಚಂಡಣೆಗುಡುವುದು 
ನಚ್ಚ ಣಿಯರಾಟಮೇನಚ್ಚರಿಯೋ (ಶಂದ್ರಪು. ೧೩-೭೩). 

[ ಚಂಡಣ್ಕೆ * ಕುಡು, ( ಆಕೊಡು,) ] 

ಚಂಡದೇವತೆ (ನಾ). ಉಗ್ರದೇವತೆ; ಮಾರಿ: ಗಂಡನ ಕಯ್ಕಿಂದ ಕಳುಹಿಸಿ 
ಕೊಂಡು ಭೂಮಂಡಲದೊಳಗೆ ತೊಳಲು ವ ಚಂಡದೇವತೆಯುಂಟವ 
ಳೊರ್ವಳ ಬಲಗೊಂಡು (ಕುರಾಸಾಂ. ೨೪-೪೦).  ಚಂಡ್ಕ * ದೇವತೆ] 

ಚಂಡದೈವ (ನಾ). ಭಯಂಕರವಾದ ದೈವ; ಅಂಜಿಕೆಯನ್ನುಂಟಂ 
ಮಾಡುವ ದೇವರು: ಹಿರಣ್ಯಕಶಿಪುವಿನೆದೆಯನುಆ್‌ ಬಗಿದ ಚಂಡದೈವದ 
ಪೆಸರನುಸಿರುವನ ಧೆಸೆಗಲ್ಲದಳುಕನಿವನು (ಜೈಮಿಭಾ. ೩೧-೫೬). 

[ ಚಂಡ, * ದೈವ] 

ಚಂಡನಂಗೈ (ಕ್ರಿ). ಹಿಟ್ಟುಮಾಡಂ: ತಂಡುಲವ ತಿಲವನುದ್ದಂ ಗೋದಿಯಂ 

ಜವದಿ ಚಂಡನಂಗೈವುತಂ ಸಣ್ಣಿಸುತ ನಾದಿ (ಲಿಂಗಪು, ೮-೧೧). 
[ ಚಂಡನ್ಯ * ಗೈ (ಆಕೆಯ) 

ಚಂಡಭಾಗ (ನಾ). (ಕರಾ) ನೈವೇದ್ಯದಲ್ಲಿ ಚಂಡೀಶ್ವರನಿಗೆ ಒಪ್ಪಿಸುವ 
ಭಾಗ : ಚಂಡಭಾಗವನ್ನು ಕೊಡದೇ ಯಾರು ಉಣ್ಣುವನೋ ಅವನಿಗೆ 
ಪಾಪ ಉಂಟಾಗುತ್ತದೆ (ತುಳುನಾ. ೨೩೪). "ಚಂಡಾಂಶ' ಪರಾ. 

[ ಚಂಡ; * ಭಾಗ) 


ಚಂಡಭೈರವ 


ಚಂಡಭೈರವ (ನಾ), ಪ್ರಚಂಡನಾದ ಭೈರವ : ಚಂಡಭೈರವಂ . . . ಸಲೆ 
ಸೇವಿಪಂ ರವಿಸುತಾಶಾದ್ವಾರಮಂ ಲೀಲೆಯಿಂ (ಕಬಕಂ. ೧-೩೯). 
[ ಚಂಡ * ಭೈರವ] 
ಚಂಡಮರೀಚಿ (ನಾ) .ಎಚಂಡಕರ ೨ : ಚಂಡಮರೀಚಿಗಸ್ತವುಯಮಿಲ್ಲದು 
ದೊಂದೆಡೆ ನಿಮ್ಮ ಕೇಳ್ದುದುಂ ಕಂಡುದುಮುಳ್ಳೊಡಿನ್‌ ಬೆಸಸಿಂ (ಪಂಪಧಾ. 
೪-೪೮) ; ಅನಿಳಾಧ್ವದೊಳ್‌ ಪೊಳೆಯುತಿರ್ದುದು ಚಂಡಮರೀಚಿಮಂಡಲಂ 
(ಜಗವಿ. ೪-೭೦). [ ಚಂಡ್ಯ * ಮರೀಚಿ] 
ಚಂಡಮಾರಿ (ನಾ) .ಎಚಂಡದೇವತೆ: ಪಾಪಕಳಾಪಂಡಿತೆ ಚಂಡಮಾರಿದೇವತೆ 
ಯಿರ್ಪಳ್‌ (ಯಶೋಶ. ೧-೩೪); ಚಂಡಮಾರಿಯು ನಸುದೆಣಿಹದ ಬಹಳ 
ಮುಖಮಂಡಲಗಳ ಶಂಕೆಯನು ಕಂಡರ ಮನಕೆ ಪುಟ್ಟಿಸುತ ಸಾಲ್ಟಿಡಿ 
ದಂಬುಗಂಡಿಗಳಿಹವದಜಸೊಳಗೆ (ಕುರಾಸಾಂ. ೪-೮೭). 
[ ಚಂಡ, * ಮಾರಿ] 
ಚಂಡಮಾರುತ (ನಾ). ಪ್ರಬಲವಾದ ಗಾಳಿ ; ಬಿರಂಗಾಳಿ: ಇವು... 
ಬಹುಬಲವಾಗಿ ಬೀಸುತ್ತವೆ. ಅಲ್ಲಿ ಇವಕ್ಕೆ ಚಂಡಮಾರುತಗಳು ಅಥವಾ 
ಆಕ್ರೋರಚತ್ವಾರಿಂಶಗಳು (Roaring forties) ಎಂದು ಹೆಸರು 
(ಘೂವಿವ. ೬೦). . [ ಚಂಡ, * ಮಾರುತ] 
ಚಂಡರುಚಿ (ನಾ). ತೀಕ್ಷ್ಣವಾದ ಕಿರಣಗಳನ್ನುಳ್ಳವೆನು; ಸೂರ್ಯ : 
ಶಶಿಯಂ ಘಾತಿಸಿ ಸೂರ್ಯಂಗಶೇಷಧನಮಂ ಬಲ್‌ಕ್ಕೆ ನೀನಿತ್ತೊಡೆ ತಚ್ಛಶಿ 
ಪಲವು ಯೋನಿಯೊಳ್‌: ನಿಂದಶಾಂತಮತಿ ಚಂಡರುಚಿ ನಿಶಾಚರನಾದಂ 
(ಪಂದ್ರಫು. ೩-೮೮). [ ಚಂಡ, ೬ ರುಚಿ] 
ಚಂಡವಾಳ, ಚಂಡಿವಳ, ಚಂಡಿವಾಳ (ನಾ). ವ್ಯವಹಾರದ ಗಂರಂತಾಗಿ 
ಮುಂಗಡ ಕೊಡುವ ಹಣ ;` ಸಂಚಕಾರ: (8). ಚಂಡಿವಳ: 
(ಕಿಸಂಗ್ಲಾ. ೬೨). ಚೆಂಡಿವಾಳ: (8). ([?] 
ಚಂಡವಿಕ್ರಮ (ನಾ). ೧. ಅತಿಶಯವಾದ ಪರಾಕ್ರಮ : ಮೇಳಿಸುತುಂ 
ಚಂಡವಿಕ್ರಮಾಡಂಬರಮಂ . . . ಸಾರ್ತಂದಂ (ಪುಷ್ಕಪು. ೫-೩೮). ವಿ. 
ಅತ್ಯಂತ ಪರುಕ್ರವಂವನ್ನುಳ್ಳವನಂ ; ವಂಹಾಶೂರ : ಚಂಡಮುನಿ 
ಮಂತ್ರಾಹ್ವಯದಿ ಬರೆ ಚಂಡಕರ ತತ್ತೇಜನಾಹವಚಂಡ ವಿಕ್ರಮನ 
ವನಿಯಲಿ ಜನಿಸಿದನು ಕಲಿಕರ್ಣ (ಕುವ್ಕಾಆ. ೩ ಸೂದನೆ). 
[ ಚಂಡ್ಮ + ವಿಕ್ರಮ] 
ಚಂಡವೇಗ (ನಾ). ೧. ತೀವ್ರವಾದ ವೇಗ ; ಅತ್ಯಂತ ವೇಗ : ಆ ಕಾಂತೆ 
» « * ಬಾಳಮತ್ತಪರಮುಮಂ ಕೊಂಡು ಚಂಡವೇಗದಿನೆಯ್ದಿ (ನೇಮಿಪು. 
೪-೬ ವ). ೨. [ಕಾಮಶಾ] ರತಿಭೇದ ದೃಷ್ಟಿಯಿಂದ ವಿಂಗಡಿಸಿದ 
ಮೂರು ಪುರುಷವರ್ಗಗಳಲ್ಲಿ ಒಂದು ವರ್ಗಕ್ಕೆ ಸೇರಿದವನು : ವೇಗ 
ಗತಿಯಿನಾಯ್ತೂ ಮಂದವೇಗ ಮಧ್ಯವೇಗ ಚಂಡವೇಗವೆಂಬ ಪೆಸರು 
ಪುರುಷರಿಂಗೆ ಸುರತದೊಳ್‌ (ಜನವ. ೪-೩೬) .. [ ಚಂಡ್ಕ * ವೇಗ) 
ಚಂಡವೇಗಿ (ನಾ).ಎಚಂಡವೇಗಿನಿ; ವೇಗಗತಿಯಿನಾಯ್ತು . . . ಪೆಸರು 
ಪುರುಷರಿಂಗೆ ಸುರತದೊಳ್‌ ತೂಗಿದಂದದಿಂದೆ ಮಂದವೇಗಿ ಮಧ್ಯೆವೇಗಿ 
ಚಂಡವೇಗಿಯೆಂಬುದಾದುದಬಲೆಯರ್ಗೆ ನಲ್ಲಳೆ (ಜನವ. ೪-೩೬). 
[ «ಸಂ. ಚೆಂಡವೇಗಿನೀ] 
ಚಂಡವೇಗಿನಿ (ನಾ). [ಕಾಮಶಾ] ರತಿಭೇದ ದೃಷ್ಟಿಯಿಂದ ಎಂಗಡಿಸಿದ 
ಮೂರರ ಸ್ವ್ರೀವರ್ಗಗಳಲ್ಲಿ ಒಂದು ವರ್ಗಕ್ಕೆ ಸೇರಿದವಳು; ಸುರತದಲ್ಲಿ 
ಅತಿವೇಗಾಸಕ್ತಿಯುಳ್ಳೆವಳು: ಮಂದವೇಗಿನಿ ಮಧ್ಯವೇಗಿನಿ ಚಂಡವೇಗಿನಿ 
ಯರೆಂಬ ತ್ರಿವಿಧ ರತಿಭೇದಕಠಂತೆಯರಿಂ (ವಿವೇಕ. ೨೨೯). 
[ ಸಂ. ಚಂಡವೇಗಿನೀ ] 
ಚಂಡಾಂಶ (ನಾ) .ಎಚಂಡಭಾಗ : ಸರ್ವಪ್ರಯತ್ನಗಳಿಂದ ಚಂಡಾಂಶವನ್ನು 
ಬಿಡತಕ್ಕದ್ದು (ತುಳುನಾ. ೨೩೪): [ ಚಂಡ, + ಅಂಶ] 


೨೭೦೯ 


ಲಾ 


15 


45 


ಚಂಡಾಲೆ 


ಚಂಡಾಂಶು (ನಾ). ೧. ತೀಕ್ಷ್ಣವಾದ ಕಿರಣ. ೨. ತೀಕ್ಷ್ಣವಾದ ಕಿರಣ 
ಗಳನ್ನುಳ್ಳವನು ; ಸೂರ್ಯ. ೧, ೨: ಮದವತ್ಕಂಸಂಗಕಾಂಡ 
ಕ್ಷಯ ಸಮುದಿತಚಂಡಾಂಶು ಚಂಡಾಂಶುವೆಂಬಂದದಿನೊಪ್ಪುತ್ತಿರ್ಪುದು 
« « «ಈ ದಿವ್ಯರೂಪಂ (ಜಗವಿ- ೩-೨). [ ಚಂಡ +೬ ಅಂಶು] 

ಚಂಡಾಡು "ಸೆಂಡಾಡಂ' ನೋ. 

ಚಂಡಾತ, (ನಾ).ಎಚಂಡಾತಕ : “ ಚಂಡಾತಮೆನೆ ನಿಜ*ಚಲ್ಲಣಂಗಳಕ್ಕುಂ ” 
(ಮಂಗರಾ. ೧೦೧-೨೯). [ ಆ ಸಂ. ಚಂಡಾತಕ) 

ಚಂಡಾತ್ಕ (ನಾ). ಒಂದಂ ಬಗೆಯ ಗಿಡ; ಕಣಗಿಲೆ: “ ಪ್ರತಿಹಾಸಃ, 
ಶತಪ್ರಾಸಃ, ಚಂಡಾತಃ, ಹಯಮಾರಕಃ, ಕರವೀರಃ - ೫ ಗನ್ನೇರಳಿ “ 
(ಸಿದಾಂತಿ. ೧೧೪). [ಸಂ.] 

ಚಂಡಾತಕ (ನಾ). (ಸ್ತ್ರೀಯಂರಂ ಧರಿಸುವ) ಅರೆತೊಡೆಯ ಚಣ್ಣ, -ಚಡ್ಡಿ ; 
ಅರ್ಧೋರಂಕ ; “ವರ ಯಂವತಿಯರಂ ಅರ್ಧತೊಡೆ ಪರಿಯಂತರ 
ಉಡುವಂಥಾ ಸೀರೆ” (ನಾಜಿರಾ. ಕ): “ ಅರ್ಧೋರುಕಂ ಚಂಡಾತಕಂ” 
(ವಸ್ತುಕೋ. ೭೮-೨೦). [ಸಂ] 

ಚಂಡಾಮಯ (ನಾ). ತೀವ್ರವಾದ ರೋಗ; ದೊಡ್ಡ ಖಾಯಿಲೆ : 
ಉಂಡೊಡೆ ಕಿಡುವುದು ಪಿರಿದೇಂ ಕಂಡೊಡೆ ಪೆಸರ್ಗೊಂಡೊಡೊರ್ಮೆ 
ನೆನೆದೊಡೆ ಕಿಡುಗುಂ ಚಂಡಾಮಯವೆನಿಪೌಷಧಮಂಡಳಿಯಿಂ ಸೇವ್ಯಮಲ್ಲಿ 
ಗಂದಿಗವಸರಂ (ಪುಷ್ಪಪು. ೨-೮೪). '[ ಚಂಡ; * ಆಮಯ] 

ಚಂಡಾಲ, ಚಂಡಾಳ (ನಾ). ೧. ಬ್ರಾಹ್ಮಣ ಸ್ತ್ರೀಯಲ್ಲಿ ಶೂದ್ರನಿಂದ 
ಹಂಟ್ಟಿದವನು : “ಚಂಡಾಲಃ-ಇದು, ಯಃ- ಯಾವನು, ಬಿ2ಹ್ಮಣ್ಯಾಂ- 
ಬ್ರಾಹ್ಮಣಸ್ತ್ರೀಯಲ್ಲಿ, ವೃಷಲೇನ- ಶೂದ್ರನಿಂದ, ಜನಿತಃ-ಹುಟ್ಟಿಸಲ್ಪಟ್ಟನೊ 
ಅವನ ಹೆಸರು” (ಸಿದ್ಧಾಂತಿ. ೨೬೩); ಪೊನ್ನ ಪಂಜರಮಂ ಪೊತ್ತಿರದೇಟ್ವಂದಂ 
ಚಂಡಿಕೆವೆರಸಿದ ಚಂಡಾಲಬಾಲಕಂ (ಕಾದಂಪೂ. ೩೭). ಚಂಡಾಲತ್ವ' ಪರಾ. 
೨. ಚಂಡಾಲ ಜಾತಿಗೆ: ಸೇರಿದವನು, ಪಂಚವಂ ; ಹೊಲೆಯ: 
“ಚಂಡಾಲಃ . . . ಪುಲ್ಕಸಃ-೧೦ ಹೊಲೆಯವನ ಪೆಸರು” (ಸಿದ್ಧಾಂತಿ. ೨೭೧). 
೩. ಕ್ರೂರಕೆಲಸ ಮಾಡಂವವನಂ ; ಕ್ರೂರಿ: ಜಾತಿಚಂಡಾಲ 
ಕರ್ಮಚಂಡಾಲ ವೃಶ್ತಿಚಂಡಾಲ ಸಂಕಲಿತಚಂಡಾಲರೆಂಬ ಚತುರ್ವಿಧ 
ಚಂಡಾಲರುಂ (ವಿವೇಕ. ೨೪8) ; ಆ ಕುಮತಿ . . . ಭಯಾಕಾರದೊಡಲ 
ಚಂಡಾಲರಂ ಕರೆಸಿ ಬೆಸಸಿದಂ (ಜೈಮಿಭಾ. ೨೮-೨೯೪). ಚಂಡಾಳ : ೧. 
“ ಚಂಡಾಳಂ ತಾಂ ಹೊಲೆಯಂ” (ವಸ್ಮುಕೋ. ೬೬-೮೭). ಪರಿಕಿಸದೀ 
ಧಮ್ಮ ದೊಳ್‌ . . . ಅರೆವೀಸಮನಳಿಪಿಕೊಣ್ಣವಂ ಚಣ್ಣಾಳ 
(ಎಇ XXVIl, ೧೫-೬೦: 1114). [ಸಂ.) 

ಚಂಡಾಲತ್ವ (ನಾ). ಚಂಡಾಲನಾಗಿರುವಿಕೆ : ' ಬ್ರಾಹ್ಮಣಿಯೊಳಿಂತೆನಗೆ 
ಶೂದ್ರನ ಬೀಜದಿಂದಲಿ ಜನನವಾಯ್ದದಟ್‌ಂದ ಚಂಡಾಲತ್ವ ಸಿದ್ಧಿಸಿತು 
(ತಿಮ್ಮಆ. 5:6). [ಸಂ.] 

ಚಂಡಾಲವಲ್ಲಕಿ, ಚಂಡಾಳವಲ್ಲಕಿ (ನಾ). ಒಂದಂ ಬಗೆಯ ಸಾಮಾನ್ಯವಾದ 
ತಂತೀವಾದ್ಯ ; ಕಿನ್ನರಿಯಂತಹ ಕೀಳಂದರ್ಜೆಯ ವಾದ್ಯ. 
ಚಂಡಾಳವಲ್ಲಕಿ: “ ಚಾಂಡಾಳಿಕೆ ಚಂಡಾಳವಲ್ಲಕೀ ಪರ್ಯಾಯಂ” 
(ವಸ್ತು ಕೋ. 8೧-೩೮). [ ಸಂ. ಚಂಜಾಲವಲ್ಲಕೀ ] 

ಚಂಡಾಲಿ, ಚಂಡಾಳ್ಯಿ (ನಾ). ೧. : ಚಂಡಾಲಸ್ತ್ರೀ ; ಹೊಲತಿ. ೨. 
ನೀಚಳಾದವಳು ; ದುಷ್ಟೆ; ಕೆಡುಕಿ: ಥೂ, ಚಂಡಾಲಿ ಎಂದು 
ಬಯ್ದಳು (ರೂಢಿ). ಚಂಡಾಳ್ಕಿ: ೨. ತುಂಬಾ ಕೋಪದಲ್ಲಿ ಚಂಡಾಳಿ 
ಎಂದುಬಿಟ್ಟಳು (ರೂಢಿ).' [ ಸಂ. ಚಂಡಾಲೀ] 

ಚಂಡಾಲೆ (ನಾ). - ಚಂಡಾಲಿ : ವಿಶ್ರುತ ದಕ್ಷಿಣಾಪಥದಿನೊರ್ವಳ್‌ ಕನ್ನೆ 
ಚಂಡಾಲೆ ಧರ್ಶನತಾತ್ಪರ್ಯದೆ ರಾಜಕೀ ರಸಹಿ ತಂ ಬಂದಿರ್ದಪಳ್‌ 
(ಕಾದಂಪೂ. ೨೪). [ ಚಂಡಾಲ -. _- ವ್ಯ) 


ಚಂಡಾವುರ 


ಚಂಡಾವುರ (ನಾ). ಒಂದಂ ಬಗೆಯಂ ಅಡಕೆ : ನೆಲವರ್ತ್ತಿಗೆ ಸಾಸಿರಕ್ಕೆ 
ಪನ್ನೊಂದಡಕೆಯ ಸೊಜ್ಜಮುಮಂ ಚಂಡಾವುರಂ ಬೆಳೆಮೊದಲಾಗುಳಿದಡಕೆ 
ಗಳ್ಗೆಲ್ಲಂ ಸಾಸಿರಕ್ಕೆ ಇರ್ಪೃತ್ರೊಂದಡಕೆಯ ಸೊಜ್ಜಮುಮಂ . . . ಬಿಟ್ಟರ್‌ 
(ಎಇ. XVIII, ೧೯೨-೩೪; 1184). [72] 

ಚಂಡಾಸಿ (ನಾ). ತೀಕ್ಷ್ಣವಾದ ಖಡ್ಗ ; ಭಯಾನಕವಾದ ಕತ್ತಿ : ಅದಟಿಂದು 
ರ್ಕಿದ ವೈರಿ ೬ ೬ ಜರನಾಟಂದಿಕ್ಕಿ ಚಂಡಾಸಿಯಿಂ (ಸೌಇಇ. ಸ೫, 

[ ಚಂಡ್ಕ * ಅಸ್ಥಿ) 

ಚಂಡಾಹಿ (ನಾ). ಘೋರವಾದ ಸರ್ಪ: ಚಂಡಾಹಿತುಂಡಖಂಡಿತಪುಂಡರೀ 
ಕಾಕ್ಷವದನವಿನ್ನಸ್ತನಿರಸ್ತತರಳತಾರನೇತ್ರರುಂ . . . ಆಗೆ (ಜಗವಿ. ೩-೯೪ ವ). 

[ ಚಂಡ, + ಅಹಿ] 

ಚಂಡಾಳ "ಚಂಡಾಲ' ನೋ. 

ಚಂಡಾಳವಲ್ಲಕಿ 'ಚಂಡಾಲವಲ್ಲಕಿ' ನೋ. 

ಚಂಡಾಳಿ, (ನಾ). ದಂರಂಳದುಂಬಿ ; ದುಷ್ಪಭ್ರಮರ : ಚಂಡಾಳೀ ಚಂಡ 
ಗೀತಧ್ವನಿಯನೆೊದೆದು . .. ಉಣ್ಮಿ ಪೊಣ್ಮಿತ್ತು . .. ತೂರ್ಯ ಪ್ರಣಾದಂ 
(ಲೀಲಾವ. ೩-೬೧) ; ನಿಸದಂ ಚಂಡಾಳಿಯ ಬಾಧೆಯ ತೊಲಗಿಸೆನುತ್ತೆಅಗಿದ 
ಮಲ್ಲಿಗೆ ಮೊಗ್ಗೆಯೊಲೆಸಕಂಬಡೆದೊಪ್ಪಿದುದಾ ಕಾಂತೆಗೆ ಮೂಗಿನ 
ನುಣ್ಮುತ್ತು (ಉದೃದೇ. ೨-೩೦); ಪಳಿಗಂಜದೆ ಪುಷ್ಟಿತಲತೆ ನಿಶಾವಧುಗಳ 
ನೆರೆವ ಚಂಡಾಳಿ (ಕಂಪ್ರಸಾಂ. ೧೭-೧೬). 1 ಚಂಡ್ಕ + ಅಳ್ಳಿ (ಐ ಅಲ್ಕಿ)] 

ಚಂಡಾಳ್ಕಿ "ಚಂಡಾಲಿ' ನೋ. 

ಚಂಡಿ,, ಚೆಂಡಿ, (ನಾ). ೧. ತಲೆ: ವಾಸಿಷ್ಠ ಚರಣಕೆ ಚಂಡಿಯೂಡುತ ಹಿತದಿ 
ನುತಿಸಿದ ಮಂಡಲಾಧಿಪನ ನೋಡಿ (ಹಮಠ. ೧೯). ೨. ಚೆಂಡು; ತೆನೆ: 
ಬೆಳೆ ಪರಿಪಕ್ವವಾಗಿರುವಾಗ ಪಿಶುನರು ಬಂದು ಚಂಡೀ ಕೊಯ್ಯುವರು 
(ಸಾಲಂಸಾ. ೬೫); ಒಂದೇ ವೇಳೆಗೆ ನೂರಾರು ಕುಡುಗೋಲುಗಳು ಸರಸರನೆ 
ತೆನೆಯ ಚಂಡಿಗಳನ್ನು ಹಾರಿಸತೊಡಗಿದವು (ರವರ. ೭೬). ಚೆಂಡ್ಮಿ: ೨. 
ಪುಂಡೀಯ ಪಲ್ಲೇದ ಚಿಂಡಿಯ ಕಡಿದಂಗ (ಕನ್ನ ೫3. ೧೧೦). 

[ ಚಂಡು, ( ಆಸೆಂಡು) ) 

ಚಂಡಿ, (ನಾ). ೧. ಹಟಮಾರಿತನ ; ಛಲ; ಪಂಥ: “ ಚಂಡಿಯೆನೆ 
ವಾ[ಪಾಕಾ. ನಾ]ಸಿಯಕ್ಕುಂ” (ಭಾರನಿ. ೩೬): ಕೊಂಡಾಡುವರು 
ಕೋವಿದರು . .. ಮಿಕ್ಕವರು ಚಂಡಿಯ ಬಿಡುವರು ಮಂತ್ರಿಯ ಮಾತನು 
ದ್ವಂಡಿಸಲಜ*ಯದ ನೃಪಗೆ (ಉಮವಿ. ೦೩-೧೨೦); ನಾವು ಕೊಟ್ಟುದನುಂಡು 
ಬದುಕುವುದಲ್ಲದೇಕೀ ಚಂಡಿ (ನಿಧಾಗ. ೯-೨-೨೮). ೨. ತೀಕ್ಷ್ಣವಾದುದು ; 
ಉಗ್ರವಾದುದಂ ; ತುಂಡುಗಿಡಿಗಳ ತೂಟುಗಿಡಿಗಳ ಗುಂಡುಗಿಡಿಗಳ 
ಘಾಡಣೆಯ ಕಿಡಿ ಚಂಡಿಯಾಯ್ತೂ ಚತುರ್ವದನನಿರ್ಮಿತ ಮಹಾಭವನ 
(ತೊರರಾ. ೫-೮-೮೨). ಹಿ. ಸವಂಸ್ಯೆ ; ತೊಡಕಂ : ದಂಡನಾಯಕಗೆ ಪಟ್ಟವ 
ಕಟ್ಟಿದಾಗ ಮುಂಕೊಂಡೊಂದು ಲಿಪಿ ಬಿರ್ದು ಸಭೆಗೆ ಚಿಂ ಚಂ] 
ಡಿಯಾಗಿರಲದನೋದಿ ತೆಗೆಸಿದನುದ್ದಂಡ ಬಸವ ಬಹುಧನವ 
(ಮೋಳಿಪು. ೪-೧೪). ೪. ಕೀಳಂತನ. «ಚಂಡಿಗುನ್ನಿ' ಪರಾ. ೫. ಉಗ್ರ 
ನಾದವನಂ ; ಪ್ರಚಂಡ ; ಛಲಚೀತನನು ಸಲೆ ಚಂಡಿಯಾದನು ಕಳನ 
ಚೌಕದಲಿ (ಕುವ್ಕಾಗ. ೩-೧೫). ೬. ಹಟಮಾಡುವ ವ್ಯಕ್ತಿ ; ಹಟಮಾರಿ. 
ಸಣ್ಣರಸು ದೇವರ ಸಭಾಮಂಡಲಕೆಯ್ದಿ ಸೆಂದೆನ್ನ (ಧರಡ. ೨೫-೨೦೧) ; ಅನೇಕ 


೨೨೧-೧೧ : 1283). 


೨೭೧೦ 


86 


ಮಕ್ಕಳು ಎದೆಹಾಲನ್ನು ಬಿಡಿಸುವ ಸಮಯದಲ್ಲಿ ಚಂಡಿಮಾಡುವುವು |. 


(ಗೃಹವಿ. ೧೦೯). [ ಆಸಂ. ಚಂಡ] 

ಚಂಡಿ (ನಾ). ೧. ಹೆಟಮಾರಿಯಾದ ಹೆಣ್ಣು : ಮೊಂಡಿ. ೨. ಬಹಳ 
ಕೋಪವುಳ್ಳವಳು ; ಕೋಪಿಷ್ಕೆ. ೩. ಕೆಟ್ಟಹೆಣ್ಣು ; ನೀಚ ಹೆಂಗಸು: 
ಲೋಗರ ಪತಿಯ ಮಲಿಸಿಕೊಂಡಿಪ್ಪ ಚಂಡಿಯರಿಗೆ ಮತ್ತೆ ನಾಚಿಕೆಯಿಲ್ಲ 


4ರ 


ಚಂಡಿಕೆವಿಡಿ 


ಕೇಳಾ (ಉರಿವ. ೩೧-೨೪). ೪. ಹೆಣ್ಣು; ಹೆಂಗಸು; ಮಡದಿ ಚಂಡಿವಿತ್ತಾ 
ದೀಷಣ ತ್ರಯಖಂಡನಕ್ಷಮನೆಂದೆನಿಸಿದೆವೆ ನ°ೀಪನೇ ಬುರಾ(ಬಸಪು. ೨೪-೩೯): 
ಬಂಡಣವನು ಮಾಡಲಮ್ಮದೆ ತಾ ತನ್ನ ಚಂಡಿಯ ಲಂಕೆಯಿಂ ಕಳ್ಳುಕೆೊಂಡು 
ಬಂದ ಗಡೆಂಬ ಪರಿಹಾಸದ ಬಲು ಭಂಡಾಟಕೀಡಾಗಬಹುದೆ (ರಾಮವಿ. 
೧೪-೮೦). ೫. ದುರ್ಗಾದೇವತೆ; ಚಾಮುಂಡಿ ; ಪಾರ್ವತಿ : “ಉಮೆ 
ಪಾರ್ವತಿ ಕಾತ್ಯಾಯನಿ ಹಿಮವತ್ಸುತೆ ಚಂಡಿ, . . ಕಾಳಿಯೆಂಬಿವಂಬಿಕೆಯ 
ಈಕೆಯದಾವಳೊ . . . ಚಂಡಿಯೋ 
ಮಹಾಭೈರವಿಯೋ (ಜಗವಿ. ೩-೧8); ಚಂಡಿ ಚಾಮುಂಡಿ ಪೇಳ್‌ಬೇಕಾದು 
ದೇನು? (ಗರಿ. ೩೬-೯). ಓ, ಉದ್ದಾಲಕ ಯಷಿಯ ಪತ್ನಿಯ ಹೆಸರು: 
ವಿಪ್ರನುಂಟೊರ್ವನುದ್ದಾಲಕಿಖ್ಯಕ . . . ವೈವಾಹದೊಳ* ವಧುವಾದಳಾ 
ತಂಗೆ ಚಂಡಿಯೆಂಬಾಕೆ (ಜೈಮಿಭಾ. ೧೦-೨೩. ೭. ಒಂದಂ ಬಗೆಯ ಮರ: 
ಅಲ್ಲಿಂದಂ ತೆಂಕಲು ಚಂಡಿಯ ಮರನಲಿ ನಟ್ಟಕಲು (ಎಕ. ೪111, ತೀರ್ಥಹ. 
೧೦೫-೫೩: ಸು. 1405). ೮. ಒಂದು ಬಗೆಯ ಸುಗಂಧದ್ರವ್ಯ : 
“ಚಂಡಾದನಂ-ಚಂಡಿಯೆಂಂಬ ಗಂಧದ್ರವ್ಯ” (ಓಷಧಿ. 8೫). [ ಸಂ. ಚಂಡೀ] 
ಚಂಡ್ಕಿ "ತಂಡಿ' ನೋ. 
ಚಂಡಿಕಾಧ್ವಜ (ನಾ). ದುರ್ಗೆಯ ಚಿಹ್ನೆಯುಳ್ಳ ಬಾವುಟ: ಒಪ್ಪಿತಾ.. . 
ರಾಕ್ಷಸಕುಲದ ಬಲದ ನೆಲದೊಲಿದ ಚಂಡಿಕಾಧ್ವಜ ಚಿತ್ರಚಿಹ್ನೆ! (ಶ್ರೀರಾಮಾ. 
[ ಸಂ. (ಚಂಡಿಕಾ + ಧ್ವಜ) ) 
ಚಂಡಿಕಾರಮಣ (ನಾ). ದುಗಿರ್ಯಪತಿ; ಶಿವ: ಚಂಡಿಕಾರಮಣಂಗೆ ಕೂಡಲ 
ಸಂಗಮೇಶಂಗೆ ... ಸಮರ್ಪಣಂಗೆಯ್ದು (ಬಸಪು. 80-೬೭1; ಆ ಗಾಂಡೀವ 
ಕೋದಂಡಮನುದ್ಧಂಡ ಚಂಡಿಕಾರಮಣಂ ಸೆಳೆದುಕೊಳ್ಳುದುಂ 
(ಕಬಕೆಂ. ೪-೩೯ ವ). (ಸಂ. (ಚಂಡಿಕಾ * ರಮಣ)] 
ಚಂಡಿಕಾರ್ಚನೆ (ನಾ). ಚಂಡಿಕಾದೇವತೆಯ ಪೂಜೆ ; ದುರ್ಗಾಪೂಜೆ : 
ಚಂಡಿಕಾರ್ಚನೆಗೆ ನಡೆಯೆಂದು ಕಳುಹಿದೊಡೆ ನೀಂ ಮಾಡಿದುಜ್ಜುಗಮಿ 
ದೇನು (ಜೈಮಿಧಾ. ೩೧-೫೨). [ಸಂ. ಚಂಡಿಕಾರ್ಚನಾ (ಚಂಡಿಕಾ ಅರ್ಚನಾ)] 
ಚಂಡಿಕಾಲಯ (ನಾ). ಚಂಡಿಯ ಗುಡಿ; ದುರ್ಗೆಯೆ ದೇವಸ್ಥಾನ : 
ಚಂಡಿಕಾಲಯಕೆ ಪೊಸಪೂಗಳಂ ತಿಅತಂದು ಪೂಜಿಸುವೊಡೊಳವುಗುವ 
ತಾಪಸಂ (ಜೈಮಿಫಾ, ೩೧-೬೩) ; ಊರ ಹೊರಬನದೊಳಿಹ ಚಂಡಿಕಾಲಯಕ್ಕೆ 
ನೀಂ... ಪೋಗಿ ಗೌರಿಯಂ ಪೂಜಿಪುದು (ಚಂದ್ರಸ. ೯೪). 
[ ಸಂ. (ಚಂಡಿಕಾ * ಆಲಯ) 
ಚಂಡಿಕೆ, "ಚಿಂಡಿಕೆ' ನೋ. 
ಚಂಡಿಕ್ಕೆ (ನಾ). ದುರ್ಗಾದೇವತೆ; ಚಂಡಿಕಾದೇವಿ : ಮಂಡೋದರಿ 
ಲಯಸಮಯುದ ಚಂಡಿಕೆಯಂತೆ ಮಾಮಸಕಂ ಮಸಗಿ (ಪಂರಾಮಾ. 
೧೦-೧೦೬ವ): ಜವನ ಪೊಡರ್ಪೃ ಚಂಡಿಕೆಯ ಕಾಯ್ದು . . . ಅಮರೇಂದ್ರನ 
ವಜ್ರಭವಾನಳಾರ್ಚಿ ತಳ್ತವೊಲ್‌ (ಎಳ. ೪.. ಬೇಲೂರು. ೮೬-೧೧: 1177); 
ಚಂಡಿಕೆಯಂ ಸಮರ್ಚಿಸಿ ಕುಮಾರಿಕೆಯಂ ಪಡೆದು (ಉದೃ್ಭಟಿ. ೭-೧೩೩). 
[ ಸಂ. ಚಂಡಿಕಾ] 
ಚಂಡಿಕೆಗಟ್ಟು (ಕ್ರಿ). ಜುಟ್ಟನ್ನು ಕಟ್ಟು ; ಶಿಖಾಬಂಧನಮಾಡು : ಕುರುಳು 
ಪಂಕ್ತಿಯ ನುಣ್ಣುಗೊಳಿಸಿ ಚಂಡಿಕೆಗಟ್ಟಿ . . . ಕಳಿಪುವೆನು (ಗೀತಗೋ. ೭-೧೭). 
[ ಚಂಡಿಕೆ, ( ಆ ಚೆಂಡಿಕೆ) + ಕಟ್ಟು) 
ಚಂಡಿಕೆಬಿಡು (ಕ್ರಿ). ಜುಟ್ಟನ್ನೂ ಬಿಡು,-ಬೆಳೆಯಿಸು : (೪). 
[ ಚಂಡಿಕೆ,( ಎ ಚೆಂಡಿಕೆ) * ಬಿಡು;] 
ಚಂಡಿಕೆವಡಿ (ಕ್ರಿ). ಜುಟ್ಟನ್ನ್ನ ಹಿಡಿದುಕೊಳ್ಳು : ನರಕದೊಳಾಳಲೀಯದೆ 
ಚಂಡಿಕೆವಿಡಿದುದ್ದರಿಸಲೆಂದಾಳ್ಗೊಂಡ ಗುರುವೆ (ಬಸರ. ೪-೩೨); ಎಲೆ 
ಪೋಗದಿರೆನುತಂ ಚಂಡಿಕೆವಿಡಿದೆಳೆಯೆ (ವೃಷವಿ. ೯-೯೬). 
[ ಚಂಡಿಕೆ ( ಆ ಚೆಂಡಿಕೆ) + ಪಿಡಿ, ) 


ಪೆಸರ್‌ ” (ವಸ್ತುಕೋ. ೩-೧೭): 


೨೧೭-೧೭೭). 


ಚಂಡಿಕೆವೆರಸು 


ಚಂಡಿಕೆವೆರಸು (ಕ್ರಿ). ಜುಟ್ಟನ್ನು ಹೊಂದಿರು; ಏಟ್ತಂದಂ ಚಂಡಿಕೆವೆರಸಿದ 
ಚಂಡಾಲಬಾಲಕಂ (ಕಾದಂಪೂ. ೩೭). [ ಚಂಡಿಕೆ; (ಎ ಚೆಂಡಿಕೆ) + ಬೆರಸು; ] 

ಚಂಡಿಗ (ನಾ). ಛಲವುಳ್ಳವನು ; ಹಟಮಾರಿ: ಸುಡುಗಾಡನತ್ಕಾನಂದದಿಂ 
ಕಾವ ಚಂಡಿ[ಪಾಠಾಂ. ದು]ಗನ ಕಯ್ಕೊಳೀ ಹೀನವನಿತೆಯ ಕೊಲಿಸುವೆಂ 
(ಹಡಕಾ. ೦೯). ([ಚಂಡ್ಕಿ * -ಗ್ವ)] 5 

ಚಂಡಿಗುನ್ನಿ (ನಾ). ೧. ಕೀಳಾದ ನಾಯಿ. ೨. (ಆಲಂ) ಕೀಳಾದ ವ್ಯಕ್ತಿ; 
ಕ್ಷಂದ್ರಮನುಷ್ಯ ; ಬಸವರಾಜನನಾವನುಂ ಕೊಂಡಿಸಿದಡಿನ್ನಾ ಚಂಡಿ 
ಗುನ್ನಿಯ ರಸನೆಯಂ ತವೆ ಕೊಯ್ದ . . . ಮಳಲಂ ತರಿಸಿ ಬಾಯ್ದುಂಬಿ 
ಸಿದಪೆಂ (ಬಸಪು. ೧೧-೧೯). "ಚಂಡಿನಾಯಿ' ಪರಾ. 

[ ಚಂಡ್ಮಿ * ಕುನ್ನಿ) 

ಚಂಡಿಗೊಳ್‌, ಚೆಂಡಿಗೊಳ್ಳು (ಕ್ರಿ). ೧. ಹಟಮಾಡು ; ಮೊಂಡುಹಿಡಿ, 
ಚಂಡಿತನಮಾಡು : ಚಂಡಿಗೊಂಡು ನಿಲುತ್ತ ನಡವುತ . . . ಮುಂಡು 
ಗಾಜನು ದಸರಿದೇವನ ಬಳಿವಿಡಿದು ಸಾರ್ದು (ಬಸಪು. ೩೮-೧೮) ; ಚಂಡಿಗೊಂ 
[ಪಾಠಾಂ. ಕೆೊಂ]ಡರೆ ನನಗೆ ನಿನ್ನಿನ ಭಂಡತನ ಬಾರದಲೆ (ಕುವ್ಶಾಸ. ೧೬-೫೮); 
ಆ ನೃಪಂ ರಮಾವಲ್ಲಭನ ದರ್ಶನಕೆ ಮಾತೆಯಂ ಕರೆಯಲವಳೊಲ್ಲೆ 
ನಾನಿಲ್ಲಿರದೊಡೀ ಬದುಕ ಸಾಗಿಸುವರಾರೆಂದು ಚಂಡಿಗೊಳಲು (ಜೈಮಿಧಾ. 
೪-೬೮). ೨. (ಆಲಂ) ಸ್ಥಿರವಾಗಿ ನಿಲ್ಲು; ದೃಢವಾಗಿರು ; ಕುಸುಮ 
ಕೋದಂಡನಂಗೋಪಾಂಗದೆೊಳು ಕಂಡಮಾತ್ರದೊಳು ಕಣ್ಗಳ ಪತ್ರಿಕೆಗಳು 
ಚಂಡಿಗೊಂಬಂತೆ ನೋಡಿದಳು (ನೇಮಿಸಂ. ೨೧-೪೮) ; ಕಂಡಮಾತ್ರದೊಳಾ 
ಕುಲಟೆಯ ಕಣ್ಣೆಂಬ ಭಂಡಾಟದ ಮಧುಪಗಳು ಚಂಡಿಗೊಂಡುವು ಕುವರನ 
ನಿಡುದೋಳಿಂಬ ದುಂಡದಂಡೆಯ ಸರಿಸದೊಳು (ಪ್ರಧಂಜ. ೩-೬೯): ಕ್ಷಿತಿ 
ಯೊಳು ನಿಜಛಾಯಮಂ ಕಂಡು ಚಂಡಿಗೊಂಡತುಳತುಳ ಪ್ರತಾಪ ಮಿಗಲು 
(ನೆಂದಿಮಾ. ೧೩-೨೦). ಚೆಂಡಿಗೊಳ್ಳು : ೧. ಹೋರಿಯ ಕಟ್ಟಿ ಹೊಲನ 
ಹೂಡುವಾಗ ಆದು ಚೆಂಡಿಗೊಂಡು ಬಿದ್ದು ಬಡಿದಡೇಳದಿರಲು (ಛೈರಸೂ. 

[ ಚಂಡ್ಯಿ * ಕೊಳ, ] 

ಚಂಡಿಡು (ಕ್ರಿ). ತಲೆ ಕೊಡು ; ಬಲಿಯಾಗು : ಉಚ್ಚಂಗಿಯ ಕೋಟಿಗೆ 
ರಾಜಾದಿತ್ಯನ ಕಾಳೆಗಕೆ ಚಂಡಿಡೆ ಬಾಸಗಾವುಣ್ಣಂಗೆ ಕೊಟ್ಟ ಕೊಡಂಗೆ ಖ ೫ 
(ಎಳ. ೩೪, ಬೇಲೂರು. ೩೦೮-೭: 971). [ಚಂಡು; (ಎಸೆಂಡು)4ಇಡು,] 

ಚಂಡಿತನ (ನಾ). ೧. ಹಟಮಾರಿತನ; ಮೊಂಡುತನ: ಪೆಂಡತಿ ತವರ್ಮನೆಗೆ 
ಮುಳಿದು ಪೇಳದೆ ಪೋದ ಚಂಡಿತನಕವಳ ತಾಯ್ತಂದೆಗಳ್ಳಳುಹ ಬಂದು 
(ಜೈಮಿಭಾ. ೧೮-೪೬) ; ಕಂಡಕಂಡವರೆಲ್ಲ ಚಂಡಿತನವೆನಲಾಯ್ತು (ಕವಿಸೋ. 
೬೭-೩) ; ಇನ್ನು ಸುಮ್ಮನೆ ಚಂಡಿತನಮಾಡಿ . .. ಮಾತಾಡಬೇಡ (ಪತಿ, ೯೪). 
೨. ಉಗ್ರತೆ ; ಪರಾಕ್ರಮ : ಶಿಖಂಡಿಯನು ಮುಂದಿರಿಸಲಾತನ ಕಂಡು 
ನಾವ್‌ ಕಾಳೆಗವ ಮಾಡೆವು ಕೈದುಗಳ ಬಿಸುಟು ಚಂಡಿತನವನು ಮಾದು 
ಮಿಗೆ ಕೈಕೊಂಡು ಫಲುಗುಣನೆಸಲಿ (ಕುವ್ಕಾಭೀ. ೭-೨೬). [ಚಂಡ್ಕಿ - ತನ] 

ಚಂಡಿನಾಯಿ (ನಾ). ೧. ಕೀಳುನಾಯಿ ; ಹೀನವರ್ಗದ ನಾಯಿ. ೨. 
(ಆಲಂ) ಕೀಳುನಡತೆಯ ವ್ಯಕ್ತಿ : ಕಾಳುದೈವಕ್ಕೆ ಅಗಿ ನಾನು ಶಿವಭಕ್ತ 
ನೆನಿಸಿಕೊಂಬ ಚಂಡಿನಾಯಿಗಳ ಕಂಡೂ ಎನ್ನ ಮನ ಹೇಸಿತ್ತು ಕಾಣಾ 
(ಮಡಿಮಾ. ೨೮-೪೦). . [ ಚಂಡ್ಕಿ + ನಾಯಿ (ನಾಯ?) ] 

ಚಂಡಿಪೋರು (ಕ್ರಿ). ಹಟಮಾರಿತನವನ್ನು ಮಾಡು; ಛಲಹಿಡಿ: 
ನೀನೆಂದುದಂ ಮಾಡೆನೆಂದಾ ಚಂಡಿ ಚಂಡಿಪೋರೆ : (ಚೈಿಮಿಧಾ. ೧೦-೨೪). 

[ಚಂಡ್ಯಿ * ಪೋರ್ಕು (ಪೋರ್‌) ) 

ಚಂಡಿಲ, ಚಂಡಿಳ (ನಾ). ಕೆಲಸಿಗ ; ಕ್ಷೌರಿಕ, ಹಜಾಮ: “ದಿವಾಕೀರ್ತಿ 
ಚಂಡಿಲನು ನಾವಿಂದನಕ್ಕುಂ” (ಮಂಗರಾ. ೧೧೧-೧). ಚಂಡಿಳ : “ಕ್ಷುರ 
ಮರ್ದಿ, ದಿವಾಕೀರ್ಶಿಃ, ಚಂಡಿಳಃ, ನಾಪಿತಃ-ಈ ೪ ನಾವಿದಂ” (ಹಲಾಯು. 

[ಸಂ.] 


20 


೩೬೯). 


80 


೯೪೭-೪೩೫8). 


೨೭೧೧ 


ಚಂಡೆಮುಳ್ಳು 


ಚಂಡಿವಳ "ಚಂಡವಾಳ' ನೋ. 

ಚಂಡಿವಾಳ “ಚಂಡವಾಳ' ನೋ. 

ಚಂಡಿಸು, "ಚೆಂಡಿಸು' ನೋ. 

ಚಂಡಿಸ್ಕು (ಕ್ರಿ). ೧. ಹಟಹಿಡಿ: ಮೊಂಡಾಟಮಾಡು: ಕಂಡುದನೆ ನುಡಿದು 
ಕಲ್ಪಿಪ ಪೆಂಡತಿಯರ ನುಡಿಯನುಜದೆ ಮನೆದನುವಿಂಗಾ ಚಂಡಿಪ ಚಪಲೆಯ 
ನುಡಿಗೇಗೊಂಡಳ್‌ (ಲೀರಾವ. ೧೪-೪೭) ; ಶ್ರೀದೇವಿಯು . . : ನಾನು 
ಸುಮ್ಮನೆ ಬಿಡುವುದಿಲ್ಲ ಎಂದು ಚಂಡಿಸಿದಳು (ಶ್ರೀರಾಯ. ೩೧೫). ೨. ಸಿಟಿರ್ಬಿ 
ಗೊಳು, ; ಕೋಪಿಸಂ : ಭೇರುಂಡನ `ತುಂಡದೊಂದು ಶರಭಂ ಜಗು 
ಟಿಕ್ಡೊಯ್ಯನೆ ಬೀಟ್‌ ಬೇಗದಿಂ ಚಂ[ಪಾಣಾಂ. ಖಂ]ಡಿಸಿ ಪಾಅದೊಂದೆಟಗ 
ಲೊಂದೆಬಲುತ್ತಿರೆ ವಕ್ವಮಾ ನಭೋಮಂಡಲದಲ್ಲಿ ನಿಂದುದನಭೀಕ್ಷಿಸಿದಂ 
(ಲೀಲಾವ. ೮-೨೭). ೩. ಎದುರುಬೀಳು ; ಪ್ರತಿಭಟಿಸು ; ತೊಂದರೆ 
ಕೊಡು : ಕಪ್ಪವ ಕೊಡದೆ ಕೂಟವ ಮಾಡದೆ ಮೇರೆದಪ್ಪಿ ಚಂಡಿಸಿ 
ಚಲವಿಡಿದು ಇಪ್ಪುದ ಕಂಡು ಕಂಠೀರವರಾಜಕಂದಪ್ಪಸನ್ನಿಭ ಕೋಪಿಸಿದ 
(ಕಂನವಿ. ಚಂಡಿಪರೊಳ್‌ ಶೌರ್ಯಂ ಸುಗಿದಂಡಿಪರೊಳ್‌ 
ಕರುಣಮಿಟ್ಟ ಕಟ್ಟಾಜ್ಞೆಯನುದ್ದಂಡಿಪರೊಳ್‌ ಕ್ರೌರ್ಯಂ 'ನೆಲೆಗೊಂಡಿರೆ 
ದೊಡದೇವನವನಿಮಂಡಲಮಾಳ್ಗುಂ (ಚಿಳವಿ. ೩-೧೩೨). 

[ ಚಂಡ್ಯಿ + - ಇಸ್ಸು] 

ಚಂಡಿಹಿಡಿ (ಕ್ರಿ). ಮೊಂಡುಹಿಡಿ ; ಹಟಮಾಡು : ಆ ರಾಯನು ಚಂಡೀ 
ಹಿಡಿದು ತಾನು ದಾರಿಯನ್ನು ಬಿಡದೆ . . .ಆತನನತ್ನಿ ಬಹಳವಾಗಿ ನೋಯಿ 
ಸಲು (ಕೃವಾಅ. ೩9೩1; ಇದೇನು ಅನೂ-ಮಗುವಿನ ಹಾಗೆ ಚಂಡಿಹಿಡಿ 
ಯತ್ತೀ (ನಟಿಸಾ. ೨೪೧) ; ಮಗು ದೀಪಕ ತಾನಿದ್ದಾಗ ಚಂಡಿಹಿಡಿದು . . . 
ಮನೆಗೆ ಬರಲು ಮನಸ್ಸು ತೋರಿಸಿರಲಿಲ್ಲ (ತೀಮೋಡ. ೭೬) ; ನೀನು . . . 
ಬರಲಾರೆನೆಂದು ಚಂಡಿಹಿಡಿದು ಕುಳಿತುಕೊಳ್ಳುವುದು ನ್ಯಾಯವೇ ? 
(ಪತಿ. ಅ). [ ಚಂಡ್ಕಿ * ಹಿಡಿ, (ಪಿಡಿ) ) 

ಚಂಡಿಳ "ಚಂಡಿಲ' ನೋ. 

ಚಂಡೀಶ್ವರ (ನಾ). ೧. ದುರ್ಗೆಯ ಪತಿ; ಶಿವ. ೨. ಶಿವನ ಪ್ರವಂಥರಲ್ಲಿ 
ಒಬ್ಬ : ಶಿವಾಲಯಕ್ಕೆ ಹೋದರೆ ಚಂಡೀಶ್ವರನನ್ನು ದರ್ಶನಮಾಡದೆ ಬರ 
ಬಾರದು (ಕೂಡ). (ಸಂ.] 

ಚಂಡು "ಸೆಂಡಂ' ನೋ. 

ಚಂಡ; (ನಾ). ಪ್ರಸಿದ್ಧವಾದ ಮೂವತ್ತೆರಡು ಆಯಂಧಗಳಲ್ಲಿ ಒಂದಂ: 
ಖಡ್ಗ ... ಚಂಡು ಜವದಾಡೆಗಳೆಂಬ ಬತ್ತೀಸಾಯುಧಗಳಿಂ 
(ವಿವೇಳೆ. ೨೬೨). [?] 

ಚಂಡುಮಲ್ಲಿಗೆ «ಚೆಂಡುಮಲ್ಲಿಗೆ 

ಚಂಡುಹಾರಿಸು (ಕ್ರಿ): ತಲೆಯನ್ನು ಹಾರಿಸು : ರಾಮರಾಜನನ್ನು ಸೆರೆ 
ಹಿಡಿದು ಅಹಮ್ಮದನಗರದ ಸುಲ್ತಾನನು ಸ್ವತಃ ಅವನ ಚಂಡುಹಾರಿಸಿದ 
ನಂತೆ (ಹಿಂದುಇ. ೧೪೭). 

[ ಚಂಡು, (<ಸೆಂಡು) + ಹಾರಿಸು (ಎ ಪಾಟಿಿಸು) ] 

ಚಂಡುಹೂವು "ಚೆಂಡುವೂ' ನೋ. 

ಚಂಡೆ, "ಚೆಂಡೆ,' ನೋ. 

ಚಂಡೆ, (ನಾ). ೧. ದುರ್ಗಾದೇವತೆ; ಚಂಡಿಕಾದೇವಿ. ೨. ಒಂದು ಬಗೆಯ 
ಸುಗಂಧದ್ರವ್ಯ ; ಕರಿಯ ಕಚೋರ : “ರಾಕ್ಷಸೀ, ಚಂಡಾ .. . ಗಣ 
ಹಾಸಕಃ-೬ ಕರೀಕಚೋರ” (ಸಿದ್ಧಾಂತಿ. ೧೨೪). ೩. ಒರದಂ ಬಗೆಯ ಸಸ್ಮ. 

[ ಸಂ. ಚಂಡಾ] 

ಚಂಡೆಮುಳ್ಳು (ನಾ). ಒಂದು ಬಗೆಯ ಗಿಡ : ಕೆಂಪಸೀಗೆ, ಕಾಡುಸೀಗೆ, 

ಅಂತಿರಿಕೆ, ಚಂಡೆಮುಳ್ಳು (ಮೈಶಿಗಿ. ೧-೯). 
[ ಚಂಡೆ + ಮುಳ್ಳು (ಎಮುಳ್‌,) ] 


೧೮-೨೧) ; 


೪ 
LA 


ಚಂಡೇಶ 


ಚಂಡೇಶ (ನಾ). ೧. ಚಂಡಿಕೆಯ ಪತಿ; ಶಿವನ ಒಂದು ಹೆಸರು. ೨. 
ಶಿವನ ಪ್ರಮಥರಲ್ಲಿ ಒಬ್ಬ: ಮನದೊಳೆಳ್ಳಿನಿತು ಶಿವಭಕ್ತಿರದ ದುರ್ಭಾವನೆ 
ಯ್ರಂದು ಶಿವಲಿಂಗಮಂ ಮುಟ್ಟುತಿರೆ ಕಂಡು ಸಯ್ತಿರದೆ ಚಂಡೇಶ 
ನುರಿದೆದ್ದು ಕೋಲ್ಲೊಂಡು (ಚಂಡೇರ.. ದೇ: ೨೪೯-೨೪); ಕಡುಶಿವಾರ್ಚಕ 
ನೆಸೆವ ಚ೦[ ಪಾಕಾಂ. ತಂ ]ಡೇಶ ತಂದೆಗಳ ಚರಣಾಂಬುಜಕ್ಕೆ ಶರಣು 
(ಲಶಿಣೆಂ. 88-೨೦). [%೫೦. (ಚಂಡಾ + ಈಶ) ] 

ಚಂಡೇಶ್ವರ (ನಾ).ಎಚೆಂಡೇಶ. [ಸಂ. (ಚಂಡಾ + ಈಶ್ವರ)] 

ಚಂಡೋಲ, (ನಾ). (ಇಂಪಾದ ಸ್ವರವುಳ್ಳ). ಒಂದು ಬಗೆಯ ಪಕ್ಷಿ: 
ಮುಂಜಾವಿನಲ್ಲಿ ನಾನು ಬಂದಕೂಡಲೇ ಚಂಡೋಲಪಕ್ಷಿಗಳು ನನ್ನೆದುರಿಗೆ 
ಬರಬೇಕೆಂಬ ಹವಣಿಕೆಯಿಂದ ಆಕಾಶದಲ್ಲಿ ಹಾರಿ ಇಂಪಾದ ರಾಗ ಮಾಡು 
ತ್ರವೆ (ಮುಂಬಯಿ. ೩-3೭). [4 ಮರಾ. ಚಂಡೋಲ ; ಹಿಂ. ಚಂಡೂಲ ' 

ಚಂಡೋಲ್ಕ (ನಾ). ಅಫೀವಂಂ ; ಅಪಿನಿ : ಅವನು ಭಾಂಗ, ಗಾಂಜಾ, 
ಚಂಡೋಲ ಸೇದುತ್ತಾನೆ (ಸ್ಮೃತಿಚಿ. ೬೦). 
[ ಮರಾ. ಚಂಡೋಲ ; ಹಿಂ. ಚಂಡೂ ] 

ಚಂತಮ (ನಾ). ಒಬ್ಬಾತನ ಹೆಸರು; ಉರ್ಬ್ಬಯೊಳ್ಸಕಲದೊಳೊರ್ಬ್ಬನೆ 
ಗಣ್ಣ ಶ್ರೀಚನ್ನಮನೆನ್ನುಮೊಳ್ಬಿಡೆಯನ್‌ ಗೊನ್ತಿಸುತರಿಂ ಪರಾಕ್ರಮನ್‌ 
ಬಲ್ವಡೆ ಸೂದ್ರಕನ್‌ (ಎಇ. ೫೫7%, ೨೬-೬; ಸು. 686). 

[ ಚಂತ? * ಅಮ (ಅಮ್ಮ) 7 
ಚಂತ್ರೂರ್ಬೋಯು (ನಾ). ಒಬ್ಬಾತನ ಹೆಸರಂ : ಚನ್ರೂರ್ಬೊೋಯಸ್ಯ 
ಕಾಶ್ಯೂ(ಶ)ಪಗೋತ್ರ ಪಾಲಶವರ್ಮ್ಮಣಾ (ಇಆ. ೪11, ೧೮೮-೪೨; 668). 
[? + ಬೋಯ] 

ಚಂದ, ಚೆಂದ, (ನಾ). ೧. ಅಂದ; ಸೊಗಸಂ; ಚೆಲವು: “ಚಂದ ಲಾವಣ್ಯ 
ಸಸಿಗಳೋಳ್‌ ಚಂದ” (ಕಬ್ಮಮಂ. ೧೦೦); 'ಪಲವುಮಂದದ ಚಂದದ ಚಿನ್ನ 
ಪೂಗಳಿಲ್ಲದೆ ಲುಳಿತಾಳಕಂ . . . ಸೊಗಯಿಪ್ಪುದೀಕೆಯಾ (ಆದಿಪು. ೩-೪೮); 
ರನ್ನದ ಬಾಯಿನಕ್ಕೆ ಪಲವಂದದ ಚಂದದ ಸೀರೆಗೆನ್ನವರ್ತನ್ನವರೆನ್ನದಿತ್ತು 
(ಮಲ್ಲಪು. ೪-೧೦೪): ಚಂದ ಮಿಗೆ ಸಾವಿರದ ಸಂಖ್ಯೆಯರಿಂದುಮುಖಿಯರ 
ತಳಿಗೆಯಾರತಿ ಸಂದಣಿಸಿದವು (ಕುವ್ಕಾಸ. ೧೩-೧೧) ; ನೆತ್ತಿ ಬಿರಿದರು ಚಂದ 
ದಂತ ಮುರಿದರು ಚಂದ ಗಿರಿವಿದಾರಣದೊಳು ಕರಿಗೆ (ಇಂಡಾಪ. ೭೦-೩೭): 
ತುಂಬೀ ಸ್ವರ ಚಂದ, ರಂಭೇ ಯೌವನ ಚಂದ (ಗಾಜಿ). ೨. ಹೋಲಿಕೆ ; 
ಸಾದೃಶ್ಯ : “ ಒಗೆಗುಂ ತಾವಂದ ಚಂದಮೆನೆ ಪೋಲ್ವೈಯೊಳಂ ” (ವಿಕ. 
೧೩೯); ಕಳವಳಿಕೆ ಮಿಗೆ ತಂದು ಕಂದನ ಕೊಲಲು ಕೆಡಹಿದ ಕುಟ್‌ಯ ಚಂದದಿ 
ತಲೆಯ ಕಾಲೊಳಗಿಕ್ಕಿ ಕೈಯನು ಬಿಗಿದು ಕೆಡಹಿರಲು (ಸಂಪ. ೮-೪೩). 
೩. ರೀತಿ; ವಿಧ; ಪ್ರಕಾರ; “ ಸ್ವಸ್ತಿಕಃ, ವರ್ಧಮಾನಃ, ನಂದ್ಯಾವರ್ತಃ, 
- ಈ ೩ ಮೊದಲಾಗುಳ್ಳುವು ಅರಮನೆಯ ಚಂ[ಪಾಕಾಂ. ಛಂ]ದಂಗಳ್‌ 
(ಹಲಾಯು, ದುರ್ಬೋಧೆಗಳ ನಾನಾಚಂದದಲಿ ಬೋಧಿಸಿ 
ಸುನೀತಿಯನಂದಗೆಡಿಸಿ (ಕುವ್ಯಾಆ. ೮-೫೪) ; ಕರ್ಮವೆ ಮೂಡು ಚಂದದಿಂ 
ಸಂಚಿತಾರಬ್ಧವಾಗಾಮಿಯೆಂದು ಫಲಿಸುತ್ತಮಿಹುದಲ್ಲಿ (ಅನುಸಾ. ೭-೨-೧); 
ಅಂದು ವಿರಹವ್ಯಥೆಯ 
ಸಂತೈಸಿದರು (ನಳಡ. ೧-೪೪): ಒಲಿದವಳೋಪನ ಹಲವು ಚಂದದಿ 
ಪೊಗಳ್ಳುಲಿದಳೆಂದೆನದಿರು ಗಿಳಿಯೆ (ಛರತ. ೬-೯೧). ೪. ಸರಿಯಾದುದು: 
ಯೋಗ್ಯವಾದುದಂ ; ಒಪ್ಪವಾದುದಂ ; ಒಂದಿಂದ್ರಿಯದ ಸುಖವ 
ನೊಂದು ಮುಖಕರ್ಪಿಸಲು ಚಂದವಾಗದು ಪ್ರಾಣಲಿಂಗಿಗೆ ವಿಚಾರಿಸಲು 
(ದೀಕ್ಷಾಜೋ. ೧೨೫-೪): ಮಂದರಗಿರಿಯ ಪೊತ್ತುದು ಏನು ಚಂದವೆ ಕಂದ 
ನೊಯ್ದು ಅಡವಿಯೊಳಿಡುವುದಾವ ನ್ಯಾಯವೆ (ಪುರಂದ. ೨-೭೩-೨) ; ಲಜ್ವೆ 
ವಧುವಿಗೆ ಚಂದ . . . ಮಜ್ಜಿಗೆ ಊಟಕೆ ಚಂದ (ಇಂಡಾಪ, ೯೪-೩೭೬) ; 
ನಾಗರಿಕರ ಮಾತು ನಗರದಲ್ಲಿ ಚಂದ (ಗಾದ). ೫. ಕ್ಷೇಮ ; ಕುಶಲ; 


೫೧-೧೫೦) ; 


೨೭೦೨ 


ಲಾ 


15 


ನಾನಾಚಂದದಲಿ ಶೈತ್ಯೋಪಚಾರಗಳಿಂದ | 


46 


ಚಂದಕಾಣ 


ಸೌಖ್ಯ; ಮಂದಾಕಿನಿಯ ಚಂದವೆಯಂದು ಕುಶಲವನ್ನ ನಸುನಗುತ ಕೇಳಲು 
(ಸೌಗಂಧಿ. ೨೫). ಚೆಂದ: ೧. ಬೆಳ್ಳೆಲೆಗಳ . . : ಹೊಂದಾವರೆಯಂತ 
ವಾಮಹಸ್ತದೊಳಾಂತ ಚೆಂದವನೇನ ಬಣ್ಣಿಸುವೆ (ಮೋಹತ. ೧೬-೩೧). ೨. 
“ ಅಂದಂ, ಚೆಂದಂ, ಅನ್ನಂ-ಈ ೩ ಪೋಲ್ವಿ ” (ಕಶಸಾ. ೧೫-೨೯೫). ಹ. 
ಇಂದು ನಿಮಗೀ ಹದನ ನಾನೇ -ತಂದು ಬಳಿಕೆನ್ನೊಡಲ ಸಲಹುವ ಚೆಂದ 
ವೊಳ್ಳಿತು (ಕುವ್ಕಾಭೀ. ೧೦-೩೪). ೪. ಮಗನೆ ಕೇಳೈ ಪಾರ್ಥ ಕೂರಂಬುಗಳ 
ಹಾಸಿಕೆ ಚೆಂದವಾಯಿತು ಹೊಗರಲಗ ತಲೆಗಿಂಬ ರಚಿಸು (ಕುವ್ಯಾ ಭಿ. 
೧9-೨೨); ಇನಿತೊಂದು ಗರ್ವದ ಬಿಜುನುಡಿ ಚೆಂದವೆ ನಿನಗೆ (ಮೋಹತ. 
೫. ಹರಿಶರಣರಾದರಿಗೆ ಚೆಂದವಾಗದ ಕಾರ್ಯವಾವುದು 
(ಕೋಗಯ. ೧೮-೫೩). ೬. ಅಭಿಲಾಷೆ: ಇಚ್ಛೆ ; ಆಸಕ್ತಿ ; ಕೃತಿಯಿದ 
ಚೆಂದದೆ ಬುಧರು ಲಾಲಿಪುದು (ಕಂನವಿ. ೧-೧೩). 
ಚಂದಚಂದ (ದ್ವಿರುಕ್ತಿ) : ತಂದಡವಿ ಗಿಡು ಮರ ಹಗಿನವಂ ಚಂದ 
ಚಂದದ ಸೊಪ್ಪು ಸೊಗಡಂ ಹಲವು ಸೆಕ್ಕೆಗಳ ಹೊತ್ತುಕೊಂಡೈತಹನು 
(ಬಸಪು. ೪೩-೩೬). 
[ ದೇ.॥ ತಮಿ. ಮಲ. ಚನ್ತ ; ತುಳು. ತೆಲು. ಚಂದ./ಸಂ. ಛಂದ] 
ಚಂದ್ಕ, ಚಂದ್ಕು, ಚೆಂದ, (ನಾ). ೧. ಚಂದ್ರ ; ಚಂದ್ರಮ; ತಿಂಗಳು; 
“ಜೊನ್ನೊಡಲಂ . .. ಚಂದಂ . . . ತಿಂಗಳ್‌-ಈ ೨೦ ಚಂದ್ರನ ಪೆಸರ್‌” 
(ಕಶಸಾ. ೨-೨೩); “ಚಳಿಗದಿರಂ . . : ಐಕಿಲ್ವೆಳಗಂ ತಣ್ಣದಿರ ಮಂಜುಗೈಯಂ 
ಚಂದಂ” (ಕವಿಕಂ. ೪೩); ಗರಣ ತಾಗಿದ ಚಂದನಂತೆ . . . ಮನಸು ತಳ್ಳೆಂಕ 
ಗೊಡುತಂ (ಪ್ರಥುಪು. ೬-೩೦). ೨. ಒಬ್ಬಾತನ ಹೆಸರು : ಕುಪ್ಪಯ್ಯನುಂ 
ಚನ್ನನುಂ ಬಿಕ್ಕಿಯುಂ ತಮುತ್ತ ಮೂವರುಂ ಕಲ್ಲ ನಿಟ್‌ಸಿದರ” 
(ಎಕ. ೪111, ಸೊರಬ. ೪೩೪-೭; 978). ಚೆಂದು, ೧. ಎಳ ಮಾಸೆಯದೇಂ 
ಬಳೆದುದೊ ಚಂದುಮೊಗದ ಕಟ್‌ಗೆಆ್‌ದೊರೆವೊಲ್‌ (ಚಿಕವಿ. ೪-೧೫೮). 
"ಚಂದುಮಾಮ', "ಚಂದುವಟ್ಟು' ಪರಾ. ೩. ತೇದಿ ; ದಿನಾಂಕ: 
ತಾರೀಖಂ; (8). ಚೆಂದ್ಯ: ೧. "ಚೆಂದಗಲೆ' ಪರಾ. [ ಆಸಂ. ಚಂದ್ರ] 


೧೨-೯೩). 


ಚಂದ್ಕ "ಛಂದ,' ನೋ. 


ಚಂದ /ಚಂದಾ' ನೋ. 

ಚಂದಂಬೆಣು (ಕ್ರಿ). ಅಂದವನ್ನು ಪಡೆ ; ಚೆಲುವಾಗು ; ಸೊಗಸಾಗು ; 
ಹರಿದೇವಂ ಪೇಳ್ದ ಸತ್ಕಾವ್ಯಮಂ ಚಂ[ಪಾಠಾಂ, ಚಿಂ]ದಂಬೆತ್ತಿರಲೋದು 
ವಾರ್ತ ಸುಖದಿಂ ಕೇಳ್ದಾದರಿಪ್ಪರ್ಗೆ ಸಾನಂದಂ ಮಾಡುಗೆ ಪುಣ್ಯಭೋಗ 
ಚಯಮಂ (ಗಿರಿಕ. ೧೦-೧೧೩). ([ಚಂದ್ಕ * ಪೆಜ್ಮು) 

ಚಂದಕಲ;(ನಾ). ಒಂದಂ ಬಗೆಯ ಮರ; ಚಂದಕಲ (ಚಂದೋರ).-ದೊಡ್ಡ 
ಮರ; ಕಟ್ಟಿಗೆ ಕೆಲಸದ್ದಲ್ಲ. ಅಂಟು ಔಷಧಿ (ಕಥಾಗೆ. ೩೪): ಕಂಚುಪ್ರಾಂತಿ, 
ಚಂದಕಲ, ಬಟ್ಟ ಚೆಂದ್ರಿಕೆ, ಉಪ್ಲಿಗೆ (ಮ್ಮಔಗಿ. 8೧-೧೦೩೩). 

[ «ಮರಾ. ಚಂದರ] 

ಚಂದಕಾಣಿಸು, ಚೆಂದಕಾಣಿಸಂ (ಕ್ರಿ). ೧. ಚೆನ್ನಾಗಿ ಕಾಣಿ;.ಶೋಭಿಸಂ; 
ಅವನು ಚಿತ್ರದಲ್ಲಿ ಬಹಳ ಚಂದಕಾಣಿಸುತ್ತಾನೆ (ರೂಂ). ಚೆಂದಕಾಣಿಸು ; 
೨. ಶೋಭಿಸುವಂತೆ ಮಾಡಂ : ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು 
ಅದನ್ನು ಚೆಂದಕಾಣಿಸಬೇಕು (ರೂಂ). [ ಚಂದ, * ಕಾಣಿಸು] 

ಚಂದಕಾಣು, ಚೆಂದಕಾಣಂ (ಕ್ರಿ). ಚೆಲುವಾಗಿ ತೋರಂ; “ಒಪ್ಪು, 
ಅಮರು, ಎಸೆ, ಕಂಗೊಳಿಸು, ಒಡಂಬಡು, ಚಂದಕಾಣು, ಸೊಗಸು” 
(ಕಂನುಹು. ೮೦). ಚೆಂದಕಾಣು : ಉಡಿಗೆತೊಡಿಗೆಗಳಿಂದ ಹೆಂಗಸು ಚೆಂದ 
ಕಾಣುವಳು (ಇಂದಾಶ. ೨೩೩-೫೩). [ಚಂದ್ಮ+ ಕಾಣು (ಕಾಣ್‌) 

ಚಂದಕಾಟ (ನಾ). ಸೊಗಸಂಗಾರ; ಅಂದಗಾರ; ಅವಿಚಳಲೀಲೆಯೊಳಾಟು 
ಖಂಡದ ರಾಜನಿವಹೆದ ಸಂಪತ್ತನೆನ್ನ ತವರುಮನೆಯ ಚಂದಕಾಜ ನೀನಾ 
ಳೆಂದು ದಿವಿಜೆ ತಿಲಕವಿಟ್ಟಳೊಡನೆ (ಧರ. ೩೫-೬೨), [ಚಂದ - ಕಾಲಿ] 


ಚಂದಗಮುಂಡ 


ಚಂದಗಮುಂಡ (ನಾ). ಒಬ್ಬಾತನ ಹೆಸರು; ಭವಗಮುಣ್ಣನು ಚನ್ನ 
ಗಮುಣ್ಣನು ಹೆಡೆವೊಟಲ್ನಾಡು ಬನವಸಿಯ ನಗರಮುಂ ಸಾಕ್ಷಿ (ಎಕ: ೪117, 
ಸೊರಬ. 8೫೭೧-೩೭; 698). [ ಚಂದ್ಯ + ಗಮುಂಡ್ಯ ( ಆಗಾಮುಂಡ)] 

ಚಂದಗಲ* (ನಾ). ಚಂದ್ರಕಾಂತಶಿಲೆ; “ಚಂದ [ಪಾಣಾ. ದ್ರ]ಗಲ್ಕುಳಿರ್ಗಲ್ಲೆ 
ನಲೊಸರ್ಗಲ್‌ ” (ಜತುನಿ, ೧೦೦). [ ಚಂದ್ಯ + ಕಲ್‌] 

ಚಂದಗೆಡಿಸು (ಕ್ರಿ). ಸೊಗಸನ್ನು ಕೆಡಿಸು ; ಅಂದಗೆಡುವಂತೆ ಮಾಡು: 
ಮತ್ತೆ ಕೆಲ ಹೋಳುಗಳ ಚಂದಗೆಡಿಸದೆ' ಶುಂಠಿಯುಳ್ಳಿಗಳನಿಕ್ಕಿ. ಯೇಲಕ್ಕಿ 
ಯಂ ತಳಿದುಕೊಂಡು (ಸೂಪಶಾ. ೪-೭೯). [ ಚಂದಗೆಡು +.- ಇಸ್ಕು) 

ಚಂದಗೆಡು, ಚೆಂದಂಗೆಡಂ (ಕ್ರಿ). ಸೊಗಸುಗುಂದಂ; ಅಂದಗೆಡು; ಇಂದು 
ಕೊಡುವೊಡೆಯಂ ಕೊಳುವವಂ ಚಂ[ಪಾಕಾಂ. “ಛಂ]ದಗೆಟ್ಟರು ಈ 
ದಿನದೊಳೇನೆಂದು ನಗುವರೊ (ಬಸಪು, ೨೯-೧೩). ಚೆಂದಂಗೆಡು: ಚೆಂದಂ 
ಗೆಡದೈಗಣೆಯಂ ನಾಲ್ಮಲೆಯಾನದವಾಣೀಶಂ . . . ಎಂಬಂದದಿನತಿವಿಭ್ರಾ 
ಜಿಸಿದಂ ರಾಜಪ್ರಭಾರಾಜಸುತಂ(ಟಯಕಾ. ೨-೬೯). [ಚಂದ * ಕೆಡ್ಕು) 

ಚಂದಗೇಡಿ, ಚೆಂದಗೇಡಿ (ನಾ). ೧. ಅಂದವಿಲ್ಲದವನಂ ; ಕುರೂಪಿ: 
“ ಚಂದಗೇಡಿ-ಕುರೂಪಿ ” (ಜಾನಕೋ. ೩೪); ಚಂದಗೇಡಿ ಕೊರಳಾಗೆ ಚವುಕ 
ಕಟ್ಟಿದರೆ ಮಂದಿ ನೋಡಲೆಂದು ಕಂಬಿಯ ಮೇಲೆ ಕೂತ (ಗಾದೆ). ೨. 
ಅಂದವನ್ನು ಕೆಡಿಸುವವನಂ. «ಚಂದಗೇಡಿತನ' ಪರಾ. ಚೆಂದಗೇಡಿ: 
(ಕಿ) [ ಚಂದ್ಕ + ಕೇಡಿ] 

ಚುದಗೇಡಿತನ, ಚೆಂದಗೇಡಿತನ (ನಾ). ಚಂದವನ್ನು ಕೆಡಿಸಂವಿಕೆ; ಅಂದ 
ವನ್ನೂ ಹಾಳುಮಾಡಂವಿಕೆ: ಈ ಅಂದನಿಸಿಕೊಂಬೋ ಚಂದಗೇಡಿತನಾ 
ಯಾಕ ಬೇಕವ್ವಾ ನಮಗ? (ಹೊಸಂಸಾ. ೬೮). ಚೆಂದಗೇಡಿತನ : ಪ್ರಕೃತಿ 
ಯನ್ನು ವಿಕೃತಿಗೊಳಿಸುವ ಚೆಂದಗೇಡಿತನವನ್ನು ಚಾತುರ್ಯದಿಂದ ಬದಿ 
ಗೊತ್ತಿ (ನೆಲಮು. ೪11 ನಾಲ್ಕುಮಾಠು). ([ ಚಂದಗೇಡಿ + - ತನ] 

ಚಂದಣ (ನಾ). ಒಂದಂ ಬಗೆಯ ಮರ ಚಂದನವೃಕ್ಷ; ಶ್ರೀಗಂಧ ; 
“ಗಂಧಸಾರಃ, ಮಲಯಜಃ, ಭದ್ರಶ್ರೀಃ, ಚಂದನಃ-೪ ಚಂದನಗಿಡ, ಚಂದಣ” 
(ಸಿದ್ಧಾಂತಿ. ೧೮೦): ಕರಚಂಡಘಾತದೊಳ್‌ ತೊಂಡುಗೆಡದ ತುರಗದಳಂಗಳುಂ 
ಬಜಸಿಡಿಲ ಬಳಗಂ ಚಂದಣದ ಪೆರ್ಮರಗಾಡಂ ದಿಂಡುಗೆಡಪಿದಂತಿರ್ದುವು 
(ಅನಂಪು. ೧೪-೬ ವ); ಬಸುರಿ ಬಿಳುನೆತ್ತಿ ತುಂಬುರ ಬಿಕ್ಕಿ ನೆಲ್ಲ ಚಂದಣವತ್ತಿ 
oe ನಾನಾವೃಕ್ಷಜಾತಿಯಿಂದೆಸವ ಘೋರಾರಣ್ಯ ಕಣ್ಣೆ ಸೆದುದು (ಸಿಂಗಿರಾ. 
೩೦-೯೪). [ ಆಪ್ರಾ. ಚಂದಣ./ಸಂ. ಚಂದನ ] 

ಚಂದಣಗಿತ್ತಿ (ನಾ). ಅಡಿಗೆಯವಳು ; ರಂದಣಗಿಶ್ತಿ : ಬಂದ ಚಂದಣ 
ಗಿತ್ತಿಯರೆಲ್ಲರು ಓಗರವನುಂಡು ಹೋದರಲ್ಲದೆ ಮದುವಣಿಗನ ಕಂಡು 
ಹೋದುದಿಲ್ಲ (ಮೋಳಿಮಾ. ೧೯೩-೭೨೭). 

[P ಇದು " ರಂದಣಗಿತ್ತಿ ' ಎಂಬುದರ ಅಪಲಿಖಿತವಿರಬಹುದು. 

ಚಂದನ (ನಾ). ೧.ಎ ಚಂದಣ; “ ಚಂದನಂ, ಮಳಯಜಂ, ಶ್ರೀಖಂಡ (1)ಂ. 
ರೋಹಿಣೀದ್ರುಮಃ - ಈ ೪ ಸಿರಿಗಂಧಂ” (ಹಲಾಯು. ೮೯-೩೯೦) ; 
ಮಲಯಮೇಖಲೆಯಂತೆ ಚಂದನಪಲ್ಲವಾವತಂಸೆಯುಂ (ಕಾದಂಪೂ. ೪೯); 
ಚಂದನ ದ ಕುಜದೊಳ್‌ ಕುಸುಮವಜಸುವರೆ (ನಂಬಿರ. ೧೩-೬). 
೨. ಶ್ರೀಗಂಧದ ಕೊರಡನ್ನು ತೇದುಮಾಡಿದ ಗಂಧ ; “ರೋಹಿಣಿ 
ಮಲಯಜಂ ಚಂದನಂ ಗಂಧಮೆಂದೆನಿಕ್ಕುಂ” (ಮಂಗರಾ. 
ಬೆಳಗುವ ಚಂದನದಣ್ಣಿಂ . . . ಕರಮೆಸೆದಂ (ಕಾದಂಪೂ. ೨೯) ; ಮೃಗವುಂದ 
ಘಸೃಣಚಂದನಚರ್ಚೆಯೊಳಂ . . . ಪಸದನಂಗೆಯ್ದು (ಜಗವಿ. ೪-೮೦ ವ). 

ಚಂದನಚಂದ್ರ-ತಂಪನ್ನುಂಟುಮಾಡುವ ಚಂದ್ರನಂತಿರುವವನಂ ; 

ಒಂದು ಬಿರಂದಂ; ಧರೆಯ ಪೊರೆವ ಚನ್ನನಚಂದ್ರ ಪಗೆವರಾದಿತ್ಯ ನಾಮಾದಿ 
ಸಮಸ್ತಪ್ರ[ಶ)ಸ್ತಿಸಹಿತ ಶ್ರೀ ಮನ್ಮ ನ್ನೆಯ ನಾಯಿಮರಸ [ನುಂ] 

[ ಸಂ. ] 


೯೯-೨೧) ; 


(ಸೌಇಇ. XX, ೨೬-೧೧ ; 1040). 


ವಿ೭೧೩ 


10 


20 


26 


36 


ಚಂದಪ್ಪ 


ಎ 


ಚಂದನಕರ್ದಮ (ನಾ). ಶ್ರೀಗಂಧದ ಕೊರಡನ್ನು ತೇದುಮಾಡಿದ 
ಕಲ್ಕ,-ಲೇಪನದ್ರವ್ಯ ; ಚಂದನಕರ್ದಮದಣ್ಣು . . . ಬಗೆಗೊಂಡುದು 
(ಆಗವಿ. ೨-೭೧). [ ಚಂದನ * ಕರ್ದಮ) 

ಚಂದನಕುಜ (ನಾ). ಗಂಧದ ಮರ; ಶ್ರೀಗಂಧ ; ಪಾವು ಸುತ್ತಿರಲನಾಹತ 
ಲೀಲೆಯೊಳಂದು ಬಾಳಚಂದನಕುಜದಂತೆ ಕೃಷ್ಣನೆಸೆದಿರ್ದೊಡಂ (ಜಗವಿ. 
೩-೪೧). [ ಚಂದನ * ಕುಜ] 

ಚಂದನಕೆಟ* (ನಾ). ಒಂದು ಸ್ಥಳದ ಹೆಸರು: ಆತನ ಮಗ ಹಿಟೆಯ 
ಚುಂದನಕೆಜಿಯ ಬಡ ೬ » ಇಜ್‌ದು ದನವ ಕೊಂಡುಹೋಹಲ್ಲಿ 
(ಎಳ. ೪11, ಶಿವಮೊ. ೭೭-೪ ;1). [ ಚಂದನ? ಕೆ] 

ಚಂದನಕ್ಷೋದ (ನಾ). ಚಂದನದ ಚೂರ್ಣ, ಗಂಧದ ಹಂಡಿ; ಕೆಂಪಿಲ್ಲದ 
ಬಿಸಿಲುಣ್ಮುವ ಕಂಪಿಲ್ಲದ ಸಾಂದ್ರಚಂದನಕ್ಷೋದಂ . . . ಎಂಬೆಂ ಪೊಸ 
ಬೆಳ್ಚಿಂಗಳಂ ಬಲಿಿಕ್ಕೇನೆಂಬೆಂ (ಹಂದ್ರಪು. 6-99). [ಚಂದನ * ಕ್ಷೋದ) 

ಚಂದನಗಾಡು(ನಾ).ಗಂಧದ ವಂರಗಳ ಕಾಡು; ಬಿದಿರ್ವೆತ್ತಗಳ ಲೋಬಾನ 
ಚಂದನಗಾಡಿನೊಳ್‌ ಪಂದಿ ಮತ್ತೇಭಂಗಳಿರೆ ಕಂಡರವರು (ಮೋಹತ. 
೧೯-೨೧). [ಚಂದನ * ಕಾಡ್ಕು ?. 

ಚಂದನಚರ್ಚೆ (ನಾ). ಚಂದನವನ್ನು ಬಳಿಯುವುದು, ಗಂಧದ ಲೇಪ ; 
ದಿವ್ಮ ಭಾಷಾರಸ ಪೂರ್ಣಮಂ ಶ್ರುತಪಯೋಧಿಯನೀಸಿದ ವರ್ಧಮಾನ 
ಭಟ್ಟಾರಕರಂ ವಚಸ್ಸುರಭಿ ಚಂದನಚರ್ಚೆಗಳಿಂದಮುರ್ಚಿಪೆಂ (ಪಂರಾಮಾ. 


೧-೧೪). {ಚಂದನ ೬ ಚರ್ಚೆ] 
ಚಂದನಬಟವ (ನಾ). ಒಂದು ಬಗೆಯಂ ಔಷಧಿ ಸಸ್ಯ: ಚಿಲ್ಲೀ (ಚಂದನ 
ಬಟವ) . . . ಜೇಷ್ಠಮಧು ಇವೆಲ್ಲ ಮಧುರ (ಅಷ್ಟಾಂಗ. ೧೩೮-೯೩ ಅರ್ಥ). 


[ “ಮರಾ. ಚಂದನಬಟವಾ] 

ಚಂದನವಕ್ಕಿ (ನಾ). ಒಂದಂ ಬಗೆಯ ಪಕ್ಷಿ; ಶಕುನಿ ಚಂದನ[ಪಾಕಾಂ. ಣ] 
ವಕ್ಕಿ ಚಕೋರಿ . . , ಗಿಡುಗಂಗಳೆಂಬ ಖಗವೃಂದದಿನಲ್ಲಿಯೆರಣ್ಯ ಮೊಪ್ಪುಗುಂ 
(ಗಿರಿಕ. ೧.೭೪)... [ ಚಂದನ? ಪಕ್ಕಿ; ) 

ಚಂದನಸಾರ (ನಾ).ಎಚಂದನಕರ್ದವಂ; ಘನಸಾರ ಚಂದನಸಾರ ಪ್ರಮೃಷ್ಟ 
ಕರತಳನುಮಾಗಿ (ಆದಿಪು. ೧೧-೨೭ ವ). [ ಚಂದನ * ಸಾರ್ಯ) 

ಚಂದನಾಚಲ (ನಾ). ಗಂಧದ ವಂರಗಳಂ ಬೆಳೆಯುವ ಬೆಟ್ಟ, ವಂಲಯ 
ಪರ್ವತ. (ಚಂದನ * ಅಚಲ) 

ಚಂದನಾದಿಚೂರ್ಣ (ನಾ). ಶ್ರೀಗಂಧವೇ ಮೊದಲಾದ ದ್ರವ್ಯಗಳಿಂದ 
ಸಿದ್ಧಪಡಿಸಿದ ಔಷಧಿಚೂರ್ಣ: ಚಂದನಾದಿಚೂರ್ಣ . . . ತೆಗೆದು 
ಕೊಳ್ಳಲು ಸರ್ವಪೈತ್ಯ, ಸಕಲ ಮೂತ್ರರೋಗ, ವಾತಜ್ವರ ಮುಂತಾಗಿ 
ಗುಣಮಕ್ಕುಂ (ಸಕವ್ಮೆ- ೧೪೩): ಚಂದನಾದಿಚೂರ್ಣಃ-ತೃಷೆಗೆ-ಶ್ರೀಗಂಧ, 
ಚಂಗಲಕೋಷ್ಠ . . . ದ್ರಾಕ್ಷೆಹಣ್ಣು ಇವನ್ನು ಸಮಾನತೂಕದಿಂದ ಚೂರ್ಣವ 
ಮಾಡಿ ಸಕ್ಕರೆ ಸಹ ಮೆಲ್ಲಲು ತೃಷೆ, ಛರ್ದಿ, ಬಿಕ್ಕಳು, ಪಿತ್ತ, ಭ್ರಮೆ, 
ಅರೋಚಕ, ಇವು ಗುಣ (ವಿವೈವಿ. ೨೬). [ಚಂದನ ೬ ಆದ್ವಿ * ಚೂರ್ಣ) 

ಚಂದನಾದಿತೈಲ (ನಾ). ಶ್ರೀಗಂಧ ಮೊದಲಾದುವುಗಳ ಸಾರವನ್ನು 
ಬೆರಸಿದ ಎಣ್ಣೆ ; ಚಂದನಾದಿತೈಲ-ಶ್ರೀಗಂಧ, ಯಷ್ಟಿಮಧುಕ, ಅಗಿಲು 

. * ಓಂದು ಬಳ್ಳ ಎಣ್ಣೆಯನ್ನು ಹನಿಸಿ ಕಾಯಿಸಿ ಪಾಕದಲ್ಲಿಳುಹಿಕೊಂಡು 

ದೇಹಕ್ಕೆ ಲೇಪವನ್ನು ಮಾಡಲು ಪಿತ್ತಜ್ಹರ, ದಾಹಜ್ಯರ ಸಹ ಮಾಣುವುವು 
(ಸಕವೈ. ೮೪). [ ಚಂದನ * ಆದ್ಮಿ + ತೈಲ) 

ಚಂದನೋಪಲ (ನಾ). ಗಂಧ ತೇಯಂವ ಕಲ್ಲಂ ; ಸಾಣೆಕಲ್ಲು: “ತೇವ 
ಸಾಣೆಯ ಕಲ್ಲು ಚಂದನೋಪಲಮೆನಿಕ್ಕುಂ" (ಮಂಗರಾ. ೬೧-೧೯). 

[ ಚಂದನ 4 ಉಪಲ ] 

ಚಂದಪ್ಪ (ನಾ). ಚಂದ್ರ; ಶಶಿ; ಚಂದಪ್ಪ ಮೂಡ್ಕಾನ ಚಿಗರೀಯ 

ನೇರ್ಯಾನೋ (ಗಾಳಿಗು. ೧೬). [ಚಂದ್ಯ * ಅಪ್ಪ, 


ಚಂದಮ 


ಚಂದಮ, ಚಂದವ, ಚಂದುವ, ಚೆಂದವ (ನಾ). ಚಂದ್ರ; ಶಶಿ; : ಚಂದ 
ಮನಿಂ ಬಾಂದೊಜ್‌ಯಿಂ ಪ ವಳ ದ ಚಂದಮನೇಳಿಪವೊಲ್‌ (ಉದ್ಯದೇ. 
೬-೨೦). ಚಂದವ: ಬೆಳ್ಳೊಡೆಯಾಗಸಕೆಟ್ಟಿ ಚಂದವಂ ಗಡ (ಕಲಿಕಾ. ೧೮೩). 
ಚಂದುವ: ಅರಲಂಬಿಂ ಗಣ್‌ಸನ್ನೆದೋಲವನನಂಗಂ ಚಂದುವಂ 
ಕೂಂಕುವಂ ಕರದಿಂ ತೆಂಬೆಲರೆಂಬನಡ್ಡ ಸುಟ್‌ವಂ (ಅನಂಪು. ೮-೨೧). 
ಚೆಂದವ: ಇರುಳ್ಗಣ್ಣನೆಂ ದು ಚೆಂದವನಕ್ಕುಂ (ರಾಮಾಕ್ಯ. ೮೯-೨೮). 
"ಚೆಂದವಗಲ್‌' ಪರಾ. ([ ಪ್ರಾ. ಚಂದಮ. / ಸಂ. ಚಂದ್ರಮಸ್‌ ] 

ಚಂದಮಾಮ, ಚಂದಮಾವ, ಚಂದಂಮಾಮ (ನಾ). (ಮಕ್ಕಳು) ಚಂದ್ರ 
ನನ್ನು ಅಕ್ಕರೆಯಿಂದ ಸಂಬೋಧಿಸಂವ ಹೆಸರು ; “ಮಕ್ಕಳು ಚಂದ್ರ 
ನಿಗೆ ಕರೆಯುವುದಂ” (ಜಾನಕೋ. 8೪) : “ಚಂದಮಾಮ " ಎಂದು ಕರೆವು 
ದಾರನು ಅಮ್ಮ? (ಕಪಪು. ೪, ೧೩೬. ಚಂದಮಾವ : ಕುವಲಯನೇತ್ರನ 
ಭಾವ ಕಬ್ಬುವಿಲ್ಲನ ಮಾವ ಕುಮುದಗಳ ಜೀವವೊಪ್ಪುನ ಚಂದಮಾವ 

ಚಂದುಮಾಮ: ಮಗುವಿಗೆ ಚಂದುಮಾಮನನ್ನು 
ತೋರಿಸು (ರೂಂ).  [ ಚಂದ್ಯ * ಮಾಮ 

ಚಂದಮಾವ "ಚಂದಮಾಮ' ನೋ. 

ಚಂದಮ್ಮ (ನಂ). ಒಂದು ಕ್ಷುದ್ರದೇವತೆಯ ಹೆಸರು; ಮಾರಿ ಮಸಣೆ 
ಜಕ್ಕಿ . . . ಕಚ್ಚಿನ ಗಡಿಗೆಮ್ಮು ಸುಳ್ಳು ಚಂದಮ್ಮನು ಖಂಡಿ ಕೇತಾರಯ್ಕ 
(ವಿಸಾಸು. ೮-೨). [ ಚಂದ್ಯ + ಅಮ್ಮ) 

ಚಂದಯ್ಯ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಚನ್ನಯ್ಕಂ (ಎಕ. ಸ, 
ಗೋರೀಬಿ. ೭೦-೧; ಸು. 800); ನಾಗಮಯ್ಯನ ಮಗಂ ಚನ್ನಯ್ಕನುಂ 
ಸಿರಿಯಣ್ಣನುಂ (ಎಳ. ೫, ಚಿಂತಾಮ.' ೪೪-೧೩ ; 9607). 

[ ಚಂದ್ಯ * ಅಯ್ಯ; ] 

ಚಂದಲದೇವಿ (ನಾ). ಒಬ್ಬಾಕೆಯ ಹೆಸರು; ಶ್ರೀ[ನೃ]ತ್ಯವಿದ್ಯಾಧರಿ ಚಂದಲ 
ದೇವಿಯರ ಬಿಂನಪದಿಂದ (ಕಇಆ. ೯೨-೧-೪೪ ; 3082) ; ನನ್ನಿಯೊಳಿನ್ನು 
ಗರ್ಬ್ಬಿತೆಯರಾರ್ಗ್ಗಳ ಚಂದಲದೇವಿಯಂದದಿಂ (ಎಕ. ೪11, ಶಿ ವ ಮೊ. 
೬೪-೮೯; 11127). [ ಚಂದಲ್ಯ 4 ದೇವಿ] 

ಚಂದವ (ಚಂದಮ' ನೋ. 

ಚಂದವರಿ (ಕ್ರಿ). ಅಂದಗೆಡು; ಅಸ್ತವ್ಯಸ್ತವಾಗಂ: ಬಳಿಸಂದ ದಂಡೊಡೆದು 
ಚಂದವರಿಯಲು ಮಂದಾನಿಲನಂ ಪರಿದೈದಿ . . 

[ ಚಂದ್ಕ + ಪರಿ] 

ಚಂದವಳಿ (ಕ್ರಿ). ಅಂದಗೆಡು ; ಸೊಗಸುಗುಂದು ; ಪರಿಮಳಿಸದಡೆ ಚಂದ 
ವಳಿದಡೆ ವಿರಸವಾದಡೆ ಬೇಜಿ ಕಂಪಾವರಿಸಿದಡೆ (ಬಸಪು. ೪೪-೨೬). 

[ ಚಂದ, * ಅಳಿ; (ಆಅಟ್ಯಿ)] 

ಚಂದವಾವುಗೆ (ನಾ). ಸೊಗಸಾದ ಪಾದುಕೆ; ಚೆನ್ನಾದ ಹಾವಿಗೆ; ದೇವರ 
ಚಂದ[ಪಾಕಾಂ. ಚೆಮ್ಮ, ಸಮ್ಮ] ವಾವುಗೆಗಳಂ ಪಿಡಿದೆಂಬುದನಿಂಬುಕೆಯ್ವ 
ಸದ್ಭಾವಮೆ ಸಾಲ್ಲುಂ. (ಪಂಠಾವೂ. ೭-೬೮). [ ಚಂದ * ಪಾವುಗೆ] 

ಚಂದಸಿಗ "ಛಾಂದಸಿಗ' ನೋ. 

ಚಂದಳ "ಚೆಂದಳ' ನೋ. 

ಚಂದಳಿರ್‌ "ಚೆಂದಳಿರ್‌' ನೋ. 

ಚಂದಾ, ಚಂದ, (ನಾ). ವಂತಿಗೆ; ವರ್ಗಣಿ ; ಗ್ರಾಮಸ್ಕರು ಚಂದಾ ಹಾಕಿ 
ಕೊಟ್ಟರು (ಹುಟ್ಕಹ. ೧೩) ; ನಮ್ಮ ಸಮಿತಿಗೆ ನೀವು ಏನೂ ಚಂದಾ ಕೊಡ 
ಬೇಕಾಗಿಲ್ಲ (ಭಾರತಿ. ೫೧): ಚೆಂದಾ ವಸೂಲಿಗೆ ಬಂದಿರುವೆವೆಂದು ಹೇಳಿದ 
ಕೂಡಲೇ . . . ಬೈದು, ಹೊರಗೆ ಕಳುಹಿಸಿದರು (ರಾಯಕ. ೬೧). ಚೆಂದ : 
ಸಂಘದ ವಾರ್ಷಿಕ ಚಂದ ಎರಡುರೂಪಾಯಿ (ರೂಢಿ). 

[ «ಪಾರ. ಹಿಂ. ಮರಾ. ಚಂದಾ] 
ಚಂದಾಉರ "ಚಂದಾವುರ' ನೋ. 


6 


(ಸಾರಂಗ. ೩೧). 


20 


25 


ಆ ಸೂಚಿಸಲೈ (ನವಮೋ. 


೬-೫೧). 30 


40 


46 


೨೭೧೪ 


ಚಂದಿಯರಸ 


ಚಂದಾದಾರ (ನಾ). ವಂತಿಗೆ ಕೊಡುವವನು ; ವರ್ಗಣಿದಾರ ; ಪತ್ರಿಕೆ, 
ಪುಸ್ತಕ,  ಮೊದಲಾದುವುಗಳಿಗೆ ನಿಯತವಾದ ಅವಧಿಗೆ ಹಣ 
ಸಂದಾಯಮಾಡಿ ಆಯಾ ಪತ್ರಿಕೆ ಮೊದಲಾದುವನ್ನು ಪಡೆಯು 
ವವನಂ : ಹಲವಾರು ಬಗೆಯ ದೈನಿಕ, ಸಾಪ್ತಾಹಿಕ, ಮಾಸಿಕ ಪತ್ರಿಕೆಗಳಿಗೆ 
ಅವರು ಕಾಯಂ ಚಂದಾದಾರರಾಗಿದ್ದರು (ರತ್ನಗೋ. ೩). 

[ ಚಂದಾ'*.- ದಾರ್ಮ] 

ಚಂದಾಪಟ್ಟಿ (ನಾ). ಚೆಂದಾ ಕೊಡಂವವರ ಪಟ್ಟಿ, ವರ್ಗಣಿ ಕೊಡುವವರೆ 
ಯಾದಿ : . ಕೆಲವರು ಅವನು ಬಂದೊಡನೇ ಚಂದಾಪಟ್ಟಿಗೆ ಸಹಿಹಾಕಿ 
ಶ್ರೀರಾಮರಕ್ಷೆ ಎಂದು ಕೈಮುಗಿದು ಬಿಡುವರು (ವೈದ್ಯವಿ. ೭೩]. 

[ ಚಂದಾ + ಪಟ್ಟಿ ] 

ಚಂದಾಯ್ಕ, ಚಂದಿ. (ನಾ). “ಇಪ್ಪಾರುಚಾವಣಿಯ ಕೊನೆಯಲ್ಲಿರುವ 
ಗೋಡೆಯ ತ್ರಿಕೋನಾಕಾರದ ಭಾಗ ; ಚಂದಾಯೆ” (0೩h. ಇಂಕನಿ). 
ಚಂದಿ: “ಚಂದಿಗೋಡೆ' ಪರಾ. ([ «ಮರಾ. ಚಾಂದಕಈ] 

ಚಂದಾಯ, (ನಾ). ಚಂದಾ ವಟೂಲಕ ಬರುವ .ಆದಾಯ:. ತನ್ನ 
ಪಾಠಶಾಲೆಗಾಗಿ ಏನಾದರೂ ಚಂದಾಯವನ್ನು ದೊರಕಿಸಬೇಕೆಂಬುದು 
ಆತನ ಬಯಕೆ (ಗೌರಾಂಗೆ. ೩೧). [ ಚಂದಾ * ಆಯ, ] 

ಚಂದಾವುರ, ಚಂದಾಉರ (ನಾ). ಒಂದು ಊರಿನ ಹೆಸರು: ಕಾದಂಬ 
ಚಕ್ರವರ್ತಿ ಚಂದಾವುರದ ತೈಲಪದೇವನ. ಮಗ ಕಾವದೇವನ ಪೆಂಪೆಂ 
ತೆಂದಡೆ (ಎಳ. ೪111, ಸಾಗರ. ೩೦-೧; ಸು. 10001) ; ಸಂಕಿಯ ಸಹಣಿಯರು 
ಘಟ್ಟದ ಕೆಳಗಣ ಚಂದಾವುರದ ಬನವದೇವನ ಮೇಲೆ ನಡದಲ್ಲಿ (ಎಕ. ೪1, 
ಹೊನ್ನಾಳಿ. ೧೧೭-೩: 18191). ಚಂದಾಉರ : ಶ್ರೀವೀರಕಾವದೇವರಸರು 
ರಾಜಧಾನಿ ಚಂದಾಉರದಲು . ಸುಖ ಸಿಂಹಾಸನಾಧಿರೂಢರಾಗಿ 
(ಎಇ. ೫911, ೨೮-೨೫ ; 1266). [ ಚೆಂದ್ದ? + ಪುರ್ಕ) 

ಚ್ಛಂದಿ "ಚಂದಾಯಂ,' ನೋ. 

ಚಂದಿಕಬ್ಬೆ (ನಾ). ಒಬ್ಬಾಕೆಯ ಹೆಸರು : ಶಾನ್ತನ ಲಲಿತಶ್ರೀವನಿತೆಯಾದ 
ವಿಭವಮನೇವೊಗಳ್ವುದೋ ಚಂದಿಕಬ್ಬೆಯರಸಿಯ ಪೆಂಪ (ಸಾಇಇ. ೫X, 
೧೮-೨೨; 980). ([ ಚೆಂದಿಕ್ಕ + ಅಬ್ಬೆ } 

ಚಂದಿಗ (ನಾ). ಒಬ್ಬಾತನ ಹೆಸರು; ಓಲೆಯ ಚನ್ನಿಗನುಂ ಗಾಳಿಗನುಂ 
ಮೊದಲಾಗೆ ಆಯ್ನೂರ್ಬ್ಬರುಂ ತುಪ್ಪವನುಟ್‌ದೋರ್‌ (ಸೌಇಇ. ಸ1-1, 

ಸಾನ್ತರನ ಶ್ರಿಯಾಚಳವಿ ಶ್ರಿವತ್‌ ಚನ್ನಿಗಮ 
(ಎಕ. ೪11, ಶಿಕಾರಿ. ೨೮೪-೪: 902). [ ಚಂದ್ಕ ] 

ಚಂದಿಗವೊಳಲ್‌ (ನಾ). ಒಂದು ಊರಿನ ಹೆಸರಂ : ಕೊಣ್ಣ ಚನ್ನಿ ಗವೊಳಲ 
ನಡುವಣ ಹೊಲದ ಕುಳಿಯ ಕೆಯ್ಯ ಪೊರೆಯ ಗುಣಿಗನಲು ಮತ್ತೆರ್‌ ೧ 
(ಎಕ. ೪11, ಶಿಕಾರಿ. ೨೮೭-೧೧; 1012). 

[ ಚಂದಿಗ 4 ಪೊಳಲ್‌ (<ಎಪೊಬಲ್‌)] 

ಚಂದಿಗೋಡೆ (ನಾ). ಚಂದಾಯದ ಗೋಡೆ ; ತಾಟು ಮಾಡಬೇಕಾದರೆ, 
ಮೊದಲು ಚಂದೀಗೋಡೆಗಳ ಮೇಲೆ ಬೆಲಗುಗಳನ್ನು ಅಡ್ಡಹೇರುವರು 
(ಮುಂಬಯಿ. ೪-೧೧೮). [ ಚಂದಿ (ಆ ಚಂದಾಯ್ಕ) + ಗೋಡೆ) 

ಚಂದಿಯಣ್ಣ (ನಾ). ಒಬ್ಬಾತನ ಹೆಸರು ; ಚನ್ನಿಯಣ್ಣಂಕ » »* * ಕಾದಿ 
ಪಲರಂ (ಎಕ. 111, ನಂಜನ. ೭೫-೮ ; 870), [ ಆಚಂದ್ಕ + ಅಣ್ಣ, ) 

ಚಂದಿಯಮ್ಮರಸ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಚನ್ನಿಯಮ್ಮ 
ರಸರ್ದೇವರ್ಗ್ಗೆ ಷುಣ್ಣಮ್‌ ಕೊಟ್ಟರ್‌ (ಎಕ. ಸ1. ಚಿತ್ರದು. ೨೪-೧: 
ಸು, 500). [ ವಚೆಂದ್ದು * ಅಮ್ಮ, + ಅರಸ] 

ಚಂದಿಯರಸ (ನಾ). ಒಬ್ಬಾತನ ಹೆಸರಂ; ಭೂಮಿಯಂ ಕೊಣ್ಣು 
ಸಾಹಸದಿಂ ಮಾಡಿ ಚನ್ನಿಯರಸರು ದೇವರ್ಗ್ಗೈಗೆೊಟ್ಟರ್‌ (ಎಳ. VIZ, 

[ <ಎಚಂದ್ಯ * ಅರಸ್ಕ ] 


೧೨-೧೪ ; 869); 


ಶಿಕಾರಿ. ೨೮೬-೭ ; ಸು. 900). 


ಚಂದಿರ, 


ಚಂದಿರ, "“ಸೆಂದುರ' ನೋ. 

ಚಂದಿರೆ, (ನಾ). ಚಂದ್ರ ; ತಿಂಗಳಂ: “ ಜೊನ್ನೊಡಲಂ , . . ಚಂದಿರಂ 
ಚಂದಂ . . . ತಿಂಗಳ್‌ - ಈ ೨೦ ಚಂದ್ರನ ಪೆಸರ್‌ ” (ಕಕೆಸಾ. ೨.೨೩); 
ಚಂದಿರ ವೀರವಸಂತ ಮಂದಾನಿಲ ಬಂದಿರೆ ಮೂವರ ಕರೆದು (ಮೋಹಕ. 
8-೩೬) ; ಚಂದಿರನೊಳಗೆ ಕಪ್ಪುಂಟು ಬೆಳ್ತಿಂಗಳು ಕಂದಿ ಕುಂದಿಹುದೊ 
ನಿರ್ಮಲವೊ (ರತ. ೧-೧೦) ; ನಂದಿಯನು ಏಜಿಕಿದನ ಚಂದಿರನ ಸೂಡಿದನ 
ಕಂದನ ಬೇಡಿ ನಲಿದಾನು ನೆನೆವುತ್ತ ಮುಂದೆ ಪೇಳುವೆನು (ಸರ್ವಜ್ಞ. ೧); 
ಚಂದಿರನುಂ ರೋಹಿಣಿಯೊಡನೊಂದಿ ಪೊದಟ್ಟುದಿಸಿ ಬಂದಂ (ಚಿಕವಿ. 
೬೨೨೩೦). [Xo.] 

ಚಂದಿರವಟ್ಟು; (ನಾ). ಕುಂಕುಮದ ಬೊಟ್ಟು ; ಸಿಂಧೂರದ ತಿಲಕ; 
ಮೂಡಲ ಬಾನಿನ ಹಣೆಯ ಮೇಲೊಂದು ಚಂದಿರವಟ್ಟು (ನೂರಜ. ೭೬). 

[ ಚಂದಿರ, (ಆ ಸೆಂದುರ) * ಬಟ್ಟು, (ಬಟ್ಟ) 1] 
ಚಂದಿರವಟ್ಟು, (ನಾ). ಚಂದ್ರಮಂಡಲ : ಮೃಗಮದದೊಳಗೆ ನಟುಗಂ 


೨೭೧೫ 


ಪೆಲರ್ವಟ್ಟೆಯೊಳಗೆ ಚಂದಿರವಟ್ಟು . . . ಎಡೆವಡೆದಂತೆ (ಉದ್ಭದೇ. 8-೭). |. 


[ ಚಂದಿರ + ಬಟ್ಟು, (ಬಟ್ಟ) ] 

ಚಂದು, "ಚಂದ್ಯ' ನೋ. 

ಚಂದ್ಕು (ನಾ). ಕಾಣಿಕೆ ; ಕೊಡುಗೆ (?) : ಚಂದ್ರಗಿರಿಯ ಮಲ್ಲಿಕಾರ್ಜುನ 
ದೇವರಿಗೆ ಅನಾದಿಪೂರ್ವದಲಿ ಚಂದು ಬಹದಂತಾ ತಂಮಡಿಯ ಹಳಿ(ಯ) 
ಯಂಬ ಪುರವನೂ ಸಿವರಾತ್ರಿ ಮೊದಲಾಗಿ ಬಹದಂತಾ ಕಾಣಿಕೆವನೂ 
ಆ ದೇವರಿಗೆ ಅಮ್ರುತಪಡಿಗೆ ಸರ್ವ್ವಮಾನ್ಯವಾಗಿ ಚ[0]ದು ಬರಲಾಗಿ 
... ಆ ದೇವರ ಕಾಣಿಕೆ ಆ ದೇವರಿಗೆ ಚಂದು ಬಹುದೆಂದು ... ಬಿಂನಹವ 
ಮಾಡಿದಕ್ಕೆ (ಸೌಇಇ. 1%-11, ೪೨೯೨೧೧; 1405). [7] 

ಚಂದುಟಿ (ಚೆಂದುಟಿ' ನೋ. 

ಚಂದುಮಾಮ "ಚಂದಮಾವಂ' ನೋ. 

ಚಂದುವ "ಚಂದಮ' ನೋ. 

ಚಂದುವಟ್ಟು (ನಾ). ಚಂದಿರವಟ್ಟು, ; ಮೊಸಳೆ ಮುಸುಂಕದಚ್ಚಪೊಸ 
ಬಾಂಬೊಚ್‌ಯಿಂಬೊನಲ್‌ , . . ಕಜಿಸಯೊಂದದ ಚಂದುವಟ್ಟು 
ಮಾಮಸಗಿತೊ ಗಂಡುಮೇಳಿಗರ ಕೈಬೆಮರೊಂದದ ಸೂಳೆಮೇಳಮೇಂ 
(ಚಿಕವಿ. ೬-೧೫೩). [ ಚಂದು, (ಆ ಚಂದ್ಯ) * ಬಟ್ಟು, (ಬಟ್ಟ) ] 

ಚಂದುಳ್ಳಿ ಚಂದೊಳ್ಳೆ' ನೋ. 

ಚಂದೆಂಗು "ಚೆಂದೆಂಗಂ' ನೋ. 

ಚಂದೊಳ್ಳೆ, ಚಂದುಳ್ಳಿ, ಚೆಂದುಳ್ಳಿ, ಚೆಂದುಳ್ಳಿ, ಚೆಂದೊಳ್ಳೆ (ಗು). 
ಬಹಳ ಚೆಲುವಾದ, -ಅಂದವಾದ : ಗರತಿಯ ಲಕ್ಷಣಗಳಿಂದ ಕೂಡಿ 
ಚಂದೊಳ್ಳಿ ಹೆಣ್ಣು ಎನಿಸಿಕೊಂಡಿದ್ದಳು (ಸಂಧ್ಕಾರಾ, ೨೧). ಚೆಂದುಳ್ಳಿ ; 
ಬಂದೆ ನಿನ ಬಳಿಗೆ ಸರಸತಿಯೇ ಚಂದುಳ್ಳಿ ಹಾಡ ಕಲಿಸಮ್ಮ (ಇಗೀತೆ. ೬) ; 
ಚಂಡಾಡಿರೊ ಚಂಡಿಟ್ಟಾಡಿರೊ ನಮ್ಮ ಚಂದುಳ್ಳಿ ರಾಮಾನ ಕೊಂಡಾಡಿರೋ 
(ಹುಟ್ಟಹ. ೨೭). ಚೆಂದುಳ್ಳಿ: ಸರಸತಿ ಚೆಂದುಳ್ಳಿ ಹಾಡ ಕಲಿಸಮ್ಮ 
(ಹಳ್ಳಿದಾ. ೧೧). ಚೆಂದುಳ್ಳೆ : ಅವನ ಮಗಳಿಗೆ ಇಂತ ಚೆಂದುಳ್ಳೆ ಗಂಡು 
ಸಿಗುವುದೆಂದರೇನು (ಹೊಸಕ್ಷ. ೫೨). ಚೆಂದೊಳ್ಳೆ : ಲಕ್ಷ್ಮೀದೇವಮ್ಮ ತಡ 
ವಾದರೂ ಚೆಂದೊಳ್ಳೆ ಮಗನನ್ನೇ ಹಡದಳೆಮ್ಮಾ (ಹೇಮಕೂ. ೧೮). 

[ <ಚಂದ,1 

ಚಂದ್ರ; “ಸೆಂದಂರ' ನೋ, 

ಚಂದ್ರ, (ಗಂ). ೧. ಹೊಳೆಯುವ; ಲಕಲಕಿಸಂವ; ಪ್ರಕಾಶಮಾನವಾದ. 
(ನಾ). ೨. ತಿಂಗಳು ; ಶಶಿ; “ಇಂದುಃ, ಚಂದ್ರಃ . . . ದಾಕ್ಷಾಯಣೀ 
ರಮಣಃ-ಈ ೨೧ ಚಂದ್ರನ ಪೆಸರ್‌” (ಹಲಾಯು, 6-9೨) ; ಚಂದ್ರನ 
ಬಲದಿಂದಮೆನ್ನನಲೆದಪ್ಪು ವದರ್ಕೆನಗೀಗಳೊಂದಿ ಚಂದ್ರನ ಬಲಮೊಳ್ಳಿತಾಗಿ 


86 


40 


45 


ಚಂದ್ರಕಬಲ 


ಸಲೆಯಿಲ್ಲದೊಡಾವುದುಮೊಳ್ಳಿಕೆಯನ್ಸಿಮೇ (ಪಂಪಥಾ. 9-೬೮) ; ಚಂದ್ರನ 
ಶೈತ್ಯದಲು ಬೆಳೆದ ಕಾಯಕ್ಕೆ ಬೆಳದಿಂಗಳ ಬಯಸುವ ಹಂಗೇಕಯ್ಯಾ (ಬಸವ. 
೪೪೨); ಲಕ್ಷ್ಮೀರಮಣನಾಸ್ಕಚಂದ್ರನಾನಂದಮಂ ನಮಗೀಯಲಿ (ಕೈಮಿಫಾ. 
೧-೧). ೩. ಆಹ್ಲಾದಕರವಾದ ವಸ್ತು. ೪. ಚಿನ್ನ, ಬಂಗಾರ. ೫. 
ಕರ್ಪೂರ. "ಚಂದ್ರದ್ರವ' ಪರಾ. ೬. ಕೆಂಪುಬಣ್ಣ ; ಅರುಣವರ್ಣ. 
೭. (ಸಮಾಸದಲ್ಲಿ ಉತ್ತರಪದವಾದಾಗ) ಮಂಖ್ಯನಾದವನು ; 
ಶ್ರೇಷ್ಠನಾದ ವ್ಯಕ್ತಿ: ಕೃತಿಪತಿ ನರೇಂದ್ರಚಂದ್ರಂ(ಕಾದಂಪೂ, ೭). ೮. ರಜ; 
ಧೂಳಿ. ೯. ನವಿಲುಗರಿಯ ವಂಧ್ಯದಲ್ಲಿರುವ ಕಣ್ಣು ; ಪೀಲಿ. ೧೦. 
ಆಸನ ; ಪೀಠ. ೧೧. ವಂನೆಯಂ ಒಂದು ಭಾಗ. "ಚಂದ್ರಶಾಲೆ' ಪರಾ. 
೧೨. ಒಂದು ಬಗೆಯ ಸಸ್ಯ ; ಕಾಂಪಿಲ್ಲ. ೧೩. ಕಾಡು, ಅರಣ್ಯ. 
೧೪. ನೀರು; ಜಲ. ೧೫. ಪರಮಾತ್ಮ : ಸುಖಸ್ವರೂಪನಾದುದರಿಂದ 
ಚಂದ್ರನೆಂದು ಪರಮಾತ್ಮನಿಗೆ ಹೆಸರು (ಹಸಾರ. ೬-೨ ಶಾತೃರ್ಯ) ; “ವಿಧು 
ಎಪಿನ ಧೂಳಿ ಪೀಠಂ ಸದನಾರುಣ ನವಿಲುಗಜೌಯ ಕಣ್‌ ಕರ್ಪೂರಂ 
ಪುದಿದೆಂಟು ಲೆಖ್ಬದೆೊಳಗಿಹುದಿದು ವರಚಂದ್ರಾಖ್ಯೆಯೆನಿಕು” (ನಾನಾಕಂ. 
೧೦೧) ; “ ಅರಣ್ಯ ರಜಂ ಸುಧಾಕರಂ ವಿಷ್ಟರ ಮುಖ್ಯ ಬರ್ಹಭವನಾರುಣ 
ಮೆಂಬಿವು ಚಂದ್ರವಾಚಕಂ” (ನಾನಾರ. ೭೦). ೧೬. [ಗಣಿತ] ಒಂದು 
ಎಂಬ ಸಂಖ್ಯೆಯ ಸಂಕೇತ; “ಏಗ, ಏಕ, ಹಿಮಗು, ಹಿಮಕರ, ಶಶಿ, 
ಶಶಿಧರ, ಚಂದ್ರ . . . ಸಿತಕರ ಇಂತಿನಿತುಂ ೧ಕ್ಕೆ ಹೆಸರು” (ವ್ಯವಹಾ.೧೦-೯). 
೧೭. [ಛಂದ] ಒಂದು ಗಂರುವಿನ ಅನಂತರ ಎರಡಂ ಲಘಂಗಳನ್ನುಳ್ಳ 
ಅಕ್ಷರಗಣ ; ಭಗಣ (-ಲಲ) ; “ ಗುರು ಮೊದಲೊಳಿರೆ ಚಂದ್ರನಕ್ಕು ” 
(ಮಂಗರಾ.೧೦೭-೨೦); ಮಿಂಚುವ ಚಂದ್ರಂಗಂಚೆಯ ರುದ್ರರ್‌ ಸಂಚಲನೇತ್ರೇ 
ಕಾಂಚನಮಾಲೇ (ಛಂದೋಂಬಂ. ೨-೬೮). ೧೮. [ಜೈನ]ಅರಂವತ್ತುಮೂರು 
ಇಂದ್ರಕಗಳಲ್ಲಿ ಒಂದಂ ; ತತ್ಕುಳದರಿಷ್ಟ ಪ್ರಾಗ್ದಿಗ್ಹೇಶದಮೋಘ . . . 
ಚಂದ್ರ ಸುಪ್ರತಿಷ್ಠಮೆಂಬ ಕೂಟಾಷ್ಟಕಂಗಳೊಳ್‌ ರಮಿಯಿಸುವ (ಅದಿಪು. 
೭-೩ ವ) ; ೧. ಯತು, ೨. ವಿಮಳಂ, ೩. ಚಂದ್ರಂ . .. ೬೩ ಸರ್ವಾರ್ಥ 
ಸಿದ್ಧಿಎಂಬಿವು ಅನುಕ್ರಮದಿಂ ಅಟಿವತ್ತ ಮೂಟು ಇಂದ್ರಕೆಂಗಳ ಪೆಸರ್ಗಳ* 
(ತತ್ತ ಪ್ರ. ೨೦೩. ೧೯. ಎ ಚೆಂದ್ರಸ್ವರ. /ಚಂದ್ರೋದಯ' ಪರಾ. 
ಚಂದ್ರನ ಕಲ್‌ - ಚಂದ್ರನ ಚಿಹ್ನೆಯುಳ್ಳ ಗಡಿಕಲ್ಲು: ಈಶಾನ್ಯದೊಳ್‌ 

ಕವಿಲೆಯ ಕಲ್‌. , , ನೈರಿತ್ಯದೊಳ ಚಂದ್ರನ ಕಲ್‌ (ಎಇ. ₹೪1, ೫೬-೩೩; 
1650). [Xo.] 

ಚಂದ್ರಂಕಿ (ನಾ). ರೇಶ್ಮೆಹುಳು ಗೂಡುಕಟ್ಟಲು ಬಿದಿರಿನಲ್ಲಿ ಹೆಣೆದು 
ಮಾಡಿದ ತಟ್ಟಿ; . ಐ ಇದಕ್ಕೆ ಚಂದ್ರಿಕೆ ಎಂತಲೂ ಹೇಳುತ್ತಾರೆ : 
ಹಕೀಂನು ಪಾಳೆಯವನ್ನು ತೋರಿಸಿದನು. ಸುತ್ತಲೂ ಮನೆಗಳಂ. ಅದರ 
ನಡುವೆ ಸುಮಾರು ಒಂದು ಎಕರೆಯಷ್ಟು ವಿಸ್ತಾರವಾದ ಒಂದು ಬಯಲು. 
ಅಲ್ಲಿ ಚಂದ್ರಂಕಿಗಳು, ಅಲ್ಲಲ್ಲಿ ತಡಕೆಗಳು (ಮಲ್ಲಿ. ೧9೦). [?] 

ಚಂದ್ರಕ (ನಾ). ೧. ನವಿಲುಗರಿಯ ಕಣ್ಣು; ಪೀಲಿ: “ಚಂದ್ರಕಃ, ಮೇಚಕಃ 
-ಈ ೨ ಹೀಲಿಯ ಕಣ್ಣು” (ಹಲಾಯು. ೪೧-೮೯); ನಿರಂತರೋಚ್ಛಿ )ತವಿಚಿತ್ರ 
ಚಂದ್ರಕಚ್ಛತ್ರ ಚ್ಛಾಯಾನಿರಾಕೃತಾತಪನುಂ (ಆದಿಪು. ೩-೯೦ ವ). ೨.[ಜೈನ] 
ಒಂದಂ ಇಂದ್ರಕದ ಹೆಸರಂ: ಚಂದ್ರಕಮೆಂಬ ಮೊದಲಿಂದ್ರಕದೊಳ್‌. .. 
ಫುಟ್ಟಿದಯ್‌ (ಶಾಂತಿಪು. ೭-೮೩ ವ). [ಸಂ.] 

ಚಂದ್ರಕತಿಲಕ (ನಾ), ಹಣೆಗೆ ಇಟ್ಟುಕೊಳ್ಳುವ ತಿಲಕ,- ನವಿಲುಗರಿಯ 
ಆಕಾರದ ಶಿಲಕ; ಚಂದ್ರಕಶಿಲಕದ ರಾಗಂ ಚಿತ್ತದನುರಾಗಮಂ ಸೂಚಿಪಂತೆ 
ಸೊಗಸೆ (ಜೈಮಿಭಾ. ೧೧-೮), [ ಚಂದ್ರಕ- ತಿಲಕ] 

ಚಂದ್ರಕಬಲ, ಚಂದ್ರಕಬಳ(ನಾ). ಒಂದು ಬಗೆಯ ಕೆಂಪುಬಣ್ಣದ 
ಕರ್ಪೂರದಿಂದ ಕೂಡಿದ ಪರಿವಂಳದ ಅಲಂಕಾರದ್ರವ್ಯ ; ಶರನ್ನಿಶಾ 
ಸಮಯಸಮಂದಿತತಾರಾತರಳಮುಕ್ತಾಭರಣಕಿರಣಚಂದ್ರಿಕಾಚಂದ್ರಕಬಲ 

171 


ಚಂದ್ರಕಬಳ 


ವಿಳಸಿತದಿಗಂಗನಾಮುಖನುವನಾಗಿ (ಆದಿಪು. ೩೯೦ ವ); 
'ಚಿನ್ನಪೂಗಳಂ ಮೆಜ್‌್‌ವಂತೆ ಚಂದ್ರಕಬಲ[ಪಾಕಾಂ. ಳ]ಪಂಂ' ತೊಡೆವಂತೆ 
ಮಹೀಕಾಂತೆ ಸೊಗಯಿಸೆ (ಆದಿಪು. ವು; “ಸರ್ವಗಂಧಾ” 
(ಆದಿಪು. ಕೋಶ): ಮಕರಂದಬಿಂದುಸಂದೋಹ ಚಂದ್ರಕಬಲ ಚಂದ್ರಕಿತ 
ಮುಖಚುದ್ರರಾಗಿ (ಕಾಂಶಿಪು. ೭-೨ ವು. ಚಂದ್ರಕಬಳ:; ಮೇಲಿನ "ಆದಿಪು? 
ಪ್ರಯೋಗಗಳ ಪಾಠಾಂತರವನ್ನು ನೋಡಿ. [?] 

ಚಂದ್ರಕಬಳ (ಚಂದ್ರಕಬಲ' ನೋ. 

ಚಂದ್ರಕಬಳ್ಳಿ (ನಾ). ಒಂದು ಬಗೆಯ ಸಸ್ಯ ; ಸೂತ್ರನಾಭಿ ; ಶಿವನಾಭಿ 
ಬಳ್ಳಿ: (81. [ ಚಂದ್ರಕ? + ಬಳ್ಳಿ] | 

ಚಂದ್ರಕಲಾಪ, ಚಂದ್ರಕಳಾಪ (ನಾ). ೧. ಚಂದ್ರನನ್ನೇ ಅಲಂಕಾರ | 19 
ವನ್ನಾಗಿ ಮಾಡಿಕೊಂಡವನು ; ಶಿವ; ಚಂದ್ರಕಲಾಪಂಗೆ . . . ತುಂಗ | 
ವೃಷಭೇಂದ್ರವಾಹಂಗೆ ಶುಭಮಸ್ತು ಶೋಭನಂ (ಹಾಲಾಸ್ಕ. ೧-೬-೪೨). | 
ಚಂದ್ರಕಳಾಪ ; ೨. ನವಿಲುಗರಿಯ ಅಲಂಕಾರವುಳ್ಳೆವನಂ ; ಕೃಷ್ಣ | 
`ಉದಂಚಿತಚಂದ್ರಕಳಾಪನೆಲ್ಲಿದಂ . . . ಎನುತ್ತೈದಿವಂದು (ಜಗವಿ. 
3-೯೦). [ಚಂದ್ರೂ * ಕಲಾಪ್ಯ] | 

ಚಂದ್ರಕಲೆ, ಚಂದ್ರಕಳ (ನಾ). ೧. ಚಂದ್ರನ ಹದಿನಾರು ಕಲೆಗಳಲ್ಲಿ 
ಒಂದು. ೨. ಒಂದು ಬಗೆಯ ಔಷಪಧಿಮಾತ್ರೆ : ಚಂದ್ರಕಲೆ ... 
ಕಾದಾಜ್‌ದ ನೀರು ಸಕ್ಕರೆ ಸಹ ಕೊಡಲು, ಸಕಲ ಕ್ಷಯವ್ಯಾಧಿ, ಮಹೇಶ್ವರ 
ವ್ಯಾಧಿ, ಮಹೇಶ್ವರಜ್ವರ ಹರ (ವಿವೈವಿ. ೨೭. ೩. [ಕಾಮಶಾ] 
ಕಾಮೋದ್ರೇಕವನ್ನುಂಟುಮಾಡುವ ಸ್ಥಾನ : ಕೆಳಗು ಬೊಟ್ಟಡಿ ... 
ಪಣೆನೆತ್ತಿಗಳಿವಿನಿತು ಚಂದ್ರಕಲೆಯಿಪ್ಪ ತಾಣಂ (ಜನವ. ೩-೧). ಚಂದ್ರಕಳೆ: 
೩. ಎಲ್ಲಿ ಮರ್ಮಂ ತೋರ್ಪುದಲ್ಲಿಯೇ ಚಂದ್ರಕಳೆ(ಜನವ. 6-೬೦). ೪. ಬೆಳು 
ದಿಂಗಳು : ಕತ್ತರಿಸಿ ಚಂದ್ರಕಳೆಯಂ ಪತ್ತಿಸಿದಂತೆಸೆವ ಸತಿಯ ಸುಲಿಪಲ್‌ 
(ಮಲ್ಲಪು. ೩-೭೫) ; ಚಂದ್ರಕಳೆ ಕಣ್ಮೆಅ್‌ದಂತೆ ನೆಜಕಿ ಮೆಜ್‌ದು ನಡೆತಂದು 

ನಗತನೂಜೆ ಚಂದ್ರಧರನ ಮುಂದೆ ನಿಂದು (ಗ೦ಕ. ೫-೭೬ ವ); ಕಾನನಾಂತರ 
ದೊಳಗೆ ಚಂದ್ರಕಳೆಯಂತೆ (ಕಎಪು. ೩೪-೪). [ ಚಂದ್ರ, + ಕಲ್ಕೆ] 

ಚಂದ್ರಕವಾಟ (ನಾ). [ಜೈನ] ಒಂದು ಗುರುಪರಂಪರೆ,-ಶಾಖೆ ; ಆ 

ಚನ್ನ ೨ಕವಾಟಾನ್ಹಯವರಿಷ್ಕರ*. ಅಜಿತಸೇನಭಟ್ಟಾರಕರ್‌ (ಎಇ. 
8೫-೨೩; 1063). [ ?] 

ಚಂದ್ರಕಳಾಪ "ಚಂದ್ರಕಲಾಪ ನೋ. 

ಚಂದ್ರಕಳೆ (ಚಂದ್ರಕಲೆ' ನೋ. 

ಚಂದ್ರಕಾಂತ (ನಾ). ಚಂದ್ರಪ್ರಕಾಶದಿಂದ ದ್ರವಿಸಂವುದೆಂದು ..ಭಾವಿಸ 

ಲಾದ ಒಂದಂ ಬಗೆಯ ಬಿಳಿಯ ಕಲ್ಲು, ಶಶಿಕಾಂತ: ” ಓಮಗು ಚಂದ್ರ 
ಕಾಂತಂ” (ಮಂಗರಾ. ೩೧-೭): ಚಂದ್ರಕಾಂತವೊಸರ್ವಂತಿರೆ ಗೋರಿಕಲ್ಲೊ 
ಸರ್ಗುಮೇ ಬೆಳ್ಚಿಂಗಳೊಳ್‌ (ಜಗವಿ. ೧-೧೩) ; ಚಂದ್ರಕಾಂತದ ಗವಾಕ್ಷಂ | 85 
ಗಳೊಳಂ (ಪುಷ್ಕಪು. ೮-೫೦ ವ). [ಚಂದ್ರು * ಕಾಂತ್ಯ) 
ಚಂದ್ರಕಾಂತಪತ್ರಿಕೆ (ನಾ). ಚಂದ್ರಕಾಂತಶಿಲೆಯಿಂದ ನಿರೀಸಿದ 
ಪುತ್ಥಳಿ, -ಮೂರ್ತಿ: ಇಂದುಕರಶ್ಚುತ ಚೆಂದ್ರಕಾಂತಪುತ್ರಿಕೆಯೊಸರ್ವಂತೆ 
ರುಮ್ಮಗೆ ಬೆಮರ್ತಿರವಿರ (ಕಾಂತಿಪು. ೮-೯೬). [ ಚಂದ್ರಕಾಂತ * ಪುತ್ರಿಕೆ ] 
ಚಂದ್ರಕಾಂತಶಿಲೆ (ನಂ) .ಎಚಂದ್ರಕಾಂತ : ಚಂದ್ರತಾಂತಶಿಲೆಯಲ್ಲಿ ವವಶ್ರೀ 
ಖಂಡಮನಿಟ್ಟು ಕರಾಬ್ದದಿಂ . . . ಸಾಂದ್ರಚಂದನದ ಘಟ್ಟಿಗೆ ನೀರಂ 
ಪಾರದೆ ಮಾಳ್ತು ದನೀಕ್ಷಿಸುತ್ತ (ರಾಜಕೀ. ೨-೧೦೯); ನಿನ್ನ ಕಣ್ಣೇನು ಚಂದ್ರ 
ಕಾಂತಶಿಲೆಯೆ? ಬೆಳ್ಬಿಂಗಳಿಗೆ ಇಂತು ಸೋರುವುದಕೆ? (ಡಂದ್ರಸ, ಆಳ). 
[ ಚಂದ್ರಕಾಂತ + ಶಿಲೆ] 
ಚಂದ್ರಕಾಸಿಸೊಪ್ಪು (ನಾ). ಒಂದು ಬಗೆಯ .ಸೊಪ್ಪು : (ಮ್ಮಔಗಿ.|45 
( ಚಂದ್ರಕಾಸಿ? + ಸೊಪ್ಪ] 


[ಐಾ630. ೪] 


೭-೩೬ 


15 


25 


XVI, 


80 


[XN 


೫೪-೧೦೮೮). 


ಚಂದ್ರಕೋರೆ 


ಚಂದ್ರಗಾವಿ 


ಚಂದ್ರಕಾಳಿ, ಚೆಂದ್ರಕಾಳಿ (ನಾ). ಎ ಚಂದ್ರಗಾವಿ ೧: ಸ್ವರ್ಣವರ್ಣದ 


ಹೆಂಗಳೆಯರಿಗೆ ಕರಿಯ ಚಂದ್ರಕಾಳಿಯ ಸೀರೆಯೂ . . . ಸೇರುವವು 
(ಅಂಬಿಕೆ. 3೮. ಚೆಂದ್ರಕಾಳಿ : ಅವಳು ಚೆಂದ್ರಕಾಳಿ ಸೀರೆ ಉಟ್ಟಿದ್ದಾಳೆ 
(ರೂಂ). [ ಆಚಂದ್ರಗಾವಿ) 


* ಚಂದ್ರಕಿ (ನಾ). ಹೀಲಿಗಳನ್ನುಳ್ಳುದು; ನವಿಲು: ಸಂಕ್ರುದ್ಧವೈವಸ್ವ 


ತೋಪಮವಿದ್ವಿಷ್ಟಫಣಿ*ಂದ್ರ ಚಂದ್ರಕಿರವಂ [ನಾಕಾಂ. ಕರೆವಂ] (ಆದಿಪು. 


೧೧-೧೦), [ಸಂ. ಚಂದ್ರಕಿನ್‌] 


ಚಂದ್ರಕಿತ (ಗು). ಕೆಂಪುಬಣ್ಣವನ್ನು ಪಡೆದ ; ಗುರುಚರಣ ಸರಸೀರುಹ 


ಮಕರಂದಬಿಂದುಸಂದೋಹ ಚಂದ್ರಕಬಲ ಚಂದ್ರಕಿತ ಮುಖಚಂದ್ರರಾಗಿ 


(ಶಾಂತಿಪು. ೨ ವು. [ಸಂ] 


ಚಂದ್ರಕಿರಣ (ನಾ). ಚಂದ್ರನ ಪ್ರಕಾಶ,-ಕಾಂತಿ : ಚಂದ್ರಕಿರಣಸ್ಪರ್ಶನದಿ 


ನೊಸರ್ದು ಪರಿತರ್ಪ ಚಂದ್ರಕಾಂತದ ರಸಮನುಂಡು (ಉದೃಟ. ೩-೯೯). 
[ಚಂದ್ರ * ಕಿರಣ] 


ಚಂದ್ರಕಿವಾಹ (ನಾ). ನವಿಲನ್ನು ವಾಹನವಾಗಿ ಉಳ್ಳವನು; ಕುಮಾರ 


ಸ್ವಾಮಿ ; ಷಣ್ಮುಖ: ಚಾರುಚಂದ್ರಕಿವಾಹಂ ದಶಕೋಟಿಭೈರವಯುತಂ 
. ಚಂಡಭೈರವಂ . . . ಸಲೆ ಸೇವಿಪಂ (ಕಬಶಂ. ೧-೫೯). 
[ ಚಂದ್ರಕಿ * ವಾಹ] 
(ನಾ). ಅರ್ಧಚಂದ್ರನ ಆಕೃತಿ:. ಅದರಲ್ಲಿ ಬೆರಳು 
ಹಿಡಿಯುವಷ್ಟು ಚಂದ್ರಕೋರೆಯಂಥ ಗೂಡು (ಸ್ಮೃತಿಜಿ. 3೨೬). 
[ ಚಂದ್ರ್ಯ + ಕೋರೆ, ] 


ಚಂದ್ರಕೋಲು (ನಾ). ಹೆಂಗಸರು ತಲೆಯ ವೇಲೆ ಧರಿಸುವ ಒಂದು 


ಬಗೆಯ ಚಿನ್ನದ ಆಭರಣ : (8). P ಅರ್ಧಚಂದ್ರನ ಆಕೃತಿಯ ಈ 
ಆಭರಣದ ತುದಿಗೆ ನಾಗ,ವಿಷ್ಣು ಮುಂತಾದವರ ಚಿತ್ರವಿರುತ್ತದೆ. 
[ -ಮರಾ. ಚಂದ್ರಕೋರ] 

ಚಂದ್ರಖಂಡ (ನಾ). ಚಂದ್ರನ ಒಂದು ಅಂಶ ; ಚಂದ್ರಕಲೆ : ವಿಳಸದ್ವ 

ದ್ಯುಜ್ವಟಾಮಂಡಳಮಮರನದೀಚಂದ್ರಖಂಡಾನ್ವಿ ತಂ (ರಾಜಕೇ. ೩-೧೦೯). 
[ ಚಂದ್ರ * ಖಂಡ) 

ಚಂದ್ರಗತಿ (ನಾ). ೧. ಚಂದ್ರನ ಚಲನೆ. ೨. [ಜೈನ] (ಚಂದ್ರನು ತನ್ನ 
ಬೆಳುದಿಂಗಳನ್ನು ಪ್ರಸರಿಸುವಾಗ ಧನವಂತರ ಮತ್ತು ಬಡವರ ವಂನೆ 
ಗಳನ್ನು ಕುರಿತಂ ವ್ಯತ್ಯಾಸ ಮಾಡದಿರುವಂತೆ) ಯತಿಗಳು ಎಲ್ಲರ 
ಮನೆಗಳಲ್ಲಿಯೂ ಮಾಡಂವ ಚರಿಗೆ : ಉತ್ತಮಮಧ್ಯಮಜಘನ್ಯಾಗಾ 
ರಂಗಳೊಳ್‌ ಚಂದ್ರಗತಿಯಿಂ ಸಲುತ್ತುಂ (ಆದಿಪು. ೯-೧೩೦ ವ); ಪುಗಲ್‌ ತಕ್ಕ 
ಮನೆಗಳೊಳ್‌ ಚಂದ್ರಗತಿಯಿಂ. ಚರಿಗೆವುಗುತ್ತುಂ (ಸುಕುಮಾ. ೪.೨೧ ವ). 

[ ಚಂದ್ರ, * ಗತಿ) 

ಚಂದ್ರಗಲ್‌. (ನಾ) .ಎಚಂದ್ರಕಾಂತ; “ಚಂದ್ರ [ಪಾಂಾಂ. ದ]ಗಲ್ಕುಳಿರ್ಗಲ್ಲೆನ 
ಲೊಸರ್ಗಲ"” (ಶತುನಿ. ೧೧೦). ([ ಚಂದ್ರು ಕಲ್‌,] 

ಚಂದ್ರಗಾವಿ (ನಾ). ೧. ಸಿಂಧೂರದ ಬಣ್ಣ ; ಕೆಂಪುಬಣ್ಣ : ಎಳೆದು 
ಬಿಳಿದು ಚಂದ್ರಗಾವಿ ಸಂಪಗೆವಣ್ಣ ಹಳದಿ ತನ್ನದು ನನ್ನದೆನುತ 
ಕಲಹವಾಡುತ ಬಿರುದಿಗೆ ಪೊಜಮಟ್ಟರು ಕಲಿಗಳು (ಕುರಾಸಾಂ. ೧೧-೧೯) ; 
ಹಳದಿ ಪೊಪ್ಪಳಿ ಚಂದ್ರಗಾವಿ . . . ಬಿಳುವಟ್ಟೆ ನಾನಾವರ್ಣದ ಜವಳಿಯ 
ಮಳಿಗೆಗಳೆಸೆದುವು (ಕಂನವಿ. ೬-೭೧). ೨. ಸಿಂಧೂರಬಣ್ಣದ ಸೀರೆ,- 
ವಸ್ತ್ರ : ಚಂದ್ರಗಾವಿಯನುಟ್ಟು ದುಂಡುಮುತ್ತನೆ ಕಟ್ಟಿ . . . ಬಂದಳೆ 
ಕೇರಿಗಾಗಿ (ಪುರದ. ೩-೧೩೦-೧) ; ನೆಟ್ಟನೆ ನಿಜಶಿಗಳೆದುದು ಚಂದ್ರಗಾವಿಯ 
ಬಟ್ಟಪಾವುಡೆ ಸಹವಾಗಿ (ಮೋಹತ. ೧೬-೩೮) ; ಮೇಲುಮುಶುಕಿಟ್ಟ ಚಂದ್ರ 
ಗಾವಿ ಸಹವಾಗಿ ನನ್ನ ಊಳಿಗದವರು . . - ಹೋಗುವಾಗ (ವಚಳಾ. ೩೪). 

[ ಚಂದ್ರ; (-ಸೆಂದುರ) 4 ಕಾವಿ] 


ಚಂದ್ರಗಾವಿಸೀರೆ 


ಚಂದ್ರಗಾವಿಸೀರೆ (ನಾ).ಎಚಂದ್ರಗುವಿ ೨ : ದ್ರೌಪದಿಯು ... . ಚಂದ್ರ 
ಗಾವೀಸೀರೆಯನ್ನುಟ್ಟು (ಕೃವಾವಿ. ೩೦0) ; ಚಂದ್ರಗಾವೀಸೀರೆ ಚಂದ್ಕಾಣೆ 
ದೊಡ್ಡಮ್ಮ (ಹುಟ್ಕಿಹ. 8೭). ([ ಚಂದ್ರಗಾವಿ + ಸೀರ್ವೆ] 
ಚಂದ್ರಗೃಹ (ನಾ). ಎ ಚಂದ್ರಶಾಲ : ನಾಯಕನೂ ಸಹ . . . ತನಗಾಗಿ 
ಸಿದ್ಧ ಪಡಿಸಿದ್ದ ಚಂದ್ರಗೃಹದ ಕಡೆಗೆ ನಡೆದ (ಹೇಮಕೂ. ೨೨). 
[ ಚಂದ್ರ, * ಗೃಹ) 
ಚಂದ್ರಗ್ರಹಣ(ನಾ). ಚಂದ್ರನ ಮೇಲೆ ಭೂವಿಂಯ ನೆರಳು ಬೀಳುವುದಂ; 
ಉಪರಾಗ: ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರಗ್ರಹಣ 
(ಆಕಾರ. ೪೨): ಚಂದ್ರನಿಗೂ ಸೂರ್ಯನಿಗೂ ಮಧ್ಯದಲ್ಲಿ ಭೂಮಿಯಿದ್ದು 
ಭೂಮಿಯಿಂದ ನೆರಳು ಚಂದ್ರನ ಮೇಲೆ ಬಿದ್ದು ಅವನು ಭೂಮಿಯ 
ಮೇಲೆ ಕಾಣದೆ ಹೋದರೆ ಚಂದ್ರಗ್ರಹಣ (ಧೂರಣೆ. ೨೦). "ಸೂರ್ಯ 
ಗ್ರಹಣ' ಪರಾ. [ಚಂದ್ರ್ಯ* ಗ್ರಹಣ) 
ಚಂದ್ರಚಾವಡಿ (ನಾ). ಎ ಚಂದ್ರಶಾಲ : ಅನಂಗನಾಶನನೊಪ್ಪಿ ಕುಳ್ಳಿರ್ದ 
ಚಂದ್ರಚಿವಡಿಗೆ ಬಂದು ನಿಲ್ಲಲು (ನಿಜಸಾಂ. ೧೨೨-೧೮೩). 
[ ಚಂದ್ರ್ಯ * ಚಾವಡಿ] 
ಚಂದ್ರಚೂಡ (ನಾ). ತಲೆಯಲ್ಲಿ ಚಂದ್ರನನ್ನು ಧರಿಸಿದವನು, ಶಿವ: 
ಚಂದ್ರಚೂಡಂ ಶ್ರಿಪುರಮನಿಸಲೆಂದಿರ್ದವೋಲ್‌ (ಪಂರಾಮಾ. ೧೪-೧೭೬) ; 
ಮಗನ ಕರುಣಾಸ್ಕಮಂ ಚಂದ್ರಚೂಡಂ ಕಂಡು (ಬಸರ. ೧-೩೩) ; ಚಂದ್ರ 
ಚೂಡ ಶಿವಶಂಕರ ಪಾರ್ವತಿರಮಣ ನಿನಗೆ ನಮೋನಮೋ (ಪುರಂದ. ೧-೧೮೬ 
ಪಲ್ಲವಿ), [ ಸ0. (ಚಂದ್ರ * ಚೂಡಾ + -) 
ಚಂದ್ರಜ (ನಾ). ಚಂದ್ರನ ಮಗ; ಬುಧ: ಶನಿಸೂರ್ಯ ಚಂದ್ರಜರ್‌ 
ಮೇ ಣ್‌ ಶಶಿಭಾರ್ಗವರವಿಕುಜರೇಕಾಲಯನಿವಾಸಿಗಳಿನಿಪ್ಪೊಡಯ್ದು 
ವರ್ಷಂ ಬಾಟ್ಗುಂ (ಜಾತತಿ. ೬-೨೪). [ಸಂ.] 
ಚಂದ್ರಜೋತಿ (ನಾ).2ಚಂದ್ರಜ್ಯೋತಿ ೧: ಪರಿಪೂರ್ಣೇಂದುಮುಖಯರ 
ನೆಟ್‌ ಬೆಳೆಗೆ ಜೊನ್ನದುರುಳಿಗಳಿಂದೆನೆ ಮೆಅಿದುವು ಚಂದ್ರಜೋತಿಗಳು 
(ಕಂನವಿ. ೨೧-೧೦೫). [ಚಂದ್ರ * ಜೋತಿ] 
ಚಂದ್ರಜ್ಞಾನ (ನಾ). ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ಒಂದು : ಕಾಮಿಕ 
* * * ವಿಮಲ, ಚಂದ್ರಜ್ಞಾನ . . . ವಾತುಲಗಳಂಬ ಇಪ್ಪತ್ತೆಂಟು ಶಿವಾ 
ಗಮಗಳು (ಭಾರದ. ೭೨). [ಸಂ.] 
ಚಂದ್ರಜ್ಞಾ ನಾಗಮ (ನಾ).ಎಚಂದ್ರಜ್ಞಾ, ನ: ಕಾಮಿಕಾಗಮ . . . ಚಂದ್ರ 
ಜ್ಞಾನಾಗಮ . . , ವಾತೂಲಾಗಮವೆಂಬವಿಪ್ಪತ್ತೆಂಟು ದಿವ್ಯಾಗಮ 
ಗಳಕ್ಕುಂ -(ವಿವೇಕ. ೬೮). [ಚಂದ್ರಜ್ಞಾನ + ಆಗಮ ] 
ಚಂದ್ರಜ್ಯೋತಿ (ನಾ). ೧. ಚಂದ್ರಪ್ರಕಾಶ; ಬೆಳುದಿಂಗಳಂ. ೨. ಒಂದಂ 
ಬಗೆಯ ಮತಾಪು. [ ಚಂದ್ರ್ಯ ಜ್ಯೋತಿ 
ಚಂದ್ರತೊಲೆ (ನಾ). ಚಂದ್ರನಿಂದ ಕೂಡಿದ ತುಲಾರಾಶಿ: ಬುಧವಾರ 
ಹಿದ್ಧಯೋಗದಂದು ವಿಸಾಕೆನಕ್ಷತ್ರ ಚಂದ್ರತೊಲೆ » ೫ ೫ (ಸೌಇಇ. ಸಸ, 
3೮೪-೬; 1038). [ಚಂದ್ರ ತೊಲೆ ] 
ಚಂದ್ರದಾರ (ನಾ). ಚಂದ್ರನ ಹೆಂಡತಿ; ಅಶ್ವಿನಿ ಮೊದಲಾದ ಇಪ್ಪತ್ತೇಳು 
ನಕ್ಷತ್ರಗಳಲ್ಲಿ ಯಾವುದಾದರೂ ಒಂದು. [ ಚಂದ್ರ + ದಾರ್ಯ) 
ಚಂದ್ರದ್ರವ (ನಾ). ಕರ್ಪೂರದ ರಸ : ಸಳಿಳಂ ಚಂದ್ರದ್ರವಾಭಂ ತರುಣ 
ತೃಣಗಣಂ ಮುಖಷ್ಟಿಮಾತ್ರಂ ಸುಪತ್ರಂ (ಡಂದ್ರಪು. ೩-೩೩). 
[ ಚಂದ್ರ * ದ್ರುವ] 
ಚಂದ್ರಧರ (ನಾ). ಚಂದ್ರನನ್ನು ಧರಿಸಿದವನು ; ಶಿವ: “ಗಂಗಾಧರಂ 
ಕಪಾಳಧರಂ ಗಿರಿತನಯಾರ್ಧಾಂಗಧರಂ ಪೃಥುಜಟಾಧರಂ 
ಚಂದ್ರಧರಂ” (ವಸ್ತುಳೋ. ೩-೧೪): ಗಿರಿಜೆಯುಂ ಚಂದ್ರಧರನುಂ ಕಂಡು 
ನಸುನಗುತೆ (ನಂಬಿರೆ. ೧-೪೯). [ಸಂ.] 


೨೭೧೭ 


ಚಂದ್ರಬಿಂಬ 


ಚಂದ್ರನಾಡಿ (ನಾ). ಸ್ತ್ರೀಯರ ಯೋನಿಯಂಲ್ಲಿರಂವ ಒಂದು ನಾಡಿ; 
ಕಾಮಚ್ಛತ್ರ : ನಯದಿಂದೆ ಚಂದ್ರನಾಡಿಯನು ತರ್ಜನಿಯೊಳಿಚ್ಛೆಯೊಳಲೆ 
ವುದು (ಜನವ. ೮-೩೩). [ಚಂದ್ರು * ನಾಡಿ) 
ಚಂದ್ರನೀಚ (ನಾ). ೧. [ಜ್ಯೋತಿ]ಚಂದ್ರಗ್ರಹದ ನೀಚಸ್ಕಾನ, ವೃಶ್ಚಿಕ 
ರಾಶಿ. ೨. “ಒಂದು ಗ್ರಹಪಥದಲ್ಲಿ (ವಂ., ಚಂದ್ರಪಥದಲ್ಲಿ) 
ಭೂಮಿಗೆ ಅತ್ಮಂತ ಹತ್ತಿರದ ಬಿಂದು” (Perigee. ಇಂಕನಿ). 
[ ಚಂದ್ರ * ನೀಚ) 
ಚಂದ್ರಪಾದ (ನಾ). ೧. ಚಂದ್ರನ ಕಿರಣ. ೨. ಒಂದು ಬಗೆಯ ಬಳ್ಳಿ : 
ಸಮುದ್ರಬಳ್ಳಿ, ಸಮುದ್ರಹಾಲೆ, ಚಂದ್ರಪಾದ (ಮೃಣಔಿಗಿ. ೯-೧೪೩). 
[ ಚಂದ್ರ್ಯ * ಪಾದ) 
ಚಂದ್ರಪುಷ್ಪ (ನಾ). ಒಂದು ಬಗೆಯ ಬಳ್ಳಿ: ಚಂದ್ರಕಾಂತಿ, ಚಂದ್ರಪುಷ್ಪ 
(ಮೈಔಗಿ. ೧೬-೨೮೩). [ಸಂ.] 
ಚಂದ್ರಪ್ರಭ (ನಾ). ೧. ಚಂದ್ರನ ಕಾಂತಿಯನ್ನುಳ್ಳುದು. ೨. [ಜೈನ] 
ತೀರ್ಥಂಕರರಲ್ಲಿ ಎಂಟನೆಯವನು. ೧, ೨:: ವದನಂ ಚಂದ್ರಪ್ರಭಂ 
ವಿಕ್ರಮಭುಜಮಜಿತಂ ಪಾಣಿಪದ್ಮಪ್ರಭಂ ಸಂಪದಮೆಂದುಂ ವರ್ಧಮಾನಂ 
(ಲೀಲಾವ. ೧-೯೫) ; ಚಂದ್ರಪ್ರಭಚರಿತಮನಾಚಂದ್ರಾರ್ಕಸ್ಥಾಯಿಯಿಂತಿದೆನೆ 
ಪೇಟ್ಲು ಶರಚ್ಚಂದ್ರೋಜ್ಜ್ವಳಕೀರ್ತಿಗೆ ಸುಕವೀಂದ್ರಂ ನೆಲೆಯಾದನಾದ 
ಮಗ್ಗಳದೇವಂ (ಣಂದ್ರಫು. ೧೬-೮೩). [ ೫ಂ. (ಚಂದ್ರ + ಪ್ರಭಾ + -)1 
ಚಂದ್ರಬಲ (ನಾ). [ಜ್ಯೋತಿ] (ಮದಂವೆ ವಂಂತಾದ ಸವಂಯಂದಲ್ಲಿ) 
ಚಂದ್ರನು ಒಳ್ಳೆಯ ಸ್ಥಾನದಲ್ಲಿರುವುದರಿಂದ ಉಂಟಾಗಂವ 
ಶುಭ; ದೈವಾನುಕೂಲ : ದಮಿತಾರಿಯ ಬಲಂ ಚಂದ್ರಬಲಮಿಲ್ಲ 
ದಂಕಕಾಜನಂತೆ ಸೋಲ್ತು (ಕಾಂತಿಪು. ೪-೩೦ ವ) ; ಎಮ್ಮ ವರು ಬೆಸಗೊಂಡರೆ 
. . . ಚಂದ್ರಬಲ ತಾರಾಬಲವುಂಟೆಂದು ಹೇಳಿರಯ್ಕ್ಮಾ (ಬಸವ. ೮೩) ; 
ಸಿಂಘಣರಾಯನೆಂಬ ಯಾದವನಾರಾಯಣನ ಅವತಾರಕ್ಕೆ ತಾರಾಬಲಂ 
ಅಯಿಶ್ವರ್ಯ್ಯಕ್ಕೆ ಯಾದಿತ್ಕಬಲಂ ಚತುರೋಪಾಯಕ್ಕೆ ಚಂದ್ರಬಲಂ 
(ಸೌಇಇ. ೫೫, ೨೦೨-೧೦: 1೩44). “ತಾರಾಬಲ” ಪರಾ. 
( ಚಂದ್ರು ಬಲ] 
ಚಂದ್ರಬಾಲೆ (ನಾ). ದೊಡ್ಡ ಏಲಕ್ಕಿ: “ಪೃಥ್ವೀಕಾ, ಚಂದ್ರಬಾಲಾ . . 
ದೊಡ್ಡ ಯಾಲಕ್ಕೀ ಹೆಸರುಗಳು” (ಸಿದ್ಧಾಂತಿ. ೧೨೩). [ಸಂ. ಚಂದ್ರಬಾಲಾ] 
ಚಂದ್ರಬಾವುಲಿ (ನಾ). ಚಂದ್ರನ ಆಕಾರದಲ್ಲಿರುವ ಒಂದು ಬಗೆಯ 
ಕಿವಿಯ ಆಭರಣ: ಚಂದ್ರಾವಳಿಯ ಸೀರೆ ಚಂದ್ರಮ್ಮ ಉಟ್ಟಿಹಳು . 
ಕಿವಿಯಾಗ ಚಂದ್ರಬಾವುಲಿ ಗುಬ್ಬಿಬಾವುಲಿ (ಸಿದ್ಧಪು. ೧೯-೬೯). 
[ ಚಂದ್ರ್ಯ + ಬಾವುಲ್ಕಿ ] 
ಚಂದ್ರಬಾಳಿ (ನಾ). ಕಿವಿಯಲ್ಲಿ ಧರಿಸಂವ ಒಂದು ಬಗೆಯಂ ಮಂತ್ರಿನ 
ಆಭರಣ: ಹರಳು ವಜ್ರದೋಲೆ ಬುಗುಡಿಯ ಚಳಕು ಗಿಳಿಬಾವಲಿ ಚಂದ್ರ 
ಬಾಳ್ಕದ ಥಳಕು (ಕರ್ಣಾಳ. ೨೮೭). [ «ಮರಾ. ಚಂದ್ರಬಾಳೀ] 
ಚಂದ್ರಬಾಳೆ (ನಾ). ಒಂದು ಬಗೆಯ ಬಾಳೆ; ಕೆಂಪು ಬಾಳೆ : ಬಾಳೆಯಲ್ಲಿ 
ಅನೇಕ ಜಾತಿಗಳಿವೆ-ರಸಬಾಳೆ, ಚಂದ್ರಬಾಳೆ, ರಾಜಬಾಳೆ (ವ್ಯವಮ. 8೭). 
[ ಚಂದ್ರ; ( ಆಸೆಂದುರ) + ಬಾಳೆ, ( ಆಬಾಟಕ) ) 
ಚಂದ್ರಬಿಂಬ (ನಾ). ಚಂದ್ರನ ಬಿಂಬ,-ಆಕೃತಿ : 'ಅಳಿಕುಳರುಚಿಯಂ 
ನೀಳೋತ್ಸಳದಳಮಂ ಚಂದ್ರಬಿಂಬಮಂ ಪೊಂಗಳಸಂಗಳ ಚೆಲ್ವನಿಭಗತಿಯ 
ನೀಳ್ಕುಳಿಗೊಣ್ಣುದು' ರೂಪು: ರೂಪವಿದ್ಯಾಧರಿಯ (ಸೌಇಇ. ೫೫, ೪೯-೩೨; 
10762); ಇಟ್ಟಣಿಸಿದ ಬೆಳಗಿಂ ದಟ್ಟಯ್ಲಿ ತೋರ್ಪ ಚಂದ್ರಬಿಂಬಮಂ 
ನೋಳ್ಪಾಗಳ್‌ (ಗಿರಿಕ. ೪-೧೦೨ ವ); ಚಂದ್ರಬಿಂಬ ಜಾತ ನೊತ್ನ ಚಂದ್ರಿಕಾಚ್ಛ 
ಸಾರಮಂ'ಸಾಂದ್ರಮೋದದಿಂ ಚಕೋರಿಕಾಳಿ ಸೇವಿಪಂತೆ ಮೋಲ್‌ (ಉದೃಟ. 


9-೭೩). [ಚಂದ್ರ + ಬಿಂಬ] 


ಚಂದ್ರಭುವನ 


ಚಂದ್ರಭುವನ (ನಾ). - ಚಂದ್ರಲೋಕ : ಮೇಲೆ ನೆಗೆದೊತ್ತರಿಸಿ ನಡೆವ 
ಮುತ್ತಿನ ಸತ್ತಿಗೆಗಳಿಂ ಚಂದ್ರಭುವನಮವತರಿಸಿದಂತೆಯುಂ 

[ ಚಂದ್ರ್ಯ * ಭುವನ] 

ಚಂದ್ರಮ (ನಾ). ಚಂದ್ರ; ತಿಂಗಳು: "ಇಂದು ಜೈವಾತೃಕಂ . . 
ಚಂದ್ರಮಂ . . . ದ್ವಿಜರಾಜನೆನೆ ಸುಧಾಂಶುವೆನಿಕ್ಕು ” (ಮಂಗರಾ. ೧೧-೪); 
ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ (ಬಸವ. ೩೬೪); ಚೆಂದ್ರಮನಂ 
ತಮಂ ವಿಮಳನಂ ನಿಃಕಾರಣಂ ಪೀಡಿಪಂತಿರೆ (ಪಾರ್ಶ್ನಪು. ೩-೪೮) ; 
ಶರಚ್ಚ 0೦ದ್ರಿಕೆಯ ಬಳಸಿನೊಳಗಣ ಚಂದ್ರಮನಂತಿರ್ದನನುವಮಂ ಜಿನ 
ಚಂದ್ರಂ (ಪುಷ್ಪಪು. ೧೧-೩೦). [ಸಂ. ಚಂದ್ರಮಸ್‌] 

ಚಂದ್ರಮಂಡಲ (ನಾ). - ಚಂದ್ರಬಿಂಬ : ಪರಿಪೂರ್ಣ ಚಂದ್ರಮಂಡಲ 
ದಿರವಂ ಕಂಡಾಗಳವನಿಪಂಗಿಂತೆಂದಂ (ಗಿರಿಕ. ೪-೧೦೩); ಚಂದನ ಬಹುತಂಪು 
ಚಂದನಕಿಂತಲು ಬಹುತಂಪು ಚಂದ್ರಮಂಡಲವು (ಇಂಡಾಪ, ೭೬-೭೦). 

| [ ಚಂದ್ರ್ಯ.* ಮಂಡಲ] 

ಚಂದ್ರಮಯೂಖ (ನಾ). ಚಂದ್ರನ ಕಿರಣ: ರಜನೀಸತಿ ಚಂದ್ರಮಯೂಖ 

ಮಹಾಹ್ರದದೊಳಗೆ ಮುಟುಂಕಿದಳ" (ಡಂದ್ರಪು. ೮-೩೧). 
[ ಚಂದ್ರ * ಮಯೂಖಗ] 

ಚಂದ್ರಮಯ್ಯ (ನಾ). ಒಬ್ಬಾತನ ಹೆಸರು: ಉಜ್ಜ(ಜ್ಹ್ವ)ಲ ಚಂದ್ರಮಯ್ಯ 
ಗಳ ಮಲ್ಲಂ ವೀರಗೋಪಾಳ ದ್ರೋಹರ ಸನ್ನಿಪಾತ ಕೀಳಯ ಭೈರವ 
ಪ್ರತ್ಯಂತ ಮಾರ್ತ್ತಣ್ನ ಶ್ರೀಮತ್‌(ದ್‌)ಬಪ್ಪು ವರಸ(ಸರ*)(ಇಆ, ಸ, ೧೦೪-೩; 
934). [ ಚಂದ್ರಮ * ಅಯ್ಯ, 

ಚಂದ್ರಮಲ್ಲಿಗೆ (ನಾ). ಒಂದು ಬಗೆಯ ವುಲ್ಲಿಗೆ; ಸಂಜೆಮಲ್ಲಿಗೆ: 
ರತಿದೇವಿಯೆನಿಪ ಪಾರ್ವತಿ ಸತತಂ ನೊಸಲೆಡೆಯೊಳಿಡುವ ಚಂದ್ರದ 
ಬೊಟ್ಟಿಗೆ ಪ್ರತಿಮಾನಮೆಂದೆನಿಪ ವಿಕಸಿತ ಕುಸುಮಿತ ಚಂದ್ರಮಲ್ಲಿಗೆ 
ಗಳೆಸೆದಿಕ್ಕು೦ (ಮಲ್ಲಕಾ. ೪-೪೭೧), [ ಚಂದ್ರ್ಯ 4 ಮಲ್ಲಿಗೆ] 

ಚಂದ್ರಮಾವು (ನಾ). ಒಂದು ಬಗೆಯ ಮಾವು ; ಕೆಂಬಣ್ಣದ ಮಾವು : 
ಚಂದ್ರ ಮಾವು ವಸಂತಮಾಸದ ಫಲ: ಸುಮಧುರಫಲ (ಚಂದ್ರಮಾ, 1, 
ಮುನ್ನುಡಿ). [ ಚಂದ್ರ, (“ಸೆಂದುರ) + ಮಾವು] 

ಚಂದ್ರಮುರು (ನಾ). ಎ ಚಂದ್ರಮಂರುಗು : ಬುಗುಡಿ, ಚಂದ್ರಮುರು 
.. . ಡಾಬು ಮೊದಲಾದ ಆಭರಣಗಳನ್ನು ಧರಿಸಿಕೊಂಡು (ಮಲೆಮೆಂ. ೩೮). 

[ ಚಂದ್ರ್ಯ * ಮುರ್ಮು ( €ಮುರ್ಯಿ) ] 

ಚಂದ್ರಮುರುಗು "ಚಂದ್ರವಯರುವು' ನೋ. 

ಚಂದ್ರಮುರುವು, ಚಂದ್ರವಂಯರುಗು (ನಾ). ಕಿವಿಯಲ್ಲಿ ಧರಿಸುವ ಅರ್ಧ 
ಚಂದ್ರಾಕೃತಿಯಲ್ಲಿ ಮಾಡಿದ ಒಂದು ಬಗೆಯ ಮುತ್ತಿನ ಆಭರಣ: 
ಕರ್ಣದಿ ಚಂದ್ರಮುರುವು ಬಾವುಲಿ ಬುಗುಡಿ ಶೋಭಿಸುತ 
(ಕುಡೇಲೊ೬ ೧೨೭). ಚೆಂದ್ರಮುರುಗು : (8). [ಚಂದ್ರ್ಯ$ಮುರುವು,] 

ಚಂದ್ರಮೂಲ (ನಾ). ಒಂದು ಬಗೆಯ ವನಸ್ಪತಿ: ಚಂದ್ರಮೂಲ, 
ಕಚೋರ (ವೊಜಿಗಿ. ೪೮-೯೫೪). [ಚಂದ್ರ +೬ ಮೂಲ] 

ಚಂದ್ರಮಾಲಿ, ಚಂದ್ರಮೌಳಿ (ನಾ). ತಲೆಯಲ್ಲಿ ಚಂದ್ರನನ್ನು ಧರಿಸಿ 
ದವನು ; ಶಿವ: ಚಂದ್ರಮೌಲಿಮನವುತ್ಸುಕಾತಂದ್ರೆ . . . ಪೂಜ್ಯೆ ಜಯ 
ಪಾರ್ವತೀ (ಹಾಲಾಸ್ಕ. ೪-೬-೩೨) ಚಿಂದ್ರಮೌಳಿ: ಚಂದ್ರವೌಳಿಗಜಾತಂಗೆ 
- * - ನತವ್ರಾತಂಗೆ. ಬೇಡೆ ಬಂದೆವು ನೂತನಭುವನೈಕ ಭಾಗ್ಯವತಿ ಪಾರ್ವತಿ 
ಯಂ (ಗರಿಕ. ೧೦-೨೫). ([ ಚಂದ್ರ್ಯ * ಮೌಲಿ] 

ಚಂದ್ರಮೌಳಿ (ಚಂದ್ರಮೌಲಿ' ನೋ. 

ಚಂದ್ರಯಾನ (ನಾ). ಚಂದ್ರಮಂಡಲದ ಕಡೆಗೆ ಹೋಗುವ ವಾಹನ, 
ರಾಕೆಟ್ಟೂ: ಎತ್ತು, ಚಕ್ಕಡಿ. . , ವಿಮಾನ, ಚಂದ್ರಯಾನ (ನೆಲಮು. ೨೧-೬). 

[ ಚಂದ್ರಃ * ಯಾನ] 


(ರಾಜರೇ. 
೧೩-೭೭ ವ). 


೨೭೧೮ 


86 


45 


ಚಂದ್ರಶಾಲ 


ಚಂದ್ರರಾಗ (ನಾ). ಕೆಂಪುಬಣ್ಣ : ಚಂದ್ರರಾಗ ಸೂರ್ಯರಾಗ ವಸ್ತ್ರದ 
ಗುಣ-ಇದು ಕಾಂತಿಪ್ರದವಾಗಿ . .. ಐಶ್ವರ್ಯಪ್ರದವಾಗುವುದು (ಸಕವೈ. 
೩೫). "ಸೂರ್ಯರಾಗ' ಪರಾ, [ಚಂದ್ರ್ಯ * ರಾಗ] 
ಚಂದ್ರರಿಷ್ಟ (ನಾ). [ಜ್ಯೋತಿ] ಜಾತಕನಿಗೆ ಅಶುಭಸ್ಥು ನದಲ್ಲಿ ಚಂದ್ರನು 
ನಿಂತು ಉಂಟುಮಾಡುವ ಅರಿಷ್ಟ್ಯ-ಅಶುಭಫಲ: ಪೂರ್ಣನಾಗಿ 
ಶುಭದ್ವಾದಶಭಾಗದೊಳ್‌ ನಿಲೆ ಶಶಾಂಕಂ ಚಂದ್ರರಿಷ್ಟಾಪಹಂ 
(ಜಾತತಿ. ೭-೧). [ ಚಂದ್ರ್ಯ ೬ ರಿಷ] 
ಚಂದ್ರರೋಚಿ (ನಾ). ಚಂದ್ರನ ಕಿರಣ: ಕುರುರಾಜಾಂಬುಜಚಂದ್ರರೋಚಿ 
ಕುರುರಾಜಾದ್ರೀಂದ್ರ ವಜ್ರಾಯುಧಂ (ಗದಾಯು. ೧-೭೪). 
[ ಚಂದ್ರ * ರೋಚಿ] 
ಚಂದ್ರಲೇಖೆ (ನಾ). ಚಂದ್ರನ ಕಲೆ; ಚಂದ್ರಬಿಂಬದ ಹದಿನಾರು ಭಾಗ 
ಗಳಲ್ಲೊಂದು. [ಚಂದ್ರ * ಲೇಖೆ] 
ಚಂದ್ರಲೋಕ (ನಾ), ಚಂದ್ರನ ಲೋಕ ; ಚಂದ್ರಮಂಡಲ, ಚಂದ್ರ 
ಗ್ರಹ: ತಾರಕಾ ಚಕ್ರಮನತಿಕ್ರಮಿಸಿ ಚಂದ್ರಲೋಕಮಂ ಪೊಕ್ಕು (ಕಾದಂಪೂ. 
೬೦೮): ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಬಂದಿರುವುದು ಈ ಶತಮಾನದ 
ಒಂದು ಮಹೆತ್ಸಾಧನೆ (ರೂಂ), [ ಚಂದ್ರ ೬ ಲೋಕ] 
ಚಂದ್ರವಂಕಿ (ನಾ). ಒಂದು ಬಗೆಯ ತೋಳಿನ ಆಭರಣ: ಸ್ತ್ರೀಪಾತ್ರ 
ದವರು ರಾಕುಡಿ, ಚಂದ್ರವಂಕಿ, ಜಡೆ, ಅಡ್ಡಬಾಸ ಮುಂತಾದ ಹಳೇ 
ಅಭರಣಗಳನ್ನು ತೊಟ್ಟು ಕೊಳ್ಳುತ್ತಾರೆ (ಅಭಾನೃ. ೬೦). 
[ ಚಂದ್ರ + ವಂಕಿ] 
ಚಂದ್ರವಂಶ (ನಾ). ಕ್ಷತ್ರಿಯರಲ್ಲಿ ಒಂದು ವಂಶ; ಚಂದ್ರನು ಮೂಲ 
ಪುರುಷನಾದ ವಂಶ : ಚಂದ್ರವಂಶದ ದೊರೆಗಳು (ಮಹಾವಂ. 1, ೧). 
"ಸೂರ್ಯವಂಶ' ಪರಾ. [ಚಂದ್ರ * ವಂಶ] 
ಚಂದ್ರವರ್ತ್ನ (ನಾ). [ಛಂದ] ಅಕ್ಷರಛಂದಸ್ಸಿನ ಒಂದು ಪ್ರಕಾರ, ಪ್ರತಿ 
ಪಾದದಲ್ಲಿಯೂ ಹನ್ನೆರಡು ಅಕ್ಷರಗಳು ಇರುವ ಜಗತೀ ಛಂದಸ್ಸಿನ 
ಒಂದು ವೃತ್ತ : ಚಂದ್ರವರ್ತ್ಮಕೆಲೆ ಬರ್ಪ ಗಣಚಯಂ ರುಂದ್ರವಹ್ನಿಸುರ 
ಚಂದ್ರಶಿಖಸಖಂ ಚಂದ್ರಬಿಂಬಮುಖಿ ಕೇಳ್‌ (ಛಂದೋಂಬು. ೨-೧೩೭). 
"ಚೆಂದ್ರಿಕೆ' ಪರಾ, [ಸಂ. ಚಂದ್ರವರ್ತ್ನನ*1 
ಚಂದ್ರವಾದ್ಯ (ನಾ). ೧. ಒಂದು ಬಗೆಯ ಚರ್ಮ ವಾದ್ಯ: (ಕಿಸಂಗ್ಲಾ. 
೧೨೫). ೨. ಒಂದು ಬಗೆಯ ಧ್ವಜ (?) : ವಿಶೇಷ ಬಿರುದುಗಳು . . . 
ಬಿಳಿ, ಕೆಂಪು, ಹಸರು ಮತ್ತು ಹಳದಿ ಛತ್ರಿಗಳು, ಸೂರ್ಯವಾದ್ಯ, ಚಂದ್ರ 
ವಾದ್ಯ, ಒಂಟೆ ಮೇಲೆ ನಿಶಾನಿ, ಚಾಮರ ೪ (ಗುರುದ. ೧೦). 
[ ಚಂದ್ರ * ವಾದ್ಯ] 
ಚಂದ್ರವಿಮಾನ (ನಾ). [ಜೈನ] ಸ್ವರ್ಗಗಳಲ್ಲಿ ಒಂದಂ: ಇನಿಸಗ್ಗಳಂ ಚಂದ್ರ 
ಕಂಂತಮಣಿಮಯಮಪ್ಪ ಚಂದ್ರವಿಮಾನಮುಂ (ಸುಕುಮಾ, ೧೦-೩೨ವ). 
[ ಚಂದ್ರ್ಯ * ವಿಮಾನ] 
ಚಂದ್ರವೀಧಿ (ನಾ). ೧. ಪಟ್ಟಣಗಳ ದಕ್ಷಿಣೋತ್ತರವಾದ ಬೀದಿ. ೨. 
ಬೆಳುದಿಂಗಳು ತುಂಬಿರುವ ಬೀದಿ,-ಪ್ರದೇಶ: ಈ ಚಂದ್ರವೀಧಿಗೆ 
ರಸಿಕರೆ ವಿಬುಧರೆ ಬನ್ನಿರಿ ಕವಿಸಹೃದಯರೆ (ಜಂದ್ರವೀ. ೧-೬). "ಸೂರ 
ವೀಧಿ' ಪರಾ. (ಚಂದ್ರು ೬ ವೀಧಿ] 
ಚಂದ್ರವೆಳಕು (ನಾ). ಬೆಳುದಿಂಗಳು ; ತಿಂಗಳ ಬೆಳಕು: ಚಂದ್ರವೆಳಕಿ 
ನಂಬಲಿಯ ಶುಚಿಯ ಹುಳಿಗಂಜಿ ನಂಜಿಕೊಂಡು (ಮುಕ್ತಳಂ. ೭೮-೧೬) 
[ ಚಂದ್ರ * ಬೆಳಕ್ಕು (-ಬೆಳಗ್ಳು) ] 
ಚಂದ್ರಶಾಲ (ನಾ). ಮಹಡಿಯ ಮೇಲಿರುವ ಮಚ್ಚು, -ಅಂಗಳ : 
ಉದ್ದಾ ಮಾಯುತ ಚಂದ್ರಶಾಲಮುಪಮಾತೀತಂ (ಕಾಂತಿಪು. ೮-೪೮). 
[ ಸಂ. ಚಂದ್ರಶಾಲಾ) 


ಚಂದ್ರಶಾಲೆ 


ಚಂದ್ರಶಾಲೆ (ನಾ). ೧,ಎಚೆಂದ್ರಶಾಲ : ಮಂದಿರದ ಚಂದ್ರಶಾಲೆಯ 
ಲ್ಲೊರ್ವ ಪದಸ್ಥಿ ತಿಲಕವನಿಡುತಿರ್ದರ (ಹಮ್ಮಾರ. ೨-೭೫ ವ): ಉಪ್ಪರಿಗೆ 
ದುದಿನೆಲೆಯ ಚಂದ್ರಶಾಲಿಗೆ ಬಂದಳಂಬುಜಾಕ್ಷಿ (ಜೈಮಿಭಾ ೩೦-೩೭); 
ಚಂದ್ರಶಾಲೆಯೊಳೊರ್ಮೆಯುಂ ಶತಪಥಂಬೋಗೆ ಬಸವಟ್‌ವ ಗರ್ಭಿಣಿ 
(ಉಾಮಾಕ್ಕ. ೩೩-೩): ನಾಲ್ಕಾರು ಅಂತಸ್ತುಗಳುಳ್ಳ ಚಂದ್ರಶಾಲೆಗಳನ್ನು 
ನಿರ್ಮಿಸಿ ಅವುಗಳನ್ನು ರೇಷ್ಮೆ ಯ ಬಟ್ಟೆಯಿಂದ ಅಲಂಕರಿಸುತ್ತಾರೆ 
(ಪ್ರವಾಇ. 11, 60) ೨. ಮೊಗಸಾಲೆ; ಪಡಸಾಲೆ: “ಲಕ್ಷಿಸಲು 
ಮೊದಲ ಮನೆ ಚಂದ್ರಶಾಲೆಯೆನಿಕ್ಕು” (ಮಂಗರಾ. ೬೦-೧೪) ; ಬ್ರಹ್ಮ 
ಜಿಜ್ಞಾಸುಗಳೆಲ್ಲ ಆಗ ದೇವಸ್ಥಾನದ ಚಂದ್ರಶಾಲೆಯಲ್ಲಿ ಕಲೆಯುತ್ತಾರೆ 
(ಹೊಸಕ್ಷಿ. ೧೫); ಅಗ್ರಶಾಲೇ ಊಟ ಚಂದ್ರಶಾಲೇ ನಿದ್ದೆ (ಗಾದೆ). 

[ ಚೆಂದ್ರ್ಯ + ಶಾಲೆ, ] 

ಚಂದ್ರಶಿಲೆ (ನಾ). ೧. - ಚಂದ್ರಕಾಂತ. ೨. ಚಂದ್ರಗ್ರಹದಲ್ಲಿ ಸಿಗುವ 
ಕಲ್ಲು; ಚಂದ್ರಗ್ರಹದಿಂದ ತಂದ ಚಂದ್ರಶಿಲೆಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ 
(ರೂಢಿ). [ ಚಂದ್ರ್ಯ* ಶಿಲೆ) 

ಚಂದ್ರಶೇಖರ (ನಾ). ಚಂದ್ರವಶೌಲಿ : ಮಹಾದೇವಿ ಚಂದ್ರಶೇಖರಲಿಂಗ 
ದಾಲಯಕ್ಕೆ ಬಂದು . . . ಪೂಜಿಸುತ್ತಿರ್ದಳ (ಹಮ್ಮಿರ. 3-೧೩ ವ). 

[ ಚಂದ್ರ್ಯ * ಶೇಖರ] 

ಚಂದ್ರಸಾಲೆ (ನಾ.)-ಚಂದ್ರಶಾಲ : ಚಂದ್ರ ಸಾ[ಪಾಕಾ. ಶಾ]ಲೆ ಸುಚಿತ್ರ 
ಸಾಲೆಗಳೊಳಣಸಿದಳಾ ಲೋಲಲೋಚನೆ ರಾಮನನು (ಕುರಾಸಾಂ. ೩೩-೪೧): 
ಚಂದ್ರಸಾಲೆ: ಛಾವಣಿ ಇರುವ, ಅಥವಾ ಇಲ್ಲದ, ಮೇಲ್ಮಚ್ಚು ; ಏನಿಲ್ಲ 
ವೆಂದರೆ ಮೂರುಕಡೆ ತೆರೆದಿದ್ದದ್ದು (ನಮ್ಮನು. ೨೪೨). [ಚಂದ್ರು*ಸಾಲೈ) 

ಚಂದ್ರಸೀಬೆ (ನಾ). ಒಂದು ಬಗೆಯ ಸೀಬೆ; ಕೆಂಪು ತಿರುಳನ್ನುಳ್ಳ 
ಸೀಬೆ : ನಮ್ಮ ತೋಟದಲ್ಲಿ ಚಂದ್ರಸೀಬೆಯ ಮರವಿದೆ (ರೂಢ). 

[ ಚಂದ್ರ; (ಸೆಂದುರ) * ಸೀಬೆ 

ಚಂದ್ರಸ್ವರ (ನಾ). [ಯೋಗ]ಮೂಗಿನ ಎಡ ಹೊರಳೆಯಲ್ಲಿ ಚಂದ್ರ 
ಎಂಬ ವಾಯುವಿನ ಸಂಚಾರ; ದೂರಪ್ರಯಾಣಕ್ಕೆ ಚಂದ್ರಸ್ವರೆ ಸವಿಸಾಪ 
ಪ್ರಯಾಣಕ್ಕೆ ಸೂರ್ಯಸ್ವರ . , . ಮೊದಲಾದುವುಗಳಂ ತಿಳಿದು (ವಿವೇಕ. 
೧೪೩); ಮತ್ತಮಾ ನಾಸಾವಾಮಭಾಗ ಸಂಚಾರಿಯಾದ ಪವನಂಗೆ ಚಂದ್ರ 
ಸ್ವರ ಸಂಜ್ಞೆ (ವಿವೇಕ. ೧೮೮) ; ಪುರುಷ ಶಿಶು ಪುಟ್ಟುವದು ಸೂರ್ಯಸ್ವರ 
ಸ್ತ್ರೀಯಳಿಗೆ ಪುರುಷಂಗೆ ಚಂದ್ರಸ್ವರ ನಡವಾಗ ಕ್ರೀಡಿಸಲು (ನವಮೊ . 
೧೪-೪೩). "ಸೂರ್ಯಸ್ವರ' ಪರಾ. [ ಚಂದ್ರು * ಸ್ವರ] 

ಚಂದ್ರಹಲಸು (ನಾ). ಒಂದು ಬಗೆಯ ಹಲಸು; ಕೆಂಪು ತೊಳೆಗಳನ್ನುಳ್ಳ 
ಹಲಸು: ಚಂದ್ರಹಲಸು ತಿನ್ನಲು ಬಲು ರುಚಿ (ರೂಢಿ). 

[ ಚಂದ್ರ; (ಆಸೆಂದುರ) * ಹಲಸು (ಆ ಪಲಸು)] 

ಚಂದ್ರಹಾರ (ನಾ). ಹೆಂಗಸರು ಕೊರಳಿನಲ್ಲಿ ಧರಿಸುವ ಒಂದು ಬಗೆಯ 
ಚಿನ್ನದ ಸರ: ಚಂದ್ರಾವಳಿಯ ಸೀರೆ ಚಂದ್ರಮ್ಮ ಉಟ್ಟಿಹಳು ಚಂದ್ರ 
ಹಾರ ಮೂಗಿನಲಿ ನತ್ತು ಕಿವಿಯಾಗ ಚಂದ್ರಬಾವುಲಿ ಗುಬ್ಬಿ ಬಾವುಲಿ 
(ಸಿದ್ದಪು, ೧೯-೬೯). [ ಚಂದ್ರ್ಯ + ಹಾರ] 

ಚಂದ್ರಹಾಸ (ನಾ). ೧. ಬೆಳುದಿಂಗಳಿನಂತಹ ನಗೆ : ಬಂತಿದೊ ಶೃಂಗಾರ 
ಮಾಸ ಕಂತು ನಕ್ಕ ಚುದ್ರಹಾಸ (ನಾದಲೀ. ೬3-೨). ವಿ. ಚಂದ್ರನನ್ನು 
ನೋಡಿ ನಗುವವನು,-ಹೀಯಾಳಿಸುವವನು : ನಿರ್ಮ್ವುಲಮುಖಾಂ 
ಬುಜದಿಂ ಶಶಾಂಕನಂ ಕಳೆಕಳಿಸಿ ನಗುವನದಟಂ ಚಂದ್ರಹಾಸನೆಂದಿಳೆಯೊಳೀ 
ತಂಗೆ ಪೆಸರಾಗಲಿ (ಜೈಮಿಭಾ. ೨೮-೬೦). ೩, ವಿಷ್ಣುಭಕ್ತನಾದ ಕುಂತಳ 
ದೇಶದ ಒಬ್ಬ ದೊರೆ; ಸಂತಾನಮಿಲ್ಲದ ಕುಳಿಂದನ ಬಾಳ್ಕೆಗುತ್ತಮ 
ಕುಮಾರನಾದಂ ಚಂದ್ರಹಾಸಂ (ಜೈಮಿಭಾ. ೨೮-೬೩). ೪. ಒಂದು ಬಗೆಯ 
ಖಡ್ಗ ; * ತರವಾರಿ ಮಂಡಲಾಗ್ರಂ ಚಂದ್ರಹಾಸಂ . . . ಅಡಾಯುಧ 


೨೭೧೯ 


25 


8 


ಐ 


86 


40 


46 


ಚಂದ್ರಾರ್ಧ 


ಮೆನಿಕ್ಕು ” (ಮಂಗರಾ. ೮೮-೩೭) ; ಮೆಯ ಲಿ ಪಾಯ್ಡಂ ರಥದಿಂ ನೆಲಕ್ಕೆ 
ಜಡಿಯುತ್ತುಂ ಚೆಂದ್ರಹಾಸಾಸಿಯಂ (ಪಂರಾಮಾಂ. ೧೪-೧೮೮) ; ಕರಾಗ್ರದ 
ಚಂದ್ರಹಾಸವ ಸೂತಗಿತ್ತು . . . ಚಾಪಕೆ ನೀಡಿದನು ಕರವ (ತೊರರಾ. 
೧-೧೫-೧೬) : ಬಿಡಾರದ ಎರಡು ಗೋಡೆಗೂ ಕತ್ತಿ, ಚಂದ್ರಹಾಸ, ಬಿಲ್ಲು 
ಬಾಣಗಳು ನೇತಿದ್ದವು (ಆಳಾಳ. ೯೧). "ಚಂದ್ರಾಯುಧ' ಪರಾ. 
[ ಚಂದ್ರು * ಹಾಸ್ಯ) 

ಚಂದ್ರಹಿಟ್ಟು (ನಾ). ಒಂದು ಬಗೆಯ ಮರ : ಕುಂಕುಮದ ಮರ... 
ಚಂದ್ರಹಿಟ್ಟು, ಊರಬತ್ತಿ, ನ್ಯಾಮತಿ (ಮ್ಮಔಗಿ. ೫೨-೧೦೩). [?] 

ಚಂದ್ರಾಚೂಡ (ನಾ).-ಚಂದ್ರಚೂಡ : ಹರುಷಂ ಮೂಡಿ ಚಂದ್ರಾಚೂಡ 
ನೆಲರುಮಂ ಕಳುಹಿ (ಬಸಪು. ೧-೫೧). ([ “ಸಂ. ಚಂದ್ರಚೂಡ] 

ಚಂದ್ರಾತಪ(ನೂ). ೧.ಬೆಳುದಿಂಗಳು; ತಿಂಗಳ ಬೆಳಕು: “ಚಂದ್ರಾ ತಪಮಂಂ 
ಚಂದ್ರಿಕೆಯುಮೆಸೆವ ತೆತ್ಕ್‌ಮಂದಿಯುಂ” (ವಸ್ತುಕೋ. ೧೩-೭೦) ; 
ಶರಚ್ಚೆಂದ್ರಾತಪದೊಳ್‌ ಪಗಲಿನ ಶರದಾತಪ ಪರಿಶ್ರಮಮನಾಟ್‌ಸಿ (ಆದಿಪು. 
೧೨-೧೧ ವ); ಚಂದ್ರಾತಪಮಮೃತರಸಾಕಾರಮಾಯ್ತುು (ಕಾದಂಪೂ, ೬೩೪) ; 
ಪಿಂಗಿತು ತಮಂ ಸಾಂದ್ರಚಂದ್ರಾತಪಂ ಪಸರಿಸಿತು (ಹಶಕಾ. ೩-೮೬). ವಿ. 
ಅಕ್ಕಪಕ್ಕಗಳಲ್ಲಿ ಗೋಡೆಗಳಿಲ್ಲದೆ ಮೇಲೆ ಛಾವಣಿ ಮಾತ್ರವಿರುವ 
ವಿಶಾಲವಾದ ಮೊಗಸಾಲೆ. ೩. ಮೇಲ್ಮಟ್ಟು;ವಿತಾನ; ಸಭಾಮಂಟಪವು 
ಚಂದ್ರಾತಪದಿಂದಲೂ ಸುಗಂಧಪುಷ್ಟಮಾಲೆಗಳಿಂದಲೂ ಅಲಂಕೃತ 
ವಾಗಿದ್ದಿತು (ಭೀಷ್ಮತ. 60); ಅದರ ಮೇಲುಗಡೆ ವಜ್ರಗಳ ಗೊಂಚಲು 
ಗಳಿಂದ ಖಚಿತವಾದ ಚಂದ್ರಾತಪಗಳು ಲಂಬಾಯ ಮಾನವಾಗಿವೆ 
(ಕೋಹಿನೂ. ೨೮). [ ಸಂ.) 

ಚಂದ್ರಾತ್ಮಜ (ನಾ).ಎಚಂದ್ರಜ. [ ಚಂದ್ರ್ಯ * ಆತ್ಮಜ) 

ಚಂದ್ರಾಭದೇವ (ನಾ). [(ಜೈನ]ಲೌಕಾಂತಿಕದೇವರಲ್ಲಿ ಒಂದು ವರ್ಗಕ್ಕೆ 
ಸೇರಿದವನು ; ಸೂರ್ಯಾಭದೇವ ಸಂಖ್ಯಾನಮೊಂಬೈಸಾಸಿರದೊಂಬತ್ತು 
ಚಂದ್ರಾಭದೇವರ್‌ ಪನ್ನೊಂದುಸಾಸಿರದ ಪನ್ನೊರ್ವರ್‌ (ತತ್ತ್ವಪ್ರ. ೨೨೨) 

{ ಸಂ.] 

ಚಂದ್ರಾಭರಣ (ನಾ). ಚಂದ್ರನನ್ನೇ ಆಭರಣವಾಗಿ ಧರಿಸಿದವನು ; ಶಿವ; 
ಚಂದ್ರಾಭರಣಂ ಮನಮೊಸೆದು ತಾಳಿಗಟ್ಟಿಡನೆನೆ ಮೆಟ್‌ದುದು ಕೊರ 
ಲೊಳೇಕಮುಖರುದ್ರಾಕ್ಷಂ (ಗಿರಿಕ. ೩-೮೬). [ ಚಂದ್ರ್ಯ * ಆಭರಣ) 

ಚಂದ್ರಾಭಾಸ (ನಾ).ಎಚಂದ್ರಾಭದೇವ; ಆದಿತ್ಯವಹ್ನಿಮಧ್ಯದೊಳ್‌ 

ದ್ರಾಭಾಸ ಸತ್ಕಾಭಾಸರುಂ . . . ಇರ್ಪರ್‌ (ತತ್ತ್ವಪ್ರ. 3೨೨). 
[ ಚಂದ್ರು * ಆಭಾಸ] 

ಚಂದ್ರಾಮ (ನಾ).ಎಚಂದ್ರಮ ; ಬಿದಿಗೆಯಲಿ ಚಂದ್ರಾಮ ಬರೆ, ನಗೆಯ 
ಬೀರಿ (ಪಯಣ. ೧೬-೧೪); ಒಮ್ಮೆ ತುಂಬಿದ ಚಂದ್ರಾಮನನ್ನು ನೋಡುತಿದ್ದ 
(ಗ್ರಾಮಾಯ, ೨೧೩): ಅವನಿಗೆ ಬಂಗಾರದಂಥ ಬಾಬು, ಚಂದ್ರಾಮನಂಥ 
ಬಾಬು, ಎಂದು ಹುಡುಗನನ್ನು ಕೆರಳಿಸಿಬಿಟ್ಟು ಅವನು ರೇಗಿ ಕೆಂಡವಾಗುಣ 
ಹಾಗೆ ಮಾಡುತ್ತಿದ್ದನು (ಇಪೃಕ. ೩೦3). [ವಸಂ. ಚಂದ್ರಮಸ್‌] 

ಚಂದ್ರಾಯುಧ (ನಾ). ಒಂದು ಬಗೆಯ ಖಡ್ಗ; ಹಂದೆಯ ಕೈಯಲ್ಲಿ 
ಚಂದ್ರಾಯುಧವಿರ್ದು ಫಲವೇನು (ಬಸವ. ೧೦೮) ; ಹರಿಕುಲಿಶನು ತನ್ನ 
ಚಂದ್ರಾಯುಧದಿಂದ ಸರ್ಪದ ಹೆಡೆಗಳನ್ನು ಕತ್ತರಿಸತೊಡಗಿದನು (ಮಣಿಸ. 
೯೦). ([ ಚಂದ್ರು * ಆಯುಧ] 

ಚಂದ್ರಾರ್ಧ (ನಾ). ೧. ಅರ್ಧಚಂದ್ರ ; ಚಂದ್ರನ ಅರ್ಧಭಾಗ : ಇವರು 
ಥಟ್ಟನು ನಿಲಿಸಿದರರು ಚಂದ್ರಾರ್ಧಸದೃಶದಲಖಿಳ ಮೋಹರವ 
(ಕುವ್ಯಾದ್ರೋ. ೧. ೪೯). ೨. ಒಂದು ಆಯುಧ: ಬಿಲ್ಲು ತೀರು ಹೆದೆ. . . 
ನಾರಾಚ ಚಂದ್ರಾರ್ಧ ಶೂಲ . . . ಖೇಟಕ ಮುಂತಾದ ಶತ್ರುಜಯಾತ್ಮ 
ರಕ್ಷಾಂಧಿಸಾಧನವಿಶೇಷಂಗಳಿಂದಲುಂ (ವಿವೇಕ. 3೬೩). [ಚಂದ್ರ್ಯ * ಅರ್ಧ) 


ಚಂದ್ರಾಲೋಕ 


ಚಂದ್ರಾಲೋಕ (ನಾ). ಚಂದ್ರನ ಕಾಂತಿ, ಬೆಳುದಿಂಗಳು ; ಪೊದಬ್ಬು 
ಪಜ್ಮಳಿಪ ಚಂದ್ರಾಲೋಕಮಂ ಕಂಡು ತತ್ತೂತಾತ್ಮಂ ನೆನೆದಂ ತನತ್ತು 
ಜನನಸ್ನಾನಕ್ಕೆ . . . ಕವಿದಬ್ಬಿಕ್ಷೀರಪೂರೌಘಮಂ (ಪುಷ್ಪ ಪು. ೧೩-೨೫). 

[ ಚಂದ್ರ + ಆಲೋಕ) 

ಚಂದ್ರಾವರ್ತ (ನಾ). ಒಂದಂ ಬಗೆಯ ಸನ್ನಿಪಾತರೋಗ ; ಇನಿತು ಸನ್ನಿ 
ಪಾತ ರೋಗಲಕ್ಷಣಂ ಚಂದ್ರಾವರ್ಶವೆಂಬುದು ಕೃಷ್ಣಪಕ್ಷದಲ್ಲಿ 
ಆದರೂ, ಶುಕ್ಲಪಕ್ಷದಲ್ಲಾದರೂ ಅಹುದು (ವಿವೈವಿ. ೧೯೦) 

[ ಚಂದ್ರ * ಅವರ್ತ] 

ಚಂದ್ರಾಶ್ಮ (ನಾ). ಎ ಚಂದ್ರಕಾಂತ ; “ ಚಂದ್ರಾಶ್ಮಾ- ಚಂದ್ರಕಾಂತದಶಿಲೆ ” 
(ಓಷಧಿ. 89); ನಿರ್ಜರಕಾಂತಾನನಚಂದ್ರನಿಂದೊಸರ್ದ ಚಂದ್ರಾಶ್ಮಾಂಬುವಂ 
ಪೀರ್ದು (ರಾಜಶೇ. ೧-೧೧೩). [ ಚೆಂದ್ರ್ಯ * ಅಶ್ಮ] 

ಚಂದ್ರಾಸ (ನಾ). ಒಂದು ಬಗೆಯ ಖಡ್ಗ; ಚಂದ್ರಹಾಸ ; ರಾವಣ ತನ್ನ 
ಚಂದ್ರಾಸದಲಿ ವಿಹಗನ ಬೆನ್ನ ಹೊಯ್ದರೆ ಕಡಿಗಳೆರಡರ ನೆತ್ತರುಕ್ಕುತಿರೆ 
(ಳಾಶಿರಾ. ೬-೪೩): ಚಂದ್ರಾಸವನು ಪಠೆದೆಯಲಿ ಸನ 
(ಚಿನಭಾ. 8೮-೬೩). [<ಸಂ. ಚಂದ್ರಹಾಸ] 

ಚಂದ್ರಿ (ಗು). ೧. ಹೊಳೆಯುವ ; ಹೊನ್ನಿನ ಕುಂತಿಯ. (ನಾ). ೨. 
ಚಂದ್ರನ ಮಗ ; ಬುಧ. [ಸಂ. ಚಂದ್ರಿನ್‌] 

ಚಂದ್ರಿಕಾಕಿರಣ (ನಾ). ೧. ಬೆಳುದಿಂಗಳ ಕಾಂತಿ. ೨. (?) ; ವೇಧಿಸಿಕೊಂಬ 
ಒಂದಾದಲ್ಲಿ ಅದು ಖಂಡನೆಗು ಪತ್ರದ ಚಂದ್ರಿ[ಪಾಕಾಂ. ಡಿ]ಕಾಕಿರಣದಂತೆ 
(ಮೋಳೆಮಾ, ೧೨೮-೪೯೫). (ಸಂ. (ಚಂದ್ರಿಕಾ + ಕಿರಣ) ) 

ಚಂದ್ರಿಕಾತಿಮಿರ(ನಾ). ಬೆಳುದಿಂಗಳಂ; ಚಂದ್ರಿಕಾತಿವಿರಗುಣಂ-ಪಿತ್ತವನ್ನು 
ಶಮನಮಾಡಿ ಕಣ್ಣುರೋಗ, ದಾಹ, ಜ್ವರ ವಣಂತಾದವುಗಳನ್ನು 
ಹೋಗಲಾಡಿಸುವುದೇ ಬೆಳ್ಚಿಂಗಳ ಗುಣಗಳು (ಸಕವೈ. ೩೮). 

[ ಸಂ. (ಚಂದ್ರಿಕಾ ಅತಿಮಿರ) ) 

ಚಂದ್ರಿಕಾವಾಟ (ನಾ). ಎ ಚಂದ್ರಕವಾಟ ; ಚಂದ್ರಿಕಾವಾಟೇ ಸೇನಾನ್ವ 
ಯಾನುಗಾಯ (ಎಇ. £111, ೧೯೩-೭; 902). [ಆ ಚಂದ್ರಕವಾಟ] 

ಚಂದ್ರಿಕಾವಿಹರಣ(ನಾ). ಬೆಳುದಿಂಗಳಿನಲ್ಲಿ ಮಾಡುವ ವಿಹಾರ; ನರೇಂದ್ರ 
ಚಂದ್ರಂ ಚಕೋರನಂತೆ ಚಂದ್ರಿಕಾವಿಹರಣವಿನೋದಕ್ಕೆ ಬಗೆದಂದು(ಕಂದ್ರ ಫು. 
೪-೪೩ ವ). [ಸಂ. (ಚಂದ್ರಿಕಾ * ವಿಹರಣ) ] 

ಚಂದ್ರಿಕಾಸ್ರಾವ (ನಾ). ಎಚಂದ್ರಕಾಂತ: “ಚಂದ್ರಿಕಾಸ್ರಾವಂ- ಚಂದ್ರಕಾಂತ” 
(ಓಷಧಿ, ೫೫), [ಸಂ] * 

ಚಂದ್ರಿಕೆ (ನಾ). ೧. ಬೆಳುದಿಂಗಳು; ತಿಂಗಳ ಬೆಳಕು; “ಜ್ಯೋತ್ಸ್ನಾಾಭ್ಯುಪ 
ದೇಶಂಗಳ್‌ ಚಂದ್ರಾತಪಮುಂ ಚಂದ್ರಿಕೆಯುಮೆಸೆವ ತತ್ಕೌ ಮುದಿಯುಂ” 
(ವಸು'ಕೋ. ೧೩-೭೧) ; * ಚಂದ್ರಿಕೆ ಜ್ಯೋತ್ಸೆ, ಕೌಮುದಿಯು ಬೆಳ್ಲಿಂಗಳ್‌" 
(ಮಂಗರಾ. ೧೧-೪) ;- ಶರದದ ಚಂದ್ರನಂ ವಿಮುಲಚಂದ್ರಿಕೆ .. . ಪೊರ್ದು 
ವಂತೆ (ಪಂಪಥಾ. ೨-೩೯): ಚಾರುಚಂದ್ರಿಕೆಯ ಬೀಜಂಗಳೋ . . . ಎನೆ 
ತರಳತಾರಾಳಿ ಕಣ್ಣೆಸೆದುದು (ಹಡಕಾ. ೩-೭೯). ೨. ಚಂದ್ರನ ಹದಿನಾರು 
ಕಲೆಗಳಲ್ಲಿ ಒಂದು; ಅಮೃತ, ಮಾನದ . . . ಚಂದ್ರಿಕೆ ಕಾಂತಿ ಜ್ಯೋತ್ಸೆ 
, .. ಕಾಮದಾಯಿನಿಯೆಂಬ ಷೋಡಶಕಲೆಗಳಿಂ ಭರಿತನಾಗಿ (ವಿವೇಕ.೨೬೭). 
೩, ಬರೆಹವನ್ನುಳ್ಳ ಓಲೆಗರಿಯ ಕೋಶ, - ಕೊಳವೆ ; ಸುಲಭರಾಯಸ 
ಪತ್ರಿಕೆಯ ಚಂದ್ರಿಕೆಯೊಳಿಂ ( ಳಗಿಂ 3 ದುರ್ಚಿ (ಸನತ್ಕು. ೧೨-೫೩) ; ಗಣಾಧಿ 
ಪನ ಕರೆದಿತ್ತು ನೀನಿದನೋದೆನಲು ಚಂದ್ರಿಕೆಯ ತೆಗೆದೋದಿದನು(ಕಂಕದಾ. 
೯-೩). ೪ಉ. ಹಣ್ಣು ಪಕ್ವವಾಗಿರುವುದನ್ನು ತಿಳಿದುಕೊಳ್ಳಲಂ ಕೊರೆದು 
ಮಾಡಂವ ರಂಧ್ರ ; ಉಂಡಿಗೆ ; ಚಂದ್ರಿಕೆ ಹಾಕಿ ನೋಡಲಾಗಿ ಕಲ್ಲಂಗಡಿ 


ಎಳಿಸೆಂದಾಡುವರೆ 


ಹಣ್ಣು ಪೂರ್ಣ ಪಕ್ವವಾಗಿದೆಯೆಂದು ಖಾತ್ರಿಯಾಯಿತು (ರೂಂ). ೫. 


[ಛಂದ] ಪ್ರತಿಪಾದದಲ್ಲಿ ಹನ್ನೆರಡಂ ಅಕ್ಷರಗಳಿರುವ ಒಂದಂ ಸಮ 


೨೭೨೦ 


ಚಂಪಕ 


ವೃತ್ತ ; ಚಂದ್ರಿಕಾತ್ಮಕರಮಪ್ಪ ಗಣಚಯಂ ಚಂದ್ರಿಕಾಖ್ಯಮುಸಿರಾಜು 

ನೆಲೆಯೊಳಂ ರುಂದ್ರವಹ್ನಿ ಸುರ ಚಂದ್ರ ಶಿಖಿಸಖಂ ಚಂದ್ರಬಿಂಬಮುಖಿ 

ಕೇಳ ಕೆಳದಿ ನೀಂ (ಛಂದೋಂಬು. ೨-೮೭ ಅಡಿಟ). “ಚಂದ್ರವರ್ತ್ಮ' ಪರಾ. 

ಓ. ಅಕ್ಷರಛಂದಸ್ಸಿನ ತ್ರಿಷ್ಟುಪ್ಪಿನಲ್ಲಿ ಒಂದು ವೃತ್ತ ; ಅಮರಯುಗ 

ಮುಮಗ್ನಿಯುಂ ಲಗಂ ಕ್ರಮದಿನೊಡನೆ ಬಂದು ನಿಲ್ಕೆ ವಿಶ್ರಮಮದೆಸೆಯೆ 

ದಿಕ್ಪದೇಶದೊಳ್‌ ಕಮಲವದನೆ ಚಂದ್ರಿಕಾಹ್ವಯಂ (ಛಂದೋಂಬು. 

[ಸಂ. ಚಂದ್ರಿಕಾ] 

ಚಂದ್ರಿಯಮ್ಮ (ನಾ). ಒಬ್ಬಾತನ ಹೆಸರಂ : ಚನ್ಹಿ,ಯಮ್ಮ ಗಹಿಯ 
ಸಾಹಸ ಪುತ್ರಾಯ ಪರಮೇಶ್ವರಭಟ್ಟೋಯ (ಇಆ. ೫8, ೬೭-೭; 608). 

[ ಆಚಂದ್ರ್ಯ * ಅಮ್ಮ] 

ಚಂದ್ರುಟಿ, ಚಂದ್ರೋಟಿ (ನಾ). (ಕರಾ) ಅಚ್ಚ ಕಪ್ಪುಬಣ್ಣದ ಒಂದು 
ಬಗೆಯ ವಿಾನಂ. ಚಂದ್ರೋಟಿ : ಚಂದ್ರೋಟಿ ಸೋರಾ ಹಿರಿ ಬಣಗು 
ಭಾರಾ ಮತ್ಸ್ಯಾವತಾರ (ಕ್ರೌಂಶಧ್ರ. ೫-೧೩). [?] 


೨-೧೧೮). 


| ಚಂದ್ರೋಚ್ಚ (ನಾ). ೧. [ಜ್ಯೋತಿ] ಚಂದ್ರಗ್ರಹದ ಉಚ್ಚಸ್ಥಾನ ; 


16/” 


20 


46 


ವೃಷಭರಾಶಿ. ೨. ಚಂದ್ರಪಥದಲ್ಲಿ ಭೂಮಿಯಿಂದ ಅತ್ಯಂತ ಎತ್ತರ 

ವಾಗಿರಂವ ಸ್ಥಾನ; ಭೂಮ್ಯುಚ್ಚ, ಚಂದ್ರೋಚ್ಚ (4908. ಪಾರಿನಿ. ೫). 

"ಚಂದ್ರನೀಚೆ' ಪರಾ.” [ ಚಂದ್ರೂ * ಉಚ್ಚೆ ] 

ಚಂದ್ರೋಟಿ "ಚಂದ್ರುಟಿ' ನೋ. 

ಚಂದ್ರೋದಯ (ನಾ). ೧. ಚಂದ್ರನು ಹುಟ್ಟುವಿಕೆ,- ಮೂಡುವಿಕೆ ; 
ಚಂದ್ರೋದಯದಬ್ಬಿಯಂತೆ (ಕಾಂತಿಪು. ೭-೫೪); ಚಂದ್ರೋದಯಕ್ಕೆ 
ಅಂಬುಧಿ ಹೆಚ್ಚುವುದಯ್ಕಾ (ಬಸವ. 58): ಚೆಲ್ವಾಯ್ತು ಚಂದ್ರೋದಯಂ 
(ಪುಷ್ಪಪು. ೮-೧೦೪). ವಿ.ವ ಚಂದ್ರಸ್ವರ ;: ಕರತಳದಿಂದ ನಾಸಿಕದೆರಲ 
ಚಂದ್ರೋದಯವನೀಕ್ಷಿಸಿ ದೇವ ಹೊಅವಂಟ (ಕುವ್ಯಾಉ. ೭-೩). ೩. 
ಒಂದು ಬಗೆಯ ಬತ್ತ; ಕಡುಸೊಬಗೂಂತಿಹ ಚಂದ್ರೋದಯಶಾಲಿಯೆಡೆ 
ವಿಡದೆಸೆದುವರ್ತಿಯಲಿ (ಕಂನವಿ. 9-೦). ೪. ವಂಂಟಪದ ವೇಲ್ಕಟ್ಟು: 
ವಿತಾನ ; “ ಚಂದ್ರೋದಯಃ, ವಿತಾನಂ, ಉಲ್ಲೋಚಃ, ಖಜಕಃ - ಈ ೪ 
ಮೇಲ್‌ಕಟ್ಟು” (ಹಲಾಯು. ೩೨-೧೫). [ ಚಂದ್ರು * ಉದಯ) 

ಚಂದ್ರೋಪಲ, ಚಂದ್ರೋಪಳ (ನಾ).ಚಂದ್ರಕಾಂತ ಶಿಲೆ; ಇಂದೂಪಲ : 
ಚಾರು ಚಂದ್ರೋಪಲದ ಕರಡಿಗೆಯೊಳಾ ನಿಶಾನಾರಿ ನೀಲದ ಹಾರಮಂ 
.ಬಯ್ವಿದಳೊ . . . ಎನಲು ಸೂರಿಗಳು ಬಣ್ಣಿಸೆ ಸುಧಾರೋಚಿ ಕಣ್ಣೆಸೆದುದು 
(ಹಜಳಾ. 8-೮೭); ಚಿರು ಚಂದ್ರೋಪಲದ ರಮ್ಮಾಗಾರದಲಿ . .. ಮಲಗುವ 
ಮಹೀಪತಿ ನೀರೊಳೊಜಿಗುವನು (ಕುವ್ಯಾಗ. ೩-೪೦). ಚಂದ್ರೋಪಳ : 
ಮಧ್ಯದೊಳ* ಶೋಭಿಸಿ ತೆಳ್ಬಂ ತಾಳ್ಡ ಚಂದ್ರೋಪಳಂ (ಪುಸೃಪು. ೩-೭೬). 

[ ಚಂದ್ರ * ಉಪಲ)] 

ಚಂದ್ರೋಪಳ "ಚಂದ್ರೋಪಲ' ನೋ. 

ಚಂಪ (ನಾ). ಒಂದು ಬಗೆಯ ಕಾಡಂಮರ: ಕೋವಿದಾರವೃಕ್ಷ. [ಸಂ.] 

ಚಂಪಕ (ನಾ). ೧. ಒಂದು ಬಗೆಯ ವೃಕ್ಷ ಮತ್ತ) ಅದರ ಹೂವು; 

" ಸಂಪಿಗೆ ; “ ಚಂಪಕಮೆನಲ್‌ ಸಂಪಗೆ” (ಮಂಗರಾ. ೩೮-೨೪); ಈ ಚಂಪಕಕ್ಕೆ 
ಪೂಗಳ* ದೊರೆಯೇ (ಅದಿಫು. ೧೧-೧೧೮) ; ಅಲರ ಜೊಂಪದಿನಂದೆಸೆದತ್ತು 
ಚಂಪಕಂ (ಜಗವಿ. ೧೪-೩೨) ; ತಿಲಕವಶೋಕೆ ಚಂಪಕ ಪೂಗ . . . ಇಲ್ಲಿ 
ನೋಡಿವೆ ಭೂಮಿಸುತೆ ಭೂಜಾತಸಂತತಿಯ (ತೊರರಾ. ೩-೧-೨೪). ಪಿ. : 
ಒಂದು ಬಗೆಯಂ ಕೆಂಪುಬಣ್ಣ ; ಕೇಸರಿಬಣ್ಣ : ಸಂಜೆಯ ಸೂಟ್ಸ್‌ ವಂದ 
ಚಂದ್ರಮನ ಸೊಂಪಿನಂತೆ ಚಂಪಕಮಾಗೆ ಪೂತ ಸಂಪಗೆಯ ಸಾಲ್ಲಳ್‌ 
( ಅನಂಪು. ೩.೭ ಚಂಪಕಮಾಲೆ ೨: ಗುರುವೊಂದು 
ಬಂದೊಡುತ್ಟಲಮಕ್ಕು . . . ಲಘುವಿರಲು ಚಂಪಕಮಕ್ಕು 

[ಸಂ.7 


೧-೯೦ ವ). 
ನಾಲ್ಕು 
(ಮೆಂಗರಾ. ೧೦೮-೨೨). 


ಚಂಪಕಚ್ಛಾಯೆ 


ಚಂಪಕಚ್ಛಾಯೆ (ನಾ), ೧. ಸಂಪಿಗೆಹೂವಿನ ಬಣ್ಣ. ೨. ಸಂಪಿಗೆಹೂವಿ 
ನಂತೆ ದೇಹಕಾಂತಿಯನ್ನು ಉಳ್ಳವಳು ; ಪೊಂಬಣ್ಣ ಚಂಪಕಚ್ಛಾಯೆ 
ಮನೋಹರ ಮಧ್ಯಮರೂಪೆ ಸುವಿಷ್ಟರೆಯೆನಿಕುಂ ಚಾಪಮಧ್ಯಮದ್ರೇ 
'ಕ್ಯಾಣಿಂ (ಜಾತತಿ. ೧೯-೨೬). 

[ ಸಂ. ಚಂಪಕಚ್ಚಾಯಾ (ಚಂಪಕ + ಛಾಯಾ) ] 

ಚಂಪಕಮಾಲೆ (ನಾ). ೧. ಸಂಪಿಗೆಹೊವಿನ ಮಾಲೆ. ೨. [ಛಂದ] ಪ್ರತಿ 
ಯೊಂದು ಪಾದದಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರುವ ಒಂದು 
ಸಮಪಾದ ವೃತ್ತ ; ತ್ರಿದಶರವೀಂದುಭಾಸ್ಕರಗಣತ್ರಿತಯಾಗ್ರದೊಳೆಗ್ನಿ 
ಚೆಲ್ಹುವೆತ್ತುದಯಿಪಿನಂ ತ್ರಯೋದಶದೊಳೊಂದಿರೆ: ವಿಶ್ರಮಣಂ.. . , 
ಓದು ಗಡ ಚಂಪಕಮಾಲೆಯಂ (ಛಂದೋಂಬು. ೨-೧೭೯). 

[ ಚಂಪಕ + ಮಾಲೆ 

ಚಂಪಕಸ್ರಜ (ನಾ). ಸಂಪಿಗೆಹೂವಿನ ಮಾಲೆ; ಸುರಚಾಪಚಂಪಕಸ್ರಜ 
ಕುರವಣಿಸುತ್ತಸಿತಜಳದ ಮದಮಧುಪ ಸಮುತ್ಯರಮೆಟಿಗಿದಂತೆ 
ಮೆಟ್‌ದುದು ಪರಿಕಿಸದಾತ್ಮೀಯಜೀವನವ್ಯಯಭಯಮಂ 
೪-೧೧೦). [ಚಂಪಕ + ಸ್ರಜ 

ಚಂಪನಚೂರು (ನಾ). ಸಣ್ಣಸಣ್ಣ ಚೂರು ; ತುಂಡುತುಂಡು ; ಇದ್ದ 
ಆಸ್ತಿಯನ್ನು ಹರಿದು ಹಂಚಿ ಚಂಪನಚೂರು ಮಾಡಿಕೊಳ್ಳುವ ಗಂಡುಗಲಿ 
ಗಳನ್ನು ನೋಡಿ (ಮೂಮಗು, ೨೭). "ಚಕಣಾಚೂರು' ಪರಾ. 

[? + ಚೂರು] 

ಚಂಪು (ನಾ). [ಕಾವ್ಯಮಾ] ಗದ್ಯಪದ್ಯಮಿಶ್ರವಾದ ಒಂದಂ ಕಾವ್ಯರೂಪ; 
ಬೆರಸಿ ಬರೆ ಗದ್ಯಪದ್ಯಮವೆರಡುಂ ಕೃತಿ ಚಂಪುವೆಂಬ ಪೆಸರಂ ಪಡೆಗುಂ 
(ಉವ್ಕಾವ. ೯8೦); ಗದ್ಯಪದ್ಯಗಳೆರಡೂ ಇರತಕ್ಕ "ಮಿಶ್ರ' ಕಾವ್ಯವು 
" ಚಂಪು' ಎನ್ನಿಸುತ್ತದೆ. (ಕೈಪಿಡಿ. ೧೮೧, [ಸಂ. ಚಂಪೂ] 

ಚಂಪೂ (ನಾ).ಎಚಂಪು. "ಚಂಪೂಕಾವ್ಯ' ಪರಾ. (ಸಂ.] 

ಚಂಪೂಕಾವ್ಯ (ನಾ).ಎಚಂಪು; ಗದ್ಯಕಾವ್ಯ ಪದ್ಯಕಾವ್ಶ ಚಂಪೂಕಾವ್ಯ 
ಗೀತಪ್ರಬಂಧ ಕ್ಷುದ್ರಪ್ರಬಂಧಗಳೆಂಬ ಪಂಚವಿಧ ಕಾವ್ಯಪ್ರಬಂಧಂಗಳಂ 
(ವಿವೇಕ. ೨೨೬). [ಚಂಪೂ ಕಾವ್ಯ) 

ಚಂಪೆ (ನಾ). ಕೆನ್ನೆ; ಕಪೋಲ ; ಎಷ್ಟು ಅವನ ಪೊಗರು... ಚಂಪೆಗೆ 
ಎರಡು ಕೊಡಬೇಕಾಗಿತ್ತು (ಸಣ್ಮಳ. ೪1, ೧೨೮). [ “ತೆಲು. ಚಂಪ] 

ಚಂಪೆಯ (ನಾ). ಒಂದು ಬಗೆಯ ಡೇರೆ; ಪುದಿಯೆ ಕವಿಲ್ಲ ಕೇಸರದ 
ದೂಸಮಶೋಕೆಯ ವೀಣೆಯ ರ ಬ್ರಯಾಳದ ಗುಡಿ ನಾಗಚಂಪಕದ 
ಚಂಪೆಯಮಾಮ್ರದ ಕೊಂಚೆಯಂ . . . ಒಪ್ಪಿ ಶೋಟ್‌ದುವು ಮನೋಜ 
ರಾಜಶಿಬಿರಂಗಳಿವೆಂಬಿನೆಗಂ ವನಾಳಿಗಳ್‌ (ಶಂದ್ರಪು. ೭-೬೨) ; ಮೊಗಸಾಲೆ 
ಚೆಂಪೆಯಂ ಚೌಕಿಗೆ ಮೆಳಿಕಿದಿರೆ. ಹರಿಸದಿಂದೆ ಬೀಡಂ ಬಿಟ್ಟು (ಕಬ್ಮಿಕಾ. 
೧೯೯); ರಾಜಪಸಾಯಿತರ ಗುಡಿ ಗೂಢಚಂಪೆ[ಪಾಕಣಾ. ಪ]ಯವೇಜ್‌ದವು 
ರಥವ (ಕುವ್ಕಾಗ. ೪-೧೭). 1 ?] 

ಚಂಬಕ, ಚಂಬಿಕ, ಚೆಂಬಕ, ಚೆಂಬುಕ (ನಾ). ಒಂದು ಬಗೆಯ ಚರ್ಮ 
ವಾದ್ಯ: ಹೊಯ್ವ ನಿಸ್ಲಾಳದ ಭೇರಿಯ ತಂಬಟದ ಚಂಬಕದ ವೀರವೃಂದದ 
(ಗಿರಿಕ. ೬-೬೬ ವ): ಚಂಬಕನ ಬೊಂಬುಳಿಯ . . . ಕಂಸಾಳರವದೊಳಗೆ 
ನಡೆದನು (ಸಿದ್ಧರಾ. ೬-೨೦) ; ಮೊಆಕಿವ ಭೇರಿಯ ರಾಯಗಿಡಿಗನ ಜಡಿವ 
ಚಂಬಕನ (ಕುವ್ಕಾಕ. ೧೪-೩೬) : ಎಸೆವ ವೀರಣ ಡಮಾನ ಚಂಬಕ . . . 
ಮದ್ದಳೆಗಳೆಂಬ ಬಹುವಾದ್ಯದುಬ್ಬಟೆ (ಜಿಬಪು. ೫-೭) ; ಚಂಬಕ ಡವುಡೆ 
ನಪಿರಿ . . . ನಿಸ್ಸಾಳಗಳಬ್ಬರ ತುಂಬಿತಾಕಾಶಮಂಡಲವ (ಕಂನವಿ. ೧೪-೨). 
ಚಂಬಿಕ : ಕಂಸಾಳ ಕರಡೆ ಚಂಬಿಕ . . . ಮೊರೆದವು (ತುರಂಗ. ೩೬-೪೭). 
ಚೆಂಬಕ : ಡಮರುಗ ಡೌಡೆ ಮದ್ಧಳೆಗಳೋರಣದಿ ಚೆಂಬಕಂ ಹೆಗ್ಗಹಳೆ 
ಕಿಜುಗಹಳೆಯೊತ್ತೆ, (ಲಶಿಚಿಂ. ೩೧-೬೫); ಚಿನ್ನದ ಚೀಟುಗಳ ವಿಡುಗೊಂಬುಗಳ 


(ರಾಜಕ. 


೨೭೨೧ 


20 


26 


80 


40 


4% 


ಚಕಚಕ 


ಚೆಂಬಕನ [ಪಾಕಾಂ. ನಾರಾಚ] ನಿರ್ಪೋಷ ಡೋಲುಗಳಿದವು ನೆಲನನು 
(ಕುವ್ಮಾಕ, ೨3೧-೭); ಚೆಂಬಕ ಕಾಳೆ ಚೀಟುತಿರಲೈ (ಸಾಳ್ಕಭಾ. 3೩-೧೦). 
"ಚೆಂಬಕವಟ್‌' ಪರಾ. ಚೆಂಬುಕ: ಉಲಿವ ಕಹಳೆಯ ಚಿಂಬುಕನ ಕಳಕಳಿಕೆ 
ಮಿಗೆ ಕೈಕೊಂಡುದನಿಲಕುಮಾರಕನ ಸೇನೆ (ಕುವ್ಯಾದ್ಯೋ. ೧೨-೮). 
[ “ತಮಿ. ಚಾಮತ್ಪಿ ] 

ಚಂಬಕವರೆ (ಚಂಬಕವಣಕ' ನೋ. 

ಚಂಬಕವಟಕ, ಚಂಬಕವರೆ, ಚಂಬಕಹಣ್‌, ಚೆಂಬಕವಣಿ (ನಾ).ಎ 
ಚಂಬಕ ;: ಮೊಲಕಿವ ಚಂಬಕವಅ್‌ಯ ಮೊಳಗುವ ಪಳಹದ... 
ಕಳಕಳೆಂ (ರಾ ಜಶೇ. ೬-೧೧ ವ). ಚಂಬಕವರೆ : ಯುದ್ಧ ಸಮಯದಲ್ಲಿ 
ಬಳಸುತ್ತಿದ್ದ ವಾದ್ಯಗಳೂ ಹಲವಾರು : ಭೇರಿ. ಚಂಬಕವರೆ . . . ಶಂಖ 
ವಾಸ, ಇತ್ಯಾದಿ (ನಂಜುಂಡ ೧೩೦). ಚೆಂಬಕಹಚಿಕೆ: ಚಂಬಕಹಣಕ 
ಬುರುಸುಗಳ ಮುಂಬರಿದೆಸೆವಬ್ಬರ ಚೌದೆಸೆಯೊಳು ತುಂಬಿತು (ಕಂನವಿ. 
೧6-೮೯). ಚೆಂಬಕವಅ : ಭೇರಿ ಬೊಂಬುಳಿ ಗೋಮುಖ ಡೌಡೆ ಚೆಂಬಕ 
ವಣ ಡಕ್ಕೆ ಡಮರುಗಗಳ ರವ ತುಂಬಿತು ದಿಗುಮಂಡಲಮಂ (ಅಂಜಡ. 
೬-೧೦೭) ; ಹತ್ತು ಚೆಂ[ ಐಾ990. ಚಂ1ಬಕವಣಅಕ ಹತ್ತು ಬೊಂಬುಳಿ ಜುಂಚೆ 
ಹತ್ತು ಬೀರಣವಜಕ ಹತ್ತು (ಕುರಾಸಾಂ. ೪೧-೬೭) ; ಹೆಗ್ಗಾಳೆ ತಿತ್ತಿಅಕ 
ಅಂಚಿ  ಚೆಂಬಕವಜಿಗಳ ಧನಿಯು (ಡಶಂಪ್ರಸಾಂ. ೨೧-೭೦); ತಂಬಟ 
ತುಡುಮು ತಿತ್ತಿಆ೨ ಕಾಳೆ ವೀರಣ ಚೆಂಬಕವಣ? ಕೊಂಬು ಡೌಡೆ ಬೊಂಬುಳಿ 
ಗಿಡಿಬಿಡಿ ವೀರವೃಂದದ ನಾದ ತುಂಬಿತು (ಧರ. ೩೧-೫೯). 

[ ಚಂಬಕ + ಪಣ್‌, ] 

ಚಂಬಕಹಟ್‌ "ಚಂಬಕವಜಅ್‌' ನೋ. 

ಚಂಬಾರ್‌ "ಚಮ್ಮಾರ' ನೋ. 

ಚಂಬಾರ "ಚಮ್ಮಾರ' ನೋ. 

ಚಂಬಿಕ "ಚಂಬಕ' ನೋ. 

ಚಂಬು 'ಚೆಂಬ್ಬ್ದುು' ನೋ. 

ಚಂಬುಕುಟ್ಟಗ "ಚೆಂಬುಕುಟಿಗ' ನೋ. 

ಚಂಬುಕುಟ್ಟಿಗ "ಚೆಂಬುಕುಟಿಗ' ನೋ. 

ಚಂಬುಳಾಕರವಿದ್ಯೆ (ನಾ), ಮಾಯಾವಿದೆ ; ಚಂಬುಳುಕರವಿದೈಯಲಿ 
ಕಣ್ಣಿಂಬುಗೊಳದಂತನುಜಗೆಸಗಿ ವಿಡಂಬಿಯಿತರ ಸೇನೆ ತಾರಕ ಗುಹನ 
ತೆರದಿಂದಾ . . . ಪಡಲಿಡಿಸಿದನು ವಾಹಿನಿಯಾ (ಜರಾಮಾ. 

[? + ವಿದ್ಯೆ) 


೧೦೯-av). 


ಚಂಬೆ, "ಸೆಂಬೆ' ನೋ. 

ಚಂಬೈೆ (ನಾ). ಸುಗಂಧ ; ಕಂಪು (?) : ಭತ್ರಚಾಮರ ಧ್ವಜ ವಾಲಗದಿಂ 
ಚಂಬೆ ಕಸ್ತೂರಿ ಕಮ್ಮೆಣ್ಣೆಯವರು (ಬಿಜ್ನರಾ. ೧೧-೭೬). [7] 

ಚಂಬೊನ್‌ ಚೆಂಬೊನ್‌' ನೋ, 

ಚಂಬೋತ ಚೆಂಬೋತ' ನೋ. 

ಚಕ್‌, (ನಾ). ಒಂದು ಅನುಕರಣ ಶಬ್ದ ; ಪೇರುರಮಂ ಧೊಕ್ಕೆನೆ ಕುತ್ತಿ 
ಚಕ್ಕೆನೆ ಭುಜದ್ವಂದ್ವಂಗಳಿಂದೆತ್ತಿ (ಎಕ. ೪1, ತರೀಕೆ. ೪೫-೩೩: 1196) ; 
ಜೊಅಕ್ಕಿಂಬ ಛುಮ್ಮೆಂಬ ಚಕ್ಕೆಂಬ . . . ಕೂರಸಿಗಳುರವಣಿಯ ದನಿಯ 
ಡಸುತಂ ಪುಟ್ಟೆ (ಇಹರ. ದೇ. ೪೧-೨೪). 

ಚಕ್‌, "ಚೆಕ್ಕು' ನೋ. 

ಚಕಚಕ (ನಾ). ೧. ಒಂದು ಅನುಕರಣ ಶಬ್ದ : ಚಕಚಕ ಚಂಚಲ ಮಿಂಚಿನ 
ಗೊಂಚಲ (ಗರಿ, ೧೨೩-೧೨); ಗೋಪುರದ ಕಳಸ ಬಿಸಿಲಲ್ಲಿ ಚಕಚಕ ಎಂದು 
ಮಿರುಗುತ್ತದೆ (ರೂ). ೨. ಹೊಳೆಯುವಿಕೆ; ಲಕಲಕಿಸುವಿಕೆ; ಕಾಂತಿ: 
ವ್ಯಾಕೋಚ ಪಂಕಜದ ಚಕಚಕವ ನೋಡದಂಬರಮಣಿಯ ಸಂಭ್ರಮಂ 
(ವಂಕಾರಾ. ೧-೫-೭೩). “ಚಕಚಕಿಸು' ಪರಾ, [ ಇತೆಲು. ಚಕಚಕ] 


5) 
pu 


ಚಕಚಕಗೊಳಿಸು 


ಚಕಚಕಗೊಳಿಸು (ಕ್ರಿ). ಹೊಳೆಯಯವಂತೆ ಮಾಡು ; ಲಕಲಕಿಸುವಂತೆ 
ಮಾಡು ; ನನ್ನ ಕಿವಿಯಲ್ಲಿರುವುದು, ಮುಖವನ್ನು ಚಕಚಕಗೊಳಿಸುವ 
ಸಿನಿಮಾ ಫ್ಯಾಷನ್ನಿನ ಹೊಸಮಾದರಿಯ ಲೋಲಾಕಲ್ಲ (ಪತಿ. ೧೫). 
[ ಚಕಚಕ + ಕೊಳ್ಳ್‌ + - ಇಸ್ಕು] 
ಚಕಚಕಿತ (ಗು). ವಿಂರಂಗುವ ; ಲಕಲಕಿಸುವ ; ಚಕಚಕಿತ ಮುಕ್ತಾಹಾರ 


ಭಾರ . . . ವಕ್ಷಸ್ಮಲನುಂ (ಶಂದ್ರಪು. ೪-೬೮ ವ) ; - ಚಕಚಕಿತ ಕೋಟೀರ 
ಯುತ ಮಸ್ತಕಕೆ ಸುಳಿಶುದ್ಧಗಳನರಸುವದು ಕುಲರಾ ಮತವಲ್ಲ (ಆನಂರಾ. 
೧-0೧.೧೨). [ ಇಚಕಚಕ ] 


ಚಕಚಕಿಸು (ಕ್ರಿ), ಹೊಳೆ; ಪ್ರಕಾಶಿಸು; ಲಕಲಕಿಸು: ಚಕಚಕಿಸುವ ಚೆಂಬೊನ್ನ 
ಪಟ್ಟೆಯ . . . ಮಯೂಖಮಂಜರಿಗಳಿಂ ಮಾರ್ತಾಂಡಮಂಡಳಮಂ 
ಮಸುಳಿಸುತ್ತುಂ (ಮಹಾನೇ. ೧೨-೨೨ ವ) ; ಚಕಚಕಿಸುವ ಪೊನ್ನ ಕಳಸದಿಂ 
ದೊಪ್ಪುವ ಶಿಖರದಿಂ (ಜೀವಂಸಾಂ. ೧-೪೩): ಚಕಚಕಿಸುತ ರನ್ನಗನ್ನಡಿಯಲ್ಲಲ್ಲಿ 
ಮಕರಿಸೆ` ಸಾಲು ಸಾಲಾಗಿ (ಥರಶ. ೦೨-೧೮) ; ಚಕಚಕಿಸಿದುವು ತಾರಾಳಿ 
(ಕಂನವಿ. ೯-೯೩). [ಚಕಚಕ - ಇಸ್ಸು] 

ಚಕಡ (ಚಕ್ಕಡಿ' ನೋ. 

ಚಕಡಿ "ಚಕ್ಕಡ್ಕಿ' ನೋ, 

ಚಕಣಾಚೂರು, ಚಕ್ಕಣಚೂರು (ನಾ). (ಉಕ) ಪುಡಿಪುಡಿಯಾದುದು ; 
ಚೊರಂಚೂರಾಗಿರುವುದು , ಚಂಪನಚೂರು ; ಯುದ್ಧಕ್ಕೆ ಹೋಗಿ 
ಬಾಂಬೇ ಬಿದ್ದು ಚಕಣಾಚೂರಾಗಿದ್ದರೂ ಪರವಾಗಿರಲಿಲ್ಲ (ದಿನಾರಿ. ೪೭). 
ಚಕ್ಕಣಚೂರು : ಮಕ್ಕಳ ಕೈಗೆ ಈ ಕಾಗದ ಸಿಕ್ಕರೆ ಚಕ್ಕಣಚೂರಾಗದೆ 
ಉಳಿದೀತೆ? (ರೂಢಿ). 
[ ಹಿಂ. ಚಕನಾಚೂರ್‌ ; ಮರಾ. ಚಕನಚೂರ್‌, ಚಕನಾಚೂರ್‌ ] 

ಚಕಬಂದಿ, ಚಕ್ಕುಬಂದಿ, ಚಕ್ಬಂದಿ (ನಾ). ಮನೆ ಹೊಲ ಮುಂತಾದ 
ಕ್ಷೇತ್ರಗಳ ಸೀಮಾವಿವರ ; ಗಡಿಗಳ ನಿರ್ದೇಶ ; ' ವಾರಂಟ್‌” ದೊರಕಿ 
ಸುವ ಮುನ್ನ ನಾವು ಮುತ್ತಿಗೆ ಹಾಕುವ ಮನೆಯ " ಚಕಬಂದಿ' . . 
ಒಪ್ಪಿ ಸಬೇಕಾಗುವುದು (ಬಂಗಾರ. ೨೬೩). ಚಕ್ಕುಬಂದಿ: ಭೂಮಿಯ ಮೇರೆ 
ಗಳ ವರ್ಣನೆ ಅಥವಾ ಚಕ್ಕುಬಂದಿಯ ನಿರೂಪಣೆಯು ಶಾಸನದಲ್ಲಿರಬೇಕು 
(ಕಶಾಅ. ೪೬). ಚಕ್ಬಂದಿ: (ಕೈಸ್‌ಗೆ. 17, ೩೪೩). 

[ «ಹಿಂ. ಮರಾ. ಚಕಬಂದೀ 

ಚಕಮಕ (ನಾ). ಒಂದು ಅನುಕರಣ ಶಬ್ದ ; ಮಿಂಚಿ ಚಕಮಕ, ಬಾಗಿ 
ತೂಗುತ ಮಣಿದು ಬಳಕುತ ತಡೆದಿದೆ (ಅರಳು. ೨೦೦-೧). 

ಚಕಮಕಿ, ಚಕಮುಕಿ, ಚಕ್ಕವಂಕ್ಕಿ, ಚಕ್ಕಮಂಕ್ಕಿ (ನಾ). ೧. ಬೆಂಕಿ 
ಹೊತ್ತಿಸಂವುದಕ್ಕೆಂದಂ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ (ಒಂದಂ 
ಬಗೆಯ ಗಟ್ಟಿಕಲ್ಲು ಹಾಗು ಉಕ್ಕಿನ ತುಂಡುಗಳನ್ನೊಳಗೊಂಡ) 
ಸಾಧನ ; ಬೆಂಕಿ ಹೊತ್ತಿಸಂವ ಉಪಕರಣ ;: . ದೋತ್ರ, ರುಮಾಲ, 
ಗೊಂಗಡಿ, ತಂಬಾಕ, ಚಕಮಕಿ, ಇಷ್ಟು ಪದಾರ್ಥಗಳು ನಿತ್ಯದ ಚರಿತಾರ್ಥಕ್ಕೆ 
ಬೇಕು (ಮುಂಬಯಿ, 8-೨೪೬) ; ಇನ್ನು ಕೆಲವರ ಕೈಯಲ್ಲಿ, ಚಕಮಕಿ ಕುಕ್ಕಿ 
ದಾಗ ಹಾರುವ ಬಂದೂಕ (ಇಪೃಳ.೩೬)- ೨. (ಆಲಂ)ಸಣ್ಣಪುಟ್ಟ ಜಗಳ,- 
ಕದನ; ಮನಸ್ತಾಪಗಳ ಚಕಮಕಿ ಕಿಡಿಗಳೆದ್ದು ದಾಂಪತ್ಯಜೀವನವು 
ಒಮ್ಮೊಮ್ಮೆ ಕುಂಠಿತವಾಗಬಹುದು (ಕನ್ನ ಜಾ. ೧೨೨) ; ಮೊಗಲ್‌ ದಂಡಿಗೂ 
ಪೋರ್ತುಗೀಸರಿಗೂ ಆಗಿಂದಾಗ ಚಕಮಕಿಗಳಾಗುತ್ತಿದ್ದವು (ಅಕ್ಕರ. ೬೬) ; 
ಕಟುವಾದ ಚಕಮಕಿಗಳು ಈ ತಿಂಗಳಿನಲ್ಲಿ ನಡೆದುಹೋಗಿದ್ದುವು (ಮುತ್ತೆ ಬಿ. 
೪೩); ಮಾತಿನ ಚಕಮಕಿ ತಪ್ಪು ವಂತಾದರೆ ಮುಂದುವರಿಸಿದರೂ ಆದೀತು 
(ಕಾಗೆಕ,೧೦೧). ಚೆಕಮಂಕಿ: ೧. ಯರಡು ಜನರನ್ನು ಚಕಮಂಕಿ ಬಂದೂಕು, 
ಮದ್ದುಗುಂಡು ಮುಂತಾದ್ದನ್ನು ಕೊಟ್ಟು ಇಲ್ಲಿಗೆ ಕಳುಹಿದರೆ (ರಾಜೇಂದ್ರ. 

ಜಲದ ತರಂಗವು ಒಡಿದ ಕಡೆಯಲ್ಲಿ ಚಕಮುಕಿ ಹೊಡಿದಂತಾಗುವುದು 


೫೫) ; 


[OY 
ಲಾ 


80 


40 


ಚಕಿತ 


(ದೇವೀಡೌ, ೭೬). ಚೆಕ್ಕಮಕ್ಕಿ: ೧. ಚಕ್ಕಮಕ್ಕಿಯಂತೆ ಕಿಡಿಗಳನ್ನು 
ಹಾರಿಸುವ, ತೀವ್ರಗತಿಯ ಸಂಭಾಷಣೆಯ ಶೈಲಿ.. . ಕಂಡುಬರುವುದಿಲ್ಲ 
(ಕೂನ್ಕಕು. ೯೭). ೨. ಈ ಎರಡುಪಕ್ಷಗಳಿಗೆ ಮೇಲಿಂದ ಮೇಲೆ ಯಾವು 
ದಾದರೊಂದು ಕಾರಣದಿಂದ ಚಕ್ಕಮಕ್ಕಿ ಹಾರುತ್ತಲೇ ಇತ್ತು (ಊರುಕ. 
೭೬೬). ಚೆಕ್ಕಮುಕ್ಕಿ : ೧. ಚಕ್ಕಮುಕ್ಕಿ ಕಲ್ಲಿನ ತುಪಾಕಿಯವರು ತಮ್ಮ 
ಆಯುಧಸಲಕರಣ ಸಮೇತ ತೆರಳಲಿ (ಪೇಟಿಮಾ. ೨); ಹಗಲೆ ಇರುಳಾಯ್ತೋ 
ಎನಲ್ಕೊಂದು ತೆಕ್ಕನುಕ್ಕಿತು, ಚಕ್ಕಮುಕ್ಕಿಯಂ ಕುಕ್ಕಿದೊಲ್‌, ಭಾಸ್ಕರ 
ಲಕ್ಷತಿಗ್ಮಖರರೋಚಿ (ಶ್ರೀರಾಮಾ. ೫೯೩-೩೧೮). 
ಚಕಮಕಿಯ ಕಲ್ಲು, ಚಕ್ಕಮುಕ್ಕಿಯ ಕಲ್ಲುಎ ಚಕಮಕಿಯಲ್ಲಿ ಕಿಡಿ ಹಾರಿ 
ಸುವುದಕ್ಕೆಂದು ಬಳಸಲಾಗುವ ಕಲ್ಲು; ಬೆಣಚುಗಲ್ಲು; ಚಕಮಕಿಯ 
ಕಲ್ಲು, ಇದೇ (ಬೆಣಚುಗಲ್ಲು) ಜಾತಿಯ ಶಿಲೆಯು (ಮುಂಬಯಿ. ೩-೪೩): 
ಚಕ್ಕಮುಕ್ಕಿಯ ಕಲ್ಲಿನಂತರಂಗದೊಳೆಗ್ನಿ ಗುಪ್ತವಾಗಿರ್ಪಂತೆ (ಶ್ರೀರಾಮಾ. 
[ -ಹಿಂ. ಮರಾ. ಚಕಮುಕ್‌. / ಮಲ, ಚಕ್‌ಮುಕ; 
ತೆಲು. ಟೆಕುಮುಕಿ] 
ಚಕಮಕಿಸು (ಕ್ರಿ).ಎಚಕಚಕಿಸು; 'ಮುಂಗಡೆಯೊಳು ಚಕಮಕಿಸುವ ಮಂಗಳ 
ಘನಮಂಟಪದೊಳೆಗಿರದೆ (ಯೋಗಾಂವಿ. 8-೨೮). [ಚಕಮಕ. - ಇಸ್ಯು) 
ಚಕಮುಕಿ "ಚಕಮಕಿ' ನೋ, 
ಚಕರಾಲಿ (ನಾ). ಮೋಸಗಾರ ; ವಂಚಕ ; ಅಯ್ಯ ಭಾರೀ ಚಕರಾಲೀ! 
ಹೈಸ್ಕೂಲು ತರಿಸಿಕೊಡತ್ತೀನಿ ಅಂತ ಹೊಡಕೊಂಡುಹೋಗಲಿಲ್ಲವೇ ಎಂಟು 
ಹತ್ತುಸಾವಿರ ರೂಪಾಯಿಯನ್ನು? (ಮರಳ. ೬6). {?] 
ಚಕಲಂಕ (ನಾ). (?) : ಕಾಳಗ ಕಂದಲಿ ಬಂದಾಗ ಮೈಳುನಾಯಕನ ಮಗಂ 
ಚಕಲಂಕರಾಮನಾಯ್ಕನು ದೇವಲೋಕ ಪ್ರಾಪ್ತನಾದ (ಕಣ. ೪, ೩೦-೫; 
1192). [?] 
ಚಕಾರ (ನಾ). ೧. ಚ ಎಂಬ ಅಕ್ಷರ; ವಾಲ್ಮೀಕಿರಾಮಾಯಣದಲ್ಲಿ . . . 
ಹೇಳಿರುವ ಚಕಾರ ತುಕಾರಗಳಿಗೆಲ್ಲ ಅಕ್ಷರಶಃ ಸತ್ಯವನ್ನು ಹೇಳುತ್ತ ಹೋಗು 
ವುದು ಸರಿಯಾಗಲಾರದು (ಧಾರದ. ೪೭. ೨. ಒಂದು ಅಕ್ಷರದಷ್ಟು 
ಮಾತು , ಒಂದಂ ಶಬ್ದದಷ್ಟಾದರೂ ಮಾತು ; ಎಷ್ಟು ಪ್ರಶ್ನಿಸದರೂ 
ಅವನು ಚಕಾರವನ್ನೂ ನುಡಿಯಲಿಲ್ಲ (ರೂಢಿ). 
ಚಕಾರ ಎತ್ತು, ಚಕಾರವೆತ್ತು ಎ ಸ್ವಲ್ಪವಾದರೂ ಮಾತನಾಡು, 
ತಂಟಿಪಿಟಕ್ಕೆನ್ನಿ; ಈಗ ಚಕಾರ ಎತ್ತದ ಈ " ಮಹಾಪ್ರಾಣಿ', ಆಮೇಲೆ 
ಒಂಟಿಯಾಗಿ ತೆರೆ ಚಿವ್ಮಿಸುವ ಅಳಲ ಮೊರೆ (ಬದ್ಮಪ್ರ. 1೪ ಮುನ್ನುಡಿ); 
ನನ್ನ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ಅವರು ಚಕಾರವೆತ್ತುತ್ತಿರಲಿಲ್ಲ 
(ವಿಮೋಡ. ೧೩೮). ಚಕಾರಶಬ್ದ ಒಂದಾದ ರೂಮಾತು ; ಅವರು ಒಂದು 
ಚಕಾರಶಬ್ದ ಮಾತಾಡಲಿಲ್ಲ (ಮುಂಬಯಿ. ೪-೫೭): ತಂದೆಯ ಮುಂದೆ 
ಚಕಾರಶಬ್ದವನ್ನೂ ಹೇಳುತ್ತಿರಲಿಲ್ಲ (ಜಿವರಿ. ೧೩) ; ಈ ಪತ್ರದಲ್ಲಿ ಆ ಬಗ್ಗೆ 
ಚಕಾರಶಬ್ದವೂ ಇಲ್ಲದಿರುವದು ಅಚ್ಚರಿಯ ಸಂಗಶಿಯಾಗಿದೆ(ಮುತ್ತದೆ. ೧೪). 
[ ಸಂ. ] 
ಚಕಾರಿಸು (ಕ್ರಿ). ಒಂದಂ ಮಾತನ್ನಾದರೂ ಆಡು; ಕೊಡಹಿ ಬಿಸುಟಾ 
ನಾಗನಂದದಿ ಚಕಾರಿಸದೆ ಗಂಡಿಕೆಯನುಳಿದವರ ಸೊಕ್ಕು ಸೆಣಸನ್ನುಸಿಕನಾಲಿ 
ಸಿದೆ (ಹೆಬೈರ. ೧೪-೧೦೪). [ ಚಕಾರ * - ಇಸ್ಟು] 
ಚಕಿತ, (ಗು). ೧. ಅಲುಗಂವ ; ಅಸ್ಥಿ: ರವಾದ ; ಚಂಚಲವಾದ : ಚಕಿತ 
ಕುರಂಗನಯನೆಗೆ ತಂದುಡಿಸಿದರು ನವದುಕೂಲವನು (ಬಸಪು. ೪-೩೪). 
೨. ಗಾಬರಿಗೊಂಡ ; ಭಯಪಟ್ಟ : ಅಳುರ್ವ ಕೋಪಶಿಖಿಗಳ ನಡು 
ವಿರ್ತಲೆವೊತ್ತಿದ ಪುಳ್ಳಿಯ ಪುಟುವೊಲಿರ್ದನತಿಚಕಿತಚಿತ್ತನಪರಾದಿತ್ಯಂ 
(ಗದಾಯು. ೧-೨೩) ; ಚೆಕಿತಾರಾತಿಚತುರ್ಬಲಂ ಬಲಯುತಂ . . .ಲಕ್ಷ್ಮಣಂ 
(ಪಂರಾಮಾ, ೭-೬೨). ಹ. ಬೆರಗುಗೊಂಡ ; ವಿಸ್ಮಿತವಾದ. (ನಾ): ೪. 


೨೩-೬೧೯). 


ಚಕಿತ್ಕ 


ಗಾಬರಿಗೊಂಡವನು : ಚಕಿತನಹನೇ ಬಲ್ಲವನು ದುಃಖಕೆ (ಕಿಮ್ಮಶಾಂ. 

೭-೭೩). ೫. ಬೆರಗುಗೊಂಡವನು ; ವಿಸ್ಮಯಂಪಟ್ಟವನಂ : ಯುಕುತಿ 

ಯಿನ್ನಿದಕಿಲ್ಲ ಪಾರ್ಥನ ಶಕುತಿ ಘನವೀ ರಾಜಕಾರ್ಯಕೆ ಚಕಿತರಾದೆವು ರಾಯ 

ಚಿತ್ತೈಸು (ಕುವ್ಮಾದ್ರೋ. ೮-೭೦) ; ಸಿದ್ಧನಾಥ ಚಕಿತನಾಗಿ ಆ ಪ್ರಾಣಿಯ 

ಮುಖವನ್ನೆ ಕೆಲಹೊತ್ತು ದಿಟ್ಟಿ ಸುತ್ತಿದ್ದ (ಆಶ್ರಮ, ೭); ಬೇರೆ ಏನೂ 

ಮಾತಾಡದಷ್ಟು ಅವರು ಚಕಿತರಾಗಿದ್ದರು (ಸಮಜೀ. ೨೪೨). [ಸಂ. 

ಚಕಿತ್ಯ (ನಾ). ವೇಗ : ಶೀಘ್ರತೆ (?) : ಸಖರಜದ ಕಣಿಕಮಂ ಚಕಿತದಿಂ 
ಶೋಧಿಶುತಲಖಿಳ ಚೊಕ್ಕಳಮಾಗಿ ಸೂಸಲಂ ಕಲಸುತಂ ವಕುಬಟ್ಟಿತಿ 
ನೊಳಿಟ್ಟೆರಡು ದೆಸೆಯ ನಿಟ್ಟಿಸುತ (ಲಂಗಪು. ೮-೧೪). [?) 

ಚಕಿತಮಾನಸ (ನಾ). ಬೆರಗುಗೊಂಡ ಮನಸ್ಸುಳ್ಳವನಂ: ಬೊಪ್ಪನ ನೋಡಿ 
ಚಕಿತಮಾನಸನಾಗಿ ಪಿತನದೇಂ ಕಾರಣದಿ ಭ್ರುಕುಟಿಯಂ ಬಂಧಿಸಿದನೆನ್ನ 
ಮನ್ನಿಸದೆಂದು ತನ್ನೊಳಾಲೋಚಿಸಿದನು (ವೆಂಕಾರಾ. ೨-೮ 3೨). 

[ ಚಕಿತ + ಮಾನಸ್ಕ) 

ಚಕಿತಲೋಚನೆ (ನಾ), ಚಂಚಲವಾದ ಕಣ್ಣುಗಳನ್ನು ಉಳ್ಳವಳು, ಚಂಚ 
ಲಾಕ್ಷಿ : ಚಕಿತಲೋಚನೆ ನಾರಿಯಾ ನಾರಿಯಾಗಿ ಪುಟ್ಟುವಳಾ ಸಿಖಂಡಿ ಬಳಿಕ 
(ವೀಕೈ ಪು. ೪-೭-೬).  [ ಸಂ. ಚಕಿತಲೋಚನಾ (ಚಕಿತ + ಲೋಚನ + -)] 

ಚಕಿತಾಕ್ಷಿ (ನಾ). ಎಚಕಿತಲೋಚನೆ : ಕಪೋಲಮೂಲಮಂ ಮುಟ್ಟಿದುವಾ 
ಚಕಿತಾಕ್ಷಿಯ ಹೆರಿನೀಳಾಳಕಂಗಳಾನನಸರೋಜಿನೀಮಧುಪಂಗಳ* 
(ಪಂರಾಮಾ. ೩-೯೪). [ ಸಂ. ಚಕಿತಾಕ್ಷೀ (ಚಕಿತ + ಅಕ್ಷಿ“) 

ಚಕಿಲ (ನಾ). ಒಂದಂ ಊರಿನ ಹೆಸರು: ತಕ್ಕೆಯ ಚಕಿಲದೂರಟಾವಿನೊಳೆ 
ಕಾದಿ ಸತ್ತ (ಎಳ. ೫, ಚಿಂತಾಮ. ೧೨೦-೧; ಸು. 1000), [?] 

ಚಕೋತ, ಚಕ್ಕವತ್ತಿ' ನೋ. 

ಚಕೋತ್ಕ ಚಕ್ಕೋತ್ಕ' ನೋ. 

ಚಕೋತ್ತು "ಚಕ್ಕವತ್ತಿ' ನೋ. 

ಚಕೋರ(ನಾ). ೧. ಬೆಳುದಿಂಗಳನ್ನೇ ಸೇವಿಸಿ ಬದುಕುವುದೆಂದು ಪ್ರತೀತಿ 
ಯಿರಂವ ಪಕ್ಷಿ; ಬೆಳುದಿಂಗಳ ಹಕ್ಕಿ ; ಜೊನ್ನವಕ್ಕಿ : ಕೀರ ಚಕೋರ 
ಸಾರಸ ಮಯೂರಾರಾವದಿಂ ಬನ್ನಿಮಿತ್ತಿರಿಮೆಂಬಂತೆವೊಲಾಯ್ತು 
(ಸುಕುಮಾ. ೪-೪೪) ; ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ (ಬಸವ. 

ಚಂದ್ರಕಳೆಯಂ ದಳವೇಖಿಸಿ ಚಕೋರಮಾಲೆಗೆ ಸುಖಮಂ 
ಮಾಡುತ್ತುಂ (ಗಿರಿಕ. ೭-೪೨ ವ). ೨. ಕಪಿಂಜಲಪಕ್ಷಿ: “ ಜೀವಂಜೀವಃ, 
ಕಪಿಂಜಳಃ, ಚಕೋರಃ, ಹಾರೀತಃ, ವಂಜುಳೆಃ, ಕಪೋತಃ - ಈ ೬ 
ಹೊಟಿಸು” (ಹಲಾಯು. ೪೨-೧೦೦) ; ಕಾರಂಡೆ ಹರಡೆ ಚಕೋರ ತಿತ್ತಿರಿ 
(ಭೈರವೇ. ೧-೫೩). [ಸಂ.] 

ಚಕೋರಕ (ನಾ). = ಚಕೋರ ೧: 
ಪೊರೆಯೆ (ಚ್ಛಮಿಭಾ. ೧-೦). [ಸಂ.] 

ಚಕೋರಾಕ್ಷಿ (ನಾ). ಚಕೋರಪಕ್ಷಿಯ ಕಣ್ಣು ಗಳಂತೆ ಕಣ್ಣು ಳೃವಳು ; 
ಚೆಲುವಾದ ಕಣ್ಣುಳ್ಳವಳು : ಚಕೋರಾಕ್ಷಿಯನಿತ್ತ ನೋಡು ನೋಡೆಂ 
ದಾಗಳ್‌ (ಶಾಂತಿಪು. 8-೧೩೭ ವ). [ಸಂ. ಚಕೋರಾಕ್ಷೀ (ಚಕೋರ ಅಕ್ಷಿ -)) 

ಚಕೋರಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದಂ : ಮುಖ್ಯವಾದ 
ಕೆಲವು ಆಸನಗಳು . .. ೩೧. ಚಕೋರಾಸನ ೩೨, ಟಿಟ್ಟಿ ಭಾಸನ” (ಭಾರದ. 

[ ಚಕೋರ + ಆಸನ] 

ಚಕೋರಿ (ನಾ). ೧. ಹೆಣ್ಣುಚಕೋರೆಪಕ್ಷಿ : ಚಂದ್ರಂ ಬೆಳ್ಡಿಂಗಳಂ ಬೀಜ 
ಚಕೋರಿಗಳ" ನಲಿದುಲಿಯೆ (ಗಿರಿಕ, 6-೮ ವ); ಚಿಲಿವಿಲಿಗ ಜಾಣ್ವಕ್ಕಿ 
ಚಕೋರಿ ಕಳಿಂಗ ಕಳವಿಂಕ (ತೂರರಾ. ೩-೧-೩೩). ೨. (ಆಲಂ) ಉಪವಾಸಿ: 
ಪುಂಡರೆ ಭೂತವೆಂಬರು ವುಣ್ಣದಿದ್ದರೆ ಚಕೋರಿಯೆಂಬರು (ಪದಗೋ. 

[ ಸಂ. ಚಕೋರೀ ] 


೩೬೪): 


ಶ್ರೀವಧುವಿನಂಬಕ ಚಕೋರಕಂ 


೧೬೭). 


೧೧೮-೧೩೩). 


೨೭೨೩ 


ಚಕ್ಕಡಿ 


ಚಕೋರಿಕೆ (ನಾ).ಎಚಕೋರಿ ೧ : ಶಕುಂತಪಾಳಿಕೆಯರ್‌ . . . ದೀಹದ 
ಚಕೋರಿಕೆಗಳಟ್ಕಿಟ್‌ಂ ಮುಕ್ಕುಳಿಪ ಮುಂಡಾಡುವ ಕರ್ದುಂಕುವೊದೆವ 
ಚೆಲ್ಲಕೆ ಮೈಸಾರ್ಚಿಯುಂ (ಶಂದ್ರಪು. ೮-೪೩ ವ). [ಸಂ. ಚಕೋರಿಕಾ] 
ಚಕೋರೇಕ್ಷಣ (ನಾ). ೧. ಚಕೋರಪಕ್ಷಿಯ ಕಣ್ಣು. ೨. ಚಕೋರದ 
ಕಣ್ಣುಗಳಂತೆ ಚೆಲುವಾದ ಕಣ್ಣು: ಚಕೋರೇಕ್ಷಣಸ್ಸುರಿತಂಗಳ್‌ ಮದನಾ 
ಯುಧಾಕೃತಿಗಳಾಕರ್ಣಾ ಂತಂಗಳ್‌ . . . ಕುರಂಗಾಕ್ಷಿಯಾ (ಗದಾಯು. 
[ಚಕೋರ + ಈಕ್ಷಣ] 
ಚಕ್ಕ, ಜಕ್ಕ. (ನಾ). ಚಕ್ರ; ಗಾಲಿ; ರಥಾಂಗ. "ಚಕ್ಕವಕ್ಕಿ' ಪರಾ. 
ಜಕ್ಕ; : “ಜಕ್ಕ (ಚಕ್ಕ) - ಚಕ್ರ ಐ ರಥಾಂಗ” (ತದೃಕೋ. ೧೩). 
"ಜಕ್ಕವಕ್ಕಿ' ಪರಾ. [ ಸಂ. ಚಕ್ರ] 
ಚಕ್ಕ, ಛಕ್ಕ (ನಾ). ೧. ಆರು ಎಂಬ ಸಂಖ್ಯೆಯ ಸಂಕೇತ: ತಾಳ ಚವ್ವ 
ಚಕ್ಕ ಕುಣಿತ ತಕ್ಕ ತಕ್ಕ (ಗರಿ. ೯೯-೩). ೨. ಪಗಡೆಯಾಟದಲ್ಲಿ ಬೀಳುವ 
ಆರರ ಗರ : ಒಂದು ಚಕ್ಕ ಬಿದ್ದರೆ, ನಿನ್ನ ಕಾಯನ್ನು ಹೊಡೆಯಬಹುದು 
(ರೂಂ). ಛಕ್ಕ: ೩. ಇಸಪೇಟಿನಲ್ಲಿ ಆರಂ ಎಂಬ ಸಂಖ್ಯೆಯುಳ್ಳ ಎಲೆ. 
[ -ಹಿಂ.ಮರಾ. ಛಕ್ಕಾ./ಪ್ರಾ. ಛಕ್ಕ, ಛಕ್ಕಾ ./ಸಂ. ಷಟ್ಕ ] 
ಚಕ್ಕಂಡು (ನಾ). (?) ; ಹಿಂದಣ ಕಾಲ್‌ ಚಕ್ಕಂಡಿನೊಳಂ . . . ಸುಗು 
ಶಲ್ಯ ಪನ್ನೆ ಕಾಡುಂಗೊಟ್ಟಿಯ ತಂದು ನರಮೂತ್ರದಿಂ ಕುದಿಸಂದಿಕ್ಕಿಯೆ 
ಕಟ್ಟು ಕವಳಂ ನೆಲಕ ಪೇಟಕ್ವಿಂ (ಅಶ್ಶವೈ. ೧೮-೩). [?] 
ಚಕ್ಕಂದ, ಚೆಕ್ಕಂದ (ನಾ). ೧. ಸಂತೋಷ; ಉಲ್ಲಾಸ; ವಿಲಾಸ: 
ಶಾಲಿಯ ಪೂಲನುಂಡು ಗಿಳಿಗಳ ಚಕ್ಕಂದದಿಂದುಕ್ಕಿ (ಪುಣ್ಮಾಸ್ತ. ೨-೬) ; 
ಒಕ್ಕಲನು ನಲುಗಿಸದೆ . . . ಕಕ್ಕುಲತೆಯಿಂದ ನಡೆಯಿಸುವ ಅರಸು ತಾ 
ಚಕ್ಕಂದವಿರುವ (ಸರ್ವಜ್ಮ. ೭೨೭) ; ಅಂಧಕೂಪದಲಿ ಬಿದ್ದವನ ನೋಡಿ 
`ನಿನಗೆ ಚಕ್ಕಂದವಾಗಿದೆಯೊ ಕಾಣೆ (ವಿದಾಕ್ಮ. ೮೬-೬); ಮತೋಪದೇಶಕರ 
ಜೀವನವು ಚಕ್ಕಂದದ ಜೀವನವಲ್ಲ (ಮಾನಸಾ. ೨೭). ೨. ವಿನೋದ; ಲಲ್ಲೆ; 
ಸರಸ ; ಚಂದನಗಂಧಿಯ ಚದುರೆಯ ಚಕ್ಕಂದ (ಶತಸಾಂ. ೨೮-೪೨) ; ಫೌಜ 
ದಾರರು . . . ತಮ್ಮ ಪ್ರೇಯಸಿಯೊಡನೆ ಚಕ್ಕಂದ ನಡೆಸಿದ್ದರು (ನಾಪೋಲೀ- 
೨೬೪); ನಿನ್ನ ಕೈಯಲ್ಲಿ ಚಕ್ಕಂದ ಆಡ್ತಾ ನಿಂತುಕೊಳ್ಳೋಕೆ ನನಗೆ ಪುರಸತ್ತಿಲ್ಲ 
(ಸ್ಥಾಮಿಸ್ಮೇ. ೧೩೦). ಚೆಕ್ಕಂದ : ೧. ಶಾಂತಿ ಒಂದು ವಾರದ ವರೆಗೆ 
ವಾಸಂತಿಯ ಜೊತೆಗೆ ಚೆಕ್ಕಂದದಿಂದ ಇದ್ದು ಮರಳಿ ತನ್ನೂರಿಗೆ ಹೊರಟು 
ಹೋದಳು (ತೇಮೋಡ. ೧೦೧). 
ಚಕ್ಕಂದ ಮಾಡು-ಲಲ್ಲೆಯಾಡಂ; ಸರಸವಾಡು: ನಿನಗೇನು ಸಾಲೆಯಿಲ್ಲ. 
ಮಾಲೆಯಿಲ್ಲ. ಮನೆಯೊಳಗ ಕುಳಿತು ಚಕ್ಕಂದ ಮಾಡತೀಯಾ? (ಕಕ್ತರ್ಮ. 
೭೨) ; ನನ್ನ ಹೆಂಡತಿಯ ಮುಂದೆ ಕುಳಿತು ಚಕ್ಕಂದ ಮಾಡಿ ಜಂಬ ಕೊಚ್ಚಿ 
ಕೊಳುತ್ತೇನೆ (೧ಳಿಪ. ೩೨). ಚೆಕ್ಕಂದವಾಡು -ಚಕ್ಕಂದಮಾಡಂ : ಮಿಕ್ಕ 
ನಾರಿಯರೊಳ್ಳೆತ್ತೆ ಮನಕೆ ಬಂದ ಚಕ್ಕಂದವಾಡಿದಂತೆ (ಡಂದ್ರಾವ. ೧೦) ; 
ಅವನಿಗೆ ಅಲ್ಲಿದ್ದ ಹುಡುಗಿಯರ ಜತೆಯಲ್ಲೆಲ್ಲ ಚಕ್ಕಂದವಾಡುವ ಚಪಲ 
(ಪುನರು. ೩೦); ನಾಲ್ಕಾರು ಹುಡುಗರು ಮರದ ನೆರಳಲ್ಲಿ ಕುಳಿತು ಚಕ್ಕಂದ 
ವಾಡುವುದರಲ್ಲಿ ಮಗ್ನರಾಗಿದ್ದರು (ಕದಂಬ.98). ಚಕ್ಕಂದ ಹೊಡೆಎಚಕ್ಕಂದ 
ಮಾಡಂ: ಅವಳು ಹೇಗೆ ಚಕ್ಕಂದ ಹೊಡೀತಾಳೇ ಅಂತಿ? (ಕುಸುಸಂ. ೨೨). 
[ ದೇ. ॥ ತಮಿ. ಚಕ್ಕನ್ನ ; ತುಳು. ಚಕ್ಕಂದ, ಚಕ್ಕಂದೊ) 
ಚಕ್ಕಂಬಟ್ಟಲು (ನಾ).ಎಚಕ್ಕಳಬಕ್ಕಳ : ಅವನೂ ಕೆಲವು ಪ್ಲೇಯರುಗಳೂ 
ಚಕ್ಕಂಬಟ್ಟಲು ಹಾಕಿಕೊಂಡು ಕುಳಿತಿದ್ದರು (ಸ್ಕಾಮಿಸ್ನೇ. ೨೦೩). 
[ ಆಚಕ್ಕಳಬಕ್ಕಳ ] 
ಚಕ್ಕಡಿ, "ಜಕ್ಕಡಿ' ನೋ. 
| ಚಕ್ಕಡ್ಕಿ, ಚಕಡ, ಚಕಡಿ, ಛಕಡಿ, ಛಕ್ಕಡಿ (ನಾ). (ಉಕ) ಎತ್ತಿನ 
ಬಂಡಿ; ಗಾಡಿ: ಬಂಡಿಗಳೂ ಚಕ್ಕಡಿಗಳೂ ನೇಗಲುಗಳೂ ಆದವೆಂದು 


5 


೮-೫೫). 


10 


15 


20 


40 


ಚಕ್ಕಣ 


ಹೇಳಿದನು (ಮುಂಬಯಿ. ೫-೨೬೯): ಸವಾರಿ ಹಾಕಿದ ನಾಲ್ಕಾರು ಚಕ್ಕಡಿಗಳಿಗೆ 
ಎತ್ತುಗಳನ್ನು ಹೂಡಿ ನಿಲ್ಲಿಸಿದ್ದರು (ಕೆರೆಹಾ. ೯); ಉರುಸಿನ ದಿನ ಸುತ್ತಲೂ 
ಹಳ್ಳಿಯ ಜನ ಚಕ್ಕಡಿಗಳಲ್ಲಿ ಬರತೊಡಗಿದರು (ಹವಿಬ. ೨೧೭). 'ಚಕಡ : 
“ಸಾಮಾನು ಸಾಗಿಸುವ, ಬೇಸಾಯದಲ್ಲಿ ಉಪಯೋಗಿಸುವ, ಎರಡು ಚಕ್ರದ 
ಬಂಡಿ, ಚಕಡ ಬಂಡಿ” (0೬೬. ಇಂಕನಿ). ಚಕಡಿ : ಆ ದೆವ್ವಗಾಳಿ ಬಿಟ್ಟು 
ನಾಲ್ಕು ಚಕಡಿ ಕಾಯಿ ಬಿತ್ತ (ರಕ್ತಥೃ. ೬). ಛಕಡಿ: ಕಬ್ಬಿಣದ ಕಲ್ಲುಗಳನ್ನು 
ಛಕಡಿಯ ಮೇಲೆ ತಂದು (ಕಧಾಗೆ.. ೨೭). ಛಕ್ಕಡಿ: ಮೂರು ಮೈಲಿನ 
ಮೇಲಿಂದ ಲಗಳಿಗಳಲ್ಲಿ ಇಲ್ಲವೆ ಛಕ್ಕಡಿಗಳಲ್ಲಿ ನೀರು ತರುತ್ತಿರುತ್ತಾರೆ 
(ಕಛಾಗೆ ೨೬೬). [ಇಹಿಂ. ಮರಾ. ಛಕಡಾ./ಪ್ರಾ. ಸಗಡ,/ಪಂ. ಶಕಟ] 

ಚಕ್ಕಣ, ಚಾಕಣ (ನಾ). ಮದ್ಯಪಾನಕ್ಕೆ ಹೆಚ್ಚು ರುಚಿ ಕೊಡುವುದಕ್ಕಾಗಿ 
ನಡುನಡುವೆ ನಂಚಿಕೊಳ್ಳುವ ಖಾರವಾದ (ಮಾಂಸದ) ಪದಾರ್ಥ ; 
ಚಕ್ಷಣ: ಕುಡಿಬಿದಿರ ಕುಡಿಯ ಮಾವಿನ ವಿಂಡಿಯ . . . ಅಲ್ಲವಲ್ಲಣಿಗೆಯ 
ಚ[ಪಾಕಾಂ. ಚಿ, ಸಿ]ಕ್ಕಣಂಗಳಂ ಸವಿಸವಿದು (ಪಂಪಥಾ. ೪-೮೭ ವ); ಗೇಯ 
ದೊಳೀಕೆ ಸೊರ್ಕನಿಕ್ಕಿದಳಿನೆ ಕಳ್ಳಿ: ಚಕ್ಕಣಮೆನಿಪ್ಪುದು (ಪಂಪಭಾ. ೭-೯೦). 
ಚಾಕಣ : ಚಾಕಣಎಲ್ಲದ ಹೆಂಡ ರುಚಿಸುವುದಿಲ್ಲ (ರೂಢಿ). 

[ ಆಪ್ರಾ. ಚಖ್ಬಣ. / ಸಂ. ಚಕ್ಷಣ] 

ಚಕ್ಕಣಚೂರು "ಚಕಣಾಚೂರು' ನೋ. 

ಚಕ್ಕಣಮಿಕ್ಕು (ಕ್ರಿ). ಚಕ್ಕಣವನ್ನು ಇಡಂ: ಹರನುರಿಗಣ್ಣ ಮೇಲೆ 
ನಲಿದಾಡುವರಂಗನೆಯರ್ಕಳಂಬುಜೋದರನ _ ಕರಾಗ್ರಚಕ್ರದೊಳೆ ಚಕ್ಕಣ 
ಮಿಕ್ಕುವರಬ್ಬಗರ್ಭನೊಳ*್‌ ಸರಸಮನಾಡಿ. ಪಾಶದೊಳಿ ಕಟ್ಟುವರ* (ಕವಿಶ. 
111, ೩೨ ಬತ್ತೀಸ). [ಚಕ್ಕಣ- ಇಕ್ಕು] 

ಚಕ್ಕನೆ (ಅ). ಥಟ್ಟನೆ; ಬೇಗನೆ; ಕೂಡಲೆ; “ಚಕ್ಕನೆಯೆನೆ .ಬೇಗದೊಳಂ” 
(ಕರ್ಡಾನಿ, ೧೫); ಎಚ್ಚ ಶರಮಂ ಕಲಿ ಚಕ್ಕನೆ ಕಿಟ್ನುರಃಪ್ರದೇಶಮನಿಸೆ 
(ಪಂಪಭಾ. ೧೨-೧೧೭) ; ಚಿಕ್ಕವೇಷವ ಬಿಟ್ಟು ದೊಡ್ಡವೇಷವ ತೋಲ 
ಚಕ್ಕನೆನ್ನೊಡನೆ ಮಾತಾಡು (ರತ. ೭:೪೮). [ಚಕ್ಕ + - ಅನೆ] 

ಚಕ್ಕಪಾರೆ (ನಾ). ಹುಲ್ಲು ತೆಗೆಯುವ ಒಂದು ಬಗೆಯ ಸಾಧನ ; ಕೊಕ್ಕೆ 
ಇರಂವ ಗುದ್ದಲಿ : ಬೇರು ಕಿತ್ತುಹೋಗದ ಹಾಗೆ ಚಕ್ಕಪಾರೆಯಲ್ಲಿ ಸುತ್ತ 
ಅಗೆದು (ಸಕವೈ. ೨೯೮). [+ ತೆಲು. ಚೆಕ್ಕುಡುಪಾರ, ಚಿಕ್ಕುಡುಪಾಜ 

ಚಕ್ಕಬೆರಳು (ನನ). ಕೊಕ್ಕೆಯಿರುವ ಬೆರಳು ; ಕೊಂಡಿಯಿರುವ ಬೆರಳು ; 
ಬೆಳ್ಳೇಡಿಗಳನ್ನು ಹಿಡಿದು . . . ಅವುಗಳ ಕೊಂಬು ಮತ್ತು ಚಕ್ಕಬೆರಳು 
ಗಳನ್ನು ಮುರಿದು ಬುಟ್ಟಿಯೊಳಗೆ ಹಾಕಿಕೊಳ್ಳು ತ್ತಿದ್ದಳು (ಮಲೆಮ. ೭೫೪). 

[ ಚಕ್ಕ * ಬೆರಳು ( ಎಚೆರಲ್‌) ] 

ಚಕ್ಕಮಕ್ಕಿ "ಚಕವಂಕಿ' ನೋ. 

ಚಕ್ಕಮುಕ್ಕಿ /ಚಕಮಕಿ' ನೋ. 

ಚಕ್ಕಮುಕ್ಕಿಹತ್ತಿ (ನಂ).(ಚಕಮಕಿಯಲ್ಲಿ ಕಿಡಿ ಹಾರಿದಾಗ ಹೊತ್ತಿಕೊಳ್ಳು 
ವುದಕ್ಕೆಂದು ಇಡುವ) ಒಂದು ಬಗೆಯ ಹತ್ತಿ ; ಬೂರುಗದ ಹತ್ತಿ ; 
ದೂದಿ : (8). 

ಚಕ್ಕಮುಕ್ಕಿಹತ್ತಿಗಿಡ ಎ ಬೂರುಗದ ಗಿಡ; ಶಾಲ್ಮಲಿ: ಪಿಚ್ಛಿಲಾ, 
ಪೂರಣೀ, ಮೋಚಾ, ಚಿರಾಯಂಃ, ಶಾಲ್ಮಲಿಃ - ೫ ಬೂರುಗದ ಗಿಡ, ಚಕ್ಕ 
ಮುಕ್ಕೀಹತ್ತೀ ಗಿಡ, ಬೆಂಡುಹತ್ತೀಗಿಡ, ಎಲವದ ಮರ” (ಸಿದ್ಧಾಂತಿ. ೧೦೭). 
[ ಚಕ್ಕಮುಕ್ಕಿ (ಎ ಚಕಮಕಿ) + ಹತ್ತಿ ( ಆಪಟಕ್ತಿ) 7 

ಚಕ್ಕರ್‌, ಚಕ್ಕರು (ನಾ). ೧. ಸುತ್ತುವಿಕೆ; ಮಂಡಲಾಕಾರವಾಗಿ ತಿರುಗು 
ವುದು: ಒಂದರ ಹಿಂದೊಂದು ತಿರುಗುವಿಕೆಗಳನ್ನು ಪ್ರದರ್ಶಿಸುತ್ತಾನೆ. 
ಇದಕ್ಕೆ ಚಕ್ಕರ್‌ ಎನ್ನುತ್ತಾರೆ(ಆಥಾನೃ. ೯೦). ೨.(ಆಲಂ)ಸೊನ್ನೆ ; ಲೋಪ; 
ತಪ್ಪಿಸುವಿಕೆ : ತನ್ನ ಕ್ಲಾಸಿಗೆ ಒಂದೆರಡು ಪೀರೀಡು ಚಕ್ಕರ್‌ ಹೊಡೆದರೂ 
ಪರವಾ ಇಲ್ಲ (ಸ್ಕಾ ಮಿಸ್ನೇ. ೧೫೭); ಆಗ ತಪ್ಪಿದರೆ ಹೋಟೆಲಿನಲ್ಲಿ ಊಟಕ್ಕೇನೆ 


೨೭೨೪ 


ಚಕ್ಕವತ್ತಿ 


ಚೆಕ್ಕರ್‌ (ದಿಲ್ಲಪ. ೩): ಆಫೀಸಿಗೆ ಅರ್ಧದಿನ ಚಕ್ಕರ್‌ ಹಾಕಿ. . . ಮನೆಗೆ 
ಬಂದಿದ್ದೆ (ರೂಪಸಂ. ೧೩). ಚಕ್ಕರು: ೨. ಬಾಯಾರಿ ಬಂದವನಿಗೆ ಎಳನೀರು 
"ಚಕ್ಕರು ' ಕೊಡಲಿಕ್ಕೆ ಉಪಾಯವಿದುಯೆಂದು ತೋರಿದ್ದರೂ, ಆ ದಿನ 
ಚಂದ್ರಯ್ಯನಾಡಿದ್ದು ಪ್ರಾಮಾಣಿಕವಾಗಿಯೆ (ಸರಸ. ೧೩) ; ಶಾಲೆಗೆ ಚಕ್ಕರು 
5| ಹಾಕಿದ್ದಾನೆ (ಕಾಲೆಮು. ೧೪೯). ([ “ಹಿಂ. ಮರಾ, ಚಕ್ಕರ್‌] 
ಚಕ್ಕರಿ (ಕ್ರಿ). ಚಕ್ಕೆಂದು ಕತ್ತರಿಸು; ಇಕ್ಕಿದನು ಸೂರಿಯೊಳ್‌ ಕಣೆಗಳಂ ತಲೆ 
ಗಳಂ ಚಕ್ಕರಿಯೆ (ತುರಂಗ. ೬೪-೮). [ ಚಕ್‌, + ಅರ್ಲಿ] 
ಚಕ್ಕರು 'ಚಕ್ಕರ್‌' ನೋ. 
ಚಕ್ಕಲಗುಲಿ «ಚಕ್ಕಲಗುಳಿ' ನೋ. 
ಚಕ್ಕಲಗುಳಿ, ಚಕ್ಕಲಗುಲಿ, ಚಕ್ಕಳಗುಳಿ, ಚಕ್ಕಳಿಗುಳಿ, ಚಕ್ಕುಲಗುಲಿ, 
ಚಕ್ಕುಳಿಗುಳಿ, ಚೆಕ್ಕುಲಗುಲಿ (ನಾ). ೧. ಪಕ್ಕೆಗಳಲ್ಲಿ ಬೆರಳಾಡಿಸಿ ನಗಿ 
ಸುವ ಕ್ರಿಯೆ ; ಕಚಗುಳಿ : ಮೈಮರೆತು ಕುಳಿತಿರುವಾಗ ಯಾರಾದರೂ 
ಚಕ್ಕಲಗುಳಿ ಇಟ್ಟರೆ ಉಂಟಾಗುವ ರಂಜನೆಗಿಂತಲೂ ಹೆಚ್ಚು ಬೆಲೆಯುಳ್ಳ 
ದ್ವಲ್ಲ (ಗಾನಳ.6೧). ಚೆಕ್ಕಲಗುಲಿ: ೧. ವಿಧಿಯಮ್ಮ ಚಕ್ಕಲಗುಲಿ ಆಡಸ್ತೂ 
ಇರಬೈದು ಮೊಗೀಗೆ (ಸರ್ವಮಂ. ೧೩). ಚಕ್ಕಳಗುಳಿ: ೧. ಮಗುವಿಗೆ 
ಚಕ್ಕಳಗುಳಿ ಇಟ್ಟು ನಗಿಸಿದಳು (ರೂಂ). ಚಕ್ಕಳಿಗುಳಿ: ೧. ಚಕ್ಕಳಿಗುಳಿಯ 
ನಿಕ್ಕಿದನು, ಪಕ್ಕೆ ಬರ್ಬಿರಿ ಬಿರಿಯುವಂತೆ (ಶ್ರೀರಾಮಾ, ೬೯೨-೩೯೪). 
ಚಕ್ಕುಲಗುಲಿ: ೧. ಚಕ್ಕುಲಗುಲಿಯಿಡುವ ಬೆರಳುಗಳು (ನಮ್ಮೂರ. 
೫, ಮುನ್ನುಡಿ). ಚಕ್ಕುಳಿಗುಳಿ: ೧. ವೈದ್ಯನಾಥನ ಪಾದಗಳೂ . ., ವೇದ 
ವತಿಯ ಕಾಲುಗಳೂ ಚಕ್ಕುಳಿಗುಳಿಯಿಟ್ಕ ಕ ಹಾಗೆ ಅಲುಗಿದವು (ಸುಖವಿ. ೮೭). 
ಚೆಕ್ಕುಲಗುಲಿ : ೨. (ಆಲಂ) ಉತ್ತೇಜನ ; ಪ್ರೋತ್ಸಾಹ: ಹುರುಪು: 
ಇದಕ್ಕೆ ಸಂಬಂಧಿಸಿದ ಅನೇಕ ನೆನಪುಗಳು ನನ್ನ ಮನಸ್ಸಿನಲ್ಲಿ . . . ಆಗಾಗ್ಗೆ 
ಚಿಕ್ಕುಲಗುಲಿಯಿಕ್ಕುತ್ತಿರುತ್ತವೆ (ಕ್ರೀಷ್ಮಪ್ರ. 3೧೯). "ಕಚಕುಳಿ' ಪರಾ. 
[ದೇ.॥ ತೆಲು. ಚಕ್ಕಿಲಿಗಿಲಿ, ಚಕ್ಕಿಲಿಗಿಂತ ] 
ಚಕ್ಕಲಿ 'ಚಕ್ಕುಲಿ' ನೋ. - 
ಚಕ್ಕಲುಬಕ್ಕಲು "ಚಕ್ಕಳಬಕ್ಕಳ' ನೋ. 
ಚಕ್ಕವಕ್ಕಿ, ಜಕ್ಕವಕ್ಕಿ (ನಾ), ಚಕ್ರವಾಕಪಕ್ಷಿ: ಎಣೆವಕ್ಕಿ : ಚಕ್ರಪಕ್ಷಿ- 
ಚಕ್ಕವಕ್ಕಿ ಜಕ್ಕವಕ್ಕಿ : “ ಕೋಕಃ, ಚಕ್ರಃ, 
ಚಕ್ರವಾಕ, ರಥಾಂಗಃ - ಈ ೪ ಜಕ್ಕವಕ್ಕಿ” (ಹ ಲಾಯು. ೪೧-೯೦); 
“ಪೊಣರ್ವಕ್ಕಿ ಜಕ್ಕವಕ್ಕಿ . , , ಅಮಳ್ವಕ್ಕಿ- ಈ ೭ ಚಕ್ರವಾಕ” (ಕಠಸಾ. 
೧೦-3೦೦) ; ಬನಮಂ ಕೋಗಿಲೆ ಜಕ್ಕವಕ್ಕಿ ಪಗಲಂ ಪೂಗೊಂಚಲಂ ತುಂಬಿ 
` ,.. ನೆನೆವಂತಾಂ ನೆನೆವೆಂ ಸರೋಜಮುಖಿಯಂ (ಆದಿಪು. ೧೨-೩೨) ; 
ಚೆನ್ನಮಲ್ಲಿಕಾರ್ಜುನ ಒಂದಿರುಳಗಲಿದರೆ ತೆಕ್ಕೆ ಸಡಿಲಿದ ಜಕ್ಕವಕ್ಕಿಯಂತು 
ದೆನವ್ವ (ವಾಣಾದೇ. ಬ. ೧೪೨-೩೨೩): ವಿರಹವ ಬೀಳುಕೊಟ್ಟುವು ಜಕ್ಕವಕ್ಕಿ 
ಗಳು (ಕುವ್ಕಾಭೀ. ೧-೨೮) ; ಜಕ್ಕವಕ್ಕಿಗಳು ಸೂರ್ಯನ ಮುಂದೆ ದುಗುಡ 
ವನಿಕ್ಕಿ ನುಣ್ಣನಿ ಮಾಡುವಂತೆ (ಥರಶ. 8-೫೯). [ಚಕ್ಕ; * ಪಕ್ಕಿ] 
ಚಕ್ಕವತ್ತ "ಚಕ್ಕವತ್ತಿ' ನೋ. 
ಚಕ್ಕವತ್ತಿ, ಚಚೋತ್ಕ, ಚಕೋತ್ತು, ಚಕ್ಕವತ್ತ್ಯ ಚಕ್ಕೊತ್ತ, ಚಕ್ಕೊತ್ತಿ, 
ಚಕ್ಕೋಟಿ, ಚಕ್ಕೋತ್ಕ, ಚೆಕ್ಕವತ್ತ್ಯ ಚೆಕ್ಕೆವತ್ತ (ನಾ). 
ಒಂದು ಬಗೆಯ ತರಕಾರಿಸೊಪ್ಪು: “ಹಿಲಮೋಚಿಕಾ ವಾಸ್ತುಕಂ ಈ ೨ 
ಚಕ್ಕ ವತ್ತಿ” (ನಾಚರಾ. ೧೧೨). ಚಕೋತ್ಕ;: ಸಣ್ಣ ಎಲೆಯ ಚಿಲ್ಲಿ (ಚಕೋತ 
ಜಾತಿ)ಯ ಗುಣವು ಚಕೋತದಂತೆ ಇರುತ್ತದೆ (ಅಷ್ಟಾಂಗ. ೧೩೯-೯೪ ಅರ್ಥ). 
ಚಕೋತ್ತು : ಮೆಂತೆ, ಹರಿವೀಪಲ್ಲೆ, ಚಕೋತ್ತಿನ ಪಲ್ಲೆ ಹಾಗೂ ರಾಜ 
ಗಿರಿಯಪಲ್ಲೆ.. .. ಕೋತಂಬರಿಯ ಬೀಜವನ್ನು ಹಾಕಬೇಕು (ಕ ಖಪ್ರ. 
೧೪೨). ಚಕ್ಕವತ್ತ: “ವಾಸ್ತುಕಮೆಂಬುದು ಚಕ್ಕವತ್ತ (ಇದೊಂದು ಬಗೆಯ 


ಸೊಪ್ಪು) ” 4 


26 


(ಕಮದ. ೨೬೧ ಪ್ರಯೋ). 


40 


(ಹಲಾಯು. ೨೭-೧೦) ; ಇಸ್ತುಕಂ - ಚಕ್ಕವತ್ತ "' (ಓಷಧಿ. 


ಚಕ್ಕಳ, 


೧೪೯); ಚಕ್ಕವತ್ತಂ ಚಿಲಿಕಿ ರಾಜಗಿರ್ಕೆಸವು ನುಗ್ಗೆ ದೊಗ್ಗಳೆಯೆಲೆವಾದುರಮಂ 
`ಬಡಿಸಿದರ್‌ (ಧರ್ಮಪ. ೨-೫೬) ; ಕೀರೆ ನಲುವಲು ಚಕ್ಕವತ್ತ ಸೊಲೆ ಸಬ್ಬ 
ಸೀಗೆ ಮೊದಲಾದ ಸೊಪ್ಪುಗಳ ಬೇಟ ಬೇಜುಕ್ಯರಿಸಿ (ಸೂಪಶಾ. ೪-೦೬) ; 
ಚಕ್ಕಪತ್ತ . . . ಸೈಂಧವ, ಇವಿಷ್ಟು ವಿಷ ತಾಗಿದ್ದವರಿಗೆ ಪಥ್ಯವರ್ಗ 
(ವೈದ್ಯಸಾ. 11, ೧೮೯). ಚಕ್ಕೊತ್ತ : ಕೀರೆಯ ಸೊಪ್ಪು ಕೆಂಪಿನ ಚಕ್ಕೊತ್ತ 
. . « ಇವು ಜ್ವರ ಬಂದವರಿಗೆ ಪಥ್ಯ (ವೈದ್ಯಸಾ. 1, 88). `ಚಕ್ಕೊತ್ತಿ: 
"ಚಕ್ಕೊತ್ತಿಸೊಪ್ಪು' ಪರಾ. ಚಕ್ಕೋಟಿ: `ಚಕ್ಕೋಟಿ ರಸಪಲ್ಲೆ, 
ಇಕ್ಕೊಂಡು ಉಣಲಿಲ್ಲ (ಜನಗೀ. ೭). ಚೆಕ್ಕೋತ್ಕ : ಚಕ್ಕೋತದ ಪಲ್ಯ 
ರುಚಿಯಾಗಿರುತ್ತದೆ (ರೂಂ). ಚೆಕ್ಕವತ್ತ : “ ಚೆಕ್ಕವತ್ತ [ಪಾಕಾಂ. ವಂತ] 
ವಾಸ್ತುಕಮಕ್ಕು-” (ಮಂಗರಾ. ೨೯-೫) ; “ ತಾಮ್ರಪುಷ್ಪ। - ಚಿಕ್ಕವತ್ತ ” 
(ಓಷಿಧಿ. ೬೭). ಚೆಕ್ಕೆವತ್ತ: ಚಿಕ್ಕೆವತ್ತ ದ ಬೀಜವಂ ಹಸಿಯ ಹಾಲಿಂ ಕುಡಿಯೆ 
ಮೂತ್ರಕೃಟ್ರ ಹರ (ವಿವೈವಿ. ೧೫೨). [“ಸಂ. ಚಕ್ರವರ್ತಿನ್‌] 


ಚಕ್ಕಳ (ನಾ). ೧. ತೊಗಲು; ಚರ್ಮ ; ತೆಳುದೊಗಲ ಚಕ್ಕಳದ ಕೈಚಪ್ಪಳೆ 


ಯವರು ಹಂತಿಯಲಿ ಕುಡಿದರು ಕೆಳೆಯರಿಗೆ ಸವಿದೋಲ್‌ ಪೂತನಿನಿಕರ 
ಗಡಣದಲಿ (ಕುವ್ಕಾಛೀ. ೫-೩೧) ; ಅವರು. ಹೊಸ ಚಕ್ಕಳದ ಮೋಜಗಳನ್ನು 
ಹಾಕಿಕೊಂಡು (ಟಾಕತೆ. £) ; ಮಹಾಪ್ರಾಣಿಯೊಂದರ ಚಕ್ಕಳದಿಂದ ಅದನ್ನು 
ಮಾಡಿದ್ದ ಹಾಗಿತ್ತು: (ಗ೦ಪ್ರ. ೨೬) ; ಒಂದೆ ಹಿಡಿ ಮೂಳೆ ಚಕ್ಕಳ ಅಷ್ಟೆ 
(ಅಮತಂ. ೯): ಆಗೊಂದು ಈಗೊಂದು ಬೀಳುತ್ತಿದ್ದ ಎಲೆ ಚಕ್ಕಂದವಾಡದೆ 
ಚಕ್ಕಳದ ಹಾಗೆ ನೆಲದ ಮೇಲೆ ನೆಲೆಸುತ್ತಿತ್ತು (ಹೊಸಕಿ. ೨೭೦). ವಿ. ಹುಣ್ಣು 
ಮಾಯುವಾಗ ಮೇಲೇಳುವ ಹಕ್ಕಳೆ : “ ಚಕ್ಕಳ-ಹಕ್ಕಳೆ ; ಮೇಲ 
ದೊಗಲು "" (ಜಾನಕೋ. 2೬). ೩. ಸತ್ತ ಕರುವಿನೊಳಗೆ ಹುಲ್ಲು ತುಂಬಿ 
ಮಾಡಿದ ಕರುವಿನಾಕಾರದ ಬೊಂಬೆ: ಹಾಲು ಕರೆಯುವಾಗ ಈ: 
ಹಸುವಿನ ಪಕ್ಕದಲ್ಲಿ ಚಕ್ಕಳವನ್ನು ನಿಲ್ಲಿಸುತ್ತಾರೆ (ರೂಢ). 
ಚಕ್ಕಳದ ಹಕ್ಕಿ ಎ ತೊಗಲಬಾವಲಿ : ಬಾವಲಿ; ಕಪಟ; ಕಣ್ಯಪಟ; 
ಚಕ್ಕಳದಹಕ್ಕಿ (281. ` ಇಂಕನಿ), 
[ ದೇ.॥ ತಮಿ. ಮಲ. ಚಕ್ಕಿಲಿಎಚಮ್ಮಾರ ] 


ಚಕ್ಕಳ್ಳ, ಚಕ್ಕುಲ (ನಾ). ೧. ಬಿದಿರು, ಜೊಂಡು ಅಥವಾ ಬೆತ್ತದಿಂದ 


ಹೆಣೆದುಮಾಡಿದ ಸಣ್ಣ ಚಾಪೆ; ವೇತ್ರಾಸನ; ಮಂದಲಿಗೆ : “ ವೇತ್ರಾ 
ಸನಂ, ಅಸಂದೀ-ಈ ೨ ಬೆತ್ತದ ಚ[ಪಾಕಾಂ. ಜ]ಕ್ಕಳಂ”(ಹಲಾಯನ. ೫೨-೧೫೬); 
“ ಆಸಂದಿ ವೇತ್ರಾಸನಂ ಚಕ್ಕಳಮಕ್ಕು  (ಮಂಗರಾ. ೬೨-೨೧) ; ಮೃಡನಂ 
ಜಾನಿಸುವೆಡೆಯೊಳ್ಳಿಡೆ ಚಕ್ಕಳ[ಪಾಕ೦. ಣ]ದಿಂದೆ ನಾಲ್ವೈರಲ್ಲೆರದಿಪ್ಪಂದದ 
ಯೋಗಿಯೆಂದು ನುಡಿವರ ನುಡಿಯಂ ನಂಬಲೈ ಸಲ್ಲ (ಸಮಪ. ೧೨-೨೪); 
ಬ್ರಾಹ್ಮಣರಿಗೆ ಹಾಸುವ ಬಿದಿರ ಚಾಪೆ ಕುಳಿರುವ ಚಕ್ಕಳಕ್ಕೆ ವೊಂದು ಹಣ 
(ಎಳ. ೪11], ತೀರ್ಥಹ. ೩೩-೫೮ ; ಸು. 1480); ಕಾಣಿಕೆಯ ಕಪ್ಪಗಳಾ 
ಚೊಕ್ಕರಾಯಗೆ ನೀಡುತಡ್ಡಬಿದ್ದೆದ್ದರು ಚಕ್ಕಳವೀಯೆ ಕುಳಿತರು 
(ಭರತ, ೩೦-೨೨), ೨. ಒಂದಂ ಬಗೆಯ ಪಾತ್ರೆ: “ ಚಕ್ಕಳಮಿಳನುಂ 
ಸುಪಾತ್ರೆ ಸೊರೆಯೆಂಬಿವಕೆಯ್ದೆ ಕಟಾಹವಾಚಕಂ ” : (ನಾನಾರ. ೧೦೮) ; 
ಸಗೌರರುಚಿ ಘಟಮಂ ಚಕ್ಕಳಮಂ ಹಿಡಿದಿರ್ಪಳ್‌ ಸುರಕುಳೆ ಗಮನಾಸಕ್ತೆ 
ಕನ್ಯಕಾಂತ್ಯತ್ರ್ಯಂಶಂ (ಜಾತತಿ. ೧೯-೧೮). ಚಕ್ಕುಲ : ೧. ಸಾಷ್ಟಾಂಗವೆಅಗಿ 
ಬಂದು ಚಕ್ಕುಲವಿಡಿದು ಕುಳ್ಳಿರ್ದ (ನಿಜಸಾಂ. ೩೧-೧೮೩). 
[ಆಪ್ರಾ. ಚಕ್ಕಲ] 


ಚಕ್ಕಳಗುಳಿ "ಚಕ್ಕಲಗಂಳಿ' ನೋ. 
ಚಕ್ಕಳಗೊಂಬೆ (ನಾ). ಚರ್ಮದಿಂದ ಮಾಡಿದ ಗೊಂಬೆ : ಊರೊಳಗೆ 


ಕೋಲೇಬಸವಣ್ಣನಾಟ, ಡೊಂಬರ ಆಟ, ಯಕ್ಷಿಣಿ ಆಟ, ಚಕ್ಕಳಗೊಂಬೆ 
ಆಟ ಮುಂತಾದವು ಕಾಯ್ದುಕೊಂಡಿದ್ದವು (ಹುಟ್ಕಹ. ೭೩). 
[ ಚಿಕ್ಕಳ + ಗೊಂಬೈ 3 


೨೭೨೫ 


ಚಕ್ಕುಮಲುಕು 


ಚಕ್ಕಳಬಕ್ಕಳ, ಚಕ್ಕಲುಬಕ್ಕಲು, ಚಕ್ಕಳಮಕ್ಕಳ, ಚಕ್ಕಳಮುಕ್ಕಳ, 
ಚಕ್ಕಳೆಮುಕ್ಕಳಿ (ನಾ). ಕಾಲು ಮಡಿಸಿಕೊಂಡು ಕೂಡಂವುದು ; 
ಪದ್ಮಾಸನ ; ಭುಂಜಿಸಿದ . ನಂತರ ಚಕ್ಕಳಬಕ್ಕಳ ಹಾಕಿ . . . ಚಿತ್ತವು 
ವಿಮುಕ್ತವಾಗು ವವರೆಗೆ ಈ ಚಕ್ಕಳಬಕ್ಕಳವನ್ನು ಮುರಿಯುವುದಿಲ್ಲ... 
6 ಎನ್ನುವನು (ತೀರ್ಥಕ. ೭೫); ಊಟವಾದ ಮೇಲೆ ಭಿಕ್ಷಾಪಾತ್ರೆ 
ಯೊಡನೆ ಹಿಂದಿರುಗಿ, ಚಕ್ಕಳಬಕ್ಕಳ ಹಾಕಿ . . . ಕುಳಿತುಕೊಳ್ಳುವನು 
- (ಬುದ್ಧಪ, ೧೯೧). ಚೆಕ್ಕಲುಬಕ್ಕಲು : ಒಬ್ಬ ಫೂಗಿ ನೆಲದ ಮೇಲೆ ಚಕ್ಕಲು 
ಬಕ್ಕಲು ಹಾಕಿಕೊಂಡು ಕುಳಿತಿದ್ದವನು, ಕುಳಿತಿದ್ದಹಾಗೆಯೇ ' ಮೇಲಕ್ಕೆ 
ಏರಲಾರಂಭಿಸಿದನು (ಪ್ರವಾಣ. 11, ೯೧). ಚಕ್ಕಳ ಮಕ್ಕಳ : ಕುರ್ಚಿ 
20 ಮೇಲೆ ಚಕ್ಕಳಮಕ್ಕಳ ಹಾಕಿ ಕುಂತ (ಸಾಕಾಪ್ರ. 3೬೧): ಚಕ್ಕಳಮಕ್ಕಳ 
ಹಾಕ್ಕೊಂಡು ಕೂತ (ಹುಶ್ಶಾಟಿ. ೦೦೭). ಚಕ್ಕಳಮುಕ್ಕಳ: ಚಕ್ಕಳಮುಕ್ಕಳ 
ಹಾಕಿಕೊಂಡು ಕೂಡು (ಕೂಢ) ಚಕ್ಕಳೆಮುಕ್ಕಳೆ : ವಾಡಿಕೆಯಂತೆ 
(ಕಾಲುಗಳನ್ನು) ಚಕ್ಕಳೆಮುಕ್ಕಳೆ ಹಾಕಿಕೊಂಡು ಹಸಿರುಹರಿಲ್ಲಿನ ಮೇಲೆ 
ಕುಳಿತನು (ಹಿಂಕಿರು. ೩೦).  [ ಚಕ್ಕಳ್ಳ * ಬಕ್ಕಳ? ] 
35) ಚಕ್ಕಳಮಕ್ಕಳ "ಚಕ್ಕಳಬಕ್ಕಳ'. ನೋ. 
ಚಕ್ಕಳಮುಕ್ಕಳ "ಚಕ್ಕಳಬಕ್ಕಳ' ನೋ. 
ಚಕ್ಕಳಿಗುಳಿ "ಚಕ್ಕಲಗುಳಿ' ನೋ. 
ಚಕ್ಕಳೆ «ಸಗ್ಗಳೆ' ನೋ. 
ಚಕ್ಕಳೆಮುಕ್ಕಳೆ "ಚಕ್ಕಳಬಕ್ಕಳ' ನೋ. 
20| ಚಕ್ಕಲಿ (ಕ್ರಿ). ಚಪ್ಪಟೆಯಾಗು ; ಹತ್ತೆಬೀಳಂ : ಚಕ್ಕಟುದ ಮೊಲೆಗಳುಂ 
ಕೈಮಿಕ್ಕಂಕುರದುಗಿಯಂ೦ (ಲೀಲಾವ. ೧೩-೯೨). ಕ 
[ದೇ. ॥ ತಮಿ, ಚಕ್ಕಳಿ; ಮಲ. ಚಕ್ಕ ] 
ಚಕ್ಕಾಚೂರು (ನಾ). ಸಣ್ಣಸಣ್ಣ ಚೂರಂ ; ಚಿಕ್ಕೆಚೆಕ್ಕೆಯಾದ ಚೂರು : 
| ಮಗು ಕಾಗದವನ್ನು ಚಕ್ಕಾಚೂರು ಮಾಡಿತು (ರೂಢ). 
25 [ ಹಿಂ. ಚಕಚೂರ್‌ ] 
ಚಕ್ಕು, (ನಾ). ಒಂದಂ ಅನುಕರಣಶಬ್ದ. "ಚಕ್ಕುಮೊಕ್ಕು' ಪರಾ. 
ಚಕ್ಕುಚಕ್ಕು (ದ್ವಿರುಕ್ತಿ) : ನಿಶಾತಶರಾಳಿಗಳೆಯ್ದೆ ಚಕ್ಕುಚಕ್ಕನೆ ಕೊಳೆ 
ಮೊಕ್ಕುಮೊಕ್ಕೆನೆ ಶಿರಂಗಳುರುಳ್ಳುವು ವೈರಿಭೂಪರನ (ಪಂಪಭಾ. ೧೨-೧೧೯); 
ಆ ಶರಗಳು ಚಕ್ಕುಚಕ್ಕೆಂದು ತಾಗಿ ಮೊಕ್ಕುಮೊಕ್ಕೆಂದು ವೈರಿಭೂಪರ 


80 ಶಿರಗಳು ನೆಲಕ್ಕುರುಳುತ್ತಿದ್ದವು (ಭಾಮ. ೨೭). 


ಚಕ್ಕ್ಯು "ಸೆಕ್ಕೆ' ನೋ. 
ಚಕ್ಕ್ಯು "ಚೆಕ್ಕು' ನೋ. 
ಚಕ್ಕ್ಕು “ಚೆಕ್ಕು” ನೋ. 
ಚಕ್ಕ್ಯು (ನಾ). [ಸಂಗೀತ] ತಂತಿವಾದ್ಯದಲ್ಲಿ ನಾದವನ್ನುಂಟುಮಾಡುವ 
85| ಆರು ಬಗೆಯ ಸಾಧನಗಳಲ್ಲಿ ಒಂದಂ (?) : ಬಿರಟಿ ಚಕ್ಕು ಸನ್ನೆ ಬಿಗಿ 
ಜಬ್ಬು ಜೀವಾಳವೆಂಬಾಜುಬಗೆಯಾದ ನಾದಕಟ್ಟುಗಳಿಂ ತಂತ್ರಿಗಳಂ ಸವರಿಸಿ 
(ವಿವೇಕ. ೨೩೭). [7] 
ಚಕ್ಕುದಟ? ಚೆಕ್ಕುದಟೌ' ನೋ. 
ಚಕ್ಕುಬಂದಿ "ಚಕಬಂದಿ' ನೋ. 
40| ಚಕ್ಕುಮಲಕು "ಚಕಯಮಲುಕು' ನೋ. 
ಚಕ್ಕುಮಲುಕು, ಚಕ್ಕುಮಲಕು (ನಾ). ಚಾಲಾಕು (?); ಸರಸದ ವಿರಸದ 
ವಿಡಿದಿ ತಿಳಿವುಮುಳುಪಿನ ತಾಣ ನೆಅ್‌ನೋಟ ಬೇಟದಾಗರ ಪುಸಿ ನುಸುಳ 
ಹಸರ ಬೆರಸು ಬೆಲ್ಲಣಿಯಿಕ್ಕೆ ಯಾಸೆವಾಸೆಯ ದೇಶ ಚಕ್ಕುಮಲುಕಿನ ಚಾವಡಿ 
(ನಂದಿಮಾ. ೨೩-೧೭) ಚಿಕ್ಕುಮಲಕು : ಚಲುವೆಯೆಂದೊಬ್ಬನ ಕಳುಹಿ 
48 ಚಕ್ಕುಮಲಿ (ಲ) ಕೀಲಿ ದ್ವಾರಕಿಯಾ ನಿಲಯಾನನೊಲಿಸಿಕೊಂಡೆಲ್ಲೆ 
ಗಯ್ಯಾಳಿ ರುಕ್ಮಿಣಿ (ಶ್ರೀಕೃಪಾ. ೪೧). [7] 


ಚಕ್ಕುಮೊಕ್ಕು ೨೭೨೬ 


ಚಕ್ಕುಮೊಕ್ಕು(ನಾ). ಒಂದು ಅನುಕರಣ ಶಬ್ದ: ಬೇವ ಶವಸಂಘಾತಂಗಳಂ 
ಚಕ್ಕುಮೊಕ್ಕೆಂದಾಗಳ್‌ ಕಡಿದುಗ್ರಭೂತನಿಕರಂ ಕೆಯ್‌ ಬೇಯೆ ಬಾಯ್‌ 
ಬೇಯೆ ತಿಂಬಂದಂ ತನ್ನ ಮನಕ್ಕಗುರ್ವಿಸುವಿನಂ ದುರ್ಯೋಧನಂ 
ನೋಡಿದಂ (ಪಂಪಥಾ. ೧೩-೭೧). 

ಚಕ್ಕುಲ "ಚಕ್ಕಳ್ಳ' ನೋ. 

ಚಕ್ಕುಲಗುಲಿ "ಚಕ್ಕಲಗುಳಿ' ನೋ. 

ಚಕ್ಕುಲಿ, ಚಕ್ಕಲಿ, ಚೆಕ್ಕುಲಿ (ನಾ). ಅಕ್ಕಿ, ಕಡಲೆ ಮತ್ತು ಉದ್ದಿನ 
ಹಿಟ್ಟಿಗೆ ಉಪ್ಪು, ಕಾರ ವಂಂತಾದುವುಗಳನ್ನು ಬೆರಸಿ ಕರಿದು ಮಾಡುವ 


ಚಕ್ರ, 


ಚಕ್ಕೋತಸೊಪ್ಪು, ಚಕ್ಕೊತ್ತಿಸೊಪ್ಪು (ನಾ). ಒಂದು ಬಗೆಯ ತರಕಾರಿ 


ಸೊಪ್ಪು: ಚಕ್ಕವತ್ತ : (ಮೃಠಿಗಿ. ೧೦-೧೬೫). ಚಕ್ಕೊತ್ತಿಸೊಪ್ಪು : 
ಚಕ್ಕೊತ್ತಿ ಸೊಪ್ಪು, ಮೆಂತ್ಕದ ಸೊಪ್ಪುಗಳನ್ನು ಸಸಿಗಳಲ್ಲೇ ಕಿತ್ತು ಅಡಿಗೆ 
ಮಾಡಿದರೆ ಮೇಲು (ತರಜಿ. ೧೭). [ಚಕ್ಕೋತ (ಆ ಚಕ್ಕವತ್ತಿ) « ಸೊಪ] 


5| ಚಕ್ಬಂದಿ "ಚಕಬಂದಿ' ನೋ. 


ಒಂದು ಬಗೆಯ ಚಕ್ರಾಕಾರವಾದ ತಿಂಡಿ: ಶಷ್ಕುಲಿ- ಚಕ್ಕುಲಿ | 


(ಕಮದ. ೨೬೩ ಪ್ರಯೋ); ನಾಡೆ ರುಚಿವೆರಸಿದ ಲಡ್ಡುಗೆ ಚಕ್ಕುಲಿ ಗಾರಿಗೆ 
ಪೂರಿಗೆ ಮೊದಲಾಗಿರ್ದ ಪಲವು ಭಕ್ಷ್ಯಮಂ . . . ಮೆಲ್ಲು (ಧರ್ಮಾಮ್ಮ. 
೧-೧೪೭); ತಜಗು ಚಕ್ಕುಲಿ ಹೂಸಣಂಬ ಹೂರಿಗೆಗಳಂ . . , ತೆಅಹಿಲ್ಲೆ ನಿಸಿ 
ಗಡಣಿಸುತ್ತ (ಸಿದ್ದರಾ. ೮-೮8): ನವಗ್ರಹ ಹೋಮಕ್ಕೆ ಸಲಗೆವೊಂದು 
ಫಳವಳಿಗೆಯ ಚಕ್ಕುಲಿಗೆ ಕೊಳಗ ಹನ್ನೊಂದು (ಎಕ. 117, ತಿರುಮ. ೯೭-೫೩; 
3270). ಚಕ್ಕಲಿ : ಬುರುಬುರಿ ಚಕ್ಕಲಿ ಗಿಲಿಗಿಂಚಿ ಮಾಡಿದರು (ಸಿದ್ಧ ಪು. 
೧೭-೩೩). ಚೆಕ್ಕುಲಿ : ಚೆ[ಪಾಂ30. ಚಕ್ಕುಲಿ, ದೆಕನ್ಬಿಳಂ (ಕಜ್ಮಾನು. ೬೭ 
ವ್ಯಾಖ್ಯಾ). [ “ಸಂ. ಶಷ್ಕುಲೀ, ಶಸ್ಕುಲೀ ] 

ಚಕ್ಕುಹುಂಡಿ (ನಾ). ಬ್ಯಾಂಕಿನಲ್ಲಿ ಠೇವಣಿದಾರನು ತನ್ನ ಹೆಸರಿಗಿರುವ 
ಹಣದಲ್ಲಿ ಇಂತಿಷ್ಟನ್ನು ಇಂಥವರಿಗೆ ಕೊಡಬೇಕೆಂದು ಬರೆದು 
ಕೊಡುವ ಅಧಿಕಾರಯುಕ್ತವಾದ ಪತ್ರ: ನಗದುಹಣದ ಜೊತೆ 
ಯಲ್ಲಾ ಗಲಿ ಅಥವಾ ಕ್ಯಾಷ್‌ ಆರ್ಡರ್‌ ಎಂಬ ಚಕ್ಕುಹುಂಡಿಗಳ ಮೂಲಕ 
ವಾಗಿಯಾಗಲೀ ಪಾವತಿ ಮಾಡುವಂತೆ ಇಂಡಾರ್ಸ್‌ ಷಠಾ ಬರೆದು 
ಗ್ರಾಮಗಳಿಗೆ. ರವಾನಿಸಲ್ಪಡುವುದು (ಗ್ರಾಮಾಕ. ೬). 

[ಚಕ್ಕ್ಯು (ಆಚೆಕ್ಕ್ಯು) * ಹುಂಡ್ಮಿ] 

ಚಕ್ಕುಳಿ (ಕ್ರಿ). ಚಕ್ಕೆ ಅಥವಾ ಪದರ ಕಳಚು: ಕಲುಕುಟಿಗ ಮುಟ್ಟಿ 
ಚಕ್ಕುಳಿವಲ್ಲಿ [ಪಾಕಾಂ. ಚಕ್ಕೇಳುವಾಗ] ಪ್ರಾಣಲಿಂಗ ಭಿನ್ನವಾಯಿತ್ತೆ ... 
ಪೂಜಾಲಿಂಗ ಭಿನ್ನವಾಯಿತ್ತ ಲ್ಲದೆ (ಚನ್ನವ. ಕ. ೨೧೭-೪೮೪). 

[ ಚಕ್ಕೆ (ಆಸೆಕ್ಕೆ) * ಉಳ್ಳಿ (ಉಚಿ) ] 

ಚಕ್ಕುಳಿಗುಳಿ "ಚಕ್ಕಲಗುಳಿ' ನೋ. 

ಚಕ್ಕೆ "ಸೆಕ್ಕೆ' ನೋ. 

ಚಕ್ಕೆಗಲ್ಲು (ನಾ). ತೆಳ್ಳಗೆ ಚಕ್ಕೆಯಂತಿರುವ ಕಲ್ಲು: (8). 

[ ಚಕ್ಕೆ (ಎಸೆಕ್ಕೆ) * ಕಲ್ಲು (ಕಲ್‌) 

ಚಕ್ಕೊತ್ತ "ಚಕ್ಕವತ್ತಿ' ನೋ. 

ಚಕ್ಕೊತ್ತಿ "ಚಕ್ಕವತ್ತಿ' ನೋ. 

ಚಕ್ಕೊತ್ತಿಸೊಪ್ಪು "ಚಕ್ಕೋತಸೊಪು ಎ ನೋ. 

ಚಕ್ಕೋಟಿ ಚಕ್ಕವತ್ತಿ' ನೋ. 

ಚಕ್ಕೋತ, ಚಕ್ಕವತ್ತಿ' ನೋ, 

ಚಕ್ಕೋತ್ಕ, ಚಕೋತ್ಕ (ನಾ). ಈಳೆ ಜಾತಿಗೆ ಸೇರಿದ ಒಂದು ಬಗೆಯ 
ಮರ ಮತ್ತು ಅದರ ಹಣ್ಣ“ : ಕಿತ್ತಳೆ ಕಿಜುಕಿತ್ತಳೆ ಚಕ್ಕೋತ ಮಾದಳ 
ದ್ರಾಕ್ಷಿ... ಸಾರ್ವರ್ತುಕಮಾದ ಫಲಂಗಳುಳ್ಳ ತರುನಿಕರಂಗಳುಂ (ವಿವೇಕ. 
೨೧೦) : ಹುಲ್ಲೆ ಕರುವಲ್ಲಿ ಹುದೆ, ಕರಿಗಣಿಕೆ ಹಣ್ಣು ರಸಬಾಳೆ ದಾಳಿಂಬೆ 
ಚಕ್ಕೋತಹಣ್ಣು ? (ಅಹಲ್ಕೆ. ೪೮-೧೬): ಈ ಚಕ್ಕೋತದ ತೊಳೆ ಬಿಡಿಸಿ 
ಬಾಯಿಗೆ ಹಾಕ್ಕೋತಾ ನಿಂತಿರು (ದಿನಾರಿ. ೧). ಚಕೋತ್ಕ : ಚಕೋತದ 
ಹಣ್ಣು ಮರದ ತುಂಬಾ ಬಿಟ್ಟಿದೆ (ರೂಢಿ). 

[ ಹಿಂ. ಚಕೋತರಾ; ಮರಾ. ಚಕೋತರಾ, ಚಕೋತ್ರ, 
ಚಕೋತ್ರಾ./ತುಳು. ಚಕೋತ್ರ] 


30 


20 


26 


45 


ಚಕ್ಕಾರ (ನಾ). ದೇವಾಲಯದ ನರ್ತಕಿ ; ದೇವದಾಸಿ: ತಮಿಳುನಾಡು 


ಆಂಧ್ರಗಳ ದೇವದಾಸಿಯರು, ಕೇರಳದ ಚಕ್ಕಾರರು ಈ ವರ್ಗಕ್ಕೆ 
ಸೇರಿದವರು (ಭಾರದ. ೫೫೦)- [? 


ಚಕ್ರ; (ನಾ). ೧. ಗಾಲಿ: " ಚಕ್ರಂ, ರಥಾಂಗಂ- ಈ ೨ ಗಾಲಿ” (ಹಲಾಯು. 


೭೩-೨೯೩) ; ಭೀಕರ ರಥಚಕ್ರಮಂ ಪಿಡಿದು ನುಂಗಿದಳೊರ್ಮೆಯೆ ಧಾತ್ರಿ 
ಕೋಪದಿಂ (ಪಂಪಭಾ. ೧೨-೨೦೬) : ಅರಿಸೇನಂಚಕ್ರ ಚಕ್ರಂ ಪೊರಳೆ . ., 
ವೈರಿರಕ್ತಾಂಬುವನೆ ನಿಜಯಶೋವಲ್ಲಿಗೆತ್ತುತ್ತವಿಪ್ಪಂ (ಎಕ. ೪, ಹಾಸನ. 
೧೩೦-೧೧ ; 1147 ?) ; ಸಾರಧಿ ಹೆಳವನು ಒಂದೆಯೆ ಚಕ್ರವು ಹಯವೇಳು 
ಕಡಿವಾಣ ಹಾವು (ಇಂಡಾಪ. ೨3೧-೯೨). ೨. ಕಂಂಬಾರನ ತಿಗುರಿ: 
“ಚಕ್ರಮೆನೆ ತಿಗುರಿ” (ಮಂಗರಾ. ೧೧೩-೮): ಕುಡಿಕೆಗೆ ಬೇಕಷ್ಟೆ ಕೋಲು 
ಕೈಚಳಕವು ಚಕ್ರವು ಬೆಂಕಿಯ ಕಾವು (ಇಂಚಾಪ. ೧೮೫-೧೧). ೩. ವರ್ತುಳ ; 
ಮಂಡಲ ; ಸುತ್ತು : ಅವರೆಲ್ಲರೂ ಒಂದು ಚಕ್ರದಲ್ಲಿ ನಮ್ಮಿಬ್ಬರನ್ನು 
ನಡುವೆ ಮಾಡಿ ಕುಣಿದು ತಮ್ಮ ತಮ್ಮ ಜೊತೆಗಾರರೊಡನೆ ಸೇರುವರು 
(ಮೇದಿಮ. ೧೧೩). ೪. ಒಂದು ಬಗೆಯ ವರ್ತುಲಾಕಾರದ ಆಯುಧ ; 
ಚಕ್ರಾಯುಧ : “ ಪಾಣುಂಬಳಿ ಚಕ್ರಂ " (ಚತುನಿ, ೭೮). ೫. ವಿಷ್ಣುವಿನ 
ಕೈಯಲ್ಲಿರುವ ಆಯಂಧ ; ಸುದರ್ಶನ ; "ಚಕ್ರಂ ಸುದರ್ಶನಮೆನಿಕ್ಕು” 
(ಮಂಗರಾ. ೬-೨೦) ; ಪಿಡಿಯೆಂ ಚಕ್ರಮನೆಂಬ ಚಕ್ರಿಯನಿಳಾಚಕ್ರಂ ಭಯಂ 
ಗೊಳ್ವಿನಂ ಪಿಡಿಯಿಪ್ಪೆಂ ಕರಚಕ್ರಮಂ (ಪಂಪಭಾ. ೧೦-೨೫) ; ಮುರಾರಾತಿ 
ಹಸ್ತಾಗ್ರದೊಳ್‌ ಸಂಗತಿವೆತ್ತಿರ್ದತ್ತು ಚಕ್ರಂ (ಜಗವಿ. ೭-೭೧). "ಚಕ್ರ 
ವರ್ತನ'ಪರಾ. ೬. ಭೂಮಿ. "ಚಕ್ರನಾಥ' ಪರಾ. ೭. ದೇಶ; ರಾಜ್ಯ: 
ಈ ಪ್ರಸಂಗವನ್ನು “ ಧರ್ಮಚಕ್ರಪ್ರವರ್ತನ ” ಎಂದು ಕರೆದಿದ್ದಾರೆ. ಇಲ್ಲಿ 
" ಚಕ್ರ' ವೆಂದರೆ ' ರಾಜ್ಯ ' (ಭಾರದ. ೧೯೬). ಲೆ. ಗಂಂಪು; ಮಂಡಲಿ; 
ಸಮೂಹ : ಬೆದಜ ಪುಗೆ ದಿಶಾಚಕ್ರಮಂ ವೈರಿಚಕ್ರಂ (ಜಗವಿ. ೭-೭೧) 
೯. ಪಡೆ; ಸೇನೆ; ಸೈನ್ಯ: “ಪೃತನಾ . .. ಚಕ್ರಂ, ಚಮೂಃ, ವರೂಧಿನೀ, 
ಅನೀಕಿನೀ, ಅನೀಕಂ-ಈ ೧೦ ಪಡೆ” (ಹಲಾಯು. ೭೫-೩೦೩); ಇದಳಿಸೊಳ್‌ 
ಶ್ವೇತಾತಪತ್ರಸ್ಥಗಿತ ದಶದಿಶಾಮಂಡಲಂ ರಾಜಚಕ್ರಂ ಪುದಿದಯ್ಯಾಡಿತ್ತು 
(ಪಂಪಥಾ. ೧೨-೧೩೬). ೧೦. ಸೈನ್ಯವ್ಯೂಹದಲ್ಲಿ ಒಂದು ಪ್ರಕಾರ. 
"ಚಕ್ರವ್ಯೂಹ' ಪರಾ. ೧೧. ಸುಳಿ; ತಿರುವು. ೧೨. ದಿಗಂತ ; ಕ್ಷಿತಿಜ; 
ಆಕಾಶ. ೧೩. ಒಂದು ಬಗೆಯ ಪಕ್ಷಿ, ಚಕ್ರವಾಕ: “ಕೋಕಂ 
ರಥಾಂಗಂ ಪೊಣರ್ವಕ್ಕಿ ಚಕ್ರಂ” (ವಸ್ತುಕೋ. ೪೨-೧೭ ; ಪದ್ಮವದನಂ 
ಕಳ್ಳಾಂಫ್ರ ಚಕ್ರಸ್ತನಂ ... ಒಪ್ಪೆ ಕಂನೆಗೆಆ್‌ಯಂ ಚಟ್ಟಂ ಧನಂಗೊಟ್ಟು 
ಕಟ್ಟಿಸಿ (ಎಕ. ೪, ಬೇಲೂರು. ೧೯೩-೧೦೭: 1161); * ಬಿಹ್ವದೊಳು 
ಕ್ರೂರಾಸ್ತ್ರದೊಳು ಗಾಳಿ ತಿಗುರಿಯೊಳು ಸೇನೆಯೊಳು ಕೋಕದೊಳು 
ಚಕ್ರಮಕ್ಕುಂ” (ಮಂಗರಾ. ೧೬೦-೫೨). ೧೪. ಬಲೆ : “ಗಾಲಿಯೊಳುಂ ಚಕ್ರ 
ದೊಳುಂ ಕುಲಾಲನೊಳು ಚಕ್ರಜಿ(ಬಿ]ಹ್ವೆ `ನಭವ ೈತ್ತದೊಳುಂ ಮೇಲೆ 
ರಥಾಂಗದಿ ಬಲೆಯೊಳು ಲಾಲಿಸಲೊಂಭತ್ತು ಚಕ್ರಶಬ್ದಂ” (ನಾನಾಕಂ. ೩೨); 
“ ರಥಾಂಗ ಕುಲಾಲ ಚಕ್ರವ್ಯೂಹಾಗಸ ಖಡ್ಗ ವೃತ್ತ ಬಲೆ ಗಾಲಿಗಳಿಂತಿವು 
ಚಕ್ರವಂಚಕಂ ” (ನಾನಾರ. 50). ೧೫. ಒಂದು ನಾಣ್ಯದ ಹೆಸರು; 
ಪಾವಲಿ: ಚಕ್ರಕ್ಕೆ ಮೊರಂಟೆಯಾದರೆ ಆರು, ಬೈಗೆಯಾದರೆ ನಾಲ್ಕು 
(ಹೊಸಕ್ಷಿ. ೪೯). ೧೬. [ಯೋಗ] ಶರೀರದೊಳಗಿನ ಮೂಲಾಧಾರ, 
ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ ಎಂಬ 


ಚಕ್ರ 


ಆರು ಕೇಂದ್ರಗಳು. "ಷಟ್ಟಕ್ರ'ಪರಾ. ೧೭. [ಜ್ಯೋತಿ] ಯೋಗಗಳಲ್ಲಿ 
ಒಂದು : ಉದಯಾದ್ಯೇಕ ಗೃಹಾಂತರಿತದೊಳೇಟುಂ ನಿಂದೊಡದುವೆ 
ಚಕ್ರಂ. (ಜಾತತಿ, ೧೩-೪). ೧೮. [ಕಾವ್ಯವಿಖಾ] ಚಿತ್ರಕಾವ್ಯ ರಚನೆಯಲ್ಲಿ 
ಒಂದು ಭೇದ : ಶ್ರೀಮದರ್ಧಭ್ರಮಂ ಚಕ್ರನಾಮಂ ಮುರಜಬಂಧಕಂ 
(ಕವಿರಾ. ಶರಶೂಲಚಾಪಚಕ್ರಾಸಿರೂಪಮಿಭರಥ ತುರಂಗ 
ಪದಗತಪಾಠಂ ಮುರಜಂ ಗೋಮೂುತ್ರಿಕೆ (ಕಾವ್ಕಾವ. ೫೬೯). ೧೯. [ನಾಟ್ಯ] 
ಸಂಯಂತಹಸ್ತಗಳ ಇಪ್ಪತ್ತುನಾಲ್ಕು ಪ್ರಕಾರಗಳಲ್ಲಿ ಒಂದು ; ೧. 
ಅಂಜಲಿ , , . ೧೨. ಶಂಖ. ೧೩. ಚಕ್ರ (ಅಭಾನ್ನ. ೪೮). ೨೦. [ಜೈನ] 
ಪಾರಿವ್ರಾಜಕಲಕ್ಷಣಗಳನ್ನ ತಿಳಿಸುವ ಇಪ್ಪತ್ತೇಳು ಸೂತ್ರ ಪದಗಳಲ್ಲಿ 
ಒಂದು : ಚಕ್ರಮೆಂಬುದು ಧರ್ಮಚಕ್ರಧರನಪ್ಪ ಜಿನಪತಿಯನಾರಾಧಿಸಿ 
» . « ದಿವ್ಯಚಕ್ರಮಂ ಪರಮಾತ್ಮಚಕ್ರಮಂ ಪಡೆಯಲಕ್ಕುಂ (ಪಾವುಂಪು. 
೨೪೯). ೨೧. (ಆಲಂ) ಸೊನ್ನೆ ; ಇಲ್ಲದಂತಾಗುವಿಕೆ : ಏಳೆಂಟು ಮನೆ 
ಯವರು ಕೂಲಿನಾಲಿ ಮಾಡಿ ಕಾಲ ಕಳೀತಿದ್ದರು, ಬಿಟ್ಟೆಯ ದಾಳಿಯಿಂದ 
ಅದಕ್ಕೂ ಚಕ್ರ ಬರುತ್ತಿತ್ತು (ಪ್ರೇಮಾಶ್ರ. ೨೬೬); ಫಟಿಂಗರು ನನ್ನ ನೌಕರಿಗೆ 
ಚಕ್ರ ತರುತ್ತಾರೆಂಬುದು ನನಗೆ ಗೊತ್ತಿದೆ (ಎಡಹೆ. ೬೯). 
ಚಕ್ರಹಾಕು ಎ ಇಲ್ಲವಾಗಿಸು: ಉಳಿದ ದವಸಕ್ಕೆ ಚಕ್ರಹಾಕುತಾ ಕಂಡರೆ 

ಸುಂಕ, ಕಾಣದಿದ್ದರೆ ಬಿಂಕ ಎಂದು ಮೆರೆಯತಕ್ಕ ರೈತರು ಅನೇಕರಿದಾರೆ 
(ಅದೂಟ, ೧೮). [0.7 

ಚಕ್ರ, (ನಾ). ಪಟೇಲ, ಶಾನುಭೋಗರ ಕೈಕೆಳಗೆ ಕೆಲಸಮಾಡುವ ಸೇವಕ; 
ನೀರುಗಂಟಿ : ನೀರುಗಂಟಿ . . . ಇವನಿಗೆ ಕೆಲವು ಕಡೆ ಚಕ್ರನೆಂದು 
ಹೆಸರುಂಟು (ಗ್ರಾಮಾಕ. ೧) ; ಆಯಾ ಗ್ರಾಮದ ತೋಟಿ, ತಳವಾರ, ಚಕ್ರ 
ಮೊದಲಾದವರನ್ನು ಕರೆದುಕೊಂಡು ಹೋಗಬೇಕು (ಅದೂಟ. 2). 

[ ಆಚಾಕರ?] 

ಚಕ್ರ, (ನಾ). ಒಂದು ಬಗೆಯ ಮಾನು : ಕೂಡಿಲು ಚಕ್ರ ಗೆಂಡೆ... 
ಗಿಟ್‌ಲುಗಳೆಂಬ ಹೊಳೆವಳಿಯ ಮಿನ್ಗಳಂ ತವಿಸುತಿಹೆ ಬೇಡರಂ ನೋಡಿದಂ 
ಭೂಪಾಲನ (ಹಡಕಾ. 8-೪೬). [?) 

ಚಕ್ರಂಗೊಳ್‌ (ಕ್ರಿ). ಚಕ್ರಾಯಂಧವನ್ನು ಕೈಗೆತ್ತಿಕೊಳ್ಳು. ದಾನವರಿಪು 
ಚಕ್ರಂಗೊಳೆ ಕೌರವಾರಿ ಗದೆಗೊಳೆ ಪೊಣರ್ಕೆಗಾವಂ ನಿಲ್ವಂ (ಕಮದ, ೧೬೭ 
ಪ್ರಯೋ). [ಚಕ್ರ; -- ಕೊಳ್‌] 

ಚಕ್ರಕಾಣಿಕೆ (ನಾ). ಒಂದು ಬಗೆಯ ತೆರಿಗೆ : ಚಕ್ರಕಾಣಿಕೆ ಕಡಾಯ ಸರ್ವ 
`ಬಾಧ ಪರಿಹಾರವಾಗಿ ಬಿ[ಟೈೆ]ವೆಂದು ಪರದತ್ತವ ಮಾಡಿ (ಸೌಇಇ. ಸಸ, 
೨೩೯-೧೪; 1647). [ಚಕ್ರ್ಯ * ಕಾಣಿಕೆ (ಕಾಣ್ಕೆ) ] 

ಚಕ್ರಕಾರಕ (ನಾ). ೧. ಒಂದು ಬಗೆಯ ಪರಿಮಳದ್ರವ್ಯ, ೨. “ಹುಲಿ 
ಯೋಗುರಂ ಗಿಡ” (ಅಮರ. ಟಕ). [ಸಂ.] 

ಚಕ್ರಗತಿ (ನಾ). ವರ್ತುಲಾಕಾರವಾದ ಚಲನೆ; ಸುತ್ತು ಹಾಕುವಿಕೆ: ಕಥೆಯ 


೨-೧೧೦) : 


ಬೆಳೆವಣಿಗೆ . . . ವರ್ತಮಾನದಿಂದ ಹಳೆಯ ನೆನಪಿಗೆ, ಹಳೆಯ ನೆನಪಿನಿಂದ 
ಮತ್ತೆ ವರ್ತಮಾನಕ್ಕೆ ಹೀಗೆ ಚಕ್ರಗತಿಯಲ್ಲಿ ಸುತ್ತುತ್ತದೆ (ಹೊಸಕ್ಷಿ. ೨೯೪). 
[ ಚಕ್ರ + ಗತಿ] 


ಚಕ್ರಗಾಲು (ನಾ). ಖಡ್ಗಯುದ್ಧ ದಲ್ಲಿ ಒಂದು ಭಂಗಿ: ಪಾದಗಳಿಂದ ಯೆದೆ 
ಯಲ್ಲಿ ಚಕ್ರಾಕಾರದಿಂದ ಪ್ರತ್ಯೇಕವಾಗಿ ತಾಡನವು ಆವುದು ಉಂಟು ಅದು 
ಚಕ್ರಗಾಲು (ಐಡ್ಮಟೀ. ೪-೩೧) ; ಸಮಪಾದದಿಂದ ಕುಳಿತುಕೊಂಡು ಯೇಳು 
ವಾಗ ಎಡದ ಪಾದದ ಪಾರ್ಶ್ವಉ ಬಲದ ಅಂಗೈಯೊಡನೆ ಕೂಡಿಸುವದು 
ವಿಪರ್ಯಾಸದಿಂದ ಕೂಡಿಸುವುದಾದರೆ ಅದು ಚಕ್ರಗಾಲುಯೆಂಬುದು 
(ಖಡ್ಮಟೀ. ೪-೫೬). [ಚಕ್ರ * ಕಿಲ (ಆಕಾಲ) ] 

ಚಕ್ರಗುತ್ತಿ, ಸಕ್ಕರೆಗಂತ್ತಿ, ಸಕ್ಕರೆಗುತ್ತು (ನಾ). ಬಾಯಿ ಕಟ್ಟಿರಂವ 
ಮೂಟೆಯನ್ನು ಚಂಚ್ವೆ ಧಾನ್ಯಗಳನಂ (ಪರೀಕ್ಷಾರ್ಥವಾಗಿ) ಹೊರ 


೨೭೨೭ 


[oY 
೦ 


86 


ಚಕ್ರಧಾರೆ 


ತೆಗೆಯುವ ಸಾಧನ : ಚಕ್ರಗುತ್ತಿಯಿಂದ ಸ್ವಲ್ಪಬೇಳೆ ತೆಗೆ (ರೂಢಿ). 
ಸಕ್ಕರೆಗುತ್ತಿ: ಸಕ್ಕರೆಗುತ್ತಿ ಯಿಂದ ಚೀಲದ ಧಾನ್ಯವನ್ನು ಪರೀಕ್ಷಿಸು (ರೂಢಿ). 
ಸಕ್ಕರೆಗುತ್ತು : ಕಾಳಿನ ಮೂಟೆಗೆ. ಹಾಕುವ ಸಕ್ಕರೆ ಗುತ್ತನ್ನು ಆ ಡಾಕ್ಟರ 
ಮೈಯಲ್ಲಿ ಎಲ್ಲಿ ತಿವಿದರೂ ಒಂದು ಮೂಳೆಯೂ ಸಿಗಲಿಕ್ಕಿಲ್ಲ! 
(ಹಾಡ್ಕುಹು. ೩). [?] 

ಚಕ್ರಗೋಷ್ಠಿ (ನಾ). ಬೇರೆಬೇರೆ ದೇಶದ ರಾಯಭಾರಿಗಳು ಅಥವಾ 
ವುಖಂಡರು ಒಂದೆಡೆ ಸೇರಿ ನಡೆಯಿಸುವ ಚರ್ಚೆ; ದುಂಡುಮೇಜಿನ 
ಪರಿಷತ್ತು : ಚಕ್ರಗೋಷ್ಠಿಗಳು, ರಾಯಭಾರಿ ಸಭೆಗಳು . , . ಫಲಕಾರಿ 
ಯಾಗಲಿಲ್ಲ (ಭಾರದ. ೩೭೪) ; ೧೯೩೦-೩೨ರ ಚಕ್ರಗೋಷ್ಠಿ ಬ್ರಿಟಿಷರು 
ಹೂಡಿದ ಒಂದು ಕಪಟನಾಟಕ ವೆನ್ನಬಹುದು (ಎಚ್ಛಸಾ. ೧೧). 

[ ಚಕ್ರ, * ಗೋಷ್ಠಿ] 

ಚಕ್ರತೀರ್ಥ (ನಾ). ಸುಳಿಗಳಿರುವ ತೀರ್ಥ; ಆವರ್ತಗಳಿಂದ ಕೂಡಿದ 
ಜಲಾಶಯ : ಬಗೆಬಗೆಯ ಬಯಕೆಗಳ ಚಕ್ರತೀರ್ಥವಾದ ಈ ಸಂಸಾರದಲ್ಲಿ 
ಸಿಲುಕಿದ ನಮ್ಮ ಸ್ಥಿತಿಯೂ ಹಾಗೆಯೇ ಆಗಿದೆ (ಬೆತಂದಾ. ೩೩). 

[ ಚಕ್ರ, + ತೀರ್ಥ) 

ಚಕ್ರದಂಡ (ನಾ). ತಿರುಗಿಸುತ್ತಿರುವ ದೊಣ್ಣೆ,-ಕೋಲು (?): ಕುಜು 
ವಿಡಿದು ಕಂಡಿಹೆನೆಂದಡೆ ಪುಣ್ಯವ ಮಾಡಬೇಕೆಂಬರು ಅಜೀದು ಕಂಡಿಹೆ 
ನೆಂದೆಡೆ ಕಾಯದ ಕರಣಂಗಳ ಬಿಡಬೇಕೆಂಬರು ಕೆಟ್ಟೆನಯ್ಯಾ ಚಕ್ರದಂಡದಲ್ಲಿ 
ಸಿಕ್ಕಿದ ಮರ್ಕಟನಂತೆ (ಮೋಳಿಮಾ, ೨೩-೧೦೨), [ಚಕ್ರ * ದಂಡ) 

ಚಕ್ರದೃಶ್ಯ (ನಾ). “ ಪ್ರಕೃತಿದೃಶ್ಯ, ಮೊ.ಗಳ ಚಿತ್ರವು ವಿಸ್ತಾರವಾದ 
ಒಂದು ವತ್ಥ೯ಲನಾಳಿಯಾಕಾರದ ಅಂತಃಪ್ರದೇಶದಲ್ಲಿ ಅಳವಡಿಸಿ 
ರುವುದನ್ನು ಪ್ರೇಕ್ಷಕನು ಒಳಗಡೆ ಮಧ್ಯದಲ್ಲಿ ನಿಂತು ನೋಡುವ 
ದೃಶ್ಯ ” (0876108814. ಇಂಕನಿ).  [ ಚಕ್ರ] * ದೃಶ್ಯ] 

ಚಕ್ರಧರ (ನಾ). ೧. ಚಕ್ರವನ್ನು ಧರಿಸಿದವನು ; ವಿಷ್ಣು: ಚಕ್ರಧರನಾಂತ 
ಧರಣೀಚಕ್ರದ ಪಿರಿದಪ್ಪ ಭರಮನಾರಾಂಪರೊ (ಬಂಹರಿ. ೧೪-೧೦); ತಡ 
ವರಿಸದೆಲೆ ಚಕ್ರಧರ . . , ಪೊಲಮಟ್ಟನ್ಟು ಬಾರಾ (ಬಸಪು. ೫೩-೬೩) ; 
ಸರ್ವೇಶ್ವರಂ . . . ಚಕ್ರಮಂ ಹರಿಗೆ ಕರುಣಿಸಲಾಗಿ ಚಕ್ರಧರನೆಂಬ ಪೆಸರು 
ಸಂದುದು (ವೀಕೈಪು. ೨-೧೩-೬); ನಕ್ರಹರನು ಬಂದ ಚಕ್ರಧರನು ಬಂದ 
(ಪುರಂದ. ೧-೪೮-೪). ೨. ಸಾಮ್ರಾಟ ; ಚಕ್ರವರ್ತಿ : ಚಕ್ರಧರನಧರಕಿಸ 
ಲಯದ ಮೇಲೆ ದಂತಕಾಂತಿ ಲತಾಂತಪ್ರಭೆಗಳ್‌ ಪಸರಿಸೆ (ಆದಿಪು. ೪-೨೬ ವ); 
ದಾರಿದ್ರ್ಯದ ಮಾತಿಲ್ಲೆಲ್ಲಿಯಂಂ ಬಾಟಕ್ಕಿಗಮಖಳ ಧರಾಚಕ್ರದೊಳ್‌ ತಾನೆ 
ನಿಪ್ಪಗ್ಗದ ಮಾತಂ ಮಾಡಿದು ಚಕ್ರಧರಂ (ಜಂದ್ರಪು. ೬-೧೦೩). ೩. ಚಕ್ರ 
ವಾಕ ; ರಥಾಂಗ : “ ಚಕ್ರವಾಕಃ, ಚಕ್ರಧರಃ- ಈ ಯೆರಡುಂ ಚಕ್ರವಾಕ 
ಪಕ್ಷಿ” (ಓಷಧಿ. 8೫. ೪. ಆದಿಶೇಷ. "ಚಕ್ರಧರತಲ್ಪ' ಪರಾ. [ಸಂ.] 

ಚಕ್ರಧರತಲ್ಪ (ನಾ). ವಿಷ್ಣುವಿಗೆ ಹಾಸಿಗೆಯಾದುದು ; ಆದಿಶೇಷ: 
ಚಕ್ರಧರತಲ್ಪರಾಜ ವಿರಾಜಿತಾಭರಣ . . . ಸಂಗಮೇಶ ರಕ್ಷಿಪ್ರದೆನ್ನನು 
(ಪ್ರೌಢರಾ, ೮-೧). [ಚಕ್ರಧರ+ ತಲ್ಪ] 

ಚಕ್ರಧರತ್ವ (ನಾ). ಚಕ್ರವನ್ನು ಧರಿಸಿರುವಿಕೆ: ಚಕ್ರಧರತ್ವಮಂದು ಸಫಲಂ 

. ಆ ವಿಕ್ರಮ ಸಾಲ್ವನಂ ತವಿಸಿದಂದು (ಅಗವಿ. ೧-೬೩. [ಸಂ.] 


40| ಚಕ್ರಧಾರಿ (ನಾ).೧. ಚಕ್ರವನ್ನು ಹಿಡಿದವನು, ವಿಷ್ಣು, ೨. ಸುಳಿ ಅಥವಾ 


ಆವರ್ತ ಉಳ್ಳುದು. ೧, ೨: ವಿಷ ಚಕ್ರಧಾರಿ ಪೆಂಪಿನ ಭುಜಗೇಂದ್ರ 
ಮಾಪತಿಗಳಂತೆ . . . ಸರಸಿ ರಾಜಿಕುಮುನ್ನತ ನಿರ್ಮಳಾಕರಂ (ಹಮ್ಮಾರ. 
೪-೧೯). "[ ಸಂ. ಚಕ್ರಧಾರಿನ್‌] 
ಚಕ್ರಧಾರೆ (ನಾ). ಚಕ್ರದ ಅಂಚು ; ಗಾಲಿಯ ಸುತ್ತು,- ಪಟ್ಟೆ ; “ಚಕ್ರ 
ಧಾರಾ, ಪ್ರಧೀಃ, ನೇಮಿಃ - ಈ ೩ ನೆತ್ತಿವಟ್ಟಿಗೆ” (ಹಲಾಯು. ೭೩-೨೯೭). 
[ ಚಕ್ರ, * ಧಾರೆ] 


ಚಕ್ರನಾಥ 


ಚಕ್ರನಾಥ (ನು). ಭೂಮಂಡಲದ ಒಡೆಯ ; ಚಕ್ರವರ್ತಿ: ಮೆಲ್‌ದಂ 
ಭಕ್ತಿಯಂ ಚಕ್ರನಾಥು (ಅದಿಪು. ೧೬-೨), [ಚಕ್ರ * ನಾಥ] 

ಚಕ್ರನಾಭಿ (ನಾ). ಬಂಡಿ ಅಥವಾ ರಥದ ಗಾಲಿಯ ನಡುವಿನ ಗಡ್ಡೆ ; 
ಗುಂಭ : “ಅಚ್ಚನ್ನೂ ಅರೆಕಾಲುಗಳನ್ನೂ ಹಿಡಿದುಕೊಂಡಿರುವ ಚಕ್ರದ 
ಮಧ್ಯಭಾಗ: ಗುಂಬ; ಚಕ್ರನಾಭಿ ” (೫೩೪ ಇಂಕನಿ). [ಚಕ್ರ್ನ* ನಾಭಿ 

ಚಕ್ರನೇಮಿ (ನಾ).ಎಚಕ್ರಧಾರೆ ೧:' ಚಟುಳಿತ ಚಕ್ರನೇಮಿ ಪರಿವರ್ತನ 
ಘಟ್ಟನಘಾತ ನಿರ್ಭರ ಸ್ಪುಟಿತ ಧರಾತಳಂ ವಿಜಯನುಗ್ರರಥಂ ಪರಿದತ್ತು 
ದಲ್‌... ಸಂಗರರಂಗಭೂಮಿಯೊಳ್‌ (ಪಂಪಭಾ. ೧೧-೧೪೬) ; ಚಕ್ರನೇಮಿ 
ವೃತ್ತಿಯ ಈ ಜಗತ್ತು ಇದ್ದಹಾಗೆ ಇರತಕ್ಕದ್ದಲ್ಲ - ಸದಾ ಭ್ರಮಣಶೀಲ 
(ಎಮುಕ, 117, ಮುನ್ನುಡಿ). [ಚಕ್ರ, +೬ ನೇಮಿ] 

ಚಕ್ರಪಕ್ಷಿ (ನಾ). ಚಕ್ರವಾಕ ; ರಥಾಂಗ: “ ಚಕ್ರಪಕ್ಷಿ - ಚಕ್ಕವಕ್ಕೆ” (ಕಮದ. 
೨೬೦ ಪ್ರಯೋ). ([ಚಿಕ್ರ; ಇ ಪಕ್ಷಿ) 

ಚಕ್ರಪರಿವರ್ತನ (ನಾ). [ಜೈನ] ದ್ರವ್ಯಕ್ಷೇತ್ರ, ಕಾಲ್ಲ ಭವ, ಭಾವ 
ಪರಿವರ್ತನೆಗಳಿಗೆ ಮತ್ತೆಮತ್ತೆ ಈಡಾಗುವಿಕೆ; ಮತ್ತೆಮತ್ತೆ ಹುಟ್ಟು 
ವಿಕೆ: ಮುನ್ನಮೆ ಕೈಕೊಂಡ ದ್ರವ್ಯಕ್ಷೇತ್ರಕಾಲಭವಭಾವಂಗಳೊಳ್‌ 
ಮಜ'ದಪ್ಪೊಡಂ ಪರಿವರ್ತಿಸದೆ ಬೇಅ?ವೇಜಿಕ ಪರಿವಡಿದಪ್ಪದೆ ಪುಟ್ಟುವುದು 
ಚಕ್ರಪರಿವರ್ತನಮೆಂಬುದು (ಸುಕುಮಾ, ೬-೬ ವ).[ಚಕ್ರ, * ಪರಿವರ್ತನ] 

ಚಕ್ರಪಾಣಿ (ನಾ). ಕೈಯಲ್ಲಿ ಚಕ್ರವನ್ನು ಹಿಡಿದಿರುವವನು ; ವಿಷ್ಣು. 

[ಚಕ್ರ] * ಪಾಣಿ] 

ಚಕ್ರಪೂಜೆ (ನಾ). [ಜೈನ] ಚಕ್ರರತ್ನದ ಪೂಜೆ,- ಆರಾಧನೆ : ಬಟ್‌ಯಂ 
ಚಕ್ರಪೂಜೆಯಂ ಮಾಡಿ (ಕಾಂತಿಪು. ೪-೭೩.ವು. [ಚಕ್ರ +೬ ಪೂಜೆ) 

ಚಕ್ರಬಂಧ (ನಾ). ೧. ಒಂದು ಬಗೆಯಂ ಸ್ಪರ್ಧೆ ; ಅನೇಕ ಮನೆಗಳಿರಂವ 
ಒಂದು ಆಕೃತಿಯ ಒಂದೊಂದು ಖಾನೆಯಲ್ಲಿಯೂ ಒಂದೊಂದು 
ಅಕ್ಷರವನ್ನು ಸೇರಿಸಿ: ನಿರ್ದಿಷ್ಟವಾದ ಅರ್ಥ ಬರಂವಂತೆ ಶಬ್ದಗಳನ್ನೂ 


ರಚಿಸುವಿಕೆ; ಪದರಂಗ : ಚಕ್ರಬಂಧದ ಒಗಟ, ರಾಶಿಭವಿಷ್ಯ . . . 


ಬಂಧಿತರ ಕೈ ಬಿಸಿಯಾಟ (ಅರಳು. ೪೨೫-೨೨); ಚಕ್ರಬಂಧಸ್ಪರ್ಧೆಗೆ ಪ್ರವೇಶಿಸಿ 
ಹಣ ಸಂಪಾದಿಸಿದರಾಯ್ತೂ (ನಿಶಿಉ. ೦೨೪). ೨. [ಕಾವ್ಯಮಾ] ಒಂದು 
ಬಗೆಯ ಚಿತ್ರಕಾವ್ಯ ; ಚಕ್ರದ ಆಕೃತಿಯಲ್ಲಿ ಪದ್ಯವನ್ನು ರಚಿಸುವಿಕೆ : 
"ಚಕ್ರಬಂಧ'. “"ಮುರಜಬಂಧ' ಮುಂತಾದ ಚಿತ್ರಬಂಧಗಳು 
(ಧೃನ್ಯಾಲೋ. ೭೭ ಅಡಟ). ಹ. [ಸಂಗೀತ] ವೀಣೆಯನ್ನು ನುಡಿಸುವ 
ಒಂದಂ ರೀತಿ: ವೆಂಕಟರಮಣದಾಸರು, ಚಕ್ರಬಂಧವನ್ನು ನುಡಿಸು 
ತ್ತಿರುವಾಗ ಅವರ ಬೆರಳುಗಳು . . . ಆಡುವುದನ್ನು ನೋಡುವುದೇ ಒಂದು 
ಸೊಗಸಾದ ದೃಶ್ಯ (ಸಂಗೀತ. ೬೯). [ ಚಕ್ರ, * ಬಂಧ] 
ಚಕ್ರಬಡ್ಡಿ (ನಾ). ಬಡ್ಡಿಯ ಮೇಲೆ ಬಡ್ಡಿ: ಸರಳಬಡ್ಡಿ, ಚಕ್ರಬಡ್ಡಿ ಗಳನ್ನು 
ತೆರುವುದರಲ್ಲೇ ಅವರ ಹೆಣ ಬಿದ್ದು ಹೋಗಿತ್ತು (ಹೇಮಳೂ. ೩೪); ಅವನು 
ಮೋಹನನಿಗೆ ಕೊಟ್ಟಿದ್ದ ಕಿರುಕುಳಗಳನ್ನು ಅಂದು ಅವನಿಗೆ ಪವಿತ್ರಪುರದ 
ಜನರು ಚಕ್ರಬಡ್ಡಿ ಸಮೇತ ಹಿಂತಿರುಗಿ ಕೊಟ್ಟಿದ್ದರು (ಪಂಜಪಂ. ೨೨೮) ; 
ಚಕ್ರಬಡ್ಡಿ, ಚಾಲ್ತಿಬಡ್ಡಿಗೆಂದು ಕೊಟ್ಟು ಕೊಟ್ಟು . . . “ಪ್ರಾಂಸರಿ 
ನೋಟು” ಬರೆಯಿಸಿಕೊಳ್ಳುತ್ತಿದ್ದರು (ಮೂಲಾನ. ೧೮೫). 
[ ಚಕ್ರ; * ಬಡ್ಡಿ) 
ಚಕ್ರಬಾಣ (ನಾ). ಚಕ್ರಾಕಾರವಾಗಿ ಸುತ್ತುವ ಒಂದು ಬಗೆಯ ಸುಡು 
ಮದ್ದು : “ ಚಕ್ರಬಾಣ; ಸುತ್ತುವ ಚಕ್ರದಿಂದ ಹಾರಿಸುವ ಆಕಾಶಬಾಣ" 
(Girandote, ಇಂಕನಿ). [ಚಕ್ರ * ಬಾಣ್ಣ] 
ಚಕ್ರಬಿಂಬ (ನಾ).ಎಚಕ್ರವ್ಯೂಹ ೧: ಚಕ್ರಬಿಂಬದಿ ಘನಪರಾಕ್ರಮಿಯಾದ 
. . ಅಭಿಮನ್ಯುವನು ರಣದಿ... ಕೊಂದರೈ (ತಿಮ್ಮಸ್ಕೀ. ೦-೩೭). 
[ ಚಕ್ರ, * ಬಿಂಬ) 


೨೭೨೮ 


20 


28 


ಚಕ್ರಯಾನ 


ಚಕ್ರಭೃತ್ಯುಲ (ನಾ). ಚಕ್ರವರ್ತಿಕುಲ,-ವಂಶ: ಜಗಜ್ಜನಮತಿಮುಗ್ಧ ಬಾಳ 
ನರಪಾಳಕಮಾದುದು ಚಕ್ರಭೃತ್ಯುಲಂ (ಆದಿಪು. ೪-೮೨). 
[ ಸಂ. (ಚಕ್ರಭೃತ್‌ * ಕುಲ) ] 
ಚಕ್ರಭೃತ್ತು (ನಾ). ೧. ಚಕ್ರವನ್ನು ಹಿಡಿದಿರುವವನು ; ವಿಷ್ಣು : “ಚಕ್ರ 
ಭೃದ್ಧೋವಿಂದಂ ಹರಿ ಶೌರಿ... ಸುಪರ್ಣಧ್ವಜಂ” (ವಸ್ತು ಕೋ. ೪-೨೨). 
೨. ಭೂಮಂಡಲವನ್ನು ಆಳುವವನು ; ಚಕ್ರವರ್ತಿ, "ಚಕ್ರಭೃತ್ಕುಲ' 
ಪರಾ. [ಸಂ. ಚಕ್ರಭೃತ್‌ 1 
ಚಕ್ರಭೃತ್ತ್ವ (ನಾ). ೧. ಚಕ್ರವನ್ನು ಧರಿಸಿರುವಿಕೆ. ೨. ಚಕ್ರವಾಕಪಕ್ಷಿ 
ಯನ್ನು ಪೋಷಿಸುವಿಕೆ. ೩. ಭೂಮಂಡಲವನ್ನು ಪಾಲಿಸುವಿಕೆ. 
ವಿ, ಹಿ: ಎನಗಂ ಭೂಪತಿಗಂ ಸಮಾನಮೆ ಕರವ್ಯಾಪ್ತಾ ಖಲಾಶತ್ವಮತ್ಮನು 
ರಕ್ತಪ್ರಕೃತಿತ್ವಮಭ್ಯುದಯವತ್ವಂ ಚಕ್ರಭೃತ್ತ್ವಂ ದಲೆಂದಿನಂ 
ಅಪರಪಾರಾವಾರಮಂ ಪೊರ್ದಿದಂ (ಜಂದ್ರಪು. 6-೨). [ಸಂ.] 
ಚಕ್ರಮಂಡಲ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು; 
ಚಕ್ರದಂತೆ ತಿರುಗುತ್ತ ಮಾಡುವ ನೃತ್ಯ: ಸ್ಥಿತವೆಂಬ ಚಾರಿಯಂ ಪದಗತಿ 
ಯಿಂದಂ ಮಾಡಿ ಡೋಲಹಸ್ತಮವಾಗಲ" ಸಶಿ ಕೇಳೀ ಚಕ್ರದವೊಲ 
ಮೇಣತಿಶಯದಿಂ ತಿರುಗೆ ಚಕ್ರಮಂಡಲಕರಣಂ (ಲಾಸ್ಮರಂ. ೪-೧೧3). 
[ ಚಕ್ರ, * ಮಂಡಲ] 
ಚಕ್ರಮಂಡಿಗಾಲು (ನಾ). ಖಡ್ಗ ಯುದ್ಧದಲ್ಲಿ ಒಂದಂ ಭಂಗಿ : ಮೊದಲ 
ಪ್ರಕಾರದಿಂದ ಯಿದ್ದವನಾಗಿ ಮೊಳಕಾಲ್ಲಿಳ ಹೊರಕಡೆಯ ಪಾರ್ಶ್ವ 
ಪ್ರದೇಶದ ಭೂಮಿಯ ಮುಟ್ಟುವದೂ ಬೀಳುವ ಹಾಗೆ ಆವದುಂಟೊ 
ಅದು ಚಕ್ರಮಂಡಿಗಾಲುಯೆಂಬುದು (ಬಡ್ಮಟೀ. ೪-೬೩). 
[ ಚಕ್ರ * ಮಂಡಿ; + ಕಾಲ್ಕು (ಆಕಾಲ) 
ಚಕ್ರಮಟ್ಟ (ನಾ). ಚಕ್ರಸದೃಶ ; ವರ್ತುಲಾಕಾರ (?) ; ಪದ್ಮಾಸನ ;- 
ಇದರಲ್ಲಿ ಪ್ರತಿಮೆಯು ಚಕ್ರಮಟ್ಟವಾಗಿ ಕುಳಿತಿರುವಂತೆ ಕೆತ್ತಲ್ಪಟ್ಟಿರುತ್ತದೆ 
(ಭಾರದ. 8೧೫. [ ಕ್ರ, ಮಟ್ಟ ] 
ಚಕ್ರಮರ್ದ (ನಾ). ಒಂದಂ ಬಗೆಯ ಗಿಡ; ಚೆಗಚೆ: “ಕರವಸಂ ಚಕ್ರ 
ಮರ್ದಂ “ಚಗಚೆಯಕ್ಕೂಂ ” (ಮುಂಗರಾ. ೩೯-೨೭). [ಸಂ.] 
ಚಕ್ರಮರ್ದಕ (ನಾ). ಎಚಕ್ರಮರ್ದ. [ಸಂ.] 
ಚಕ್ರಮರ್ದನ (ನಾ).ಎಚಕ್ರಮರ್ದ: “ಏಡಗಜಃ, ಪ್ರಪುನಾಟಃ, ದದ್ರುಘ್ನಃ, 
ಚಕ್ರಮರ್ದನಃ-ಈ ೪ ತಗ(ಚೆ)ಟೆ” (ಹಲಾಯು. ೧೦೧-೪೬೫). .[ಸಂ.] 
ಚಕ್ರಮಾರುತ (ನಾ). ಸಂಂಟರಗಾಳಿ ; ಆವರ್ತಮಾರುತ : ಸಮುದ್ರದಲ್ಲಿ 
ಚಕ್ರ(ಆವರ್ತ) ಮಾರುತ (0೫61086)ಗಳಿಗೆ ಹೆದರುವಂತೆಯೇ ಮರಳು 
| ಕಾಡುಗಳಲ್ಲಿ _ ಧೂಳಿಮಾರುತ(2೬86 81088) ಗಳಿಗೆ ಬಹಳ ಹೆದರಬೇಕು 
(ಥೂವಿವ. ೨೩೯). [ಚಕ್ರ * ಮಾರುತ] 
ಚಕ್ರವಿಥುನ (ನಾ).ಚಕ್ರವಾಕ” ದಂಪತಿ: ನೆನೆಯಿಸಿದತ್ತಾ ಮಿಥುನಂ 
ದಿನಮುಖಮಂ ಕಂಡ ಚಕ್ರಮಿಥುನಾಕೃತಿಯಂ (ಮುಲ್ಲಿಪು. ೧೩-೨೦). 
[ ಚಕ್ರ, * ಮಿಥುನ] 
ಚಕ್ರಮುದ್ರೆ (ನಾ). ೧. ಮಂತ್ರಶಾಸ್ತ್ರದಲ್ಲಿ ಹೇಳಿರುವ ಚಕ್ರದ ಆಕೃತಿ 
ಯಂಳ್ಳ ಮುದ್ರೆ; ವಿಶೇಷವಾಗಿ ಮಾಧ್ವರು ಇಟ್ಟುಕೊಳ್ಳುವ ಮುದ್ರೆ 
ಗಳಲ್ಲಿ ಒಂದಂ: ಚಕ್ರಮುದ್ರೆಯಲ್ಲಿ ಹಿಂಕಾರನಾಮದಿಂದಲೂ . 
ಇರುವನು (ಹಸಾರ. 6-೨೮ ತಾತೃರ್ಯ). ೨. ಮಂತ್ರಶಾಸ್ತ್ರಪ್ರಸಿದ್ಧವಾದ 
ಒಂದಂ ಬಗೆಯ ಹಸ್ತಮಂದ್ರೆ : ಚಕ್ರಮಂದ್ರೆ . , . ಸಂಹಾರಮುದ್ರೆ 
ಯೆಂಬಾದಿಯಾಗಿ ಸಕಲಮುದ್ರೋಪಮುದ್ರಾಬಂಧಲಕ್ಷಣಗಳಂ ಗುರು 
ಮುಖದಿಂದಜ್‌ತು (ವಿವೇಕ. ೧೦೩). "ಶಂಖಮುದ್ರೆ' ಪರಾ. 
[ ಚಕ್ರ, * ಮುದ್ರೆ] 


ಚಕ್ರಯಾನ (ನಾ). ಗಾಲಿಗಳಂಳ್ಳ ವಾಹನ. [ಚಕ್ರ * ಯಾನ] 


ಚಕ್ರಯುಗ 


ಚಕ್ರಯುಗ (ನಾ).-ಚಕ್ರಮಿಥುನ: “ತರು ಖರ್ಜೂರ ವನಾಶ್ವ ಚಕ್ರಯುಗ | 
ಭೇಕಂ ಶ್ರೇಷ್ಠಮುಂ ಕೋಕಮಕ್ಕು ” (ನಾನಾರ. ೧೨೪). 
[ ಚಕ್ರ, + ಯುಗ] 
ಚಕ್ರಯೋಗ (ನಾ). [ಜ್ಯೋತಿ] ಆಕೃತಿಯೋಗಗಳಲ್ಲಿ ಒಂದು ; ಜನನ 
ಲಗ್ನದಿಂದ ಪ್ರಾರಂಭಿಸಿ ಒಂದು ಬಿಟ್ಟು ಒಂದು (ಏಕಾಂತರ) ರಾಶಿ | 8 
ಗಳಲ್ಲಿ ಏಳುಗ್ರಹಗಳು ಇರುವುದು: ೧,೩, ೫.೭, ೯. ೧೧ ಈ ಆರು 
ಸ್ಥಾನಗಳಲ್ಲಿ ಏಳುಗ್ರಹಗಳೂ ಇದ್ದರೆ ಚಕ್ರಯೋಗ (ಜಾತತಿ. ೧೩-೪ `ಆಡಿಟ). 
(ಚಕ್ರ, * ಯೋಗ] 
ಚಕ್ರರಕ್ಷಕ (ನಾ). ಸೇನೆಯ ರಕ್ಷಕ ; ಅವನ ಹಿಂದೆ ಅವನ ಚಕ್ರರಕ್ಷಕರಾದ | 
ಯುಧಾಮನ್ಮು ಉತ್ತ ಮೌಜರೂ ನುಗ್ಗಿದರು (ವಡಧಾ. ೨೮೭). 
[ ಚಕ್ರ + ರಕ್ಷಕ] 
ಚಕ್ರರತ್ನ (ನಾ). [ಜೈನ] ಚಕ್ರವರ್ತಿಯಾಗುವವನ ಆಯಂಧಾಗಾರದಲ್ಲಿ 
ಹುಟು ವ ಚಕ್ರಾಯುಧ: ಈ ರಾಜ್ಯಾಶ್ರಮಮುನಿಯ ಆಯುಧಾಗಾರ 
ದೊಳ್‌ ಚಕ್ರರತ್ನಂ ಪುಟ್ಟಿತ್ತು (ಅದಿಪು, ೬-೨೪ ವ), [ಚಕ್ರ + ರತ್ನ] 
ಚಕ್ರಲಾಭ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ 
ಒಂದಂ ; ಚಕ್ರರತ್ನವು ದೊರೆಯಂವುದು: ಚಕ್ರಲಾಭ ದಿಗ್ವಿಜಯ ಚಕ್ರಾ 
ಭಿಷೇಕ . . . ಗರ್ಭಾನ್ವಯಕ್ಕಿಯೆಗಳುಂ (ಅದಿಪು. ೧೩-೧೫ ವ); ೧೪ 
ರತ್ನಗಳಿಗೂ ೯ ನಿಧಿಗಳಿಗೂ ವೊಡೆಯನಾಗಿ ಸಕಲರಿಂ ಅಭಿಪಿಕ್ತನಾಗಿ 
ಅಧಿರಾಜನೆಂಬ ಹೆಸರಂ ಪಡೆಯುವುದೇ ಚಕ್ರಲಾಭವೆಂಬ ೪೪ನೆ ಕರ್ಮವು 
ಚಕ್ರವರ್ತ (ನಾ). ಒಂದು ಬಗೆಯ ಸೊಪ್ಪು : ಹುರುಳಿ, ಚಕ್ರವರ್ತದ 
ಸೊಪ್ಪು ಅಂತ್ರವೃದ್ಧಿಗಳಿಗೆ ಪಥ್ಯ (ವೈದ್ಯಸಾ. 1, ೩೩೦); | 
ಚಕ್ರವರ್ತದ ಸೊಪ್ಪು, ಚಿಲಿಕೀರೆ ಸೊಪ್ಪು ಇವುಗಳೆಲ್ಲವೂ ಜ್ವರದವರಿಗೆ | 
ಪಥ್ಯದ್ರವ್ಯಗಳು (ಸಕವೈ. ೧೦೨). [ ಸಂ. ಚಕ್ರವರ್ತಿನ್‌ ?) 
ಚಕ್ರವರ್ತನ (ನಾ). ೧. ತಿಗುರಿಯ ಮೂಲಕ ಮಾಡುವ ಜೀವನ ; 
ಕುಂಬಾರನ ವೃತ್ತಿ. ೨. ಸುದರ್ಶನಚಕ್ರವನ್ನು ಹೊಂದಿರುವವನಂ ; 
ಎಷ್ಟು. ೩. ಭೂವಂಂಡಲವನ್ನು ಆಳುವವನಂ; ಅರಸ. ೪. ಉತ್ತಮ 
ನಾದವನು ; ಪೂಜ್ಯನಾದವನಂ : “ಉತ್ತಮ ಕೃಷ್ಣಂ ನೃಪ ಕುಲಾಲ 
ಕ್ರಮದೋಳ್‌ ನಾಲ್ನಾಮ ಚಕ್ರವರ್ತನಮೆನಿಕುಂ ” (ನಾನಾಕಂ. ೧೩೭). 
[ಚಕ್ರ * ವರ್ತನ] 
ಚಕ್ರವರ್ತಿ (ನಾ). ೧. ಕುಂಬಾರ; ಕುಲಾಲ. ೨. ವಿಷ್ಣು; ಕೃಷ್ಣ. ೩. 
ಭೂಮಂಡಲವನ್ನು ಆಳುವವನು ; ಸಾಮ್ರಾಟ ಸಾರ್ವಭೌಮ; 
“ ಭುವನೈಕವಲ್ಲಭಂ ಚಕ್ರವರ್ತಿ" (ವಸ್ತುಕೋ. ೩೯-೪೭); “ ಚಕ್ರವರ್ತಿ, 
ಸಾರ್ವಭೌಮಃ - ಈ ೨ ಚಕ್ರವರ್ತಿ” (ಹರಾಯು. ೭೦-೨೬೮) ; ನಿಯಮ 
ದೊಳಿರ್ದ ಭರತೇಶ್ವರ ಚಕ್ರವರ್ತಿಯಿರವನಅೌದು (ಆದಿಪು. ೧೩-೧೧ ವ); 


10 


ಶತ 


(ಪುರುಚ. ೨೦೩). [ಚಕ್ರ * ಲಾಭ 

ಚಕ್ರಲಿಪಿ (ನಾ). ಒಂದು ಬಗೆಯ ಲಿಪಿ: ಬಿಂದುಲಿಪಿ, ಚಕ್ರಲಿಪಿ, ಲೇಖಲಿಪಿ 
ಯಾ ಅಗಣಿತ ಲಿಪಿಗಳನೋದಲರಿಯದೆ ಬಿಜ್ಜ್ಬಳರಾಯನ ಸಭೆಯೊಳ್‌ 
ಕಳಕಳಗೊಳುತಿದ್ದರು ವಿದ್ವಾಂಸರುಗಳೆಲ್ಲ (ಭಾಸ್ಕರ. ೭೭-೫). 

[ ಚಕ್ರ * ಲಪ] 

ಚಕ್ರಲೆ (ನಾ). ಒಂದು ಬಗೆಯ ಸುವಾಸನೆಯ ಹುಲ್ಲು; “ ಚೂಡಾಲಾ, 
ಚಕ್ರಲಾ, ಉಚ್ಚಟಾ - ೩ ಒಂದು ಗಡ್ಡೆವಳಗೆ ಅನೇಕ ಮೋತೆಗಳುಳ್ಳ 
ಗಂಟುಮಂಸ್ತಗಳು ” (ಸಿದ್ಧಾಂತಿ. ೧೩೦). [ಸಂ. ಚಕ್ರಲಾ] 

ಚಕ್ರವರಿಸೆ (ನಾ). ೧. ಖಡ್ಗಯುದ್ಧದಲ್ಲಿ ಒಂದು ಬಗೆಯ ವರಸೆ; 
“ ಒಂದು ತೆರದ ಕತ್ತಿಯ ವರಿಸೆ; ಚಕ್ರವರಿಸೆ ik (Counter, ಇಂಳನಿ). ವಿ. 
ಅಂಗಸಾಧನೆಯಲ್ಲಿ ಒಂದು ಪ್ರಕಾರ: “(ಅಂಗಸಾಧನೆಯರಲ್ಲಿ) ಚಕ್ರವರಿಸೆ” 
(circle. ಇಂಕನಿ). [ಚಕ್ರ + ವರಿಸೆ] 


20 


26 


86 


45 


೨೭೨೯ 


ಚಕ್ರವಾಡ 


ಜಾರ್‌ಚಕ್ರವರ್ತಿಗೂ ಅವನು ಗೊತ್ತು (ಮಲೆನಾ. ೬). ೪. ಸಮಾಜದಲ್ಲಿ 
ಮಾನ್ಯನಾದ ವ್ಯಕ್ತಿ : ಪೂಜ್ಯವ್ಯಕ್ತಿ. ೫. ಎ ಚಕ್ಕವತ್ತಿ : ಪ್ರತಿನಿತ್ಯವು 
ಪರಮಶಿವನಿಗೆ ಉತ್ತಮವ್ರೀಹಿಯ ಅಕ್ಕಿಯನ್ನು, ಚಕ್ರವರ್ತಿ ಸೊಪ್ಪನ್ನು 
ಪರಮಶಿವನಿಗೆ ಸಮರ್ಪಿಸುತ್ತಿದ್ದರು (ಪುರಾವಿ. ೯೪), ಓ. [ಯೋಗ]ಮಂಕ್ತಿ 
ಯೋಗ್ಯರಲ್ಲಿ ಒಂದು ವರ್ಗ : ಮುಕ್ತಿಯೋಗ್ಯರಲ್ಲಿ ದೇವ, ಮನುಷ್ಯ, 
ಪಿತೃ, ಚಕ್ರವರ್ತಿ, ಮನುಷ್ಯೋತ್ತಮ ಎಂದು ಐದು ವಿಧಗಳು. ಇವರು 
ನಿತ್ಯಜ್ಞಾನಾನಂದಸ್ವ ರೂಪಯೋಗ್ಯತೆಯುಳ್ಳವರು (ಹಿಂ ದಸಾ. ೨೮೬); 
“ಶೌರಿಯೊಳು ವಾಸ್ತುಕದೊಳವನೀಶನೊಳು ಕುಂಧಕಾರನೊಳು ಚಕ್ರವರ್ತಿ 
ಯೆನಿಕ್ಕು  (ಮಂಗರಾ. ೧೫೧-೫೩೨) “ಕುಲಾಲಾವನೀ ಶಂ ಮಾನ್ಯಂ 
ನಾರಾಯಣಂ ವಾಸ್ತುಕಮಿವಿನಿತು ಚಕ್ರವರ್ತ್ಯಾಭಿಧಾನಂ” (ನಾನಾರ. ೧೪೬). 
[ ಸಂ. ಚಕ್ರವರ್ತಿನ್‌ ] 

ಚಕ್ರವರ್ತಿತ್ವ (ನಾ). ಚಕ್ರವರ್ಶಿಯಾಗಿರುವಿಕೆ; ಸಾಮ್ರಾಟನಾಗಿರುವಿಕೆ: 
ನಿಜಸಕಳಚಕ್ರವರ್ತಿತ್ವಕ್ಕಂದಡಿಯಿಡುವಂತೆ ನಿಗಂತರಮಡಿ ಯಿಟ್ಟಂ (ಅದಿಪು. 
೮-೪೧1. [%0.]. 

ಚಕ್ರವರ್ತಿನಿ (ನಾ). ೧. ಚಕ್ರವರ್ತಿಯ ಹೆಂಡತಿ; ಪಟ್ಟದ ರಾಣಿ. ೨. 
ಸಾಮ್ರಾಜ್ಯದ ಒಡತಿ: ಸಾಮ್ರಾಜ್ಞಿ: ಈ ಚಕ್ರವರ್ತಿನಿಯವರು ಒಳ್ಳೆ 
ಪ್ರೀತಿವಂತರೂ ಪರೋಪಕಾರಿಗಳೂ ಇದ್ದಾರೆ (ಮುಂಬಯಿ. ೪-೩). ಹ. 
ಸುವಾಸನೆಯಂಳ್ಳ ಒಂದು ಬಗೆಯ ಗಿಡ; ಕೋರಿಂದೆ; “ಸಾರಣೆಗಿಡ, 
ಮುಳ್ಳಗಸೆ” (ಅಮರ. ಟೀಕೆ) : “ ಜನೀ, ಜತೂಕಾ, ಜನನೀ, ಜತುಕೃತ್‌, 
ಚಕ್ರವರ್ತಿನೀ, ಸಂಸ್ಪರ್ಶಾ - ೬ ಕೋರಿಂದೇ ಗಿಡದ ಪೆಸರು, ಚಕ್ರವರ್ತಿೀ 
ಸೊಪ್ಪು” (ಸಿದ್ಧಾಂತಿ: ೧೯). [ಸಂ. ಚಕ್ರವರ್ತಿನೀ] 

'ಚಕ್ರವಲೆ (ನಾ). ಗುಂಡಗಿರುವ ಒಂದು ಬಗೆಯ ಬಲೆ ; ಹೊಸೆದಿಕ್ಕಣ್ಣಿ 
ವಲೆ ಚಕ್ರವಲೆ ಮಿಗೆ ಮುಕ್ಕಣ್ಣವಲೆ ಪೇರ್ವಲೆಯ ಪೊಜಕಿಗಳು ವಿಂಧಕನ 
ಕೂಡೆ (ಸ್ಮಾಳಭಾ. ೫-೧೮). [ ಚಕ್ರ + ಬಲೈ) 

ಚಕ್ರವಲ್ಲಭ (ನಾ). ಸಾಮ್ರಾಟ; ಚಕ್ರವರ್ತಿ: ಚಕ್ರವಲ್ಲಭನಾಸ್ಥಾನಮಂಟಪ 
ದೊಳ್‌ `ದೂರಾವನತಮಣಿಮಕುಟನಾಗಿ ಕಂಡು (ಆದಿಪು. ೧೩-೪೦ ವ). 

[( ಚಕ್ರ; * ವಲ್ಲಭ] 

ಚಕ್ರವಾಕ (ನಾ). ೧. ಒಂದು ಬಗೆಯ ಪಕ್ಷಿ; ಬಿಸಿಲುಹಕ್ಕಿ ; ಜಕ್ಕವಕ್ಕಿ: 
“ಚಕ್ರಮಾ ಕೋಕಂ ರಥಾಂಗಮೆನೆ ಚಕ್ರವಾಕಂ " (ಮಂಗರಾ. ೫೦-೩). 
“ಎಣಿಸಲ್‌ ಬಿಸಿಲ್ವಕ್ಕಿ ಚಕ್ರ ವಾಕಮೆನಿಕ್ಕುಂ' (ಕವಿಕಂ.: ೬೫) ; ಚೆಲ್ವುವೆತ್ತು 
ದುದಯಮೆಂ (ಮಂದು ಪದ್ಮಿನೀಚಕ್ರವಾಳ ಚಕ್ರವಾಕಚಕ್ರ ಚಕ್ರ 
ವರ್ತಿಯಾ (ಅದಿಫು. ೧೨-೫೫) ; ನದಿಯೊಳಗೆ ಚಕ್ರವಾಕಗಳು ಈಜುತ್ತಿರು 
ವಂತೆಯೂ ಕಾಣಿಸಿತು (ಶ್ರೀಕಾಂತ. 11, ೪). ೨. ಒಂದು ಬಗೆಯ 
ಕುದುರೆ; ಬಾಲಮುಮಂಗೋಪಾಂಗಂ ಕಾಲುಂ ಕರಿದಕ್ಕೆ ಪೀತರುಚಿ 
ಯಪ್ಪೊಡಮಕ್ಕಾ ಲಲಿತ ಹಂಸರುಚಿಯಂ ಪೋಲೆ ತನುಚ್ಛಾಯೆ ಚಕ್ರವಾಕಂ 
ತುರಗಂ ` (ಅಶ್ಮಶಾ. ೨-೨೫). ಹ. [ಸಂಗೀತ] ಒಂದು ರಾಗದ ಹೆಸಠು : 
ಚಕ್ರವಾಕ ೧೬ನೇ ಮೇಳಕರ್ತರಾಗ . . . ಭಕ್ತಿಕರುಣಾರಸ ಪ್ರಧಾನರಾಗ 
(ಸಂಗೀಡಂ. ೧೫೬); ಮಹಾ ವೈದ್ಯನಾಥ ಅಯ್ಯರ್‌ . . . ಚಕ್ರವಾಕರಾಗವನ್ನು 
ಹಾಡಿ ಮನಸ್ಸಿಗೆ ಆಹ್ಲಾದವನ್ನುಂಟುಮಾಡಿದರು (ಸಂಗೀತ. ೫. [ಸಂ. 

ಚಕ್ರವಾಕಧ್ವಜ (ನಾ).ಚಕ್ರವಾಕದ ಚಿಹ್ನೆಯನ್ನು ಧ್ವಜದಲ್ಲಿ ಉಳ್ಳವನು, 
ಮನ್ಮಥ: ಚಕ್ರೇಶನನುಜಾತ ನರಸುರನಾಗಭೂಚಕ್ರಮೋಹನಮೂಲಕರ್ತಾ 
ಚಕ್ರವಾಕಧ್ವಜ ತೇ ನಮೋನಮಯೆಂದು ಚಕ್ರಿಯ ಸಖನೆದ್ದು ನಿಂದ (ಧರಣ. 
೪೭-೮೪). P ಸಾಮಾನ್ಯವಾಗಿ ಮನ್ಮಥನು ಮಕರಧ್ವಜ. 

[ ಚಕ್ರವಾಕ +೬ ಧ್ವಜ] 

ಚಕ್ರವಾಡ (ನೂ). ೧. ವರ್ತುಳ; ವಂಂಡಲಾಕೃತಿ. ೨. ದಿಗಂತ; ಕ್ಷಿತಿಜ. 

೩. ಸಮೂಹ; ರಾಶಿ. ೪. ಎ ಚಕ್ರವಾಡಿಕೆ. [ಸಂ.] 


ಚಕ್ರವಾಡಿಕೆ 


ಚಕ್ರವಾಡಿಕೆ (ನಾ). ಭೂವಿಂಯ ಸುತ್ತಲೂ ಇರುವುದೆಂದು ಭಾವಿಸ 


ಲಾದ ಪರ್ವತಶ್ರೇಣಿ; ಮತ್ತಮಾ ಚಕ್ರವಾಡಿಕೆಯ ಕೆಳಗಣ ತಪ್ಪಲುಗಳಲ್ಲಿ 


ಹಿದ್ಧರುಗಳು ಮೊದಲಾದವರುಗಳು ಇರುತ್ತಿಹರು 
[ ಸಂ. ಚಕ್ರವಾಡಿಕಾ ] 

ಚಕ್ರವಾತ (ನಾ). - ಚಕ್ರಮಾರುತ ; ಚಕ್ರವಾತ, 
ಪಾರಿನಿ. ೨೬). [ಚಕ್ರ * ವಾತ] 

ಚಕ್ರವಾಲ, ಚಕ್ರವಾಳ (ನಾ). ೧. ವರ್ತುಳ ; ಮಂಡಲಾಕೃತಿ. ೨. 
ದಿಗಂತ : ಕತ್ತಲಿಸಿತೊಡನೆ ಮುಂದಣ ಚಕ್ರವಾಲಂ (ಗಿಳಿವಿ. ೪೯-೪). ಹ, 
ಸಮೂಹ ; ಗುಂಪು: ರಾಘವಂ ಪೋಗೆ ಕಣ್ಣಂ ಬಗೆಗವಿಟ್‌ಕೆಯಾದತ್ತಾ 
ಸಭಾಚಕ್ರವಾಲಂ (ಪಂರಾಮಾ. ೬-೧೫೬). ೪.ಎಚಕ್ರವಾಡಿಕೆ. ಚಕ್ರವಾಳ : 
೧. ಭಾಸ್ಕರನು ಚಕ್ರವಾಳ (016116 ೫೬hಂa) ವಿಧಾನದಿಂದ ಪೂರ್ತಿಗೊಳಿಸಿ 
ದನು (ಗಣಿತ, ೩೦೫). ೩. ಚೆಲ್ವುವೆತ್ತುದುದಯ ಮೆಂ [ ಮಂ ದು ಪದ್ಮಿನೀ 
ಚಕ್ರವಾಳ ಚಕ್ರವಾಕಚಕ್ರಚಕ್ರವರ್ತಿಯಾ (ಆದಿಪು. ೧೨-೩೫). ೪. ಮ[ಹಾಕ್ಷೀ] 
ರಾಬ್ಧಿ ಡಿಂಡೀರಪಾಂಡುರಮಾಕ್ರಾಂತಸಿ (ಸು) ಶೈಲ ಸಾಗರ ಧರಾಶಾಚಕ್ರ 
ವಾಳಾಂಬರಂ ಪರಮಶ್ರೀವಿಜಯಪ್ರಭೂತಿಜ ಯಶ॥ಂ) . ನೆಲೆ 
ಗೊಳ್ಳಾ ಚೆಂದ್ರತಾರಂಬರಂ 
ಸಾವಿರ ಚಕ್ರವಾಳೆಗಳ ಆಚೆ ನಿಂತಿರಲಿ, , . ಕೇಳಿದವರು "ಗುರು ನನ್ನನ್ನೇ 
ನೋಡುತ್ತಿದ್ದಾರೆ, ನನಗೇ ಬೋಧಿಸುತ್ತಿದ್ದಾರೆ” ಎನ್ನುತ್ತಾರೆ (ಹತ್ತುಮ. 


(ದಶಟೀ, ೫೮-೨). 


ಸುಳಿಗಾಳಿ (Cyclone. 


೪೩). [ಸಂ,] 
ಚಕ್ರವಾಳ "ಚಕ್ರವಾಲ' ನೋ. 
ಚಕ್ರವಾಳಗದ (ನಾ). ಗದ್ಯದಲ್ಲಿ ಬರುವ ಪದಪುಂಜಗಳ ಒಂದು 


ಪ್ರಕಾರ: ಮುಕ ಪಕ ಚಕ್ರವಾಳೆಗದ್ಯಂ (ಜಗವಿ.೧೨-೫೭ ವ). 
[ ಚಕ್ರವಾಳ (ಐಚಕ್ರವಾಲ) + ಗದ್ಯ] 
ಚಕ್ರವೀಟ್‌ (ಕ್ರಿ). ಉರುಳಿ ಬೀಳು; ಹೊರಳು: ಕರಚಕ್ರಂಗಳಿ 
ನೊರ್ವರೊರ್ವರನಿಡಲ್ಕಾಳೆರ್ದು ಘೋಟಾಯ್ಲುರಂಬರಮಿಂಬಂ ಕುಡ 
ದೆಂಬಿನಂ ಪರಿದು ಚಕ್ರಂ ಕೊಂಡವಾ ಭೋಗಮಂ ತುರಗಾರೂಢರುಮಾ 
ತುರಂಗಮಮುಮಂದೋರೊಂದಟಕೊಳ್‌ ಚಕ್ರವಿಟ್ತರೆ ಯುದ್ಧಾಂಗದ 
ಮಧ್ಯದೊಳ್‌ ಮರುಳ ತಂಡಂ ತಮ್ಮೊಳೊಂದಾರ್ವಿನಂ (ಮಹಾನೇ. 


೧೨-೩೭). [ ಚಕ್ರ, * ಬೀಟ್‌] 
ಚಕ್ರವೃದ್ಧಿ (ನಾ). ಇ ಚಕ್ರಬಡ್ಡಿ. [ಚಕ್ಕ * ವೃದ್ಧಿ? 
ಚಕ್ರವ್ಯೂಹ (ನಾ). ೧. (ಚಕ್ರಾಕಾರವಾಗಿದ್ದು , ಭೇದಿಸುವುದಕ್ಕೆ ತೊಡಕು 


ತೊಡಕಾಗಿರುವ) ಒಂದು ಬಗೆಯ ಸೈನ್ಯವ್ಯೂಹ ; ಅಂತೊಡ್ಡಿ ದ ಚಕ್ರ 
ವ್ಯೂಹದ ನಡುವೆಡೆಯಲಟದು (ಪಂಪಥಾ. ೧೧-೮೬ ವು; ಗುರು ಪಣ್ಣಿದ 
ಚಕ್ರವ್ಕೂಹರಚನೆ ಪೆಣರ್ಗರಿದು ಪುಗಲ್‌ (ಗದಾಯು. 9-89) ; ಚಕ್ರವ್ಯೂಹ 
ವನು ನಲವಿಂದ ಬಲಿದನು ನಿಲಿಸಿದನು ಕಾಂಭೋಜಭೂಪತಿ'ಯ 
(ಕುವ್ಮಾದ್ರೋ. ೯-೧೯). ೨. (ಆಲಂ) ಇಕ್ಕಟ್ಟಿನ ಪರಿಸ್ಥಿತಿ: ಈ ಚಕ್ರ 
ವ್ಯೂಹದಿಂದ ಪಾರಾಗಿ ಹೋಗಲು ಯಾವ ಕಡೆಗೂ ದಾರಿಯೇ ಇಲ್ಲ (ಇಪೃಕ. 
೩೨೪೯) ; ಈ ಚಕ್ರವ್ಯೂಹದಿಂದ ಪಾರಾಗುವ ದಾರಿ ನನಗೆ ಗೊತ್ತಿಲ್ಲ (ಹೊಸಕಿ. 
ತಾನು ಆ ಘಟನಾಪರಂಪರೆಯ ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡಂತೆ 
ಅವನು ಭಾವಿಸಿದ್ದನು (ಫುನರು. ೮೮). [ ಚಕ್ರ, * ವ್ಯೂಹ 
ಚಕ್ರಶಕ್ತಿ (ನಾ). ಕುದಂರೆಯ ಶರೀರದಲ್ಲಿ ಜಂಘೆಯಂ ಮೇಲುಗಡೆ ಇರುವ 
ಒಂದು ಭಾಗ: ಸ್ತುರೆಯಿಂ ಮೇಲ್‌ ಚಕ್ರ(ಚಂದ್ರ)ಶಕ್ತಿ ಬೆರಸಿರ್ಕು 
(ಅರ್ಮಶಾ. ೯-೫೨) ; ಓರಂತೆ ಚಕ್ರಶಕ್ತಿಯ ಸಾರಣ ಕೆಟಗೆಸೆವ ಜಂಘೆಯೆಂಬಭಿ 
ಧಾನಂ (ಆಶ್ಮಶಾ. ೯-೫೪). [7] 
ಚಕ್ರಶ್ಲೋಕ (ನಾ) .ಎಚಕ್ರಬಂಧ ೨ ; ಸಂತಂ ಬಾಟ್ಕೂದು ಮಾಜದಾ ನರಪ 
ನೊಳ್‌ ಸೌಜನ್ಯಲಕ್ಷ್ಮೀಮದಾಂಧಂ ತನ್ನಿಶ್ಚಯ ಮೆಚ್ಚಿ ನೀಂ ಪರಗುಣೌ 


8ಜಿ 


೨೦೮); 


೨೭೩೦ 


(ಕವಿರಾ. 8-೨೩೬) ; ನೂರು ides 


ಚಕ್ರಾಣಿಕೆ 


ದಾರ್ಯಾಭಿಮಾನಂಗಳಿಂ ಪಿಂತಂ ನೋಡದೆ ಪಾಟ್‌ಗೆಟ್ಟಲ್‌ಪಿನಿಂ ಬಾಟ್ವಂತೆ 

ಬಾಜ್ವಿಯ್ಯನಾ ಸಂತಂ ತಾಂ ಪಸತಂದನಟ್ಲಿ ಪೆಟುಗುಂ ದಾನಂಗಳಂ 

ಭೂಪನಾ ॥ ಚಕ್ರಶ್ಲೋಕ ॥ (ಕವಿರಾ. 3-೧೪೦). [ಚಕ್ರ * ಶ್ಲೋಕ] 

ಚಕ್ರಸಂಭವ (ನಾ). [ಜ್ಯೋತಿ] ಚಕ್ರಯೋಗದಲ್ಲಿ ಹುಟ್ಟಿದವ ನಂ; 
5! ವಸುಧಾಪತಿ ವಿನತಂ ಚಕ್ರಸಂಭವಂ (ಜಾತತಿ. ೧೩-೧೪). 

[ ಚಕ್ರ * ಸಂಭವ] 

ಚಕ್ರಸಹಾಯ (ನಾ). ೧. ಸುದರ್ಶನಚಕ್ರವನ್ನು ಆಯುಧವನ್ನಾಗಿ 

ಹೊಂದಿರಂವವನಂ ; ವಿಷ್ಣು. ೨. ಚಕ್ರವಾಕಪಕ್ಷಿಗಳ ಮಿತ್ರ; 

| ಸೂರ್ಯ, ೧.೨: ಮಸಕಂಗುಂದೆ ನಿಶಾಟಕೋಟಿ 

20) ರೋಲ್ಲಸಿತಂ 


, ಪೀತಾಂಬ 

ಚಕ್ರಸಹಾಯನಾಕ್ರವಿಸಿದಂ ಭೂಚಕ್ರಮಂ ಪಾದದಿಂ 
(ಪುಷ್ಪಫು. 6-೨೩). [ಚಕ್ರ * ಸಹಾಯ] 

ಚಕ್ರಾಂಕ (ನಾ). ೧. ರಥದ ಗಾಲಿಗಳ ಗುರುತಂ. "ಚೆಕ್ರಾಂಕವ್ಯಂಜಿತ” 
ಪರಾ. ೨. ಚಕ್ರದ ಅಂಕಿತವುಳ್ಳವನು; ಅಖಲಧರಿತ್ರೀಚಕ್ರಾವನನಿಪುಣಂ 
ನತಶಕ್ರಾದಿಮದಿವಿಜನೆನ್ನುವಾ ಚಕ್ರಾಂಕಂ (ವಸ್ತವಂ. ೧೦-೭೭). ೩.ಎಚಕ್ರ 
ವಾಕ ೧; ಕೋಡಿ ಹಿಮದಿಂ ಚಕ್ರಾಂಕಮಳ್ಳಿರ್ದುವು (ಪುಷ್ಪಪು. ೬-೪೦). 

[ ಚಕ್ರ + ಅಂಕ್ಕ) 

ಚಕ್ರದ ಆಕಾರದಲ್ಲಿ ಮಂದ್ರೆ ಹಾಕುವಿಕೆ: (8) 
[ <ಸಂ. ಚಕ್ರಾಂಕನ 

ಚಕ್ರಾಂಕನ (ನಾ). ಚಕ್ರದ ಮಂದ್ರೆಯನ್ನು ಕಾಯಿಸಿ ದೇಹದಲ್ಲಿ ಮುದ್ರೆ 
ಯೊತ್ತುವಿಕೆ; p ಇದಂ ವೈಷ್ಣವ ಮತಸ್ಥರಲ್ಲಿ ಒಂದಂ ಸಂಪ್ರದಾಯ; 
ಅನೇಕರು ಚಕ್ರಾಂಕನ ಮಾಡಿಸಿಕೊಂಡು ವೈಷ್ಣವರಾಗಿ (ಕಥವಿ. 1, ೧೩). 

[ ಚಕ್ರ + ಅಂಕನ] 

ಚಕ್ರಾಂಕಯುಗ (ನಾ). ಎ ಚಕ್ರಮಿಥುನ: ಬೆಚ್ಚಿದವು ಚಕ್ರಾಂಕಯುಗ 
(ಕುವ್ಕಾವಿ. 3-೫೧), [ ಚಿಕ್ರಾಂಕ % ಯುಗ] 

ಚಕ್ರಾಂಕವ್ಯಂಜಿತ (ಗು). ೧. ರಥದ ಗಾಲಿಗಳ ಗುರಂತಂಗಳಿಂದ ವಿಶೇಷ 
ವಾಗಿ ಶೋಭಿಸುವ. ೨. ಚಕ್ರವಾಕಪಕ್ಷಿಗಳಿಂದ ಸೂಚಿತವಾದ. ೧, ೨: 
ಕಂಜವನದಂತೆ ಲಕ್ಷ್ಮೇರಂಜಿತಮುಂ ಚಿತ್ರಪತ್ರಮುಂ ಚಕ್ರಾಂಕವ್ಯಂಜಿತ 
ಮುಮಪ್ಪ ಬೀಡಂ ಮಂಜ್ವಿಅೌವಂತಿರುಳೊಳಿಅೌದನಶ್ಚತ್ತಾ ಮಂ (ಗದಾಯು. 
೯-೩೨). [ಚಕ್ರಾಂಕ * ವ್ಯಂಜಿತ ] 

ಚಕ್ರಾಂಗ (ನಾ). ೧. ಚಕ್ರಮಕಪಕ್ಷಿ. ೨. ಹಂಸಪಕ್ಷಿ: ಹಂಸಃ, ಶ್ವೇತಚ್ಛದಃ, 
ಚಕ್ರಾಂಗಃ, ಮಾನಸೌಕಾಃ (ಕಸಃ)-ಈ ೪ ಫಿ ” (ಹಲಾಯು. ೪೨-೯೮): 
ಚಕ್ರಾಂಗವಾಹನಾನನವಾಜಿಶಾಲಹೆರ ಶುಕ್ರಶಿಷ್ಕಾಧಿಪ 
(ಪ್ರಾಢರಾ. ೮-೧). [ ಚಕ್ರ; + ಅಂಗೃ] 

ಚಕ್ರಾಂಗಿ (ನಾ). ೧. ಹೆಣ್ಣು ಹಂಸಪಕ್ಷಿ : ಹಂಸಿ. ೨. ಒಂದು ಬಗೆಯ 
ಮೂಲಿಕೆ; ಕಟುಕರೋಹಣಿ: ಘಟ್‌ಲನೆ ಚಕ್ರಾಂಗಿ [ಪಾಠಾಂ. ಕಿ)ಯುಮಂ 
ಕಟ್‌ಯಿಂದರೆದೀಂಟಿ ಕಿಡುಗುಮಾಖುಗಳ ವಿಷಂ (ಮದ, ೧೨-೨೧). 

[ ಸಂ. ಚಕ್ರೂಂಗೀ (ಚಕ್ರ + ಅಂಗ + -)] 
ಚಕ್ರಾಂಶು (ನಾ). ಚಕ್ರಾಯಂಧದ ಕಿರಣ,- ಕಾಂಶಿ; ಸಮುದಿತಾರ್ಕಾಕಾರ 


18 


ಚಕ್ರಾಂಕಣ (ನಾ). 


20 


80 


ಶಿರೋಮಾಲ 


ಚಕ್ರಾಂಶುವಿಂ - ಚೆಲ್ಹ್ವಾದನಬ್ಬೋದರಂ (ಜಗವಿ. ೧-೪೯). 
40 [ ಚಕ್ರ, * ಅಂಶು] 
ಚಕ್ರಾಚಕ್ರಿ (ನಾ). ಚಕ್ರಗಳನ್ನು ಪರಸ್ಪರ ಪ್ರಯೋಗಿಸಿ ಮಾಡುವ 


ಯುದ್ಧ ; ಚಕ್ರಾಚಕ್ರಿಯುಂ ಖಲು ಖಲ್ಸಿಯುಮಾಗೆಯುಂ ಪೆಣೆದಿರುವ 


ಪದದೊಳ೯ (ಶಾಂಶಿಪು. ೬-೮3 ವ). [ಸಂ.] 
ಚಕ್ರಾಟ (ನಾ). ೧. ಮಾಂತ್ರಿಕ; ಗಾರುಡಿಗ. ೨. ಖಳ; ನೀಚ. [ಸಂ.] 
45| ಚಕ್ರಾಣಿಕೆ (ನಾ). ಒಂದಂ ಬಗೆಯ ಗಿಡೆ; ಚಕ್ರಾಣಿಕೆ, ನೀರುವಾಟೆ 


(ಮ್ಮೆಔಗಿ. ೮-೧೩೦). [?] 


ಚಕ್ರಾತ್ಮಕ 


ಚಕ್ರಾತ್ಮಕ (ನಾ). ಚಕ್ರಾಕಾರವಾದುದಂ; ಚಕ್ರದಂತಿರುವುದು: 
ಜಗತ್ಸುವಾಹದಲ್ಲಿ ಸೃಷ್ಟಿಸ್ಥಿ ತಿಲಯಾದಿಗಳು ಚಕ್ರಾತ್ಮಕವಾಗಿರುವಂತೆ 
ಮಾನವನ ಇತಿಹಾಸದಲ್ಲಿ ಸಂಸ್ಕೃತಿಗಳ ಆಯುಸ್ಸೂ: ಚಕ್ರಾತ್ಮಕ. ಮತ್ತು 
ಪರಿಮಿತ (ಹುಕ್ತಾರ. ೯೬ ಏಳಿ). `[ಸಂ.] 
ಚಕ್ರಾಧಾರ (ನಾ). ಭೂಮಿಗೆ ಆಧಾರವಾಗಿರುವವನಂ ; ಕೂರ್ಮ: 
ವಿಷ್ಣು; ಕ್ಷೀರವಾರುಧಿಶಯನೆ , . . ಚಕ್ರಾಧಾರ ಭವದೂರ (ಹರಿಸಾ, ೫). 
( ಚಕ್ರ; + ಆಧಾರ) 
ಚಕ್ರಾಧಿನಾಥ (ನಾ).ಎಚಕ್ರನಾಥ ; ಚಕ್ರಾಧಿನಾಥಂಗೆ ಜಯಪ್ರಾರಂಭಗಚ್ಛ 
ಸ್ಪಟಿಕಕಳೆಶವುಂ ತೀವಿ ದಿವ್ಕಾಂಬುವಿಂ ನಾಕಜನಾಥಂ ಮಜ್ಜನಕ್ಕೆತ್ತಿದ 
ತೆಅದೆ ಸುಧಾಸೂತಿ ಕಣ್ಣೆಡ್ಕ ಮಾದಂ (ಆದಿಪು. ೧೨-೮). 
[ ಚಕ್ರ, ೬ ಅಧಿನಾಥ ] 
ಚಕ್ರಾಧಿಪ (ನಾ).ಎಚಕ್ರನಾಥ ; ಮಂತ್ರಪೂರ್ವಕಂ ನೆಗಟ್ಟುದೆಂದು ಚಕ್ರಾ 
ಧಿಪಂ ಮೆನೆಂಗೊಳೆ ಪೇಟ್ಜಿಂ (ಆದಿಪು. ೧೩-೧). [ಚಕ್ರ * ಅಧಿವ) 
ಚಕ್ರಾಧಿಪತ್ಯ (ನಾ). ಚಕ್ರವರ್ತಿಯು ಆಳಂವ, ರಾಜ್ಯ ; ಸಾಮ್ರಾಜ್ಯ ; 
ಭಾರತವು ಬ್ರಿಟಿಷ್‌ ಚಕ್ರಾಧಿಪತ್ಯಕ್ಕೆ ಸೇರಿತ್ತು (ರೂಢಿ). 
[ ಚಕ್ರ, * ಆಧಿಪತ್ಯ] 
ಚಕ್ರಾಧೀಶ (ನಾ). ಎ ಚಕ್ರನಾಥ; ಇಲಾಚಕ್ರವಿಖ್ಯಾತ ಭೂಭೃತ್‌ಪ್ರಭು 
ಚಕ್ರಾಧೀಶನೊಳ್‌ ಮಚ್ಚರಿಪವೊಲೆಸೆದಿರ್ದತ್ತು -ರೌಪ್ಯಾಚಲೇಂದ್ರಂ 
(ಅದಿಫು. ೧೩-೪೬). [ ಚಕ್ರ, * ಅಧೀಶ) 
ಚಕ್ರಾಭಿಷೇಕ (ನಾ. )[ಜೈನ]ಐವತ್ತುಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ 
ಒಂದು; ಅಂತು ಚಕ್ರಾಭಿಷೇಕೋತ್ಸವಾನಂತರಂ (ಅದಿಪು. ೦೩-೨ ವ): 
'ಚ್ರಲಾಭಮುಂ ಚಕ್ರಾಭಿಷೇಕಮಂಂ ಅಪ್ಪಯ್ವತ್ತುಮೂಜು 
ಗರ್ಭಾನ್ವಯಕ್ರಿಯೆಯೊಳು (ಡಾವುಂಪು. ೨೩೦); ಸಕಲರಾಜಾಧಿರಾಜರುಗಳಿಂ 
ಅಭಿಷೇಕವಂ ಪಡೆದು ಸಕಲರಿಂ ಪೂಜಿತನಾಗಿ ಪುನಃ ಚಕ್ರಪೂಜೆಯಂ ಮಾಡಿ 
ಸರ್ವರಿಂದಲೂ ವಿಶ್ವಂಜಯ ದಿಶಾಂಜಯ ದಿವ್ಯಮೂರ್ತಿಯೆಂದು ಪೊಗಳಸ 
ಕೊಳ್ಳುವುದೇ . . . ಚಕ್ರಾಭಿಷೇಕವೆಂಬ ೪೬ನೆ ಕರ್ಮವು (ಫುರುಕ. ೨೦೩)- 
[ ಚಕ್ರ, * ಅಭಿಷೇಕ 
ಚಕ್ರಾಯುಧ (ನಾ). ೧. ಒಂದಂ ಬಗೆಯ ವರ್ತುಲಾಕಾರವಾದ 
ಆಯುಧ, -ಅಸ್ವ; ಸುದರ್ಶನ ಚಕ್ರ. ೨. ಚಕ್ರವನ್ನು ಆಯುಧವಾಗಿ 
ಉಳ್ಳವನಂ; ವಿಷ್ಣು : ಎಲೆ ಚಕ್ರಾಯಂಧ . . . ನೀನಲೌವುಗೆಟ್ಟೀತಂದ್ರಿಯಿಂ 
ದೊಂದಿ ಸಾಯಲಿದೇಂ ತಕ್ಕುದೆ (ಕಾಂತೀಕೃ:' ೫-೨೩). ೩. ಐ ಚಕ್ರರತ್ನ ; 
ಆಯುಧಶಾಲೆಯೊಳ್‌ . , . ಚಕ್ರಾಯುಧಮಿಂದು ಬಂದು ನೆಲಸಿರ್ದುದು 
(ಕಾಂತಿಪು. 6-088). ೪. [ಜೈನ] ದೈವಾಯತ್ತವಾಗಿ ಚಕ್ರವನ್ನೂ 
ಪಡೆದವನಂ ; ಚಕ್ರವರ್ತಿ ; ಚಕ್ರಾಯಂಧಂಗೆ ಗುರು ಪೆಜನೊಳನೇ 
(8030ತಿಪು. ೧೦-೯೮), ಚಕ್ರಾಯುಧನಂ ಬಿನ್ನಪಂಗೆಯ್ಕಲ್ವೇಟ್ಟುದಂಂ 
(ಕಾಂತಿಪು. ೨೦-೦೨೨ ವ). (ಚಕ್ರ; ಆಯುಧ) 
ಚಕ್ರಾರ (ನಾ). ಗಾಲಿಯ ಅರೆ ; ಚಕ್ರದ ಒಳ ಸುತ್ತಿನ ಅರೆಕೋಲು ; 
ಚಕ್ರಾರಪಂಕ್ತಿಯೂರುಳಿದಂತೆ ಇದರ ಕಥೆ (ಬದ್ಕಪ್ಪ.' 2391, ಮುನ್ನುಡಿ). 
[ ಚಕ್ರ, * ಅರ್ಕ 
ಚಕ್ರಾರಾವ (ನಾ). ಗಾಲಿಗಳ ಸದ್ದೂ,-ಶಬ್ದ ; ಪೊಳೆವ ಬಾಳುಳ್ಯಂಗಳಂ 
ಪೋಲೆ ಪಾಯಿಸಲೆಂದಿರ್ದಳವಂ ಪೊದಟಕ್ತಿಸೆವ ಚಕ್ರಾರಾವಮೋರಂತೆ 
ಚೋದಿಸಲೆಂದಿರ್ದ ರಥಂ... ನೋಟಕ್ಕೇನಗುರ್ವಾದುದೋ 
(ಆವಿಪು. ೧೪-೦೦೦). [ಚಕ್ರ * ಆರಾವ] 
ಚಕ್ರಾಹ್ವ (ನಾ). ಚಕ್ರವಾಕಪಕ್ಷಿ: ಇಂದ್ರಿಯಸುಖಾರ್ಥಿ ಸಂಸಾರಗುಹಾಗಹ್ಹರ 
ದೊಳಗಿರುಳಿನ ಚಕ್ರಾಹ್ವದವೊಲ್‌ ಮಲುಗದೇಂ ಸುಖಂಬಡೆದಪನೇ 


(ಆದಿಪು. 8-೬೮). [ಸಂ.] 


೨೭೩೧ 


9 


68 


ಚಕ್ರೇಶ 


ಚಕ್ರಿ (ಸಾ). ೧. ಗಾಲಿಯನಲ್ನ ಉಳ್ಳುದು ; ಬಂಡಿ; ರಥ; “ಚಕ್ರಿ 
ಯೆಂದೆನಲ್‌ ಭಂಡಿಯಕ್ಕು ” (ಮಂಗರಾ. 69-38). ಪಿ. ಕುಂಬಾರ; 
ಕುಲಾಲ; “ಕುಲಾಲಾಖ್ಯಂ ಚಕ್ರಿ ಕುಂಭಕಾರನವಂ” (ಭಸ್ಮುಕೋ. ೬೪-೬೪): 
ಚಕ್ರಿ ಇಕ್ಕಿದ ಕಿಚ್ಚಿನಂತೆ ಆರ್ಕಚಂದ್ರನಂತೆ ಆರಾರ ಚಿತ್ತಕ್ಕೆ ಹೆಚ್ಚು ಕುಂದಿಲ್ಲದೆ 
ನಿಶ್ಚಿಂತನಾದೆಯಲ್ಲಾ (ಮೋಳೆಮಾ, ೧೩೪-೩೦೦). :೩, ಚಕ್ರಾಯುಧವನ್ನು 
ಉಳ್ಳವನು; ವಿಷ್ಣು ನ ಕೃಷ್ಣ :'ಪಿಡಿಯೆಂ ಚಕ್ರವಂನೆಂಬ ಚಕ್ರಿಯಿಂ ... 
ಪಿಡಿಯಿಪ್ಪೆಂ ಕರಚಕ್ರಮಂ (ಪಂಪಧಾ. ೧೦-೨೫) ; ಪಾಂಡುತನಯರಿಗೆ ಚಕ್ರಿ 
ತಾ ಬಂದವರ 'ಸೇವಾಚಕ್ರದೊಳಗಿಹನು (ಕುವ್ಮಾಕಾ. ೩-೧೩೦). ೨, ಹಿ: 
ಅಜಾಂಡಘಟಮಾಲಾಚಕ್ರಿಯೊಳ್‌ ಮಗನಂ ಬೇಡಿದನೊಲ್ಲನಿಲ್ಲ ಗುರು 
ಎದ್ಯಾವಿತ್ತಮಂ ವಿತ್ವಮಂ (ಗವಿ. ೭-೦೫. ೪. ಚಕ್ರವರ್ತಿ; 
ಸಾಮ್ರಾಟ : ಜಗದ ಬಡತನಮನೊರ್ಮೊಯೆ “ಬಗೆದಂತಿರೆ ಕಿಡಿಪ ಚಕ್ರಿ 
ತನ್ನಿರ್ದೆಡೆಯೊಳ* ನೆಗಟ್ಟಿ ಬಡತನಮನದೇಕೆ ಗಡಂ ಸೈರಿಸುವನೆನೆ 
ಪೊದಟ್ಟುದು ಮಧ್ಯಂ (ಅದಿಪು. 6-೩೦) ; ಚಕ್ರಿಯೊಳ್ಳಡೆದು ಶಾಸನವಂಂ 
(ಸೌಇಇ. 1-1, ೬೪-೦೫.; 2028) ; ಶ್ರೀಮಚ್ಚಾಳುಕ್ಕಚಕ್ರಿಯ ರಾಜಧಾನಿ 
ಕಲ್ಯಾಣದೊಳ್‌ (ಸೌಇ೩. ೫1-1, ೦೦೩-೦೦; 30701), ೫, ಚಕ್ರವಾಕಪಕ್ಷಿ 
ಗಳಿಂದ ಕೂಡಿದುದು. ೩, ೫ ; ಸಿರಿಯರಸನೆಂಬಂತೆ ಚಕ್ರಿಯೆಂದೆನಿಸಿತ್ತು 
* *.* ಪುಂಡರೀಕಂ (ನವಮೋ. 6-೩ಖ. ೬. ಕತ್ತೆ; ರಾಸಭ.೭. ಹಾವು; 
: ಸರ್ಪ ; “ಅಹಿ ಚಕ್ರಿ ಕಾಕೋದರಂ - . . ವ್ಯಾಳನೆನಲು ಸರ್ಪಂಗೆ ನಾಮಂ” 
(ಮಂಗರಾ. ೦೦೮-೦); “ಆ ಹರಿ ನೃಪ ಕುಂಬಾರಂ ಊಹಿಸೆ ಗಿರಿ ಪಾವು 
ಪಂಚಶಬ್ದಂ ಚಕ್ರೀ” (ನಾನಾಕಂ. ೦೦೬) ; “ಹೆರಿ ಭೂಪಾಲಂ ಕುಲಾಲಂ 
ಫಣಿ ಕರಮಿನಿತುಂ ಚಕ್ರಿಶಬ್ದಂ (ನಾನಾರ. ೮0). [ ಸಂ. ಚಕ್ರಿನ್‌] 

ಚಕ್ರಿಕ (ನಾ). ಚಕ್ರವನ್ನು ಧರಿಸಿರುವವನಂ. [ಸಂ.] 

ಚಕ್ರಿಕಾವರ್ತಿ (ನಾ). ಕೃತ್ರಿಮವಾದ ಉಪಾಯವುಳ್ಳವನು ; ಕಪಟ 
ವ್ಯವಹಾರದವನಂ ; ಚಕ್ರಿ ಚಕ್ರಿಕಾವರ್ತಿಯಪ್ಪುದಟ್‌ಂದಾ ವನಾಂತ 
ರಾಳಕ್ಕೊರ್ವನೆ ಬಂದು (ಪಂಪಧಾ. ೫-೧೯ ಬ). [ಸಂ. ಚಕ್ರಿಕಾವರ್ತಿನ್‌ ] 

ಚಕ್ರಿಪದ (ನಾ). ಚಕ್ರವರ್ತಿಯ ಪದವಿ, -ಸ್ಮಾನ: ಅಡಿಯಿಡು 

' ವಂತಿರಯ್ದ ನೆಯ ಚಕ್ರಿಪದಕ್ಕೆ ಜಿನಾರ್ಭಕಂ ತಳರ್ನಡೆ ನಡೆದಂ 


(ಕಾಂತಿಪು. ೦೦-೮೨). [ಚಕ್ರಿ * ಪದ್ಧ] 
ಚಕ್ರಿಯೋಧ (ನಾ). ಚಕ್ರವರ್ತಿಯ ಸೈನಿಕ: ಚಕ್ರಿಯೋಧರುಂ ವಿಜಯ 
ಶ್ರಮವಿನೇಯಪರರಾಗಿ . . . ವಿಶ್ರವಿಂಸಿದರ್‌ (ಕಾಂತಿಪು. ೧೦-೨೪ ವು. 
[ ಚಕ್ರಿ * ಯೋಧ) 


ಚಕ್ರಿಶಾಯಿ (ನಾ). ಸರ್ಪದ ಮೇಲೆ ಮಲಗಿರಂವವನು; ಶೇಷಶಾಯಿ; 
ಎಷ್ಟು ; ಹಾ ವಿಧಿಯೆ ಹಾ ಚಕ್ರಿಶಾಯಾ ಪರಿಪರಿಯ ರಕ್ಕಸರ ಭವಣೆಯಂ 
ಪರಿಹ೦ಸಿ ರಕ್ಷಿಸಿದ ಭೀಮ (ಕುಪಾವಿ. ೯); ಚಿಕ್ರಿಶಾಯಿಯಪ್ಪ ಚಕ್ರಿಯನಂ 
ಗ್ರಹದಿಂ ಸಹಿತಮಾ ಚಕ್ರಮಂ ಚಕ್ರವರ್ತಿ ಕೈಕೊಂಡು (ಅದ್ಭುತ. ೭-೧೫), 

[ ಸಂ. ಚಕ್ರಿಶಾಯಿನ್‌ ) 

ಚಕ್ರಿಸೈನಿಕ (ನಂ). ಚಕ್ರವರ್ತಿಯ ಸೈನ್ಯ-ದಂಡುು; ಕುಸುಮಿತ ವಂಂದಾರ 
ಚ್ಛಾಯ . . . ಪ್ರಸರಂಗಳೊಳೆಳಸಿದ ಚಕ್ರಿಸೈನಿಕಂ ನೀಗಿತಧ್ವಗವಂನೆ 
ಶ್ರಮಮಂ (ಕಾಂತಿಪು. ೦೦-೭೫. [ಚಕ್ರಿ 4 ಸೈನಿಕ) 

ಚಕ್ರೀವತ್ತು (ನಾ). ಕತ್ತೆ: “ಖರ ಚಕ್ರೀವದ್ಭಾಳೇಯ ರಾಸಭಾಖ್ಯಾತಿ 
ಗರ್ದಭಂ ತಾನದು ವೇಸರಂ” (ವಸ್ತುಳೋ. ೮6-೩೯). [ಸಂ. ಚಕ್ರೀವತ್‌) 

ಚಕ್ರೇಶ (ನಾ). ೧. ವಿಷ್ಣು. ೨. ಭೂಮಂಡಲದ ಅಧಿಪತಿ: ಚಕ್ರವರ್ತಿ. 
೩. [ಜೈನ] ಚಕ್ರರತ್ನದ ಒಡೆಯ. ೨; ೩; ಚಕ್ರಂ ಪುಟ್ಟಿದೊಡೀಗಳ್‌ 
ಚಕ್ರೇಶ್ವರನೆಂಬ ಪೆಸರುಮಾಯ್ತಕ್ಕವು ತಾಂ ಚಕ್ರೇಶನಾದೊಡಂ ತನ್ನಾ 
ಕ್ರಮಣವನೆನ್ನೊಳೇಕೆ ಕೆಮ್ಮನೆ ತೋರ್ಪಂ (ಆದಿಫು. ೦೪-೭೪), 

[ಚಕ್ರ ತಳು] 
172 


ಚಕ್ರೇಶ್ವರ 


ಚಕ್ರೇಶ್ವರ (ನಾ). ೧.ಎಚಕ್ರೇಶ ೨ : ಈ ಮಾಟಕ್ಕಿಯಿಂ . . . ಭೂಷಣಾಂಗ 
ದಳವಂ ಚಕ್ರೇಶ್ವರಂ ತಾಳ್ಜಿದಂ (ಆದಿಪು. ೪-೩೫); ಚಕ್ರೇಶ್ವರ ಮಂಡ 


ಳೇಶ್ವರಂ ಬೆಸಸೆ ನೆಗಟ್ಟ ಕವಿ ಕವಿರತ್ನಂ (ಅಚಿಪು.-೧೨-೪೩)." ೨.ಎಚಕ್ರೇಶ ೩: 
ಚಕ್ರಂ ಪುಟ್ಟಿದೊಡೀಗಳ್‌ ಚಕ್ರೇಶ್ವರನೆಂಬ ಪೆಸರುಮಾಯ್ತು 
(ಆದಿಪು. ೧೪-೭೯೪). [ಚಕ್ರ] + ಈಶ್ವರ) 
ಚಕ್ಲಿ, (ನಾ). ಹುಣಿಸೆಜಾತಿಗೆ ಸೇರಿದ ಒಂದು ಬಗೆಯ ಮರ: (೪. 
( «ತುಳು. `ಚಕ್ಕುಲಿ 
ಚಕ್ಲಿ, (ನಾ). ಭೂಮಿಯ ಕ್ಷೇತ್ರವನ್ನು-ಅಳಿಯುವ ಒಂದು ಪ್ರಮಾಣ; 
'ಚಕ್ಲಿಯೆಂದರೆ ಆರ್ಧಕೂರಿಗೆಗಿಂತ ಹೆಚ್ಚಿ ಗುವದಿಲ್ಲ (ಕಛಾಗೆ. ೩೬೬). 
[ «ಮರಾ. ಸಾಖಳೀ? ) 
ಚಕ್ಷಣ (ನಾ). ಎ ಚಕ್ಕಣ. ([ಸಂ.7 
ಚಕ್ಷು (ನಾ). ಕಣ್ಣು; ನೇತ್ರ; “ಚಕ್ಷು ನೇತ್ರಂ ನಯನಮಂಬಕಂ . , . 
ಕಣ್ಣಳೆನಿಸಿಕ್ಕು ” (ಮಂಗರಾ. ೯೩-3): ಇಂದ್ರ ಪಾದದಲ್ಲಿ ಚಂದ್ರ ಮನದಲ್ಲಿ 
ಚಕ್ಷುವಿನಲ್ಲಿ ಸೂರ್ಯಜನನವು (ಬಸವ. 8೩೬); ಭಗವಂತನು .;. . 
ಮಧ್ಯಮಮಾರ್ಗವನ್ನು ಕಂಡುಕೊಂಡನು; ಇದರಿಂದ ಚಕ್ಷು ಉಂಟಾಯಿತು, 
ಜ್ಲಾನ ಉಂಟಾಯಿತು (ಭರದ. ೦೯೬). ([ ಸಂ. ಚಕ್ಷುಸ್‌ J" 
ಚಕ್ಷುಃಪ್ರೀತಿ (ನಾ). ಮೊದಲಸಲ ನೋಡಿದ ಮಾತ್ರದಿಂದಲೇ ಉಂಟಾ 
ಗಂವ ಪ್ರೀತಿ; ಕಣ್ಟೇಟ. ೫ ಇದು ಚಕ್ಷಂಃಪ್ರೀತಿ, ವಂನಸ್ಸಂಗ, 
ಸಂಕಲ್ಪ, ಜಾಗರ, ಕಾರ್ಷ್ಯ, ಅರತಿ, ಲಜ್ಜಾತ್ಕಾಗಗ ಮೋಹೋ 
ನ್ಮಾದ, ಮೂರ್ಛಾವಸ್ಥೆ, ವಂರಣ ಎಂಬ ಹತ್ತುಬಗೆಯ ಮದನಾ 
ವಸ್ಥೆಗಳಲ್ಲಿ ಮೊದಲಸೆಯದು ; ಚಕ್ಷುಃಪ್ರೀತಿಯದಿನಿಯನನೀಕ್ಷಿಪುದು 
(ರಸರ. ೧-೪೦ ಸೂತ್ರ). [ ಸಂ. (ಚಕ್ಷುಸ್‌ « ಪ್ರೀತಿ) ] 
ಚಕ್ಷುಃ ಶ್ರವ (ನಾ). ಕಣ್ಣುಗಳನ್ನೇ ಕಿವಿಗಳಾಗಿ ಬಳಸಿಕೊಳ್ಳುವ ಪ್ರಾಣಿ; 
ಸರ್ಪ. [ಸಂ. (ಚಕ್ಷುಸ್‌ + ಶ್ರವಸ್‌)) 
ಚಕ್ಷುಬಂಧನ (ನಂ). ಕಣ್ಣು ತೆರೆಯದಂತೆ ಮಾಡಂವಿಕೆ ; : ಕಣ್ಣುಕಟ್ಟು 
(?) : ಚಕ್ಷುಬಂಧನಕ್ಕೆ :- ಕೋಳಿವಿಷ್ಟೆಯ ಜೇನುತುಪ್ಪದಲ್ಲಿ ತಿಲಕವಿಡೆ 
ಚಕ್ಷುಬಂಧನ. (ವಿವೈವಿ. ೨೦೬). [ಚಕ್ಷು * ಬಂಧನ] 
ಚಕ್ಷುರಿಂದ್ರಿಯ (ನಾ), ಕಣ್ಣು; ನೇತ್ರೇಂದ್ರಿಯ; ಶಬ್ದಾದಿಗಳ್ಳೆದರಲ್ಲಿ ಅಡ 
ಗಿರುವ ರೂಪೇತರದ ಸಾಕ್ಷಾತ್ಕಾರವನ್ನು ಉಂಟುಮಾಡದುದಾಗಿಯೂ 
ಇರುವ ಇಂದ್ರಿಯವು ಚಕ್ಷುರಿಂದ್ರಿಯವೆನಿಸಿಕೊಳ್ಳುವುದು (ತತ್ತ್ಯಕು. ೭). 
[ ಸಂ. (ಚಕ್ಷುಸ್‌ + ಇಂದ್ರಿಯ) ] 
ಚೆಕ್ಷೇಕೋಗ (ನಾ). ಕಣ್ಣಿನ ರೋಗ; ನೇತ್ರರೋಗ; ಮುಳ್ಳುಮುತ್ತಗದ 
ರಸದಲ್ಲಿ ಹುಲಿಗಿಲ ಬೀಜವಂ ಅರೆದು ಗುಳಿಗೆಯಂ ಮಾಡಿ ಹಚ್ಚಲು ಎಲ್ಲಾ 
ಚಕ್ಷುರೋಗಂ ಕೆಡುಗುಂ (ವಿವೈವಿ. ೧೩9). [ಚಕ್ಷು * ರೋಗ]. 
ಚಕ್ಷುರ್ಗ್ರಾಹ್ಯ (ಗು). ಕಣ್ಣಿನಿಂದ ಗ್ರಹಿಸತಕ್ಕ ; ನಯನಕ್ಕೆ ಗೋಚರ 
ವಾಗತಕ್ಕ : ಪ್ರಾಣಲಿಂಗವು ಸಕಲ ನಿಷ್ಕಲ ಮತ್ತು ಮನೋಗ್ರಾಹ್ಯವು, 
ಇಷ್ಟಲಿಂಗವು ಸಕಲ ಮತ್ತು ಚಕ್ಷುರ್ಗ್ರಾಹ್ಯವು (ಭಾರದ. ೨೫೩). 
[ ಸಂ. (ಚಕ್ಷುಸ್‌ + ಗ್ರಾಹ್ಯ) ) 
ಚಕ್ಷುರ್ದರ್ಶನಿ (ನಾ). [ಜೈನ] (?) : ದರ್ಶನಾನುವಾದದಿಂ ಚಕ್ಷುರ್ದರ್ಶ 
ನಿಗಳ್ಗೆ ಮಿಫ್ಕ್ಮಾ ದೃಷ್ಟ್ವಾದಿ ಕ್ಷೀಣಕಷಾಯಾಂತಂಬರಂ ಲೋಕಾಸಂಖ್ಯೇಯ 
ಭಾಗಂ (ತತ್ತ ಪ್ರ. ೨೭). "ಅಚಕ್ಷಂರ್ದರ್ಶನ' ಪರಾ. 
[ ಸಂ. ಚಕ್ಷುರ್ದರ್ಶನಿನ್‌ ] 
ಚಕ್ಷುರ್ವಿಜ್ಞಾನ (ನಾ). ಕಣ್ಣು ಗಳಿಂದ ಪಡೆಯುವ ಜ್ಞಾನ; 
ನೇತ್ರೇಂದ್ರಿಯದಿಂದ ಗ್ರಾಹ್ಯವಾದ ಅರಿವು: ಪ್ರವೃತ್ತಿವಿಜ್ಞಾನವು- 
ಚಕ್ಷುರ್ವಿಜ್ಞಾನ, ಶ್ರೋತ್ರವಿಜ್ಞಾನ . . . ಮನೋವಿಜ್ಞಾನ ಎಂದು ಆರು 
ಪ್ರಕಾರವಾಗಿದೆ (ಹಿಂದಸಾ. 3೯). [ ಸಂ. (ಚಕ್ಷುಸ್‌ + ವಿಜ್ಞಾನ) 


೨೭೩೨ 


ಚಗತಿ 


ಚಕ್ಷಂಶ್ರವಣ (ನಾ):ಎ ಎಕ್ಷುಃಶ್ರವ; ಅತುಳ ಚಕ್ಷುಶ್ರವಣಾಭರಣ ಸುಕ್ಷ್ವೇಡನ 
ಗ್ರೀವ ರಕ್ಷಿಸುಗೆ (ಸವಮೋ. ೧೭-೧). [ ಸಂ. ಚಕ್ಷುಃ ಶ್ರವಣ) 
ಚಕ್ಷುಶ್ರವಾಕಲ್ಪ (ನಾ). ಸರ್ಪವನ್ನೇ ಆಭರಣವಾಗಿ ಉಳ್ಳವನು, ಶಿವ; 
ಚಕ್ಷುಶ್ರವಾಕಲ್ಪ ದಕ್ಷಮಖುಶಿಕ್ಷ (ಉದ್ಭದೇ. ೩-೩೦). 
5 [ ಸಂ. ಚಕ್ಷುಃಶ್ರವಾಕಲ್ಪ ] 
ಚಕ್ಷುಶ್ರೋತ್ರ (ನಾ).ಎಚಕ್ಷೋಶ್ರವ ; (8)... ಸಂ. ಚಕ್ಷುಃಶ್ರೋತ್ರ 7 
ಚಕ್ಷುಶ್ಶ,ವಾಶ (ನಾ). ಹಾವನ್ನು ತಿನ್ನುವ ಪ್ರಾಣಿ; ನವಿಲು; “ಚಕ್ಷುಶ್ಶ) 
ವಾಶಂ ಕಳಾಪಿ:. . . ನವಿಲೆನಿಕ್ಕುಂ” (ಮಂಗರಾ. ೩9-3), [ಸಂ.] 
ಚಕ್ಷುತ್ಕು ತಿ (ನಾ). ಎ ಚಕ್ಷಂಃಶ್ರವ ; ಚಕ್ಷುಶ್ಶು )ತಿಗಳಂತೆ ವಾಯುಭಕ್ಷಕ 
ರಾಗಿರ್ದ ಮುಮುಕ್ಚುನಿಕರಮುಮಂ (ಪಂಡತಂ. ೧೧೯-೦೦). 
[ ಸಂ. (ಚಕ್ಷುಸ್‌ + ಶ್ರ್ರಿತಿ) 
ಚಕ್ಷುಷ್ಮಂತ (ನಾ). ೧. ಕಣ್ಣುಗಳುಳ್ಳವನು ; ದೃಷ್ಟಿಶಕ್ತಿಯಂಳ್ಳವನು. 
೨. ಮುಂದಾಲೋಚನೆಯಂಳ್ಳವನು ; ದೂರದೃಷ್ಟಿಯುಳ್ಳವನು ; 
ಕಾಂತಿಪ್ರಸಾದಗುಣದದಗುಂತಿಗಳಿಂದುಗವಿಳೇಶ್ವರೇಂದುಗಮೊಡನತ್ಕಂತಂ 
ಸಮನಿಸಿ ಚಕ್ಷುಷ್ಮಂತರ ಕಣ್ಣಂ ಮನಕ್ಕಮಿತ್ತುದು ಮುದಮಂ (2ಾತಿಪು. 
೧೦-೧೩೭). (ಸಂ. ಚಕ್ಷುಷ್ಮತ*್‌) 
ಚಕ್ಷುಷ್ಯ (ಗು). ೧. ಕಣ್ಣಿಗೆ ಹಿತವಾದ ; ಚೆಲುವಾದ ; ಕಂಗೊಳಿಸುವ ; 
ಆಯುರಾರೋಗ್ಯಾಭಿವೃದ್ಧಿಯಾಗಿ, ಚಕ್ಷುಷ್ಕವಾಗಿ, ಐಶ್ವರ್ಯಪ್ರದ 
ವಾಗಿರುವುದು (ಸಕವ್ಮಿ. &೩). (ನಾ). ವಿ. ಚೆಲುವನಾದವನು ; ದರ್ಶ 
ನೀಯನಾದವನು; “ಚಕ್ಷುಷ್ಯಃ, ಸುಭಗಃ- ಈ ೨ ಸೊಬಗಂ” (ಹಲಾಯು. 
೬೦-೨೦೨). [%ಂ.] 
ಚಕ್ಷುಷ್ಯೆ (ನಾ). ಕಣ್ಣಿಗೆ ಲೇಪಿಸುವ ಒಂದಂ ಬಗೆಯ ಅಂಜನ; “ಚಕ್ಷುಷ್ಠೆ 
ಕುಲಾಲಿ ಕುಲತ್ಮಿಕೆ ಎಂದು, ಕುಲಧಾಂಜನೆ, ಕಂಬೆಳಗಿನ ಬೀಜಮೆಂದೂ, 
ಎಂಬರು” (ನಾಚರಾ. ೪. ಸಂ. ಚಕ್ಷುಷ್ಮಾ] 
ಚಕ್ಷುಸ್ಸು (ನಾ).ಎಚೆಕ್ಷಂ : ಚಕ್ಷುಸ್ಸು, ' ಶ್ರೋತ್ರ, ಘ್ರಾಣ, ರಸನ ಮತ್ತು 
ತ್ವಕ್‌ ಎಂಬುವು ಜ್ಞಾ ನೇಂದ್ರಿಯಗಳು (ಥಾತತ್ತ್ಮ. ೭೦). [ಸಂ. ಚಕ್ಷುಸ*) 
ಚಕ್ಷೂರಾಗ (ನಾ).ಎಚಕ್ಷಂಃಪ್ರೀತಿ: ಯಾರಿಗಾದರೂ, ಎಲ್ಲಿಯಾದರೂ ಆನಂದ 
ಮಯವಾದ ಪ್ರೀತಿಯುಂಟಾದರೆ ಜನರು ಅದಕ್ಕೆ ತಾರಾಮೈತ್ರಿಯೆಂತಲೂ, 
ಚಕ್ಷೂರಾಗವೆಂತಲೂ, ಅನ್ನುತ್ತಾರೆ; ಅದನ್ನೇ ಬಲ್ಲವರು ಅಬಾಧಿತವಾದಂಥ 
ಅಕೃತ್ರಿಮಪ್ರಣಯವೆಂದು ತಿಳಿಯುತ್ತಾರೆ (ಉರಾಡ, ೧೩೬). 
[ ಸಂ. (ಚಿಕ್ಷುಸ್‌ + ರಾಗ) ). 
ಚಗಚಿ, ಚಗಚ್ಚೆ, ಚಗತೆ, ಚೊಗಚಿ (ನಾ). ಒಂದಂ ಬಗೆಯ ಗಿಡ; ಚಕ್ರ 
ಮರ್ದ ;: “ಕರವಸಂ ಚಕ್ರಮರ್ದಂ ಚಗಚೆಯಕ್ಕುಂ” (ಮಂಗರಾ. ೩೯-೨೭) ; 
ಚಾರು ಚಗಚೆ ದೊಟ್ಟಿಲ್ಲೆಂಬೆಗಳ ಸುಸಾರದ ಶಾಖಾಳಿಗಳಂ ಸಲೆ ಸಂಭಾರಂ 
ಬೊರೆದುಪ್ಪಿ ನಕಾಯಿಗಳೆಡೆಮಾಡಿದಳು. (ಮ ಜೇ ಪು. ೨೭-೭. ಚೆಗಚ್ಚೆ: 
ಅರಗಾಮಳಕಫಳಂ ವೃಕ್ಷ ರಾಜಪತ್ರಂ ಚಗಚ್ಚೆ [ಪಾಳಾಂ. ಚೆ]ಯೆಕ್ಕೆಯಿವಂ 
ಕೊಂಡರೆದಿಂಬಾಗಿರೆ ಪೂಸುಗೆ ಶಿರೋವ್ರಣಂ ತರ್ದು ದುಂದುಖಕಿಂಬಿವು 
ಕಿಡುಗುಂ (ಲೋಳೋಪ. ೯-೫6). ಚೆಗತೆ: “ಗಜಾಖ್ಯಾ-ಚಗತೆ” (ಓಷಧಿ.೪೩). 
ಚೊಗಚೆ: ಮಲ್ಲಿಗೆ ಸೇವಂತಿಗೆ .. . ಟೊಗಚೆ ಎಂಬ ಹೂಗಳೂ 
(ಮುಂಬಯಿ. 8-೦೯೭). "ತೆಗಚೆ' ಪರಾ. [-ಆಸಂ. ಚಕ್ರಗಜ] 
ಚಗಚ್ಚೆ "ಚಗಚೆ' ನೋ. 
ಚಗತಳಿ "ಚಗತಿಳಿ' ನೋ. 
ಚಗತಿ (ನಾ). ಒಂದು ಬಗೆಯ ಔಷಧಿ ಸಸ್ಯ (?) ; ಕೆಂಪಿನ ಕಣಿಗಿಲು ಬೇರ 
ತೊಕ್ಕು, ಕಕ್ಕೇ ಚಿಗುರು ಚಗತಿ ಬೀಜ . . . ಇವಂ ನಿಂಬೇಹುಳಿಯಲ್ಲರೆದು 
ಲೇಪವಂ ಮಾಡೆ ಮೈಯ ಸರ್ವ ತಿಮಿರ ಮಾಣ್ಣುಂ (ವಿವೈವಿ. ೬೯). 
"ಚಗಚೆ' ಪರಾ. (?] 


20 


35 


46 


ಚಗತಿಳಿ 


ಚಗತಿಳಿ, ಚಗತಳಿ, ಚೆಗೆತಳಿ (ನಾ). ಸಣ್ಣ ಚೂರಂ,-ತುಂಡಂ; ಹದನಾಗಿ 
ಕೆಂಡದೊಳು ಬೆಂದ ಬಾಳೆಯಕಾಯ ಪುದಿದ ಸಿಪ್ಪೆಯ ತೆಗೆದು ಕುಯ್ದು 
ಚಗತಿ[ಪಕಾಂ. ಚಿತ್ತ, ಸೆಗ]ಳಿಗಳುಮುನುದಕದೊಳು ತವರಾಜನಂ ಕದಡಿ 
(ಸೂಪಕಾ. ೪-೮೯). ಚಗತಳಿ : ಮೆತ್ತನುಕ್ಕರಿಸಿಕೊಂಡೀರ ಪಲಸಿನ ಕಾಯ 
ನೊತ್ತಿ ಹಿಳಿದದನು ಚಗ [ಪಾಠಾಂ. ಚೆಗೆ]ತಳಿ ಮಾಡಿ (ಸೂಪಕಾ. ೩-೬೯) ; 


ಸುಟ್ಟ ಬಾಳೆಯ ಕಾಯ . . . ತಿರುಳ ತೆಗೆದು ಚ[ಗ]ತಳಿಯಾಗಿ ಕೊರೆದು 
(ಛೀಮಸೂ. 99. ಚೆಗೆತಳಿ: ಮೇಲಿನ " ಸೂಪಶಾ. ೫-೬೯' 
ಪ್ರಯೋಗದ ಪಾಠಾಂತರವನ್ನು.ನೋಡಿ. [71] 

ಚಗತೆ "ಚಗಚೆ' ನೋ. 


ಚಗರೆ (ನಾ). ವೆೀಯುಂವಿಕೆ (?) : ಅರಪ ಕತ್ತೆ ಚಗರೆಗೆ ಬಿಟ್ಟ ಹಾಗೆ 
(ಗಾದ). "ಚೆರೆಯ' ಪರಾ. [?] 

ಚಗಳಿಇರುವೆ (ನಾ).. ಒಂದು ಬಗೆಯ ನಸೂಕೆಂಪುಬಣ್ಣದ ಇರುವೆ : 
ಕೆಂಜಿಗೆ; ನಸುಗೆಂಪು ಬಣ್ಣದ ದೊಡ್ಡ ದೊಡ್ಡ ಚಗಳಿಇರುವೆಗಳು 
ಎಲೆಗಳ ಮೇಲೆಯೂ ಕೊಂಬೆಗಳ ಮೇಲೆಯೂ ಹೆರಿದಾಡುತ್ತಿದ್ದುವು 
(ಕಾನೂರು. ೨೯೯). "ಬೌಳ್ಗಿ' ಪರಾ. [ಚಗಳ್ಳಿ* ಇರುವೈ[(-ಆಇಟುಂಪೆ)) 

ಚಗಳಿಸು (ಕ್ರಿ). (ಉಕ) (ತುತ್ತನ್ನು) ಅಗಿ; ಚರ್ವಣಮಾಡು : 
ತುತ್ತನ್ನು ಜೆನ್ನಾಗಿ ಚಗಳಿಸಿ ತಿನ್ನಬೇಕು (ರೂಂ). 

[ಚಗಳ್ಳಿ (ಐ -ಮರಾ. ಚಫಳಣೇ) * - ಇಸ್ಮು.] 

ಚಗಳು "ಚೆರಳ್‌' ನೋ. 

ಚಗಿಸು.(ಕ್ರಿ). ಎ ಚಗಳಿಸು (?): ಪಂಜಾಸ್ಯನಾಹವಕೆ ಸಾರಗನ ಸೇನೆ ವುಲ್ಲಂ 
ಚಗಿಸಿದಂತೆ ಕೊಳದಾ ದುಷ್ಪನೊಳು ಕಾರ್ಯ ಮಂಂಚಿದಳಲಿನೊಳೊರಲು 
ವರು ಶೋಕ ನಿನ್ನಿಂದ ತಣ್ಣಿಸುವೆವೆಂಬ ಕಿತರದಿಂ ಚಲಿಸಲಾಗದೇನಾದಡಂ 
ಸಾಹೆಸರನಂಚಿನೊಳಗರಸವರಕಾರಣದಿ ಕಾರ್ಯ ಹಸ್ತಂ ಚಗಿಸುತಾತನೆಂ 
ದೊತ್ತಿ ಪಾದವ ಪಿಡಿದ ಸುಕುಮಾರಿ ಕೇಳೆಂದನು (ಜನಮು. ೨೪-೪೪). 
"ಜಗ್ಗಿ: ಪರಾ. [?) 

ಚಚು, ಚಾಚೂ (ನಾ). ೧. ಚ ಮತ್ತು ಚು ಎಂಬ ಅಕ್ಷರಗಳು. ೨. 
(ಆಲಂ) ಮಾತಿನಲ್ಲಿಯ ಪ್ರತಿಯೊಂದು ಅಕ್ಷರ,-ಪ್ರತಿಯೊಂದು 
ವಿವರ : ಅವರ ಹೆಸ್ತಪ್ರತಿಗೆ ಚ-ಚು ತಪ್ಪದಂತೆ ಅಚ್ಚು ಮಾಡಿಸುವುದಂ 
ಕಷ್ಟದ ಕೆಲಸ(ಜಿಟ್ಮಅ. ೪ ಅರಿಕ) ; ವಾಲ್ಮೀಕಿಯ ಮಾತುಗಳಲ್ಲಿ ಚ-ಚು ತಪ್ಪದೆ 
ಎಲ್ಲವೂ ನಿಜವೆಂದು ಸಂಪ್ರದಾಯ ಶರಣರು ಹೇಳುತ್ತಾರೆ (ಛಾರದ. ೮೭). 
ಚಾಚೂ : ೨. ಮಾಡಿದ್ದು ನೋಡಿದ್ದು ಆಡಿದ್ದು ಎಲ್ಲವನ್ನೂ "ಚಾ ಚೊ' 
ತಮಗೆ ವರದಿ. ಒಬ್ಬಸಬೇಕಂಬ ಇಷ್ಟ (ಸುವಸಂ. ೦೨) ;. ಅದರ ಚಾಚೂ 
ಕೂಡ ಅವರು . , . ಯಾರೊಡನೆಯೂ ಹೇಳಿಕೊಳ್ಳದಿರುವುದೂ ಒಂದು 
ವಿಶೇಷವೇ (ಕಾಜಕೂ. ೨೭) ; ಪ್ರಭುಗಳು ತಮ್ಮ ನುಡಿಯನ್ನು ಚಾಚೂ 
ವೃತ್ಕಾಸ ಪಡಿಸಲಾರರಂು (ಕುರುಳಾ. ೨೩). 

ಚಚ್ಚ (ನಾ). ಗರುಡ: ಚಚ್ಚಾ [ಪಾಕಾಂ. ತಾರ್ಷ್ಷ್ಮಾ] ರವಕೆ ಭುಜಂಗನ 
ಕೊರಲಂತೆ ಬಾಗಿದಂ (ಅದಿಪು. ೧೨-೧೦೦). :[ “ಸೆಂ. ತಾರ್ಕ್ಷ್ಯ) 

ಚಚ್ಚಕಾರ (ನಾ). (ನೃತ್ಯಕ್ಕೆ ಮುಂಚೆ) ಪಾದದಿಂದ ತಾಳ ಹಾಕುವಿಕೆ: 
“ ಆಡಲನುಗೆಯ್ವ ಪದಹತಿ ಚಚ್ಚಕಾರಮಕ್ಕುಂ ” (ಮಂಗೆರಾ. ೨೪-೮). 

[?) 

ಚಚ್ಚಗೊಟ್ಟಿ, ಚಚ್ಚಗೋಷ್ಟಿ, ಚಚ್ಚಗೋಷ್ಠಿ (ನಾ). ಬೈಗಳಿಂದ ಕೂಡಿದ 
ಮಾತು ; ನಿಂದೆಯ ನುಡಿ : ಆಳಿ ಮೇಳ ಚಚ್ಚಗೊಟ್ಟಿ ಚೌವಟತನಕಾಗಿ 
ವ್ರತದಾಳಿಯ ಮಾಡಿಕೊಳ್ಳದೆ ತನುವಿಗೆ ಕಟ್ಟು ಮನಕ್ಕೆ ವ್ರತೆ 
ಸರ್ವೇಂದ್ರಿಯ ವಿಸರ್ಜನವಾಗಿ ಮಾಡಿ' ಕೊಂಬುದೆ ಸ್ವಯವುಶ 
(ಏಲೇಕ್ಕ. ೪೪೦-೫೩). ಚಚ್ಚಗೋಬ್ಬ: ಸತ್ಯನಾಗಿದ್ದು ಭಕ್ತರು. ಜಂಗಮದಲ್ಲಿ 
ಚಚ್ಚಗೋಷ್ಟಿಯನಾಡುತ ಮಿಟ್ಟಿಯ ಭಂಡರಿಗೆ ಸತ್ಯ ಸದಾಚಾರ 


೨೭೩೩. 


ಚಚ್ಚರಂ 


ಮುಕ್ತಿಭಾವವೊಂದೂ ಇಲ್ಲ(ಏರೇತ್ಕ. ೬). ಚಚ್ಚಗೋಷ್ಠಿ: ಚಚ್ಚಗೋಷ್ಮಿಯ 

ಮಾಡುವ ಮಿಟ್ಟಿಯ. ಧಂಡರಿಗೊಪ್ಪೆ (ಅಂಬಿವ. ೪3) ; ಚಚ್ಚಗೋಷ್ಠಿಯಿಂದ 

ಒಡೆಯತನ ಹುಚ್ಚಾಗಿ ಕೆಟ್ಟಿತ್ತು (ಶಿವಮಂ. ₹೭8). [ ಆ ಪ್ರಾ. ಚಚ್ಚಾರ] 
ಚಚ್ಚಗೋಪ್ಪಿ "ಚಚ್ಚಗೊಟ್ಟಿ' ನೋ. 


ಠ ಚಚ್ಚಗೋಷ್ಠಿ "ಚಚ್ಚಗೊಟ್ಟಿ' ಮೋ. 


ಚಚ್ಚಪುಟ (ನಾ). [ಸಂಗೀತ] ಒಂದು ತಾಳ ಪ್ರಭೇದ : ವಿತತ ಘನ 
ಶುಹಿರ ವಾದ್ಯಲಯ ಚಚ್ಚಪುಟ ಚಾಚಪುಟ ಪರಮೇಶ್ವರ ಮುಖಕಮಳವಿ 
ನಿರ್ಗ್ಗತ ಸು[ಶು]ದ್ಧ , ಸಾಳಂಗಬ್ರಹ್ಮೆ ವೀಣಾದಿ ಗೇಯ (ಕೂಲ್ಮಾರಾ. 
೨೨-೦೪ ; 1209); ಅಂಬಿಕಾಪತಿ ನೃತ್ಯಕಂ ನಿಲಲುಮಾಮಹೇಶಂಬೊಲೆಸೆ 
ವೆರಡು ತಾಳಂಗೊಂಡು ಚಚ್ಚಪುಟವಿಂಬಿನಿಂ - .. ಸವಿ ತುಂಬಿ ತುಳ್ಳಾಡುತಿರೆ 
ನಂಬಿಯಿದಿರೊಳಗಭವನಿಂಬಿನಿಂ ನೆಅ್‌ ನಟಿಸಿದಂ (ಜೇರಮ, ೧೦-೩೩); ಚಚ್ಚು 
ಓಚ್ಚ ] ಪುಟದ ಚಾಚು (ಚ ಪುಟದ ಸಾಂಬ್ರಾಣಿಯ ಕೆಚ್ಚು ಕೀಲಣ್ಣೆಗಳ 
ನೆಜ್‌ದು (ಕರಡ. ೦೨-೮೩). "ಚಾಚ ಪುಟ' ಪರಾ. [ಸಂ.] 

ಚಚ್ಚರ, ಚೆಚ್ಚರ, ಚೆಚ್ಚರು (ನಾ). ೧. ಬೇಗ; ಶೀಘ್ರತೆ; ಜಾಗ್ರತೆ: 
“ ಚಚ್ಚರಮೆನೆ ತುರಿಪಮಪ್ಪುದು” (ಕತುನಿ. ೨೯); “ ಚಚ್ಚರೆನೆ ಚಡು 
ಪಡನೆಯೆನೆ ಬೇಗ” (ಕಠರೆ ೩8); ಪಟ್‌ ಯುಂ ತನಗುಂ ಪೊರ್ದದಿರ್ಕುಮೆ 
ಚಚ್ಚರದಿಂ (ಮದತಿ. 6-09); ನಾವಾತನನು ರಣದೊಳು ಭರದೆ ಗೆಲಿದೀ 
ಕನ್ನೆಯಂ ಚಚ್ಚರದೆ ಕೊಂಬೆವೆನಂತ್ತೆ (ಕುಮುರಾ. ೨-೪೫); ಚಚ್ಚರದಿಂ ನಿದ್ರಿತ 
ನರನೆಚ್ಚಲೌಿಕೆಯನೆಯ್ದೆ ಪಡೆದವೊಲ್‌ (ದಾಧಪು. ೫-೯೦). ೨. ಎಚ್ಚರಿಕೆ ; 
ಜಾಗರೂಕತೆ: ಅಪರಂಜಿ ಅಂಥ ಚಚ್ಚರದ ಹೆಣ್ಣೇನಲ್ಲ ತಕ್ಕಷ್ಟು ಮೈ 
ಮರೆದು ನಡೆವವಳೆ-(ನವರಾ. 111, ೩೬) ; ಈ ಜಂತುಗಳಿಗೆ ಚಚ್ಚರ ಕಡಮೆ; 
ಶ್ರಮಪಟ್ಟು ತಿಂಡಿಯನ್ನು ಸೇರಿಸಿ ತುಂಬಿಕೊಳ್ಳಲಿಲ್ಲ(ಸುವುಶ. ೨೬). ಚೆಚ್ಚರ: 
೧. ಚೆಚ್ಚರದಿಂ ಬಟಿ೨ಸಂದು ಮಜುಗಿ ಬರ್ಪೆನ್ನ ಬಲಂ (ಕಾದಂಪೂ. ೬೨೫); 
ಬಾಲೆಯರಂ ಕೆಲರ್‌ ಪಿಡಿದು ಚೆಚ್ಚೆ ರದಿಂದರರೀಪುಟಂಗಳಂ ಕೀಲಿಸಿ 
(ಪಂರಾಮಾ. ೪-೦೦೨); ಪರವೆಯರ ವಾರ್ತೆಯಂ ಕೊಂಡು ಚೆಚ್ಚರ [ಖಾ॥30. 
ಸಂಭ್ರಮ]ದಿಂದೆ ಬರಲ್‌ (ನಂಬಿರ. ೧೭-೧೦6) ; ಪಗಲಾಣ್ಮನ ಮೆಯ್‌ 
ಬಿಸುವೇಟ* ಮಾಗೆ ಚೆಚ್ಚರದೊಳೆ ಪಾಟ್‌ (ಕಲ್ಮಿಕಾ. ೩೩). ೨. ಮುರಿದು 
ದಂಡೆಯ `ನೋಡಿ . . . ಚೆಚ್ಚರದ ಲಾಗಿಸಿ ವೈರಿಯುರವ ಗರ್ಜಿಸಿ ಭೈರ 
ವಾಂಕ ತಿವಿಯೆ (ಕೈರವೇ. 9-೧೨೭). ಚೆಚ್ಚರು: ೨. ಎನ್ನೊಳಾದನಿತ 
ಪೇಳ್ವೈವಜವುದು ಚೆಚ್ಚರಿಂ (ಮನೋವಿ. ೦-೪೮). 

[ದೇ.॥ ತುಳು. ಚಚ್ಚರ; ತೆಲು. ಚೆಚ್ಚರ./ಸಂ. ಸತ್ವರ] 

ಚಚ್ಚರಂ, ಚರ್ಚರಂ, ಚಿಚ್ಚರಂ (ಅ). ೧. ಬೇಗನೆ; ಶೀಘ್ರವಾಗಿ; 
ಜಾಗ್ರತೆಯಾಗಿ : ಮುರಾರಿಯ ತಂಗೆಯನಪ್ಪು ಕೆಯ್ದು ಚೆಚ್ಚರಮೊಳ 
ಪೊಯ್ದು (ಪಂಪಥಾ. ೪-೩೪); ಅವಳ ದೀರ್ಫಾಪಾಂಗದೇಶಕ್ಕೆ ಚಚ್ಚ ರಮಾಗಳ್‌ 
ಪರಿತಂದ ಸೇದೆ [ಯೊದವಲ್‌] (ಕಾದುಉ. ೪; ಅತುಳತರ ಗುಪ್ತಕಾರ್ಯ 
ಸ್ಥಿತಿಯಾಳೋಚನೆಗಳುಂಟು ನೀಂ ಚಚ್ಚರಮಪ್ರತಿಮಂ ಕಾಮನನೊಡ 
ಗೊಂಡು ತರ್ಪುದು (ಗಿರಿಳ. ೭-ಂ೭).. ಚರ್ಚರಂ : ೨. ಜಾಗರೂಕವಾಗಿ; 
ಎಚ್ಚರಿಕೆಯಿಂದ : ಮಿಡಿಯಂ ಕೊಳೆ ಮಣ್ಣಿಂದಂದರಯದವರ್ಚರ್ಚರ 
ಮವಜ್ಞೆಯಿಂ ನೋಡದೆ ಮಾಡಿದ ರೂಪಿನಂತೆ ನೇರ್ಪಿಲ್ಲದ ವಿಕಟಾಕೃತಿಯ 
ಹುಂಡ ಸಂಸ್ಥಾನಗಳುಂ (ಶ್ರಾವಣಾ. 3೦-3). ಚಿಚ್ಚರಂ : ೧. “ ರುಡಿತಿ 
ಲಘು ಶೀಘ್ರಂ ಸತ್ವರಮಾಶು ಚೆಚ್ಚರಂ” . (ವಸ್ತು ಕೋ. ೦೦೩-೦೩); 
ಚೆಚ್ಚರಮಪರಾಂಬುರಾಶಿಗಿಟ್‌ವಂತಿಟಿ೨ದಂ ಕಮಳೈಕಬಾಂಧವಂ (ಪಂಪಧಾ. 
೧೦೯೫೧) ; ಈ ಕಜ್ಜದೊಳ್‌ ನೀಂ ತೊಡರ್ದು ಮರುಳೆ ಬೆಂಡಾಗದಿರ್‌ 
ಪೋಗು ನೀಂ. ಚೆಚ್ಚರಂ (ಗದಾಯ. ೯-೧8) ; ತಡೆಯಲೆಡೆಯಿಲ್ಲ ಬೆ(ಚೆ) 
ಚ್ಚರಮೊಡರ್ಚು ನಿನಗಾರ್ಮಮಪ್ಪ ಧರ್ಮಮಂ (ಜೀವಸಂ. ೨೭-೫೦). ೨. 
ಚೆಚ್ಚರಮೆನೆ ಕಲ್ಪಲತಿಕೆಗಚ್ಚರಿಯರ್‌ ಮೆಲ್ಲನಮ್ಮತರಸಮಂ. ಪೊಯ್ವಂ 


ಚಚ್ಚರರಿದಳೆ 


ತುಚ್ಚವದಂದಾ ಸೌಂದರಿಗೊಚ್ಚೆರೆಗಣ್ಣ ಬಲೆಯರ್ಕಳೆಆ್‌ದರ್‌ ನೀರಂ 
(ಉದ್ಯಓ. 6-53). `&. ದಿಟವಾಗಿ; ನಿಶ್ಚಯವಾಗಿ: ಚೆಚ್ಚರಮವನೀತಳಂ 
ತನೆಗೆ ಸಾರ್ದವೊಲೊರ್ಮೆ ದಲುಣ್ಮೆ ಫೊಣ್ಮಿದಂ. (ಧರ್ಮಾಮೃ. ೬-೮೦) ; 
ಮನಸಿಜನೆಚ್ಚೊ ಡಾವ ತೆಜನಕ್ಕುಮೊ ಚೆಚ್ಚರಮೆನ್ನ “ಪೇಟ್ಹಾದಂ ತನಗಿ 


ವನೆಯ್ದಿ ಬಿನ್ನವಿಪಿನಂ ಪಿಡಿದಿರ್ಕುಮೆ ದೇವ ಜೀವಮಂ (ವಧಃಖ್ರೆ. ೪-ರಂ॥-|. 6 


೪. “ನಿರ್ನಿಮಿತ್ತೆವಾಗಿ ” (ಕಾದಂಉ.. ಅಡಿ); ಪುರುಪಾರ್ಧ್ಥತ್ರಿ ಶಹುಮನಜ 
ಧರಿಸದೆ ವೈರಾಗ್ಯಮೇಕೆ ಪುಟ್ಟಿ ದುದೊ ಚೆಚ್ಚರಮೆಂಬುದನಾಂ. ಪೋಗಿಯೆ 
ತಿಳಿವೆಂ(ಕಾದಂಉುಗಳಕ ಟೆ. - | ಆ ಚಚ್ಚರ 

ಚಚ್ಚರಂದಳೆ (ಕ್ರಿ). ಎಚ್ಚರಿಕೆ ವಹಿಸು; ಜಾಗರೂಕತೆಯನ್ನು ಹೊಂದಂ: 
ನಳಿನಾಕ್ಷಿಯೊರ್ವಳೀಕ್ಷಣರಜ್ಜುವಿಂ ವಿಧುವನೆಳೆತರಿಸಿ ಕುಣಿಸಿದವಳೋ 
ಯೆನಲ್‌ ಚಚ್ಚರಂದಳೆದೊಳಗೆ ಮೌಕ್ತಿಕದಚೆಂಡನೊರ್ವಳ್‌ ಪೊಯ್ವು 
ಶಿರ್ದಳ್‌ .ವಲಾಸದಿಂದೆ (ಇಲಪು. 00-0೬). [ ಚಚ್ಚರ + ತಳ] 

ಚಚ್ಚರಿ (ನಾ). `[ಸಂಗೀತ] ಒಂದು ಬಗೆಯ ತಾಳ: ತ್ರಿಎಡಿ: ಜಿಚ್ಚರಿ 
`ರಂಪೆಯಟಿಯೇಕತಾಳೆಮುಂ ವಿವರೆವಟ್‌ತುಂ ತಾಳಧಾರಗಳು `ಸುಡಿಜಿ 
(ಪ್ರ ಛುಪು. ೨-೬೭): [ ಪ್ರಾ. ಚಚ್ಚರೀ. / ಸಂ. ಚರ್ಚರೀ] 

ಚಚ್ಚೆರಿಗ, ಚೆಚ್ಚರಿಗ (ನಾ). ೧. ಆತುರಗಾರ ; ಮಡಂಕುವವನು: (4). 
೨. ದಂಡುಕಿ ಮಾತಾಡುವವನಂ: ಚ [ಪಾಳಾ. ಚೆ] ಚ್ಚರಿಗಂ ಪರಿವಾಯಂ 
ತುಚ್ಚಳನತ್ಕುಗ್ರಕೋಪಿ ಮೊರಂ ಕೆಸಅಸೊಳ್‌ ಕಿಚ್ಚಿ ಡುವನೆನಿಪ ಖಳನುಂ 
ಬಿಚ್ಚರಿಗನೆನಿಕ್ಕುಮೊಂದಿ ಜೈನರ ಕೆಲದೊಳೆ (ಸಮಹ..€-೧6೬), ಚೆಚ್ಚರಿಗ: 
೩.. ವೇಗವುಳ್ಳವನಂ : “ ಪ್ರಪೂರ್ಣಃ, - ತ್ವರಿತಃ, ತೂರ್ಣಃ,. ಉತ್ಸುಕಃ, 
ಪ್ರಸೃತಃ-ಈ.೫ ಚೆಚ್ಚರಿಗಂ” (ಹಲಾಯು. 85-೦೯6); “ತ್ವರಿತನುತ್ಸುಕ 
ನೆನಲು `ಪ್ರಶ್ರಿತಂ ತೂರ್ಣನೆಂದರೆ ಬೆ(ಚೆ] ಚ್ಚರಿಗನಕ್ಕು ” `(ತುಂಗರಾ. 
೬೯-೦೨). [ಚೆಚ್ಚರ - ಇಗ]... 

ಚಚ್ಚಹುಚ್ಚಗೆ (ಅ). ಅಡ್ಡತಿಡ್ಡವಾಗಿ; ಕ್ರಮತಬ್ಬ! ಹುಚ್ಚುಹುಚ್ಚಾಗಿ: 
ಚಚ್ಚಹುಚ್ಚಗೆ ನಡೆದರು ಭುಜಬಲಿರಾಜ ಮೆಚ್ಚುವನದಕಂಜರವರು:ಹುಚ್ಚು 
ನಡೆಗೆ ನೀನು 'ಮೆಚ್ಚೆಯೆಂದವರೆಲ್ಲ ಬೆಚ್ಚಿ ದೂರದೊಳಿರುತಿಹರು' (ಭರಠ. 
೨೦-೦೨೫. [ ಚಚ್ಚಹುಚ್ಚು + -`ಅಗ್ಯೆ] 

ಚಚ್ಚ ಹುಚ್ಚು (ನಾ). ಹುಚ್ಚುಹುಚ್ಚು: ಅಸಂಬದ್ಧ ವಾದಂದಂ; ವಿಕೃತಿ: 
ಚಚ್ಚಹುಚ್ಚಾಗದೆ ಚಂದಚಂದೆಹೊಳು ಪಳಚ್ಚನೆ ಪಾಡಿದರೊಸೆದು (ಢರದ. 
೧೨-೮೩); ಚಚ್ಚಹುಚ್ಚಂಗವನಂದಚಂದವ ಮಾಡಿ ಮೆಚ್ಚಿ `ಕೈವಿಡಿದಿಫೆರುಂಟು 
ಉಚ್ಚಳಿಸುವ 'ಚೆಲ್ವಿನಂಗವ ತಪಸಿಗೆ ವೆಟ್ಟಿ ಪರಾರಿವರಂತೆ (ಧರಣ. ೭೦-೦೧ಖ- 

[ ಚಚ್ಛೆ?4 ಹುಚ್ಚು ( ಎಫಪುಚ್ಚು) ] 

ಚಚ್ಚು, ಚೆಚ್ಚು,. ಜಜ್ಜು, ಜರು, ಜೆಜ್ಜು (ಕ್ರಿ). ೧. ಹೊಡೆ; ಬಡಿ ; 
ಕುಟ್ಟು ; ನುರಿಸು : ಡೊಣ್ಣೆಯೊಳು ಚಚ್ಚಿ ಕೆಲವು ಮಿಗಗಳ: ಕೊಂದರು 
`(ನೇಮಿಸಂ. ೨-೩೧) ; ಎತ್ತಿ ಕುತ್ತಿರಿ ಚಚ್ಚು ಶಿವಿವತ್ತಿ ಹಳಚೆು (ಜಿನೆಮು. 
೧೯-೩೫). 'ಚೆಚ್ಚು,: ಅವಳು ಕೋಪದಿಂದ ಮಗುವನ್ನು ಚೆಚ್ಚಿದಳು (ರ). 
ಜಜ್ಜಾ: ೧. ಕೂರ್ಮನೆರ್ಜೆಯೊಡೆದು ಬೃಹತೀಫಲವನು ಜಜ್ಜಿ ದಂತಾದುದೀ 
ವೃಷಪತಿಯ ಸಮರಜಯ(ಕಐಪು. ೪೪-೨೦); ಗೋಧಿಯನ್ನು ಜಜ್ಜಿ :ಕಾಳುಗ 
ಳನ್ನಾಗಿಮಾಡಿ ಆಶ್ಮಿಯಂತೆ ಬೇಯಿಸಿ ನಿತ್ಯದ.. ಊಟಕ್ಕೆ "ಉಪಯೋಗಿಸ 
ಬಹುದು (ಅಡುಸೌ. ೭೩) ; ಈ ಹಾರೆಯಿಂದಲೇ ತಲೆ ಜಜ್ಜಿ ಕೊಳ್ಳುತ್ತೇನೆ 
(ಕಂದ್ರತಾ. ೨ಬ. ಗಿ ಜರ್ಜು: ಪಿ. ನಂಗ್ಲಾಗಂ; ನೆಗ್ಗು: - ಪಾದ 
ಪ್ರಹಾರಂಗಳಿಂ ಗಂರ್ಜುಗೊಂಡಂ -ಫಣಿಪನಗ್ಗಿದುವು ದಿಗ್ಗಜಂ ಜರ್ಜಿದುದು 
`ಕಚ್ಛಪಾಂಗಂ (ಜಿಬಪು. 56-೧೦). ಡಿ. ಉತ್ಸಾಹಗಂಂದು ; :ಕಂಗ್ಲು. 
'ಜರ್ಜಿಸಂ' ಪರಾ. ಜೆಜ್ಜು: `೧. ಮುಂಬಲ್ಲು ಬಿದ್ದು ವೀಳಿಯವ 
ಕಲ್ಲೊಳು ಜೆಜ್ಜಿ ತಿಂಬರಲ್ಲದೆ ಬಿಟ್ಟರಾರು (ಧರಣ: ೭೦-6೧೨): 

[ದೇ.॥ ತುಳು. ಜಜ್ಜು ; ತೆಯ.-ಚಜಚು] 


೨೭೩೪ 


ಶಿ 
ಎ 


16. 


25 


ಚಿಟಚಟನೆ 


ಚಚ್ಚು, ಚರ್ಚು? ನೋ. 
ಚಚ್ಚಾಕ "ಚುಂಚಂಕ' ನೋ. 
ಚಚ್ಚುಮಳೆ (ನಾ). ಚಜ್ಚುವ. ವಂಳೆ ; ಭಾರಿಮಳೆ ; ರಭಸದ ವಂಳೆ: 
ಮುಂಗಾರಿನ ಚಚ್ಚು ಮಳೆಗೆ ಸಿಕ್ಕಬೇಡ (ಯಿ). 
[ ಚಚ್ಚು, * ಮಳೆ (ನಮಟ) ) 
ಚಚ್ಚೌಕಮೈಲು (ನಾ), -ಚದರ ವೈಲು; ಚೌರಸ ಮೈಲು: ಸಿಂಹಲ 
ದ್ವೀಪದ ಕ್ಷೇತ್ರಘಶಿ ಸುಮಾರು ೨೫ ಸಕವಿರೆ ಚಚ್ಚೌಕ ಮೈಲು: (ಮುಂಬಯಿ. 
೪-೨೦೦). [ “ಚೌಕ * ಮೈಲ್ಯು 
ಚಜ್ವ "ಛಜ್ಜ' ನೋ. 
ಚಜ್ಜೆ, “ಸಜ್ಜೆ; ನೋ. 
ಚಜ್ಜೆ, "ಸೆಜ್ಜೈ' ನೋ. 
ಚಟ್‌ (ನಾ): ಒಂದು `ಅಮಕರಣ ಪದ : ಬಾಣಲೆಯಿಂದ ಕಡಲೆ "ಚಟ್‌'. 
ಎಂದು. ಸಿಡಿಯಿತು (ರೂಢಿ). 
ಚಟ (ನಾ).:.ಗೀಳು; ತೆವಲು ; ತೀಪ್ರಾಸಕ್ತಿ : ಯಾವದಾದರೊಂದು 
ಕೆಟ್ಟಚಟ ಬಿದ್ದ ಬಳಿಕ ಅದು ಬೇಗ ಬಿಡುವುದಿಲ್ಲ (ಮುಂಬಯಿ. ೩-೩); 
ಮನಾಷ್ಯನೆಂದರೆ ಚಟಗಿಳ ಒಂದು ಮೂರ್ತಿ (ಮುಂಗಾಪು- ೩೩): ಭಾಷಾಸೇವೆ 
ಹಲವರಿಗೆ ಆಟವೆನಿಸಿದರೆ. ಇನ್ನೂ ಕೆಲವರಿಗೆ ಚಟವಾಗಿದೆ (ಹುರ್ಕುಹು. ೬೫); 
ಇನ್ನೂ ನಿಮಗೆ ದುಂದು ಖರ್ಚಿನ ಚಟ ಬಿಟ್ಟಿಲ್ಲ [ಮುಜಾಗ. ೩೩೪). 
[?. / ಹಿಂ. ಚಟ ಐ ಕಳಂಕ, ದೋಷ, ಐಬು] 
ಚಟಿಕ್ಸ್‌(ನಾ). ಒಂಡು: ಅನುಕರಣ ಶಬ್ದ: ಅವನು ಚುಟಕ್ಕಂದು ಹೊರಟು 
ಬಿಟ್ಟನು (ರೂಢಿ): “ಚಟಕ್ಕನೆ” ಪರಾ. 
ಚಟಕ, (ನಾ). ಗುಬ್ಬಿ ; ಗುಬ್ಬಚ್ಚಿ “ಚಟಕ ' ಚಾಟಣಕ ಚಕ್ರವಾಕ ಕರಟೆ 
ಬಳಾಹಕ ಗೃದ್ಧ್ರ ಪಿಕ-ಮರಕುಟಿಕ '(ಮದೇಘು. 8.೯]. [ಸಂ.] 
ಚಟಕ್ಕ (ವಾ). ದರ್ಭೆಯಿಂದ ಮಾಡಿದ ಕೂರ್ಚ,-ಪ್ರತಿವೆಂ. "ಚಟಕ 
ಶ್ರಾ ದ್ಧ > ಪರಾ. [ಸಂ.) 
ಚಟಕಶ್ರಾದ್ಧ (ನಾ) ಬ್ರಾಹ್ಮಣರಿಗೆ ಬದಲಾಗಿ ದರ್ಭೆಯನ್ನು ಇಟ್ಟು 
' ಕೊಂಡು ಮಾಡಂವ ಶ್ರಾದ್ಧ. . [ ಚಟಕ್ಕ + ಶತ್ರದ್ವೆ] 
ಚಟಕಾಯಿಸು (ಕ್ರಿ): ಚಟ್ಟನೆ ಹರಿದು ಹಾಕು,-ಕತ್ತರಿಸಿಬಿಡು: 6). [?] 
ಚಟಕೆ (ನಾ).೧. ಹೆಣ್ಣು ಗುಬ್ಬಿ,-ಗಂಬ್ಬಚ್ಚಿ. ೨. ಗುಬ್ಬಿಯ ಹೆಣ್ಣುಮರಿ. 
[ಸಂ. ಚಟಕಾ`] 
ಚಟಕ್ಕನೆ.(ಅ). ಕೂಡಲೆ ; ಒಮ್ಮೆಲೆ; ತಕ್ಷಣ:: ಅವಳು ಮಲಗಿಕೊಂಡ 
ದ್ವನ್ನು.ಕಂಡು.. .-. ಚಟಕ್ಕನೆ ಎದ್ದುನಿಂತು' ಆಕಳಿಸಿದ (ಎಡಹೆ. ೦೦೬). 
[ಚಟಕ 4. - ಅನ್ನೆ] 
ಚಟಗಾರ (ನಾ): ತೆವಲು ಉಳ್ಳವನು; ಗೀಳುವುಳ್ಳವನು; ಬೆಳಗಾಗುತ್ತಲೆ 
ಬಂದು ರಾತ್ರಿಯಾದ ಮೇಲೆ. ಹೋಗುವ. ಚಹದಂಗಡಿಯ ಚಟಗಾರರಲ್ಲಿ 
ಅವನು ಒಬ್ಬನೆನ್ನಬಹುದು (ಟೀಸಬಾ, ೧೧)... 
ಓಚಟ 4. -.ಗಾರ («ಇ . ಸಾಜ) ] 
ಚಟಗೊಳ್‌ (ಕ್ರಿ). ಶೀವ್ರಾಸಕ್ತಿ ಹೊಂದಂ ; ಗೀಳುಹಿಡಿ : ವಟಪಕ್ಕ 
ಫಲರುಚಿರಾಧರೆಯಾ ನಿಷ್ಕುಟಿಲಕುಮಾರ ಚಂದ್ರಮನ ಚಟುಲ ಚಕೋರ 
ಲೋಚನಪುತ್ರಿಕೆಗಳು ಚಟಗೊಂಬಂತೆ ನೋಡಿದಳು (ನೇಮಿಸಂ. ೧೯-೨೦೯). 
1 ಚಟ 4'ಕೊಳ್‌, ] 
ಚಟಚಟ (ನಾ). ಒಂದಂ ಅನುಕರಣ .ಶಬ್ದ : ಚೆಣಚಟ ಹೆಜ್ಜೆಹಾಕು; 
ಕಣ್ಮೆಳಕಿನಲ್ಲೇ ಊರುಸೇರಬೇಕು (ರೂಢಿ): 
ಚಟಚಟನೆ' (ಆ). ಚಟಚಟ” ಎಂಬ ಶಬ್ದದೊಡನೆ : ಹುಲ್ಲು ವಿಪ್ರನ 
ಕದಪುಕದಪುಗಳಲ್ಲಿ ದಟಚಟ[ಪಾಜೂ. ದಟಿಚೆಟಿ]ನಪ್ಪಳಿಸಿ ಅವಳಿಲ್ಲಿಗೆಳತಹು 
“ದೆಂದು ನುಡಿದನು ಐನಫಾ.: ೨೦-೪೫). ! ಚಟಚಟ + - ಅನ್ನೆ]: 


ಚಟಪಟ 


ಚಟಪಟ (ನಾ). ಒಂದಂ ಅನಃಂಕರಣ ಪದ. "ಚಟಪಟಗುಟ್ಟು'. ಪರಾ. 

ಚಟಪಟಗುಟ್ಟು (ಕ್ರಿ). ಚಟಪಟ ಎಂದು ಸದ್ದುಮಾಡು : ಚಟಪಟ 
ಗುಟ್ಟಿ ಚಟಂಕಿಯು ಮುಂಗಡೆ ಠೀವಿಯ ತೋರಂಶ ಬರುತಿರಲು 
(ಸಮೂಲ. ೮೯೧): . [ ಚಟಪಟ + ಕುಟ್ಟು; ) 

ಚಟಪಟಕೆ, "ಚಡಪಡಿಕೆ' ನೋ. 

ಚಟಪಟಿಕ್ಕೆ "ಚಟವಟಿಕೆ' ಮೋ. 

ಚಟಪಟಿಸು "ಚಡಪಡಿಸು' ನೋ.. 

ಚಟಮಟಿಸು (ಕ್ರಿ).. ಉದ್ವೇಗಗೊಳ್ಳು;. ಉದ್ವಿಗ್ನವಾಗು: ಚಟಮಟಿ» 
ಕೋಪದಿಂ : ಜನನಿಯಂ:.ದೂರಿದಂ (ಪರಶು. ೨-೨6) ; ಪಟು ಪರಾಕ್ರಮಿ 
ಜ್ವಾಲವದನನು ಚಟವೂಟೆಸಿ ಕ್ರತುಭಾಜರ 7, , .:ನೆರವಿಯ ನಿಲ್‌ದು 
(ಆಂಬಿಳಾ. ೧೬-೩೬). [ ಎಚಟಪಟ+ - ಇಕ್ಕು) 

ಚಟಮಾರಿ (ನಾ). ಚಟಕ್ಕೆ: ಅಂಟಿಕೊಂಡಿರುವವನು, -ದಾಸನಾದವನು: 
ಅವನೊಬ್ಬ ಬೀಡಿಯ. ಚಟಮಾರಿ (ಕೂರ). 

[ ಚಟ + -ಮಾರ್ಮಿ 

ಚಟವಟ, ಚಟುವಟ (ನಾ). ಲಗುಬಗೆ; ತ್ವರಿತ್ಕ ಚಪಲತೆ: ಕಂದುರೆಗಳು 
. . . ಚಟವಟದಿಂದ ಪುನರಪಿ “ಎದ್ದು ತಮ್ಮಯ ಸ್ಕಂಧಗಳಿಗಂಟಿರ್ದ 
ಕುಂಕುಮ ರುನಾಡಿಹಿದವಾಗ (ಕಘುವಂ:-೪೨- £€). ೆಟುವಟ : ಈ ಬಳು 
ವಟದ, ಈ ಚಟುವಟದ ಎಲ್ಲ ಮೂರ್ತಿಗಳೂ ಅವನವೇ (ಸವತಿ. ೪೨). 

[ ಆಚಟಪಟ? 7 

ಚಟವಟಿಕೆ, ಚಟಪಟಕ್ಕೆ, ಚಟುವಟಿಕೆ (ನಾ). ೧. ಲಗುಬಗೆ; ಬೇಗ; 
ತ್ವರಿತ; “ ಚಪಲತನ ” (ಗುಗಾಮ. ೧೨೮). ವಿ. ಪಟುತ್ವ; ಲವಲವಿಕೆ ; 
ಉತ್ಪಾಹ ೭ ಮಕ್ಕಳ. ಚಟವಟಿಕೆ ಮುದುಕೆರಿಗಿಲ್ಲ (ರೂಂ). :. ೩. ಕೆಲಸ; 
ಕ್ರಿಯೆ; ಕಾರ್ಯಕಲಾಪ: (4). `ಚಟಪಟಿಕ್ಕೆ: (9). . ಚಟಾವಟಕೆ : 
೨. ಬಲವಾಗಿದ್ದರೆ ಮನುಷ್ಯನು ಬಹಳ ಚಟುವಟಿಕೆಯಾಗಿರುತ್ತಾನೆ 
(ಜೀವಾತ್ಮ. ೦೫೩). ೩. ಉಪಾಧ್ಯಾಯರಲ್ಲಿ ಹೆಚ್ಚು ಚಟುವಟಿಕೆ, ನಿಯಘುಗಳ 
ಪ್ರಕಾರ ನಡೆಯುವುದು . . . ಇವೆಲ್ಲ ಹೆಚ್ಚುತ್ತ ಬಂದುವು (ರಂಗಳ. ೦೦೨) ; 
ಶಾರದೆ . , . ಅದುತನಕ ನಡೆಸಿದ ಚಟುವಟಿಕೆಗಳ ಸಿಂಹಾವಲೋಕನ ಮಾಡಿ 
(ವಿದ್ಕಾಕಿ. ೨0). `[ ಚಟವಟ  - ಇಕೆ]. 

ಚಟಾಕಿ (ನಾ). ೧. ಪಟಾಕಿ: ಚಟಪಟಗುಟ್ಟೆ ಚಟಾಕಿಯಂ ಮುಂಗಡೆ ಠೀವಿಯ 
ತೋರುತ ಬರುತಿಥಲು (ಸಮಾಲೋ.. ೧೯೦) ; ಹಂಡುಗರಂ ಚಟಾಕಿಗಳನ್ನು: 
ಹಾರಿಸುತ್ತಾರೆ (ಕೊಂ). ೨. (ಆಲಂ) ಚುಟುಕಾದ ಚುರುಕುಮಾತು ಸ 
ಇದೊಂದು ಹಾಸ್ಕದ ಚಟಾಕಿ ಎಂಬಂತೆ`-ನಕ್ಕು: (ನಡೆದಾ. 1, ೩೦೪); 
ಮುನಿಸ್ಕಾಮಿ.ನಗೆಯ ಚಟಾಕಿಗಳನ್ನು ಹಾರಿಸಿ ಅವರೆಲ್ಲರನ್ನು ನಗಿಸುವನು 
(ದೇವಸಾ. ೦೨). [<uಟ್‌] 

ಚಟಾಕು (ನಾ). ಅಳತೆಯಲ್ಲಿ ಒಂದಂ ಪ್ರಮಾಣ, ಸೇರಿನ ಹದಿನಾದನೆಯಂ 
ಒಂದು ಭಾಗ.: ಏಳು ಚಟಾಕಿನಂತೆಯೆಂ ಜೋಳವನ್ನು ಅಳೆಯಿಸಿಕೊಂಡು 
ಅವನು ಹೊರಟು ಹೋದ (ಜನಜೀ. ೨) ; ಪೇಟೆಯಲ್ಲಿ ಹತ್ತು ಚಟಾಕಿನಂತೆ 
ಕೊಂಡು ತರಬೇಕಾಗುತ್ತದೆ (ಪ್ರೇಮಾಕ್ತ. ೪).- ಟ್ಟೆ” ಪರಾ. 

[ «ಹಂ, ಮರಾ. ಛಟಾಕ್‌"]. 

ಚಟಿ,. (ನಾ). ಖಡ್ಗ ಯಂದ್ವದಲ್ಲಿ ಹಿಂದು ವರಿಸೆ : ಗತಿಷಸರವಡ್ಡಾಯು 
ವಂಕತಿಕೆ . . . ಸಿಂಪಾನೀಕ ಭ[ಪಾಣಾಂ. ಕ)ಟಿಯೆಂಬ ಚತುರ ಠಾಣದ 
ತರಹರದೊಳು ಹಲಗೆಯ ಮಗ್ಗುಜೊಳು ಖಡ್ಗಮಂ ಜಡಿದರು 
(ಸೋಮ. 8-೦೪). 7?) 

ಚಟ್ಕಿ *ಚಟ್ಟ್ಮಿ' ನೋ. 

ಚಟ್ಟಿ (ನಾ).:(?) : ಪಗಲಿರುನು.. ಬಡದೊಡರಿಚರ್ದರ. ಚಟಿಯ: ಕೊನೆಳ, 
ಸಲ್ಮುಡನೆ ದಾಸಯ್ಯ (ಮಧೇಶು. ೭-೪೫. [?7 


ಕ್ರ 


10 


156 


20 


36 


«0 


೨೭೩೬ 


ಚಟುಲತೆ 


ಚಟಿಕಾಶಿರ (ನಾ). .ಹಿಪ್ಪಲಿಯಂ ಬೇರು: ಗ್ರಂಧಿಕಂ; ಪಿಪ್ಪಲಿಮೂಲಂ; 

ಚಟಕಾಶಿರಃ ೩ ಹಿಪ್ಪಲಿಯ ದೇರು (ಸಿದ್ಧಾಂತಿ. ೨೬೪). 
[ಸ9. (ಚಟಿಕಾ + ಶಿರ) ) 

ಚಟಿಕೆ, .: ಚಟ್ಟಿಗೆ' ಹೋ. 

ಚಟಕ್ಕೆ: (ನಾ). ೯೦. ಹೆಣ್ಣು ಗಂಬ್ಬಿ : ಕಟ್ಟಿದಿರೊಳೊಂದು ಚಟಿಕೆ ನೀಡ 
ದೊಳಿರ್ದುಂ ಕಿಟುಮಟನಯಂ .:. , ಲಲ್ಲೆಗೆಯ್ವುದಂ (ಮಾರ್ಕ. ೦೮-೦). 
೨. ಹಿಪ್ಪಲಿ ಬೇರು ; ಮೋಡಿಯೆಂಬ. ಔಷಧಿ ದ್ರವ್ಯ. 

[ ಸಂ. ಚಟಿಕಾ) 

ಚಟಿಗೆ "ಚಟ್ಟಿಗೆ' ನೋ. 

ಚಟಿದಾರ (ವಾ). ಕುಂಬಾರನು (ತಿಗುರಿಯ ಮೇಲಿರುವ) ಮಡಕೆ 
ಯನ್ನೂ.ಕೆಉಯಂ್ಯವ ದಾರ: ಕನಸಿನ ಕಾಯಂ ಮೃತ್ತಿಕೆಯಾಗಿರೆ ನೆನಹುಂ 
ಚಟಿ[ಪಾಕಾಂ. ಟೆ]ದಾರಂಗಳವಾಗಿರೆ (ಕುಣ. ೨೩೨-ಟ; ಅಡರಿಂದ ತಿರುಗಿಸಿ 
ಮಾಡಿದೆ. ಮಡಕೆಗಳನ್ನು ನೆನಹೆಂಬ ಚಟಿದಾರಗಳಿಂದ ಕೊಯ್ದು ಕರಣ 
ಗಳಿಂದ ತಿದ್ದಿ ಬಡಿದು (ಕರಕ. ೧೦). [ಚಟ್ಟಿ (ಚೆಟ್ಟಿ) * ದಾರ] 

ಚಟು (ನಾ). ೧. ಪ್ರಿಯವಾದ ಮಾತು ; ಹಿತವಾದ ನುಡಿ: “ ಚಟು (1). 
ಚಾಟು (ಬ.-ಪ್ರಿಯವಚನಂ” (ಹೆರಾಯಂ, ೨೪-೧೪೪) ; “ಪ್ರಿಯವಪ್ಪ ನಂಡಿ 
ಚಟು ಚಾಟುವಕ್ಕು ”. (ಮಂಗರಾ. ೨೬-೨). ವಿ. ಹೊಟ್ಟೆ. [ಸಂ.) 

ಚಟುಕು ನಸ). .ಒಂದು ಅನುಕರಣ ಶಬ್ದ: ಆ ಸತಿಯನಂತೊಮ್ಮೆ ಹೊಡೆ 
ಯಲು ಚಟುಕು ಚಟುಕೆನಲು (ಅಸಪು. 8೨-೧೬). 

ಚಟುಪಡಿಕೆ "ಚಡಪಡಿಕೆ' ನೋ.. 

ಚಟುಲ, ಚಟಂಳ್ಸ(ಗು).. ೧.. ಚಲಿಸುವ ಸ್ವಭಾವವುಳ್ಳ ; ಚಂಚಲ: 

|. ಇಟುಲಮುರಲಾನಿಲೋದ್ಧತ ಪಟುಕೈತಕ ಧೂಳಿ ಪಡೆದುದು , . 

ವಿಳಾಸಮಂ ಪ್ರಯಾಣಾಂತರದೊಳ್‌.(ಕಾಂತಿಪು. ೦೦-೧೭) ; ಮಂದ್ಗರಕುಂತ 
ಚಟುಲ ತೋವಂರ ಗದಾಚೆಕ್ರ, . . ಮೊದಲಾದಾಯುಂಧಂಗಳಾಂತು 
(ಘೋರಾಸು, ೩೨-೬೦). (ಚಟುಲನಯನ' ಪರಾ. ೨. ವೇಗದಿಂದ 
ಕೂಡಿದ; ತ್ವರಿತವಾದ: ಮಕುಟ ಸಂಘಟಿತ ಚಕ್ರ ಚಟುಲಗತಿ ನಿಯುದ್ದಾ 
ಯುಂಧಪಾತರುಧಿರ . ಕರ್ದಮಸಮ್ಮರ್ದಿತಮುಂ (ಗೆಡಾಯಾ. 
ಭಾಳತಟಪಟು ಚಟುಲದಹನ ವಿಶಾಲ ನಯನಂ (ಬಸಪು. ೫೦-೮೨). ೩. 
ಸುಂದರವಾದ ; ಚೆಲುವಾದ; ಚೊಕ್ಕವಾದ : ಚಟುಲಸ್ವರೂಪ 
ನೊಪ್ಪಿದನಜನ ತನುವೆರಳ್‌ ಸೀಳಾಗೆ (ಜಿಲಪು. ೧೭-8). (ನಾ). ೪. ವೇಗ; 
ತ್ವರಿತ; ಜಾಗ್ರತೆ; ಚಟುಲದಿ ವಿನಿಯೋಗವಿದಕೆ ಪೇಳುವೆ ಲಕ್ಷ್ಯಂ 
(ತತ್ತ್ವಾನಿ. ೦೪೩). - ಚಟುಳ : ೧. ಧನಂಜಯರಥ ಚಟುಳ ಚಕ್ರನೇವಿ 
ಧಾರಾಪರಿವೃತಪಂಪಛಾ. ೦೩-೫೧ ವ): ೨. ಕೆಂಧೂಳುಪ್ಪರಿಸಿದುದು ಚಟುಳ 
ಚಾತುರ್ಬಲದ ಪದಹತಿಗೆ (ಕುವರ. ೨-೨೮) ; ಕೊಂಡು ಹೋಗಾ ವಿಬುಧ 
ರಿಪು ವೇತಂಡ ಪಂಚಾನನನಾಹವ ಚಂಡ ಚಟುಳಪರಾಕ್ರಮನ ' ಮಾಯಾ 
ಶ್ರಿವಿಶ್ರಮನ (ತೊರರಾ. ೧-೯-೩. ಓ. ಚಟುಳ ಮಣಿ ಕಿಂಕಿಣೀ ಪರಿಘಟಿತ 
ನಿತಾಯೋಗಮಾಗಳಿಸೆದುದು (ಧರ್ಮನಾ. ೪-೧). [ಸಂ.3 

ಚಟುಲಗಾರ್ತಿ : (ನಾ). ಚುರೆಂಕಾದವಳಂ : ಸುಂದರಿ ಒಳ್ಳೆಯ ಚಟುಲ 
ಗಾರ್ತಿ (ಮಹಾ, ೧೩೭). 

[ಚಟುಲ + -ಕಾರ್ಮ (ಆ-ಕಿಾಅಿ) + -ಶ್ಶಿ (ಎ -ಇತ್ತಿ)) 

ಚಟುಲತೆ, ಚಟುಳತೆ (ನಾ). ೧. ವೇಗ; ಚಫಲತೆ ; ಲಗುಬಗೆ : ಏನುಂ 
ತಳ್ವಿಲ್ಲರಾನೀಗಳೆ ಚಟುಲತೆಯಿಂ ನಿನ್ನನೆಯ್ತರ್ಪೆನೆಂದೇನಾನುಂ ಸೂರು 
ಳ್ಗಳಿಇ, ನಂಬಿಸಿದೊಡೆ (ಸುಕುಮಾ. ೭-೨೧). ಚಟುಳತೆ ; ೨. ಸೊಗಸು; 
ಚೆಲುವು; ಸೌಂದರ್ಯ :.: ಗಗನಾಭೋಗಮೆಲ್ಲಂ ಕರಂ ಚೆಲ್ವಾದತ್ತೆಂ 
ಬಂಧಧೇಂ ಬಂದುದೊ ಇಟುಳತೆಯಿಂ ದೇವದೇವೀನಿಕಾಯಂ 
(ಸುಕುವೂ. [ಸಂ ಚಟುಲತಾ) 


೪-೩೭) ; 


6.೬೪], 


ಚಟುಲನಯನ 


ಚಟುಲನಯನ (ನಾ). ಚಂಚಲವಾದ ಕಣ್ಣು; ಚಪಲ ದೃಷ್ಟಿ : ಚಟತಲ 
ಸಯನದ ಕುಟಿಲಕುಂತಳೆ ತಮ್ಮಾಳ್ಳಂಗೀ ವಿವರಮನಲಟ್‌ಕೆಗೆಯೆಷ್ವಿದುಂ 
(ಕಾಮಾಕ್ಕ. ೧೨೪-೧೪). [ ಚಟುಲ * ನಯನ] 

ಚಟುಲಲೋಚನೆ (ನಾ). ಚಂಚಲವಾದ ಕಣ್ಣು ಗಳ್ಳುಳ್ಳವಳು ; ಚಂಚ 
ಲಾಕ್ಷಿ: ಚಟುಲಲೋಚನೆಯಂತೆ ಕುಟಿಲಕ್ಕುಂತಳೆಯಂತೆ ೩. ಹೆಣ್ಣಿನಂತೆ 
ಹಗಲಲ್ಲಿ ಇರುಳು ಸಂಗಟಿನ ಕಾಯಂತೆ (ಸರ್ವಜ್ಞ. ೨೦೭೨). 

[ಸಂ. ಚಟುಲಲೋಚನಾ (ಚಟು 4 ಲೋಚನ + -)] 

ಚಟುವಟ "ಚಟವಟ' ನೋ, 

ಚಟುವಟಿಕೆ "ಚಟವಟಿಕೆ' ನೋ. 

ಚಟುಹುಟುಗಾರ್ತಿ (ನಾ). ಚಟುವಟಿಕೆಯುಳ್ಳವಳಂ; ಉತ್ಸಾಹಗಾರ್ತಿ: 
ಕುಟಿಲಕುಂತಳೆಯಳ ಚಟುಹತಟುಗಾರ್ತಿಯ ನಟನೆಯೆ ನಡೆಯ ನಾಯಕಿಯ 
* * * ಪೊಂದುವುದೆಂದೊ .(ಕತಸಾಂ. ೨೪-3೦). 

`[ ಚಟುಷುಟು? 4.-ಕಾಅ 4 ತ್ರಿ ವ ಇತ್ತಿ). 

ಚಟುಳ "ಚಟುಲ' ನೋ, 

ಚಟುಳತೆ "ಚಟುಲತೆ' ನೋ. 

ಚಟುಳಿತ (ಗು). ೧. ವೇಗವಾಗಿ ಚಲಿಸುತ್ತಿರುವ : ಚಟುಳಿತ ಚಕ್ರನೇಮಿ 
ಪರಿವರ್ತನ ಘಟ್ಟನ ಘಾತ ., . ವಿಜಯನುಗ್ರ ರಥಂ ಪರಿದತ್ತು (ಶಂಪಛಾ. 
9೦-೦೪೬). (ನಾ). ೨. ನಡುಗುವಿಕೆ; ಕಂಪನ; ಸ್ಪಂದನ : `ಪೊಟ್ಟಗೊಡೆ 
ದತ್ತು ರಟತ್ಸಟು ಪಟಹ ಶಂಖ ಭೇರಿಯ ಚಟುಳಿತದಿಂದಟಳೆಪಟಳಮಂಬರ 
ಪಟಳಂ (ಪಂಪಭಾ. ೧೦-೬೮). [ಸಂ. ಚಟುಲಿತ] 

ಚಟೂಕ್ತಿ (ನಾ). ಪ್ರಿಯ ವಚನ; ಸಂತೋಷ ಪಡಿಸುವ ನಂಡಿ; ಸ್ತುತಿಯ 
ಮಾತು: ವಿನೋದದಿಂ ಮುಳಿದೆನಾಂ ನೀನಂಜಲೇಕೆಂದು ಕೋಮಲೆಯಂ 
ಕೋಟಿ ಚಟೂಕ್ತಿ ಯಿಂದೊಸೆಯಿಸಂತ್ತಿರ್ದಂ (ಡಂದ್ರಪು. ೮-೫೩). 

[ ಚಟು + ಉಕ್ತಿ) 

ಚಟೂರಿಸು (ಕ್ರಿ). ವಬಖಸ್ತುತಿ ಮಾಡಿ ಮೋಸಗೊಳಿಸು :: ಲಕ್ಷ್ಮೀ 
ವಿಡಂಬಂ ವಿಡಂಬಿಸದಂತಾಗಿರೆ ಮಾನ್ಯರೆಲ್ಲ ತೆಜದಿಂದಂ ಪೊಕ್ಕು ನಿನ್ನಂ 
ಚಟೂರಿಸದಂತಾಗಿರೆ ಕಾಮಿನೀತತಿ ವಿಲಾಸಾಪಾಂಗದಿಂದಂ ಪ್ರತಾರಿಸ 
ದಂತಾಗಿರಲಾತ್ಮವಂತನೆನಿಸೆಂದುಂ (ಕಾ ರಂಪೂ. ೩೭೪). 

[ ಆಚಟು + - ಇಸು] 

ಚಟೆಕಾರ "ಚೆಟ್ಟೆಗಾರ' ನೋ. 

ಚಟ್ಟ, ಚಟ್ಟು, ಚಟ್ಟೆ, ಚೆಟ್ಟು, (ನಾ). ೧. ಸವಂತಲವಾಗಿರುವುದು:; 
ಮಟ್ಟವಾದುದು'; ಚಪ್ಪಟೆ: (8). ೨. ಗಾಡಿ, ಮಂಚ, ಕುರ್ಚಿ, 
ಚಿತ್ರಪಟ ಮೊದಲಾದುವುಗಳ ಜೌಕಟ್ಟು ಅಥವಾ ಅದರ ಭಾಗ: 
"ಗಾಡಿಚಟ್ಟ' ಪರಾ. ೩. ಹೆಣವನ್ನು ಸಾಗಿಸಲು ಉಪಯೋಗಿಸುವ 
ಬಿದಿರಿನ ಚೌಕಟ್ಟು ; ಸಿದಿಗೆ : ಅಮ್ಮನವರು ಪಟ್ಟಕ್ಕೆ ಬಂದಾಗ ಅಯ್ಯ 
ನವರು ಚಟ್ಟಕ್ಕೆ (ಗಾದ). ೪. ಕಟ್ಟಳೆ; ನಿಯಮ; ವಿಧಿ: (8). ೫. ಅಚ್ಚು 
ಕಟ್ಟು; ಸೊಗಸು; ಅಣಿ: (8). ಚಟ್ಟು: ೬. (ಪಲ್ಲಕ್ಕಿಯ) ಮೇಲೆ 
ಹೊದಿಸುವ ಬಟ್ಟೆ ,-ಮೇಲ್ಯಟ್ಟು,-ಹೊದಿಕೆ:. (ಈ 
"ಗುಬ್ಬಿ ಚಟ್ಟು' ಪರಾ. ೭. ಬೀಜ ಬಲಿಯದ.ಕಾಯಿ ; ಎಳೆಯ 
ಕಾಯಿ ; ಹೀಚು : ಅವರೇಕಾಯಿ ಚಿಟ್ಟು (ಕ). ಲೆ. ಗೆಡಂಸುತನ ; 
`ಗಟ್ಟಿಯಾಗಿರುವಿಕೆ : (8%. ೯. ಬೀಜ ತೆಗೆದು ಒಣಗಿಸಿಟ್ಟ ಕಾಯಿ : 

ನೆಲ್ಲಿಚಟ್ಟು (ರೂಂ). ಚಟ್ಟೈ : ೧. ಪಾರ್ಶ್ವಾಸ್ಕಿಗಳು ದೇಹದ ಮುಂದು 

ಗಡೆಯ ಎದೆಯ ಚಿಪ್ಪೆ ಎಂಬ ಚಟ್ಟೆಯಾದ ಎಲುಬಿಗೆ ಸಂಧಿಸಲ್ಪಟ್ಟಿವೆ 

(ಪ್ರಾಣ. ೩). ಚೆಟ್ಟು,.: ೭. ಈ ಮರದ ಹುಣಿಸೇಹಣ್ಣು ಬಹಳ ರುಚಿ, 

ಚೆಟ್ಟಾಗಿರಲಿ, ದೋರೆಗಾಯಾಗಿರಲಿ ಅಥವಾ ಹಣ್ಣೇ “ಅಗೆಲಿ(ನನ್ನೊರು.೧೯೯). 

೯. ತಿನ್ನಲು ಮಾಡಿಟ್ಟ ಹಲಸಿನ ಹಣ್ಣಿನ ಚೆಟ್ಟುಕೊಡುತ್ತಾಳೆ (ಎಮುಳ. ೩೨). 


೨೭೩೬ 


ಚಟ್ಟಣಿ 


ಚಟ್ಟದ ತೋಳು, ಚಟ್ಟಿನ ತೋಳು ೬ ಗಾಡಿಯ ಚೌಕಟ್ಟಿ ಕೆಗೆ ಎರಡೂ 
ಮಗ್ಗುಲಲ್ಲಿ ಸಾಲಾಗಿ ನಿಲ್ಲಿಸಿದ ಕಡ್ಡಿ, ಕೋಲು; ಗಂಜ್ಞುಗೋಲು; 
ಗ [x ಇ? p ಜು 
ಕಳಗ: (೪: 
[ದೇ.॥ ತಮಿ. ಮಲ. ಚಟ್ಟ: ತುಳು. ಚಟ್ಟ, ಚಟ್ಟೆ; ತೆಲು. ಚಟ್ಟ] 


5| ಚಟ್ಟ, "ಚರಟ' ನೋ. 


40 


45 


ಚಟ್ಟ, ಚೆಟ್ಟಿ (ನಾ). ನಿಪುಣ; ಶ್ರೇಷ್ಠ. "ವಜಾಣಿಕಚಟ್ಟ' ಪರಾ. 


ಚೆಟ್ಟ್ಯ : (8). [ ಎಸಂ. ಶ್ರೇಷ್ಠ) 
ಚಟ್ಟ. ಚಟ್ಟು (ನಾ). ಶಿಷ್ಯ; ಗಂಡ್ಡ : ಸಭಾವಳಯದೊಳೆನ್ನನೇಳಿಸಿದ 


ನಿನ್ನನನಾಕುಳಮೆನ್ನ ಚಟ್ಟರಿಂ ತಳವೆಳಗಾಗೆ. ಕಟ್ಟಿಸದೆ ಮಾಣ್ಣೊಡೆ 
ಕೆಮ್ಮ [ನೆ] ಮಾಸೆವೊತ್ತೆನೇ (ಪಂಪಛಾ. ೨-೩೦) ; ಶ್ರೀ ಪಟ್‌ಕಆ ಮುರಂಗ 
ಬಲರೆ ಚಟ್ಟ ಸುಟಬಣ್ಬರ ಸುಲ (ಎಳ. 11, ೬೦-೩; ಸು. 1100); ಕಂಸಂ 
ವಸುದೇವಂಗೆ ಚಟ್ಟನಾಗಿ .. . ಧನುರ್ವಿದ್ಯೆಯಂ ಸಾಧಿಸುತ್ತುಮಿರ್ದರಿ 
(ಅರ್ಧನೇ, ೬.೩೧ ವ); ಕಂಸಂ ನಾಂ ಬಿಲ್ಲಲ್ವೆಯ ಚಟ್ಟನೆನ್ನೋಜನನುವರ 
ದೊಳ್‌ ಕುಸಿದಿರಲಾಗದೆಂದು ರಥಮಂ ಬೇಡಿಕೊಂಡು ಸಮರಸನ್ನದ್ಧ ನಾಗಿ 
(ಐಂಹರಿ. 8-3೮ ವ). ಚಟ್ಟು : ಶಾನುಂ ತನ್ನ ಚಟ್ಟುಗಳುಮಾನೆಯನರ 
ಮನೆಗೆ ತಂದರಸಂಗೊಪ್ಪಿಸಿ (ಛರ್ಮಾಮ್ಮ. ೧೨-೧೩೪). 
[ ಆ`ಪ್ರಾ. ಚಟ್ಟ. / ಸಂ. ಛಾತ್ರ] 

ಚಟ್ಟ್ಯ (ನಾ). ಒಬ್ಬಾತನ ಹೆಸರು : ಬನವಸೆಯ ಚಟ್ಟನಾಗರಕಣ್ಣಕ್ಕೆ 
ಮುನಿದು. ಪರಿಯನಟ್ಟಿದಡೆ (ಎಕ. ೪111, ಸೊರಬ. ೨೩೪-೭: 999) ; 
ಮನ್ನೆಯ ಚೆಟ್ಟಂ ಬಿಟ್ಟಂ ಮನ್ನೆಯಮಂ (ಇಆ. ೫7111, ೨೮೪9-೪೦ ; 
1980). [?] 

ಚಟ್ಟಕಟ್ಟು (ಕ್ರಿ). ಹೆಣ ಸಾಗಿಸುವುದಕ್ಕಾಗಿ ಬಿದಿರಿನ ಚೌಕಟ್ಟನ್ನು ಕಟ್ಟು; 
ಸಿದಿಗೆಯನ್ನು ರಚಿಸು : ಸತ್ತಮೇಲೆ ಹೆಣ ಸಾಗಿಸುವುದಕ್ಕೆ ಆ ದೇಶದವರು 
ನಮ್ಮ ಹಾಗೆ ಚಟ್ಟಕಟ್ಟುವುದಿಲ್ಲ (ಪಂಜಾಮ್ಮ. ೬೭); ಅವನು ಸತ್ತೇ ಹೋಗಲಿ 
ಅವನ ಚಟ್ಟಕಟ್ಟಲಿ (ಅಾನಗೀ. ೦೦೫). ಲೋ 1! ಕಾಮಣ್ಣನ್ನ ಚಟ್ಟ 
ಕಟ್ಟೋಣ್ರೊ (ದೆಯ್ಕಮ. ೨೬) ; ಮಟ್ಟುಮಾರಿ ಉಂಡರೆ ಚಟ್ಟ ಿಕಟ್ಟುವದೇ 
(ಗಾದಿ. [ ಚಟ್ಟ * ಕಟ್ಟು, ) 

ಚಟ್ಟಗೆಯಿ (ನಾ). ಶಿಷ್ಯರಿಗಾಗಿ ಕೊಟ್ಟ ಭೂವಿಂ : ಭಳಾರಿಗೆ ಮತ್ತ ೬ 
ಭಟ್ಟಗೆಯಿ ಚೆಟ್ಟಿಗೆಯಿ ಮತ್ತ ೬ (ಸೌಇಇ. IX-1, ೭೪-೭; 981); “ಚಟ್ಟ 
ಗೆಯಿ” ಎಂದರೂ ಚಟ್ಟವೃತ್ತಿಯೆಂದೇ ಅರ್ಥ (ಕಕಾಅ. ೨೨೪). 

[ ಚಟ್ಟ್ಯ + ಕೆಯಿ (ಆಕೆಯ) ) 

ಚಟ್ಟಣಿ, ಚಟ್ಟಿ, ಚಟ್ನಿ (ನಾ). ಒಂದು ಬಗೆಯ ವ್ಯಂಜನ: ನಂಜಿಕೊಳಂ) 
ವುದಕ್ಕಾಗಿ ರುಬ್ಬಿ ಅಥವಾ ಕುಟ್ಟಿಮಾಡಿದ ಖಾರವಾದ ಪದಾರ್ಥ,- 
ಹಿಂಡಿ: ನಾನು . .. ಚಟ್ಟಣಿ ರುಬ್ಬಿ ಕೊಡಬೇಕು (ಗಾಳಿಪ. ೦೭೩). ಚೆಟ್ಟಿ: 
ಚಟ್ನಿ ಕೋಸಂಬರಿ ಕಾಯಿರಸಗಳನ್ನು ಮಾಡುವುದರಲ್ಲಿ ನಮ್ಮ ದೇಶದವರ 
ಕೌ£ಲ್ಯವು ವರ್ಣಿಸತಕ್ಕಂಥಾದ್ದಿರುತ್ತದೆ (ಮುಂಬಯಿ. ೩-೧೬೭); ಚಪಾತಿಗೆ 
ಅತ್ಯುತ್ತಮ ಕೊಬ್ಬರಿಯ ಚಟ್ಟಿಯನ್ನು ತಯಾರಿಸಿ ಇಟ್ಟಿದ್ದಳು 
(ಗಂಮಾಯಿ.೦೩). ಚಟ್ನಿ: ನಮ್ಮ ಮನೆಯಲ್ಲಿ ಇಡ್ಲಿ ಚಟ್ನಿ ಅಲ್ಲದೆ ಉಪ್ಪಿಟ್ಟೂ 
ಮಾಡುತ್ತಾರೆ (ಕಪಪು. ೩-೬); ನಂಜುವುದಕ್ಕೆ ಹುಚ್ಚೆಳ್ಳಿನ ಚಟ್ನಿ ಬಿಟ್ಟು 
ಇನ್ನೊಂದನ್ನು ಕಾಣ (ದಾನಚಂ. ೮೩); ಕುಠೇರ, ನುಗ್ಗಿ, ತುಳಸಿ. . 
ಮುಂತಾದವುಗಳ ಚಟ್ನೆಯು ಗ್ರಾಹಕ (ಅಖ್ಶಾಂಗ. ೦೪೧-೦೦೫ ಟೀಕೆ). 

ಚಟ್ಲಿಮಾಡು ; ಚಟ್ನಮಾಡು ಎ ೧. ಚಟ್ಟಣಿ ತಯಾರಿಸು : ರೊಟ್ಟಿಗೆ 
ನಂಜಿಕೊಳ್ಳಲೆಂದು ಚಟ್ಟೆ ಮಾಡಿದ್ದರು (ರೂಂ). ೨. (ಆಲಂ) ನುಗ್ಗು 
ಮಾಡು ; ಅರೆದಂ ಪೀಡಿಸು ; ಸಂಸಾರದೊಳಗೆ ವಿಧಿ ರುಬ್ಬುಗುಂಡಾಗಿ 
ಚಟ್ನಿಮಾಡಿದನೆನ್ನ ತಿರುವಿ (ಇಂಕಾಪ. ೫೯-೧೪). 
[ *-ಮರಾ, ಚಟಣೀ, ಚಟನೀ; ಹಿಂ. ಚಟನೀ; ಸಿಂಧಿ. ಚಟಣೀ ] 


ಚಟ್ಟಣೆ 


ಚಟ್ಟಣೆ (ನಾ). ಪಾತ್ರೆಗಳ ಮುಚ್ಚಳ ; ರಭಾಕಣಿ (ಉಕ) ; " ಆಹಾರ 
ಪದಾರ್ಥಗಳನ್ನು ಬಿಸಿಯಾಗಿಟ್ಟಿರಲು ಉಪಯೋಗಿಸುವ "ಲೋಹ, ಮೊ.ಗಳ 
ಮುಚ್ಚಳ ; ಚಟ್ಟಣೆ ™ (Dish-Cover, ಇಂಕನಿ), [ ಸಂ. ಛಾದನ ?) 

ಚಟ್ಟನೆ (ಅ). ಎ ಚಟಕ್ಕನೆ: “ಫಕ್ಕನೆ, ಭೊಂಕನೆ . . . ಚೆಟ್ಟನೆ, ಚಕ್ಕನೆ, 
ಗಮ್ಮನೆ, ಗಕ್ಕನೆ, 'ಬುದಿಂಗನೆ, ಪುಸುಕೆನೆ” (ಕಂನುಹು. ೮೫: ಗಣಪತಿಯು 

. . ಅದರ ಮೇಲೆ ಚಟ್ಟನೆ ಹಾರಿ ಕೂತುಕೊಂಡು "ಮನೆಗೆ ಹೋದನು 

(ಮುಂಬಯಿ. ೪-೮೦); ಶ್ರೀ ಕೃಷ್ಣನು ಹೇಳಿದ ಯೋಗವು . . . ಸಂಸಾರದ 
ಕೆಟ್ಟನ್ನು ಚೆಟ್ಟನೆ ಕಳಚಬಲ್ಲದು (ಗೀತಾಸಂ. ಖಿ. [ಚಟ್‌ - ಅನೆ] 

ಚಟ್ಟಬ್ಬೆ (ನಾ). 'ಒಟ್ಟುಕೆಯ ಹೆಸರು: ಪತ್ರಿ ಗುಣಾನ್ವಿತೆ ಚಟ್ಟಬ್ಬರಸಿಗೆ 
ದೊರೆಯಾರ್ದಾನಧರ್ವ್ವ್ಯಶೀಳೋನ್ನತಿಯೊಳ್‌ (ಮೈಆರಿ. ೦೯೩೦, ೬೪-೭೬; 
3088). [ಚೆಟ್ಟ್ಯ + ಅಬ್ಬೆ) 

ಚಟ್ಟಯದೇವ "ಚಟ್ಟಯ್ಯದೇವ' ನೋ. 

ಚಟ್ಟಯ್ಯ (ನಾ). ಒಬ್ಬುತನ ಹೆಸರು: ಬಿಯಳಯ್ಯ ಮಗ ಚಟ್ಟಯ್ಯನಳಿಯ 
ಕನ್ನಯ್ಯ (ಎಳ. ೪111, ಸೊರಬ. ೪೩೩-೬; 972) ; ಹೊನ್ನಯ್ಯನ ಮಗ 
ಚಟ್ಟಯ್ಯಂ ಕಲ್ಲಂ ನಿಟ್‌ಸಿದೆ (ಎಕೆ. ೪111, ಸೊರಬ. ೬೪-೧೫; 1082). 

[ ಚಟ್ಟ್ಯ * ಅಯ್ಯ) 

ಚಟ್ಟಯ್ಯದೇವ, ಚಟ್ಟಯಂದೇವ (ನಾ). ಎ ಚಟ್ಟಯ್ಯ : ಚಟ್ಟಯ್ಮದೇವನ 
ಪರಿ ಬನ್ದು ಊರನಿಅಿದಲ್ಲಿ (ಎಕ. 113, ಸೊರಬ. ೧೬-೪; 1016). 
ಚಟ್ಟಯದೇವ : ತದಾತ್ಮಜಂ ಚಟ್ಟಯದೇವನಿಂ (ಇ. ೫, ೨೩೦-೦೬: 
3198). [ ಚೆಟ್ಟಿಯ್ಯ * ದೇವ] 

ಚಟ್ಟವ್ರಿತ್ತಿ (ನಾ). ಶಿಷ್ಕರ ಅಥವಾ ವಿದ್ಯಾರ್ಥಿಗಳ ಉಪಭೋಗಕ್ಕಾಗಿ 
ಬಿಟ್ಟ ಭೂವಿಂ : ದೇವರ ಅಂಗಭೋಗಕಂ 'ದೇ[ಗು]ಲಕಂ ಮಾಟಕ್ಕಂ 
ಚಟ್ಟವ್ರಿತ್ತಿ ಬಾಲಶಿಕ್ಷೆಯಿನಿತುಮಂ -ನಡೆಯಿಸುವನ್ತಾಗಿ (ಸೌಇಇ. ೫1-1, 
೧೬೧-೮೮; 1121). ]ಚೆಟ್ಟ+ ವ್ರಿತ್ತಿ ) 

ಚಟ್ಟಸಮಯ (ನಾ). ಶಿಷ್ಯರ ಸಮೂಹ, -ಗುಂಪು ;.ಇಷ್ಟಜನಕ್ಕೆ ಚ್ಟ 
ಸಮಯಕ್ಕೆ ಮಹಾಜನಭೋಜನಕ್ಕೆ ಯುತ್ತಿ ಅಪ್ಟ... ಚರಾಚರೋರ್ವ್ವಿ 
ಯೊಳು (ಎಇ. 7117, ೧೭೪-೯; 1044). [ಚಟ್ಟ + ಸಮಯ] 

ಚಟ್ಟಳಿಕು (ಕ್ರಿ). (?) : ಹಿಮಗಿರಿಗಳನೆಂಬಿ ಗುಂಡವ ಮಾಡಿದ ಕ್ರಮದಷ್ಟ 
ಮೂರ್ತಿಯ ಚಟ್ಟಳಿಕಿ ವಿಮಲ: ಶಕ್ತಿಯ ಹಾಸು ದಟ್ಟನೆ ಮಾಡಿ 
(ದೇವಾಂಪು. ೫-೯೯). 7?) 

ಚಟ್ಟಳೆ, " ಚಡ್ಡಣೆ' ನೋ. 

ಚಟ್ಟಳೆ, (ನಾ). ಮಣ್ಣಿನ ಪಾತ್ರೆ: ಚಟ್ಟಳೆಯಲ್ಲಿ ಬಟ್ಟ ಸೊರೆಯೊಳ್‌ 
ಫೊಸಗಾಜನ ಜಾರು ಪಾತ್ರೆಯೊಳ" ಬಟ್ಟಲೊಳಿಂದುಕಾಂತಮಯ ಭಾಜನ 
ದೊಳ್ಳರಲಾವೆಯೋಡಿನೊಳ್‌". . . ತಿಳಿಗಳ್ಳನದಂ ನೆಟ್‌ ತುಂಬಿ 
ತಂದು ಮುಂದಿಟ್ಟುದು ಮಾಅದಗ್ರಜರನುಕ್ರಮಮಂ ಶಬರೀ ಸಮೂಹೆಕಂ 
(ಬಾಧಪು. ೧೦-೦೩೦). ಚಟ್ಟಳೆಯಲ್ಲಿ ತೀವಿದ ಸುರಾರಸಮಂ ಕುಡಿಯುತ್ತು 
ಮಿರ್ದನೇರ್ಪಟ್ಟಿನಿಯಲ್ಲೆ ನೀಡಿ (ಜಾಧಪು. ೧೦-೧೩೩). [ಚೆಟ್ಟಿ ?) 

ಚಟ್ಟಿ, ಚಟ್ಕೆ, ಚೆಟ್ಟಿ, ಸಟ್ಟಿ (ನಾ). ೧. (ಮಣ್ಣಿನಿಂದ ಮಾಡಿದ) 
ಅಗಲವಾದ ಪಾತ್ರೆ. ೨. ಮಡಕೆ;. “ಭಾಂಡದೊಳು ಸಂಕೆಯೊಳ್‌ ಚಟ್ಟಿ” 
(ಕಟ್ಗಮಂ. ೯೦); ಬಟ್ಟಿವೆಂಗಳು ಕೆಲಬರು -ಸುಳಿದರು ಹೊನ್ನ ಚಟ್ಟಿ 
ಸಟ್ಟುಗಗಳನಾಂತು (ಧರಣ. ೪-೭೧) ; ಸುಲಲಿತವೆನಿಪ್ಪ ಚಟ್ಟೆಯ ಮೊಸರನಿ 
ಳಿಪಿಕೊಂಡು (ಸಿದ್ಯೇಪು. ೩-೧೮): ಇವುಗಳೆಲ್ಲವನ್ನೂ ಬೇರೊಂದು ಚಟ್ಟಿಯಲ್ಲಿ 
ಹಸುವಿನ ಬೆಣ್ಣೆ ಸಹಿತ ಒಗ್ಗರಿಸಿ . . . ಕೊಡಲು ದಾಹಜ್ವರ ಬಿಡುವುದು 
(ಸಕವೈ. ೪೩); ಹುಟ್ಟು ಮೊದಲೀಗರುಹಲೀ ನರಚಟ್ಟಿ ದಿವ್ಯಶರೀರ 
ವಾದುದು ನಿಮ್ಮ ಕೃಪೆಯಿಂದ (ಆಂಬಿಕಾ. ೪೭.೫) ; ಅಟ್ಟು ಉಂಡೇನೆಂದು 
ಚಟ್ಟೀಕುಡಿಕೆ ತಂದೆ (ಗೀತೆ. ೧೮. ಚಟ್ಕಿ : ೨. (ಚಟಿದಾರ' ಪರಾ. 


೨೭೩೭ 


ಚಟ್ಟು, 


ಚೆಟ್ಟಿ, : ೨. ಚೆಟ್ಟಿ ಮಡಕೆಗಳೊಳಗೆ ಭಿನ್ನಪರಿಮಳಂಗಳಂ ಕಟ್ಟಿಕೊಂಡು 
(ಸೊಪಠಾ. ೪-೪); ಚೆ[ಐ8ಾ೦. ಚೆಟ್ಟಿಯೊಳು ತುಪ್ಪ ವೆಣ'ಿದಿಂಗಿಕ್ಕಿ ವೊಗ್ಗರಣೆ 
ಗೊಟ್ಟು (ಸೂಪಠಾ. ೪-೩೬). ಸಟ್ಟಿ : ೨. "ಕೈಸಟ್ಟಿ' ಪರಾ. 
[ ದೇ.8 ತಮಿ. ಮಲ, ತುಳು. ತೆಲು. ಚಟ್ಟಿ ] 

ಚಟ್ಟಿ, (ನಾ). (ಕರಾ) ಅಕ್ಕಿ, ಉದ್ದು ಇತ್ಯಾದಿ ಧಾನ್ಯಗಳನ್ನು ಸೇರಿಸಿ 
ಒರಟಾಗಿ ಹುಡಿಮಾಡಿ ಕಲಸಿ ಕಾವಲಿಯ ಮೇಲೆ,ಶಟ್ಟಿ ಬೇಯಂಸಿದ 
ಒಂದು ಬಗೆಯ ತಿಂಡಿ,-ರೊಟ್ಟಿ: ರುಚಿಯಾದದ್ದಕ್ಕೆ ಏನೋ, ಎರಡು 
ಇಂಥಾ ಚಟ್ಟೆ ತಿಂದರೂ, ಹೊಟ್ಟೆಯ ತುದಿಗೂ ಮುಟ್ಟಿದ ಹಾಗೆ ಕಾಣರಿ 
ವುದಿಲ್ಲ (ಮರಮ. .೬೨). [ ಆಚಟ್ಟ ` 

ಚೆಟ್ಟಿ "ತಟ್ಟಿ? ನೋ. 

ಚಟ್ಟೆ "ಛಟ್ಟಿ' ನೋ. 


| ಚಟ್ಟಿ *ಸೆಟ್ಟೆ' ನೋ. 


ಚಟ್ಟಿಗ (ನಾ). ಒಬ್ಬಾತನ ಹೆಸರು: ಕಟ್ಟಾನೆಮಲ್ಲನಂ ಕಡುಗಟ್ಟಿಗನುತ್ತಿಗನು 
ನೊಲಿಪನಂ ಚಟ್ಟಿಗನಂ ತಟ್ಟುಲಸ್ತಿಟಿ? (ಎಕ. ೩೪, ಅರಸಿ. ೨೩೭-೧೪; 971); 
ತುಜುಗಳೊ'[ಳ್ಲಾ](ರ್ಟಿ]ದ್ದುದಂ ಕೇಟಲಾಗದು . . . ಚಟ್ಟೆ ಗನ ಸಿರಿಗನ 
(Man. 1-1, &3-8; ?1... [ ಚಟ್ಟ್ಯ 4 - ಇಗ). 

ಚಟ್ಟಿಗೆ, ಚಟಕ್ಕೆ, ಚಟಿಗೆ (ನಾ).ಎಚೆಟ್ಟಿ ೨ : ಬೈಚಿಟ್ಟ ಬೆಣ್ಣೆಯ ಚಟ್ಟಿಗೆಗಳ 
ತೆಗೆದಷ್ಟನು ಸವಿದನು (ಪ್ರಸಭಾ. ೦೭-೨೪). ಚಿಟಿಕೆ : ವರ - ಚಿಂತಾಮಣಿ: 
ಯಿರುತಿರೆ ಗಾಜಿನ ಚಟಿಕೆಯ ಹಿಡಿದಂತೆ (ಸುಸಾರ. ೧೧೪-೬. ಚಟಿಗೆ : 
ತುಪ್ಪದ ಚಟಿಗೆಯನ್ನು ನೆಲುವಿಗೇರಿಸು (ರೂಂ). [ ಎಚಟ್ಟಿ) 

ಚಟ್ಟಿಮ (ನಾ). ಒಬ್ಬಾತನ ಹೆಸರು: ನಾಗಚನ್ನ ,ಭಟ್ಟ ಪುತ್ರಾಯ ಚಟ್ಟಿ 
ಭಟ್ಟಾಯಂ . . . ರಾಜಾದಿಶ್ಯೇನ ಗ್ರಾಮದ್ವಯಂ ದತ್ತಂ (ಮೈಆರಿ,"೦೯೩೫, 
೪೦:೩೪; 951. [ ಚಟ್ಟೈ (-ಆಸೆಟ್ಟಿ) * ಅಮ (ಅಮ್ಮ) 

ಚಟ್ಟಿಸು (ಕ್ರಿ). ತಲೆ ಬಗ್ಗಿಸು,-ತಗ್ಗಿಸಂ; ಹಲುಗಿರಿದು ಹುಬ್ಬೇಜ್‌ಸುತ 
ಹಣುಗುತ್ತ ಹೆದಲುತ ತಲೆಯ. ಚಟ್ಟಿಸುತ (ತೊರರಾ. 8-೭-೪೫). 

[ ಚಟ್ಟು? + - ಇಸ್ಯು 

ಚಟ್ಟಿ), ಚಿಟ್ಟಿರಿ, ಚಿಟ್ಟಿಆ೨, ಚೆಟ್ಟಿಟ್‌(ಕ್ರಿ). ೧.(ಸಂಗಂಧ ಮೊದಲಾದಂ 
ವನ್ನು) ಲೇಪಿಸು, -ಬಳಿ,-ಹಚ್ಚು: (೪). ೨. ಎ ಚಟ್ಟುಬಡಿ: “ಸ್ಮಾಸಕಂ, 
ಹೆಸ್ತಬಿಂಬಂ - ಈ ೨ ಚಟ್ಟಿಟ್‌ವುದು” (ಹಲಾಯು. ೮೯-೩೮೬) ; ಬೆಟ್ಟಿಟ್‌ದ 
ಗೋಡೆಗಳ ರಕುತದ ಹೇಸಿಕೆಯನು . . . ನೆರಹಿದಂ ನಿಳಯದೊಳಗೆ 
(ಹಡಳಾ. ೧೦-೩೦); ಚಟ್ಟಿಟ್‌ದು ಘಟಮನರ್ಭೆಸಿ ನೆಟ್ಟನೆ ಪೊಸ ಪೂಗಳಿಂದಂ 
(ಕುಸುಮಾ, ೧೧-೦೩೮); ಬಾಗಿಲರ್ಚಿಸಿ ಚಿಗುರಿಕ್ಕಿ ಚೆಟ್ಟಿಜಕದು (ಪಸಾರ. 9೩೩); 
ದಿಗಿತ್ತಿಯೊಳ್ಕೂಡಿ ಚಟ್ಟಿ ಅ್‌ದಂತಿರ್ದ್ವಪುದಪ್ರತರ್ಕ್ಶ್ಯರ ತೇಜಂ 
ದೇವರಾಜೇಂದ್ರನಾ (ಸೌ೩ಇ. 1೪, ೨೬೭.೨೮; ಸು. 1880) ; ನೃಪನೊಡ 
'ಹುಟ್ಟಿದನ ಹೊಯ್ದರುಣಜಲದಲಿ ಚೆಟ್ಟಿಟ್‌ದು (ಕುವ್ಮಾಕೆ. ೨೦-೨) ; 
ಚಟ್ಟಿಆ್‌ದು ಚಪ್ಪರಿದು ನುಂಗುವ ಭೂತಕೋಟಿಗಳನಟ್ಟಿ 
(ತೊರರಾ. ೩-೭-3), ಚಿಟ್ಟಿರಿ; ೨. ದರಹಾಸಂ ಜೊನ್ನಮಂಂ ಚಿಟ್ಟಿರಿದು 
ಕರೆಯೆ ತದ್ಭೂಪನಂ ನೋಡಲಾಗಳ್‌ (ದಂದ್ರಧ್ಯು.' ೦೫-೪). ಚಿಟ್ಟೀಲ ಪಿ, 
ಅಸ್ರಾಂಬುವಿಂ ಚಿ[ಪಾಕಾಂ. ಚೆ]ಟ್ವಿ೨ದು.ಕರುಳಿನಿಂ ತೋರಣಂಗಟ್ಟಿ (ಗವಿ. 
೬-೦೦), ಚೆಟ್ಟಿಟಿ: ಮೇಲಿನ "ಜಗವಿ' ಪ್ರಯೋಗದ. ಪಾಠಾಂತರ 
ವನ್ನು ನೋಡಿ. .[ಚಟ್ಟ್ರೂ ೬ ಇಟ, ] 

ಚಟ್ಟು, "ಚಟ್ಟಿ' ನೋ. 

ಚಟ್ಟು,, ಚೆಟ್ಟು, (ನಾ). ೧. ಅಶಂದೃತೆ; ಕೊಳೆ; ಹೊಲಸು. "ಮುಟ್ಟು 
ಚಟ್ಟೂ' ಪರಾ. ೨. ನಾಶ; ಕೆಡುಕು; ಹಾಳಂ : ಅವನನಲ್ನಿ ಚಟ್ಟು 
ಮಾಡಿದರು (6). ಚೆಟ್ಟ್ರೂ ; (8). 

[ ದೇ.॥ ತಮಿ. ಚಟ್ಟು ; ತುಳು. ಚಟ್ಟ್‌ ; ತೆಲು. ಚೆಡುಎಕೆಡು ] 


ಚಟ್ಟು, 


u 


ಚಟ್ಟು “ಚೆಟ್ಟಿ” ನೋ. 

ಚಟ್ಟು (ನಾ). ಸಣ್ಣಕಲ್ಲಂ ತುಂಬಿದ ಭೂಮಿ; ಕಲ್ಲು ಭೂಮಿ: 
ಈ ಚಟ್ಟಿನಲ್ಲಿ ಏನು ಜಿಳೆ ಬಂದೀತು (ರೂಂ). [«ತೆಲು. ಟಟ್ಟು ] 

ಚಟ್ಟು ಚೆಟ್ಟು, (ನಾ). ೧. ಗೋಡೆಗೆ ಕೈಯಿಂದ ಒತ್ತುವ ಬಣ್ಣದ 
ಗಂರಂತು,"ಚಟಂಬಡಿ'ಪರಾ, ಪಿ. ಪ್ರಥಮ ಯತುಮತಿಯಾದವಳು 
ಗೋಡೆಗೆ ಒತ್ತುವ ಅರಿಸಿನದಿಂದ ಅಂಕಿತವಾದ ಹಸ್ತದ ಗುರುತು. 
೩. ಪರಿಮಳ ದ್ರವ್ಯದ ಲೇಪನ; ಸುಗಂಧದ ಲೇಪ:.“ಚರ್ಚಾ, ಚರ್ಚಿಕ್ಕಂ, 
ಸ್ಮಾಸಕಃ-ಈ ೩ ಗಂಧವನಿಟ್ಟು ತೊಳೆವುದರ ಪೆಸರು, ಚಟ್ಟೆಂದು ಎಂಬರು” 
(ನಾಚಿ. ೧೨೪). ೪. ನಕಲು. "ಚೆಟ್ಟುಹೊಡೆ' ಪರಾ. ಚಿಟ್ಟು : ೧, 
ಕೋಣವೊಂದು ಸ್ಥಾಪಿತವಾಗಿತ್ತು. ಅದರ ಶರೀರದ ಮೇಲೆಲ್ಲಾ ಭಕ್ತಜನರ 
ಕೈಯ ಕೆಂಪು ಚೆಟ್ಟುಗಳು ಕಾಣುತ್ತಿದ್ದವು (ಬಾಡಅ. ೪೦). ೨. ಚೆಟ್ಟು 
ಬಡಿಸುವಶಾಸ್ತ್ರ, ಇನ್ನೂ ಏನೇನೋ ಶಾಸ್ತ್ರಗಳು ಆದುವು (ಬೆಳುಮ. ೨04). 
೩. ಪುಣುಗಿನ ಚೆಟ್ಟು ಹರಿಣ ಗೋರೋಚನ -ಕೃಷ್ಣಾಜಪುಲಿಚರ್ಮ 
ನರಿಗೊಂಬುಗಳನಿತ್ತರೊಲಿದು (ಮೋಹತ. ೦೯-೭೫): 

[ ದೇ.8 ತಮಿ. ಚಟಜ್ಕುಎ ಹುಡುಗಿಯು ಪ್ರಥಮ 
ಯತುಮತಿಯಾದಾಗ ಮಾಡುವ ಸಮಾರಂಭ) 

ಚಟ್ಟು (ನಾ). ಜಟ್ಟಿ ಕಾಳಗದಲ್ಲಿ ಒಂದು ವರಸೆ: ಎಸೆವ ಮುಹೆಗ್ಗಳಂ 
ಕಡಕಿ ಕಕ್ಚವಡಂ . . . ಪಾಸಗೆವನ್ನಿಮುಟ್ಟಿ ಚಟ್ಟು ಸಿರಣವಟ್ಟಿ ಬಾಹುದಣೆ 
ಖವನ್ಮುರಿ ಕತ್ತರಿ. . . ಜೆಟ್ಟಿಗನ ನಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌ 
(ೆಂದ್ರಪು, ೫-೭೮). [ದೇ.8 ತಮಿ. .ಚಟಜ್ಯು) 

ಚಟ್ಟುಕ(ನಾ). ಸುಗಂಧ ದ್ರವ್ಯಗಳನ್ನು ಸಿದ್ಧಗೊಳಿಸುವವನಂ,-ಲೇಪಿಸಂ 
ವವನು; ಘಟ್ಟಿವಳ: ತಟ್ಟುಕಂ ಚಟ್ಟುಕಂ ತಟ್ಟು ಚಟ್ಟು ಶಬ್ದೌ ಶ್ರೀಖಂಡ 
ಕುಂಕುಮಾದಿ ಗಂಧದ್ರವ್ಯ ಕರ್ದಮ ಕೃತ ಸ್ಥಾಸಕ ವಚನೌ ತತ್ಕುರ್ವನ್‌ 
(ರೆಬ್ಮಾನು. ೪೪೦ ವಾಲಾ. [ ಚಟ್ಟು -ಕ್ಕ)] 

ಚಟ್ಟುಗ(ನಾ). ಒಬ್ಬಾತನ ಹೆಸರು; ಬಂಟುಗ ಮದಭಂಜನಂ ಜಯಾಂಗನಾ 
ಮನೋರಣ್ಣ ನಂ ಚಟ್ಟುಗ ಮದೇಭ ಪಇಸ್ಕಾನನಂ (ಎಳ. ೪111, ಸಾಗರ. 
೧೦೪-೪ ; 1042). [ ಆಚಟ್ಟ್ಯ) 

ಚಟ್ಟುಬಡಿ . (ಕ್ರಿ). ಮಡಕೆ, ಗೋಡೆ, ಬಾಗಿಲು ಮುಂತಾದಂವುಗಳ 
ವೇಲೆ, ಕೈಯಿಂದ ಬಣ್ಣವನ್ನು ಒತ್ತಿ; ಗಂರುತು ಮಾಡು: 
ಬಾಗಿಲು, ಗೋಡೆಗಳ ಮೇಲೆ ಚಟ್ಟು ಬಡಿದಿದ್ದರು (ರೂಢಿ) ; “ಚಟ್ಟು ಬಡಿ 
ದಿದ್ದ ಮಡಕೆಗಳನ್ನು ಸಾಲಾಗಿ ಇಟ್ಟು ಪೂಜಿಸಿದ್ದರು (ರೂಢಿ). 

[ ಚಟ್ಟು * ಬಡಿ, ) 

ಚಟ್ಟುಹೊಡೆ (ಕ್ರಿ). ೧. ಗೋಡೆಗೆ ಕೈಯಿಂಂದ ಬಣ್ಣವನ್ನೂ ಒತ್ತು: ಹೆರಿಗೆ 
ಮನೆಗೆ ಪುಣ್ಮೂಹಕ್ಕೆ ಮೊದಲು ಚಟ್ಟುಹೊಡೆ (ರೂ). ೨. ನಕಲು 
ಮಾಡು; ಕಾಪಿಹೊಡೆ : ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪುಸ್ತಕ 
ದಲ್ಲಿದ್ದುದನ್ನೇ ಚಟ್ಟು ಹೊಡೆದಿದ್ದರು (ಕೂಂ)- ೩.(ಕರಾ). ವಂತ್ರೊಬ್ಬರಂ 
ಹೇಳಿದ್ದನ್ನೇ ಹೇಳಂ: ಏನೂ ಕೆಲಸವಿಲ್ಲ, ಸುಮ್ಮನೆ ಚಟ್ಟುಹೊಡೆಯು 
ತ್ರೂನೆ'(ರೂಢ), [ಚಟ್ಟು * ಹೊಡೆ; ( ಆಪೊಡೈೈ)) 

ಚಟ್ಟೆ, ಚೊಟ್ಟೆ, (ನಾ). ೧.(ಯೂರೋಪಿನವರ ಮಾದರಿಯಂ)ಉಡುಗೆ 
ತೊಡುಗೆ. «ಚಟ್ಟೆಗಾರ' 'ಪರಾ. ೨. ಮೈಮೇಲೆ ಬೆಳ್ಳಗೆ ಸ್ವಲ್ಪ 
ಉಬ್ಬಿದ ಮಚ್ಚೆಗಳೇಳುವ ಒಂದು ಬಗೆಯಂ ಗುಹ್ಕರೋಗ ; ಪರಂಗಿ 
ರೋಗ : (8). ಚೊಟ್ಟೈ. 

ಚೊಟ್ಟೆಯವಾಯೂರೋಪಿನವರ ಮಾದರಿಯ ವೇಷಧರಿಸಿದವನು; 
ಚಟ್ಟೆಕಾರ : ಬಾಗಿಲಿಗೆ ಬೀಗ ಹಾಕಿಸಿ ಬಿಟ್ಟರು. ಮುನಿಸಾಮಪ್ಪನವರು 
ಚೊಟ್ಟೆಯವನಿಗೆ ಹೇಳಿ (ಜಿಂಗೂಲಿ. ೧೩೮). 


[ದೇ.8 ತಮಿ. ಚಟ್ಟೈ; ಮಲ. `ತುಳು.ತೆಲು. ಚಟ್ಟ) 


೨೭೩೮ 


20 


28 


«5 


ಚಟ್ಟೆ, "ಚಟ್ಟ ನೋ. 

ಚಟ್ಟೈ ತಟ್ಟೈ' ನೋ. 

ಚಟ್ಟೆಕಾರ "ಚಟ್ಟೆಗಾರ' ನೋ. 

ಚಟ್ಟೆಗಾರ, 'ಚಟೆಕಾರ, ಚಟ್ಟೆಕಾರ (ನಾ). ೧. ಯೂರೋಪಿನವರ 
ವೇಷವನ್ನು ಧರಿಸಿದವನು: (೪). ೨. ಯೂರೋಪಿನ ಹಾಗು 
ಏಷ್ಯಜಸರ ಸಂಕರ ಜಾತಿಯವನು ; ಆಂಗ್ಲೊ ಇಂಡಿಯನ್‌: 
ರ್ಬ್ರೌ ಎಂಬ ಚಟ್ಟೇಗಾರನು ಆ ದಿವಸ ಗಾಡಿ ಹೊಡೆಯುತಾ ಇದ್ದನು 
(ಮಾಮರಾ. ೧೬). ಚೆಟೆಕಾರ: ೨. ಚಟಿಕಾರರುಚೌಕಿ ಮಾಡುತ, ನಡಿದರೊ 
ಹೇಳದೆ ಗುಡದಾಗ (ಕನ್ನಡಾ. ಕಠ). ಚಟ್ಟೆಕಾರ ; (ಕಿ). 
[ ಚಟ್ಟೆ * - 50ರ, (ಆ ಎ ಕಾಜ). / ತಮಿ. ಚಟ್ಟೈಕ್ಕಾರನ್‌ : 
ಮಲ. ಚಟ್ಟಕ್ಕಾರನ್‌ ; ತುಳು. ಚಟ್ಟಿಗೂರೆ ; ತೆಲು. ಚಟ್ಟಕಾರ 
ಚಟ್ಟೋಜ (ನಾ). ಒಬ್ಬಾತನ ಹೆಸರು: ಅರ್ಜ್ಜುನೋಜನ, ಮಗಂ 
ಚಟ್ಟೋಜ ಕಲ್ಲಂ ಮಾಡಿಸಿದ (ಎಕ. ೪111, ಸೊರಬ, ೦೬-೦೦ ; 1016); 
ಗೊಯ್ದಿಸೆಟ್ಟಿಯ ಬೆಸವಗಂ ಅಕ್ಕಶಾಲೆ ಚಟ್ಟೋಜನ ತಮ್ಮಂ (ಎಕ. ೫11, 
ಶಿವಮೊ. ೪೩-೩೯; 11727).., ( ಬೆಟ್ಟಿ * ಓಜ (ಇಒವರುು) ] 

ಚೆಟ್ಕಗ್ರಾಮ (ನಾ). ಒಂದು ಊರಿನ ಹೆಸರಂ ; ಪಾವಕದಿಶಿ ಶಮಾ ಯಿ 
ಕ್ರಿಷ್ಣಪಾಷಾಣಂ ಚ[ಟ್ಶ್ಮಗ್ರಾ)ಮಶ। ಕ್ರಿಷ್ಣಪಾಷಣಂ (ಸೌಇಇ, ೩1, ೪-೧೩ ; 
-688). .. [ ಚಟ್ಕ? * ಗ್ರಾಮು) 

ಚಟ್ಟಿ "ಚಟ್ಟಣಿ' ನೋ. 

ಚಟ್ಲಿಪುಡಿ (ನಾ). ಕಡಲೆಬೇಳೆ, ಉದ್ದಿನಬೇಳೆ, ಕೊಬ್ಬರಿ, ಮೆಣಸಿನ 
ಕಾಯಿ ಮೊದಲಾದುವನ್ನು ಹಾಕಿ ಮಾಡಿದ ನಂಜಿಕೆಯ ಪದಾರ್ಥ: 
ಚಟ್ನಿಪುಡಿ ಮುಗಿದು ಹೋಗಿದೆ (ಕೂರಿ). ಪುಡಿಚಟ್ಟಿ' ಪರಾ. 

[ ಚಟ್ನಿ (ಆಚಟ್ಟಣಿ) * ಪುಡಿ 

ಚಟ್ನಿ "ಚಟ್ಟಣಿ' ನೋ. 

ಚಡ್‌ಸಾಲ್‌ "ಛಡಸಾಲ್‌' ನೋ. 

ಚಡ (ನಾ). ೧. ಬೇಗ (?): ಬಂದಪನೆತ್ತಿ ವಿಕ್ರಮದಿನೀಟ್ಕುಳಿಗೊಂಡಪನಂತೆ 
ಕೊಸ ನಿನ್ನಿಂದೆಮಗೊಳ್ಳೆಯಂ ಬಿಡುವೆ ಪೇಟು್‌ ತನಗಿಕ್ಕಿದ ಕೋಂಟೆ-ತಾಂ 
ಚಡಂ ಬಂದು . ನಿಜೇಶನಾತಕೊಆ್‌ಯಂ ಶಿವಂ ಗಟಪಲೈ ಬೇಡ 
ಫೋಗೆಂದುಅದೊತ್ತಿ ಚಪ್ಪರಿಸೆ ಪೋದನವಂ ಪಗೆಸಾರಿ ಕೋಪದಿಂ (ಪುನೃ ಪು. 
೭-೬೭. ೨. [ಸಂಗೀತ] ರಾಗದಲ್ಲಿ ಒಂದು ಗತ್ತು (?) : ಗಹಗಹಿಕೆ 
ಗೊಂಡಂ ಗೊಂಡಿ ಚಡಂ ಬಾಹಟಂ ಲಾಲಂಗಿ ತನ್ನೆವಣೆ ನಿಸ್ನರಣೆ ರಂಗರಕ್ಷಿ 
ಬೇಗ ವಣಿತು ತರಹರಂ ಸುರಿವೊಟ್ಟಜೆ . .. ಬೆಡಂಗುವಡೆಯೆ 
ಪಾಡುತ್ತಿರೆಯುಂ (ಶಾಂಕೀಶ್ಶ. ೧೬-೬೭ ವ). [?] 

ಚಡತ (ನಾ). ಮನೆಯ ಮಂಂದಿನ ಜಗಲಿ ; ಕಟ್ಟೆ : ಅವರೆಲ್ಲ ಮನೆಯ 
ಮುಂದಿನ ಚಡತದಲ್ಲಿ ಕುಳಿತಿದ್ದರು (ಕೂರಿ). [ ?] 

ಚಡತಿ (ನಾ). ಅಸೂಯೆ ; ಹೊಟ್ಟೆಕಿಚ್ಚಾ; ಕರುಬಂ : (8).. [?] 

ಚಡಪಡ (ನಾ). ೧. ಅಸಮಾಧಾನ ; ಕಳವಳ. "ಚಡಪಡಿಕೆ' ಪರಾ. 
೨. ಆತುರ ; ಅವಸರ ; ಗಡಿಬಿಡಿ. "ಚಡಪಡಿಸು' ಪರಾ. [?. 


`ಚಡಪಡನೆ, ಚಡವುಡನೆ, ಚಡಂಪಡನೆ, ಚಡುಪುಡನೆ, ಚಡುಹುಡನೆ (ಅ). 


ಲಗುಬಗೆಯಿಂದ ; ಬೇಗನೆ ; ತ್ವರಿತವಾಗಿ : “ ಚಚ್ಚರಂ. . . ಚಡಪಡನೆ 
ಭೋರಿನೆ . ... ಶೀಘ್ರಾರ್ಥ” (ಕಬ್ಮಮಂ. ೬೨). ಚಡಪುಡನೆ : “ಚಟ್ಟನೆ” 
(ಉನಕೋ. 8೪) ಚಡುಪಡನೆ : “ ಭೋಂಕನೆ ಚಡು[ಪಾಕಾಂ. ಡ)ಪಡನೆ 
ಚೆಚ್ಚರಂಗಳ್‌ . . , ತುರಿಹಮುಂ” (ಕಲ್ಮಳ್ಳಿ. ೪). ಚಡುಪುಡನೆ : 
ಭೋಂಕಲ" ಚಡುಪುಡನೆ ಗಿಟ್ಕ ತಿಟ್ಲನೆಯಂ೨ಂ . .. ಒದವುಗುಂ ಶೀಘ್ರಾರ್ಥಂ 
(ಕಮದ. ೩೦೫). ಚೆಡುಹುಡನೆ: ಚಡುಹುಡನುಂಡು . . . ನಡೆದರ್‌ 
(ಸೂಕ್ಮಿಸು. ೧೮-೩೫). "ಸಡುಹುಡನೆ' ಪರಾ. [ಚಡಪಡ + - ಅನೆ] 


ಚಡಪಡಿಕೆ. 


ಚಡಪಡಿಕೆ, ಚಟಪಟಿಕ್ಕೆ, ಚಟುಪಡಿಕೆ (ನಾ). ಎಚಡಪಡ ೦ ; ಒಳಗಿನ ಚಡ 
ಪಡಿಕೆಯನ್ನು ಆಡಿ ತೋರಿಸುವಂತಿಲ್ಲ (ವೈನಿ. ೩೯) ; ಸಾವಿತ್ರಿಯ ಚಡಪಡಿಕೆ 
ಕಣ್ಣೀರ ಕೋಡಿಯಾಗಿ ಹೆರಿಯ ತೊಡಗಿತು (ದೆಪಕಿ, ; 398); . ಒಂದು 
ಒಂದೂವರೆ. ತಾಸು ಕುಳಿತರೂ. ಯಾರೂ ಜರಲಿಲ್ಲ: ಅವನಿಗೆ ಚಡಪಡಿಕೆ 


ಯಾಗಹಶ್ತಿತು (ಕೃತಕ್ಕೆ. ೦೬೪): ಯಶೋದೆಗೆ ತಡವಾದಂತೆ ಚಡಪಡಿಕೆ | 


ಹೆಚ್ಚಾಯಿತು (ವಾತ್ಮಲ್ಮ. ೨೫೮). ಚಟಪಟಿಕೆ, : (8. ಚಟುಪಡಿಕೆ : 
ಅನಂತನ . . ., ಈ ವ್ಯರ್ಥ: ಚಟುಪಡಿಕೆಯನ್ನು ಕಂಡು ಕಮಾಂಡರರೇ 
ಹೇಳಿದರು:(ಸಮಸೌ. ೦೦೪). [ ಚಡಪಡ + ಎ ಇಕೆ] 

ಚಡಪಡಿಸು, ಚಟಪಟಿಸು (ಕ್ರಿ). ೦. ಕಳವಳಗೊಳ್ಳು ; ವ್ಯಥೆಪಡು : 
ಕರುಗಳು: ಕಣ್ಣುಮರೆಯಾದ ಕೂಡಲೆ ದನಗಳು ಚಡಪಡಿಸುತ್ತವೆ 
(ಮುಂಬಯಿ. ೫-೨೩); ೨. ಅವಸರಪಡು ; ಆತುರಪಡು : ಯಾವಾಗ 
ಅವರನ್ನು ನೋಡಿಯೆ ನೆಂದು ಆತ ಚಡಪಡಿಸುತ್ತಿದ್ದ (ಪುವಾಇ. 
11, ೦೯೭), ನನಗೂ: ಅವರಂತೆ ಕುಣಿದಾಡಜೇಕು ಎಂದು ಕೈಕಾಲುಗಳು 
ಚಡಪಡಿಸುತ್ತಲೇ ಇದ್ದುವು (ಕಾಲಿಮ. ಆಂ). ೩. ಒದ್ದಾಡು; 
ಹೊರಳಾಡು : ಒಬ್ಬನು "ಆ ಚಡಪಡಿಸುವ ಆತನ ಎರಡೂ. ಕೈಸಳನ್ನು 
ಬಲವಾಗಿ ಹಿಡಿದುಕೊಂಡನು, (ವೀರಬಂ, ೩೦); ಕಾಯ್ದ ಹಂಚಿನ ಮೇಲೆ 
ಹುರಿಯಲು ಹಾಕಿದ ಅರಳಿನ ಜೋಳದ ಕಾಳಿನಂತೆ ಚಡಪಡಿಸಿದನು 
(ಜಿಂಶುಟಿ.: ೨೦) ; ನಿಮ್ಮ ಕುದುರೆ. ನೆಮ್ಮದಿಯಿಲ್ಲದೆ: ಚಡಪಡಿಸುತ್ತಿತ್ತು 
(ಕಾಲವ. 69). ಚಟಪಟಿಸು : ೩. ಅಶಾಂತಿಯಿಂದ ಅವಳು /ಚಟಪಟಿಸು 
ತ್ತಿದ್ದಳು (ವಂಕವೃ. ೧೮೯). .[ ಚಡಪಡ + - ಇಸ್ಕು) 


೨೬೩೯ 


15 


ಚಡಾಳಿಸು 


ಚಡಾವು, ಛಡಾವು (ನಾ). ೧. ಏರಿಕೆ; ಉನ್ನತಿ: ಬಡತಿ: (8. ೨. 


ಏರಂನೆಲ; ದಿಣ್ಣೆ: 'ಚಡಾವಿನಲ್ಲಿ`ವನಂಡಕ್ಕೆ ಹೋರದೆ ನಿಂತುಬಿಡುತ್ತಿದ್ದಿತು 
(ಬೈ ಸರ್ವೆ, ೦೨೦); ಹಿ ಒಂದೂ.ಬಗೆಯಂ ಮೆಟ್ಟು : ಕೆಲವರು ತುರುಕರ 
ಸಂಪ್ರದಾಯದ ಚಡಾವುಗಳನಕ್ನಿ ಉಪಯೋಗಿಸುತ್ತಿದ್ದರು. (ಹುಲ್ಕಹ. 6); 
ಕಾಲೊಳಗಿನ ' ಹರಿದು ಹೋದ ." ಚೆಡಾವ'ನ್ನು ನೆಲಕ್ಕೆ ಅಪ್ಪಳಿಸಿದನು 
(ಸಕುಮಂ. ೪೪); ಕೆಂಪು ಬಣ್ಣದ ಸೊಗಸಾದ 'ಕಿಥಿಕಿರಿ' ಚೆಡಾವು (ದಾಳಹೊ.೨). 
ಛಡಾವು: ಸಿ, ನಾನು ಜುಬ್ಬ ತೊಟ್ಟು ,ಪೈಜಾಮ' ಹಾಕಿ ಕಾಲಿಗೆ ಪಂಜಾಬಿ 
ಮಾದರಿಯ ಛಡಾವನ್ನು ಮೆಟ್ಟಿದ್ದೆ' (ಧಮಳಶ್ಟಿ:ಲ ೧೧೫). 
[ಹಿಂ ಚಢಾಪ್‌, ಚಢೌವಾ ; ಮರಾ. .ಚಢಾಊ,. ಚಢಾವ್‌'] 


10| ಚಡುಳ, ಚಢಾಳ್ಮ.ಛಡಾಳ (ನಾ). ಹೆಚ್ಚಳ ; ಅತಿಶಯ ; .ಆಧಿಕ್ಕ : 


ಭುಮರಮಂದೃ $ಮರಂಗಳ ಗಾವರಕ್ಕೆ ಜಾವಳಿಸಿ ಚಡಾಳದೊಳ್ಳೊರೆವುವು 
(ಅನಂಸು. ೦-೭೬೭); ಸಿರಿಯ 'ಚೆಡಇಪಾಕಾಂ ಢೂ]ಳದಲಿ ತಂದಖಿಳ ವಶ್ತುವ 
ನಾಲಯಡದೊಳೊಪ್ಪಿಸಿದನು (ಕುವ್ಮಾಸ. 3೬೪೦) ;ಹೇಳು. ಹೇಳಭಿಮಾನಭಂಗ 
ಚ[ಖಾಜಂ. .ಛ)ಡಾಳವಾರಿಂದಾದುದು (ತೊ ರ ರ. '&-8-9); ತೋಳ 
ಮೂಲಗಳೊಡೆವಂತೆ ' ಬೆರ್ಮೊಲೆಯ ಚಡಾಳದಿ ಮೆಟ್‌ವ ಹೆಣ್ಣುಗಳು 
(ಪಹೋಹತ. ೦೪-೬೦) ; ಗಂಧರ್ವ::ವಿದ್ಯಾಚಾರ್ಯ ನೃಪಸುತರೂ ಮೇಳೈಸಿ 
ವೀಣೆಯನು ಕಲಿವ ಚಡಾಳವೇನು -(ಸಾಳ್ಮಿಳಾ. ೭-೧); ನಾಲಗೆದೆಟ್‌ದವ 
ನಂಡಿವೊಂದು ನುಡಿಯ ಚಡಾಳವನೇನ ' ಬಣ್ಣಿಪೆನು: (ಧರಣ. 8೭:೨೪). 
ಚಢಾಳ : ಬಲ್‌ ಚದುರ ಚಾವಡಿ ಚಢಾಳಡೋಳಿ ಚೇಟದ ಧಾಟಿ ಸಿಂಗರದ 
ರಂಗಭೂವಿಂ (ಪದ್ಮರಾ. 6-5೬೫: ಛಡಾಳ ; ಮುನಿವ್ರಜ . . , ಕಡು 


ಚಡಪುಡನೆ "ಚಡಪಡನೆ' ನೋ. 

ಚಡರ (ನಾ). ಕವಚ ; “ಸನ್ನಾಹಂ, ಕವಚಂ, ಚಡರಃ, . . . ಜಾ(ಳಿ)ಳಕಾ- 
ಈ ೧೦ ಕವಚಂ” (ಹಲಾಯು. ೭೬-೩೦೩) [ಸಂ] 

ಚಡಲೆ`(ನಾ). ಒಂದು ಬಗೆಯ ಮರ: ಅರಿಸಿನ, ಬೂರುಗ, ಚಡಲೆ, 


.ಶೋಕರಸದ: ಛಡಾಳವನು ನಿಲಿಸಿಧರು (ಕುಪ್ಮಾಅ. 8.35ರ; ಬಿಸಿಲ ಛಡಾಳದಿ 
ಬೆಂದರ್ಗೆ ಮಡುನೀರು ಸಸಿನೆಳಲಿದಿರ್ವಂದಂತೆ (ಮೋಹತ. 3೭:೧೭). 
[ «ಪ್ರಾ. ಛಡಾಲ] 
ಚಡಾಳತೆ, ಛಡಾಳತೆ (ನಾ). ಹೆಚ್ಚಳ ; ಆಧಿಕ್ಕ: ಚತುರಂಗದ 


ನಾರವಳ್ಳಿ, ನೀರವಳ (ನಮ್ಮನು: ೨೩೬). [?] 
ಚಡಾಯ, ಚಢಾಯಿಂ, ಛಡಾಯ (ನಾ). ೧. (ಪದವಿಯಲ್ಲಿ) ಉನ್ನತಿ ; 
ಬಡತಿ : ರಾಜಪುತ್ರರ್ಗೆ ಪಸಾಯಮಂ ಕೊಡಿಸುತ್ತಂ ವೀರಭಟರ್ಗೆ 


ಚಡಾಯವಂಂ ಮಾಡಿಸುತಂ (ಬಸರ. ೬-೩೪). ೨. ಅತಿಶಯ; ಆಧಿಕ್ಕ : . 
ರಾಯರಧಿಕರು ಚಟುಳ ಚರಣ ಚ[ಪಾಕಾಂ. ಛ]ಡಾಯ ಮಾನಿತರಿಳಿದುದಾ, 


ಖಳರಾಯ ದುರ್ಗವ (ತೊರರಾ. ೬-೦೮-೪). ಚಢಾಯಿ ೩. ಮೇಲೇರಿ 
ಹೋಗುವುದು ; ದಾಳಿ : , ನಿಂ ಚಢಾಯಿ ಮಾಡುವ ನೀತಿ ಅಸಲ್‌ 
ನಿರ್ಭಿ ತಿ ಹೇಳಿಕೇಳಿ (ಅರಳು. ೩೯೬-೦೦). ಛಡಾಯ : ಮೇಲಿನ 
“ತೊರರಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ «ಹಿಂ. ಮರಾ. ಚಢಾಈ ] 
ಚಡಾಯತಿಕೆ (ನಾ). (ಕಂದಂರೆಯನ್ನು) ಏರುವ ಕ್ರವು-ಆರೋಹಣ 
ವಿಧಿ (?): ವಾಮರಾಜ ಪ್ರಿಯ ತನೂಜಾತ ರೂಪುರೇಖೆ ಥಾಪನೆ ಬಯ್ಸಿಕೆ 


ತೊಡೆಮಡ ಕಯ್ದನಿಯೆಂಬ ಚಡಾಯಶಿಕೆಗಾಯತಿಕೆವಡೆದಾರೂಢ ವಿದ್ಮಾ 


ವಿಳಾಸ (ಸೌಇಇ. 82- 1, ೩೪೩-೨೦.; 1226). (?] 
ಚಡಾಯಿಸು, ಛಡಾಯಿಸು, ಛಡಾಯ್ದು (ಕ್ರಿ). ೧. ಏರಂ; ಹೆಚ್ಚಾಗು; 


ಚಡಾಳಿಸಂ : (೪. ೨. ಎತ್ತರಿಸಂ ; ಹೆಚ್ಚಿಸಂ ; ಹೆಚ್ಚುಮಾಡಂ: (8). 
೩. (ಹೊಡೆತ, ಏಟು ಮೊದಲಾದಂವನ್ನು)ಕೊಡು, ತಾಗಿಸು: (ಬ-' 
೪. ಚಬಕದಿಂದ ಅಥವಾ ಬೆತ್ತದಿಂದ ಥಳಿಸು: (8). ಛಡಾಯಿಸು: 


೨. ಜಮಾಬಂದಿಗೆ ಜಾಸ್ತಿ ಛಡಾಯಿಸಿ ತನ್ನ ಕೈಕಾಗಜಕ್ಕೆ ಕೂಡಿ ಬರಬೇಕೆಂಬ 
ದಾಗಿ (ಮಹಾವಂ. 11, ೭೧). ಛಡಾಯ್ಸು : ೩. ಅಗ ಆಡ್ಡೇ ಇದ್ದ ಮಾತ್ನೆಲ್ಲಾ 
ಈಗ ಒಂದಕ್ಕೆರಡಾಗಿ ಛಡಾಯ್ಲಿ ,_ದೀನ್ನೂ (ದುಕಂನಾ. &೩). 

[( ಚಡಾಯ + - ಇಸ್ಕು) 


40 


ಚ[ಗಾಕಾಂ. ಛ]ಡಾಳತೆಯಿಂದ ಚೂರಿಸುವಸ್ತ ಶಸ್ತ್ರದಲಿ ಹೊದೆಸಿಕೊಂಡುದು 
ಕಪಿಬಬವನು (ತೊರರಾ. ೬-೦೩-೩೦). ಛಡಾಳತೆ :' ನಿಮ್ಮಾತನುಗಿದೆಬ್ಬಸಿದ 
ಹುಲಿಯೋ ನೊಂದ ಹೆಂದಿಯೊ ಹಸಿದ ಭುಜಗನೋ ಕಾದ ಕಟ್ಟುಕ್ಕಿನ 
ಛಡಾಳತೆ[ಪಾಣ. ೪ಕೆ]ಯೊ (ಕುವ್ಕಾಅ. & 0. .[ಬಡಾಳೆ೬- ತೈ] 


| ಚೆಡಾಳಧ್ವನಿ (ನಾ). ಅಧಿಕವಾದ ಧ್ವನಿ; ಅತಿಶಯವಾದ ಧ್ವನಿ : ಅದೆ 


ರಘುಕ್ಷಿತಿಷಾಲಕನ ಚಾಪದ ಚಡಾಳಧ್ವನಿ[ಪಾಣಂ. ಧ್ವಾನ]ಯ ಚಿತ್ತೈಸಿದಿರೆ 
ಮುಂಧಿದೆ ಸಮರಭೈರವನುಗ್ರಸಿಂಹೆರವ (ತೊರರಾ. ೩-೬-೩೩). 
[ಚಡಾಲ + ಧ್ವನಿ] 


ಚಡಾಳಿಕೆ, ಛಡಾಳಿಕೆ (ನಾ), ೧. ಉಗ್ರತೆ; ರಭಸ": ಬಲಾ ಬಿಸಿಲೊಂದು 


ಚಡಾಳಿಕೆ ಜಗವ ಭಂಗಿಸಿತು (ಮೋಹತ. 8೯-೪೬) ; ಇವರ ಬಲುಹು 
ಮತ್ತಿವರಟ್ಟುಳಿ ಮೇಣಿವರ ಚಡಾಳಿಕೆ ಇವರ ಕಿಟುಕು (ಭಿಕ್ಕಿಸ,-19;-0ಳು. 
ಛಡಾಳಿಕೆ :-೨,:ಅತಿಶಯ ; ಅಧಿಕ್ಯ : ನಾಟಕ್ಸಿ.ಬಸಂತನ ಕಾಪು ಕಾಮ 
ದೇವನ ರತಿಯಾಜ್ಞೆ ಚಂದ್ರನ, ಛಡಾಳಿಕ[ಪಾಣಾಂ. ತಳಾರಿಕೆ] ಶಂಬೆಲರೊಂದು 
ಬೆಂಬಲಂ, (ಅನಂಪು, ೦-೮೬): (ಸೂಕಿ ಸು. ೪.೨೯ ನೋ). 

[ ಜಡೂಳ + - ಇಕಿ] 


ಚಡಾಳಿಸು, ಚಡಾಳೈಸು, ಚಢಾಳಿಸು, ಚೌಡಾಳಿಸು, ಛಡಾಳಿಸು (ನಾ). 


೧. ಅಧಿಕವಾಗು; ಮೇಲಾಗು ; ಆಧಿಕ್ಕವನ್ನು ಪಡೆ: ತೋಳು 
ಸಾವಿರವಮರಪತಿ: ತೆಲುವಾಳಿನೊಕ್ಕಲು . .-. ಶೂಲಿ ಬಾಗಿಲ ಕಾಯ್ವ 
'ನೀಸು ಚಡಾಳಿಸಿದ ಸಿರಿ ಯಾರಿಗೆ (ಕುವ್ಮಾಸ. ೯೨೬೩); ಮೇಲಣಾವರಣಾಂಬು 
ಕುದಿವುತಿರ್ದುದು ಶಿಖಿ ಚಡಾಳಿಸಲ್‌ (ಕಲಪು. ೩೦-೬). ವಿ. ಚಾತುರ್ಯ 
ದಿಂದ ಜೋಡಿಸಂ ; ಸೊಗಸಾಗಿ ಅಳವಡಿಸಂ : ಜಂತ್ರವೀಣೆಯ ತಂತ್ರಿ 
ಗಳನು ಚಡಾಳಿಸಿ ಕಂತುವಿನಂಕಮಾಲೆಯನೂ.. . : ಬಾಜಿಪ ಕಾಂತೆ.ಕಣ್ಣಿ 


ಚಡಾಳೈನು 


ಸೆದಳು (9೦೪ರ. 8.೦೩೨) ; ಹಸುರಂಗಿಯನು ತೊಟ್ಟನು ಚಡಾಳಿಸಿ ಪದ 
ದೊಳೆಕ್ಕಡವ (ಳುವ್ಶಾಅ. ೦೩-೦೪) ; ಪೊನ್ನ ದಂಡಿಗೆಯ ಚಡಾಳಿಸಿ ಬಿಗಿದನು 
(ಕ್ರಿಳುಕಿ. ೬-೨೬). ಹ. ತುಂಬು; ವ್ಯಾಪಿಸು; ಹಬ್ಬ: ಬಲುಗಾಳೆಗದ 
ಭಾರಣೆಯ ಬಲುಹು ಚ[ಶಾಾ೫. ಛ]ಡಾಳಿಸುತಲಿರ್ದುದು ಚತುರ್ದಶ 
ಭುವನವೀಧಿಗಳ (ತೊರರಾ.. ೬-೦5-೦೦) ; ಅವನೆ ` ಕೀರ್ತಿ ಚಡಾಳಿಸಿತು 
ತ್ರೈಜಗವನು (ನಳಕ. ೪-0). ೪. ಪ್ರಜ್ವಲಿಸು; ಥಳಥಳಿಸಂ : ಬಾಲ 
ಸೂರ್ಯನವೋಲ* . . . ತೇಜದ ವಿಕಾರ ಚೆಡಾಳಿಸಿತು (ಕುವ್ಕಾದ್ರೋ. 
96-೩೦); ದುಕೂಲ ಮಣಿಭೂಷಣವ ಧರಿಸಿ ಚಡಾಳಿಸುವ ಕಾಂತಿಯಲಿ 
ಸಿಂಹಾಸನದಿ ಕುಳ್ಳಿರ್ದ (ಸಕಕ. ೯-0). ೫. ಉರವಣಿಸು, ರಭಸಗೊಳ್ಳು: 
ಗುರು ಚಡಾಳಿಸಿ ಹೊಕ್ಕನೊವಿಸ್ಮಿಂಗುರವಣಿಸಿದನು ಬಾಹ್ಲಿಕನು (ಕುಲಾವಿ. 
೮-೭೯) ; ಹೊಗೆ ಚಡಾಳಿಸಿ ಹಬ್ಬ ತಂಬರವ (ಳೌಶಿರಾ. ೨೨-೩೫); ಶೋಳೆ 
ರಡನು ಕಟ್ಟಿ ಜಯರಾಜನಿತ್ತ ಚಡಾಳಿಸಿ ತರುಕ್ತಿದ್ದನತ್ತ (ರಣೆ. ೩೪-೯೬). 
ಚಡಾಳೈಸು: ೨. ಕರದ ಬಿಲೈದೆಯಂ ಚಡಾಳೈಸುತಾಗ ಶಶಮಾಯುನಿಂದ್ರನ 
ಸರಿಸದೊಳ್‌ ನಿಂದು (ಜಬಪು. ೪೯-೨೦). ಚಢಾಳಿಸು : ೧. ಕೀಲಿಸಿದ 
ಹೃದ್ಧೀಜಬಿಂದು ಚಢಾಳಿಸಿದ ಶೀತಾಂಶುವಾಗಲು (ಪ್ರಛುಲೀ. ೨-೧೦); 
ವಿಷರಸದ ಬೊಬ್ಬಳಿಗೆ ಚವಳತೆ ಚಢಾಳಿಸಿತು (ತುರಂಗ. ೬೯-೪೦. ೫. 
ಕಣೆಗಳಿಂ ಚಢಾಳಿಸಿ ಭಟರ ಕಣೆಗಳಿಂ ಮನ್ನಿಸಿದನು (ತುರಂಗೆ. ೬೪-೪) 
ಚೌಡಾಳಿಸು : ೫. ಚೌಡಾಳಿಸಿಯ್ಕೆಯಂಟರೊಳಗೆ ಕಾಯನು ಕೊಂದು 
ಅವುಕಿ ಬೆತ್ತಿಯೊಳು ಜೋಡೆತ್ತಿ . . . ಹಳೆದಿ ಜೋಡ ಬವರಕ್ಕೆ ನಿಲಿಸಿ 
ಯಾಡಿದರು (ಸೌಂದಳಾ. 9-೪0). ಛಡಾಳಿಸು: ೧. ಮನಂ ಸೋಲ್ವು 
ಕಾಂತನಂ ಕಾತರದೆ ಡಾವರಿದೀಕ್ಷಿಸೆ ಛಡಾಳಿಸಿದ ರಾಗದಿಂ (ಪದ್ಮರಾ. ೮-೯೪); 
ನಾಲಗೆಯ ನೆಣಗೊಬ್ಬು ಮಿಕ್ಕು ಛಡಾಳಿಸಿದರೇನಹುದು (ಕುವ್ಮಾಕ. 
೧೬-೦೭) ; ಉರಿ ಧಡಾಳಿಸಿಕೊಡನೆ ಧೂಮವು ಪುರವ ಮುಚ್ಚಿ ದುದು 
(ಅಂಬಿಕಾ. ೪೪-೩೫). ೪. ಢಾಳದ ಬೆಂಬಚಿವಿಡಿದು ಛಡಾಳಿಸೆ ದೃಗ್ರುಚಿ 
(ಉದ್ಮಟಿ. ೦೧-೧೬); ಮಿತ್ರೆ ಕುಳಿತಳು ಕಾಂತಿ ಛಡಾಳಿಪ ಮಣಿಮಂಚ 
ದೆಡೆಯ ಆಳಿಯರ್‌ . . . ಪ್ರಕ್ಷಾಲಿಸಿದರು ಪದಯುಗವ (ಮೋಹಚಶ. ೨೭-೩೩). 
೫. ಕೈದುಕಾಆರ ಗುರು ಛಡಾಳಿಸಿ ಮೈದೆಗೆದು ನಿರ್ಜರರ ನಗರಿಗೆ 
ಹಾಯ್ದ್ಡನು (ಕುವ್ಮಾಲ್ರೋ. ೦-೩); ಮತ್ತೆ ಖಳರು ಛಡಾಳಿಸುತ 
ಮೇಲೇಜೌದರು ಘನತರದ ಕೋಪದಲಿ (ಜೀದೆಂಕ. ೬-೦೩); ಈ ದೇಹ 
ಸುಖದನುಭವ ಛಡಾಳಿಸಿ ಮರಳಿ ನಿನ್ನೆಡೆಗೆಳೆದು ತಹುದು (ಅಕ್ರೂರ. 
೪೭೩. ೬. ವಿರೋಧಿಸು; ಎದುರುಬೀಳು : ಕೇಳಿಯೊಳಿನಿಯಂಗೆ 
ಸುಖವನೆಯ್ದಿ ಸದೆ ಛಡಾಳಿಸಿದವಳ ಪೇರುರವ ಬಾಳಿನೊಳ್‌ ಸಿಗಿವಂತೆ 
. . ಹೀಳಿ ದಳೊಂದು ದೆಳ್ಳೆಲೆಯ (ಮೋಹಕ. ೦೬-೩೩). 
[ಚಡಾಳ * - ಇಸ್ಯು) 

ಚಡಾಳೈಸು “ಚಡಾಳಿಸು' ನೋ. 

ಚಡಿ, (ನಾ). ಸಣ್ಣಮಾರ್ಗ, ಕಿರುದಾರಿ: ಈಶಾನ್ಶ ಚಡಿಯ ದಾರಿಯಿನ್ತೀ 
ವಳಯ ಸೀಮೆಯುಂ (ಎಳ. ೪, ಪಾಸನೆ, ೬೦-೪೨; 1216); ಜಾಂಬೇಜಿ 
ಯಂಥ ದೊಡ್ಡ ಪ್ರವಾಹವು ನಾಲ್ಕು ಕಡೆಗಳಲ್ಲಿ ಮುರಿದು ಈ ಭೂಮಿಯ 
ಚಡಿಯಲ್ಲಿ ಧುಮಕುವ ನೋಟವು ಅತಿ ಮನೋಹರವಾಗಿದೆ (ಐಾಲಪ್ರ. 1, 
೩೦೭). ಇ ಪ್ರಾ. ಛೇಂಡೀ) 

ಚಡಿ, "ಛಡಿ' ನೋ. 

ಚಡಿ, (ನಾ). ವಂರಗೆಲಸದಲ್ಲಿ ಎರಡು ಮರದ ತುಂಡುಗಳನ್ನು ಕೂಡಿ 
ಸುವ ಸ್ಥಳದಲ್ಲಿ ವೂಾಡುವ ಪಡ ಅಥವಾ ಕೂರು; ಕೂಲು : (೪. 

(2?) 

ಚಡಿಕೆ, ಚಳಕ, ಚಳಕಿ,, ಛಡಕಿ, ಛಡಿಕೆ (ನಾ) ಜಟ್ಟೆಕಾಳಗದಲ್ಲಿ ಒಂದಂ 

ವರಸೆ : ಡೊಕ್ಕರಂ ಚಡಿಕೆ ತುಳಾಡಿ ಪೊಟ್ಟ ಮುಡುಹಂ ಮುಹಡಂ ದಣು 


೨೭೪೦ 


26 


$0 


48 


ಚೆಡುಹುಡನೆ 


ವಟ್ಟಿ ಪಟ್ಟಿಸಂ (ಅನಂಪು. 3-೨೭) ; ಒಡೆಮುರಿಎಪಟ್ಟಸಕೆ ಚಾಡುವ ಚಡಿಕೆ 
[ಪಾಕಾಂ. ರುಡಿತೆ]ಗೊದಗುವ ಭಟರು ಹೆಣಗಿದರು (ಕುವ್ಮಾಸ. ೨-೯೭). 
ಚಳಕ : ತವದ ನಿಜಕೋಪದಿಂ ಚೆಳಕವಿನ್ನಣಂಗೊಂಡು ತಕ್ಕಿನೊಳ್‌ 
. . - ಡೊಕ್ಕರಿಸಿ ಕೊಂದನಾ ಮಂಪ್ರಿಕನೆಂ (ಜಗವಿ, ೬ ೩೮) ; ಕೇಣಮಿಲ್ಲದೆ 
ಚಾರಿ ಚಳಕ ಚಾಳೆಯ ಚದುರ್‌ ಪಾಣಿಲಾಘವ ಪಂಥ ಪಾಡುಗಳನಲ್‌ದು 
(ಕೈಮಿಧಾ. ೨೨-೬) ; ಪರಿವಿಡಿಯೊಳ್‌ ಚಳಕಂ ಮೆಯ್ಲಿರಿಯೆಟ್ಟಆು ಶಾಣ 
ದೆೊಳ್ಳು ಪೆಣಗುವ ಸೈಪುಂ ದೊರೆಕೊಂಡ ಕುವರನಿರವಂ ನಿರವಿಸಿದರ್‌ 
ಗರುಡಿಯೋಜರವನೀಪತಿಯೊಳ್‌ (ಚಿಕವಿ. ೪.೧೩). ಚೆಳಕ್ಕಿ : ಚಳಕಿ 
ಚಳವಾಗೆ ಪಾರಂ ಸೆಳೆವೆಳೆವಂ ಪಟ್ಟಿ ಸಂಡಿ ಪುಟಪಟ್ಟಿರೆ . . . ಕೊಣಿಗಿಡಂ 
ಚಾಣೂರಂ (ಅರ್ಥನೇ. 6-೧೦6). ಛಡಕಿ: ಎಸೆವ ಮುಹಗ್ಗಳಂ ಛ[ಪಾಕಾಂ. 
ಠ] ಡಕಿ ಕಕ್ಟವಡಂ ಮುಹಡಂ ಬಾಹುದಣೆ ಖಮ್ಮರಿ ಕತ್ತರಿ 
ಖೋಡವಂಕುಶಂ ಸಸಿಕುವೆನಿಪ್ಪ ಚೆಟ್ಟಿಗನ ನಚ್ಚಿನ ಬಿನ್ನಣಮೊಪ್ಪೆ ಕಂದಿದರ್‌ 
(ಕಂದ್ರಫು. 8-೭೦). ಛಡಿಕೆ : ಚೊಕ್ಕೆಯದಾಸೆಗೆ ಪೊಕ್ಕಮಲ್ಲನನಿಕ್ಕಿ ಮೆಟ್ಟಿ 
ವಜ್ರದ ಬಳ್ಳಿಯಂತೆ ಛಡಿಕೆಯೊಳ್‌ ಬಿಗಿದು ಚಾಳಿಸಿ ನೂಂಕುವ ನೂಂಕೆ 
ಪೋಗದೆ ನಿಂದ ಸೆಳೆಹನಂ ಸೆಳೆದು ಕೆಡವಿ (ಗಿರಿಳ. ೨-೧೦೫ ಬ). 
[ದೇ.8 ತೆಲು. ಚಡಿಕಿ, ಚಲಿಕಿ, ಛಡಿ] : 

ಚಡಿತ,, ಛಡತ, ಛಡಿತ್ಯ (ನಾ). ವಂರದ ಸಾವಸಾನಂಗಳು ಬಿಗಿಯಾಗಿ 
ಹೊಂದಿಕೊಂಡಿರುವಿಕೆ; ಹೊಂದಾಣಿಕೆ : ಗಾಜನ್ನು ಪಠದ ಚೌಕಟ್ಟಿನ 
ಚಡಿತಕ್ಕೆ ಸರಿಯಾಗಿ ಕೂಡಿಸಿ ಆಮೇಲೆ ಪಠವನ್ನು ಜೋಡಿಸಬೇಕು (ರೂಢಿ). 
ಛಡತ : ಬಾಗಿಲಿನ ಛಡತ ಸರಿಯಾಗಿಲ್ಲ (ರಂ). ಛಡಿತ್ಕ : ಮೇಜದ 
ಖಾನೆ ಯಾಕೋ ಧಡಿತಕ್ಕೆ ಸರಿಹೊಂದುವುದಿಲ್ಲ (ರೂಂ). [ ಆಚಡ್ಮಿ) 

ಚಡಿತ್ಕ (ನಾ). ೧. ಅಧಿಕವಾದ ಬೆಲೆ ; ಐನು ಬೆಲೆ: ಮಾರುಕಟ್ಟೆಯಲ್ಲಿ 
ಅಡಕೆ ೨೫೦ ರೂ ಚಡಿತಕ್ಕೆ ಹೋಗಿತ್ತು (ರೂಂ). (ಗು). ೨. ಹೆಚ್ಚಾದ: 
ಪೊಡವಿಯೊಳು ಇದು ಮೊದಲು ಚಡು (ಡಿ) ತಚಾಡಿಯನಾಡೆ ' ಬುಡ 
ಮುಟ್ಟ ನಾಲಿಗೆಯ ಕೆಡಹಿ ಕೊಯ್ಸುವೆನು (ಕರಲೀ. ೩೩೩-೩). 

[| -ಮರಾ. ಚಢತಾ) 

ಚಡಿತ್ತ, ಛಡಿತ, (ನಾ). ಒಂಪಂ ಬಗೆಯ ಸುಂಕ,-ತೆರಿಗೆ (?) ಭೂದಾನ 
ದರ್ಮದ ತಾಂಮ್ರ ಶಾಸನ... ೧ ಉಭಯಂ ಗ ೩೫॥೧ ಮೆಣಸಿನ ಚಡಿತ್ತ 
ದಿಂದಲೂ ಗ ೮೨೫ ಉಭಯಂ ಗ ೩೫॥೩ (ಎಕ. ೪117, ತೀರ್ಥದ. ೫ರ. ೦೩; 
2630); ಮೆಣಸಿನ ಚಡಿತ್ತಗರ ೨೫ ಉಭಯಂ ೧೫೬೧ (ಮರಿ. ೧೯೩೩, 
೨6-3೬ ; 2650). ಛಡಿತ್ಯ, : ವಕಲ ಬಿರಾಡದಿಂದ ಗ ೧೦ ಭತ್ತ ಮೆಣಸಿನ 
ಛಡಿತ ಗ ೪ ಭತ್ತ ಸುಂಕದಿಂದ ಗ ೯ (ಎಳ. ೪111, ತೀರ್ಥಹ. ೦೦೬-೧೯ ; 
1702. [?] 

ಚಡಿಫೌಜು (ಚಡೆಪವುಜು' ನೋ. 

ಚಡಿಬಾಣ (ನಾ). ಒಂದು ಬಗೆಯ ಬಾಣ : ಬಾಣಕಾರರು ರಾಮಬಾಣ 
ಕುಮಾರಬಾಣ, ಚಡಿಬಾಣವೆಂಬ ನಾಲ್ಕಾರು ದಿನಸಿನ ಬಾಣಗಳನ್ನು ಎತ್ತು 
ಗಳ ಮೇಲೆ ಹೇರಿಸಿಕೊಂಡು ಬಂದರು (ಬಖೈರು. ೧೪). [ಚಡಿ? « ಬಾಣ್ಯ] 

ಚಡಿಮರಿ (ನಾ). [ವೀಶೈ] “ ಸಮಾಜದ ಕಾರ್ಯಕ್ರಮ ಏರ್ಪಡಿಸು 
ವೃವಸ್ಥಾಪಕನು, ಮಠಪತಿ?” (ಕರಸಾ. ೨೪-ಲ). 

[ ಚಡಿ? + ಮರಿ (ಎಮಜ್‌) ) 

ಚಡಿಯೇಟಾ (ನಾ). ಬೆತ್ತದ ಏಟು,- ಹೊಡೆತ: ನಾನೊಮ್ಮೆ ಹಳ್ಳಿಯಲ್ಲಿ 
ರೈತನೊಬ್ಬನಿಗೆ ಚಡಿಯೆ:ಟು ಬಾರಿಸುತ್ತಿದ್ದು ದನ್ನು ನೋಡಿದೆ (ಪುನರು. 
೨೦೯). [ಚಡ (ಎಛಡಿ) * ಏಟು] 

ಚಡುಪಡನೆ "ಚಡಪಡನೆ' ನೋ. 

ಚಡುಪುಡನೆ "ಚಡಪಡನೆ' ನೋ. 

ಚಡುಹುಡನೆ "ಚಡಪಡನೆ' ನೋ. 


ಚಡೆಪವುಜು 


ಚಡೆಪವುಜು, ಚಡಿಫೌಜಂ (ನಾ). ಲಷ್ಕರೀಸಾವಂಗ್ರಿಗಳ ಆಡಂಬರ 
ವಿಲ್ಲದೆ ಹೊರಟ ಸೈನ್ಯ; ಚಿಕ್ಕಪುಟ್ಟ ಆಯುಧಗಳನ್ನು ಮಾತ್ರ 
ತೆಗೆದುಕೊಂಡು ಯಂದ್ಭಕ್ಕೆ ಹೊರಟಿರುವ ಸೈನ್ಯ: (೪. ಚಡಿಫೌಜು: 
ಜನರಲ್‌ ಫ್ಲಾಯಿಡ್‌ ಸಾಹೇಬರವರು ಚಡಿಫೌಜು ತೆಗೆದುಕೊಂಡು ಬಂದು 
ಇದ್ದಾರೆ (ಕೇಂದ್ರ. ೯೩). [*-ಇಮರಾ. ಸಡೀಫೌಜ್‌ ) 

ಚಡೆಸವಾರಿ (ನಾ). ಪರಿವಾರವಿಲ್ಲದೆ ಹೊರಟ ಸವಾರಿ ; ಏಕಾಕಿಯಾಗಿ 
ಹೊರಟಿರಂವುದು: ಏನು ನಸುಕಿನಲ್ಲಿಯೆ ಚಡೆಸವಾರಿ ಹೊರಟಿರಿ? (ರೂರ). 

[ + ಹಿಂ. ಛಡೀಸವಾರೀ ; ಮರಾ. ಸಡೇಸ್ವಾರೀ] 

ಚಡ್ಡಣ "ಚೆಡ್ಡಣಿ' ನೋ. 

ಚಡ್ಡಣಿಸು (ಕ್ರಿ). ವಿಶಾಲವಾಗಿ ಕಟ್ಟು; ವಿಸ್ತಾರವಾಗಿ ಕಟ್ಟು: ಒಡ್ಡಿದರು 
ದಡಿವಲೆ ಸಿಡಿವಲೆ ಕಡ್ಡಿ ವಲೆ ಕುಣಿವಲೆಯನಗಲಕೆ ಚಡ್ಡಣಿ[ಪಾತಾಂ. ವಿ]ಸಿದರು 
ಬೀಸುವಲೆ ಟೆಳ್ಳಾರವಲೆಗಳಲಿ ಅಡ್ಡ ವಿಸಿ ಸೋಹಿದರು (ತೊರರಾ. ೩-೩-೦೨): 

[ ಚಡ್ಡಣ (-ಆಚಡ್ಡಣೆ) * - ಇಸ್ಕು) 

ಚಡ್ಡಣೆ, ಚಟ್ಟಳೆ, ಚಡ್ಡಣ (ನಾ). ಅತಿಶಯ ; ಅಧಿಕ್ಕ : ಉಪಹಾಸದ 
ನುಡಿಯ ಮೈಭುಲ್ಲಣೆಯ ರೋಮಾಂಚನದ ಚಡ್ಡಣೆಯ » «  ಬೌವಟಮಲ್ಲ 
ನಿದ್ದನು ರಿಪುಬಲವ ಲೆಕ್ಕಿಸದೆ ಕಲಿದ್ರೋಣ (ಕುವ್ಯಾರ್ರೋ. ೦೭-೩೩); ದಂಡೆ 
ಯೊಳಣೆದ ಕಾಳೋರಗನವೊಲು ಚಡ್ಡ ಣೆಯ ಚಪಳಕ್ರೋಧಶಿಖಿ ಮೋಹಿ 
ದುದು ಮೋಟಕಯಲಿ (ಕುವ್ಯಾಳ. ೨೦-೪), ಚೆಟ್ಟಳ್ಳೆ,: ಚಟ್ಟಳೆಯ ಚತು 
ರಾಸ್ಕನಿವರೊಡಹುಟ್ಟಿದರ ಸಮಜೋಳಿ ಗಡ ಜಗಜಟ್ಟಿಗಳು ತಾವಿವರೆನುತ 
ತಲೆದೂಗಿದನು ' ಮಗಧ (ಕುವ್ಮಾಸ. ೨-೮). ಚೆಡ್ಡಣ: ಶೋಟ್‌ತಾ 
ವನಮಧ್ಯದಲಿ . . . ಸಿಡಿಲಿನ ಚೀಲ್‌ಕೆಯಚಡ್ಡ ಣದ ರವ . ರಾಘವನ 
ಕಿವಿಗಳಿಗೆ(ತೂರರಾ. ೩-೦೨-೦೪).[ ಎಪ್ರಾ. ಚಡಣ./ಹಿಂ. ಮರಾ. ಚಢನಾ] 

ಚಡ್ಡಿ,, ಚೆಡ್ಡಿ (ನಾ). ೧. ಅರೆ ಚಲ್ಲಣ; ಚಣ್ಣ, ನಿಕ್ಕರಂ: ಚಡ್ಡಿಗಳ 
ತೊಟ್ಟು (ಸೌಗಂಧಿ. ೩೧-೪) ; ಚೆಡ್ಡಿಯ ಜೋಬಿನ ತುಂಬ ರೂಪಾಯಿಗಳು 
(ಏಳಬೀ. ೧೦೫); ಉಂಡು ಏಳುವಾಗ ಒಂದು ಲಾಡನ್ನು ಅವನು ತನ್ನ 
ಚಡ್ಡಿಯ ಕಿಸೆಗೆ ತುರುಕಿಕೊಂಡನು (ಈಳಠಿ. ೬೨. ೨. ಗುಹ್ಮಭಾಗಗಳನ್ನು 
ಮಾತ್ರ ಮುಚ್ಚೆ ತಕ್ಕ ಬಿಗಿಯಾದ ಕಾಸೆ; ಕಾಚ; “ಸುತ್ತು ಲಂಗೋಟಿ” 
(ಹಾನಳೋ. 89) : ಹಿಂಡು ಹುಡುಗರ ಸಂಗಡ ಚಡ್ಡಿ ಯನ್ನು ಹಾಕಿಕೊಂಡು 
ಈಜಲಿಕ್ಕೆಂದು ಹೋಗುತ್ತಿದ್ದಳು (ಫಲಸಂ. ೨೮). ಚೆಡ್ಡಿ: ೧. ಲಂಗ ಚೆಡ್ಡಿ 
ಹೊಲಿದು ತರುವೆ (ಳಪಪು. ೨-86); ಅಗಸನಿಂದ ಬಂದ ಚೆಡ್ಡಿ ಷರಟಿನ 
ಅಲಂಕಾರ (ಮಾರ್ಗದ. ೨೪) ; ಪಂಚೆಯನ್ನು ಬಿಚ್ಚಿ ಕಳಚುವಂತೆ ಚೆಡ್ಡಿಯನ್ನು 
ಕಳಚಲಾದೀತೆ (6ಂಗೆಳ. 36). ( «- ತೆಲು. ಚೆಡ್ಡಿ ] 

ಚಡ್ಡಿ, "ಸಡ್ಡೈ' ನೋ. 

ಚಡ್ಡಿಸು (ಕ್ರಿ). ಸಿದ್ಧವಾಗಂ ; ಸಿದ್ಧಗೊಳ್ಳೂ : ಒಡ್ಡಿದ ಸಾರಿಯಂ ತಿವಿವ 
ಕಯ್ಕೊಡನಿಕ್ಕುವ . . . ತಿದ್ದಿ ಕೊಳ್ಳೆನಲಿ*ಚೆಡ್ಡಿಸಿ ನಿಲ್ಕ್ವ ನೂತನ 
ದುರೋದರಕೇಳಿ ಪಳಾಳೆವಲ್ಲವೇ (ನಳತಂ. ೬೩0. [?) 

ಚಡ್ಡೆ /ಸಡ್ಡೈೆ' ನೋ. 

ಚಡ್ಡೆಗೊಳ್‌ "ಸಡ್ಜೆಗೊಳಂ' ನೋ. 

ಚಢ, ಛಡ (ನಾ). ಏರಿಕೆ; ಮೇಲಕ್ಕೆ ಹತ್ತುವುದು. "ಚಢಸವಾಲು' 
ಪರಾ. ಛೆಡ: "ಛಡಸವಾಲು' ಪರಾ. [-ಆಪ್ರಾ. ಚಡ, ಚಢ) 

ಚಢಸವಾಲು, ಛಡಸವಾಲಂ (ನಾ). ಹರಾಜಿನಲ್ಲಿ ಏರಾಟದ ಬೇಡಿಕೆ; 
ಹರಾಜಿನಲ್ಲಿ ಹೆಚ್ಚಿನ ಬೆಲೆಗೆ ಸವಾಲು ಹಾಕಂವುದು : ಚಢಸವಾಲಿಗೆ 
ನೀವೆಲ್ಲ ಏರಿರಬೇಕೆಂದು ದೇವರ ಕಡೆಯಿಂದ ನಾನು ಆಶೀರ್ವಾದ ಮಾಡು 
ತ್ತೇನೆ (ಗಂಗಾಳ. ೦೫೪). ಛಡಸವಾಲು : ರೈತರುಗಳ ಜವಿಸನನ್ನು 
ತಮ್ಮವರ ಕಡೆಯಿಂದ ಛಡಸವಾಲು ಮಾಡಿಸಿ ಕೊಂಡುಕೊಳ್ಳು ಶವುದು(ಕ೦ನೆ. 

[ಚಢ ೬ ಸವಾಲು] 


೨೩8). 


೨೭೪೧ 


ಲಾ 


ಚಣಕೆ 


ಚಢಾಯಿ " ಚಡಾಯ ' ನೋ. 

ಚಢಾಳ "ಚಡಾಳ' ನೋ. 

ಚಢಾಳಿಸು "ಚಡಾಳಿಸು' ನೋ. 

ಚಣ, (ನಾ). ಕ್ಷಣ; ಸ್ವಲ್ಪಹೊತ್ತು : “ ಕ್ಷಣಂ ಚಣ” (ಕಬ್ಮಮಂ. ೧೪). 
“ಕ್ಷಣಕ್ಕೆ ಬಂದಪುದು ಚಣವೆಂದು” (ಕಕರ. ೩೬) ; ಶಿವನು ಭವನುಂ ದೈವವಂ 
ತೃಜಿಸುವನು ಚಣಮಾತ್ರದೊಳೆಲವೊ ಕೇಳಾ (ಬಸಪು. ೩೦-೩೫) ; ಚಣದೆ 
ತಾನೈದುತ್ತ ಮಪ್ಪಳಿಸಿದನು ಸಹಭವನ (ಕಾಮಾಸಂ. 9-೧-೬೬) ; ಮಾವನ 
ಸ್ಥಿತಿಗತಿಯ ಬಗ್ಗೆ ಚಣವೂ ಯೋಚಿಸಿದವನಲ್ಲ (ಪದ್ಮಸ. ೨೦೭) ; ಸಾಧ್ವಿಯು 
ನಿಂದಳು ಚಣ ಮೈಮರೆಯುತಲಿ (ಕವಿಸೋ. ೩೭-೧೪). 

ಚಣಚಣ (ದ್ವಿರಂಕ್ತಿ): ಚಣಚಣವು ಹೊಸ ಹಸಿವು ಅದಕಾಗಿ ಇದಕಾಗಿ 

ಮತ್ತೊಂದಕಾಗಿ (ಮಂಕುಳ. ೨೦೮) ; ಗೆಣೆಯನಾಡಿದ ಆಟ ಮನದಾಗ 
ಊರಿ ನಿಂತ್ಹಾಂಗ ಆ ಹುಡುಗಿ ಚಣಚಣಕ ನೆನಸಿ ಅಳತಾಳೊ (ಳನ್ಮ ಣಾ. 

[ ಆಸಂ. ಕ್ಷಣ) 

ಚಣ, (ನಾ). ಸಮರ್ಥ. «ಅಕ್ಷರಚಣ' ಪರಾ. 

ಚಣಂಗ "ಚಣಗೆ' ನೋ. 

ಚಣಂಗಿ "ಚಣಗೆ' ನೋ. 

ಚಣಕ, (ನಾ). ಅರ್ಧತೊಡೆಯವರೆಗೆ ಮಾತ್ರ ಇರುವ ಚಲ್ಲಣ; 
ಅರ್ಧೊರುಕ ; ಚಡ್ಡಿ : “ ಚಣಕಂ ಐ ಚಲ್ಲಣಂ (ಅರ್ಧೊರುಕಂ) ” 
(ಕಮದ. ಪರಿ. ೨). “ ಚಲ್ಲಣದಲ್ಲಿ ಮಾತು ಚಣಕಂ" (ಕರ್ಜಾನಿ. ೨೭); 
ಶ್ರೀದ್ವಾರವೊಂದಕ್ಕೇ ತನ್ನ ಚಣಕವನ್ನು ಕಟ್ಟಿಸಿದ್ದನಂತೆ (ವಿಗಡ. ೪೩.೭). 

[<ಸಂ. ಚಂಡಾತಕ] 

ಚಣಕ್ಕ (ನಾ). ಒಂದು ಬಗೆಯ ದ್ವಿದಳ ಧಾನ್ಮ; ಕಡಲೆ; 
“ತಾಂ ಹರಿಮಂಥಂ ಚೆಣಕಾಖ್ಯಂ” (ವಸ್ತುಳೋ. ೯೪-೦೭); ಅಂತು ಕೊಂಡ 
ಪದವಟ್‌ಗಳೊಳ್‌ ... ಚಣಕ ಕುಸುಂಭ ಕಾರ್ಪಾಸ ಸರ್ಷ್ಪಪ ಜೀರಕ 
ಧಾನ್ಯಕಾದಿ ವಿವಿಧ ಧಾನ್ಯಭೇದಂಗಳೆುಂ (ಅದಿಪು. ೬-೭೨ ವ); ಕಣಿಕಮಂ 
* * * ಮಿದಿದಾಮಿಷದಾಕೃತಿಯಾಗಿ ಕೂಡಿಕೊಂಡೊಣಗಿಸಿದಿಂ ಬಲಕ್ಕೆ 
ಚಣಕೋದಕದಿಂ ತೆಗಪಿ (ಲೋಳೋಪ. 6-೦8); ಚಣಕಮುದ್ಗಮಾಷ 
ಗೋಧೂಮ ಶಾಲಿಯೆಲ್ಲ ಧಾನ್ಯಗಳ ಸಂಪತ್ತಿ (ಕಾಂತೀತ. ೬.೦೩). [ಸಂ.] 

ಚಣಕಡಿಕ (ನೂ). ಒಂದು ಕ್ಷಣದಲ್ಲಿ ಕತ್ತರಿಸಬಲ್ಲವನು, - ಕಡಿಯುಂವು 
ದರಲ್ಲಿ ನಿಪುಣನಾದವನಂ : ಚಣಕಡಿಕನ ಕಡುಗಮದೊರ್ಚಣಕೊಂದೈ 
ದಾರುಕೋಟಿ ಸಬವಂ ಕೆಡೆವೊಲ್‌ (ಷಡಳಂ. ೯೧). [ಚಣ + ಕಡಿಕ್ಕ]' 

ಚಣಕಾಲ (ನಾ). ಒಂದು ಕ್ಷಣದಷ್ಟು ಸಮಯ ; ಸ್ವಲ್ಪಹೊತ್ತು : 
ಚಣಕಾಲ ಮೈ ನಡುಗುತ್ತಿತ್ತು (ಮುರುಳು. ೪೫); ಅಬ್ಬಕಬ್ಬೆ ಚಣಕಾಲ 
ಚಿಂತಾಕ್ರಾಂತಳಾದಳು (ದಾನಟಿು. 860) [ಚಣ್ಯ * ಕಾಲ) 

ಚಣಕಿ (ನಾ). ಚೌಡಿಕೆಯಂತಹ ಒಂದು ವಾದ್ಯ ; ತಂಣತುಣಿ.: ಚಣಕಿ 
ನುಡಿಸುತ್ತಾ ಜೋಗಿ ಹಾತತೊಡಗುವನು (ರೂಂ). [*-ಮರಾ. ಚಾಣಕೇ) 

ಚಣಕು (ಕ್ರಿ). ಇ ಚಲಂಕು ೨: ನೆರೆದು ಬಹ ಬಲಪರಾಕ್ರಮಗಳನು ಕಲಕಿ 
ಚಣಕಿದನದೇನು ಸಾಹಿಸಿಕನೆಂದಾರು ಬಣ್ಣಿಸಲಕ್ಕುಮೋ 
(ವೆಂಳಾರಾ. ೬-೦೫-೪). [ ಆಚಲಂಕು] 

ಚಣಕೆ (ನಾ). ೧. ಹೋಳುಮಾಡಂವ ಸಾಧನ (?):'ಉದರ ಸೀಳುವುತ್ತರಿ 
ಸಂಘ್ರಿ ಹಸ್ತ ಕತ್ತರಿಸು ಹೋಳೆಸಗು ಶಿರವರಿದೆನದಗಿದಗೆಂದು ಹೆಣಗಿದರ್‌ 
ಚಣಕೆಯಂತೆ (ಬನಮು. ೨೯-೩೭); ಸೇನೆ ಸಹಿತಭ್ರರಾಜೇಂದ್ರರಂ ಚಣಕೆಗಳ್‌ 
ಲೂನಿಸುತ ಮಾನಿಸದೆ ಲಿ*ನಿಸುತಲಂಗಮರಿದೂನಿಸುತ . , . ಕರುಳ್ಳಚ್ಚಿ 
ಚಿಲಿವಿಲಿನೆ ಪರಿದು (ಚಿನಮು. ೩೦-೪೩). ವ). ಚೂರು; ಚಕ್ಕೆ (?) ಸ 
ಕಣೆಯಾ ಕಣ್ಮನಕೆಣೆಯಗೊಡದಿಹ ಮಿಣುಗು ಮಿಂಚಿನ ಚಣಕೆಗಳೊ 
ಸಂದಣಿಯ ಮಿಾನ್ಗಳೊ (ಜರಾಮಾ. 380-00). 7?) 


೦೦೮). 


[ಸಂ.) 


ಚಣಗ 


ಚಣಗ "ಚಣಗೆ' ನೋ. 

ಚಣಗಿ "ಚಣಗೆ' ನೋ. 

ಚಣಗೆ, ಚಣಂಗ, ಚಣಂಗಿ, ಚಣಗ, `ಚಜಣಗಿ, ಚಣಿಗಿ, ಚನ್ನಂಗಿ, 
ಚಾಣಂಗಿ (ನಾ). ಕಡಲೆ : “ ಮಾಂಗಲ್ಕಕಃ,ಮಸೂರಃ - ಈ ೨ ಚಣಗೆ” 
(ಹಠಾಯಿ. ೯೩-೪೨೭). ಚಣಂಗ : “ ಜಲಭಂಗಂ ವಿರಹಂ ಕವಂಂಡಲು 
ಚಣಂಗಂ ಕೋರಕಾವಲ್ಲಿಯುತ್ಮಲಿಕಾಖ್ಯಂ ” (ನಾನಾರ. ೦೦೩. ಚಣಂಗಿ : 
“ಚಣಂಗಿ ಖಂಡಿಕಮೆನಲು ಕಡಲೆ” (ಮಂಗಂಾ. ೦೧೦-೪). ಚಣಗ: ಆರಸಿನ 
ಜೀರಿಗೆ ಸಿದ್ಧಾರ್ಥ ಮೆಂಥೆಯ ಕರಿಯ ಹೆಸಜು ಎಳ್ಳು ಚಣಗ ಹರಿಮಂಥ 
ತೊಗರಿ ಕಲ್ಲುಪ್ಪು ಲವಂಗವು (೫ ನಡ. 4೬-೦೦೨), ಚಣಗಿ : 
ಅದಿರ್ಮುತ್ತೆಯುಂ ಪೂವಿನೆಸಳುಂ. ಚಣಗಿಯುಂ ಜವೆಯ ಸುಳಿಯುಂ 
ಯಥಾಕ್ರಮದಿನಾಕಾರಂಗಳುಂ ಚಕ್ಷುರಿಂದ್ರಿಯಕ್ಕೆ . (ತಸೂವೃ. ೪೦); 
ಗೋದುವೆ ಚಣಗಿ ಹೆಸಜುದ್ದುಗಳನಡಕಿದರು (ಪ್ರಥಾಲೀ. ೨೩-೩೭); 
ಹೇಮನಗದ ಬಣ್ಣದೊಳೆಸೆವ ತೊಗರಿ ಶೋಭನ ಶೋಯ ಬಗೆವೆತ್ತ 
ಚಣಗಿ ಬೇಳೆಯ ಪರಿಪಿನಂ - ಕಲಸುತುಂಬುದು (ಅಂಗಪು. 6-೨೩). 
ಚಣಿಗಿ : ವಟಾಣಿ ಧಾನ್ಯವೆಂದರೆ ಚಣಿಗಿ ಲೆಂಕಿ ಬಟ್ಟಗಡಲಿ ಕರಿಹೆಸರು 
ಮೊದಲಾದವುಗಳನ್ನು ಕೂಡಿಸಿ ಬಿತ್ತಬೇಕು (ಕೃಷಿಪ್ರ. 60). ಚನ್ನಂಗ್ಮಿ: 
ಬಟ್ಟಗಡ್ಲೆ ಚನ್ನಂಗಿ ತೊಗರಿ ಅವರಿ ಪುಂಡಿ ಸಾಸಿವೆ ಈ ಧಾನ್ಮಗಳಲ್ಲಿ 
ತಮಗೆ ಬೇಕಾದವುಗಳನ್ನು ಅಕ್ಕಡಿಯಿಂದ ಬಿತ್ತುತ್ತಾರೆ (ಮುಂಬಯಿ. 
8-೨೦೦); ಬೋಳೆ, ಬಟಗಡ್ಗೆ, ಚನ್ನಂಗಿ, ಅವರಿ ಸ್ವಲ್ಪಸ್ವಲ್ಪ ಬೆಳೆಯುತ್ತವೆ 
(ಧಾರಜ, ೯). ಉದ್ದು, ಚೆನ್ನಂಗಿ... ಸೆರೆ-ಇವೆಲ್ಲಾ ರಾಜಸ ಆಹಾರದಲ್ಲಿ 
ಬರುವವು (ಬೃಹ್ಮಜೀ. ೦೩೫). ಚಾಣಂಗಿ : ಚಾಣಂಗಿ ಬೇಳೆಯ ಹಾಗೆ 
ಸರ್ವಾಂಗಗಳಲ್ಲಿಯೂ ಸ್ಫೋಟಕಗಳುಂಟಾಗಿಹೆವು (ವೈದ್ಯಸಾ. 1, ೩೬೯). 

[ ಆಸಂ. ಚಣಕ] 

ಚಣಪುಟ (ನಾ). ಸ್ತನಾಗ್ರ ; ಚೂಚುಕ (?) : ಪೊಣರ್ವಕ್ಕಿ ಬಸಿರಕೊಳ 
ದಿಂದಣಿಯರವೆಯ್ತುಂದು ರಂಜಿಪುವೆಂಬಾ ಅಣಕಮನಾಂತುದು ಸತಿಯರ 
ಚಣಪುಟ ನೀರಂಧ್ರ ಬಂಧುರ ಸ್ತ್ರನಯುಗಳೆಂ (ಜಂದ್ರಧ್ಕು. ೦೪-೨೩). [?1 

ಚಣಯಿಗೆ (ನಾ) .ಇಚಣಗೆ (?): ದ್ರವ್ಯೇಂದ್ರಿಯಂ ನಿವೃತ್ತಿಯುಮುಪಕರಣ 
ಮುಮೆಂದಿತ್ತೆ ಜನೆಂತೆನೆ ಚಕ್ಷುವಿಂಗೆ ಚಣಯಿಗೆಯಾಕಾರಂ ಶ್ರೋತಕ್ಕೆ 
ಯವೆಯವೆಯ ಸುಳಿಯಾಕಾರಂ (ಪಸಾರೆ. ೧೯೭-೦). [? 

ಚಣಾರ್ಧ (ನಾ). ಅರ್ಧಕ್ಷಣ; ಕ್ಷಣಾರ್ಧ ; ಸ್ವಲ್ಪ ಕಾಲ: ಹಿರಿಯ 
“ಅಧಿಕಾರಿಗಳನ್ನು ಒಲಿಸಿಕೊಳ್ಳುವುದರಲ್ಲಿ ಛರಮ ಹೆಗ್ಗಡೆ ತನ್ನ ಆತ್ಮಗೌರವ 
ವನ್ನೂ ಮರೆಯಬಲ್ಲವನು,ಎಂಬುದು ಅವನಿಗೆ ಚಣಾರ್ಧದಲ್ಲಿ ಹೊಳೆಯಿಷು 
(ಸವತಿ. ೩೮). [ ಸಂ. ಕ್ಷಣಾರ್ಧ) 

ಚಣಿಗಿ "ಚಣಗೆ' ನೋ. 

ಚಣಿನ: (ನಾ). (ಕರಾ). ಅಳಿಲಂ ; ಇಣಚಿ. 

[ ತುಳು. ಚಣಿಲ್‌, ಚನಿಲ್‌) 

ಚಣ್ಣ "ಚಲ್ಲಣ' ನೋ. 

ಚತು (ನಾ). ಒಂದು ಸಂಖ್ಯೆ ; ನಾಲ್ಕು: “ಚೌ ಚತು ಸಮುದ್ರ . . 
ಜಳರಾಶಿಯೆಂದು ನಾಲ್ಕಜ ನಾಮಂ” (ವೈವಹಾ. ೯-9); ವೇದ ಚತು 
ವೇದಾಂಗ ಷಡುವಿಧ (ಗಗಕಾ. ೩-೦೦). [ ಎಸಂ. ಚತುರ್‌) 

'ಚತುಃಕಷಾಯ "ಚತುಷ್ಕಷಾಯ' ನೋ. 

ಚತುಃಕಷಾಯಿ (ನಾ). [ಜೈನ] ಕ್ರೋಧ, ಮಾನ, ಮಾಯೆ, ಲೋಭ 
ಎಂಬ ನಾಲ್ಕು ಬಗೆಯ ಕಷಾಯಗಳನ್ನುಳ್ಳವನು : ಕಷಾಯಾನು 
ವಾದದಿಂ ಚತುಃಕಷಾಯಿಗಳ್ಗಂ ಅಕಷಾಯಿಗಳ್ಗಂ ಸಾಮಾನ್ಯೋಕ್ತಸ್ಪರ್ಶನಂ 
(ತತ್ತೃಪ್ರ. ೨9). [ಸಂ. ಚತುಃಕಷಾಯಿನ್‌ ] 

ಚತುಃಪದಿ "ಚತುಪ್ಪದಿ' ನೋ. 


೨೭೪೨ 


6 


20 


ಚತುರಂಗುಲ 


ಚತುರ, (ನಾ). ಒಂದಂ ಸಂಖ್ಯೆ; ನಾಲ್ಕು: ದಿವ್‌, ಸ್ರಜ್‌, ಚತುರ್‌ . , 
ಇವು ಮೊದಲಿಂದ ವ್ಯಂಜನಾಂತಕ್ಕೆ ದಿವ, ಸ್ರಜ, ಚತುರ ವಿಂಬಂತತ್ವಮಾ 
ದೊಡಂ (ಕಮದ: 64 ಪ್ರಯೋ). (ಸಂ. ಚತುರ್‌) 

ಚತುರ, (ಗು). '೧. ಜಾಣತನವುಳ್ಳ : ಕುಶಲ: ಸಹಜಕವಿ ಚತುರಕವಿ 
ನಿಃಸಹಾಯ ಕವಿ(ಸುಕುಮೂ. 6-89); ಭಾರತೀಪತಿ ಚತುರ ಪರಿಮಿತೋದಾರ 
ಗಂಭೀರ ಭಾಷಿತೆಂಗಳಿಂ ಬಿನ್ನೆಪಂಗೆಯ್ಕೆ '(ಏಗವಿ. 0-೬೬ ಪೈ ಬಿಲ್ಲೆ 
ಗಳನ್ನೊ ಗುಂಡುಗಳನ್ನೊ ಚತುರ ರೀತಿಯಲ್ಲಿ ಜೋಡಿಸುವುದು (ಶಿಕ್ಷರ. 
6೪). ಪಿ. ಚಟಂವಟಿಕೆಯುಳ್ಳ ; ಲಗುಬಗೆಯ. (ನಾ). ೩. ದಕ್ಷ 
ನಾದವನು; ಬಲ್ಲವನಂ; ಜಾಣ: “ಚತುರಃ . . . ಶಿಕ್ಷಿತ, ಪ್ರವೀಣಃ- 
ಈ ೧೧ ಬಲ್ಲವಂ”'(ಹ೦ಾಯು. 88-060); “ಚಿದೆರಂ ಚತುರಂ” (ಕವಿಳೇ. 
೨8೭); ಚತುರರೆರ್ದೆಯಿಂದವಿಟಿೌಯಳ್‌ . . . ತನ್ನೀ ಕೃತಿಕಾಂತೆ (ರೀರಾವ. 
9-60) ; ಚತುರಂ ನೀಅನುದಾರನುಜ್ವಲಯಶಂ (ಅನಂಪು. ೧-೩೦). ೪ಉ. 
[ನಾಟ್ಯ]ನೂರೆಂಟು ಕರಣಗಳಲ್ಲಿ ಒಂದಂ ; ಎಡಗೈಯಂನ್ನೂ ಅಲ 
ಪಲ್ಲವ ಹಸ್ತದಲ್ಲೂ ಬಲಗೈಯನ್ನು ಚತುರ ಹಸ್ತದಲ್ಲೂ ಎದೆಯ 
ಹತ್ತಿರ ಹಿಡಿದು ಒಂದು ಕಾಲಿನಿಂದ ಉದ್ಭ.ಟ್ಟಿತ ಮಾಡುವುದು: 
ಎಡಗಯ್ಯಲಪಲ್ಲವ[ಮ0 ಪಡೆದೆರ್ದೆಯಲ್ಲಿರ್ದು ಬಲದ ಕೈ ಚತುರಾಖ್ಯಮ 
ನೊಡರ್ಚುತಲ್ಲುದ್ಧಟ್ಟಮದೊಡವೆರ್ಚಿರೆ ಪಾದಮೊಂದು ಕರಣಂ ಚತುರಂ 
(ಉಾಸ್ಕರಂ. ೪-೯೪). ೫. [ನಾಟ್ಯ] ಒಂಡು ಬಗೆಯ ಹಸ್ತಮುದ್ರೆ; 
ಅಸಂಯುತ ಹಸ್ತಗಳಲ್ಲಿ ಒಂದು: ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ 
ಅಸಂಯುತ" ಹಸ್ತಗಳು ಯಾವುವೆಂದರೆ - ೧. ಪತಾಕ . .. ೧೭. ಚತುರ 
೬ ೬ ೨೪. ತಾಮ್ರಚೂಡ (ಆಧಾನ್ಮ. ೪೮). [ ಸಂ.] 

ಚತುರಂಗ (ನಾ). ೧. ನಾಲ್ಕು ಅಂಗಗಳನ್ನುಳ್ಳುದಾ: ಆ ಧ್ಯಾನಯೋಗಂ 
- * * ಥ್ಯಾನಂಧ್ಯೇಯಂ ಧ್ಯಾತೃಫಲಮೆಂದು ಚತುರಂಗಮಕ್ಕುಂ (ಅಕ್ರ. 
6-೨6 ವ). ೨. ನಾಲ್ಕಾ ಅಂಗಗಳನ್ನುಳ್ಳ ಸೈನ್ಯ; ಆನೆ, ಕಂದುರೆ, ರಥ, 
ಕಾಲಾಳು ಎಂಬ ನಾಲ್ಕು ಬಗೆಯಂ ಸೈನ್ಯದಿಂದ ಕೂಡಿದಂದಂ : 
ಚತುರಂಗಂ ಚತುರಂಗ ಸೈನ್ಯದೊಳಡು(ರ್ತುಂ]ತಿಟ್ಟನೆಯ್ತಂದು ತಾಗಿ 
(ಪಂಶೆಛಾ. ೧೧-೭): ಚತುರಂಗಕ್ಕೆಡರಿಲ್ಲ ರಾಯ ನಿನಗೇನು ಮಾಡುವ 
ರಾಜಕಾರ್ಯವೆಂದಂ (ಜೈಮಿಳಾ. ೨-೩೪). “ಚೆತುರಂಗಬಲ' ಪರಾ. 
೩. ಚದುರಂಗದ ಆಟ: ಚತುರಂಗ . , . ಕಂತುಕ ದ್ಯೂತಾದಿ ಖೇಲನಗಳಿಂ 
(ವಿವೇಕ. ೨೦೪). [ಸಂ. ( ಚತುರ್‌ + ಅಂಗ)] 

ಚತುರಂಗದಂಡಾಸನ (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು : 
ಮುಖ್ಯವಾದ ಕೆಲವು ಆಸನಗಳು' ೧. ಉತ್ತಾನಾಸನ. ೨. ಚತುರಂಗ 
ದಂಡಾಸನ (ಛಾರದ. ೧೬೭). [ಚತುರಂಗ * ದಂಡ + ಸನ) 

ಚತುರಂಗಬಲ (ವಾ). ಆನೆ, ಕುದುರೆ, ರಥ ಮತ್ತ ಕಾಲಾಳು ಎಂಬ 
ನಾಲ್ಕೂ `ಅಂಗಳನ್ನುಳ್ಳ ಸೈನ್ಯ : ಚತುರಂಗಬಲ ಸಮನ್ವಿತರ್‌ , . . 
ಅವನತರಾದರ್‌ ಚಕ್ರಿಗಳ್ಳಿ (ಅವ್ರ. ೦೨-೬೫): ಬೆಂಗೊಟ್ಟುದು ದಶಮುಖ 
ಚತುರಂಗಬಲಂ (ಪಂರಾಮಾ. ೦೦-೨೦೭). [ಚತುರಂಗ * ಬಲ] 

ಚತುರಂಗುಲ, ಚತುರಂಗುಳ (ನಾ). ೧. ನಾಲ್ಕು ಅಂಗುಲ; ಚತುರಂಗುಲ 
ಪ್ರಮಾಣೋಳ್ಸಿ )ತ ಖುದ್ಧಿ ಪ್ರಾಪ್ತರ್‌ .. . ಕುಂದಾಚಾರ್ಯರ್‌ 
(ಸುಳುಮ್ಸಾ. ೦-೦೫); ಚತುರಂಗುಲ ಚಾರಣ ಖಯದ್ಧಿ ತಮಗೆ ಸಮನಿಸಿದುದು 
(ಪಂರಾಮಾ. ೦-೦೨). ಚತುರಂಗುಳ: ೨. ಒಂದು ಬಗೆಯ ಸಸ್ಯ ಕಕ್ಕೆ 
ಗಿಡ: “ಶಮ್ಮಾಕಃ, ಚತುರಂಗುಳಃ . . . ೮ ಕಕ್ಕೇಗಿಡದ ಹೆಸರುಗಳು” 
(ಸಿದ್ಧಾಂತಿ. ೧೦೩): ಸರ್ವಾಂಗೀಣ ಸಾಂದ್ರ ಹರಿದ್ರ: ವಿಲೇಪನ ವಿಲಿಪ್ತ ಹರಿ 
ತಾಲ ಪಂಕಪಂಗಲ ಶಿಲಾಸ್ತಂಭ ವಿಭ್ರಮ. ನಿತಂಬ ಶಿಖರ ತರಂಗಿತ 
ಚತುರಂಗುಳಾಗ್ರ.:ಪಲ್ಲವ ನಿವಸನಂ (ಅದಿಪು. ೦೩-೪೫ ಪ). 

( ಸಂ. (ಚತುರ್‌ + ಅಂಗುಲ) ] 


ಚತುರಂಗುಳ 


ಚತುರಂಗುಳೆ "ಚತುರಂಗುಲ' ನೋ. 

ಚತುರಂತ. (ಗಂ). ೧. ನಾಲ್ಕು .ಎಲ್ಲೆಗಳನ್ನುಳ್ಳ ; ನಾಲ್ಕೂದಿಕ್ಕಿನ 
ಸಮುದ್ರಗಳೇ ಮೇರೆಯಾದ : ಇಂತು ಚತುರಂತ ಧಾತ್ರೀಕಾಂತೆಯ 
ನಳವಡಿಸಿ (ಎಕ. ೪11, ಶಿಕಾರಿ. ೦೩೬-೩; 1008). (ನಾ). ಪಿ. ಪಲ್ಲಕ್ಕಿ ತ 
ಅಂದಣ. “ಚತುರಂತಯಾನ' ಪರಾ: [ಸಂ (ಚತುರ್‌. ಅಂತ)) 

ಚತುರಂತಕ್ಷಿತಿ (ನಾ). ನಾಲ್ಕು ಎಲ್ಲೆಗಳನ್ನುಳ್ಳ ಭೂಮಿ; ನಾಲ್ಕು 
ಸಮುದ್ರದವರೆಗೆ ಹಬ್ಬಿರುವ ಭೂಮಿ: ಚತುರಂತಕ್ಷಿತಿ ಗರ್ಭಸ್ಥಿತನದು 
ಗಡಿಮೆಂದು ಮುದ್ರಿಪಂತಾಯ್ತು ಯಶಸ್ವತಿಯ ಪದನ್ಮಾಸಂ (ಅದಿಪು. 
6೨೩೨); ಚತುರಂತಕ್ಷಿತಿಕಾಂತೆ ಕೇಳ್‌ ಜಲಧಿ ಕೇಳ್‌ ಸಪ್ತಾರ್ಚಿ ಕೇಳ", ., 
ಪಗೆವನಂ ಕೊಂದೆನ್ನ ಕೋಪಾಗ್ನಿಗಿಹುತಿಯಂ ಮಾಬಕ್ತಿ೦ (ಗೆದಾಯು. 
೬-೨೩; ಚೆತುರಂತಕ್ಷಿತಿಭಾರಮಂ ತಳೆಯಲಾಂ ಸಾರ್ದಿರ್ದೊಡಂ (ಚಂದ್ರ ಪು. 
೪-೦೩. [ ಚತುರಂತ 4 ಕ್ಷಿತಿ 

ಚತುರಂತಯಾನ (ನಾ). ಪಲ್ಲಕ್ಕಿ: ಅಂದಣ: ಕನ್ನೆ ಯಂ ನೆರೆಯೆ 
ಕೈಗೆಯ್ಸ ಲ್ವೇ ಬ್ಹು ಮನುಷ್ಯವಾಹ್ಯಮಪ್ಪ ಚತುರಂತಯಾನವನೇಟ್‌ಸಿ 
(ಶಿತಿತಿಪು. ೪-೯೦ ವ): ಕೇಳು ನೃಪ ಚತುರಂತಯಾನದ ಮೇಲೆ ಕುಳ್ಳಿದ್ದು 
ಭಯ ಚಾಮರ ಢಾಳಿಸಲು ಶಶಿಯಂತೆ ಧವಳಚ್ಛತ್ರ ಥಳಥಳಿಸೆ (ತಿಮ್ಮಅ. 
೪೯೪). '[ಚತುರಂತ * ಯಾನ] 

ಚತುರಕಳ್ಳಿ "ಚೆದರಗಳ್ಳಿ' ನೋ. 

ಚತುರಚೂಡಾಮಣಿ (ನಾ). ಬುದ್ಧಿ ವಂತರಲ್ಲಿ ಶ್ರೇಷ್ಠನಾದವನು; 
ಶ್ರೇಷ್ಠಜ್ಞಾನಿ : ಮಣಿಕೂಟಮೆಂಬ ಶೈಲಾಗ್ರಣಿ ಕಣ್ಬೊಲವಾಯ್ತು 
ಚತುರಚೂಡಾಮಣಿಯ (ಶಂದ್ರಪು. ೦6-೩೦). [ ಚತುರ, ಚೂಡಾಮಣಿ] 

ಚತುರಣ (ಗಂ). ಚೌಕಾಕಾರವಾದ : ಸಂಕೆಯನ ಹಳಿಯನು ಮಾಕಲ 
`ನನಯಕನ ಮಗ ಚಿಮೆಯ ನಾಯಕಂಗೆ ಚತುರಣ ಸೀಮೆಯೊಳಗಾಗಿ 
ಕೊಟ ಪೂಜೆಗೊಡಗಿಯ ಕ್ರಮವೆಂತೆಂದಡೆ ತುಮಳೂ. 
೪೫-೦೪; ?). [ €ಆಸಂ. ಚತುರ್ಣ] 

ಚತುರತನ (ನಾ). ಚಾತುರ್ಯ; ಕುಶಲತೆ; ಬಂದ್ಳಿ. ವಂಶಿಕೆ: ಚತುರತನದಲಿ 
ನುಡಿದ ನುಡಿಗಳ ಸತಿಗೆ ಮರುಳಾದವನು (ಕೌಶಿರಾ. ೧೯-೭). 

[ ಚತುರ + - ತನ] 

ಚತುರತರ (ಗು). ಬಹಳ ಚಾತಂರ್ಯವುಳ್ಳ : ಸಭಾಸದರೆಲ್ಲರ್‌ ಮೆಚ್ಚಿ 
ಚತುರತರ ಚತುರ್ವಿಧ ನರ್ತನಮಂ ಬಿತ್ತರಿಪ ರಂಭಾದಿ' ದಿವ್ಕನರ್ತಕಿಯರಿಂ 
(ಕೆಬಕ$ಿ:..೦-೭೯ ವು. (ಸಂ.] 

ಚತುರತೆ (ನಾ). ಎ ಚತುರತನ ; ಜಗತ್ಕಾಂತ ವಚಶ್ವತುರತೆಯೆಂದಿಂತಿವು 
ಭಾವಿಸುವೊಡಗ್ಗಳಂಗೆ ನಿಸರ್ಗಂ (ಚಂದ್ರಪು. ೧-೩೪); ಚತುರತೆಯಂ 
ಕೇರ್ಶಿಸುವೊಡಮತಿ ಶ್ರುತಾವಧಿ ವಿಬೋಧಮೊಹವುಟ್ಟಿದವು (ಶಾರ್ಶ್ಥಪು. 
೧೬-6): ಪರಿವಿಂತಾಕ್ಷರತತಿಯೊಳೆಪರಿಮಿತಾರ್ಥ ರಚನೆಯಲಿ ವಿರಚಿಸು 
ವುದದು ಕವಿಯ ಚತುರತೆ (ಬಸಪ್ಪ. ೦-೫೨); ನುತ ಸೊಬಗು... 
ಸೌಭಾಗ್ಯದ ಸುಲಕ್ಷಣದಲಿ ಸುಶೀಲದಲಿ ಚತುರತೆಯೊಳನುನಯದಿ ಲೋಕದ 
ಸತಿಯರನು:ಗೆಲಿದುದು (ಜೀವಂತ. ೨-89). [ಸಂ. ಚತುರತಾ) 

ಚತುರತ್ತ`(ನಾ).ಎಚತಂರತನ: ಚಾರಿತ್ರ್ಯವಿಲ್ಲದ ಚಾರುತ್ವವೇತಕೆ ಬರಿಯ 
ಚತುರತ್ವವೆ ಸಾಕೆ (ಇಂಡಾಸ. ೧೭೮-೭೯). [ಸಂ.] 

ಚತುರಧಿಪತಿ (ನಾ). ೧. ನಾಲ್ಕು ವಿಭಾಗಗಳ ಅಥವಾ ಜಿಲ್ಲೆಗಳ 
ಒಡೆಯ, -ಅಧಿಕಾರಿ. ೨. ಚತುರಂಗ ಸೇನೆಯ ಅಧಿಪತಿ. 

[ ಸಂ. (ಚತುರ್‌ * ಅಧಿಪತಿ) ] 

ಚತುರಭಾವ (ನಾ). ಚಾತುರ್ಯ ; ನೈಪುಣ್ಯ : ಕುಟಿಳ ನೀಳ ಕುಂತಳ 

ಕಳಾಪೆಯರ ಚತುರಭಾವಕ್ಕೆ ತಾಮುಂ ಸೋಲ್ಲು (ಕಾಂತಿ: ೮-೩೦ ವ). 
[ ಚತುರ್ಕ * ಭಾವ್ಯ) 


"ಎಳ... 91, 


೨೭೪೩ 


ಚತುರಸ್ರ 


ಚತುರವೃತ್ತಿ (ನಾ). ಜಾಣತನ; ಚಾತುರ್ಯ: ರತಿವನಿತೆಗೆ ವಿಧವತೆಯಂ 
ಶ್ರುತದೇವಿಗೆ ಚತುರವೃತ್ತಿಯಂ ಮಾಟ್ಟಿ ತಪಶ್ಕು)ತಮೆರಡುಂ 
ನಿರುಪಮಮಾ ಕ್ಷಿತಿಯೊಳ್‌ ಶ್ರುತಕೀರ್ತಿದೇವ ಭಟ್ಟಾರಕರ (ಕಂದ್ರಪು. 


೨-೩೫). [ ಚತುರ್ಕ + ವೃತ್ತಿ ] 


5 ಚತುರಶೀತಿ (ನಾ). ಎಂಬತ್ತುನಾಲ್ಕು : ಅಂಭೋದನಿನಾದಂ ಭದ್ರಮನಂ 


20 


46 


: ಮನೋಜವಂ ಲಕ್ಷಪ್ರಮಿತಂ (೪ರಿಪು. ೦೦-೨೪); ಚತುರಶೀತಿ ಸಹಸ್ರ 
ಯೋಜನೋತ್ಸೇಧದೊಳ್‌ ಕಾಳೋದಕ ಸಮುದ್ರಮಿರ್ದುದು (ಅಳಿಭ್ರ. 
[ ಸಂ. (ಚತುರ್‌ + ಆಶೀತಿ) ] 
ಚತುರಶ್ರ (ಗು). ೧. ನಾಲ್ಕೂ ಮೂಲೆಗಳಂಳ ಗ; ನಾಲ್ಕು “ಕೋಣ 
ಗಳುಳ್ಳ ; ಚೌಕೋನಾಕಾರದ. ೨. ಕ್ರಮಬದ್ಧವಾದ : ಅಚ್ಚು 
ಕಟ್ಟಾದ. ೩. ಒಪ್ಪುವಂತಹ; ಹಿತವಾದ, (ನಾ). ೪. ಚೌಕ 
ವಾದಂದು ; 'ಚೌಕಾಕಾರವಾದುದಂ : ಪಂಚರತ್ನ ಹಿರಣ್ಮಯಂ 
ಚತುರಶ್ರಂ ಮೂಹಜುಂ ಯೋಜನದಳವಿಯ ಸಭಾಮಂಟಪಮಂ . -.. 
ತಂದು ಮುಂದಿಟ್ಟು (ಪಂಥಾ. ೬-೨0); ಶಶಿಹಾಸನಭವನರಸಿಯ ಮುಂದೆ 
ಚತುರಶ್ರದೊಳ್ಳುಂಡಮಂ ತೆಗಸಿ (ಕೃಮಿಛಾ. 8೦-೬೩೬). ೫. ಮೇರೆ; 
ಎಲ್ಲೆ; ಸೀವೆಂ: ವಿಚಿತ್ರವಾದ ಬುದ್ಧಿಗೆ ಸುಖದುಃಖಗಳ ಚತುರಶ್ರವನ್ನು 
ತಿಳಿಯಲು ಸಾಮರ್ಥ್ಯವಿರುವುದರಿಂದ (ಳಾಂಪೂಕ. ೪೭) ಹಿ. [ಸಂಗೀತ] 
ಒಂದು ಬಗೆಯ ತಾಳ : ಚಂಚತ್ಪುಟ . . . ಚತುರಶ್ರ. . . ಜಯಾಳ 
ಮೆಂಬಿವು ಮೊದಲಾದ ನೂಟ್‌ಂಟುತಾಳಂಗಳುಂ (ವಿವೇಕ. ೨೩6) ; (೧) 
ತ್ರಿಶ್ರ (೨) ಚತುರಶ್ರ . . . (೫) ಸಂಕೀರ್ಣ ಈ ಐದು ಜಾತಿಗಳೂ ಲಘುವಿಗೆ 
ಮಾತ್ರ ಸಲ್ಲುತ್ತವೆ (ಸಂಗೀಡಂ. 8೬). (ಸಂ. (ಚತುರ್‌ + ಅಶ್ರ)] 
ಚತುರಸ, ಚದುರಸ (ನಾ). ಚೌಕೋನ: ಚತು[ನಾಣಾಂ. ದು]ರಸದೊಳಗಣ 
ನಿಲವ ಕಾಣಬೇಕು (ಅವಶಂ. ೦೨೯-೩೮೬). ಚದುರಸ : ವಿರೂಪಾಕ್ಷ 
ದೇವರ ಕೆಯಿಂ ಮೂಡಲಾ ಗಡಿಂಬದಿಂ ಕೆನ್ನೆಲ ಚದುರಸ ಮತ್ತ ೧ (ಸೌಇಇ. 
12-1, ೨೩೩-೯೨; 1149); ಎಂಟರಳತೆ ಹದಿನಾಅಜ ಚಿದುರಸವ 
ಮೂವತ್ತೆ ರಡಜ ಮಧ್ಯದಲ್ಲಿ ಹಸ್ತ ಕಂಬಿಯನಿಕ್ಕಿ ಮೂಅಲಲ್ಲಿ ಭಾಗಿಸ 
.ಲಾಗಿ ಎರಡು ಒಳಗು ನಿಂದಿತ್ತು (ಸರ್ವವ. ೦೦೯-೬೦೬); ಬೆಲ್ಲಕ್ಕೆ ಚದುರಸ 
(ಪಾಕಾಂ. ಚದುರರಸ] ವಲ್ಲದೆ ಸಿಹಿಗೆ ಚದುರಸ[ಪಾಕಾಂ. ಚದುರರಸ) ಉಂಟೆ 
(ಅಂಬಿವ. ೩೯೦-೪೯). [.< ಸೆಂ. ಚತುರಸ್ರ 
ಚತುರಸ್ರ (ಗು). ೧. ನಾಲ್ಕು ವಂಲೆಗಳುಳ್ಳ; ನಾಲ ಕೋಣಗಳುಂಳ್ಳ ; 
ಚೌಕೋನಾಕಾರದ : ಚತುರಸ್ರಾಷ್ಟಾಸ್ರವೃತ್ತೋದರ ಕುಮುದ ಕಪೋ 
ತಾಂಸಕಂಠಗಳಾಲಂಬಿತ ಘಂಟಾಚಾಮರೋಜ್ಜ ೃಂಭಿತಮಣಿಫಳೆಕಂಗಳ್‌ 
(ಅನಂಪು. ೦೦-೨೮). ವಿ. ಕ್ರಮಬದ್ಧ. ವುದ; ಅಚ್ಚುಕ ಟ್ಟಾ.ದ. 
(ನಾ). ೩. ನಾಲ್ಕು ವಂೂಲೆಗಳನ್ನು- ಉಳ್ಳುದು ; ಚೌಕೋನ ; 
ಚೌಕ : ಚತುರಸ್ಪಾಶ್ವತ್ಥ ದಳಪ್ರತಿಮರುಚಿಸ್ಮಗಿತಮಣಿನರಾಂಗಂ ಶುಭಂ 
(ಲೋಕೋಪ. ೦೦-೫೩); ಬಳಿಕ ದೇವಿಯ ಮುಂದೆ ಚತುರಸ್ರದಲ್ಲಿ 
ಅವನು ಕುಂಡವನ್ನು ತೆಗೆಸಿದ (ಬಿಡುರೆ. ೦6೩); ಶಿವಲಿಂಗ ಲಕ್ಷಣವನ್ನು 
. . ಆಯಾಯ ಲಿಂಗಗಳಿಗೆ ಆಧಾರವಾಗಿರುವ ಚತುರಸ್ರ, ಅಷ್ಟಾಸ್ರ, 
ವೃತ್ತಪೀಠಗಳಿಂದ ತಿಳಿಯಬಹುದಾಗಿದೆ (ಛಾರದ. ೭೪). ೪. [ಜ್ಯೋತಿ] 
ಲಗ್ನದಿಂದ ನಾಲ್ಕನೆಯಂ ಹಾಗು ಎಂಟನೆಯ ರಾಶಿಗಳು : ವ್ಯವಹರಿಪ 
ಸಂಜ್ಞೆ ಚತುರಸ್ರವದೆಂದಷ್ಟಮ ಚತುರ್ಥಗೃಹಕೆ (ಜಾತತಿ. ೦-೩೪). 
೫. [ನಾಟ್ಕ] ಇಪ್ಪತ್ತುಮೂರಂ ದೇಶೀಯಂ ಸ್ಥಾನಕಗಳಲ್ಲಿ ಒಂದಂ : 
'ಪಾದಗಳಿಗೆ ಒಂದೂವರೆ ಗೇಣು ಅಂತರವಿರುವಂತೆ ನಂದ್ಯಾವರ್ತ 
ಸ್ಮಾನಕಗಳಲ್ಲಿ ನಿಂತುಕೊಳ್ಸಿವುದಂ : ಉರು ನಂದ್ಯಾವರ್ತದೆ ಸಂದಿರು 
ತೊಗ್ಗೇಣರೆಯನುಳಿದು ನಿಲೆ ಚತುರಸ್ರಂ (ಉಸ್ಕರಂ. ೭-೩೪). ೬. 
ಒಂದಂ ಬಗೆಯ ಹಸ್ತಮಂದ್ರೆ : ಮೂವತ್ತು ನೃತ್ತ ಹಸ್ತಗಳಲ್ಲಿ 


೦೦-೦೩ ವ). 


ಚತುರಸ್ರಂಬೆು 


ಒಂದು: ಒದವಿದ ಕಟಕಾಮುಖಮೆರಡೆರ್ದೆಗಿದಿರಾಗೆಂಟು ಬೆರಲ ತೆಜಪಿಂ 

ನಿಂದಿರ್ದದೆ ಭುಜಕೆ ಸಮದಿನಿರೆ ಕೇಳ" ಚದುರೇ ಚತುರಸ್ರಹಸ್ತಮೆಂದೆನಿ 

ಸಿರ್ಕುಂ (ರಾಸ್ಕರಂ. ೨-೪೩); ಈ ಕೆಳಗೆ ಹೇಳಿರುವ ಹಸ್ತಗಳು ನೃತ್ತಹಸ್ತ 

ಗಳು ೧. ಚತುರಸ್ರ ೨. ಉದ್ವೃತ್ತ . . . ೩೦. ವಲಿತ (ಆಭತಿನೈ. ೪೯). 

[ಸಂ. (ಚತುರ್‌ + ಆಸ್ರ)] 

ಚತುರಸ್ರಂಬೆಜು (ಕ್ರಿ). ನಾಲ್ಕು ಮೂಲೆಗಳನ್ನು ಪಡೆ ; ಚೌಕವಾಗು : 

ಚತುರಸ್ರಂಬೆತ್ತ ವೇತ್ರಾಸನವೊಲದುಮಿರ್ಕುಂ (ಶಾಂತೀಕ್ಕ. ೦-೬೬). 
[ ಚತುರಸ್ರ + ಪೆಟ್ಮು ] 

ಚತುರಾಂತರ (ನಾ). ಚೌಕದ ಮಧ್ಯಭಾಗ : ಆರ್ದ್ರಮೃತ್ತಿಕಾವಿರಚಿತ 
ಮವಪ್ಪ ಚತುರಾಂತರದೊಳ* ಮುತ್ತಿನ ಚೌಕದ ನಡುವಣ . . . ದುಗು 
ಲದ ಪಸೆಯೊಳ" (ಪಂಪಠಾ. ೩-೭೪ ವ); “ಹಸೆಯ ಜಗುಲಿ” (ಪಂಪದೀ. 
939). [ಸಂ. (ಚತುರ್‌ + ಅಂತರ) 

ಚತುರಾಕ್ಷ (ನಾ). ಜಾಣತನವೇ ಕಣ್ಣಾಗಿರುವವನು ; ಕುರುಡ ; 
ಭಾನುವಿನ ಭಾರಣೆಯವೋಲುತ್ಥಾ ನಮ ಖ ಚತುರಾಕ್ಷ [ಪಾಕಾಂ. 
ಚತುರಾಂಧ] ಭೂಪನ ಸೂನು ಹೊಕ್ಕನು ರಂಗವನು ಭೀಷ್ಮಾದಿಗಳಿಗೆಆಗಿ 
(ಕುವ್ಶಾಅ. ೭-೨೭). [ಸಂ. (ಚತುರ + ಆಕ್ಷ್ಮಿ* -) 

ಚತುರಾಘಾಟ (ನಾ). ನಾಲ್ಕು ಎಲ್ಲೆ,-ಗಡಿ,-ಮೇರೆ : ಸರ್ವಬಾಧಾ 
ಪರಿಹಾರಮಾಗಿ ಬಿಟ್ಟ ಮತ್ತರ್ನ್ಮೂಅಯ್ವತ್ತದಜ ಚತುರಾಘಾಟದ ಸೀಮೆ 
ಯಾವುದೆಂದಡೆ (ಸಾಇಇ. ೩1, ೦೮-೩೭; 980); ರಾಮನಾಥದೇವರ 
ಭೂಮಿಯಿಂ ಪಡುವಲು ಚತುರಾಘಂಟ ಲಿಂಗಮುದ್ರೆಯ ಕಲ್ಲಿನ ಸೀಮೆ 
ಯಿಂದೊಳಗೆ (೪%. 1೪, ೦-೦೦೦; 3804). 

[ ಸಂ. (ಚತುರ್‌ + ಆಘಾಟ) ] 

ಚತುರಾತ್ಮ (ನಾ). ೧. ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ವಾಸು 
ದೇವ ಎಂಬ ನಾಲ್ಕು ರೂಪಗಳನ್ನುಳ್ಳವನು. ೨. ಚುರುಕುಬುದ್ಧಿ 
ಯಂಳ್ಳವನು ; ಕೌಶಲವನ್ನುಳ್ಳವನು; ಜಾಣ. ೧,೨ : ಹರಿ 
ಯೆಂಬಂತೆಯೆ ಕೃಷ್ಣನದಾವನೊ ಚತುರಾತ್ಮನು ಸಲೆ ನಿಷ್ಕ್ಠಿ,ಯನು 
(ಧೃನ್ಯಾಲೋ. ೯೬). 
[ ಸಂ. ಚತುರಾತ್ಮನ್‌ (ಚತುರ್‌ * ಆತ್ಮನ್‌ ; ಚತುರ + ಆತ್ಮನ್‌) 7 

ಚತುರಾನನ (ನಾ). ೧. ನಾಲ್ಕೂ ಮಂಖಗಳನ್ನುಳ್ಳವನಂ ; ಬ್ರಹ್ಮ: 
ಚತುರಾನನನಂ ಬಿಡಿಸಿದರತಿಶಯಿತಾರ್ಥಮನೆ ತೋಟಾ ಪದಿರಿಂ 
(ಪುಷ್ಪ ಪ್ರ. ೦-೩೭); ಘನ ರಡೋಗುಣದಲ್ಲಿ ಚತುರಾನನ ತಮೋಗುಣದಲ್ಲಿ 
ಶಂಕರನೆನಿಸಿ ಸತ್ವಗುಣಾನುಗತಿಯಲಿ ವಿಷ್ಣುವೆಂದೆನಿಸಿ (ಳುವ್ಕಾಸ. ೯-೩). 
೨. ಚಾತುರ್ಯದಿಂದ ಕೂಡಿದ ಬಾಯಿ ಉಳ್ಳವನಂ; ಮಾತಿನಲ್ಲಿ 
ನಿಪುಣ: ಆ ಸರಸತಿಯಂ ಚತುರಾನನಪರಿಚಿತೆಯೆನಿಸಿದನದೇಂ 
ಸಮರ್ಥನೊ ಪದ್ಮಂ (ಪುಷ್ಪ ಪು. ೩-೨): ಆಬ್ಬಭವನಂತೆ ಚತುರಾನನಂ . .. 
ಎಂದು ಧರ್ಮಜನ ಧರೆ ಫೊಗಳುತಿರೆ (ಕೈಮಿಛಾ. ೨-೦೩) . ೩. ಒಬ್ಬ ಕನ್ನಡ 
ನಿಘಂಟಂ ಕಾರನ ಹೆಸರಂ; ಚತುರಾಸ್ಯ ಬೊಮ್ಮರಸ: ಕವಿ ಚತುರಾನನ 
ನೆಂದೆನಿಸುವ ನಾಮದೆ ... ಅಚ್ಚಗನ್ನಡ ವಿವರಣೆ ಚೆಲ್ವಾಗೆ ರಚಿಸಿದಂ 
ಚತುರಾಸ್ಕಂ (ಕತುನಿ. ೩). [ಸಂ. (ಚತುರ್‌ಾ-ಆನನ; ಚತುರ ಆನನ) ] 

ಚತುರಾಶಿಗಿಡ(ನಾ). ಒಂದು ಬಗೆಯ ಸಸ್ಯ: ಕಾಡು ಸಬ್ಬಸಿಗೆ, ಚತುರಾಶಿ 
ಗಿಡ (ಮೈಔಗಿ. ೩೮-೭೫೩). "ಚೇತರಾಶಿ' ಪರಾ. 

[ ಚತುರಾಶ್ಯಿ * ಗಿಡ ( ಆಗಿಡು) ) 

ಚತುರಾಶ್ರಮ (ನಾ). ಬ್ರಹ್ಮಚರ್ಯ, ಗಾರ್ಹಸ್ಥ್ಯ. ವಾನಪ್ರಸ್ಥ ಮತ್ತು 
ಸಂನ್ಮಾಸವೆಂಬ ನಾಲ್ಕು ಬಗೆಯಂ ಆಶ್ರಮಗಳು : ಚಾತುರ್ವಣ್ಮದ 
ಕರ್ತವ್ಯಗಳು, ಚತುರಾಶ್ರಮದ ಕರ್ತವ್ಯಗಳು . . . ಉಕ್ತವಾಗಿವೆ 


(ಛಾರದ. ೬4). [ಸಂ. (ಚತುರ್‌ ೬ ಆಶ್ರಮ) 


೨೭೪೪ 


ಚತುರಿಕ್ಕೆ 


ಚತುರಾಶ್ರಯ (ನಾ). ನಾಲ್ಕು ಮೇರೆ,-ಎಲ್ಲೆ : ಶ್ರೀಮನು ಮಹಾ 
ಮಹಿಮ ಕಪಿಲಸಿದ್ಧಮಲ್ಲೇಶ್ವರ ದೇವರ ಕ್ಷೇತ್ರದ ಚತುರಾಶ್ರಯದ 
ನಾಲ್ಕುಂ ದೆಸೆಯ ವಳೆಯದೊಳಗೆ (ಎಣ. 2:17, ೦೧೯೩-೪೮ ; 1266). 

[ ಸಂ. (ಚತುರ್‌ + ಆಶ್ರಯ) 


8| ಚತುರಾಸೀತಿ (ನಾ).ಎಚತುರಶೀತಿ: ಪೆರ್ಮಟ್ಟಿ ಪಣ್‌ ಘೋಷಣಂ ಚತುರಾ 


20 


30 


40 


ಸೀತಿ ನಗರಾಧಿಷ್ಮಿತೆಂ (ಸೌಇಇ. ೫೫, ೪೧-6; 1068). 
[ ಆಸಂ. ಚತುರಶೀತಿ) 
ಚತುರಾಸ್ಯ (ನಾ). ೧. ನಾಲ್ಕು ಮುಖಗಳನ್ನುಳ್ಳವನಂ ; ಬ್ರಹ್ಮ : ಚತು 
ರಾಸ್ಕಂಗಂ ನೆಗಟ್ಟಿಹಿಪತಿಗಮಳುಂಬಂ (ಜನಾಳೆ. ೭-೭); ಚತುರಾಸ್ಕೇಂದ್ರಾದಿ 
ದೇವರ್‌ ನಡೆದು ಜಲಧಿತಲ್ಪಂಗೆ ದೈತ್ಕ್ಯೇಂದ್ರರುದ್ವ ಎತ್ತೆತೆಯಂ ಪುಯ್ಕಲ್ಟೆ 
(ಇಗವಿ.೨-೪೪). ೨ ಸುಂದರವಾದ ಮಂಖವುಳ್ಳವನು. ೩. ಜಾಣ್ಮೆಯ 
ಮಾತನ್ನಾಡಂವವನು ; ವಾಕ್ಚತುರ. ೧. ೨. ೩: ಈ ಮಹಾ ಪುರುಷಂ 
ಚತುರಾಸ್ಮನಾಗಿಯುಂ ಹಿರಣ್ಯಗರ್ಭನಲ್ಲು (ಜಗವಿ. 6-00 ವ). 
೨, ೩: ಆ ಜಿನೇಶ್ವರಂ .. . ಚತುರಾಸ್ಕನುಮಚ್ಛಾಯನುಮಕ್ಷಿಸ್ಟಂದವ್ಕ 
ಪೇತನುಂ . . . ಗಗನಗಮನಮಾಗಿ (ಸುಳುಮೂ. 6-೬೯ ವು: ಚತುರಾ 
ಸ್ಕ್ಮನತುಳ ಮತಿಯಿಂ . . . ನೆಗಟ್ಟಂ ಚತುರ್ಗುಣಂ ಸಕಳ ರಾಜನೀತಿ 
ಯೊಳ್‌ (ಶಾರ್ಶ್ರಪು. ೭-೯6). ೪. ಇ ಚತುರಾನನ ೩: ಅಚ್ಚಗನ್ನಡ 
ವಿವರಣೆ ಚೆಲ್ವಾಗೆ ರಚಿಸಿದಂ ಚತುರಾಸ್ಮಂ (ಜತುನಿ. ೩). 
[ಸಂ. (ಚತುರ್‌ + ಆಸ್ಕ; ಚತುರ * ಆಸ್ಕ) ) 
ಚತುರಃಸ್ಕತೆ (ನಾ). [ಜೈನ] ಕೇವಲ ಜ್ಞಾನಿಯಾದವನಿಗೆ ಉಂಟಾಗಂವ 
ಹತ್ತು ಅತಿಶಯಗಳಲ್ಲಿ ಒಂದು; ಒಮ್ಮೆಲೆ ನಾಲ್ಕು ಕಡೆಯೂ 
ನೋಡಂವ ಶಕ್ತಿ: ಚತುರ ಚತುರಾಸ್ಕತೆ . .. ಗತಚ್ಛಾಯತೆಯಿ 
ವೀರೈದತಿಶಯವು ಜಿನನ (ಸಾಳ್ಮಛಾ. ೬೦-೬9). [ಸಂ. ಚತುರಾಸ್ಕತಾ) 
ಚತುರಾಸ್ಮತ್ವ (ನಾ).ಐಚತುರಾಸ್ಕತೆ : ಚತುರಾಸ್ಕತ್ವಮಭುಕ್ತಿಭಾವಮನಿ 
ಮೇಷತ್ವಂ . . . ಅಚ್ಛಾಯತೆಯೆಂಬ ಪತ್ತತಿಶೆಯಂ ತೀರ್ಥೇಶನೊಳ* 
ಶೋಭಿಕುಂ (ಕುದ್ರ ಫು. ೦೫-೦೦೩). ([ಸಂ.] 
ಚತುರಾಸ್ಮಪ್ರಿಯೆ (ನಾ). ಸರಸ್ವತಿ : ಪುಸ್ತಕಹಸ್ನಾನ್ವಿತೆ ಪುಣ್ಯಕಥೆಯ 
ನೊರ್ವಳೆ ಚತುರಾಸ್ಮಪ್ರಿಯೆ ಸುರಾಗದಿಂ ವಾಚಿಸಿದಳ್‌ (ಪುಪ್ಮಪು. ೯-೮೬). 
[ ಚತುರಾಸ್ಕ + ಪ್ರಿಯೆ) 
ಚತುರಿಂದ್ರಿಯ (ನಾ). ೧. ನಾಲ್ಕೂ ಬಗೆಯ ಇಂದ್ರಿಯಗಳಂ ; ಕಣ್ಣು, 
ಮೂಗು, ನಾಲಗೆ ಮತ್ತು ಚರ್ಮ. ೨. (ಕಿವಿಯನ್ನುಳಿದಂ) ನಾಲ್ಕೂ 
ಇಂದ್ರಿಯಗಳನ್ನು ಮಾತ್ರ ಹೊಂದಿರುವ ಜೀವಿ: ಸ್ಪರ್ಶನ ರಸನ 
ಘ್ರಾಣ ಚಕ್ಷುರಿಂದ್ರಿಯ ಸಮನ್ವಿತಂಗಳಪ್ಪ ಮಧುಕರಾದಿ ಚತುರಿಂದ್ರಿ 
ಯಂಗಳ" (ಆರಿಫು. ೦೦-೬೦5); ದಂಶಮಶಕ ಮಕ್ಷಿಕಾ ಭ್ರಮರ ಪತಂಗಾದಿ 
ಚತುರಿಂದ್ರಿಯಂಗಳ್‌ ಸ್ಪರ್ಶನ ರಸನ ಘ್ರಾಣ ಚಕ್ಷುರಿಂದ್ರಿಯ ಪರಿಚ್ಛಿತ್ತು, 
ಪೇತಂಗಳಪ್ಪವು (ಶತತ್ತ್ವಪ್ರ. ೯೦). [೫ಂ. (ಚತುರ್‌ + ಇಂದ್ರಿಯ) ] 
ಚತುರಿಕೆ, (ನಾ). ಚಾತುರ್ಯ ; ಚದುರು ; ನೈಪುಣ್ಯ : ತತವಿತತಘನ 
ಸುಸಿರ ವಾದ್ಯದ ಚೆತುರಿಕೆಗೆ. .. ನಲಿದು ನರ್ತಿಪ್ರದು (ಸಾಳ್ಕಧಾ. ೬೦-೩೦); 
ಅಭವನಂ ಜಜ್‌ವ ಚತುರಿಕೆಯ ಮಾತುಗಳನು ಸೊಲ್ಲುಸೊಲ್ಲೆಂದು 
ಮೂದಲಿಸುತುಂ (ಜೆಬಪು. ೩೩-೨೨). [ಚತುರ್ಯ * -ಇಕೆ) 
ಚತುರಿಕ್ಕೆ (ನಾ). ೧. ಚತಂರೆಯಾದವಳು ; ಜಾಣೆ. ೨. (ಕಾವ್ಯಮಾ] 
ನಾಯಿಂಕೆಯ ನಾಲ್ಕೂ ಬಗೆಯ ಪರಿಚಾರಿಕೆಯರಲ್ಲಿ ಒಬ್ಬಳು : ಇತ್ತ 
ಚತುರ ಚತುರಿಕೆಯರಪ್ಪ ಪರಿಚಾರಕಿಯರುಂ . , , ಮಂಗಳವಸದನಂ 
ಗೊಳಿಸಲವಸರಂಬಡೆದು (ಪುಹೃಪು. 6-84 ಪ) ; ಅಭಿಸಾರಿಕೆ, ಚತುರಿಕೆ, 
ಸಹಸಂಚಾರಿಕೆ. ದೂತಿಕೆಯರೆಂಬ ಚತುರ್ವಿಧ ಸಖಿಯರಿಂ (ವಿವೇಕ. 3೨೯). 
[ ಸಂ. ಚತುರಿಕಾ] 


ಚತುರುಪಧಾವಿಶುದ್ಧ 


ಚತುರುಷಧಾವಿಶುದ್ಧ (ಗು). ೧. ಧರ್ಮ, ಅರ್ಥ, ಕಾವಂ, ಭಯ ಈ 
ನಾಲ್ಕು ವಿಷಯಗಳಲ್ಲಿ ಮಾಡಿದ ಪರೀಕ್ಷೆಗಳಿಂದ ಪರಿಶಂದ್ಧ ನೆಂದಂ 
ನಿರ್ಣಯಿಸಲ್ಪಟ್ಟ : ಚತುರುಪಧಾವಿಶುದೃಮತಿಚಿತ್ತಭವ ಪ್ರತಿರೂಪ 
ಸುಂದರಾಕ್ರಿಕಿ ಕಸಪಯ್ಯನಾಯಕನೊಳೆಯ್ದೆ ಜಗನ್ನುಶಿವೆತ್ತು 
ತೋಟುಗುಂ (ಎಳ. 27, ದಾವಣ. ೪೨-೪೩: ಸು. 116೫; “ ರಾಜಭಕ್ತಿ. 
ಆಸ್ವಾರ್ಥಪರತೆ,ಜಿತೇಂದ್ರಿಯತ್ತ,ಧೈ ೈ[ೈರ್ಯ-ಈ ಗುಣಗಳಲ್ಲಿ ಪರೀಕ್ಷಿತ 
ವಾಗಿ ಶುದ್ಧವಾಗಿರಂವ” (ಕಾಪಮಂ. ೬೮೧ ಏಪ್ಪಣ). (ನಾ). ೨. ಮೇಲಿನ 
ಪರೀಕ್ಷೆಗಳಿಂದ ಶಂದ್ಳನೆಂದು ನಿರ್ಣಯಿಸಲ್ಪಟ್ಟವನು : ಚತುರುಪಧಾ 
ವಿಶುದ್ಧನುಂ ಬುದ್ಧಿವೃದ್ಧನುಂ ... ಭದ್ರಮೂರ್ತಿಯುಮಪ್ಪ ವಸುಭಾಗ 
ಭಟ್ಟನಿಂತೆಂದಂ (ಪಂಣತಂ. ೦೭-೦೪) ; ಚತುರುಪಧಾವಿಶುದ್ಧನನವದ್ಕಚರಿತಂ 
» « . ನೈಪನೇಂ ವಿವೇಕಿಯೋ (ಶ್ರಷೃಪು. 8-೬೬); ಚತುರುಪಧಾವಿಶುದ್ಧ 
ನಧಿಕಾರಿ ಕಳಾವಿದಂ (ಸೂಕ್ತಿಸು. ೧೬-8೪)... 

(ಸಂ. (ಚತುರ್‌ + ಉವಧಾ + ವಿಶುದ್ಧ) ) 
ಚತುರುಪಧಾಶುದ್ಧಿ (ನಾ). ಧರ್ಮ, ಅರ್ಥ, ಕಾಮ, ಭಯಂಗಳಿಂಬ 
ನಾಲ್ಕು ಬಗೆಯ ಗುಣಗಳಲ್ಲಿ ಪರೀಕ್ಷಿತನಾಗಿ ಶುದ್ಧಿ ಹೊಂದಂವಿಕೆ : 
ವಿದಿತಂ ಪಂಚಾಂಗಮಂತ್ರಸ್ಥಿತಿ ಚತುರುಪಧಾಶುದ್ಧಿ ಸಿದ್ಧಿತ್ರಯಾ 

ಸಂಪದಮಾ ಪಾಡ್ಗುಣ್ಮವೃತ್ತೆಂ (ಶಂದ್ರಪು. ೪-೦೧೬). . 

[ ಸಂ. (ಚತುರ್‌ ೬ ಉಪಧಾ + ಶುದ್ಧಿ) | 

ಚತುರುಪಾಯ (ನಾ). (ಕಾರ್ಯಸಾಧನೆಗೆ ಪ್ರಯೋಗಿಸಲಾಗುವ) 
ನಾಲ್ಕು ಬಗೆಯ ಉಪಾಯಗಳು; ಸಾಮ, ದಾನ, ಭೇದ, ದಂಡ: 
ವಿದಿತಂ . . . ಚತುರ ಚತುರುಪಾಯಪ್ರಯೋಗಂ (ಕೇದ್ರಫು. ೯-೧೦೬). 

[ ಸಂ. (ಚತುರ್‌ + ಉಪಾಯ) 

ಚತುರೋಕ್ತಿ (ನಾ). ಚಾತುರ್ಯದ ಮಾತು; ಚಮತ್ಕಾರಪೂರ್ಣವಾದ 
ಮಾತು: ಸ್ತುತಿಗೆಯ್ವೆಂ .. . ಚತುರೋಕ್ತಿ ಪ್ರಚುರಾರ್ಥ ಕಾವ್ಯ 
ಜನಿತೋರ್ವೀಹರ್ಷನಂ ಹರ್ಷನಂ (ಜಗಪಿ. 0-6); ನಾಗರಿಕನುಕ್ತಿಗೆ ಚತು 
ರೋಕ್ತಿ ಚತುರ್ಮುಖಂ ಮೆಚ್ಚುತ್ತುಂ ಪೋಗೆ (ಹಂದ್ರಫು. 6-೭೨ ಬ). 

(ಚತುರ, * ಉಕ್ತಿ) 

ಚತುರೋಪಾಯ (ನಾ). ೧. ಎ ಚತುರುಪಾಯಂ: “ ಕೊಟ್ಟು ಕೊಳ್ಳುದು 
ದಾನಮೆನಿಸಿಕ್ಕು -ವೈರಮಂ ಪುಟ್ಟಿಸಲು ಭೇದಮೆನಿಸಿಕ್ಕು ಶಿಕ್ಷಿಸಲೊಡಂ 
ಬಟ್ಟೊಡದು ದಂಡಮೆನಿಸಿಕ್ಕು ಸೈರಣೆ ಸಾಮಮಕ್ಕು ತಾವಿಂತಿವೆಯ್ಗೆ 
ಮುಟ್ಟಿ ಚೆತುರೋಪಾಯಮಕ್ಕುಂ” (ಮಂಗರಾ. ೭೯-೬); ಉಗ್ರ 
ಪಂಚಾನನಂ ಗೆಲ್ವ ಚತುರೋಪಾಯಮಂ ಬಿಟ್ಟು ತಾನಳ್ಳಿ ಬಳ್ಳಿ 
ಕಡುದೈನ್ಯದಿಂದೀಗ ಮುಗ್ಠಾಂಗಮಂ ತಳೆದಿರ್ಪುದು ಏನಿದಚ್ಚರಿಯೆಂದು 
(ಕೈಮಿಧಾ. ೬-೨6). ೨. ನಾಲ್ಕೂ ಬಗೆಯ ಉಪಾಯಗಳನ್ನು ಬಲ್ಲ 
ವನು : ಸುರಪುರನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು 
ನಮ್ಮನನವರತ (ಹರಿಸಾ. 0). [ <ಸಂ. ಚತುರುವಾಯ] 

ಚತುರ್ಗತಿ (ನಾ). ೧. ನಾಲ್ಕುಗತಿ ; ನಾಲ್ಕು ಅವಸ್ಥೆ. ೨. [ಜೈನ] 
ದೇವ, ಮನುಷ್ಯ, ತಿರ್ಯಕ್‌, ನಾರಕ ಎಂಬ ನಾಲ್ಕು ವಿಧವಾದ 
ಜನ್ಮಗಳಂ: ತಪಃಪೋತದಿನಣ್ಣ ನೀಂ ತಡಿಯನೆಯ್ದಂತಲ್ಲದಿಂತೀ ಚತುರ್ಗತಿ 
ಸಂಸಾರ ಪಯೋಧಿಯಂ ಪೊಲಜಮಡಲ* ಮತ್ತಿಲ್ಲ ನೀನಾರ್ತಪಯ್‌ 
(ಆದಿಪು. ೩-೩೬) : ಇನ್ನೆವರಂ ಚತುರ್ಗತಿಗಳೊಳ್ತಿರಿತಂದು ಜವಂಗೆ ಪೇಡಿ 
ಯಾದೆಂ (ಮಲ್ಲಿಪು. ೧೩-೯೨). [ಸಂ. (ಚತುರ್‌ * ಗತಿ) 

ಚತುರ್ಗುಣ (ನಾ). ೧. ನಾಲ್ಕುಮಡಿ,-ಪಟ್ಟು. "ದ್ವಿಗುಣ" ಪರಾ. 
ವಿ. [ದ್ವೈತ] ಸತ್‌, ಚಿತ್‌, ಆನಂದ, ಆತ್ಮ ಎಂಬ ಭಗವಂತನ 
ನಾಲ್ಕು ಗುಣಗಳಂ. "ಚತುರ್ಗುಣೋಪಾಸಕ' ಪರಾ. 

[ ಸಂ. (ಚತುರ್‌ + ಗುಣ) 


೨೭೪೫ 


ಚತುರ್ಥಿ 


ಚತುರ್ಗುಣಿತ (ಗು). ನಾಲ್ಕರಿಂದ ಗುಣಿಸಿದ ; ನಾಲ್ಮಡಿಯಾದ : ಆ 
ಸಂಕಟಸಮಯದಲ್ಲೂ ಅವನು ದ್ವಿಗುಣಿತ ಚತುರ್ಗುಣಿತ ಬಲಿಷ್ಠನಾದನು 
(ಅಂಬಿಳೆ. ೦೦೫). [ಸಂ. (ಚತುರ್‌ + ಗುಣಿತ) 

ಚತುರ್ಗುಣೋಪಾಸಕ (ನಾ). [ದ್ವೈತ] ಭಗವಂತನ ನಾಲ್ಕು ಗುಣ 
ಗಳನ್ನ ಉಪಾಸನೆ ಮಾಡುವವನು: ಮನುಷ್ಕೋತ್ತಮರು 
ಚತುರ್ಗುಣೋಪಾಸಕರು (ಹಿಂದಸಾ. ೨೯೦). 

[ ಚತುರ್ಗುಣ * ಉಪಾಸಕ) 
ಚತುರ್ಗ್ರಾಮ (ನಾ). ನಾಲ್ಕು ಹಳ್ಳಿಗಳು ; ಚೌಗಾವೆ. 
[ಸಂ. (ಚತುರ್‌ * ಗ್ರಾಮ) 

ಚತುರ್ಜಾತಕ (ನಾ). [ವೈದ್ಯ] ದಾಲ್ಚಿನ್ನಿ, ಏಲಕ್ಕಿ. ನಾಗಕೇಸರಿ, 
ಜಾಪತ್ರೆ ಎಂಬ ನಾಲ್ಕು ಔಷಧಿದ್ರವ್ಯಗಳು : ೨ ಹಲಹಿಷ್ಟಲಿ. ತವಕ್ಷೀರ 
೪ ಹಲ, ಚತುರ್ಜಾತಕ ೧ ಹಲ ಜೇನುತುಪ್ಪ ೬ ಹಲ ಸಹ ಹಾಕಿ ಕಲಸಿ 
ಸೇವಿಸಲು ಕ್ಷಯವ್ಯಾಧಿ . . . ಗುಣಮಕ್ಕು (ಸಕವೈ. ೨೫೮). [ಸ0.) 

ಚತುರ್ಜ್ಲ್ಲಾನ (ನಾ). [ಜೈನ] ಮತಿ, ಶ್ರುತ, ಅವಧಿ ಮತ್ತು ಮನಃ 
ಪರ್ಯಾಯಂಗಳೆಂಬ ನಾಲ್ಕು ಬಗೆಯ ಜ್ಞಾ ನಗಳು : ಅಂತೊಗೆದ 
ಚತುರ್ಜ್ಲಾನದೊಳಾವಗಮೆಸೆದಂ ಜ್ಞ್ಞಾನರೂಪನಾದಿಬ್ರಹ್ಮಂ (ಆದಿಪು.೪-೮೦); 
ದೇದೀಪ್ಯಮಾನ ಪ್ರಭಾಭಾಸುರಗಾತ್ರಂ ಚತುಜ್ಞಾ ೯ನನೇತ್ರರಂ . 
ಕಂಡು (ಸುಕುಮಾ. ೮-೪6 ವ). [ಸಂ. (ಚತುರ್‌ + ಜ್ಞಾನ) ) 

ಚತುರ್ಣಿಕಾಯ (ನಾ). [ಜೈನ] ಭವನವಾಸಿ, ವ್ಯಂತರ, ಜ್ಯೋಶಿಷ್ಯ 
ವಂತ್ತು ಕಲ್ಪವಾಸಿಗಳೆಂಬ ನಾಲ್ಕು ಪ್ರಕಾರದ ದೇವತೆಗಳ ಸಮೂಹ : 
ಅಮರಪತಿ ಚತುರ್ಣಿಕಾಯಾಮರೇಂದ್ರಪರಿವೃತಂ ಬಂದು (ಮಲ್ಲಪು. 
೦೩-೦೬೫). [ ಸಂ. ಚತುರ್ನಿಕಾಯ)] 

ಚತುರ್ಥ (ಗು). ೧. ನಾಲ್ಕನೆಯ. «ಚತುರ್ಥಾಂಶ' ಪರಾ. (ನಾ). ೨. 
ನಾಲ್ಕನೆಯ ವರ್ಣಕ್ಕೆ ಸೇರಿದವನು ; ಶೂದ್ರ: ಈ ಕೆಟ್‌ಗೆ ಸಂಸ್ಕಾರ 
ಜಲಶುದ್ಧಿ ದೊರಕದು ಚತುರ್ಥನಿದನಗೆದಾತಂ (ಸಿದ್ಧಕಾ. ೪-೭೫). 

[ಸಂ.7 

ಚತುರ್ಥಧ್ಯಾನ (ನಾ). [ಜೈನ] ಆರ್ತ, ರೌದ್ರ, ಧರ್ಮ ಮತ್ತು ಶುಕ್ಲ 
ಎಂಬ ನಾಲ್ಕು ಬಗೆಯ ಧ್ಯಾನಗಳಲ್ಲಿ ಕೊನೆಯದು ; ಶುಕ್ಲಧ್ಯಾನ : 
ಧ್ಯಾನಾನಳದಗೃ ಶೇಷಾಶೇಷ ಕರ್ಮೇಂಧನನುಮಾಗಿ (ಆದಿಪು. ೦೬-೭೪ ವ). 

[ ಚತುರ್ಥ + ಧ್ಯಾನ] 

ಚತುರ್ಥಸ್ನಾನ (ನಾ). ಮುಟ್ಟಾದವಳು ನಾಲ್ಕನೆಯ ದಿನ ಮಾಡುವ 
ಸ್ನಾನ : ಮರುದೇವಿ ಮಹಾದೇವಿ ಚತುರ್ಥಸ್ನಾನದೊಳ್‌ ಕಲ್ಪದ್ರುಮ 
ದುಕೂಲವಸನೆಯುಂ . ಆಗಿ (ಅದಿಪು. ೭-೨೬ ವು; ದೇವಕಿದೇವಿ 
ಪುಷ್ಪವತಿಯಾಗಿ ಚಿತುರ್ಥಸ್ನಾನಾನಂತರಂ ಮಂಗಳ ಪ್ರಸಾಧನ 
ಮನಪ್ಪುಕೆಯ್ದು (ಇಗವಿ. ೨-೩೯). "ನಾಲ್ಡೀರ್‌' ಪರಾ. 

(ಚತುರ್ಥ + ಸ್ನಾನ] 

ಚತುರ್ಥಾಂಶ (ನಾ). ನಾಲ್ಕನೆಯ ಒಂದು ಭಾಗ ; ಕಾಲುಭಾಗ : ನಕ್ಷತ್ರ 
ತಾರಾಗಣಕ್ಕೆಯುತ್ಕ್ಯ,ಷ್ಟದಿಂ ಪಲ್ಕೋಪಮ ಚತುರ್ಥಾಂಶಂ ಜಫನ್ಮದಿಂ 
ಪಲ್ಕೋಪಮಾಷ್ಟಮ ಭಾಗಮಕ್ಕುಂ (ಸುಕುಮೂ. ೦೦-೫೯ ವ). 

[ಚತುರ್ಥ + ಅಂಶ] 

ಚತುರ್ಥಿ (ನಾ). ೧. ಚಾಂದ್ರಮಾನ ಮಾಸದ ಒಂದು ಪಕ್ಷದಲ್ಲಿ ನಾಲ್ಕ 
ನೆಯ ತಿಥಿ ; ಚೌತಿ : ಷಷ್ಟಿ ಅಷ್ಟಮಿ ನವಮಿ ಪಾಡ್ಯ ಚತುರ್ಥಿ ಪೌರ್ಣಮಿ 
ಅಮಾವಾಸ್ಯೆ ಈಸು ತಿಥಿಗಳು ಅಶುಭ (ಗಗತಾ. ೪-೬೪). ವಿ. [ವ್ಕಾಕ] 
ನಾಮ ವಿಭಕ್ತಿಗಳಲ್ಲಿ ನಾಲ್ಕನೆಯದು : ನಿನಗೆ ಯೆನಗೆ ತನಗೆಯೆಂಬೀ 
ನುಡಿ ಚತುರ್ಥಿಯೊಳ್‌ (ಳಾವ್ಯಾಬ. ೧೩೨): ನುತಸಂಪ್ರದಾನ ರೂಢಂ 
ಚತುರ್ಥಿ (ಕಮದ. ೦೨೯). (ಸಂ. ಚತುರ್ಥೀ? 


ಚತುದಾಂಡಿ 


೨೭೪೬ 


ಚತುರ್ದಂಡಿ (ನಾ). [ಸಂಗೀತ] ನಾಲ್ಕೂ ಬಗೆಯ ಸಂಗೀತ ಕಚನೆಗೆಳು :: 


ಗೀತ, ಆಲಾಪ, ಕಾಯ ಮತ್ತು ಪ್ರಬಂಧ ಎಂದು ನಾಲ್ಕು ವಿಧ ರಚನೆ 
ಗಳನ್ನು ತಿಳಿಸಿ ಇವನ್ನು “ಚತುರ್ದರಿಡಿ'' ಎಂದು ವೆಂಕಟಮಖಿ ಕರೆದಿದ್ದಾನೆ 
4ಸಂಗೀಣಂ. ೭೦). [ಸ6. ಚತುರ್ದಂಡೀ) 
ಚತುರ್ದಂತ (ನಾ). ` ೧. ನಾಲ್ಕು ಹಲ್ಲು: 'ಗೆಟ್ಬುನೆಂಗರುಟೆಯಿಂದೆ 
ರಾವಣಮಂ ಕುಮಾರಚೂಡಾಮಣಿ ಲಾಲಾಜಲದೊಳಂ 'ಚಕುದಗಂತ 
ದೊಳಂ (ಪಂರಾಮಾ. ೩-೧೩೦).. ೨. ನಾಲ್ಕೂ -ಕೋರೆಗಳನ್ನುಳ್ಳುದು ; 
ಐರಾವತ : ಲಲಿತುಂಗುಲಿ `ಭಾಸುರಭದ್ರ ಲಕ್ಷಣಾಲಂಕೃತಂ ಚತುರ್ದಂತಂ 
(ಅಜಿಪು. 8-೬೬). [ ಸಂ. (ಚತುರ್‌ + ದಂತ) 
ಚತುರ್ದಶ (ಗು). ೧. ಹದಿಕಾಲ್ಕನೆಯಂ, (ಫಾ). ಪಿ, ಹದಿಸಾಲ್ಕ 
ವೃಷಭಾದ್ರಿಗಳಿಂದಂ ಚತುರ್ದಶ ಮಹತವಾಹನಗಳಿಂದಮೆಸೆದು '(ಆ&ಫು. 
[ಸಂ. ಚತುರ್ದಶನ್‌ (ಚೆತುರ್‌ + ದೆಶನ್‌) ] 
ಚತುರ್ದಶಧರೆ (ನಾ). ಎ ಚತುರ್ದಶಲೋಕ : ಜೀವಾಂತರಾತ್ಮ ಪರಮಾತ್ಮ 
ಚೇತನರೂಪ ಪಾವನ. ಚತುರ್ದತಭರಾಜನಾಧೀಶ (ವೀಕೈಳು. ೪-೪-೨). 
1 ಚತುರ್ದಶ + ಧರೆ) 
ಚತುರ್ದಶಪದಿ (ನಾ). [ಛಂದ] ಹದಿನಾಲ್ಕು ಚರಣಗಳನ್ನುಳ್ಳ ಒಂದು 
ಬಗೆಯಂ' ಪದ್ಯ ; ಸುನೀತ ; ಐಇಂಗ್ಲಿಷಿನ ಸಾನೆಟ್‌ರೂಪದ ಪದ್ಮ : 
ಈವರೆಗೆ ಕೆಲಕೆಲವು ವೈಣಿಕಗೀತಗಳನ್ನೂ ಚತುರ್ದಶವದಿಗಳನ್ನೂ . 
ರಚಿಸಿಲ್ಲದುದರಿಂದ (ಹೆಲೈರ. ೪: ಮುನ್ಮುಂ) (ಸಂ. ಚತುರ್ದೆಶವೆದೀ] 
ಚತುರ್ದಶಸೂರ್ವ (ನಾ). [ಜೈನ] ಶ್ರುತಾಂಗಗಳ ವಿವರಣೆಗಳನ್ನು 
ಕೊಡುವ - ಉತ್ಪಾದ, ಆಗ್ರಾಯಣೀಯ, ವೀರ್ಯಪ್ರವಾದ. 
ಅಸ್ತಿನಾಸ್ತಿಪ್ರವಾದ, ಜ್ಞ ಸಷ್ರವಾದ, . ಸತ್ಯಪ್ರವಾದ, ಆತ್ಮ 
ಪ್ರವಾದ, ಕರ್ಮಪ್ರವಾದೆ, ಪ್ರತ್ಯಾಪ್ಮಾನ, ವಿದ್ಯಾನಾವಾಂದ, 
ಕಲ್ಮಾಣ, ಪ್ರಾಣಾವುಯಂ, : ಕ್ರಿಯಾವಿಶಾಲ, ಲೋಕಬಿಂದುಸಾರ 
ಎಂಬ : ಹದಿನಾಲ್ಕು ಪೂರ್ವಗ್ರಂಥಗಳು : ಗುರುವಿನನುಮತದಿಂ 
ದ್ವಾದಶಾಂಗ ಚತುರ್ದಶಪೂರ್ವಂಗಳಂ ಕಲ್ತು (ಅದಿಪು. ೦೪-೦೩೯ ವೆ); 
ದ್ವಾದಶಾಂಗ ಚತುರ್ದಶಪೂರ್ವಮಂ. . . ಕಲ್ತು (ಕಾಂತಿಪು. ೯೨೦೦೫ ೮) 
[ ಚತುರ್ದಶ + ಪೂರ್ವ) 
ಚತುರ್ದಶಭುವಸ ( ನಾ).ಎಚೆತುರ್ದಶಲೋಕ : ಈ ಚತುರ್ದಶಭುವನಮೆ 
ಬೆಲೆಯೆನಿಪ ಕೃತಿಯನಮಳಾಕೃತಿಯಂ (ಅರ್ಥನೇ. ೦-೪೬); ಇಕ್ಷ್ವಕು 
ವಂಶದೊಳಗಣ ಚತುರ್ದಶ ಭುವನಪತಿಗಳೊಳಗಿಂದುತನಕಾನಲ್‌ಯಿ ಹುಸಿ 
ಹೊದ್ದ ದವರಿಲ್ಲ (ಹಕಳಾ. ೨-೭); ಏಕಾಂಶರಾಮನನಂತತೇಜೊಮಹಿಮೆ 
ಯದು ಲೋಕಕಿಂತವಾಯಿತ್ತೀ ಚತುರ್ದಶಭುವನಮಧ್ಯದಲಿ (ಐಸಪು. 
ಈ ಕಾಳಿಗ ಚತುರ್ದಶಭುಷಕಜನ 'ಇಂಕ್ಷೋಭವಾಯ್ತೆಂದ 
(ಕುವ್ಶಾಕ. ೨೨-೧೦) [ಚತುರ್ದಶ + ಧುವನ ] 
ಚತುರ್ದಶಮನು (ನಾ). ೧. ಸ್ವಾಯಂಭುವ, ಸ್ವಾರೋಚಿತ, ಉತ್ತಮ, 
ತಾಮಂಸೆ ರೈವತ,` ಚಾಕ್ಷಂಪ, ವೈವಸ್ವತ್ಯ ಸಾವರ್ಣಿ, ದಕ್ಷಸಾವರ್ಣಿ, 
ಬ್ರಹ್ಮಸಾವರ್ಣಿ, ಧರ್ಮ್ವಸಾವರ್ಣಿ, ರುದ್ರಸಾವರ್ಣಿ, ದೇವಸಾವರ್ಣಿ 
ಮತ್ತೂ ಇಂದ್ರಸಾವರ್ಣಿ ಎಂಬ ಹದಿನಾಲ್ಕು ಜನ ವಂನಂಗಳಂ. 
೨. [ಜೈನ] ಪ್ರತಿಶ್ರುತಿ ಸನ್ಮತಿ, ಕ್ಷೇಮಂಕರ, ಕ್ಷೇಮಂಧರ, 
ಸೀಮಂಕೆರ; ಸೀಮಂಧರ, ವಿಮಲವಾಹನ, ಚಕ್ಷಂಷ್ಮಂತ,. ಯಶಸ್ವ, 
ಅಭಿಚಂದ್ರ, ಚಂದ್ರಾಭ, 'ಮರುದ್ದೇವ, ಪ ಪ್ರಸೇನಜಿತು, ನಾಭಿರಾಜ 
ಎಂಬ ಹದಿನಾಲ್ಕು ಮನುಗಳು :' ಅಜ್ಞಾನತ್ರಯರಹಿತರ್‌ .. 
ಅಧಿಕಪ್ರಜ್ಞರ್‌ ಪುಟ್ಟುವರೀ ನೆಲನಾಜ್ಲ್ಯಾಮುದ್ರಿತಮೆನಲ್‌ ಚತುರ್ದಶ 
ಮನುಗಳ್‌ (ಪಂರಾಮಾ. 6-೩). "ಕುಲಂಕರ' ಪರಾ. 
1 ಚತುರ್ದಶ * ಮನು) 


೦-೪೮ ವ), 


೫೨.೪8); 


10 


40 


ಚತನಿೀಕಾಯ 


ಚತುರ್ದಶಮಾರ್ಗಣೆ (ನಾ). [ಜೈನ] ಜೀವಸಮಾಸದಲ್ಲಿ:ಉಂಟಾಗಾವ 
ವಿವಿಧ ರೂಪಗಳನ್ನು ವಿವರಿಸುವ ಹದಿನಾಲ್ಕು ವಿಭಾಗ; ಗೆತಿ, 
ಇಂದ್ರಿಯ,ಕಾಯ, ಯೋಗೆ, ವೇದ, ಕಷಾಯ, ಜ್ಞಾನ, ಸಂಯಮ, 
ದರ್ಶನ, ಲೇಶ್ಕಾ, ಭವ್ಯ, ಸವ್ಯೂಕ್ಷ, ಸಂಜ್ಞಾ, ಆಹಾರ ಎಂಬ 

ಹದಿನಾಲ್ಕು ಮಾರ್ಗಣಗಳು : ಗತಿಣಿದ್ರಿಯ ಕಾಯ ಯೋಗ ವೇದ 
ಕಷಾಯ ಜ್ಞಾನ ಸಂಯಮ ದರ್ಶನ ಲೇಶ್ಮಾ ಭವ್ಯ ಸೆಪೌಕ್‌£ ಕ್ಕ] 
“ಸಂಜ್ಞಾ ಹಾರಗಳೆಂಬ ಚತುರ್ದಶ ಮಾರ್ಗಣೆಗಳೊಳಂ . “ಸುಟಿವ 
ಜೀಪಂಗಳೆಲ್ಲಂ ಸಂಸಾರಿ ಜೇವಂಗಳೆಂಬುವಕ್ಕು (ಟೀವಸೆಂ. ೩-೭ ಚ. 

[ ಚತುರ್ದಶ ಮಾರ್ಗಣೆ) _ 

-ಚತುರ್ದೆಶರತ್ನೆ (ನಾ). (ಸಮುದ್ರ ಮನದಿಂದ ಹುಟ್ಟಿದ) ಲಕ್ಷ್ಮಿ, 
"ಕೌಸ್ತುಭ, ಪಾರಿಜಾಶಕ, ಸುರೆ, ಧನ್ವಂತರಿ, ಚಂದ್ರ, ಕಾಮಧೇ ನಂ, 
ಐರಾವತ, ರಂಭೆ ಮೊದಲಾದ ಅಪ್ಪರೆಯರಂ. ಉಚೆ ಕ್ಲೈ ಶುವಸ್ಸು, 
ವಿಷ, ಶಂಖ, ಅಮೃತ, ಹರಿಧನುಸ್ಲು ಎಂಬ-ಹದಿನಾಲ್ಕು ರತ್ನಗಳು. 
೨.[ಜೈನ] ಗೃಹಪತಿ, ಸೇನಾಪತಿ, ಶಿಲ್ಪಿ, ಪುರೋಹಿತ, ಸ್ತ್ರೀ, ಆನೆ, 
ಕುದುರೆ, ಚಕ್ರ, ಖಡ್ಗ, ಛತ್ರ, ದಂಡ, ಮಣಿ, ಚರ್ಮ, ಕಾಕಿಣಿ 
ಎಂಬ. ಚಕ್ರವರ್ತಿಗೆ ದೊರೆಯಂವ ಏಳು ಜೀವ ರತ್ನಗಳು ವಂತ್ರು 
ಏಳಂ ಅಜೀವ ರತ್ನಗಳಂ. "ಅಜೀವರತ್ನ', "ಜೀವರತ್ನ' ಪರಾ. 

[ಚತುರ್ದಶ + ರತ್ನ] 

ಚತುರ್ಹಶಲೋಕ (ನಾ). ಹದಿನಾಲ್ಕು ಲೋಕಗಳಂ ; "ಭೊ, ಭುವ, 
ಸುವ, ಮಹ, ಜನ, ತಪ, ಸತ್ಯ ಎಂಬ ಏಳಂ ಮೇಲಾಲೋಕಗಳು 
ಮತ್ತು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, 
ಪಾತಾಲವೆಂಬ ಏಳು ಕೆಳಲೋಕಗಳು : ಚತುರ್ದಶಲೋಕಮನೆಯ್ದೆ 
ಗರ್ಭದೊಳ್‌ ಧರಿಯಿಸಿದಟ್ಕುತಂ ಬಳೆಯೆ ತನ್ನುದರಾಂತರದೆ.ನಳ್‌ : (ಜಗೆವಿ: 
3-೯೮). ಪುಟ್ಟಿರ್ದನೀಗಳಿ ಚತುರ್ದಶಲೋಕವಪ್ರಭು ಓಗವಿ. ೩-೦೯). 

[ ಚತುರ್ದೆಶ ೬ ಲೋಕ] 

ಚತುರ್ದಶವಿದ್ಯ (ನಾ). ೧. ನಾಲ್ಕು ವೇದ, ಆರ ವೇದಾಂಗ ಮತ್ತು 
ವಿತಾಮಾಂಸೆ, ನ್ಯಾಯ. ಧರ್ಮಶಾಸ್ತ್ರ, ಪುರಾಣ ಎಂಬ ಹದಿನಾಲ್ಕೂ 
ವಿದ್ಯೆಗಳಂ; ವೇದ ಚತು `ವೇದಾಠಿಗ ಷಡುವಿಧವಾದ ಸ್ಮ್ಪತಿಪೌರಾಣದ್ವಯ 
ವಿನ್ನಾದ ಘನವಿಸಮಾಂಸೆ ನ್ಯಾಯಾದ್ವಯವಿನಿತುಬೆರೆಸೆ 
ಚತುರ್ದಶವಿದ್ಯದೊಳಗೆಯು ಸಾತಿ ಶಯ ವಿಮಾಂಸೆ ವಿಂಶತಿ ರೀತಿ 

” ಯಾಗಿಹುದು (ಗಣತಾ. ೩-೦೦). ೨. [ಜೈಸಿ] “ತಂತ್ರ, ಸಾಮುದ್ರಿಕ, 

ಸ್ವಪ್ನ, ಜ್ಯೋತಿಷ್ಯ. ಯೋಗ, ಶಿಲ್ಪ, ಕೋಶ, ಆಶ್ವ, ಕೃಷಿ, ನಾಟ್ಯ, 
ವಾಸ್ತು, ರಸಾಯಂನ, ಧನುಷ್ಯ ಮುತ್ತು ಬ್ರಹ್ಮ ಎಂಬ ಹದಿನಾಲ್ಕು 
ವಿದ್ಯೆಗಳಂ. [ ಚತುರ್ದಶ * ವಿದ್ಯ) 

ಚಕುರ್ದಶಿ (ನಾ). ಚಾಂದ್ರಮಾನ ಮಾಸದ ಒಂದೊಂದು ಪಕ್ಷದ ಹದಿ 
ನಾಲ್ಕನೆಯ ತಿಥಿ: ಮಾಘ ಬ ಚತುರ್ದ್ವಶಿಯಲ್ಲಂ ಜಿನರಾತ್ರೆ ಮಹೋ 
ತ್ಸವಕ್ಕೆ (ಎಳ. 27, ಹೊಳಲೈ. 3250): ಆ ಪಕ್ಷಂಗಳೊಳಗೆ 
ಈಶ್ವರನಧಿದೇವತೆಯಾದ ಚತುರ್ದಶಿ (ವಿವೇಕ. ೩೨೦). 

[ ಸಂ. ಚತುರ್ದಶೀ) 

ಚತುರ್ದಿಕ್ಕು (ನಾ). ನಾಲ್ಕು ದಿಕ್ಕುಗಳು ; ಪೂರ್ವ, ಪಶ್ಚಿಮ, ಉತ್ತರ 
ಮತ್ತು ದಕ್ಷಿಣ : ಅಳಿದ ಭೂಮಿಯ ಚತುರ್ದಿಕ್ಕಿನ ಮೂಲೆಗಳಲ್ಲಿಯೂ 
ಗುರುತು ಮಾಡುವಿಕೆ (ಕೂಮಿಅ. ೦೪). [ಆಸಂ. ಚತುರ್ದಿಶ್‌) 

ಚತುರ್ನಿಕಾಯ (ನಾ). - ಚತುರ್ಣಿಕಾಯ : ಕೇವಲಿಪೂಜೆಗೆ ಬಂದತ್ತು 
-ಚತುರ್ನಿಕಾಯ ದೇವನಿಕಾಯಂ (ಪಂರಾಮಾ. ೮-8೦) ; ಚತುರ್ನಿಕಾಯಾಃ - 
ಭವನವಾಸಿ ವ್ಯಂತರ ಜ್ಯೋತಿಷ್ಯ ವೈಮಾನಿಕಭೇದದಿಂ ಚತುಃಸಂಘಾತಮ 
ನುಳ್ಳರಪ್ಪರ* (ತತ ಪ್ರ. [ ಸೆಂ. (ಚತುರ್‌ + ನಿಕಾಯ) ] 


0-30 ; 


೦೭೯). 


ಚತುರ್ನಿಕಾಯಾಮರ 


ಚತುರ್ನಿಕಾಯಾಮರ (ನಾ).ಎಚತಂರ್ಣಿಕಾಯ: ಅಂತು ಚತುರ್ನಿಕಾಯಾ 
ಮರಜನಂಬೆರಸು ... ಪೋದಂ (ಅಜಿಪು. ೩-೬೦ ವ); ಈ ಗತಿ 
ಚತುಷ್ಟಯದೊಳುತ್ಕ ಎಷ್ಟಮೆನಿಸಿದ ಚತುರ್ನಿಕಾಯಾಮರರೊಳ" (ಮಲ್ಲಪು. 
೧೩-೧೦೧). [ ಚತುರ್ನಿಕಾಯ + ಅಮರ, ] 

ಚತುರ್ನ್ವಪಎದ್ಯೆ (ನಾ). ಅರಸನು ಕಲಿತುಕೊಳ್ಳಬೇಕಾದ ನಾಲ್ಕು 
ವಿದ್ಯೆಗಳು; ಸಾವಂ, ದಾನ, ಭೇದ, ದಂಡಗಳೆಂಬ ಉಪಾಯಗಳು; 
ಕ್ರಿವಿಧಶಕ್ತಿಪ್ರಯುಕ್ತನುಂ ಚತುರ್ನೃಪವಿದ್ಯಾವಿಶಾರದನುಂ (ಕಂದ್ರಪು. 

[ ಸಂ. ಚತುರ್ನ್ವಪವಿದ್ಮಾ (ಚತುರ್‌ + ನೃಪ + ವಿದ್ಯಾ) ] 

ಚತುರ್ಬಲ (ನಾ). ಆನೆ, ಕುದುರೆ, ರಥ ಮತ್ತು ಕಾಲಾಳಂ ಎಂಬ 
ನಾಲ್ಕು ಬಗೆಯ ಸೈನ್ಯ; ಚತುರ್ಬಲಮಂ ನೆರಪುತ್ತುಂ , . . ಚಂಪಾ 
ಪುರಮಂ ಪರಿಯಿಟ್ಟು ಮುತ್ತಿದಂ (ಪುಷ್ಕಫು-೩-೦೨೭); ನೆಗಹಿ ಬೀಸುವ 
ಚೌರಿಗಳ ಸನ್ನೆಗೆ ಚತುರ್ಬಲವೆಲ್ಲ ದ್ರೋಣನ ದೃಗುಪಥಕೆ ತೋಟ್‌ದರಂ 
ತಂತಮ್ಮಾಳು ಕುದುರೆಗಳ (ಕುವ್ಕಾದ್ರೋ. ೯-೧೭); ಚತುರ್ಬಲ ನಿಜನಾಮ 
ಶಿಕ್ಷೆ ವರಚೇತನ ಸೂಚನೆಯಿಂತು ಸಂಜ್ಞೆಯಕ್ಕು (ನಾನಾರ. ೦೦೦). 

[ಸಂ (ಚತುರ್‌ + ಬಲ)] 

ಚತುರ್ಭಕ್ತಿ (ನಾ).[ಜೈನ]ನಾಲ್ಕು ಬಗೆಯ ಭಕ್ತಿ: ಅರ್ಹದೃಕ್ತಾ ,ಬಾರ್ಯ 
ಭಕ್ತಿ ಬಹುಶ್ರುತಭಕ್ತಿ ಶ್ರುತಭಕ್ತಿಯೆಂಬ ಚತುರ್ಭಕ್ತಿಯುಂ (ಶಂದ್ರಪು. 
೧೦-೨೨ ವ). [ಸಂ. (ಚತುರ್‌ + ಭಕ್ತಿ) ) 

ಚತುರ್ಭದ್ರ (ನಾ). ಧರ್ಮ, ಅರ್ಥ, ಕಾಮ ವಂತ್ತು ಮೋಕ್ಷ ಎಂಬ 
ನಾಲ್ಕು ಪುರುಷಾರ್ಥಗಳಂ [ಸಂ. (ಚತುರ್‌ + ಭದ್ರ) 

ಚತುರ್ಭಾವ (ನಾ). ನಾಲ್ಕು ವಸ್ತುಗಳು : ಆ ತ್ರಿವಿಧ ಏಕವಾಗಿ ಅಪ್ಪ 
ತತ್ವವ ಕೂಡಲಿಕ್ಕೆ ಆ ಚತುರ್ಭಾವ ಏಕವಾಗಿ ಪೃಥ್ವಿತತ್ವವ ಕೂಡಲಾಗಿ 
ಉತ್ಪತ್ತಿ ಎಲ್ಲಿ ಅಡಗಿತ್ತು (ಮೋಳಿಮಾ. ೭-೨೩). [ಸಂ, (ಚತುರ್‌. ಭಾವ)) 

ಚತುರ್ಭುಜ (ನಾ). ೧. ನಾಲ್ಕು ತೋಳಂಗಳು. ೨. ನಾಲ್ಕು ತೋಳು 
ಗಳುಳ್ಳವನು : ಪರಶು ಫಲಾಕ್ಷಸೂತ್ರ ವರದೋಚಿತಚಿಹ್ನ ಚತುರ್ಭುಜಂ 
ಮನೋಹರ ವೃಷಲಾಂಛನಂ (ಆದಿಪು. ೧-೮1. ೩. ಹರಿ; ಎಷ್ಟು: ಪುಣ್ಯ್ಕೋ 
ದಯದಿಂ ಚತುರ್ಭುಜನೆ ಪುಟ್ಟಿದಪಂ (ಜಗವಿ. ೨-99); ರಶಿಕಾಂತ ಹರಭಕ್ತನೀ 
ತೆಜದಿ ನುಡಿಯಲವ ಚತುರ್ಭುಜನ ಸತಿಯ ಕಾರುಣ್ಯ ನಿನಗಿಲ್ಲ ಎಂದತಿ 
ಕೋಪದಿಂ ತಿರುಗಿ ತನ್ನ ಗೃಹಕಂ ಪೋಗೆ (ಪ್ರಾಢರಾ. ೦೩-೨೪). ೪. (ಆಲಂ) 
ವಂದುವೆಯಾದವನು ; ವಿವಾಹಿತ : ಒಂದು ದೊಡ್ಡ ನವಕರಿಯನ್ನು 
ಹಿಡಿದು ಬೇಗನೆ ಚತುರ್ಭುಜನಾಗು ಎಂದು ಆಶೀರ್ವದಿಸಿದರು (ಜಯಂತ. 
೨೨೮). . [ಸಂ. (ಚತುರ್‌ + ಭುಜ) ) 

ಚತುರ್ಮಡಿ (ನಾ). ನಾಲ್ಕು ಮಡಿ ; ನಾಲ್ಕರಷ್ಟು : ಇದರ ಚತುರ್ಮಡಿ 
ಮೊಸರ ನೀರನ್ನು ಬಿಟ್ಟು ಪಾಕ ಮಾಡುವಾಗ ಹಾಕುವ ಕಲ್ಕದ್ರವ್ಯ 
(ಸಕವೈ. ೦೦೩). [ ಸಂ. ಚತುರ್‌ + ಮಡಿ) 

ಚತುರ್ಮುಖ (ನಾ). ೧. ನಾಲ್ಕು ಮುಖಗಳನ್ನುಳ್ಳವನು ; ಬ್ರಹ್ಮ ; 
ಇರ್ದಂ ಜಗತ್ತತಿಯೊಡ್ಡೋಲಗದೊಳ್‌ ಚತುರ್ಮುಖಂ . . . ವಾಣೀ 
ವಧೂಟೀಸಖಂ (ಜಗವಿ. ೦-೨೬) ; ಚತುರ ಚತುರ್ಮೂಖನೆಲ್ಲಾ ಶ್ರುತಿಗಳ 
ನೊಲವಿಂದೆ ಕಲ್ಲು (ಗಿರಿಕ. ೧೯). ವಿ. [ಜೈನ] ಮಹಾಸಾಮಂತರಂ 
ಮಾಡಂವ ಜಿನಪೂಜೆ ; ಸರ್ವತೋಭದ್ರ ಪೂಜೆ : ಮಹಾಮಂಡಳಿಕ 
ಪ್ರಮುಖಮಕುಟಬದ್ಧರ್‌ ಮಾಟ್ಟಿ ಚತುರ್ಮುಖಮು:ಂ (ಆದಿಫಪು. 
೦೫-೧೩ ವು. [ ಎಸಂ. (ಚತುರ್‌ * ಮುಖ) 

ಚತುರ್ಮುಖತಂತ್ರ (ನಾ). ಬಿಂಬಾಗಮದ ಹದಿ ನೈ ದಂ `ಭೇದಗಳಲ್ಲಿ 
ಒಂದು; ಚತುರ್ಮುಖತಂತ್ರ ಮಲಯತಂತ್ರ ... ಮಹಾಸಾರಮೆಂದು 
ಬಿಂಬಾಗಮದ ಹದಿನೈದು ಭೇದಂಗಳು (ವಿವೇಕ. ೭೧). 

[ಚತುರ್ಮುಖ + ತಂತ್ರ ] 


೭-೩೩ ವ). 


೨೭೪೭ 


15 


ಚತುರ್ವಿಧವಾದ್ಯ 


ಚತುರ್ಯುಗ (ನಾ). ಕೃತ್ಯ ತ್ರೇತಾ. ದ್ವಾಪರ ಮತ್ತು ಕಲಿ ಎಂಬ. 
ನಾಲ್ಕು ಯುಗಗಳು : ಧರೆಯೊಳು ಚತುರ್ಯುಗಂಗಳು ಮರಳಿ ಮರಳಿ 
ಸಾವಿರ ಬಾರಿ ಬಂದಡಜಗೊಂದು ದಿನ (ಹಶಕಾ, ೨-೨೫). 
[ಸಂ. (ಚತುರ್‌ + ಯುಗ) ] 
ಚತುರ್ವಕ್ವ (ನಾ).ಎಚತುವರ್ಣಖ೧ಿ (8). [ಸಂ.(ಚತುರ್‌ + ವಕ್ಚ) 
ಚತುರ್ವರ್ಗ (ನಾ). ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 
ನಾಲ್ಕು ಪುರುಷಾರ್ಥಗಳು : ಸಮನಿಪ ಧರ್ಮಕ್ಯವಿರುದ್ಧ ಮರ್ಥ 
ಮರ್ಥಕ್ಕೆ ಕಾಮಮವಿರುದ್ಧಮನುಕ್ರಮದೊಳೆ ಕಾಮಕ್ಕಂ ಕಡೆಯೆ 
ಮೋಕ್ಷಮವಿರುದ್ಧಮೆನೆ ಚತುರ್ವರ್ಗಫಲಂ (ಅಜಿಪು. ೨-೪೭). 
[ಸಂ. (ಚತುರ್‌ + ವರ್ಗ) 
ಚತುರ್ವರ್ಣ (ನಾ). ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ 
ಎಂಬ ನಾಲ್ಕು ವರ್ಣಗಳು : ಭರತಚಕ್ರವರ್ತಿಯು ಔದ್ಯೋಗಿಕದೃಪ್ಪಿ 
ಯಿಂದ ಜನತೆಯನ್ನು ಚತುರ್ವರ್ಣಗಳಾಗಿ ವಿಂಗಡಿಸಿದನು (ಧಾರದ. ೦೭೬೨). 
[ ಸಂ. (ಚತುರ್‌ + ವರ್ಣ)? 
ಚತುರ್ವಲ (ನಾ). ಎಚತುರ್ಬಲ : ನೆರೆದು ಚತುರ್ವಲಂಬೆರಸು ಬಂದುಅ 
ದೊಡ್ಡಿದ ಗಂಡರಾರುಮೆನ್ನಆ್‌ಯದ ಗಂಡರೇ (ಪಂಪಧಾ. ೦೧-೮೪). 
[ ಆಸಂ. ಚತುರ್ಬಲ ] 
ಚತುರ್ವಲಯ, ಚತುರ್ವಳಯ (ನಾ). (?): ಉತ್ತರೋತ್ತರ ಚತುರ್ವ 
ಲಯ[ಪಾಣಂ. ಚತುರ್ವಳಯ, ಚ್ಛತ್ರವಳಯಂ)ತಾನಿದ್ದಲ್ಲಿ ಚಂದ್ರಸೂರ್ಯ 
ತಾರಾಮಂಡಲ ತಾನಿದ್ದಲ್ಲಿ (ಅವಕಂ. ೮3-೩0). ಚತುರ್ವಳಯ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ ಸಂ. (ಚತುರ್‌ + ವಲಯ) ] 
ಚತುರ್ವಳೆಯ "ಚತುರ್ವಲಯ' ನೋ. 
ಚತುರ್ವಿಂಶತಿ (ನಾ). ಇಪ್ಪತ್ತುನಾಲ್ಕು: ಚತುರ್ವಿಂಶತ್ಯರ್ಹತ್ವ ತಿಮಾ 
ವಿರಾಜಮಾನ ಹೇಮದಾಮ ವಿಲಂಬಿತ ಘಂಟಾ ಸಮನ್ವಿತ ವಂದನಮಾಲೆ 
ಗಳೊಳಂ (ಆದಿಪು. ೧೬-೩೭ ವ); ಜೈನ ಪುರಾಣಗಳಲ್ಲಿ. . . ಚತುರ್ವಿಂಶತಿ 
ಕಾಮದೇವರೂ, ಏಕಾದಶರುದ್ರರೂ ನಿರ್ದೇಶಿಸಲ್ಪಟ್ಟಿರುವರು (ಸಾಹಿಸ. 
[ ಸಂ. ] 
ಚತುರ್ವಿಧ (ಗು). ೧. ನಾಲ್ಕು ಬಗೆಯ ; ನಾಲ್ಕು ರೀತಿಯೆ: ವನಮಾಲಾ 
ಮಹಾದೇವಿ ಪುತ್ರಕಾವ್ಯೂದಿಂದಮೌಷಧಾನ್ನದಾನಾದಿ ಚತುರ್ವಿಧ ಧರ್ಮ 
ತತ್ಪರೆಯಾಗಿ (ಪುಷಪೃಫು. ೩-೧೦೫ ವ). (ನಾ). ೨. ನಾಲ್ಕು ರೀತಿ; ನಾಲ್ಕು 
ಬಗೆ : ಚತುರ್ವಿಧಮಪ್ಪ ದತ್ತಿಯಂಂ -  ಆರ್ಯಷಟ್ಯರ್ಮಂಗಳಂ 
ನಿಮಗಿವು ಕುಲಾಚಾರಂಗಳಿಂದಟ್‌ಯೆ: ಪೇಟ್ತು ಕೈಕೊಳಿಸಿ (ಆದಿಫು. ೦೩- 
೦೩ ವ). (ಸಂ. (ಚತುರ್‌ + ವಿಧ)] 
ಚತುರ್ವಿಧಜೀವ (ನಾ). ಸ್ವೇದಜ, ಅಂಡಜ, ಉದ್ದಿಜ ಮತ್ತು 
ಜರಾಯಂಜ ಎಂಬ ನಾಲ್ಕು ಬಗೆಯು ಜೀವಗಳಂ. [ಚತುರ್ವಿಧ ಜೀವ] 
ಚತುರ್ವಿಧಪದ (ನಾ). ಸಾಲೋಕ್ಯ ಸಾಮಿಾಪ್ಯ, ಸಾರೂಪ್ಯ ಹಾಗು 
ಸಾಯುಜ್ಯ ಎಂಬ ನಾಲ್ಕು ಬಗೆಯ ಮೋಕ್ಷಗಳು : ನಿಮ್ಮ ಶರಣರ 
ಚರಣದ ಭಕ್ತಿಯೇ ಎನಗೆ ಸಾಲೋಕ್ಯಪದವಯ್ಕ . . . ಇಂತೀ ಚತುರ್ವಿಧ 
ಪದಂಗಳೆಲ್ಲದೆ ಅನ್ಯವ ನಾನಆ್‌ಯೆನಯ್ಯ (ಉರಿಪೆ. ೯೮-೮೦). 
[ ಚತುರ್ವಿಧ * ಪದ್ಮ) 
ಚತುವಿ*ಧಪದವಿ (ನಾ).ಎಚತುರ್ವಿಧಪದ : ಚತುರ್ವಿಧಪದವಿಯ ಹಾರ 
ಅರಿಷಡ್ವರ್ಗಕ್ಕಳುಕ . .. ನಮ್ಮ ಬಸವಣ್ಣನು (ಮಹಾದೇೇ. ಬ. ೮೪-೨೦5). 
[ ಚತುರ್ವಿಧ * ಪದವಿ) 
ಚತುರ್ವಿಧವಾದ್ಯ (ನಾ). ತತ, ಅವನದ್ಧ, ಘನ ಮತ್ತೂ ಸುಷಿರ 
ಎಂಬ ನಾಲ್ಕೂ ಬಗೆಯು ವಾದ್ಯಗಳು. [ಚತುರ್ವಿಧ + ವಾದ್ಯ] 
173 


೦೬೩). 


ಚತುರ್ವಿಧಸಂಘ 


ಚತುರ್ವಿಧಸಂಘ (ನಾ).[ಜೈನ]ನಾಲ್ಕು ಬಗೆಯಂ ಶಿಷ್ಯರ ಸಂಘ: ಮಹಾ 
ವೀರನ ಶಿಷ್ಕಸಂಘಕ್ಕೆ " ಚತುರ್ವಿಧಸಂಘ ' ವೆಂದು ಹೆಸರು : ಶ್ರಮಣರು, 
ಶ್ರಮಣಿಯರು, ಶ್ರಾವಕರು, ಶ್ರಾವಕಿಯರು (ತೀರ್ಥಕ. ೦೦6). 
[ ಚತುರ್ವಿಧ * ಸಂಘ) 
ಚತುರ್ವಿಧಾಮರ (ನಾ). ಎ ಚತುರ್ಣಿಕಾಯ : . ನಿರುತಂ ಭಾವನರುಂ 
ವನಾವಸಥರುಂ ಜ್ಯೋತಿಷ್ಯರುಂ ಕಲ್ಪವಾಸರುಮಾಗಿರ್ದ ಚತುರ್ವಿ 
ಧಾಮರರುದಾರರ" (ಪುಷ್ಪ ಪು. ೧೦-೧೬). [ಚತುರ್ವಿಧ * ಅಮರ), 
ಚತುರ್ವಿಧಾರಾಧನೆ (ನಾ). [ಜೈನ] ಸಮ್ಯಕ್‌ದರ್ಶನ, ಸಮ್ಯಕ್‌ಜ್ಞಾನ, 
ಸಮ್ಯಕ್‌ಚಾರಿತ್ರ ಮತ್ತು ಸಮ್ಯಕ್‌ ತಪಸ್ಸು ಎಂಬ ನಾಲ್ಕು 
ಬಗೆಯ ಆರಾಧನೆಗಳು; ಸಮ್ಮಗ್ವರ್ಶನ ಜ್ಞಾನಚಾರಿತ್ರತಪಸಾಂ ಸ್ವೀಕರಣ 
ಮಾರಾಧನಾನಾಮಮೆಂಬ ಚತುರ್ವಿಧಾರಾಧನೆಗಳನಾರಾಧಿಸಿ (ಸುಕುಮೂ. 
೦೨-೪೦ ವ); ಆನೆ ಸೆಜ್ಜೆಯ ಬಸದಿಯೊಳ್‌ ಚತುರ್ವಧಾರಾಧ [ನೆ] [ಯಿ] 
ನಾರಾಧಿಸಿ (ಸೌಇಇ. ೫%, 8೨-೩೬; 2077). [ ಚತುರ್ವಿಧ * ಆರಾಧನೆ) 
ಚತುರ್ವಿಧಾಹಾರ (ನಾ). ೧. ಅನ್ನ, ಪಾನ, ಖಾದ್ಯ ವಂತ್ಹು ಲೇಹ್ಯ 
ಎಂಬ ನಾಲ್ಕು ಬಗೆಯ ಆಹಾರಗಳು. ೨. [ಜೈನ] ಲೇಪ್ಯಾಹಾರ, 
ಓಜಾಹಾರ, ಕಬಳಾಹಾರ ಮತ್ತು ಮಾನಸಾಹಾರ ಎಂಬ ನಾಲ್ಕೂ 
ಬಗೆಯ ಆಹಾರಗಳು: ರಾಗದ್ವೇಷಮಿಲ್ಲದೆಯುಂ ಕೀರ್ತಿಕಾಮ 
ನಲ್ಲದೆಯುಂ ಚತುರ್ವಿಧಾಹಾರ ನಿವೃತ್ತಿಗೆಯ್ದು (ಮಲ್ಲಿಪು. ೧೦-೨೦). 
[ ಚತುರ್ವಿಧ + ಆಹಾರ) 
ಚತುರ್ವೇದ (ನಾ). ಬಕ್ಕು, ಯಜುಸ್ಸು, ಸಾವಂ ಮತ್ತೂ ಅಥರ್ವಣ 
ಎಂಬ ನಾಲ್ಕು ವೇದಗಳು : ಸಂಖ್ಯಾವಾಚಿ ಸಮಾಸಕ್ಕೆ -ಏಕಾಂಗ . . . 
ತ್ರಿಲೋಕ. ಚತುರ್ವೇದ, ಪಂಚಭೂತ (ಕಮದ. 6೨ ಪ್ರಯೋ) ; ಸದಾಶಿವ 
ಮುಖದಲಾ ಚತುರ್ವೆೇದವುದಿಸಿದವು (ಗಗತಾ. ೩-೪). 
{ ಸಂ. (ಚತುರ್‌ + ವೇದ) 
ಚತುರ್ವೇದಪಾಠ (ನಾ). ನಾಲ್ಕು ವೇದಗಳ ಪಠನ : ಚತುರ್ವೇದಪಾಠ 
ತೀವ್ರವಾದರೇನು - ಲಿಂಗಾರ್ಚನೆ ಹೀನನಾದರೆ ಶಿವಶಿವಾ ಬ್ರಾಹ್ಮಣನೆಂಬೆನೆ 
(ಅಸವ. 866). [ಚತುರ್ವೇದ * ಪಾಠ) 
ಚತುರ್ವೇದಪಾರಂಗತ (ನಾ). ಐ ಚತುರ್ವೇದಪಾರಗ : ಅತಿಶಯದ 
ಚತುರ್ವೇದಪಾರಂಗತನತುಳ ಶಿವಧರ್ಮಮಾರ್ಗಾಯತ ಪವಿತ್ರಚರಿತ್ರನು 
(ಬಸಪು. 9೩-೨). [ಚತುರ್ವೇದ ಪಾರಂಗತ) 
ಚತುರ್ವೇದಪಾರಗ (ನಾ).ನಾಲ್ಕು ವೇದಗಳನ್ನು ಚೆನ್ನಾಗಿ ತಿಳಿದವನು: 
ಚತುರ್ವೇದಪಾರಗರೆ ಮನೆಯ ಮುಂದಣ ಚತುಶ್ಶ್ಕಾಲೆಯೊಳ್‌ `ಬೀಡಂ 
ಬಿಟ್ಟು (ಪಂ ಪಛಾ. ೩-3೨ ವ); ಸಾಸಿರ ಕವಿಲೆಯನಳಂಕಾರಸಹಿತಂ 
ಚತುರ್ವೇದಪಾರಗರಪ್ಪ ಸಾಸಿರ್ವರು ಬ್ರಾಹ್ಮಣರ್ಗ್ಗಂ ದಾನಂಗೊಟ್ಟ 
ಫಳಮಕ್ಕು (ಸೌಇಇ. ೫೫, ೪೬-೪೩; 3072). [ಚತುರ್ವೇದ * ಪಾರಗ) 
ಚತುರ್ವೇದಿ (ನಾ). ಚತುರ್ವೇದಗಳನ್ನು ಬಲ್ಲವನು: ನಿಮ್ಮ ವೇದ 
ಶಾಸ್ತ್ರಂಗಳು ಮೂರುತಿಗೊಂಡಲ್ಲಿ ಚತುರ್ವೆದಿಗಳಿಗೊಮ್ಮೆ ಅಕ್ಕಿತ್ತೆ ಆಯ್ಕಾ 
(ಬಸವ, 868); ಆಗಳುಂ ನಿಮ್ಮೊಲಿವ ನೋಟದಿ ಮೂಗನುಂ ಚತುರ್ವೇದಿ 
ಯಾಗನೆ ಈಗ ನಿಮ್ಮ ಕೃಪಾವಲೋಕದಿ ಹುಟ್ಟುಗುರುಡಂಗೆ ಆಗಳಲರವೆ 
ದೃಷ್ಟಿಗಳು (ಬಸಪು. ೪೭-೬೫). ತ್ರಿವೇದಿ' ಪರಾ. [ಸಂ. ಚತುರ್ವೇದಿನ್‌] 
ಚತುರ್ಹಾಯಣಿ (ನಾ). ನಾಲ್ಕು ವರ್ಷದ ಕಡಸು ; ವಂಣಿಕ . 
{ ಸೆಂ. ಚತುರ್ಹಾಯಣೀ) 
ಚತುಶ್ಶಾಲೆ (ನಾ). ನಾಲ್ಕುಕಡೆಗೂ ಕೈಸಾಲೆ ಕಟ್ಟಿರುವ ಅಂಗಳ; ಚೌಕಿಗೆ: 
ಚತುರ್ವೇದಪಾರಗರ ಮನೆಯ ಮುಂದಣ ಚತುಶ್ಕಾಲೆಯೊಳ್‌ ಬೀಡಂ 
ಬಿಟ್ಟು (ಪಂಪಛಾ. ೩-೨೨ ವ). 
(ಸಂ. ಚತುಶ್ಕಾಲ (ಚತುರ್‌ + ಶಾಲಾ *-) 


೨೭೪೮ 


ಲಾ 


ಕಾ 
ಐ 


20 


40 


46 


ಚತುಪ್ಪದಿ 


ಚತುಷ್ಕ (ನಾ). ೧. ನಾಲ್ಕು, ನಾಲ್ಕರ ಗುಂಪು, - ಸವಬದಾಯ : 
ಶುದ್ಧಾಕ್ಷರಂಗಳುಮಂ ಯೋಗವಾಹಚತುಷ್ಕ ಮುಮಂ ಸಂಯೋಗಾಕ್ಷರಂ 
ಗಳುಮಂ ಬ್ರಹ್ಮಿಗೆ ದಕ್ಷಿಣಹಸ್ತದೊಳುವದೇಶಂಗೆಯ್ದು (ಆದಿಪು. ೮-೩೯ ವ); 
ಪೃಥ್ವಪ್ರೇಜೋವಾಯುರೂಪ ಧಾತುಚತುಷ್ಯವಿರಹಿತನೆ ನಾಂ 
(ತತ್ತ ಪ್ರ. ೩೭೭). ೨. ಚೌಕ; ಅಂಗಳ: ಆಗಳಾ ಪುರದ್ವಾರಚತುಷ್ಯದೊೊಳ್‌ 
ಯದುಬಲಂ ತಳೆರ್ದತ್ತು (ಜಗವಿ. ೭-೪೭). [ಸಂ.] 
ಚತುಷ್ಕಗೋಪುರ (ನಾ). ೧. ನಾಲ್ಕು ಗೋಪುರ. ೨. ನಾಲ್ಕು ಗೋಪುರ 
ಗಳನ್ನುಳ್ಳುದು : ವಿಭೂತಿಯನಾಂತುದಿಂತು ಕೌಶಂಬಿಪುರಂ ಜಿತಾಮರ 
ಪುರಂ ಕಮನೀಯ ಚತುಷ್ಕ ಗೋಪುರಂ (ಸುಕುಮಾ. ೧-೭೯). 
[ ಚತುಷ್ಕ * ಗೋಪ] 
ಚತುಷ್ಕಷಾಯ, ಚತಂಃಕಪಾಯ (ನಾ). [ಜೈನ]ಕೊ ್ರೀಧ, ಮಾನ, 
ಮಾಯಾ ಮತ್ತು ಲೋಭ ಎಂಬ ನಾಲ್ಕು ಬಗೆಯ ಕಷಾಯಂಗಳು : 
ಜನಪತಿಮತರಚಿತವಿವಿದರ್ಥಸಲಿಲ ಧೌತಮತಿಯುಂ... ಚತುಷ್ಕಷಾಯ 
ಮಧಥನನುಂ (ಜಾವುಂಪು. ಚತು:ಕಪಾಯ: ಚತುಃಕಷಾಯ 
[ಪಾಠಾಂ. ಚತುಷ್ಕ,ಚತುಷ್ಕಷಾಯ] ಘಾತಿತಾಶೇಷಾನುಭಾಗಾಶ್ವಕರ್ಣಕರಣ 
ಪೂರ್ವಸ್ಪರ್ಧಕಾುಭಿಘಾತದಿನಂತಮ್ಮು£ ಹೊರ್ತಕಾಲದಿಂ ಕಿಡಿಸಿ (ಆದಿಪು. ೦೦ 
-೧೪ ವ); ಚತುಃಕ[ಪಾಕಾಂ. ಷ್ಯ]ಷಾಯ ದರ್ಪದಳನನುಂ (ಅಜಿಪು. ೩-೧ವ). 
[ ಸಂ. ( ಚತುರ್‌ + ಕಪಾಯ) ] 
ಚತುಷ್ಕಾಲ (ನಾ). [ಸಂಗೀತ] ನಾಲ್ಕು ಕಾಲದ ಲಯಂ : ಅವರ ಪ್ರತಿ 
ದಿನದ ಸಾಧನದಲ್ಲಿ ಎಲ್ಲ ಸ್ಥಾಯಿಗಳೆಲ್ಲಿಯೂ ಚತುಷ್ಕಾಲದಲ್ಲಿ ಅಭ್ಯಾಸ 
೬ ೬ ತಾನಗಳ ಅಭ್ಯಾಸ ಇವು ಕೂಡಿದ್ದುವು (ಸಂಗೀತ. ೬೩೫). 
[ ಸಂ. (ಚತುರ್‌ « ಕಾಲ) ? 
ಚತುಷ್ಕೋಣ (ನಾ). ೧. ನಾಲ್ಕು ಮೂಲೆ : ವೇದಿಕೆಯೊಳ್‌ ರಂಜಿಸಿದು 
ವೆಳನೇಸಅಂ ನೆನೆಯಿಸುವ ಚತುಷ್ಕೋಣ ಶೋಣಮಣಿಕಲಶಂಗಳ* 
(ಪಂರಾಮೂ. 8-೧೨೬). ೨. ನಾಲ್ಕು ವಂಲೆಗಳನ್ನುಳ್ಳ ಆಕೃತಿ, 
ಚೌಕೋನ: ಹೀಗೆ ಶಂಕುವಿನ ಸಹಾಯದಿಂದ ಕಂಡುಹಿಡಿಯುವ ತ್ರಿಕೋಣ 
ಚತುಷ್ಕೋಣಗಳಿಗೆ “ವಸಲೆ”ಯೆಂದು ಹೇಳುವುದೂ ಉಂಟು (ಧೂಮಿಅ. ೩). 
[ಸಂ. (ಚತುರ್‌ + ಕೋಣ) ] 
ಚತುಪ್ಪಯ (ಗು). ೧. ನಾಲ್ಕು ವಸ್ತು ಅಥವಾ ವಿಭಾಗಗಳನ್ನು 
ಉಳ್ಳ. ೨. ನಾಲ್ಕಡಿಯಾದ ; ನಾಲ್ಕುಪಟ್ಟು ಇರಂವ. (ನಾ). ೩. 
ನಾಲ್ಕರ ಸಮುದಾಯಂ,-ಗುಂಪು: ಮನ ಬುದ್ಧಿ ಚಿತ್ತ ಅಹಂಕಾರವೆಂಬ 
ಚತುಷ್ಟಯವ ಕಂಡು (ಮೋಳಿಮಾ. ೧೩೦-೩೭೦); ಸಾಕು ಪಾರ್ಥನ ಬಿನ್ನಹವ 
ಕೆಡೆನೂಕದಿರು ನೆಳಲಿಂಗೆ ಬೇಜ ಎವೇಕ ಚೇಷ್ಟೆಗಳೇ ಸಹೋದರರೀ 
ಚತುಷ್ಟಯಕೆ . . . ಚೇಜ್‌ ಕಾರ್ಯವ್ಯಾಕುಳತೆ ಬೇಡೆಂದು ಮುರರಿಪು 
ತಿರುಹಿದನು ನೃಪನ (ಕುವ್ಮಾಕ. ೧೭-೩೩). {ಸಂ.] 
ಚತುಪ್ಪಥ (ನಾ). ನಾಲ್ಕು ಹಾದಿಗಳಂ ಕೂಡುವ ಸ್ಥಳ ; ಚೌವಟ ; 
ಚೌಕ : ಪೂವನೆತ್ತುವ ಪುಪ್ತಲಾವಿಕಾ ಚತುಷ್ಪಥದೊಳಿ (ಕಾಂತಿಪು. 
9-೭3 ಐ) ; ಚತುಷ್ಪಥದಲ್ಲಿ ರತ್ನರಾಶಿಯಂತೆ ಮನುಷ್ಯಜನ್ಮಂ ಪಡೆಯ 
ಲರಿದು (ತತ್ತ್ಮಪ್ರ. ೩೩೨). [ಸಂ.) 
ಚತುಪ್ಪದ (ನಾ). ನಾಲ್ಕು ಕಾಲುಗಳನ್ನುಳ್ಳುದಂ ; ಚತುಷ್ಟಾದಿ : 
ಪಕ್ಷಿ ಚತುಷ್ಪದ ಸರೀಸೃಪಾದಿ ತಿರ್ಯಗ್ಹಾತಿಗಳುಂ (ಆದಿಪು. ೧೬-೪೦ ವ). 
[ಸಂ.) 
ಚತುಪ್ಪದಿ, ' ಚತುಃಪದಿ (ನಾ). [ಛಂದ] ನಾಲ್ಕೂ ಪಾದಗಳನ್ನುಳ್ಳ 
ಒಂದು ಪದ್ಮಜಾತಿ; ಚೌಪದಿ: ಆಂತುಂ ಯತಿಯಂ ಪೇಲ್ಗರ್ಪಂತಾದ್ಕ 
ದೊಳಲಸದಾರ್ಯೆಯೊಳ್‌ ಕಂದದೊಳಂ ಸಂತಂ ದ್ವಿತೀಯ ಪಾದಗತಾಂತ 
ದೊಳಕ್ಕದು ಚತುಷ್ಪದೀಪದವಿಗಳೊಳ್‌ (ಕವಿರಾ. ತ್ರಿಪದಿ, 


೩-೨೦). 


೧-೭೬): 


ಚತುಂಪ್ಪಾರ್ತಿ 


ಚತುಷ್ಪದಿ, ಷಟ್ಟದಿ, ಅಷ್ಟಪದಿ ... ಅದಿಜಾಶಿಗಳ್‌ [ಉಂ] ಉಂಟು 
(ಛಂದೋಟು. ಕಿ. ೧-೬೭), ಚತುಃಪದಿ : ಉಲ್ಲಸಿತ ಜಾತಿಯಾದ ಚತುಃಪದಿ 
[ಪಾಠಾಂ. ಚತುಪ್ಪದಿ]ಚ್ಛಂದದೊಳ್‌ ವಾಡೆ (ಅನಂಪು. ೬-೭೦ ವ). 
[ಸಂ. ಚತುಷ್ಪದೀ) 
ಚತುಪ್ಪಾಠಿ; (ನಾ). ನಾಲ್ಕು ವೇದಗಳನ್ನು ಮತ್ತು ನಾಲ್ಕು ದರ್ಶನ 
ಗಳನ್ನು ಕಲಿಸುವ ಪಾಠಶಾಲೆ : ತರ್ಕ ವಾಚಸ್ಪತಿಗಳೆ ಚತುಷ್ಪ್ಟಾಠಿಯ 
ಅಭಿಮುಖವಾಗಿ . . . ಪ್ರಯಾಣ ಹೊರಟರು (ನಿಬಂಧ. 1, ೪೭); ಈ 
ಶಿಕ್ಷಣದ ವಿಶೇಷ ಅನುಶೀಲನೆ ಟೋಲ್‌ಗಳಲ್ಲಿಯೂ ಚತಂಷ್ಟಾರಿಗಳಲ್ಲಿಯೂ 
ನಡೆಯುತ್ತಿತ್ತು (ನಿಬಂಧ. 1, ೩೧೭) ; ಚತುಷ್ಪಾರಠೀ-ಬಂಗಾಳದಲ್ಲಿದ್ದ ವೇದ 
ಪಾಠಶಾಲೆಗಳು ನಾಲ್ಕು ದರ್ಶನಗಳನ್ನು ಕಲಿಸುತ್ತಿದ್ದ ಶಾಲೆಗಳು (ನಿಬಂಧ. 
1, ೩೧೬ ಆಡಿಲ).' [ಸಂ. ಚತುಷ್ಟಾಠೀ) 
ಚತುಪ್ಪಾಠ್ಶಿ (ನಾ). ನಾಲ್ಕು ವೇದಗಳನ್ನು ಕಲಿತವನು; ಚತುರ್ವೇದಿ. 
"ಘನವಪಾಠಿ' ಪರಾ. (ಸಂ. ಚತುಷ್ಪಾರಿನ್‌] 
ಚತುಪ್ಪಾದ (ನಾ). ಎ ಚತುಷ್ಪದ : ಧರ್ಮ, ಸತ್ಯ, ದಯಾ, ದಾನವೆಂಬ 
೪ ಪಾದಗಳುಳ್ಳ ಧರ್ಮವನ್ನು ಸ್ಥಾ ಪಿಸುತ್ತಾ ಮಾಡಿಸುತ್ತಾ ಚತುಷ್ಪಾದ 
ನಾಯಕನಾಗಿಯೂ . . . ಇದ್ದು ಸರ್ವಲೋಕಗಳಲ್ಲಿ ವಿಹಾರಮಾಡು 
ತ್ತಿರುವನು (ಹಸಾರ. ೭-೭ ಶಾತೃರ್ಯ). [ಸಂ. (ಚತುರ್‌ + ಪಾದ) 
ಚತುಪ್ಪಾದಿ (ನಾ). ಎ ಚತುಷ್ಪದ : ನಾನಾ ಭೇದ ಸತ್ವವುಜದೊಳಿದು 
ಚತುಷ್ಪುದಿ ತದ್ಭೇದದೊಳ” ತಾನಿದು ಶುಂಡಾಳಂ (ಸುಕುಮಾ, ೩-೭). 
[ ಸಂ. ಚತುಷ್ಟಾದಿನ್‌ ) 
ಚತುಷ್ನಷ್ಟಿ (ನಾ). ಒಂದು ಸಂಖ್ಯೆ ; ಅರುವತ್ತುನಾಲ್ಕು : ಚತುಷ್ಟಷ್ಟಿ 
ಚಮರರುಹದ ಪೊದಟ್ಟಿ ಪೊಳೆಪು ದೆಸೆಗೆಸೆದಿರ್ಕುಂ (ಅದಿಪು. ೧೦-೪೦). 
(ಸಂ. (ಚತುರ್‌ + ಷಬ್ಬ) 
ಚತುಪ್ನಪ್ಪಿಕಲೆ (ನಾ). ಎ ಚೌಷಪ್ಪಿಕಲೆ : ನೋಂತು ಚತುಷ್ಟಷ್ಟಿಕಲೆಗಳು 
ಪೆಣ್ಬರಿಜಾಂತು ಸೇರಿದುವೊ ಎಂಬಂತೆ (ಹದಿಲ. ೧-೧೮). 
[ ಚತುಷ್ನಪ್ಪಿ + ಕಲೈ ) 
ಚತುಸ್ಸಂಜ್ವಲನ (ನಾ). [ಜೈನ] ಕ್ರೋಧ, ವತಾನ, ಮಾಯಾ, ವಂತ್ತು 
ಲೋಭ ಎಂಬ ನಾಲ್ಕು ಕಷಾಯಂಗಳನ್ನುಳ್ಳ ಸ್ಥಿತಿ (?): ತನ್ನ 
ಪರಿಣಾಮವಿಶೇಷದಿಂ ಚತುಸ್ಸಂಜ್ವಲನ ನವನೋಕಪಾಯಂಗಳೆಂಬ 
ಪದಿಮೂಟುಂ ಪ್ರಕೃತಿಗಳನಂತರಕರಣಂ ಮಾಡಿ (ಅದಿಪು. ೧೦-೦೪ ವ). 
[ ಸಂ. (ಚತುರ್‌ + ಸಂಜ್ವಲನ) ] 
ಚತುಸ್ಸಮಯ (ನಾ). ಮಾಹೇಶ್ವರ, ವೈಷ್ಣ ವ, ಬೌದ್ಧ ಮತ್ರ ಜೈನ 
ಎಂಬ ನಾಲ್ಕೂ ಮತಗಳು . "ಚತಂಸ್ಥವಂಯಸಮಂದ್ಧರಣ' ಪರಾ. 
[ ಸಂ. (ಚತುರ್‌ * ಸಮಯ) 
ಚತುಸ್ಸಮಯಸಮುದ್ಧರಣ (ನಾ). ನಾಲ್ಕು ವಂತಗಳನ್ನೂ ಕಾಪಾಡು 
ವವನು: ಶರಣಾಗತ ವಜ್ರಪಂಜ[ರರುಂ ಚ]ತುಸ್ಸಮಯಸಮುದ್ಧ 
ರಣರುಂ (ಸೌಇಇ. ೪, ೮೪೯-೩೦; 1044); ಚತುಸ್ಸಮಯಸಮುದ್ಭರಣರೆನಿಪ್ಪ 
ಮಳಯಶಶ್ರೀಗೆ ನೋಂತರಿ್‌ (ಕೊಲ್ಮಾರಾ. ೦೩-೪೦; 1186). 
[ ಚತುಸ್ಸಮಯ + ಸಮುದ್ಧರಣ 
ಚತುಸ್ಸಮಯಾಶ್ರಯ (ನಾ). ನಾಲ್ಕು ಮತಗಳಿಗೂ ಆಶ್ರಯ ಕೊಡಂ 
ವವನಂ : ಚತುಸ್ಸಮಯಾಶ್ರಯ (ಹೈಆರಿ. ೦೯೩೬ ,, ೨೫-೦೪; 872); 
ಧಮ್ಮ೯ಸಾರತಿ ಚತುಸ್ಸಮಯಾಶ್ರಯಸಕಳಭುವನವಿಖ್ಯಾತಕೀರ್ಶಿ 
(ಕಣಆ. ೮೩-೦೮-೦೩: ಸು. 932). [ಸಂ. (ಚತುಸ್ಸಮಯ + ಆಶ್ರಯ) 
ಚತುಸ್ಸಾಗರ (ನಾ). ನಾಲ್ಕು ದಿಕ್ಕಿನ ವಂಹಾಸವಂದ್ರಗಳಂ : ಬಲದಿಂ 
ಚತುಸ್ಲಾಗರದ ವೇಳೆಯ ಧರಾಮಂಡಲಂಗಳಂ . . . ಆಳೆಯಂಧಾಸುರಂ 


(ಜೆಬಫು. ೪೭-೦೨). [.ಸ0. (ಚತುರ್‌ + ಸಾಗರ) ] 


೨೬೪೯ 


6 


10 


20 


26 


20 


ಚತ್ರ, 


ಚತುಸ್ಸಾರ (ನಾ). [ವೀಶೈ] (?): ನವಸಾರ ಅಷ್ಟಸಾರ ದಶಸಾರ ಪಂಚಸಾರ 
ಚತುಸ್ಲಾರಯೇಕಸಾರಯಿಂತಿ ವನಶಿಗಳೆದ ಮಹಾಮಹಿಮನ ನಿಲವು ಲಿಂಗ 
ದಲ್ಲಿ ಸಂಪೂರ್ಣ (ಪದಗೋ. ೧೩-೦೭೩). (ಸೆಂ. (ಚತುರ್‌ + ಸಾರ) 

ಚತುಸ್ಲೀಮೆ (ನಾ). ನಾಲ್ಕು ದಿಕ್ಕಿನ ಮೇರೆ: ಆ ಗ್ರಾಮದ ಚತುಸ್ಸೀಮೆಯ 
ವಿವರ (ಮೈಆರಿ. ೧೯೪೬, ೦೮-೯; 1488). 

{ ಸಂ. ಚತುಸ್ಸೀಮಾ (ಚತುರ್‌ + ಸೀಮಾ) ] 

ಚತೂರಸ (ನಾ). ಕಟಂ, ತಿಕ್ತ, ಆವ ವಂತ್ರ, ಕಷಾಯಂ ಎಂಬ ನಾಲ್ಕು 
ರಸಗಳು : (8). [ ಸಂ. (ಚತುರ್‌ + ರಸ) ] 

ಚತ್ತಣ (ನಾ). ಎತ, ಹೂಡಿ ಬಾವಿಯಿಂದ ನೀರೆತ್ತ್ರವ ಸಾಧನ ; 
ಕಪಿಲ್ಲಿ: “ ಕಪಿಲೆ ಚತ್ತಣಂ” (ಕವಿಕಂ. ೨೬೧). [7] 

ಚತ್ತರಿ "ಛತ್ರಿ' ನೋ. 

ಚತ್ತರಿಕೆ "ಚತ್ತರಿಗೆ' ನೋ. 

ಚತ್ತರಿಗೆ, ಚತ್ತರಿಕೆ, ಛತ್ತರಿಗೆ (ನಾ). ಕೊಡೆ ; ಛತ್ರಿ : ಬೆಂಗದಿರನ ಕಿರಣ 
ಬೀಳದಿರಲೆಂದು ನೆಳಲಿನ ಚತ್ತರಿಗೆ ಹಿಡಿದ ಐರಾವತ (ಚಿಂತನೆ. 80-೦೨) ; 
ನನ್ನ ಬೆನ್ನ ಮೇಲೆ ಒಂದೆರಡು ಬೆತ್ತದ-ಚತ್ತರಿಗೆಯ ಬೆತ್ತದ ಏಟುಗಳು 
ಬಿದ್ದಾಗ ತಿಳಿಯಿತು (ಶ್ರೀಕಾಂತ. 1, ೩4); ಈ ಹುಡುಗಿ ಹೊತ್ತು ಬಂದ 
ಹಾಗೆ ಚತ್ತರಿಗೆ ಹಿಡಿಯುವವಳಲ್ಲಿ (ಅರಗಿ. ೨೩9). ಚತ್ತರಿಕೆ: ಶೇಷನು 
ತನ್ನ ಸಾವಿರ ಹೆಡೆಗಳನ್ನು ಪಸರಿಸಿ, ಕೃಷ್ಣನ ಮೇಲೆ ಚತ್ತರಿಕೆ ಹಿಡಿದನು 
(ಳಾಮ್ಮತ. ೩೦೦) ; ಬರಿಗಾಲಿನಿಂದ ನಡೆಯುವ ತಲೆಯ ಮೇಲೆ ಚತ್ತರಿಕೆ 
ಇಲ್ಲದಿರುವ ರಾಮ (ತುಳಸಿ. ೦೬೬). ಛತ್ತರಿಗೆ :ತಾಳೆ ... ಎಲೆಗಳನ್ನು 
ಮನೆಗೆ ಹೊಚ್ಚುವರು ; ಅವುಗಳಿಂದ ಛತ್ತರಿಗೆಗಳಾಗುತ್ತವೆ (ಕಛಾಗೆ. ೪0), 

[ ಸಂ. ಛತ್ರಿಕಾ] 

ಚತ್ತಾಣ (ನಾ) [ಕಾವ್ಯಮಾ] ಕಂದ ಪದ್ಮಗಳಂ ಹೆಚ್ಚಾಗಿದ್ದ ಕೆಲವು 
ವೃತ್ತಗಳಂ, ಚೌಪದಿ. ಅಕ್ಕರ, ಗೀತಿಕೆ ಮತ್ತು ತ್ರಿಪದಿಗಳನ್ನು ಒಳ 
ಗೊಂಡ ಒಂದಂ ಬಗೆಯಂ ಪ್ರಾಚೀನ ಕಾವ್ಯಪ್ರಭೇದ : “ಚತ್ತಾಣಂ 
ಕೃತಿಭೇದಂ “ (ಕರ್ಡಾನಿ. ೩8೫); “ ಕಬ್ಬವೆಸ೦" ಚಕ್ತಾಣವೆನಿಪ್ಪದು” 
(ಕತುನಿ. ೦೦೧) ; ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್‌ ಚತ್ತ್ಯಾಣಮುಂ 
ಬೆದಂಡೆಯುಮೆಂದೀಗಡಿನ ನೆಗಟ್‌ ಯ ಕಬ್ಬದೊಳೊಡಂಬಡಂ ಮಾಡಿದರ್‌ 
ಪುರಾತನ ಕವಿಗಳ್‌ (ಕವಿರಾ. ೧-೩೨): ಕಂದಂಗಳ್‌ ಪಲವಾಗಿರೆ ಸುಂದರ 
ವೃತ್ತಂಗಳಕ್ಕರಂ ಚವುಪದಿ ಮತ್ತಂ ದಲ್‌ ಗೀತಿಕೆ ತಿವದಿಗಳಂದಂಬೆತ್ತೆ ಸೆಯೆ 
ಪೇಟಕ್ಟೊಡದು ಚತ್ತಾಣಂ (ಕವಿರಾ: ೧-೩೩) : 'ಚೆತ್ತಾಣ'ವು ದೇಸಿಗಬ್ಬವೇ 
ಆದರೂ . . . ಶ್ರವ್ಯವೇ ಹೊರತು ದೃಶ್ಯಕ್ಕೊಪ್ಪುವುದಲ್ಲ (ಪಾರ್ತಿಸು. ೩6). 
“ಚಿತ್ರಾಯತನ' ಪರಾ. [?] 

ಚತ್ತಾರು (ನಾ). ಛತ್ರ; ಸತ್ರ (?) : ಸಮರ್ಪಿಸಿ ಕೊಟ್ಟ ಧರ್ಮಸದನ 
ಚತ್ತಾರು ಉಂಬವೆಂತೆಂದರೆ ಕೋಳಾಲಸೀಮೆಯೊಳಗಣ ಕೊತನೂರು 
'ಪಟ್ಟಡೆ ಸ್ಥಳದ ಕೆಂದಟ್ಟು ಗ್ರಮ ೧ (ಎಕ. 2(8), ಕೋಲಾರ. ೩೦೪-೦೦: 
ಸು. 17ನೆಯ ಕತ. [?) 

ಚತ್ತು "ಛತ್ತು' ನೋ. 

ಚತ್ರ,, ಛತ್ರ,(ನಾ). ಧರ್ಮಕ್ಕಾಗಿ ಉಚಿತವಾದ ವಸತಿ ಹಾಗು ಊಟ 
ಗಳನ್ನು ಒದಗಿಸುವ ಸ್ಥಳ ; ಧರ್ಮಾಲಯ ; ಧರ್ಮುಸತ್ರ: ಬಾಡಿಗೆಯ 
ಮನೆಗೆ ತಿವಿದುಕೊಳ್ಳ ಚತ್ರದ ಕೂಟಿಕ್ಸಿ ಮೆಯ್ಯಾಂಪ ನಡುಮನೆಯೊಳ 
ಬಾವಿಯನಗಟ್ಟಿ . . . ಕಟ್ಟೆಗ್ಗರಂತೆ (ಧರ್ಮಾಮೃ. ೯-೦೬೨) ; ಗೊಗ್ಗ ರಸಗೆ 
ಚತ್ರಕೆ ಅರಕೆರೆಯಲು ಬಿಟ್ಟ ಗಲ್‌ ಕಮ್ಮ ೨೫ (ಎಕ. ೪11, ಶಿವಮೊ- 
೨೩-೧೧: 1116). ಛತ್ರ್ಯ : ಛತ್ರದ ಗೃಹೆಂ ಪ್ರತಿಶ್ರಯವಕ್ಕು (ಮಂಗಳಾ. 
೩೮-೯) ; ಉಭಯಂ ನಾಲ್ವತಮೂರ್ಹೊನ್ನನು ನಂಮ ಛತ್ರದ ಧರ್ಮವ 
ನಡಸುವರಿಗೆ ತೆತ್ತು (ಎಕ. ೫11, ಶಿವಮೊ. ೭೦-೩೨ ; 1431); ವಿನಾಯಕ 


ಚತ್ರ್ಯ 


ದೇವರ ಸನ್ನಿಧಿಯಲಿ ದಿನಂಪ್ರತಿ ಆರು ಮನ್ನಿ ಬ್ರಾಂಹ್ಮರಿಗೆ ಛತ್ರವನೂ 
ಇಕಿಸಿ (ಎಕೆ. ೫, ಮುಳುಬಾ. ೨೫೯-೨೩: 1442); ಯಿಷ್ಟನೂ ... 
ಛತ್ರಕೆ ಸಲವಾಗಿ ಜನಾರ್ದನದೇವರ ಸನ್ನಿಧಿಯಲಿ ಧಾರೆಯನೆಆ್‌ದು 
ಬಿಟ್ಟೆ ವಾಗಿ (ಎಳ. ೩1೪, ಶ್ರೀರಂಗ, ೧೯೮-3೧: 1598). 
[ ಆಸಂ. ಸತ್ರ] 
ಚತ್ರ್ಯ (ನಾ). ಎಚತ್ತರಿಗೆ: ಹೊಳೆವ ಮುತ್ತಿನ ಚತ್ರದ ನೆಳಲೊಳು 
ಬರುವಿಳೆಯಾಣ್ಮನಾರಬ್ಬನೇತ್ರೆ (ಕಂನವಿ. ೨೩-೨೭). [ «ಸಂ. ಛತ್ರ3 


೨೭೫೦ 


6 


ಚತ್ರಕೀಯ (ನಾ). (?) : ಯತಿಯೊಳ್‌ ಗೋಪುಚ್ಛೆ ತನ್ನೊಳ್‌: ನೆಲಸಿ |. 


ನೆಗಟಸಿನಂ. ಮಾರ್ಗದೊಳ್‌ ಚತ್ರಕೀಯಂ[ಖಕಾ. ಚಕ್ರಿಚತ್ರಿ]ಕೃತಕೂಟಾ 
ಡಂಬರಂ ರಂಜಿಸುವಿನಮೆಸೆಗುಂ 4ಅಜಿಪು. 8-೦೨). [?] 

ಚತ್ರಿಕ್ಕಛತ್ರ್ವಿ' ನೋ. 

ಚತ್ವ (ನಾ). ಚ ಎಂಬ ಅಕ್ಷರ: ಇರೆ ಯಲರಹಿತ ವ್ಯಂಜನ ಪರಮಾಗಿ 
ಸಕಾರಮಲ್ಲಿ ಬಹುಳಂ ಚತ್ವಂ (ಕಮದ... ೬೮). [ಸಂ.] 

ಚತ್ವರ (ನಾ). ೧. ಚೌಕೋನಾಕಾರದ ಅಂಗಳ : “ ಅಂಗಣದಲ್ಲಿಯಂಂ 
ಚತ್ವರಮೆಂಬುದು” (ಹಲಾಯು. 6೩೬-೩೦); “ಗೃಹಾಂಗಣಮನುಡಿಯುತ್ತ 
ಚತ್ವರಮೆಂಬುದು ” (ಮಂಗರಾ. ೧೪೦-೦೬). ೨. ಯಂಜ್ಞಕ್ಕಾಗಿ, ಸಮ 
ತಟ್ಟಾಗಿ ಸಿದ್ಧಗೊಳಿಸಿದ ಭೂಭಾಗ. ೩. ಹಲವು ದಾರಿಗಳು ಕೂಡುವ 
ಸ್ಥಳ : ಸೂಳೆಗೇರಿಗಳೊಳಂ ಚತ್ವರಂಗಳೊಳಂ ಧರ್ಮದ ಚಾವಡಿಗಳೊಳಂ 
- . . ತಮ್ಮ ಚಾರರಂ ನೆಲೆಗೊಳಿಸಿ (ಭಾರಶಾಂ. ೪೩8-೬). [ಸ0.] 

ಚದರ, ಚದರ, ಚದಂರ್ಗು (ನಾ). ಚಚ್ಚೌಕ ; ಚೌರಸ : ಕೋಟೆ 
ಸುತ್ತಳತೆ ೩ ಚದರ ಮೈಲಿ (ದಿಲ್ಲಪ. ೩೪): ಏಷ್ಕಾಖಂಡವು ಸುಮಾರು 
೧ ಕೋಟಿ ೬೦ ಲಕ್ಷ ಚದರ ಮೈಲುಗಳುಳ್ಳದ್ದಾಗಿಯೂ . . . ಇದೆ 
(ಳೂಗೋಳ. ೨೦). ಚದರ್ಕು: (8. ಚದುರ್ಕು: ಚದುರುಬಿಲ್ಲೆ' 
ಪರಾ. ಇಚತುರ್ಕ ?] 

ಚದರಗಳ್ಳಿ, ಚತುರಕಳ್ಳಿ (ನಾ). ಒಂದಂ-ಬಗೆಯ' ಕಳ್ಳಿ : ಬೊಂತೆಗಳ್ಳಿ, 
ಚದರಗಳ್ಳಿ (ಮಡಗಿ. ೩೬-೬೯೦). ಚೆತುರಕಳ್ಳಿ: (8).. [ ಚದರ್ಯ*ಕಳ್ಳಿ ) 

ಚದರಡಿ (ನಾ). ಚೌರಸ ಅಡಿ; ಒಂದು ಅಡಿ ಉದ್ದ ಹಾಗು -ಒಂದು 
ಅಡಿ ಅಗಲವಾಗಿರುವುದಂ : ಗಾಳಿಗೆ ಅದರ ಮೈಯನ್ನು ಒಡ್ಡುವಾಗ 
ಒಂದು ಚದರಡಿ (೧೪೪ ಚದರ ಇಂಚು) ಸ್ಥಳವು ಸಿಗುವುದು (ದಾಐಪ್ಪ. 
7, 50. [ಚದರ * ಆಡಿ] 

ಚದರಾಸಿಸೊಪ್ಪು (ನಾ). ಒಂದಂ ಬಗೆಯ ಸೊಪ್ಪು: (ಮೈಡಔಿಗಿ. ೬೪-೦೦೯೦). 
“ಚೇತರಾಶಿ' ಪರಾ. [ ಚದರಾಸಿ? * ಸೊಪ್ಪು) 

ಚದರಿಸು "ಕೆದಟ್‌ಸಂ' ನೋ. 

ಚದರು, "ಕೆದಬ್‌,' ನೋ. 

ಚದರು, "ಚದರ' ನೋ. 

ಚದಲು "ಕೆದಯ್‌ '.ನೋ. 

ಚದಟು "ಕೆದಜು್‌' ನೋ. 

ಚದಿ (ನಾ). ೧. ಮೊಂಡುತನ ; ಹಟಿ; ಚಂಡಿತನ. "ಚದಿಹಿಡಿ' ಪರಾ. 
೨. ಮೋಸ; ದ್ರೋಹ : ಆವಾಗ್ಯೆ ಅಪ್ಪಾಜೈಯನು ಈ ಗುಂಡು 
ಇಟ್ಟಾಡಿ ಚದಿಮಾಡಿದ ಪೂರ್ವೋತ್ತರ ಅರಿಕೆಮಾಡುವ ಬಗ್ಮೆ' (ರಾಜೇಂದ್ರ. 
೧೪8) : “ ನಾನು ಎಂದಿಗೂ ಚೆದಿಮಾಡುವುದಿಲ್ಲ” ಚೆಂಗುಮಣಿ ಪ್ರಭುಗಳ 
. * . ಪಾದ ಹಿಡಿದು ಪ್ರಮಾಣ ಮಾಡಿದ (ಹುಲಿಹಾ. ೧೨). 

| ತುಳು. ಕೊಡ. ಚದಿ] 

ಚವಿಹಿಡಿ (ಕ್ರಿ). ಚಂಡಿತನಮಾಡು ; ಮೊಂಡು ಹಿಡಿ ; ಹಟಮಾಾಡು : 

ಮಗು ಯಾಕೋ ಚದಿಹಿಡಿದಿದೆ (ಕೂ9).."ಚಂಡಿಹಿಡಿ' ಪರಾ. 
[ ಚದಿ + ಹಿಡಿ; (ಪಿಡಿ) 


10 


[eS 
ಲಾ 


20 


40 


45 


ಚದುರ್‌ 


ಚದುಂಪಿಸು "ಚದುಪಿಸಂ' ನೋ. 
ಚದುಕ (ನಾ).ನಾಲ್ಕೂ ಕಂಬಗಳ ಆಧಾರವುಳ್ಳ ಮಂಟಪ: ಮುದದೆಸೆದಿರ್ಪ 
ಬದ್ದವಣಮುದ್ಧವಣಂ ರಿಚಿ ಪಾಟವಾಟವೆತ್ತಿದ ಗುಡಿ ತೋರಣಂ ಸಸಿ 
ಮೊಸರ ಪಸೆ ಸೇಸೆ ವಿಳಾಸಿನೀಜನಂ ಚದುಕಮಿವೊಡ್ಡುಗಟ್ಟೆ . . . 
ಕಟ್ಟಿದನಪರಾಜಿತಂಗೆ ಪರಮೋತ್ಸವದಿಂ ಯುವರಾಜಪಟ್ಟಮಂ (ಅರ್ಥನೇ. 
[<ಸೆಂ. ಚತುಷ್ಕ ] 
ಚದುಕು (ಸದಕ್ಕಾ' ನೋ. 
ಚದುಪಿಸು, ಚದಂಂಪಿಸು (ಕ್ರಿ). ಮೋಸಮಾಡು ; ವಂಚನೆಮಾಡು ; 
ಮರಂಳಂಮಾಡು ; ನಂಬಿಸು : ಹೃದಯದ ಕಪಟವ ಕಾಣಿಸಿ ಕೊಳ್ಳದೆ 
ಮೃದುವಾಕ್ಕದಿಂದ ಸಜ್ಜನರಾ ಚದುಪಿಸಿ ಜೀವವ ಕೊಂಬ ಕೂಳರದೊಂದು 
ಚದುರು ಗೆಲುವರಳವಲ್ಲ (ಜಂಪ್ರಸಾಂ. ೧-೪೭): ಇದಕೆ ನಾವೊಬ್ಬದೆ 
ವಾದರಪ್ಪಾಜಿಯ ಮೃದುಪಾದಪದ್ಮಂಗಳಾಣೆ ಚದುಷಿಸಿ ನಮ್ಮನು 
ಮಾಜ್‌ವರಿಂತು ಮಾಡಿದರದಕೇನಾಯ್ಲೂ, ಕೇಳು (ಧರಣ. ೫೬-೭೩). 
ಚದುಂಪಿಸು : ನಾಂ ಪಡೆಗೂಡಿ ಪೋಗುವೆನೆಂದು ಮಂತ್ರಿ ಚದುಂಪಿಸಿ 
ಬೀಳ್ಕ್ಯೊಂಡನೊಡನೆ (ರಡ. 8೬-೨೦). [ಚದುಪು* - ಇಸ್ಯು) 
ಚದುಪು: (ನಾ). ೧. ಚದುರು; ಚಾತುರ ; ಚಮತ್ಛೃತಿ : ನಿರ್ಭಯಂ 
ಯುತನಾಗಿ ಕಾಳಗದ ಚದುಪನು ನಿರೀಕ್ಷಿಸೆನುತಾತನಂ ಸೈತಿಟ್ಟು 
. (ಪರಶು. ೨6-08); ಬವರದೊಳು ರಥವ ಚದುಪಿಂದೆನ್ನ ಬಲವರಿದು ರಥವ 
ಹರಿಸು (ತುರಂಗೆ. ೩೬-೪೬): ಭೀಷ್ಮ ಚದುಪಿಂದ ಬಾಣಾಂಬುಧಿಯೊಳದ್ದಿ 
ದನು ಮಾರ್ಗವನು ಮಾರ್ಗಣಕೆ ಯಮನಗರಿಗೆ (ತುರಂಗ. ೪೭೬-೦). 
೨.ವಂಚನೆ; ಕಪಟ; ಮೋಸ: ಈ ಮನಂ ಚದುಪು ಚಾಳೆಯವೆ ಮೆಯ್ಕಾ 
ಗಿರ್ಪದು (ಮನೋವಿ. 9-3); ಗನ್ನಗದುಕು ಬಟ್‌ಯ ಬೋಸರಣೆ ಚದುಪು 
ಬೆಳಕ್ಕೆ ಡಾಳಕತನ (ಚಂಪ್ರಸಾಂ. ೧೮-೮೩): ನಾಭೀಕರ್ನಕಾರವ ಚದುಪಿ 
ನಿಂದವ ಮತ್ತೆ ಸಂಧಿಸಿ ಗದೆಯೊಳಪ್ಪಳಿಸಾ ರಥಾಂಗವ ನಡೆಯೆ ಮಾಯಾವಿ 
(ಅಂಬಿಕಾ. ೩೮-೪೭). [- ಚದುರ್‌ + - ಪ್ಯು./ತುಳು. ಚದುಪು] 
ಚದುರ್‌, ಚದುರು, ಚೆದಂರು, (ನಾ). ೧. ಜಾಣತನ; ಚಾತುರ್ಯ; 
ಕೌಶಲ ; . ಬುದ್ಧಿವಂತಿಕೆ: “ ಚದುರೆನೆ ಚಾತುರ್ಯ ಮಪ್ಪುದು” 
(ಕತುನಿ. ೪9); ವಿಧಿ ರತ್ನವ್ರಾತಮಂತಃಪುರಂ .. . ಎಮ್ಮನೀಡಾಡಿ ಸಲ್ಲುಂ 
ನಿಧನಕ್ಕಂತಪ್ಪೆವಂ ಮುಂ ಬಿಸುಡುವುದೆ ಚದುರ್‌ (ಅದಿಫು. ೪-೭೮); 
ಜಸಮಂ ಧರ್ಮಮುಮನುಪಾರ್ಜಿಸುವೊಡೆ ಚದುರದುವೆ ನಿಟ್ಟೆ ನಿಮಗೆ 
(ಆಜಿಪು. ೨-೭೮) : ಚದುರಿಂ ನಂಂಟಿ ವಿವೇಕದಿಂ ನ(ದೆ)ಡಪಿ . . . ಸಂಪದ 
ದಿಂದಂ .ಫಲಮಾಯ್ತು' ಸವರ` ಜನ ಕಂ ಶ್ರೀಶಿಷ್ಟಕಲ್ಪದ್ರುಮಂ 
(ರೋಕೋಪ. ೦೨-೬೫); ಚಲ್ಲವಾಡುತ್ತೆ ಚದು ರೊದ ವೆ ಬಣ್ಣಿಸುತೆ 
(ಪದ್ಮರಾ. ೭-೩೧). ೨. ಮೋಸದ ಮಾತು; ಸುಳ್ಳು ನುಡಿ. "ಚದುಪು' 
ಪರಾ. ಚದುರ್ಕು : ೧. ಚದುರುಮಾರ್ತೀವ ಪೆಂಪುಂ ನುಡಿಯ ಬಲ್ಮೆಯುಂ 
(ಪಂಚತಂ- 33-0೪) ; ವಿಲಾಸದ ತಾಣಂ ಚದುರಿಂಗೆ ತಾ[ಯ್ಲ]ಜರ ವಿನೋದ 
ಕ್ಕಾದಿ (ಸುಕುಮೂ. ೧-೬6); ಚದುರುಂ ಮಿಕ್ಕಿರ್ದ ತಕ್ಕುಂ ನೆಲಸಿದ 
ಸೊಬಗುಂ ಕೈಮಿಗೆ ನೆಲನನಿತಂ ಗೆಲ್ಹು (ಕಬ್ಮಿಕಾ. ೧೦೯) ; ಅತಿ 
ಚದುರಿನಿಂ ವಾಮಲೋಚನೆ ಹೇಳುತಿರೆ (ಬಸಪು. ೧೨-೩೨) ; ಹೃದಯವನಿ 
ದಿರಿಗೆ ಕಾಣಿಸದಿರಬೇಕು ಹದಿರು ಚದುರುಗಳು ಬೇಕು (ಕುರಾಸಾಂ. ೨೪-೨೦): 
ಮೆಚ್ಚಿದನಭವನವನ 'ಚದುರಿಂಗೆ (ಜಿಬಪು. ೨೧-೧೫). . ೩. ಚವಂತ್ಕಾರದ 
ಮಾತು ; ವಕ್ರೋಕ್ತಿ : ಹದುರಿನ ನೆಲ ಚದುರಿನ ಚಾರಚಾವಡಿ 
ಮುದದ" ಮಂದಿರ . . . ಎನಿಪ ಸೂಳಿಗೇರಿಯಂ (ಅಊಜಚ. 8-೯0); ಚದುರಂ 
ನುಡಿದ ನಾಲಗೆಯ ಮೊಟ್ಟಮೊದಲಿಗೆ ಕೊಯ್ದ (ಬಸಪು. ೪೩-3೯); 
ವಿರಹ ಮೋಹನ ಲಲ್ಲೆ ಚಲ್ಲವು ಹದುರು ಚದುರುಗಳು (ಸಾಳ್ಯಥಾ. ೧೭-೨೬); 
ಹದಿರು ಚದುರಿನಾಗರ ಶೌಳಿಯ ಪೇಟೆಯೊದವಿದ ಮೋಹನಶಾಲೆ 


೨-೩೯). 


ಚದುರ 


(ಕಂನವಿ.೨. ೭) ಚೆದುರ್ಕು: ೧. ಗಂಡನನ್ನೂ ಕೂಡಿಕೊಂಡು ಬಂದು ಬಾಳ್ವೆ 
ಮಾಡುವ ಚೆದುರು ನಿನಗಲ್ಲದೆ ಇನ್ನಾರಿಗೆ ?. (ಸವತಿ. 6). ೩. ಅಳ್ಕಅಪ್ಪುಗೆ 
ಚೆಲ್ಲಂ ಚೆದುರೋಜೆ ಚಾಟುತನಮಂದಂ . . . ಎಲ್ಲಮವರ್ಗೇಂ ಮೈಸಂದು 
ಮಚ್ಚಿ ರ್ದುದೋ (ರಾಜರೇ. ೧೦-೮೩). 
[ದೇ. 8 ತಮಿ. ಚತುರ್‌ ; ತುಳು. ಚದುರ ; ತೆಲು, ಚದುರು. ] 

ಚದುರ (ಗಂ). ೧. ಜಾಣತನದಿಂದ ಕೂಡಿದ ; ಜಾಣ್ಮೆಯ. "ಚದಂರ 
ಗೊಟ್ಟಿ' ಪರಾ. ೨. ಸೊಗಸಾದ ; ವಂನೋಹರವಾದ. «ಚದಂರ 
ವಚ್ಚ', "ಚದಂರವನ' ಪರಾ. (ನಾ). ೩. ಜುಣ ; ಬುದ್ಧಿವಂತ; 
ಕಂಶಲ : “ಚದುರಂ ಚತಂರಂ” (ಕವಿಕಕಿ: ೨೫೭); ಆ ನಾಡವರ್ಗಳ್‌ 
ಚದುರರ್‌ ನಿಜದಿಂ ಕುಜ್‌ತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ 
ಮತಿಗಳ್‌ (ಕವಿರಾ. ೧-೩೮); ಏಂ ಚದುರಂ ಗಳೆ: ಬದ್ದೆ ದಲ್ಲಲಂ 
(ಪಂಪಛಾ. ೩-೮೨); ಓದುಗಳಂ ಬಲ್ಲ ಚದುರರೇನಾನುಮೊಂದನೆಲ್ಲಾತೆಅದಿಂ 
ಮಾಟ್ಟಿರ್‌ (ಪಂಜತಂ. ೬೩-೦) ; ಭುವನದಲಿ ಬಾಹಿರರಾವು ನೀವತಿ ಚದುರ 
ರಾದಿರಲಾ (ಕುವ್ಕಾಳ. ೯-೧೭); ಚದುರರ ತಲೆವಣಿ ತದ್ಭವ ಮೋಕ್ಷ 
ಸಂಪದನ ಬಣ್ಣಿಸಲೆನ್ನ ಹವಣೆ (ಧರ. ೦-೨೦). [ಎಸಂ. ಚತುರ] 

ಚದುರಂಗ, (ನಾ). ೧. ರಾಜ, ಮಂತ್ರಿ, ಆನೆ, ಕಂದುರೆ, ಒಂಟೆ, 
ಕಾಲಾಳಂಗಳೆಂಬ ಕಾಯಿಗಳನ್ನು ಇಟ್ಟುಕೊಂಡಂ ಅರಂವತ್ತುನಾಲ್ಯ 
ಮನೆಗಳ ಪಟದಲ್ಲಿ ಆಡಂವ ಒಂದು .ಬಗೆಯ ಆಟ :.ನೆಲನೊಡ್ಡಿನಿಂದ 
ಚತುರಂಗಮುಮೊರ್ಮೊದಲೆ ನಡುಗಿದುದು ಕೂಡಿದ ಚದುರಂಗದ 
ಮಣೆಯನಲ್ಲಿ ದಂತಪ್ಪಿನೆಗಂ (ಪಂಪಛಾ. ೧೦-೭೦) ; ಚದುರಂಗದ ನೆತ್ತದ 
ಗೌರವದ ಗೊಟ್ಟುಗುಟಕಿಯಂ ಮುಟ್ಟೆಂ ಮನೆಯೊಳ್‌ ಪಡೆದಿರಿಸುಗೆ ತಾನುಂ 
ಕಲ್ವುದು ಗಣಿಕೆಗಮದನೆ.ಕಲಿಪುದಶಿನಯದಿಂದಂ (ಮದತಿ. ೦೦-೩೦) ; ಸರಿ 
ಸದ ಮೇಲೆ ಹಿಡಿಯ ಹೋದಡೆ ಚದುರಂಗದ ಮೇಲೆ ಮಸಿಯ ಶೋಟ್‌ದ 
(ಬಸವ. ೭೨೪); ಆಡುವ ಪಗಡೆ ಲೆತ್ತ ಚದುರಂಗಂಗಳಂ ಬಿಸುಟ್ಟೋಡು 
ತಿಹೆ.. . ಅಖಿಳ ಸ್ತ್ರೀಯರು (ಜಿಲಪು. ೧೯-೨೮). ವಿ. [ಸಂಗೀತ್ಕಾರಾಗದ 
ಒಂದು ಬಂಧ (?) : ನಿಬದ್ಧ ಗಾಯನದಲ್ಲಿ (೧) ಬರೇ ರಾಗಲಯ 
ಪ್ರಧಾನವಾದ ಪ್ರೌಢಬಂಧಗಳೂ (ಧ್ರುವ, ಪದ, ವರ್ಣ, ಗೀತ, ಸ್ವರಜತಿ, 
ತಿಲ್ಲಾನ, ತ್ರಿವಟ್‌, ಚದುರಂಗ, ಪಲ್ಲವಿ ಇತ್ಕಾದಿ) . . . ಕೃತಿಗಳೂ 
ಸೇರುತ್ತವೆ (ಭಾರದ. ೩೪೨). [ಆಸಂ. ಚತುರಂಗ] 

ಚದುರಂಗ್ಯ (ನಾ). ಒಂದಂ ಬಗೆಯ ಸಸ್ಯ ಮತ್ತು ಅದರ ಹೂವು: 
ಬೀದಿಯ ಬದಿ ಬದಿಗೆ ಚದುರಂಗವುದುರ್ಯಾವು (ಹೂಹಾದಿ. ೪೯-0). 1?) 

ಚದುರಂಗಕಾಆ (ನಾ). ಚದುರಂಗದಾಟವನ್ನು 'ಆಡುವವನಂ::, ಚದು 
ರಂಗಕಾಅರ . . . ಬೀಣೆಗಾಅರಾಗರಮೆನೆ ಪೆಂಪು ಸೊಂಪನೊಳಕೊಂಡೆಸಿ 
ದಿರ್ಪವು ಸೂಳಿಗೇರಿಗಳ್‌ (ಕಲ್ಬಳಾ. ೪೨). [ ಚದುರಂಗ್ಯ + -'ಕಾಅ] 

ಚದುರಂಧರ (ನಾ). (?): ಅದಆ್‌ಂ' ಭೃತ್ಯರ್‌ ನಾಲ್ವರ್‌ ಚದುರಂಧರರಲ್ಲಿ 
ಪುಸಿಯನಿನಿಸೊಲ್ಲದನುಂ ಸದಮಳ ನಿರ್ಮಳನುಮಂತೆ . . . ವಿನಯಾ 
ಸ್ವ್ಪದನುಂ (ಮದತಿ. ೧0-೩8). [7] 

ಚದುರಗೊಟ್ಟಿ (ನಾ). ಜಾಣ್ಮೆಯ ಮಾತಂ; ಚತಂರ ಸಲ್ಲಾಪ. "ಚದುರ 
ಗೊಟ್ಟಿಗ' ಪರಾ. [ಚದುರ * ಗೊಟ್ಟಿ] 

ಚದುರಗೊಟ್ಟಿಗ (ನಾ). ಚತಂರನಾದ ಮಾತುಗಾರ : ವಿಳಾಸದ ಕಣಿ 
ಯೆಲ್ಲಿದಂ ಚದುರಗೊಟ್ಟಿಗ[ಪಾಕಾಂ. ಪುಟ್ಟಿದ]ನೆಲ್ಲಿದಂ (ಆದಿಪು: 4-೦8) ; 
(ರಸರ. ೧-೮೮ ನೋ). [ ಚದುರಗೊಟ್ಟಿ + -ಗ್ಯ) 

ಚದುರತನ (ನಾ). ಜಾಣ್ಮೆ ; ಚತಂರತೆ; ಚಾತುರ್ಯ: ತನಕ್ಕೆ-ಕಲಿತನಂ, 
ಚದುರತನಂ, ಆಳ್ತನಂ (ಕಮದ. 3೧೦ ಪ್ರಯೋ). [ಚದುರ * - ತನ] 

ಚದುರತೆ (ನಾ). ಎ ಚದಂರತನ: ಆ ಹೆಣ್ಣು ನಡಿಸಿದ ಕಡು ಚದುರತೆಯನೇ 
ವೇಳ್ವೆ (ಕಂನವಿ. ೬-೦೬೫). [ಆಸಂ, ಚತುರತಾ] 


೨೭೫೧ 


20 


80 


40 


46 


ಚದುರುನುಡಿ 


ಚದುರೆಭಟ (ನಾ). ಚತುರನಾದ ಭಟ, -ಸೈನಿಕ : ಲಲಿತ ಚಿತ್ರದ ಚದುರ 
ಭಟರವ್ವಳಿಸಿ ಹೊಯ್ದಾಡಿದರು (ಕುವ್ಮಾದ್ರೋ. ೦೪-೮). [ಚದುರ * ಭಟ] 

ಚದುರವಚ್ಚೆ (ನಾ). ಸೊಗಸಾದ ಆಭರಣ; ವಂನೋಹರವಾದ ಒಡವೆ : 
ಚದುರವಚ್ಚದಿ ಕಲಿತ ಮುರಜಾನಾಮೋದಕರ ತರುಣಿಯರ ಕಂಡನಾಗ 
(ವೆಂಕಾರಾ. 8-೪-೦೦). [ ಚದುರ * ಪಚ್ಚ್ಯ ] 

ಚದುರವನ (ನಾ). ವಂನೋಹರವಾದ ಉದ್ಯಾನ ; ಸೊಗಸಾದ ವನ : 
ವಿಪಣಿಯನಂಗನ ಚೆದುರವನದೊಲೆಸೆದತ್ತು (ವರ್ಧಕ. ೧-೦೦೨). 

[ ಚದುರ 4 ವನ] 
ಚದುರಸ "ಚತುರಸ' ನೋ. 
ಚದುರಸಿಕೆ "ಚದುರಸಿಗೆ' ನೋ. 


ಚದುರಸಿಗೆ, ಚದುರಸಿಕೆ (ನಾ). ಚಚ್ಚೌಕವಾದ ವಸ್ತ್ರ ; ನಾಲ್ಕು ಮೂಲೆ 


ಯಿರುವ ಮೇಲಂಹೊದಿಕೆಯ ಬಟ್ಟೆ; ಚೌಕ : ಕುದುರೆಯಿಂದಿಟ್‌ದು 
ಪಲ್ಲಣಮಂ ಚಡುರಸಿಗೆಯುಮಂ ಕೀಟುಮಂ ಕಳೆದು (ವಡ್ಮಾಕಾ.೧೬೨-೨೦). 
ಚದುರಸಿಕೆ: ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮದನ ತಿಲಕವ 
ಫಣೆಯೊಳಿಟ್ಟು ಡದುರಸಿಕೆಯನು ಹಾಕಿದ (ಗೋಹಾಡು. ೨೪). 
[ ಸಂ. ಚತುರಶ್ರಕ ] 
ಚದುರಾಂಗರನಯ್ಗ (ನಾ). ಒಬ್ಬಾತನ ಹೆಸರಂ: ಇದಾರ್ಕೈ ಸಾಕ್ಷಿ 
ಚದುರಾಂಗರನಯ್ಗ್ಸ ಮಾರಸಿಜ್ಸನಾಯ್ಸ ಈಸರಯ್ಯ ಜಯಸಿ » » ಬ್ಲ 
[7 


(ಮೈಆರಿ. ೧೯೪೨, ೪೭-೨೬; ಸು, 790). 


| ಚದುರಿಕೆ (ನಾ). ಎಚದಂರತನ: ಮರುಳೆ ಮರುಳ್ತನದಿಂದುರ್ವರೇಶನಾಸ್ಥಾನ 


ರಂಗದೊಳ್‌ ನೀಂ ಪಿತ್ತಜ್ವರಮಾದರಂತೆ: ಗಟಿಪುವ ಸಿರಿಸಿಲ್ಲದೆ ನುಡಿವ 
ಬಡತನಂ ಚದುರಿಕೆಯೇ (ಧರ್ಮಾಮೃ. ೯-೦೧೮) [ಚದುರ್‌ + - ಇಕೆ] 

ಚದುರಿಗ (ನಾ). ಜಾಣ; ಬುದ್ಧಿವಂತ : ಕುಡುವುದು ಕುಡದೊಡಂ 
ನಡೆಯದು ಪಿರಿದೀಯದೊಡೆ ಸೊಡರ್ಗುಡಿಗೆಣ್ಣೆಯೆಆವಂತೆ ಬೆಲೆವೆಣ್ಣೆ 
ಕುಡುವುದು ಹದಕೆ ಚದುರಿಗಂ (ಅನೆಂಪು. ೪-೨೬). 

[ ಚದುರ್‌ + - ಇಗ) 

ಚದುರಿಗತನ (ನಾ).ಎಚದುರತನ: ಧರಣೀಪತಿಯನುಪಚರಿಸಿದನು ಚದುರಿಗ 
ತನದಿ ಧೃತರಾಷ್ಟ್ರ (ಕುವ್ಕಾಸ. ೧೬-೪೩). [ ಚದುರಿಗ * - ತನ] 

ಚದುರಿಸು, (ಕ್ರಿ). ೧. ಜಾಣತನದಿಂದ ಮುಚ್ಚು, - ಮರೆಮಾಡು : 
ಠಕ್ಕನ ಶಕ್ಕಿಪತೆಅನನು ಚದುರೆ ಚದುರಿಸದೆ ನೀನುಸಂರಂ (ಉರಿವ. ೨೯-೦೦); 
ಇದನೊರ್ವ ತಸ್ಕರಂ ತದ್ಗುಣಾಂಬೋಧಿಯಂ ಚೆ[ಶಾಕಾಂ.'ಚೆ]ದುರಿಸಿ 
ಬಳಿಕ್ಕ ಕಳ್ಹೇಖೌ (ಸಮ್ಮಳೌ. ೧೦-೬೬). ೨. ಸೊಗಸಂಗೊಳಿಸಂ ; ಕೌಶಲ 
ವನ್ನು ತೋರು : ಎದೆಯಲ್ಲಿ ಕೊರಳಲ್ಲಿ ಶ್ರೀಗಂಧರೇಖೆಯ ಚದುರಿಸಿ 
ತಿದ್ದಿತಿಲ್ಲಾಗ (ಛರಹ. ೦೬-೧೩). [ ಚದುರ್‌ + - ಇಸ್ಕು] 

ಚದುರಿಸ್ಕು “"ಕೆದಟೀಸು'” ನೋ. 

ಚದುರು, "ಕೆದಟ್‌,' ನೋ. 

ಚದುರ್ಕು "ಚದುರ್‌' ನೋ. 

ಚದುರು, "ಚದರ' ನೋ. 

ಚದುರುಗೆಡಿಸು (ಕ್ರಿ). ಬುದ್ಧಿಗೆಡಿಸು ; ಮಂಕಂಗೊಳಿಸು ; ಮೋಸ 
ಗೊಳಿಸು : ಮಾಯೆಯ ಚೆಲುವಿನಂತಿರೆ ಚೆದುರುಗೆ[ಪಾಕಾಂ. ಕೆಡಿಸಿತು 
ತಿಳಿಯಲರಿದೆನಿಸಿ (ಕುವ್ಮಾಅ. ೨೩-೧೬). 

[ ಚದುರುಗೆಡು ( ಆಚದುರ್ಗಿಡು) + - ಇಸ್ಕು] 

ಚದುರುಗೆಡು "ಚದುರ್ಗಿಡಂ' ನೋ. 

ಚದುರುನುಡಿ (ನಾ). ಚಾತಂರ್ಯದ ಮಾತು; ಜಾಣ್ಣುಡಿ: ಕನ್ನಡ 
ಸಾಹಿತ್ಯದ ಐಶ್ವರ್ಯ ಅದರ ಚದುರುನುಡಿಗಳಲ್ಲಿ ಅಡಗಿದೆ (ಕಾವ್ಯಕು. ೯೨) 

[ಚದುರು (ಚದುರ?) ೬ ನುಡ್ಯಿ) 


ಚದುರುಬಿಲ್ಲೆ 


ಚದುರುಬಿಲ್ಲೆ (ನಾ). ಚಚ್ಚೌಕವಾದ, ನೆಲಕ್ಕೆ ಹಾಕಂವ ಬಿಲ್ಲೆ,-ಹೆಂಚಂ; | 
ಚದುರುಬಿಲ್ಲೆಯ ನೆಲವು ಬಹುಬೇಗ ಕೊಳೆಯಾಗಿಬಿಡುತ್ತದೆ (ಗೃಹವಿ. 
ಎ೬೨). [ಚದುರ್ಯು (ಚದರ) + ಬಿಲ್ಲೆ ] 

ಚದುರುವಾತು (ನಾ).ಒಚದಂರಂನಂಡಿ : ಮುದವೆತ್ತು ಕಮಲದಳಾಯ 
ತಾಕ್ಷಗೆ ಹಲಾಯುಧ ಪೇಳ್ದ ಚದುರುವಾತಿನಲಿ (ಮೋಹಕ. ೦೪-೩): 

[ಚದುರು (ಎಚದುರ್‌) + ಮಾತು, ] 

ಚದುರೆ (ನಾ). -ಜಂಣೆ ; ಕುಶಲೆ; ಚತಂರೆ : ಕಠಕ್ಕನ ಠಕ್ಕಿಪ ತೆಜನನು 
ಚದುರೆ ಚದುರಿಸದೆ ನೀನುಸಿರಾ (ಉರಿವ. 3೯-೦೦) ; ತಾನವಂ ಚದುರಂ, 
ತಾನವಳ್‌ ಚದುರೆ (ಕಮದ. ೦೪೩ ಪ್ರಯೋ); ಚದುರೆಯ: ಚಟುಲ 
ಚಕೋರಾಕ್ಷಿಗಳೊಳಗೊದವಿದ ಮೂವಣ್ಣದ ರುಚಿಯವಳೆಟ್‌ವುದಕದೊ 
ಳೊಡವೆರೆಯಲು (ಆಯಾ. ೦-99); ನುಣ್ಣೊರಲು. ಬೆರಲೊಂದಾದುದೆನೆ 
ಬಾಜಿಸಿದಳಾ ಚದುರೇ(ಸಾಕ್ಕೆ ಭತ. ರ೮-೭); ಕುದುರೆಯ`ಚದುರೆಯ ಹದಿರೆರಡು 
ಒಂದಯ್ಯ -(ಸರ್ವಜ್ಞ,' ೧೭೬೭). [ಚದುರ - ಎ್ಯ.]. 

ಚದುರೆವೆಣ್‌ (ನಾ). ಜಾಣೆಯಾದ ಹೆಂಗುಸು ; ಚತಂರೆಯಾದ ಸ್ವೀ; 
ವದನಕ್ಕೆ ಮಸಿಸುಣ್ಣವ ಬರೆಯಿಸಿಕೊಂಡ ಜದುರೆವೆಣ್ಣಲ್ಲವೆ ನೀನು (ಕಂನವಿ. 
೬-೦೮೬). ([ ಚದುರೆ 4 ಪೆಣ್‌] 

ಚದುರೇರು (ಕ್ರಿ): ಜಾಣ್ಮೆ ಹೆಚ್ಚಾಗು ; ಚಾತುರ್ಯ ಹೆಚ್ಚಾಗು: 
ಹಿಂದಿನ ಸವಿಗೊರಳು `ಕುದುರಿದ ಕೋಗಿಲೆಯದು ಚದುರೇರಿ ಹಾಡ 
ತೊಡಗಿದುದು (ನಾಡೋಜ. ೦೬೫). ([ ಚೆದುರ್‌ + ಏರು (ಏಲ್‌) ) 

ಚದುರೋಕ್ತಿ (ನಾ).ಎಚತಂರೋಕ್ತಿ : ಹಿಸುಣರ. ಜಾಳಿಗರ ಚದುರೋಕ್ಷಿ 
ನಮಗೇಕೆಂದಳವರೊಡನೆ (ತೊರರಾ. ೨-೦-೨೭): 

[ ಎಸೆಂ. ಚತುರೋಕ್ತಿ ] 

ಚದುರ್ಗಿಡು, ಚದುರಂಗೆಡು (ಕ್ರಿ). ಬುದ್ಧಿ ಮಂಕಾಗು ; ಚಾತುರ್ಯ 
ಕೆಡಂ; ಕುದುಗುಳಿ ರಕ್ಕಸರ್‌. ಬಿಸುಗೆಗಳ್ಳೆರಸುಗ್ರಮಹಾಗಜಂಗಳಂ 
ಚದುರ್ಗಿಡೆ [ಪಾಂ30. ಗಜಂಗಳಂ ಚೆಲುಂಗದೆ ಬಿಡೆ] ನುಂಗಿ ಬಿಕ್ಕಿ ಕುಡಿದರ್‌ 
ಬಿಸುನೆತ್ತರ ಕಾಲ್ಬುರಂಗಳಂ:(ಪಂಪಥಾ. ೧೨-೮): ಮದುವೆಯ ದಿವಸದಂದು 
ಬರವೇಟ್ಟುದು ನೀನೆಂದೆನ್ನನಂದು ನೀಂ ಚದುರ್ಗಿಡೆ ನುಡಿದೊಡಾಂ ನುಡಿದ 
ನನ್ನಿಗೆ ವಂದೆಂ (ಸುಕುಮಾ. ೭-೨೨). ಚಿದುರುಗೆಡು : ಇದನು ನೀನನು 
ಭವಿಸಲೊಲ್ಲದೆ ಚದುರುಗೆಡು[ಪಾಣಂ.:ಡೆ]ವರೆ (ತೊರರಾ. 8-೩-೩೭). 

[ ಚದುರ + ಕಿಡು (ಕೆಡು) 7 
ಚದ್ದರು “ಚಾದರ” ನೋ. 
ಚನ [ನಾ). ಕಡಲೆ : ಕಡಲೆ, ಚನ (ಮೈ ಗಿ. ೨೦-೩೮೨). 
[ «ಹಿಂ. ಚನಾ. / ಸಂ. ಚಣಕ ] 

ಚನಕು (ಕ್ರಿ). ರೇಗಿಸು ; ಪೀಡಿಸು ; ಕೆರಳಿಸಂ : ಚೇಷ್ಟೆಗಳಲಖಳ ದೇವಾ 
ಸುರರನು ಚನಕಿ ನಾನಾಪರಿಯ ಕುಣಿಸಿ ಕೂಗಿಸಿ ಕೊಡಹಿ ಕಿನಿಸು ಭ್ರಾಂತಿ 
ವಿಕಾರಿ ಎನಿಸುತಂ (ವೆಂಕಾರಾ. ೨-೩೫-೨೩೫) : ನಿದ್ರೆಯಿಂದಿರ್ಪ ನೀ. ದೈತ್ಯ 
ಪತಿಯಿವನ ಚನಕಿದರೆ ಕಲ್ಪಾಂತರುದ್ರನಂದದಲಸುರಪಡೆಯ ನುಂಗದೆ 
ಮಾಣನು (ವೆಂಕಾರಾ. ೬-೨೩-೧೫). [4 ತೆಲು. ಚೆನಕು, ಚೆಣುಕು] 

ಚನಪೌಸ (ನಾ). ಒಬ್ಬಾತನ ಹೆಸರು : ಶ್ರೀ ಚನಪೌಸ (ಎಳ. 11, ೪೬೧: 
ಸು. 1000), [3 

ಚನ್ನ, ಚೆನ್ನ' ನೋ, 

ಚನ್ನ್ಯ (ಗಂ),. ಮಂಚ್ವಲ್ಪಟ್ಟ ; ಆಚ್ಛಾದಿಸಿದ : ಛನ್ನ, ಚನ್ನ (ಶಲ್ಮಾನು. 
993 ಪ್ರಯೋ). [ ಸಂ. ಛನ್ನ) 

ಚನ್ನಂಗ «ಚೆನ್ನಂಗಿ' ನೋ. 

ಚನ್ನಂಗಿ; "ಚೆನ್ನಂಗಿ' ನೋ. 

ಚನ್ನಂಗ್ಯಿ "ಚಣಗೆ' ನೋ. 


೨೭೫೨ 


ಚಪರಾಶಿ 


ಚನ್ನಂಗಿನರಿ (ನಾ). ಒಂದಂ ಬಗೆಯ ನರಿ: ಸೀಳುನಾಯಿ, ಕೆಂಪುನರಿ, 
ಚನ್ನಂಗಿನರಿ. (ನಮ್ಮನು. ೨೩೯), [ಚನ್ನಂಗ್ಳಿ * ನರಿ) 
ಚನ್ನಂಗಿಬಿದಿರು «ಚೆನ್ನಂಗಿಬಿದಿರು' ನೋ. 
ಚನ್ನಂಗಿಬೇಳೆ (ನಾ). ಒಂದು ಬಗೆಯ ತೊಗರಿ ಬೇಳೆ : ಚನ್ನಂಗಿ ಬೇಳೆ 
ತುಂಬ ಬೇಗ ಬೇಯುತ್ತದೆ (ರೂಂ), [ಚನ್ನಂಗ್ಡಿ ( ಆಚಣಗೆ) * ಬೇಳೆ 
ಚನ್ನಂಗಿಮರ (ನಾ). ಒಂದಂ ಬಗೆಯ ವಂರ : (ಮೈಠಗಿ. ೪೯-೯೭೫). 
[ ಚನ್ನಂಗಿ, ( ಆ ಚೆನ್ನಂಗಿ) + ಮರ, ) 
ಚನ್ನಕಳನಿ (ನಂ). ಕೆಂಪು ಭೂವಿಃ; ಕೆಬ್ಬೆ(?): ವೆಲ್ಲ ಸಮ್ಮಂಗೆ ಕೊಟ್ಟೋದು 
ಕಂಡುಗದಯ್ಗುಳ ಕಳನಿಯುಂ- ಚನ್ನಕಳನಿವೆಲೆತೋಟ್ಟಪಟ್ಟು . .. ಮೇಲೆ 
ಏಣ್ಯಣ್ಣುಗಂ (ಎಕ. ಸ, ಮಂಳುಲಾ. ೮೦-೭ ; 767). 
[ಚನ್ನ (ಚೆನ್ನ) * ಕಳನಿ (ಆಕಟನಿ) 


| ಚನ್ನಡಿ "ಚೆನ್ನಡಿ' ನೋ. 


25 


ಚನ್ನತು "ಚಿನ್ನಿತ್ತು' ನೋ. 

ಚನ್ನಪೈಯ (ನಾ). ಒಬ್ಬಾತನ ಹೆಸರು : ಶ್ರೀಮತ್‌(ಮಚ್‌)ಚ್ಛ(ಚ್ಛ)ನ್ನ 
ಪೈಯ ಭಟ್ಟಾಯ (ಇಅ. ೩11, ೨೬೬-೩೦ ; 972). 
[ಚನ್ನ (ಚೆನ್ನ) * ಅಪ ( ಆಅಪ್ಪ;) * ಆಯ್ಕ '(ಆಅಯ್ಯ,) ] 

ಚನ್ನಭಕ್ತಿ «ಚೆನ್ನಭಕ್ತಿ' ನೋ: 

ಚನ್ನಯ್ಯ (ನಾ). ಒಬ್ಬಾತನ ಹೆಸರಂ:`ಶ್ರೀಮಂ ಬಲದೇವನುಂ. ಗೋವಣ್ನ 
ಯ್ಯ[ನುಂ] [ಚ]ನ್ನಯ್ಯ » x ತದಿಟ್ಮು (ಸೌಇಇ. ೩1-1, ೦೩-೩: 869). 

[ ಚನ್ನ, (ಎ ಚೆನ್ನ) * ಅಯ್ಯ, 

ಚನ್ನರಸಿ (ನಾ). ಚೆಲಂವೆಯಾದ ಅರಸಿ ; ಸುಂದರಳಾದ ರಾಣಿ: ನನ್ನ 
ಚನ್ನರಸಿ ಗೌರಿ ಸತ್ತಿಲ್ಲ (ತುಂಗಳ. 8೭). [ಚನ್ನ (ಚೆನ್ನ) + ಅರಸಿ] 

ಚನ್ನಿ "ಚೆನ್ನಿ' ನೋ. 

ಚನ್ನಿಗ "ಚೆನ್ನಿಗ' ನೋ. 

ಚನ್ನಿಗತನ “ಚೆನ್ನಿಗತನ' ನೋ. 

ಚನ್ನಿಗರಾಯ "ಚೆನ್ನಿಗರಾಯಂ' ನೋ. 

ಚನ್ನು "ಚೆನ್ನಿ' ನೋ. 

ಚನ್ನೆ «ಚೆನ್ನೈ' ನೋ. 

ಚನ್ನೆಗ್ಗಿಲು "ಚೆನ್ನೆಗ್ಲಿಲು' ನೋ. 

ಚನ್ನೆಮಣೆ «ಚೆನ್ನೆಮಣೆ' ನೋ. 

ಚನ್ನೆಯ್ದಿಲ್‌ "ಚೆನ್ನೆಯ್ದಿಲ್‌' ನೋ. 

ಚನ್ನೈದಿಲು. (ಚೆನ್ನೆಯ್ದಿಲ್‌' ನೋ. 

ಚಪ (ನಾ). ಬಿದಿರು ; ವೇಣು : “ ತ್ವಚಿಸಾರಃ, ಚಪಃ, ವಂಶಃ, ವೇಣುಃ, 
ತ್ವಕ್ಸಾರಃ, ಮಸ್ಕರಃ-ಈ ೬ ಬಿದಿರ” (ಹರಾಯು. ೩೪-೩೦); “ ವಂಶಂ 
ಚಪಂ ಮಸ್ಕರಂ ವೇಣು ತ್ವಕ್ಲಾರಮೆನಲುಂ ಚೆಲ್ವ ಬಿದಿರಕ್ಕು”. (ಮಂಗರಾ. 


೩೮-೨೩). [No] 
ಚಪಕ್‌ (ನಾ). ಒಂದು ಅನಂಕರಣ ಶಬ್ದ : ಸಣ್ಣಸಣ್ಣ ತೆರೆಗಳು "ಚಪಕ್‌ 
ಚಪಕ್‌' ಯೆಂದೆನ್ನುತ್ತ . . . ಬಂದಪ್ಪಳಿಸುತ್ತಿದ್ದವು (ಪ್ರತಿಬಿಂ. ೩೦). 


ಚಪಕಾರಕ (ನಾ). ಬಿದಿರಿನ ಕೆಲಸಮಾಡುವವನಂ ; ಮೇದ : “ ವಂಶ 
ಚ್ಛೇದಿ ಚಪಕಾರಕಂ ಮೇದಂ” (ಮಂಗರಾ. ೧೧೦-೨). [ಸಂ.] 

ಚಪಗಾಲು "ಚಪ್ಪಂಗಾಲು' ನೋ. 

ಚಪಗೊಡಲಿ "ಚಪ್ಪಗೊಡಲಿ' ನೋ. 

ಚಪಡಿ (ನಾ). .(ಕರಾ) ೧. ಇಂದ್ರಜಾಲ. ೨. (ಆಲಂ) ಕುಯುಕ್ತಿ ; 
ಮೋಸ : ಏನೆಲ್ಲ ಚಪಡಿಮಾಡಿ ಶ್ರೀಪಾದಂಗಳವರ ಮನಸ್ಸೇ ತಿರುಗಿಸಿ 
ಬಿಟ್ಟರೋ (ವಾಗ್ಮೇವಿ. ೩0. ಇತುಳು. ಚಪ್ಪಡಿ) 

ಚಪರಾಶಿ "ಚಪರಾಸಿ' ನೋ. 


ಚಪರಾಸಿ ೨೭೫೩ ಚಪಳತನ 


ಚಪರಾಸಿ, ಚಪರುಶಿ, ಚಪ್ರಾಸಿ, ಛಪ್ರಾಸಿ (ನಾ). ಬಿಲ್ಲೆ ಧರಿಸಿದ | | ಚಪಲತನ, ಚಪಳತನ (ನಾ). ೧. ಅತ್ತಿತ್ತ ಚಲಿಸುವಿಕೆ ; ಚಂಚಲತೆ ; 


ಊಳಿಗದವನು ; ಕಚೇರಿಯ ಸಿಪಾಯಿ: ಚಪರಾಸಿ ದಾದೂ ಅತ್ತ 
ಇತ್ತ ಅಲೆದಾಡಿ ಒಳಗೆ ಬಂದು ಹೇಳಿದ (ಜೀವ6ಂ. ೦೩) ; ಬೆಲ್ಲನ್ನು ಬಾರಿಸಿ 
ಒಮ್ಮೆಲೇ ಚಪರಾಸಿಯನ್ನು ಕೂಗಿದರು (ಕನಸಿ. ೦೨೪). ಚಪರಾಶಿ: 
ಚಪರಾಶಿಯೂ ಒಳಗೆ ಮ್ಯಾನೇಜರರಿಲ್ಲದ ಸಂಧಿ ಸಾಧಿಸಿ... ತನ್ನ 
ಪ್ರೇಮಪಾತ್ರದ ಕಡೆಗೆ ಹೋಗಿದ್ದ (ಮೋಜೀವ. ೭೨). ಚಪ್ರಾಸಿ : ಕಾರ 
ಕೂನ, ಗೇಟ್‌ಮನ್‌, ಚಪ್ರಾಸಿ, - ವ್ಯಂಜನ ವರ್ಗೀಕರಣ! (ಜಿಂತನ. 
೬೦-೦೩) ; ಬೆಪ್ರಾಸಿಯನ್ನು ಕರೆದು ಅಪ್ಪಣೆಕೊಟ್ಟರು (ಇಪೃಕ. ೮೯). 
ಛಫ್ರಾಸಿ: ಅಂವಾ ಮಾಮಲೇದಾರ. ನಾನು `ಛಪ್ರಾಸಿ (ಜೀವರಂ. ೩) ; 
ಏ ಛಪ್ರಾಸಿ . . . ನಿನ್ನೆ ಪಾರ್ಸಲ್‌ ಬಂದದಲ್ಲಾ ಅದನ್ನ 'ತಗೊಂಡು 
ಬಾ (ಫಲಸಂ. ೬೦). [*-ಹಿಂ. ಚಪರಾಸೀ; ಮರಾ. ಚಪರಾಸೀ, ಚಪರಾಶೀ॥ 
ಚಪಲ, ಚಪಳ್ಳ (ಗಂ). ೧. ಅತ್ತಿತ್ತ ಚಲಿಸುವ; ಅಸ್ಥಿರವಾದ ; 
ಚಂಚಲ; ಚಪಲ ಚಕೋರಲೋಚನೆಯ ವಾರ್ತೆಗೆ ಚಿತ್ತಮನೊಲ್ಲು 
ಮಾಡಿ(ಉದೃಟ. ೭-೨. "ಚೆಪಲಚಿತ್ತ' ಪರಾ. ೨. ವೇಗಶಾಲಿಯಾದ ; 
ಚಟುವಟಿಕೆಯಂಳ್ಳ; ಚುರಂಕಾದ: ಕುಳಿಂದಕನೆಂಬ ಬೇ 1ದೊರೆ . . . 
ಚಪಲ ಹಯವನ್ನೇರಿ ಬಿಲ್ಲು ಹಿಡಿದು ಅತಿವೇಗದಿಂದ ಬೆಂಬತ್ತಿದ (ಬಿದುರಿ. 
980). ೩. ದುಡುಕಿನ ಸ್ವಭಾವದ ; ಹಿಂದೆ ಮುಂದೆ ನೋಡದೆ 
ಮಂನ್ನುಗ್ಲುವ ; ವಿವೇಕವಿಲದೆ ತಪ್ಪು ಮಾಡುವ. ೪. ಕ್ಷಣಿಕವಾದ ; 
ಆ ಕ್ಷಣದ. ೫. ತಲ್ಲಣಗೊಂಡ ; ತಳಮಳ ಹೊಂದಿದ. (ನಾ). ೬. 
ಚಂಚಲತೆ ; ಅಸ್ಥಿರತೆ. ೭. ವೇಗ; ಶೀಘ್ರತೆ. ೮. ಪಾದರಸ; 
ಪಾರದ : “ ಪಾರದಂ ಚಪಲಮೆನೆ ರಸಮೆನಿಕ್ಕುಂ” (ಮಂಗರಾ. ೯೭-೦೫). 
೯. ತೀವ್ರವಾದ ಆಸೆ; ವಿಶೇಷಾಸಕ್ತಿ: ಯಾವ ಕರ್ಮಶೇಷ ನನ್ನಲ್ಲಿಂತಹ 
ಚಪಲವನ್ನು ಪ್ರೇರೇಪಿಸುತ್ತಿದೆ? (ಜಿತಂಜಾ. ೨೨); ಓಡುವ ಕುದುರೆಯನ್ನು 
ಕಂಡಾಗ ನಾನೂ ಸವಾರಿ ಮಾಡಬೇಕೆಂಬ ಚಪಲ ಮನಸ್ಸಿಗೆ (ಹುಕ್ಕುಹು. 
೦೬) ; ನೀವೂ ಕೂಡ ಶೀರ ಅಜ್ಞರ ಹಾಗೆ ಚಪಲ ಪಡುತ್ತ್ವೀರಲ್ಲ (ಮಾಂಗಲ್ಯ. 
೩8). ೧೦. ಚಂಚಲ ಸ್ವಭಾವದವನು; ಚಪಲಚಿತ್ತ: ಚಪಲಂ ಮೇಳದ 
ಪಂದೆ ಬೆರ್ಚದಿದಿರೊಳ್‌ ಮಾತಾಡೆ (ಪಂರಾಮಾ. ೦೨-೭೪). ೧೧. ವೇಗಶಾಲಿ 
ಯಾದವನು; ಚಂರುಕಾದವನಂ: ಚಪಲನಾದ ನಾಯಕನು ಚಾತುರ್ಯ 
ದಿಂದ ಖಡ್ಗಕ್ಕೆ ತನ್ನ ಢಾಲನ್ನೊಡ್ಡಿ ಹೊಡೆತವನ್ನು ತಪ್ಪಿಸಿಕೊಂಡನು 
(ಕುಮುದಿ. ೧೭). ೧೨. ಒಂದಂ ಬಗೆಯ ಸಸ್ಯ: “ ಪರ್ಪಣಃ - ಪಾಪ, 
ಚಪಲ, ಗೇರು” (ಓಷಧಿ. ೯೦). ೧೩. ವಾಯ. . "ಚಪಲವೇಗಿ' ಪರಾ. 
ಚಪಳ್ಳ : ೧. ಚಪಳ ಕಪಿ ವನಮದಾನೇಕಪಕ್ಕೆ ಪಕ್ಕಾಗೆ ಪೊಕ್ಕು (ಕಾಂತಿಪು. 
೨-೦೦೦) ; ಚಪಳ ವಿಶಾಳಲೋಚನೆ ಜಯಾಂಗನೆ ಧಾರೆಯೊಳಿರ್ದು ನೋಡಿ 
ಮನ್ನಿಪಳ್‌ (ಅನೆಂಪು. ೨-೭). ೬. “ಲೋಲಂ, ಚಪಳೆಂ . . .`ಸಂಚಳಂ- 
ಈ ೧೦ ಸಂಚಳಂ” (ಹಲಾಯು. ೧೦೩೫-೧೦). : ೭. “ದ್ರಾಕ್‌. ಚಪಳಂ, 
ಲಘು . . . ರಃಖಟಿತಿ-ಈ ೧೬ ಶೀಘ್ರಂ ”' (ಹಲಾಯು. ೧೧೬-೦೨). ೧೦. 
ಬಂಚಿಸಿ ತನ್ನನುಜೆಯ ಧನಮಂ ಚಪಳಂ ಕೊಂಡು ಪಿಸಿದು ಕಳವಳಿಸಿ ಖಳಂ 
ಪಂಚತ್ವಮನೈದಿ . . . ಈಗಳಲ್ತೆ ವಾನರನಾದಂ (ಆದಿಪು. ೩-೦೮); 
ತಪಸ್ವಿಗಳುಮೆಯ್ದೆ ಮನಮಂ ತಗೆಯಲ್ಪಡೆಯರೆನೆ ಚಪಳರಕ್ಕಟ ಪಡೆದಪರೆ 
(ಅಜಿಪು. ೨-೯೦) ; ಚಪಳನಿವಂ ಕಡುಗಬಪಂ ವಿಪರೀತಮನೆನ್ನ ಮುಂದೆ 
ನುಡಿದಪಂ (ಧಮಾ ೯ ಮೃ. ೬-೦೪); ಇಂತಪ್ಪ ಚಪಳರೆಮ್ಮೂರೊಳಗೆ 
ಮಲಟಕಿದಿಲ್ಲ (ನಂಬಿಕ. ೭-೨೬). [೫ಂ.] 


ಅಸ್ಥಿ ರತೆ: (8). ಚಪಳತನ: ೨. ಅವಿವೇಕ; ದುಡುಕಂತನ: ಆನಪ್ಪೊಡೆ 
-ದೇವತೆಯೆಂ ನೀನಅ*ಯದೆ ಕೊರ್ವಿ ಚಪಳತನದಿಂದೆನ್ನಂ - ಮಾನಿಸೆಯೆ 
ಗೆತ್ತು ನುಡಿದೈ (ಧರ್ಮಾಮೃ, &-೧೦೨). [ ಚಪಲ * ತನಿ 


8[ ಚಪಲತಾಸಂಗ (ನಾ). ೧. ಎಳೆಯ ಬಿದಿರಿನ ಸಂಬಂಧ. ೨.ಚಂಚಲತೆಯ 


36 


ಸಂಪರ್ಕ. ೧, ೨: ಚಪಲತಾಸಂಗಂ ವಿಪತ್ಚಕ್ಷಮದ್ರಿಗಳೊಳ".. . . 
ಒಪ್ಪು ಗುಮುರ್ವೀಶರೊಳೊಪ್ಪದು (ಪುಪೃಪು. 8-೫೬). 
[ಸಂ/ (ಚಪ + ಲತಾ ೬ ಸಂಗ; ಚಪಲತಾ 4 ಸಂಗ) ) 


ಚಪಲತೆ, ಚಪಳತೆ (ನಾ). ೧ಎಚಪಲತನ ೧: ಕಪಿಗೆ ಚಪಲ [ಪಾಕಾಂ. ತೆ 


ಸಹಜಂ (ಗದಾಯಾ. ೩-90). ೨. ಹೊಂದಿಕೆ ಇಲ್ಲಿದಿರುವಿಕೆ; ಅಸಂಬದ್ಧ ತೆ. 
೩. ಕಳವಳ; ಉದ್ವೇಗ. ೪. ಚಂರುಕಂತನ; ತೀವ್ರತೆ. ೫.[ಕಾವ್ಯಮಾ] 
ಸಂಚಾರಿಭಾವಗಳಲ್ಲಿ ಒಂದು; ಮನಸ್ಸಿನ ಅಸ್ಥಿರತೆ,- ವ್ಯಗ್ರತೆ: ಮತಿ 
ನಿರ್ವೇದ . .. ಚಪಲತಾಲಸ್ಯ . . . ಮೃತಿಗಳಿವಿಂತೆಯ್ದೆ ಸಂಚಾರಿ 
ಭಾವಂ (ಕಾವ್ಯಾ. ೭೯೫): ಮತಿ ಲಜ್ಜೆ . . . ಚಪಲತೆ . . . ಅಪಸ್ಮಾರ 
ಗಳೆಂಬ ಮೂವತ್ತುಮೂಜುಾ. ಸಂಚಾರೀಭಾವಂಗಳಿಂ (ವಿವೇಕ. 33೭). 
ಚಪಳತೆ : ೧. ಸವಮೂಪದೊಳಂ ಚಪಳತೆಯೊಳಂ ಪದನೆರಡು 
ಸೂಟುಚ್ಚರಿಪುದು , (ಕಮದ. ೧೯೫ ವೃತ್ತಿ): ಆವ ಸಾಧನದಿಂದ ಚಪಳತೆ 
ಭಾವ ಸಂಶಯವಳೆದು ಮಚ್ಚಿರುವೀ ವಿಷಯಸುಖದೆಳಲನೆಂತೋಕರಿಸಿ 
ಬಿಸುಡುವುದು (ಗಗಳಾ. ೧೩-೪೯). [ಸಂ. ಚಪಲತಾ] 


ಚಪಲತ್ವ (ನಾ).ಎಚಪಲತನ ೧ :' ಚಪಲತ್ವಂ ಪರಿದೆಯ್ದೆ ತನ್ಮಠಕೆ ಬಂದು 


(ದಿವ್ಯಜ. ೦೨-೦೦). '[ಸಂ.] 


ಚಪಲವೇಗಿ (ನಾ). [ಜೈನ] ಒಂದಂ ವಿದ್ಯೆಯ ಹೆಸರಂ; ವಾಯಂ 


ವಿನಂತೆ ವೇಗವಾಗಿರುವ ಸಾವಂರ್ಥ್ಯ: ಮನೋವೇಗಿ ಚಂಡವೇಗಿ ಚಪಲ 
ವೇಗಿ. . . ಎಂಬಿವು ಮೊದಲಾಗಿ ಕುಲವಿದ್ಯೆ ಜಾತಿವಿದ್ಯೆಗಳೊಳ್‌ ಸಂಪನ್ನ 
ನಾಗಿರ್ದು (ರಾವುಂಪು. '809). [ ಆಸು. ಚಪಲವೇಗಿನೀ 


ಚಪಲಾಕ್ಷಿ, ಚಪಳಾಕ್ಷಿ (ನಾ). ೧. ಚಂಚಲವಾದ ಕಣ್ಣುಗಳನ್ನುಳ್ಳವಳು ; 


ಚಂಚಲಾಕ್ಷಿ. ೨. ವಿಂಂಚನ್ನೇ ಕಣ್ಣಾಗಿ ಉಳ್ಳವಳು. ೧, ೨: ಚಪಲಾಕ್ಷಿ 
ಘನಾಗಮಲಕ್ಷ್ಮಿ ಕಂಡು ಹರ್ಷದಿನುಗುತಿರ್ಪ ಕಣ್ಬನಿಯ ಸೋನೆವೊಲಾ 
ದುವು ಭೂರಿವೃಷ್ಟಿಗಳ್‌ (ಅಗವಿ, ೪-೩೦). ಚೆಪಳಾಕ್ಷಿ: ೧. ಮೆ ಬಂದು 
ನೀಂ ಬನಕ್ಕಂ ಚಪಳಾಕ್ಷಿ ನಿನ್ನ ನಡೆಯಂ ನುಡಿಯಂ ಮುಡಿಯಂ 
ವಿನೋದದಿ (ಜಂದ್ರಪು. ೭-೭೬). 

[ಸಂ. ಚಪಲಾಕ್ಷೀ (ಚಪಲ - ಅಕ್ಷಿ + -) (ಚಪಲಾ 4 ಅಕ್ಷಿ + ೨) 


ಚಪಲಾವೇಗ (ನಾ). ಮಿಂಚಿನ ವೇಗ : ಚಪಲವೇಗಂ ನೆಗೆದಂ ಗಗನಕ್ಕೆ 


ವಿಜತಚಪಲಾವೇಗಂ (ಪಂರಾಮಾ. ೪-೧೦೩). 
[ಸಂ. (ಚಪಲಾ * ವೇಗ) 


ಚಪಲೆ, ಚಪಳೆ (ನಾ). ೧. ಚಪಲ ಸ್ವಭಾವದಳಂ; ಚಂಚಲೆ: ಅತಿಮನದ 


ಚಪಲೆ [ಪಾಠಾಂ. ಳೆ)ಯರು ಮೋಹಿಸಿತರಸನಿದಿರಿನಲಿ (ತೊರರಾ. ೦-೫-೨೮). 
೨. ಮಿಂಚು; ವಿದ್ಯುತ್ತು: “ಶಂಪಾ, ಚಪಲಾ, ಕ್ಷಣಿಕಾ . . . ಐರಾವಶೀ 
(ಚ ವಿಜ್ಞೇಯಾ ಈ ೧೧ ಮಿಂಚೆ” (ಹಲಾಯು. ೦೦-೬೦); “ ಜಪಲೆ 
ಚಂಚಲೆಯೆನಲು ಮಿಂಚೆನಿಕ್ಕುಂ” (ಮಂಗರಾ. ೦೩-೪). ೩. ಹಿಪ್ಪಲಿ. 
ಚಪಳೆ: ೧. ಲಕ್ಷ್ಮೀಕಾಂತೆ ಕರಂ ಚಪಳೆ ಸೊಡರ ಕುಡಿಯಂ ಪೋಲ್ವಳ್‌ 
(ಕಾದಂಪೂ. ೫೫೦) ; ನಿಷ್ಮರ ಚಪಳೆಯರು ದುರ್ವ್ವಸನಿಯರು`ಜನಮೋಹೆ 
ಪಾಶೆಯಂರು (ಅಸಪು. ೪0-89). [ಸಂ.ಚಪಲಾ] 


ಚಪಲಚಿತ್ತ (ನಾ). ಚಂಚಲವಾದ ವಂನಸ್ಸುಳ್ಳವನು ; ಅಸ್ಮಿ ರಬಂದ್ಧಿ 
ಯಂವನಂ: ನಮ್ಮ ಈ ಭೌತವಿಜ್ಞಾನಿಯೆನಿಸಿಕೊಳ್ಳಬೇಕೆಂಬ ಚಪಲಚಿತ್ತರಿಗೆ 
ತಮ್ಮನ್ನು ಹುಡುಕಿಕೊಳ್ಳುವ ಆಶೆಯೂ ಇಲ್ಲ (ಜೀವಾತ್ಮ. ೧೦೭). 
[ ಚಪಲ + ಚಿತ್ತ) 


ಚಪಳ, (ಚಪ್ಪಳ್ಳ' ನೋ. 
«| ಚಪಳ್ಕ "ಚಪಲ' ನೋ. 
ಚಪಳತನ :ಚಪಲತನ' ನೋ. 


ಚಪಳತೆ 


ಚಪಳತೆ «ಚಪಲತೆ' ನೋ. 

ಚಪಳಾಕ್ಷಿ "ಚಪಲಾಕ್ಷಿ' ನೋ. 

ಚಪಳಿಕೆ (ನಾ). ಎ ಚಪಲತನ ೧: “ಚಾಪಲ್ಕಂ ಎ ಚಪಳಿಕೆಯಂ” 
(ನೀತಿವಾ. ೨೩:8೨); ಕಪಿ ಚಾವಟೆಯ ಚಪಳಿಕೆ ನಮ್ಮೊಡನೆ ವಿಸ್ಫುಟವೆ 
(ತೊರರಾ. ೬-೨೨-೧೯). [ಚಪಳ್ಳ (ಎಚಪಲ) ೬ - ಇಕೆ] 

ಚಪಳಿಗ (ನಾ). ಚಪಲನಾದವನು; ಚಂಚಲಚಿತ್ತ: ಅತಿ ಚಪಳಿಗ ಜಂಗಮ 
ಸಂಸಾರಿಯಾದ ಭಕ್ತ ನಿಃಸಂಸಾರಿಯಾದ ವೈರಾಗ್ಯ ಸಂಸಾರನಿಷ್ಠೆ ಒಂದಾದೆಡೆ 
ತೆಆಹಿಲ್ಲ ಕೂಡಲ ಚನ್ನ ಸಂಗಯ್ಯ ನಿಮ್ಮಲ್ಲಿ (ಚನ್ನವ. ಕ. ೩೩೯-೭೦೨). 

[ ಚಪಳ್ಳ (ಎಚಪಲ) + - ಇಗ] 

ಚಪಳೆ "ಚಪಲೆ' ನೋ. 

ಚಪಾಡಿಸು. (ಕ್ರಿ). (ಶಿನ್ನ್ನವಾಗ) ಬಾಯಿ ಚಪ್ಪರಿಸಂ; ಚಪಚಪ ಸದ್ದು 
ಮಾಡು : (೪. "ಚಪ್ಪರಿಸು' ಪರಾ.:: [ ಚಪ್ಕ * ಆಡಿಸು] 

ಚಪಾತಿ (ನಾ)..ಲಟ್ಮಣಿಗೆಯಿಂದ ಲಟ್ಟಿಸಿ ಮಾಡಿದ ಗೋಧಿಯ ರೊಟ್ಟಿ; 
ಬಿಳಿಹೋಳಿಗೆ (ಉಕ) : ಮರುದಿನದಿಂದ ಮನೆಯಲ್ಲೇ ಚಪಾತಿ ಮಾಡ 
ಲಿಕ್ಕೆ ಸುರುವಾಯಿತು (ವೈನಿ. 3೦೭).; ಚಪಾತಿ ಅಭ್ಯಾಸ ಮಾಡು 
ಯಶೋದಾ, ದೇಹಕ್ಕೆ ಒಳ್ಳೆಯದು (ವಾತ್ಮಲ್ಯ. ೪೭).. 

[ ೯-ಹಿಂ. ಮರಾ. ಚಪಾಶೀ./ಪ್ರಾ. ಛಪ್ಪತ್ತಿಆ] 

ಚಪೇಟ (ನಾ). ಬೆರಳುಗಳನ್ನೂ ಬಿಚ್ಚಿ ಹಿಡಿದ ಅಂಗೈ ; ಬಿಚ್ಚಿದ ಕೈ : 
ಫಾತಿಸಿ ಚಪೇಟ ಚರಣಾಘಾತದೊಳ್‌ (ಅದಿಪು. 8-೦೬); ಭೀಮಸೇನನ 
ಚಲಗತಿಯ ಚಾತುರ ಚಪೇಟ ಪದಪ್ರಹಾರದಲಿ (ಕುಬ್ಮಾಗ. ೪-೨೩); 
ಚಾತುರಂಗವನುರುಚಪೇಟನಿಘಾತದಲಿ ನಿರ್ಣೈಸಿ (ತೊರಂ3. ೬-೩೯-೨೦). 

[ಸಂ.] 

ಚಪೇಟಕ (ನಾ).ಎಚಪೇಟ. : ಇಟ್ಟಣಿಸಿ ನಗುತವಳು . . . ಮುನಿಪನ 
ತೊಟ್ಟುಳಿಕೆಯಲಿ ಚಾಚಿದಳು ಚಾಪಳ ಚಪೇಟಕವ[ಪಾಣಾಂ.ದ ಚೇಷ್ಮಿಯಲಿ] 
(ತೊರರಾ. ೧-೦೦-೦೨) ; ಅರಿಯ ಕೊರಳಿಗೆ ಚಾಚು ಚಪಳ ಚಪೇಟಕವ 
ಚೂರಿಸುವ ಖಂಡೆಯವೆ (ತೊರರಾ. ೬-೪೩-೩೭). [ಸಂ.) 

ಚಪೋಡು "ಚಪ್ಪೋಡು' ನೋ. 

ಚಪ್ಪಂಗಾಲು, ಚಪಗಾಲು (ನಾ) .ಎಚಕ್ಕಳಬಕ್ಕಳ: ತಾಯಿಯೂ ಮಗಳೂ 
». ೬... ಚಪ್ಪಂಗಾಲು ಹಾಕಿಕೊಂಡು - ಕುಳಿತರು (ಮಲೆನಾ. ೦೩೯). 
ಚಪಗಾಲು: ಒಳಗೊಬ್ಬ ... ಚಪಗಾಲು ಹಾಕಿಕೊಂಡು ಕುಳಿತಿರುವುದು 
ಮಸಮಸಕಾಗಿ ಕಾಣಿಸುತ್ತಿತ್ತು (ಪೂರ್ವರಂ. .೪). 

-[ «ತಮಿ. ಚಪ್ಪಣಜನ್ಯಾಲ್‌ ] 

ಚಪ್ಪಕೊಡಲಿ "ಚಪ್ಪಗೊಡಲಿ' ನೋ. 

ಚಪ್ಪಗೆ "ಸಪ್ಪಗೆ' ನೋ. 

ಚಪ್ಪಗೊಡಲಿ, ಚಪಗೊಡಲಿ, ಚಪ್ಪಕೊಡಲಿ, ಚೆಪ್ಪಗೊಡಲಿ (ನಾ). 
ಚಪ್ಪಟೆಯಾದ ಕೊಡಲಿ ; ತೆಳ್ಳಗಿರುವ ಅಲಗನ್ನುಳ್ಳ ಅರ್ಧಚಂದ್ರಾ 
ಕೃತಿಯ ಕೊಡಲಿ ; ಗಂಡಂಗೊಡಲಿ : ದರ್ಪವುಳ್ಳ ಮಹಾಮಾಯಿ 
ಅರಣ್ಯಕ್ಕೆ ಚಪ್ಪಗೊಡಲಿಯಾಗಿ ಇರುತಿಪ್ಪದೀ' ಚರಣ (ವಿಸ್ತೋಸು. ೬೯-೪); 
ಕಣೆಗಳಂ, , ಭಾರ್ಗವನ: ಚಪ್ಪಗೊಡಲಿಯನರಿಯವೇಳ್ಕೆಂದು ತುಳ್ಳುತಂ 
(ಪರಶು. ೨೮-೦೦). ಚಹಗೊಡಲಿ : ನನ್ನ ಕೈಗೆ ಒಳ್ಳೆಯ ಹದನವಾದ ಚಪ 
ಗೊಡಲಿಯನ್ನು ಕೊಟ್ಟು ; . , ಟೊಂಕಕ್ಕೆ ಹಗ್ಗ ಕಟ್ಟಿದರು ' (ಮೇದಿಮ. 
೦೬೬. ಚಪ್ಪಕೊಡಲಿ: ಪರಶುರಾಮ (ತನ್ನ ಚಪ್ಪಕೊಡಲಿಯ. ಕಡೆಗೆ 
ನೋಡುತ್ತ) (ತುಳಸಿ. ಖ. ಚೆಪ್ಪಗೊಡಲಿ ; ಮೃಡನಾತ್ಮಸಂಭವ ಬಿಲ್ಲ 
ಬಿಸುಟು ಚೆಪ್ಪಗೊಡಲಿಯ ಕೊಂಡಾರ್ಭಟಿಸಿ “ಹೊಡೆದರೆ ಬಲರಾಮನ 
ಕೆಯ್ಯ ಕಾರ್ಮುಕ ಕೆಡೆದುದು ತುಂಡಾಗಿ ನೆಲಕೆ (ಮೋಹಕ. ೩೮-೩೭). 

[ ಚಪ್ಪೈ; * ಕೊಡಲಿ] 


16 


30 


40 


೨೭೫೪ 


25 


ಚಪ್ಪಡಿ 


ಲ 


ಚಪ್ಪಗೋಡು "ಚಪ್ಪೋಡಂ' ನೋ. 

ಚಪ್ಪಟಿ "ಚಪ್ಪಟಿ' ನೋ. 

ಚಪ್ಪಟಿಕಲ್ಲು "ಚಪ್ಪಡಿಕಲ್ಲಂ' ನೋ. 

ಚಪ್ಪಟೆ,ಚಪ್ಪಟಿ, ಚಪ್ಪಟ್ಟಿ, ಚಪ್ಪಡಿ, ಚಪ್ಪಡೆ (ನಾ).೧. ಸವಂತಲವಾಗಿರು 
ವುದು ; ಅಗಲವಾಗಿ ತಗ್ಗು ತಿಟ್ಟುಗಳಿಲ್ಲದೆ ಮಟ್ಟವಾಗಿರಂವುದು ; 
ಸಪಾಟಾಗಿರಂವುದಂ: ಎತ್ತ ಮೆಟ್ಟಿತ್ತೆ ಚಪ್ಪಟೆಯೆಂದು ನಗುತಂ ಹೋಗಿ 
(ಶಾಂತಿಪು. 6-೮೪ ವ); ಕುಲಿಯಪ್ಪ ನೆತ್ತಿಯಿಂ ಬಡವನನೂನ ದುಃಖ 
ಪರನಪ್ಪನೆ ಚಪ್ಪಟೆಯ ಪ್ಪ ಮಂಡೆಯಿಂ (ರೋಕೋಪ. ೧೦-೨೪): 
ಮೆಟ್ಟೆತ್ತಲತ್ತ ಚಪ್ಪಟೆಯೆಂಬಂತಿರಲಾಂ ಬೇಟ್ಟನಿತರ್ಥಂ ದೊರೆಕೊಂಡ 
ಪುದು (ಧರ್ಮಾಮ್ಮ. ೧-೧೩೦) ; ಒತ್ತಿ ಪಿಡಿವನುಗುರಿಡುವನು ಬಲಿದಪ್ಪಿ 
ಚಪ್ಪಟೆ ಮಾಳ್ಪ (ಧರಣ. 90-080) ; ಚಿತ್ರಮಿದು ಜಗದೊಳೆತ್ತ ಮೆಟ್ಟಿತ್ತ 
ಚೆಪ್ಪಟೆಯೆಂಬ ನಾಣ್ನುಡಿಯನಭಿನಯಿಸುವಂತಾದುದು (ಜಿಲಪು. ೩೭-೭೪): 
ಎತ್ತು : ಮೆಟ್ಟಿತ್ತು ಚಪ್ಪಟೆಯಾಯ್ತೆಂಬಿನಂ (ಕಬ್ಮಾನು. ೫೧ ಪ್ರಯೋ) ; 
ಚೀಣದೇಶದಲ್ಲಿ ಚಪ್ಪಟೆಯಾದ ಮೂಗಿಗೆ ಅದರವಿದೆ (ಕಮಕ. ೭೫). 
ಚಪ್ಪಟಿ: ೧. ಲೋಕದ ಸಕಲಜನರ ಬುಡದಲ್ಲಿ ಸಿಕ್ಕು ಚಪ್ಪಟಿಯಾಗಿ 
ಹೋದ ಹರಲಾಲನಿಗೇ ಗೊತ್ತಿರಲಿಲ್ಲ, ತನ್ನ ಮನೋಲೋಕದಲ್ಲಿ 
ಇಷ್ಟೊಂದು ಸ್ನೇಹರಸವಿತ್ತೆಂಬದು (ಇಪ್ಶಳ. ೩೦೩. (ಗಂ). ೨. ಸಮತಲ 
ವಾದ; ಸಪಾಟಾದ. «ಚಪ್ಪಟಿಕಲ್ಲು' ಪರಾ. ಚಪ್ಪಟ್ಟಿ: ೧. ಪೂರ್ವ 
ಸಮಂದ್ರತೀರವು ಸಾಧಾರಣವಾಗಿ ಚಪ್ಪಟ್ಟಿಯಾಗಿದೆ (ಭೂಗೋಳ. ೭೮). 
ಚಪ್ಪಡಿ : ೩. ಮಟ್ಟವಾಗಿರಂವ ಅಗಲವಾದ ಕಲ್ಲಂ ; ಹಾಸುಗಲ್ಲಂ : 
ಪರಮಬಿಂದುಸ್ಥಲಂ ಕಲೆ ಪಂಚ ಚಪ್ಪಡಿಗಳ್‌. . . ಚತುರ್ವಾಕು ತೊಲೆ 
ಗಳುಂ (ಏಳಕೋಪು. ೪-೨೭); ಹತ್ತಿ ಹೋಗಲು ಚಪ್ಪಡಿಯ ಮೆಟ್ಟಲು 
ಮಾಡಿದ್ದರು (ಪ್ರವಾಇ. 11, ೨೦೦). ೪, ಫಲಕ; ಹಲಗೆ: ಗಾಜಿನ 
ಚಪ್ಪಡಿಯ. ಮೂಲಕ ರಶ್ಮಿಗಳು ಭಂಗ ಹೊಂದಿ ಹೊರಗೆ ಬಂದರೆ. . , 
ಮಿಥ್ಯಾಪುತಿಬಿಂಬವೆಂದು ಹಿಂದೆ ತಿಳಿದಿದ್ದೇವೆ (ಭೌತವಿ. ೨೦೭). ಚಪ್ಪಡೆ : 
೧. "ಚಪ್ಪಡೆವೆಚು'' ಪರಾ. 

ಚಪ್ಪಡಿಎಳೆಎ೧. ಚಪ್ಪಡಿಯನ್ನು ಹಾಕು ; ಹಾಸುಗಲ್ಲನ್ನು ಎಳೆ. 

೨. (ಆಲಂ) ಹಾಳುಮಾಡು ;' ನಾಶಮಾಡಂ : ಮಕ್ಕಳುಮರೀ ತಲೆ 
ಮೇಲೆ ಚಪ್ಪಡಿ ಎಳೆಯೋಕೆ ? (ಡಂದತೋ. ೬೦). ಚಪ್ಪಡಿಹಾಕುಎಚಪ್ಪಡಿ 
ಎಳೆ ೨. : ಒಳ್ಳೆಯ ಕೆಲಸಕ್ಕೆ ಚಪ್ಪಡಿ ಹಾಕಿದರು (ಕೂ). ಚಪ್ಪಡಿಹಾಸು. 
ಚಪ್ಪಡಿಎಳೆ ೨. : ಕೊನೆಗೂ ಅವನ ಮೇಲೆ ಚಪ್ಪಡಿ ಹಾಸಿದರು (ರೂಡಿ). 
[ ದೇ.8 ತಮಿ. ಚಪ್ಪಟ್ಟೈ, ಚಪ್ಪಡಿ; ಮಲ. ಚಪ್ಪಡ; ತುಳು. ಚಪ್ಪಟೆ; 
ತೆಲು. ಚಪ್ಪಿಡಿ. / ಮರಾ. ಚಪಟಾ, ಚಾಪಟ್‌, ಸಪಾಟ್‌. / ಸಂ. ಚರ್ಪಟ] 

ಚಪ್ಪಟೆಕಳ್ಳಿ (ನಾ). ಒಂದಂ ಬಗೆಯ ಕಳ್ಳಿ; ಪಾಪಾಸುಕಳ್ಳಿ: ಪಾಪಾಸುಕಳ್ಳಿ. 
ಶಿವರಾಮಕಳ್ಳಿ, : ಚೆಪ್ಪಟೆಕಳ್ಳಿ (ಮೈಔಗಿ. ೫೮-೦೧೬೦). 

[ಚಪ್ಪಟೆ + ಕಳ್ಳಿ] 

ಚಪ್ಪಟೆಮೂಗು, ಚಪ್ಪಟ್ಟೆಮೂಗಂ (ನಾ). ಚಪ್ಪಟೆಯಾದ ಮೂಗು ; 
ತಟ್ಟೆಯಾದ ವಯಗಂ: “ಖುರಣಸ್‌, ಖುರಣಸ-ಚಪ್ಪಟಿಮೂಗಿನವನು” 
(ಸಾಜಿರಾ. ೪. ಚಪ್ಪಟ್ಟೆ ಮೂಗು: “ ಖುರಣಾಃ, ಖುರಣಸಃ-೨ ಗಂಟು 
ಮೂಗಿನವನು ಚಪ್ಪಟ್ಟಿಮೂಗಿನವನು ” (ಸಿದ್ಧಾಂತಿ. ೦೩೭). 

[ಚಪ್ಪಟೆ + ಮೂಗ್ಗು,] 
ಚಪ್ಪಟೆಹಂಬು (ನಾ). ಒಂದು ಬಗೆಯ ಬಳ್ಳಿ : (ಮಶಿ. ೩೩-೧೧೦೫). 
[ ಚಪ್ಪಟೆ * ಹಂಬು] 

ಚಪ್ಪಟ್ಟಿ "ಚಪ್ಪಟೆ' ನೋ. 

ಚಪ್ಪಟ್ಟೆಮೂಗು "ಚಪ್ಪಟೆಮೂಗು' ನೋ. 

ಚಪ್ಪಡಿ . ಚಪ್ಪಟೆ' ನೋ. 


ಚಪ್ಪಡಿಕಲ್ಲು 


ಚಪ್ಪಡಿಕಲ್ಲು, ಚಪ್ಪಟಿಕಲ್ಲು (ನಾ).ಎಚಪ್ಪಡಿ ೧: ಅಡಿಯಲ್ಲಿ ಒಂದು ಚಪ್ಪಡಿ 
ಕಲ್ಲು ಸಿಕ್ಕಿತು (ಹುಟ್ಶಿಹ. ೭೨. ಚಪ್ಪಟಿಕಲ್ಲಂ: ಕಂಬಗಳ ಮೇಲೆ ಬರುವ 
ಚಪ್ಪಟಿಕಲ್ಲುಗಳನ್ನು ರೇಖಾಚಿತ್ರ ಬರುವಂತೆ ಹರಡಿರುವರು (ಹೊಯ್ಕುವಾ. 
೦೮). [ಚಪ್ಪಡಿ (ಆ ಚಪ್ಪಟೆ) * ಕಲ್ಲು (ಕಲ್‌) ) 

ಚಪ್ಪಡಿಸು "ಚಪ್ಪರಿಸು' ನೋ. 

ಚಪ್ಪಡೆ "ಚಪ್ಪಟೆ' ನೋ. 

ಚಪ್ಪಡೆವೆಜು (ಕ್ರಿ). ಚಪ್ಪಟೆಯಾಗು ; ಸಮತಟ್ಟಾಗಂ : ಕೊತ್ತಿಗಣ್ಗಳ 
ಕೋತಿಮುಸುಡಿನ ಚಪ್ಪಡೆವೆತ್ತು ನಡೆವ ಹೆಜ್ಜೆಯಿಂದ . . . ಭೂತವೆ 
ನಡೆತಪ್ಪಂತೆ ಮನೆಗೆ ಬರಲು (ನೇಮಿಸಂ. ೭-೧೦೪). 

[ ಚಪ್ಪಡೆ (ಎಚಪ್ಪಟೆ) + ಪೆಯಿ;] 

ಚಪ್ಪನ್ನ "ಛಪ್ಪನ್ನ' ನೋ. 

ಚಪ್ಪನ್ನಕೋಟಿ (ನಾ). ಐವತ್ತಾರು ಕೋಟಿ: ಚಪ್ಪನ್ನಕೋಟಿ ಯಾದವರು 
ಹತ್ತಿದರು (ಮೋಹತ. ೩೬-೩6) ;: ಚಪ್ಪನ್ನಕೋಟೆ ಯಾದವರಂ ತಮ್ಹಮ್ಮನೆ 
ಯೊಳೊಪ್ಪಿ (ತುರಂಗ. ೮೦-3೨೦), [ ಚಪ್ಪನ್ನ (-ಆಛಪ್ಪನ್ನ) + ಕೋಟ? 

ಚಪ್ಪನ್ನದೇಶ "ಛಪ್ಪನ್ನದೇಶ' ನೋ. 

ಚಪ್ಪನ್ನಭಾಷೆ "ಛಪ್ಪನ್ನ ಭಾಷೆ? ನೋ. 

ಚಪ್ಪನ್ನೈವತ್ತಾರು "ಛಪ್ಪನ್ಸೈವತ್ತಾರು' ನೋ. 

ಚಪ್ಪಯ್ಯ (ನಾ). ಒಬ್ಬಾತನ ಹೆಸರು; ಕೊಟ್‌ಯಮ್ಮನ ಅಳಿಯಂ 
ಚಪ್ಪಯ್ಕನ ಮಗಂ ಪುನ್ನಿ ಗೋಸಾಸಿ ಕೆಅಕಿಯಂ ಮ್ಮಾಡಿಸಿ (ಎಕ. ೪111, 
ಸಾಗರ. ೧೦೦-೨; 9861). [ಚಪ್ಪ * ಅಯ್ಯ) 

ಚಪ್ಪರ (ನಾ). ೧. ಚಾವಣಿ; ಮೇಲ್ಯಟ್ಟು ; ವಿತಾನ ; ಕವರೆಂಬುದು 
ಚಪ್ಪರದೊಳ್‌ (ಕಲಿಕಾ. ೨೩): ಚೆಪ್ಪರಮಂ ಬೆಳ್ವಟ್ಟೆಗಳಿಂ ಪರುಠವಿಸಿದರು 
(ಚಿಕವಿ. ೪-೨೬) ; ಕನಕದ ಕಂಭಗಳು ಘನ ಚಪ್ಪರಗಳು (ಯನಳ. ೦೩); 
ಹಂಚಿನ ಚಪ್ಪರದ ತೂತುಗಳೊಳಗಿಂದೆಲ್ಲ ಸೂರ್ಯನ ಬೆಳಕು ನೇರವಾಗಿ 
ಸುರಿಯುತ್ತಿತ್ತು (ನಿಕಾಳ. ೫೫). ೨. ಬಳ್ಳಿ ಮೊದಲಾದುವು ಹಬ್ಬು 
ವುದಕ್ಕೆ ಆಶ್ರಯವಾಗಿ ಎತ್ತಿಕಟ್ಟಿದ ಚೌಕಟ್ಟು ; ಕಾವಣ : “ ಕಾವಣ 
ಪಂದರಮುಮೆನಲ್ಯ್ಕಾವಗ ಚಪ್ಪರಮೆನಿಕ್ಕು ” (ಕವಿಕಂ. ೦೭೭) ; ಮಧುರ 
ದ್ರಾಕ್ಷೆಯ ಚಪ್ಪರಂಗಳಿಂ (ಉದ್ಭಟ. ೯-೨೫); ದ್ರಾಕ್ಷಿಯ ಚಪ್ಪರ (ಸೌಗಂಧಿ. 

ಪಡುವಲಕಾಯಿ ಬಳ್ಳಿಗೆ ಚಪ್ಪರವೇ ಒಳ್ಳೆಯದು 

(ಅಡುಸೌ. ೧೨೯); ೩. ಶುಭಕಾರ್ಯಗಳಿಗಾಗಿ ಹಸುರುವಾಣಿಯಿಂದ 

ನಿರ್ಮಿಸಿದ ಹಂದರ ; ಚಪ್ಪರಂಗಳ ಚೆಲ್ಹುವುಂ ಮಂಟಪಂಗಳ ವಿಳಾಸ 

ಮುಮಂ . . . ನೋಡುತ್ತುಂ (ಛರ್ಮಾಮ್ಮ. ೯-೧೭೦) ; ಪವಳದ ಚಪ್ಪರ 

ವಿಕ್ಕಿ ನಮ್ಮವರೆನ್ನ ಮದುವೆಯ ಮಾಡಿದರು (ಮಹಾದೇ. 

ಮದುವೆಯ ಚಪ್ಪರದ ಮಂಂದಿಳಿಹಿದಂತಿರ್ದಂ .(ನಂಬಿರ. 

ಮದುವೆಗೆ ಲಗ್ನವನ್ನೂ ಇಟ್ಟರು; ಚಪ್ಪರ ತೋರಣ ಮಾಡಿಸಿದರು (ಈಕಥ. 

೬೦). ೪. ಗುಡಿಸಲು ; ಜೋಪಡಿ : ಅಂಬಿಗನು ಸಮಾಪದಲ್ಲೆ ಇದ್ದ 

ಸಂಗನ ಚಪ್ಪರಕ್ಕೆ ನಡೆದನು (ಇಂದುಮು. ೪೫): ಚಪ್ಪರಕ್ಕೆ ಗತಿಯಿಲ್ಲದವ 

ಉಪ್ಪರಿಗೆ ಅಪೇಕ್ಷಿಸಿದ (ಗಾರೆ). ೫. ಅಂಗಳ ; ಪ್ರಾಂಗಣ : “ ಪ್ರಾಂಗಣ 

ಪಂದರಂಗಳಿವು ಚಪ್ಪರಮೆಂದೆನಿಕುಂ " (ನಾನಾರ. ೧೪೪). 
ಚಪ್ಪರಕಾಣಿಕೆಎ(ಮದುವೆಯ) ಚಪ್ಪರದ ಮೇಲೆ ಹಾಕುವ ತೆರಿಗೆ : 

ಯಿವಿರ್ರಿಗೆ ಚಪರಕಾಣಿಕೆಯಿಲ್ಲ ಮರ್ರಿಕಾಣಿಕೆಯಿಲ್ಲ ಡೊಂಬಕಾಣಿಕೆಯಿಲ 

(ಎಕ. ೩೪1, ಗುಬ್ಬಿ. ೬೯-೩೨; 2). ಚಪ್ಪರಗಾಲಮಂಚ ಎ ಚೆಪ್ಪರಮಂಚ : 

(೪. ಚಪ್ಪರದ ಹಣ-ಚಪ್ಪರಕಾಣಿಕೆ: "ಚಪ್ಪರದ ಹಣ' ವೆಂದು ಕರೆಯುವ 

ಅದನ್ನು ಊರಿನ ದೇವಸ್ಥಾನಕ್ಕೆ ಬಿಟ್ಟುಕೊಡುತ್ತಾರೆ (ಕಠಾಅ. ೪೦೮ ಅಡಿಟ). 
[ದೇ.॥ ತಮಿ. ಮಲ. ತೆಲು. ಚಪ್ಪರ; ತುಳು. ಚಪ್ಪರ, ಚಪ್ಪರೆೊ. / 

ಹಿಂ. ಛಪ್ಪರ್‌: ಮರಾ. ಛಪ್ಪರ, ಛಪರ್‌] 


೩೬೨೦೨) ; 


ಬ. ೭-೬); 


೨೭೫೫ 


ಶಾಲ 


0 


ಬಂ 


0 


25 


೬-೨೨); 


ಚಪ್ಪರಿ 


ಆ 


ಚಪ್ಪರಣೆ (ನಾ). ೧. (ತಿನ್ನಿವಾಗ) ತುಟಿಗಳಿಂದ ಮಾಡುವ ಚಪ್‌ 
ಎಂಬ ಶಬ್ದ; ಆಸ್ವಾದನೆ ; ಸಶಬ್ದವಾಗಿ ಸವಿಯಂವಿಕೆ: ಚುಂಬನ 
ಮಪ್ಪು ಚಪ್ಪರಣೆ ಬೇಡುವ ಬಕ್ಕುಡಿ ಕಾಯ್ದು ಕೂಡುವಟ್ಟುಂಬರಿ 
ಯೆಂಬಿವಾಗೆ ಸಲೆ ತನ್ನವು (ಅರ್ಧನೇ. ೩-೭೦): ಆತಂ .., ಕೇರಿಯೊಳಾ 
ದೊಡು ನೆರೆಯೆಂಬುದಂ ಚಪ್ಪರಣೆಯೊಳಾದೊಡಂ ಪಣ್ಣೆಂಬುದಂ ಸೈರಿಸಂ 
(ಕಲಿಕಾ. ೦೪೮). ೨. ಹೂಡಿದ ಕುದುರೆ, ಎತ್ತು ಮೊದಲಾದುವನ್ನು 
ವೇಗಗೊಳಿಸಲು ಅಥೆವಾ ನಿಲ್ಲಿಸಲು ಸಾರಥಿಗಳು ಮಾಡುವ ಶಬ್ದ; 
ತಟ್ಟುವಿಕೆ: ಸೂತರ ಚಪ್ಪರಣೆಗಳ ಮಾಜ್‌ ಖುರದಲಿ ಖೊಪ್ಪರಿಸಿ 
ಹೊಯ್ದಾಡಿದವು . . . ತೇಜಿಗಳು (ಕುವ್ಕಾಕ. ೨೨-೦೭) ; ಹೇರ್ಗಳಂ ಬಿಸುಟ 
ಹೋರಿಗಳ ಚಪ್ಪರಣೆಯಿಂ ನಿಲಿಸಿ ಮೂಗುನೇಣಿಡುತೆ (ಕೆಬಪು. ೪೭-೪೬) : 
ರಾವುತರ . .. ಚಪ್ಪರಣೆಯೊಳ್‌ ಕಿಳಿರ್ವ ಹಯದ (ರಾಮಾಕ್ಕ. ೫೦-೫). 
೩. ಹಕ್ಕಿಗಳ ಚಿಲಿಪಿಲಿ ಧ್ವನಿ: “ಬೆಜ್ಜೆ ಎಚಪ್ಪರಣೆ” (ಕಮದ. ಪರಿ. ೨) ; 
“ ಬಗ್ಗು ಬಿಪ್ಪಂಡಮೆನೆ ಚಪ್ಪರಣೆಯು ” (ಕಬ್ಳಿಕ್ಕೆ. ೭೬); “ ಗಿಳಿವಾತು 
ಬೆಜ್ಜೆ ಜಡಿಪಂ ಬಗ್ಗು ಬಿಪ್ಪಂಡವೆಂದೆಂಬಿವು ಚಿಪ್ಪರಣೆಯೆನಿಕು ” (ಕಟ್ಕಮಂ. 
೩೦); ಕಳೆಕುಠಂಗಳ ಬಗ್ಗಣೆ ಗಿಳಿಗಳ ಚಪ್ಪರಣೆಯಳಿಗಳಿಂಚರಮೆಸೆಗುಂ 
(ಕಬಶೆಂ. ೨-೪೩). 9. ಹುರಿದುಂಬಿಸುವಿಕೆ ; ಪ್ರೋತ್ಸಾಹ : ಹುರುಡು 
ಜಾಣುಮೆ ಚಳಬಳಿಕೆ ಚಪ್ಪರಣೆ ವಂಚನೆ ನೇಹವೆಂಬೀ ಪರಿಯ ಮಾಯಾ 
ವಂಯದ ಮಹಿಳಾಜನ ವಿರಾಜಿಸಿತು (ತೊರರಾ. ೧-೩-೩೨). ೫. 
ಗದರಿಸುವಿಕೆ ; ಜಂಕಣೆ: “ಬಿಪ್ಪಂಡ . . . ಚಪ್ಪರಣೆಯುಮನ್ನೆ 
ರಬಂಕಣೆಯು ತಾನಕ್ಕುಂ” (ಕವಿಕಂ. ೧೦೨೩); ಅಂದಿನ ದರ್ಪಮನಂದಿ 
ನೊಂದು ಚಪ್ಪರಣೆಯನಿಂದು ತೋಜು ಖಳ ದುಷ್ಟ (ಕೃಂಗಾರ, ೧-೫೦). 
[ ಚಪ್ಪರಿ (-ಆಚಬ್ಬರಿ) + - ಅಣ್ಮೆ] 
ಚಪ್ಪರದವರೆ (ನಾ). ಚಪ್ಪರದ ಮೇಲೆ ಹಬ್ಬಿ ಬೆಳೆಯುವ ಒಂದು 
ಬಗೆಯ ಅವರೆ: ಪಲಸು ತಡುಗಣಿ ಬುಳೆ ಚಪ್ಪರದವರೆ ಚಂಬೆಗಳ ... 
ಸವಿಯೊಫ್ಪರಣೆ ಘಮಫಘಮಿಸಲಿಕೆ ಬಡಿಸಿದರು (ಆನಂರಾ. ೬-೨೩-೩೯). 
[ಚಪ್ಪರ + ಅವರೆ ] 
ಚಪ್ಪರದ್ರಾಕ್ಷೆ (ನಾ). ಚಪ್ಪರ ಹಾಕಿ ಬೆಳೆಸಿದ ದ್ರಾಕ್ಷೆ: “ ಮೃದ್ವೀಕಾ. 
ಗೋಸ್ಮನೀ, ದ್ರಾಕ್ಷಾ, ಸ್ವಾದ್ವೀ, ಮಧುರಸಾ- ೫ ದ್ರಾಕ್ಷೆ ಹೆಸರುಗಳು 
. « ೬ ಚೆಪ್ಪರದ್ರಾಕ್ಷೆಗೂ ಹೆಸರುಗಳು ” (ಸಿದ್ಕಾಂತಿ. ೦೨೦). 
[ ಚಪ್ಪರ + ದ್ರಾಕ್ಷೆ] 
ಚಪ್ಪರಬದನೆ (ನಾ). ಒಂದು ಬಗೆಯ ಗಿಡ ವಂತ್ತು ಅದರ ಹಣ್ಣು ; 
ಟೊಮ್ಯಾಟೊ ; ತಕ್ಕಾಳಿ : ಗೂದೆಹಣ್ಣು, ಚಪ್ಪರಬದನೆ, ಟೊಮಾಟೋ, 
ತತ್ಕಾಳಿ (ಮೈಡಗಿ, ೫೦-೦೦೩೦) ; ಅಯ್ಯನ ಚಪ್ಪರಬದನೆಯನ್ನು ಕರಿಯನ 
ಹಸು ಮೇದಿದ್ದಿತು (ಗರುರಾ. ೧೦೨). [ ಚಪ್ಪರ + ಬದನೆ (ಆ ಬದಣೆ) ] 
ಚಪ್ಪರಮಂಚ (ನಾ). ವೋಲ್ಕಟ್ಟು ಅಥವಾ ಸೊಳ್ಳೆಪರದೆ ಕಟ್ಟಲು 
ಅನುಕೂಲವಾಗುವಂತೆ ರಚಿಸಿದ ಚೌಕಟ್ಟುಳ್ಳ ಮಂಚ ; ಮೇಲು 
ಚಪ್ಪರವುಳ್ಳ ಮಂಚ್ಯ: ಚಪ್ಪರಮಂಚದ ಮೇಲೆನ್ನನೊಲಿದು ನೀನಪ್ಪಿ 
ಕೊಂಡಿರೊ ಬೆಚ್ಚಂತೆ (ಕುರಾಸಾಂ. ೨೬-೬೩); ದಪ್ಪಕರತಿಯ ವಸಂತ 
ಕೇಳಿಯ ಚಿತ್ರವಿಪ್ಪದ ನೋಡಿ ಸಂತಸದಿ ಚಪ್ಪರಮಂಚದ ಮೇಲೆ 
ಕುಂಕುಮದಲರ್ಸುಪ್ಪ ತ್ರಿಗೆಯಲಿ ಮಂಡಿಸಿದ (ಮೋಹತ. ೨೨-೦೨); 
ಚಪ್ಪರಮಂಚ ಗುಜ್ಜರಿಗಾಲಮಂಚ ಮೇಲುಪ್ಪರಮಂಚ . .. ಸೆಳೆಮಂಚ 
ವೊಪ್ಪವಾಂತೆಸೆದುವಲ್ಲಲ್ಲಿ (ಭರಣ. ೧೫-೨೬). 
ಚಪ್ಪರಮಂಚದಾಟ ಎ ಒಂದು ಬಗೆಯ ನರ್ತನ : ಚಪ್ಪರಮಂಚದಾಟ 
ಎಂಬುದು ಈ ಸ್ವೀಪಾತ್ರದ ನರ್ತನಗಳೊಳಗೊಂದು (ಪಾರ್ತಿಸು. ೩೩). 
[ ಚಪ್ಪರ + ಮಂಚ] 
ಚಪ್ಪರಿ ಚಪ್ಪಿರಿ' ನೋ. 


ಚಪ್ಪರಿಕೆ 


ಚಪ್ಪರಿಕೆ (ನಾ). ೧. ಚಪ್ಪರಿಸುವುದು ; ತಟ್ಟುವುದು; ಚಪ್ಪರಣೆ : 
ಅದರ ಬೆನ್ನಿ ಗೊಂದು "ಶಹಬಾಸಗಿರಿ'ಯ ಚಪ್ಪರಿಕೆಯನ್ನು ಕೊಟ್ಟು 
ಹೋಗುತ್ತಿದ್ದರು (ಗಂಗಾವ. ೦೮೪). ವಿ. ಹೊಗಳಿಕೆ ; ಶ್ಲಾಘನೆ : 
ಶಶಿಬಿಂಬದ ಪಂಗದೇಕೆ ಚ[ಪಾಕಾಂ. ಪ]ಪ್ಪರಿಕೆಯೊಳಪ್ಪುದೇಂ ತನಗೆ ಪೇಟು್‌ 
ಮಧುವಿಂ ಪುರುಳುಂಟೆ (೮ಲಾವ. ೦೦-೭೩). 

[ ಚಪ್ಪರಿ (ಆ ಚಪ್ಪಿರಿ) + - ಕೆ] 

ಚಪ್ಪರಿಸು, ಚಪ್ಪಡಿಸು, ಚಪ್ಪಳಿಸ್ಕು, ಛಪ್ಪ ರಿಸಂ, ತಪ್ಪಡಿಸು (ಕ್ರಿ). ೧. 
ತಿನ್ನುವಾಗ ನಾಲಗೆಯಿಂದ ಅಥವಾ ತುಟಿಗಳಿಂದ ಚಪ್ಪೆಂದು ಸದ್ದು 
ಮಾಡು ; ಚೀಪು; ಸವಿ: ದುಷ್ಟ ಚಮೂರ ಚಪ್ಪರಿಸಿದುದೊ ಕೆಡೆದನೊ 
ಹಳ್ಳಕೊಳ್ಳದಲಿ (ತೊರರಾ. 3೨-8-೨೦); ಚದುರನಧರಸುಧೆಯಾಂಟಿ 
ಚಪ್ಪರಿಪಾ ವಿಧವೆನಗೆಂದಿಗಾಗುವುದೊ (ಕಂನವಿ. ೯-೦೨೦): ಪಲ್ಯವನ್ನು 
ಚಪ್ಪರಿಸುತ್ತಿದ್ದ ಹಾಗೆ ಹಠಟೆಯೂ ಸಾಗುತ್ತಿತ್ತು (ನಾಪೋಲೀ ೦೪೩); 
ನಾಲಿಗೆ ಚಪ್ಪರಿಸುವ ಅಳವಿನಲ್ಲಿ ಬರುವುದಷ್ಟೇ ಪುರಸೊತ್ತು 
(ದೀಪಹ. 11, ೧೯೫). ೨. ಧ್ವನಿಮಾಡು ; ಕೂಗು: ಅಳ್ಕಂ ಬಳ್ಳಂ 
ಚಳವಳಿಸಂ ಚಪ್ಪರಿಸಂ ತಳವಳಿಸಂ (ಅಜಿಪು. 8-೯೦) ; ಕಡು ಕೊಬ್ಬಿ ಚಪ್ಪರಿಪ 
ರಾಜಶುಕಾಳಿಯಿನಾಮ್ರಮೊಪ್ಪುಗುಂ (ಗಿರಿಕ. ೨-೩೩) ; ಕುಪ್ಪಳಿಸಿದೊಡಂ 
ಬೀಟದೆ ಚಪ್ಪರಿಸುತೆಚ್ಚರೆಕ್ಕೆ ಯಿಂ ಬಿಲ್ಲಾಳ್ಗೆ೪್‌ (ಕಬ್ಮಿಕಾ. ೨೬೪) ; ಅಬ್ಬರಣೆ 
` ಯಲಿ ಚಪ್ಪರಿಸಿ ನೆಗಹಿದರು ಬಲಂ[ಪಾಣಾ. ಚಪ್ಪರಣೆಯಲಿ ಮುಸುಕಿದರು] 
ಮುಷ್ಟಿಗಳ ನೆಗಹಿನಲಿ (ತೊರರಾ. ೬-೭-೨೬). ೩. ಚಪ್ಪೆಂದಂ ಸದ್ದಾಗು 
ವಂತೆ ತಟ್ಟ,-ಬಡಿ,-ಅಪ್ಪಳಿಸಂ: ಉಪ್ಪಿಲ್ಲಣಿಂಗು ಸಾಸವೆ ತಪ್ಪಿಲ್ಲದ 
ಮೆಣಸು ಸುಂಟಿ ಫೊಸಸುಣ್ಣಮಿವಂ ಚಪ್ಪರಿಸಿ ಬಡಿದು ಮೆಯ್ಯಂ 
ಸೊಪ್ಪಾಗಿರೆ ಮೋದಿ ಪೂಸುವರ್‌ ನಿರ್ದಯೆಯಿಂ (ಧರ್ಮಾಮ್ಮ. ೩-೭೦); 
ಸೊಳ್ಳೆಯ ಹುಳುಗಳ ಕಾಟದಿಂದ ಅವನು ಮೈಯನ್ನೆಲ್ಲ ಚಪಚಪನೇ 
ಚಪ್ಪರಿಸಿಕೊಳ್ಳಹತ್ತಿ ದನು (ಇಪ್ಪಕ. ೩೩೮). ೪. (ಪ್ರೋತ್ಸಾಹಿಸುವಂತೆ) 
ಮೈದಡಹು ; ನೇವರಿಸಂ : ಕರಂ ರಯ್ಯಮೆನೆ ಪಾಡುತಿರ್ದಳನೊಯ್ಯನೆ 
ಕಡೆಗಣ್ಣೊಳಡರೆ ಚಪ್ಪರಿಸುತ್ತುಂ (ಕಾವ್ಕಾವ. ೩೯); ಕರುಣದಲಿ 
ಚಪ್ಪರಿಸಿದನು ಕಂಧರವ (ಕುವ್ಶಾದ್ರೋ.' ೦೦-೩8); ಅರಿಗಂಡಭೈರವ 
ಚುಬುಕಿಆ್‌ದು ಚಪ್ಪರಿಸಿದನು ಭುಜವ (ತೊರರಾ. ೪-೦೨-೨೯): ವಿಹಗಾಧೀಶ 
ತದ್ಭುಜವ ಚಪ್ಪರಿಸಿ. . . ಬೊಬ್ಬಿಟ್‌ದ (ಮೋಹತ. ೩೮-೩೪); ತುರಂಗಂ 
ಗಳಂ ಚಪ್ಪರಿಸಲು « ಕಾರ ಮಿಂಚಿನ ತೆಜದೊಳುರವಣಿಸಿದುವು 
(ಕೈಮಿಧಾ. ೨೫-೪೩). ೫. ಗದರಿಸು; ಬೆದರಿಸಂ : ಇರು ಮಟ್ಟಮೆಂದು 
ತಾಂ ಚಪ್ಪರಿಸಿದೊಡಾನಿರೆನೆ ಮುಚ್ಚುಮಟ್‌ಯೇಕೆಯೊ (ಅರ್ಥನೇ. ೫-೯); 
ಪಾಮರೀಯುವತಿಯರಾರ್ದು ಚಪ್ಪರಿಸೆ ಕೋಗಿಲೆಯಾಂಚರಮೆಂದು ಬೆರ್ಚಿ 
ಪಾಜವು ಗಿಳಿವಿಂಡು (ಅನಂಪು. ೧-೮೨) ; “ ಅದನ್ನೆಲ್ಲಾ ಹೇಳಬಾರದು” 
ರಾಮಾ ಚಪ್ಪರಿಸಿದ (ಕತ್ತಜಿ. 80). ೬. ಕಡೆಗಣಿಸು; ಅಲಕ್ಷಿಸಂ ; 
ಪ್ರತಿಭಟಿಸು : ಕಪ್ಪಮಾಯದೆ ಚಪ್ಪರಿಸುವ ಮಂಡಲಿಕರುಮಂ (ಅದಿಫು. 
೪-೮೨ ಐ). ೭. ಹೀಯಾಳಿಸಂ ; ಹಂಗಿಸು; ಮೂದಲಿಸು : ನಳಿತೋಳ 
ಪಿಂಡುಗಂಕಣದ ಸರಂ ಮೊರೆವಳಿಗಳ ಸರಮಂ ಚಪ್ಪರಿಸುವಿನಂ ಚೆನ್ನೆ 
ಪೊನ್ನೆಯರಲಂ ಕೊಯ್ದಳ್‌ (ಆದಿಪು. ೧೦-೦೦೨); ಅಪ್ಪಲೆ ನೀಂ 
ಪರವೆಣ್ಣಳನಪ್ಪವುದನೆ ಬಯಸುತಿರ್ಪೆಯಪ್ಪೆಂದು ಕರಂ ಚಪ್ಪರಿಸಿ 
ನಾರಕರ್‌ ತಂದಪ್ಪಿಸುವರ್‌ ಕಾಯ್ದ ಲೋಹಮಯ ಪುತ್ರಿಕೆಯಂ (ಸುಕುಮಾ. 
೦೦-೪೩) ; ಚಪ್ಪರಿಸುವ ಮೂದಲಿಸುವ ಹೊಂಕರಿಸುವ ಬಗ್ಗಿಸುವ ಕಳೆಕಳಂ 
ಬಳೆವಿನೆಗಂ (ವರ್ಧಪು. 6-9೬) : ಕೊರಳ ರಕ್ಷಿಸಿಕೊಳ್ಳೆನುತ ಚಪ್ಪರಿಸಿ 
ದ್ರುಪದ ವಿರಾಟರೆಚ್ಚರು (ಕುವ್ಯಾರ್ರೋ. ೨-೩೪). ರೆ. ಆಕ್ರವಿಂಸು ; 
ಆವರಿಸು : ಮದಾಕೃತಿಯಂ ಮಾಸಿಸಿ ಮುಪ್ಪು ಚಪ್ಪರಿಸೆಯುಂ (ಅದಿಪು. 
೨-೮೦); ಚಪ್ಪರಿಸಿ ಬಂದು ನಿನ್ನಂ ಮುಪ್ಪಡಸಿದುದಣಲೊಳ್‌ ಅಡಸಲಿರ್ದಂ 


೨೭೫೬ 


ಚಪ್ಪಳ್ಕ 


ಐ 


ಜವಂ (ಅಜಿಪು. ೨೯೭); ಮುಪ್ಪು ಚಪ್ಪರಿಸೆ ಪರಾಧೀನನೆನಿಸುವೆನೆ 
(ಪಾರ್ಶ್ವಪು. ೦-೦೩೦); ಉಪ್ಪರಿಸಿತ್ತು ಸೂರ್ಯನ ರಥಂಬರಮಷ್ಟದಿಶಾ 
ವಿಭಾಗಮಂ ಚಿಪ್ಪರಿಸಿತ್ತು . . . ಭೇರಿಯ ಭೂರಿಗಭೀರನಿಸ್ವನಂ(ಸೂಕ್ತಿಸು. 
೦೮-೬) ; ಚಪ್ಪರಿಸಲರಿದೀ ನಿಶಾಟನ ನಿಪ್ಪಸರದಿಂ ಪಾಂಡವರಿಗಣಿ 
5) ದಶ್ಪಿತೆಂದರೆ ಸಾಮವೇ ಹಿತವು (ಸಾಳ್ಮಥಾ. ೩೦-೨೭). ಚೆಪ್ಪಡಿಸು:-೪. ಅವಳ 
ದೇಹವು ನನ್ನ ದೇಹಕ್ಕೆ ಜೋಗುಳ ಹಾಡಿ ಚಪ್ಪಡಿಸಿ ಉಯ್ಯಾಲೆಯಾಡಿಸಿ 
ಮಲಗಿಸಿತು (ಮುಕ್ತಿ. ೩). ಚಪ್ಪಳಿಸ್ಕು : ೩. ಲಲನೆಯಂಜುಲಿ ಸಲಿಲದಿ6 
ಚಪ್ಪಳಿಸುತಂ ಬೆನ್ನೊಳು ಶಿರಸಿನೊಳು ಜಲವನೊತ್ತುವಳಾತ್ಮಜೆಗೆ (ಬಸಪು. 
೧೩-೯). ಛಪ್ಪರಿಸು ; ೫. ಮಹಾಪಾತಕನು ಬಾಗಿಲಿಂಗೆ ಬಾರದಿರೆಂದು 
ಛಪ್ಪರಿಸಿ ಜಜ್‌ದು ವೃಷಭನಂ ರುಂಕಿಸುತ್ತೆ ನಿಲಿಸಿ (ಸಿಂಗಿರಾ. ೪-೩೮). 
ತಪ್ಪಡಿಸು : ೪. ತಲೆದಡವಿ ತಪ್ಪಡಿಸಿ ಬಾಲ ಸಿದ್ಧರಾಮ ಕಾಲಭೈರವನು 
ತೋರುವನು ; . . ಬಂಗಾರ 'ಸಿರಿಗಿರಿಯ (ಸಿದ್ಧಪು. ೬-೭); ಅದನ್ನು 
ತೊಡೆಯ ಮೇಲೆ ಹಾಕಿಕೊಂಡು ತಪ್ಪಡಿಸಿದಳು (ಗ್ರಾ ಮಾಯ, ೫೭೭). 
[ಚಪ್ಪರಿ (ಆಚಪ್ಪಿರಿ) + - ಸ್ಕು./ತೆಲು, ಚಪ್ಪರಿಂಚು, ಚಪ್ಪಳಿಂಚು ] 
ಚಪ್ಪಲರ್‌, ಚಪ್ಪಲರು (ಕ್ರಿ). ೧. ಚಪ್ಪಟೆಯಾಗು ; ತಟ್ಟೆಯಾಗು ; 
ಗುಜ್ಜುಗೊಳರ್ಫಿ : ಎಸಟ್‌ಸಟ್ಟಿಪ್ಪದೆ ಮೊಗಮಿಜ ದು. ಕಾರ್ದು 
ಚಪ್ಪಲರ್ವಿನೆಗಂ ಸಿಪ್ಪಿಟ್ಟು ಕರೆದುಕೊಂಡುವು ಸಪ್ಪದಮುಪ್ಪಳದಿನೊಟಕಿವ 
ನಜುವಂಡುಗಳಂ (ಲಲಾವ. ೯-ಂಟ); ನಸು ಜೋಲ್ಡುಡೆ ಕೊಂಕಿದೋಲೆ 
ಚಪ್ಪಲರ್ದ ಘನಸ್ತನಂ (ಸೂಕ್ತಿಸು. ೯-೬೦); ಚಪ್ಪಲರ್ವಿನಂ ಮೊಲೆ ತೆಕ್ಕೆಗೆ 
ಸಾರ್ದು (ಮನ್ಮವಿ. ೩-೦೩). ೨. ಸಂಪೂರ್ಣವಾಗಿ ಅರಳು : ಚಪ್ಪಲರ್ದ 
ಕೊಸವುಗಳು ಕರಮೊಪ್ಪಿದವು ಮನೋಜರಾಜ ರಾಜ್ಕೋದಯದೊಳ್‌ 
(ವರ್ಧಮಾ. ೧೦-೩೦). ಚೆಪ್ಪಲರು ; ೧. ಸಡಿಲಿದ ತಕ್ಕೆ ಚಪ್ಪಲರಿದ ಮೊಗ 
ನಸುಮಿಡುವಳ್ಳ ಬೆಂಡೆದ್ದ ಕಣ್ಣು . . . ಬೆಳ್ಳಡರ್ದ ಬಾಯ್ದೆಅ ಚೆಲ್ವ 
ಬೀಟಿ (ನಾಗಳು. ೬-೬೦). [ ಚಪ್ಪೆ, * ಅಲರ್‌,] 
ಚಪ್ಪಲರು "ಚಪ್ಪಲರ್‌' ನೋ. ಕ 
ಚಪ್ಪಲಿ, ಚಪ್ಪಲಂ, ಚೆಪ್ಪಲಿ (ನಾ). ಕಾಲಿನಲ್ಲಿ ಹಾಕಿಕೊಳ್ಳುವ 
ತೆಳ್ಳಗಿರುವ ಚರ್ಮದ ಮೆಟ್ಟು ; ಪಾದರಕ್ಷೆ: ಹೊಸ ಚಪ್ಪಲಿಯನ್ನು 
ಕೊಂಡವನು ಹಳೆಯದನ್ನೆಸೆದು ಬಿಡುವಂತೆ ಶ್ಯಾಮ್‌ ನನ್ನನ್ನು ದೂರಕ್ಕೆ 
ಎಸೆದಿದ್ದ (ಅಲಹೂ. ೦೫೬) ; ಭಾರತೀಯರು ಹಾಕಿಕೊಳ್ಳುವ ಚಪ್ಪಲಿಗಳು 
(ಆಗಸ್ಟ್‌. ೪೦): ಚೆಮ್ಮಡ ಸುಲಿದು, ಚಪ್ಪಲಿಗೆ ಉಂಗುರ ಹೊಲಿಸಿಬಿಡು 
ತ್ತೇನೆಯೇ (ನಡದಾ. 1,.80೬). ಚೆಪ್ಪೆಲು: ಚಪ್ಪಲು, ನೈಟ್‌ಗೌನು ಈಚೆ 
ತೆಗೆದು, ಬಾತ"ರೂಮನ್ನು ಪ್ರವೇಶಿಸಿದ (ಆಳನಿ. ೧): ನೀಲೀಬಣ್ಣದ 
ಪ್ಲಾಸ್ಟಿಕ್‌ ಚಪ್ಪಲು . . . ಎಷ್ಟು ಮಾಟವಾಗಿ ಕಾಣುತ್ತವೆ ಕಂಡೆಯಾ? 
(ಜದುಟ. ೬೦). ಚೆಪ್ಪಲಿ; ಚೆಪ್ಪಲಿ. ಇದು ಕನ್ನಡದಲ್ಲಿ ಕೆರಹು. ತಮಿಳಿನಲ್ಲಿ 
ಶೆರಪ್ಪ. ತೆಲುಗಿನಲ್ಲಿ ಇದರ ಬಹುವಚನ ಚಿಪ್ಪಲ್‌. ಚೆಪ್ಪು ಲ ಬಹುವಚನ 
ಎಂದು ಕಾಣದ ಜನ ಇದನ್ನು ಕನ್ನಡಕ್ಕೆ ಚೆಪ್ಪಲಿ ಎಂದು ಮಾಡಿ ತಂದು 
ಕೊಂಡಿದೇವೆ (ನಮ್ಮನು. ೧೦೩). 
[ ಹಿಂ. ಚಪ್ಪಲ್‌; ಮರಾ. ಚಪ್ಪಲ್‌, ಚಪಲ, ಚಪಳೀ) 


10 


೩6 


೩0 


36 


ಚಪ್ಪಲಿಚೆಂಡು (ನಾ). ಒಂದು ಬಗೆಯ ಸಸ್ಯ: (4). ₹? 
| ಚಪ್ಪಲು “ಚಪ್ಪಲಿ” ನೋ. 
ಚಪ್ಪಳ್ಕ «ಚಪ್ಪಳೆ' ನೋ. 
ಚಪ್ಪಳ್ಳ; ಚಪಳ, (ನಾ). ತೊಡೆಯ ಹೊರಭಾಗ: ಹೊಡೆದರೆ 


ನಡುಬೆನ್ನು ಮಂಡೆ ಚಪ್ಪಳಗಳ ಒಡಗೂಡಿ ಕರುಳ ಗುಂಡಿಗೆಯ ಬಿಡದೆ 
ಚೆಲ್ಲಿತು ರಕ್ತ(ಹರಿಸಾಂ. ೩-೬೪). ಚೆಪಳ್ಕ ; ಕುದುರೆ .. . ಕಂದ ಮುಖ 
ತಲೆಯ ಕೂದಲು ಸತ್ವವಾಗಿ ಚಪಳವೂ ಎದೆಯೂ ಉಬ್ಬಿ ದೊಡ್ಡಿತ್ತಾಗಿ 
ಇರಲು (ಅಕ್ಕೃವೈ. 2-೨೨ ಬೀಳೆ). [ ಆಚಪ್ಪೆ, ) 


ಚಪ್ಪಳಿಕ್ಕು ೨೭೫೭ 


ಚಪ್ಪಳಿಕ್ಕು "ಚಪ್ಪಳೆಯಿಕ್ಕು' ನೋ. 

ಚಪ್ಪಳಿಗೊಳ್‌ (ಕ್ರಿ). ಚಪ್ಪಾಳೆ ತಟ್ಟು; ಸಪ್ಪಳಮಾಡಂ: ಪುಪ್ಪಕದೊಳಗೆ' 
ಕುಳ್ಳಿರಿಸಿ ಚಪ್ಪಳಿಗೊಳಲೊಯಂರ_ ಹಾಕುವುವು. ದೊಡ್ಡ ಕಪ್ಪಟವಾದ 
ಕೊಳದಲಿ (ಬಿಜ್ಮ0ಾ. ೨-೬೩). [ ಎಚಪ್ಪಳೆ *-ಕೊಳ್ಳ್‌) 

ಚಪ್ಪಳಿಸು, (ಕ್ರಿ).ಎಚಪ್ಪಳೆಯಿಕ್ಕು : ಆ ಕೂಸು . . . ನಗುಗುಂ ಕೈ ಚಪ್ಪಳಿ 
ಸುಗುಂ ಹೆಲವನುಲಿಗುಂ (ಜಾಲಚಿ. ೧೩೨-3೦); ಚೆಪ್ಪಳಿಸಿ.. ಕೈಗಳಂ 
ಕುರುನೃಪತಿ ಕೆಟ್ಟನಕಟ (ತುರಂಗ. ೬೦-೬೬). ' [ ಚಪ್ಪಳೆ + - ಇಸು] 

ಚಪ್ಪಳಿಸ್ಕು "ಚಪ್ಪರಿಸು' ನೋ. 

ಚಪ್ಪಳೆ, ಚಪ್ಪಳ್ಳ, ಚಪ್ಪಾಳ್ಳಿ, ಚೆಪ್ಪಾಳೆ, ಛಪ್ಪಳೆ, ತಪಾಳೆ, ತಪ್ಪಣ್ಣಿ, 
ತಪ್ಪಣೆ, ತಪ್ಪಳೆ, ತಪ್ಪಾಳೆ (ನಾ). ಎರಡೂ ಅಂಗೈಗಳನ್ನು ಒಂದ 
ಕ್ಕೊಂದು ತಾಟಿಸಿ ಮಾಡಂವ ಶಬ್ದ; ಕೈಪರೆ ; ಕರತಾಡನ: “ ತಾಳಃ 
» * * ಕಾಲದಿಂದ ಗೀತಕ್ಕೆ ಕಟ್ಟಳೆಯ . ಮಾಡುವ ಚಪ್ಪಳೆಯ ಪೆಸರು” 
(ಸಾಜರಾ. ೯೬). ಚಪ್ಪಳ್ಳ : ಕರಗಳೆರಡಂ ಕೂಡಿ ಚಪ್ಪಳಮನಿಕ್ಕುತಂ 
(ಸಿದ್ಮಕಾ. ೪-3೦). ಚಪ್ಪಾಳೆ: ಚಪ್ಪಾಳೆಗಳ ರವ ಕೊಂಬು ಕೊಳಲು ಹೊನ್ನ 
ತಪ್ಪಟೆಗಳ ದನಿಯಿಂದ . . . ತೇರು ಬಂದೊಪ್ಪಿತು (ಕಂನವಿ. ೨೩-೦೦೦); 
ಚಪ್ಪಾಳೆಗಳಂ ಹುಯ್ಕುತ (ಸೌಗಂಧಿ. 3೯೬-೮); ಅವಳ ಮಾತಿಗೆ ಅಲ್ಲಲ್ಲಿ 
ಚಪ್ಪಾಳೆಗಳು . . ..ಕೇಳಿಬರುತ್ತಿದ್ದವು (ಅಪನಾ. ೦೩೪). ಚೆಪ್ಪಾಳೆ ; 
ಕಿರುದನಿಯ ನಗು ಚಿಪ್ಪಾಳೆ '. ಮುತ್ತುಗಳು ಪಿಸುಮಾತು ಹಾಡು 
(ಮಲೆ.ನಾ . ೧೯೬೩). ಛಪ್ಪಳಿ : "ಛಪ್ಪಳೆಯಿಂಡು' ಪರಾ. ತಪಾಳೆ : 
"ಕೈತಪಾಳೆ' ಪರಾ. ತಪ್ಪಣ್ಣಿ: *ಕೈದಪ್ಪಣಿ' ಪರಾ. ತಪ್ಪಣೆ : 
"ತಪ್ಪಣೆಗುಟ್ಟು' ಪರಾ. ತಪ್ಪಳೆ: ಮೆಲ್ನುಡಿ ಮುಡ್ಡುಗೆಯ್ತಎಂ, 
ಪೊದವಿದ ನುಣ್ಣೊದಟ್ನುಡಿ ಮುದಂ ಮಿಗೆ ತಪ್ಪಳೆಗಾಡುವಾಯತಂ 
(ದಕಕು. ೩-೬೨). "ತಪ್ಪಳೆಗಂಟ್ಟು' .ಪರಾ. ತಪ್ಪಾಳೆ : ಪುಟ್ಟಕೆಯಲಿ 
ತಪ್ಪಾಳೆಯನಿಕ್ಕುವಳು ತಪ್ಪು ದಟ್ಟಡಿಯಿಟ್ಟು ನಡೆವಳು (ಕವಿಡ. 11, ೪೮೫ 
ಪದ್ಮಿನೀಕಲ್ಮಾಣ). 

ಚಪ್ಪಾಳೆ ತಟ್ಟುಎಕರತಾಡನ ಮಾಡು : ಚಪ್ಪಾಳೆ ತಟ್ಟಿ ನಾ ಪಾಡುವೆ 
(ಪುರಂದ. ೦-೮೨-೧) ; ಜನ ಯಾವುದಕ್ಕೆ ಚಪ್ಪಾಳೆ ತಟ್ಟುವುದೊ 'ಅವನ್ನೇ 
ಪ್ರಯೋಗದಲ್ಲಿ ಸೇರಿಸಿಬಿಡುವುದು (ಭಾರದ. 8೭೪). ಚಪ್ಪಾಳೆ ಬಾರಿಸುಎ 
ಚಪ್ಪಾಳೆತಟ್ಟು : ಆತ ಚಪ್ಪಾಳೆ ಬಾರಿಸುತ್ತಾ ಹೇಳಿದ (ಆಶ್ರಮ. ೮೭). 
ಚಪ್ಪಾಳೆಹಾಕುಎಚಪ್ಪಾಳೆ ತಟ್ಟು : ಸುತ್ತಣ ಜನ ಪ್ರಶಂಸಾಪೂರ್ವಕವಾಗಿ 
ಚಪ್ಪಾಳೆಹಾಕುತ್ತಿರುವಂತೆಯೂ ಕನಸು ಕಟ್ಟಬಹುದು (ಶಿಕ್ಷರ. ೬೩೦). 
[ದೇ.॥ ತಮಿ. ಚಪ್ಪಾಣಿ ; ತುಳು. ಚಪ್ಪಳಿ ; ತೆಲು. ಚಪ್ಪಟ್ಟು ] 

ಚಪ್ಪಳೆಗುಟ್ಟು, ತಪ್ಪಣೆಗುಟ್ಟು, ತಪ್ಪಳಿಗುಟ್ಟು (ಕ್ರಿ) .ಇಚಪ್ಪಳೆಯಿಕ್ಕು: 
ತೂಗಿ ಶೊನೆದು ಕೈ: ಚಪ್ಪಳಿಗುಟ್ಟುತೆ (ಕೃಂಗೀರ. ಹ. ೪೬೩-೦೩) ; ಧಿಟ್ಟ 
ಚಂಚರು ಬಂದು ಚಪ್ಪಳೆಗುಟ್ಟಿ ಯೇಡಿಸಿ ಕಾಡಿದಲ್ಲದೆ ಬಿಟ್ಟು ಹೋಗರು 
ನಿನ್ನನೆನ್ನಯ ಪಳ್ಳಿಗೈತಂದು (ಬಸಪು. ೦೮-೦೫). ತಪ್ಪಣೆಗುಟ್ಟು : 
ಮದಿರಾರಸದ ಮದವೇಜ* . . , ತೊದಲ್ನುಡಿಯಿಂದಂ ಕರದು 
ಬಯ್ವುತ್ತುಮುಟ್ಟುದಂ ಬಿಟ್ಟು ತಪ್ಪಣೆಗುಟ್ಟುತುಂ' ಕುಣಿದು (ಲಾಧಪು. 
90-08೯ ವ). ತಪ್ಪಳೆಗುಟ್ಟು : ತಪ್ಪಳಿಗುಟ್ಟುತ ತಾರೆಲೆವಾಡುತ ಒಪ್ಪ 
ಗೋವಳರ ಮಧ್ಯದೊಳು ಒಪ್ಪದಿನಾ ಬಲಕೇಶರೀವರ್ರಿರು ಬರ್ಪ 
ಪಟ್ಟಣದ ದಾರಿಯೊಳು (ನೇಮಿಸಂ. ೦೬-೦೦೩). 

[ ಚಪ್ಪಳೆ + ಕುಟ್ಟು, ) 

ಚಪ್ಪಳೆಗೊಳಿಸು (ಕ್ರಿ). ಕೈಯಿಂದ ತಟ್ಟು; ಚಪ್ಪರಿಸಂ; ಸಡ್ಡುಹೊಡೆ : 
ನಿಪ್ಪಸರದೆ ತೋಳ ಮೊದಲ ಚಪ್ಪಳೆಗೊಳಿಸಿ ದಂಡೆಯ ಹೂಡಿ ನಿಂದಿರು 
ವೊಪ್ಪವನೇನ ಬಣ್ಣಿಪೆನು: (ಮೋಹಕ. ೦೨-೮೪). ಸ್‌ 

[ ಚಪ್ಪಳೆ + ಕೊಳ್‌ + - ಇಸ್ಯು) 


5 


15 


20 


«5 


ಚಪ್ಪೆ 


ಎ2 


ಚಪ್ಪಳೆಯಿಕ್ಕು, ಚಪ್ಪಳಿಕ್ಕು, ಚಪ್ಪಾಳೆಯಿಕ್ಕು ತಪ್ಪಳಿಕ್ಕು (ಕ್ರಿ) 


ಚಪ್ಪಾಳೆ ತಟ್ಟು ; ಕೈಪರೆಗುಟ್ಟು; ಕರತಾಡನಮಾಡು: ಚಪ್ಪಳೆಯಿಕ್ಕಿ 
ನಲಿದು ಕೊಂಡಾಡಿ . . . ಡಾಕಿನಿತಂಡವೆಸೆದುವಾ ರಣದೆ (ಕಂನವಿ. ೧೫-೭೨); 
ನೋಡಿ ಚಪ್ಪಳೆಯಿಕ್ಕಿ : . . ಕೇಕೆ ಹಾಕಿದೆ ಮಗುವು (ಹೂಹಾದಿ. ೧೬-೩). 
ಚಪ್ಪಳಿಕ್ಕು: ಓತು ಕುಣಿವರು ಚಪ್ಪಳಿಕ್ಕಿ (ಬಸಪು. ೪-6); ನುಡಿವ 
ನಾಲಿಗೆಯ ಹಿಡಿದು ಬಿಡದೆ ಢಣಢಣರೆಂದು ಬಡಿದು ಚಪ್ಪಳಿಕ್ಕುತ್ತ (ಪುರಂದ. 
೦-೫೩-೧) ; ಸರ್ವರು ಮುತ್ತಿ ಕದುಬಿ ... ಚಪ್ಪಳಿಕ್ಕುತ' ನಗುತಿರೆ 
(ನವಮೋ. ೦೦-೩೨). ಚಪ್ಪಾಳೆಯಿಕ್ಕು : ನಿರ್ದಯ ಅವಿವೇಕತನದ 
ಪತನಕ್ಕೆ ಚಪ್ಪಾಳೆಯಿಕ್ಕು ವನು (ಪ್ರಬಂಧ. ೩೦). ತಪ್ಪೆಳಿಕ್ಕು : ಕಾಲನಾಡಿಸೈ 
ಕುಮಾರ ಎಂದು ಕಾರೆತೆಯರ್‌ ಮುಂದೆ ನಿಂದು ತಪ್ಪಳಿಕ್ಕಿಯಾಡಿಸಲ್‌ 
ವಿಲಾಸದಿಂ . . : ಆಡಿದಂ ಕುಮಾರಕಂ (ದಶಕು. ೨-೭೪). 
[ ಚಪ್ಪಳಿ + ಇಕ್ಕು] 


ಚಪ್ಪಲಿ ಚಾಪಳಿ (ನಾ). ೧. ಚಪ್ಪಟೆಯಾದುದು : “ ಚಪ್ಪ [ಪಾಕಾಂ.ಕೃ) 


ಆೌಯೆಂದುವೊತ್ತಿ ಚಪ್ಪಟೆಯಾದುದು?(ಕಮದ. ಮ. ೩೩ವೃತ್ತಿ);-”“ಬೆಪ್ಪಟ್‌ 
[ಪಾಕಾಂ. ಕಚ್ಚಟ್‌]ಯೆನಲ್ಮೆ ಚಪ್ಪಟೆ” (ಸಂಜೀವ. ೩; ಚಪ್ಪಲಿ, ಪುಚ್ಚಟಾ 
(ಶಾನು. ೦೪೦ ವ್ಯಾಪ್ಯಾ). ಚಾಪಳಿ: (ಗು) ವಿ (ಕರಾ) ಸಮತಲವಾದ; 
ಸಪಾಟಾದ; ಹೆಚ್ಚು ಉಬ್ಬಿಲ್ಲದಿರುವ: ಚಾಪಳಿ ಗೊರಟುಳ್ಳ ಮಾವಿನ 
ಹಣ್ಣು ಹೆಚ್ಚು ಚೆನ್ನಾಗಿರುತ್ತದೆ (ರೂಢಿ). 

[?. / ತಮಿ. ಚಪ್ಪಳಿಎಚಪ್ಪಟೆಯಾಗು 7 


ಚಪ್ಪಾಣಿಮುತ್ತು (ನಾ). , ಶ್ರೇಷ್ಠವಾದ ಮುತ್ತಾ: ಚಪ್ಪಾಣಿಮುತ್ತು 


ಬಾಯಿ ಬಿಚ್ಚಿಹೋಗುವಾಗ ದುಃಖ ಬೇಡ (ಪುರಂದ ೩-೬೭-೫). 
[ ಆಚಿಪ್ಪು, * ಆಣಿಮುತ್ತು] 


ಚಪ್ಪಾಳೆ «ಚಪ್ಪಳೆ' ನೋ. 
ಚಪ್ಪಾಳೆಯಿಕ್ಕು "ಚಪ್ಪಳೆಯಿಕ್ಕು' ನೋ. 
ಚಪ್ಪಿರಿ, ಚಪ್ಪರಿ, ಚೆಪ್ಪರಿ (ಕ್ರಿ). ೧. ಆಸ್ವಾದಿಸು; ನಾಲಗೆ, ತುಟಿಗಳಿಂದ 


ಸವಿಮಾಡಿಕೊಂಡು ತಿನ್ನು ; ಹೀರು ; ಚಪ್ಪೆರಿಸು : ಚನ್ನಯ್ಯನುಂಡು 
ಮಿಕ್ಕುದೃಚಖ್ಪಿರಿದು ಸವಿದ (ತನ್ನವ.ಕ. ೩೭೦-೭೭೦); ಕಡುವುಳಿಗಳ್ಳನೊಂದು 
ತಿಳಿವಟ್ಟಲನಿಟ್ಟೇಆ್‌ಯಲೆ . . . ಕುಡಿದು ಚಪ್ಪಿರಿದು (ದಶಕು. ೮-೨೧೪) ; 
ಮೊಗದೊಳು ಮೊಗವಿಟ್ಟು ಚೆಂದುಟಿ ರಸವ ಸವಿದು ಚಪ್ಪಿರಿದ (ಕಂನವಿ. 
೦೦-೪೦). ಪಿ. (ಆಲಂ) ಅನುಂಭವಿಸಂ: ಸೌಖ್ಯಮಂ ಚಬ್ಬರಿದು 
(ಸ್ಮರೂಪಾ. ೩-೨೬). ಚಪ್ಪರಿ : ೧. ಕೆಳಗೆ ನಿಂದು ಚಪ್ಪರಿದಡೆ ತೊಟ್ಟು 
ಬಿಟ್ಟಿತ್ತೇ ಹಣ್ಣು (ಮೋಳಿಮಾ. ೩೦-೧೨೪); ಚಪ್ಪರಿದೀಂಟಿ ನೂತ್ನ 
ಕಣಿಶೋದ್ಭವ ಸಾರವುಂ (ಉದ್ಯಟ. ೩-೨೦) ; ಮರುಳುಗಳು ಬಾಯ 
ಬಿಡುತ ಮುಕ್ಕುಳಿಸಿ ಚಪ್ಪರಿದು ದಣಿವಂದದಿಂ (ವೀಶ್ಮಿಪು. ೨-೭-೪೬) ; ರಸ 
ರಸಾಯನವ ಚಪ್ಪರಿದು , (ಮೋಹತ. ೩-೩೭). ೩. ಮೆಲುಕು ಹಾಕು: 
ಅದನ್ನೇ ಮತ್ತೆ ಮತ್ತೆ ಮಾತಾಡಿ ಅದನ್ನು ಚಪ್ಪರಿಯೋ ನಮ್ಮ ನಡತೆ 
ಸರೀನೆ'? (ನಿಂಜಿನೆ. ೦೬೪). ಚೆಪ್ಪರಿ: ೧. ಈಶ್ವರಂ ತೆರೆಯ ಮಟ್‌ಯೊಳ್‌ 
ಮುನ್ನಿನಂದದಿಂ ಚಿಪ್ಪರಿವುತಾರೋಗಿಸದಿರಲು (ಜಿಲಪು. ೩೫-೧೨). 
[ ಚಪ್ಪ ೬ ಇರಿ, ) 


ಚಪ್ಪು, ಜಬ್ಬು; (ಕ್ರಿ): ೧. ಅಗಿದಂ ತಿನ್ನು; ಅರೆದು ಪಿನ್ನು; ಮೆಲು 


ಕಾಡಿಸು. “ಚಪ್ಪಿರಿ' ಪರಾ, ಜಬ್ಬು,: ೨. ಚೀಪು; ಸೀಪು: ಮಗು 
ದೊಡ್ಡ ದಾದರೂ ಮೊಲೆ ಜಬ್ಬುತ್ತಲೇ ಇದೆ (ರೂಢಿ). 
[ದೇ.8 ತಮಿ. ಮಲ. ತೆಲು. ಚಪ್ಪು; ಮಲ್ತೊ. ಚೊಪೈೆ] 


ಚಪ್ಪೈ, ಚೆಪ್ಪೆ, ಛಪ್ಪೆ (ನಾ). ೧. ಚಪ್ಪಟೆಯಾದಂದಂ ; ತಟ್ಟೆಯಾದುದು. 


«ಚಪ್ಪಲರ್‌' ಪರಾ. ೨. ತೊಡೆಯ ಹೊರಭಾಗ: ಆ ಆಕಳಿನ ಮುಂಗಾ 
ಲಿನ ಚಪ್ಪೆಗೆ . . . ಮೆಲ್ಲನೆ ತಿವಿಯಿತು (ಮುಂಬಯಿ. ೩-೯೧): ಚಪ್ಪೆ 


ಚಪ್ಪೆ 


ಬನ 


ಗಳೆರಡೂ ಬಂಡಿಯ ಗಾಲಿಯಂತಾಗಿದ್ದುವು (ಬೆಳುಮು. ೦೭೭) ; ಅದರ ಚಪ್ಪೆ 
ಎಲುವಿನ ಮಗ್ಗುಲಲ್ಲಿ. . . ಅದರ ಹೆಸರು ಬರೆದನು [ಬಂಗಾಹೆ. ೪. 
ಚೆಪ್ಪೆ: ೧. "ಚೆಪ್ಪೆವಡೆ' ಪರಾ. ೨. ಚೆಪ್ಪೆಜಾಡ್ಕ' ಪರಾ. ಛಫ್ಪೆ: 


೨. ಟೊಂಕದ ಎರಡೂ ಮಗ್ಗುಲಿಗೆ ದೆೊಡ್ಡವೆರಡು ಛಪ್ಪೆಯ ಎಲುವು. 


ಗಳಿವೆ (ಮುಂಬಯಿ. ೬-೩೦೨), 
[ದೇ.8 ತಮಿ. ಚಪ್ಪೈ; ಮಲ. ಚಿಪ್ಪು: ತೆಲು. ಚಬ್ಬಿ ] 

ಚಪ್ಪೆ, "ಸಪ್ಪೆ' ನೋ. 

ಚಪ್ಪೆ, "ಛಾಪು' ನೋ. 

ಚಪ್ಪೆ( (ನಾ). ಒಂದು ಬಗೆಯ ಸಸ್ಯ : ಚಪ್ಪೆ ಸೊಪ್ಪಿನ ರಸವನೂ ಎಣ್ಣೆ 
ಯನೂ ಕೂಡಿ ಮಸ್ತಕಕ್ಕೆ ಒತ್ತಿಸಲು ಪಕ್ಷಿಗ್ರಹ ಹರವಹುದು. ಚಪ್ಪೆಯ 
ಬೀಜವ ತೇದು ಪಾನ ಲೇಪನಗಳ ಮಾಡಿಸಲು ಪಕ್ಷಿಗ್ರಹ ಹರವಹುದು 
(ವೈದ್ಯಸಾ. 11, ೧೪). [?) 

ಚಪ್ಪೆಗಲ್ಲು (ನಾ). ಚಪ್ಪಟೆಯಾದ ಕಲ್ಲಂ ; ಚಪ್ಪಡಿಗಲ್ಲು; ಹಾಸುಗಲ್ಲು: 
ಒಂದಗುಳು ಚಪ್ಪೆಗಲ್ಲಿನಂದ ಒಂದಗುಳು ಅಡ್ಡಗಲ್ಲಿನಂದ ಒಂದಗುಳು 
ಊರ್ಧ್ವಗಲ್ಲಾಗಿ ನಿಂದಿಹುದಾಗಿ (ಮೋಳೆಮಾ. ೨೨೩-೭೭೮). 

[ಚಪ್ಪೆ * ಕಲ್ಲು (<ಕಲ್‌)] 


೨೭೫೮ 


10 


15 


ಚಪ್ಪೆಜಾಡ್ಯ, ಚೆಪ್ಪೆಜಾಡ್ಕ (ನಾ).ಎಚಪ್ಪೆರೋಗ : (ಎಸಮ್ಮೆ. ೩೪, ೩0). |. 


ಚೆಪ್ಪೆ ಜಾಡ್ಯ : ಕೆಲವು ಕಾಲಗಳಲ್ಲಿ ದನಕರುಗಳಿಗೆ ದೊಡ್ಡಜಾಡ್ಕ ಚಿಪ್ಪೆ 
ಜಾಡ್ಯ ನರಡಿ . . . ವ್ಯಾಪಿಸಿರುವುದುಂಟು (ಗ್ರಾಮಾಕ. ೦೦೩). 
(ಚಪ್ಪೆ + ಜಾಡ್ಕ] . 

ಚಪ್ಪೆರೋಗ (ನಾ). ದನಗಳಿಗೆ ಭೇದಿ ವಿಪರೀತವಾಗಂತ್ತ ಜಂಘಾಬಲ 
ಉಡುಗಿ ಹೋಗುವ ಒಂದು ಬಗೆಯ ರೋಗ : ಚಪ್ಪೇರೋಗದ 
ಉಚ್ಚಾಟ ಹೆಚ್ಚಿದಾಗ ಊರು ಪಧ್ಯದಲ್ಲಿರುವಗೋಗಲ್ಲು ಪೂಜೆ ಮಾಡುವ 
ವಾಡಿಕೆ (ಹುಟ್ಟಿಹ. ೭೦); ಇದು ಚಪ್ಪೆರೋಗ . .. ಎಂಬ ರೋಗ 
ವನ್ನುಂಟುಮಾಡುತ್ತದೆ (ಪರಜೀ. ೪೦).  [ ಚಪ್ಪೆ, * ರೋಗ] 

ಚಪ್ಪೋಡು, ಚಪೋಡು, ಚಪ್ಪಗೋಡು, ಚೆಪ್ಪೋಡಂ (ನಾ). ೧. 
ತಾಮ್ರಶಾಸನ; ಲಿಖಿತವಾದ ಅಧಿಕಾರಪತ್ರ: ಸಾತಿಶಯ ಪದ್ಮಂಗಳೇ 
ವಜ್ರಮಯದ ವಿಪ್ಯಾತವೆಂದೆನಿಪ ಚಪ್ಪೋಡಾಗಿರುತಿರ್ದವು (ವೀಕೈಪು. 
6-೦೭-೪೫) ; ಚಿಪ್ಪೋಡ ತಿಳಿದಲುಹಿದಾತಗಂ ಸೇನಾಧಿಪಟ್ಟಗಟ್ಟುತ್ತ 
. « ಎ ನನ್ನರ್ಧಸಿಂಹಾಸನಾರೂಢನೆಂ ಮಾಳ್ಬ್ಪೆಂ (ಪ್ರಥುಪು. ೭-೦೭), ೨. 
ಸೊವರ್ಮು ; ಸ್ವತ್ತು ; ಆಸ್ತಿ: ಎಜ್ಞಾನವು ಯಾವೊಂದು ದೇಶದ 
ಚಪ್ಪೋಡೂ ಅಲ್ಲ (ವಿಕಾಸ. 80). ಚಪೋಡು: ೧. ಯಾ ಚಪೋಡ ಬರ 
ದಾತ ನಾಗೇನಹಳಿ ಚಕ್ರಪ್ಪನ ಪೌತ್ರರಾದ . . . ಹುಚಣ್ಣನ ಕೈಯ ಬರಹ 
(ಎಕ. ೫11, ತುಮಳೂ. ೪೩-೯೪ ; 3679). ಚಪ್ಪಗೋಡು: ೧. ಮೇಲು 
ಕೋಟೆ ಚಪ್ಪಗೋಡು ಇಲ್ಲದೆ ಬರಿಯ ಕಾಗದದಲ್ಲಿ ಈಚಿಗೆ ಅನಾಮಧೇಯ 
ಗುರುಗಳಿಂದ ಅಧಿಕಾರವನ್ನು ಪಡೆದವರು ಬರಿಯ ಬುಡ್ಡ ದಾಸಯ್ಯಗಳು 
(ಗೆರುದಾ. ೦೬೬). ಚೆಪ್ಪೋಡು: ೨. ಈ ಭೂಮಿ ಯಾವೂಬ್ಬನ ಚೆಪ್ಪೋಡಲ್ಲ; 
ಅದು ದೇವರದು (ಪುನರು. ೩೦೫) ; ಬುದ್ಧಿಶಕ್ತಿ ಯಾವೊಂದು ಜನಾಂಗದ 

. - ಚೆಪ್ಪೋಡಲ್ಲ, ಸ್ವಂತ ಆಸ್ತಿಯಲ್ಲ (ಶ್ರೀಷ್ಠಪ್ರ. ೪111, ಮುನ್ನುಡಿ). 

Pp ಇದು "ತಾಮ್ರಪತ್ರ' ಎಂಬ ಸಂಸ್ಕೃತ ಶಬ್ದದ ಅನುವಾದವಿರ 
ಬಹುದಂ. [ದೇ.8 ತಮಿ. ಮಲ: ಚೆಪ್ಪೇಟು 2 

ಚಪ್ರಾಸಿ "ಚಪರಾಸಿ' ನೋ. 

ಚಬಕ "ಚಬುಕು'” ನೋ. 

ಚಬಕಾರ "ಚಬುಕಾರ' ನೋ. 

ಚಬಿಕು "ಚಬುಕಂ' ನೋ. 

ಚಬುಕ "ಚಬಂಕು' ನೋ. 


80 


36 


40 


45 


ಚಬ್ಬಣವಾವಿ 


ಚಬುಕಂಗೆಯ್‌ (ಕ್ರಿ). ಚಾಟಿಯಿಂದ ತಿವಿದು ವೇಗಗೊಳಿಸು,-ಚುರುಕು 

ಗೊಳಿಸು : ಪತ್ತಿರ್ದ ಕುದಿರೆಯಂ ಚಬುಕಂಗೆಯ್ಕೆ (ಚಂದ್ರಳ್ಕು. ೭-೦೦೪). 
[ಚಬುಕ (ಎಚಬಂಕು) + ಕೆಯ್‌,) 

ಚಬುಕಾಯಿಸು (ಕ್ರಿ). ಎ ಚಬುಕಂಗೆಯ್‌ : ಬಾಲಕಿಯು ತನ್ನ ಕುದುರೆ 
ಯನ್ನು ಹಿಮ್ಮಡಿಯಿಂದ ಚೆಬುಕಾಯಿಸುತ್ತಾ . . . ಮುಂದೆ ಓಡಿಸಿ 
ಕೊಂಡು ಹೊರಟುಹೋದಳು (ಕೂರಾಣಿ. ೧೩). 

[ ಆಚಬುಕು + - ಇಸ್ಕು] 

ಚಬುಕಾರ, ಚಬಕಾರ, ಸಬಕಾರ (ನಾ). ಸೋಪು; ಸಾಬೂನು ; 
ಸಬ್ಬು: “ಚಬಕಾರ, ಚಬುಕಾರ-ಸಬಕಾರ” (ಗಂಗಾಮ. ೧೨೮. ಚೆಬಕಾರ: 
“ಮೇಲಿನ ಪ್ರಯೋಗವನ್ನು ನೋಡಿ. ಸಬಕಾರ: ಆ ಕೊಳೆಗೆ ನಾಲ್ಕು 
ಬಿಲ್ಲಿಯ ಸಬಕಾರ ಸಾಕಾಗಿದ್ದಿತು (ಜಯಂತ ೩೪೩; ಸಬಕಾರದ 
ನೊರೆಯನ್ನು ಮುಖದ ತುಂಬ ಮೆತ್ತುತ್ತಾರೆ (ರೇಕನ್ಮಿ. ೬೯); ತಲೆಗೆ 
ಸಬಕಾರ ಹಚ್ಚು ವದರಿಂದ ಕೂದಲುಗಳು ಬಿರುಸಾಗಿ ಬೆಳ್ಳಗಾಗುವವು 
(ಬ್ರಹ್ಮಜೀ, ೦೨೦). [ದೇ.॥ ತಮಿ. ಚವುಕ್ಕಾರ: ಮಲ. ಚವುಕ್ಕಾಯ್‌; ತುಳು. 

ಚಬಕಾರ, ಚಬುಕಾರ, ಸೌಕಾರ; ತೆಲು. ಚವುಕಾರ, ಚೌಕಾರ] 

ಚಬುಕು, ಚಬಕ, ಚಬಿಕು, ಚಬಂಕ, ಚಾಬೂಕು, ಚುಬುಕ್ಕು, ಸಬಕ 
(ನಾ). ೧. ಚಾವಟಿ; ಚಾಟಿ; ಚಡಿ: ಚಟುಲ ಹಯಗಳ ಚಬುಕನಿಕ್ಕಲು 
ಪುಟನೆಗೆದು , . . ತುಳಿದುವು ದಿವವನಾಕ್ಷಣಕೆ (ಕೌಶಿಂ೨. ೦೯-೦೧); ಬಲೆ ಪಟ 
ಹನುಮನ ಬಾಲ ಚಬುಕು ಕೊಳ್ಳಿ ತೊಲಗದ ಕಂಭ ಮುಂದುಲಿವ ತಲೆ 
ಕಳಸದ ಬಿರಿದಿನ ಹೆರಿಗೆಯ ಮಂದಿ ಕಲಹಕ್ಕೆ ಪೊಲಿಮಟ್ಟರು (ಕುರಾಸಾಂ- 
೦೦-೩೩); ಖಂಡದ ಹಿಡಿಗಲ್ಲು ನರದ ಚಬುಕುಗಳ ಗಂಡುಭೂತಗಳೆದ್ದ ವಾಗ 
(ಹರಿಸಾಂ. 89-8೬) ೨. (ಆಲಂ) ಚುರುಕಂ ; ಚಪಲತೆ : ಸುಬ್ಬು ಎಳೆ 
ನಾಗರಹಾವಿನಂತೆ ಚಬುಕಾಗಿ. . . . ತಿರುಗುತ್ತಿದ್ದ (ಛೀಮಕಾ.63). ಚಬಕ: 
೧. ಸಾರಥಿಯು ಪುನಃ ಕುದುರೆಗಳನ್ನು ಚಬಕದಿಂದ ಹೊಡೆಯುವನು 
(ಮುಂಬಯಿ. ೬-೨೯) ; ಒಂದು ದಿನ ಪೋಲೀಸರ ಚಬಕ ಬಿದ್ದು ನನ್ನ ಮೇಲೆ 
ಬಾಸಾಳವೆದ್ದಿ ತು(ಗಾಳಿಪ. ೧೨೪): ಕುದುರೆಗೊಂದು ಚಬಕದೇಟನ್ನು ಕೊಟ್ಟು 
ಹೇಳಿದ (ಶಾಪ. ೮). ಚೆಬಿಕು: ೧. ಆ ರಾಯನು... ತನ್ನ ಚಬಿಕಿನ 
ಪೆಟ್ಟಿನಿಂದ ಆತನನ್ನು ಬಹಳವಾಗಿ ನೋಯಿಸಲು (ಕೃವಾಅ: ೩೨೩). ಚೆಬುಕ: 
೧. ಚಬುಕ ಚಾಟಿ ಚಮ್ಮಟಿಕೆಯಿಂದಆ್‌ಚಟ್‌ಚ ಬಡಿದು... ಭಂಗ 
ಬಡಿಸೆಂದು ನಿರವಿಸಿದನು (ಜಿಬಪು.೩೬-೪೨). ಚೌಾಬೂಕು : ೧. ಕಾಕಾನಿಂದ 
ಚಾಬೂಕ ಏಟು ತಿಂದ (ದೀಪಹ. 11, ೧೯೮); ಬಡ ಟಾಂಗಾದವನ ಟೊಪ್ಪಿಗೆ 
ಎಲ್ಲಿಗೆ ಹೋಯಿತೆ, ಚಾಬೂಕು ಯಾರ ಕೈ ಸೇರಿತೊ! (ಶ್ರೀಕಾಂತ. 713, 
೬೪). ಚುಬುಕ್ಕು: ೧. ಸೈರಿಸದೆ ಆರ್ಪವರ ಚುಬುಕಿನ ಎಮ್ಮೆಬಾರಿನ 
ಪರಮಸೇವೆಗೆ ನಿನ್ನನ್ನು . . : ಎಳೆದೊಯ್ಯುತ್ತಿದೆ. (ಜಿಟ್ಟಿಆ. 3೦-೦). 
ಸಬಕ: ೧. ಚರ್ಮದ ಜೀನೂ ಮತ್ತು ಬಟ್ಟೆಯ ಸಬಕವೂ ಅವೆ 
(ಜಿಂಗಾಳ್ಮ. 34). 

ಚಬುಕುಮಾಡು, ಚಬಕುಮಾಡು ಎ (ಕಂದುರೆಯನ್ನೂ) ಚಬಂಕಿನಿಂದ 
ಹೊಡೆದು ಚುರುಕುಗೊಳಿಸು : ಛಾಯಾಗುಪ್ತನು ರಥಾಶ್ವಮಂ 
ಚೆಬುಕುವಾಾಡಿ (ಸೌಗಂಧಿ. ೨೯೭-೧1: ರಾಕ್ಷಸನು-ಅಶ್ವಮಂ ಚಬುಕು 
ಮಾಡುತ್ತಾ ಬರುತ್ತಿದ್ದನು (ಮುದ್ರಾಮಂ. ೧೫೦); ರಥಾಶ್ವಗಳ ಶರೀರಗಳಂ 
ಸವರಿ ಚಬಕುಮಾಡಿ . . . ರಥವನ್ನು ನಡೆಸು (ಕೃವಾವಿ. ೯೭). 
[ ಪಾರ. ಹಿಂ. ಚಾಬುಕ"; ಮರಾ. ಚಾಬೂಕ್‌ ] 

ಚಬ್ಬಣವಾವಿ (ನಾ). ಒಂದು ಊರಿನ ಹೆಸರಂ: ತೆಂಕಲು ಚಬ್ಬಣ 
ವಾವಿಯ ಸೀಮೆ (ಕಣ. 11, ೦೦-೨೩; 3092); ಚಬ್ಬಣವಾವಿಯ 
ಮಲ್ಲೇಶ್ವಿರದೇವರಿಗೆ ಸಿನ್ನಿಖೇಡದಲು ಬಿಟ್ಟ ಭೂಮಿ (ಕಣ. 11, ೦೬-೦೫; 

₹71. 


1122). 


ಚಬ್ಬಯ್ಯ 

ಚಬ್ಬಯ್ಯ (ನಾ). ಒಬ್ಬಾತನ ಹೆಸರು : ಅವರಣ್ಣಂ ಚಬ್ಬಯ್ಯಂ ಕಲ್ಲಂ 
ನಿಟ್‌ಸಿದಂ (ಎಕ. ೪111, ಸೊರಬ. ೩೮೬-೭; 1004). ` [ಚಬ್ಬ* ಅಯ್ಯ) 

ಚಬ್ಬಿಜೋಯಿ (ನಾ). ಒಂದು ಪ್ರದೇಶದ ಹೆಸರು : ರಾಜಾದಿತ್ಯರಸರ್‌ 
ಕೋಸವಳಂ ಸವಲಖ್ಛೇಯೆ ಭಾಗಮುಮಂ ಚಬ್ಬಿಜೋಯಿ ಯೆಪ್ಪ 
ತ್ತೊಂದು ಸಾಸಿರಮುಮಂ . . . ಪ್ರತಿಪಾಳಿಸುತ್ತುಂ (ಕಇಆ. 3೨-೭-೨೪; 
2088). [7] 

ಚಬ್ಬಿಸೆಟ್ಟಿ (ನಾ). ಒಬ್ಬಾತನ ಹೆಸರಂ: ಬಸವಸೆಟ್ಟಿಯ ಮಗಂ ಚಬ್ಬಿಸೆಟ್ಟಿ. 
(ಎಕ. 1%, ದೊಡ್ಮಬ. ೯-೮; [ ಚಬ್ಬಿ + ಸೆಟ್ಟಿ] 

ಚಬ್ಬೆ "ಸಬ್ಬೆ' ನೋ. 

ಚಮ (ನಾ). ಯಜ್ಞದಲ್ಲಿ ಸೋಮರಸವನ್ನು ಕುಡಿಯುವುದಕ್ಕಾಗಿ 
ಬಳಸುವ ಪಾತ್ರೈೆ- ಪಾನಪಾತ್ರೆ : ದಶಚಮದಿ ಹದಿನಾಲ್ಕುಗೃಹಗಳು 
ಮುಸಲ ಶಮ್ಯವುಲೂಖಲಂಗಳು . .. ಅಗ್ನೀದ್ರರಾ ದ್ವಾದಶಕರೊಪ್ಪಿದರು 
(ಕೌಶಿರಾ. ೦-೩೯). ಧ ಯಾಗದಲ್ಲಿ ೧. ಹೋತ್ಕವಿಗೆ " ಮಂಡಲ,' ೨. 
ಬ್ರಹ್ಮನಿಗೆ "ಚತಂರಸ್ರಕ', ೩. ಉದ್ಗಾತೃವಿಗೆ "ತ್ರ್ಯಸಿ', ೪. 
ಯಜಮಾನನಿಗೆ " ೈಥು', ೫. ಪ್ರಶಾಸ್ತ್ರೃವಿಗೆ «ಅವತಷ್ಟ', ೬. ಬ್ರಹ್ಮ 
ಶಂಸಿಗೆ "ಉತ್ತೋಷ್ಟ', ೭. ಪೋತೃವಿಗೆ "ವಿಶಾಖಿ', ೮. ನೇಷ್ಟ ವಿಗೆ 
“ದ್ವಿಗೃಹೀತಕ', ೯. ಅಚ್ಛಾವಾಕನಿಗೆ "ರಾಸ್ನಾವ', ೧೦. ಅಗ್ನೀಧ್ರನಿಗೆ 
"ಮಯೂಖಕ' ಎಂಬ ಹತ್ತುಬಗೆಯ ಚಮಗಳು ಬೇರೆ ಬೇರೆ 
ಖಂತ್ವಿಜರಿಗೆ ವಿಧಾಯಕವಾಗಿವೆ. ([ ಎಸಂ. ಚಮಸ) 

ಚಮಕ, (ನಾ). ಒಂದಂ ಅನುಕರಣ ಪದ : ದುಮುದುಮು ತತ್ತೊಂ 
ತತ್ತೊಂಗೆನುತಂ ಚಮಕಂ ತಕನಕ ತಕ ಎಂದೆನುತಂ, (ತುಂಗಳ. ೨). 

ಚಮಕ್ಕ (ನಾ), ಒಂದಂ ವೇದಸೂಕ್ತದ ಹೆಸರು: ಚಮಕದಿಂದ 
ಖಲಾಧಿಪತ್ಯ ವ ನಮಳಕದಿಂದಖಿಲಾತ್ಮಭಾವವಮರಮನುಜಭುಜಂಗ 
ಮುಖದೊಳ್ಳಿತ್ತರಿಸುತಿರಲು (ವಿವೇಭ. ೦೨-೯೪). '[ಸಂ.] 

ಚಮಕಾಯಿಸು (ಕ್ರಿ). ೧. ಕೋರೈಸು; ಕಂಕಲ್ಕ : ಅದನ್ನು ನೋಡಿದಂತೆಲ್ಲ 
ಕಣ್ಣು ಚಮಕಾಯಿಸಿ ಹೋಯಿತು (ಎಳೆಕ. ೩೯). ೨. ಎ ಚಮಕಿಸು ೩: 
ನನ್ನ ಕುದುರೆಯನ್ನು ಚಮಕಾಯಿಸುವುದರೆೊಳಗೆ ಭೀಮರಾಜನು ಮಾಯ 
ವಾಗಿ ಹೋಗಿದ್ದನು (ಶ್ರೀರಾಯ. ೨೦೬); ನಾಯಕನು , . , ಕುದುರೆಯನ್ನು 
ಚಮಕಾಯಿಸಿದನು (ಮಲ್ಲಿ. ೩೬. ೩. ನಡುಗಿಸು ; ಬೆದರಿಸು ; (8). 

[ಚಮಕ್ಕಾ (+ ಐ ಹಿಂ. ಚಮಕಾನಾ) + - ಇಸ್ಕು.] 

ಚಮಕಿ (ನಾ). ೧. ಬೇಗಡೆ; ಗುನ್ನಾಂಪಟ್ಟೆ. ೨. ಹೊಳೆಯುವ ವಸ್ತು,- 
ಪುಡಿ; ಕಿವಿಗಳಿರಡರಲ್ಲೂ ಮಿರುಗುವ ಚಮಕಿಯ ಕಾಗದದ ಓಲೆ (ಆಲಹೂ. 
೯): ನಾವು ಚಮಕಿಯ, ಅಂಗಿಯನ್ನು ತೊಟ್ಟು (ಅಲಿವು. ೨೨); ಚಮಕಿಯ 
ಕುಂಕುಮದ ಬಾಸಿಂಗ . . . ಮೆರಗು ಕೊಡುತ್ತಿತ್ತು (ಅಲಹೂ. ಕಳ). 
೩. ಖಡ್ಲಯುದ್ಧದಲ್ಲಿ ಒಂದು ವರಸೆ ; ವಿಂಂಚಿನ ವೇಗದ ಹೊಡೆತ: 
ಯಿಬ್ಬರು ಸಾಧಕರ ಕೈಗಳಲ್ಲಿ ಯಿದ್ದಂಥಾ ಬಂಡಿಕೋಲ್ಲಳ ವಳಗೆ ವಂದು 
ಬಂಡಿಕೋಲಿನ ಕೂಡಿ ಯಿದಿರಾಗಿ ಯಿದ್ದ ವೈರಿಯ ವಕ್ಷಸ್ಥಳದಲ್ಲಿ ದೃಢ 
ವಾಗಿ ಯಿದ್ದಂಥಾ ಏಟು ಯಾವದು ಅದು ಚಮಕಿಯೆಂದು ತಿಳಿಯಲ್ಪಡು 
ವುದು (ಐಡ್ಮಲೀ. ೩-೩೯). [ “ಹಿಂ. ಮರಾ. ಚಮಕೀ] 

ಚಮಕಿತ (ಗಂ). ೧. ಚಕಿತ; ವಿಸ್ಮಯಗೊಂಡ; ಬೆರಗಾದ. (ನಾ). ೨. 
ವಿಸ್ಮಿತನಾದವನು: ಒಡನೇ ಅವರು ಮಾಯವಾದದ್ದನ್ನು ಕಂಡ ಬಾಹ್ಮಣ 
ರೆಲ್ಲರೂ ಚಮಕಿತರಾದರು (ಪುರಾವಿ. ೧೦೪); ಭೂಪತಿಯು ಚಮಕಿತನಾಗಿ 
ನಿಂತು ಚಾರುನ ಮುಖದ ಕಡೆಗೆ ನೋಡುತ್ತಾ ನಿಂತುಕೊಂಡನು (ಇಪ್ಶಕ. 
೨೯೪): ದರವಾನನು ತೊಠಕಡಿಸುತ್ತ ತೂಕಡಿಸುತ್ತ ಹಠಾತ್ತಾಗಿ ಒಂದು 
ಸಲ ಚಮುಕಿತನಾಗಿ ಎಚ್ಚ ರಗೆೊಂಡರೆ (ನಿಬಂಧ. 11, ೩೬೭). 

[ಆಸಂ. ಚಮತ್ಕೃತ] 


918). 


೨೭೫೯ 


ಚಮಚ 


ಚಮಕಿಬಟ್ಟು (ನಾ). “ ಉಡುಪು, ಮೊ. ಗಳಿಗೆ ಸೇರಿಸಿ ಹೊಲಿಯುವ 
ನಾಣ್ಯದಾಕಾರದ, ಬೆಳ್ಳಿ, ಮೊ. ಗಳ ಅಲಂಕಾರದ ಬಟ್ಟು” (866810. 
ಇಂಕನಿ).. [ ಚಮಕಿ * ಬಟ್ಟು (ಬಟ್ಟ) 
ಚಮಕಿಸು (ಕ್ರಿ). ೧. ಲಕಲಕಿಸು; ಥಳಥಳಿಸು: ಕೆಂಪು ಬೆರೆತ ಜರಿಯ ದಡಿ 
ಹೆಚ್ಚು ರುಗರುುಗಿಸಿ ಚಮಕಿಸುತ್ತದೆ (ಜಿಂದುಏ. ೬೦); ನಗುವಾಗ್ಗೆ ಆಕೆಯ 
ತುಟಿಗಳೆರಡೂ ತೆರೆದು ಚಮಕಿಸಿದವು (ಕೆಂದುಟಿ. 56). ೨. ಜಳಪಿಸು ; 
ಹೊಳೆಯಿಸು : (8). ೩. ಚಾಟಿಯಿಂದ ಬಡಿದು ಚುರುಕುಗೊಳಿಸು: 
ಕುದುರೆಗಳನ್ನು ಚೆಮಕಿಸುತ್ತಿದ್ದಾರೆ (ಆರ್ಯಕಳ, ೦೨೪). 
[ಚಮಕು + - ಇಸ್ಯು) 


201 ಚಮಕು (ನಾ). ೧. ಥಳಕು; ಥಳಥಳಿಸಂವಿಕೆ: ಚಿತ್ತದ ಎಚ್ಚರವು 


ಅವರಿಗೆ ಸೊನ್ನೆ ; ಅವರಿಗೆ ಚಮಕು ಬೇಕು (ನಿಬಂಧ. 11, 3೦೮). ೨. 
ಹೊಳಪು : ಚನ್ನಬಸವಾಂಕನ ಬರೆವಣಿಗೆಯಲ್ಲಿ ಚದುರಿದೆ ಚಮಕಿಲ್ಲ 
(ಕಸಾಕ, ೩೩೦). ೩. ಚುರುಕು ; 'ಚೂಟಿ : ಹವಾದೊಳಗ ಹಾರಾಡಿದರ 
ಚಮಕ ಹತ್ತಲಿಕ್ಕೆ ಬೇಕು. ಚಮಕ ಇಲ್ಲ ಗಾಳಿ ಎಲ್ಲೈತಿ (ರಕ್ತಲ್ನ. ೩೨೭). 
[.-ಹಿಂ. ಮರಾ. ಚಮಕ್‌ ] 

ಚಮಗಾರ, ಸವಂಗಾರ, ಸಮ್ಮಕಾರ, ಸಮ್ಮಗಾಣಿ (ನಾ). ಚರ್ಮದ 
ಕೆಲಸ ಮಾಡಂವವನು ; ಮೋಚಿ : ಹಾದಿಯಲ್ಲಿ ಹೋಗುವ ಚಮಗಾರ 
ನನ್ನು ಮುಟ್ಟಿ ಹಾಗೇ ಮನೆ ಒಳಕ್ಕೆ ಹೊಕ್ಕು ಈತ ತಾಯಿಯನ್ನು 
ಮುಟ್ಟುವನು (ಗೌಕಾಂಗ. ೦): ಚೆಂದವಾದ ಚಪ್ಪಲಿಗಳನ್ನು ಮಾಡಿ... 
ಕೊಳ್ಳಲು ಒತ್ತಾಯ ಮಾಡುವ ಚಮಗಾರನನ್ನು ನೀವು ನೋಡಿರಬಹುದು 
(ಮಾವಾದ. ೦೦6). ಸಮಗಾರ: “ ಸಮಗಾರ-ಚರ್ಮಕಾರ ” (ಗಂಗಾಮ. 
೩೨೦) ; ಚರ್ಮದ ಮೇಲೆ ಆಸಕ್ತನಾಗುವವನು ಸಮಗಾರನೇ ಸರಿ ಎಂದು 
ಅಷ್ಟಾವಕ್ರ) ಮಹರ್ಷಿಗಳನ್ನುವರು (ಜೃಹ್ಮಜೀ. ೧೯೦): ಹಲವು ಸಮಗಾರರು 
ಕೂಡಿ ತೊಗಲೆಲ್ಲಾ ಪದ ಕೆಡಿಸಿದರು (ಗಾದೆ). ಸಮ್ಮಕಾರ: ಬ್ರಹ್ಮವನರಿದಲ್ಲಿ 
ಬ್ರಾಹ್ಮಣ ಸರ್ವ ಜೀವ ಹತಕರ್ಮಕ್ಕೊಳಗಾದಲ್ಲಿ ಸಮ್ಮಕಾರ (ಕಣ್ಮುಮು. 
೦೦). ಸಮ್ಮಗಾಣಿ: “ಚರ್ಮಕಾರ' (ನಾಕಾ. 1); “ಚರ್ಮಕೃತ್ಯಂ ಪಾದು 
ಕಾಕಾರನೆಂದೆನಲು ಸಮ್ಮ್ಮಗಾಜಿಂ” (ಮಂಗರಾ. ೦೧೨-೬): ಶ್ರೀಮಹಾ 
ಚಾತುರ್ವ್ವಿದ್ಯ ಸಮುದಯಮಿರ್ಚ್ಸಾಸಿರ್ವ್ವರುಂ ಈ ಊರ ಸಮ್ಮಗಾಜರಾ 
ಕವಟಕ್ತಿಯಾನ್ವಿಟ್ಟಾರ್‌ (ಕಣ. 1, ೪-೩; ಸು. ಆನೆಯ ಶತ); ಚೆಕಾರಕ್ಕೆ ಸಕಾರಂ- 
ಕ್ರಕಚೆ-ಕರಗಸೆ; ಚರ್ಮಕಾರ-ಸಮ್ಮುಗಾಟಿ (ಶಮದ. ೨೬೩ ಪ್ರಯೋ); ಹುಸಿ 
ಮೊಳೆತುದಂತ್ಯಜೆಯಲಾ .ಹುಸಿಯೆಸೆದುದಂಕುರ ಸಮ್ಮ ಗಾಜನಲಿ 
(ಳೌಶಿರಾ. ೦೦-೩೦) ; ದೂಸಿಗರ ಪೂವಡಿಗರ ಸಮ್ಮಗಾಜಿರ.. . . ನಾಡಿಗ 
ರೊಂದು ಜಂಗುಳಿ (ಕಾಮಾಕ್ಯ. ೭೮-0೪). ಐ. ಸಂಸ್ಕೃತದ "ಚರ್ಮಕಾರ' 
ಎಂಬ ಪದದಿಂದ ಚಮ್ಮಗಾರ' ಎನ್ನುವುದು ಸ್ವಾಭಾವಿಕವಾದ 
ತದ್ಭವ. «ಚಮಗಾರ' ಎನ್ನುವುದು ಅದರ ಮಂಂದಿನ ರೂಪ. 
ಸಕಾರದಿಂದ ಮೊದಲಾಗುವ ಮತ್ತೂ ಶಕಟರೇಫದಿಂದ ಕೊನೆ 
ಗಾಣುವ "ಸವ್ಮಗಾಜಿ'ವು ಕವಿಗಳಂ ಪ್ರಾಚೀನವೆಂದು ರೂಪಿಸಿ 
ಕೊಂಡ ಸ್ವರೂಪಗಳಿರಬಹಂದು. (ಸಂ. ಚರ್ಮಕಾರ] 

ಚಮಚ, ಚಮಚೆ (ನಾ). ಚಿಕ್ಕ ಸವುಟಿನಾಕಾರದ ಸಾಧನ : ಖಾರ 
ವನ್ನಾದರೂ ತಿನ್ನೋಣವೆಂದರೆ ಅದೂ ಅಷ್ಟೆ ಉಳಿದಿದೆ-ಒಂದು ಚಮಚ, 
ಎರಡು ಚಮಚ (ಆಗಸ್ಕ್‌. ೬); ಚಾಕು ಚಮಚಗಳ ಉಪಯೋಗ ಗೊತ್ತೇ 
ಇಲ್ಲ (ಪ್ರವಾಇ. 11, ೦೮೧). ಚಮಚೆ : ತಮ್ಮನ ತಟ್ಟೆಗೆ ಒಂದು ಚಮಚೆ 
ತುಪ್ಪ ಹೆಚ್ಚು ಬಿತ್ತು (ಜಿಂದುಟ. ೧೧); ಚಮಚೆಯಿಂದ ಹಾಲನ್ನು ಕುಡಿಸು 
ತ್ರಿದ್ದೆ (ಜನಜೀ. ೧೦೩); ನನಗೆ ನಿನ್ನ ಚುನಾವಣೆ ಗೀತೆಯನ್ನು ಚಮಚೆ 
ಯಿಂದ ಕುಡಿಸು (ಹನ್ನೊಂದ. ೩೫). 
(ಪಾರ. ಚಮ್ಚ, ಚುಮ್ಚ : ಹಿಂ. ಮರಾ. ಚಮಚಾ./ಸಂ. ಚಮಸ] 


ಚಮಚೆ 


ಚಮಚೆ "ಚಮಚ' ನೋ. 

ಚಮಟ, (ನಾ). ಹೆಚ್ಚು ಬೆವರುವ ಒಂದು ಬಗೆಯ.ರೋಗ (?) : ಈ 
ಗುಳಿಗೆಯಂ ಗರುಗದ ರಸದಲ್ಲಿ ಕೊಡಲು ಚಮಟ ಮಾಣು 0 (ವಿವೈವಿ. ೩೫) 

[*-ತೆಲು. ಚಿಮಟ, ಚೆಮ್ಮಟ 

ಚಮಟ್ಕ "ಚಮಡ' ನೋ. 

ಚಮಡ, ಚಮಟ್ಟ, ಚಮ್ಮಡ (ನಾ). ತೊಗಲು; ಚರ್ಮ: ಅದರ ಚಮಡ | 
ಸುಲೀದೆ ಬಿಡ್ಬಾರ್ಡು (ಕಾನೂರು. ೨೭೭); ಕಂಭಕ್ಕೆ ಕಟ್ಟೆ ಚಮಡ ಸುಲೀತೇನೆ 
(ಆಗಸ್ಟ್‌. ೯3); ಅವಳಿಗೆ ಈ ದಿನ ಚಮಡ ಸುಲೀದಿದ್ದರೆ .ನನ್ನ ಹೆಸರು 
ಬೇರೆ ಕರೀಬೇಕು (ಮಗಮಾಂ. ೩೬). ಚಮಟ: ಲೇ, ಸುಳ್ಳ ಹೇಳಿದರ 
ಒಬ್ಬೊಬ್ಬರ ಚಮಟಾ ಬೆಳಗೇನು (ಗ್ರಾಮಾಯ. ೩೭). ಚಮ್ಮಡ : ಚಮ್ಮಡ 
ಸುಲಿದು, ಚಪ್ಪಲಿಗೆ ಉಂಗುರ ಹೆೊಲಿಸಿಬಿಡುತ್ತೇನೆಯೇ (ನಡದಾ. 1, ೫೦೬). 

[+ ಹಿಂ. ಚಮಡಾ, ಚಮಡೀ; ಮರಾ, ಚಮಡೀ] 

ಚಮತು (ನಾ). ಚವಂತ್ಕೂರ; ಚಾತಂರ್ಯ: ಈ ಹೊಸ ಸರ್ವಜ್ಞ .. 
ಯಾವ ಸ್ಪಂಟ (ಚಮತು)ಮಾಡಲಿರುವನೆಂಬುದು ಅವರಿಗೆ ಗೋಚರಿಸಲಿಲ್ಲ 
(ಕನಕ. ೨8೫). [ ಸಂ. ಚಮತ್‌?) 

ಚಮತುಕಾರತ್ವ (ನಾ). ಎ ಚಮತ್ಕಾರ ೨: ಚಮತುಕಾರತ್ವದಿಂ ಬಾಡಬಂ 
ನಲಿವಂತೆ ಸುಮತಿ ತತ್ಸರಶುವಂ ಬೀಸಿಡಲ್‌ ಸಾರಥಿಯ ಕಂಠಮಂ 
ಕಡಿದೊಯ್ದೂದು (ಪರಶು. ೩೦-೩೬). [<ಸಂ. ಚಮತ್ಕಾರತ್ವ ] 

ಚಮತುಕೃತಿ (ನಾ). ಎ ಚಮತ್ಕಾರ ೨ : -ಅಮರಪುರಪಾಲನದ ಲೀಲಾ 
ಚಮತುಕೃತಿಗಿನ್ನೇನನೆಂಬೆನು (ನಿಧಾಗೆ. 5-೨೦-೦೬). 

[ <ಸಂ. ಚಮತ್ಕೃತಿ ] 

ಚಮತ್ಕರಿಸು (ಕ್ರಿ). ೧. ಸೋಜಿಗವನ್ನು ಉಂಟಂಮಾಡು ; ಆಶ್ಚರ್ಯ 
ಗೊಳಿಸು : ಸುಖಂ ಸುಳಿದಾಡೆ ಲೀಲೆ 'ಮೋಹರಿಸೆ ಗಳಂ ಚಮತ್ಕರಿಸೆ 
ಗದ್ಗದವರಾಂತಿರೆ (ಗಿರಿಕ: 4-೨೮) ; ತಳಹೆತ್ತಂ ದಣುವಟ್ಟಿ . , . ಬಾಹುತಳೆಂ 
ಚಮತ್ಕರಿಸೆ ನಾನಾಕೌಶಲಂದೋಜಿಕ`ದರ್‌ (ಶಬಕಂ. ೪-೭೫. ೨. ಅತಿ 
ಶಯಿಸು : ಚೆಲ್ವಂ ಚಮತ್ಕರಿಸುವಂತೆ ಸಾಹಿತ್ಯಮಂ ಸಯ್ತಿಡುವಂತೆ 
ಪ್ರಾಣಮಂ ಪರಿರಕ್ಷಿಪಂತೆ . . . ಪಾರ್ವತಿಯಂ ಸಲಹುತ್ತುಮಿರೆಯಿರೆ 
(ಗಿರಿಕ. ೩-೦೧೯ ವು. [ ಚಮತ್ಕರಣ್ಯ + - ಇಸ್ಕು 

ಚಮತ್ಕಾರ (ನಾ). ೧. ಸೋಜಿಗ; ಆಶ್ಚರ್ಯ ; ವಿಸ್ಮಯ. ೨. 
ಚಾತಂರ್ಯ ; ಕೌಶಲ : ನಯಾನೀಕ ಪ್ರಯುಕ್ತ ಮಹಾಮಂತ್ರ ನಿಚಯ 
'ಚಮತ್ಕಾರಮತಿವಿವೇಕ ಬುದ್ಧ್ವಾ ಜೀವಿ (ಎಇ. ೫121, ೩೩೦-೨೦ ; 929) ; 
ವರಪ್ರಸಾದಮ್ಮೂಟು[ರಾ]ಯಾಸ್ಥಾನ ಚಮತ್ಕಾರಬಗೆಕಾಆಟ (ಬೊಂಕಶಾ. 
೦೯೩೭, ಸಿಂದಗಿ. ೦೦-೮ ; 973); ಬಲಾತ್ಕಾರವಿದ್ದರೂ ಚಮತ್ಕಾರವಿರಬೇಕು 
(ಗಾದೆ. ೩. ಶೀಘ್ರತೆ ; ತ ೈರಿತತೆ ; ಬೇಗ: (8. ೪. (ಕಾವ್ಯವಿಸಾ] 
ಆನಂದ : ಆಹ್ಲಾದವಿಶೇಷಕ್ಕೆ “ ಚಮತ್ಕಾರ "ವೆಂಬ ಹೆಸರೂ ಉಂಟು 
(ಭಾರಮಾ. ೧೫೫). [ಸಂ.] 

ಚಮತ್ಕಾರಿ (ಗು). ೧. ಸೋಜಿಗವನ್ನುಂಟುವಾಾಡುವ ; ಆಶ್ಚರ್ಯಕರ 
ವಾದ, ೨. ಅಸಾಧಾರಣವಾದ ; ಅಸಾಮಾನ್ಯವಾದ. (ನಾ). ೩, 
ಚತುರನಾದ ವ್ಯಕ್ತಿ ; ಚಮತ್ಕಾರ ಮಾಡುವವನು : (೪. 

[ ಸಂ. ಚಮತ್ಕಾರಿನ್‌] 

ಚಮತ್ಕಾರಿತ (ಗಂ). ಚಕಿತಗೊಳಿಸಿದ ; ಎಸ್ಮಯಂವನ್ನುಂಟಂಮಾಡಿದ ; 
ಆಶ್ಚರ್ಯಗೊಳಿಸಿದ :. ನಿಖಿಳಜಗದಾಶ್ಚರ್ಯ ಶೌರ್ಯರಸ ಬಹುಲ 
ಬಾಲಕ್ರೀಡಾ ಚಮತ್ಕಾರಿತ ವೀರಚಕ್ರನುಂ (ಆದಿಪು. 0-೪೨ ವ). [ಸಂ./ 

ಚಮತ್ಕೃತ (ಗು). ೧. ಚಕಿತ; ವಿಸ್ಮಿತ. (ನಾ). ೨. ವಿಸ್ಮಿತನಾದವನು; 
ಎಸ್ಮಯಗೊಂಡವನಂ : ಅವನಂ ಚಮತ್ಕ ೃತನಾಗಿ ಅಲ್ಲಿಯೇ ನಿಂತನು 
(ಕಪಾಕುಂ. 3೩). [X0.] 


೨೭೬೦ 


5 


46 


ಚಮರಾಲವಟ್ಟ ಶಿ 


ಚಮತ್ಕೃತಿ (ನಾ). ೧. ಸೋಜಿಗ ; ಆಶ್ಚರ್ಯ : ಮಿಂಚುವ ವಿಭೂಷಣಕೆ 
ಮುಸುಕಿಟ್ಟು ಸುಳಿವರ್ಗೆ ಹೊಂಚುವ ಚಮತ್ಕ ತಿಯನಳವಡಿಸಿ (ಜೈಮಿಛಾ. 
೨೬-೦೦). ೨. ಕೌಶಲ ; ಚಾತಂರ್ಯ : ಸತ್ಕೃತಿ. .. ಚಮತ್ಕೃತಿಯಂ 
ಪಡೆದು ಸೊಬಗುವಡೆದತ್ತೀಗಳ್‌ (ಕಾದಂಪೂ. ೩): ಈ ಕೃತಿ ಪುಣ್ಯಾಕೃತಿ 
ತಾಂ ಚಮತ್ಕೃ ತಿವಿಲಾಸಾವಾಸಂ(ಸುಕುಮಾ. ೧-೪೫); ಶ್ಯಾಮಕಂಧರನೀವನೀ 
ಕೃತಿಗತಿಚಮತ್ಯ ತಿಯ (ಬಸಪು. ೧-೫). &. ಆಹ್ಲಾದ; ಆನಂದ: 
ಮತ್ಕೃತಿ ಚಮತ್ಕೃತಿಯಂ ಧರೆಗುಂಟುಮಾಡುಗುಂ 

[ಸಂ.] 

ಚಮನ್‌, ಚಮಾನು, ಚಮಾಲು (ನಾ). ಹೂದೋಟ; ಪುಷ್ಪೋದ್ಯಾನ: 
ಕೈದಿ ಕಛೇರಿ ಮುಂದಿನ ಸಣ್ಣ ಚಮನ್‌ನಲ್ಲಿ ಬಹಳ ದಕ್ಷತೆಯಿಂದ ಹೂಗಿಡಗಳ 
ಪಾತಿ ಕಟ್ಟಿ... ಕೆಲಸ ಮಾಡುತ್ತಿದ್ದ (ಕೆಲನೆ. ೪೦೪) ; ಮನೆಯ ಮುಂದೆ 
ಚಮನ್‌, ರೋಜಾ, ಡೇರಾ, ನಂದಿಬಟ್ಟಲು ಗಿಡಗಳ ಮಧ್ಯೆ ಪನ್ನೇರಿಳೆ 
ಹಣ್ಣಿನ ಮರ (ಹೊಸಕ್ತಿ. ೦೨೩). ಚೆಮಾನು ; ದಕ್ಷಿಣಾಮೂರ್ತಿ ದೇವ 
ಸ್ಥಾನಕ್ಕೆ ಚಮಾನು ಗುರಿಕಾರ ಕಪನೈಯ ಹಿತ್ತಾಳೆ ಬೌಕಟ್ಟು ಗುಬ್ಬೀಕದ 
ಸಹೆ ಮಾಡಿಶಿ ವಬ್ಬಿಶಿದ ನಿಲುವಿನ ಸೇವಾರ್ಥ (ಎಕ. ೩1೪, ಜಾಮರಾ. 
೨೩೬-೦ ; 1). ಚಮಾಲು : ಚಮಾಲನ್ನಂತು ನೋಡುವುದಕ್ಕೇ ಆಗದು, 
ಚೆನ್ನಾಗಿ: ಹುಲ್ಲು ಕೂಡ ಬೆಳೆದಿಲ್ಲ (ಕಿಂಕಥೆ. ೧೯೪). 

[ «ಪಾರ. ಹಿಂ. ಮರಾ. ಚಮನ್‌] 

ಚಮರ (ನಾ). ೧. ಉದ್ದವಾದ ಕೂದಲು ಮತ್ತೂ ಗೊಂಡೆಬಾಲವುಳ್ಳ 
ಒಂದು ಬಗೆಯ ಮೃಗ. ೨. ಚಮರಮೃಗದ ಬಾಲದ ಕೂದಲಿಂದ 
ತಯಾರಿಸಿದ ಕುಂಚ, ಚಾಮರ : “ಚಾಮರ ಚಮರಮದಕ್ಕುಂ” 
(ಕವಿಕಂ.೨೬೭); ಇಕ್ಕೆಲದ ಚಮರ ಸೀಗುರಿಯಿಂದೆ ಮೆಟ್‌ವುತುಂ (ನಂಬಿರ: 
4-೬೫); ಕರಗ ಕಾಳಾಂಜಿ ಬಡಪ ಗಿಂಡಿ ಚಮರವ ಧರಿಸಿದೂಳಿಗದವರು 

(ಕಂನವಿ, ೦೨-೩೭). ([ ಸಂ. ] 

ಚಮರಗಾರ್ತಿ (ನಾ). ಚಾಮರ ಬೀಸುವವಳು ; ಚಾಮರ ಬೀಸುವ 
ಊಳಿಗದವಳಂ: ಕಸ್ತೂರಿ ಹಿಂಗದ.ಚಮರಗಾರ್ತಿಯರು ಹೊಂಗದಳಿಯ 
ಕೋಮಲಪತ್ರೆ ವೀಜನದಂಗನೆ ಮೆಜದಳೊತ್ತಿನಲಿ (ಮೋಹತ. ೫-೩೯). 

[ ಚಮರ + - ಕಾಜ 4 -ತ್ತಿ (ಆ ಇತ್ತಿ) 

ಚಮರಜ (ನಾ). (ಚಮರೀಮೃಗದ ಕೂದಲಿನಿಂದ ಮಾಡಿದ) ಚಾಮರ: 
ಒರ್ವಳ್‌ ಕೊಡೆವಿಡಿವುದು ಮತ್ತೊರ್ವಳ್‌ ಚಮರಜಮು [ಪಾಕಾಂ. ಚಾಮ 
ರವ] ನಿಕ್ಕುತಿರ್ಪುದು (ಗಡಾಯು. ೯-೩೦) ; ಚಮರಜಮನಿಕ್ಕೆ ಖಚರ 
ಪ್ರಮದಾಜನಂ (ಪಂರಾಮಾ. ೦೪-೧೨೮). [0.7] 

ಚಮರಧಾರಿಗ (ನಾ). ಚಾಮರದ ಆಳು: ಹೆಡಪ ಬಾಹಿಯ ಚಮರ 
ಧಾರಿಗರ ದೊರೆಗಳುಳಿದರು ಬೆದಆ್‌ ರಥದಲಿ (ಕುವ್ಕಾಗ. ೧-೦೪). 

[ ಚಮರಧಾರ್ಯ + - ಇಗ] 

ಚಮರರುಹ (ನಾ).ಎಚಮರಜ : ತಚ್ಚಮರರುಹ ಮಹಾಶೋಭೆ ಕೈಗಣ್ಮೆ 
(ಪಂಪಧಾ. ೪-09); ಚಮರರುಹೆದ್ವಯಂ ಬೆಳಪ ಬೆಳ್ಸೊಡೆ ಪೂಮಟ? 
ಭಾಪ್ರತಾನಮತ್ತ ಮುಮಣಿಪೀಠಮಿಂದ್ರಸಭೆಯೆಂಬಿವು ಘಾತಿ ಚತುಷ್ಕ 
ಘಾತದಿಂ ಸಮನಿಸೆ (ಶಾಂತಿಪು. ೪-೬೫) ; ಚೆಮರರುಹಾಗ್ರಮಂ ಪಿಡಿದು 
(ಕಾದಂಉ. ೯೮) ; ಇಕ್ಕುವ ಚಮರರುಹೆಂ ತನ್ನ ಕಣ್ಣೆ ಮ್‌ ಯಾದಪುದು 
(ಅಜಿಪು. 8-89); ದೇಸೆವೆತ್ತುವು ಕಮಳಭವಂಗಿಕ್ಕುವಮಳೆ ಚಮರ 
ರುಹೆಂಗಳ್‌ (ಜಗವಿ. ೧-೩೮). [ಸಂ.) 

ಚಮರಾಲವಟ್ಟ (ನಾ). ಚಮರಮೃಗದ ಕೂದಲಿನಿಂದ ಮಾಡಿದ 
ಬೀಸಣಿಗೆ; ಚಾಮರ: ಆಳಿಯರ್‌ ಬೀಸುವ ಚಮರಾಲವಟ್ಟ ತಣ್ಣಾಳಿ 
ಯಿಂದವಳೊಡಲ್ಲಿಚ್ಚು . . . ಛಡಾಳಿಸಿತು (ಮೋಹಕ. ೨೭-೬೨). 

[ ಚಮರ + ಆಲವಟ್ಟ ] 


(ಜಗೆವಿ. ೦-೦೫). 


ಚಮರಿ 


ಚಮರಿ (ನಾ). ೧. ಹೆಣ್ಣು ಚಮರಮೃಗ : “ಆ ರೋಮಿ ಗೋಕರ್ಣ 
ಮೆನಲು ಚ[ಪಾಣಾಂ. ಲೈ]ಮರಿಯ ಮೃಗ[ಪಾಕಾಂ. ಚಮರಿಮೃಗ]ಮದು” 
(ಮಂಗರಾ. ೪೯-೦೦) : ಮುಸುಗಳಿವು ಕತ್ತುರಿಯ ಮೃಗವಿವು ಚಮರಿಯಿವು 
.- . . ಗಜಗಮನೆ ನೋಡು (ತೊರರಾ. ೩-೦-೩೦) ; ಉಡುಗುತ್ತಲ್ಲಿರ್ಪದುದ್ಯ 
ಚ್ಚಮರಿ ರಜಮನಾ ತಾಣದೊಳ್‌ ಹಸ್ತಿ ಕೈನೀರಿಡುತಂ ಸಮ್ಮಾರ್ಜನಂ 
ಗೈವುದು (ರಾಜಶೇ. ೧-೦೨೬). ವಿ. ಚಮರಮೃಗದ ಬಾಲದ. ಕೂದಲು: 
ಆನೆಗಳ ದಂತಂಗಳುಂ ಮುತ್ತುಗಳುಂ ಪುಲಿಯ ತೊವಲ್ಗಳುಮಂ ಚಮರಿ 
ಗಳುಮಂ ಕೊಂಡು ಬಂದು (ವಡ್ಮಾರಾ. ೦೬೩-೦೩); ಚಮರಿಯನೆಯ್ದ್ಗೆ 
ಕರ್ಬುನದ ಮುಟ್ಟುಗಳಂ ಪಿಡಿದಿರ್ದು ಮಾಲಿ ನೀಂ (ಅಬೃಮ. ೬-೨೨). 
೩. ಚೌರಿ; ಚಾಮರ: ಢಾಳಿಸುವ ಹಲವು ಚಮರಿಗಳ ಮಧ್ಯದೊಳೋಲಗಂ 
ಗೊಟ್ಟು ಕುಳ್ಳಿರ್ದ (ಹಡಕಾ. ೦೦-೩೭); ನನೆದವು ಬಾಹಂರಕೆ ಹೆಕ್ಕರಿಕೆ ಹಲ್ಲಣ 
ಜೋಡು ಸೀಸಕ ಛತ್ರ ಚಮರಿಗಳು (ಕುವ್ಕಾಬ್ರೋ. ೩-೪೦). ೪. ಒಂದು 
ಬಗೆಯ ಮಾನು: _ “ ಚಮರೀ-ಚಮರೀಮೃಗ, ಮಾನಭೇದ” 
(ಓಷಧಿ. 8೪). [ ಸಂ. ಚಮರೀ] 

ಚಮರಿಕ (ನಾ). ಒಂದು ಬಗೆಯ ಮರ; ಕೋವಿದಾರವೃಕ್ಷ. [ಸಂ.] 

ಚಮರಿಮೃಗ (ನಾ).-ಚಮರೀಮೃಗ : “ಆ ರೋಮಿ ಗೋಕರ್ಣಮೆನಲು 
ಚಮರಿ ಮೃಗ[ಪಾಕಾಂ- ಚಮರಿಯಮೃಗ ಮದು” (ಮಂಗರಾ. ೪೯-೦೧). 

[ ಚಮರಿ + ಮೃಗ] 

ಚಮರೀಜ (ನಾ). ಇ ಚಮರಜ : ನಾನಾಚಮರೀಜವಾಯು -ಸಭೆಯಂ 
ತಳ್ಳೊಯ್ಯಲಿರ್ದರ ಜಗತ್ಟತಿಯೊೌಡ್ನೋಲಗದೊಳಿ (ಜಗವಿ. ೦-೨೬). [ಸಂ.7 

ಚಮರೀಜಕಾಂತೆ (ನಾ).ಚಾವಂರ ಬೀಸುವ ದಾಸಿ: ಚಮರೀಜಕಾಂತೆಯರ್‌ 
ಸಿತಚಮರದ ವಿಕ್ಷೇಪದಿಂದಮೆಸೆದರ್‌ (ಕಾದಂಪೂ. ೪೭೩). 

[ ಚಮರೀಜ + ಕಾಂತೆ] 

ಚಮರೀಮೃಗ (ನಾ). ಎ ಚಮರಿ ೧: ಚಮರೀಮೃಗಶಿಶು ತಂದುದು 
ನಮಗಿದು ಸಾಫಲ್ಯಮಾಯ್ತು (ಕುಸುಮಾ. ೭-೮೬) ; ಬಳಿಕಲ್ಲಿಕಸ್ತೂರಿಮೃಗ 
ಚಮರೀಮೃಗ . . . ಪವಿತ್ರಮೃಗ ಜಾತಿಗಳುಂ (ವಿವೇಕ. ೨೦೨) ; ಉರಿ 
ಗಣ್ಣ ಚಮರೀಮೃಗಂ ಹೇರಣಿಲು ಚಿತ್ರಕ (ರುಕ್ಮಾಂಗ. ೦೦-೪). [ಸಂ] 

ಚಮರೀರುಹ (ನಾ).ಎಚಮರಜ: ಮಿಳಿರ್ವನ್ನಂ ಚಮರೀರುಹಂ ಮಿಜುಗು 
ವನ್ನಂ ಪಾಂಡರಚ್ಛತ್ರಮಂಡಳೆಂ (ಆಗವಿ. ೪-೯೯); ಜಿನಾಂಬಿಕೆಗಿಕ್ಕಿ ದರಮರಿ 
ಯರಮರೆ ಧವಳಚಮರೀರುಹಮಂ (ಪುಷ್ಪಪು. ೯-೬೪). [ಸಂ.] 

ಚಮಸ (ನಾ). ೧. ಯಾಗಾದಿಗಳಲ್ಲಿ ಸೋಮರಸವನ್ನು ಕಂಡಿಯುವುದ 
ಕ್ಕಾಗಿ ಬಳಸುವ ಪಾತ್ರೆ,- ಪಾನಪಾತ್ರೆ: ಚಮಸ ದರ್ವೀ ಆಜ್ಯಸ್ಮಾಲೀ 

. ಪ್ರಮುುಖಪಾತ್ರವಿಶೇಷಂಗಳು (ವಿವೇಕ. ೦೩8) ; ವಿಹರಿಸುವ 

ದರ್ಭಾಸ್ತರಣದ ಚಮಸಾದಿಗಳ ಬಹುಸಾಧನಂಗಳಿಂ (ಜೈವಿಂಭಾ.' ೩೩-೩೮) ; 
ಸೋಮಲತೆಗಳನ್ನು ಕೊಂಡು ತಂದು ಚಮಸಗಳಿಂಬ ಪಾತ್ರೆಗಳಲ್ಲಿ ಸೋಮ 
ರಸವನ್ನು ಗ್ರಹಿಸಿ (ಶಿವದ. ೨೦೨-೧೪). "ಚೆಮ' ಪರಾ. ೩ ಚಮಚ; 
ಸಣ್ಣ ಆಕಾರದ ಸವುಟು : ಪಾಯಸದ ಸವಿಯನಟ್‌ಗುಮೆ ಚಮಸಂ 
(ನೀತಿಮಂ. 1, ೩೦೪). ೩. ಅಕ್ಕಿಹಿಟ್ಟು, ಗೋಧಿಹಿಟ್ಟು ಮೊದಲಾದುವು 
ಗಳಿಂದ ಮಾಡುವ ಒಂದು ಬಗೆಯ ಸಿಹಿತಿಂಡಿ,-ವಿಂಠಾಯಿ. [೫0.7 

ಚಮಸಿ (ನಾ). ಎ ಚಮಸ ೧: “ಚಮಸಿ-ಸೋಮಪಾನಪಾತ್ರ” 
(ಸಿದ್ಧಾಂತಿ. ೩೮೬). [ಸಂ. ಚಮಸೀ) 

ಚಮಾನು "ಚಮನ್‌' ನೋ. 

ಚಮಾಲು "ಚಮನ್‌' ನೋ. | 

ಚಮು (ನಾ). ೧. ಪಡೆ; ಸೈನ್ಮ: “ಪೃತನಾನೀಕ ಧ್ವಜಿನೀ ಪತಾಕಿನೀ ಸೇನೆ 
ಬಳ ಚಮೂ ಚಕ್ರಾಖ್ಯಂ” (ವಸ್ತುಕೋ. ೮೩-೭); “ ಪೃತನಾ, ಸೇನಾ .. . 
ಚಮೂಃ, ವರೂಧಿನೀ, ಅನೀಕಿನೀ, ಅನೀಕಂ-ಈ ೧೦ ಪಡೆ” (ಹಲಾಯು. 


೨೭೬೧ 


5 


ಚಮ್ಮ 


| ೭೫-೩೦೩). ೨. ೭೨೯ ಆನೆ, ೭೨೯ ರಥ, ೨೧೮೭ ಕುದುರೆ, ೩೬೪೫ 
ಕಾಲಾಳು-ಇವುಗಳನ್ನುಳ್ಳ ಒಂದು ಸೈ ೈನ್ಯದಳೆ: “ಪೃತನೆಯವು ಮುಂದೆ 
ಮೂಟಾಗೆ ಚೆಮು ” (ಮಂಗರಾ. 5೬-೩೦1. [ಸಂ. ಚಮೂ?)] 

ಚಮೂನಾಥ (ನಾ). ಪಡೆವಳ; ದಂಡಾಧಿಪತಿ; ಸೇನಾನಿ : ಚಮೂನಾಥ 
ಚಕ್ರಾಧಿನಾಥಂಗೆ ಜಯಪ್ರಾರಂಭಗಚ್ಛಸೃಟಿಕಕಳಶವಮುಂ ತೀವಿ (ಆದಿಫು 
೨೨3-೮) ; ಗಂಗರಾಜ ಚೆಮೂನಾಧನೆ ಜನನಿ (ಎಕ. 11, ೧೦೮-೨೩ ; 1120). 

[ಸಂ. (ಚಮೂ* ನಾಥ) ] 

ಚಮೂಪ (ನಾ). ಎ ಚಮೂನಾಥ : ಅರಮನೆಯೊಳೊಡನೆಯ ಚಮೂಪ 

ರೊಡಗೂಡಿ ಮಜ್ಜನ ಭೋಜನಂ ಮಾಡಿ ಪವಡಿಸಲು (ಹಠಕಾ. ೪-೩೩೩). 
[ಸಂ.] 

ಚಮೂಪತಿ (ನಾ).2ಚಮೂನಾಥ : “ ಚಮೂಪತಿಯನೀಕಸ್ಥನೆನೆ ದಂಡ 
ನಾಥನಕ್ಕು” (ಮಂಗರಾ. ೮೦-೮) ; ಸಿಂಧುರಾರಾತಿಯಂ . . . ಚಮೂಪತಿ 
ಕಂಡಂ (ಆದಿಪು. ೦೬-೪೫) ; ಜನಪತಿ ಮೆಚ್ಚಿ ತನ್ನಯ ಚಮೂಪತಿ ಮಾಡಿದಂ 
(ಅಜಿಪು. ೦-೪೩). [ಸಂ. (ಚಮೂ * ಪತಿ) 


351 ಚಮೂರ (ನಾ). ಹಂಲಿ; ವ್ಯಾಘ್ರ: “ ವ್ಯಾಘ್ರಂ ತರಕ್ಷು ಮೃಗರಿಪು. 


26 


40 


ಚಮೂರವೆನೆ ಶಾರ್ದೂಲಂ” (ವಸ್ತುಕೋ. ೪೦-೦) ; “ಚಮೂರವೆನೆ ಹುಲಿ” 
(ಮಂಗರಾ. ೪೭-೭) ; ಹರಿಣ ಚಮೂರಂಗಳ್‌ ಶಾಂತರೂಪದಿಂದಿರ್ದುವಜಿತ 
ನಾಥನ ಕೆಲದೆೊಳ್‌ (ಅಜಿಪು. ೭-ಟಿ; ತೊಟ್ಟನೆ ಬೀಟ್‌ ಮೇಲೆ ಪುಲಿ 
ದೋಲ್‌ ನಿಜದೀವದ ಪುಲ್ಲೆ ಬೆರ್ಚಿ ಧೀಂಕಿಟ್ಟು ಚಮೂರವೆಂದು 
ಬಿಜುತೋಡೆ (ಪುಷ್ಪಪು. ೫-೦೦೦). [?] 

ಚಮೂರು (ನಾ). ಒಂದು ಬಗೆಯ ಜಿಂಕೆ ; “ಶ್ರೇಷ್ಠವಾದ ಚರ್ಮವುಳ್ಳ 
ಜಿಂಕೆಯ ಭೇದಗಳು” (ಅಮರ. ಟೀ). [ಸಂ.] 

ಚಮೂವಲ್ಲಭ (ನಾ).2ಚವಂೂನಾಥ: ವಾಜಿಗಳಂ ವಿಳಾಸಿನಿಯರಂ ತನ್ನಂ 
ಚಮೂವಲ್ಲಭಾಭರಣಂ ಶ್ರೀಪತಿ (ಸೌಇಇ. ೩೫, ೬೪-೯; 1112). 

[ಸಂ. (ಚಮೂ + ವಲ್ಲಭ)? 

ಚಮ್ಮ, ಚೆಮ್ಮ, ಸಮ್ಮ, ಸವ್ಮ್ಯ (ನಾ). ಚರ್ಮ ; ತೊಗಲು : ತನು 
ವೆಂಬ ಮನೆಗೆ ಅಸ್ಥಿಂಗಳು ಚೆಮ್ಮ [ಪಾಕಾಂ ರ್ಮ]ದ ಹೆಂಜರ ನರದ 
ಭೀಮಗಟ್ಟು (ಆದವ. ೦೩-೩೩): ಮೆಟದಿದಿರಾಗಿ ತಾಗಿದ ಗಜಾಸುರನಂ 
ಪಿಡಿದೆತ್ತಿ ಚಮ್ಮವಂ ಸಜಿಸಲ್‌ಸಅನೆ ಸೀಳ್ದು ಬಿದಿರ್ಚಿಯಾಡುತ (ಎಕ. 
೫೪1, ಜಿಕ್ಕನಾ. ೬೦-೨೩; 3856). ಚೆಮ್ಮ: (ಚೆಮ್ಮಾವುಗೆ' ಪರಾ. 
ಸಮ್ಮ: “ ಸಮ್ಮ (ಸಮ, ಚವ್ಮ್ಮಿ)-ಚರ್ಮ(ನ್‌) ತೊಗಲು?” (ತದ್ಕಕೋ. 
೪೩). "ಸಮಹಾರ' ಪರಾ. ಸಮ್ಮ: ನೆಆಕ ತೋಲ್‌ ತೊವಲುಂ ಸಮ್ಮ 
ಮದಿರದಕ್ಕುಂ ಚರ್ಮ ” (ಕವಿಕಂ. 63); “ ಸಮ್ಮವೆನೆ ಚರ್ಮ” (ಕರ. 
908); ನುಣ್ಣುವಟ್ಟು ತೋಟ್‌ ಬಿಗಿದುಟ್ಟ ಪುಲಿದೊವಲೊಳಂ ತಕ್ಕಿನಿಂ 
ಮಿಕ್ಕು ಪೋರ್ದಾನೆರಕ್ಕ ಸನ ಸ( ಶಾಕಾ. ಚ ]ಮ್ಮದ ಮೇಲ್ವೊದಿಕೆಯೊಳಂ 
ಚೆಲ್ವನಾಂತು (ಕಲಿಕಾ. ೧೬೭) ; ಕಣ್ಣಪ್ಪನಡಿಗೆರ್ಪು ಭರದಿನೊರಸಲ್ಲಮ 
ವೆಡೆದು ಪೋದುದು (ಆರಾಜ. 4-೨6); ಮಯ್ಯ ಸಮ್ಮಂ ಸುಗಿದು (ಭಾವಜಂ. 
೫-೭); ನಸುನಗುತ್ತೆರಳೆಯಂ ತಾಳ್ಡು ಪುಲಿಯಂ ಸೀಳ್ದು ಪೊಸಸಮ್ಮ 
ವುಟ್ಟು ಫಣಿಗಳ ತೊಟ್ಟು ಕೈದುಗಳನೆಸಕದಿಂ ಧರಿಸಿ (ಜಿಬಪು. ೨೦-೩೦) ; 
ಶಿರಮಾಲೆಯಾಭರಣ ನಿರ್ಮಲ ದುಕೂಲಂ ಸಮ್ಮದಂಬರಂ ಕುಂಕುಮದ 
ತಿಲಕ ಪಣೆಗಣ್‌ ವಿರಾಜಿಸುವರ್ಧನಾರೀಶ ಸಿದ್ಧನಂಜೇಶ ಸಲಹಾ (ಗುರುಣಾ. 
೧೧-೦) : ಪೊಂಬುಲಿ ಸಮ್ಮ ಮಾನೆದಲೆಮುತ್ತು ಮೊಲಂಗಳ ಬಿಕ್ಕು... 
ಪೀಲಿಯೆಂಬಿವಂ ತುಂಬಿದ ಕಂಬಿಯಂ ತಳಿದದೇಂ ತಳರ್ದತ್ತೊ ಪುಳಿಂದ 
ಸಂಕುಳಂ (ರಾಜಕೇ. 8-೦೦೪); ಮೆತ್ತನೆಯಾದ ಸಮ್ಮದೆ ಮನೋಹರ 
ಮೆಂಡೆನಿರ್ಸಿದ ತೆಳ್ತಸಿರ್‌ ಬಿತ್ತರಮಾಗಲ್‌ 
*ಸಮ್ಮವಾವುಗೆ' ಪರಾ. 


(ಹಾಲಾಸ್ಕ. 
[ <ಎಸಂ. ಚರ್ಮುನ್‌ ] 


೧-೧೩-೨೬). 


ಚಮ್ಮಖಳ್ಳ 


ಚಮ್ಮಖಳ್ಳ (ನಾ). ಚರ್ಮದ ಮೇಲಿನ ಕಲೆ,-ಕೆಂಪುಚಂಕ್ಕೆ : ತಲೆಗಾತ್ರ 
ಸ್ಫುರಣಂ ನರವುಲಿ ಕಾರೆಳ್ಮಟಿ ಚ(0)ಮ್ಮಖಿಳ್ಳೆಂದಿನಿತುಂ ಬಲದೊಳ್‌ 
ಪುರುಷಂಗೆಡದೆೊಳ" ಲಲನೆಗೆ ಸಮನಿಸಿದೊಡಿಷ್ಕ ಫಲಮಂ ಕುಡುಗುಂ 
(ಲೋಕೋಪ. ೧೧-೬೪). [ಚಮ್ಮ + ಖಿಳ್ಳೃ (4-Pಪ್ರಾ. ಖಲ್ಲ ವ ಗುಳ್ಳಿ)] 

ಚಮ್ಮಟ (ನಾ). ಚರ್ಮದ ಹೊದಿಕೆಯಂಳ್ಳ ಗುರಾಣಿ,- ಖೇಟಕ : 
ಬಹುಭಾರಣದ ಚಮ್ಮಟದ ಖಡುಗದ ಪಾರಗದ ಪರಿಣತರು ಹೆಣಗಿದರು 
(ಕುವ್ಕಾದ್ರೋ. ೧೪-೫). [ ಸಂ. ಚರ್ಮಪಟ) 

ಚಮ್ಮಟಕೆ,, ಚಮ್ಮಟಿಗ್ಗೆ, ಚಮ್ಮಟ್ಟಿಗ್ಗೆ, ಚಮ್ಮಡಿಕೆ(ನಾ). ಕಮ್ಮಾರನು 
ಬಳಸುವ ದೊಡ್ಡ ಸುತ್ತಿಗೆ ( ಮಾಯೆಗಲುಗದ ಧೈರ್ಯವೆಂಬಡೆಯ 
ಮೇಲಿರಿಸಿ ನಿತ್ಯವೆಂದೆಂಬ ಚಮ್ಮಟಿಕೆ[ಪಾಕಾಂ. ಗೆ]ಯಿ2ಂ ಪೊಡೆವುತಂ(ಇ8ರ. 
ಜೀ. ೦೦೭-೨೧). ಚೆಮ್ಮಟಿಗ್ನೆ : ಕಾಯ್ದ ಮೊಳೆಯ ಚಮ್ಮಟಿಗೆಗಳಿಂದೆ 
ಅಡಸಿ ಹೊಯ್ಕೆ (ಸಾನಂಜ. ೬-೦೦ ರಗಳಿ); ಅಸ್ತಿಗಳನು ಮುಟ್‌ಯದೆ 
ಚಮ್ಮಟಿಗೆಯೊಳು ಕೊಜಕಿಯದೆ ಗರಗಸವಿಡಿದು ಕೈಕಾಲ್ಗಳ ಬಟ್‌ದೇಕೆ 
ಕೊಂದೆನೊ ರಣದಿ (ವರ್ಧಡ. ೮-೧೨): ಕಲ್ಲುಗಳಿದ್ದರೆ . .. ಚಾನಗಳಿಂದಾಗಲಿ 
ಚವ್ಮುಟಿಗೆಯಂಥ ದೊಡ್ಡ ಸುತ್ತಿಗೆಯಿಂದಾಗಲಿ ಒಡೆದು ತಂದು ಹೊಲದ 
ಮೇರೆಗೆ ಹಾಕಬೇಕು (ಕೃಷಿಪ್ರ. ೪೧). ಚಮ್ಮಟ್ಟಿಗೆ, : (8). ಚಮ್ಮಡಿಕೆ : 
ಚಮ್ಮಡಿಕೆ ಮೊದಲಾದುವಟಂ ಬಡಿವ (ಶಾಸ್ತ್ರಟೀ. ೬೦-೨). 

[ ದೇ. ತಮಿ: ಚಮ್ಮಟ್ಟಿ; ತುಳು. ಚಮಟಿಗೆ; ತೆಲು. ಸಮ್ಮೆಟ ] 

ಚಮ್ಮಟಿಕ್ಕೆ "ಚಮ್ಮ ವಟ್ಟಿಗೆ' ನೋ. 

ಚಮ್ಮಟಿಗೆ, "ಚಮ್ಮಟಿಕ್ಕೆ' ನೋ. 

ಚಮ್ಮಟಿಗೆ, "ಚಮ್ಮವಟ್ಟಿಗೆ' ನೋ. 

ಚಮ್ಮಟ್ಟಿಗ್ಗೆ "ಚಮ್ಮಾಟಿಕ್ಕೆ' ನೋ. 

ಚಮ್ಮಟ್ಟಿಗೆ, "ಚಮ್ಮವಟ್ಟಿಗೆ' ನೋ. 

ಚಮ್ಮಡ ಚಮಡ' ನೋ. 

_ಚಮ್ಮಡಿಕೆ "ಚಮ್ಮಟಿಕ್ಕೆ' ನೋ. 

ಚಮ್ಮಡೆಗದ್ದೆ (ನಾ). ಕೆಂಪುಮಣ್ಣಿನ ಗದ್ದೆ (?): ಶೇರಿದ ಚಂಮಡೆಗದ್ದೆ 
ತೆವರ ಯಸಗಮೆಳೆ (ಎಕ. 111, ತಿರುಮ. ೬೩-೫೦೩; 1744). 

[ ಚವ್ಮುಡೈ + ಗದ್ದೆ (<ಗಟ್ಸ್‌) 1 

ಚಮ್ಮಣಿವಟ್ಟು "ಚೆಮ್ಮಣಿವಟ್ಟು' ನೋ. 

ಚಮ್ಮರ "ಚಮ್ಮಾರ' ನೋ, 

ಚಮ್ಮರಿಗೆ (ನಾ). ಚಾಟಿ ; ಬಾರುಕೋಲು ; ಕೋರಡೆ: ಅಟುವತ್ತಾಟು 
ಮಂಡಳಿಕರ ಬೆಂನ ಚಂಮರಿಗೆ ಹೊಳೆಕಲ್ಲ ಬೆಣೆಯನಾಯ್ಕೆನ ಮಗ 
ಕಂಬೆಯ ನಾಯ್ಕ (ಎಕ. ೩೪1, ತಿಪಟೂ. ೧೬೦-೧೦; 1277). 

[ <ಚಮ್ಮಟಿಗೆ? ] 

ಚಮ್ಮವಟ್ಟಿಗೆ, ಚೆಮ್ಮಟಿಕ್ಕೆ, ಚಮ್ಮಟಿಗೈೆ, ಚಮ್ಮಟ್ಟಿಗೆ,, ಸಮಟಿಗೆ, 
ಸಮ್ಮಟಿಗೆ (ನಾ). ಬಾರುಕೋಲಂ ; ಚಾವಟಿ : ತತ್ತು ರಂಗವನು 
ತೆಗೆದಂಗಣಕೆ ಹಲ್ಲಣಿಸಿ ಹತ್ತಿ ಹೊಯ್ದಾ ಚವರ್ಮಿವಟ್ಟಿಗೆಯ ಹುಯ್ಲಾಗೆ 
ಕಣುತ್ತು ನಭಕುಪ್ಪರಿಸೆ. ಜಗುಳ್ತಧೋಗತಿಗೆ ಬೀಳ್ವಂದದಿಂ ಬಿಳ್ಚನವನು 
(ಸಮ್ಮಕ್‌. ೧೧-೬೦). ಚಮ್ಮಟಿಕ್ಕೆ ; ಬಿರುದರ ಬೆನ್ನ ಚಮ್ಮಟಿಕೆ ಗಂಡರ 
ದಾವಣಿ ವೀರಘಂಟೆಯಂಪ್ಪರಗುಡಿ ಬಿಲ್ಲ ಜೇವಣಿಕೆ ಕಣ್ಣಲೆ ಕಾಸದೆಯಂಬ 
ಡೊಂಬಿನಾಳ್‌ ಧುರಧರೆಯೊಳ್‌ ಸಹಸ್ರವಿದಿರಾದಡಮಂತಕನೆಮ್ಮೆವೋರಿ 


೨೭೬೨ 


20 


೬೦ 
ಲಾ 


30 


ಯಂತಿರೆ ಕಡೆವೊಯ್ದೆನಲ್ಲದಡೆ ಮಾಡುವೆನಗ್ನಿಮು ಖಪ್ರುವೇಶಮಂ| 


(ಮಹಾನೇ. ೧೧-೧೩೬) ; ಚಮ್ಮಟಿಕೆಯಂ ಪಿಡಿದು ರಥವನು ತಿರುಗಿಸುತ 
ಲಂಡು (ಕಾವದಿ. ೩೯): ಎತ್ತಿ ಚಮ್ಮಟಿಕೆಯನ್ನು ಚಪ್ಪರಿಸುತ್ತ ವಾಜಿಗಳನ್ನು 
ಗರಗರಸುತ್ತ (ಮುಲ್ಮಾಶಾ. ೫-೩೦). ಚಮ್ಮಟಿಗ್ಗೆ ೭“ ಚರ್ಮದಂಡಃ, ಕಶಾ 
- ಈ ೨ ಚಮ್ಮಟಿಗೆ” (ಹಲಾಯು. ೭೩-೨೮೮) ; “ಕಶೆ ಚರ್ಮದಂಡಮೆನೆ 


ಚಮ್ಮವಾವುಗೆ 


ಚಮ್ಮಟಿಗೆಯೆನಿಸಿಕ್ಕು ” (ಮಂಗರಾ. ೮೧-೧೩); ಅನ್ನೆಗಂ ನಕುಳನುಮಂಕ 


ವಣಿಯುಂ ಬಾಳುಂ ಬಾರುಂ ಚಮ್ಮಟಿಗೆಯುಮನೊರ್ವ ಕೀಟಿಳಿಂ 


ಪಿಡಿಯಿಸಿಕೊಂಡು ಬಂದು (ಪಂಪಧಾ. ೮-೩೪ ವ; ಬಬಟಲ್ವೊಡಲೊಳ್‌ 
ಚಮ್ಮ ಟಿಗೆಗುತ್ತುಗಳುಮಂ . . . ಮೆಯ್ಕೊಳ್ತೊವಲ್ವೊರಜೆಗಳ ಕಟ್ಟಿಂ 
ಪುಟ್ಟಿದ ಬೇನೆಯೂಮನೆಂತು ಸೈರಿಸಿದೆ (ಕಾದಂ. ೬೩೦); ಕಟ್ಸ್‌, ಚಮ್ಮ ಟಿಗೆ 
ಮುಟ್ಟಿ ದವೊಲ್‌ ನಸುಬೆರ್ಚೆ (ಕಾವ್ಯಾವ. ೮೨೩); ವೀರಘಂಟಿಯ ಹೊನ್ನ 
ಗುಬ್ಬಿಯ ರನ್ನವಟ್ಟೆಯ ಬೆನ್ನ ಚಮ್ಮಟಿಗೆಯ ಬಿಳಿಯ ಚವರದ . . . 
ತಟ್ಟಿನೊಟ್ಟಜೆಯ ಕಟ್ಟುಬ್ಬಟೆಯ ಬಿರುದಿನ ಹರಿಗೆಕಾಜರ ಪರಿವೀಥಿಯೊಳಂ 
(ಗರಿಕೆ. ೬-೩೩ ವ); ಮಡದತಾಂಕಿ ಚಮ್ಮಟಿಗೆಯಂ ತೆಗೆದೊತ್ತದ 
ಮುನ್ನಮಾ ಹಯಂ ಮಿಡಿದವೊಲಾರ್ಪಿನಿಂ ನೆಗೆದು ಪಶ್ಚಿಮದಿಕ್ಕಿಗೆ 
ವಾಯ್ದು (ಪುಕ್ಕಾಸ್ತೆ. ೦೦-೩೦); ತುರಗವನು ಬೋಳಯಿಸಿ ವಾಘೆಯ 
ತಿರುಹಿ ಚಮ್ಮುಟಿಗೆಯಲಿ ತೇಜಿಯ ಬರಿಯ ಬೆದಟ್‌ಸಿ ಕೃಷ್ಣ ಪಾರ್ಥನ 
ರಥವ ಲುಳಿವಡೆದ (ಕುವ್ಯಾಳೀ. ೩-೨): ಎಸೆವ ಮಿಳಿ ಸರ್ಪಮುಪನಿಷದಾಳಿ 
ಹಯ ರಜ್ಜು ಮಿಸುಪ ಚಮ್ಮಟಿಗೆಯೋಂಕಾರಂ (ಜೆಬಪು. ೪೮-೪3); ಈ 
ಚಮ್ಮಟಿಗೆ ಸುಲಿದು, ಬೆನ್‌ ಪಸುರ್ದಟ್ಟಿ (ಅಶ್ಶತ್ಮಾ. ೬-೯೫); ತನ್ನ ಕೋಣೆ 
ಯಲ್ಲಿ ಕುಳಿತು ತನ್ನ ಕಲ್ಪನಾವಿಲಾಸಕ್ಕೆ ಚಮ್ಮಟಿಗೆಯನ್ನು ಬೀಸಿ 
ಎತ್ತೆತ್ತೋ ಹರಿಬಿಡುವನು (ಜಯಂತ. ೬೯). ಚಮ್ಮಟ್ಟಿಗ್ಗೆ ; “ ಚರ್ಮ 
ಪಟ್ಟಿಕಾಚಮ್ಮಟ್ಟಿಗೆ, ಸಮಟಿಗೆಯೆನಲುಮಕ್ಕೂಂ”(ಶಮದ. ೨೯೪ ಪ್ರಯೋ); 
“ಚವ್ಮೂಟಿಗೆ - ಚಮ್ಮಟ್ಟಿಗೆ ” (ಕಬ್ಮಾನು. ೩೭೮ ಪ್ರಯೋ). ಸಮಟಿಗೆ : 
“ಚರ್ಮಪಟ್ಟಿಕಾ-ಚಮ್ಮಟ್ಟಿಗೆ, ಸಮಟಿಗೆಯೆನಲುಮಕ್ಕುಂ” (ಕಮದ. ೨೯೪ 
ಪ್ರಯೋ); “ ಸಮಟಿಗೆ, ಚಮ್ಮಟಿಗೆ-ಚರ್ಮಪಟ್ಟಿಕಾ ” (ತದ್ಮಕೋ. ೪೩). 
ಸಮ್ಮಟಿಗೆ: ರಾಹುವ ಕೇತುವ ಬಲಿದಿಕ್ಕುಳಿನಿಂ ತೆಗೆದಂಧಾಸುರ 
ನೆರ್ದೆಗಲ್ಲೊಳ್‌ ವಜ್ರದ ಸಮ್ಮ ಟಿಗೆಯ ನಿಗುಚಿ ಕುಳಿಕನ ವಿಷದಿಂ ನೀರೂಡಿಸಿ 
(ವೀರೇಶ. ೨-೯). [ ಸಂ. ಚರ್ಮಪಟ್ಟಿಕಾ] 


ಚಮ್ಮವಾವುಗೆ, ಚಮ್ಮಾವುಗೆ, ಚೆಮ್ಮಾವುಗೆ, ಸಮ್ಮವಾವುಗೆ, 


ಸಮ್ಮಾವುಗೆ (ನಾ). ಚರ್ಮದ ಪಾದುಕೆ,_ ಪಾದರಕ್ಷೆ: ಸೊಸೆವಿರ್ಗೆಲ್ಲಂ 
ಸಲೆ ಚಮ್ಮ [ಪಾ839. ರ್ಮ]ವಾವುಗೆಯನಾ ಲಲನೆ ಮಹೋತ್ಸಾಹದಿಂದೆ 
ಮಾಡಿಸಿ ಕೊಟ್ಟಳ್‌ (ಸುಕುಮಾ. ೧೦-೧೨೦). ಚಮ್ಮಾವುಗೆ : ಒಡೆಯರು 
ಜೋಗೈಸುವ ಚಮ್ಮಾವುಗೆಯ ಮಾಡಯ್ಯಾ ಅಯ್ಯಾ ನಿಮ್ಮ ಶರಣರ 
ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯಾ (ಬಸವ, ೩೬೧): ಮೂವತ್ತಿರ್ವರ್‌ 
ಸೊಸೆವಿರ್ಗಂ ಚಮ್ಮಾವುಗೆಯಂ ಮಾಡಿಸಿ ಕೊಟ್ಟಳ (ಜೀವಸಂ. ೦೦೮-೩೭ವ); 
ಆತನಾ ಕಂಬಳಮಂ ಕಂಡು ಕರ್ಕಶಮದನೊಲ್ಲೆನೆಂದು ಮರಳಿ ಕಳಿಪಲಾ 
ಯಶೋಭದ್ರೆ ಮೂವತ್ತಿರ್ವರ್‌ ಸೊಸೆಯರ್ಗೆ ಚಂಪಾ £ ಮ್ಮಾ] ವುಗೆಗಳಂ 
ಮಾಡಿಸೆ (ಪುಕ್ಕಾಸ್ಪ. ೬-೩3): ಪಲ್ಲಕ್ಕಿಯಿಂದಿಳಿದು ಚಮ್ಮಾವುಗೆ ಮೆಟ್ಟಿ 
(ಛ ರಕ. ೪೭-ಂ೨); ಹರಳಯ್ಯ ಬಸವೇಶಂಗೆ. ಪ್ರೀತಿಯಿಂ ನಮಿಸಿ 
ಚಮ್ಮಾವುಗೆಯ ಮುಂದಿಟ್ಟು ಮೆಟ್ಟೆನ್ನ ಗುರುವೆ ಎನಲು (ಪ್ರಥುಪು. 
೯-೧೦೦): ಶಿವಕವೀಶ್ವರರ ಪ್ರಸಾದವಂ ಸವಿವೆ ಮೇಣವರ ಚಮ್ಮಾವುಗೆಯ 
ಮುಡಿದು ಮುಕ್ತ್ಯಂಗನೆಯ ತವಕದಿಂ ನೆರೆವೆನು (ಏಕೋಪು. ೩-3). 
ಚೆಮ್ಮಾವುಗೆ:ಒಪ್ಪವನಿಕ್ಕಿದ ಎಪ್ಪತ್ತು ಗೊಂಡೆಯ ಸರ್ಪನ ಹೆಡೆಗೈಯುತಲಿ 
ಚೆಮ್ಮಾವುಗೆಯ ಸುಪ್ಪಾಣಿಯಿಂದ ನಯವಿಟ್ಟ (ಶರದ. ೨೯೪); ಈ 
ಚೆಮ್ಮಾವುಗೆಗಳನ್ನಾದರೂ ಸ್ವೀಕರಿಸಿ ನನ್ನ ಕುಲಕೋಟಿಯನ್ನೆಲ್ಲ 
ಉದ್ಧರಿಸುವ ಕೃಪೆಮಾಡಿರಿ! (ಕರಡ. ೩೦೧). ಸಮ್ಮವಾವುಗೆ: ಸೊಸೆಎರ್ಗೆಲ್ಲಂ 
ಸುಸಮಾನಚಿತ್ತದಿಂದಿಂದು ಸಮ್ಮವಾವುಗೆಯನಲ್ತೆ ಮಾಡಿಸಿಕೊಟ್ಟಳ್‌ 
(ಸು ಕುಮಾ. ೦೦-೧೨೧); ದೇವರ ಸಮ್ಮವಾವುಗೆಗಳಂ ಪಿಡಿದೆಂಬುದ 
ನಿಂಬುಕೆಯ್ಯ ಸದ್ಭಾವಮೆ ಸಾಲ್ಲುಂ (ಪಂಠಾಮಾ. ೭-೬೮) : ಬೀವಮಾರುತ 
ರುಗ್ಮಿಣನ ಪುರಕೆ ಪೋದ ಕಾವನ ಕೈಸೆಅಕಿ ತಂದು ಭೂವರ ಕೇಳ್ಲಿನ್ನ 


ಚಮ್ಮಳಗೆ 


ಪದಪಧ್ಮಕೆ ಸಮ್ಮವಾವುಗೆಗಳನಿಕ್ಕಿಸುವೆವು (ನೀಮಿಸಂ. ೨೬೨೯ರ 
ಸಮ್ಮಾವುಗೆ:- ಮೊರೆವ ಸಮ್ಮಾವುಗೆಯ ಮುುಕದಿಂ ತೆಗೆದುಟ್ಟಿ . ಜತೆ 
ದುಕೂಲದ ಮಂಂಜೆಟಂಗಿನಿಂ (ಪದ್ಮರಾ. 8-೪೨) ; ಲಳಿತ ದಾಮೋದರಂ 
ವರಸೋಮಯಾಜಿಗಳ್ಳೆಳೆಯ ಸಮ್ಯಾವುಗೆಯ ಮಾಧವಂ (ಆರಾಶ. ೭-೦೬): 
ಜಿನಮುನಿಗಳೊಡನೆ ವಾದಿಸಿಯವರು.: ಸೋಲ್ತೂ ಪದವಿನತರಾಗಲ್ಕೆ 
ಸವಸ್ಮಾವುಗೆಯ ಸೇವೆಯಂ:ಕೆೊಟ್ಟವರ ರಕ್ಷಿಸಿದನು (ವೀಕ್ಕಿಪು- ೪-ಳ-4೬): 
ಚಿನ್ನಗಂಬಿಯ ಪಟ್ಟೆ ಪಚ್ಚ ಡಂಗಳನೊಲಿದು ಚನ್ನಾಗಿ ವಲ್ಲಿವಾಟವ ಪೊಬಿದು 
ಯಡಕೆರದಿ ಪೊನ್ನೊರೆ. ಕಠಾರಿಯುಮನಾಂತು ವರಹಸ್ತದೊಳಕುಡ್ವಮಂ 
ಪಿಡಿದು ನಢಿಯೇಯಿನ್ನು.ಜರಿಸರಿನಿನ ದ ಸಮ್ಮಾವುಗೆಯ ಮೆಟ್ಟಿ 
(ನಷಮೋ.. ೦೭-೩೭). [ ಚಮ್ಮ ೬ ಜಾವುಗೆ. / ಸಂ. ಚರ್ಮಪಾದುಕಾ] 

ಚಮ್ಮಳಗೆ "ಚಮ್ಮ್ಮಾಳಿಗೆ' ನೋ. 

ಚಮ್ಮಳಿ (ನಾ). ನವಗ್ರಹಗಳಲ್ಲಿ ಒಂದಂ ; ಕೇತು: “ ಚ[ಪಾ899. ಟೆ] 
ಮ್ಮಳಿಯೆಂದು ಕೇತು” (ಕಶಸಾ. ೩-೩೨); “ ಉಟ್‌ ಚಮ್ಮಳಿ ಕೇತು ರಾಜಿ 
ಬಾಂಬಾವಕ್ಕುಂ” (ಕವಿಕಂ. ೪೨). "ಚಾಟ್‌ ಪರಾ. ([?]. 

ಚಮ್ಮುಳಿಕೆ (ನಾ). ೬ ಚಮ್ಮಳಿ  ಚಮ್ಮಲಿಕೆಯೆನೆ ಕೆತು” (ಕರರ: ೬೫). 

[ಇಚಮ್ಮಳಿ) 

ಚನ್ಮಾರ, ಚಂಬಾರ್‌, ಚಂಬಾರ,. ಚಮ್ಮರ (ನಾ). ಚರ್ಮದ ಕೆಲಸ 
ಮಾಡುವವನು ; ಚಮಗಾರ ; ಸಮಗಾರ: “ಚಮ್ಮಾರ`- ಚರ್ಮ 
ಕಾರ” (ತದ್ಯಸೋ; ೦೨). ಚೊಬಾರ್‌: 1ರ್ಕಸ್‌ಗೆ. 11, ೫೪೫; (ಮೈಗೆತ: 11, 
೩೪8). ಚಂಬಾರ $ (ಎಸಮ್ಮು. ೩೪11, 3).. ಚಮ್ಮರ : ಚಮ್ಮರನ ಕಣ್ಣು 
ಮಬ್ಬೇರಿದುಡು, ಕಿವಿ ಕೇಳದಾದುದು (ಕಗದ್ಯ. ೭೪1. 

[ ಎಸಂ. ಚರ್ಮಾರ 

ಚಮ್ಮಾರೂಲಿ.(ನಾ) ಚರ್ಮದ ಮೆಟ್ಟು (1?) : ವೆಚ್ಚದ ಚಮ್ಮಾರುಲಿಯ 
ಫೆಅಕಿನೊಸಲೊಳಗಿಟ್ಟ ಕಸ್ತುರಿಯ:ಶಿಲಹದ ಮುಟ್ಟ ಏಡಿದ ಕೈಸಾಣೆಯ 
ಸೊನಬುಗಳಿಟ್ಟಣಿಸಿಹರು ಬೀದಿಯಲಿ (ಕೆಂನಪಿ. ೬-೦೯೫). [7] 

ಚಮ್ಮಾವುಗೆ «ಚಮ್ಮವಾವುಗೆ' ನೋ. 

ಚಮ್ಮಾಳ (ನಾ). ಒಂದು ಬಗೆಯ ಚರ್ಮವಾದ್ಯ : ಚಮ್ಮಾಳ ಬಾರಿಸು 
ಐವಕರು- ಬಂದರು (ಕೂಂ). ([ *-ಧುರಾ. ಸಂಬಳ್‌] 

ಚಮ್ಮಾಳಿಗೆ, ಚಮ್ಮಳಗೆ, ಚಮ್ಮೋಳಗೆ, ಚೆಮ್ಮಣಿಗೆ (ನಾ). ಚರ್ಮದ 
ಪಾದುಕೆ: ನಂಬಿಯಣ್ಣಂ ಪರವಮಂಲೀಲೆಯೊಳುಡ್ಡ ಚಮ್ಮಾಳಿ[೫ಕಂ. ವು)ಗೆ 
ಗಳಂ ಮೆಟ್ಟಿ ಉಸಪು, ೨೬೦೪); ಹಳ್ಳಯನೆಂಬೊ ಮಾದಿಗ :ತನ್ನ 
ಸತಿಗೂಡಿ: ಒಳ್ಳೆ ರೌಪಾದ ಚಮ್ಮಾಳಿಗೆಯ-4ರ೩ರ.. ೭-೦೦). ಚಮ್ಮಳಗೆ : 
ಚಮ್ಮಳೆಗಿ £ಗೆ] ಯ ,ಮೆಟ್ಟೆ - ವಾರೆದುರುಚಾ ಕಟ್ಟೆ (ವಿಸಾಸು. ಎ೩-೩). 
ಚಮ್ಮೋಳಗೆ : ಚಮ್ಮೋಳಗೆಯ ಮೆಟ್ಟಿದವಗುಂಟೇ ಕಂಟಿಕಗಳು "ಭಯ 
(ಜಗದಾ. ೨೦೪). ಚೆಮ್ಮಣಿಗೆ.: ಸರ್ವರು ಮೆಟ್ಟುದಕ ಕಾಲೊಳು ಚೆಮ್ಮಣಿಗೆ 
(ಕನ್ನಾ. 69); ಮೆಟ್ಟಿದಾನ ಚೆಮ್ಮುಣಿಗೆ ಉಟ್ಟಿದಾನ ಧೋತರ (ಲೋಕಗೀ. 
೨೩೭). 1 ಚಮ್ಮ * ?] 

ಚಮ್ಮೋಳಗೆ "ಚಮ್ಮಾಳಿಗೆ' ನೋ. 

ಚಯ್‌,(ಫಾ). ಒಂದು ಅನುಕರಣ ಪದ: ಚಯ*ಚಯ್ಕೆಂಬಾಗಳ್‌ ಮೆಯ್‌ 
ಮೆಯ್‌ ಚಲದಿಂ ಮುಟ್ಟಿ ;ಪೊಣರ್ದ ತಲ್ತಿಟ್‌ವು[ರ್ಕಿಂ] (ಹಂಹಧಾ. || 
೦೩-೩೪). 

ಚಯ, ಚಯ್ಕ, ಚೆಯ್‌,, ಚೈ (ಸಾ). ಚೆಲ್ಲಾಟ; ವಿನೋದ. 
"ಚಯ್ಕಾಡು' ಪರಾ. ಚೆಯ್ಯ :. * ಚಯ್ಕವು[ನಾಕಾಂ. ಚೆಯ್ಯಾಟ, 
ಚೆಯ್ಕಾಟ]ಮೆನಲ್‌ ಚೆಲ್ಲಾಟಮಕ್ಕುಂ ” (ಕಬ್ಮಿಕ್ಕೆ. ೨0) ; ಚ[ಪಾಕಾಂ. ಬ) 
ಯ್ಕವಾಡುವುದೇಡಿಪುದು: (ಕಾಮವಿ. ೦೬-೮೬). ಚೆಯ್‌, : “ಚೆಯ್ಯಾಟ' 
ಪರಾ. ಚೈ: "ಚೈಗುಡು' ಪರಾ. [?] 


6 


10 


36 


೪ 


೦ಎ 


೨೬೬೩ 


೫ರ 


ಚಯ (ನಾ). ೧. ಗುಂಪು; ಮೊತ್ತ; ರಾಶಿ; ಸಮೂಹ : ದಿಗಂಬರ 
ತೆಟಂಬರಂ- ಬಳಸೆ -ಕೀರ್ಶಿವಲ್ಲೀಚಯಂ (8ದಿಪು. 8-8೭) ;: ಸ್ಮರಕಾಂತಾರತ 
ಘರ್ಮಬಿರದುಚಯಮೋ (ಕಾದೂ. ೬೪); ಇಂದ್ರಿಯಚಯವ ಗೆಲುವದೆ 
ತನ್ನ ಗೆದ್ದುದದು (ನೀಗಟ್ಟು, ೧೨೪). ವಿ. ಮಣ್ಣಿನ ದಿಣ್ಣೆ: ೩. ಕೋಟೆಯ 
ಸುತ್ತುಗೋಡೆ,-ಪ್ರಾಕಾರೆ. [ಸಂ.] 

ಚಯನ (ನಾ). ಕೂಡಿಹಾಕುವಿಕೆ; ಒಟ್ಟುಗೂಡಿನುವಿಕೆ; ಶೇಖರಿಸುವಿಕೆ; 
ರಾಶಿಮಾಡುವಿಕೆ : -ಚಯನಂಕಿ ಮುಗಿಯೆ ಬಲವಂದುಮೆಡವಂದುಮಾ 
ಚಿತೆಯಂ (ಶ್ರೀರಾಮಾ; 0೨೦-೨೨೪). "ಸಂಚಯನ' ಪರಾ. (ಸಂ.] 

ಚಯಿತ್ರ (ನಾ). ಇ ಚೈತ್ರ: ೨: ಚಯಿತ್ರ ಸು ೧೦ ಬ್ರಿ ದಂದು (ಎಕ. 1, 

[ ೫೦. ಚೈತ್ರ] 

ಚಯಿತ್ರಪೈಯಿತ್ರ (ನಾ). ಇ:ಚೈತ್ರಪವಿತ್ರ; ಶ್ರೀಗ್ರಾಮೇಶ್ವರದೇವರಂಗ 
ಭೋಗಕ್ಕಂ ನಿಠೃನಿವೇದ್ಯಕ್ಕಂ ಖಂಡಸ್ಸುಟಿತ 
ಚಯಿತ್ರಪೈಯಿತ್ರಕ್ಕಂ . 


ಚಿತ್ರದು, ೧೨-೮೪; 1286). 


ಜೀರ್ನ್ಕೋದ್ಧಾರಕಂ 
ಎ "ಬಿಟ ಗರ್ದೆ: (ಸೌಇಇ: ಸಸ, ೭೬-೫೩೬; 1116. 
[ ಆ ಚೈತ್ರಪವಿತ್ರ 
ಚಯ್ಕ್ಯ "ಚಯ್ಕ್‌' ನೋ. 
ಚಯ್ಯಾಟ, ಚೆಯ್ಕಾಟ (ನಾ).ಚೆಲ್ಲಾಟ ; - ವಿನೋದ"; ಚೇಷ್ಟೆ: 
“ ಚಯ್ಯಾಟ[ಖಾಕಾಂ: ಚೆಯ್ಕುವು]ವೆಂನಲ್‌ ಚಲ್ಲಾಟಮಕ್ಕುಂ” (ಗದ್ಮಿಳ್ಳೆ. 
೨೦). 'ಚೆಯ್ಕಾಟ: *ಉಚೇಷ್ಟಿತದ: ಚೆಯ್ಕಾಟದ ಮುಗುಳ್ನಗೆವೆತ್ತು 
(ಮಂತ್ರಶ.- 6-6): [ಚಯ + ಆಟ) 
ಚೆಯ್ಯಾಡಂಬರ' (ನಾ). ಕಾಂತಿ; ಶೋಭೆ ; ಇಂದ್ರವಜಕ್ಕೆ ಚಯ್ಕಾಡಂಬರೆ 
ಮೆಂಬಂತಿರಲೊಪ್ಪಂಜಡೆದಾತನಿರೆ * » ಎಟಿಯಂಗನ್ಸಿಪಂ 
೦೯೨5, ೯-೧೧ ; 243೫. {7] 
ಚಯ್ಯಾಡು, ಚೆಯ್ಯಾಡು (ಕ್ರಿ). ಚಲ್ಲಾಟವಾಡು ; ವಿನೋದಮಾಡು: 
ಕೆಯ್ಕೊಕಲೆತ್ತಿ.ಯಾನೀ: ಮೆಯ್ಯಾರ್ವಿನಮಖ್ಬಿಕೆೊಂಡು ಪಣೆಯಿಂ ಪಣೆಯು 
ದೊಯ್ಯನಣೆದಣೆದು ತಣಿಯದೆ ಚಯ್ಕಾಡುವ ತಸಯನೆನಗಬೆಂದಾದಪನೋ 
(ಧರ್ಜುನಾ. ೩-೦೨೦). ಚೆಯ್ಯಾಡು: ಜೂರದಿಂದೆ ಪರಿತಂದಪ್ಪಪ್ಪೆ ನುತ್ತಪ್ಪು 
ವೊಯ್ಯಗೆ ಚೆಯ್ಕಾಡುವ ಮೇಲುದಂ ಮಂಸುಕಿಡುತ್ತೋಯೆಂಬ.. . . 
ಕಂದೆನೊಳ್‌ ನಲಿವ ಪೆಣ್ಣೇಂ ನೋಂಪಿಯಂ ನೋಂತಳೋ (ಜಗವಿ. ೨-೬೭). 
“ಚೈಗುಡು' :ಪರಾ, ₹ ಚಯ * ಆಡ್ಕು) 
ಚೆಂಯ್ಯಾಳಿ (ನಾ).(ಸಂತೋಷದ ಸಮಯದಲ್ಲಿ) ವಾದ್ಯವನ್ನು ನುಡಿಸಂವ 
ಒರಿಬಿಂ ಗೆತ್ತು (2): ಹೊಟ್ಟೇ-ಬಸಪ್ಪನು ಉತ್ಸಾಹದಿಂದ “ಚಯ್ಯಾಳಿ'ಯ 
ನತ್ತನ್ನು -ಹಿಡಿಯತೆ ಇಡಗಿದನು (ಹಬ್ಭಿಬ. ೩೮). [?) 
ಚರ (ಗು). ೧.:ಚಲಿಸುವೆ; ಗೆಶಿಯುಳ್ಳ; ನಡೆಯವ. ವಿ. ಸ್ಥಳದಿಂದ 
ಸ್ಥಳಕ್ಕೆ ಸಾಗಿಸಬಹಂದಾದ: ವಾರಸುದಾರರು ಜಮಾನುಗಳನ್ನು 
ತೆಗೆದುಕೊಳ್ಳಲು: "ನಿರಾಕರಿಸಿದಾಗ ಓಡಿಹೋದವನೆ ಚರ" ಆಸ್ತಿ ನಮಗೆ 
ಸೇರುತ್ತದೆ (ಪ್ರವಾಇ. 11, ೪೭೮. (ನಾ). ೩. ಚಲಿಸುವವನು ; 
ನಡೆಯುವವನು: ಪರನಪರಂ ಭವನಭವಂ' ಚರನಚರಂ . . . ಎನಿಪ 
ಣೇಣಿತ ವಿರುದ್ಧಗುಣ ನಿನ್ನ ನಿಜವದೇಂ ಕೇವಳಮೇ (ಜಗವಿ. ೩-೯೭). ೪. 
ಚಲಿಸುವ ವಸ್ತು; ಪ್ರಾಣಿ: ಪುರಗಗನಜಲವನಚರಂಗಳು ಚರಗಳಿವು 
(ಅಮ್ಮತ. ೪-89). "ಚೆಡೌಚೆರ* ಇಜಲಚರ' ಪರಾ. ೫. ಗೂಢಚಾರ; 
ಬೇಹುಗಾರ : -“ಅಪಸರ್ಪಃ, ಚರಃ; ಚಾರ1-ಈ ಮೂಡಿ ಅರಸಾಳು” 
(ಹಲಾಯು. ೭೦-೨೮೧) : ಅವಧರಿಪುದೆಂದು ಚರನಿಂತೆರಿದಂ (ಪಂರಾಮಾ. 
೪-೩೬); ವಿಜಯಲಕ್ಷ್ಮಿಯ ಸೆಜಗ ಹಿಡಿದನು ದ್ರೋಣನೆಂದರು ಚರೆರು 
`ಧೂಪತಿಗೆ (ಕುವ್ಯಾದ್ರೋ. ೦೮-೮). ೬. [ವೀಶೈ) ಜಂಗಮ: ಜಂಗಮವೆ. 
.ವೆನಿಸಿಕೊಳ್ಳವೆ ಚರಾದಿಗಳು (ಅವಡಂ. 5೨೫5-೧೦೭೩); ನಟವರ ಕಾಯಕವ 
ಮಾಡಿ ದೊರೆದರ್ಥದಿಂ ಚರಕೆ ಭಕ್ತಿಯಂ ನೆಡೆಸುತಿರಲು (ಪ್ರಾಢರಾ. ೨-೬) ; 


174 


(ವೆಸ್ಫಿ ಆರಿ. 


ಚರಂಡಿ 


ಚರವು ಗೋಕ್ಷೀರವಂಂ ಬೇಡೆ ಕೊಟ್ಟಿಗೆಯತ್ತ ಬಣಡುಗವಿಲೆಯ ಕರೆದು 
ಸಲಿಸಿದಂ (ಕಾಕ. 6-4೪). ೭. (ವಿಜ್ಞಾ) ವಿದ್ಕುದ್ವಾಹಿಯಾದ ಕಣ: 
ವಿದ್ಯುತ್ತನ್ನು ಹೊತ್ತ ಅಣುಭಾಗಗಳಿಗೆ ಚರಗಳೆಂದು (1989) ಹೆಸರು 
(ಳೌತವಿ, ೩9೬). [ಸಂ.) 

ಚರಂಡಿ (ನಾ). ಕೊಳಚೆನೀರು ಹರಿದಂ ಹೋಗಲು ಮಾಡಿದ ಮೋರಿ; 
ಗಟಾರ : ನಮ್ಮ ನಗರಗಳ ಚರಂಡಿಗಳಲ್ಲೂ ಸಿಗದು ಇಂಥ ದುರ್ಗಂಧ! 
(ಮಾನಸ, ೭೮); ಅಡುಗೆಮನೆಯ ಕೊಳಚೆನೀರನ್ನು ನಲ್ಲಿಗಳ ಅಥವಾ 
ಚರಂಡಿಗಳ ಮೂಲಕ ದೂರ ಒಯ್ಯಬೇಕು (ಅಡುಸೌ. ಇಂ); ಅವಳು ಆ 
ಪತ್ರವನ್ನು ಚರಚರನೆ ಹರಿದು ಚರಂಡಿಗೆ ಹಾಕಿ. . . ನಡೆದುಬಿಟ್ಟಳು 
(ರಂಗಳೋ. ೦೭೪) ; ಅಲೆಕ್ಸಿ ಗುಂಡಿ ತೋಡಿ, ಚರಂಡಿ ಹೊಡೆದು ತನ್ನ 
ಕೆಲಸವನ್ನು ಮುಗಿಸಿದನು (ಯೋಧಬ್ರು. ೦೭). 

[?. / ಪಾಠ. ಚಿರಾಂಡಿ ಗಲ್ಲಿ] 

ಚರಂಡಿತನ (ನಾ). ಕೊಳೆಮಾಡುವಿಕೆ; ಹೊಲಸುತನ: ಚಿಂಡಿಕೆಯ ತೆಗೆದ 
ಚೆಂಡಿನೊಳಿಂದು ಮಾಡಿದ ಚರಂಡಿತನವನು ತೊಳೆವ ಚಂಡಿಕೆಯ ಚೆಂಗಾಲ! 
(ನವ್ಮಧ್ಧ. ೮೨-5). [ಚರಂಡಿ - ತನ] 

ಚರಂತ 'ಚರಂತಿ' ನೋ. 

ಚರಂತಿ, ಚರಂತ (ಗು). ೧. ಚಲಿಸುವ : ತುಟಿಗೆ ತುಟಿಯಿಡುವ 
ರತಿಕಾಮರ ಜೋಡಿ! ಚರಂತಿ ತ್ರಿಶಂಕು ಸ್ವರ್ಗದ ಹೊಸ ಮೋಡಿ! (ಚಿಂತನ. 
೬-೩. (ನಾ). ೨. [ವೀಶೈ] ಬ್ರಹ್ಮಚರ್ಯವುತವನ್ನು ಕೈಕೊಂಡ 
ಜಂಗವಂ : ಚಿನ್ನರಾಜದೇವರು ಮಠವ ಕಟ್ಟಿಸಿ ಚರಂತಿಗಳ ದಾಸೋಹಕ್ಕೆ 
ಬಿಟ್ಟ ಗದ್ದೆ (ಮೈಅರಿ. ೧೯೨೮, ೩೩-೩: ?); ಯಾ ಮಠದ ಚರಂತಿ ಹಿರೇರು 
(ಎಳ. ೪11, ಶಿವಮೊ. ೧೦೬-೩; ?). ಚರಂತ : ೨. ಚರಂತರ ಮಠದಲ್ಲಿ 
ಈ ದಿನ ಪುರಾಣ ಪ್ರವಚನವಿದೆ (ಕೂಢಿ). [ ಸಂ. ಚರಶ್‌) 

ಚರಕ, (ನಾ). ೧. ಅಲೆದಾಡಂವವನು, ೨. ಯಾತ್ರಿಕನಾದ ವಿದ್ಯಾರ್ಥಿ. 
ಹ, ಬೇಹುಗಾರ ; ಗೂಢಚಾರ. ೪. ಪ್ರಸಿದ್ಧ ವೈದ್ಯಶಾಸ್ತ್ರಜ್ಞನಾದ 
ಒಬ್ಬ ಯಷಿಯ ಹೆಸರು. ೫. ಚರಕಯಷಿಯಂಂದ ರಚಿತವಾದ 
ವೃದ್ಯಗ್ರಂಥ ; ಚರಕಸಂಹಿತೆ. [ಸಂ.) 

ಚರಕ್ಕ (ನಾ). ೧. ನೂಲಂವ ರಾಟೆ: ಅವಳು ಚರಕ ತೆಗೆದುಕೊಂಡು ದಾರ 
ತೆಗೆಯುವುದಕ್ಕೆ ಕುಳಿತುಕೊಂಡಳು (ದೇಕಾಂಳ. ೩೬); ಕೈಗಳಿಂದ ಅಥವಾ 
ತಕಲಿ, ಚರಕಗಳಂಥ ಸಣ್ಣ ಉಪಕರಣಗಳಿಂದ ಎಳೆಗಳನ್ನು ತೆಗೆಯುತ್ತಿದ್ದರು 
(ಗೈಹವಿ. ೭೨). ೨. ಅರೆಯುವ ಯಂಂತ್ರ ; ಗಾಣ : ಬಂಡವಾಳಗಾರನು 
- * . ಇಡೀ ರೈತವರ್ಗವನ್ನು ಸರಕಾರೀ ಕರ-ಕಂದಾಯಗಳ ಚರಕದಲ್ಲಿ 
ಹಾಕಿ ತೆಗೆದು ಸಿವುಡುಸಪ್ಪೆಯಾಗಿ ಮಾಡುತ್ತಾನೆ (ಮಾವಾದ. ೦೪೭). ೩. 
ಚಕ್ರ; ಗಾಲಿ, ದರುಮದ ಚರಕಂ ನನ್ನಿಯ ಪೊರ್ಕುಳುಮರಿವು ಸಮಾಧಿ 
ಧೃತಿಯುಮಿರೆ ನೇಮಿ (ಸೌನಂದ. ೩-೧೦). ( ಮರಾ. ಚರಕ; `ಪಾರ. 

ಚರ್ಚ್‌; ಹಿಂ. ಚರ್‌, ಚರ್ಪಾ / ಸಂ. ಚಕ್ರ] 

ಚರಕಿ, ಚರಿಕಿ (ನಾ). ೧. ಲೋಹ, ದಂತ ಮೊದಲಾದುವುಗಳನ್ನು ತಕ್ಕ 
ಆಕಾರದಲ್ಲಿ ಕಡೆಯಂವುದಕ್ಕಾಗಿ ಸಿದ್ಧಪಡಿಸಿದ ಯಂತ್ರ ; ಕಡೆತದ 
ಯಂತ್ರ; ಲೇತ್‌ಯಂತ್ರ: ಚರಕಿಯ ಭಾಗಗಳನ್ನು ತಕ್ಕಂತೆ ಅಳವಡಿಸು 
ವುದಕ್ಕಾಗಿ... ಗಾಡಿಯುಳ್ಳೆ ಚರಕಿ ಯಂತ್ರದ ಶಳಚೌಕಟ್ಟು (180h9-ಶಂd. 
ಇಂಕನಿ), ಚರಿಕಿ: ೨. ಕುಂಬಾರನ ತಿಗುರಿ : (9. ೩. ಬೀಸುವ ಕಲ್ಲು: 
(8). (ಮರಾ. ಚರಕೀ, ಚರಖೀ: ಪಾರ. ಚರ್ಪಾ ; ಹಿಂ. ಚರ್ಫೀ] 

ಚರಗ "ಚರುಗ' ನೋ. 

ಚರಚಕ್ರವರ್ತಿ (ನಾ). ಜಂಗವಂರಲ್ಲಿ ಶ್ರೇಷ್ಠನಾದವನಂ: ಮಲೆಯ ವೀರೇಶ 
ಸಿದ್ಧರಾಮಸ್ವಾಮಿಯಾ ಕರಕಮಲ ಸಂಭೂತ ಚರಚಕ್ರವರ್ತಿ (ವೀಕ್ಕಿ ಪು. 


೦-೦-೬). [ಚರ * ಚಕ್ರವರ್ತಿ) 


೨೬೬೪ 


ಶಾ 
ಆ 


40 


ಚರಣ 


ಚರಚರ (ನಾ). ಒಂದಂ ಅನುಕರಣ ಶಬ್ದ. "ಚರಚರನೆ' ಪರಾ. 

ಚರಚರನೆ (ಅ). ಚರಚರ ಎಂಬ ಶಬ್ದದೊಂದಿಗೆ: ಕಲುಷದೈತ್ಯರನೆಲ್ಲ ಚರ 
ಚರನೆ ಸೀಳಿ (ವಾದಿಕೀ. 3೮-೦): ಆ ಪತ್ರವನ್ನು ಚರಚರನೆ ಹರಿದು ಚರಂಡಿಗೆ 
ಹಾಕಿ... ನಡೆದುಬಿಟ್ಟಳು (ರಂಗೋ. ೦೭೪) . 

[ ಚರಚರ + - ಅನ್ನೆ] 

ಚರಜಿಂದಗಿ, ಚರಜಿಂದಿಗಿ, ಚರಜಿಂದಿಗೆ (ನಾ). ಸ್ಥಳದಿಂದ ಸ್ಥಳಕ್ಕೆ 
ಸಾಗಿಸಬಹುದಾದ ಆಸ್ತಿ; ಚರಲಆಸ್ತಿ : ಮನೆಗಳನ್ನು ಜಪ್ತಿಮಾಡಿ 
ಹಿಂಡುವ ಎಮ್ಮೆಯನ್ನು (ಕರಸಹಿತ) ಇತರ ಚರಜಿಂದಗಿಯನ್ನು ಜಪ್ತಿ 
ಮಾಡಿದರು (ಕಂವೀ. ೯೩. ಚೆರಜಿಂದಿಗಿ: ಚರಜಿಂದಿಗಿ ವಿಷಯವಾದ ಹಕ್ಕು 
ಅಥವಾ ಅಂಥಾ ಜಿಂದಗಿಯ ವನೌಲ್ಮವನ್ನು ಕುರಿತ ದಾವೆ (ಗ್ರಾಮಾಳ.. ೨೦). 
ಚರಜಿಂದಿಗೆ : “ ಚರಜಿಂದಿಗೆ, ಜಂಗಮದ್ರವೈ ” (0೩೪1. ಖಾರಿನಿ. ೦೪). 

[ ಚರ +೬ ಜಿಂದಗಿ! 

ಚರಜಿಂದಿಗಿ "ಚರೆಜಿಂದಗಿ” ನೋ. 

ಚರಜಿಂದಿಗೆ "ಚರಜಿ೨ದಗಿ' ನೋ. 

ಚರಟ, ಚಟ್ಟ, ಚೆಟ್ಟ, (ನಾ). ೧. ದ್ರವವಸ್ತುಗಳ ತಳದಲ್ಲಿ ನಿಂತ ಗಟ್ಟಿ 
ಯಾದ ವಸ್ತು; ಗಷ್ಟು; ಗಸಿ: ಸಬಕಾರದ ಚರಟವನ್ನು ಕೂಡಿಸಿ ಮಾಡಿದ 
ಕಾಜಿನಿಂದ ಆಗುತ್ತವೆ (ಮುಂಬಯಿ. ೪-೨೨೨): ಬರೀ ಸಾರಿನ ಚರಟಿ ಇದೆ 
(ಕಂ). ೨. ನಿಸ್ಸಾರವಾದ ವಸ್ತು ; ಸಾರ ತೆಗೆದ ವಸ್ತು: ಕಾಫಿಯ 
ಚರಟವನ್ನು ಪಾತ್ರೆ ತೊಳೆಯುವುದಕ್ಕೆ ಬಳಸಬಹುದು (ರೂಂ. ೩. 
ಶರೀರದ ಹೊರಪದರ; ಚರ್ಮ; ತೊಗಲು. ಚಟ್ಟ: (೪. ಚೆಟ್ಟ: 
೨. “ಚೆಟ್ಟಬೆಳಗಂ' ಪರಾ. 

ಚಟ್ಟಾಎತ್ತು ಎ ಚರ್ಮವನ್ನು ಸುಲಿ; ಹಿಂಸೆಮಾಡಂ : ಕೆಟ್ಟಗಿಟ್ಟ 
ಹಡದೀ ನಿನ್ನ ಚಟ್ಟಾಎತ್ತೀನ (ಕನ್ನ ಜಾ. ೬೦). ಚರಟಾನೇ ಬೆಳಗು, ಚೆಟ್ಟಾನ 
ಬೆಳಗು2 ಚಟ್ಟಾಎತ್ತು: ಸುಳ್ಳು ಬಿದ್ದೀ ಅಂದ್ರ ನಿನ್ನ ಚರಟಾನೇ ಬೆಳಗೇನು 
(ಕಿಡುಗು, ೭೬) : ನಿನ್ನ ಚರಟಾನೇ ಬೆಳಗೇನು (ಮಿಂಜಹು. ೦೦೭) ; ಇಂವನು 
ಚೆಟ್ಟುನ ಬೆಳಗತಾನ (ದೀಪಹ. 11, 8೭). 
[ ದೇ.॥ ತುಳು. ಚಟ್‌; ತೆಲು. ಚಟ್ಟ] 

ಚರಣ (ನಾ). ೧. ನಡೆ; ಸಂಚಾರ. ೨. ನಡೆವಳಿಕೆ; ಆಚರಣೆ; ವ್ಯವಹಾರ. 
"ತಪಶ್ಚರಣ' ಪರಾ. ೩. ಅಡಿ; ಪಾದ: “ಅಂಭ್ರಃ, ಚರಣಃ, ಪಾದಃ- 
ಈ ೩ ಕಾಲ್‌” (ಹರಾಯು. 69-48೬) : ಚ[ಪಾಕಾಂ. ಕ]ರಣದ ಚಾರಿಯ 
ಚಲ್ಲಿಯ ಪರಿಕ್ರಮಕ್ರಮದ ಭಂಗಿಗಳ್‌ ನೆಗಟ್ಕಿಡೆಯೊಳ್‌ (ಅದಿಫು. ೯-೩೪) ; 
ಚರಣದೆ ಕಾಂಚಿಯಂ ಗುರುನಿತಂಬದ ಪರ್ವಗೆಯಿಂದೆ ಮಧ್ಮಮಂ . . . 
ವಿರಹವಿಹ್ವಲೆಯಾಗಿ ಲತಾಂಗಿ ತಾಳೆತ್ತಿವಳ್‌ (ಊದೆಂಉ. ೩೩೩) ; ಕೂಡಲ 
ಸಂಗಮದೇವಾ ನಿಮ್ಮ ಚರಣಕಮಲದಲಾನು ತುಂಬಿ (ಐಸವ. ೪೯೨); 
ಎಂತುವಪಾರ ಚರಣಂ ಶರಣಂ (ಆಗವಿ. ೧-೩೪): ತಿರುನೀಲಕಂಠರ ಚರೆಣಮಂ 
ಕಿದಿದು (ತಿರುರ. ದೇ. ೩-೦೬) ; ಹಿಂದೆ ಚೆರಣದಲೊದೆದನೊಬ್ಬನ (ಳೌಶಿರಾ. 
೨೬-೩೦). ೪. [ಛಂದ] ಪದ್ಮದ ಪಾದ,-ಪಂಕ್ತಿ: ಕವಿತೆಯಲ್ಲಿ ಎರಡು. 
ಮೂರು ... ಭಾಗಗಳನ್ನು ಮಾಡಿ, ಒಂದೊಂದಕ್ಕೆ ಅಡಿ, ಚರಣ, ಪಾದ, 
ಪದ ಮುಂತಾದ ಹೆಸರುಗಳನ್ನಿಟ್ಟಿದ್ದಾರೆ (ಛಂದಸ್ಕಾ. ೦೪). ೫. [ಗಣಿತ] 
ಎರಡು ಎಂಬ ಸಂಖ್ಯೆಯ ಸಂಕೇತ : “ಕ್ರಮ ಚರಣಂ ಪದಯುಗಳಂ 
ಸಮ ಉಧಯಂ ಬಾಹು ಕಿವಿಗಳಿರಡಆ ನಾಮಂ” (ವೃವಹಾ. ೯-೨). ಓ. 
[ಜೈನ] ನಾಲ್ಕು ಅನುಯೋಗಗಳಲ್ಲಿ ಮೂರನೆಯದು ; ಮುನಿಗಳ 
ಹಾಗು ಶ್ರಾವಕರ ಆಚರಣೆಯನ್ನು ವಿವರಿಸುವ ಶಾಸ್ತ್ರಭಾಗ: 
ಪ್ರಥಮ, ಕರಣ, ಚರಣ, ದ್ರವ್ಯ ಎಂಬ ನಾಲ್ಕು ಅನುಯೋಗಗಳನ್ನು 
ಟ್ರೈನರ ಚತುರ್ವೇದಗಳೆಂದು ಕರೆಯಬಹುದು (ಥಾರರ. ೦೭೪). "ಚರ 
ಣಾನುಯೋಗ' ಪರಾ. [ಸಂ.] 


ಚರಣಗ್ರಂಥ 


ಚರಣಗ್ರಂಥ (ನಾ). [ಜೈನ] ಚರಣಾನಂಯೋಗವನ್ನೂ ವಿವರಿಸುವ 
ಗ್ರಂಥ : ಆಚಾರಮಾರಾಧನೆ ವೊದಲಾಗೊಡೆಯ ಚರ[ಶಾಕಾಂ. ಶ್ರವ]ಣ 
ಗ್ರಂಥಂಗಳುಮಂ . . . ಕಲ್ತೊಡಲ್ಲದೆ (ವಡ್ಮಾರಾ. ೬-೭). 

[ಚರಣ + ಗ್ರಂಥ] 

ಚರಣಚೌಪಟ (ನಾ). ಶ್ರೇಷ್ಠ ಕಾಲಾಳಂ ; ಪರಾಕ್ರವಿಂಯಾದ ಪದಾತಿ: 
ನೆರಹಿದನು ಹದಿನಾಜುಸಾವಿರ ಕರಿಘಟೆಯನು . 
ಲಕ್ಷವ (ಕುವ. ೨೨-೩). [ಚರಣ + ಚೌಪಟ (ಆ ಚೌವಟ್ಟ) 

ಚರಣತಲ, ಚರಣತಳ (ನಾ). ೧. ಕಾಲಿನ ತಳಭಾಗ ; ಅಂಗಾಲು : 
“ಚರಣತಲ [ಪಾಕಾಂ. ೪] ಮೆಂದೊಡಂಗಾಲೆನಿಕುಂ” (ಮಂಗರಾ ೨೮-೧೮). 
ಚರಣತಳ: ೧. ಚರಣತಳಪ್ರಘಾತದೆ ಪದಾತಿಗಳಂ ನಖರಪ್ರಹಾರದಿಂ 
ತುರಗದಚಿಂಗಳಂ . .. ನುರ್ಗುಮುಾಡಿ (ಕಂದ್ರಫು. ೦೦-೯೬). ವಿ. ಕಾಲು; 
ಪಾದ : ಚರಣತಳಕ್ಕೆ ಬೀಟ್ವಿ ಮಣಿಕಂಂಚಿಯನೆತ್ತದೆ ಚುರ್ಚುತಿರ್ಪ 
ನೂಪುರಮನೆ ಸೈತು ಸಾರ್ಚದೆ .. . ಬಂದು ಸಂಭ್ರಮದಿನೀಕ್ಷಿಸು 
ತಿರ್ದಳಿಳೇಶಕಂತುವಂ (ಕುಸುಮಾ. 6-00) ; ನಂಬಿಯಣ್ಣಂ ಪೂರ್ವಮಂ 


ನೆನೆದು ಪರಿತಂದು ಚರಣತಳದೊಳು ಬೀಳುತುಂ (ನಂಬಿರ. ೭-೦೨6). 


[ಚರಣ + ತಲ, 
ಚರಣತಳ "ಚರಣತಲ' ನೋ. 
ಚರಣದೊಡರು (ನಾ). ಕಾಲಿನ ಆಭರಣ ; ಅಂದಂಗೆ : ಬೆರಳಿತ್ತು ನಡೆ 
ಗಲಿಸೆ ಚರಣದೊಡರುಲಿಯ ಘತ್ಕಾರದಿಂ ನಡೆವುತ್ತೆ (ನವಮೋ. ೦೩-೩೩). 
[ಚರಣ + ತೊಡರ್ಕು(ತೊಡರ್‌್‌) 
ಚರಣನ್ಶ್ಕಾಸ (ನಾ).ಎಚರಣವಿನ್ಯಾಸ ೧: ಚರಣನ್ಮಾಸೋಚಿತಮೇದುರ 
ಕಾಂಚನಕಮಳಸಪ್ತಕಂ ಕರಮೆಸೆಗುಂ (ಕಂದ್ರಪು. ೦೬-೩೬); ಚರಣನ್ಯಾಸ 
ದೊಳಾಂಪರಂಬುಜಮನೇಟಂ ದೇವದೇವಂಗೆ ದೇವರಿಳಾಮಂಡಳಮಂ 
ಮಹಾನಿಲಕುಮಾರರ್‌ ... 
ವರ್ತಂತಮ್ಮ ಸದ್ಭಕ್ತಿಯಿಂ (ಅನಂಪು. ೦೪-೩೩. [ಚರಣ ನ್ಯಾಸ) 
ಚರಣಪೆಂಡೆಯ (ನಾ). ಕಾಲಿಗೆ ತೊಡುವ ಒಂದು ಬಗೆಯ ಆಭರಣ: 
ತಮ್ಮ ನಾಟ್ಕಕ್ಕೆ . . . ನವರತ್ನದ ಬಿರುದಿನ ದಿವ್ಯ ಚರಣಪೆಂಡೆಯವನಿಕ್ಕಿ 
ದರು (ಕಂನವಿ. ೨೪-೨೬) ; ಆಗಿನ ಆವರ ಆಭರಣಗಳಿಂದರೆ . . . ಕಿರು 
ಏಲ್ಲಿ. ಚರಣಪೆಂಡೆಯ, ಪಾಯವಟ್ಟ (ಕರ್ಕಾಜ. ೦೭೨). 
[ಚರಣ + ಪೆಂಡೆಯ( ಅಪೆಂಡೆ) ] 
ಚರಣಭಜಕ (ನಾ). ಪಾದಸೇವಕ ; ಭಕ್ತ : ಚರಣಭಜಕಕುಟುಂಬನೆಂಬೀ 
ಬಿರುದ ಪಾಲಿಸಿ . . . ಕೊಡುವುದೆಮಗೆ ಮಹಾಪ್ರಸಾದವನು (ಕುವ್ಯಾಸ. 
60-46). [ಚರಣ + ಭಜಕ) 
ಚರಣವಲ್ಮೀಕ (ನಾ). ಹಂತ್ತಗಾಲು ರೋಗ ; “:ಚರಣವ[ಖಾಕಾ. ವಾ] 
ಲ್ಮೀಕಮೆನೆ ಹುತ್ತುಗಾಲಕ್ಕು ” (ಮಂಗರಾ. ೦೦೩-೨). [ಚರಣ ವಲ್ಫೀಕ] 
ಚರಣವಿಡಿ (ಕ್ರಿ). ಪಾದಗಳನ್ನು ಹಿಡಿ: ಕರವ ಪಿಡಿಯೆ ಸಾರ್‌ಸಾರೆಂದು 
ಜಜ್‌ದೆೊಡೆ ಚರಣವಿಡಿದು ದುಃ ಖಿಸುಶ (ಕಂನವಿ. ೬-೦೬೭). 
[ ಚರಣ + ಪಿಡಿ, ] 
ಚರಣವಿನ್ಮಾಸ (ನಾ). ೧. ಪಾದಗಳನ್ನು ಇಡುವಿಕೆ ; ಹೆಜ್ಜೆಯಿಡುವಿಕೆ. 
೨. [ಛಂದ] ಪದ್ಮದ ಪಾದಗಳ ರಚನೆ. ೧, ೨ : ಚರಣವಿನ್ಯಾಸದೊಳ 
ಪ್ರಗಲ್ಪನು ತುನು . . . ಕುಕವಿಯು ಬಾಲಕನಿವನು (ಇಂಕಾಪ. ೦೭೩-೩೨). 
[ಚರಣ + ವಿನ್ಯಾಸ ] 
ಚರಣಸಂಘಟ್ಟ (ನಾ). ಪಾದಗಳ ಹೊಡೆತ,-ತುಳಿತ : ತನ್ನ ನಿಷ್ಠುರ 
. ಚರಣಸಂಘಟ್ಟದೊಳ್‌ ಪಡಲ್ವಟ್ಟ ವೀರಭಟರ ಮಕುಟಂಗಳೊಳ್‌ ತಲೆಗರೆ 
ದಿರ್ದನೆ ಗೆತ್ತು ಸೋದಿಸಿ ನೋಡಿಯಂಂ . . . ಕಾಣದೆ(ಗೆದಾಯು. ೬-೨೮ ಐ). 
[ಚರಣ + ಸಂಘಟ್ಟ] 


೨೭೬೫ 


.  ಚರಣಚೌಪಟರೈದು | 


ಪರಿಸ್ಫುರಿತಾದರ್ಶಮಿದೆಂಬಿನಂ ಬೆಳಗು: 
28 


ಚರಪಾಠ 


ಚರಣಹತಿ (ನಾ). ೧. ಎ ಚರಣಸಂಘಟ್ಟ : ಚಾತುರಂಗದ ಚರಣಹತಿ 
ನಿರ್ಧೂತ ಧೂಳೀಮಯವಖಿಳದಿಗುಜಾತವೆನೆ ಥಟ್ಟಣೆಯಲೇಟ್‌ತು 
ಪಾಂಡುಸುತಸೇನೆ (ಕುವ್ಕಾದ್ರೋ. ೦೮-೨೩). ವಿ. ಹೆಜ್ಜೆಯ ಗುರುತು : 
ಇದುವೆ ಮೊಲ ಪೋದ ಪೆಜ್ಜೆಯು ಹರಿಣ ಚರಣಹತಿ . . . ಬಗ್ಗದಡಿ 

5 ಹೆಗ್ಗುರುತು (ನವಮೋ. ೧೬-೧). [ ಚರಣ ಹತಿ ] 

ಚರಣಹೇತಿ(ನಾ).ಕಾಲುಗಳನ್ನೇ ಆಯುಧವನ್ನಾ ್ನಗಿ ಉಳ್ಳುದಂ; ಹುಂಜ; 
ಕುಕ್ಕುಟ : “ಕೃಕವಾಕು ತಾಮ್ರಚೂಡಾಭಿಖ್ಕಂ ತಾಂ ಚರಣಹೇತಿ 
ಕುಕ್ಕುಟಂ ” (ವಸ್ಮುಕೋ. ೪೩-೧೮). [ ಚರಣ ಹೇತಿ ] 

ಚರಣಾನುಯೋಗ (ನಾ). [ಜೈನ] ಸದಾಚಾರವನ್ನು ನಿರೂಪಿಸಂವ 
ಶಾಸ್ತ್ರಭಾಗ : ಚರಣಾನುಯೋಗಮೆಂಬುದು ಕಷಾಯೇಂದ್ರಿಯೋಪಸರ್ಗ 
ಪರೀಷಹ ವಿಜಯಿಗಳಪ್ಪ ಚಾರಿತ್ರಮಾನಿಗಳ ಸದಾಚಾರ ಪ್ರಕಾಶನಂ 
ಗೆಯ್ವುದು (ಕಾವುೂಪು. ೩೯೪-8): ಪ್ರಥಮ ಕರಣ ಚರಣಾನುಯೋಗಂಗಳಂ 
ನಿರವಶೇಷಂ ಕಲ್ತೊಡಲ್ಲದೆ ಜೋಯಿಸಮಂ ಕಲಲ್ಭಾರದು (ಸುಕುಮಾ. 
&-೩೫ ವ). [ ಚರಣ 3» ಅನುಯೋಗ) 

15 ಚರಣಾಭರಣ (ನಾ). ಕಾಲಿಗೆ ತೊಡುವ ಆಭರಣ: ಸಾಲದೇ ನಿಮಗಿನ್ನು 
ಕೌರವರೋಲಗದ ಫಲವಾಯ್ತಲಾ ವನಮಾಲೆ ಕೊರಳಿಂಗಲ್ಲ ಚರಣಾ 
ಭರಣವಾಯಿತೆಲೆ (ಕುವ್ಕಾಸ. ೦೬-೩೦). [ ಚರಣ + ಆಭರಣ] 

ಚರಣಾಯುಧ (ನಾ).ಎಚರಣಹೇತಿ : “ ಕೃಕವಾಕುಃ, ತುಮ್ರಚೂಡಃ, 
ಕುಕ್ಕುಟ, ಚರಣಾಯುಧಃ-ಈ ೪ ಕೋಲ್‌” (ಹಲಾಯು. ೪೧-೯೪) ; 
ಕರಮೆಸೆಯೆ ಸಮೆದು ಬಂದುದು ಚರಣಾಯುಧಮದಲ ಚಿತ್ರಪರಿಶೋಭೆಗೆ 
ಬೆಂತರನೊಂದಾಶ್ರೈಸಿರ್ದುದು (ಯಕೋಕ. ೩-3೪); ಬಲಿದ ಚರಣಾ 
ಯುಧದವೊಲು ಪರರಳವನೀಕ್ಷಿಸಿ ಕಪಿಯವೊಲು ಮೈವಳಿಯ ಹತ್ತಿದ 
ರಂದು: ಕಡಿತಲೆಗಾಜರುಭಯದಲಿ (ಕು ಬ್ಯಾ ಛೀ. ೪-೩8); ಪಾರಾವತಂ. 
ಪರಪುಟ್ಟಂ ಚರಣಾಯುಧಂ ಶಕುನಿ... . ರತ್ನಖಗಮಿರ್ಕುಂ ತದ್ವನಾ 

ಗೌಘದೆೊಳ್‌ (ರಾಜೀ. ೫-೫೯). [ಚರಣ +೬ ಆಯುಧ] 
ಚರಣಿ (ನಾ). ಕುದುರೆ, ದನ ಮುಂತಾದುವುಗಳಿಗೆ ಮೇವನ್ನು ಹಾಕಲಂ 
ಮಾಡಿದ ಮರದ ಚೌಕಟ್ಟು ; ಗೋದಲೆ ; ಚಂಡಿಗೆ : ಕುದುರೆಯ 
ಮಂದುಠಮಂ ವಾರಿ ಪುಗುವಂತೆ ಪೊಕ್ಕು ಚರಣಿಯ ಪುಲ್ಲೊಳ್‌ ಪೊರಳ 
ಛೊಡಂ (ಪಂಕತಂ. ೦೭೯-೦೦); ತುರಗದುರದುದ್ದ ಮಾಟ್ಬುದು ಚರಣಿಯ 
ನದಆಕೊಳಗು ಹೆಸ್ತವಿಸ್ತಾರಂ ಮತ್ತೆರಡುಂ ಕೆಲದೊಳ್‌ ಮುಂಡಿಗೆ 
(ಅಕ್ಕಕಾ. ೭-5) ; ಕೊಂದೆಳದು ಹೂಯ್ಕಿದಳ್ಳ ರಣಿಯೊಳಗೆ (ಪಾಸೋಪು. 
೪-೬೩); ಮರದ ಪೆಟ್ಟಿಗೆ, ಭತ್ತದ ತೊಂಬೆ, ಹುಲ್ಲಿನ ಚರಣಿ ಒಂದನ್ನೂ 
ಬಿಡಬೇಡ (ನಿರೇಣ. ೨೬೮). 
[ತುಳು. ಚರಣೆ ಎ ಹುಲ್ಲುಗಾವಲು, ಗೋವಸಿಳ./ಹಿಂ. ಚರನೀ ) 
ಚರಣೋಪಾಂತ (ನಾ). ಕಾಲಿನ ಬಳಿ,-ಹತ್ತಿರ; ಪಾದದ ಸಮಾಪ: 
ಅನಂತವೀರ್ಯಕೇವಲಿಗಳ ಚರಣೋಪಾಂತದೊಳ" ಕೈಕೊಂಡ ಪರಾಂಗನಾ 
ವಿರತಿವ್ರತದ ಭಂಗಮಂ ಬಗೆಯದೆ (ಪಂರಾಮಾ. ೪-೦೦೩ ವ). 
[ಚರಣ * ಉಪಾಂತ 

ಚರಪಡಿ (ನಾ). ಒಂದಂ ಸ್ಥಳದ ಹೆಸರು (?) : ಅನ್ನೆ ಬನ್ನು ಕೊಬ್ಬಲೆ 
ಪಳ್ಳದ ಅಲಕಿಜುಕೆಯೆ ಕರ್ಗ್ಗಲ್ಲೊಟಜಿಕ್ರಿಯೆ ಪಣುಶೆ ಪಡಿಯೆ ಘೊರಪಡಿಯೆ 
ಬಳಿಪುಣುಶೆಯೆ ಚರಪಡಿಯೆ ತುಟ್ಡಾಲೊಲಸ್ಟಿಯೆ ಇಶನೈದಿಶಿ ಒಳಿಗೆಜಸಯೆ 
ಬರಡಗೆಟ್‌ (ಎಳ. ೫೪1, ತಿಪಟೂ. ೧೪೦-೭೨; ಸು. 900. [?)] 

ಚರಪಾಠ (ನಾ). “ ನಿರ್ದಿಷ್ಟ ಸ್ವರೂಪವಿಲ್ಲದ, ಅಸಂಗತವಾದ, 
ಅವ್ಕನಸ್ಥಿ ತವಾದ, ಸ್ಥಿ ರಸ್ವರೂಪವಿಲ್ಲದ ಪಾಠಕ್ಕೆ ಅನ್ವಯ 
ವಾಗುವಂಧೆದು. ಅಂಧ ಪಾಠವನ್ನು ಚರಪಾಠೆ(81೩14 6೩6) ಎಂದೂ 
ಕರೆಯುತ್ತಾರೆ” (ಛಾರಪ. ೦೦೬). [ಚರ * ಪಾಠ] 


೩0 


40 


45 


ಚರಪು 


ಚರಪು :ಸೆಅಪು' ನೋ. 

ಚರಬಂಡವಲ (ನಾ). ೧. ದನಕರಂ ಮೊಡೆಲಾದ ಚರ ಆಸ್ತಿ: (). 
ಶಿ. ವ್ಯಾಪಾರದಲ್ಲಿ ತೊಡಗಿಸಿದ ಬಂಡವಾಳೆ: ಮುಂಬಯಿ. ಕಿ: 8-೧೦೦). 
"ಚೆಲಬಂಡವಾಳೆ' ಪರಾ. [ಚರ +೬ ಬಂಡವಲ] 

ಚರಬಿ "ಚರ್ಬಿ' ನೋ. 


ಚರಮ (ಗಂ). ೧. ಕಡೆಯ ;ಕೊನೆಯ; ಅಂತಿಮವಾದ: ಚರಮಾವೆಸ್ಟತ. 


ವೀತರಾಗಹೃದಯಚ್ಛದ್ಮಸ್ಥ , . ೬ ತೆವಿಸಿದಂ ಪಂಚಾಂತರಾಯಂಗಳಂ 
(ಅನಂಪು. ೯-೦೧೯); ಆಂಶರಿಕವತೆದ ಕವಿಯ `ಧ್ಯಾನಾತ್ಮಕ ಅಥವಾ 
ಭಾವಾತ್ಮಕ ಜೀವನವು ಸ್ವಾಭಿವ್ಯಕ್ತಿಯನ್ನೇ ತನ್ನ ಹರಮ ಗಂರಿಯುನ್ನಾಗಿ 


ಮಾಡಿಕೊಂಡು ಅದಕ್ಕಾಗಿ ಮಾತ್ರ ಕಾವ್ಯರೂಪವನ್ನು ತಳೆಯುತ್ತದೆ | 


(ಭಾವಗೀ. ೪). ೨. ತೀರ ಕೆಳವಂಟ್ಟದ; ಅತ್ಯಂತ ಕೀಳಾದ. ೩. ಪಶ್ಚಿಮ 
ದಿಕ್ಕಿನ; ಪಾಶ್ವಾತ್ಯವಾದ: ಲೋಕಯಾತ್ರೆಗೈದು ಮನೆಯಿಂ ಪುಗುತರ್ಷಿನಿ 
ಯಂಗೆ ಚರಮದಿಕ್ಕಾಂತೆ ರನ್ನವಟ್ಟಲೊಳ* ಪಂಗದೆತ್ತಿದಾರತಿಯ ಕೆಂಬೆಳಗೆನೆ 
ಸಂಧ್ಯಾರಾಗಮೆತ್ತಂ ಪರಿಯೆ (ರಾಮಾಕ್ಯ. ೨೨-೬). (ನಾ). ೪. ಕೊನೆಯಲ್ಲಿ 
ರಂವುದು ; ಅಂತ್ಯದಲ್ಲಿರುವುದು : ಪರಪದ ಪೂರ್ವಂ ದ್ವಿತ್ವಾಕ್ಸಭೆವಾಗಿರೆ 
ಪೂರ್ವಪದದ ಚರಮಂ ಹ್ರಸ್ವಾಕ್ಷರಮಾಗೆ ಸಂಧಿದೋಷಂ (ರಮದ. ೩೪. 
೫. ಅಂತ್ಯ; ಕೊನೆ: ಚರವುದೊಳಯ್ದುಂ ಜ್ಞಾನಾವರಣಮುಮಂ.... 
ಪರಿಹರಿಸಿದನ ಯು ಮಂತರಾಯಗಳುಮಂ.(ಮಲ್ಲಿತು ೪-೯೦). 
೬. ತರುವಾಯ ; ಬಳಿಕ : “ಪಶ್ವಾತ್‌, ಚರಮಂ - ಈ ೨ ಬಟ್‌ಕಂ” 
(ಹಲಾಯು. ೦೦೭-೨೨): “ ಚರಮಮೆನೆ ಪಶ್ಚಾದೆನಲು ಬಟಕಮಕ್ಕು ” 
(ಮುಂಗರಾ. ೦೨೯-೦೨); ಅಫಾತಿಗಳ ಚರಮದೊಳು ಎಫ್ನಂ-ಪಠಿಸಲ್ಪಟ್ಟುದು 
(ಗೊಮ್ಮಸಾ. ೨-೪). [ಸಂ.) 

ಚರಮಕಲ್ಯಾಣ (ನಾ): [ಜೈನ] ಜನನ ಷಂಚಕಲ್ಕಾಣಗಳಲ್ಲಿ ಕೊನೆಯ 
ಕಲ್ಮಾಣ ; ಪರಿನಿರ್ವಾಣಕಲ್ಮಾಣ : ಪರಮಂ ನ ಚರಮಃಕಲ್ಮಾಣಂ 
ಪರಿಪೂರ್ಣವನಾಗೆ (ಕಾಂತಿಪು. ೧೨-೩೭ ವ, [ಚರಮ * ಕಲ್ಕಾಣ] 

ಚರಮಗೀತ (ನಾ). ಸತ್ತುಹೋದವರಿಗಾಗಿ ದಂಃಖಿಸಿ ಅವರ ಗಂಣಗಾನ. 
ಮಾಡುವ ಹಾಡು : ತಳಿರಿಗೊಂದು ಚರಮಗೀತ ಹಾಡಲೆಂದು. ಬಯಸಿ, 
ಇಂತು ನುಡಿದೆ ನಾನು (ಮಾಂದಳಿ. ೩೭-೦). [ ಚರಮ + ಗೀತ] 

ಚರಮಗೀತೆ (ನಾ). ಇ ಚರಮಗೀತೆ : “ಅಆಳುಹಾಡು . . . ವಿಲಾಖಗೀತೆ; 

` ಚರಮಗೀತೆ " (೫16. ಇಂಳನ). [ಚರತ * ಗೀತೆ) 

ಚರಮತನು (ನಾ). ೧. ಕೊನೆಯ ದೇಹ; ಕೊನೆಯ ಜನ್ಮ. ೨೯[ಜೈನ] 
ಕೊನೆಯ ಜನ್ಮದವನು; ಮೋಕ್ಷಗಾವಿಂ.: ಅಮೂರ್ತರ್‌ ಚರಮತನು 
ಸಮಾಕಾರರ್‌ (ಅದಿಪು. ೧-೨): ಪರಮಶ್ರೀವಲ್ಲಭಂಗೀ ಚರಮತಿನುಗಿದೇ 
ಬಾಬ್‌, (ಪಂರಾಮಾ. ೩-೦೨೫). [ಚರಮ - ತನು] 

ಚರಮದೇಹ (ನಾ).ಎಚರವಂತನು ೧ : ಚರಮದೇಹೆ ಶತಾತ್ಮೈಜರಿರಿದೆಮಾ 
ಮಹೋತ್ಪಲಮುಖಿಯಿಂದಮಾ ಸತಿ. . . ಪೆಡೆದಳ್‌... ಮೈಮೆಯಂ 
(ಆದಿಪು. ೮-೪8) : ಚರಮಹೇಹಮಂ ತಾಳ್ವಿ (ಡಾವುಂಪು. ೩೨-೦೫). 

[ಚರಮ ೬ ದೇಹ) 

ಚರಮದೇಹಧರ (ನಾ). [ಜೈನ] ಕೊನೆಯ ಸಲ ದೇಹವನ್ನು ಧೆರಿಸಿ 
ದವನಂ ; ಇನ್ನು ಮುಂದೆ ಜನ್ಮವಿಲ್ಲದವನು ; 'ಮೋಕ್ಷಗಾವಿಂ : 
ನೀಂ ಚರಮದೇಹಧರನೈ (ಅಜಪು. ೬-೭೨). 1%.) 

ಚರಮದೇಹಧಾರಿ (ನಾ).ಎಚರವಂದೇಹಧರ: ಇವರಿರ್ಷರರೆಸುಿಗಳಪ್ಪೂಡೆ 
ಚರಮದೇಹಧಾರಿಗಳ (ಆದಿಪು. ೧೪-೧೦೦ ವ). [ಸಂ. ಚರಮದೇಹಧಾರಿನ*) 

ಚರಮದೈಹಿಕ (ಗು). ೧. ಚರಮದೇಹಕ್ಕೆ ಸಂಬಂಧಪಟ್ಟ. (ನಾ). ಪಿ.ಎ 
ಚರಮದೇಹಧರ : ನೀ ಚರಮದೈಹಿಕನೆಸ ಧರೆಯೊಳೀ ನಿನ್ನಂತೆ 
ಪ್ರುಣ್ಯಾತ್ಮರುಗಳಾರೈ (ಗಗತಾ. ೦೭-೪೭). [ಸಂ.1] 


೨೭೬೬ 


ಚರರೂಪು 


ಚರಮಧ್ಯಾನ (ನ್ಯ): [ಜೈನ] ಆರ್ತ, ರೌದ್ರ, ಧರ್ಮ ಮತ್ತು: ಶುಕ್ಲ 
ಎಂಬ ನಾಲ್ಕು ಧ್ಯಾನಗಳಲ್ಲಿ: ಕೊನೆಯಂದಂ-; ಮೋಕ್ಷಸಾಧನವಾದ 
ಧ್ಯಾನ : ಪರಮಜಿನಪಶಿಯ ಚರಮಧ್ಯಾನದಂತೆಯುಂ. . . . ಮುನ್ನೀರೆ 
ಮೇರೆದಪ್ಪಿದಂತಪ್ಪು ದುಂ, (ಮಲ್ಲಿಪು. 03-083). [ಚರಮ + ಧ್ಯಾನ] 
6, ಚರಮವಾಕ್ಕ (ನಾ). ೧. ಕೊನೆಯ ಮಾತಂ : ಸಾಯುವಾಗ ಆತನಾಡಿದ 
ಚರಮವಾಕ್ಕ ಎಲ್ಲರ. ಕಣ್ಣಲ್ಲೂ ನೀರು ತರಿಸಿತು (ಕ). ೨. ಸತ್ತವರ 
ಸ್ಮಾರಕವಾಗಿ ಅವರ ಸಮಾಧಿಯ ಮೇಲೆ ಬರೆದ ವಾಕ್ಯ : ಕೆಲವು 
ಹೊಸ: ಗೋರಿಗಳು ಕಂಡುಬಂದೆವು. ' ಅವುಗಳ ಮೇಲೆ .ಚರಮವಾಕ್ಕ 
`ಗಳಿದ್ದುಘು (ನಿಕ). ೦೯೨). [ ಚರಮ * ವಾಕ್ಯ) 
ಚರಮಶರೀರ (ನಾ). ೧.ಎಚರಮೆತನು ೧ : ಚರಮಶರೀರಮಂ ವೆಡುವ 
ಕೆಯ್ದೂಗಳಿಲ್ಲ(ಮಲ್ಲಪು. ೦೪-೪4). ೨.ಎಚೆರವಂತನಂ ೨: ಚರಮಶರೀರಂ 
ಸೆಗರಂ ಚರಮಶರೀರರ್‌ ನಿಜಾಗ್ರಜಾತರ್‌ ನೀನುಂ ಚರಮಶರೀರಂ 
(ಅಜಿಪು. ೧೦-೩೫). [ಚರಮ + ಶರೀರ) 
ಚರಮತ್ಲೋಕ (ನಾ). ಎ ಚರಮಗೀತ : ನಿನ್ನ ಸಾಹಸಕಾರ್ಯಗಳನ್ನು 
-..“ಪುಶಂಸಿಸುವ: ಚರಮಶ್ಲೋಕಗಳಲ್ಲಿ ಪ್ರತಾಪಕುಮಾರಿಯ ಹೆಸರೂ ಸೇರಿ 
ಕೊಳ್ಳೆಲಿ (ಆರ್ಯುಕೆ. ೯೮). [ಚರಮ + ಶ್ಲೋಕ] 
ಚರೆಮಸಮಯ (ನಾ). ೧. ಆಯುಸ್ಸಿನ ಕಡೆಗಾಲ ; ಅಂತ್ಯಸವಂಯ; 
ಮರಣಪೂರ್ವಕಾಲ : ಸ್ವಕೀಯ ಚರಮಸಮಯದೊಳ್‌ . . . ಪದಿ 
`“-ಮೂಯಿಂ ಪ್ರಕೃತಿಗಳುಮಂ ನಿರ್ಮೂಲಂ ಕಿಡಿಸಿ (ಅದಿಪು. ೦೬-೪೯ ಐ); 
ಚರಮಸಮಯದೊಳೆ ಬೋಧಾವರಣಮನೆಯ್ದಂತರಾಯಂ. . 
ತೂಳ್ಡಿ ತಾಳ್ತಿದಂ ಗುಣಗಣಮೆಂ (ವರ್ಧಪು. ೦೫-೬೮). ವಿ. "ಕೊನೆಯ 
- ಅವಕಾಶ: ಸಿಂಹಾಸನಾರೋಹಣಕ್ಕಿದುವೆ ಚರಮಸಮಯಮೆಂದಜುಪು 
ವಂತೆ (ಪಂರಾಮಾ. ೦೪-೧೨೬ ವ). [ಚರಮ ತ ಸಮಯ? 
ಚರಮಸ್ವರ (ನಾ). ಶಬ್ದದ ಕೊನೆಯ ಸ್ವರ : ಚರಮಸ್ವರಕ್ಕೆ ಚರಮಾಕ್ಷರೆ 
.  ಕೆಕ್ಕುಂ ಲೋಪಂ (ಕಮದ. 309), [ಚರಮ ಸ್ವರ] 
ಚರೆಮಾಂಗ್ಗ (ನಾ). ೧.ಎಚರವಂತನಂ ೧ : 'ಕೊರಗದೆ ಕರಗದೆ:ಪರಮನ 
ಚರ'ಮಾ6%ೆ€ ದೀಪ್ರದೀಪಮೆನಿತೊಜವಿದೊಡಂ (ಪುಷ್ಕಪು. ೦೪-೨೮). 
ಇಚರವಂದೇಹಧರ:.ಪುರುಪರಮೇಶ್ವರಪುತ್ರಂ ಚರಮಾಂಗಂ ಚಕ್ರವರ್ತಿ 
ಯೆಂದೊಡೆ ಪೇಟಲ* ದೊರೆ ವೆಆರಾರ್‌ ಭರತನೊಳ್‌"(ಅದಿಪು. ೧೨-೦೦೯): 
ಈ ದಶರಥಾಗ್ರತ"ನೂಭವನೇಕವಾಕ್ಕನಾಶಾಕರಿಕರ್ಣಚಾಮರಯಶಂ 
ಚರಮಾಂಗನನಂತವೀರ್ಯಂ (ಪೂಂರಾಮೂ. ೫-೭೨). 
[ಚರಮ + ಅಂಗ್ಯ'] 
ಚರಮಾಕ್ಷರ(ನಾ). ಶಬ್ದದ ಕೊನೆಯ ಅಕ್ಷರ; ಅಂತ್ಯಾಕ್ಷರ : ಚರಮಸ್ವರಕ್ಕೆ 
ಚರಮಾಕ್ಷರಕಕ್ಕುಂ ಲೋಪಂ (ಕಮದ. ೨೦೯೪). [ಚರಮ + ಅಕ್ಷರ J 
ಚರಮಾದರ್ತ (ನಾ). ಕೊನೆಯ ಧ್ಯೇಯ ; ಪರಮಾದರ್ಶ: ಅದು 
ಚೆಶಮಾದರ್ಶೆವಲ್ಲದಿದ್ದರೂ ನಮ್ಮ ಪೂರ್ವಿಕರ ಆದರ್ಶ (ಕೀಪ್ರಶ್ನಿ. ೦೨೭). 
[ಚರಮ + ಆದರ್ಶ) 
ಚರಮೂರ್ತಿ (ನಾ) .=ಚೆರಂತ ೨: ಚರಮೂರ್ತಿಯಾನೆ ನಿನ್ನಂ ಕರೆಯುತ್ತಿರೆ 
ಕೇಳದಂತೆ ತಳರ್ದವೆ (ವೃಷವಿ. ೨೬-೨೩); ವಿವಾಹ ' ಮಾಡಿಕೊಳ್ಳದೆ ಚಿರ: 
ಮೂರ್ತಿಯಾಗಿ ಅಲೆಯುತ್ತಿದ್ದ (ಗರಿನ. ೩9) : ಶ್ರೀಶರೀಫರು ಹೆಚ್ಚು 
ಕಡಿವೆ: ಚರಮೂರ್ತಿಗಳಾಗಿದ್ದರು (ಕರೀಫ. ೬೯ ಕವಿಕಾವೃಪರಿಕಯ). 
[ಚರ « ಮೂರ್ತಿ) 
ಚರಯಿಸು "ಚರಿಸಂ' ನೋ, 
ಚರರೂಪು (ನಾ). ಜಂಗಮನ ರೂಪು: ಹರನು ಚರರೂಪಿಂದೆ ಹರಿಯೆಂದು 
'ನುಡಿವೇಳೆ ಕರದ ಹುಟ್ಟಿಂದ ತಿವಿದೀಶನೊಲಿಸಿದ ಗುರುವೆ ಸತ್ಯಕ್ಕ ಶರಣಾಗು 
[ ಚರ + ರೂಪು] 


20 


48 
(ಕರ್ನಾಕ. ೦೬೨). 


ಚರಲಿಂಗ 


ಚರಲಿಂಗ (ನಾ). (ವೀಶೈ] ಜಂಗಮರೂಪವಾದ ಲಿಂಗ; ಜಂಗವೂ.:: 
ಭಾಪುರೇ ಚರಲಿಂಗಜೀವಕಳಾಪ ಚರಲಿಂಗೈಕದೀವನ (ಬಪು. ೩೬-೨೪): 
ಸರ್ವಕರಣಂಗಳಂ ಚರಲಿಂಗ ಮುಖವ ಮಾಡಿ ಅತ್ಮವಿದ್ಯಾಲಿಂಗದಲ್ಲಿ ಮನ 
ಸಂದು (ಘನವ. ೨೭); ಶಿವನು ಚರಲಿಂಗವಾಗಿ ಬಂದು. ಚೂತಫಲವಂ 
ಬೇಡಲು, ಪವಾಡದಿಂದ : ಚೂತಫಲವಂ ಮಹಡಿ ಇತ್ತು (ಕೈರಸೂ. ೯). 

[ಚರ ಲಿಂಗ] 

ಚರಲೋಕ (ನಾ). ಸ್ಥಿರವಲ್ಲದ ಲೋಕ : ಮರ್ತಲೋಕ : ಚರಲೋಕ 
ಸ್ಥಿರವೆಂದು ವರರೆಲ್ಲ ನೆರೆನಂಬಿ, ತಿರುತಿರುಗಿ ತಿರೆಯೊಡನೆ ಕೆಡುತಿಹರಲಾ! 
(ಕಎಪು. ೨೬-೩). [ಚರ * ಲೋಕ) 

ಚರವಿಗೆ "ಚರಿಗೆ,' ನೋ. 

ಚರಸಹ (ನಾ). ಒಂದು ಬಗೆಯ ಕುದುರೆ; ಪಳಗಿಸಿದ ಕುದುರೆ (?): 
ಈ ಐದು.ಕ್ರಿಯೆಗಳನು ತಿಳಿದು ತಿದ್ದಿದ.ಕುದುರೆ.ಚರಸಹನೆನಿಸಿಕೆ.ಂಬುವುದು 
(ಅಶೈಟೀ. ೨೩-೦೦). [?] 

ಚರಸೇವೆ (ನಾ). ಜಂಗಮಸೇವೆ: ಶ್ರದ್ಧೆ ಸನ್ಮಾರ್ಗ ಭಕ್ತಿ ಇಲ್ಲದಲ್ಲಿ ಗುರು 
ಭಕ್ತಿ ಶಿವಲಿಂಗಪೂಜೆ ಚರಸೇವೆ ತ್ರಿವಿಧವೂ ಇತ್ತಲೆ ಉಳಿಯಿತ್ತು (ಮದೇವ. 
೨೭೪-೦೭) ; ಕೊಜಟ್‌ಯದಿರಿ ಶಿವಪೂಜೆಯ . ಜಲದು ಮಣ'ಯದಿರಿ ಚರ 
ಸೇವೆಯ (ಸರ್ವವ ೩೪-೦೬೪). [ಚರ * ಸೇವೆ] 

ಚರಸೋಪಾನ(ನಾ). “ಪ್ರಯಾಣಿಕರನ್ನು ಮೇಲಕ್ಕೆ ಹತ್ತಿ ಸುವುದಕ್ಕಾಗಲಿ 
ಕೆಳಕ್ಕಿಸುವುದಕ್ಕಾಗಲಿ ಉಪಯೋಗಿಸುವ ಚರಸೋಪಾನ ; ತಿರುಗು 
ಮೆಟ್ಟಲು” (Bscalator, ಇಂಕನಿ). [ಚರ * ಸೋಪಾನ] 

ಚರಸ್ವತ್ತು (ನಾ). ಇ ಚರಜಿಂದಗಿ : ನಮ್ಮ ಸ್ಥಿರ ಹಾಗು ಚರಸ್ವತ್ತುಗಳೆಲ್ಲ 
ಇವರದೇ ಅಲ್ಲವೆ? (ದಾನಜಂ. ೦೦೪). [ಚರ + ಸ್ವತ್ತು] 

ಚರಾಕು (ನಾ). ಹುಲ್ಲುಗಾವಲು. ( «ಹಿಂ. ಚರಾಗಾಹ್‌'] 

ಚರಾಚರ (ಗು). ೧. ಚಲಿಸುವ ವಂತ್ತು ಚಲಿಸಲಾರದ ; ಸ್ಮಾವರವಾದ 
ಹಾಗು ಜಂಗಮವಾದ : ಪರಮಾಗಮಮೂರ್ತಿ ಚರಾಚರ ಲೋಕಾ 
ಲೋಕ ಸಂಪ್ರದಾಯಿನಿ .. . ಸರಸ್ವತೀದೇವಿ ವರದೆಯಕ್ಕೆಮಗೆಂದುಂ 
(ಕಾವ್ಯಾವ. ೨) ; ಜಗದೊಳುಳ್ಳ ಚರಾಚರ ಪ್ರಾಣಿಗಳವೆಲ್ಲಿರ್ದೆಡೆಯೊಳೆಸುಗಳ 
ತಗಹು ಬಿಟ್ಟವು (ಐಸಪು. ೨6-88). (ನಾ). ೨. ಸ್ಥಾವರ ಹಾಗು 
ಜಂಗಮ ವಸ್ತುಗಳು : ಧರೆ ಗಗನವಡಹಿ ಕಾದುವಡೆಡೆಯಲಿಹ ಚರಾಚರ 
ವೆಲ್ಲಿ ಹೊಗಲಿ (ಹಕಳಾ. ೨-೨೩). ೩. ಸ್ಥಾವರ ಹಾಗು ಜಂಗಮ ವಸ್ತು 
ಗಳಿಂದ ಕೂಡಿದ ಜಗತ್ತು : ಈ ಚರಾಚರ ವಿಚಾರ ವ್ಯಾಪ್ತಿ ನಿಮ್ಮಡಿಗ 
ಗೋಚರವೆ ಶಿವಶಿವಾ (ಕೃಮಿಭಾ. ೨-88); ಅವನೊಳಡಗುವುದಖಿಳ ಚರಾ 
ಚರವಾ ವಿಷ್ಣುಗಾನೆಜಗುವೆನು (ಹದಲ,` 5-0). [ ಚರ * ಆಚರ] 

ಚರಾದಾಯ (ನಾ). ೧. ಸ್ಥಳದಿಂದ ಸ್ಥಳಕ್ಕೆ ಸಾಗಿಸಬಹುದಾದ ವಸ್ತು, 
ಪ್ರಾಣಿ ಮೊದಲಾದಂವುಗಳಿಂದ ಬರುವ ಆಧಾಯ : ತೋಟ ತುಡಿಕೆ 
ಕಳಕೋಠಾರ ಸುಂಕ ಚರಾದಾಯ (ಮೈಅರಿ. ೧೯೪೬, ೦೪-೦೫ ; 1468); 
ಚರಾದಾಯ ಸ್ತಿರಾದಾಯ (ಮೈಅರಿ. ೧೯೩೦, ೯೩-೩೦; 1604) ; ಗ್ರಾಮಾ 
ದಾಯ ಚರಾದಾಯ ಹೊರಾದಾಯ ಇವು ಮೊದಲಾದ ಆ ಸಕಲ ಸ್ವಾಮ್ಯ 
ವನೂ ಅನುಭವಿಸಿಕೊಂಡು ಬಹರು (ಎಕ. ೫1೪, ಮೈಸೂರು. 
೧೦೩-೪೦೪ ; 1674). " ಸ್ಥಿರಾದಾಯ >: ಪರಾ. ೨. ವಾರಸುದಾರ 
ರಿಲ್ಲದ ದನಕರುಗಳ ಮಾರಾಟದಿಂದ ಸರ್ಕಾರಕ್ಕೆ ಬರುವ ಆದಾಯ : 
ಈ ವೃತ್ತಿಗೆ ಸಲ್ಲುವ . , . ಹುಲ್ಲುಹಣ ಚರಾದಾಯ ಹೊರಾದಾಯ 
ಶೀಗೇಮಡಿ ಪತಂಗ (ಹುಟ್ಟಹ. ೩). ೩. ಸಂಬಳವಲ್ಲದೆ ಮೇಲೆ ಬರುವ 
ಲಂಚ, ರುಷುವತ್ತೂ ಮೊದಲಾದ ಆದಾಯಂ: (೪). 

[ಚರ + ಆದಾಯ) 
ಚರಾಯ "ಚರಾಯಿಂ' ನೋ. 


೨೭೬೭ 


ಚರಿಗೆ, 


ಚರಾಯಿ, ಚರಾಯ (ನಾ). ೧. ಹುಲ್ಲುಗಾವಲು; ಹುಲ್ಲಿನ ಬಯಲು: 
(ಕಿ). ೨. ಹಂಲ್ಲುಗಾವಲಿನಲ್ಲಿ ದನಕರುಗಳನ್ನು ಮೇಯಿಸಂವಿಕೆ : 
ಲಷ್ಕರಧಿನಲ್ಲು ಇದ್ದಂಥಾ ಛಾಗರಾದ ಎತ್ತುಗಳನ್ನು ಮಹಾರಾಜರವರು 
ತಮ್ಮ ವಶಕ್ಕೆ ತೆಗೆದುಕೊಂಡು, ಹುಲ್ಲು ನೀರು ಇದ್ದಲ್ಲಿಗೆ ಚರಾಯಿಗೆ ಕೂಡಿಸಿ 
5| ದರು (ರಾಕೇಂದ್ರ. ೪೬. ಚರಾಯ : ೧. ಚಿತ್ರದುರ್ಗದ ದನಗಳು ಬೂದಿ 
ಹಾಳ್‌, ಚರಾಯದಲ್ಲಿ ಮೆಯ್ಯುವವು (ಚಿತ್ತ್ರಲಾ. ೭೫), 
[ -ಮರಾ, ಚರಾಯಾ; ಹಿಂ. ಚರಾಈ, ಚರಹೀ) 
ಚರಾರ್ಚನೆ (ನಾ). ಚರಸೇವೆ ; ಜಂಗಮಾರ್ಚನೆ : ಗಳಗಳನೆ ಬಳೆದು 
ಧನಮಂ ಗಳಿಸಿ ಚರಾರ್ಚನೆಯನೆಸಗಿ ಹರಕೃಪೆವಡೆದು (ರಾಜಕ, ೧೩-೦೦೯). 
[ಚರ + ಅರ್ಚನೆ] 
ಚರಾವು (ನಾ). ಹುಲ್ಲುಗಾವಲು ; ಚರಾವಿನ ನೆಲದ ವಿಸ್ತಾರಕ್ಕೂ, 
ಉಳುಮೆಗೆ ಬಳಸಿಕೊಳ್ಳುವ ನೆಲದ ವಿಸ್ತಾರಕ್ಕೂ, ಅಜಗಜಾಂತರ 
ವ್ಯತ್ಯಾಸವಿದೆ (ಏಶಿಸಂ. ೪೬). ಓ ಹಿ. ಚರಾಊ) 
| ಚರಾಸ್ತಿ (ನಾ).ಎಚರಜಿಂದಗಿ ; (Personsi-estate. ಪತ್ತಿನಿ. ೩೩). 
[ಚರ + ಆಸ್ತಿ] 
ಚರಿ, (ಕ್ರಿ). (?) : ಮೊರೆಹೊಕ್ಕರ ಕಾವ ಮಾರಾಂತರ ಕೊಲುವ ಕಸ್ತೂರಿ 
ಕೋಳಾಹೆಲ ಚರಿದು “ಚಲ್ವರ ಗಂಡ ಹರತಿಯಿಮ್ಮಡಿರಂಗಪ್ಪನಾಯಕ 
ಅಯ್ಯನವರ (ಫಳ. ೩11, ಶಿರಾ. 6೪-8; 1610. [7?) 
ಚರಿ "ಸಟ ' ನೋ. 
ಚರಿ, (ನಾ). ಸಖಿ; ಸೇವಕಿ: ರಾಕ್ಷಸಿ ನಾಸವೀಕ್ಷಿಸುತಾ ಚರಿಯರ 
ಮ್ಮೈಸಳುತಲೇನೆನಲು (ಬರಾಮಾ, 3೪೮-೦). [ಸಂ. ಚರೀ) 
ಚರಿ (ನಾ). ಕೈಯಿಂದ ಹೊಸೆದಂ ಮಾಡಿದ ನಾರಿನ ಅಥವಾ ಸೆಣಬಿನ 
ಹುರಿ: ಬೇನೆಯ ಮನುಷ್ಯನು ಮರಣೋನ್ಮುಖನಾದನೆಂದರೆ ಅವನ 
ಬಾಯಲ್ಲಿ ಸಕ್ಕರೆ ಕೂಡಿಸಿದ ನೀರು ಹಾಕಿ, ಕಾಲುಗಳನ್ನು ಚಾಚಿ ಅಂಗುಷ್ಮ 
ಗಳನ್ನು ಚರಿಯಿಂದ ಬಿಗಿಯುವರು (ಕಛಾಗೆ. ೨೩೪). [ -ಮರಾ. ಚರೀ) 
ಚರಿಕಿ "ಚರಕಿ' ನೋ. 
ಚರಿಗೆ, ಚರವಿಗೆ, ಚರುವಿಗೆ, ಚವರಿಗೆ. ಚೆರಿಗೆ. ಚೌರಿಗೆ, (ನಾ). ಚೆಂಬು, 
ತಂಬಿಗೆ, ಬಿಂದಿಗೆ, ತಪ್ಪಲೆ ಮೊದಲಾದ "ಲೋಹದ ಪಾತ್ರೆ: ಧರ್ಮ 
ಪತ್ನಿ ಚರಿಗೆಯಲ್ಲಿ ನೀರು ತಂದು ಕೊಟ್ಟರು (ನಡದಾ. 11, ೦೦೩೮) ; ಓಲೆಯ 
ಮೇಲೆ ತಕಪಕಿಸುತ್ತಿದ್ದ "ಅನ್ನದ ಹಿತ್ತಾಳೆ ಚರಿಗೆಯನ್ನು ಒಲೆಯ ಪಕ್ಕದಲ್ಲಿ 
ಟ್ಪಿದ್ದ ತಾಮ್ರದ.ಬಾಗುಮುರಿಗೆಗೆ ಎತ್ತಿ ಇಳಿಸಿ... . ಅನ್ನ ಬಸಿಯಲು ಅಣಿ 
ಯಾಗುತ್ತಿದ್ದಳು (ಮಲೆಮ. ೩೦೦); ಪಾಕಶಾಲೆಯ ರೂಪರೇಖೆ ತಕ್ಕಮಟ್ಟಿಗೆ 
ಪ್ರದರ್ಶಿತವಾಗಿತ್ತು. : ಬಾಗುಮುರಿಗೆ ಮೊಸರುಗಡಿಗೆ, ಮಜ್ಜಿಗೆ 
ಚರಿಗೆ.. . :.ನೊಣಗಳು ಇತ್ಯಾದಿ (ಇರು. 8೦). ಚೆರವಿಗೆ: ಚರವಿಗೆ 
ಯಲ್ಲಿ ನೀರನ್ನು ಯಾವಾಗಲಏ ತುಂಬಿಟ್ಟಿರಬೇಕು (ರೂಂ). ಚರುವಿಗೆ : 
ಮಲ್ಲಿಕಾರ್ಜುನನ ಜಾಣ-ಸಕೊಂ ದಂ ಚರುವಿ[ಪಾಕಾಂ. ಚಾರಿ]ಗೆಯೊ 
ಸಟ್ಟುಗವೊ (ಸಿಡ್ಕರಾ. ೯-೩); ಇವನ್ನೆಲ್ಲಾ ಕೂಡಿ ತಾಮ್ರದ ಚರುವಿಗೆಯಲ್ಲಿ 
» ೬ » ಅಟ್ಟು (ಸಳೆವೈೆ, ೧೭೯) : ಕೊಡಪಾನ ಚರುವಿಗೆ ಗಿಂಡಿ (ಸಿದ್ಧಳಾ. 
೦೩-೪೨). ಚವರಿಗೆ; ಓಂದು: ಚವರಿಗೆ ನೀರು ತರೋ ಅಷ್ಟರಲ್ಲೇ ಸುಸ್ತಾಗಿ 
ಬುಟ್ಟು (ನಾಲ್ಮಮ. ೧೩೦) ; ಒಂದು ಚವರಿಗೇಲಿ ತಗೊಂಡು ಒಯ್ಯ 
ಬಾರದೇನ್ರಪ್ಪ? (ಅವಶಂ. ೭೬). ಚೆರಿಗೆ: ಚಿರಿಗೆ ಪಾತ್ರೆಗಳು ಬರಿದಾಗುವವು 
(ನಾಚಿಕೆ. 8೦). ಚೌರಿಗ್ರೆ : ಅತ್ತಿಯ ಮಣೆ ಬಂದೊ ಮುತ್ತಿನ ಚೌರಿಗೆ 
ಬಂದೊ ಹಡೆದಮ್ಮ ನೀರ. ಹದಮಾಡಿ (ಹಳ್ಳಿರಾ. ೩8): ಬೌರಿಗೆ ತೆಗೆದು 
ಕೊಂಡು ತಾನೇ ನೀರಿಗೂ ಹೋಗುತ್ತಿದ್ದಳು(ಸರ್ವಮಂ. ೯): ಅಮ್ಮಯ್ಯನು 
ಚೌರಿಗೆಯನ್ನು ತೆಗೆದುಕೊಂಡು ಭಾವಿಯ ಹತ್ತಿರಕ್ಕೆ ಹೊರಟರು . . . 
ಅವನು ಐದಾರು ಚೌರಿಗೆ ಸೇದಿಕೊಟ್ಟ (ಕೆಂಗಾಳ್ಕೆ. ೦೧). 


ಚರಿಗೆಕಾಯು ಎ ಹೊಟ್ಟೆ ಹಸಿ: ನೈವೇದ್ಯದ ಅಕ್ಕಿ ಎಸರುನೀರನ್ನು 
ಸೇರುವ ಮೊದಲೇ, ಐತಾಳರಿಗೆ ಚರಿಗೆಕಾಯುತ್ತದೆ (ಮಂಮ. ೦೦). 
ಚರಿಗೆ ತೆಗೆದುಕೊಂಡು ಹೋಗು-ವಂಲವಿಸರ್ಜನೆಗೆ ಹೋಗು: ಶಿವಪುತ್ರ 
ಬಾಗಿಲಿಗೆ ಬರುವುದಕ್ಕೂ, ಬಸವ್ವ "ಚರಿಗೆ ತೆಗೆದುಕೊಂಡು" ಹೋದವಳು 
ಹಿಂದಿರುಗುವುದಕ್ಕೂ ಸರಿಹೋಯಿತು (ಬರಹಾ. ೯೯). 
[ದೇ. 8 ತುಳು. ಚರಿಗೆ, ಚಿರಿಗೆ; ತೆಲು. ಚೆರವ. / ಹಿಂ. ಚರವಾ ; 
ಮರಾ. ಚರವೀ. / ಸಂ. ಸರಕ ) 
ಚರಿಗೆ "ಚರಿಯೆ' ನೋ. 
ಚರಿಗೆಗುಡು "ಚರಿಗೆಗೊಡಂ' ನೋ. 
ಚರಿಗೆಗೊಡು, ಚರಿಗೆಗುಡು (ಕ್ರಿ). [ಜೈನ] ಭಿಕ್ಷೆಗೆ ಹೊರಡು; ಚರಿಗೆಗೆ 
ಬರು: ಮುನಿಪತಿ ಚರಿಗೆಗೊಟ್ಟನರಣ್ಯದಿಂದಾ ರಾಜವೀಧಿಯೊಳು 
(ಸಾಳ್ಮಛಾ. ೩-೩). ಚರಿಗೆಗುಡು: ಕಿಸುಕುಳರೂಪಿಂ ಕೃತಕರ್ಷಿಯಾಗಿ . . . 
ಚರಿಗೆಗುಡುವುದುಂ [ನಾಕಾಂ. ವರದಂ] (ಛರ್ಮಾಮ್ಮ. 9-೭೭); ಆ 
ನಗರಕ್ಕರಣ್ಯದಿಂ ಚರಿಗೆಗೊಟ್ಟನೆಂಗಜಮಲ್ಲಂ (ಅರ್ಥನೇ. ೦-60); ಅರಮನೆ 
ವಾಗಿಲೊಳ್‌ ಚರಿಗೆಗೊಟ್ಟವರಂ ನಿಲಿಸಲೈ ಫಪೋವ ಭೂವರನೊಡವೋಗಿ 
(ಪುಷ್ಪಪು- ೩-೯೮). [ಚರಿಗ್ಗೆ (ಎಚರಿಯೆ) + ಕೊಡು,] 
ಚರಿಗೆದೋಟು (ಕ್ರಿ). ಭಿಕ್ಷೆಯನ್ನು ಸ್ವೀಕರಿಸಂ ; ಭೋಜನಮಾಡು : 
ಕಿತ್ತಯ್ಕಂಗಳನೆಮ್ಮಲ್ಲಿಗೆೊಇಡಗೊಂಡು ಬಂದು ಚರಿಗೆದೋಟ್‌ ನೀಮುಂ 
ಬಿಜಯಂಗೆಯ್ಕಿ ಮೆನೆ (ವಡ್ಕಾರಾ. ೮೦-೦೫). 
(ಚರಿಗ್ಮೆ (ಎಚರಿಯೆ) + ತೋಟಿ] 
ಚರಿಗೆನಿಲಿಸು (ಕ್ರಿ). ಚರಿಗೆಗಾಗಿ ಬಂದ ಮುನಿಗಳನ್ನು ಊಟಕ್ಕಾಗಿ 
ನಿಲ್ಲಿಸಿಕೊಳ್ಳು : ಅರಸಿ ತಾ ಮಲಧಾರಿದೇವರ ಚರಿಗೆನಿಲಿಸಲೆ ಬಂದಿಸಿರೆ 
ನಿನ್ನರಸನಾಗಲಿಯುಳ್ಳೊಡಾತ್ಮಜನಾಗಲೆಲೆ' ಮಗಳೇ ಚರಿಗೆನಿಲಿಸಲೆ 
ನಿಲ್ವೆವೆನುತವೆ ಪರಸಿ 'ಬಿಜಯಂಗೈಯೆ (ಸಾಳ್ಳಛಾ. ೩-೦6). 
[ ಚೆರಿಗ್ಗೆ (ಎಚರಿಯೆ) + ನಿಲಿಸು] 
ಚರಿಗೆವರ್‌ (ಕ್ರಿ). ಆಹಾರದ ಭಿಕ್ಷೆಗೆ ಬರು; ಪಾರಣೆಗೆ ಬರು: ಇಂದೆಮ್ಮ 
ಮನೆಗೆ ಚರಿಗೆವರಲ್ವೇಟ್ಕು ಮೆಂದು ನುಡಿದೊಡೆ (ವಡ್ಮಾರಾ. 60-9೬) ; 
ಮುನಿವರರೆಂತೀ ಗಿರಿಗೆ ಚರಿಗೆವರ್ಪರ್‌ (ಅದಿಫು. 8-೭) ; ಕಿಸುಕುಳ 
ರೂಪಿಂ ಕೃತಕರ್ಷಿಯಾಗಿ . . . ಚರಿಗೆವರ್ಪುದುಂ [ಪಾಾಂ. ಗುಡುವುದುಂ) 
(ಛರ್ಮಾಮೃ. ೪-೭೭). [ ಚರಿಗೈ (-ಆಚರಿಯೆ) * ಬರ್‌, 
ಚರಿಗೆವುಗಿಸು "ಚರಿಗೆವೊಗಿಸು' ನೋ. 
- ಚರಿಗೆವುಗು "ಚರಿಗೆವೊಗಂ' ನೋ. 
ಚರಿಗೆವೊಗಿಸು, ಚರಿಗೆವುಗಿಸು (ಕಿ). ಆಹಾರದ ಭಿಕ್ಷೆಗೆಂದಂ ಮನೆಮನೆಗೆ 
ಕಳುಹಿಸು: ಬುಹಿಸಮುದಾಯವೆಲ್ಲಮಂ ಚರಿಗೆವೊ[ಪಾಾ9. ವು)ಗಿಸುತ್ತುಂ 
(ವಠಡ್ಮಾ ರಾ. 63-00).-- ಚರಿಗೆವುಗಿಸು: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಚರಿಗೈ (-ಆಚರಿಯೆ) + ಪೊಗಿಸು] 
ಚರಿಗೆವೊಗು, ಚರಿಗೆವುಗು (ಕ್ರಿ). ಆಹಾರದ ಭಿಕ್ಷೆಗಾಗಿ ಮನೆಯೊಳಗೆ 
ಪ್ರವೇಶಿಸು,- ಬರಂ: ನಿರ್ಮಳಚರಿತಂ ಚರಿಗೆವೊಕ್ಕನರಸನ ಬೀಡಂ 
(ಅದಿಪು. 8-00). "ಚರಿಗೆವೊಗಿಸು' ಪರಾ. ಚರಿಗೆವುಗು: ಕಿಜುಮನೆ 
ಪೆರ್ಮನೆಯೆನ್ನದುಣಲ್ತಕ್ಕ ಮನೆಗಳಂ ಚರಿಗೆವುಗುತ್ತಂ ಬರ್ಪೊರ್‌ 
(ವಡ್ಮಾರಾ. ೬೮6-4); ಸಾಕೇ ತನಗರಕ್ಕೆ ಪ್ರೀತಿಂಕರಮುನಿ ಚರಿಗೆವುಗೆ 
(ಜಾವುಂಪು. 11, ೩೮-೨೪). [ಬರಿಗ್ಯೆ (ಎಚರಿಯೆ) + ಪೊಗು ] . 
ಚರಿಗೆವೋಗು (ಕ್ರಿ). ಭಿಕ್ಷೆಗಾಗಿ ಹೋಗು : ನೀಮಿ ನಗರಕ್ಕಾಗಿ ಚರಿಗೆ 
ವೋಗುತ್ತುಂ (ಸುಳುಮೂ. 8-೨); ಅತಿಕ್ಷವತಕಾಯರಾಲೋಕನಗರಕ್ಕೆ 
ಚರಿಗೆವೋ(ಪಾಣಾ. ಚರಿಗೆಗೆ ಪೋ, ಚರಿಗೆಗೆ ಮೋ])ದೆೊಡೆ (ಪಂರಾಮಾ. ೧೦೩- 
೪೯ ವು. [ಚರಿಗೈೆ (ಆಚರಿಯೆ) + ಫೋಗು, ] 


೨೭೬೮ 


20 


45 


ಚರಿತಾರ್ಥತ್ವ 


ಚರಿಚಲಿ "ಚೆಂಚಲಿ' ನೋ. 
ಚರಿಜಲಿ :ಚೆಂಚಲಿ' ನೋ, 
ಚರಿತ (ಗಂ). ೧. ಮಾಡಿದ; ನೆರವೇರಿಸಿದ; ಸಾಧಿಸಿದ. "ಚರಿತಾರ್ಥ' 
ಪರಾ. (ನಾ). ೨. ಗಮನ ; ಗತಿ; ನಡಗೆ. ೩. ನಡೆದುದು; ಆಗಿ 
ಹೋದಂದು. ೪. ಜೀವನಕಥೆ; ಚರಿತ್ರೆ; ಇತಿಹಾಸ : ತ್ರಿಷಷ್ಟಿಶಲಾಕಾ 
ಪ್ರರುಷರ್ಕಳ ಚರಿತಂಗಳುಮನಾಚಾರಮಾರಾಧನೆ ಮೊದಲಾಗೊಡೆಯಂ 
ಕರಣಗ್ರಂಥಂಗಳುಮಂ . . . ಕಲ್ತೊಡಲ್ಲದೆ ಪೇಟಲಾಗದು (ವಡ್ಮಾರಾ. 
೬-೬); ಕವಿರತ್ನನಿನನ್ವಿತಮಾದುದು ಸಗರಚಕ್ರವರ್ತಿಯ ಚರಿತಂ (ಅಜಪು. 
೦3-೨0. ೫. ನಡೆವಳಿಕೆ; ಆಚಾರ; ಶೀಲ: “ಚರಿತಂ ರೀತಿ 
ಚಾರಿತ್ರಮೆನೆ ಶೀಲಮೆನೆ ಚರಿತ್ರಮೆನಲೈಯಾಚಾರಕಕ್ಕು ನಾಮಂ” 
(ಮಂಗರಾ. ೭-೩); ಆ ಯವ್ವನದೊಳವರ ಚರಿತಂ ಕರಂ ಪೊಸತು 
(ತಿರುರ. ದೇ.೪-8). ೬. ವಿಧಿ; ಕ್ರಮ: ಹರುಷದಿಂದಾ ಕೈಯಲಾ 
ಅಮೃತಲಿಂಗಮಂ ಚರಿತದಿ ಪ್ರತಿಷ್ಠಿಸಿ ಮಹಾಪೂಜೆಯಂ ಮಾಡಿ 
(ದರಾ. &-8೭) ೭. ಅದು ತಕಾರ್ಯೆ ; ಸಾಹಸ ಕೃತ್ಯ. ೮. (ಆಲಂ) 
ಆಡಳಿತ; ಆಳ್ವಿಕೆ: ತಿರಿಕನನು ಕರತಂದು ಧರಣಿಯ ಚರಿತದೊಳಗಿರಿಸಿದರೆ 
ಮರ್ಕಟ ಶರೆಯ ಸೇವಿಸಿದಂತೆ ಕುಣಿವರೆ ಭಗಿನಿಭಗಭಾಗ್ಕಾಧರವ ತಿಂದಿರ 
ಲಾರದಲೆ ಇದಗರೆದೆಯಾಕೆಯ ನೋಡಿ ನೃಪನನುಸರಿಸಿ ಇಹನೆಂದಂತರಂಗದಿ 
ತಿಳಿವುದೆನೆ ಮಂತ್ರಿ (ಲಿಜ್ಮಪು. ೬೨-೩೪). [ಸಂ.] A 
ಚರಿತಂ (ಅ). ಬೇಗನೆ ; ತ್ವರಿತವಾಗಿ : ಪಕ್ತೆಂಟು ದೇಸೆ ವಿಳಾಸದೊಳ್‌ 
ತೊಡರೆ ಚರಿತಂ ಬಂದರ್‌ ಕಣ್ಣೊಪ್ಬರಲ* ವರಭೋಗಿಯರ್‌ (ಪಂಪಭಾ. 
೯-೦೦೨). [ <ತ್ವರಿತ?) 
ಚರಿತಪುರಾಣ (ನಾ). ಮಹಾಪುರುಷರ ಚರಿತ್ರೆಯನ್ನೊಳಗೊಂಡ 
ಪುರಾಣ: ಚರಿತಪುರಾಣದೊಳೊಂದಕೆ ಬರೆದರ್‌ ಬರೆದಿಕ್ಕಿದರ್ತ್ರಿಷಪ್ಟಿ 
ಸಲಾಕಾಪುರುಷಪುರಾಣಮಂ (ಜಾವುಂಪು. 9-90; ಚರಿತಪುರಾಣ 
ಮನಟ್‌ಯದೆ ತುರಿಪದಿನಧ್ಯಾತ್ಮಿಯಾಗಿ ನೆಗಟ್ಹಿನ ತಪಮುಂ . . . 
ಪಂದೆಯ ಬಿರುದುಂ ಸುಖಮಾಗಲಾಅವೆಂದುಂ ಕಡೆಯೊಳ್‌ (ಧರ್ಮಾಮ್ಮ. 
&-೯೯). [ಚರಿತ * ಪುರಾಣ ] 
ಚರಿತಾರ್ಥ (ಗಂ). ೧. ಗಂರಿಯನ್ನು ಸಾಧಿಸಿದ ; ಇಷ್ಟಸಿದ್ಧಿಯನ್ನು 
ಮಾಡಿಕೊಂಡ (ನಾ). ೨. ಕಾರ್ಯಸಿದ್ಧಿ; ಇಷ್ಟಸಿದ್ಧಿ; ಉದ್ದಿಷ್ಟ 
ಪ್ರಾಪ್ತಿ : ನನ್ನೊಳಗು ಹೊರಗು ನಾ ಗುಡಿಬಳಸಿನೊಳಗಲೆದ ಚರಿತಾರ್ಥ 
ವೆಡೆಗೊಂಡಿತೀ ಕಬ್ಬದೊಳಗೆ (ಮಲದೇ. ೩೦-೪). ೩, ಇಷ್ಟಸಿದ್ದಿಯನ್ನೂ 
ಪಡೆದವನು ; ಕೃತಾರ್ಥ ; ಧನ್ಯ : ಪರಮಾಯು ಮೂಲುದಿವಸಂ 
ಚರಿತಂ ಚರಿತಾರ್ಥನಾ[ಗುನೀ]ನೆಂಬವೊಲ್‌ (ಸುಳುನೂ. ೦೧-೮೩); 
ಬಿನ್ನಪಮಂ ಬಗೆಗೊಳ್ಳುದು ಚರಿತಾರ್ಥನಾಗೆ ಮಾಡುವುದೆನ್ನಂ (ಪಂಠಾಮೂ. 
೯೪-೦೩೬); ಏಂ ಚರಿತಾರ್ಥನೊ ಸಾರ್ವಭೌಮರೊಳ್‌ ಯಮತನಯಂ 
(ಜಗವಿ. ೦೭-೫); ನಿಮ್ಮ ಕಾರುಣ್ಮೋದಯವು ಯೆಮಗಾಯ್ತಲಾ 
ಚರಿತಾರ್ಥರಾವೆಂದ (ಕುನ್ಮಾಅ. 90-೨6). ೪. ಬದಂಕಂ; ಹೊಟ್ಟೆಪಾಡಂ: 
ವಸುಮತಿ ಈ ಹೊಲಗಳಲ್ಲಿ ತನ್ನ ಬೆವರು ಹರಿಸಿ ಚರಿತಾರ್ಥವನ್ನು 
ಚೊಕ್ಕಟವಾಗಿ ಸಾಗಿಸುತ್ತಿದ್ದಳು (ಮಕ್ಮಮು. ೬); ಅವಳ ತಂದೆ... 
ಬಂದುದರಲ್ಲಿಯೇ ಚರಿಶಾರ್ಥ ಸಾಗಿಸುತ್ತಿದ್ದ (ಆಶ್ರಮ. ೪೭) ; ಅವರಿಗೆ 
ಬರುತ್ತಿದ್ದ ಸಂಭಾವನೆಯೂ. ಹೊಲಗದ್ದೆ ಗಳಿಂದ ಬರುವ ಉತ್ಪನ್ನಗಳೂ 
ಸೇರಿ ಅವರ ಚರಿತಾರ್ಥ ನಡೆಯುತ್ತಿತ್ತು (ಉಾಕ್ಕೋದ. ೫). 
1. [ ಚರಿತ + ಅರ್ಥ] 
ಚರಿತಾರ್ಥತ್ವ (ನಾ). ಕೃತಕೃತ್ಯತೆ; ಕೃತಾರ್ಥತೆ: ಇದುವೆ ಪರ 
ತತ್ವಾನುಭವಸುಖವಿದುವೆ ಚರಿತಾರ್ಥತ್ವಮಂದಿರವಿದುವೆ ತುದಿಪದವೆಂದು 
ನಿನ್ನಿಂದವೆ ವಿದಿತವಹುದು (ಐಸಪು. 3-4೬). (ಸಂ.] 


ಚರಿತೆ 


ಚರಿತೆ (ನಾ). ೧. ಚಾರಿತ್ರ್ಯ; ಶೀಲ; ಸ್ವಭಾವ: ಎತರಣ ಧೈರ್ಯ ಎದ್ಯಾ 
ಗೌರವಂಗಳಲಿ ಸುರಮಹೀಜನರಾಜ ರುದ್ರರ ಚರಿತೆಗಳಿಗಿಮ್ಮುಡಿಯೆನಿಸಿ 
ಸತ್ತು ರುಷನಿಲ್ಲಿಗೆ ಸಲಹೆ ಬಂದನು (ಬಸಪ. 8-೬೪). ೨. ಕಥೆ; ಜೀವನ 
ಚರಿತ್ರೆ: ಮುನ್ನಿನ ವೃದ್ಧಭಕ್ತರ ಚರಿತೆಗಳನೊರೆದುದ್ಧರಿಸಿ ಜಗದೇವನಂ 
ಸಲಹಿದನು ಬಸವೇಶ (ಐಸಪು. ೬೦ ` ಸೂಜನಿ) ; ವಿಘ್ನೇಶ್ವರನು 
ಸರಸ್ವತಿಯರೀ ಕೃತಿಗೆ ನೆ ಬಾರದಿರರದೇಕೆಂದೊಡೆ ಮಹಾಶಿವಶರಣ 
ಶಂ8ರದಾಸಿಮಯ್ಯನ ಚರಿತೆಯಾದುದಟ್‌ಂದೆ (ಕಂಳದಾ. ೦-೦೦). 

[ಸಂ. ಚರಿತ 

ಚರಿತ್ರ (ನಾ). ೧. ನಡೆ ; ನಡೆವಳಿ ; ಆಚಾರ: “ ಚರಿಶ್ರಂ, ಚರಿತಂ, 
ಶೀಲಂ, ಚಾರಿತ್ರಂ-ಈ ೪ ಆಚಾರಂ” (ಹಲಾಯು. ೬೬-೨೪೨) ; ತಾಗು 
ನಿರೋಧದ ಆಗುಹೋಗನಜ್‌ಯದ' ಶರಣನ ಚರಿತ್ರವ ನೋಡಿ ನೋಡಿ 
ಬೆಆಗಾದೆನೆಯ (ಬಸವ. ೯09). ೨. ಇತಿಹಾಸ; ಜೀವನ ಕಥೆ; ನಡೆದು 
ಹೋದ ಸಾಹಸಾದಿಗಳ ನಿರೂಪಣೆ, "ಚರಿತ್ರಗಾರ' ಪರಾ. ೩. ಆಚ 
ರಣೆ ; ಅನುಷ್ಠಾನ. ೪. ಕೆಲಸ; ಕರ್ತವ್ಯ. ೫. ಸಾಹಸಕಾರ್ಯ ; 
ಅದ್ಭುತ ಕೃತ್ಯ. ೬, ಸ್ವಭಾವ; ಮನೋಧರ್ಮ. (ಸೇ.] 

ಚರಿತ್ರಕಾರ (ನಾ). ಇತಿಹಾಸವನ್ನು ಬರೆಯಂವವನು; ಇತಿಹಾಸಕಾರ: 


ಚರಿತ್ರಕಾರರು . . . ಹೇಳಿರುವ ಕೆಲವು ಅಂಶಗಳನ್ನು ನನಗೆ ಸರಿಯೆಂದು 


ತೋರಿದ ರೀತಿಯಲ್ಲಿ ಹೊಂದಿಸಿಕೊಂಡಿದ್ದೇನೆ (ಸವತಿ. 1೪ ಪ್ರಸ್ತಾವನೆ), 
[ ಚರಿತ್ರ + - ಕಾರ, (ಎ-ಕಾಜ)] 

ಚರಿತ್ರವಂತ (ನಾ). ಶೀಲವನ್ನು ಕಾಯ್ದೂಕೊಂಡವನು ; ಶೀಲವಂತ; 
ಚಾರಿತ್ರವುಳ್ಳವನಂ : ವಿವಾಹಪೂರ್ವದಲ್ಲಿ ಅವರು ಚರಿತ್ರವಂತರಾಗಿ 
ಉಳಿಯಲಿಕ್ಕೇ ಬೇಕು (ಬ್ರಹ್ಮಜೀ. ೪). [ಚರಿತ್ರ+ - ವಂತ] 

ಚರಿತ್ರವತಿ (ನಾ). ಒಳ್ಳಿಯ ಶೀಲವುಳ್ಳವಳು ; ಪತಿವ್ರತೆ : “ಕುಲವಧು 
ಸಾಧ್ವಿ ಪತಿವ್ರತೆ ಕುಲಪಾಳಿಕೆ ಸತಿ ಚರಿತ್ರವತಿಯಕ್ಕುಂ”(ವಸ್ತು ಕೋ. ೩೨-೪); 
ಆತನ ಪಿರಿಯರಸಿ ಗುಣಾನ್ವಿತೆ ಪತಿವ್ರತೆ ಚರಿತ್ರವತಿ ವಿಶದ ಗುಣಖ್ಯ್ಮಾತವತಿ 

ಚಂಡಿಕಬ್ಬೆಯೆನೆ ಪೊಗಳ[ದ]ರಾರ್‌ (ಇ. ೫x1, ೪೭-೦೭ ; 

1074). [ಸಂ. ಚರಿತ್ರವತೀ] 

ಚರಿತ್ರವಳ್ಳಿ (ನಾ). ಒಂದು ಊರಿನ ಹೆಸರು.: ಶ್ರೀಮತ್ಕನ್ನಯ್ಯ ಚರಿತ್ರ 
ವಳ್ಳಿಯುಮಂ ಪೆರ್ಬಾಳುಮಂ ಬಿದಿರುವಳ್ಳಿಯು x x x (ಎಕ: 27, 
ಜಿತ್ರದು. ೪೯-೮೦ ; 947). [ಚರಿತ್ರ+ಪಳ್ಳಿ] 

ಚರಿತ್ರೆ (ನಾ) .ಇಚರಿಶ್ರ ೨: ಇಂದಿನ ಬಾಳು ನಾಳೆಗೆ ಚರಿತ್ರೆ (ಗಾಹಿಜೀ. ೩೩). 

[ಸಂ. ಚರಿತ್ರ] 

ಚರಿಯ "ಚರಿಯೆ' ನೋ. 

ಚರಿಯಿಸು "ಚರಿಸು' ನೋ. 

ಚರಿಯೆ, ಚರಿಗೈ, ಚರಿಯ, ಚರುವೆ. ಚರೆಯ (ನಾ). ೧. ಆಚರಣೆ ; 
ಚರ್ಯೆ: ನಿತ್ಯ ಪುನೀತ ಶೀಲ ಬ್ರತ ಚರಿಯೆಯಂ [ಪಾಣಾಂ. ಶೀಲವ್ರಾತ 
ಚರಿಯಂ] ಸಿಕ್ಕುಗೊಳಿಸಿದೆಯೊ (ಇಸಪು. ೪೭-೦೨). ಚರಿಗೈ: ೨. [ಜೈನ] 
ಮುನಿಗಳು ಆಹಾರಕ್ಕಾಗಿ ಮಾಡುವ ಸಂಚಾರ; ಭಿಕ್ಷಾಟನೆ : 
ಮಿಂದುಂಡೀಗಳೆ ಬಿಜಯಂಗೆಯ್ಯೆಂದಿರೆ ಕುಳಾದ್ರಿಧೈರ್ಯಂಗೆ..ಚರಿಗೆ 
ಮುಣ್ಣತ್ತಿನಿಸುಂ (ಆದಿಫು. ೯-೦೨೪); ಮುನನಿಗಳ್‌ ಚರಿಗೆಗೆ ಬರುತಿರೆ (ಪಂಣತಂ. 
೧೯೦-೨೦) ; ಮುನಿಗಳ ಚರಿಗೆಯ ಕಾಲವನಳ್‌ದರಮನೆಯ ಬಾಗಿಲಿಗೆ 
ನಡೆದನು (ಥ6ಕ. ೩-೨). ಹ. ಊಟ ; ಔತಣ : ತಡೆದನವನೆಲ್ಲರಂ ತನ್ನ 
ನಿಳಯದ ಚರಿಗೆಗೆ (ಸೋಮ. ೨-೯೨). ಚೆರಿಯ : ೧. ಚರಿಸಲಾಗದವರ 
ಚರಿಯ್ನ ನಿರತೆಗೇಳಲಾಗದವರ ಸರಿಯೊಳಾವ ಭುಕ್ತಿ ಭೋಗಮಾಡಲಾಗದು 
(ಶಿವಗೀ. ೪೩೮); ಎರಡು ವಿಂಶತಿ ವರುಷಕೆ ಈ ಪರಿಯ ಚರಿಯ ಮಾಡಿದ 
ಪರಮಹರುಷದಿ (ಜಗದಾ. ೦8೪). ೪. ನಡೆವಳಿಕೆ: ಜಾರೆಯರು ತಲೆವಾಗಿಲೆ 


೨೭೬೯ 


ಚರಿಸು 


ನಿಕ್ಕಿ ನೋಡುವ ಚರಿಯಗಳ ಕಂಡು (ವೆಂಕಾರಾ. 8-೬-೦). ಚರುವೆ: 
೩. ಆದಯ್ಯನರಸಿ ಪದ್ಮಾವತಿಯುಮಿರದೆ ಜಂಗಮಕೆಂದು ಮಾಡಿದನ್ನವ 
ಜನರ ಚರುವೆಗೆಂದೊಯ್ಕಲು (ಕಪು. ೩೭-೩0. ಚರೆಯ: ೫ 
ಮೇಯುವುದು : ಮಂದಮತಿಯ ಮುಂದೆ ತಲೆಯ ಚುಂಚಂ ಪಿಡಿದು 
ಚರೆಯಕ್ಕೆ ಬಿಟ್ಟ ಗೂಂಟನೆಟಕಿದು ತಪ್ಪಂತೆ ತಂದು (ಅರ್ಥನೇ. ೬-೬೬ ವ). 

ಚರಗೆಮಾಡುಊಟಮಾಡಂ ; ಆರೋಗಿಸು: ಆನುಂ ಭಕ್ತಿಯಿಂದಂ 
ದಿವ್ಮಾಹಾರಮಂ ಮಗುಟಿಿಮಗುಲಟ್‌ ಬಡ್ಡಿಸೆ ಚರಿಗೆಮಾಡಿ [ಪಾಕಾಂ. 
ಯುಂಂಡು) -(ವಡ್ಮಾರಾ. 6೫-9೬). [ “ಸಂ. ಚರ್ಯಾ] 


ಚರಿಷ್ಣು (ಗು)..೧. ತಿರುಗಾಡುವ. ೨. ಅಸ್ಥಿರವಾದ. [ಸಂ.1 


10| ಚರಿಸು, ಚರಯಿಸು, ಚರಿಯಿಸು (ಕ್ರಿ). ೧. ನಡೆ; ಚಲಿಸು; ಸುಚರಿಸು: 


85 


30 


ಹಂಸನಂತೆ ರಮಣೇಯ ನೂಪುರನಿನಾದಾನಂದಿತ ಮಾನಸಸರೋವರ 
ದೊಳ್‌ ಚರಿಸಿಯುಂ(ಕಾದಂಪೂ. ೩೨೪); ಮಹಾಶರಣರ್ಗೆ ಗುರುವೆನಿಸಿ ಸಕಲ 
ದೇಶಂಗಳೆಂ 'ಚರಿಸಿದಂ (ಕಂಪು. ೮-೦೮) ; ಆಗಸದೊಳು ಚರಿಸುವ ಸುರೆಸತಿ 
ಯರ' ಸೋಗೆಮುಡಿಗೆ ಪೂಜ್ಯವಾಗಿ . . . -ಪೂಗವೃಕ್ಷಗಳೊಪ್ಪ ತಿಹುವು 
(ಳಂನವಿ. ೨-೪೦). ಶಿ. ಅಲುಗು; ಅಲ್ಲಾಡು: ಬೆದಣ ಭೂಕಂಪದಲ್ಲಿ ಕುಲ 
ಗಿರಿಯದಿರುವಂತಿರೆ ಚರಿಸಿ .'.. ಕಲಿಕರ್ಣ ಮೈಮಲಿಕಿಯೆ (ಕುವ್ಯಾದ್ರೋ. 
8-3೯). ೩ ಆಚರಿಸು; ನಡೆದುಕೊಳ್ಳು ; ಅನುಷ್ಕಾನಮಾಡು : 
ತಂತಮ್ಮಾಪ್ತರ್‌ ಚರಿಸು ವ ವೋಜೆಯೊಳೇಕೆಯೊ ಚರಿಯಿಸರನ್ಯರ್‌ 
(ಛರ್ಮಾಮ್ಮ. ೭-೪೨) ; ಪರಬ್ರಿಹ್ಮನು ಹರಂ' ಚ[೫ ಣಂ. ಧರಿಸುವರು 
ಬ್ರಹ್ಮಣ್ಯವಂ(ಇಸಪು. 88-90); ಮುನೀಂದ್ರಂ ಚರಿಪಂ ಸತಿವೆರಸು ತಪವನೀ 
ಪರ್ವತದೊಳ್‌ (ಕಾಳುಂಶ. ೧೦೦-೦೭೨). ೪. ಇರು; ವ್ಯವಹರಿಸು ; 
ವರ್ತಿಸು : ನಾನಾಭೋಜ್ಯಕ್ಕೆ ಪಕ್ಕಾಗುತೆ ಚರಿಸಿದೆನಿನ್ನಾಜನಿನ್ನಾಜಕ 
ನಯ್ಕೋ (ಕಕ್ಪಾಕ. ೪); ಈ ಪ್ರಕಾರದಿ ಚರಿಸುತಿರೆ -ಸಾತ್ಮಿಕ ಸುಭಕ್ತಿ 
ಸ್ಥಿರಮನಸ್ಮನು (ಬಸಪು. ೪೭-೪) ; ಸಿರಿ ಸರಸ್ವತಿ ಚಂಡಿ ದುರ್ಗಿಯರೆಂಬ 
ನಾಮದಲಿ -' ಚರಿಸುತಿಹ ನಿನ್ನೇಕಮೂರ್ತ್ಶಿಯ ವಪರಿಯನಜ್‌ವವರಾರು 
(ಕುವ್ಮಾಲ. ೬-೦೦೪). ಚರಯಿಸು : ೧. “ಚರಯಿಸು (ಚರಿಯಿಸು) 
ಭ್ರಮಣೇ” (ಕಮಧಾ) ; ಚರಿಸಿದಂ, ಚರಯಿಸಿದಂ (ಕಮದ.೭೩೪ ಪ್ರಯೋ?) ; 
ಕನಸಿನೊಳ೪* ಚರಯಿಪಂದೊಲ* ಪೋಗುತಿರ್ದೆನ್‌ (ಸಂಸಪ. ೩೨-೦೮೮]. 
ಚರಿಯಿಸು: ೧. ಚರಿಯಿಪ ವನದೇವತೆಯರ ಚೆರಣಾಲಕ್ತಕದೆ ಪೊರೆದು 
ವೆನಿಪುವು. . . ಚೆಂದಳಿರ್ದುಖುಗಲ*(ಕಾದರಂಪೂ. ೯೬); ಚರಿಯಿಸಿ ನಿಚ್ಚ ವಬ್ದ 
ವನದೊಳ್‌ (ಜಗವಿ.೦೬-೦೨೮); ಕೇಳು ನೀನೆಲೆ ಪಾರ್ಥ ... ರವಿರಥ ಕಾಲ 
ಚಕ್ರವನೈದಿ ಗಗನಾಂಗಣದಿ ಚರಿಯಿಪುದ (ಕುವ್ಯಾಅ. ೭-೨೨೫). ವಿ. ಸ್ಥಿರನಾಗಿ 
ಗುಣದೊಳೆಸಗುವ ನರನುಂ ವೈರಾಗ್ಯಮುಳ್ಳನುಂ . . . :ಉರ್ವರೆ 
ಚರಿಯಿಸುವೊಡಮುಟಶಿವರಲ್ಲರುತ್ತಮಗುಣಮಂ (ಛರ್ಮಾಮೃ. ೩-೧೩೨). 
೩.ಪಿರಿದಪ್ಪಾದರದಿಂದಂ ಪುರಾಣಮಂ ಕೇಳ್ವರಲ್ಲದಾ ತೆಜದಿಂದಂ 
ಚರಿಯಿಸುವರಲ್ಲರನ್ಮರ್‌ (ಸಮಪ. ೬-೨೪); ಗುರುವಚನಮನುಲ್ಲಂಘಿಸಿ 
ಚರಿಯಿಸಲಣಮಾಗದು(ಧರ್ಮಾಮ್ಮ. ೫-೦೩೦). ೪. ಜನನಾಥಂ ಕಾಮಾಸಕ್ತ, 
ನಾಗ್ಕಿಮ ದೆದಂಶಿಯಂತೆ ಚರಿಯಿಸಿ (ಪಂಕತಂ. ೧೩-೨೦);.ಎರಡನೆಯ 
ಸುಷಮಕಾಲದ ಪೊರೆಯೊಳ್‌ ಮೂಜನೆಯ .ಸುಷಮದುಷ್ಟಮಕಾಲಂ ಚರಿ 
ಯಿಸುಗುಂ (ಪಂರಾವಪ. ೦-೩೬); ನೆಲೆಗೆ ಪೋಗಿ ಮಕ್ಕಳೊಳಂ' ಪೆಂಡಿರೊಳ 
ಮೊಡಗೂಡಿ ಸುಖದಿಂ ಚರಿಯಿಸುವೆಂ ಮೆಚ್ಚಿದಂದದಿಂ ಭೋಗಿಸುವೆಂ 
(ಛರ್ಮಾಮ್ಮ. ೦-೦೩೦). 

ಚರಿಸಾಡು, ಚರಿಸಿಯಾಡುಎಅಲೆದಾಡು; ಸಂತ್ತಾಡು: ನಡೆದಡೆ ಹೆಜ್ಜೆ 
ಯಿಲ್ಲ ಸುಳಿದಡೆ ನೆಳಲಿಲ್ಲದೆ ಬಯಲ ಬೆಳಗೆ ಸ್ವರೂಪವಾಗಿ ಚರಿಸಾಡುತ್ತ 
ತನ್ನನರ್ಚಿಸುವ ಭಕ್ತರ ನೋಡುತ್ತ ಬಪ್ಪಲ್ಲಿ (ವದಗೋ. ೯೬); ನಿರಾಶಾ 
ಭರಿತನಾಗಿ ಚರಿಸಾಡುತ್ತಲು (ಕೂನ್ಶಸಂ. ೨೬೩-೦೦). [ಚರಣ + - ಇಸ್ಕು) 


ಚರು, 


ಚರು (ನಾ). (ಕರಾ) ಒಂದು ಬಗೆಯ ಸಣ್ಣ ಮಾನು 
[+ ತುಳು. ಚರು] 
ಚರು, (ನಾ). ೧. ಹೋಮಕ್ಕಾಗ್ಗಿ ಸಿದ್ಧಪಡಿಸಿದ ಅನ್ನ ; ಹವಿಸ್ಸು: 
“ಹವ್ಯಂ, ಪಾಕಃ, ಚರ: ಸಾನ್ನಾಯ್ಯಂ, ಹವಿಃ-ಈ ಸೈಚರಂ ” (ಹಂಳಯು. 
೬೯-4೬೨); ಜಲಗಂಧಾಕ್ಷತೆ ಪುಷಪ್ತಾವಲಿ ಚರು ದೀಪಪ್ರದೀಪ ಹೂಪ ಫಲಂ 
-ಗಳ್‌... ತಳತಳ ತೊಳಗಿದುವು (ಅ೨೪..೭-೧೮9); ಚಿಂರನಯಕಢುನಿಚೆಯದಿಂ 
ಫನಸಾರಾಗರಂ ಧೂಮಲೇಖೆಯಿಂ , ೬ ಜಿನೇಂದ್ರನನಾರಾಧಿಸಿದಂ 
ನರೇಂದ್ರ ಚೂಡಾರತ್ನಂ (೫ಂ"ರಾ ಮಾ. ,$3-8); ಲಡ್ಡುಗೆಯಂ ಬೆನಕಂಗೆ 
ಹೆಂಡಮಂ ಮಾರಿಗೆ ಚೊಮ್ಮಯಂಗೆ ಚರುವಂ ಪದೆದೆತ್ತುವೆಂ (ಸ್ತುಣ ಸಬ 
76-69); ಕೊಟ್ಟನು ಚರುವಮಾಡೇಖ. ದೈತ್ಯ ದಾಂಡೋದರಿಗೆ ತಲೆಯೊೂದ 
(ಕೌಶಿರಾ. ೩೮-೨೩). ೨. ಹವಿಸ್ಸಿನ ಪಾತ್ರೆ: “ಉಖಾ. ಸ್ಕಾಳೀ, ಚರುಃ, 
ಕುಂಭೀ, ಪಿಠರಂ, ಕುಂಡಂ-ಈ ೬ ಮಡಕೆ” (ಹಲಾಯು. 8೨-೦೩೯); ಕೈಯಲ್ಲಿ 
ಚರುವನ್ನು ಹಿಡಿದುಕೊಂಡು ಅಗ್ನಿನುರಾಯಣನ: ಪ್ರಕಟನಾದನ (ಬಳಸಿ. 
av). ೩. ಬಲಿ: ಇದೇನು ಭೂತದ ಚರುಪನ್ನು ಮಾಡುತ್ತೀರಾ? (ಮರಮ. 
೩೯); ಈರಮ್ಮನು ಚರು, ಓಕಳಿ. , ಮುಂತಾದ ಸಲಕರಣೆಗಳನ್ನೂ ಸಜ್ಜು 
ಗೊಳಿಸಿ-ಭಟ್ಟರ ಅಡುಗೆಗೆ ಬೇಕಾದ ಲವಾಜಮೆಗಳನ್ನು ಸಿದ್ಧಗೊಳಿಸಿದಳು 
(ಶೂಜಶಂ. ೪0). ೪. (ಆಲಂ) ಆಹಾರ ; ಊಟ :.ಒಂದು ಚರುಷನ್ನು 
ರಾತ್ರಿ ಅವರಲ್ಲಿಯೇ ತೆಗೆಯುವ (ಮುಗಿಯು. ೦೮೩). [ಸಂ.) 
ಚಠುಕ (ನಾ). ೧. ಹವಿಸ್ಸು; ನೈವೇದ್ಯ : ಅನೇಕ ಭಕ್ಷೋಪದಂಶ 
ರಸಪ್ರಚುರ ಜಾರುಚರುಕಂ[ಖಾ೫ಂ. ಚರು]ಗಳಿಂದಂ (ಅದಿಫು. ೨-೩೨ ವ); 
ಬಲಿತೇಷ್ತಲಿಂಗ ಪ್ರಸನದವೇ ಚರುಕಮವನೊಲಿದು ತಾನುಪ 
ಭೋಗಿಸುವುದು(ಕಾಘಕ. ೧೨-೧೬). ೨. ಹವಿಸ್ಸಿನ ಪಾತ್ರೆ. ೩ ಪಾಕ 
ಪಾತ್ರೆ: -ದರವನಿತ್ತೆನು ನಿನಗೆ ಹೇಮದ. ಚರುಕವಿದೆ ವಿವಿಧಾನ್ನ 
ಪಾನೋತ್ಕರದ ತವನಿಧಿ (ಕುವ್ಮಾಅ. ೧೧೯). [ಸಂ.] 
ಚರುಕಲು (ನಾ). ಅಗಲ.ಬುಯಿಯ ಪಾತ್ರೆ: ಹೆಚ್ಚಾಗಿ ಉಳಿದ ಅನ್ನವನ್ನು 
ಚರುಕಲಿನಲ್ಲಿ ಹಾಕಿ ಮುಚ್ಚಿಡಬೇಕು (ಢಿ. [ ಆಸಂ,.ಚರುಕ?:3 
ಚರುಗ, ಚರಗ, ಚರಗು; ಚೆರಗ, ಸರುಗ,. ಸರುಗು. (ನಾ). ೧. ಹೊಲ, 
ಗದ್ದೆಗಳಲ್ಲಿ ಪೈರು ಬೆಳೆದಾಗ ರೈತರು ಭೂಮಿತಾಯಿಗೆ ನೈವೇದ್ಯ 
ವೆಂದು ಕ್ಷೇತ್ರದ ಕುಂಬ ಚೆಲ್ಲುವ ಕಡಂಬು ಮುಂತಾದ: ಭಕ್ಷ್ಯ : 
“ಚರುಗ ಎ ಹೊಲದೊಳಗೆ ಚೆಲ್ಲುವ ಆಹುತಿಯ ಅನ್ನ” (ಗಂಗಾಮ, ರ). ೨. 
ದೇವತೆಯ ಪ್ರೀತ್ಯರ್ಥವಾಗಿ ಹೊಲದಲ್ಲಿ ಮತ್ತು ಉಳುರಿನ- ಸುತ್ತ 
ಚೆಲ್ಲುವಕೋಣದ ರಕ್ತ. ಮತ್ತು ಮಾಂಸದ ಬಲಿ : (8). ಚರಗ; ೧. 
ಊರ ಒಕ್ಕಲಿಗರ ಚರಗದ. ಬುಟ್ಟಿಗಳೆಲ್ಲ ಹೊರಬಿದ್ದವು. ತಮ್ಮ ಜೇವರಿಗೂ 
ಚರಗ ಸಲ್ಲಬೇಕೆಂದು ಹೆಂಡತಿ ಸೂಚಿಸಿದಳು (ಗರಬಾ. ೭೩); ಚರರವನ್ನು 
ಚೆಲ್ಲಿದಂತೆ ಜೆದರಿ ಹೆಳೀಗಿರಬಹುದು (ಕ೭ಸಾ. ೩೨). ಚೆರುಗು : ೧. ಬಂಡಿ 
ಕೀವಿದ ಚರುಗು [ಪಾಕಾಂ. ಕೂಟು, ಚರುಗಳ್‌]ವೆರನು `ಶನ್ನ ಮಗನಪ್ಪ 
ಮುಂಡಕೌಶಿಕನಂ ಕುಂಭಂಗಾಹಾರ ನಿಮಿತ್ತಮಟ್ಟಿದೊಡೆ .(ಕಾಪುಂಘು: 11, 
BV); ಜನಪದಯಂಗಳಕ್ಕೆತ್ತಿ, ನೈವೇದೃಮಂ ಜಾತ್ರೆಗೆ ಬಂದರ್ಮತ್ತೆ 
ತೋರ್ಪರ್‌ ಚ[ಪಾಕಾಜ ಸ]ರುಗಂ: (ಸಮಪ. 3-೬9): ಬೆರಗ :'೧. ಹೊಲಕೆ 
ಒಕ್ಕಲಿಗ ಚೆರಗೊಗೆದು (ಕರಣೆ. ಆಲಿ; ಜೋಕುವಹರನ ಅಳಕ ಅಂಬಲಿಯೇ 
ಒಕ್ಕಲಿಗನು ತನ್ನ ಬೆಳಸಿಗೆ ಒಗೆಯುವ ಮೊದಲನೆಯ ಚೆರಗ (ಜನಗೀ. 
೦೭ ಮೊರಲವಾತು). ಸರುಗ: ೧. ಮತ್ತಂ ಶುಚಿರ್ಭೂತರಾಗಿ ಚಕ್ಕುಲಿ 
ಯಂತೆ ಪಿಟ್ಟಿನಿಂ ಬಟ್ಟಿತುವಾಗಿ: ಬಿರೆಜವಜ ಮೇಲೆ. ಸರುಗದ ಹುದ್ದೆಗಳ 
ನಿಟ್ಟು (ಚಿಸಾರೆ. ೪೬೩) ; ಪನಪವ್ವ "ಸರುಗೆ " ಮಡಿಕೊಂಡು" ಬಂದು 
ಎತ್ತುಗಳ ಪ್ರದಕ್ಷಿಣೆಮಾಡಿ ` ಸರುಗ ' ಚೆಲ್ಲಿದಳು (ನಛೀಜಿ. ೬೬). ಸರುಗು ; 
೧. ಆದರದಿಂದನರ್ಫೃಮಣಿವಿಷ್ಯರದೊಳ್‌ ಕುಳ್ಳಿರ್ದು ಸರುಗಮಣೆ 


೨8೬೦ 


ಕಾಡಿ 
ಲಾ 


40 


ಚರ್ಚರಿ 


ಕಂಡುದ 5 ೦ (ಆದಿಖಿ. ೧೫-೩೯); ಗಂಧ ಮಾಲ್ಕಾದಿಗೆಳಿನೆರ್ಚಿಸಿದನೆ 
ಸಿಂಹಾಸನಮನೇಜ್‌ ನಾಯ್‌ ಸರುಗನುಣೆ ಕಂಡುದಟ್‌ಂ (ಡಾವ್ರಂಪು. 
೭೫-೨೩); ಗಂಧಧೂಪದೀಪಕ್ಕಂ ಸರುಗಿಗ[ಂ] . .. ಕುಡುವ ಭೂಮಿ 
(ಎಇ. ೫೫11, ೧೨೨-೭ 1048) : ಪರಕೆಯನೀಯದೆ.ಮಾಸಲ ಸರುಗಂ 
ಮುಂದಿಡದೆ ತೆಡೆಯದೂಡದೆ ಪಲರುಂ ಬೆರಸರ್ಚನೆ ಮಾಡದೆ ಮಾಣ್ದಡೆ 
ದೀಡೆಗಳೇಕೆ ಮಾಣ್ಬು ವೆಂದು ಜಡಾತ್ಮರ್‌ '(ಪಸಾರೆ. ೪೬೫). 
ಚರಗಚಲ್ಲು, ಸರುಗಚೆಲ್ಲು ಎ ಭೂಮಿತಾಯಿಗೆ ನೈವೇದ್ಯಕ್ಕೆಂದು ಸಿದ್ದ 
ಪಡಿಸಿದ ಚರುಗವನ್ನು ಚಲ್ಲು : ನಾಡಿನ ಒಕ್ಕಲು ಜನ ಶೀಗಿಹುಣ್ಣಿಮೆಯ 
ದಿನ ಹೊಲದಲ್ಲಿ ' ಚರಗ' ಚಲ್ಲಲು ಹೋಗುತ್ತಾರಷ್ಟೆ ? (ಕರೀಫ. ೩೬); 
ಕಲ್ಲಪ್ಪ ಉಸಿಪೂಜೆಯನ್ನು “ಮಾಡಿದ. ಕಣದ ಸುತ್ತೆಲ್ಲ 'ಸರುಗ' ಚೆಲ್ಲಿದ 
(ದಿವಾಲ. ೩). ಚೆರಗ ತೂರಾಡು - ಯಥೇಚ್ಛವಾಗಿ ಚಲ್ಲು; ಹಾಳು 
ಮಾಡು ; ಪೋಲುಮಾಡು : ತನ್ನ ಹರೆಯದ ರೂಪಿನ ಚೆರಗ ತೊರಾಡ 
ಬಾಠದೆಂದು:ಬಸವಂತಿ ಜಪ್ಪಿಸುತ್ತಿದ್ದಳು (ದೀಪಹ. 11, ೧೪೦) 
[ ಆಸಂ. ಚರುಕ ] 

ಚರುಗು "ಚರುಗ' ನೋ. 

ಚರುಪು '"ಸೆಟಪು' ನೊ. 

ಚರುವಿಗೆ "ಚರಿಗೈೆ' ನೋ. 

ಚರುವೆ "ಚರಿಯೆ' ನೋ. 

ಚರೆ, ಚೆರೆ (ನಾ). ಬಂದೂಕಿನಿಂದ ಹಾರಿಸುವ ಚಿಕ್ಕ ಸೀಸದ ಗಂಂಡು ; 
ಸಿಡಿಮುದ೧್ಣ: ಕೋವಿಯನ್ನು ಕೆಳಗೂ ಮೇಲೂ ಅಲ್ಲಾಡಿಸುತ್ತ: ಸಾಗಿದಾಗ 
ಎಲ್ಲಿಯೋ ಚರೆಯೆಲ್ಲ ನೆಲಕ್ಕುರುಳಿ ಹೋಗಿದ್ದುವು (೪3ಮೊರು. 8೦). 
ಚೆರೆ ; ಸಿಡಿಮದ್ದು ಚೆರೆ ಬಿದ್ದು. ಜಗ್ಗದೆಯೆ ನುಗ್ಗಿದರು (ಇಂಗೀತೆ. 3೨-೧): 
ಜೇಬಿನಿಂದ ಚೆರೆಯನ್ನು ತೆಗೆದು ಅಂಗೈಯ ಮೇಲೆ ಅದರ - ಪ್ರವಸಣ 
ನಿರ್ಣಯ ಮಾಡುತ್ತಿದ್ದಾಗ ಕೋಳಿ... ಓಡತೊಡಗಿಶು (ಳಾನೂರು. ೪೩) 

[ «ಹಿಂ. ಮರಾ. ಛರ್ರಾ 

ಚರೆಗೂಂಡಿನಗಿಡ (ಸಾ). ಒಂದು ಬಗೆಯ: ಸಸ್ಯ : ಕ್ಕಾನ್ನಾಗಿಡ, ಚರೆ 

ಗುಂಡಿನ ಗಿಡ, ಸರ್ವಜಯ, ಹೂದಿಂಗಣ (ಮೈಡಗಿ. ೧೭-೨೯೯). 
[? * ಗಿಡ (ಆಗಿಡು)) 

ಚರೆಯ. "ಚರಿಯೆ' ನೋ. 

ಚರ್ಕಣ (ನಾ). ಹೆಂಡ ಕುಡಿಯಂವುದರಿಂದುಂಟಾದ ಮದ (?) : ಪಾನಂ 
ಗೋಷ್ಠಿಕೆಯದಾವಾನಂ ಶುಂಡಾಪ್ರಪಾನಂ ಕಳ್ಳುಡಿಹ ಕಡುಸೊರ್ಕು 
ಚರ್ಕಣಂ ತಾನದು ಪೆಸರೊಳದುಂ (ವಸ್ಮುಳೋ. ೯೩-೬). [?) 

ಚರ್ಚನೆ (ನಾ). ಗಂಧ ಮೊದಲಾದುವುಗಳನ್ನು. ಮೈಗೆ ಲೇಜಸುವುದು ; 
ಅನುಲೇಪನ. «ಚರ್ಚನೆಗೈ' ಪರಾ. 

[ ಸಂ. ಚರ್ಚನ) 

ಚರ್ಚನೆಗೈ (ಕ್ರಿ). ಬಳಿ; ಲೇಪಿಸು : ಮಿಜುಗುವ ಕುಂಕುಮ ಗಂಧವ 

ಮುನಿಗಳ ಚರಣಕ್ಕೆ ಚರ್ಚನೆಗೈದು (ಣ್ಯಾನಡ, ೨೭-೮೭8, 
[ ಚರ್ಚನೆ * ಗೈ (ಆಕೆಯ) ] 

ಚರ್ಚರಂ "ಚಚ್ಚರಂ' ನೋ. 

ಚರ್ಚಳಿ (ನಾ). ೧. ಉಲ್ಲಾಸದ ಆಟ ; ವಿನೋದ ; ಚಲ್ಲಾಟ. ೨. 
ಸಂತೋಷದ ಕೂಗು ; ಹರ್ಷೋದ್ಗಾರ. ೩. ಒಂದು ಬಗೆಯ 
ಹಾಡು; ನೃತ್ಯಗೀತ : ಸಂಗೀತದಿಂಚರಮನನುಸರಿಸಿ ಪೌರಜನಂಗಳ 
ದರ್ಚರಿಯ ನಿನದಂ: ವೆರ್ಚುತಿದೆ (ಮಿತ್ರಗೋ. £); ಗರಿಯ ವಿಕ್ಕಿರನೊ 
ಕಿನ್ನರನೊ ಬಗೆವೆದೆಯ ಮಾಧುರಿಯನರುಹೆಮುಗೆಂದುವಸಿಲಿಸಿಲ್ಲ' ಸುರೆಯ 
ಚರ್ಚರಿದಲಕ್ಕ ರೆಯ ಸಂಸ್ತುತಿ ಎದಿ ಸುರಿದಿಂತು ದಿವ್ಯ ಹರ್ಷಾವೇಶವಂ 


(ಗಿಳಿವಿ ೭-೭೬೬. [ ಸಂ. ಚರ್ಚರೀ] : 


ಚರ್ಚಾಕೂಟ 


ಚರ್ಚಾಕೂಟ (ನಾ). ಚರ್ಚೆ ನಡೆಯುವ ಸಭೆ ; ಆಯ್ದುಕೊಂಡ ಒಂದು 
ಹೇಳಿಕೆಯಲ್ಲಿ ಪೂರ್ವಪಕ್ಷ ಉತ್ತರಪಕ್ಷಗಳಾಗಿ ಅಥವಾ ಪತ: ವಿರುದ್ಧ 
ಪಕ್ಷಗಳಾಗಿ ವಾದಮಾಡುವ ಸಭೆ: ಉಪಾಧ್ಮಾಯ- ವಿದ್ಯಾರ್ಥಿ ಸಹಕರ 


ಬೋಧನಕ್ರಮ - ಇದು. ಚರ್ಚಾಕೂಟದ ಬೋಧನಕ್ರಮದಂತಿಪ್ಟು . . .' 


ಯೂಕೆಪೀಷು ಮುಂತಾದೆಡೆ ಪ್ರಜಾರಕ್ಕೆ ಬಂತು (ಶಿಕ್ಷರು, 376); ಚರ್ಚಾ 
ಕೂಟಕ್ಕಾಗಿ. ೬ ಲಗ್ರಂಭಾಲಯದ ಕಟ್ಟಡದಲ್ಲಿ ಪ್ರತ್ಯೇಕ ಕೋಣೆಗಳಿರಬೇಕು 
(ಗ್ರಂಥಾಲ. ೩). ಸಂ, (ಚರ್ಚಾ ಕೂಟ) ) 
ಚರ್ಚಾತೀತ (ಗು). ವಾದಕ್ಕೆ ನಿಲುಕದ,-ವಿಸಾರಿದ ; ವಾದಾತೀತವಾದ : 
“ ಚರ್ಜಾಸ್ಪದವಲ್ಲದ: ಚರ್ಚಾಶೀತ ``" (೫67096 618798. ಪತ್ರಿನಿ. ೩೨). 
[ ಸಂ. (ಚರ್ಚಾ + ಅಶೀತ)) 
ಚರ್ಚಾಮಂದಿರ (ನಾ). ಚರ್ಚೆ ನಡೆಸುವ ಮಂದಿರ : ನ್ಯಾಯದರ್ಶಿಗಳು 
ಗುಂಪುಗುಂಪಾಗಿ ಹೊರಟು ಚರ್ಚಾಮಂದಿರದಲ್ಲಿ ಸೇರಿದರು (ಪುನರು. ೩೬). 
[ಸಂ. (ಚರ್ಚಾ + ಮಂದಿರ) ) 
ಚರ್ಚಾಸ್ಪದ (ಗು). ಚರ್ಚೆಗೆ ಅವಕಾಶವಿರುವ ; ಚರ್ಚೆಮಾಡಬೇಕಾದ ; 
ವಾದವಿವಾದಗಳಿಗೆ ಈಡಾಗಿರುವ : ಇದೇ ಸಂದರ್ಭದಲ್ಲಿ ಚರ್ಚಾಸ್ಪದ 
ವಾದ ೨೪ನೆಯ ಸೂತ್ರವು ಹೊಸ ಪ್ರತಿಯಲ್ಲಿ ಬಂದಿದೆ”.(ಕಮಪಾಂ. ೩೧). 
| [ ಸಂ. (ಚರ್ಚಾ + ಆಸ್ಪದ). 
ಚರ್ಚಿ (ನಾ). ೦. ಚರ್ಚೆ ; ವಾಕ್ಕಲಹ : ಜೂಜಾಟಿಕೆ. ಸೂಳೆಬಂಟಿಕೆ ರುಣದ 
ಸಂವಾಜ ವೆರ್ಗುಡಿಗಳ.. ಚರ್ಚಿ ರಾಜಧೀಧಿಯೊಳಿಅಸಿದಾಡುವ ಸಂದಣಿ 
«“ಮಾಜದು ನಿತ್ಯಕೃತ್ಯದಲಿ (ಮೋಹತ. ೨೦-೨೬). - ೨. ವಿಚಾರಣೆ ; 
ಪರಿಶೋಧನೆ. (ಸಂ.] 
ಚರ್ಚಿಕೆ. (ನಾ). ಗಂಧಾದಿಗಳನ್ನು ಬಳಿಯುವಿಕೆ ; ಅನುಲೇಪನ-:::ನವ 
ಪಿಷ್ಟ ಚರ್ಚಿಕಾಶಸ್ತಮುವಾತ್ತ ದರ್ಭರಚನಂ . . . ಪೂರ್ಣ ಕಲಶಂ ತಳೆದತ್ತ 
ತುಳಂ ವಿಳಾಸಮಂ (ಕಂದ್ರಫು. ೬-೫೩). [ಸಂ. ಚರ್ಚಿಕಿಾ) 
ಚರ್ಚಿತ (ಗು). ೧. ಬಳಿದ; ಸವರಿದ; ಲೇಪಿಸಿದ: ನಾಕಲೋಕಚ6ಜಿವ 
ಚರ್ಚಾಚರ್ಚಿತ ಸುಢಭಿ- ನಮೇರು ,.. ಸಮುತ್ತುಂಗ ಮಣಿಪೀರಪ್ರತಿ 
ಮಮಪ್ಪ ಸೌಧರ್ಮೆಂದ್ರನುತ್ಸಂಗದೊಳ್‌ ಶೀರ್ಥಕರಕುವಖರ6`ಬರೆ 
(ಉಾಂತಿಪು. ೧೦-೧೩ ವ); ಘನಸಾರಸುರಭಿ ಮಳಯರುಹ ಜಚರ್ಚಿತಮುಂ 
೬ * « ಸ್ವೈಸ್ತಿಕಪ್ರಶಸ್ತೆ. ಮಣಿದರ್ಪಣ- ಸಮರ್ಪಿತಮುಮಪ್ಪ 'ಕಳಧೌತ 
ಮಂಗಳ ಕಳೆಶಮಂ ಬಳಸಿ (ಮಳ್ಲಿಫು. ೪-೦೦೦); ಮಂಜುಳ". ಹದಬ್ರ 
ಕುಂಕುಮಚರ್ಚಿತಾಂಗದಿಂ ಚೆಲ್ವಿಂದೆ ಸಂಗಡಿಸಿದ ಅಂಜಳಿಗಳಿಂ..ಮೆಚಕಿವ 
ದಂಪಶಿಗಳಭಿನಮಿಸೆ (ಕೈಮಿಭಾ. ೩೦-೩3). ೨. ಚರ್ಚಿಸಿದ; ವಿಚಾರಿಸಿದ ; 
ವಿವಂರ್ಶೆಮಾಡಿದ. ೩. ಇಚ್ಛಿಸಿದ “ಬಯಖಸಿದ. (೫೩3 
ಚರ್ಚಸು (ಕ್ರಿ). ೧. ವಾದ ಮಾಡು ; ವಿವಾದ ಮಾಡು : ಜೀವರಕ್ಷಕ 
ನಪ್ಪುದಾಗಮಮನೋವರದೆ ಮೆಚ್ಚಿ ಚರ್ಚಿಸದಿರ್ಪುದೊಯ್ಯ್ಕನೆ ಪಾಪದೊಳ್‌ 
(ಧರ್ಮಾಮ್ಮ. 8-೧೦೦), ೨. ಪರಿಶೀಲಿಸು ; ವಿಚಾರಿಸು : ಯೋಚಿಸು : 
ಕೇಳಿಮಿದಿಂತುಟೆಂದು ಚರ್ಚಿಸಿ ನುಡಿವಂತು. ಬೇಟ ಪೆಜತಾವುದು 
ಕೇಳಿಕೆಯುಂ ವಿಟತ್ವಮುಂ (೧೬ತಿಪು. 6-೯೧); ಸುಮತಿ... ಅವರೆ ಬಗೆಯ 
ನಟ್‌ದುಪಾಯಮನಾಗಳೆ ಚರ್ಚಿಸಿ (ಸುಕುಮಾ, ೭-೧೬ ವು: ತಮ್ಮೊಳ್‌ 
ಚರ್ಚಿಸಿ ಕಳ್ಳೊಳ್‌ ವಿಷಮಂ ಬೆರೆಯಿಸಿಕೊಂಡು ಬಂದರ್‌. (ಧರ್ಮಾಮ್ಮ. 
೨-೨೦೦); ಸಾಧಕಬಾಧಕಗಳನ್ನು ಮುಂದಿಟ್ಟು ಸ್ಪಷ್ಟವಾಗಿ ಚರ್ಚಿಸಿದರು 
(ಹಂಕ್‌ ೩೩% .. [ ಚರ್ಚೆ + - ಇಸು) 
ಚರ್ಚು; ಚಚ್ಚು. ಚೆಚ್ಚು, (ಕ್ರಿ). (ಕಂಕುಳಲ್ಲಿ) ಎತ್ತಿಕೊಳ್ಳು: “ಚರ್ಚು 
-ಶಿಶುಸಂಧಾರಣೇ ”(ಕಮಧಾ. ನ); ಚರ್ಚಲ್‌ ಶಶಿಶಿಶುವಂ ಕಟ್‌ಗರ್ಚಲ್‌ 
.ಘನಘಟಿಯನುರ್ಚಲಮರದ್ರುಮಮಂ . . . ಒಡರ್ಚಿದುವೆನೆ ನೀಳ್ದು 
ವಿದ ಶಿಖರಕರಂಗಳ್‌ (ಕಾವ್ಕಾವ. ೨8೬). ಚಿಚ್ಚು ಕ್ವ: ಮಗುವನ್ನು 


ನಿ೭೭೧ 


ಚರ್ಬಿ 


ಬಗಲಿಗೆ ಚಚ್ಚಿಕೊಂಡ: (ಮರಮ. ೨೭); ಅವನನ್ನು ಬಗಲಲ್ಲಿ ಬೆಚ್ಚಿಕೆ.ಂಹೇ 
ಆಚ್ಚುತನ ವಿರಾಮ ಕಳೆಯುತ್ತದೆ (ಮುಗಿಯು. ೩೪೦). ಚೆಚ್ಚು: ತುಂಬಿದ್ದ 
ಕೆಎಡವನ್ನು ಹಗ್ಗದ ಕೊಂಡಿಯಿಂದ ಬಿಡಿಸಿ, ಸೊಂಟಕ್ಕೆ ಚೆಚ್ಚಿ ಬಚ್ಚಲ 
ಮನೆಯತ್ತ ನಡದೇಬಿಟ್ಟಳು (ಮೂರುದಾ. ೦೯೭). [7] 


8| ಚರ್ಚು, (ನಾ). ಕ್ರೈಸ್ತರ ಪ್ರಾರ್ಥನಾವಂಂದಿರ : ಚರ್ಚಿನ ಗೋಷುರ 


30 


46 


ದಿಂದ ಬರುವ ಗಂಟೆಯ ಸದ್ದು (ಮಲಿನಾ. ೦). [ ಇಂ. cturon] 
ಚರ್ಚೆ (ನಾ); ೧. ಸುಗಂಧದ್ರವ್ಯಗಳ ಅನುಲೇಪನ : “ ಸಮಾಲಂಭವಂ. 
ಚರ್ಡು, ಮಾರ್ಜ್ಟ್ಬಃ-ಈ ೩ ಚರ್ಚೆ” (ಹರಾಯು. ೮-೩6೬); ತರಳಿಕೆ ತಂದ 
ಚಂದನದ ಚರ್ಚೆಗಳಿಂ ... ಮೂರ್ಛೆಯಿಂದೆಚ್ಚೆ ತತ್ತಿ (ಕಾರಂಪೂ. ೮೮೪) ; 
ಮೃಗಮದ ಘುಸ್ಕಣ ಚಂದನ ಚರ್ಚೆಯೊಳಂ (ಜಗವಿ. 9-60 ವ). 
೨. ಚಿಂತನೆ; ಮನಸ್ಸಿನಲ್ಲಿ ಮತ್ತೆ ಮತ್ತೆ ಆಲೋಚಿಸುವುದು; 
ಪರ್ಯಾಲೋಚನೆ : “ಚಿಂತೆಯಲ್ಲಿಯುಂ ಚರ್ಚಾ ಎಂಬುದು” 
(ಹಲಾಯು, ೧೩೨-೮) ; ಕವಿಕಾವ್ಯದ ವಿಷಯವಾಗಿ ಕೆಲವು ಮಾತುಗಳನ್ನು 
ಚರ್ಚೆಗೆ ಎತ್ತಿಕೊಂಡಿರುವರು (ಸಾಹಿಸ. ೦೦೪). ೩. ದುರ್ಗೆ; ಚಾಮುಂಡಿ; 
ಭೈರವಿ: “ಚಾಮುಂಡಿ ಕರ್ಣ ಮೋ ಟಿ ಮಹಾ ಮಾಯಾಮೂರ್ತಿ 
ಚರ್ಚೆಯುಂ ಭೈರ ವಿಯಾ ನಾಮಮಿವಕ್ಕುಂ"' (ವಸ್ತುಳೋ. ೪-೦೯) ; 
“ ಚಾಮುಂಡಿ ಚರ್ಚೆ ಭೈರವಿಯೆನಲು ವನದೇವಿ” (ಮಂಗರಾ. ೩-೦೪). 
೪. ಕಾರಣ ಸಹಿತವಾಗಿ ವಿಮರ್ಶಿಸುವುದು: ತರ್ಕ. ೫. ವಾಗ್ವಾದ: 
ವಿವಾದ. ೬. ಉತ್ಸವ ; ಸಂತೋಷ : ಉಲ್ಲಾಸ : “ ಮುದಮೆನಲು 
ಚರ್ಚೆ” (ಮುಗರಾ. ೪೭-೦೬. ೭. ರತಿಕ್ರೀಡೆ; ಮೈಥುನ. ೮. ಮಾತು; 
ಉಕ್ತಿ. ೯. ವ್ರತ. ೧೦. ಪ್ರತಿಮೆ. ೧೧. ನೀರುಗುಳ್ಳೆ ; ಬಂದ್ಬದ. 
“ಸ್ನೇಹಂ ಯುಕ್ತಿ ಪ್ರತಿಮೋತ್ಸಾಹಂ ವ್ರತ ಚಿಂತೆ ಚಂಡಿಕಾದೇವಿಯರುಂ 
ದೇಹಕ್ಕನುಲೇವನಕಂ ಮೋಹದಿ ಪುಟ್ಟುವದು ನವಮ ಚರ್ಚಾಶಬ್ದಂ” 
(ನಾನಾ$ಂ.. 0೦೩ “ರತಿಯೊಳ* ಚಿಂತೆಯೊಳ್‌ ವ್ರತದೊಳ್‌ 
ಲೇಪನಬುದ್ದುದೋತ್ಸವಗಳೊಳ್‌ ಚರ್ಚಾಭಿಧಾನಂ” (ನಾನಾರ. ೭೪). 
{ ಸಂ. ಚರ್ಚಾ) 
ಚರ್ಚೆಗೈ (ಕ್ರಿ). ೧. ಬಳಿ; ಸವರು. ೨. ನೇವರಿಸು: ಪೊಚ್ಚ ಪೊಸ ಸುರಚಾಪ 
ದಂತೆಸೆವ ವಾಲಧಿಯ ಚರ್ಚೆಗೈವುತಮಣೆದು ಕೊರಳ ಕೆ೧ಂಕಿಸಿ ಮರುತ 
ನಚ್ಚರಿಯ ಕುವರ... ಉಲ್ಲಾ ಸದಿಂದೆಸೆದನು $ವಂಊರಾ. 8-೧-೦೩). 
೩. ಚರ್ಚೆಮಾಡು: ಚರ್ಚಿಸು; ವಾದಿಸು. [ಚರ್ಚೆ* ಗೈ (ಎಕೆಯ್‌,)] 
ಚರ್ದಿ (ನಾ). ಕಾರಿಕೊಳ್ಳುವಿಕೆ; ಓಕರಿಕೆ: ವಾಂತಿ; ವವಂನ. "ಚರ್ದಿಸು' 
ಪರಾ. ([ ಸಂ. ಛರ್ದಿ) 
ಚರ್ದಿಸು (ಕ್ರಿ). ಓಕರಿಸು; ಕಾರಿಕೊಳ್ಳು ; ವಾಂತಿಮಾಡು : ಕುಡೆ 
ವಿಧಿಪೂರ್ವಕಂ ಸುರಸಮಪ್ಪು ದನ್ನಮನುಂಡು ತೃಪ್ತಿಯಂ.ಪಡೆದು ಬಚ್‌ಕ್ಕೆ 
`ಚರ್ದಿಸಿದೊಡಂತದನಾ ಸತಿ ತನ್ನೆ ಕೈಗಳಿಂದುಡುಗಿ (ಮಹಾನೇ. ೭-೦೩೪). 
"ಛರ್ದಿಸು' ಪರಾ. ([ ಚರ್ದಿ* -ಸ್ಮು) 
ಚರ್ಪಟಿಸು (ಕ್ರಿ). ೧. ಶಂಕರಾಚಾರ್ಯರ ಚರ್ಪಟಮಂಜರಿ ಸ್ತೋತ್ರ 
ವನ್ನು ಹೇಳು. ೨.`ಹೀಯಾಳಿಸು; ಬಡಬಡಿಸು. ೧, ೨: ಜೀವದ 
ಚಿತ್ತು ಜಗತ್ತಿನ ಸತ್ತು ತಿಳಿದಾನಂದದ ಸಂವಿತ್ತು. ಚರ್ಹಟಿಸಲಿ ಅದ್ವೈತದ 
ವಾದ ಜಾಣ ಬೊಮ್ಮ ಮೌನದೊಳಿತ್ತು (ಅರಳು. ೨80-೩). 
[ಚರ್ಪಟ್ಯ + - ಇಸ್ಕು) 
ಚರ್ಬಿ, ಚರಬಿ (ನಾ). ಕೊಬ್ಬು : ನೆಣ; ಮಜ್ಜೆ : ಚರ್ಬಿ ಇಲ್ಲದ ನನ್ನ 
ಮಗ ಇವನು (ಳೀಮಕಾ. 3೨೨. ಚರಬಿ: ಅಲ್ಲಿ ಸ್ವಲ್ಪ ಚರಬಿ ಇಟ್ಟಿದ್ದೆ. 
ತಂದುಕೊಡು ಕತ್ತಿಗೆ ಹಚ್ಚಬೇಕು (ಮಲೆಕಾ. ೯೪); ಚರಬಿ ಮಿಶ್ರಿತ 
ಇಂಗ್ರೇಜೀ ಬಿಸ್ಕೀಟುಗಳನ್ನು ತಿಂದು ನಿಮ್ಮ ಸ್ವಾಸ್ಯವನ್ನು ಕಳೆದುಕೊಳ್ಳೆ 
ಬೇಡಿರಿ (ಕುರಿಹಿಂ. ೦೩೩) ; ([ «ಪಾರ. ಚರ್ಬೀ; ಹಿಂ. ಮರಾ. ಚರಬೀ] 


ಚರ್ಮ 


ಚರ್ಮ (ನಾ). ೧. ತೊಗಲು ; ತ್ವಕ್ಕು ; ಅಜಿನ : “ತೋಲ ತೊವಲುಂ 
ಸಮ್ಮ ಮದಿರದಕ್ಕುಂ ಚರ್ಮ "” (ಕವಿಳಂ. 68). ೨. ಗುರಾಣಿ; ಢಾಲಂ: 
“ ಖೇಟಕಂ, ಫಳಕಂ. ಚರ್ಮ, ಅವರಣಂ-ಈ ೪ ಹರಿಗೆ” (ಹರಾಯು. 
೭೬೩-೩೦೬). [ಸಂ. ಚರ್ಮನ್‌)] 

ಚರ್ಮಕಶೆ (ನಾ). ಸೀಗೆಮರ ಮತ್ತು ಅದರ ಕಾಯಿ 

[ ಆಸಂ. ಚರ್ಮಕಷಾ ] 

ಚರ್ಮಕಾರ (ನಾ). ಮೆಟ್ಟು ಹೊಲಿಯುವವನು; ಚಮ್ಮಾರ; ಸಮಗಾರ: 
“ಡೋಹಾರಃ- ಚರ್ಮಕಾರಂ” (ಕಾಕಕ. ೬೬); ಹೊಲೆಯನೊಮ್ಮೆಯು 
ಪಾಡಲಿಕೆಯರವಿಂದನಾಭನ ನಾಮಮುತ್ರದಲಿ ರೂಢಿಸಿಯೆನುತ ಚರ್ಮ 
ಕಾರರ ಗೂಡಿನಲಿ ಜನಿಸುವನು (ಕುವ್ಯಾಆ. ಓರಿಇ. ಹರಿ. ೩೪೩). [ಸಂ.) 

ಚರ್ಮಕೃತ್ತು (ನಾ).ಎಚರ್ಮಕಾರ : “ಚರ್ಮುಕೃತ್‌, ಪಾದುಕಾಕಾರಃ- 
ಈ ೨ ಸಮ್ಮಗಾಜಂ” (ಜಲಾಯು. ೯೮-೪99). [ಸಂ. ಚರ್ಮಕೃತ್‌) 

ಚರ್ಮಗತ (ಗು). ಚರ್ಮಕ್ಕೆ ಸೇರಿದ; ಚರ್ಮಕ್ಕೆ ಸಂಬಂಧಿಸಿದ: ಅನ್ನಗತ 
ಪ್ರಾಣ. ಚರ್ಮಗತ ದೃಷ್ಟಿ (ಗಾಡು. [ಚರ್ಮ * ಗತ್ಯ] 

ಚರ್ಮಫರ್ಫ್ಥರ (ನಾ). ಎಣ್ಣೆ ಮೊದಲಾದುವನ್ನು ಹಾಕಲು ಮಾಡಿದ 
ಚರ್ಮದ ಬಂದ್ದಲಿ,-ಬಂಡ್ಹಿ: “ ಚರ್ಮಘರ್ಫರ([ಪಾಕಾಂ. ಗರ್ಪಟ, 
ಗರ್ಪರ)]ಮೆನಲು ಬುದ್ಧಳಿಗೆ ನಾಮಮಕ್ಕುಲ” (ಮಂಗರತ. ೬೩-೨೬). 

[ಚರ್ಮ +೬ ಘರ್ಫರ್ಯ್ಕ (ಆಗರ್ಫರ್ಮಿ)) 

ಚರ್ಮಚಕ್ಷು (ನಾ). ಪ್ರಾಕೃತಿಕವಾದ ಕಣ್ಣು : ಭೌತಿಕ ದೃಷ್ಟಿ: ಹೊರ 
ಗಣ್ಣು: ಈ ಚರ್ಮಚಕ್ಷುಗಳಿಂ ಕಾಣ್ಬ ಪದಾರ್ಥಮಿಲ್ಲೆನುತೆ (೪ಗವಿ. 
೨-೬೩) ; ಚೆರ್ಮಚಕ್ಷುಗಳಂತೆ ಅಂತಃಚೆಕ್ಷುಗಳೂ ಉಪಯೋಗಕ್ಕೆ ಬಾರದ 
ಧೃತರಾಷ್ಟ್ರನಂಥ ವರ್ಗವನ್ನು ಅಪವಾದವೆಂದು ಬಿಟ್ಟು ಬಿಟ್ಟರೂ 
(ಪ್ರಬಂಧ. ೪೭). [ ಚರ್ಮ 4 ಚಕ್ಷು) 

ಚರ್ಮಣ (ನಾ). ವಾಗ್ಮಿ ; ಅವಧಾನಿ ; ಅನೇಕರ ಪ್ರಶ್ನೆಗಳಿಗೆ ಏಕಕಾಲ 
ದಲ್ಲಿ ಕೂಡಲೆ ಉತ್ತರ ಹೇಳಬಲ್ಲವೆನು : “ಮೇಳೈಸಿ ನಾನಾರವಕ್ಕೆ 
ಪ್ರತಿಗೈವವಂ ಚರ್ಮಣಂ ವಾಗ್ಮಿಯಕ್ಕುಂ” (ಮಂಗರಾ. ೦೦೬-೦೬). [? 

ಚರ್ಮದಂಡ (ನಾ). ಚರ್ಮದಿಂದ ಮಾಡಿದ ಚಾಟಿ ; ಕಶಾದಂಡ ; 
ಬಾರುಕೋಲು; ಚಮ್ಮಟಿಗೆ: “ಚರ್ಮದಂಡಃ, ಕಶಾ-ಈ ' ಚವ್ಮೂಟಿಗೆ” 
(ಹೆಲಾಯು. ೭೩-೨66) ; “ಕಸೆ ಚರ್ಮದಂಡಮೆನೆ ಚಮ್ಮಟಿಗೆಯೆನಿಸಿಕ್ಕು” 
(ಮಂಗರಾ. 6೦-೧೩). [ ಚರ್ಮ * ದಂಡ] 

ಚರ್ಮಪಟ್ಟಿಕೆ (ನಾ). ೧. ಚರ್ಮದ ಬಾರಂ. ೨. ಪಗಡೆ ಮೊದಲಾದ 
ವನ್ನು ಆಡಲು ಬಳಸುವ ಚರ್ಮದ ಹಾಸು ; ಪಟ್ಟ. 

[ ಚರ್ಮ + ಪಟ್ಟಿಕೆ? 

ಚರ್ಮಪಾದುಕ (ನಾ). ತೊಗಲಿನ ಹಾವುಗೆ ; ಚರ್ಮದಿಂದ ಮಾಡಿದ 
ಮೆಟ್ಟು ; ಪಾದರಕ್ಷೆ: “ ಚರ್ಮಪಾದುಕಮುಪಾನತಿಯೆನಲ್‌ ಕೆರವು” 
(ಮಂಗೆರಾ. ೬೦-೦6). [ಸೇ. ಚರ್ಮಪಾದುಕಾ) 

ಚರ್ಮಪಾದುಕೆ (ನಾ).2ಚರ್ಮಪಾದುಕ. (ಚರ್ಮ + ಪಾದುಕೆ) 

ಚರ್ಮಪಾಶ (ನಾ). ಚರ್ಮದಿಂದ ಮಾಡಿದ ಹಗ್ಗ ಮಿಣಿ: “ಮಿಣು 
ಚರ್ಮವಪಾಶಂ” (ಮಂಗಳಾ. 59-98). [ ಚರ್ಮ * ಪಾಶ) 

ಚರ್ಮಪ್ರಭೇದಿಕೆ (ನಾ). ಚಮ್ಮಾರನು ಉಪಯೋಗಿಸುವ ಚೂರಿ,- 
ಉಳಿ ; “ಚರು ಕತ್ತರಿಸಂವ ಸಾಧನ” (ಅಮರ, ಏಳೆ). 

[ ಸಂ. ಚರ್ಮಪ್ರಭೇದಿಕಾ) 

ಚರ್ಮಪ್ರಸೇವಿಕೆ (ನಾ). ತಿದಿ: “ ಚರ್ಮಪ್ರಸೇವಿಕೆ ಎ ತೊಗಲ ತಿದಿ” 
(ಗಂಗಾಮ. ೦೨೯). (ಸಂ. ಚರ್ಮಪುಸೇವಿಕಾ) 

ಚರ್ಮಯಖ್ಟಿ (ನಾ).ಎಚರ್ಮದಂಡ : “ ಕಶಾಹ್ವಯಂ ಚರ್ಮಯುಖ್ಬ 


(ವಸ್ತುಳೋ. 6೬-೨೩). [ಚರ್ಮ ಯಟ್ಬ) 


೨೭೭೨ 


40 


48 


ಚರ್ಮೆೇಂದ್ರಿಯ 


ಚರ್ಮಯವಪ್ಪಕೆ (ನಾ).ಎ ಚರ್ಮದಂಡ. (ಚರ್ಮ + ಯಜ್ಬಕೆ) 

ಚರ್ಮರತ್ನ(ನಾ) [ಜೈನ] ಚಕ್ರವರ್ತಿಯಾಗುವವನಿಗೆ ತಾನಾಗಿ ದೊರಕಂವ 
ಏಳು ಅಜೀವರತ್ನಗಳಲ್ಲಿ ಒಂದು ; ನೀರಿನ ಮೇಲೆ ತೇಲಿ 
ಹೋಗಲಂ ಉಪಯೋಗಿಸುವ ಚರ್ಮದ ಸಾಧನ. ಇದರ 
ಪ್ರಭಾವದಿಂದ ಚಕ್ರವರ್ತಿಯಂ ಅಗಾಧ ಜಲದುರ್ಗಗಳನ್ನು 
ಆಕ್ರಮಿಸಬಲ್ಲನು, ಮಳೆ ಬಂದಾಗ ಮೇಲೆ ಛತ್ರರತ್ನವನ್ನು ಹಿಡಿದು, 
ಚರ್ಮರತ್ನದ ವೇಲೆ ಅಪಾರ ಸೈನ್ಯದೊಡನೆ ನಿಶ್ಚಿಂತನಾಗಿ ನಿಂತು 
ಕೊಳ್ಳಬಹುದು: ಅಗಾಧಜಲದುರ್ಗಸಮುತ್ತರಣನಿರತಸಕಲಶಿಬಿರ 
ಸಂಧಾರಣಶಕ್ತಿಯುಕ್ತ ಮಪ್ಪ ವಜ್ರಮಯಮೆಂಬ ಚರ್ಮರತ್ನಮುಂ 
(ಆದಿಪು. ೦೦-೩ ವ: ನೆಲನೆಲ್ಲಮನವರೇಕಾರ್ಣವಂ ಮಾಡಿದೊಡಡಿಯೊಳ್‌ 
ಪಾಸಿದ ಚರ್ಮರತ್ನಮುಂ ಮೇಲೆ ಪಿಡಿದ ಛತ್ರರತ್ನಮುಂ ಕಾಯೆ(ಅಜಪು. 
೪-೩೪ ವ); ಗಗನತಳದಂತೆ ಪೆರ್ಮೆಯಂ ತಳೆದ ವಜ್ರಮಯವೆಂಬ ಚರ್ಮ 
ರತ್ನಮಂ (ಕಂದ್ರಫು. ೬-೦0೦ ವು. [ ಚರ್ಮ * ರತ್ನ) 

ಚರ್ಮವಾದ್ಯ (ನಾ). ತೊಗಲಿನಿಂದ ಮಾಡಿದ ಹರೆ, ಮೃದಂಗ, 'ತಬಲ 
ಮುಂತಾದ ವಾದ್ಯ: ಇಲ್ಲಿ ಚಂಡೆ... ಎಂಬ ಒಂದು ಚರ್ಮವಾದ್ಯವನ್ನು 
ಉಪಯೋಗಿಸುತ್ತಾರೆ (ಯುಕ್ಷಗಾ. ೦೭). [ ಚರ್ಮ * ವಾದ್ಯ] 

ಚರ್ಮವಾವುಗೆ, ಚರ್ಮಾವುಗೆ (ನಾ) .2ಚರ್ಮಪಾದುಕ: ಸೊಸೆಎರ್ಗೆಲ್ಲಂ 
ಸಲೆ ಚರ್ಮ (೫ಕಾಂ. ಮ್ಮ) ವಳಿವುಗೆಯನಾ ಲಲನೆ ಮಹೋತ್ಸಾಹದಿಂದೆ 
ಮಾಡಿಸಿ ಕೊಟ್ಟಳ್‌ (ಸುಳುಮಾ. ೧೦-೦೨೦). ಚರ್ಮಾವುಗೆ; ಜನವವೋಲಗದ 
ಚಾವಡಿಗೆಯ್ದ ಕೇಳ್ವನಾ ಚರ್ಮಾವುಗಾರವೆಂದು (ಗುರುಣಾ. ೦೩-೫೫). 

[ ಚರ್ಮ + ಪಾವುಗೆ 

ಚರ್ಮಶಾಸ್ತ್ರ (ನಾ). “ಚವರ್ಣ ಮತ್ತು ಚರ್ಮರೋಗ ವಿಷಯಕ 

ವಾದ ಶಾಸ್ತ್ರ ನ ಚರ್ವುಶಾಸ್ವ್ರ” (Dermatology. ಇಂ9ನಿ). 
[ಚರ್ಮ + ಶಾಸ್ತ್ರ) 

ಚರ್ಮಸೇವನ (ನಾ). ಶಿದಿ: “ಧೃತಿ ಚರ್ಮಸೇಚ£ ವ] ನಮೆನಲ್ಗೆ 
ತಿದಿಯಕ್ಕು ” (ಮಂಗರಾ. ೦೩-೩೦), [ಸೆಂ. (ಚರ್ಮ + ಸೇವನ)] 

ಚರ್ಮಾಂಬರ (ನಾ). ತೊಗಲಿನೆ ಬಟ್ಟೆ, - ವಸ್ತ್ರ, - ಉಡುಗೆ: ಹರಿಣ 
ಶಾರ್ದೂಲಾದಿ ಚರ್ಮಾಂಬರವೆ ಸಮಕಟ್ಟೆಮಗೆ ರತ್ನಾಭರಣವೇ ರುದ್ರಾಕ್ಷಿ 
ಯೆಂದಳು ನಗುತ ತರಳಾಕ್ಷಿ (ಕುವ್ಯಾಅ. ೨೦-೭). [ ಚರ್ಮ * ಅಂಬರ] 

ಚರ್ಮಾಕ್ಷಿ (ನಾ). ಎ ಚರ್ಮಚಕ್ಷು : ಹರನನೀ ಚರ್ಮಾಕ್ಷಿಯಲಿ ಗೋಚರಿಸೆ 
ಬೇಡಿದುದಂಬು ಮರ್ತ್ಯದೊಳಿರವು ಮರಣ ಭಾವೆನ್ನ ಪುಣ್ಯವೆನುತ್ತ 
ಬಿಸುಸುಯ್ದ (ಳುವ್ಕಾಳ. ೭-೨). [ಚರ್ಮ * ಅಕ್ಷಿ) 

ಚರ್ಮಾಯತನವಕ್ಕಿ (ನಾ). ಬಾವಲಿ; ಕಣ್ಣುಕಪ್ಪಡಿ : ಜತನದಪ್ಪದೆ 
ಕೊನೆವಿಡಿದು ನೇಲುವ ಚರ್ಮಾಯತನವಕ್ಕಿಯ ಕಂಡು ನಗುತೆ (ಮೋಹಠ. 
೨೪-೬೨). [ಚರ್ಮ * ಆಯತನ + ಪಕ್ಕಿ) 

ಚರ್ಮಾವುಗೆ "ಚರ್ಮವಾವುಗೆ' ನೋ. 

ಚರ್ಮಿ (ಗು). ೧. ಗುರಾಣಿಯನ್ನು ಹಿಡಿದಂಕೊಂಡ.(ನಾ). ೨. ಹರಿಗೆ; 
ಗುರಾಣಿ: “ಫಳಕಂ ಖೇಟಕಂ ಚರ್ಮಿ ಹರಿಗೆಯಕ್ಕುಂ ” (ಮಂಗರಾ- 
6೩-೩೦). ೩, ಗಂರಾಣಿಯಂನ್ನು ಹಿಡಿದುಕೊಂಡವನು ; ಯೋಧ: 
“ಚರ್ಮಿ, ಫಲಕಪಾಣಿ-ಕಡಿತಲೆಗಾಅ” (ನಾಕೆ. ೪. ೪. “ಭುಜಪತ್ರೆಗಿಡ” 
(ಅಮರ. ಟೀಳ). [ಸಂ. ಚರ್ಮಿನ್‌ ] 

ಚರ್ಮೆಂದ್ರಿಯ (ನಾ). ೧. ಪಂಚೇಂದ್ರಿಯಗಳಲ್ಲಿ ಒಂದಾದ ಚರ್ಮ ; 
ಸ್ಪರ್ಶೇಂದ್ರಿಯ. ೨. ಭೌತಿಕಜಗತ್ತಿಗೆ ಸೀಮಿತವಾದ ಇಂದ್ರಿಯ ; ` 
ಚರ್ಮೇಂದ್ರಿಯಗಳಿಗೆ ಗೋಚರಿಸುವ ಮಹಾಭೌತಿಕ ಸೃಷ್ಟಿ; ಶಬ್ದಗಳಿಂದ 
ಸೂಚಿತವಾಗುವ ಸಾಹಿತ್ಯ ಸೃಷ್ಟಿ: ಮನಸ್ಸಿಗೇ ಹೊಳೆಯುವ ಕಲ್ಹನಾಸ್ಕಷ್ಟಿ 


(ಸಾಹಿವಿ. 0೪9೨). (ಚರ್ಮ + ಇಂದ್ರಿಯ) 


ಚರ್ಯ 


ಚರ್ಯ (ನಾ). ೧. ನಡತೆ; ನಡೆವಳಿ: ನಾವು ಅವಳ ವಿಷಯದಲ್ಲಿ ತೋರಿಸಿದ 
ಚರ್ಯವು ಆಹ್ಟು ಶ್ಲಾಘ್ಯತರವಾದ್ದೆಂದು ಕಾಣುವುದಿಲ್ಲ (ಪೇಳೆಮಾ. ೩೦). 
೨. ಆಚರಣೆ ; ಅನುಷ್ಠಾನ : ಶೈವಾಗಮಗಳಿಲ್ಲವೂ ಜ್ಞಾನ, ಯೋಗ, 
ಕ್ರಿಯಾ, ಚರ್ಯ ಎಂಬ ನಾಲ್ಕು ವಿಷಯಗಳನ್ನು ವಿವರಿಸತಕ್ಕವುಗಳಾಗಿವೆ 
(ಭಾರದ, ೨೦೦). [ಸಂ. ಚರ್ಯಾ)] 

ಚರ್ಯಾಧಿಕಾರ (ನಾ). ೧. ಅನುಷ್ಠಾನದ ಯೋಗ್ಯತೆ. ೨. ಅನಂಷ್ಕಾನ 
ಮಾಡಿ ಸಿದ್ಧಹಸ್ತನಾದವನು : ಆರ್ಯಾಶತಕಮಂ . . . ಚರ್ಯಾಧಿ 
ಕಾರನತ್ಕಾಶ್ಚರ್ಯಾಮರವಾಣಿಯಿಂದಮೆಸಗಿದನೊಲವಿಂ (ಕಾಳುಂಕ. 
೬-೦೦). (ಸಂ. (ಚರ್ಯಾ + ಅಧಿಕಾರ) ) 

ಚರ್ಯಾಪಾದ (ನಾ). (ವೀಶೈ] ಆಚಾರ ಸಂಪ್ರದಾಯ ಹಾಗೂ ವ್ರತ 
ಗಳನ್ನು ತಿಳಿಸುವ ಆಗಮಭಾಗ : ಚರ್ಯಾಪಾದವು ಆಚಾರಸಂಪ್ರದಾಯ 
ಗಳನ್ನೂ ವ್ರತನಿಯಮಗಳನ್ನೂ ಹೇಳುತ್ತದೆ (ಛಾರದ. ೨೦೦). 

(ಸಂ. (ಚರ್ಯಾ + ಪಾದ) ] 

ಚರ್ಯಾಮಾರ್ಗ (ನಾ). ೧. [ಶೈವ] ಚರ್ಯಾಮಾರ್ಗ, ಕ್ರಿಯಾಮಾರ್ಗ, 
ಯೋಗಮಾರ್ಗ ವಮಂತ್ತು ಜ್ಞಾನಮಾರ್ಗ ಎಂಬ ಮೋಕ್ಷ ಸಾಧನೆಯ 
ನಾಲ್ಕು ಮಾರ್ಗಗಳಲ್ಲಿ ಒಂದು : ಚರ್ಯಾಮಾರ್ಗ ಅಥವಾ ದಾಸ 
ಮಾರ್ಗದಲ್ಲಿ ಸಾಧಕನು ದೇವಸ್ಥಾನಗಳಲ್ಲಿ ಶಿರ್ವಾಚನೆಗೆ ಸಲಕರಣೆಗಳ 
ನ್ನೊದಗಿಸಿ . . . ಶಿವಭಕ್ತರ ಸೇವೆ ಮಾಡಿಕೊಂಡು . . . ಸಾಲೋಕ್ಯ 
ಪದವಿಯನ್ನು ಹೊಂದುವನು (ಧಾರದ. ೨೦೭). ವಿ. [ಜೈನ] ಚರಿಗೆಗಾಗಿ 
ಹೋಗುವ ಉದ್ದೇಶ : ಚಂಪಾನಗರಕ್ಕೆ ಚರ್ಯಾಮಾರ್ಗದಿಂ ಬರುತ್ತಂ 
(ಸುಕುಮಾ. 9-8೫ ವ]. ಸಂ. (ಚರ್ಯಾ + ಮಾರ್ಗ) ) 

ಚರ್ಯೆ (ನಾ). ೧. ನಡೆ; ನಡತೆ; ವರ್ತನೆ: ಗುರು ಆಕೆಯ ಚರ್ಯೆಗೆ 
ವಶನಾಗಿ, ಆಕೆಗೆ ಧರ್ಮವನ್ನು ಉಪದೇಶ ಮಾಡಿದನು (ಹತ್ತುಮ. ೦); 
ಹೆಂಡತಿಯಾದವಳಿಗೆ ಗಂಡನ ಚರ್ಯೆಯಲ್ಲಿ ಮರುಅಭಿಪ್ರಾಯವನ್ನು 
ಸೂಚಿಸುವ ಅಧಿಕಾರವಿದೆಯೇ? (ಕಾವೇರಿ. ೧೯೫). ವಿ. ಅಭಿವ್ಯಕ್ತಿ. 
"ಮುಖಚರ್ಯೆ',ಪರಾ. ೩. [ಜೈನ] ಅಹಿಂಸೆಯ ಪ್ರತಿಜ್ಞೆ,-ಆಚರಣೆ: 
ಚರ್ಯೆಯೆಂಬುದು ದೇವತಾರ್ಥಮುಂ ಮಂತ್ರಸಿಧ್ಯರ್ಥಮುಂ ಮೇಷ 
ಣಾರ್ಥಮುಂ ಆಹಾರಾರ್ಥ ಮುಂ ಭೋಗಾರ್ಥಮುಮಾಗೆ ಜೈನನಪ್ಪಾತಂ 
ಹಿಂಸೆಗೆಯ್ವನಲ್ಲಂ (ಕಾಭುಂಪು. 39೬). [ಸಂ. ಚರ್ಯಾ] 

ಚರ್ವಣ (ನಾ). ೧. ಅಗಿದು ತಿನ್ನುವುದು ; ನಂರಿಸುವುದಂ : ಸಮ್ಮಾರ್ಜಿ 
ತೋಜ್ವಲದಶನನಿಚೆಯತಾಂಬೂಲಚರ್ವಣಭರಿತಕಪೋಲರುಂ ಗೊ ನಿ 
ಯೋಗ ದಂಡಧರರುವಹಿಗೀಇಗವಿ. ೪-೯೦ ಬ). ೨. ಮನಸ್ಸಿನಲ್ಲಿ ಮೆಲುಕು 
ಹಾಕುವಿಕೆ; ಪುನಶ್ಚಿಂತನೆ: ಅನುಭವದ ಚರ್ವಣರೂಪದ ಪುನರನಂಭವವೇ 
ಕಲಾಸೃಷ್ಟಿಗೆ ಕಾರಣವಾದ ಅನುಭವ (ಸೌಂದಸ. 0೪). [ಸಂ.) 

ಚರ್ವಣೆ (ನಾ). ಎ ಚರ್ವಣ ೨: ಅವುಗಳ ಚರ್ವಣೆಯಿಂದ ಆಸ್ಕಾದ್ಯ 
ವಾದುದೇ ಅಲೌಕಿಕ ಕರುಣರಸ (ಧೃಫ್ಯಾಲೋ. ೧೯ ಅಡಿಟ). 

(ಸಂ. ಚರ್ವಣ) 

ಚರ್ವಿ (ನಾ). (2) : ಉದಿಪುದು ಮವಾಹಮೆಂಬುರು ಭ್ರಾಂತಿ ದುರ್ಮಾರ್ಗ 
ಪದವಿಯಂ ಪಿಡಿದ ಚರ್ವಿಯು ಜನಿಸಿ ಪೈಶೂನ್ಮ ವಿಧಿಯೆನಿಪ ಕೃಷ್ಣ 
ಜಿಹ್ಮೆಯು ಮನೋಭ್ರಮೆಯಿಂದ ಭಾವಿಸುತಮವಿಸುತಿಹುದು (ವೇಳಾರಾ. 
8-೨೦-೬೦). [7?) 

ಚರ್ವಿತ (ಗು). ೧. ಅಗಿದು ನುರಿಸಿದ. ೨. ತಿಂದ ; ಉಂಡ; ರುಚಿ 
ನೋಡಿದ. "ಚರ್ವಿತಚರ್ವಣ' ಪರಾ. [ಸಂ.) 

ಚರ್ವಿತಚರ್ವಣ (ನಾ). . ಶಿಂದುದನ್ನೇ ಮತ್ತೆ ತಿನ್ನುವುದು; 
ಅಗಿದುದನ್ನೇ ಮರಳಿ ಅಗಿಯುವುದು. ೨. (ಆಲಂ) ಮಾಡಿದಂದನ್ನೇ 
ಮಾಡುವಿಕೆ ; ವ್ಯರ್ಥವಾದ ಪುನರುಕ್ತಿ ;. ತೌಡು ಕುಟ್ಟುವುದು: 


೨೭೭೩ 


ಕಿ 


೩೦ 


40 


ಚಲ್ಮ 


ನಿಚ್ಚಮಿಾ ಪಿಷ್ಟಪೇಷಣಮಿ ಚರ್ವಿತಚರ್ವಣಂ ಸುಖಮಿದೇಂ ನಿನ್ನಂ 
ಮರುಳ್ಮಾಡಿತೋ (ಅದಿಫು. ೩-೬೯) ; ಭವಜಲರಾಶಿಯೊಳ್‌ ಮುಟುಗಲ 
ಟ್ತ್‌ಯೆ ಚರ್ವಿತಚರ್ವಣಕ್ಕೆ (ಪು. ೦೦-8೩). [ಚರ್ವಿತ + ಚರ್ವಣ] 
ಚರ್ವಿಸು (ಕ್ರಿ). ತಿನ್ನು; ಸೇವಿಸು: ಕೈಬಾಯಿಗಳ ತೊಳೆದು ತಾಂಬೂಲಮಂ 
ಚರ್ವಿಸಿ (ನವಮೋ. ೦೦-೭೨). [ ಚರ್ವಣ « - ಇಸ್ಕು) 
ಚರ್ವ "ಜರ್ವು,' ನೋ. 
ಚಲ್‌, "ಸಲ್‌,' ನೋ. 
ಚಲ್‌, "ಚಲ್ಲು' ನೋ. 
ಚಲ, ಚಳ್ಕ, ಛಲ, (ನಾ). ೧. ಪಟ್ಟುಹಿಡಿಯವುದಂ; ಹಿಡಿದುದನ್ನು 
ಬಿಡದೆ ನಡೆಸಂವ ದೃಢಚಿತ್ತತೆ ; ಸ್ಥಿರಸಂಕಲ್ಪ ; ಮನೋನಿಶ್ಚಯ : 
ಕಂದರ್ಪಂ ಚಲದೆನ್ನೊಳ್ಳಿಂದಂ (ಳವಿರಾ.3-63). ಚಲದೊಳ್‌ ದುರ್ಯೋಧನಂ 
ನನ್ನಿ ಯೊಳಿನತನಯಂ (ಪಂಪಭಾ. ೦೪-೬೪) : ಕಿಡದ ಜಸಕ್ಕೆ ತಾನೆ ಗುಜ 
ಯಾದ ಚಲಂ . . . ಆಳೆ ಚಲಂ ಚಲದಂಕಕಾಣಜನೆ(ಎಳ. 11, ೦೩೩-೨೦ ; 982); 
ಚಲದಿಂ ಯದುಬಲವಾಂಕಿಸೆ ಸಲೆ ಶರತತಿ ಖಚರರಪಘನೇಗಳನಾಗಳ್‌ 
ಗೆಲೆ. . . ನಭಶ್ಚರಸೈನ್ಶಂ (ನೇವಿ.ಪು. ೭-೪೪). ವಿ. ಮೊಂಡುತನ; ಹಟ 
ಮಾರಿತನ: ಚಲದಿಂ ಕೃಷ್ಣೆಯ ಕೇಶಮಂ ಪಿಡಿದ ನಿನ್ನಿಂದಾದಟಲ್‌ 
ನಿನ್ನುರಸ್ಕೆ ಲಮಂ ಪೋಟದೆ ಪೋಪುದಲ್ಲು (ಪಂಪಳಾ. ೦೨-೧೪೬). ಹ 
ಹಿಡಿತ; ಬಿಗಿ: ಶ್ಲೇಷ್ಠದ ಚಲ ಕತ್ತರಿಸಿ ಬೀಳುವುದು (ಸಳದ. ೨೨೩). 
ಚಳ: ೧. ಪುಗೆ ನೃಪಸಂಕುಳಂ ಮನಸಿಜಗ್ರಹವಾಗ್ರಹದಿಂದೆ ಪತ್ತಲಂ 
ದೊಗೆಯೆ ವಿಕಾರಚೇಷ್ಟೆ ಚಳವಂ ನುಡಿದು (ಕೇಮಿಪು. ೯-6೯). ಛಲ್ಮ : 
೧. ಛಲ ಬೇಕು ಶರಣಂಗೆ ಪರಧನವನೊಲ್ಲೆ ನೆಂಬ (ಬಸವ. ೩೭೬) ; ಛಲದಿಂ 
ಪೋರಿದರೆಲ್ಲರಂ ಗೆಲಿದು ಬಂದಾ ಪೆಣ್ಣ ಕೊಂಡೋಡಿದಂ (ಸೋಮೇಶ. ೪೪); 
ಎಲವೆಲವೊ ಕಲಿಯಾಗು ಮಾರುತಿ ಗೆಲಿದನೆಂದಿರಬೇಡ . . . ಛಲವದುಳ್ಳಡೆ 
ಸಾಕು (ಕುವ್ಮಾದ್ರೋ. ೧೩-೩೨). "ಛಲವಿಡಿ' ಪರಾ. ೪. ಹಟಗಾರ; 
ದೃಢಸಂಕಲ್ಪವುಳ್ಳವನು : ಮೂಜಗದೂಳ್‌ ಮೆಣ್‌ವ ಮಾನವದೇವಂ 
ಗೆಲಿದಂ ಅಸ(ಶ)ನ ಬೆಸನವ ಛಲರಧಿಕಂ ಹಾಲ ಬಸವಿದೇವಮುನೀಸಂ 
(ಎಇ. XXI, ೧೩-೩೪ ; 1260), 
ಚಲಚಲ (ದ್ವಿರುಕ್ತಿ) : ಚಲಚಲದಾಂತು ಕಾದುವ ಸುಯೋಧನ 
ಸಾಧನದೊಡ್ಡು ಗಳ್‌ (ಪಂಪಥಾ. ೦೦-೩೩). ಚೆಲಕೆ ನಲ್ಲಾ ತಂ-ದೃಢಸಂಕಲ್ಪ 
ದಲ್ಲಿ ಆಸಕ್ತಿಯುಳ್ಳವನು ; ಒಂದೆಂ ಬಿರುದು : ವಂಹಾರಾಜಾಧಿರಾಜ 
` ಪರಮೇಶ್ವರ ಪರಮಭಟ್ಟಾರಕಂ ಚಲಕೆ ನಲ್ಲಾತಂ ಶ್ರೀಮತ್ಕನ್ನರದೇವನ 
ರಾಜ್ಯಮುತ್ತರೋತ್ತರಾಭಿವೃದ್ಧಿಗೆ ಸಲುತ್ತಮಿರೆ (ಸೌಇಇ. IX-1, 44-೨: 
966) ; ಚಲಕೆ ನಲ್ಲಾತಂ ಶ್ರೀಮತ್‌ಕನ್ನರದೇವಂ (ಎಇ. 1೪, ೩೩೨-೨; 
975). ಚಲಕೆ ಮೊದಲಿಗಂ-ದೃಢಸಂಕಲ್ಪವನ್ನು ಪಾಲಿಸುವವರಲ್ಲಿ 
ಮೊದಲಿಗನಾದವನಂ ; ಒಂದು ಬಿರುದು : ಅಸತಿವಿದೂರನಾಳ್ವಾನಿ 
ವೀರಂ ಚಾಳುಕ್ಕಾರರನಂ ಚಲಕೆ ಮೊದಲಿಗಮರಟ್ಟಿಗಣ್ಣನಕಳಂಕ 
ಮಹೇಶ್ವರಂ (ಎಳ. 21೪, ಮೈಸೂರು. ೦೨೭-೪; ಸು. 900), ಚಲಕೈಬಲ್ಲಂಡಂ ಎ 
ದೃಢನಿಶ್ಚಯಕ್ಕೆ ತಕ್ಕ ಪರಾಕ್ರಮ ಉಳ್ಳವನಂ ; ಒಂದಂ 
ಬಿರುದಂ : ಉದಾರ ಮಹೇಶ್ವರಂ ಚಲಕ್ಕೆ ಬ[ಲ್ಲ]ಣ್ನಂ ಶೌರ್ಯ 
ಮಾರ್ತ್ರಣ್ಣಂ (ಸೌಇಇ. ೫1-1, ೦೦೩-೭ ; 1074). ಚಲದಂಕ, ಛಲದಂಕಎ 
ಹಟವುಳ್ಳ ವೀರ ; ದೃಢನಿಶ್ಚಯವುಳ್ಳವನು ; ಒಂದು ಬಿರುದಂ: 
ಚಲದಂಕ ಕಂಠೀರವ ನರಸೇಂದ್ರ ಭೂತಳವ ಪಾಲಿಸುತಿರರ್ತಿಯಲಿ (ಕಂನವಿ. 
$೨); ಗುಟಲಗಾಳಗತ್ತರಿ ಗರಗಸದ ಬಿರುದಾಳಿಗಳ ಛಲದಂಕ ರಾವುತ 
ರೊತ್ತಿ ನೂಕಿದರು (ಕುವ್ಯಾಳೀ. ೪-೫೬): ಬಲಗೊಂಬೆನಧಿಕ ಪ್ರವೀಣನ 
ಬಾಣನ ಕಲೆಗಳಂಸಾರ ಮಯೂರನ ಸುಲಲಿತ ವಾಕ್ಕಭೂಷಣ ಕಾಳಿದಾಸನ 
ಛಲದಂಕನೆ ರಾಘವಾಂಕನ (ತ್ರಿಳುತಿ. ೨-೦೬). ಚಲದಂಕಕಾಅಐಚಲದಂಕ: 


.ಚಲ್ಕ 


ಪರಸೈನ್ಯಮಂ ವೆಣಂಗೆಡೆಗುಡದಟ್ಟಿ ಕೊಲ್ವ: ಚಲವಾಳ್ಹ ಚಲಂ -ಚಲದಂಕ 
ಕಾಅನ (ಎಳ. 11, ೦೩೩-೨೫: 962). ಚಲದಂಕಮಲ್ಲ, ಛಲದಂಕಮಲ್ಲಎ 
೧. ದೃಢಚಿತ್ತದಿಂದ ಕಾದಾಡುವ ವೀರ ; ಒಂದು ಬಿರುದಂ : ಚಲ 
ದಂಕಮಲ್ಲನಾದ ಕಂಠೀರವನರಸರಾಜನು . . . -ಪರಾಕ್ರಮದಿಂಡ ಕಾದಿ 
ದನು (ಕವೀಠ. ೧೨೪೯); ಚಲದಂಕಮಲ್ಲನೂ ಅಭಿವಾನಧನನ್ನೂ ಎನಿಸಿದ 
ಸುಯೋಧನನು ಚಿಂತಾಕ್ರಾಂತನಾದನು (ಛಾಮಡ. ಇಂ). ೨. ಹಟಗ್ಗಾರೆ: 
“ಛಲದಂಕವಂಲ್ಲರೂ, ಮಾನಧನರೂ' ಆಗಿ ವರ್ತಿಸುತ್ತಾರೆ. (ಶಿಕ್ಷದ. ೪೧೩): 
ಚಲದಂಕರಾಮ-ರಾವಂನಂತೆ ಸ್ಮಿರಸಂಕಲ್ಪದಿಂದ ಹೋರಾಡಂವವನೂ; 
ಒಂದು ಬಿರಂದಂ : ನರೆಸಂಕಭೀಷುಂ” ಚಲದಂಕರಾಮಂ ಗಣ್ಣರ ಗ೧ಣ್ಡಂ 
(ಸೌಇ3.` ೫%, ೧೮-೯: 980) ; ಸನಿವಾರಸಿದ್ದಿ ಗಿರಿದುರ್ಗ ಪ್ಮೂಲ್ಲ ಚಲದಂಕ 
ರಾವಾ (ಕಇಆ. ೩9-03-09; 1170) ;: ಸೇಡಿಂಬದ. ವಿಪ್ರರೊಂದಳವನೇ 
-ವೋಗಳ್ವೆಂ ಚಲದಂಕರಾಮರ (ಕಣಅ. ೪೭-೪-೩೨ ; 18ನೆಯ ಶಶ). ಆಲದ 
ಎನಾಯಕಎನಿರ್ಧಾರಕ್ಕೆ ಬರುವ ಅಡ್ಡಿಗಳನ್ನು ನಾಶಪಡಿಸತಕ್ಕವನು ; 
ಒಂದು ಬಿರುದು : ಪುರುಷಕಾರದ ತಾಯ್ಗರು ಪೆಂಪಿನಾಗರಂ ಚಲದ 
ವಿನಾಯಕಂ ನೆಗಳ್ಳ `ಜಕ್ಕಣಂ (ಇ, 1೪; ೦೦-೩೩: 1121). ಚಲದುತ್ತರಂಗ- 
ಸ್ಥಿರಸಂಕಲ್ಪದಲ್ಲಿ ಮಿಗಿಲಾದವನು ; ಒಂದು ಬಿರುದಂ : ಏವೊಗಟ್ಟ್‌ 
ನೆನ್ಟಅ್‌ಯೆಂ ಚಲದುತ್ತ ರಂಗನಂ (ಎಶ. 11, ೫೪-6೬: 974): ನನ್ಗಗಿರಿನಾಥಂ 
ಚಲಹುತ್ತರಂಗ ಜಗದೇಕವೀರ ನೊಟಂಬಕುಲಾಂತಕದೇವ: (ಎಇ. ೫, 
೨೩೯-೨ ; 910) ಛಲದಾಳುಎಹಟಸ್ವಭಾವದವನು: ಚಲಗಾರ: ಕಲಿಯ 


. ೨೭೭೪ 


ಶತ 
ಐ 


ಚಲಶ್ವ 


“ಚಲಂ. ಬ] ಲಗೆ [ಐಾ೦..ಕೆ]ನೆ ಬಿಸುಡೆಂಬರ್ಥಂ " - (ರನ್ನಳೂ.. ೪). 
ಚೆಲುಂಕು : ೧. “ ಚಲುಕು, ಚಲುಂಕು-ಜಲೋತ್ಸರ್ಜ್‌ನೇ (ದ್ರವವನ್ನು 
ಜೆಲ್ಲು) ” (ಕದುರಾ): ನಿತ್ಯಬಿಂದುಗೆ-ಬೆಡಂಗು . :..: ಚಲುಂಕಿದಂ, 
ಪಲುಂಬಿದಂ (ಕಮದ. ೩೬.ಪ್ರಯೋ) ; ಶೀತಳಾಂಬುವಂ ಮಾನಿನಿ ಪಾಣಿ 
ಪಲ್ಲವದಿನೆಲ್ಲರ ಮೇಲೆ ಚಲುಂಕಿಯಾಡಿದಳ್‌ (ವಳಣಂ. ೦೩೩). ಚಲುಕು : 
5 "ಚಲುಕಾಡು' ಪರಾ. ಚೆಲಂಕು: ೧.. “ಚೆ (೫೫. ಚ) ಲಂಕೆಂದು 
ಕರವಿಮೋಚನಂ” (ರಸಾ. ೨೮-೫೯೯) . ೨. “ಚೆ(ದೆ)ಲಂಕಿದಂಎಈಡಾಡಿದಂ” 
(ಕಮದ. ಪರಿ. ಖ. ಚೆಲಂಗು ; ೧. "ಚಲಂಗು' ಉಲ್ಲೇಖಕ್ಕೆ ಕೊಟ್ಟಿರುವ 
`ಶಮಧಾ' ಪ್ರಯೋಗವನ್ನು ನೋಡಿ. ಜಲಕು: ೧. "ಜಲಕೆಂದು ಕರ 


" ವಿಮೋಚನ” `(ಕವಿಳಂ. 3೩). "ಕಲಂಕಂ', "ಚಲ್ಲು,' ಪರಾ. .1?:] 
ಚಲಂಗು "ಚಲಂಕು'' ನೋ 
ಚಲಂಬಿಡಿ, ಚಲವಿಡಿ, ಛಲವಿಡಿ (ಕ್ರಿ) ಹಟಹಿಡಿ ;: ದೃಢನಿಶ್ಚಯವನ್ನು 


ತೊಡು : ಕೆಲರ್‌ ನೆತ್ತರೊಳ್‌ ಮಿಂದು ತಮಗೆ ದೋಷಮಿಲ್ಲೆಂದದರ್ಕೆ 
ದಿವ್ಯಂಬಿಡಿವಂತೆ ವಂಬಿಸಲ್‌ .ದಲ್ಲಂಬಿಡಿದು ನಿಂಡಾಂತರ್‌-(ಐಾಕಿಪು. 
೪-೩0 ವ); ಸ್ಕೂಸೆಂದುಂ ಬಾಂಬರನ್‌ ಅಳದಿರ್ಕೆಂದು ಚಲಂಬಿಡಿದು ತಟ್‌ 
ಸಂದರರೆಬರ್‌ (ಬದ್ಮಪ್ರ. ೦೨-೨೪೬). ಚಲವಿಡಿ : ಚಲವಿಡಿದೀಗಳಿಂತುಟು 
ನೆಲಂಬಿಡಿದಿರ್ಪುದು (ಆಕವಿ. ೫-೪೩): ಸತ್ಯಕೀರ್ತಿಯು . .. ಚಲನಿಡಿದನು 
(ಕವಿಕ. ೬). ಛಲವಿಡಿ: ಛಲವಿಡಿದೊಂದನೆಳಸಿ ಚಾರಿವರಿಯದೆ `ೆಲೆವಿಡಿ 
ಧೊಂದಚಕೊಳಿರದೆ-(ಹದಿಬ. ೩-೩೭). [ಚಲ್ಮ ೬ ಬಡ್ಡಿ) 


ಚಲಕು 'ಚಲಂಕಂ' -ನೋ, 
ಚಲಗತಿ, ಚಳಗತಿ (ನಾ). ವೇಗವಾದ ಗತಿ ; ವಾಯುವೇಗ : ನೂಜಣನೆ 
ಯಲಿ ನಿನ್ನವನಳವಿಗೊಟ್ಟಿನು ಭೀಮಸೇನನ ಚಲಗತಿಯ ಚಾತಾರ ಭವೇ 


ಕಾಲತೊಡರು ಛಲದಾಳಿಗ[ಪಾಕಾ. ಕಲಿತನಕ್ಕ]ಲ್ಲದೆ ಇಕ್ಕಬಾರದು |80 
(ಬಸವ. ೬೬%). 

ಚಲ್ಮ, ಚಳ್ಕ(ಗು). ೧. ಅಲಂಗುವ; ನಡುಗುವ; ಚಂಚಲವಾದ, ಅಸ್ಥಿರ 
ವಾದ. ೨. ಚಲಿಸುವ ; ನಡೆಯಂವ : - ಸಾಗಂವ . ಚಲ[ಪಾಳಾ. ೪]ಕಲ ಪದಪ್ರಹಾರದಲಿ (ಕುವ್ಯಾಗೆ. ೪-38). ಚೆಳಗಶಿ ; ಚಳಗತಿಯ ವಾಜಿಗಳು 
ಹಂಸಸಾರಸರಥಾಂಗಮದಾಲಿನಿನಾದಕ್ಕೆರವೋತ್ಪಲಶತಪತ್ರ . . ೬ ಗಂಧ ಕೊಂಡೊಯ್ದಿಳುಹಿದವು ತಮಸೆಯಲಿ (ತೊರರಾ. ೨-9-6). [ಜಲ್ಮ* ಗಶಿ) 
ಬಂಧುರಂ ಲಲಿತನೃಪಾಂಗನಾಲಕಚಯಂಗಳನಾಡಿಪುಛಾಯ್ತು (ಆಪು. [86]. ಚಲಗಾರ, ಛಲಗಾರ (ನಾ). ಹಟಗಾರ; ಚಲವುಳ್ಳವನು (೪. 
೪-೪೩. ೩. ಕದಡಿದ; ಕ್ಷುಬ್ಬವಾದ; ಉದ್ರಿಕ್ತವಾದ. (ನಾ). ೪. ಛಲಗಾರ. 'ಛಲಗಾರ್ತಿ' ಪರಾ.. [ಚಲ್ಕ * - ಗಾರ (ಆ -ಕಾಅ)] 
ಚಂಚಲನಾದವನು: ಗಾಳಿಗೊಡ್ಡಿ ದ ದೀಪಾಂಕುರದಂತೆ ತನ್ಮುನಿಯಾಮಂ| | ಚಲಗು "ಚಲಂಕು' ನೋ. 
ಕಾಮಂ ಚಲಂ ಮಾಡಿದಂ (ಉದಂಪೂ. ೭೩೫). ೫. ಕ್ಷೋಭೆ ; ಉದ್ವೇಗ. | | ಚಲಚಲಿಸು (ಕ್ರಿ). ಚಂಚಲವಾಗು; ಗಾಬರಿಹೊಂದು: ಅವಳ ಕಣ್ಣುಗಳು 
೬. ಗಾಳಿ; ವಾಯು. `ಚಲಗತಿ' ಪರಾ, ೭. ವೇಗಶಾಲಿ. ೬, ೭: ಘನಕು ಚಲಚಲಿಸುತ್ತಿದ್ದುವು (ಯಾರಾ. ೪೬೩). [ ಆಚಲ್ಕ * - ಇಸ್ಕು) 
ಘನನ ಚಲಕು ಚಲನ ನೋಡೆನ್ನಿನನ (ಹಂಸದ. ೬೬-೨೨). ಚಳ್ಳ: ೧. ಚಳ |50| ಚಲಚಿತ್ತ, ಚಳಚಿತ್ತ' (ನಾ). ೧. ಚಂಚಲವಾದ ಮನಸ್ಸು. ೨. ಚಂಚಲ 
ಚಮರರುಹಸಮಾಜಾನಿಳನಿಂದೊಗೆದೆಸೆವ ಚಾರು ಕರ್ವೂರರಜೋವಳಿಯಿಂ ವಾದ ಮಂನಸ್ಸುಳ್ಳವನು : ಅಸ್ಥಿರಬುದ್ಧಿಯವನು ; ಮತ್ತನತಿ 
» » - ಗೆಲೆವಂದುದೋಲಗಂ (ಕಾಂತೀಕ್ಕ. 3-69). ೮. ಚಂಚಲವಾದಂದಂ: ಶ್ರಾಂತನು ಪ್ರಮದೋನ್ಮತ್ತನತಿಕುಪಿತಾನನನು ಚಲಜಿತ್ತನತಿಕಾಮಂಕನು 
ಚಳವಂಭೋಬಿಂದು ಮುಕ್ತನ್ರಾಫಲಮೆನಿಸುವವೊಲ್‌* ಶುಕ್ತಿಕಾಸಂಗದಿಂ . ಇಂತೀ ಹತ್ತುಜನವಾವಾಗ 'ಥರ್ಮದ ತತ್ತವಣೆಗಳನಲ್‌ಯರೈ 
(ಮಲ್ಲಿಪು. ೩-೦೯). (ಕುವ್ಯಾಣ.`&- ೭೬) ನೆತ್ತಿ ಮುಸುಕಿನ ಕೈಯ.ಗಲ್ಲದ ಕುಶ್ತದಲೆ ನೆಟ್ಟಾಲಿಗಳ 


ಚಳವಾಗುಎತಡವರಿಸು ; ಕ್ರಮತಪ್ಪು : `ಅರಗಿಳಿಗಳ್‌ ನಿರ್ಮಳ(ಲ) | 


ಮುನಿಸೋ(ರೋ)ದುವೋದಂ ಚಳವಾದೆಡೆಯಆ್‌ದು ಪೇದ್ವು(ಳ್ವು) 
[ಸಂ. 


ವಿರುಳುಂ ಪಗಲುಂ (ಎಇ. ೩೪1, ೩-೦೦ ಸ್ಟ 980). 


ಚಲಂಕು, ಚಲಂಗಂ, ಚಲಕು, ಚಲಗಂ, ಚಲುಂಕು, ಚಲುಕು, ಚೆಲಂಕಂ, 


ಚೆಲಂಗು, ಜಲಕು (ಕ್ರಿ). ೧. ಎರಚು ; ಚಿಮುಕಿಸು ; ಚಲ್ಲು: 
“ಚಲಕು, ಚಲಂಕು-ಕರವಿಮೋಚನೇ (ಕೈಯಿಂದ ಬಿಡಿಸಿಕೆೊಳ್ಳು)” 
(ಕಮಲಾ). ಚೆಲಂಗು: ೧. “ಚ[ಪಾಣಂ. ಚೆ)ಲಂಗು-ಕರಮುಕ್ತೌ (ಕೈಯಿಂದ 
ಬಿಡು)” (ಕಮಧಾ). ಚಲಕು: ೧. "ಚಲಂಕು' ಉಲ್ಲೇಖಕ್ಕೆ ಕೊಟ್ಟಿರುವ 
'ಶಮಧಾ' ಪ್ರಯೋಗವನ್ನು ನೋಡಿ. ೨. ಬಿಸಾಡಂ; ಒಗೆ; ಬಿಸುಡು: 
(೪. ೩. ಕಲಕಂ: ಅಅಲ್ಲಳನುಟ? ತಟನಿದೊಲವಿಂ ತಜುಂಬುತೊಂಬತ್ತು 
ಗರದಿನೆಕ್ಕಸರಂಗೆಯ್ದೊಜಲ್ಲು ತಳೆವುತ್ತೆ ನೆಟ್‌, ಬಾಂದೊಲಕಿ ಯಂ 
ಚಲುಕುತ್ತೆ ತಳರ್ದರಭವಗಣಂಗಳ್‌ (ವೀರವಿ.. ೦೦-೬೦). 


ಚಲಗು; ೨. 


40 


«5 


ಚಲಚಿತ್ತರಿದ್ದುದು ಸಕಲನಾಯಕವಾಡಿ ದುಗುಡದಲಿ (ಕುವ್ಕಾ್ರೋ. ೪-೪. 


` ಚಳಚಿತ್ತ : ಫಿ. ಚಳಚಿತ್ತರ್ಗೆ ಬಿಂಕದ ಕದಂ ಸತ್ಯಹೀನರ್ಗೆ ಸೋಂಕದ ಕದಂ 


(ನಂಬಿರ. ೧೬-೬3): ಚೆಳಚಿತ್ತಂ ಜಾಡ್ಯವೃತ್ತಂ ಚಪಳಮತಿಮದಾಂಧಂ 


(ಶಬಕಂ: 8-೦೮). [-ಚಲ್ಮ + ಚಿತ್ತ] 


ಚಲಚಿತ್ರ (ನಾ). ಚಲನಚಿತ್ರ; ಸಿನೇಮ: ಇಂದಿಗೂ ನಮ್ಮ ಚೆಲಚಿತ್ರಗಳಲ್ಲಿ 


ಹತ್ತು ಹದಿನೈದಕ್ಕೆ ಕಡಿಮೆ ಹಾಡುಗಳಿಲ್ಲದಿದ್ದಲ್ಲಿ ಅವು ಯಶಸ್ವಿಯಾಗಲು 
ಸಾಧ್ಯವೇ ಇಲ್ಲ (ಛಾರದ. 8೩೩). [ಬಲ್ಯ * ಚಿತ್ರ) 


ಚಲತನ (ನಾ). _ಚಂಡಿತನ ಚ ಮೊಂಡುತನ ; ಹಟಮಾರಿತನ :--ಎರೆಗೆ 


ನಿನ್ನೊಡನೆ ನಾನೇಂ ಹರಿಯ ಹೋರುವೆಂ ಚಲ[ಶಾಕಾಂ. ಛಲಿ]ತನಕಲಸಿದೆ 
“ನಾಂ (ಶೃಮಿಛಾ. ೦೦-೩೦). [ಚಲ + - ತನ] 


ಚಲತ್ವ (ನಾ). ೧. ಚಂಚಲತೆ ; ಅಸ್ಥಿ ರತೆ. ೨. ನಡುಗಂವಿಕೆ ; ಕಂಪನ. 


[ಸಂ.) 


ಚಶದಂ ೨ 


ಚಲದಲ, ಚಲದಳ, ಚಳದಳ (ನಾ). ಅಲುಗಾಡುತ್ತಲೆ ಇರುವ ಷಲೆ 
ಗಳನ್ನಳ್ಳುದಂ; ಅರಳಿಮರ; ಅಶ್ವತ್ಥ. ಚಲದಳ.:.“ಚಲದಳ 
ಮಶ್ವತ್ಥಂ” (ವಸ್ತುಳೋ. ೩೩-೪). “ಚಳದಳೆ : '₹ ಚಳದಳಂ- ಪಿಪ್ಪೆಲಂ 
ಬೋಧಿಯಶ್ವತ್ಕ ಮೆನಲರಳಿಹುಕ್ಕುಂ ” (ಮಂಗರಾ: ೩೪-೧೦). 

[ ಚಲ್ಕ * ದಲ] 

ಚಲದಳ "ಚಲದಲ' ನೋ. 

ಚಲದಿ "ಶಲದ್ಕಿ' ನೋ. 

ಚಲನ, ಚಳನ (ನಾ). ೧: ಸರಿದಾಡಂವಿಕೆ ; ಸಂಚಾರ ; ಗಮನ ; ಗತಿ; 
ನಡೆ. ೨. ಅಲುಗಾಟ, ನಡಶಿಕ ; ಕಂಪನ. ೩;-ಅಡಿ; ಚರಣ: 
ಪುದ : ಕೇಳೀವನಸ್ಥಾನದೊಳ್‌ ಚಲನನ್ಮಾಸವಿಲಾಸಮಂ - ಮೆಟ್‌ದು 
(ಪಂರಾಮಾ. ೪-೯೦).'೪. ಗಾಳಿ; ವಾಯ. "ಚಲನಭವ' ಪೆರಾ.. ೫. 
[ನಾಟ್ಕ] ಕಣ್ಣಿನ ಒಂಬತ್ತು 'ಭಾವವಿನ್ಮಾಸಗಳಲ್ಲಿ ಒಂದು : 
ಭ್ರಮಣ . . . ಚಲನ:. . . ಪ್ರಾಕೃತ ಈ ಒಂಬತ್ತು [ಸ್ವನಿಷ್ಠ] ಆಲಿಯ 
-ಭೇದಂಗಳ್‌ (ಉಾಸ್ಕರಂ. ೩-8೪ ವು: ಚಳನಃ ೩. ಅದನಾಳ್ವೆನೆವನತಾರಾತಿ 
ನೃಪಮಣಿಮಯಕಿರೀಟಪ್ರಭಾಲೀಢಚಳನನಭಳಿನಯುಗ್ಮಂ: "(ಸು ಕು ಮಾ. 
೦-೭೪ ಐ); - ಶ್ರುತಕೇವಳಿಗಳ ಚಳನೆಂ-ನೆಮಗೆಚಳಸುಖಮನೀಗನವರತ್‌ 
(ಹಂದ್ರಪು. ೦-ಂ೦ಖ; ಚಳನನಿತಂಬಬಿಂಬಕುಚಕರ್ಣಕಪೋಲಲಲಾಟದೇಶ 
ದೊಳ್‌ ತೊಳಗಿ (ಪುಪ್ಪಪು. ೮-0೦9). [ಸಂ:) 

ಚಲನಕ (ನಾ). ಅರ್ಧದವರೆಗೆ ತೊಡೆ ಮಂಚ್ವುವ 'ಜೆರಿಗಸಠ ಒಳ 
ಉಡುಪು; ಅರ್ಧೊರುಕ ; ಚಂಡಾತಕ. £ಸಂ.] 

ಚಲನಚಿತ್ರ (ನಾ) .ಎಚಲಚಿತ್ರ: ಚಲನಚಿತ್ರದ ಪಟವು ಸುರುಳಿ ಬಿಚ್ಚಿದ ಹಾಗೆ 
(ಇಂಕಾಪ. ೩೦-೪೦). [ಚಲನ 4 ಚಿತ್ರ) 

ಚಲನಭವ (ನಾ). ವಾಯುವಿನ ವಂಗ ; ಭೀಮಸೇನ: ದುಶ್ಮಾಸ ಚಲನ 
ಭವನಂ ಕೆಣಕುತ (ತುರಂಗ. ೬೨೨೬). [ ಚಲನ 4. ಭವ] 

ಚಲನವಲನ (ನಾ). ೧. ಸಂಚಾರ ;. ಗತಿ : ಭೂಮಿಯ ಚಲನವಲನಗಳ? 
ನಿಂತುಹೋದುವು (ಕಾಂತಾ. ೨೩೮). ವಿ. ಹೋಗುವಿಕೆ, ಬರುವಿಕೆ, 
ಮಾತಾಡಂವಿಕೆ ಮಂಂತಾದ ಕ್ರಿಯೆಗಳಂ ; ಚಟುವಟಿಕೆ ; ಸುಧಾಕರನು 
ಗುಪ್ತಚಾರನಾಗಿ ಮಾರುವೇಷದಿಂದ ನಮ್ಮ ಚಲನವಲನಗಳನ್ನು ' ಪತ್ತೆ 
ಹಚ್ಚಲು ಈಗೂಗಲೇ ಶಿರುಗಾಡುತ್ತಿರುವನು-(ದೇಕಛು. ೯೪); ಅವರ ಚಲನ 
ವಲನಗಳಲ್ಲಿ ವೃತ್ಕಾಸವೇನಾದರೂ ಇತ್ತೇ? (ಜೀವಾತ್ಮ. ೨8೦). 

[ ಚಲನ + ವಲನ] 

ಚಲನಶಕ್ತಿ (ನಾ). ೧. 'ಜಿಲಿಸುವ ಶಕ್ತಿ; ಸಂಚರಿಸುವ ಸಾಮಥ್ಯ : 
ವಾಯುವಿನಲ್ಲಿ ಚಲನಶಕ್ತಿಯೊ, ಆಕಾಶದಲ್ಲಿ ವ್ಯಾಪನಶಕ್ತಿಯೂ 
ಸ್ವಾಭಾವಿಕವಾಗಿ ನೆಲಸಿರುವುದನ್ನು . . . ಕಾಣಬಹುದಾಗಿದೆ (ಕಕ್ಕಿವಿ. ೩೦). 
೨. ಚಲನೆಯಲ್ಲಿರುವ ಶಕ್ತಿ: ಕಾರ್ಯಮಾಡುತ್ತ ಇರುವ ಶಕ್ತಿ: 
“ ಚಾಲನಶೀಲಶಕ್ತಿ, - ಚಲನಶಕ್ತಿ ” (820867, ೫12616, ಪಾರಿನಿ. ೩೭). 
೩. [ವಿಜ್ಞಾ] “ ಒಂದಂ ಕಾಯವನ್ನು ಚಲನಗೊಳಿಸಂವ, ಅಳೆಯ 
ಲಾಗುವ, ಒಂದು ಪ್ರಭಾವ ; ಬಲ. (ಹಿಂದೆ) ಚಲನಶಕ್ತಿ.” (80೦. 
ಇಂಕನಿ). [ಚಲನ ಶಕ್ತಿ] 

ಚಲನಸಂಭವ (ನಾ). ೧. ವಾಯಂವಿನ ಮಗ; ಅಂಜನೇಯ; ಮಾರುತಿ: 
ಆ ಚಲನಸಂಭವ: ನಿದ್ದೆ ಯಿಂದಬ್ಬರಿಸಿ ಘರ್ಜಿಸಿದ (ಳೌಶಿರಾ. ೨೯-೨೪). 


೨. ಭೀವಂಸೇನ : ಚಲನಸಂಭವನ್ನೋರ್ವ ಶಾನಾಳ ಮೇಲಿದಿರಾದ' 


ನೆಂಬುದಿದು ಮಿಥ್ಕೆ (ತುರಂಗ. ೩೪-೧೩). [ಚಲನ -- ಸಂಭವ] 
ಚಲನಸಖ (ನಾ). ವಾಯುಂವಿನ ಮಿಶ್ರ; ಅಗ್ನಿ: ಚಲನಸಖ ಸಾಕ್ಷಿಕದಲಾ 
ಕುಂಡಲೆ :ಕುಶೇಶಯಲೋಚನೆಯನಿತ್ತಳು ಕುಬೇರಪ್ರಭಗೆ : (ನಿ ಧಗ. 


೯-೦೬-೩೮). [ಚಲನ-* ಸಖ) 


೭೭೫ 


ಲಾ 


ಶಾ 
ಲಾ 


'120 


26 


80 


45 


ಚಲವಾದಿ, 


ಚಲನಸುತ (ನಾ). ಇ ಚಲನೆಭವ ೨: ಕೊಳುಗುಳೆದ ಜಯಲಕ್ಷ್ಮಿಗಾಯಿತು 
ಚಲನಸುತನಲಿ ಮದುವೆ (ಕುವಾಕ. ೧೯-೮೭). [ಚಲನ ಸುತ] 

ಚಲನಾಂಗ (ನಾ). ಚಲನಕ್ಕೆ ಸಾಧನವಾದ ಅಂಗ,-ಅವಯವ : ಹೀಗೆ 

- ಚಲನಾಂಗಗಳಿಲ್ಲ ಎದೆಗೆ ಸೇರಿವೆ (ಕೀಟಜ. ೦೦). [ ಚಲನ ಅಂಗ್ಯ] 

ಚಲನಿ (ನಾ). ಎ ಚಲನಕೆ.. [ಸಂ. ಚಲನೀ ] 

ಚಲನೆ (ನಾ).ಎಚಲನ ೨: ಈ ಪರವರ್ತನೆ ಸುಲಭವಗಣಿ ಕಣ್ಣಿಗೆ ಕಾಣಿಸು 
ವುದಿಲ್ಲ. ಗಡಿಯಾರದಲ್ಲಿ ಗಂಟೆಯ ಮುಳ್ಳಿನ ಚಲನೆಯಂತೆ ' (ದ್ರಾವಿವಿ 
೬34):- [ಸಶಿ. ಚಲನ] 

ಚಲನೆಗೈ (ಕ್ರಿ). ಚಲಿಸಂವಂತೆ ಮಾಡಂ ; ಚಂಚಲಗೊಳಿಸು: ನಿನ್ನ ಪತಿ 
ತಪೋನೈಷ್ಟೆಯಿಂದಾನಿರಲು ತತ್ತೆಪೋ ( ಪವ, ಚಲನಗೈಯಲು ಕೋಪದಿಂ 
ನೋಡೆ ಡಹನವಾದಾ (ನವಮೋ. ೭-೪೩). [ಚಲನೆ * ಗೈ (ಆಕೆಯ್‌,)] 

ಚಲಪತ್ರ (ನಾ). - ಚಲದಲ : ಪಲಸು ನೇಟ್‌ಲು ಚೂತ ಪಿಚುಮಂದ 
ನೃಗೋೋಧ 'ಚಲಪತ್ರ ಬಿಲ್ವಾಮಲಕ . .. ಸಾಲುಮರಗಳೊಪ್ಪಿದುವು 
(ಮೋಹಕ. 3-೩೪). [ಚೆಲ್ಕ+ ಪತ್ರ] 

ಚಲಪದ (ನಾ). ಹಟದ ಸ್ಥಿತಿ; ಮೂಂಡಂತನದ ರೀತಿ : ನೀತಿಮಾರ್ಗದಿ 
ತಿಳುಹಿ ಪಾರ್ಥನ ಗಯನ ಕಳುಹೆನೆ ಚಲಪದದಿ ಕೊಡೆನೆನಲು ಮರಳಿ 
ಸುಭದ್ರೆ ಗವಿಂಸಿದಳು (ಕೋಗಯ. ೧೩ ಸೂಡನೆ). [ಚಲ್ಮ + ಪದ್ಮ] 

ಚಲಪಿಲ್ಲಿ (ನಾ). ಒಂದು ಬಗೆಯ ಪಿಲ್ಲಿ: ಕಾಲ್‌ಪಿಲ್ಲಿ ಚಲಪಿಲ್ಲಿ ಕೈ ಬಳೆಯ 

ದನಿಯಲ್ಲಿ... ಬಾ (ಬಳ್ಳಾಜಿ. ೧೨ ೧ಬ. [ಚಲ್ಯ* ಎಲ್ಲಿ, ) 

ಚಲಪ್ರತಿಮೆ (ನಾ). ಸ್ಥಳದಿಂದ ಸ್ಥಳಕ್ಕೆ ಸಾಗಿಸಬಹುದಾದ ಪ್ರತಿಮೆ ., 
ಉತ್ಸವಮೂರ್ತಿ : “ಚಲ” ಪ್ರತಿಮೆಗಳು . ಒಂದೆಡೆಯಿಂದ 
'ಮತೆಸ್ತೆಂದೆಡೆಗೆ ಸಾಗಿಸಬಹುದು (ಭಾರದ. 8೧೨). [ಚೆಲ್ಕ * ಪ್ರತಿಮೆ] 

ಚಲಬರಿಡವಾಳ (ನಾ). ಸ್ಥಿರವಾಗಿರದ ಬಂಡವಾಳ ; ಚಲನೆಯಲ್ಲಿರುವ 
ಬಂಡವಾಳ : " ಚಲಬಂಚವಾಳ ' ಎಂದರೆ ಶ್ರಮಶಕ್ತಿಯ ಮೇಲೆ ಕೂಲಿ- 
ಸಂಬಳಗಳ ರೂಪದಲ್ಲಿ ವೆಚ್ಚ ಮಾಡಿದ ಬಂಡವಾಳ (ಮಾವಾದ. ೦೨೨). 
"ಚರೆಬರಡವಲ' ಪರಾ. 1 ಚಲ್ಕ + ಬಂಡವಾಳ.( 4ಬಂಡವಲ) ) 

ಚಲಬ್ಬೆ (ನಾ). ಒಬ್ಬಾಕೆಯ ಹೆಸರು: ಸ್ವಸ್ತಿಶ್ರಿ (ಶ್ರೀ)ಬಿಜ್ಜೇಸ್ವರದ 
ಸೂಳೆ ಚಠಟ್ಟೆ (೩೪. ಹ,-೦೭೦-0:-?ನೆಯ ಕತ). [? * ಅಬ್ಬೆ,) 

ಚಲಮಲ (ನಾ). ೧. ಹೊಳಪು; ಚಕಚಕ; ಮಿನುಗುಟ್ಟುವಿಕೆ : ಚಕಚಕ 
ಚಂಚಲ ಮಿಂಚಿನ ಗೊಂಚಲ ಚಕಮಕಿ ಚಲಮಲ (ಗರಿ. ೧೨೩-೦೨). ವಿ. 
ಚಂಚಲತೆ ; ಕಂಪನ. “ಚಲಮಲಿಸು" ಪರಾ.. [?) 

ಚಲಮಲಿಸು (ಕ್ರಿ). ನಡುಗಂ ; ಚಡಪಡಿಸು`: ನಾನು ಹೆದರಿದ ಮೊಲ 
ಚಲಮಲಿಸುವ ಹಾಗೆ ಮಾಡಿ ಉದ್ದರಿಸಿದೆನು (ಇಪೃಳ. ೦೮೪). 

[ಚಲಮಲ4 - ಇಸ್ಕ್ಯು) 

ಚಲಮ್‌: (ಕ್ರಿ). ಚಲವನ್ನು ತಿಳಿ; ದೃಢನಿಶ್ಚಯವನ್ನು ಅರಿತಂಕೊಳ್ಳು : 
ಬಲ್ವಡಿ”ಸು(ಶೊ)ದ್ರಕನೆ . . . ಮುತ್ತಿ ಆಣಿಯೆಂ ಕದಿವೊಂಗಂ ಚಲಮಜಟ 
ವೊಂಗಂ ಆಬಕ್ಮಿವೊಂಗಂ ಕುಡಲ್ಪಪ್ಯೊಂಗಂ ಬರ್ಬ್ಬನೋ ಆಚಾರ್ಜ್ಯನ" 
(ಎಇ. XXIV, ¢a-6; 956). [ಚಲ್ಮ * ಅಜ್‌] 

ಚಅದೂರ್ತಿ (ನಾ). ಎ ಚಲಪ್ರತಿವೆಂ: ಚಲಮೂರ್ತಿಗಾಗಿ ಅರ್ಧಮಂಡಪ 
ವನ್ನು ಸೇರಿಸಲಾಯಿತು (ಹೆೊಯ್ದವಾ. ೧೮). [ಚಲ್ಲು* ಮೂರ್ತಿ] 

ಚಲಮೆ "ಚಿಲುವೆ? ನೋ. 

ಚಲವಾದಿ,, ಛಲವಾದಿ (ನಾ). ಚಲವನ್ನು ಹಿಡಿದವನು ; ದೃಢಸಂಕಲ್ಪ. 
ವುಳ್ಳವನು ; ಛಲ : ಕಡುಚಾಗಿ, ಚಲವಾದಿ (ಕಮದ. ೧೬೫ ಪ್ರಯೋ): 
ಚಲವಾದಿಯ ಸಂಗಡ ಹಟವಾದಿ ಸೇರಿದ ಹಾಗೆ (ಗಾದಿ. ಛಲವಾದಿ: 
ಛಳಿಗಂಡವೊಲು ಮೂರ್ಛೆಗೈಸಿ ವಧಿಸಿದತಿ ಛಲವಾದಿ ಛಂದವಿಡೆನ್ನ (ಕತಸಾ€. 


೬೯-೪೯). [ಚಲವಾದ್ಯ * -ಇ್ವ) 


ಚಲವಾದ್ಮಿ 


ಚಲವಾದಿ (ನಾ). ಮಾದಿಗರಲ್ಲಿ ಒಂದು ಪಂಗಡ ವಂತ್ತು ಆ 
ಪಂಗಡಕ್ಕೆ ಸೇರಿದವನು; ಕುಳವಾಡಿ: ಸುಂಕ ತಳವಾಜಿ ಆನುಪು ಮಗಮೆ 
ಚಲವಾದಿ ಸಂಗೆಡಿ ಪಂತಗಾಆರಿಗೂ ಇದೇ ಭಾಷೆ (ಸೌಇಇ.23-11, ೫೩೨-೨೦; 
1830) ; ಜೊತೆಗೆ ನಾಲ್ಕು ಜನ ಚಲವಾದಿಗಳು ಒಬ್ಬರಾದ ಮೇಲೆ ಒಬ್ಬರು 
ತಮ್ಮ ಕೊಂಬುಗಳನ್ನು ಊದಿದರು (ಜಳರಾ. ೩೪೩). 

[ದೇ.8 ತಮಿ. ಚಲವಾತಿ ; ತೆಲು. ಚಲವಾದಿ) 
ಚಲವಾದಿಘಂಟೆ (ನಾ). ಚಲವಾದಿಯು ಹೆಗಲ ಮೋಲೆ ಹೊತ್ತುಕೊಂಡು 
ಬಾರಿಸುತ್ತಾ ಹೋಗುವ ಗಂಟೆ : ಮಾಯಾಮರತಾಪು, ಪಂಚನಿಶಾನಿ, 
ಡವಣೆ, ಅರಲಿವಸ್ವ್ರ, ಚಲವಾದಿಘಂಟೆ (ಗುರುದ. ೦೦). [ಚಲವಾದಿ ಘಂಟೆ] 
ಚಲವಿಡಿ 'ಚಲಂಬಿಡಿ' ನೋ. 

ಚಲವಿತ್ತ (ನಾ). ೧. ಅಸ್ಥಿರವಾದ ಸಂಪತ್ತು. ೨. ಸಂಪತ್ತು ಸ್ಥಿರ 

ವಾಗಿಲ್ಲದವನಂ : ಚಲವಿ[ಪಾಕಾಂ. ಚಿ]ತ್ತಂ ಬಲಹೀನಜಾನು ಚಪಲಂ 
- ಮೇಷಜಂ '(ಜಾಶತಿ. ೦೭-೦). [ಚಲ್ಕ 4 ವಿತ್ತ] 
ಚಲವೀಣೆ (ನಾ). ಒಂದಂ ಬಗೆಯಂ ವೀಣೆ : ಧ್ರುವವೀಣೆ, ಚಲವೀಣೆ 


೬, . ಇವುಗಳನ್ನೆಲ್ಲಾ ವಿವರಿಸಿದ್ದಾನೆ (೪೪ರದ. ೩೩6). [ಚಲ?* ವೀಣೆ) 
ಚಲವು "ಶಲವು' ನೋ. 
ಚಲಾಂಡ (ನಾ). ಒಂದಂ ಬಗೆಯ ಪಕ್ಷಿ, ಟಿಟ್ಟಿಭ : “ಟೀವಂ ಚಲಾಂಡ 
ಮೆನಿಸಿಕ್ಕು” (ಮಂಗರಾ. 8೨-೦೧). 7?) 


ಚಲಾಕಿ “ಚಾಲಾಕಿ' ನೋ. 

ಚಲಾಕು "ಚಾಲಾಕಂ' ನೋ. 

ಚಲಾಯಿಸು, ಚಲಾಯ್ಸು (ಕ್ರಿ). ೧. ನಡೆಸು; ಬಳಸಂ; ಉಪಯೋಗಿಸಂ: 
ಕಾನೂನು ಮೇರೆಗೆ ತಮಗೆ ಅಧಿಕಾರವಲ್ಲದಿದ್ದರೂ ಅಧಿಕಾರ್ನಗ್ನಿ 
ಚಲಾಯಿಸಿದ್ದಾರೆ (ಗ್ರಾಮಾಳ9೩) ; ಎಂಥ ನಿರಂಕುಶನಾದ ರಾಜನಾದರೂ 
ಅವನು ತನ್ನ ಗುಣಕ್ಕನುಸಾರವಾಗಿ ತನ್ನ ಸ್ವಾಮಿತ್ವವನ್ನು ಚಲಾಯಿಸು 
ವನು (ಕಾಜ್ಕಾಂಗ. 80): ಯಾವಯಾವದೋ ಸಿನಿಮಾ ಹಾಡುಗಳನ್ನು 
ಅವರು ಚಲಾಯಿಸುತ್ತಿದ್ದರು (ಮೂಲಾನ. ೦೨8). ೨. ಚಲಿಸುವಂತೆ 
ಮಾಡು; ತಿರುಗಿಸಂ: ಈಗ ಮೊದಲಿಗಿಂತ ಹೆಚ್ಚಿಗೆ ಚರಖಾ ಚಲಾಯಿಸು 
ತ್ತಲೂ ಇದ್ದೇನೆ (ಕಲಳ. ೦). ಚಲಾಯ್ಸು : ೧. ವುಡಾನ್ನು ಯಂಬ 
ಹೆಸರಿನ ವಂಟಿ ಕುದುರೆ ಚಲಾಯ್ಸಿ ಅವರನ್ನ ಹೊಡೆಯುತ್ತಿದ್ದಲ್ಲಿ 
(ಹೈದರ. ೩೦). [ಚಲಾಯ್ಕಿ (ಐ “ಹಿಂ. ಚಲಾನಾ) * - ಇಸ್ಕು) 

ಚಲಾಯ್ಸು "ಚಲಾಯಿಸಂ' ನೋ. 

ಚಲಾವಣೆ (ನಾ). ೧. ನಡೆಸುವಿಕೆ; ಬಳಕೆ;(ನಾಣ್ಯಗಳಂತೆ)ವಿನಿವಂಯದ 
ವ್ಯವಹಾರದಲ್ಲಿರುವಿಕೆ; ವಹಿವಾಟು : ಚಲಾವಣೆ, ಟಂಕನ ಮತ್ತು 
ವಿಧಿಮಾನ್ಮ (ಛಾಧಾನ. ೨೮೦): ಈಗ ಚಿನ್ನ ಯಾವ ರೀತಿ ನಿರ್ದಿಷ್ಟ ಚಲಾವಣೆ 
ಮೌಲ್ಕ ಹೊಂದಿದೆಯೋ ಹಾಗೆ ತಂಬಾಕು ನಾಣ್ಯವಾಗಿದ್ದಿತು (ಕಸಬು. 

೬); ಪದಗಳು ಜನಮನದ ಟಂಕಸಾಲೆಯಲ್ಲಿ . . . ಚಲಾವಣೆಗೆ ಬರುವ 

ನಾಣ್ಯಗಳಿದ್ದಂತೆ (ಸೌಂದಸ. ೪೨). ೨. ಸಾಗಾಟ ; ಸಾಗಾಣಿಕೆ: ಒಂದೆರಡು 
ಪರ್ಮಾಟು ವಹಡಿಸಿ ಮ್ಹಾಲು ಚಲಾವಣೆ ಮಾಡದಿದ್ದರೆ ನಮ್ಮ ರಥ 
ಸಾಗಲಾರದು (ದೇಕರು. ೬೪). [ « ಚಲಿಸುವಂತೆ ಮಾಡು, ಹಿಂ. 
ಚಲಾವನಾ-ಮರಾ. ಚಲನೀ= ಚಲಾವಣೆಯಲ್ಲಿರುವ] 

ಚಲಿ, "ಚಿಲ್ಲ' ನೋ. 

ಚಲ್ಲಿ, ಛಲಿ (ನಾ). ಛಲವೃಳ್ಳವನಂ; ದೃಢಸಂಕಲ್ಪವುಳ್ಳವನು: ಅಮಮ 
ದಂಡಾಧಿಪ ಕಿರೀಟಪದನೊಪ್ಪಿ ದಂ ಅಮಮ ಚಲಿ [ಪಾಕಾಂ. ಛವಿ]ನಾಯಕರ 
ದೇವನಿಂತೊಪ್ಪಿದಂ (ಬಸರ. ೯-೨೦೦). ಛಲಿ; ಭಕ್ತಿಯ ಬಲೆಯು ವಿರಕ್ತಿಯ 
ಛಲಿಯ ಸನ್ಮುಕ್ತಿಯ ನೆಲೆಯಘಾರ್ಣವಕೆ ಭೈತ್ರ . ಗೌರನ ನವ್ಯ 
ಕಾವ್ಯ (ಮೋಳಿಪು ೩-3)... [ ಚಲ, * -ಇ್ಯ) 


೨೭೭೬ 


೩0 


25 


46 


ಚಲಿಸು 


ಚಲಿ, (ನಾ). ಒಂದು ಬಗೆಯ ಮರ; ಚೆನ್ನಂಗಿ: “ಚೆನ್ನಂಗಿ ಚಲಿಯಕ್ಕು” 
(ಮಂಗರಾ. ೩೭-೦೦). ₹7?) 

ಚಲಿಂದಲ "ಚಲಿವಿಂದರ' ನೋ. 

ಚಲಿಕಿಸು (ಕ್ರಿ) .ಕತ್ತರಿಸಂ; ತುಂಡೆರಿಸೆಂ; ಈಗ ಚಲಿಕಿಸಿ ಶಿರವನು ಕ್ರೂರದಿ 
ಕೊಂದಾನೆ (ಹಮಠ. ೦6೦) ; ಸತಿಶಿರಮಂ ಚಲಿಕಿಸು ಖಡ್ಗದಿಂ ತಡೆಯದೆ 
(ಹಮ. ೨೦೦). [? % - ಇಸ್ಯು) 

ಚಲಿಕ್ಕ “ಚಳುಕ್ಕ' ನೋ. 

ಚಲಿತ, ಚಳಿತ್ಯ (ಗಂ). ೧.ಹೆಜ್ಜೆಯಿಟ್ಟ ; ಹೊರಟುಹೋದ ; ವಯಂದೆ 
ಹೋದ. ೨. ಕದಲಿಸಿದ; ಕದಡಿದ; ಸಂಚಲಗೊಳಿಸಿದ.. ೩. 
ನಡುಗಂವ ; ಕಂಪಿಸುವ. ೪. ಅಲುಗಾಡುವ ; ಚಲಿಸುವ : ಚಲಿತ 
ಭ್ರೂಚಾಪದಂಡಂ ನಿಶಿತಕರಜಹೇತಿಕ್ಷತಂ (ಲಿ « ಲಾ ಐ. ೦೩-೩೦). (ನಾ). 
೫. ಚಂಚಲವಾದುದಂ ; ಚಪಲವಾದಂದಂ : ಪದ್ಮಪತ್ರದ ಜಲ 
ಬಿಂದುವಿನಂತೆ ಚಲಿತಮಾದುದು ಚಿತ್ತಂ (ಶಂರಾಮಾ. ೯-೭೬). ಚಳಿತ್ಯ: 
೧. ಪ್ರಥಮಚಳಿತದಕ್ಷಿಣಚರಣನಾಗಿ ನಿಜನಿವಾಸದಿಂ ಪೊಅ ಮಟ್ಟು 
(ಪಂಪಛಾ. ೪-೦೨ ಪ). [ಸಂ.] 

ಚಲಿಮಿಲಿಸು (ಕ್ರಿ). ಹಾತೊರೆ ; ಆತಂರಪಡು ; ಉತ್ಕಂಠವಾಗಂ : 
ಚಲಿಮಿಲಿಸುತಿವೆ ಧಾತು ಪಂಚಭೂತಾಹುತಿಗೆ ಛಲ ಬ್ಯಾಡ ವ್ರತಕೆ (ಜನಮು. 
೪೩-೦೪). "ಚಲಮಲಿಸು' ಪರಾ. [? 4 - ಇಸ್ಕು) 

ಚಲಿಯಿಸಂ "ಚಲಿಸು' ನೋ. 

ಚಲಿವಿಂದರ, ಚಲಿಂದಲ(ನಾ), ಪ್ರಯಾಣಿಕರ ಉಪಯೋಗಕ್ಕಾಗಿ ರಸ್ತೆ 
ಗಳ ಪಕ್ಕಗಳಲ್ಲಿ ನಿರ್ಮಿಸಿದ ನೀರಿನ ಆಶ್ರಯ ; ಅರವಟ್ಟಿಗೆ : (೪) 
ಚಲಿಂದಲ : (ಎಸಮ್ಮ. ೩೪, ೪೪). 

*[*-ತೆಲು. ಚಲಿವಿಂದಲ, ಚಲಿಪಂದಿಲಿ, ಚಲಿವಂದ್ರಿ, ಚಲಿವೆಂದ, 
ಚಲಿವೇಂದರ, ಚಲಿವೇಂದಲ, ಚಲಿವೇಂದ್ರ 

ಚಲಿಸು, ಚಲಿಯಿಸು, ಚಳಯಿಸು, ಚಳಿಯಿಸು, ಚಳಿಸು, (ಕ್ರಿ). ೦. 
ನಡೆ ; ನಡೆದಾಡು ; ಓಡಾಡು : ಮಹಾಪ್ರಧಾನರ ನಡುವೆ ಚಲಿಸುವ 
ಚಾತುರಂಗದ ಸುಳಿಯ ಸಂದಣಿಯ (ಕುವ್ಕಾಕ. ೮-೨3೦); ತಂಡತಂಡದೆ 
ಕೃಷ್ಣನಗರಿಯೊಳ್‌ ಚಲಿಸಂವ ಮಂಡಳಿಕರ ಕಾಲ ಕಡಗ ಪೆಂಡೆಯ ತಾಟಾಡಿ 
ಸಿಡಿದ ರತ್ನಗಳ ಕೈದಂಡೆಯೊಳ್‌ ಸಿಕ್ಕಿ ಬಾಚುವರು (ಮೋಹತ. ೩-೬೦): 
ಅಲ್ಲಿನ ವಿದ್ವಾಂಸರು ಚಲಿಸುವ ಪುಸ್ತಕಭಂಡಾರಗಳು (ಜಿಂಗಾಳ್ಕ. ೪). 
೨. ಅಲುಗಾಡು ; ಹೊಯ್ದಾಡು : ಅತ್ತಿತ್ತ ಚಲಿಸದಚಲಂ ನಡೆದು 
ಬರುತಿರ್ದ (ಐಸರ. ೩-೩೭); ಉದ್ದಂಡ ಪದಹತಿಗಿಳೆ ಚಲಿಸಿ ದಿಗುಮಂಡಲಂ 
ಕಿವುಡಾಗೆ ಬಹುವಾದ್ಯಧ್ವನಿಗಳಿಂದ (ಬಸಫು. 8-೦೪); ಅರೆಮುಗಿದ ಲೋಚ 
ನದ ಸಂಪುಟವರಳಿ ಚಲಿಸುವ ಚಂಚುಪುಟದುಪ್ಪರಿಸಿದಂಫ್ರಿಯ 
ಸುರಿವ ನೆತ್ತರ ಪತಿಯ ಸುತ್ತಲು ತಿರುಗಿ ಚೀಜುವ ವಿಹಗಸತಿಯನು 
ಕಂಡನಾ ಮುನನಿಪ (ಕೊರರಾ. ೦-೨-೦೪). ೩. ಕದಡು ; ಕ್ಷೋಭೆಗೊಳಂ ; 
ದೃಢತೆಯಂಲ್ಲವಾಗಂ ; ಧವಳಚಾಮರಂ ಕಯ್ಗಳೊಳ್‌ ಮನಂ ಚಲಿಸೆ 
ಮಾಸಿ ತಾಣದ ಕುರುಳ್ಗಳುಂ ತನ್ನ ಬಿನ್ನನಿರ್ದ ಮೊಗದಿಂ ತವಲ್ಲಿರೆ 
ವಿಲಾಸಮುಂ ಮುಂದೆ ಕಂಡನಲ್ಲಿ ಕಮಳಾಕ್ಷಿಯಂ ವೃಷಭಲಕ್ಷಣಂ ಲಕ್ಷ್ಮಿಯಂ 
(ಗದಾಯು. ೯-೩. ೪. ಅಪಮಾರ್ಗಕ್ಕೆ ಹೋಗಂ ; ಹಾದಿತಪ್ಪ: (8) 
೫. ಚಲ್ಲಾಟವಾಡಂ: (8. ಚಲಿಯಿಸು: ೨. ಚಲಿಯಿಸಿದಪುದಸಿ 
ತೋತ್ಸಲದಳವೆಲರಲೆಪಂಗಳಿಂದಿದೆಂಬಿನೆಗಂ ಕೆತ್ತ ಲೊಡರ್ಚಿದತ್ತು 
ಬಲಗಣ್ಮಲರ್‌ (ಉಾದಃಪೂ. ೩೪೦): ಬಿಡೆನೀಶಾ ನಿಮ್ಮ ಪಾದಾಬ್ದಮಂ 
» « * ಬಲ್ವಿಡಿದೆಂ ಮತ್ತತ್ತಮಿತ್ತಂ ಚಲಿಯಿಸದೆ (ಕಳ್ತಾಶ. ೯6). ೬. 
ಕದಲಿಸಂ ; ಉದ್ರೇಕಿಸಂ ; ಕ್ಷೋಭೆಗೊಳಿಸಂ : ಮುನಿಗೆ ಪಲವುವ 
ಸರ್ಗಮಂ ಮಾಡುತ್ತಮೆಂತುಂ ಚೆಲಿಯಿಸಲಾಅದೆ ನಾಣ್ಣಿ ಮೆಯ್ದರೆದು 


ಚಲಂಂಕು ೨೭೭೭ 


ಪೋದಂ (ಕಾವೂಪು. ೪೪); ಹರನ ಚಿತ್ತಮಂ ಚಲಿಯಿಸಿ ಕಡುತಪಮಂ 
ಕಿಡಿಸೆಂದು ಪೇಳೆ (ಗಿರಿಕ. ೨ ಕಥಾಗರಳ್ಳ). ಚಳಯಿಸು: &. ಸಡಿಲಿಸಂ; 
ಅಳ್ಳಕಮಾಡು: ಕಳೆದುದು ಪತ್ರಭಂಗದ ಬೆಡಂಗುಗಳಂ ಕುಟಿಲಾಲಕಂಗಳಂ 
ಬಳೆಯಿಸಿದತ್ತು ಕಣ್ಣೆಸೆವ ರಾಗಮನೆಯ್ದಿಸಿ ಕೇಶಹಸ್ತಮಂ ಚಳಯಿಸಿದತ್ತು 
ಮೆಯ್ಸೆ ಪುಳಕೋದಯಮಂ ಪಡೆದತ್ತು' ತಲ್ಲತಾಲಳಿತೆಯರ್ಗಿತ್ತುದಿಂತು 
ಜಲಕೇಳಿ ಮನೋಭವಕೇಳಿ ಲೀಲೆಯಂ (ಆದಿಪು. ೦೦-೦೪೯). ಚಳಿಯಿಸು : 
೧. ಮಿಳಿ ಪೆಗಲೊಳ್‌ ಕೈಯೊಳ್‌ ಸಂಬಳಿಗೋಲ್‌ . . . ಜರ್ಜರರವದಿಂ 
ಪೊಟಲ ಜನಂಗಳ ಕಿವಿಯೊಳ್‌ ಚಳಿಯಿಸುತುಂ ಬಂದು ನೋಟ್ಬ ಬಹಳಾ 
_ಗ್ರಮಂ (ಮಹಾನೇ. ೮-೨೩). ೨. ಅನಿಲಾಹತಿಯಿಂ ಚಳಿಯಿಕುಮನೋಕ 
ಹಾನೀಕಮದ್ರಿ: ಚಳಿಯಿಕುಮೆ (ಅಜಿಪು. ೦೦-೪೮); ಅಳರೆಲೆಗಳಲುಗೆ 
ಮಾಂಗಾಯ್‌ ಚಳಿಯಿಸೆ (ಪುಷ್ಪ ಫು. ೧೨-೩೬). &. ಕಾಮಂ .,. ಸಂಚಳಿಸದ 
ಶಂಕರನ ಮನಂ ಚಳಿಯಿಪುದಂ ಸಾರ್ದು ಪಾರ್ದು ತೆಗೆನೆಜ್‌ದಿರ್ದಂ (ಗಿರಿಳ, 
6-9೪). ೪. ಕೆಲಬರ್ಮ೯ನು ಜರ್‌ ಚಳಿಯಿಸುತ್ತಿರೆ ಮಗುಟ್ಟಿವರಂ 
ಧರ್ಮದೊಳೆ ನಿಆ್‌ಪುದುಂ (ಕಾಸ್ಕಟೀ. ೯೪-೦). ೭. ಅಚಳಿತಧೈರ್ಯನ 
ಮನಮಂ ಚಳಿಯಿಸಲಾಲದಚ್ಚರಸೆಯರಚ್ಚಿಗಂಗೊಂಡಂತಾಗೆಯುಂ 
(ಪಂಪಧಾ. ೭-೯೪ ವು. ಲೆ. ಸೋಲಿಸು; ಹಿಮ್ಮೆ ಒಟ್ವಿಸಂ : ಈತನ 
ಶೌರ್ಯಮುಮಾ ಮಹೋಗ್ರಸಂಗ್ರಾಮದೊಳೆನ್ನುಮಂ ಚಳಿಯಿಸಲ್‌ 
ಬಗೆದಪ್ಪುಡು (ಪಂಪಧಾ. ೦೨-6೪); ಸುಚತುರಕವಿರವಿಗಳಖಳಚೇತೋ 
ಗಗನಪ್ರಚುರತಮಸ್ತಿ ಮಿರಮನಳಆ್‌ ಚಳಿಯಿಸಲ್‌ ನೆರೆಗುಮುಟ್‌ದವರ್‌ 
ನೆರೆದಪರೇ (ವರ್ಧಪು. ೦-೦೯. ೯. ಅಲುಗಂವಂತೆ ಮಾಡು; ಕಂಪಿಸು 
ವಂತೆ ಮಾಡು; ಚಂಚಲವಾಗಂವಂತೆ ಮಾಡು : ಏಲಾಸಿದ ಬಿಲ್ಲಂತೆ 
ಶರೀರಮಂ ಚಳಿಯಿಸದೆ ಪಾರ್ಶ್ವದೊಳ್‌ ಪಟ್ಟಿರ್ಪುದುಂ (ಧರ್ಮಾ ಮ್ಮ. 
3-06), ಚಳಿಸ್ಕು ; ೨. ಚಳಿಸಿದ ರಸದಿಂಬುಣ್ಣಳ ನಿಲಿಸದಿರದು 
(ರೋಕೋಪ. ೪-೧೬೯): ಫಳರಸವೆ ಮದಧಾರೆ ಚಳಿಪ ತಳರ್ಗೊಂಚಲುಜ್ವಳ 
ಕರ್ಣಂ (ಪದ್ಮರಾ. ೮-೩೦). 
ಚಲಚಲಿಸು (ದ್ವಿ ರುಕ್ತಿ) : ಮಹಾವಾದ್ಮರವ ಚಲಚಲಿಸುತಿಹು 

ಜೆತ್ತಿತ್ತಲು (ಜಿನಧಾ. ೩೦-೯). ಚಲಿಸದ ತನೆ - ನಿಶ್ಚ ಲತೆ; ದೃಢತೆ : 
ಅನುದಿನವಲಸದೆ ಚಲಿಸದತನದಿಂದ ಜೀವಂಗೆ ಕರಣೀಯ (ಪರಮೋ, 
೫-೦೭-೬) : [ ಚಲನ *. - ಇಸ್ಯು) 

ಚಲುಂಕು "ಚಲಂಕಂ ನೋ. 

ಚಲುಕಾಡು(ಕ್ರಿ), ಚೆಲ್ಲಾಡು ; ಎರಚಾಡಂ : ಪಾಡುತದಅಕೊಳು ಕೃಷ್ಣ 
ನನು ಚಲು[ಪಾಕಾಂ. ತುಳು]ಕಾಡುತುದಕವನೊಬ್ಬರೊಬ್ಬರ ನೋಡಿ 
ನೆಗುತಬಲೆಯರೂ ವಿಹರಿಸುತಿರೆ (ನಿಭಾಗ. ೦೦-೦೯-೪೫). 

[ ಚಲುಕು (5 ಚಲಂಕು) + ಆಡ್ಕು) 

ಚಲುಕು “ಚಲಂಕಂ' ನೋ. 

ಚಲುಮೆ "ಚಿಲಂವೆಂ' ನೋ. 

ಚಲುವ ಚೆಲ್ವ' ನೋ. 

ಚಲುವತನ “ಚೆಲ್ವತನ'- ನೋ, 

ಚಲುವತಿ (ನಾ). ೧. ಚೆಲುವೆ; ಸಂಂದರಿ: (8). ೨. ರತಿದೇವಿ: (ಕಠುನಿ. 
$. 1, ೯50). [ಚಲುವ (ಚೆಲ್ವ) * ಎತ್ತಿ (ಆಇ ಇತ್ತಿ) 

ಚಲುವನೆ :ಚೆಲ್ಲ ನೆ ನೋ. 

ಚಲುವರಾಯ "ಚೆಲ್ವ್ಪರಾಯ' ನೋ. 

ಚಲುವಳಿ .ಚೆಲುವಳಿ' ನೋ. 

ಚಲುವಾನ್‌ "ಚೆಲುವಾನ್‌' ನೋ. 

ಚಲುವಿಕೆ “ಚೆಲ್ವಿ ಕೆ: ನೋ. 

ಚೆಲುವು (ಚೆಲ್ಫು; 'ನೋ. 


ಚಲ್ಲಂಬೆರಸು 


ಚಲುವೆ; 'ಚೆಲ್ವೆ' ಸೋ. 
ಚಲುವೆ, (ನಾ). ಒಂದು ಬಗೆಯ ಹಕ್ಕಿ: ಹರಡೆ ಚಿಲುಮಿಲಿಗನು 


` ಚ[ಪಾಕಾಂ. ಚಿಲುವೆ ಗಿಜುಗಿರಳೆ ಕಮ್ಮರನಸಗ ಕೊಟ್ಟು ಳ್ಳಿ ಹೊಲಸು ಹೊಡೆ 
ಗಳೆಂಬ ಪಕ್ಕಿಗಳವಣಕೊಳೆೊಪ್ಪಿ ದವು (ಸಾಕ್ಕೆಲಾ. 8-೨೦). [77 


$ | ಚಲುವೈ, ಚೆಲವೆ, ಚೆಲುವೆ, (ನಾ). ಬಟ್ಟೆಗಳನ್ನು ಮಡಿ ಮಾಡು 


ಹ ತ 
ಲಾ 


ಎಕೆ ,-ತೊಳೆದು ಹಸನುಗೊಳಿಸುವಿಕೆ,-ಶಂಚಿಮಾಡಂವಿಕೆ: 
ಗಡುಸಾದ ನೀರು (೫೩೩ ೪೩೬) ಚಲುವೆಗೆ ಯೋಗ್ಯವಲ್ಲ (ಗೃಹವಿ. 
೬). ಚೆಲವೆ: ಚೆಲವೆ (ಮಡಿ) ಮಾಡಿರದ ಮೃದುವಾದ ಒಂದು ಚೀನಾ 
ರೇಷ್ಮೆ (ಬಟ್ಟೆ) (೫08869. ಇಂಕನಿ). ಚೆಲುವೈ : ಓದುತ್ತ ಓದುತ್ತ ಅವರ 
ಮುಖ ಚೆಲುವೆಯ ಅರಿವೆಯಂತಾಯ್ತು (ಮರಳಿ. ೦೬೪) ತೊಟ್ಟುಕೊಂಡ 
ಮೇಲೆ ಬಹಳ ಬೆಳ್ಳಗೆ ಚೆಲುವೆಮಾಡಿ ಗಂಜಿಹಾಕಿ ಮಾರುತ್ತಾರೆ (ಪ್ರವಾಇ. 
1, ೨೭೪). [ದೇ.8 ತಮಿ. ಚಲವೈ ; ತುಳು. ಚಲುವೆ 


ಚಲುವೆಟು "ಚೆಲ್ವುವೆಣಂ' ನೋ. 
ಚಲೆ (ನಾ). ೧. ನಿಂತಲ್ಲಿ ನಿಲ್ಲದವಳಂ ; ಚಂಚಲಸ್ವಭಾವದವಳು ; 


ಅಸ್ಮಿರೆ. ೨. ಹಾದರಗಿತ್ತಿ; ವೈಭಿಚಾರಿಣಿ : “ಸ್ವೈರಿಣಿ ಎದರ್ಕಿನಿ 
ಯನೀತೆ ಚಲೆ ಕುಲಟೆಯಭಿಸಾರಿ ಪಾಂಸುಲೆ ಬಂಧಕಿಯೆನಲ್ಕೆ ಹಾದರದ 
ನಾರಿಯೆನಿಸಿಕ್ಕು ” (ಮಂಗರಾ. ೯೦-೪). [ಸಂ. ಚಲಾ) 


ಚಲ್ಲ,, ಚಲ್ಲು, ಚಲ್ಲೈ, ಚೆಲ್ಲ, ಚೆಲ್ಲು (ನಾ). ೧. ಸರಸ ; ವಿನೋದ; 


ಎಲಾಸ ; ಒಯ್ಯಾರ : ಫುಲ್ಲಶರನುಮಂ ಚಲ್ಲದೊಳ್‌ ಪದವಡಿಸಲುಂ 
(ಕಾಂತಿಪು. ೮-೭೨ ವ); ಚಲ್ಲಂ ಚಳೆಯಂಗುಡುತ್ತುಮಿರೆ (ಅರ್ಧನೇ. ೨-೪೫) ; 
ಪೆಣ್ಣಾನೆಯೊಂದು ಚಲ್ಲದೊಳು ತೆಗೆದೊಡೆರಳ್ಟೆಣ್ಣಾನೆ ಬರ್ಪ ತೆಆದೊಳು 
(ಭರದ. ೪೦-೮೫); ಪಲ್ಲಮಟ್‌ಯ ಚಲ್ಲದ ಸೊರ್ಕನಿಟ್‌ಕೆಯ್ದ ಬೀರದ 
ಜೋದರ ದಟವುಟದಿಂ (ಕಾಮಾಕ್ಕ. ೯೪-೦೦). ೨. ನಗು : “ಚಲ್ಲ [ಪಾಕಾಂ. 
ಲ್ಲೆ] ನಗೆ ” (ಕಬ್ಮಮಂ, ೬೭). ಚೆಲ್ಲು: ೧. - ಚಲ್ಲಂಬಡಿ' ಪರಾ. (ಗು). 
೩. ಗಾಂಭೀರ್ಯವಿಲ್ಲದಿರಂವ ; ಹಗುರಸ್ನ ಸ್ವಭಾವದ ; ಕಂಚೇಷ್ಟೆಯ 
ಸ್ವಭಾವದ: ಸ್ವಲ್ಪ ಚಲ್ಲುಸ್ವಭಾವದ ಮನುಷ್ಯ (ಆತ್ರ ಕೂ. ೦೦೪). ಚೆಲ್ಲ: 
೧. “ಚಲ್ಲೆ; ನೋಟ" 'ಪರಾ. ಚೆಲ್ಲಿ: ೧. “ ಚೆಲ್ಲಮೆನೆ ಸರಸೆಮಕ್ಕುಂ 

(ತುನಿ. ೦೪೩); ಚೆಲ್ಲಂ ಬೇಂಟದ ತೋಟಿಯೊಳ್‌ ತೊಡರೆ (ಉವೃಸಾ. ೩೫೦ 
ಕೂದ್ರಳ); ಅಟಪಿನ ಲಲ್ಲೆಯ ಚೆಲ್ಲದ ಪುರುಡಿನ ಮುಳಿಸಿನ ನೆವದ 
ಪಡೆಮಾತುಗಳಂ ನುಡಿದುಂ (ಹೂಪಧಾ. €-೯೪ ನ); ಅಲ್ಲದ ಚೇಳಿನ ಚೆಲ್ಲಕ್ಕೆ 
ಹೋಗಿ ಇವರೆಲ್ಲರೂ ನಾಣುಗೆಟ್ಟರಲ್ಲಾ (ಸರ್ವವ. ೯೨-೩೦೩) ; ಅಲರ್ಗಣ್‌ 
ಚೆಲ್ಲಮಂ ಸೂಸೆ (ಬಗವಿ. ೧೪-೦೦೪). ನಿ. “ ಹೆಸನಂ ಚೆಲ್ಲಂ” (ಕತುನಿ. ೬ಲ)- 
ಚೆಲ್ಲು : ೧. ಕಂತು ಪಡೆದಗ್ಗದ ಮೋಹನಶಕ್ತಿಸಂಕುಳಂ ಗಡಮೆನೆ ಚೆಲ್ಲಿ 
ನೇಟ್ಸ್‌ನಡೆ ನೋಟ್ಬಿರ ಕಣ್ಗಳನೆಯ್ದೆ ಮಂಚಲಂಬಿಡಿವ ವಿಳಾಸಿನೀನಿವಹಂ 
(ಶಾಂತೀರ್ದಿ. ೧೦-೬೭). ೩. ಆ ಎದುರು ಮನೆ ಚಿಲ್ಲು ಹುಡಿಗಿ ರಾಜ 


` ಇದಾಳೆಲ್ಲ (ನಡದಾ. 1, ೩೧೬). ೪. ಕುಚೇಷ್ಟೆಯ ಸ್ವಭಾವದ ವ್ಯಕ್ತಿ 


ಮನಸ್ಸಿಗೆ ತೋರಿದುದನ್ನು ಬಾಯಲ್ಲಿ ಆಡಿ ತೋರಿಸಿ ಎಲ್ಲರಿಂದಲೂ "ಚೆಲ್ಲು" 
ಎನಿಸಿಕೊಳ್ಳುತ್ತಾಳೆ (ಕಂಕಣ ೩೪)- [ 2./ತೆಲು..ಟರಲು, ಚೆರಲು ಎ 
pone -/ ಸಂ. ಚಲ್‌ ಎ ವಿನೋದಮಾಡು. ] 

«ಸೆಳ್ಳ' ನೋ. 


ಅನ್ನ ಚೆಲ್ಲಂಬೆರಸಂ (ಅ). ಸರಸದಿಂದ ಕೂಡಿ; “ ಚಲ್ಲಾಟ 


ದೊಡನೆ ”( ಹೂಪದೀ. ೨೭೭): ಕಡೆಗಣ್ಣ ಚ[ಪಾಕಾಂ. ಚೆ]ಲ್ಲಂಬೆರಸು ಸಃ 
ವಾಸವಸ್ತ್ರೀಯರ ಮುಖಾಬ್ದಾಸವ ಸಂಬಂಧಿಗಳಪ್ಪ ಶೇಷಾಕ್ಷತಂಗಳಂ 

. ಸೇಸೆಗೊಳುತ್ತುಂ (ಪಂಪಥಾ. ೮-೨೭ ವ); “ ಪ್ರಸಾರದಿಂದ ಕೂಡಿ” 
(ಪಂಪನ. ಚೆಲ್ಲಂಬೆರಸು: ಮೇಲಿನ ಪ್ರಯೋಗದ ಪಾಠಾಂತರ 


. ವನ್ನು ನೋಡಿ. [ಚಲ್ಲ, * ಬೆರಸ್ಕು] 


ಚಲ್ಲಂಬೇಜು 

ಚಲ್ಲಂಬೇಜು (ಕ್ರಿ). ವಿಲಾಸವನ್ನು ಹೆಚ್ಚಿಸು: ಚಲ್ಲಂಬೇಟ್‌ದ 
ನೋಟದೊಳ್ಳು ನೆಯದಿಂ ನಾಣ್ಮಾಣದೊಪ್ಪಂಗೆಳಂ-ಬಲ್ಲಂದಂದದೆ ತೊಟಜು 
ವೋಜೆ . ಒರ್ವಳಂಗಜರಸಂ ಕೈಗಣ್ಮೆ ಬಂದಿರ್ದಳಂ ನೋಡದಂತೆ 
ನೋಡಿ (ಲಂಹರಿ. 8-80). [ಚಲ್ಲ + ಪೇಟ, 

ಚಲ್ಲಕಾತಿ «ಚಲ್ಲಗಾರ್ತಿ' ನೋ. 

ಚಲ್ಲಕಾರ್ತಿ "ಚಲ್ಲಗಾರ್ತಿ' ನೋ. 

ಚಲ್ಲಗಣ್‌, ಚೆಲ್ಲಗಣ್‌ (ನಾ). ಸರಸವನ್ನು ಬೀರಂವ ಕಣ್ಣು; ಚೆಲುವಾದ 
ಕಣ್ಣು : ಸೊಗಯಿಪ ಚಲ್ಲಿಗಣ್‌ (ಎಕ. ೪1, ತರೀಕೆ. ೪೩-೩೪: 1196): 
ಚಲ್ಲಗಣ್ಣಡೆಯ ಕುಡಿವೆಳೆಗೆಂಬುರು IA ಣ್ಗಿಯ ಲ್ಲಿ ' ಪಥಿಕಮನೋ 
ಮೃಗವನೆಯ್ದೆ-ಬೀಟ್‌: ತಂದಿಲ್ಲಿ ತಡೆವರ್‌ (ಪದ್ಮರಾ. ೮-೯): ಚಲ್ಲ[ಪಾಳಾಂ. 
ಚೆಲ್ಲೆ]ಗಂಗಳ ಚದುರೆ: (ಸಾಳೃಛಾ, ೨೯-೬). ಚೆಲ್ರಗಣ್‌: ನಗೆಗಣ್‌ 
ಮಜಣಃವುಲ್ಲೆಯ ಚೆಲ್ಲಗಣ್ಣಳಿಂ ನೂರ್ಮಡಿ: ಚಿಲ್ವನಾನೆ (ಕಲಿಕಾ. ೩೩೮) : 
ನಗೆಗಣ್ಣ ಮುಗುಳ್ನಗೆ ಚೆಲ್ಲಗಣ್ಣ ಚಾಪಳಂ`(ಪುಷ್ಪ ಪು. 8-೨೪) ಮೆಣಿಹಾರೂ 
ವಿಟನೇತ್ರವಾಗುರಮೆನಲ್‌ ' 
ಸಂಕುಲಕ್ಕೆ ಮಧಿಸಲ್‌ ಸಾಕೆಂಬಿನಂ: (ದಕಕು. 

[ ಚಲ್ಲು ೬ ಕಣ್‌] 

ಚಲ್ಲಗಾಯ್‌ 'ಚೆಳ್ಳೆಗಾಯೌ' ನೋ. 

ಚಲ್ಲಗಾರ್ತಿ, ಚಲ್ಲಕಾತಿ, ಚಲ್ಲಕಾರ್ತಿ, ಚಲ್ಲೆಗಾರ್ತಿ, ಚೆಲ್ಲಕಾತಿ, ಚೆಲ್ಲಗಾತಿ; 


೦೦-೫೮). 


ಚೆಲ್ಲಗಾರ್ತಿ, ಚೆಲ್ಲೆಗಾತಿ (ನಾ). ವಿಲಾಸವತಿ; ಸರಸವತಿ; ರಸಿಕಳಾದ | 


ಸ್ತ್ರೀ: “ಸರಸವತಿ ಚಲ್ಲಗಾರ್ತಿ” (ಕವಿಕಂ. ೧೬೩೪); ಎಡೆಯಾಡುವ 
ಚಲ್ಲಗಾರ್ತಿಯರ ಹುಲ್ಲೆಗಣ್ಣಳ ಕಾಂತಿಕೌಮಂದಿಗಳಿಂ (ಅನಂಪು. ೧-೧೦8 ವ); 
ಒರ್ವಳ್ಜ್ಚಲ್ಲ [ಪಾಕಾಂ. ಲಲ್ಲೆ]ಗಾರ್ತಿ ದೂದವಿಯೊ ಡನೆ “ನಗೆ ಮಿನುಗೆ 
- ಮೊಗಮಂ ನೋಡಿ (ರಾಜಶೇ. ೦೧-೧೪೮.ವ). ಚಲ್ಲಕಾತಿ: ಮುಂಗುರುಳುಗಳ 
'ಶಿರ್ದುತ ಮೆಲ್ಲನಡಿಯಿಟ್ಟಳು :ಚಲ್ಮಕಾತಿ (ಡಂಪ್ರಸಾಂ. ೯-೦೩೮). 
ಚಲ್ಲಕಾರ್ತಿ : ಚಲ್ಲಕಾರ್ತಿಯರ್‌ ಚಲ್ಲದಿಂ ನಿವಾಳಿಸಿ ನಾಣಂ ಬಟ್‌ದೀಡಾ 
ಡಿಯುಂ (ಅರ್ಥನೇ. 8-3 ವ). ಚೆಲ್ಲೆಗಾರ್ತಿ: “ಚಲ್ಲೆಗಾರ್ತಿಯೆನೆ ಸರಸವತಿ” 
(ಕಠರ. ೩೩8). ಚೆಲ್ಲಕಾತಿ: ತನ್ನ ಸೇವೆಯ ಚೆಲ್ಲಕಾತಿಯರ ಮೆಕಳಡೊಳು 
ಛರಣೆ. 88-೬೯). ಚೆಲ್ಲಗಾತಿ: ಚದುರೆಯೆ: ಚೆಲ್ಲಗಾತಿಯೆ (ಗೀತಗೋ. 
ಚೆಲ್ಲಗಾರ್ತಿ : “ ಚೆಲ್ಲಗಾರ್ತಿಯೆಂದು 'ಸರಸವತಿ?. (ಕಕಸಾ. 
೧೯-೩೭೭), ಕಣ್ಣೆಲ್ಲದೊಳೆ ಗೆಲ್ವಳಿನ್ನಿವಳಲ್ಲದೆ ' ಜಗದೊಳಗೆ ಚೆಲ್ಲಗಾರ್ತಿ 
ಯೆರೊಳರೇ -(ಲೀರಾವ. ೨-೮೩) ; ಅವರೊಳೊರ್ವಳ್‌ ಜಕ್ಕಜವ್ವನದ 
ಚೆಲ್ಲಗಾರ್ತಿ (ಕಾಮಾಕ್ಕ. 80-೧೩). ಚೆಲ್ಲೆಗಾತಿ: ಮೆಲ್ಲೆದೆಯವರಿಗೆ 
ಬಾಹುಬಲಿಯ ಕೃತಿ ಚೆಲ್ಲೆಗಾತಿಯ ಲಲ್ಲೆವಾತು (ನಾಗಳು: ' ೨-೭೬). 
ಇ. [ಚಲ -ಕಂಟಿ ತ್ರ, (ಆಎಣತ್ತಿ)] ' 
ಚಲ್ಲಣ, ಚಣ್ಣ. ಚಲ್ಲಾಣ, . ಚೆಲ್ಲಣ, ಚೊಣ್ಣ, ಚೊಲ್ಲಣ (ನಾ). 
೧. ಮೊಣಕಾಲವರೆಗೆ ಬರುವ ಉಡುಪು;-ಚಡ್ಡಿ ; ಅರ್ಧೊೋರಂಕ : 
“ ಚಂಡಾತಕಮೆಂಬುದು ಚಲ್ಲಣಂ” “ಚಣಕಂ- 
ಚಲ್ಲಣಂ (ಅರ್ಧೊರುಕಂ) * ಆಗಳಂಗರಾಜ . 
ಇಂಬಾಗಿ ಚಲ್ಲಣವಂನುಟ್ಟು (ಪಂಪಭಾ. ೧೨-೦೦೮ ಐ) ; ' ಉಟ್ಟ ಚಲ್ಲಣ 
ಕೈಯ ಪಟ್ಟೆಯವಿಡಿದು ಗರುಡಿಯ ಕಟ್ಟಿ ಶ್ರವವ ಮಾಡುವಂತೆ ತನ್ನು 
ತಪ್ಪಿಸಿಕೊಂಡರೆ ಶಿವ ಮೆಚ್ಚುವನೆ (ಐಸನ.' ೬೬6); ಮುಂಜೆಟಿಗುಗಳ ಚಂದ್ರಿಕೆ 
ಪಟದ ಚಲ್ಲಣದ: . ವನಿತೆಯರು ಬಳಸಿದರು (ಶೊರರಾ. ೦-೦೬-೫೨); 
ಪಟ್ಟಾವಳಿ ' ಚಲ್ಲಣವ ತೊಟ್ಟು ಪೆರ್ದೊಡೆಗೆ (ಮೋಹತ. ೦೨-೪೫). ೨. 
ಷರಾಯಿ ; ಇಜಾರ: ಬೆಲೆಬಾಳುವ `ಷರಟಂ ಹಾಕಿ ಉಲನ್‌ ಚಲ್ಲಣವನ್ನು 
ಧರಿಸಿದ್ದ (ವಂಶವೃ. ೩೩೬). ಚಣ್ಣ :೨. ಅವರೆ ಆಂಗಿ : . . ಬಣ್ಣಬಣ್ಣದ 
ಚಣ್ಣ ನೋಡಿದರೇ ಹೇಳಿಬಿಡಬಹುಡು (ತುಂಗಳ. 8: ಖಾಕಿ ಚಣ್ಣ ಹಾಕಿ 


8೩-೦೦). 


(ಹೆಲಾಯು. ೯೦-೩೯೩) ; 
(ಶಮದ. ಪರಿ. ೨) ; 


ಸಾರ್ದಿರ್ಪಿನಂ ಚೆಲ್ಲಗಣ್‌ ಗಣಿಕಾವಲಛ 


೨೬೭೮ 


ಲಾ 


ನ ಆ 
ಲಾ 


೩೦ 


406 


ಚಲ್ರಜಾಟು 


ಕೊಡು ಕಚೇರಿಗೆ ಹಾಜರಾಗಿ ಸಪಾಯರಿಂದ'ನಗಿಸಿಕೊಳ್ಳುವದು ತಪ್ಪು 
ತ್ತಿತ್ರೆಲ್ಲ (ಗಂಪೂತು.- 650) ; ಚಣ್ಣ ಪೈರಣು 'ಹಾಕಿದ್ದರೆ ಬರುತ್ತಿತ್ತು 
(ಕುರಿಹಿಂ.. ಜಸಸ್ರಲಕಿ ತೆಗೆದುಕೊಂಡು ಚಣ್ಣದ ಕಿಸೆಯಲ್ಲಿಟ್ಟೆ 
(ಮೇದಿಮ. ೭೯). ಚಲ್ಲಾಣ: ೧. ಉಲಿವ ವೊಕ್ಕುಳ ಘಂಟೆ ಚಲ್ಲಾಣದುರೆ 
ಗೆಜ್ಜೆ (ನವರೋ. ೧೨-೬೮). ಚೆಲ್ಲಣ : ೧. ಸಲ್ಲಲಿತಮಾದ ಚೆಲ್ಲಣದ ಚಿತ್ರಿ 
ಸಿದ-ಪತಾಕಾಂಚಲದಂತೆ ಪಲ್ಲವಟ ಶೋಭೆಯಂ ಪಳಚ್ಚೆನೆ ಮೆಕವ ಬಾಲ 
ಗಚ್ಚೆಯ (ರಾಂತೀಕ್ಕ. ೭-೯೩ ವ); ಉಲಿವ ಗೆಜ್ಜೆಯ ಚೆಲ್ಲಣದ ಹೊಂಬಳಿದ 
ಹರಿಗೆಯ ಹೊಳೆವ ಕಡಿತಲೆಗಳ ವಿಲಾಸದೊಳಂದು ಹೊಕ್ಕುದು "ತುಳುವ 
ಪಡೆ ` -(ಕುವ್ಕಾಛೀ.. ೪-೩೩); ಚೆಲ್ಲಣ ಕಾಸೆ `ಕುಪ್ಪಸ:` ಮೊಲೆಕಟ್ಟುಗಳ್‌ 
(ಮೋಹತ. ೨೪-೪).` ಚೊಣ್ಣ : ೨. ನನ್ನ ಬಿಳಿಚೆಣ್ಣದ. ಸಂಗಡಿಗರೊಡನೆ 
ಆಡುತ್ತಿದ್ದೆ (ಗಾಳಿಪ. ೨); ಚೊಣ್ಣದ ಕಿಸೆಯಲ್ಲಿ ಹುರಿಗೆಡಲೆ ಇದ್ದುವು 

(ಜಯಂತ. ೨೦): 'ಚೊಲಣ: (3). 

[ ದೇ.॥ ತಮಿ. ಮಲ. `ಚಲ್ಲಡ ; ತುಳು. ಚಲ್ಲಣೆ? ; 

ಚೆಲ್ಲಡ; ಚಲ್ಲಾಡ. / ಸಂ. ಚಲನಕ, -ಚಂಡಾತಕ ). 
ಚಲ್ಲಣಂದೆಗೆ,(ಕ್ರಿ). ೧. ಚಡ್ಡಿಯನ್ನು ಕಳಚಿಸು. ೨. (ಆಲಂ) ಅವಮಾನ 
: ಮಾಡ ಭಂಗಿಸು: ನಿಚ್ಚ ಟದ ಕಾವುತರಂ ಚಲ್ಲಣಂದೆಗೆದುಂ ಮುಂಗುಡಿಯ 
ರಾವುತರಂ ಭಂಗಿಸಿ ತಿವಿದು (ಮಳೆರಹೆ. ೨೨3೭-೦೩). [ಚಲ್ಲಣ + ತೆಗ] 
ಚಲ್ಲಣಗಟ್ಟು(ಕ್ರಿ). ಚಡ್ಡಿಯನ್ನು'ಭ೦ಸು; ಚಣ್ಣವನ್ನು ತೊಟ್ಟುಕೊಳ್ಳು: 
ಸಾಸಿರದೆಂಟನೆಯ ದಳದಲ್ಲಿ ಇೇಚರಿ ಚಲ್ಲಣಗಟ್ಟಿ ವಾಸುಗಿಯ ಫಣಾ 
ಮಣಿಯು ಪ್ರಜ್ವಲಿಸುವುದ ಫಂಡೆ (ಅವಶಂ. ೬೦-೨೬೦). [ಚಲ್ಲಣ + ಕಟ್ಟು] 
ಚಲ್ಲಧ್ವಜ (ನಾ). ಯಾವಾಗಲೂ ಸೋಲದ ವ್ಯಕ್ತಿ ; ಒಂದು ಓರುದು 
(7): ಮಾಸಾವಂನ," ಚೆಲ್ಲಧ್ವಜ- ರಣದುತ್ತ ರಂಗನೆನಸ್ರಮೊಳ್ಳಿದಂ (ಎಕ. 
[ಇದು -'ಚಲಥ್ಯಔ'`-ಎಂಬುದರ:-ಅಪ 


೦೨೯): 


-ತೆಲು, 


೪111, ಸೊರಬ. ೮6-3೨ : ೪12). 
ಲಿಖಿತವಿರಬಹುದು] 
ಚಲ್ಲಪಿಲ್ಲಿ ಚಲ್ಲಾಪಿಲ್ಲಿ' ನೋ. 
ಚಲ್ಲವಂತ *ಚಲ್ಲವತ್ತ' ನೋ. 
ಚಲ್ಲವತ್ತ, ಚಲ್ಲವಂತ, ಚಲ್ಚವರ್ಕ,' ಚಲ್ಲವೊತ್ತ, ಚೆಲ್ಲವತ್ತ, ಚೆಲ್ಲಪೊತ್ತ 
(ನಾ). ಸವಿಮಾತುಗಳಿಂದ ಮರುಳುಮಾಡಿ ದ್ರೋಹ ಬಗೆಯುವ 
ವನಂ; ಠಕ್ಕ; ವಂಚಕ: “ನಂಬಿಸಿ ತಿಂಟುವನಂ ಬೂಧರೆಂಬರ್‌ ಬೆಂದು 
ಕನು ಚಲ್ಲವತ್ತನುಮೆಂದುಂ ” (ಕವಿಕಂ. ೧೩೫) ; ` ಕೆಮ್ಮಗೆ `ನಾಡೆ ಚಿಲ್ಲಿ 
(ಪಾಉ. ವು]ತ್ವರ 'ನುಡಿಗೊಳ್ಳದಿರ್‌ (ಪಂಪಥಾ. ೪-೪೨); ನಂಬಂಗೆ-ಚಲ್ಲ 
ವೆತ್ತರೊಳ್‌ : . . ಉಂಟುಮಾಡವೆ ಕೇಡಂ (ನೀತಿಮಂ. 1, ೦೦೫). 
ಚಲ್ಲವಂತ : “ಚಲ್ಲವಂತ[ಶಾ. ವತ್ತ]ನುಮೆನಲ೯ ನಂಬಿಸಿಯೆ ತಿಂಬಾತ 
ನಕ್ಕೂ” (ಕಬ್ಗಮಂ. ೪೭). ಚಲ್ಲವರ್ತ : “ ಬೊಂದುಕಂ ಚಲ್ಲವರ್ತ[ಪಾಕಾಂ. 
ವತ್ತ, ವೊತ್ತ]ನೆನೆ ನಂಬಿಸಿಯೆ ತಿಂಬವನ ಪೆಸರಕ್ಕು:": (ಕಬ್ಬಿಕ್ಳಕೆ ೫೫೧ 
ಚಲ್ಲವೊತ್ತ : “ಚಲ್ಲವೊತ್ತರ್‌ ಐ ನಂಬಿಸಿ ತಿಂಬವರ್‌” (ಕಮದ. ಪ: ೨%; 
ಎಲ್ಲಿಯಾನುಂ ಬಂದ ಚಲ್ಲವೊತ್ತನ ಬೆಲ್ಲವಾತುಗಳಂ ಕೈಕೊಂಡು ರಾಜ್ಯಷತಂ 
ಕಿಡಿಸಲ್ಪಗೆದೆಯಪ್ಪೊಡದನುಪೇಕ್ಷಿಸಲ್ಫಾರದೆನ : (ಪಂಜಿತಂ. ` 'ಉ-ಗೆ? 
ಚೆಲ್ಲವತ್ತ : `“ಬೊಂದುಕನೆಂದುಂ, ಚೆಲ್ಲವತ್ತನೆಂದುಂ ನಂಬಿಸಿ! ತಿಂಟತ6* 


(ಕಶಸಾ. ೦೭-೩೩೮) ; ಬೇಳೆ ತಿರಿಕುಳಿಯಲ್ಲದರ ಚೆಲ್ಲಿವತ್ತನೆಂ 
(ಸಂಸಪ. ೨೪-೦೦) ಚೆಲ್ಲಪೊತ್ತ: ವೇಲಿನ *ಕಬ್ಬಿಕ್ಳೆ- ಪ್ರಯೆಸೀಗೆಡ 
ಪಾಠಾಂತರವನ್ನು ನೋಡಿ. ([?.] 


ಚಲ್ಲವರ್ತ "ಚಲ್ಲವತ್ತ' ನೋ. 

ಚಲ್ಲವಾಡು, ಚಲ್ಲಾಡ್ಕು, ಚೆಲ್ಲವಾಡಂ, ಚೆಲ್ಲ್‌ಡ್ಕು (ಕ್ರಿ). ವಿನೋಡ 
ಮಾಡು ; ಸರಸವಾಡು : ಚಲ್ಲವಾಡಿ ಪೂವೆತ್ತುವ ಮಾಲೆಗತರ್ತಿಯರ 
ನಂದರಿಕೇಸರಿ ನಿಂದು ನೋಡಿದಂ (ಪಂಪಧಾ. ೪-6೦) ; ಬೆಣ್ಣೆಯ ಚಿನಕಂಗೆ 


ಚಲ್ಲವೊತ್ತ ೨೭೭೯ 


ಕೆಂಡದುಂಡಲಿಗೆಯ ಮಾಡಿ ಚಲ್ಲವಾಡಿದರೆ ಹಲ್ಲು ಹೋಹುದು (ಬಸವ. 
೬೬೧ 9); ಹೋಹ ಮಾರಿಯ ಚಲ್ಲವಾಡುವರು (ಎಕೆ. ೪111, ಸೊರಬ. 
೨೬೮-೩8: ಸು. 126). ಚಲ್ಲಾಡ್ಕು: ನಲ್ಲನೆರ್ದೆಯಂ ಸಾರ್ದಲ್ಲಿ 
ಚಲ್ಲಾಡಿ (ಜಿವಿ. ೧-೫). ಚೆಲ್ಲವಾಡು : ನೇವುರದ ನುಣ್ಣ್ವರಕ್ಕೆ ಮರಳ್ವ 
ಮರಾಳಬಾಳಕಂಗಳ ಮೊಗದೊಳ್‌ ಮುಗುಳ್ನಿಗೆವಾಲಂ ಚೆಲ್ಲಿ ಚೆಲ್ಲ 
ವಾಡುತ್ತುಂ (ಅರ್ಧನೇ. ೦-೯೨ ವು; ಬುಲ್ಲವಿಸಿದನು ಕೋಪಶಿಖಿಯಲಿ 
ಚೆಲ್ಲವಾಡುತ ಕೊರಳು ಕೈಗಳ ಬಿಗಿದ ಬಾಲದಲಿ (*ೌಶಿರಾ. 3೧-೪೮) ; 
ಒಲ್ಲದವಳೆಡನಾಡಿ ಚೆಲ್ಲವಾಡುವನೆಗ್ಗ (ಸರ್ವಜ್ಞ. ೧೭೦೭). ಚೆಲ್ಲಾಡ್ಕು : 
ಮಳೆ ಸುಗ್ಗಿಗಳ ತಡೆದು ಮೆಲ್ಸೆಲ್ಲ ಕುಳಿರ ತೆರೆ ಚೆಲ್ಲಾಡುತಿರಲು 
(ಕಾಲೂರ. ೭೦-೧೨೮). [ಚಲ್ಲ, * ಆಡ್ಕು 

ಚಲ್ಲವೊತ್ತ "ಚಲ್ಲವತ್ತ' ನೋ. 

ಚಲ್ಲಾಟ,, ಚೆಲ್ಲಾಟ, (ನಾ). ಚಲ್ಲಾಪಿಲ್ಲಿಯಾಗಿ ಚಲ್ಲಂವುದಂ,-ಎಸೆ 
ಯುವುದು ; ತೂರಾಡಂವುದು : (8). ಚೆಲ್ಲಾಟ; : (8). 

[ಚಲ್ಲು, + ಆಟ) 

ಚಲ್ಲಾಟ,, ಚೆಲ್ಲಾಟ್ಮ(ನಾ). ೧. ವಿನೋದ ; ಸರಸ ; ಲೀಲೆ ; ವಿಲಾಸ: 
ಭಾವದಲ್ಲಿ ನನ್ನ ಕೂಡಣ ಚಲ್ಲಾಟದಿಂದ ಸಂಚರಿಸುತ್ತ ತಾನೇ ಜಂಗಮ 
ನಾದನಯ್ಕಾ (ವಶಶಾ. 11, ೦೩೨); ಅತಿ ವಿಳಾಸಮನೆಸಗುತ್ತೆ ಸೆದಿರ್ಪೆಳವೆಣ್ಗಳ 
ಚಲ್ಲಾಟಮಂ ನೋಡುತ್ತ (ಉದ್ಕಟಿ. ೩-೩೨ ವು. ೨. ಗಾಂಭೀರ್ಯ 
ವಿಲ್ಲದಿರುವಿಕೆ : ಅವಳ ಚಲ್ಲಾಟದ ನಡವಳಿಕೆ ಗೌರವಕ್ಕೆ ಧಕ್ಕೆ ತರುತ್ತದೆ 
ರೂಂ). ಚೆಲ್ಲಾಟ್ಕ: ೧. ಚೆಲ್ಲಾಟಂ ಕಲಹಂ ರತಿ ಸಲ್ಲೀಲೆ (ಮನ್ಮವಿ. 
8-೩8); ಅಳಿಗಳಪ್ಪುಗೆ ಸಿಂಗವಜ್‌ಗಳ ಚೆಲ್ಲಾಟ (ಕಂನವಿ. ೦೦-೪೪) ; 
ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣಸಂಕಟ (ಗಾದೆ). ೨. ನಲ್ಲ ಕಂಡರೆ ಚೆಲ್ಲಾಟ 
ವಾಡುವ ಚೆಲುವೆಯ ಗತಿಯೇನು? (ಬೋಳಿಮಾ. ೧೩೦ ಪ್ರಸ್ತಾವನೆ). 

[ ಚಲ್ಲ, * ಆಟ. / ತೆಲು. ಚೆಲ್ಲಾಟ) | 

ಚಲ್ಲಾಟಂಬೆಳು (ಕ್ರಿ). ಸರಸವಾಡು; ಸಂತೋಷಿಸು; ವಿನೋದಪಡಂ: 
ಚಲ್ಲಾಟಂಚಿತ್ತು ಕಾಂತಾಮಣಿಯುುಗುರಿಸಿದಳ* ತೈಲಮಂ ಬಾಲೆಗಾಗಳ್‌ 
(ಉದ್ಯಟಿ. 6-೦8). [ಚಲ್ಲಾಟ್ಯ * ವೆಜ್ಕು) 

ಚಲ್ಲಾಡು,, ಚೆಲ್ಲಾಡು, (ಕ್ರಿ). ೧. ತೂರಾಡು ; ಈಡಾಡು ; 'ಒಗೆ 
ದಾಡು : ಫುಲ್ಲನಾಭನ ಪ್ರಾಣವಲ್ಲಭೆಯ ನೆಚ ಸಿರಿಯ ಚ[ಪಾಕಾಂ. ಚೆ) 
ಲ್ಲಾಡುತುಜ* ಮೆಜಿಹದ ಕಲ್ಮಾಣಪುರದ ಸುತ್ತೆಲ್ಲ (ಗುರ. ೦-೨೦). 
ಚೆಲ್ಲಾಡ್ಗು: ೧. ಬಿರಿದಚ್ಚಲರ ಧೂಳಿಗಳ ಚೆಲ್ಲಾಡಿ (ಜೈಮಿಛಾ. ೩-೨೪); 
ಹಿಗ್ಗಿರ್ಪ ಕಂಗಳಿಗೆ ಚೆಲ್ವಿಕೆಯ ಚೆಲ್ಲಾಡಿ (ಕಾಲರ. ೦೦5-೨೪೭). ವಿ. 
ಅತಿಶಯವಾಗಿ ಬಿದ್ದಿರಂ ; ಯಥೇಷ್ಟವಾಗಿ ಇರಂ; `ಇಟ್ಟಾಡಂ : 
ಹೊರಗಡೆ ತ್ರಯೋದಶಿ ಚಂದ್ರನ ಬೆಳಕು ಜೆಲ್ಲಾಡುತ್ತಿತ್ತು (ತಂಗಾಳ್ಮ. 
808): ಎರಡಾಣೆ ನಾಕಾಣೆಗೆ ಸೇರಕ್ಕಿ ಬಿದ್ದು ಚೆಲ್ಲಾಡೋದು (ನನ್ಮೂರು. 
೩೧0). (ಚಲ್ಲು, * ಆಡು, 7 

ಚಲ್ಲಾಡ್ಕು "ಚಲ್ಲವಾಡು' ನೋ. 

ಚಲ್ಲಾಣ “ಚಲ್ಲಣ' ನೋ. 


ಚಲ್ಲಾನೆ (ನಾ). ಒಂದಂ ಬಗೆಯ ವೆಂರ: ವಲೀವರ, ಚಲ್ಲಾನೆ . . . ಗೂಗ | _ 


(ಮೈಔಗಿ. ೩೦-೬೦೭). [?] 


ಚಲ್ಲೌಷಿದ್ಲಿ, ಚಲ್ಲವಿಲ್ಲಿ, ಚಲ್ಲಿಪಿಲ್ಲಿ, ಚೆಲ್ಲ ಲ್ಲಿ, ಚೆಲ್ಲಾಪಿಲ್ಲಿ, ಚೆಲ್ಲಿಪಿಲ್ಲಿ(ನಾ) .' 


ಅತ್ತಿತ್ತ ಚೆದರಿದ ಸ್ಥಿತಿ; ಅವ್ಯವಸ್ಥೆಯ ರೀತಿ; ಅಸ್ತವ್ಯಸ್ತತೆ: ಅವರ 
ಫೌಜಿಗೆ ಬಹಳ ಪೆಟ್ಟಾಗಿ .. . . ಕಡೆಗೆ ಇದಿರಿಗೆ ನಿಲ್ಲಲಾರದೆ ಚಲ್ಲಾ ಏಲ್ಲಿ 
ಆದ್ದರಿಂದ (ರಾಜೇಂದ್ರ. ೪೩) ; ಉದ್ದಿನ ಮೂಟೆಯು ಉರಳಿ ಹೋದರೆ 
ಅದರೊಳಗಿರುವ ಕಾಳುಗಳು ಚಲ್ಲಿ ಚಲ್ಲಾಪಿಲ್ಲಿಯಾಗಿ ಹೋಗುವಂತೆ 
(ಹುಪ್ಕಹ. ೧೨) ; ಮನಸು ಚದರಿ ಚಲ್ಲಾಪಿಲ್ಲಿಯಾಯಂತು (ಹೊಲಿಸಿ. ೧೨). 


ಚಲಿಪಿಲ್ಲಿ 


“ಇ ಆ 


ಚಲ್ಲಪಿಲ್ಲಿ: ಗಲ್ಲೆಯೊಡೆಯೆ ತಿವಿದನು ಗಡೆಯವರನು ಚಲ್ಲಪಿಲ್ಲಿಯ 
ಮಾಡಿದನು (ಕುರಾಸಾಂ. ೦೩-೨೦). ಚಲ್ಲಿಪಿಲ್ಲಿ: ಬಲದಲ್ಲಿ ಕೆಲಫೌಜು ನಿತ್ತರಿಸ 
ಲಾಜದೆ ಚೆಪಾಕಾಂ. ಚೆ]ಲ್ಲಿದಿಲ್ಲಿಯಾದುದು (ಸಮ್ಮಳ. ೮-೩೦). ಚೆಲ್ಲಪಿಲ್ಲಿ: 
ಠಾಣ್ಯವನೆಲ್ಲವ ಹೊಕ್ಕಿಟ್‌ದಿಆ್‌ದು ಚೆಲ್ಲ[ಪಾಕಾಂ. ಚಲ್ಲಿ]ವಿಲ್ಲಿಯ ಮಾಡಿ 
(ಕುರಾಸಾಂ. ೫-೪೫). ಚೆಲ್ಲಾಪಿಲ್ಲಿ: ಸಾಮಾನುಗಳಿಲ್ಲ ಅತ್ತಿತ್ತ ಚೆಲ್ಲಾಪಿಲ್ಲಿ 
ಯಾಗಿದ್ದವು (ಕೊತಳಾ. ೭೦) ; ಪಾಂಡ್ಯ ಸೈನ್ಯಗಳು ಚೆಲ್ಲಾಪಿಲ್ಲಿಯಾಗಿ ಓಡು 
ತ್ತಿದ್ದವು (ಶ್ರೀಕಾಯ. ೩೧೯); ಕೈಯಲ್ಲಿದ್ದ ಬಟ್ಟಲು ಕೆಳ ಉರುಳ್ಳಿ ಇದ್ದ 
ದೋಸೆ ಎಲ್ಲಾ ಚೆಲ್ಲಾಪಿಲ್ಲಿಯಾಗಿ ಕೆಳಬಿತ್ತು (ಪದ್ಮಸ. ೩೫). ಚೆಲ್ಲಿಪಿಲ್ಲಿ: 
ದೇವತೆಗಳು . . . ಕಲ್ಲುತಾಗಿದ ನೆಲ್ಲಿಯಂತೆ ಚೆಲ್ಲಿಪಿಲ್ಲಿಯಾಗುವಂ 
ತೋಡಿದುವಲ್ಲಿ ನಿಲ್ಲದೆ (ನೇಮಿಸಂ. ೨೫-೩೫). 

| [ ಚಲ್ಲು. /ತುಳು. ಚೆಲ್ಲಾಪಿಲ್ಲಿ] 


ಚಲ್ಲಿ,, ಜಲ್ಲಿ; (ನಾ). ೧. ಚೂರು ; ತುಣುಕು ; ತುಂಡು; ಹೋಳು: 


ಒಗುಮಿಗೆ ಬೇಳೆಗೆಯ್ದ ಮೆಟಸೆಂ ತಳಿದಲ್ಲದ ಚಲ್ಲಿಯಂ ಪವಣ್ಣುಗೆ ಕಲ 
ಹಿರ್ದ ತಣ್ಣಲಸುಗೂಲಟನಿಳಂವತಿಗಿತ್ತನಲಸ್ತಿಯಿಂ (ಲೀರಾವ. 8-೭೦) ; ಚಳಿ 
ಯದಂಗೋಪಾಂಗಮಂ ಚಲ್ಲಿ ಮಾಡಿದೊಡಂ ತಳ್ತೊಳಗಿರ್ದೊಡಂ ಕಡೆಗ 
ದೆಂದುಂ ... ದೇಹದಿನಾತ್ಮಂ ಪೆಜನೆಂಬ ಬುದ್ಧಿ ನಿನಗೀಗಳ್‌ ಸಾರ್ದುದು 
(ರರ್ಮನಾ. ೩-೦೦೯) ; ಕಂಡೆ ಕವಟೆಕಾಯ ತಂದು ಚಲ್ಲಿಯ ಮಾಡಿ ಕೂಡೆ 
ವರಳೊಳಗಿಡುವುದು (ಸಾಳ್ಮಸಾಂ.). ಜಲ್ಲಿ: ೨. ರಸ್ತೆಯನ್ನು ಭದ್ರ 
ಪಡಿಸಲು ಹಾಗು ಸಿಮೆಂಟ್‌ ಕಾಂಕ್ರೀಟ್‌ ತಯಾರಿಸಲು ಹಾಕಂವ 
ಕಲ್ಲಿನ ಚೂರು,-ತುಂಡು: ಬದುಕಿನ ನಡುಕಟ್ಟಿನಲ್ಲಿ ಕಟ್ಟಿ ಮೈಯ ಕಲ್ಲ 
ಜಲ್ಲಿ(ಗಕ್ಮಿ ೯೪-೩) : ರಸ್ತೆಗೆ ಜಲ್ಲಿ ಎಂದರೆ ಏನೆಂಬುದು ತಿಳಿದೇ ಇರಲಿಲ್ಲ 
(ಕಂಗಳೆ. ೨೬. ೩. (ಆಲಂ) ಸುಳ್ಳು ; ಸತ್ವವಿಲ್ಲದ ವಿಚಾರ: ದುರಗಿ 
ಆಡಿದ ನುಡಿಯ ಬೇಡೆನ್ನರಲ್ಲಿ; ಕಾಳಿ ಹೇಳುವ ಮಾತಿನಲಿ ಇಲ್ಲ ಜಲ್ಲಿ 
(ನವರಾ. 1೪, ೨೭-೧೨). 
[ದೇ.॥ ತಮಿ. ಮಲ. ಚಲ್ಲಿ; ತುಳು. ಚಲ್ಲಿ, ಜಲ್ಲಿ; ತೆಲು. ಜಲ್ಲಿ) 


ಚಲ್ಲಿ, ಛಲ್ಲಿ, (ನಾ). ೧. [ನಾಟ್ಯ] ನೃತ್ಯದ ಒಂದಂ ಗತಿ,- ಪಾದ 


ಎನ್ಯಾಸ : ರಸಭಾವಾಭಿನಯಂಗಳ* ಪೊಸವೆ ಪುಗಿಲ್‌ ಪೊಸವೆ ಚಲ್ಲಿಗಳ್‌ 
ಪೊಸವೆ ನಯಂ ಪೊಸವೆ ಕರಣಂಗಳುಂ ನಿಪ್ಪೊಸವೆನೆ ಪೊಸಯಿಸಿದಳಾಕೆ 
ನಾಟ್ಕಾಗಮಮಂ (ಅದಿಪು. ೯-೨೩); ಚರಣದ ಚಾರಿಯ ಚಲ್ಲಿಯ ಪರಿಕ್ರಮ 
ಕ್ರಮದ ಭಂಗಿಗಳ್‌ ನೆ ಗಟಕ್ವಿ ಡೆಯೊ ೪ (ಅರಿಪು. ೯-೩೯). ಛಲ್ಲಿ,: ೨. 
[ಸಂಗೀತ] ಮೃದಂಗ ಬಾರಿಸುವ ಒಂದು ಮಟ್ಟು,-ಗತ್ತು : ವಾದ್ಯ 
ವಿದ್ಯಾಧರನಪ್ಪ " ವಿದ್ಯಾಧರವಾರ್ದಂಗಿಕಂ ಮೃದಂಗಸಂಗತೋತ್ಸಂಸವಾಗಿ 
.  . ಬೊಲ್ಹಾವಣೆ ಬೊಲ್ಸಾವಣಿ ಛಲ್ಲಿ ಪಾಡು ಪದಂ . . . ಜೋಕೆಯೆಂಬ 
ದೇಸೆಯ ಶಬ್ದಂಗಳಿಸೆಯೆ ಬಾಜಿಸಂತ್ತಿರೆಯೆುಂ (೨೦ಕೀಕ್ಕೆ. ೧೬-೬೭ ವ). 

ಛಲ್ಲಿಮಾಡು-ನರ್ತನಮಾಡು ; ನಾಟ್ಯವಾಡು : ವರ್ಗ ದ್ವಿತೀಯಾ 
ಕ್ಷರಂಗಳ್ಗೆ-ವಖಪ್ಸಾಣಂ . . . ಛಲ್ಲಿಮಾಡಿದಂ (ಛಲ್ಲಂ ಮಾಡಿದಂ) (ಕಮದ. 
೧೫ ಪ್ರಯೋ). [<ಎಪ್ರಾ. ಚಲ್ಲಿಎನೃತ್ಯದಲ್ಲಿಯ ಗೀತೆ. / ತಮಿ. ಚಲ್ಲಿಎ 
ಒಂದು ಬಗೆಯ ವಾದ್ಯ ] 


ಚಲ್ಲಿ, ಚಲ್ಲೈ, ಚೆಲ್ಲಿ (ನಾ). ಕನ್ನಡಿ: ದರ್ಪಣ : “ ಕನ್ನಡಿಗೆ ಕೈಪಿಡಿ ಚಲ್ಲಿ 


[ಪಾಕಾಂ. ಲ್ಲೆ]ಯೆಂದು” (ಕಲ್ಮಮಂ. ೬೫); ಬಲ್ಲವನೆಲ್ಲರಿಗೆ ಲಲ್ಲೆಯ 
ನುಡಿವನೆ ಬಲ್ಲವನಿರವು ಚಲ್ಲಿಯ ರೂಹಿನಂತೆ ಯಿದ ಬಲ್ಲವರಾರೊ(ಪದಗೋ. 


- 95-008). ಚೆಲ್ಲ: “ ಚಲ್ಲೆಯೆನೆ ದರ್ಪಣಂ ನೇರಾದುದು” (ಕರರ. ೩೪). 


ಚೆಲ್ಲಿ: ಒಲವಿಂದೀವೊಡೆ ಗೋವಂಗಲಗೆ ಕೊಟಲ್‌ ಕೋಡ ಕಾಳೆ ಕೋಲುಡೆ 
ದೋಲ್‌" ಕಂಬಲ ಕಲ್ಲಿ ಚೆಲ್ಲಿ ಪೀಲಿಯ ತಲೆಸುತ್ತಲ್ಲದೆ ಮಹಾಗ್ರಪೂಜೆ 
ಎರುದ್ಧಂ (ಆಗವಿ. ೧೭-೨೨). [?]) 


ಚಲ್ಲಿಪಿಲ್ಲಿ "ಚಲ್ಲಾಪಿಲ್ಲಿ' ನೋ. 


ಚಲ್ಲಿಸ್ಕು, ಚೆಲ್ಲಿಸಂ, (ಕ್ರಿ). ೧. ಎರಚುವಂತೆ ಮಾಡು; ಚೆಲ್ಲಂವಂತೆ 
ಮಾಡಂ:: ಪಾವುಗಳಿಂ ಕರ್ಚಿಸುತ್ತಂ ಪಲ್ಲಿಯಿಂದಂ ಬೆದಲ್‌ಸುತ್ತಂ ಕಿಚ್ಚಂ 
ಚಲ್ಲಿಸುತಂ (ಧರ್ಮ. ೦-೭೬ ವ); ಅಲ್ಲಿ ಉಳಿದಿದ್ದ ಒಂದು ಕೆಂಡವನ್ನು 
ತರಿಸಿ ಅದಕ್ಕೆ ಅಮೃತದ ನೀರನ್ನು ಚಲ್ಲಿಸಿದನು (ಪಂಕಾಮ್ಮ. ೪೦). ವಿ. 
ಸುರಿಯಯವಂತೆ ಮಾಡು, ; ಸುರಿಸು: (9). ಚೆಲ್ಲಿಸ್ನು , ೧. ಮಲ್ಲಿಗೆ 
ಯರಳಂತೆ ಬೆಳ್ಗೂಳು ಬಹುವರ್ಣದಲ್ಲಿ ರಂಜಿಪ ಬಣ್ಣಗೂಳು . . 
ಚೆಲ್ಲಿಸಿದಳು ದೆಸೆದೆಸೆಗೆ (ಮೋಹತ. ೩೦-೩೬) ; ಒಂದು ಖಂಡಿಗ ರಾಗಿಯನ್ನು 
ಚೆಲ್ಲಿಸಿದೆ (ತೆಂಗಾಳ್ಮ. 9೨0). ೨. ಆಲಿನೀರ್ಗಳಂ ಚಿಲ್ಲಿಸಿಕೊಳುತ್ತೆ (ನಂಬಿರ. 
೧೨-೦೦೭). [ಚೆಲ್ಲು * -ಇಸ್ಕು) 
ಚಲ್ಲಿಸ್ಕು, ಚಳ್ಳಿಸು, ಚೆಲ್ಲಿಸಂ, (ಕ್ರಿ). ಚೂರುಮಾಡು ; ತುಂಡುಮಾಡು ; 
ಕತ್ತರಿಸು : ತಾಳಿಸಿದ ಬದನೆಯ ಕಾಯ ಚ[ಪಾಠಾಂ. ಚೆ]ಲ್ಲಿಸಿದ ನೀರುಳ್ಳಿ 
ಶುಂಠಿ ಸಹಿತಿಕ್ಕುವುದು (ಸೂಪಕಾ.೪-೨೪). ಚಳ್ಳಿಸು: ನೀರುಳ್ಳಿಯ ಗಡ್ಡೆಯಂ 
-. « ಚೆಳ್ಳಿಸಿ ಜಾಜಿಯಂ ಕಲಸಿ ಮೆಲ್ಲದ ಮಾನವನೇನ ಬಲ್ಲನೋ (ನೀತಿಸಾ. 
೬೪೭). ಚೆಲ್ಲಿಸ್ಮು: ಚೆಲ್ಲಿಸಿದ ನೀರುಳ್ಳಿ ನಿಂಬೆಹುಳಿ ಮೆಣಸು ಹಸಿಯಲ್ಲ 
ಸಕ್ಕರೆ ಹುಳಿಯ ಬೆರೆಸಿ ಪಾಕಂ ಮಾಡಿ (ಸೂಪಶಾ. ೬-೧೭). 

[ಚಲ್ಲಿ * - ಇಸ್ಫು) 
ಚಲ್ಲು. ಚಲ್‌, ಚೆಲ್ಲು, (ಕ್ರಿ). ೧. ಹರಡು; ಪಸರಿಸು: ಕ್ರೂರಾಕಾರ 
ಮನೆಯ್ದೆ ತಾಳ್ಡಿ ತಮಮಂ ಚ[ಪಾಕಾಂ. ಚೆ]ಲ್ಲುತ್ತುಮಿರ್ದೆಲ್ಲಿಯುಂಂ . , . 
ರಾಹು ಬಂದು (ಜಾರಪು. 8-೦೩); ಬೆಳುದಿಂಗಳು ಹಾಲು ಚಲ್ಲಿದ.ಹಾಗಿದ್ದೆ 
(ರೂಢ). ೨. ಚದರಿಹೋಗು; 'ದಿಕ್ಕಾಪಾಲಾಗು; ಸಮಸ್ತ ಜನಮನಕ್ಕನು 
ರಾಗಮಾಗಲಲ್ಲಿಗೆ ಚಲ್ಲಿದೆಲ್ಲಾ ಬ್ರಾಹ್ಮಣೋ ತ್ತಮರು ಬಂದು 
ಕೂಡಲ್‌ (ಉದ್ಯಟ. ೪-6೨ ವ) ; ಮುಂದೆ ಹೆಣದಿನಿಹಿಗಳ ಖಗಮೃಗ 
ವೃಂದ ಚ[ಪಾಕಾಂ. ಚೆಲ್ಲಿತು ಭೂತಪೂತನಿವೃಂದ ಕೆದಟಾತು 
(ಕುವ್ಯಗ. ೦೨-೪): ಚ[ಖಾಕಾಂ. ಚೆ]ಲ್ಲಿತಾಕ್ಷಣ ನೆರೆದ ಸೇನಾವಲ್ಲಭರು 
(ತೊರರಾ. ೪-೪-೩೦). ಹ. ಸಿಂಪಿಸು ; ಚಿವಂಂಕಿಸಂ ; ತಳಿ: ಬದ್ಧ ಜಲಮಂ 
ಚಲ್ಲಿ ಚಲ್ಲಿ ತದುದ್ಧರಾಗ್ನಿಯನಂತು ಕೆಡಿಸಿ (ಐಸಪು. 4-8) . ೪. ಬಿಸುಡು ; 
ಎಸೆ : ಒಡೆದ ಹುಳಿಮಜ್ಜಿಗೆಯ ತಿಳಿಯುಮಂ ಚ[ಪಾಕಾ. ಚೆಲ್ಲಿ ಪಾವಡೆ 
ಯಲ್ಲಿ ಹಿಂಡಿ (ಸೂಪಶಾ. ೨-೦೬) :ಆ ವಿಳಾಸದ ಕಾರ್ಡನ್ನು ಅಲ್ಲಿಯೇ ಚಲ್ಲಿ 
. .. ಓಡಹತ್ತಿ ದನು(ೀವಪ್ರ. ೨೪. ೫. ಧಾರಾಳವಾಗಿ ಖರ್ಚುಮಾಡು, 
-ವ್ಯಯಮಾಡಂ : ಗಳಿಸಿ ತಂದೆಮಗರ್ಥವೀವುದನುಳಿದು 
ಭಂಡಾರವನೆ ಮಿಂಡರ್ಗೆಳಸಿ ಚ [ಪಾಣಂ. ಚೆ] ಲ್ಲುವುದುಚಿತವೇ 
ಯೆಂದಾಗ್ರಹಿಸಿ ನುಡಿದು (ಐಸಪು. ೦೦-೬). ಓ. ಕೆಡಹಂ ; ಬೀಳಿಸು: 
ಆರು ಕೊಂಡರು ಹೇಳು ನಡೆವುತ ದಾರಿಯಲಿ `ಕೆಡಹಿದೆಯೊ 
ಮೈೈಮಲಟ್‌ದೆಲ್ಲಿ ಚ[ಪಾಕಾಂ. ಚೆ)ಲ್ಲಿದೆಯೊ (ಬಸಪು. ೧೪-೨೬) ; ಭಾವನಂಟ 
ಬಂದಾಗ್ಕೂ ಹಾಲು ಚಲ್ಲೋದು ಬಿಡಲಿಲ್ಲ (ಗಾದ). ೭. ಇಡು ; ಹಾಕು; 
ಇರಿಸು : ಕುಡಿಯುವ ನೀರೊಳಗೆ ಮೊದಲೇ ಒಂದು ಶೀತೋಷ್ಣಮಾಪಕ 
ಯಂತ್ರವನ್ನು ಚಲ್ಲಿಟ್ಟಿರಬೇಕು (ಮುಂಬಯಿ. 8-೧೨೨). ರೆ. ಎರಚಂ ; 
ತೂರು : ಕಾಲಮೃತ್ಕುವಿನ ಎರಡು ಕಣ್ಣಲಿ ಚಲ್ಲಿ ಮಣ್ಣಂ (ಬಸಪು. ೪೭-೧); 
ಗದ್ದೆಗಳಿಗೆ ಬೀಜವನ್ನು ಚಲ್ಲಿದ ಮೇಲೆ ಮರುದಿವಸೆದವರೆಗೂ ನೀರನ್ನು 
ಬಂದುಮಾಡಬೇ ಕು (ಕೃಓಪ್ಪ. ೩೮). ಚಲ್ಮ್ಕ್‌: ೬. ನೀರ್ಗುಡಿವ 
ಸೌಹೃದಯಕರ್ಕಳಕ್ಷಿಗುರೆ `ಕೋಮಲೆಯರಕ್ಷಿಗಳ್‌ ಚದುರಿನಿಂದಂಜುಳಿ 
ಗಳಲ್ಲೆಸೆಯೆ ಚಲ್ಹಪರ್ಮಾನ್ಗಳೆಂದುಚ್ಚರಿಸುತೆ (ಪರಕು. ೪-೨೦). ಚೆಲ್ಲು, : 
೧. ಚೆಲ್ಲುತುಮಾಸ್ಕದಿಂ ಮಿಗೆ ಮುಗುಳ್ಗೆಗೆಯಂ (ಕುಸುಮಾ. ೫-೧೩೦) ; 
ಕಾಂತೆಯರ್‌ ಬರೆ ಕಟಾಕ್ಷಮಂ ಚೆಲ್ಲುತುಂ (ನಂಬಿರ. ೧೦-೪}; ಬಿಲ್ಲನೊದಜಸಿ 
ವೈರಿಭಟರಿಗೆ ಚೆಲ್ಲಿದನು ಭೀತಿಯನು (ಕುವ್ಯಾದ್ರೋ. ೦೮-೩); ಮಲ್ಲಿಗೆ 
ಯರಳ್ಗೂಡಿ ಪಾಲ್ಚಳಿದಂದದಿ ಚೆಲ್ಲಿತು ಬೆಳುದಿಂಗಳಿಳೆಗೆ (ಮೋಹತ- 


೨೭೮೦ 


20 


45 


ಚಲ್ಲು, 


pA 


೦೮-೦೦೨) ; ಆ ದಿನ ಮಳೆಯಿಲ್ಲದ ಸ್ವಚ್ಛ ಬಿಸಿಲು ಚೆಲ್ಲಿದ ದಿನ (ಗಿರಿಬಾ. ೦). 
೨. ಘುಳುಘುಳಿಸಿ ಬರ್ಪ ಮತ್ತಗಜಮಂ ಭೋಂಕನೆ ಕಂಡು... 
ಮಕ್ಕಲೆಲ್ಲಂ ಚೆ[ಪಾಕಾಂ. ಚೆ]ಛ್ಲಿ ಪೋಗೆ (ನಂಬರ. ೨-೨೬) ; ಅಂಬರದ ಸುರರ 
ವಿಮಾನತತಿ ಚೆಲ್ಲಿದವು ದೆಸೆದೆಸೆಗೆ (ತೊರರಾ. ೪-೪-0೯೭) ; ವಿಸ್ಮಯಂಬಡೆದು 
ಚೆಲ್ಲಿದ ಕರಣಂಗಳಂ ಮೆಲ್ಲನೆ ಸಂತೈಸಿಕೊಂಡು (ರಾಜಕೀ. ೭-೭೧ ವ). ೫೩ 
ಮರಾಳಬಾಳಕಂಗಳ `ಮೊಗದೊಳ್‌ ಮುಗುಳ್ನಗೆವಾಲಂ ಚೆಲ್ಲಿ ಚೆಲ್ಲ 
ವಾಡುತ್ತುಂ (ಅರ್ಥನೇ. ೧-೯೨ ವು; ಮರುಗದ ಮಡಿಯೊಳ್‌ ಕತ್ತುರಿಯಂ 
ಚೆಲ್ಲು (ನಂಬಿಕ. ೧೪-೩೮). ೪. ನಿನ್ನ ಕೈಯೊಳಗಿನ ಕೋಲು ಇತ್ತ ಕಡೆಗೆ ಚೆಲ್ಲು 
(ಮುಂಬಯಿ. ೩-೦೧೯). .ಔ. ಸಕಲಭಂಡಾರವನು ಭೂಸುರನಿಕರದಲಿ 
ಚೆಲ್ಲಿದನು (ಕುವ್ಯಾಅ. ೪-೨೨). ಓ. ತೆಗೆದೀಂಟಿ ಜಲಮಂ ಬಿಡೆ ಅವೆಸ್ತಳ್‌ 
ತೀವಿಕೊಂಡು ಚೆಲ್ಲುವ ಪದದೆೊಳಿ್‌ (ಗಿರಿಕ. ೦-೦೨೦) ; ಮಸಗೆ ಮೊಗೆದನು 
ಹೊಗುವ ಸೇನಾಪ್ರಸರವನು ಕುಡಿತೆಯಲಿ ಚೆಲ್ಲಿದನಸಮಬಲನಡಹಾಯ್ಲಿ 
ಕೊಂಡನು ನೆಲನನಳವಿಯಲಿ (ಕುವ್ಕಾಳ. ೧೨-೨೩). ಲೆ. ಚೆಲ್ಲಿದರು ಒಬ್ಬ 
ಕೊಬ್ಬರಿಗೆ ಜೀರಿಗೆವೆರಸು' ಬೆಲ್ಲವಂ (ಸಿದ್ಧರಾ. 6-೮೮); ಮಲ್ಲಿಗೆ ದಾಸಣ 
ಹೂವ ಸಂಪಗೆಯಂತೆ ಚೆಲ್ಲಿತು ಬಣ್ಣ ಗೂಳುಗಳ (ವೋಹತ. ೧೫-೩೬) ; 
ಮಂಕುಬೂದಿಯನ್ನು ಚೆಲ್ಲಿದಳು (ಹಾಡುತ್ತ. ೯8). ೯. ವರ್ಷಿಸು ; ಸುರಿ 
ಕುಳ್ಳಿರ್ದರ ಮುಖದೊಳಂ ಕಣ್ಗೊಳಂ ಮಯ್ಯೊಳಂ ತುಪ್ಪಂ; 
ಚೆಲ್ಲೆ (ನಂಬಿರ. ೬-೪೨) ; ಚೆಲ್ಲಿದವು ಸಹದೇವ ಶಿರದಲಿ ಮಲ್ಲಿಗೆಯ 
ಮೊಗ್ಗೆ ಗಳ ಮಳೆ (ಕುವ್ಮಾಸ. ೯-೬೩). ೧೦. (ಬಾಣ ಮೊದಲಾದುವನ್ನೊ) 
ಪ್ರಯೋಗಿಸಂ,- .ಬಿಡಂ : ಚೆಲ್ಲಿದರು ಕೂರಂಬುಗಳನೆಡದಲ್ಲಿ ಬಲದಲಿ 
ಹಿಂದೆ ಮುಂದೆಸೆ ರುಲ್ಲರಿಯ ಶರಜಾಳ ರೆ%ಂಪಿಸಿತಬುಜಸಖಸುತನ 
(ಕುನ್ಮಾಕ. ೦೦-೩೫). ೧೧. ಬೀಸು; ಆಡಿಸು : ಚಾಮರ ಛತ್ರ ಕುಂಚ ಸಿತ 
ಚೌರಿಯ ಚಮಕ್ಕಾರದಿಂ ಚೆಲುವಾ ಮಡದಿಯರು ಯಿಕ್ಕೆಲದಿ ನಿಂದು 
(ನವಮೋ. ೦೦-೦೭). ೧೨. ಚಾಚು; ನೀಡಂ: ಅವಯವಂಗಳನಲ್ಲಿ 
ಚೆಲ್ಲಿದಳು ಛಲದಿಂದೆ (ಕಾರಿರ. ಹ. ೫೭-೩೦) ; ಆಕಾಶದ ಸುತ್ತೆಲ್ಲ ನೋಡಿ 
ಕೈಮುಗಿದು, ಚೆಲ್ಲಿದ ಗೋಣಿನಿಂದ ದಿಕ್ಕುಗಳನ್ನೆಲ್ಲ ಕೇಳುವಂತೆ ಮಾಡಿದನು 
(ಪಾವಕ. ೩) ; ಬೆಂಚಿನ ಕೆಳಗೆ ಕೈಕಾಲು ಚೆಲ್ಲಿದ (ಕಾರಿಹಿಂ. ೦೨೨). ೧೩. ಕಳೆ; 
ನೀಗಂ : -ಕೆಲ್ಲೆಗೆಡೆದವು ಕರಿಗಳಸುಗಳ ಚೆಲ್ಲಿದವು ತೇಜಿಗಳು (ಕುನ್ಕಾಳೀ. 
೭-೨). 

ಚಲ್ಲಬಡಿ, ಚಲ್ಲವಡಿ, ಚೆಲ್ಲಬಡಿ ಎ ಚೆದರಿಹೋಗುವಂತೆ ಹೊಡೆ ; 
ಚಲ್ಲಾಪಿಲ್ಲಿಯಾಗುವುತೆ ಬಡಿ: ಅಲ್ಲಿ ಬಂದ ಮೃಗವಂ ಚ[ಪಾಳಾಂ. ಚಿ]. 
ಬ್ಲಬಡಿವುತುಂ (ಕಣ್ಮರ. ಹ. ೩೫-೨೦) ; ಅಲ್ಲಿ ನೆರೆದಾ ಕ್ಷತ್ರವರ್ಗವ ಚಲ್ಲಬಡಿದು 
(ಕುವ್ಯಾಆ. ೨-೩೩); ಚಲ್ಲಬಡಿವೆ ತನ್ನ ಸೇನೆಯ ಕರೆಯೊ ನಮ್ಮೆಲ್ಲ 
ವ್ಯಂತರಿಗರನು (ಧರಣ. ೨೪-೪೬) ; ಕಾಪಿನವರನು ಚಲ್ಲಬಡಿದು (ಕಾಮಾಸಂ. 
೬-೬-೪೧) ; ಮಾವು ಬನದೊಳಗೆ ಮೈಗರೆದವಾ ತುಂಬಿಗಳು ಚಲ್ಲವಡಿದಂತೆ 
ದೆಸೆದೆಸೆಗೆ ಪಾಜಕ... ಬರುತಿರ್ದಳಂತಾ ಭವಾನಿ (ವೀಕೈಪು. ೨-೪-೨೦): 
ಸುರಬಲಂಗಳಂ ಚಲ್ಲವಡಿದಣ್ಣನಂ ತೋಟ್‌ತೋಟಜಳನುತ್ತೆ (ಜೆ ಬ ಪು. 
೩೦-೪೬) ; ಸುಶರ್ಮನವದಿರ ಚೆಲ್ಲಬಡಿದನು ದಳದ ನಾಯರರೆಲ್ಲರಿಗೆ 
ಸವಿದೋಅೌದನು ಬಲುಗದೆಯ ಹೆೊಯ್ಲೂಗಳೆ (ಕುವ್ಮಾಕ. ೦೫-೩೪) 
ಮಂಟಿಿಮೂಳೆಯವನೆಲುಗಳ ಚೆ[ಪಾಕಾಂ. ಚೆ]ಲ್ಲಬಡಿ ಮೋದೆನುತ ಕಂಗಳು 
ದಳ್ಳುರಿಯನುಗುಳಲೈ (ನಿಧಾಗ. 8-೧೦-೭); ಉಜುಬುವ ರಥಾರೂಢರಂ' 
ದೆಸೆದೆಸೆಗೆ ಚೆಲ್ಬಬಡಿದು . ... ಮತ್ತವನ ಚಾಪಮಂ ಕೋಪದಿಂ ಖಂಡಿಸಿದನು 
(ಕಿಲಪು. ' ೩೯-೨೦); ವೈರಿಗಳನು ಚಿಲ್ಲಬಡಿದೂ ದೆಸೆಗಟ್ಟಿ ನಿಲ್ಲದೈತಂದು 
ಸತ್ಕಾಗಾಲದ ಪಾಳ್ಯವೆಲ್ಲವ ಸೂಲ್‌ಯಾಡಿದನು (ಕಂನವಿ. ೩-೩೬). ಚಲ್ಲವರಿ, 


.. ಚಲುವರಿ, ಚಲ್ಲೆವರಿ, ಚೆಲ್ಲವರಿ, ಚೆಲ್ಲುವರಿ - ಹರಡು ; ಚದರಂ ; ವಿಸ್ತಾರ 


ವಾಗಿ ವ್ಮಾಪಿಸಂ ; ಚಲ್ಲಾಪಿಲ್ಲಿಯಾಗು : ನೆಲ್ಲಿಯಕಾಯ್ಗಳ ಹೆಗ್ಗುದಿಗೆ 


ಚೆಲ್ಲು 


ಣಾ 


ಯೊಳಿಡೆ ಚಲ್ಲವರಿದು ಬೀಳುವಂತೆ ಬಲ್ಲಿದ ಖಾನರು ಚಿಗಿದು ಬಿಟ್ಟಾಕ್ಷಣ 
ಹಲ್ಲ ಕಿರಿದರಗಳೊಳಗೆ (ಕಂನವಿ. ೦೪-೭೯) ; ನೆಗೆವ ಮೃಗೇಂದ್ರಗಳಿಂ ಚಲ್ಲ 
ವರಿದ ಪುಲ್ಲೆಗಳಿಂ ಸಮ್ಮದಂಬಡೆವ ಪೊಮ್ಮಟ್‌ಗಳಿಂ (ರಾಜಕೀ. ೧-೧೩೩ ವ); 
ಪುಲಿ ಬರವ ಕಾಣುತೆ ಹರಿಣಿಚಯ ಚಲ್ಲವರಿದಂತೆ ತರುಣಿಯರು ಯಿರದೆ 
ಮುರಿದೋಡುತ್ತೆ . . . ಇರಲು (ನವಮೋ. ೦೦-೬೩) ; ನಾಡೆಲ್ಲ ಹಸಿರು 
ಬೆಳೆಗಳಿಂದ ತುಂಬಿ ಎಲ್ಲೆಲ್ಲಿಯೂ ಚೆಲುವು ಚಲ್ಲವರಿದಿತ್ತು (ಜೀವರಂ. ೩೦) ; 
ಚಲ್ಲುವರಿದ ಹೆಳಲಿನ ತುದಿ ಎಷ್ಟು ಮನೋಹರ (ಜಿಂದುಟಿ. ೬೦); ಅಲ್ಲಿ 
ಸಿಡಿಲುಗಳೆಜಗಿದಂದದಿ ಬಲ್ಲಿದರ ಹರಿಗೆಗಳು ಮೊಳೆಗಲು ಚ[ಪಾಕಾಂ. ಚೆ] 
ಲ್ಲೆವರಿದಿಅಕಿದಾಡಿದುದು ಯಾದವರ ಪರಿವಾರ (ಸಾಳ್ಮಛಾ. ೧೯-೦೩) ; 
ತೆಲ್ಲಿಗರ್‌ ಬಿಲ್ಲಂ ಕಂಡ ಕಾಗೆಯಂತೆ ಚೆಲ್ಲವರಿಯೆ (ಧರ್ಮಾಮ್ಮ, ೨-೬೪); 
ಫಲ್ಲಶರನ ಮಾರ್ಬಲ ಬನದೊಳು ಪೊಕ್ಕು ಚೆಲ್ಲವರಿದು ಪೀಡಿಸಲು 
ಪಲ್ಲವಿಸಲು ಸದನದೊಳಿರ್ದ ರಿಸಿಗಳು ಗಲ್ಲಕೆ ಕರವ ಸಾರ್ಚಿದರು (ಮೋಹತ. 
೬-೦೦) ; ದಿಕ್ಕುದಿಕ್ಕಿಗೆ ಚೆಲ್ಲವರಿದುದು ಪಾಯ್ಜಳ (ನಾಗಳು. ೧೪-೬೬) ; 
ನೆ೫೫ ಚೆಲ್ಲುವರಿದು ಸೂಸುವ ಕಣ್ಯವಣೆಯೆನಿಸಿ ಮೆಆ್‌ದರಲ್ಲಿಯೆ ವಾರ 


ನಾರಿಯರು (ಛಿಕ್ಷಾಜ. ೨-0) ; ಕೈಗೆ ಸಿಕ್ಕಿದ ಗ್ರಂಥಗಳನ್ನು ತೆಗೆದುಕೊಂಡು |: 


ದಿಕ್ಕುದಿಕ್ಕಿಗೆ ಮತಾನುಯಾಯಿಗಳು ಚೆಲ್ಲುವರಿದಾಗ ಎಷ್ಟೋ ನಾಶ 
ವಾದುವು (ಕೂನ್ಮಳು. ೧೭, ಹಿನ್ಮ ಲಿ). ಚಲ್ಲೆವೊಯ್‌ - ಚದರುವಂತೆ ಹೊಡೆ: 
ಪೊದಜುಗಟ್ಟುವ ಕದಲೆಗದಿರನುರದಿನುರವಣಿಸಿ ನೆತ್ತಿಯಿಂ ಪೊತ್ತು ನೆಗೆದು 
ಚಂಚುವಿಂ ಚೆಲ್ಲೆವೊಯ್ದು ನಖದಿಂ ನಲಿಗೆದಟಿ (ಅನಂಪು. ೭-6೦ ವ). 
ಚೆಲ್ಲಿಕೊಡು ಎ ಬಿಟ್ಟುಬಿಡಂ ; ಬಿಸಂಡಂ : ಮನವೇಲ ಹುಡುಗೆಯನ್ನು 
ತನ್ನ ಅಪ್ಪುಗೆಯಿಂದ ಚೆಲ್ಲಿಕೊಟ್ಟು . . . ಅಲ್ಲಿಂದ ಜಾರಿಕೊಂಡ (ಆದೋಲೀ. 
09); ಆವೇಶ ಬಂದವಳಂತೆ ಹೊದಿಕೆಯನ್ನು ಚೆಲ್ಲಿಕೊಟ್ಟು ಹಾಸಿಗೆಯಲ್ಲಿ 
ಎದ್ದು ಕುಳಿತಳು (ಮೂರುದಾ. ೨೭೭), ಚೆಲ್ಲಿಕೊಳ್‌ ಎ ಎರಚಿಕೊಳ್ಳೂ ; 
ಸಂರಿದುಕೊಳ್ಳು : ತುಜುಗಿದ ಕಾಯಿಪಣ್ಣಳ ಸಾಲವೃಕ್ಷವ ಮುಟಾದು 
ದೂಳಿಯ ಚೆಲ್ಲಿಕೊಳುತ . . . ಬಂದುದು ಬಿಟುಗಾಳಿ ಮದಗಜದಂತೆ 
(ಮೋಹತ. ೪-೩೭); ಕೇತಕಿಯರಳ ಧೂಳ್ಗಳ ಚೆಲ್ಲಿಕೊಳುತಳಿವ್ರಾತಕಲರ 
ಮಧುಮದವ ಪ್ರೀತಿಯಿಂದೀಯುತನಿಲದಂತಿ, ವನದೊಳಗಾತುರದಲಿ 
ಚರಿಸಿದುದು (ಳಂನವಿ. ೯-೯). 
[ ದೇ.8 ತಮಿ. ತುಳು. ಚಲ್ಲು ; ಕೊಡ, ಚೆಲ್ಲ್‌ ; ತೆಲು. ಚಲ್ಲು] 

ಚಲ್ಲು "ಸೆಳ್ಳು' ನೋ. 

ಚಲ್ಲು, “ಚಲ್ಲ' ನೋ. 

ಚಲ್ಲುಚಾಲು (ನಾ). ಗಾಂಭೀರ್ಯವಿಲ್ಲದ ನಡವಳಿಕೆ ; ಕೆಟ್ಟಚಾಳಿ ; 
ಹೀನವಾದ ನಡತೆ : ಸತ್ತ ಹೆಣದ ಹೆಬ್ಬೆಟ್ಟಿನ ಗುರ್ತನ್ನು ಹಾಕಿ 
ಮಗನಿಗೆ ಆಸ್ತಿಯನ್ನು ತಪ್ಪಿಸಿ ಚಲ್ಲುಚಾಲಿನ ಬಜಾರಿಗೆ ಸ್ವತ್ತು ಸೇರು 
ವಂತೆ ಮಾಡಬಾರದು (ಹುಟ್ಕಹ. ೧೩೬). 

[ ಚಲ್ಲು, (ಆಚಲ್ಲ) * ಚಾಲು) 

ಚಲ್ಲುತನ, ಚೆಲ್ಲಂತನ (ನಾ). ಗಾಂಭೀರ್ಯವಿಲ್ಲದಿರಂವಿಕೆ ; ಲಲ್ಲೆ 
`ಗಾರಿಕೆ; ಲಘುಮನೋಬಭಾವ: (೪. ಚೆಲ್ಲುತನ: ಇವೆಲ್ಲಾ 
ದೇವಸ್ಥಾನದ ಆವರಣದಲ್ಲಿವೆ ಅಂತ ಮೊದಲೇ ಒಂದು ಪೂಜ್ಯಭಾವನೆಯ 
ಪಕ್ಷಪಾತ ಮನಸ್ಸಿನಲ್ಲಿ ಚೆನ್ನಾಗಿ ಬೇರೂರಿರಂವದರಿಂದ, ನೋಡುವ 
ಕಣ್ಣಿಗೆ ಅದರಲ್ಲೇನೂ ಚೆಲ್ಲುತನ ಕಂಡುಬರುವುದಿಲ್ಲ ಕಲ್ಲಿ ಕಾ. ೬): 
ಹಿಂದಿನೆ ಚೆಲ್ಲುತನವೆಲ್ಲ ಈಗ ಅಡಗಿದೆ (ಹುಲಿಹಾ. ೨೬೭). 

[ ಚಲ್ಲು ( ಆಚಲ್ಲ;) + - ತನ] 

ಚಲ್ಲುಬಡಿ (ಕ್ರಿ). ಲಲ್ಲೆಯಾಡಂ; ವಿಲಾಸಮಾಡಂ: ಆ ಉಡುಗಿ ಕಂಡಕಂಡ 

ಗಂಡಸರ ತಾವ ಚಲ್ಲುಬಡೀತೈತೆ. ಇದೇನು ಚಂದವಾ? (ಕಂಕಣ. ೬೦). 
[ ಚಲ್ಲು (ಎಚಲ್ಲ) * ಬಡಿ, 1 


ಲಲೆ 


೨೭೮೧ 


ಚವಡಿಕೆ 


ಚಲ್ಲುವಡು (ಕ್ರಿ). ವ್ಯಾಪಿಸು ; ಆಕ್ರಮಿಸು: ಎಲ್ಲ ನಾಡುಗಳ... 
ಚಲ್ಲುವಡುತ ಗಡಿಸೆಟಗಿಗೆ ಪರಿದು (ಜಳಸ. ೧೯). [ ಆಚಲು,?) 

ಚಲ್ಲೆ; "ಚೆಲ್ಲೆ' ನೋ. 

ಚಲ್ಲೈೆ ಚಲ್ಲಿ' ನೋ. 

ಚಲ್ಲಿ "ಚೆಲ್ಲ' ನೋ. 

ಚಲ್ಲೆಗಣ್‌ :ಚೆಲ್ಲೆಗಣ್‌' ನೋ. 

ಚಲ್ಲೆಗಾರ್ತಿ "ಚಲ್ಲಗಾರ್ತಿ' ನೋ. 

ಚಲ್ಲೆನೋಟ, ಚೆಲ್ಲೆನೋಟ (ನಾ). ಸರಸವಾದ ನೋಟ; ಸೊಬಗಿನ 
"ನೋಟ ; ವಿಲಾಸದ ದೃಷ್ಟಿ: ಚಲ್ಲೆನೋಟದಿ ರಂಗಕೇಳಿಯನೆಸಗೆಂಬ 
ವಲ್ಲಭೆಯೆಂದು ವಂದಪಳೊ (ಕತಸಾಂ. ೨೩-೧೨. ಚೆಲ್ಲೆನೋಟ : 

" ಮೆಲ್ವಾತುದೋಹುತೊಯ್ಯನೆ ಚೆಲ್ವಿನೊಳಂ ಚೆಲ್ಲೆನೋಟವಮಂ 
ಚೆಲ್ಲುವೆನೋ (ಜಿಕವಿ. ೬-೨೧೩). [ಚಲ್ಲೈ (ಆಚಲ್ಲ;) * ನೋಟ) 

ಚೆಲ್ಲೆಹ "ಸಲ್ಲೆಹ' ನೋ. 

ಚಲ್ವ «ಚೆಲ್ವ' ನೋ. 

ಚಲ್ವಿಕೆ :ಚೆಲ್ವಿಕೆ' ನೋ. 

ಚಲ್ವು "ಚೆಲ್ಲು" ನೋ. 

ಚೆಲ್ಜೆ 'ಚೆಲ್ವೆ' ನೋ. 

ಚವ, "ಚೆವು'' ನೋ. 

ಚದ್ದ, ಚವ್ವ, ಚ್ಕೌ (ನಾ). (ಉಕ) ೧. ರುಚಿ ; ಸೊಗಸು : ನಾಲಗೆಗೆ 
ಚಪ ಇಲ್ಲ. ಏನೂ ಬೇಡ (ರೂಂ). ಚೆವ್ವ: "ಚವ್ವಗೆಡು' ಪರಾ. 
ಚ್ಯೌ: ೨. ಚೆನ್ನುಗಿರಂವುದಂ; ಉತ್ತಮಸ್ಥಿತಿ; ಸುಖ; ಚೈನಿ (ಉಕ): 
ಎಲ್ಲರಿಗಿಂತ ಚೌ ಇರೋದು ನಂದು. ಆಳಿದ್ದಾವ ರಾಜಾ ಆಗೇನಿ 
(ಪ್ರೇಮಾಕ್ತ. ೨೬೬). ೩. (ಆಲಂ) ಮಾತಿನಲ್ಲಿ ಗೌರವ,-ಘನತೆ (?)- 
ಏಚೌ ಅದ ಏನ ಬಾಯಾಗ? ಒಳಗ ಹೊರಗ ಯಾರ್ಯಾರ ಕೇಳ್ಕಾರಂಬೂ 
ಅಂಜಿಕೀ ಅಳಕಾ ಏನೂ ಇಲ್ಲೇನು ನಿನಗ? (ದೀಪನಿ. ೩೦). 

[ «ಮರಾ. ಚವ್‌] 

ಚವಂಗ (ನಾ). ಒಂದು ಬಗೆಯ ಆಟ ; ಚೌಕುಬಾರದ ಆಟ; ಚಕ್ಕದ 
ಆಟ (ಉಕ): ಹಗಲೆಲ್ಲ ಬೀದಿಯ , ಮುದುಕಿಯರೊಡನೆ ಚವಂಗ, 
ಗೊಟಗುಣಿ ಆಡುವುದೇ ಅಜ್ಜಿಯ ಕೆಲಸ (ನದೀಪ. ೭೪). [?] 

ಚವಕ "ಚೌಕ್ಕ' ನೋ. 

ಚವಕಿ "ಬೌಕಿ' ನೋ. 

ಚವಚವನೆ (ಅ). ಮೆಲ್ಲಮೆಲ್ಲನೆ (?) : ಶಿವಸಿದ್ಧಿಯನು ನೀವು ನಿಮ್ಮೊಳೆ 
ಕಂಡನುಭವಿಸಿದೊಡಹುದೆ ದೇವಿಯರೆ ನವಗಿಷ್ಟು ಬುದ್ಧಿಗಲಿಸಿಯೆರದು 
ಗಲ್ಲವ ಚವಚವನಲುಗಿ ಕೇಳುವನು (ಧರಣ. ೪೩-೩೯). 

[ ಚವಚವ್ಮ + - ಆನೆ] 

ಚವಟ "ಚೌಟ" ನೋ. 

ಚವಡಿ «ಚಾವುಂಡಿ' ನೋ: 

ಚವಡಿಕಿ (ನಾ). ಒಂದು ಕ್ಷುದ್ರದೇವತೆಯ ಹೆಸರು: ಎಲ್ಲಾಯಿ 
ಯಕನಾತಿ ಬನದ ಶಂಕರಿ , . ಕಲ್ಲದ ಚವಡಿಕಿ ಮಾರಿಮಸಣೆ 


(ವಿಸಾಸು. ೩6-೨). ([ ಸಂ. ಚಾಮುಂಡಿಕಾ) 


| ಚವಡಿಕೆ, ಚೌಟಗಿ, ಚೌಡಕಿ, ಚೌಡಿಕೆ (ನಂ). ಓಂದಂ ಬಗೆಯ ಚರ್ಮ 


ವಾದ್ಯ ; ಒಂದು ಕಡೆಗೆ ಚರ್ವದ ಆವರಣವಿದ್ದು, ಉದ್ದವಾದ 
ಹಿಡಿಕೆಯೂ, ಚರ್ಮದ ನಡುವಿನಿಂದ ಒಂದು ತೆಳ್ಳಗಿನ ಹುರಿಯೂ 
ಜೋಡಿಸಲ್ಪಟ್ಟಿರುವ ವಾದ್ಯ : (೪. ಚೌಟಗಿ : ಗೊಂದಲದವರು 
ಬಂದು ಚೌಟಗಿ ಬಾರಿಸಿಕೊಂಡು ' ಜೀಜೀ ' ಅಂತ ಹೇಳ್ತಾರಲ್ಲ, ಕೇಳಿದೀ 
ಯೇನು? (ಜಿಳುಮ. ಚೌಡಕಿ: ಗೊಂದಲಿಗರು... ಇಬ್ಬರು 


೮೩). 


ಚವತಿ 


ಮೂವರು ಕೂಡಿ, ಸಂಬಾಳ, ಚೌಡಕಿಗಳನ್ನು ಬಾರಿಸುತ್ತಾ ಭವಾನಿಯ 
ಹಾಡುಗಳನ್ನು ಹಾಡುತ್ತಾ ಭಿಕ್ಷೆ ಬೇಡುವರು (ಕಛಾಗೆ. ೨೦೦) ; ಚೌಡಕಿಯ 
ನಾದ, ಸುತಿಯ ಸೂರು, ತಾಳೆ ಹೆಜ್ಜೆಗಳ ಗತ್ತಿನ ಕಡಿತ (ಪೆಟ್ಟು) . . . 
ಇಂಪಾಗಿ ಇನ್ನಷ್ಟು ಕೇಳಬೇಕೆಂದೆನಿಸುವುದು (ಕನ್ನಣಾ. ೧೩ ಚೌಡಿಕೆ : 
“ ಚವಡಿಕೆ (ಬೌಡಿಕೆ)-ಸುತಿ ” (ಕಾನಕೋ.' ೫೫). 
[ ಮರಾ. ಚವಂಡಕೇ, ಚೌಂಡಕೀ, ಚೌಂಡಕೇ ] 
ಚವತಿ «ಚೌತಿ' ನೋ. 
ಚವತಿಚಂದ್ರ "ಚೌತಿಚಂದ್ರ' ನೋ. 
ಚವರ, ಚಉರ, ಚವಲ್ಮ, ಚವುರ್ಕ, ಚವುಲ್ಕ ಚೌರ್ಯ (ನಾ). ೧. ಚವಂರ; 
ಚಾಮರ: “ ಚವರಂ ಚಾಮರಮಂತದು ” (ಜತುನಿ. ೯೬) ; ಮಂಗಳಾರತಿ 
ಯಿತ್ತು ಚವರ ಸೀಗುರಿಯಿಕ್ಕಿ (ಬಸರ. ೩-9೧); ನೆರೆದಲರ ಚವರಮಂ 
ಬಿತ್ತರದಿಂ ಬೀಸುತ್ತುವಿರ್ದರ್‌ (ಕಲ್ಮಿಳಾ. ೦೩೮) ; ಪಿಡಿದೆರಳ್‌ ಸತ್ತಿಗೆ 
ಗಳೆರಡೆರಳ* ಚವರಗಳ (8ಿಬಪು. ೪೭-೩೭); ಚವರದ ಕುಂಚದಾರತಿಯ 
- * « ಬೋನಮಂ ಸವಿವಡಿಯೂಡುವಾಳಿಯರುಮಂ ಪದೆದಿತ್ತಳವಳ್‌ 
ವಿಳಾಸದಿಂ (ಕಾಅಕೇ. ೯.೩೯). ಚಉರ: '೧. ಧಾರೆಯಆದು ಕೊಟ 
ಹಳಿ ಚಂನ ಮಾಡಲಾಗಿ ಚಉರ ಮರಿಯಾದಿಯಲು (ಎಕ. ೫8), 
ಕೋಲಾರ. ೦೪೮-೧೭ ; 1582). ಚವಲ್ಲು: ೧. ಜನಿತ ವಿದ್ಯಾದೇವತೆಯರಾ 
ವನಿತೆಗಾಳಿಯರಾಗಿ ಬೆಳ್ಳೆಲೆಯನು ಗಳಿಸಿ ಕೊಡೆವಿಡಿದು ಢಾಳಿಸಿದರು 
- ಚವಲಗಳನು (ಸಾಳ್ಕಧಾ. ೩೦-೨೭) ; ಕರಿಯುವ್ವಾಗೆ ಧೊರೆಗಾಳು ಬೀಸ್ಕಾರು 
ಚವಲಾವ (ಹುಟ್ಕಹ. 98). ೨. ಚಾಮರ ಬೀಸುವ ಊಳಿಗ: 
ಅಕ್ಕಸಾಲೆಯ ಕಾಳಯ್ಯ ಕಾಲಾಳು ಚವಲದ ಚಿಕ್ಕ (ನಾಗಕು. ೦೬-೨೬). 
ಚವುರ, : ೧. ನನ ತಮ್ಮ ಎತ್ತರಿಸಿ ಬೀಸೋ ಚವುರವ (ಗರತಿ. ೪೦). 
ಚವುಲ: ೧. ಹಾಸಮ್ಮೊಜ್ಮುರದ ಹಲಗೆಯ ತುಳಸಮ್ಮ ಬೀಸಮ್ಮ 
ಬೆಳ್ಳಿ ಚವುಲವ (ನಾಪದ. ೧೪). ಚೌರ್ಯ : ೧. "ಚೌರಮೆನೆ ತಾಂ ಬರ್ಕು 
ಚಾಮರಕೆ” (ಕರರ. ೩೭) ; ಚೌರ ಬೀಸುತ್ತಿದ್ದವು ಚೌರ (ಅಮನಿ. 8). 
ಚಷರ ಬೀಸು-೧. ಚಾಮರದಿಂದ ಗಾಳಿ ಹಾಕಂ. ೨. (ಆಲಂ) 
ಪೊರಕೆಯಿಂದ ಹೊಡೆ : ಇನ್ನೂ ನಿಮಗೆಷ್ಟು ಚವರಾ ಬೀಸಲೀ ಎಂದು 
ಕಸ ಉಡುಗುತ್ತ ಕಸಬರಿಗೆ ಸುಮ್ಮನೆ ಮೇಲೆ ಮಾಡಿದೆ (ಹುಣ್ಶಾಟ. 8). 
[ ಆಸಂ. ಚಾಮರ 
ಚವರಂಗ "ಚೌರಂಗ' ನೋ. 
ಚವರಬೊಂಬಾಳ, ಚವಲಬೊಂಬಾಳ, ಚೌರಬೊಂಬಾಳ (ನಾ). ರಾಜ 
ಯೋಗ್ಯವಾದ ಚಾಮರದ ಅಲಂಕಾರವುಳ್ಳ ಒಂದಂ ವಿಶೇಷ ರೀತಿಯ 
ಅಂದಣ,-ಪಾಲಕಿ: ಚವರಬೊಂಬಾಳ ಪಟ್ಟದ ರಾಜಗಲ್ಲದೆ ಯುವರಾಜ 
ಗುಂಟೆ ಲೋಕದೊಳು (ಕರಕ. ೮೦-೨). ಚೆವಲಬೊಂಬಾಳ: 
ಭವರೋಗಹರ . . . ಲಲಿತ ಚವಲಬೊಂಬಾಳವನೇಅ* ಮೆಲ್ಲಡಿಯಿಟ್ಟ 
ವಿವರವನೇನ ಬಣ್ಣಿಪೆನು (ಮೋಹತ. ೪೨-೨೨) ; ಚವಲಬೊಂಬಾಳವನಿಳಿದ 
ಮಾಧವನು (ಮೋಹತ. 93-೩೭). ಚೌರಚೊಂಬಾಳ : ಒಪ್ಪುವ 
ಚೌರಬೊಂಬಾಳವಡರ್ದು ದಿಗ್ದಿಜಮಕ್ಕೆ ಪೊಜಮಟ್ಟ (ರಾಘಕ. ೧೯-೩೭). 
[ಚವರ + ದೊಂಬಾಳ ) 
ಚವರಿ, ಚವಲ್ಲಿ, ಚವುರಿ, ಚವುಲಿ, ಚೌರಿ, ಚೌಲ್ಲಿ (ನಾ). 
೧. ಚವಂರೀಮೃಗದ ಕೂದಲು : ತನ್ನ ಬೆನ್ನೊಳ್‌ ಪರೆದೊಪ್ಪಲ್‌ ಕೇಶ 
ಪಾಶಂ ಕಜಶಯ ಚವರಿಯಂ ಕಟ್ಟಿದಂತೆ (ಜಗೆವಿ. ೧೬-೧೩೩) ; ಬಾಲದ 
ಮೇಲಿನ ಕೂದಲು ಚವರಿಯಂತೆ ಒಪ್ಪುವವು (ಮುಂಬಯಿ. ೩-8೩೫). ೨.ಎ 
ಚವರ ೧: ಬಿರುದಿನ ಬಳಿಯ ಚವರಿಯ ಬೀಸಿ ಮಲೆತರ ತಲೆಯ 
ಶೂಲದೊಳೊತ್ತಿ (ಕುವ್ಯಾವಿ. ಓರಿಇ. ೬-೩೦) ; ಚವರಿ ಸೀಗುರಿ ಮುಂದೆ 
ಯಾವತಿಯರ್‌ ಕುವರರು (ಭೈಕವೇ. ೨-೬೧) ; ಮಹಾರಾಜರವರು ತಮ್ಮ 


೨೭೮೨ 


36 


೩0 


45 


ಚವರಿಕೊಟ್ಟು 


ಭುಜಬಲದಿಂದ ಸಂಪಾದಿಸಿದ . . . ಸೂರೇಪಾನ, ಚವರಿ, ವಟಪಾವದೆ 
ಮುಂತಾದ ಬಿರುದುಗಳನ್ನು ಹಿಡಿದಿದ್ದರು (ಕಾಮವಂ. ೩೬); ತಂಗಾಳೀಯಾ 
ಕೈಯೊಳಗಿರಿಸೀ ಎಸಳೀನಾ ಚವರಿ (ಗರ. ೨-೪). ೩. ಹೆಂಗಸರು ಕೇಶ 
ಶೃಂಗಾರಕ್ಕೆಂದು ಜೋಡಿಸಿಕೊಳ್ಳುವ' ಕೂದಲ ಕಂಚ್ಚು ; ಗಂಗಾವನ 
(ಉಕ) ಅವಳ ಜಡೆ ಚಿಕ್ಕದಾದುದರಿಂದ ಚವರಿ ಸೇರಿಸಿಕೊಂಡು ಜಡೆ 
ಹೆಣೆದುಕೊಳ್ಳುತ ಳೆ (ರೂಂ). ಚವಲ್ಲಿ,: ೨. ಕಂದಾಟರದ ಕಾಗಕೆ 
ಕಳಿಹಿದಲಿ ಪರಬಳಸಿಂಗದ ಮೇಲೆ ಬಿಳಿಯ ಚವಲಿಯ ಕಟ್ಟೆ (ಎಕ. ೪111, 
ಸಾಗರ. ೧೦೪-೬: 13291), ಹಿ. ವನಿತಾ ಚೊಲ್ಲೆಹಕಂ ಚವಲಿಯಹುದೆ 
ಚೊಡಾರತ್ನಾ (ನೀತಿಸಾ. ೪೮೯). ೪. ತಲೆಯಲ್ಲಿ ಧರಿಸುವ ಒಂದು 
ಆಭರಣ : ಅಲರು ಚವಲಿ ಬೈತಲೆವಣಿ ಮುತ್ತಿನ ಬಲೆಯಿಲ್ಲ ಬಂದರೊಪ್ಪ 
ದೊಳು (ಧರಣ. ೧೬-೨೩) ; ಬೆನಕ ನಿಮ್ಮವ್ವಾಗೆ ಬೆಳ್ಳೀಯ ಶಿವದಾರ 
ಕುಣಿಕಾಲು ಚವಲೀ ಕೊನೆ ಮುಡಿಯೋ (ಹುಟ್ಮಹ. ೩೦); ಹಬ್ಬಿಗೆಲ್ಲಿ ಮರೆತೆ 
ಹವಳಾವ ಜಾಣಾನ ಮಗ್ಗುಲಲ್ಲಿ ಮರೆತೆ ಚವಲಿಯ (ಜೈಸರ್ವೆ. ೦೩೧). 
ಚವುರಿ : ೧. ಸುಮನಃ-ಹುವ್ವ್ಯು. ವಾಲ-ಚವುರಿಯ (ಬಾಹಟೀ. ೨-೬-೩೩ ವ). 
ವಿ. ತೋಳುಗಳ ನೀಡಿ ಚವುರಿಗಳ ಬೀಸುವ ಹೆಣ್ಣುಗಳ ನಡುವೆ (ವಜಿಕಾ. 
8೦) ; ಸತ್ತಿಗೆ ಸೀಗುರಿ ಸೂರೆಪಾನ ಕುಂಚ ಚವುರಿ ಬೀಸಣಿಗೆ... 
ಕಣ್ಮೀರವಾದಿ ಬಿರುದುಗಳು ಮುಂತಾದುವನ್ನು ಹಿಡಿದು ಊಳಿಗಗುಡುತ್ತ 
(ಬೆಟ್ಕಅ. ೩೦-€). ೩. ಎಡಗಯ್ಕೊಳ್‌ ಕೊಟ್ಟರ್ಥದಂತೆ ತಳಿಗೆಯ ಕೂಲ್‌ 
ನೆಂತೆ ಮುಡಿದ ಚವುರಿಯಂತೆ ನೆಲಹಿನ ಮೊಸರಂತೆ (ಧರ್ಮಾಮ್ಮ. 6-0೪೨ 
೨00). ೫. ಚಿತ್ರದುರ್ಗದ ಪಾಳೆಯಗಾರರ ಕಾಲದಲ್ಲಿ ಬಳಕೆಯಲ್ಲಿದ್ದ 
ಒಂದು ನಾಣ್ಯ: ದುರ್ಗವು ಕೈವಶವಾದ ಮೇಲೆ ... ಸಿಕ್ಕದ ನಾಣ್ಯಗಳ 
ವಿವರ: ೬,೪೦೦,೦೦೦ -ಬೆಳ್ಳೀನಾಣ್ಯ . ೬ ೬» ೧,೦೦೦,೦೦೦ - 
ಚವುರಿ (ಇತ್ರಪಾ. ೦೦). ಚೆವುಲಿ: ೪. ಅಕೆ ಚವುಲಿ, ಬೈತಲೆಮಣಿ 
ಮುಂತಾದ ಆಭರಣಗಳನ್ನು ಧರಿಸಿದ್ದಾಳೆ (ರೂಂ). ಚೌರ, : ೨. 
ಅಳವಡಿಸಿಕ್ಕಿದಾ ಬಿಳಿಯ ಚೌರಿಗಳುಜ್ವಲಕಾಂತಿ ನೀಳ್ದುಗೊಂದಳಿಸಿರೆ 
(ಕುಸುಮಾ. 5-೬೩8) ; ನೆಗಹಿ ಬೀಸುವ ಚೌರಿಗಳ ಸನ್ನೆಗೆ ಚತುರ್ಬಲವೆಲ್ಲ 
ದ್ರೋಣನ ದೃಗುಪಥಕ್ಕೆ ಶೋಟ್‌ದರು (ಕುವ್ಕಾರ್ರೋ. ೯-೦೭). ೩. ಬಾಲೆ 
ಮಾಣಿಕವನುಡು ಸಾದ ಕಿವಿಯಲಿ ಕೂಡು ಕಾಲ ವೆಂಡೆಯವ ಮುಡಿ 
ಚೌರಿಯಂ ಕಾಲ್ಗಟ್ಟು (ಹಕಳಾ. ೪.೪೯); ಅಂಗನೆ ಚೌರಿ ಕಾಲಿಗೆ ಕಟ್ಟಿ 
ಮುಂಗೈಗೆ ತಾಳಿಯ ಬಿಗಿದು . . . ರಂಗನ ಸ್ಮರಿಸುತ ಹೊಜಗೆ ಹೊಜಟಳು 
(ಪುರಂದ. ೦-೦೧೧-೩). ೪. ಹೆರಳಿಂಗೆ ರನ್ನ ಕೆತ್ತಿಸಿದ ರಾಗಟಿ ಚೌರಿ ಗೊಂಡೆ 
ಮುತ್ತಿನ ಕುಚ್ಚುಗಳು (ಶ್ರೀಕೃಪಾ. ೧೦). ಓ. (ವಂಂಟಪ ವಂಂಂತಾದಂವು 
ಗಳ) ಅಲಂಕಾರಕ್ಕಾಗಿ ಕಟ್ಟುವ ಕುಚ್ಚು: ಕಟ್ಟಿದ ಚೌರಿಗಳ್‌ ಗಗನಮಂ 
ಮಿಗೆ ಚುಂಬಿಪ ಕೂವಕಂಭಂ (ದಕಳು. ೦೨-೫೪) ; ಆಯಿದನು . . ..ಕುಣಿವ 
ಗಂಟೆಯ ಹೊಳೆವ ಹೊಂಗಟ್‌ಯ ಬಾಯಿಧಾರೆಯ ತೈಲಲೇಪನದಾಯತದ 
ಬೌರಿಗಳ ರಿಪುಭಟನಾಯುಷದ ಕಡೆವಗಲಭುಕ್ತಿಯ ಶಕ್ತಿಯನು ನೃಪತಿ 
(ಕುವ್ಕಾಶ. 4-೬೫) ; ಬಿಳಿಯ ಚೌರಿಯ ಮೇಲುಗಟ್ಟಿನ ಹೊಳಹು ಮಿಗೆ 
ರಚಿಸಿದರು ಸತಿಯ ವಿವಾಹಮಂಟಪವ (ನಳಕ. ೩-೬). ಚೌಲ, :. ೩, 
ಜೌಲಿ, ಟೇಪು, ಪಿನ್ನು ಮೊದಲಾದುವು ಹೆಂಗಸರ ಕೇಶಾಲಂಕಾರ ಸಾಮಗ್ರಿ 
ಗಳು (ರೂಂ). [ ಎಸಂ. ಚಮರಾ) 

ಚವರಿಕೊಟ್ಟು, ಚೌರಿಕೊಟ್ಟು (ನಾ). ಒಂದು. ಬಗೆಯ ಚವರಿ 
ಸೇರಿರಂವ ತಲೆಯ ಆಭರಣ; ಚಿನ್ನದ ಕೊಪ್ಪಿನಲ್ಲಿ ಸೇರಿಸಿ ಕಟ್ಟಿರುವ 
ಚವಂರೀಮೃಗದ ಕೂದಲಿಂದ ಮಾಡಿದ ಗೊಂಡೆ ; ಚವಲಿತಂಂಬು : 
(8). ಚೌರಿಕೊಟ್ಟು; ರೇಗಟಿ, ಕೇದಿಗೆ, ಚೌರಿಕೊಟ್ಟು. ಜಡೆಬಂಗಾರ, 
ಗೊಂಡ್ಯ . .. ಡಾಬು ಮೊದಲಾದ ಆಭರಣಗಳನ್ನು ಧರಿಸಿಕೊಂಡು 
(ಮಲೆಮಂ. ೩6). [ಚವರಿ * ಕೊಟ್ಟು) 


ಚವರಿಕೊಪ್ಪು 


ಚವರಿಕೊಪ್ಪು (ನಾ). - ಚವರಿಕೊಟಂ್ಬ : (೪: (ಚವರಿ * ಕೊಪ್ಪ, 

ಚವರಿಗೆ "ಚರಿಗೆ' ನೋ. 

ಚವರಿಬಿಜ್ಜಣ (ನಾ). ಚವರಿಯಿಂದ ಮಾಡಿದ ಬೀಸಣಿಗೆ: ಚವರಿ 
ಬಿಜ್ಜಣವಿಡಿದ. ಬಾಗಿರ್ದ ಮಯಕುವರಿ, ಹೆದರುತಂಜುತೆ ಮೆಲ್ಲನೆಯೆ 
ಮಾತು ತೆಗೆದಳು (ಶ್ರೀರಾಮಾ. ೬೫೧-೨೫೩). [ಚವರಿ * ಬಿಜ್ಜಣ ] 

ಚವರಿಮಿಗ (ನಾ) .ಎಚೆಮರೀಮೈಗ: ಮಜ್‌ಯಾನೆಗಳ್‌ ಕಲಂಕಿದ ದಡೆಯಂ 
ತುದಿವಾಲದಿಂ ಬಟ್‌ ವ ಚವರಿಮಿಗಂಗಳಿಂ (ರಾಮಾರ್ಮ. ೪೩-೨೫). 

[ ಚವರಿ * ಮಿಗ) 

ಚವರೀಮೃಗ (ನಾ).ಎಚಮರೀಮೃಗ : “ಸೃಮರಃ-ದೊಡ್ಡ ಚವ[ಶಾಳುಂ. 
ಮರೀಮೃಗಳ (ಸಿದ್ಧಾಂತಿ. ೦೩೬. [ ಸಂ. ಚಮರೀಮೃಗ) 

ಚವರೆ (ನಾ). (?) : ದೇವಿಯರ ಚವರೆಯಲು » » ೬ ಕಲುಕುಳ (ಸೌಇಎ. 
೧೯೩೨. ಉಡುಪ. ೩೪೨-೩೧; ?). [?] 

ಚವರ್ಗ (ನಾ).[ವ್ಯಾಕ] ಚ. ಛ, ಜ, ರು. ಇ ಎಂಬ ಐದು ಅಕ್ಷರಗಳ 
ಗುಂಪು: ಚಟವರ್ಗಂಎಚವರ್ಗ ಟವರ್ಗಂಗಳ್‌ (ಕಮದ. ೩೫ ರೀಕೆ) ; 
ವರ್ಗಗಳಿಗೆ ಕ್ರಮವಾಗಿ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ 
ಎಂದು ಆಯಾ ವರ್ಗದ ಮೊದಲನೆಯ ವ್ಯಂಜನದ ಹೆಸರನ್ನು ಇಟ್ಟಿದ್ದಾರೆ 


(ಮಧ್ಯಮ. ೧೩). [ಚ ವರ್ಗ) 
ಚವಲ, "ಚವರ' ನೋ. 
ಚವಲ್ಲ (ನಾ). ಹುಟ್ಟುಕೂದಲನ್ನು ತೆಗೆಸುವುದಂ; ಮುಡಿ 


ತೆಗೆಸುವುದು; ಚೌಲಕರ್ಮ; ಜಾವಳ ಇಳಿಸುವಿಕೆ (ಉಕ): ಹುಟ್ಟಿದಾಗ 
ಹಾಡುವ ಹಾಡುಗಳಿವೆ: ಚವಲದ ಹಾಡುಗಳಿವೆ (ಜಾನಗೀ. ೦೭); ಮದುವೆ, 
ಮುಂಜಿ, ಚವಲ . . . ಮತೀಯ ಪ್ರೇರಣೆಗಳನ್ನು ಬಿಂಬಿಸುವ ಸಾವಿರಾರು 
ಹಾಡುಗಳಿವೆ (ಸುವರ್ಣ. ೧೨೫). [ ಎಸಂ. ಚೌಲ) 

ಚವಲ್ಕ, ಚವಲಿ,. ಚೌಲ್ಯ, ಚೌಲ್ಮಿ (ನಾ). ಎರಡಾಣೆ ಬೆಲೆಯ ಬೆಳ್ಳಿಯ 
ಒಂದು ಚಿಕ್ಕ ನಾಣ್ಯ : ಒಂದು ಚವಲ `ದಕ್ಷಿಣೆ ಕೊಡಬೇಕು (ಕರುಕ. 
೪೭); ಅವರದು-ಚವಲದಲ್ಲಿಯ ಡೌಲು ! (ಸುಶ್ತುಮು. ೧೫) ; ಒಂದು 
ಚವಲ ` ಇನಾಂ ' ಎಂದು ತಮ್ಮ ಒಕ್ಕಲುಗಳಿಗೆ ಕೊಡುತ್ತಿದ್ದರು (ಪಠಾವ. 
೧೬೦). ಚವಲ್ಕಿ : ಗೌಡ ಬೇಡಬೇಡವೆಂದರೂ ಎರಡಾಣೆಯ ಚವಲಿ 
ಯೊಂದನ್ನು ಅವನ ಕೈಯಲ್ಲಿ ತುರುಕಿದರು (ಮಸರು. ೪): ' ಚವಲಿ 
ಯಲ್ಲಿಯೆ ಡವಲು' ಎಂಬಂತೆ ವಿಶೇಷ ಆಭರಣಗಳಿಲ್ಲದಿದ್ದ ರೂ (ಮುಂಗಾಪು. 
೨೯). ಚೌಲ್ಯ : ನೀರು ತುಂಬಿದ ಪಂಚಪಾತ್ರೆಯೊಳಗೆ ಒಂದು ಚೌಲವನ್ನು 
ಚಲ್ಲಿ. . . ವಕ್ರರೇಖೆಯಿಂದ ನೋಡಿರಿ: ಅದು ಪಾವಲಿಯಷ್ಟು ದೊಡ್ಡ 
ದಾಗಿ ಕಾಣಿಸುತ್ತದೆ (ಮುಂಬಯಿ. ೩-೯೩). ಚೌಲ್ಕಿ : ಗಡಿಯಾಳಗಳು ತೀರ 
ಸಣ್ಣ ವೆಂದರೆ ಚೌಲಿಯಷ್ಟು ಇರುತ್ತವೆ (ಮುಂಬಯಿ. ೩-೮೬). 

[ “ಮರಾ. ಚವಲ್‌, ಚವಲೀ. / ತಮಿ. ಚವಲ: 
ತುಳು. ಚವಲೊ ; ತೆಲು. ಚವಲ] 

ಚವಲಂಬ (ನಾ). ಕಣ್ಣೆವೆ : ರೆಪ್ಪೆ: “ಚವಲಂಬಮೆಂದು ಕಣ್ಣೆವೆ” (ಕವಿಕಂ. 
೧೮೫); ಪೊಂಗಳಿಯ ಕವಲಂಬಂ ಚವಲಂಬಮಾಡದ ಮುನ್ನ ಮೋಡುವಿನಂ 
ಪೋಗೆಚ್ಚಂ (ರಾಮಾಕ್ಕ. ೧೪೫-೨) ; ಚವಲಂಬವನವಲಂಬಿಸಿ ನಗೆಯು ಕಣ್ಣ 
ಗೆೊನೆಗಿದೆ (ಅರಳು. ೪೯೩-೧. (?] 

ಚವಲಬೊಂದಾಳ "ಚವರಬೆೊಂಬಾಳ' ನೋ. 1 

ಚವಲಿ, 'ಚವರಿ' ನೋ, 

ಚವಲ್ಲಿ ಚವಲ್ಕ' ನೋ. 

ಚವಲಿತುಂಬು (ನಾ). ತಲೆಯಲ್ಲಿ ಧರಿಸುವ ಒಂ 
ಚವಲಿತುಂಬು ಹಾಕಿಕೊಂಡಿದ್ದಾಳೆ (ರೂಢಿ). 

[ ಚವಲಿ;( ಆಚವರಿ) + : ೨೦ಬ್ಬು] 


: ಆಭರಣ: ಆಕೆ 


೨೭೮೩ 


ಚವುಕಿಗೆ 


ಚವಳಿ, ಚವಳೆ, ಜವಳ್ಳಿ (ನಾ). ಒಂದಂ ಬಗೆಯ ತರಕಾರಿ; ಗೋರಿ 
ಕಾಯಿ: ಹೀರೆ ಸೌತೆ ಕೂಷ್ಮಾಂಡೆಳೆಗೂಗುರಿ ಕಾರಸೆಗದಳಿ ಚವಳಿ ಬಿಂಬಂ 
ಬಿಜುಸೇಅದ ಮಡಿವಾಗಲ ಹಾಗಲ . . . ಶಾಖಾಳಿಗಳೆಂ ಸಲೆ ಸಂಭಾರಂ 
ಬೆ.ರೆದುಬ್ಬನಕಿಾಯಿಗಳನೆಡೆವಸಿಡಿದಳೆಡೆದಿಡದೆ (ಮದೇಪು. ೨೭-೭); ಚೆವಳಿ, 
ಬದನೆ, ಅವರೆ, ಸವತಿ, ಕೋತಂಬರಿ, ಸಾಸಿವೆ. ಮುಂತಾದ ತೋಟಗಳಲ್ಲಿ 
ಬೆಳೆಯುವ ಪಲ್ಲೆಕಾಯಿಗಳು (ಳಛಾಗೆ. ೪೩೭) ; ಗೋವಿನ ಜೋಳದೊಡನೆ 
ಚವಳಿಯನ್ನು ತುಸು ಕೂಡಿಸಿದರೆ, ಬಾಳಕ ಬಹಳ ಒಳ್ಳೆಯದಾಗುವದು 
(ಗೋಗ್ರಾಸ. ೭೦). ಚವಳೆ : ಚವಳೆ ಹೀರಿ ಹಾಗಲು . . . ಎಂಬ ಕಾಯಿ 
ಎಲೆ ಪಲ್ಲೆಗಳು (ಮುಂ೦ಯಿ. 8-೧೯೫). ಜವಳ್ಳಿ. ಜವಳಿಕಾಯಿ' ಪರ್ಲ, 

[ « ಮರಾ, ಚವಳೀ, ಚಂವಳೀ ] 

ಚವಳಿಕಾಯಿ, ಜವಳಿಕಾಯಿ (ನಾ). ಗೋರಿಕಾಯಿ: ಅವ್ವ ರುರಡಿಯೊಳಗೆ 
ಹಾಕಿಟ್ಟ ಚವಳಿಕಾಯಿ ಆರಿಸುತ್ತ . . , ಕೂತಿದ್ದಳು (ವೈನಿ. 3೭೦). 
ಜವಳಿಕಾಯಿ : ಕಡೂರಿನಿಂದ ಉತ್ತರಕ್ಕೆ ಗೋರಿಕಾಯಿಯನ್ನು ' ಜವಳೀ 
ಕಾಯಿ ' ಎನ್ನುತ್ತಾರೆ (ಸುವರ್ಣ. 3೬೦). 

[ಚವಳಿ ೬ ಕಾಯಿ(ಎಕಾಯ್‌ 4) ) 

ಚವಳೆ "ಚವಳಿ' ನೋ. 

ಚವಿ (ನು). ಹೊಳಪು ; ಕಾಂತಿ : “ಕಳೆಗದಿರು ಮಿನುಗು . . . ಬೆಳಗುಂ 
ಚವಿಯು ತಿಳಿವೆಸರ್‌ ಕಾಂತಿಗೆ” (ಕಟ್ಗಮಂ. ೦೬); ನುಡಿಯೆ ಪಲ್ಲಳ 
ಚ[ಪಾ599. ಛ)ವಿಯುಂ ತುಟಿದಳಿರ ಕೆಂಪುಮೇಂ ಕೆದಟ್‌ದುದೋ (ಅರ್ಥನೇ. 
೦-೯೩); ಮಿಸುನಿ ರತುನದ ಚವಿ[ಪಾಕಾಂ. ರತ್ನಪ್ರಭೆ]ಗಳಲ್ಲಿ ರಂಜಿಸುವ 
ಮಂಟಪದೊಳಗೆ . . . ಅವನೀಶನಿದ್ದನು ಸಿಂಹಪೀಠದಲಿ (ನಳಡ. ೪-೨೩). 

[ ಆಸಂ. ಛವಿ) 
ಚವಿಕೆ (ನಂ). ಮೆಣಸಿನ ಜಾತಿಗೆ ಸೇರಿದ ಒಂದು ಔಷಧಿ ಸಸ್ಯ: (8. 
[ «ಮರಾ. ಚವ51 
ಚೆವಿಸು (ಕ್ರಿ). ತಳತಳಿಸು; ಮಿರುಗು; ಪ್ರಕಾಶಿಸು; ಹೊಳೆ, 
ಚವಿಚವಿಸು, ಚವಚವಿಸು (ದ್ವಿರುಕ್ತಿ) : ಹರಳೋಲೆ ಮಕರಿಕಾಪತ್ರ 

ಮುಕುತಿ ಸಣ್ಣಗೆಜ್‌ಯ ತಿಲಕ ಚವಿಚವಿಸೆ (ಛರಣೆ. ೪೦-೬೩) ; ನೀನೀಗ 
ಧವಳಪಟ್ಟೆಯ ನೂಂಕಿ ಮೊಗದೋಅ ಮೋಹನ ಚವಚವಿಸಿದು 
ದೆಂದರವರು (ಫರಣ. ೦೪-೧೩). [ಚವಿ+* -ಇಸ್ಕು) 

ಚವು, /ಚ್ಕೌ' ನೋ. 

ಚವು, "ಚೆವು' ನೋ. 

ಚವುಂಡನಾಯಕ (ನಾ). ಒಬ್ಬಾತನ ಹೆಸರು: ಲೋಕವಿದ್ಕಾಧರನ 
ವಾಳೆಯಟ್‌ಪ್ರ ಚವುಣ್ಣನಾಯಕ ಅವಂಗೆ ಕೊಟ್ಟ ಮಣ್ನ ಬಸದಿಗೆ 
(ಎಳ. ೪1, ಕಡೂರು. ೮-೧೦; ಸು. 990. [ ಚಾವುಂಡ * ನಾಯಕ) 

ಚವುಕ "ಬೌಕ್ಕ' ನೋ. 

ಚವುಕಛತ್ರಿ (ನಂ). ಚಚ್ಚೌಕವಾದ ಕೊಡೆ,-ಛತ್ರಿ: ಮುತ್ತಿನ ಚವುಕಛತ್ರಿ 
ವಲ್ಲವದ ಜಲ್ಲರಿಗಳೆತ್ತಿದವು (ಸಿಂಗಿರಾ. ೩-೪೫. "ಚೆವುಕಸತ್ತಿಗೆ' ಪರಾ. 

[ ಚವುತ (< ಚೌಕ) + ಛತ್ರಿ ) 

ಚವುಕವಳಿ (ನಾ). ಒಂದು ಬಗೆಯ ಸೀರೆ : ಭುವನಕೋಶದ ಸೀರೆ ಶುಭ್ರ 
ಪಟ್ಟಾವೊಳಿ ನವರಂಗವು ಕರ್ಕವ ಡ ಚವುಕವಳಿಯು ಸಿಂಹಳಾಂತಕ 
ಕಂಠಿಯು ಅವುಗಿದೇವನ ಮನೆಯೊಳಗೆ (ಅಮುಸಾಂ. ೪.೨೩). 

[ ಚವುಕ (ಆಟೌಕ್ಯ) * ಪಳ್ಳಿ (ಆಪಜ್ಶ)) 

ಚವುಕಸತ್ರಿಗೆ "ಬೌಕಸತ್ತಿಗ' ನೋ. 

ಚವುಕಳಿ "ಚೌಕಳಿ' ನೋ. 

ಚವುಕಿ ಚೌಕಿ' ನೋ. 

ಚವುಕಿಗೆ "ಚೌಕಿಗೆ' ನೋ. 


ಚವುಕು 


ಚವುಕು /(ಚೌಕ್ಕ ನೋ. 
ಚವುಕುಳಿ 'ಚೌಕಳಿ' ನೋ. 
ಚವುಗಾವೆ (ಚೌಗಾವೆ' ನೋ. 
ಚವುಟು (ನಾ): (2) : ಪಟ್ಟನೇಗಾಣ (ವಾಣಿ) » ೫x » ಮಾನಿ ಚವುಟುಂ 
ಪ್ರತಿಗೃಹೇ ಮಾಲಾಕಾರಿಷು ಪುಃಪಸೂತ್ರತ್ರಯಂ ಚ ದತ್ತವಾನ್‌ (ಕಣ. 
೬೦-೪೫-೩೨ ; 1104). [?] 
ಚವುಡಂಗಿ, ಚೌಡಂಗಿ, ತವುಡಂಗಿ, ತೌಡಂಗಿ (ನಾ). ಒಂದು ಬಗೆಯ 
ಸಸ್ಯ : ಮೂತ್ರರಕ್ಷಕ್ಕೆ:-ಚತುರ್ಭಾಗ ಚವುಡಂಗಿರಸ ಆವಿನ ನೊರೆಪಾಲು 
ಕುಡಿಸುವುದು (ವಿವೈವಿ. ೧೨೪). ಚೌಡಂಗಿ : ಚೌಡಂಗಿ ಸೊಪ್ಪಿನ ರಸ, ನೆಲ 
ಗುಳ್ಳದ ರಸ ಹೆಗ್ಗುಳ್ಳದ ರಸ (ಸಳವೈ. ನರಿ: ೪೪೪). ತವುಡಂಗಿ: “ತವು 
[ಪಾಠಾಂ. ತೌ]ಡಂಗಿ ಅಜಗಂಧಿಯಕ್ಕು” (ಮಂಗರತ. ೪೦-೩೨). ತೌಡಂಗಿ : 
ಮೇಲಿನ "ಮಂಗರಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
[?] 
ಚವುಡಿ "ಚಾವುಂಡಿ' ನೋ. 
ಚವುತಿ "ಚೌತಿ' ನೋ. 
ಚವುಥಾಯ "'ಚೌಥಾಯಿ' ನೋ. 
ಚವುದಂತ (ಚೌದಂತ' ನೋ. 
ಚವುದರಿ "ಚೌಧುರಿ' ನೋ. 
ಚವುದಳ (ಚೌದಳ' ನೋ. 
ಚವುಪಟಮಲ್ಲ "ಚೌವಟವಂಲ್ಲ' ನೋ. 
ಚವುಪದಿ /ಚೌಪದಿ' ನೋ. 
ಚವುಪರ್ಣ (ನಾ). ಗರುಡ : [೬]ಲೆಯೊಳು ಕಾಣ್ಚನಂ ಜಲದೊಳಂಬುಜ 
ದಾಶರಥಂಗೆ ರಾಘವಂ ಕಲಿ ಚವುಪರ್ಣ್ಣನಾ ವಎನತೆಗಂತನುರಾಗದೆ ಪುಟ್ಟಿ 
ಶೀರ್ತ್ತಿಯಂ ನಿಲಿಸುವ ಪಾಂಗಿನಿಂ (ಕ೩. IV, ೨೨-೧೬ : 1024). 
[ ಆಸಂ. ಸುಪರ್ಣ] 
ಚವುಬಾರ "ಚೌಬಾರ' ನೋ. 
ಚವುರ, "ಚವರ' ನೋ. 
ಚವುರ್ಕ (ಚೌರ,' ನೋ. 
ಚವುರಸ 'ಚೌರಸ' ನೋ. 
ಚವುರಾಶಿ /ಚೌರಾಸಿ' ನೋ. 
ಚವುರಿ "ಚವರಿ" ನೋ. 
ಚವುರಿಸು (ಕ್ರಿ). ಚಾಮರ ಬೀಸು; ಚಾವಂರಸೇವೆ ಮಾಡು: ಎಸಳೆಸಳಿನ 
ಹಿರಸಲ ಚವುರಿಸುವದು ಮೈಯನ್ನೆ ಬೀಸಲು ಮೈನವಿರೇರಿದ ನೇರಿಳೆ 
ನವಕನ್ನೆ (ಮುಕ್ತಕಂ..೪೪_೭). [ಚವುರ (ಆಚವರ) + - ಇಸ್ಕು] 
ಚವುರಿಹುಲ್ಲು (ನಾ). ಒಂದು ಬಗೆಯಂ ಹುಲ್ಲು: (ಮೈಔಗಿ. ೦೪-೨೬೪). 
[ ಚವುರ್ಕಿ * ಹುಲ್ಲು (ಪುಲ್‌) ) 
ಚವುಲ "ಚವರ' ನೋ. 
ಚವುಲಿ 'ಚವರಿ' ನೋ. 
ಚವುವಟ್ಟೆ, ಚವ್ವಟ್ಟೆ (ನಾ). ೧. ನಾಲ್ಕು ಹಾದಿಗಳ . ೨. ನಾಲ್ಕು 
ಹಾದಿ ಕೂಡುವ ಸ್ಥಳ ; ಚೌವಟ ; ಚೌಕ; ಜೂದಿನ ಕಟ್ಟೆ ಮೈಲಿಗೆ 
ಸಂತೆಯಂಗಡಿ ಬೀದಿ ಚವುವಟ್ಟೆ [ಪಾಕಾ. ಚವ್ವಟ್ಟೆ, ಚಾವ್ವಟ್ಟಿ]ಗಳೊಳಗೆ 
ಬಾದುರನವರ ಕಾಣದೆ (ಕುರಾಸಾಂ. ೦೮-೦೨೮). ಚವ್ವಟ್ಟೆ : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ ಚವು, (ಆಚ್ಶ್ಕೌ) + ಬಟ್ಟೈ) 
ಚವುಷಖ್ಬ " ಚೌಷಪ್ಪಿ' ನೋ. 
ಚವುಸರ : ಚೌಸರ ' ನೋ. 


೨೭೮೪ 


ಚಷಕ 


ಚವುಳಪ್ರಪ್ತ (ನಾ). ಸವುಳಂಭೂಮಿ ; ಚೌಳುನೆಲ (?) ಗೋಪಣ್ನ 
ದೇವಣ್ನಂಗಳ ಕಯಲು ಕೊಂಡ ಚವುಳಪ್ರಪ್ತದ ಕಂಬ ೩ ಕಂ ಸಿಧಾಯ 
ಬೆ ೩ (ಎಕ. ಸ], ಹೊಳಲೈ. ೦೩೬-೬೩; 1907). 
[ ಚವುಳು ( ಆಸವುಳು,) + ಪ್ರಪ್ತ? ) 
ಚವುಳಿ /ಚೌಳ್ಳಿ' ನೋ. 
ಚವುಳು " ಸವುಳು,' ನೋ. 


'| ಚವುಳುಪ್ಪು " ಸವುಳಂಪ್ಪು ' ನೋ. 


20 


96 


ಚವುಳುಭೂಮಿ " ಸವುಳುಭೂವಿಂ ' ನೋ. 

ಚವುಳುಮಣ್ಣು " ಸವುಳುಮಣ್ಣು ' ನೋ. 

ಚವೆ "ಚವ್ವೆ' ನೋ. 

ಚವ್ಯ (ನಾ). ಎ ಚವ್ವೆ : “ಕೃಕವಾಕು ಮಸ್ತಕಂ ನೇತ್ರಿಯೆನೆ ಚವ್ಯವಕ್ಕು 
[ಪಾಕಾಂ. ಚವ್ಹಮಕ್ಕು, ಚವ್ವೇಯಕ್ಕು]” (ಮಂಗರಾ. ೪೨-೩೮) ; “ ಚಕ್ರಿಕಾ 
- ಚೆವ್ಮ” (ಓಷರಿ. 3೩): ತ್ರಿಕಟುಕಮುಂ . . . ಜೀರಕ ಚವ್ಯ ಲವಣ 
ಸಂವರ್ಚಕಮಮೃತಂ ಶ್ಲೇಷ್ಠವಾತಶೂಲಾಪಹರಂ (ಅಕ್ಕ ಶಾ. ೦೦-೦೦). 

[ xo. ] 

ಚವ್ವ, " ಚವ್ವೆ' ನೋ. 

ಚವ್ವ್ಯ "ಚೌ, ' ನೋ. 

ಚವ್ವ  ಚವ್ಶ' ನೋ. 

ಚವ್ವಂಗುಲ " ಚೌವಂಗುಲ' ನೋ. 

ಚವ್ವಗೆಡು (ಕ್ರಿ). ಹದಗೆಡು ; ರೀತಿಗೆಡು: ಕಾಲು ಬಿದ್ದರು ಇವಗ 
ಕರುಣ ಹುಟ್ಟುವದಿಲ್ಲ ನೀತಿ ನಡಾವಳಿಯಿಂದ ಹವ್ವಗೆಟ್ಟೆನೆ, ಮತಿಗೆಟ್ಟಿನೆ 
(ಮಣಸ್ಮಿಹೆ. 6೩). [ ಚವ್ವ್ಯ ( ಎಚವ್ಯ) * ಕೆಡು) 

ಚವ್ಹಟ  ಚೌವಟ್ಟ ' ನೋ. 

ಚವ್ವಟ್ಟಿ " ಚವುವಟ್ಟೆ ' ನೋ. 

ಚವ್ವಲಿಸು " ಜವ್ವರಿಸು' ನೋ. 

ಚವ್ವಾಳಿ (ನಾ). (ಉಕ) ಉದ್ಮವಾದ ನಾಲ್ಕು ಸೀಳುಗಳನ್ನು ಜೋಡಿಸಿ 
ಹೊಲಿದ ಚೌಕಾಕಾರದ ಬಟ್ಟೆ; ಹಾಸುವ ಜಮಖಾನದಂತಹ 
ಬಟ್ಟೆ : ಆ ಹೊರಸಿನ ಮೇಲೆ ಏನೋ ಒಂದು ಚವ್ವಾಳಿಯ ಹಾಗೆ ಒಗೆ 
ದದ್ದು (ಕನ್ನಡಿ. ೦೦೨) ; ಒಬ್ಬಳು ಚವ್ವಾಳಿಯ ಒಂದು ಚುಂಗು ಕೈಯಲ್ಲಿ 
ಹಿಡಿದುಕೊಂಡು . . . ಧೂಳೆಬ್ಬಿಸಿದ್ದರೆ (ಸ್ಮೃತಿಚಿ. ೨೩೪). 

[ « ಮರಾ. ಚವಾಳ, ಚವಾಳೇ] 

ಚವ್ವಿ (ನಾ). ಒಂದಂ ಅನುಕರಣ ಶಬ್ದ ; ಮಕ್ಕಳನ್ನು ಮಲಗಿಸುವಾಗ 
ಮೆಲ್ಲಗೆ ತಟ್ಟುವುದಕ್ಕೆ ಹೇಳುವ ಮಾತು : ಆ ಚಳಿಗಾಳಿಗೆ ಶಿವು... 
ಕುಸಗುಡಹತ್ತಿದ. ಪಾರ್ವತಿ ಅವನ ಮಗ್ಗುಲಲ್ಲಿಯೇ ಮಲಗಿ ಚವ್ವಿಬಡಿಯ 
ಹತ್ತಿದಳು (ನಡುಗೋ. ೩೮). 

ಚವ್ವೀಶ " ಚೌವೀಸ' ನೋ. 

ಚವ್ವೆ, ಚವೆ, ಚವ್ವ್ಯ (ನಾ). ಒಂದು ಬಗೆಯ ಸಸ್ಯ: "ಕೃಕವಾಕು 
ಮಸ್ತಕಂ ನೇತ್ರಿಯೆನೆ ಚವ್ವೆಯಕ್ಕು [ಪಾಕಾಂ. ಚವ್ಯವಕ್ಕು, ಚವ್ವಮಕ್ಕು]” 
(ಮಂಗರಾ. ೪೨-೩೮). ಚಿವೆ : ತಾಳೀಸಪತ್ರ ದು ತ್ನು ೩ ತೂಕ, ಮೆಣಸು 
ದುಡ್ಡು ೩ ತೂಕ, ಚವೆ ದು ೩ ತೂಕ... ಇಷ್ಟನ್ನೂ ಇಡಿದು 
ಚೂರ್ಣವಂ ಮಾಡಿ (ವಿವೈವಿ. ೩೨). ಚವ್ವ,: ಮೋಲಿನ ೪ ಮಂಗರಾ' 
ಪ್ರಯೋಗದ ಪಾಠಾಂತರವನ್ನು ನೋಡಿ, ([ ಆಸಂ. ಚವ್ಮಾ] 

ಚಷಕ (ನಾ). ಮದ್ಯವನ್ನು ಕಂಡಿಯುವ ಬಟ್ಟಲು ; ಪಾನಪಾತ್ರೆ : 
“ಮಧುಪಾತ್ರಂ ಚಷಕಂ” (ವಸ್ತುಕೋ. ೪೯-೨೬); “ ಗರ್ಹಕಃ, ಅನುತರ್ಷಃ, 
ಚಷಕಃ, ಸರಕಃ-ಈ ೪ ತಿಳಿವಟ್ಟಲ್‌ ” (ಹಲಾಯು. 8೪-೦೬೨) ; ಇರೆ ನವ 
ಪದ್ಮರಾಗ ಚಷಕಂ ನಿಜಹಸ್ತತಳಾಗ್ರದೋೊಳ" (ಜಗವಿ. ೦೬-೦೦೪). [ಸಂ.) 


ಚಪಕಭಾಂಡ 


ಚಷಕಭಾಂಡ (ನಾ). ಮದ್ಯದ ಪಾತ್ರೆ : ಕಡುಮುಳಿದವರ್ನೂಂಕೆ ಚಷಕ 
ಭಾಂಡದ ಮೇಲೆ ಪೊಡೆಗೆಡೆಯುತೆ (ಅರಾಕ. ೬-೦೩). ! ಚಷಕ * ಭಾಂಡ) 
ಚಷಾಲ (ನಾ). ಯಜ್ಞಶಾಲೆಯಲ್ಲಿ ಯೂಪಸ್ತಂಭದ ತುದಿಗೆ ಸೇರಿಸಿದ 
ವಂರದ ಬಳೆ: ಯೂಪಮಂಂತೇಕವಿಂಶತಿಗಳುತ್ಥೃಷ್ಟ ತ್ರಿವೃತ್ನೂತ್ರಭೂಷಿತ 
ಚಪಾಲದಿಂ ಮೆಟಿ*ದುವಾ ಮಂಟಪದೊಳು (ಜೈಮಿಧಾ. ೩೩-೩೭). 
[ಸಂ,] 
ಚಷ್ಕ(ನಾ). ಅಪಹರಿಸುವುದು ; ಲಪಟಾಯಿಂಸುವುದಂ : ಹೊರಡುವವರು 
ಹೆಣ್ಣಿನವರಲ್ಲಿ ಯಥೇಷ್ಟವಾಗಿ ಪಾತ್ರೆ-ಪಳಗಗಳನ್ನು " ಚಷ್ಕ' 
ಹೊಡೆದಿದ್ದರು (ಮನೆಜಿ. ೨೫): ಹಗಲು ಹೂ ಮಾಡುವುದು, ರಾತ್ರಿ 
ಹೂವಿನ ಕಾಲು ತಲೆ ಕಡಿದು “ಚಷ್ಕ' ಮಾಡುವುದು (ದೀಪಹೆ. 1, ೭); 
ಅಪ್ಪನ ಪಾಕೀಟಿನೊಳಗಿಂದ ಐದುರೂಪಾಯಿಯ ನೋಟನ್ನು ಚಷ್ಕ ಮಾಡಿ 
- ಒಂದು ಮಟ್ಟವನ್ನು ಮುಟ್ಟಿದ್ದನು (ಗಂಮಾಯಿ. ೫೪). 
[ «ಹಿಂ. ಚಸನಾ ; ಮರಾ, ಚಸಣೇಐಮೋಸ] 
ಚಪ್ಮ (ನಾ). ಕನ್ನಡಕ ; ಉಪನೇತ್ರ ; ಚಾಳೀಸು (ಉಕ) : ದಶದಿಶೆ 
ನಿಶೆಯು. ಜಗವೆಲ್ಲಾ ನಿಶೆಯು ನಿಶನಿರಂತರ ಚಷ್ಮ (ಜಿಂತನ. ೭೩-೯). 
[ «ಪಾಠ. ಚಷ್ಮಾ; ಹಿಂ. ಚಶ್ಮಾ;: ಮರಾ. ಚಷ್ಮಾ, ಚಶ್ಮಾ, ಚಸ್ಮಾ) 
ಚಸಕ (ನಾ).ಎಚಷಕ: “ ಚಸಕ- ಶಾಕಗಳ ಪಾತ್ರೆ” (ಆಳಾನಿ. ೧೦-೧೭). 
[ ಆಸಂ. ಚಷಕ ) 
ಚಹ, ಚಹಾ, ಚ್ಯಾ (ನಾ). ಟೀಸೊಪ್ಪು ಮತ್ತು ಅದರಿಂದ ಮಾಡಿದ 
ಪಾನೀಯಂ : ಚಹದ ಗಿಡದ ಮೂಲಸ್ಥಾನವು ಚೀನ (ಸಸ್ಕಶಾ. ೦೩೪) ; 
ಚಹಕ್ಕೆ ರೊಕ್ಕ ನೀನು ಕೊಟ್ಟುಬಿಡು (ಕೆಂದುಟ. 8೬); ಎರಡು ಕಪ್ಪು 
ಚಹ ಮಾಡಲಿಕ್ಕೆ ಹೇಳು (ಆಜೋಳೀ. ೧೯). ಚೆಹಾ: ಚಹಾತೊಪ್ಪಲದ 
ಬೀಜವು ಸಣ್ಣದಾಗಿ ಕಸಕಸಿಯಂತೆ ಇರುತ್ತದೆ (ಕೃಓಪ್ಪ. ೨೦೦); ಜಹಾ 
ಆಗಲಿ, ಬಿಸಿ ಇರುವಾಗಲೆ . . . ತೆಗೆದುಕೊಳ್ಳಿ (ಒಂಟದ. ೧೭೦); ಗೋಪಾಲ 
ಎರಡು ಚಹಾ ತಗೊಂಡು ಬಾ (ಜಿನ್ಮುಹಿಂ. ೧೦). ಚ್ಯಾ: ಒಂದೊಂದು 
ಕಪ್ಪು ' ಚಾ'ನಾದರೂ ಕುಡಿಯೋಣ (ಜಿಂದುಟ. ೫೬) ; ಇಬ್ಬರು ಚಾ 
ಕುಡೀಲಿಕ್ಕೆ ಹೋಗಿದ್ದರು (ರಕ್ತಧ್ಮ. ೨೦). 
[ ಚೀನಿ. ಚಾ. / ಹೋರ್ಚು.ಚಾ. / ಹಿಂ. ಚಾ, ಚಾಯ್‌ ; 
ಮರಾ. ಚಹಾ] 
ಚಹಡ, ಚಹಡಿ, ಚಹಡೆ, ಚಾಡ್ಕ, ಚಾಡಿ, ಚಾಹಡ, ಛಾಡ, ಛಾಡಿ 
(ನಾ). ೧. ಇನ್ನೊಬ್ಬರನ್ನು ಕುರಿತು ದೋಷಾರೋಪಣೆ ಮಾಡಿ 
ಹೇಳಂವುದು : ಕೊಂಡೆಯ ; ಪಿಸುಣು : ಪೈಶೂನ್ಯವೆಂಜುದು ಪರರ 
ಕೆಡಿಪೆನೆಂಬಾಸುರ ಚಹಡ ಕೊಂಡೆಯವು (ದ್ಕಾದಶಾ. ೨೯-೬೬೦). ೨. ಚಾಡಿ 
ಹೇಳಂವವನು ; ಚಾಡಿಕೋರ; ಹಿಸುಣ: “ದುಸ್ಥಿ ತಿಪ್ರೇರಕಂ ಚಹಡಂ” 
(ಮಂಗರಾ. ೭೨-೨೩); ವೀರೇಶ ನೀಂ ಸೌಂದರ್ಯದೂವಾಟಮಂ ತೊಳೆದು 
ಪೊದಿಸು ನಾರದ ಸ್ನೇಹ ಚಹಡನಾಗು (ಪ್ರಳುಪು. ೬-೬೦). "ಚಹಡತನ' 
ಪರಾ. ಚಹಡಿ: ೧. ನಾರದನು ಚಹಡಿಯ ಹೇಳಿ ಹಲವಂಗದಲಿ ಬಳಿಕಾ 


೨೭೮೫ 


ಕಾಜ 
- 


- 
ಲಾ 


ಘಾಳಿಯನು ಕಳುಹಿದನು ಕೋಪಾಗ್ನಿಯನು ಹೊತ್ತಿಕ್ಕಿ (ತಿಮ್ಮಶಾಂ... 


8-೦೦೭) : ಖೂಳ ನಾರದ ಬಂದು ಬಾಣನೊಳ*್‌ ಚಹಡಿಯ ಹೇಳಲುಜ್ಜುಗ 
ವೆತ್ತನಂತೆ (ಮೋಹತ. ೩೩-೪೦): ಮಂಚಣ್ಣ ಚಹಡಿಯಂ ವಿಸ್ತಾರದಿಂ 
ಪೇಳೆ (ಕಲಪು. ೭ ಸೂಡನೆ). ಚಹಡೆ: ೧. ದುರ್ಜನರ ಚಹಡೆಯ ಮಾತುಗಳ 
ಕೇಳ್ತು (ಕೆ೦ಪು. ೮-೯). ಚಾಡ;,: ೧. ನಾರದಂ 
ಪೇಳೆ (ಗುರುಣಾ. 6-೭೨); ಆಡದಿರು ಪುಸಿ ನಿಂದ್ಯ ನಿಷ್ಠುರ ಚಾಡಮಂ 
(ಕಂಕದಾ. ೦೬-೪೮). ಚಾಡಿ: ೧. “ಪಸುಣ ಕೊಂಡೆಯ ಚಾಡಿಯೆನೆ 
ಕುಶ್ಲಿತಕ್ಕೆ ವೆಸರೆಸೆಗು” (ಕಲ್ಮಮಂ. ೬೬) ; ಚಾಡಿಗಳ್‌ ಹೇಳುವುದಿಲ್ಲಿ 
ನುಡಿದಾಡುವ ನಾಲಿಗೆ ಕೀಳುವರಲ್ಲಿ (ಪುರಂಡ. ೨-೩೯-೩) : ಅರಮರ್ರೆಮಾಡಿ 


. ಚಾಡವ 


45 


ಚಳಕ್ಕ 


ಚಾಡಿಯ ಹೇಳಿದರು (ಎಕ. 21, ಮೊಳಕಾ. ೯-೬. 1551) ; ಅವರು ಪ್ರೀತಿ 
ಯಿಂದ, ಬಿಡದೆ ಹೋದರೆ ದೋಷವನ್ನು ಕಲ್ಪಿಸಿ, ಚಾಡಿಯನ್ನು ಹೇಳ 
ಬೇಕು (ಕೈಬಾಆ.೩೬೦). ೩. ಸೂಚನೆ."ಚಾಡಿಯೋಲೆ 'ಪರಾ. ಚಾಹಡ: 
೧. ಮಹ ರಸಿಕತನದೊಳು ಚಾಹಡವ ಪೇಳೆ ದೇವದಾನವರು ಕನಲ್ಲುರುಳು 
ತಿಹರು (ಪ್ರಳುಪು.೭-೩೭). ಧಾಡ: ೧. ಛಾಡವ ಪೇಳಿ ಉತ್ತಮರನ್ನ ಬಳಲಿಸಿ 
ನಾಡೊಳು ಸ್ವಾಮಿದೈವ ದ್ರೋಹತನದಲ್ಲಿ ಆಡಬಾರದ ಮಾತುಗಳೆಲ್ಲ 
ಸರ್ವದಾ ಜೋಡಿಸಿನುಡಿವುತ್ತ (ವಿಸಾಸು. 6೪-0). ಛಾಡಿ; ೧. ಛಾ[ಪಾಕಾಂ. 
,ಚಾ]ಡಿ ಹೇಳಲುಬೇಡ ನಾಲಿಗೆ ನಿನ್ನ ಬೇಡಿಕೊಂಬುವೆನು ನಾಲಿಗೆ (ಪುರಂದ. 
೧-೦೮೩-3); ಬೇಡಿರಿ ಬೇಡಿರಿ ಹೀಗೆ ಛಾಡಿ ಹೇಳುವುದನ್ನು ಯಾರು 
ಕಲಿಸಿದರು (ಆನನಾ.೦೦೫). [?.1 ತಮಿ. ತುಳು. ತೆಲು. ಚಾಡಿ./ಮರಾ. 
ಚಹಾಡ್‌, ಚಹಾಡೀ, ಚಾಡೀ) 

ಚಹಡತನ, ಚಾಡತನ(ನಾ). ಚಾಡಿಹೇಳಂವ ಸ ಶ್ವೈಭಾವ: ಚಾಡಿಕೋರತನ: 
ಚೆಹೆಡತನೆಗಳನಆ*್‌ಯೆ) ಏಗುವೆ ನೀನು ಹೆಸುಳೆಯಲಾ (ಕೌಶಿರಾ. ೧೮ ೩ರ). 
ಚಾಡತನ: (8). [ಚಹಡ+ - ತನ] 

ಚಹಡಿ "ಚಹಡ' ನೋ. 

ಚಹಡೆ "ಚಹಡ' ನೋ. 

ಚಹರೆ, ಚೇರೆ, ಚೇಹರಾ (ನಾ). ಕೃತಿ; ಆಮಂದ್ರೆ ; ಲಕ್ಷಣ : ಅವನಿಗೆ 
ಸಾಮಾನ್ಯ ನಡವಳಿಕೆಯಲ್ಲೂ ನಾಟಕದ ಚಹರೆ ರೀತಿ ಬಂದುಬಿಟ್ಟಿತ್ತು 
(ಆಲಹೂ. ೧೭); ಈ ಬಂದೂಕಿನ ಚಹರೆಯೂ . . . ನಿನ್ನ ಬಂದೂಕಿನ 
ಚಹರೆಯೂ ಒಂದೇ ಆಗಿದೆ (ಪಂಜಪಂ. ೨೨೦). "ಮಂಖಚಹರೆ' ಪರಾ. 
ಚೇರೆ : ಆರು ತಿಂಗಳ ಕೂಸು, ಚೇರೆ ಬದಲಾಯಿಸಿತು (ಕನ್ನಜಾ. ೦೮೯). 
ಚೇಹರಾ: ನಮಗೆ ಮೊದಲು ಚೇಹರಾ ಮಾತ್ರ ತೋರಿಸಬೇಕು 
(ಕಕ_ರ್ಮ. ೩೦6). [ ಪಾರ. ಚಿಹ್ರಾ; ಹಿಂ. ಚೆಹರಾ; ಮರಾ. ಚಹರಾ, 

ಚೇಹರಾ, ಚೇಹೇರಾ ] 

ಚಹರೆಪಟ್ಟಿ (ನಾ). ಆಕಾರ, ಲಕ್ಷಣ, ಮುಖಮುದ್ರೆ ಮೊದಲಾದಂವು 
ಗಳ ವಿವರ,-ತಪಶೀಲು : ಸಾಹಿತಿಯ ಚಹರೆಪಟ್ಟಿಯನ್ನು ಬರೆಯ 
ಹೊರಟವನು ಅವನ ಬಡತನವನ್ನು ಮೊದಲು ಕಾಣಿಸದೆ ವಿಧಿಯಿಲ್ಲ 
(ಅರೆದ. ೧೦೪). [ ಚಹರೆ * ಪಟ್ಟಿ] 

ಚಹಾ "ಚಹ' ನೋ. 

ಚಹಾಪಾಣಿ (ನಾ). ಚಹ. ತಿಂಡಿ, ನೀರು ಮೊದಲಾದಂವುಗಳನ್ನು 
ತೆಗೆದುಕೊಳ್ಳೂವುದಂ ; ಚಹ ಹಾಗೂ ಫಲಾಹಾರ : ಅವನು ಚಾಚಿದ 
ಬಿಲ್ಲಿನಲ್ಲಿ ಈ ಚಹಾಪಾಣಿಯ ವೆಚ್ಚವೂ ಸೇರಿತ್ತು (ದೇಕನೆ. ೧೦೪). 

[ «ಮರಾ. ಚಹಾಪಾಣೀ ) 

ಚಹಾಪಾನ (ನಾ). ಚಹವನ್ನು ಕಂಡಿಯುವುದಂ : ಚಹಾಪಾನ ನಮ್ಮ 
ನೀರಡಿಕೆಯನ್ನು ಹಿಂಗಿಸಿದುದಲ್ಲದೆ ನಮ್ಮ ಮನಸ್ಸುಗಳಿಗೂ ನವಚೇತನ 
ನೀಡಿತು (ಕಾಲಯಾ. ೦). [ಚಹಾ (ಆಚಹ) + ಪಾನ] 

ಚಳ, "ಚಲ್ಲ' ನೋ. 

ಚಳ ಚಲ್ಕ' ನೋ. 

ಚಳ್ಕ (ನಾ). ಬೆಲ್ಲ: ಮಲಯರುಹಂ ನುಗ್ಗಿಯ ಬೇರ್‌ ಜಲಮಂಬುದಮಣಿಲೆ 
ಮಾಂಸಿ ಚಳಮೇಲೆಯಿವಂ ತಳಿವುದು (ಲೋಳೋಪ. ೭-೪೩). [?) 

ಚಳಂಕಿ (ನಾ). ಒಂದು ಔಷಧಿ ದ್ರವ್ಯ : ಹಲಸಂದೆ ಔಡಲ ಚಳಂಕಿ ಇವು 
ಕ್ರಿಮಿದೋಷಹರ (ಅಶ್ಶಟೀ, ೯೧-೨). [?) 

ಚಳಕ, "ಚಡಿಕೆ' ನೋ. 

ಚಳಕ್ಕ- (ನಾ). ೧. ವೇಗ; ಚಪಲತೆ ; ಶೀಘ್ರತೆ: “ ಚಳಕಮೆನಲ್‌ 
ವಹಿಲಮೆಂಂದು ತಿಳಿಗೆ ವಿದಗ್ಮರ್‌” (ಛಾರನಿ. ೦೧): ಕಲಕಿದನು ಬಲಜಲಧಿ 
ಯನು ಬಲು ಚಳಕದಲಿ ತೆಗೆದೆಸುತ (ಸಂಥಪ. ೧೯-೭): ಊರ್ಮಿಳಾಪತಿ 


ಚಳಕಿ, 


ಚಳಕ[ಪಾಣಾಂ. ದಳಯ, ನಿಳಯ)ದಿಂದೈ ತಂದು ಕಂಡನು ಕಪಟರಕ್ಕಸಿಯ 
(ತೊರರಾ. ೩-೪-೨೬); ಚೆಳಕದೆ ಕಳಸದ ಘಟ್ಟವನಿಳಿದು (ಕೆಳನೈ. ೦೦-೩೪). 
೨. ಜಾಣ್ಮೆ; ಚಾತುರ್ಯ; ಕೌಶಲ; ಚಮತ್ಕಾರ: ಆ ಬಿಲ್ಲನಾ ರಥವ 
ತಳುವದೆ ಕಡಿದು ಭಂಗಿಸಿದನವನ ಕೈಯ ಚಳಕವನೇನ ಬಣ್ಣಿಪೆನು 
(ನೇಮಿಸಂ. ೦೨-೭೯); ಈ ಲುಳಿಯಾ ಬಿನ್ನಣಮಾಯೊಡಲ್ಮಣಿತ 
ಮಾಯಿ:ಂದಾಳಮಾ ಬೀರವಾ ಚಳಕಂ ಶ್ರೀಚಿಕದೇವನೊಳ್‌ ಮೆಲಕಿಗುಂ 
(ಜಿಕವಿ. ೪-೦೪೮) ; ಬಿರಿಮುಗುಳ ಬಿಡಿಸುತ್ತಲಿರ್ದನು ಕರದ ಚಳಕದಲಿ 
(ಅಂಬಿಕಾ. ೪-೨೭); ಕೆಲವರು ರಂಗೋಲಿಯ ಕೆಳಗೆ ತೂರುವ ಚಳಕವನ್ನು 
ತೋರಿಸಿದರು (ನಂಟರು. ೩೦). ಚಾಲಾುಕು' ಪರಾ. . (?] 
ಚಳಕ್ಕಿ "ಚಡಿಕೆ' ನೋ. 
ಚಳಕ್ಕಿ (ನಾ). (?) : ಲಕ್ಷ್ಮೀನರಸಿಂಹದೇವರ ಅಮ್ರಿತಪಡಿಗೆ ಕೊಟ್ಟ ಗ ೫ 
ಚಳಕಿಯ ವ್ರಿತ್ತಿಯನು (ಎಳ. ೪1, ಕಡೂರು. 66-9೬ ; 2223 ?). [?) 
ಚಳಕಿಗೆ, ಚಳಿಕಿಗೆ (ನಾ). ತೋಳಿಗೆ ಧರಿಸುವ ಒಂದು ಆಭರಣ ; 
ತೋಳ್ಬಳೆ; ಬಂದಿ: ದ್ವಿಗುಣಿಸೆ ಚಮರಜಮಂ ಪೊಳೆವುಗುರ್ಗಳ್‌ ಚಳಕಿ 
ಗೆಯ ಪೊಚ್ಚ ಪೊಸಮುತ್ತಿನ ತಟಕ್ತೊಗೆವಂಶುಮಾಳೆ ಮೇಗಣ್ಗೊಗೆಯೆ 
ಕುಚಾಭೋಗಮಿಕ್ಕಿದರ ಚಮರಜಮಂ (ಮಲ್ಲಿಪು. 6-003); ದ್ಯುತಿವೀಜುವ 
ಮುತ್ತಿನ ಚಳಕಿಗೆಯಂ ಯುವತಿಯ ನಳಿತೋಳ್ಲೆ ಕಟ್ಟಿದಳ್‌ ಮತ್ತೊರ್ವಳ* 
(ಜಗವಿ. ೦೦-೧೧೩); ಕಂಕೆಲ್ಲಿಯ ಕಂಕಣಮುಮಂ ಎಚಕಿಳದ ಚಳಕಿಗೆಯುಮಂ 
.- ಮನೋಹರಮೆನೆ ಸಮೆದು ತಮತಮಗೆ ಪಸದನಂಗೊಂಡು 
(ಕಂದ್ರಪು. ೭-೦೧೪ ವ); :ಕಿಉಲುಗೆಜ್ಜಿ ಚಳಕಿಗೆ ಜೂಳಯವೆಸೆದವಾ 
ನಿಆಗುರುಳಬಲಾಮಣಿಗೆ (ಉಮವಿ. ೬-೭೪); ಹಸ್ತಕಡಗ ಚಳಕಿಗೆ.ರನ್ನದ 
ಬಳೆ ಹರಳುಂಗುರಗಳನಮರಿಯರಿಟ್ಟರವಲ್ಲೆ (ಡಂಪ್ರಸಾಂ. ೨೩-೦೩೬): 
ಚಳಿಕಿಗೆ: ಜೂಳೆಯ ಚಿನ್ನಪೂ ಕಮಲವೂ ಚಳಿಕಿಗೆ ತಾಳೆಹೂ 
ಬೆಂಬಚ್ಚೆದಂಡೆ ತೋಳೊಂಕೆ ಬಾಲೆಗಾಭರಣವೊಪ್ಪಿದುವು 
(ಛರಣ. ೪೦-೬೫): ಗೊಜ್ಜಗೆಯ ಸಜ್ಜುಕದ ಚಳಿಕಿಗೆಯನಜ್ಞಗೆಯ ಪಜ್ಜಳಿಪ 
ಬಜ್ಜರದ ಬಾಪುರಿಯ (ರಾಜಕೀ. ೦೦-8೭ ರಗಳೆ). "ಚಳಕೆ' ಪರಾ. 
[?] 
ಚಳಕ್ಕು, ಚಳಂಕ್ಕು, ಛಳಕು, ಛಳುಕು (ನಾ). ಒಮ್ಮಿಂದೊಮ್ಮೆಲೆ ನರ 
ಮಿಡಿದು ಉಂಟಾಗುವ ನೋವು ; “ನರವಾಯು” (ಜಾನಳೋ. ೫೫). 
ಚಳುಕ್ಕು : ಕೆಲರುರದ ಚಳುಕಿಂ ವಾತಪಿತ್ತಜ್ವರದಿ ಕೆಲಬರು ಮಡಿಯು 
ತಿರ್ದ ರ್‌ (ಅರ್ಶಾವಿ. 6-೨0) ; ಆಯ್ಯೋ . . ಒಮಯ್ಯಲ್ಲೆಲ್ಲ ಚಳಕು(ತುಂಗಛ. 
೨೨). ಛಳಕು: ಆಗಾಗ್ಗೆ ಸೊಂಟದ ಛಳಕು, ಕೈಕನಿಲುಗಳ ಹಿಡಿತದಿಂದ ಸಂಕಟ 
ಪಡುತ್ತಿದ್ದ ಮುದುಕಿ, ಹಬ್ಬವಾದುದರಿಂದ ಕೆಲಸಮಾಡು 
ತ್ತಿದ್ದುದನ್ನು ಕಂಡು ರತ್ನಮ್ಮ ನಿಗೆ ಕೊಂಚ ಕನಿಕರವೂ ಆಯಿತು 
(ಕೀಲುಗೊಂ. ೦): ತೊಡೆ ಛಳಕು ಒಂದೂ ಇಲ್ಲವೆಂದೂ ಚಿಕ್ಕಪುಟ್ಟಮ್ಮ 
ಹೇಳಿದ್ದಳು (ಮನೋನಂ. ೦೫೦). ಛಳುಕಂ : ಮುಂದೆ ಕಂಕುಳು ಸಂದಿಯಲ್ಲಿ 
ಬಾತುಕೊಂಡಿತು. ತುಂಬಾ ಛಳುಕು ಕಾಣಿಸಿಕೊಂಡಿತು (ಊರುಳ. ೩೨) ; 
ಅವನಿಗೆ ಛಳುಕು ಹೊಡೆದಂತಾಯಿತು (ಕಂಗನಾ. ೧೭೩). 
ಚಳಕುಹಿಡಿ - ನರಗಳು ಮಿಡಿ; ಸ್ನಾಯು ಅಲುಗಾಡದಂತಾಗಿ 
ನೋವಾಗು : ಅವನಿಗೆ ಚಳಕುಹಿಡಿದಂತೆ ಆಗಿತ್ತು (ಕನಕೆ. ೮೯): ನನ್ನ 
ಸೊಂಟ ಚಳಕುಹಿಡಿದದ್ದು, ಕೈಕಾಲು ತತ್ತರಿಸಿದ್ದ ಅವಲಕ್ಷಣವೇ 
(ಸ್ಮೃತಿಜ. ೪೩೧. [ದೇ.8 ತಮಿ. ಮಲ. ಚುಳುಕ್ಕು ] 
ಚಳಕ್ಕು (ನಾ). (ಹಾಡುವ ಪದ್ಯಗಳ) ಸಮುದಾಯಂ : ದುಂದುಮಿ 


೨೭೮೬ 


10 


20 


ಯಲ್ಲಿ . . . ಚೌಪದಿಗಳಿರದೆ, ತ್ರಿಪದಿ ಅರ್ಧ ಚೌಪದಿ ಮೊದಲಾದವುಗಳ | . 


ಕೂಡುವಿಕೆಯ " ಚಳಕು' ಗಳಿರುವುವು (ಕನ್ನಜಾ. ೯೩). 
[ «ಮರಾ. ಚಳಕ" ] 


ಚಳತೊಂಬು 


ಚಳಕೆ, ಚಳಿಕ್ಕೆ (ನಾ). ೧.೩ ಚಳಕಿಗೆ: ವೈಡೂರ್ಯದ ಹೀರಗಡಗ 
ಚಳಕೆಗಳ (ಜನರಾ. ೯-೧೪೦).ಚೆಳಿಕೆ: ೧ ಪಾಣಿ ಕಂಕಣ ಚಳಿಕೆ ಹಿಂಬಳೆಯು 
(ಜಿನಮು. ೦೨-೩೯); ಕರದ ಕಂಕಣ ಚಳಿಕೆ ಹಿಂಬಳಿ ಕೊರಳ ಸರೆ (ಚಿರಾಮ. 
೨8-೪೦). ವಿ. (ಕರಾ) ಕೈಬಳೆಗಳ ನಡುವಿನ ಹಸ್ತಾಭರಣ. 

[ದೇ. 8 ತುಳು. ಚಳಕಿ) 

ಚಳಗತಿ "ಚಲಗತಿ' ನೋ. 

ಚಳಚಮತೃತಿ (ನಾ). ವೇಗದ ಚಾತಂರ್ಯ; ಅದ್ಭುತವಾದ ಚಟುವಟಿಕೆ: 
ಬಳಿಯ ರಕ್ಕಸರಥಧಿಕರೆಸುಗೆಯ ಚಳಚಮತ್ಕೃತಿಯಿಂದ ದೂಷಣ ಹಳಚಿದನು 
(ತೊರರಾ. ೩-೬-೦೪). [ಚಳ (ಚೆಲ್ಲ) * ಚಮತ್ಕೃತಿ] 

ಚಳಚಳ (ನಾ). ಒಂದು ಅನುಕರಣ ಶಬ್ದ : ಅಪ್ಪವಿಂಗೆ ಇಳಿಜಾರಿನಲ್ಲಿ 
ಚರಿಸುವಾಗ ಹುಟ್ಟುವ. ಬುಳುಬುಳು ಚಳಚಳ ಭೋರ್ಭೋರೆಂಬ ಶಬ್ದ 
ಉಂಟು (ವಶಶಾ. 11, ೩೨). ೬ 

ಚಳಚಳನೆ (ಅ). ೧. ಥಳಥಳನೆ: ಚಳಚಳನೆ ಮಿಂಚಿತ್ತು ಸಿಡಿಲ ಕೈದೀವಿಗೆ 
ವೊಲ್‌(ಕಮದ. ೦೯೩ ಪ್ರಯೋ);ಬಳಬಳನುದುರುತಿರ್ದುದು ಕರ್ಮ ಚಿತ್ಪ_ಭೆ 
ಚಳಚಳನೊಳಗೇಜುತಿಹುದು (ಭರಕ. ೭೭-೩೪).. ೨. ಬೇಗನೆ; ಲಗುಬಗೆ 
ಯಿಂದ ಕೂಡಿ : ಭೋಜನಕೆ ಸಲುವುಪಕರಣವನಲ್ಲಲ್ಲಿಗೆಲ್ಲಕೆ ಚಳಚಳನನು 
ಗೊಳಿಸಿದರು (ಧರಡ. 9-86); ಚಳಚಳನೆಯ್ದಿದರಂಗ ಶೃಂಗಾರಾಂಶು 
ತಳತಳನತ್ತಿತ್ತ ಕೆದಅ (ಧರಣ. ೩0-4). [ ಆಚಲ್ಯ + -ಲನೆ] 

ಚಳಚಳಿಸು (ಕ್ರಿ). ಲಕಲಕಿಸು; ತಳತಳಿಸು ; ಉಜ್ವಲವಾಗು : ಸಿರಿ 
ಸೋರ್ವ ಮುಖಪದ್ಮಂ-ಚಳಚಳಿಸೆ (ರಾಮಾರೈ. ೬೯-೨೪). 

[ ಆಚಲ್ಯ * ಇಇಸ್ಟು) 

ಚಳಚಿತ್ತ "ಚಲಚಿತ್ತ' ನೋ. 

ಚಳಣ, ಛಲ್ಲಣಿ (ನಾ). ೧. ಅಡಿ ; ಪಾದ ; ಚರಣ : ನರೇಂದ್ರಂ.. . . 
ಭೀಷ್ಮರ ಚಳಣಯಂಗಕ್ಕೆಟಗೆ (ಪಂಪಛಾ. ೦೨-೬೦); ಜಳದೇವತೆ ಕೋಡುವ 
ತಿಳಿಗೊಳದೊಳಗಿರ್ಪಂತೆ ಶೀಲವತಿ ಸೀತೆ ವಿನಿಶ್ಚ ಳಮಿರೆ ಮನದೊಳ್‌ 
ಜಿನಪತಿ ಚಳಣಂ ದಳ್ಳುರಿಯ ನಡುವೆ ಕೋಡುತ್ತಿರ್ದಳ್‌ (ಪಂರಾಮಾ. 
೦೬-30). ಛಲ್ಲಣಿ : ೨. ಚಲನೆ ; ಹರಿದಾಟ : ಉದುಕದ ಛಲ್ಲಣಿಯಿಂದ 
ಚಂದ್ರ ಕಂಪನೆ ಅನುಭವಿಸುವಂತೆ (ತತ್ತ ಚಿಂ. ೩-೦೩). [ ಸಂ. ಚಲನ 

ಚಳತುಂಬಿ (ನಾ). ಸುಳಿದಾಡುವ ದುಂಬಿ ; ಚಂಚಲವಾದ ಭ್ರವಂರ : 
ಗೊಂಚಲನಾಗೋತ್ತರ ಚಳತುಂಬಿಗೆ ಗುಣಗುಟ್ಟುವುದೆ ಮಾಯಾ 
(ಜಿದಾವ. ೩೬-೦). [ಚಳ್ಕ (ಎಚಲ್ಯ) * ತುಂಬಿ, ] 

ಚಳತುಂಬು, ಚಳತೊಂಬು (ನಾ). ಓಲೆಗೆ ಸೇರಿಸುವ ಜಂವಂಂಕಿಯಂಂತಹ 
ಅಲ್ಲಾಡುವ ಒಂದಂ ಆಭರಣ: ಫುಲ್ಲಲೋ ಚನೆ ಚಳತುಂಬು 
ಮಾನ ಬಾವುಲಿಯ . . . ಕರ್ಣದಲಿಟ್ಟು (ಶ್ರೀಕೃ್ಕಪಾ. ಎ೦); ನೀಲದ 
ಬಾವುಲಿ ಚವುಕಳಿ ಚಳತುಂಬು ತೂಬು ತಕ್ಕಡಿ ಇಟ್ಟರು (ಕರ್ನಾಕ. ೩೦೮) ; 
ಮುಗಿಲಲ್ಲಾಡುವ ಬಾವಿಲಿ ಮಲ್ಲಿಗೆ ಕಿವಿಗೊಪ್ಪು ಓಲೆಕೊಪ್ಪು ಚಳತುಂಬ 
(ಗರಿ. ೦೦೬-೯): ವಾಲೇಗೆ ಚಳತುಂಬ ಮರತೇ ಬಂದ್ವು (ನಾಪದ. ೦೦೮). 
ಚಳತೊಂಬು : ಎಸೆವ ಕಪೋಲ ಹೊಸ ಕುಂಡಲ ಚಳತೆ೧ಂಬುಳ್ಳ ಶ್ರವಣ 
(ಪುರಂದ. ೦-೦೯೦-೪). 

[ ಚಳ್ಳ (ಎ ಚಲ್ಮ) * ತುಂಬ್ಕು./ತುಳು. ಚಳತುಂ, ಚಳ್ತುಂಬು) 

ಚಳತೆ (ನಾ). ೧.ಚಂಚಲತೆ ; ಚಪಲತೆ: ತಿಳಿವು ತಿರುಗಿತು ಲಾಸ್ಕಲೀಲೆಯ 
ಚಳತೆ ಚಂಡಿಸಿ ಹಿಂಗಿಹೋಯಿತು (ಪ್ರಥುಲೀ. ೭-೩೪). ೨. ಲಗುಬಗೆ ; 
ತ್ವರೆ ? ಹಿಡಿಗುದುರೆಯ ಸಾವಿರವ ಬಿಡದೆ ಚ[ಪಾಕಾಂ. ದಚ್ಚೆ]ಳತೆ ಮಾಡಿ 
ತಂದೊಬ್ಬಸಿದನಂದು ಕಡುಗಲಿ ರಾಮನಾಥನಿಗೆ (ಕುರಾಸಾಂ. ೪೨-೮೦). 

(ಸಂ. ಚಲತಾ। 
ಚಳತೊಂಬು "ಚಳತುಂಬು" ನೋ. 


ಚಳದಳ 


ಚಳದಳ "ಚಲದಲ' ನೋ. 

ಚಳನ "ಚಲನ' ನೋ. 

ಚಳನತಳ (ನಾ). ಪಾದತಲ ; ಕಾಲಡಿ : ಚಳನತಳಂಗಳಂ ತೊಳೆದು ಮುಂ 
ಬಟ್‌ಕಟಕ ಯೆ ತೀರ್ಥವಾರಿಯಿಂ . . . ಫಳಕುಳದಿಂ ಧರಾಧಿಪತಿ ಪೂಜಿಸಿದಂ 
(ದಂದ್ರಪು. ೦೪-೯೪); ಚಳನತಳದ್ಕುತಿಚ್ಛಲದೆ ಕೆಂಬಿಸಿಲಂ ಕಿಡೆ ಮೆಟ್ಟಿ... 
ಪೊಜಮಟ್ಟಳೊರ್ವಳಭಿಸಾರಿಕೆ ಭೂಚರ ಚಂದ್ರಮೂರ್ತಿವೋಲ” (ವರ್ಧಪು. 
೬-೪೮). [ಚಳನ (-ಚಲನ) + ತಳ್ಳ (ಎತಲ)] 

ಚಳಪಳ" (ನಾ). ಒಂದು ಅನುಕರಣ ಶಬ್ದ : ನೀರು ಸುರಿಯುವಾಗ 
ಚಳಪಳ ಸದ್ದು ಕೇಳಿಸುತ್ತಿತ್ತು (ರೂ0). 

ಚಳಪಳನೆ (ಅ). ಚಳಪಳ ಎಂಬ ಸದ್ದಿನೊಡನೆ : ಚಳಪಳನೆಳ್ಳು 
ಚಿಮ್ಮಿ ಗರಿಗಳ್‌ ಪೊಳೆಯಲ" ನೆಗೆದೆಳ್ಲು ಮತ್ತೆಯುಂ ತಳತಳಿಸುತ್ತೆ 

. ತೋರ್ದುದಾ ವಳಸಿತರತ್ನ ಕೋಶಮೆನಿಸುತ್ತೆ ಧರಾತಳದೊಳ* 

ನಿರಂತರಂ (ಹಾಲಾಸ್ಕ. 9-೯-೨೦). [ಚಳವಳ - ಆನೆ] 

ಚಳಬಳಿಕೆ (ನಾ). ೧. ಲಗುಬಗೆ; ಚಪಲತೆ; ಚಳಕ; ವೇಗ: ಚಳಬಳಿಕೆಗಳ 
ಚಾರುತುರಗಕುಲವನುವಾಗಿ ನಿಂದವು (ಸೋಮಶ. ೬-೨೮); ಭಾವಿಸುವೊಡಾ 
ಚಳಬಳಿಕೆಯನು ತಾವೆ ಬಲ್ಲರು ದೇವಭಕ್ತರು (ಪ್ರಥುಲೀ. 3೩-೨6); ಕುಣಿದ 
ವಸುರನ ರಥದ ಹಯ ದಿನಮಣಿಯ ದಿವ್ಯವರೂಧವಾಜಿಯ ಹಣೆಗೆ 
ಹೊಂಚುವ'ಖುರದ ಚಳಬಳಿಕೆಯ[ಐಾಕಾಂ. ಪುಟದ ಚಲಗತಿಯ)ಛಡಾಳದಲಿ 
(ತೊರರಾ. ೩-೨೦-೩೧) ; ಮಂಡಲಭೇದ ಚಳಬಳಿಕೆ ಚದುರೋಜೆವೆರಸಿ 
ರಣರಂಗದೊಳ್‌ . .. ಉರವಣಿಸಿದುವು (ಕೈಮಿಭಾ. ೨೫-೪೫). ೨. ಅಬ್ಬರ: 
ಪರಮವಿದ್ಕೆಯ ನೆರವಿ ನಿಲುಕುವ ಚಳಬಳಿಕೆ ಮೊಳಗುವ ಜಯಾಂತದ 
ವಾದ್ಯ ರಭಸದಲಿ (ತೊರರಾ. ೩-೦೮-9); ಕೊರಲೊಂದು ಚಳಬಳಿಕೆ 
[ಪಾಕಾಂ. ಳಕಿ]ಯನುಳ್ಳ ಪಲಬಣ್ಣದಿರವಾಂತ ಜೋಡ _ ಮೈಗಿಟ್ಟು 
(ವರ್ಧಕ. ೧೦-೦೨೬). ೩, ಗಾನದ ಇಂಪು: ಕೊರಳ ಚಳಬಳಿಕೆಯುಲಿಯೊಳ್‌ 
[ಐಾಕಾಂ. ಳಕೆಯೊಳುಳಿಯೆ]ಪುರುಷನೈದೆ . .. ಬಸಕೆ ತಪ್ಪುದಂಗನೆ (ಜನವ. 
6-೨೦) : ಛಡ್ಡೆ ಯಿಲ್ಲದೆ ತನ್ನ ಗಂಧರ್ವಗಾಯಕಮನಡ್ಡವಡುವತಲಖಳ 
ಚಳಬಳಿಕೆಯಿಂ ಕೆ೧ನರಿ (6ಂಗಪು. ೨೬-೪೬). ೪. ಸೊಗಸು; ಚುತುರ್ಯ; 
ಬಿನ್ನಾಣ (?) : ಚಳಬಳಿಕೆಯೊಳು ಚಂದದೊಳು ಬಂಧದೊಳು ನಿರ್ಮಳ 
ಮೋಹಿಗಳು ನೆರೆವಾಗ (ಧರಣ. ೩೦-೧೩೦); ಹಾವಭಾವದ ಚಳಬಳಿಕೆ 
ರಂಜಿಸೆ ತನ್ನ ಹಾವಂತೆ ಬಂದೊರ್ವಳೊಲೆದು (ರ ರತ. ೪೭-೩೮). 
೫. [ನಾಟ್ಯ] ಒಂದು ನೃತ್ಯಭಂಗಿ : ಢಾಳ ಡಿಳ್ಕಾಯೆ ಚಂಡಣೆ ಚಳಬಳಿಕೆ 
ಉಲ್ಲಾಸದಚ್ಚರಿವಡೆಯೆ ನರ್ತಿಸುತ್ತುಮಿರೆಯುಂ (ಶಾಂತೀಶ್ಶ. ೦೬-೬೭ ವ). 

[ ಚಳಬಳ್ಳ + - ಇಕೆ) 

ಚಳಬಳಿಸು (ಚಳವಳಿಸು' ನೋ. 

ಚಳಮತಿ (ನಾ). ಚಂಚಲಬುದ್ಧಿಯುಳ್ಳ ವ್ಯಕ್ತಿ : ಚಳಮತಿಯಾದೆ ನೀಂ 
ಜಡಧಿಸಂಭವೆಯಪ್ಪು ದಜಿ?೦ (ಗದಾಯು. ೪-೩) ; ಚಳಮತಿ ಬೆಸನಿ ಸುಖ 
ಪ್ರಿಯಂ (ಸೂಕ್ತಿಸು. ೦೬-8೨). [ಬೆಳ್ಳ (ಎ ಚಲ) * ಮತಿ] 

ಚಳಮಾಲೆ (ನಾ). ಪೊದರಾಗಿ. ನೇರವಾಗಿ ಬೆಳೆಯುವ ಒಂದು ಬಗೆಯ 
ಮುಳ್ಳಿನ ಗಿಡ.-ಕಂಟಿ: (೪. [?) 

ಚಳಮಿಳನೆ (ಅ). ಚಕಚಕನೆ ; ಮಿರಮಿರನೆ: `ತಾನೆ ಹೂ, ಹಕ್ಕಿ,"ಹೆಣ್ಣು 
ಕಣ್ಣೆಂದಾಗಿ ನೀಡಿ ಬಾನ್‌ಮಾನಂಗಳಲ್ಲು ಚಳಮಿಳನಾಗಿ ಆಗ ಬಗೆಯ 
ಮಿಂಚಿತ್ತು ಒಂದೇ ಬಿಂಬ (ಮುಕ್ತಕ. ೩೨-೭). [ಚಳಮಿಳ್ಳ + - ಅನೆ] 

ಚಳಯ, "ಚಳೆಯ' ನೋ. 

ಚಳಯ್ಯ, ಚಳಿಯ, ಚಾಳೆಯಂ, ಛಳೆಯ್ಯ (ನಾ). ೧. ಲಗುಬಗೆ ; 
ವೇಗ; ಶೀಘ್ರತೆ: ಕಟ್ಟುಯತನಂಗಿ ಚಳಯದಿಂ ವೊಜಮಟ್ಟಂ 
(ಅನಂಪು. ೦೦-೩೬) : ಚಳಯದಲಿ ತರಿಸಿದನು ಸಂಭಾರವನು ತವಕದಲಿ 


೨೭೮೭ 


26 


80 


ಚಳವಳ 


(ಕೌಶಿರಾ. ೦-೩೮). ೨. ಚಲನ ; ಗತಿ: ಸುಳುಹಿನ ಸೂಕ್ಷ್ಮದ ತಿಳುಹಿನ 
ಚಳಯವ ತಾಳ್ವೆಡೆಯ ಬಲ್ಲರೆ ಬಲ್ಲರೆಂಬೆ (ಮೋಳಿಮಾ. ೦೦೩-೪೦೨). 
ಚಳೆಯ್ಕ: ೧. ಪಟನೀರಿಂದಂ ಮರ್ದಿಸಿ ಟಳೆಯ[ಪಾಣಂ. ವಳಯ)ದೊಳಂ 
ಪೂಸೆ (ಐಮದ. ೦೦-೬೮) : ಚಳೆಯದಿಂ ಸೂತನವನಿಪನ ತರಲಾಲಯಕೆ 
(ನೀ೦ಧ್ಮ. ೪೦). ಚಾಳೆಯ; ೩. ಕುಪ್ಪಳಿಸುತ್ತ ಸಾಗುವ ಒಂದು ರೀತಿಯ 
ಚಲನ ಕ್ರಮ: “ಟಾ [ಪಾಣಂ. ದಾ] ಳೆಯಂ ಗೆ[ಪಾಕಾಂ. ದ)ತಿ ಲಂಘನಂ” 
(ಮಂಗರಾ. 3೩-೯). ೪ಉ. ಕುಸ್ತಿಯಲ್ಲಿ ಅಥವಾ ಕಾಳಗದಲ್ಲಿ ಶತ್ರುವನ್ನು 
ಹಿಡಿಯಲು ಹೊಂಚು ಹಾಕುತ್ತಾ ವೇಗವಾಗಿ ಸಂಚರಿಸುವ ಕ್ರಮ: 
ಕಳಾಸ ಚಾಳೆಯ ಮಂಡಿಸೀರಣಂ ಹಣ್ಜೆಯಕ್ಕುಂ (ಮಂಗೆರಾ. 66-೩೮) ; 
ಶಕ್ತಿ ಮೊದಲಾದ ಕೈದುಗಳೊಳು ಕೇಣಮಿಲ್ಲದೆ ಚಾರಿ ಚಳಕ ಬಾಳೆಯ 
ಚದುರ್ಪಾಣಿ ಲಾಘವ ಪಂಥ ಪಾಡುಗಳನಟ್‌ದು ಬಿನ್ನೂಣದಿಂ ಗಾಯ 
ಗಾಣಿಸಿದರತಿಬಲರು (ಕೈಮಿಛಾ. ೨೨-ಟ), ೫. [ಸಂಗೀತ] ಸ್ವರ ವಿನ್ಮಾಸ 
ಕ್ರಮ : ಗತಿ ಗಮಕ ಗಹಗಹಿಕೆ ತಿರುಪು ಚಾಳೆಯ ಕೊಂಕು ಜತಿ ಜೋಕೆ 


ಮಾರ್ಗವಣೆ ... ನುತ ಶುದ್ಧ ಸಾಳಂಗ ಸಂಕೀರ್ಣಮಂ ಯಥೋಚಿತ 
ತಾರ ಮಧುರಮಂದ್ರಂಗಳಿಂ ಹಾಡಿ ಭೂಪತಿಯ ದುಗುಡವನು ತೊಳೆದರು 
(ಹದಕಾ. ೭-೬) ; ಗಹಗಹಿಕೆವಡೆದ ವಹಣಿಯ . . . ಮಹ ಚಾಳೆಯದಲ್ಲಿ 


ಮೂರ್ತಿವಡೆದುದು ರಾಗಂ (ಹುಕೋಶ. ೨-೨೪). ೬. [ನಾಟ್ಯ] ನೃತ್ಯದಲ್ಲಿ 
ಹೆಜ್ಜೆಯಿಡುವ ಕ್ರಮ: ಪಯ ಪಾಡು ನಿಚ್ಚವಣೆ ಚಾಳೆಯಮುಲ್ಲಾಸಂ 
ತಿರುಂಪು ತಡವಿತ್ತಡಮುನ್ನಯನವಿಶೇಷಂ ಡಿಳ್ಳಾಯಿಯ ಲುಳಿ 
ಪುದಿದುಸುರಮೆಸೆವಿನಂ ನರ್ತಿಸಿದಳ್‌ (ಛರ್ಮಖಿ. ೨-೨೬); ಶೋಳ ನೀಡಿದಳು 
ಮನ್ಮ ಧನೊಜಕಯಿಂದುರ್ಚಿ ಬಾಳ ನೀಡಿದನೊಯೆಂಬಂತೆ ಚಾಳೆಯದೊಳು 
ಹೊಳೆದಳು ರಾಜಸುತರೆದೆ ಹೋಳಾಗುವಂತೆ ಹೊಮ್ಮಿಟ್‌ದು (ಧರಣ. 
೦೨-೬೬); ಅತಿ ಸೂರಿಯಲಿ ಚಾಳೆಯವಾಗಿ ತಿರುಹಿದಳು(ಉತ್ತರಾ. ೨೭-೦೮). 
ಛಳೆಯ: ೧.ಛಳೆಯದಲಿ ಬರಹೇಳು ನಿನ್ನೀ ತಲೆಯೊಡೆಯನಹ ವಿಷ್ಣುವನು 
(ನಿಛಾಗ. ೭-೭-೦೦). ([ ಇಪ್ರಾ. ಚಲಿಅ. / ಸಂ. ಚಲಿತ) 

ಚಳಯಂಗುಡು "ಚಳೆಯಂಗೊಡು' ನೋ. 

ಚಳಯಂಗೊಡು "ಚಳೆಯಂಂಗೊಡು' ನೋ. 

ಚಳಯಂಬೆಆು (ಕ್ರಿ). ಜಲಸೇಚನವನ್ನು ಪಡೆ ; ಸಿಂಪಣೆಯನ್ನು ಪಡೆ: 
ಕ್ಷಿತಿತಳಂ ಸದ್ರಾಗದಿಂದೆಂಬಿನಂ ಘನಕಾಶ್ಮೀರದ ನೀರಿನಿಂದೆ ಚಳಯಂ 
ಬೆತ್ತೆತ್ತಲುಂ . . . ಮಾಡಿತ್ತು ಸಂತೋಷಮಂ (ವರ್ಧಪು. ೧೩-೭೫). 

'[ಚಳಯ, (ಆಚಳೆಯ,) * ಪೆಜ್ಮು) 

ಚಳಯಗೊಡು ಚಳೆಯಂಗೊಡು' ನೋ. 

ಟಳಯಿಸು "ಚಲಿಸು' ನೋ. 

ಚಳವಳ, ಚಳವಳಿ, ಚಳಂವಳಿ (ನಾ). ೧. ಚಲನೆ; ಅಲ್ಲಾಡುವಿಕೆ ; 
ಜರಗುವಿಕೆ. "ಚಳವಳಿಸು' ಪರಾ.೨. ಚಟುವಟಿಕೆಯಿಂದ ನಡೆಸುವ 
ಸಾಮಾಜಿಕ ವಿಡಾಯ; ಸಾಮೂಹಿಕ ಕ್ಷೋಭೆ ; ಯಾವುದಾದರೂ 
ಒಂದಂ ಪದ್ಧತಿ. ಕ್ರಮ ಅಥವಾ ಕಾನೂನಿನ ವಿಷಯವಾಗಿ ನಡೆಸುವ 
ಸಾಮೂಹಿಕ ಆಂದೋಲನ: ನನ್ನ ಮಿತ್ರರ ಪ್ರೀತಿಯ ಚಳವಳಕ್ಕಾದರೋ 
ಇದೇ ಒಂದು ನೆವವಾಯಿತು (ಜೀವಸಾ. ೯); ರಾಷ್ಟ್ರೀಯ ಚಳವಳದಲ್ಲಿ 
ಸೇರಿಕೊಂಡು ತ್ಕಾಗಬುದ್ಧಿಯಿಂದ ದೇಶಸೇವೆ ಮಾಡಿದ ವೀರವ್ಯಕ್ತಿ 
ಅವರು (ರಾಜವ. ೨೭) ; ಬ್ರಿಟಿಷರ ಕಾಲದಲ್ಲಿ ನಾಟ್ಕಕಲೆಯನ್ನೆ ಬಹಿಷ್ಕರಿಸ 
ಬೇಕೆಂದು ಚಳವಳವೆದ್ದಿತ್ತು (ಧಾರದ. 8೩೦). ಚಳವಳಿ: ೨. ಸ್ವದೇಶಿ 
ಚಳವಳಿಯ ಸಮಯದಲ್ಲಿ ... ತಂದೆಯವರು ತಮ್ಮ ನೌಕರಿಯನ್ನೂ 
ಬಿಡುವ ಪ್ರಸಂಗ ಬಂದಿದ್ದು' (ಭಾರತಿ. ೨): ಕರನಿರಾಕರಣೆಯ ಚಳವಳಿಯ 
ಸಮಯದಲ್ಲಿ . . . ಅಲ್ಲಿ ಇದ್ದೆ (ಲದುಜ. ೦೦). ಚಳುವಳಿ : ೨. ಇವರು 
ಹೂಡಿದ ಚಳುವಳಿ ಯುರೋಪಿನ ಬೌದ್ದಿಕವಿಕಾಸವನ್ನು ತ್ವರೆಗೊಳಿಸಿತು 


ಚಳವಳಿ 


(ಕನ್ನಸಂ. ೨೨); ಸ್ವಾತಂತ್ರ್ಯದ ಚಳುವಳಿ ತೀವ್ರವಾಯಿತು (ಭಾರದ. ೪೨೮) ; 

ಕ್ಷೂಮನಿವಾರಣೆಗೆ . . . ತಿಲಕರು ಚಳುವಳಿಯನ್ನೆ ಹೂಡಿದರು (ಸ್ಮಾವೀರ. 

ಚಳುವಳಿ -ನಿಂತಿತ್ತು ಕಾಲೇಜು ತೆರದಿತ್ತು (ಇಂಜಾಪ. ೩೯-೮೨). 

[ ಮರಾ. ಚಳವಳ] 

ಚಳವಳಿ "ಚಳವಳ' ನೋ. 

ಚಳವಳಿಖೋರ (ನಾ). ಚಳವಳಿ ಮಾಡುವವನು ; ಚಳವಳಿ ಮಾಡಂವ 
ಸ್ವಭಾವದವನಂ: ಈ ಚಳವಳಿಖೋರ ಮಂದೀ ಮನಸೂ ಬಲೇ ಚಂಚಲ 
(ತಿಡುಗು. ೧೨). [ಚಳವಳಿ « - ಪೋರ(<-ಕೋರ್ಯ)] 

ಚಳವಳಿಸು, ಚಳಬಳಿಸು (ಕ್ರಿ). ೧. ಅಲುಗಾಡಂ ; ಅಲ್ಲಾಡು ; ಚಲಿಸು: 
ಅಳವಳಿಸಂ ಬೆಬ್ಬಳಿಸಂ ಕಳವಳಿಸಂ ಕನಲನೊನಲನಳ್ಳಂ ಬಳ್ಳಂ ಚಳವಳಿಸಂ 
ಚಪ್ಪರಿಸಂ 'ತಳವಳಿಸಂ ಬೇಸಣಕಿಯ್ದಿ ಬೆಳ್ಕೊಗದಿನಿರಂ (ಅಜಿಪು. ೩-೯೦); 
ಕೌತುಕವಿದೇನೆಂದು ಚಳವಳಿಸುತಿರಲೆಲ್ಲರು(ಜನಮು. ೩೦-೩೯). ಚಳಬಳಿಸು : 
೨. [ನಾಟ್ಯ] ನೃತ್ಯಭಂಗಿಯಂನ್ನು ತೋರು: ತಾಳದಲಿ ತರಹರಿಸಿ ಮೆಲ್ಲನೆ 
ಮೇಳದಲಿ ಮೈನಿಗುರಿ ಕರ ಸಂಚಾಳಿಯಲಿ ಚಳಬಳಿಸಿ ತಿರುಪಿನ ಮಡುಪಿನಲಿ 
ಮಣಿದು... ವಿನುತ ಮರಾಳಗತಿಯಲಿ ಗಮಕಿಸುತಮೊಬ್ಬರ್ದಳಾ 
ಮಾಯೆ (ಪ್ರಭುಲೀ. ೪-೫೬೩). [ಚಳವಳ . _ ಇಸು, ] 

ಡಳಾಯ (ನಾ). ಸಾಗಾಣಿಕೆಯ ಸಂಂಕ ; ಸ್ಮ ಳದಿಂದ ಸ್ಥಳಕ್ಕೆ ಸಾಗಿಸುವ 
ವಸ್ತುಗಳ ಮೇಲೆ ಸಾಗಣೆಗಾಗಿ ಹೇರಂವ ಸುಂಕ : ಉಳಿದ ಶೇಷವುವಂ 
ಚಳಾಯವುವಂ ಬಿಟ್ಟು (ಎಕ. ೪1, ತರೀಕೆ. ೨0-೨೭; 1195); ಆರು ವರ್ಷ 
ಗಳ ಹಿಂದೆ ದಾಯದೆರೆ ಎಲ್ಲದರ ಜತೆಗೆ ಚಳಾಯವನ್ನೂ ಘಟಿಕಾಸ್ಕಾನಕ್ಕೆ 
ಮಾಯೆಕೊಡಲಾಯಿತು. (ಸವತಿ. ೨೧). [ಚಳ್ಕ(ಐಚಲ್ಯ) + ಆಯ, 

ಚಳಿ,, ಸಳಿ; (ಕ್ರಿ). ಚಳಿತಂ, ಸಳಿತು (ಭೂತನ್ಕೂ) - ೧. ಪ್ರಭಾವ 
ಕಡಮೆಯಾಗು ; ,ಸೆಡೆ ; ಹಿಂದೆಗೆ ; ಕಂಗ್ಗ ; “ ಚಳಿ-ವಿಗತಪ್ರಭಾವೇ 
(ಶಕ್ತಿಗುಂದು), ಶೀತೇ ಚ ” (ಶಮಧಾ) ; ಕಳ್ಳ ಕಸವರವಂನೆಲ್ಲಮನೇ 
ಗೆ ಯ್ದೆ ಯೆಂದು ಬೆಸಗೊಂಡೊಡನಿತುಮಿರ್ದುವಯ್ಸಾಸಿರಮಜುಸಾಸಿರ 
ದೀನಾರಮೆನ್ನ ಸೂಳೆಗೆ ಬಿಯಮಾದುದುಟಿದುವೆಲ್ಲ[ಂ) ವಣ್ಣ[0) 
ಚಳೆಯದಿರ್ದುದೆಂದೊಡೆ (ವಡ್ಮಾರಾ. ೧೨೩-೨೩); ತು೦ಗಕುಚದ್ವಯ 
ಶೈಲದುರ್ಗ ಮಂ ಚಳಿತ[ಐಾಉಾಂ. ತಳೆದ]ಡರ್ದೇಟ೨ದಂಗಜನುಂ (ಗಲಾಯು. 
6- ೩4೯); ಸುನಂದೆಯ ನುಡಿಗೆ ಚಂಡಶಾಸನನೇವೈಸಿ ಮುಳಿಯದೆ 
ಲಜ್ಜೆಯಿಂ ಚಳಿಯದೆ ಮತ್ತುಮಿಂತೆಂದಂ (ಅನಂಪು. ೧೦-೦ವ)) ಚಳಿಯ 
ದಾಹವಕಾಂಕ್ಷೆ ಯಕ್ಷರಿಗೆಲೆಲೆ ನೋಡಾ (ಉಕ್ತರಾ. ೭-೩೧); ಬವರಿವರಿವ 
ಚಮ್ಮಟಿಗೆಗೆ ಚಳಿಯದ ಕಡಿಯಾಣಮಂ ಕೈಗೊಳದ ಬಗೆಯ" ಬಗೆದಂತೆ 
ಕಂಡು (ರಾಜರೀ. ೬-೧೧ ವ) ; ನಿಮ್ಮಾ ಬಲ್ಮೆಯ ಜಂಕಣೆಗಂ ಕಣೆಗಂ ಚಳಿತ್‌ 
(ಕಾಮಾಕ್ಕ. ೧೧-೨೭). ೨. ಬಳಲಂ ; ಸೋಲು ; ಸೋತುಹೋಗು : 
ಕೆಯ್‌ ಚೆಚ್ಚರಿಕೆಯ ಚಲದಿಂ ಕೆಯ ಚಳಿವಿನಮಿಟ್‌ದರೆರಡು ಬಲದೊಳ 
ಮದಟರ್‌ (ಪಂಪಥಾ. ೧೩-೬೪); ಖಳಿಲ್‌ ಖಳಿಲ್‌ ತೊಪ್ಪು ತೊಪ್ಪು 
ಛಳಿಲ" ಛಳಿಲೆಂದು: ಕೊಳ್ವ ಬಡಿಗಂ ಚಳಿತು (ಧರ್ಮಾಮ್ಮ. ೬-6೮) ; 
ಬಳಸಿ ತೊಟಲ್ಲಿನ್ನಡಿಗಳ್‌ ಚಳಿತುವು ಕಣ್‌ ನಂದಿ ಬಂದಪುದು (ಲೀರಾವ. 
೧೪-೭೨) ; ಅವ ಪರಿಯೊಳಾದೊಡೆಯು ಚಳಿಯದೆ ಮತ್ತೆ ಶ್ರೀವರನೊಳು 
ತೊಳಲಿದರೆ ದೇವದೇವನ ಕಾಣಲಹುದು (ಕೃಷ್ಠಗೋ. ೨-೯೯). ಸಳಿ,: 
೨. ತಲೆ ಸಳಿತು ಕೈಮಲ್‌ದರಂತೆ ಯೆಸುವಾಳುಗಳ್‌ ನಿಲೆ ಕಂಡು 
(ಸಮ್ಮಕ್‌. ೮-೩೮). [ದೇ.॥ತಮಿ. ತುಳು. ಚಲಿ] 

ಚಳ್ಳಿ, ಛಳಿ, ಸಳ್ಳಿ (ನಾ). ೧. ಶೀತ; ಶೈತ್ಯ ; ಥಂಡಿ: “ ಚಳಿ-ವಿಗತ 
ಪ್ರಭಾವೇ(ಶಕ್ತಿಗುಂದು), ಶೀತೇ ಚ” (ಶಮಧಾ); ಚೆಳಿ ಬಿಸುಪು ಬಿಸುಪು 
ಚೆಳಿಯನೆ ಬಳೆದುದು ಹಿಮರಾಜತೇಜಮಿಾ ಜಗದೆಡೆಯೊಳ*(ಗರಿಕ. ೯-೭೪); 
ಗಿರಿಯ ಶೃಂಗಾಗ್ರದೆ ಚಳಿ ಮಳೆ ಬಿಸಿಲೆನ್ನದುರುತರ ಯೋಗಮಾರ್ಗದಲ್ಲಿ 


ar): 


೨೭೮೮ 


ಶಿ 
ಐ 


46 


ಚಳಿಗಿರಿ 


. ಯೋಗೀಶ್ವರರಿರುತಿಹರು (ಕಂನವಿ. ೨-೩೧); ಅಲ್ಲಿ ಕೊರಗೆಂಬು 
ದಿಲ್ಲಮ್ಮ. ಆಲ್ಲಿ ಚಳಿ ಛಿದ್ರವಿಲ್ಲಮ್ಮ (ಇಂಗೀತ. ೮೯-೬). ೨. ಹಿಮ ; 
ಮಂಜಂ . "ಚಳಿವೆಟ್ಟು' ಪರಾ. ೩. ಚಳಿಜ್ವರದಲ್ಲಿ ಬರುವ ವೈ 
ನಡಂಕ : ಅವನಿಗೆ ಚಳಿ ಬಂದಿತ್ತು (ರಂ). ಛಳಿ: ೧. "ಛಳಿಗಾಲ 
ಪರಾ. ೩. "ಛಳಿಜ್ವರ' ಪರಾ. ಸಳ್ಳಿ : ೧. ಬೆಂಕಿಗೆ ಸಳಿ'ಬಂದು ಉದಕವ 
ಕಾಯಲಾಗಿ ಹಿಮ ಹಿಂಗಿ ಜ್ವರ ಬಂದಿತ್ತು (ಸಗಜೊ. ೬ಬಿ; ಏನು ಕಾರಣ 
ಮಾಗಿ ನೀನಿಂತು ಮೌನದಲ್ಲಿ ಮಂಡಿಸಿರ್ಪೆ . . . ಸಳಿ ಮಳೆ ಘಾಳಿ ಬಿಸಿಲ 
ಬೇನೆ ಬಾಯಾಜ್‌ಕೆ ಪಸಿವು ಮುಂತಾದ ವೇದನೆಗಳೊಂದುಂ ಗಣನೆಗೆ ತಾರದೆ 
(ಛಾರಶಾಂ.೧೪-೭೧); ಹರಿಯುಮಿಾ ಹಿಮಕಂಜಿ ಕಲಶಾಬ್ದಿಯಂ ಬಿಟ್ಟು 

. ಉರುವ ಸಳಿ ತೊಲಗದಿರಲೋಡಿಬಂದಾಗಸದ ತರಣಿಮಂಡಲ 
ಮಧ್ಯದೋ ಳ್ಮ್ಮ ನೆಯ ವತಾಡಿಕೊಂಡಿರುವನೀ ಹೈಮಂತ ಶಕ್ತಿಯಂ 
ಬಣ್ಣಿಸಲ್ಯಾರಳವೊ ಮೂಜಗದೊಳು (ಆರ್ದಾವಿ. ೧೬೨೯). 

[ ದೇ.8 ತಮಿ. ಮಲ. ಚಳಿ: ತುಳು. ಚಳಿ, ಚಲಿ, ಸಲಿ ; ತೆಲು. ಚಲಿ) 

ಚಳ್ಳಿ "ತಳ್ಳಿ ' ನೋ. 

ಚಳಿಕ (ನಾ). ಲವಲವಿಕೆ : “ತವಕ, ಲವಲವಿಕೆ. ಚಪಲ, ಅಸವಸ, ಚಳಿಕ” 
(ಕಂನುಚು. ೮೪). 1?) 

ಚಳಿಕಿಗೆ : ಚಳಕಿಗೆ' ನೋ. 

ಚಳಿಕೆ, "ಚಳಕೆ' ನೋ. ' 

ಚಳಿಕೆ, (ನಾ). ಇಬ್ಬನಿ : ಹಿಮ : ಪರೆದುದು ಚಳಿಕೆ ರವಿಯ ಕರಂಗಳು 
ಪರಕರಸಿದವೆಣ್ಣೆಸೆಯ ಹರುಷವಾದುದು ಕೋಕಮಿಥುನ ಕೋಕನದ 
ಕೊರಗೆ ಚಕೋರ ಕೈರವವು (ಕರ್ಕಕ್‌. ೪-೭೨). [ ?) 

ಚಳಿಕೊಡು "ಚಳಿಗೊಡಂ' ನೋ. 

ಚಳಿಕ್ಕ  ಚಳಂಕ್ಕ' ನೋ. 

ಚಳಿಗದಿರ್‌ (ನಾ). ತಂಪಾದ ಕಿರಣ; ಹಿಮಕಿರಣ: ಶಶಿಯ ಚಳಿಗದಿರ್ಗಳ 
ಕುಳಿರ್‌ಕಾಂತಿ (ಶ್ರೀರಾಮಾ. ೪೨೦- ೭). 

[ ಚಳ್ಳಿ + ಕದಿರ್‌,] 

ಚಳಿಗದಿರ, ಸಳಿಗದಿರ (ನಾ). ತಂಪಾದ ಕಿರಣಗಳಂಳ್ಳವನು ; ಚಂದ್ರ : 
“ಸವಿಗಡಲಣುಗಂ . . . ನೈದಿಲ್ಲೆಳೆಯ ಚಂದ ಚಳಿಗದಿರ ಕತ್ತಲೆವಣಿಯ 
ಶಶಿಯ ನಾಮಂ” (ಕಲ್ಮಳ್ಳಿ. ೪೩): “ಚಳಿಗದಿರಂ ಕಟ್ತಿಲೆವಣಿ ಕುಳಿರ್ವೆಳಗನು 
. .. ತಣ್ಣದಿರ ಮಂಜುಗೈಯಂ ಚಂದಂ ” (ಕವಿಕಂ. ೪೩). ಸಳಿಗದಿರ : 
ಸಳಿಗದಿರನ ಕಳಂಕನುದ್ದುವವೊಲು ತಿಲಕವ ತೊಡೆದು (ಜ್ಞಾನದ. ೪೩-೮೦). 

[ ಚಳಿಗದಿರ್‌ -ಅ) 

ಚಳಿಗದಿರ್ಗಲ್ಲು (ನಾ). ಚಂದ್ರಕಾಂತಶಿಲೆ : ಎಕ್ಕಲಂ ಚಳಿಗದಿರ್ಗಲ್ಲಿನೊಳು 

ದಾಡೆಯಂ ಮಸೆದು ಪದಗೊಳಿಸುವನಿತಕ್ಕೆ (ರಾಣ. ೧೭-೭೨). 
(ಚಳಿಗದಿರ್‌ + ಕಲು(ಆಕಲ್‌)] 

ಚಳಿಗಾಲ, ಛಳಿಗಾಲ (ನಾ). ಚಳಿ ಹೆಚ್ಚಾಗಿರುವ ಕಾಲ; ಮಾಗಿ; 
ಹೇಮಂತ ಶಿಶಿರಯಂತುಗಳ ಸಮಯ : ಹರಿವ ತೊಟ್‌ಗಳ ನಡುವೆ 
ಧೃತಿಯೋಸರಿಸದುಆ್‌ ಚಳಿಗಾಲವೆಲ್ಲಂ ನಿರುತದಿಂ ಕೊರಳುದ್ದ ನೀರೊಳು 
ನಿಂದು (ಬಸಪು. ೨-೦೨) ; ಬಿಸಿಲು ಮಳೆ ಚಳಿಗಾಲವಿವು ಸಂಧಿಸಿದವೇ 
ರಘುಪತಿಯನೀಯಾಯಸವ ನೋಡಲಿಕಿದ್ದೆವೇ ಶಿವಶಿವ ಮಹಾದೇವ 
(ತೊರರಾ. 8-೨-೬). ಛಳಿಗಾಲ: ಛಳಿಗಾಲದಲ್ಲಿ ಅವು ಒಂದೂವರೆ ಅಡಿ 
ಆಳದವರೆಗೂ ಹೋಗುತ್ತವೆ (ಕೀಟಿಬೆ. ೩). 

[ ಚಳ್ಳಿ * ಕಾಲ] 

ಚಳಿಗಿರಿ (ನಾ). ಹಿಮಾಲಯ ಪರ್ವತ; ಹಿಮಾಚಲ: ಒಂದು ದಿನ ಚಳಿಗಿರಿ 
ಯ [ಶಾಕಾಂ. ವೆಟ್ಟ) ದೆಸೆಗೆ ಚೆಲ್ಲಲು ನಿತ್ಯದಂತಲ್ಲದತ್ತ ನೀ ಬಿಸುಟ ಪರಿಯ 
ತಿಳುಹೆನಲ್ಕೆ (ಪ್ರೌಢರಾ. ೪-0೪). [ಚಳಿ 4 ಗಿರಿ) 


ಚಳಿಗೊಳ* 


ಚಳಿಗೊಳ್‌ (ಕ್ರಿ). ತಣ್ಣಗಾಗು ; ಕಂಗ್ಲೂ ; ತೆಗಿ: 
ಒಲವು, ಮುಪ್ಪಿನಲ್ಲಿ ಚಳಿಗೊಳದೆ'ಗೆಲವು (ಇಂಗೀತ. ೮8-೦೮). 
[ಚಳಿ * ಕೊಳ್‌] 


೨೭೮೯ 


ಕೇಡಿನಲ್ಲಿ ಕಂಗೆಡದೆ (' 


ಚಳಿಜ್ವರ; ಛಳಿಜ್ವರ (ನಾ). ಚಳಿಯೊಡನೆ ಬರಂವ ಜ್ವರ; ಮೈನಡುಕ ; 


ದೊಂದಿಗೆ ಏರುವ ಜ್ವರ ; ಮಲೇರಿಯ ; ಇವು ಚಳಿಜ್ವರ ಅಥವಾ 
ಮಲೇರಿಯಾಜ್ವರವನ್ನುಂಟುಮಾಡುತ್ತವೆ (ಪರಜೀ. ೨೭). ಛಳಿಜ್ವರ: 
ಮಂದಾಗ್ನಿಯಲ್ಲಿ, :ಛಳಿಜ್ವರದಲ್ಲಿ [ಪಾಕಾಂ. ಛಳಿಯಲ್ಲಿ] . . . ವಮನ 


ಕ್ರಿಯೆಯ ಮಾಡಿಸುವುದು (ವೈದ್ಯಸಾ. 1, ೩೦); ಗರುಗದ ಸೊಪ್ಪಿನಲ್ಲಿ ಒಂದು |. 


ಪಾವು 'ರಸವಂ'.ಹಿಂಡಿ ಛಳಿಬರುವ ಸಮಯದಲ್ಲಿ ಕೊಡಲು ಛಳಿಜ್ವರಂ 


ಮಾಣ್ಣುಂ (ಸಕವೈ. ೭೩). [ಬಳ್ಳಿ * ಜ್ವರ] 
ಚಳಿತ್ಕ (ನಾ). ಚಳಿ ; ಶೀತ; “ಕುಳಿರ್ದುದು” (ಕತುನಿ. $. 1, ೩೬). 
[ಚಳ್ಳಿ + - ತ್ಯ] 
ಚಳಿತ್ಯ "ಚಲಿತ' ನೋ. 


ಚಳಿನಾಡು (ನಾ). ಚಳಿ ಹೆಚ್ಚಾಗಿರಂವ ನಾಡು ;. ಶೀತವಲಯದಲ್ಲಿ 
ಇರಂವ ನಾಡು : /8). [ಚಳ್ಳಿ ೬ ನಾಡು) 

ಚಳಿಯ "ಚಳಿಯ. ನೋ. 

ಚಳಿಯಿಸು "ಚಲಿಸು' ನೋ. 

ಚಳಿಲ್‌ (ನಾ). ಒಂದು ಅನುಕರಣ ಶಬ್ದ : ಪೊಸ ಪೂವಿನೊಳ್‌ ಪೊರೆದು 
ಪೊಣ್ಮಿದ (ಕ]ಂಪು ಮೊಗಂಗಳಂ ಚಳಿಲ್ಲೆನೆ ಕೊಳೆ ಪೊಯ್ಯೆ ತೀಡಿದುದು 
ತೆಂಕಣಗಾಳಿ ವಸಂತಮಾಸದೊಳ್‌ (ಪಂಪಭಾ. ೨-೩೪) ; ಉರ್ಕಂಬುಗಳಿಅಗಿ 


'ರೋಮರೋಮಕ್ಕೆ ನೆಳಿಲ್‌ ನೆಕ್ಕು ಚಳಿಲ್‌ ಚಕ್ಕು ದೊಗಲ್‌ ದೊಕ್ಕೆನೆ |. 


ನಾಂಟಿದುವರಾತಿಭಟರವಯವಮಂ (ಜಗವಿ. ೩-೮೦). 

ಚಳಿಲನೆ (ಅ). ಒಮ್ಮೆಲೆ ; ಕೂಡಲೆ: ಚಳಿಲನೆ, ಕಿಳಿಲನೆ, ಗಳಗಳನೆ, ಕಿಳ 
ಕಿಳನೆ (ಕಬ್ಮಾನು. ೦೪೦ ವ್ಯಾಖ್ಯಾ). [ಚಳಿಲ್‌ + - ಅನ್ನೆ] 

ಚಳಿವೆಟ್ಟ "ಚಳಿವೆಟ್ಟು' ನೋ. 


ಚಳಿವೆಟ್ಟಣುಗಿ (ನಾ). ಹಿವಂವಂತನ ಮಗಳು; ಪಾರ್ವತಿ: ಚಳಿವೆಟ್ಟಣುಗಿ: 


ಯಾಣ್ಮನ ಭಕ್ತ ಸಂಗನಾದಳವ ನೋಡಲ್ಕೆ .. . ಸೂರ್ಯನುದಯಂ 
ಗೈದನಾ ಸಮಯದಿ (ಏಸ್ರಾಢರಾ ೧೩-೨೪). 
[ಚಳಿವೆಟ್ಟು + ಅಣುಗಿ (-ಆ ಅಣುಂಗಿ)) 
ಚಳಿವೆಟ್ಟಳಿಯ (ನಾ). ಹಿವಂವಂತನ ಅಳಿಯ; ಶಿವ: “ಎಲರುಣಿವೆದೆಯಂ 
ಚಳಿವೆಟ್ಟಳಿಯಂ ಸಸಿದಲೆಯ . .-. ಪೇಟ್ವರ್‌ ಸ್ಮರಹರಂಗೆ ನಾಮ 
ಎದೆನುತುಂ” (ಕವಿಳಂ. ೦೫). ` [ಚೆಳಿವೆಟ್ಟು. + ಅಳಿಯ] 
ಚಳಿವೆಟ್ಟಾಣ್ಮ. (ನಾ). ಹಿಮಗಿರಿಯ ಒಡೆಯ; ಹಿವಂವಂತ ; ಚಳಿ 
ವೆಟ್ಟಾಣ್ಮನ ಪುತ್ರಿ ಸುರ್ಕೆ ಚಳಿಯಿಂ (ರಾಜರೇ. ೯-೦೭). 
[ ಚಳಿವೆಟ್ಟು + ಆಣ್ಮ (-ಆಳ್ಮ):] 
ಚಳಿವೆಟ್ಟು, ಚಳಿವೆಟ್ಟ, ಛಳಿವೆಟ್ಟು (ನಾ). 'ಹಿವುಗಿರಿ ; ಹಿಮಾಚಲ: 
“ಕುಳಿರ್ವೆಟ್ಟೈಕಿಲ್ವೆಟ್ಟುಂ ಚಳಿವೆಟ್ಟು ಹಿಮಾದ್ರಿ” (ಚತುನಿ. ೧೦) ; ಮನ್ಮಥನು 
ತಳಿರ್‌ರಥವನೇಜ* ಮುಂದೆ ಪೋಗಲ್ಕಾ ಚಳಿವೆಟ್ಟು ಕಣ್ಣೆ ರಂಜಿಸಿತು 
(ಮೋಹತ. ೬-೪೩). ಚೆಳಿವೆಟ್ಟ: ಚಳಿವೆಟ್ಟದಳಿಯ ಕೇಳುಳಿದ ಮಾತೇನೀಗ 
(ಮಲ್ಲಾರಿ. ೬-೪). ಛಳಿವೆಟ್ಟು: ಛಳಿವೆಟ್ಟಿನಿಂದಬ್ಬಿ ಪರಿಯಂತದವನಿಯು 
ತದಾಕಾರದಂತೆಸೆವುದು (ನವಮೋ. ೨-೦೮). 
ಚಳಿವೆಟ್ಟುಮಗಳ್‌ ಎ ಚಳಿವೆಟ್ಟಣುಗಿ: ಚಳಿವೆಟ್ಟುಮಗಳ ನಲ್ಲಂ ಪೇಳ್ವ 
ಶಾಸ್ತ್ರಂಗಳ್‌ (ಏಳೋಪು. ೬-೭೮). [ಚಳ್ಳಿ + ಬೆಟ್ಟು] 
ಚಳಿವೆಆು (ಕ್ರಿ). ಚಳಿಯನ್ನು ಹೊಂದಂ ; . ಶೀತದಿಂದ ಬಾಧೆಪಡು : 


ಭೀತಿಯಲಿ ಚಳಿವೆತ್ತು ನಡುಗುವಂದದಿ ಪೇಳ್ಮ ರಣದುಮ್ಮಳಿಕೆಯ ಬಹಳ. 


ನಿಷ್ಮರವ (ಮೋಹತ, ೩9-೪೩). [ಳ್ಳಿ * ಪೆಲ್ಯು? 


ಚಳೆಗೊಡು 


ಚಳಿಸು, ತಳಿಸ,' ನೋ. 

ಚಳಿಸ್ಕು "ಚಲಿಸಂ' ನೋ. . 

ಚಳುಕಿ, "ಚಳಂಕ್ಕ' ನೋ. 

ಚಳುಕ್ಕಿ (ನಾ). ಒಂದಂ ಬಗೆಯಂ ವಿತಾನಂ: “ಚಳುಕಿಯೆನೆ ಶಿಂಶುಮಾರಂ” 
(ವಸ್ತುಕೋ. ೨೩-೬). [?] 

ಚಳುಕಿಡು (ಕ್ರಿ). .ನರಗಳ ಮಿಡಿತದಿಂದ. ಬೇನೆಯಂಂಟಾಗು; ನರಗಳಲ್ಲಿ 
ಚಂಚ್ಚೆದಂತೆ ನೋವುಂಟಾಗಂ: ನವಮಾಸ ಪೂರೈಸಲಾ ಸತಿಗೆ 
ಬಿಡದೊಡನೆ ದಿವದಲ್ಲಿ. ಕಾಂಚಿ ಕಟಿ ಮಿಡಿಮಿಡಿದು ಚಳುಕಿಡಲ್‌ (ಪರಶು. 
೩-೪೯). [ಬಳುಕು (ಚಳಕ) * ಇಡು] 

ಚಳುಕು, "ಚಳಕ" ನೋ. 

ಚಳುಕ್ಕು (ನಾ). (?) : ಅಳರಶರಕೇಳಿಪೆಂಪಿಂದಲಾಸ್ಯಶ್ರೀಯ ಚಳುಕಿನಿಂ 
ನೋಳ್ಪರಂತಃಕರಣತುಷ್ಟೆಯ ಸುಸೋಪನೇವರ್ಣಿಸುವೆನು (ಜನಮು. 
೨-೦೨). {?] 

ಚಳುಕ್ಯ, ಚಲಿಕ್ಕ, ಚಳಿಕ್ಕ, ಚಳುಕಿ,, ಚಟಕ್ಕ, ಚಾಳೋಕ್ಕ, ಸಳುಕಿ 
(ನಾ). ಎ ಚಾಲಂಕ್ಕ: ಸತ್ಯಾಶ್ರಯವೆಸರೆಸೆದುದಾ ಚಳುಕ್ಕಾನ್ವಯದೊಳ್‌ 
(೫೩೮. ೨-೨-3೦: 1068). ಚೆಲಿಕ್ಕ: ಚಲಿಕ್ಕೋ ವಲ್ಲಭೇಶ್ವರಃ 
(ಎಇ. ೫೫೪1, ೪-೩: 648). ಚಳಿಕೈ: ಸಮಜನಿ ನವಮಸ್ತ ಸ್ಯ ರಾಜ್ಞಶ್ಚಳಿಕ್ಕ 
ಕ್ಕೂಪ (ಎಕ. ೫11, ಶಿವಮೊ. 5೩-೧೪; 1587). ಚಳುಕ್ಕಿ : ಚಳುಕಿ 
ವಂಶೋತ್ತಮರಂ (ಎಇ. ೫೪1, ೩೮-೩: 1107). ಗಿ ಚೆಲಿಕ್ಕ: 
ಚಟಕ್ಕರನ್ವಯಂ ನೆಗಳೆ ನಗಳ್ತೆಯಂ ತಳೆದು .ತಂನೆಯ . ತೇಜದೊಳಾಣೆ 
ಯೋಲೆಯಂಂಡಿಗೆ ಸಲೆ ಸಾಧ್ಯವಾದ ನೆಲನಂ ತಳೆದಂ ನೃಪಮೇರುತೈಲಪಂ. 
(ಕಇಆ. ೯೫-೪-೯; 32ನೆಯ ಶತ). ಚಾಳೋಕ್ಯ: ನನ್ನಿಯಂ ಪೇಳುವೆನರಸ 
ಕೇಳಿನ್ನು ಚಾಳೋಕ್ಕಾನ್ವಯದವರು ಮುನ್ನ ನಿಕ್ಷೇಪಿಸಿದುದೆಂಬತ್ತೆಂಟು 
ಕೋಟಿ ಧನ ನಿನ್ನ ಸಿಂಹಾಸನದ ಕೆಳಗಿದೆ (ಬಸಪು. 8-೩೭). ಸಳುಕಿ.: ವಿದಿತ 
ಶ್ರೀ ಸಳುಕಿ ರಾಜ್ಯ[ದೊ]೪* (ಸ9ಇಇ. 1-1, ೦೪-೧೩; 872). 

[ಆ ಸಂ. ಚಾಲುಕ್ಕ] 

ಚಳುಪು (ನಾ) ಇಚಳಕ್ಕು : (8). [2]. 

ಚಳುಮ (ನಾ). ಎ ಚಳಕಂ, : ಯೋನಿಯೋನಿಯಲ್ಲಿ ಭೇದ ಚಳುಮ 
ರುಜಾ ಇತರ ತೋದ ನೋವು (ಬಾಹಟೀ. ೨-೦-೭೭ ವ. [?] 

ಚಳುವಳಿ "ಚಳವಳ' ನೋ. 

ಚಳೆ, "ತಳ್ಳಿ' ನೋ. 

ಚಳ್ಳೆ “ಚಿಲ್ಲ'.ನೋ: 

ಚಳ್ಳೆ "ಸೆಳ್ಳೆ' ನೋ. 

ಚಳ್ಳೆ "ತಟ್‌' ನೋ. 

ಚಳ್ಳೆ (ನಾ). ೧. ಒಂದಂ ಬಗೆಯ ಬಟ್ಟೆ : ದೇವಾಂಗದ ಚಳೆಯ..ಪಟಯ 
ಪಟ್ಟಾವಟ್‌ಯೆಕ್ಕಾರೋಹಣದ ಕಕ್ಕರವಬಿಯಿಗೆಯ ದುಗುಳದ ಪಾಗಂಡಂ 
ಗಳಂ . . . ತೊಟ್ಟು (ಮಜಾನೇ. ೯-೪ ವ)..೨. ಚೆಕ್ಕಮ್ಯಕ್ಕಳನ್ನಾಗಲಿ, 
ಅಶಕ್ತರನ್ನಾಗಲಿ ಎತ್ತಿಕೊಂಡು ಹೋಗಂವುದಕ್ಕಾಗಿ ಬಳಸಂವ ಬಟ್ಟೆ; 
ಜೋಳಿಗೆ : (8). 

ಚಳೆಕೊಡು "ಚಳೆಗೊಡು' ನೋ. 

ಚಳೆಗೊಡು, ಚಳಿಕೊಡಂ, ಚಳೆಕೊಡಂ (ಕ್ರಿ). ಸಿಂಪಡಿಸು; ಚಿವಯಿಕಿಸು ; 
ತಳಿಸು: ಕೇಸರಿಪೀಠವ ಪಾಸಿ ಕಸ್ತೂರಿನೀರ ವೋಸರಿಸದೆ ಚಳೆಗೊಡುವ 
(ಅನಂದ. ೫-೫೩೬); ಕಸ್ತೂರಿಯಾ ಜಲದಿಂದೆ ಚಳಿಗೆ೧ಟ್ಟು (ನವಮೋ. ೧೦-೬೮); 
ಸಾರಣೆಯನೇ ಹಾಕಿ ಚಳೆಗೊಟ್ಟು . ರಂಗವಲ್ಲಿಯನಿಟ್ಟು (ಮಣ್ಣಡ. ೨-೦೫): 
ಚಳಿಕೊಡು : ಅಂಗಳ ಸಾರಿಸಿ. ಗಂಧದೆ" ಚಳಿಕೊಟ್ಟು (ಲೋಕಗೀ. ೨೦೫). 
ಚಳೆಕೊಡು ; (೪. [ಚಳಿ (ಆ ತಳ್ಳಿ) * ಕೊಡು] 


ಚಳೆಯ,, ಚಳಯ್ಮ, ಚಳಿಯ, ಛಳಯ, ಛಳೆಯ, (ನಾ). (ನೆಲವನ್ನು 
ಗುಡಿಸಿದ ಬಳಿಕ)ನೀರು ಳಿಯುವುದಂ,-ಸಿಂಪಿಸುವುದು, -ಚಿವಕಿಸು 
ವುದು: “ಚಳೆಯಮೆನೆ ನೀರ ತಳಿದುದು” (ಛಾಕನಿ. ೧೦); 
“ಚಳೆಯಮುಮೆನೆ ಸಿಂಪಿಸುವುದಕಕ್ಕುಂ” (ಕಪಿಕು. ೨೪೬); ಎಳೆದಳಿರ ಹಸೆ 
ಪನ್ನೀರ ಚಳೆಯ ಮೆಜದವಾ ಶೈತ್ಯಶಾಲೆಯೊಳಗೆ (ಹಡಳಾ. ೩-೪೫) ; 
ಕತ್ತುರಿನೀರ ಚಳೆಯದೊಳಂ (ಪುಷ್ಪಪು. ೮-೩೦ ವ) ; ಚಂದ್ರಕಾಂತದ ಜಲದ 
ಚಳೆಯಮಂ ಕೊಟ್ಟು (ಸೌಂದಪು. ೮-30); ಚಳೆಯದಿಂ ಚೆಲ್ಲಿದ ಚಂದನರಸ 
ದಿಂದ ಪೊಳಲು ಕಣ್ಣೆಸೆದುದು (ಕುರಾಸತಂ. ೪೦-೬೬); ಮೇಗಣಿಂದುದಿರ್ವ 
ಕ್ರಮ್ಮಲರ್ಸರಿಯ ಪನ್ನೀರ್ಚಳೆಯದ . . . ಅಗಜೆಯಿರ್ಪೆಡೆ ಮೆಟ್‌ದುದು 
(ನಂದಿಮಾ. ೭-೩). ಚಳಯ, : “ಜಲಸೇಚನಂ ಚಳಯಮೆನಿಕುಂ” (ಕಠರ. 
0೨8); ಪುಷ್ಪರಸದ ಚಳಯಂಗಳೆನೆ ಮೈಸಿರಿಯನಾಂತ ತದ್ವನದೇವಿ 
(ಸಳ ಂ ದ ಪು. ೧೮-೩೨೫) ; ಪನಿನೀರೊಳೊದವಿದ ಚಳಯವಮೊಪ್ಪಿದುದು 
(ವರ್ಧಶ. 8-೪೩). ಚಳಿಯ: ಬೀದಿಬೀದಿಯೊಳ" ಬಿಡದಿತ್ತ ಪನ್ನೀರ ಚಳಿಯ 
ವಾಡುವ ಪಾತ್ರದ (ಜಿಲಪು. ೩೬-೦೭). ಛಳಯ : ಅರಳಿದ ಹೂವುಗಳಲ್ಲಿ 
ಸುರಿವ ಮಕರಂದದಿಂದ ವನಪ್ರದೇಶವೆನುವ ಬೀದಿಯೊಳ್‌ ಛಳಯಮಂ 
ಕೊಟ್ಟು (ಸೌಗಂಧಿ. ೪೭೨-೦). ಛಳೆಯ್ಲ: ಬಾವನ್ನಮಂ ಕದಡಿ ಸಿಂಪಿಸುವ 
ಛಳೆಯದಿಂ (ನಳಡಂ. ೧೯೫); ಹರುಷದಿಂ ಗುಡಿಗಟ್ಟಿ ವೀಧಿವೀಥಿಯಲಿ 
ಛಳೆಯದಿ ರಂಗವಲಿಗಳಿಂದ ವಿರಚಿಸಲು (ಲಶಿಚಿಂ. ೩೬-೩೧); ಪನ್ನೀರ 
ಬಾವನ್ನದೆಸೆವ  ಛಳೆಯಂ  ಮೃಗಮದೋನ್ನತದ ಸಾರಣೆಯು 
(ರಾಘಜೆ. 1-8). [ಚಳ್ಳೆ (ಆತಳ್ಮಿ) +೪ - ಲ್ಕ) 

ಚಳೆಯ, "ಚಳಯ್ಯ' ನೋ. 

ಚಳೆಯ್ಕ "ತಟ್‌' ನೋ. 

ಚಳೆಯಂಗುಡು (ಚಳೆಯಂಗೊಡು' ನೋ. 

ಚಳೆಯಂಗೆಯ್‌ (ಕ್ರಿ).ಎಚಳೆಗೊಡು: ತಂಗೆ ತಲೆವೀದಿಯಂ ತೊಡೆಯದಿರು 
ಕೂಡೆ ಚೆಳೆಯಂಗೆಯ್ದಲಂಕರಿಸು (ಹಠಳಾ. ೪-೨೪). [ಚಳೆಯ, + ಕೆಯ್‌;] 

ಚಳೆಯಂಗೊಡು, ಚಳ ಯಂಗುಡು, ಚಳಯಂಗೊಡು, ಚಳಯ 
ಗೊಡು, ಚಳೆಯಂಗುಡು, ಛಳೆಯಂಗೊಡು(ಕ್ರಿ). ಎ ಚಳೆಗೊಡಂ : 
ಚಳೆಯಂಗೊಡುವವೋಲೆಸೆದುದಾ ಚಿಟುಕುವನಿ ಸಿದ್ಧಪತಿ ನಲಿಯಲು 
(ಸಿದ್ಧರಾ. ೩-೩೨) ; ಕೇರಿಕೇರಿಯೊಳು ಪನ್ನೀರಿನಿಂದರರೆ ಚಳೆ [ಪಾಕಾಂ. ಕ] 
ಯಂಗೊಟ್ಟು (ಸಿದ್ದೇಪು. ೦೯-೦೮). ಚಳಯಂಗುಡು : ಚಲ್ಲಂ ಚಳ 
[ಪಾ890. ಳೆ])ಯಂಗುಡುತ್ತುಮಿರೆ ರಾಗರಸಾಮೃತದಿಂ (ಅರ್ಧನೇ. ೨-೯೩): 
ಘುಸೃಣರಸಂಗಳಿಂ . . . ಚಳಯಂಗುಡುತಿರ್ಪ ವಠೌಕ್ತಿಕಪ್ರಸರದೆ ಕೂಡೆ 
ರಂಗವಲಿಯಂ ನಲಿದಿಕ್ಕುತುಂ (ವರ್ಧಪು. ೦೩-೭೪). ಚೆಳಯಂಗೊಡು : 
ಅನಿಮಷವಧು ಕತ್ತುರಿಗದಡಿನ ಚಳಯಂಗೊಟ್ಟಳ್‌ (ಅನಂಪು. ೬-೪೬). 
ಚಳಯಗೊಡು: ಚಳಯಗೊಟ್ಟುದು ಲೇಸು ಕುಸುಮಾಜಿ ಹೊಸರಂಗವಲಿ 
ಲೇಸು ಕುಸುಮುಂಗಿ (ಳರತ. ೧೦೯). ಚಳೆಯಂಂಗುಡು : ಜೋಳಿಸುವ 
ಲಾಲಾಜಲಂ ಖುರಹತಿಯಿಂ ನೆಗೆವ ದೂಳ್ಗೆ ಚಳೆಯಂಗುಡೆ (ಗಿರಿಕ. ೬-೩೩ ವ); 
ಘುಸೃಣರಸಂಗಳಿಂದೆ ಚಳೆಯಂಗುಡುವಂತೆ (ಅನಂಪು. ೧೦-೩೩). 
ಛಳೆಯಂಗೊಡು : ಪುನಗು ಜವಾದಿ ಜಲದೀಯಲ್ಲ ಪೊರವಳೆಯಂಗಣದಿ 
ಛಳೆಯಂಗೊಟ್ಟು (ನವಮೋ. ೨೧-೧೮). [ಚಳೆಯ್ಯ + ಕೊಡು] 

ಚಳೆಹಾಕು (ಕ್ರಿ). ಎ ಚಳೆಗೊಡು : ಅಂಗಳಕ್ಕೆಲ್ಲ ಚಳೆಹಾಕಿ ರಂಗವಲ್ಲಿ 
ಇಟ್ಟಿದ್ದಾರೆ (ಕೂಡ). [ ಚಳ್ಳೆ (ತಳ್ಳಿ) + ಹಾಕು (ಎಪಾಯ್ಯು;)] 

ಚಳೆಹೊಡೆ (ಕ್ರಿ).ಎಚಳೆಗೊಡು: ಮತ್ತೆ ಕೆಲವರು ಬೀದಿಗಳಿಗೆ ಪನ್ನೀರಿನ ಚಳೆ 
ಹೊಡೆಯುತ್ತಲಿದ್ದರು (ದೇಯಾನಿ. ೦೩೦). 

(ಚಳಿ, (ಆ ತಳ್ಳಿ) +೬ ಹೊಡೆ; (ಪೊಡೆ) ] 
ಚಳ ಸೆಳ್ಳ? ನೋ. 


೨೭೯೦ 


ಕ 


20 


25 


30 


40 


ಚಿಂಂಗು 


ಚಳ್ಳಪಿಳ್ಳಿ, ಚಳ್ಳೆಪಿಳ್ಳೆ (ನಾ). ಒಂದು ಬಗೆಯ ಮಕ್ಕಳಾಟ : ಬೆಳ್ಳಿ 
ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚಳ್ಳಪಿಳ್ಳಿ [ಪಾಳಾಂ. 
ಅಳ್ಳಂಚೇರ, ಅಳ್ಳಾಚಾರಿ]ಗೆೊಂಬೆಯಂತೆ ಆಡಿಹೋಯಿತು (ಕನಕ. 
೦೧೭-೩). ಚಳ್ಳೆ ಪಿಳ್ಳೆ : “ಮಕ್ಕಳ ಆಟ” (ಜಾನಕೋ. 8೫). " ಚೆಳ್ಳೆ ಪಿಳ್ಳೆ' 

. ಪರಾ. ([?] 

ಚಳ್ಳವರೆ (ನಾ). (ಉಕ) ಒಂದು ಬಗೆಯ ಸಸ್ಯ ಮತ್ತು "ಅದರ 
ಕಾಯಿ; ಹಿತ್ತಲವರೆ ; ಚಪ್ಪರದವರೆ : ಔಡಲಗಿಡಗಳ ಬೊಡ್ಡೆ ಯಲ್ಲಿ 
ಚಳ್ಳವರೆಯ ಬೀಜವನ್ನು ಹಾಕಿ ಆ ಬಳ್ಳಿಯನ್ನು ಔಡಲಗಿಡಗಳಿಗೆ ಹಬ್ಬಿಸ 
ಬೇಕು (ಕೃಷಿಪ್ರ. ೧೩೩); ನಾನೇನು ನಿಮ್ಮ ತೋಟದಲ್ಲಿ ಬೆಳೆದ ಬದನೆ 
ಕಾಯಿಯೇ ಚಳ್ಳವರೆಯೇ (ಇಪೃಕ. ೨೦೫). [ಚಳ್ಳು (ಎಸೆಳ್ಳು) * ಅವರೆ,] 

ಚಳ್ಳಿಸು "ಚಲ್ಲಿಸ್ಕು' ನೋ. 

ಚಳ್ಳು 'ಸೆಳ್ಳು' ನೋ. 

ಚಳ್ಳುಗುರ್‌ "ಸೆಳ್ಳುಗುರ್‌' ನೋ. 

ಚಳ್ಳುಗುರು "ಸೆಳ್ಳುಗುರ್‌' ನೋ. 

ಚಳ್ಳೆ "ಸೆಳ್ಳ' ನೋ. 

ಚಳ್ಳೆಕೆಂದಾಳ (ನಾ). ಒಂದು ಬಗೆಯ ಮರ : ಚಳ್ಳಿಕೆಂದಾಳ, ಕೆಂಪುಚಳ್ಳೆ 
(ಮೈಜಔಗಿ. ೨೪-೪೫೩). [2] 

ಚಳ್ಳೆಪಿಳ್ಳೆ "ಚಳ್ಳಿಳ್ಳಿ' ನೋ. 

ಚಜಪು "ಸೆಆಪು' ನೋ. 

ಚಟ್‌ಂಗಯ್ಯ (ನಾ). ಒಬ್ಬಾತನ ಹೆಸರು : ಮಲ್ಲಿಸೇನಭಟಾರರ ಗುಡ್ಡಂ 
ಚಟಿಬ್ಲಯ್ಯಂ ತೀರ್ತ್ವಮಂ ಬನ್ನಿಸಿದಂ (ಎಕ. 11, ೪-೦; ಸು. 900). 

[?) 

ಚಟ್‌ತ್ತಿ (ನಾ). ಒಬ್ಬಾಕೆಯ ಹೆಸರು : ಮಾರವರ್ವ್ಯೂಸ್ವಾಮಿಗೆ ಸುನ್ನರಿ 
ಚಟ್‌ ತ್ರಿಯರಾ ದೇಗುಲಂ ಮೂದೆಯ್ವದಾ ವೃತ್ತಿಯುಂ ಸರ್ವ್ವಪರಿಹಾರಂ 
ಎಟ್ಟಾರ್‌ (ಎಕ. ೪1, ಚಿಕ್ಕಮೆ. ೯3-೪; ಸು. 1507). ([ ?,] 

A ಚಬಕ್ಕ "ಚಳುಕ್ಕ' ನೋ. 

ಚಟುವಟಿಕ (ನಾ). ಪ್ರತಿಜ್ಞೆ (?) : ಸಾಸಿಗ ೬ ೫ « ಪಜಿಶಿಯರೊಡೆಯ 
ಅವೆಡೆಯಮ್ಮಂ -ಹರಿತ್ತನ ಕುಮಾರಂ ಚಟುವಟಿ ವೊಡದು ನುಡಿದು 
ಮತ್ತೆ ನ್ನದಾತನ್‌ ನುಡಿವಕ್ಕು (ಸೌಇೂ- 12-1, ೨೨-೦೦; 923). [7] 

ಚ್ಲಾ, (ನಾ). ೧. ಒಂದು ಅನುಕರಣ ಧ್ವನಿ : ಇದ್ದರೆಲ್ಲರ ಕೂಡಿಕೊಂಡು 
ಎದ್ದನು ಯುವರಾಜನೆಡೆಗೆ ಚಾ[ಪಾಕಾ. ಬಾ] ಹೊೋಯೆನೆ ಗೆದ್ದನು ಜಗದ 
ಜಾಣರನು (ಛರಕ. 8೬-68). ೨. ದನಕರುಗಳನ್ನು ಅಥವಾ ಮೇಕೆಗಳನ್ನು 
ಮುಂದಕ್ಕೆ ಹೋಗುವಂತೆ ಅಟ್ಟುವಾಗ ಬಳಸುವ ಧ್ವನಿ : ಹುಡುಗನು 
ಚಾ ಎಂದು ಎತ್ತುಗಳನ್ನು ಹೊಡೆದುಕೊಂಡು ಹೋಗುತ್ತಾನೆ (ರೂಢಿ). 

ಚ್ಕಾ (ಚಹ' ನೋ. 

ಚಾಂಕಿಮಯ್ಯ (ನಾ). ಒಬ್ಬಾತನ ಹೆಸರು : ಚಾಂಕಿಮಯ್ಯನ ಮಾಡಿಸಿದ 
ಶ್ರೀಶಾಂತಿನಾಥದೇವರ ತ್ರಿಭುವನತಿಳಕ ಚೈತ್ಕಾಲಯದಲಿರ್ಪ್ಪ ರಿಶಿ(೩ಿ) 
ಯರ್‌ (ಇಳ. XIX, ೨೭೩-೩೩: 2064). [ ಚಾಂಕಿಮ್ಮ* ಅಯ್ಯ) 

ಚಾಂಗಾಳ್ವ "ಚಂಗಾಳ್ವ' ನೋ. 

ಚಾಂಗು, ಚಾಗು. -ಜಾಂಗು, ಜಾಗ್ಯು (ಅ). ಭಲೆ, ಭೇಷ್‌, ಭಾಪು 
ಎಂಬರ್ಥದ ಹೊಗಳಿಕೆಯ ಮಾತು, -ಕೊಂಡಾಟದ ನುಡಿ: ಇಂದೆನ್ನ 
ಮನೆಗೆ ಪ್ರಮಥರು ಬಂದಹರೆಂದು ಗುಡಿತೋರಣವ ಕಟ್ಟಿ . . . 
ರಂಗವಾಲಿಯನಿಕ್ಕಿ ಉಘೆ ಚಾಂಗು ಭಲಾ ಎಂಬೆ (ಬಸವ. ೩೭೬) ; ಉಗೆ 
ಚಾಂಗು ಬಲಯೆಂಬ ನೆಗೆವ ರಭಸಂಗಳೊಳು(ದೀಕ್ಷಾದೋ. ೦೦೭-೭), ಚಾಂಗು 
ಬಲಾಯೆನಲು ನಂದಿಧ್ವಜವ್ರಜವು (ಬಸಪು. ೫-೩೯); ಜಯ ಜಯ ಚಾಂಗು 
ಬೊಲ್ಲೆಂಬ ರಭಸದಿಂ ಕೀರ್ತಿಸುತ್ತ (ವೀರೈಪು. ೪-೧೨-೪೩); ಪಾದವೆಚ್ಚಖಕೆ 


ಚಾಂಗೇರಿ 


ಪರಾಕು ಚಾಂಗೆಂದು ಮುಂದೋದೆ ಕೈಸನ್ನೆಯೊಳ್ನಿಲಿಸಿ .. . ಪಾಡುವ 
ನಾದವ ನಿಲಿಸಿಯೆಯ್ದ್ನಿ ದನು (ರಕ. ೪೯-೯). ಚಾಗು: “ಅರರೆ ಧಣು ... 
ಚಾಗು-ಸಲೆ ಸುಂಪುರೆಯೆನೆ. ಕೊಂಡಾಟದ ನುಡಿ” (ಥಾರನಿ. ೪0) ; ಮರು 
ಪೂತು ಪಾಯಕು ಗಂಡುಗಲಿಯಹೆ ಚಾಗು ತೊಟ್ಟೆಸು (ಳು ಬ್ಯಾ ಛೀ. ೦೦-೦); 
ಎಲ್ಲರುಂ ಪೊತುರೇ ಸುಭಟ: ಚಾಗೆಂದುಲಿಯೆ ಕೋಪದಿಂ ಗುಹನಾರ್ದು 
ತೆಗೆದೆಚ್ಚನು (ಜಿಬಫು. ೪೩-೧೭); ಚಾಗು ದಣುದಣು ಭಾಪು ಭಳಿರೆ ಬಲ 
ಬಲರೆ ಕೇಳೀಗ ನಿನ್ನಂ ಪೋಲ್ವರಂ ಕಾಣೆನು (ರುಕ್ಮಾಂಗ. ೧೩-೭೩). ಜಾಂಗು: 
ಸಭೆಯೊಳುಣ್ಮಿ ಪೊಣ್ಮಿತ್ತು ಜಾಂಗು ಬೊಲ್ಲ ಶುಭ ಬೊಲ್ಲ ವಹಿಂಗಳಿಕ 
ಬೊಲ್ಲಮೆಂಬೀ ರವಂ (ಜಗವಿ. 0೦-೭೨) ; ಕರಿಗಮನೆಯರು ತಂದರು ರತ್ನ 
ಮಯ ಹೊನ್ನೆ ಹರಿವಾಣ ದುಂಬಿದಾರತಿಯ ತಿರುಹಿ ನಿವಾಳಿಸಿ ಜಾಂಗು 
ಬೊಲ್ಲೆಂದೆಂದು ಸಿರಿವೆತ್ತು ನಿಂದರಿಕ್ಕೆಲದಲಿ (ಮೋಹತ. ೨೨-೦೩). ಜಾಗ್ಯು; 
“ಅರರೇ ಭಾಪುರೆ .. . ಜಾಗುಮಾಧಣು ಧಿರುರೇ ಪುರೆಯೆನೆ.ಕೊಂಡಾಟಂ” 
(ಶಕುನಿ. ೫೫); ಜಾಗು ಧಣು ಧಣು ಪೂತು ಕಾರ್ಮುಖ ಯೋಗ ಸಿದ್ದನೆ 
(ಕುವ್ಯಾಆ. ೧೩-೨೯): ಸೊಲ್ಲಿಸಿದರು ಜಾಗು ಬೆೊಲ್ಲು ತಬ್ಬವ ಕೆಂಬಲ್ಲ ತಳಿಗೆ 
ಗಾರ್ಕಿಯರು (ಮೋಹತ. ೦೩-೩೬). 
ಚಾಗುಚಾಗು, ಕಾಗುಜಾಗು. (ದ್ವಿರುಕ್ತಿ): ತಾನೊಹಿಸಿಕೊಳೆ ಸದರ 
ಗಂಡನೆ ಚಾಗುಚಾ[ಸಾಕಂ. ಜಾಗುಜಾ)ಗೆನುತೆ (ಮದೇಪು. ೩-೬8); ಸುಭಟ 
ರಹುದೋ ಜಾಗುಜಾಗೆನುತೊಲೆದನಾ ದ್ರೋಣ (ಉಳುವ್ಕಾದ್ರೋ. ೨-೮೧): 
ಜಾಗುಜಾಗೆಂದಸುರ ಖಾತಿಯೊಳುಬ್ಬಿ ಫರ್ಜಿಸಿವ. (ಅಂಲಿಕಾ. ೧೫-೨) 
[ -ತೆಲು. ಚಾಂಗು. / ಮರಾ. ಚಾಂಗ] 

ಚಾಂಗೇರಿ (ನಾ). ಒಂದು ಬಗೆಯ ಸೊಪ್ಪು; ಹುಲ್ಲುಹುಳಿಗನ ಸೊಪ್ಪು; 
ಪುಲ್ಲಂಪುರುಚೆ. : (8). .[ ಸಂ. ಚಾಂಗೇರೀ] 

ಚಾಂಚಲ್ಯ (ನಾ). ಚಂಚಲತೆ ; ಅಸ್ಥಿರತೆ : ಕುದುರೆಗಳೆರಡೂ. ಚಾಂಚಲ್ಯ 
ತೋರಿದವು (ಇಪ್ಪಳ. ೩೨೦). "ಚಿತ್ತಚಾಂಚಲ್ಯ' ಪರಾ. ([ಸಂ.) 

ಚಾಂಡಾಲ, ಚಾಂಡ್ಲಾಳೆ (ನಾ). ಚಂಡಾಲ; ಹೀನ: ಕರ್ಮಾಧಿಗತ 
ಚಾಂಡಾಲರಿವದಿರ ಮಾತುಗಳನೆಲೆ ನಂಬದಿರು ಭೂಪ (ಐಸಪು. ೫೬-೩೦) ; 
ಏಕಗೋತ್ರದ ಪುರುಷಸತಿಯರಜ್ಞಾ ನದಿಂದಾ ನೆರೆದಲ್ಲಿ ಪುಟ್ಟಿದಂ 
ಚಾಂಡಾಲನೈ (ನೀಕ್ಕಿಪು. ೭-೨-೨೦). ಚಾಂಡಾಳ :, ಇದನಳಿದಾತಂಗಕ್ಷಯ 
ನರಕಂ ನಿಜವಂಶಕ್ಷಯವಾತಂ ಧರಿತ್ರಿಯೊಳು ಚಾಣ್ಮಾಳೆ (ಸೌಇಇ. ಸಸ,೦೦೭- 
ao: 1188). (Xo) ; 

ಚಾಂಡಾಲಗಿತ್ತಿ (ನಾ). ಹೊಲತಿ ; ಪಂಚವಂಸ್ರೀ :.ಕೀಳು ವರ್ಗದ 
ಹೆಂಗಸು : -ಕಂಡಕಂಡವರ ಹಿಂದೆ ಹರಿವ ಚಾಂಡಾಲಗಿತ್ತಿಯಂತೆ (ಗಂಭಾ. 
೨೮೪-೧). [ಚಾಂಡಾಲ * -ಗಿತ್ತಿ] 

ಚಾಂಡಾಲತ್ವ (ನಾ). ಹೊಲೆತನ; ಪಂಚಮ ವರ್ಗಕ್ಕೆ ಸೇರಿರುವಿಕೆ : 
ಉತ್ತಮದ ರವಿಕುಲದೊಳುದಿಸಿ ಚಾಂಡಾಲತ್ವವೆತ್ತ ಸತಿಯೆರ್ಗೆಳಸಿ 
ಘೋರ ನರಕಾಳಿಗನಿಮಿತ್ತ ಹೋಹವನಲ್ಲ (ಹಠಕಾ. ೮-೨೫). (ಸಂ.] 

ಚಾಂಡಾಲಪತಿ(ನಾ). ಹೊಲೆಯರ ಪ್ರಮುಖ ; ಪಂಚಮರ ಮುಖ್ಯಸ್ಥ: 
ಚಾಂಡಾಲಪತಿಯ 'ಮನಮೆರ್ದೆಗೊಂಡು ಮನಃಪದ್ಮ ಮುಕುಳಮಂ 
ಸವಿವಳಿಯಂ ಕಂಡೊಡೆ ಮುನಿವಾ ನರರುಂ ಪೆಂಡಿರುದಾರತೆಗದೇಕೆ 
ಮುನಿವರೋ ದೇವಿ (ಕಾಂತಿಪು. ೯-೦೯೪). [ ಚಾಂಡಾಲ + ಪತ್ತಿ] 

ಚಾಂಡಾಲಿಕೆ (ನಾ). ಕೀಳುದರ್ಜೆಯ ಒಂದು ಬಗೆಯ ವಾದ್ಯ.. 

[ಸಂ. ಚಾಂಡಾಲಿಕಾ] 

ಚಾಂಡಾಳ /ಚಾಂಡಾಲ' ನೋ. 

ಚಾಂಡಾಳಿಸು (ಕ್ರಿ). ಚಂಡಾಲನಂತೆ ವರ್ತಿಸಿ : ಮದ್ಯಮಂ ಕುಡಿಕುಡಿದು 
ಮರುತಹತಿಯಿಂದ ಚಾಂಡಾಳಿಸುವ ಚಿತ್ತೆಯರನರಸ ನೋಡುತ ಬಂದನು 


(ಹೆಕಕಾ. ಪರಿ. ೪-88). [ ಚಾಂಡಾಳ (ಎ ಚಾಂಡಾಲ) + - ಇಸ್ಕು) 


೨೭೬೯೧ 


6 


ಚಾಂದ್ರಮಾನ 


ಚಾಂತ (ನಾ). ಚಕಾರವನ್ನು ಕೊನೆಯಲ್ಲಿ ಉಳ್ಳ ಶಬ್ದ : (೪. 
[ಚ + ಅಂತ್ಯ) 

ಚಾಂತಿ "ಸಾಂಶಿ' ನೋ. . 

ಚಾಂದಣಿ, ಚಾಂದನಿ (ನಾ). ಮೇಲ್ಕಟ್ಟು ; ವಿತಾನ ; ಛತ್ತು: ವಿಧವಿಧದಿ 
ಪಾಸಿ ಚಾಂದಣಿಗಳಂ ಕಟ್ಟಿ (ಕೃಷ್ಣವಿ. 3-೯೦): ಹಡಗಿನ ಮೇಲ್ಲಡೆ ಚಾಂದಣಿ 
ಯನ್ನು ಕಟ್ಟಿದ್ದಿತಾದ ಕಾರಣ ಹಡಗಿನೊಳಗಿದ್ದ ಪ್ರಯಾಣಿಕರಿಗೆ ಯಾವುದೂ 
ಗೊತ್ತಾಗುತ್ತಿರಲಿಲ್ಲ (ಕಪಾಕುಂ. ೩): ಚಾಂದನಿ: (8). 

[ -ಮರಾ. ಚಾಂದಣೀ : ಹಿಂ. ಚಾಂದನೀ ) 
ಚಾಂದನಿ /ಚಾಂದಣಿ' ನೋ. 


10| ಟಾಂದಸ, ಚಾನಸ, ಛಾನಸ (ಗು). ೧. ಸಂಪ್ರದಾಯನಿಷ್ಯ. (ನಾ). ೨. 


16 


ವೇದಾಧ್ಮಯನ ಮಾಡಿದವನು; ವೈದಿಕ; ಛ ಕಾರಕ್ಕೆ ಚಕಾರಂ-ಛವಿ- 
ಚವಿ .. . ಛಾಂದಸ-ಚಾಂದಸ (ಕಮದ. ೨೩೩ ಪ್ರಯೋ). ೩. 
ಮಂದಮತಿ ; ದಡ್ಡ : ವರರತ್ನಘೋಷನ ಪರಿಯಲ್ಲ ವಿದ್ಯಾಸಾಗರನಾದ 
ವ್ಯಾಳಿಯಂತಲ್ಲಾ ಪರಮಚಾಂದಸನಾದತು (ಳೈರಸೂ. ಖ೭). ಚಾನಸ: 
೪, ಎಚ್ಚರವಿಲ್ಲದಿರುವಿಕೆ; ಅಜಾಗರೂಕತೆ: ಹುಲಿಯು ದುಷ್ಪಮೃಗ 
ವೆಂದು ತಿಳಿದಿದ್ದರೂ . . . ಚಾನಸದಿಂದ ಹುಲಿಯ ಬೋನಿಗೆ ಬಿದ್ದಿರುವ 
ಬಾಗಿಲ ಹಲಗೆಯನ್ನು . . . ಎತ್ತಿದನು (ಕಥಾಮಂ. 37, 66).:ಛಾನಸ: ೧. 
ಸ್ವಲ್ಪ ಛಾನಸ ಸ್ವಭಾವದ ಪದ್ದಕ್ಕನಿಗೆ ದೇವರು ದಿಂಡರ ಕೆಲಸಗಳನ್ನು 
ಎರಡನೆಯವರು ಮಾಡಿದರೆ ಎಷ್ಟೂ ಒಗ್ಗುತ್ತಿರಲಿಲ್ಲ (ಸಾವಿಉ. ೬೬). "ಹಿ. 
ಉರಿದುವೀ ನಿಮ್ಮಯ ತಪೋಜಪ ಧ್ಯಾನಂಗಳಿರವದೇಂ ಛಾನಸಮದೊರ್ವ 
ವಹಾಯಾವಿ ನಿಮ್ಮ ರಿಸಿಯರನೊಲಿಸಿಕೊಂಡೊಯ್ದಪಂ ಬಿಡಿಸಿಕೊಳಿ 
ಮೇಳೆಂದೊಆಲ್ಲರಂದು (ಜೆಬಫು. ೨೦-೨೩). "ಛಾನಸತೆನ' ಪರಾ. 
[ <ಸಂ. ಛಾಂದಸ] 
ಚಾಂದಸಿಕೆ (ನಾ). : ತಡಮಾಡುವಿಕೆ; ಆಲಸ್ಯ; ಜಡತೆ: ಚಾಟುಕಾತಿಯರು 
ಚಾಂದಸಿಕೆಯ ನೂಂಕಿ ಸಘಾಟಿಕೆಯಿಂದ ಪಾಡಿದರು (ಛರಡ. ೩-೩೮). 
"ಛಾಂದಸಿಕ್ಕೆ' ಪರಾ. 
[ ಚಾಂದಸ  - ಇಕೆ] 
ಚಾಂದ್ರ (ಗು). ೧. ಚಂದ್ರನಿಗೆ ಸಂಬಂಧಿಸಿದ. (ನಾ). ೨. ಮೃಗಶಿರಾ 
ನಕ್ಷತ್ರ. [ಸಂ.1 
ಚಾಂದ್ರಜ್ಞಾ ನಿ (ನಾ). ಚಂದ್ರಮಂಡಲವನ್ನು ಕುರಿತು ವಿಶೇಷ ಜ್ಞಾನ 
ವುಳ್ಳವನು : ಚಂದ್ರಮಂಡಲದ ವಿಷಯದಲ್ಲಿ ವಿಶೇಷಜ್ಞಾನವುಳ್ಳ 
ಜ್ಯೋತಿರ್ವಿಜ್ಞಾನಿ ಅಥವಾ ನಾವಿಕ : ಚಾಂದ್ರಜ್ಞಾನಿ (1983188. ಇಂಳನಿ). 
[ಸಂ. ಚಾಂದ್ರಜ್ಞಾನಿನ್‌ ] 
ಚಾಂದ್ರಪ್ರಭ (ಗು). [ಜೈನ]ಚಂದ್ರಪ್ರಭನೆಂಬ ಶೀರ್ಥಂ ಕರನಿಗೆ 
ಸಂಬಂಧಿಸಿದ : ಕಣ್ಣಿಂಬಾದ ಚಾಂದ್ರಪ್ರಧಂ ರೂಪಂ . . .`ಎಮ್ಮೊಳ್‌ 
ಮಾಟಕ್ಕೆ ನೈರ್ಮಲ್ಯಮಂ (ಜಂದ್ರಪು. ೧-೧): [ಸಂ.7 
ಚಾಂದ್ರಮಸ (ಗು) .ಎಚಾಂದ್ರ. [ಸಂ.] 
ಚಾಂದ್ರಮಸಾಯನ (ನಾ). ಚಂದ್ರನ ಮಗ; ಬುಧ: “ರೌಹಿಣೇಯಃ, 
ಬುಧಃ, ಸೌಮ್ಯಃ, ಚಾಂದ್ರಮಸಾಯನಃ - ಈ ೪ ಬುಧನ ಪೆಸರ್‌” 
(ಹಲಾಯು. ೯-೪೬). [%0.] 
ಚಾಂದ್ರಮಾನೆ (ನಾ). ಚಂದ್ರನ ಗತಿಯನ್ನು ಅನುಸರಿಸಿ ಕಾಲವನ್ನು ಗಣಿ 
ಸುವ ಕ್ರಮ: ಚಂದ್ರನ ಗತಿಯ ಸಂಬಂಧದಿಂದ ಎಣಿಸಲ್ಪಡುವ ಪಕ್ಷ, 
ಮಾಸ, ವರ್ಷಗಳ ಮಾನವು ಚಾಂದ್ರವಹನವೆಂದೆನಿಸಿಕೊಳ್ಳುತ್ತದೆ 
(ಮುಂಬಯಿ. ೩-೭೮); ಚಾಂದ್ರಮಾನದ ಮಧ್ಯಾಹ್ನದಲ್ಲಿ, ಚಂದ್ರನ ಭಾಗ 
ಸೂರ್ಯಾಭಿಮುಖವಾಗಿರುವುದರಿಂದ ಅದು ಕುದಿಯುವ ನೀರಿನಷ್ಟು ಸ 
ಕಾವುಳ್ಳದ್ದಾಗಿರುತ್ತದೆ (ಆಕಾಕ. ೩). [ಸಂ.] 


ಚಾಂದ್ರಮಾಸ 


ಚಾಂದ್ರಮಾಸ (ನಾ). ಚಾಂದ್ರಮಾನ ಕ್ರಮದಲ್ಲಿರುವ ಚೈತ್ರ, ವೈಶಾಖ 
ಮೊದಲಾದ ತಿಂಗಳು : ಈ ರೀತಿಯಾದ ಪರಿಕ್ರಮಣವೇ . . . ಆತನ 
ಕಲೆಗಳಿಗೆ ಕಾರಣವಾಗಿ, ಅವುಗಳಿಂದ ಚಾಂದ್ರಮಾಸವು ನಿರ್ಧಾರಿತಷಾಗಿರು 
ವುದು (ಕ್ಕೋತಿರ್ವಿ. 303). [ಚಾಂದ್ರ -- ಮಾಸ್ಮ] 

ಚಾಂದ್ರಾಯಣ (ನಾ). ೧. ಚಂದ್ರನ ಗತಿ,-ಚಲನೆ ; ಚಂದ್ರನು ಕ್ಷಯಿ 
ಸುವುದು ಮತ್ತು ವೃದ್ಧಿಯಾಗುವುದು. ೨. ಚಂದ್ರನ ವೃದ್ಧಿ 
ಕ್ಷಯಗಳಿಗನುಸಾರವಾಗಿ ತಮ್ಮ ಆಹಾರವನ್ನು ಒಂದು ತುತ್ತಿನಿಂದ 
ಆರಂಭಿಸಿ, ದಿನಕ್ಕೆ ಒಂದೊಂದೇ ತುತ್ತು ಹೆಚ್ಚಿಸುತ್ತ ಆಮೇಲೆ 
ಕ್ರವೋಣ ಒಂದೊಂದೇ ತುತ್ತು ಕಡಮೆ ಮಾಡುತ್ತಾ ಬರುವ ಒಂದು 
ವ್ರತ: ಬ್ರಯಕಾರಿಣಿಯುಂ . . . ಚಾಂದ್ರಾಯಣಮಂ ನೋ ಂತು 
(ಕಾಣತಿಪು:. ೪-೦೪ವ) ; ಅನುದಿನಂ ಭುಂಜಿಸಿದ ಶವದ ಶಿರದಕ್ಕಿಯಲ್ಲನಪೇಯ 
ಚಾಂದ್ರಾಯಣಂ (ಹಕಕಾ. ೦೪-೭); ಅತಿಕೃಚ್ಛೆ) ಚಾಂದ್ರಾಯಣ ಸಾಂತಪ 
ನಾದಿ ವ್ರತನಿಯಮದ ಪವಣಲ್ಲ (ಹದಿಬ. ೨-೦೩). ೧, ವಿ: ನೆಲೆಮಾಡ 
ದೊಳೆಡೆಯಾಡುವ ಕಲಹಂಸೂಲಸ ವಿಳಾಸವತಿಯರ ಮುಖಖಮಂಡಲಕೆ ಸರಿ 
ಯಾಗಲಾಜಿದೆ ಸಲೆ ಮಾಟ್ಟಿಂ ಚಂದ್ರನಿಂತು ಚಾಂದ್ರಾಯಣಮಂ 
(ಯಶೋ. ೧-೩೦). [ಸಂ.]) 

ಚಾಂದ್ರಿ (ನಾ). ಬುಧಗ್ರಹ: ಚಾಂದ್ರಿ ನೋಡೆ ಯಮಳ ಸ್ರ್ರೀಜನ್ಮಂ 
(ma. ೩-೦೩). (ಸಂ. 

ಚಾಂಪೇಯ (ನಾ). ೧. ಸಂಪಿಗೆ ; | ಚಂಪಕ : ಧರೆಗೆಲ್ಲಂ ಸೊಗಸಂ 
ಬಳಿಕ್ಕೊ ದವ. ಚಾಂಪೇಯಮೋರಂತೆ ಷಟ್ಕರಣಂಗಳ್ಲಿಯಪಥ್ಯಮಾದ 
ತೆಆದಿಂ (ಶ್ರೀಸೋಕ. ೬೫) ; ವಿಲಸಿತ ಚಾಂಪೇಯದ ಮೊಗ್ಗೆ ತುದಿಯೊಳು 
ನೆಲಸಿದ ತುಹಿನಾಂಬುವೆನಲಂ (ಕ್ಲಾನಕ. ೩-೭೦). ೨. ನಾಗಸಂಪಿಗೆ; 
ನಾಗಕೇಸರ. ೩. ಚಿನ್ನ ; ಬಂಗಾರ. ೪. ಚಂಪಾದೇಶದ ರಾಜಪುತ್ರ ; 
ಕರ್ಣ : ಬಾಳ್ವ ವಸ್ತುಗಳಿಲ್ಲ ದಾನಕೆ ಸರಿಯು ಸರಿಮಾಡಿ ಕೇಳ್ವರಿಗೆ 
ಕೊಟ್ಟಮಲಕೀರ್ತಿಯೊಳಾಳ್ವೆ ಧರ್ಮೋದ್ಕೋಗದಲಿ ಕೃತ ಬಾಳ್ವನೀ 
ಜಾಂಪೇಯಗೆಣೆಯಾರೆಂದಳಿಂದುಮುಖಿ [ಸಂ.) 

ಚಾಂವ "ಚಾಮ' ನೋ. 

ಚಾಂವಯ್ಯ. (ನಾ). ಒಬ್ಬಾತನ ಹೆಸರು: ಜಟಾಸಿಂ[ಗ]ನಂದಿ ಆಚಾರ್ಯರ 
ಪದವ ಚಾ[ಂ]ವಯ್ಯಂ ಮಾಡಿಸಿದೋಂ(ಕಇಆ. ೩೨-೭-೨; ಸು. 10ನೆಯ ಶತ). 

[ ಚಾಂವ (ಎ ಚಾಮ) + ಅಯ್ಕಃ ) 

ಚಾಕ (ಗು). ೧. ಅಚ್ಚುಕಟ್ಟಾದ; ಚೊಕ್ಕಟ ; ಚೊಕ್ಕ: (೪). (ನಾ). ೨. 
ಚೊಕ್ಕತನವುಳ್ಳವನು : ಈ ಕಾಯಕ್ಕೆ ಬಂದವರ ಸಾಕುವೆನೆಂಬೊ ಮಹ 
ವ್ಯಾಕುಲದಲ್ಲಿ ತಿರುಗಿ ಚಾಕಾನಾಗದೆ ಪೋದೆ (ಮೋಕ್ಷದೀ. ೩೪-೦). 

[ «ಮರಾ. ಚಾಕ್‌) 

ಚಾಕಗೌಡ (ನಾ). ಒಬ್ಬಾತನ ಹೆಸರು: ಚಾಕಗೌಡ ಮಾಳಗವು[ಡ] ನಿಲಿಸಿದ 
(ಎಕ. ೪111, ಸೊರಬ. ೭೫-೭; 10847). [ಚಾಕ್ಯ* ಗೌಡ (< ಗಾಮುಂಡ)) 

ಚಾಕಚಕ್ಕ (ನಾ). ೧. ಲಗುಬಗೆ ; ವೇಗ; ತ್ವರೆ: ಹೆಣ್ಣು . . . ಅತಿ 
ಮುಂದಾಗಿ ಚಾಕಚಕ್ಕದಿಂದ ನುಗ್ಗ ಬಾರದು (ಹಳ್ಳಿಲಾ. ೬೩); ಈ ಕೆಲಸವನ್ನು 
ಚಾಕಚಕ್ಕದಿಂದ ನೆರವೇರಿಸಿದ ಹೆಂಡತಿಯ ಬಗ್ಗೆಯೂ ಅವರಲ್ಲಿ ಅಸಮಾಧಾನ 
ಮೂಡಿತು (ಜಿವರಿ. ೩೭). ವಿ. ಜಾಣ್ಮೆ; ಚಾತುರ್ಯ ; ಕೌಶಲ: ಲೋಕ 
ನಾಯಕ ಶಿಕ್ಷೆ ರಕ್ಷೆಯ ಚಾಕಚಕ್ಕದೊಳಾರು ನೀನುಳಿದೇಕೆ ಸೆರೆವಿಡಿದಿರ್ಪೆ 
(ರಾಮಾಸಂ. ೧-೩-೦೮) ; ಅವಳು... ಅತ್ಯದ್ಭುತವಾದ ಚಾಕಚಕ್ಕದೊಡನೆ 
ಅಭಿನಯಿಸಲಾಗಿ, ಸಭೆಯಲ್ಲೆಲ್ಲೆಲ್ಲಿಯೂ ಭೇಷ್‌ ಭೇಷ್‌" ಎಂಬ ಜಯಜಯ 
ಕಾರವು ಹುಟ್ಟಲು (ಮೊಗ್ಗು. 80); ಎದುರಾಳಿಗಳನ್ನು . . . ದುಡುಮ್ಮನೆ 
ಪರಾಜಯಗೊಳಿಸುವ ಒಂದು ನೂತನ ಚಾಕಚಕ್ಕವಿದೆ ಅವರಲ್ಲಿ (ರಾಜನ. 

[ಸಂ. 


(ಜಿನಭಾ. ೦೯.೩೧). 


೮೧). 


೨೭೯೨ 


6 


46 


ಚಾಕು 


ಚಾಕಚಕ್ಕತೆ (ನಾ). ಚಾತುರ್ಯ ; ಚಾಲಾಕು : ಸಹೋದರನನ್ನು ಚಾಕ 
1ಚಿಕ್ಕತೆಯಿಂದ ಮೂಲೆಗೊತ್ತಿಸಿ. . . ಔರಂಗಜೇಬ್‌ ಅಟ್ಟಹಾಸ ಮಾಡು 
ತ್ತಿರುವ ಪರ್ವಕಾಲ (ದುರಂನಾ. &) ; ಉಡುಪಿನೊಳಗೆ ಬಹಳ ಚಾಕಚಕ್ಕತೆ 
ಯಿಂದ ಸೇರಿಸಿದ್ದ ವಜ್ರ, ನೀಲ . . . ನವರತ್ನಗಳು ಹೊರಬಿದ್ದುವು 
(ಪ್ರವಾಇ. 17,00); ನಾಲ್ಕುಜನರಿಗೆ ಹೊಂದಿಕೊಂಡು ಸರಿಯಾಗಿ ನಡೆಯುವ 
ಚಾಕಚಕ್ಕತೆಯೂ ಇತ್ತು (ಕುರುಕಾ. ೮೪). 

[ ಚಾಕಚಕ್ಕ + -ತ್ಯೆ) 

ಚಾಕಣ "ಚಕ್ಕಣ' ನೋ. 

ಚಾಕರ (ನಾ). ಆಳು; ಸೇವಕ; ನೌಕರ: ಅವಗೆ ಚಾಕರರಾಗಿ ನಾವಿರ್ದಿವನು 
ಭಾವಿಸಬಾರದು (ಜಿನಧಾ. ೪೭-೪೦): ಒಡೆಯೆನಂತೆ ಚಾಕರ: (ಮುಂಬಯಿ. 
೪-೩೩) / ಇವನಂತಿರುವ ಚಾಕರನು ದೇವರ ದಯದಿಂದಲೇ ನಮಗೆ 
ದೊರಕಿದನು (ವಾಗ್ಮೇವಿ. ೨). [,4- ಪಾರ, ಹಂ. ಮರಾ. ಚಾಕರ್‌] 

ಚಾಕರವಾನ "ಚಾಕರಿವಾನ' ನೋ. 

ಚಾಕರಿ (ನಾ). ಊಳಿಗ ;' ಸೇವೆ; ನೌಕರಿ: ಚಾಕರಿಯ ಮಾಡಿದರೆ 
ಆಚೀಚೆಲಾಡುವರು (ಪುರಂದ. ೧-೦೪6-೫) ; ತುರಗದ ಚಾಕರಿಯೆಳಾಳಿರು 
ವವನಿಗೆ ತರುಣಿಯ ಭೋಗೆವು ಬೇಕೆ (ವಾದಿಕೀ. ೭೭-೦೦) ;: ತಂತಮ್ಮ 
ಚಾಕರಿಯನ್ನು ಮಾಡಿದ ನೃಪಗೆ ತಾವು ಚಾಕರಿಯ ಮಾಡಿದರು (ಯನಳ. ೪); 
ಕೆಲವರು ಚಾಕರಿ ಇಲ್ಲವೆ ದಿನಗೂಲಿ ಮಾಡಿ ಹೊಟ್ಟೆ ತುಂಬಿಕೊಳ್ಳುವರು 
(ಮುಂಬಯಿ. 9-೧೩೮); ಸರ್ಕಾರದ ಚಾಕರಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ 
. « - ಹೋದರು (ದೇವೀಣ. ೩೩); ನೃತ್ಯದ ಚಾಕರಿಯನ್ನು ಅವಳು 
ಈಗ ಬಿಟ್ಟುಬಿಟ್ಟಿರುವುದಾಗಿಯೂ ... ಸರಕಾರಕ್ಕೆ ಅರ್ಜ ಕೊಡಲು 
ಸೂಚಿಸಿದರು (ಗಂಗಾಸಾ. ೧೭). (ಪಾರೆ. ಹಿಂ. ಮರಾ. ಚಾಕರೀ।] 

ಚಾಕರಿದಾರ (ನಾ) .ಎಚಾಕರ : ನಾನಂತೂ ಚಾಕರಿದಾರ ; ಕೇಳಲೇಬೇಕು 
(ನಮ್ಮಳ್ಳಿ. ೩೧). [ ಚಾಕರಿ . -ದಾರ್ಯ)] 

ಚಾಕರಿವಾನ, ಚುಕರವಾನ (ನಾ) .ಎಚಾಕರ : ಚಕ್ರವರ್ತಿಯಿಂದ ಚಾಕರಿ 
ವಾನನವರೆಗೆ ಎಲ್ಲರ ಮನೆಯ ವೃತ್ತಾಂತಗಳೂ . . . 'ಪ್ರೆಶ್ಯಕ್ಷವಾಗಿ 
ಬಿಡುತ್ತವೆ (ಶ್ರೀಕಥೆ. ೭೬೭. ಚಾಕರವಾನ : ಖಾವಂದರಾದವರು ತಾವೆ 
ಯಿದಕ್ಕೆ ಸಾಹಸ ಮಾಡಿದರೆ: 'ಚನ್ನವಲ್ಲದೆ ನಮ್ಮಂಥಾ ಚಾಕರವಾನರು 
ಮಾಡುವ ಕೆಲಸವಲ್ಲ (ಹೈದರ. ೬೫). [ ಎಚಾಕರಿ] 

ಚಾಕಲೆಟ್‌ "ಚಾಕಲೇಟು' ನೋ. 

ಚಾಕಲೇಟು, ಚಾಕಲೆಟ್‌, ಚಾಕ್ಲೇಟ್‌ (ನಾ). 'ಕೋಕೋ ಬೀಜದ 
ಹಿಟ್ಟನ್ನು ಕಲಸಿ ಮಾಡುವ ಒಂದು ಬಗೆಯ ಸಿಹಿಯಾದ 
ತಿಂಡಿಯ ಬಿಲ್ಲೆ : ಚಾಕಲೇಟು ಬಹಳ ತಿನ್ನಲಿಕ್ಕೆ ಕೊಡಬೇಡಿರಿ (ಕುರಿಹಿ. 
9೩೨). ಚಾಕಲೆಟ್‌ : ಇಂಗ್ಲೀಷ್‌ ಕೇಕ್‌, ಚಾಕಲೆಟ್‌ ಮುಂತಾದ 
ಅನೇಕ ಬಗೆಯ ತಿಂಡಿಗಳೂ . . . ಇಡಲ್ಪಟ್ಟಿವೆ (ಪ್ರಕಾಶ. 0). ಚಾಕ್ಲೇಟ್‌ ; 
: ಅವರಿಗೆಲ್ಲ ರಾಯರು ಈವರೆಗೆ ಅದೆಷ್ಟು ಜಾಕ್ಲೇಟ್‌,- : ಪೆಪ್ಪರಮೆಂಟ್‌ 
ಎಎ. ಕೊಟ್ಟಿದ್ದಾರೋ (ಕಂಬಹು. ೧೨೦). [ €- 0. ‘Choolato ] 

ಚಾಕಿ (ನಾ). ಮೊಟ್ಟೆಯೊಡೆದು ಆಗ ತಾನೆ ಹೊರಬಂದ ರೇಷ್ಮೆ 
ಹುಳುವಿನ ವಂಠಿ. - 

ಚಾಕಕಟ್ಟು ಎ ಮೊಟ್ಟೆಯಿಂದ ಆಗತಾನೆ ಬಂದ ರೇಷ್ಮೆ ಹುಳುವಿನ 

ಮರಿಗೆ (ಆಹಾರದ) ಸೊಪ್ಪು ಹಾಕು: ಚಾಕಿಕಟ್ಟುವುದಕ್ಕೆ ಹಿಪ್ಪೆ ನೇರಳೆ 
ಸೊಪ್ಪನ್ನು ಸಣ್ಣಗೆ ಕತ್ತರಿಸಿಟ್ಟುಕೊಳ್ಳಬೇಕು (ರೂಂ). [?] 

ಚಾಕು (ನಾ). ಕೊಯ್ಯುವ ಸಾಧನ ; ಚಿಕ್ಕ ಚೂರಿ : ಒಂದು ಹರಿತವಾದ 
ಚಾಕುವಿನಂದ ಕೀವನ್ನು ಹೊರಗೆ ತೆಗೆದು ಹಾಕಬೇಕು (ಗ್ಹಾಮಾಕ. ೦೪೯) ; 
ಊಹಾಪೋಹಗಳು: ತಮ್ಮ ಸರ್ಜರಿ ಚಾಕುಗಳಿಂದ ನನ್ನನ್ನು... 
`ಕತ್ತರಿಸಿದುವು (ಎಮುಳ. ೬೫). [ ಪಾರ. ಹಿಂ. ಮರಾ. ಚಾಕೂ] 


ಚಾಕುಸು 


ಚಾಕುಸು (ನಾ). ಒಂದು ಬಗೆಯ ಸಸ್ಯ ; ಆವರಕ , ತೆ0ಗಡಿ! 
“ಆಹುಲೀ” (ಪಂತ). [?] 
ಚಾಕ್ರಿಕ (ನಾ). ೧. ಮೇಳದವರೊಂದಿಗೆ ಗಾಯನ ಮಾಡಿ ರಾಜನನ್ನು 
ಹೊಗಳಂವವನು. ೨. “ಕಾಲವನ್ನು ತಿಳಿಸುವವರು”" (ಅಮರ. ಏಳೆ). 
[ಸಂ.) 
ಚಾಕ್ಲೇಟ್‌ /ಚಾಕಲೇಟು' ನೋ. 
ಚಾಕ್ಷುಪ (ಗು). ೧. ಕಣ್ಣಿಗೆ ಸಂಬಂಧಐಟ್ಟ. (ನಾ). ೨. ಕಣ್ಣಿಗೆ ಕಾಣು 
ವಂತಹುದಂ : ಅಕ್ಕರಂ ವಿವಿಧಾಕಾರಂ ಲಿಪಿಭೇದವೃತ್ತಿಯಿಂ 
ಚಾಕ್ಷುಷಂ ಪುರಾತನ ಮತದಿಂ (ಕಮದ. ೩) ; ಕೆಲವು ಚಾಕ್ಷುಷಂಗಳಿ* ಕೆಲವು 
ಅಚಾಕ್ಷುಷಂಗಳಪ್ಪುವು (ಕತ್ತ ಪ್ರ. ೨೪೬). ೩. ಹದಿನಾಲ್ಕು ಮನುಗಳಲ್ಲಿ 
ಒಬ್ಬ. [ಸಂ.) 
ಚಾಕ್ಷುಷಪ್ರತ್ಯಕ್ಷ (ನಾ). ಸ್ವತಃ ಕಣ್ಣಿಂದ ನೋಡಿ ತಿಳಿಯತಕ್ಕುದು : ಈ 
ವಸ್ತು ಕರಿದಿದು ಬಿಳಿದು ಎಂಬಿವು ಮೊದಲಾಗಿ ಪುಟ್ಟುವ ತಿಳಿವು ಚಾಕ್ಷುಷ 
ಪ್ರತ್ಕಕ್ಷಮೆನಿಪುದು (ಆಲ. 8). [ಚಾಕ್ಷುಷ ಪ್ರತ್ಯಕ್ಷ) 
ಚಾಕ್ಷುಷ (ನಾ). (ವೀಶೈ] ಸಾಧಾರ ದೀಕ್ಷೆಯ ಐದು ಪ್ರಕಾರಗಳಲ್ಲಿ 
ಒಂದು ; ನೋಟದ ಮೂಲಕ ಕೊಡುವ ದೀಕ್ಷೆ: ಗುರು ತನ್ನ 
ನಯನಮಂ ಮುಚ್ಚಿ ಶಿಷ್ಯನ ನೋಡಿಯಲ್‌ದುಮಾಹ್ವಾನವಂ ಮಾಡಿ 
ಮೋಕ್ಷವನೀವುದರರೆ ಚಾಕ್ಷುಷಿ (ವೀಕ್ಕಿಪು.೬- ೬-೬೫); ವರದೇಶಿಕೇಂದ್ರನುರು 
ವಾಸುಭಕ್ತನಂ... ಕರ ಚೆಲ್ವ ದಿಟ್ಟಿ ಪೊರೆಯೇರೆ ನೋಡಲಾ ದುರಿತಾರಿ 
ದೀಕ್ಷೆಯಿರದಾಯ್ತು ಚಾಕ್ಷಂಹೀ (ಹಾಲಾಸ್ಮ. ೪-೧೦-೪೩). (ಸಂ. ಚಾಕ್ಷುಷೀ] 
ಚಾಗ್ಗ, ಜಾಗ, (ನಾ). ೧. ಹಸಿರುಬಣ್ಣ: ಮರಕತ ವರ್ಣ: 
ಚಾ[ಪಾ8ಾಂ. ಜಾ]ಗದ ಬಲ್ಯ ಲಾದ ಪೊನಲಿಂ ಬಳೆದೊಪ್ಪು ವ ನಾಳಿಕೇರದಿಂ 
(ಮಲ್ಣಫು.೨-೪೩). ಜಾಗೃ: ೧. “ಜಾಗಮೆಂದುಂ, ಪಸುರ್ಪೆಂದುಂ ಮರಕತ 
ವರ್ಣಂ” (ಳಕಸಾ. ೧೧-೨೦೪); ಜಾಗದ ನೆಲೆವಡಲಗೆಗಳ ಜಾಗಂಗಳ 
ಪಸುರ್ಗಳೆಸೆಯೆ (ಆರಿಫು. ೪-೩೧); ಜಾಗದ ಪೊನಲ್‌ ಕೃತಕಾಚಳ ನಿರ್ಜ 
ರಾಂಬುವೆಂಬಿನಿತಆನಾದೆ ಕೊಟಕ್‌ ಸಲ್‌ಂ (ಪುಷ್ಪಪು. ೨-೪೦). ೨. ಪಚ್ಚೆ 
ಮಣಿ ; ಮರಕತ : ಜಾಗಂಗಳೆಸೆವ್ರ ಪಸುರ್ವೆಳಗುಂ ಪ್ರಜ್ವಳಿಪ ಮಣಿ 
ಸ್ತಂಭದ ಕೆಂಬೆಳಗುಂ ಪಸರಿಪುವು ಸುರಶರಾಸನಶತಮಂ (ಕೆಂದ್ರ ಪು. ೬-೫೦). 
ಚಾಗ್ಯ (ನಾ). ತ್ಯಾಗ; ದಾನ: “ಚಾಗಂ ತ್ಯಾಗದೆಳಂ” (ಕರ್ಶಾನಿ. ೪೯); 
ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯಲಂಪಿನಿಂಪುಗಳ್ಲಾಗರವಾದ 
ಮಾನಸರೆ ವುನಸ೦* (ಪೂಪಳಾ. ೪-೨೯); ರವಿನಂದನ ನನ್ನಿ ಚಾಗ(ಪಾಠಾಂ. 
ಸತ್ಯ]ಮಣ್ಮೆಂಬಿನಿತರ್ಕಂ ನೀನೆ ಮೊತ್ತಮೊದಲಿಗನಾದೈ (ಗದಾಯು. ೫-೧೭); 
ಚಾಗದ ಪೆಂಪಿಂದಮೆ ಗಬ್ಗರಾಜನೆಸೆದಂ (ಎಕ. 11, «೮೪-೦೯ ; ಸು. 2135). 
ಚಾಗಜಗರುಂಪ ಎ ತ್ಯಾಗ ಗುಣದಲ್ಲಿ ಲೋಕಪ್ರಸಿದ್ಧನಾದವನು ; 
ಒಂದು ಬಿರುದು : ಚಟ್ಟಭೂಪಂಗೆ ನೆಟ್ಟನೆ ಕೊಟ್ಟಂ ಧರೆ ಮೆಸ್ಟೆ ಚಾಗ 
ಜಗರುಂಪಂ ರಬಂಪಳಾಚಿಂರ್ಯಂ (ಎಇ. 2111, ೩03-೧೮: 1126). 
ಚಾಗವೆಡಂಗಿ ಎ ತ್ಯಾಗಗುಣದ ವೈಭವವುಳ್ಳವಳು ; ಒಂದು ಬಿರುದು : 
ನೆಗಟ್ಬಿಳಿ ಜಗಕ್ಕೆ ವಿನಯಗುಣೈಕಾಸ್ತದೆ ಸುಗ್ಗಿಯಬ್ಬೆ ತನಗೊಂದಿದ 
ಚಾಗವೆಡಂಗಿಯೆಂಬ ಪೆಸರೆಸೆವಿನೆಗಂ (ಕಾವ್ಕಾವ. ೦೬೦). [ದ ಸಂ. ಕಾಗ) 
ಚಾಗಂಗೆಯ್‌ (ಕ್ರಿ). ದಾನಮಾಡು : ಅಂತು ಚಾಗಂಗೆಯ್ದು ಜಗನ್ಮಂಗಳ 
- ಗಂಗಾವಾರಿಯೊಳ್‌ . . . ಮಿಂದು (ಪಂಪಛಾ. ೯-೭೨): ಲೇಸಪ್ಪ ವಸ್ತ್ರ 
ನಿಕರಮನೋಸರಿಸದೆ ಸೂಆ್‌ಗೆೊಂಡು ಚಾಗಂಗೆಯ್ವಂ(ಧರ್ಮಾಮ್ಮ. ೨-೩೩). 
[ ಚಾಗ್ಯ * ಕೆಯ, ) 
ಚಾಗಗುಣ (ನಾ). ದಾನಮಾಡುವ ಗುಣ; ದಾನಶೀಲತೆ: ಸುರಭೂರುಹ 
ಮುಮನಗ್ಗದ ಸುರಭಿಯುಮಂ ಜಾಗಗುಣದೊಳೆಮ್ಮರಸಂ ತ್ರಸ್ತರಿ 
ಯಾಡಂವಂ (ಧರ್ಮಾಮ್ಮ. ೪-೨೧೭). ( ಚಾಗ್ಯ * ಗುಣ) 


೨೭೯೩ 


ಕಾ 
ಛಾ 


20 


25 


೨0 


40 


46 


ಚಿಂಚರೆ 


ಬಚಾಗಟೆ (ನಾ) ಒಂಡು ಬಗೆಯ ಬಳ್ಳೆ :'ಕುದುರೆಯ ರಿಕಾಪು ಚಾಗಟಿಯ 
ಬಳ್ಳಿಯೊಂದಕ್ಕೆ ತೆೊ.ಡಕಿಕೊಂಡಿತು (ಹುಂಜ. «0. [?1 

ಚಾಗಮಟ್ಟಿ (ನಾ). ಒಂದು ಬಗೆಯ ಕೇದಗೆ ; ಹುಚ್ಚುಕೇದಗೆ : ಹುಚ್ಚು 
ಕೇದಗೆ ಎಂದರೂ ಚಾಗಮಟ್ಟಿ ಎಂದರೂ ಗಾಯದೆರಿ ಎಂದರೂ ಒಂದೇ 
ಪರ್ಯಾಯವು (ಕೃಟಪ್ರ. ೧೩೨). [?) 

ಚಾಗವಿಕ್ಕು (ಕ್ರಿ). ೧. ದಾನಮಾಡು : ತ್ಕಾಗಮಾಡು. ೨. ಹೊರಚೆಲ್ಲು : 
ಮನದೊಳ್ತೀವಿರ್ದ ಮೋಹಾಮೃತರಸಮನೆ ಸರ್ವಾಂಗಮುಂ ಚಾಗವಿಕ್ಕಿ 
ತ್ತೆನಿಸಲ್‌ ಘರ್ಮಾಂಬು ತಳ್ಳೊಪ್ಪಲು (ಕಾರಂಉ. ೩೨೩). [ಚಾಗ್ಯ* ಇಕ್ಕು] 

ಚಾಗಿ (ನಾ). ತ್ಕಾಗಗುಣವುಳ್ಳವನಂ ; ದಾನಿ ; ದಾನಶೀಲ ; ಕೊಡುಗೈ 
ಯಾತ : “ ಚಾಗಿಯೆ ತಾಂ ತ್ಯಾಗಿ" (ಕತುನಿ. ೪೩) ; ನೊಟಮ್ಚದೊಡ್ಡರು 
ವಿರ್ವ್ವಡಿ ಚಾಗಿಗಳ: ಮಹಾದೇವರ ದೇಗುಲಮಂ ಮಾಡಿಸಿ (ಸೌಇಇ. 
IX-1, ೧೬-೧೬; 9ನೆಯ ಕತ): ಭೆಯಮಟಯದ ಕಲಿಯುಂ ಚಾಗಿಯು 
ಮೆನಿಸದೆ ... ಪಂದೆಯುವಾಾಗಿ (ಪಂಪಥಾ. ೬-೭೩) ; ದೇವೋತ್ತಮ ನೀನೆ 
ಚಾಗಿವೆಸರಂ ಪಡೆದೈ (ಪಂರಾಮಾ. ೩-೩) ; ಚಾಗಿಗಳೆ ನಡುವೆ ಕಡುಚಾಗಿ 
ಸಂಗನ ಬಸವ (ಬಸರ. ೯-೮೩): ಬೋಳಕುಲಕಮಲಬಾಲಾರ್ಕನೆನಿಪ ಚಾಗಿ 
ಕುವರನನಿತ್ತು ರಕ್ಷಿಸೆನೆ (ಭಾವಜಂ. ೩-೩೨). 

[ ಸಂ. ತ್ಕಾಗಿನ) 

ಚಾಗಿಗುಣ (ನಾ). ತ್ಯಾಗಮಾಡುವವನ ಗುಣ ದಾನಶೀಲತೆ : ಚಾಗಿ 
ಗುಣಂ ಧಾರಿಣಿಪತಿಗೋಗಡಿಸದೆ ವೈಶ್ಯಜಂಗೆ ಲುಬ್ಬಗುಣಂ . . . ಸಹಜ 
ಮಕ್ಕುಂ ಜಗದೊಳ್‌ (ರರ್ಮಾಮ್ಮ. ೦೩-೩೮). [ಚಾಗಿ * ಗುಣ) 

ಚಾಗಿಯಬ್ಬೆ (ನಾ). ಒಬ್ಬಾಕೆಯ ಹೆಸರು: ಚಾಗಿಯಬ್ಬರಸಿಯು 
ಬೂತುಗನು ಬಿತ್ತುವಟ್ಟಮ ಕೊಟ್ಟ (ಎಕ. ೫೪, ಅರಸೀ. ೨೩೭-೦೭ ; 971). 

[ ಚಾಗ್ಯಿ + ಅಬ್ಬೆ; ] ” 

ಚಾಗು "ಚಾಂಗು' ನೋ. 

ಚಾಗುರೆ, ಜಾಗುರೆ (ನಾ). ಐ ಚಾಂಗಂ : ಪೂತುರೇ .ಹನು.ಮಂತ 
ಚಾಗುರೇ ಪೂತು ಮರುತಜ (ಳಾಶಿರಾ. ೨೭-೩೯); ಕಾದಿ ಮಿಗಿಲಪ್ಪ ವರವಂ 
ಚಾಗುರೇ ಪಡೆದೆ (ವೀಕ್ಕಿಪು. 8-೧6-90); ಭಳಿರೆ ಚಾಗುರೆ ಚಾಗು ಸಹಸಿಗಳ್ಲಾ 
ಕೈವಾಠಗಳನು ತೋರಲ್ಪಂದಿರೇ (ಕುರಂಗ. ೫೮-೦೩) . ಜಾಗುರೆ ; ಜುಗುರೆ 
ಜಾಗು ಭಲರೆ ನುತ್ತಿರ್ಪವರ್ಕೆಲಬರು (ಆರಾಕ. 6-೩0). ಜಾಗುಜಾಗುರೆ 
(ದ್ವಿರಂಕ್ತಿ) : ಜಾಗುಜಾಗುರೆ ಕರ್ಣ (ಕಾಐಕ್ಕದ್ರೋ. ೧-೩೬).. [7] 

ಚಾಗೆ "ಚೇಗೆ' ನೋ. 

ಚಾಚಪುಟ (ನಾ). [ಸಂಗೀತ] ತಾಳ ಕ್ರಮದಲ್ಲಿ ಒಂದು: ಸಮರಪ್ರಚಂಡ 
ಗೀತನ್ರಿ[ ನೃ]ತ್ಕರತ ವಿತತಘನಶುಷಿರವಾದ್ಮಲಯ ಚಚ್ಚಪುಟ ಚಾಚಪುಟ 
ಪರಮೇಶ್ವರವಂಖಕಮಳ . . . ಬ್ರಹ್ಮವೀಣಾದಿ ಗೇಯ ಗಾಂಧರ್ಬ್ಬ 
[ರ್ವ] (ಕೂಲ್ಮಾಕಾ. ೨೨-೦೪: 1257); ಎಸೆವೆರಡು ತಾಳಂಗೊಂಡು 
ಚಚ್ಚಪುಟವಿಂಬಿನಿಂ ಚಾಚು £ ಚೆ] ಪುಟ . . . ಪ್ರತ ದಶಪ್ರಾಣವಲದೊತ್ತೆ 
(ಜೇರಮ. ೦೦-೩೩) ; ಚಚ್ಚುಪುಟದ ಚಾಚು £ ಚ] ಪುಟದ ಸಾಂಬ್ರಣಿಯ 
ಕೆಚ್ಚು ಕೀಲಣೆಗಳನಉ ದು . . . ವಾಡಿದರು (ಛರಕ. ೧೨-೮೩). 
"ಚಚ್ಚಪುಟ' ಪರಾ. [ಸಂ.] 

ಚಾಚತ್ಪುಟ (ನಾ). ಎ ಚಾಚಪುಟ : ಬಳಿಕ ಧ್ರುವ . . . ಏಕವೆಂಬ ಸಪ್ತತಾಳ 
ಭೇದಂಗಳಂ ಅವುಗಳೊಳು ಚಂಚತ್ತುಟ ಚಾಚತ್ತುಟ . .. ಜಯಾಳವೆಂಬಿವು 
ಮೊದಲಾದ ನೂಲಕಿಂಟು ತಾಳಂಗಳುಂ (ವಿವೇಕ. ೨೩೮). (ಸಂ.] 

ಚಾಚರೆ (ನಾ). . ಮುಂದಕ್ಕೆ ಚಾಚಿಕೊಂಡಿರುವ ' ಬಂಡೆ,-ಕಲ್ಲು: 
ಬಾನ್‌ ಬಟ್ಟೆಯಲೆವ ಬರ್ದಿಲರಾ ಚಾಚರೆಯೊಳೇಗಳುಂ ಕುಳಿತಿರ್ದ 
ಶಿಖರಗಾತ್ರದ ಪರ್ದುಮುದಿಯನಂ ಕಂಡು (ಶ್ರೀರಾಮಾ. ೩೬೩-೩೯). 

[ ಚಾಚು, + ಅರ್ಕೆ (ಆ ಆಲಕ್ಕಿ) ] 


ಚಾಚಾ 


ಚಾಚಾ (ನಾ). ಚಿಕ್ಕಪ್ಪ ; ತಂದೆಯ ಸೋದರ : ನಿಮಾಯಿ ಚಾಚಾನ 
ಡೈರಿಯಲ್ಲಿ ಇದೇ ವ್ಯಕ್ತಿಯ ಹೆಸರು ಬರೆದಿದೆ (ಭಾರತಿ. ೩೨). 

[ ಹಿಂ. ಚಚಾ, ಚಾಜಾ) 
ಚಾಚಿ, ತಾಚಿ (ನಾ). ಮಕ್ಕಳ ಭಾಷೆಯಲ್ಲಿ ತಾಯಿಯ ಮೊಲೆ : (8). 
ತಾಚಿ: ತಾಚಿ ಹಾಲಿಗೆ ಒಗ್ಗಿದ ಮಗು ಮೇಲುಹಾಲನ್ನು ಕುಡಿಯುವುದಿಲ್ಲ| 8 
(ಕೊಂ). [ದೇ.8 ತಮಿ. ತೆಲು. ಚಾಚಿ. / ಹಂ. ಮರಾ. ಛಾತೀ 
ಚಾಚು, (ಕ್ರಿ). ೧. ಮುಂದೆ ನಡೆ,-ಸಾಗು,-ಸರಿ : ಪನ್ನಗಾಭರಣ ಶ್ರೀ 
ಮಲ್ಲಿಕಾರ್ಜುನ ಬಲ್ಲನೆನಲು ದಂಡಿಗೆ ಚಾಚಿತು (ಸಿದ್ದರಾ. ೯-೮). ೨. 
ಮುಂದೆ ಒಡ್ಡು,-ಹಿಡಿ: ತಾಯಿಗಳು ಮೊಲೆಗಳನೊಡನೊಡನೆ ಕಲುಗಳಿಗೆ 
ಮಿಗೆ ಮೆಯ್ದಡವಿ ಚಾಚಿಕೊಳುತ್ತಿರಲು (ಬಸಪು. ೬೦-೩೬): ಕರಪಲ್ಲವವ 
ಚಾಚಿದಳು ಕಂಕಣ ಘಲ್ಲುಫಲಿರೆನೆ (ನಳ. ೨-೩೩ ವ); ನೃಪವರನಡಿಗೆ 
ನಿರ್ಮಲ ಕಿರೀಟಮಂ ಚಾಚುತಿರೆ (ಕೈಮಿಛಾ. ೭-೦6). ೩. ಮುಂದೆ 
ತಳ್ಳು,-ನೂಕು : ಓಹಿಲದೇವನಂ ಪೊಅಮಡಿಸಿ ಕದವಂ ಚಾಚಲಾಗದು 
(ಓಹಿರ. ಹ. ೨೦೭-೮); ನಕುಲನುದಾರಕರ್ಣನ ಮುಟ್ಟಿ ಬಂದನು ಚಾಚಿದನು 
ರಥವ (ಕುವ್ಕಾಕ. ೪-೦೦) ; ಮೃತ್ಯುವಿನ ಗೋನಾಳಿಯಲಿ: ಚಾಚಿದನು 
ಚಾಪಳ ಚಂದ್ರಹಾಸಕವ (ತೊರರಾ. ೦-೮-49). ೪. ನೀಡಂ; ವಿಸ್ತರಿಸು: 
ಭೃತ್ಮನ ಕಾವುದೆಂದರ್ಜುನನು ಹಣೆ ಚಾಚಿದನು ಹರಿಪದಕೆ (ಕುವ್ಯಾಉ. 
೨-ಇ೪);ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು (ಗಾಲಿ). ೫. ಪಾರುಮಾಡು; 
ರಕ್ಷಿಸು: ಹಿಡಿದುದ ಬಿಡದಿದ್ದಡೆ ಕಡೆಗೆ ಚಾಚುವ ಅಲ್ಲದದ್ದಡೆ ನಡು 
ನೀರಲ್ಲದ್ದುವ (ಬಸವ. ೩೩೦). ೬. ಹೆಚ್ಚಾಗಿ ಒದಗಿಸು; ಧಾರಾಳವಾಗಿ 
ಹಾಕು: ಆ ಸಂತರ್ಪಣೆಯಲ್ಲಿ ಕೇಳಿ ಕೇಳಿದಷ್ಟು ಹೋಳಿಗೆ ಚಾಚುತ್ತ 
ಇದ್ದರು (ಕೂಂ).' [ ದೇ.॥ ತಮಿ. ಚಾಟು ; ತುಳು, ತೆಲು. ಚಾಚು] 
ಚಾಚು, (ನಾ). ವಿಸ್ತಾರ ; ವ್ಯುಪ್ತಿ ; ಹರವು: ಅವರ ಶಾರೀರಕ್ಕೆ ಬಹಳ 
ದೊಡ್ಡ ಚಾಚಿತ್ತು (ಸಂಗೀತ: 3೬); ಭೂಮಿಯ ಉಬ್ಬು ಸೂರ್ಯನಿಗೂ 
ಆ ಜಾಚಿಗೂ ನಡುವೆ ಎದ್ದು . . . ನೆಲದ ಮೇಲೆ ನೆರಳಿನಾಟವಿರಲಿಲ್ಲ 
(ಏಳಜೀ. ೯೩). [ ಎಚಾಚು,] 
ಚಾಚುಬಂಕ (ನಾ). ಮನೆಯ ಮುಂದೆ ಅಥವಾ ದೋಣಿ ಹಡಗು 
ಇತ್ಯಾದಿಗಳಲ್ಲಿ ವಿಸ್ತರಿಸಿದ ಸೂರುಳ್ಳ ಜಾಗ : ಒಂದು ನಿರ್ದಷ್ಟವಾದ 
ರೀತಿಯಲ್ಲಿ ಹಗ್ಗ ಮತ್ತು ಕೂವೆಮರಗಳು ಅಳವಟ್ಟಿರುವ ಹಡಗು ; 
ದೋಣಿಯಲ್ಲಿ ಹುಟ್ಟು ಆನಿಕೆಯನ್ನು ಹೊತ್ತಿರುವ ಕಬ್ಬಿಣದ ಟಾಚುಬಂಕ: 
ಇಂಥ ಬಂಕವಿರುವ ದೋಣಿ (21೯49:. ,ಇಂಕನಿ). [ ಚಾಚು; + ಬಂಕ] 


10 


ಚಾಚೂ "ಚಚು' ನೋ. 


ಚಾಜು (ನಾ). ೧. ಸಂಪ್ರದಾಯವಾಗಿ ಬಂದುದು ; ಪರಂಪರೆಯಿಂದ 
ಬಂದುದು: ಜನಾಂಗದ ಪೀಳಿಗೆಗೆ ಚಾಜಾಗಿ ಉಳಿಯಲೆಂದು . . . ಹುರಿ 
ದುಂಬಿಸಿ ನಗುವಳು (ಕನ್ನಣಾ. ೩೨). ೨. ಬಳಂವಳಿ: ಕುಂಬಾರ 
ಮನಿಯಾಗ ಹುಟ್ಟಿದಿ ಸೀಗಿ ಚರಗ ಬುಟ್ಟಿ ಚಾಜ ತಂದೆ (ರೋಳಗಿಃ. ೦೩೯). 
| [?] 

ಚಾಟ (ನಾ). ಮೋಸಗಾರ ; ವಂಚಕ. "ಚಾಟವಿದೆ' ಪರಾ. [ಸಂ.] 
ಚಾಟಕ (ನಾ). ೧. ಗಾರುಡಿವಿದೆ ; ಅಭಿಚಾರ ; ಕಣ್ಣು ಕಟು ವಿದ್ಯೆ : 
ನೋಟ ಲಕ್ಷಣ ಹೇಳ್ವೆ ಕೇಳ್ಳೆ ಚಾಟಕದ ಯೋಗಲ್ಲ ರಾಜಾಯೋಗ ತಾನು 
(ಜ್ಯಾನಸಿಂ. ೧೮-೬೨) ; ಮೆಣಿಮಂತ್ರೌಪಧಂಗಳೆಂ ಬಲ್ಲನಲ್ಲ ಚಾಟಕದ 
ವಿದ್ಯೆಯಂ ತೋರುವವನಲ್ಲ (ಮಲ್ಲಕ. ೩-೧೦). ೨. ವಂಂತ್ರಗಾರ; ಯಕ್ಷಿಣಿ 
ಗಾರ : ಪಡಿಯ ಚಾಟಕನಲ್ಲ ಒಡನೆ ಬೂಟಕನಲ್ಲ ನಡುವೆ ಚಾಟಕನಲ್ಲ 
ಶೈವನಂತೆ (ಮೈಲಾರ. ೦೩೦-೩). "ಚಾಟಕತನ' ಪರಾ. [ಸಂ.) 
ಚಾಟಕತನ (ನಾ). ೧. ಮೋಸಗಾರಿಕೆ. ೨. ಮಾಯಾಜಾಲ: | 8 
ಪಾಟಲಿಪೂಗಳ ಮಾಟಸಿ ಶಿಖಿಯೊಳು ಚಾಟಕತನದಲಿ ಕಾಟಕರತಿಭರದಿ 


86 


40 


೨೭೯೪ 


ಚಾಟಿಸ್ಕು 


- ೬. ನೋಡುತ್ತ (ಹೆಮಕ. ೦೮): ಊಟಕೆ ಬಂದವರಲ್ಲಾ ಬೀಗರು 
ಚಾಟಕತನದಲಿ ರಾಜಕುಮಾರಿಯ ಬ್ಯಾಟಕೆ ಮೆಚ್ಚಿ ಆತನ ಮದುವೆಯ 


ನೋಟಕೆ ಬಂದವರೇ (ಕರ್ನಾಕ. ೩೨೯).  ಚಾಟಕ * - ತನ) 
ಚಾಟಕ್ಕೆರ (ನಾ). ಗಂಡುಗುಬ್ಬಿಮರಿ :  “ಚಾಟಕ್ಕೈರವೆಂದರೆ ಗಂಡು 
ಗುಬ್ಬಚ್ಚೀ ಪಿಳ್ಳೆ” (ಸಿದ್ಕಾಂತಿ. ೦೩೯). [ಸಂ.] 


ಚಾಟಣಕ ನಾ). ಒಂದು ಬಗೆಯ ಪಕ್ಷಿ: ಚಟಕ ಚಾಟಣಕ ಚಕ್ರವಾಕ 
ಕರಟೆ ಬಳಾಹಕ ಗೃಧ್ರ ಪಿಕ ವರಕುಟಿಕ (ಮದೇಖು. ೩-೯). [?] 

ಚಾಟವಿದ್ಯೆ (ನಾ). ಮೋಸಮಾಡುವ ವಿದ್ಯೆ; ಗಾರುಡೀ ವಿದ್ಯೆ ; 
ಕಣ್ಣು ಕಟ್ಟು ವಿದೆ : ತಾಂತ್ರಿಕರ ಚಾಟವಿದೈಗಳಿಂದಲೂ, ವಿಷಪ್ರಯೋಗ 
ಗಳಿಂದಲೂ ನೀವು ಯಾವಾಗಲೂ ಜಾಗರೂಕರಾಗಿರಬೇಕು (ಕಛಳವಿ. 7,೦೨೩). 

[ ಚಾಟ + ವಿದ್ಯೆ) 

ಚಾಟಿ, ಚಾವಟಿ, ಛಾಟಿ, ಛಾವಟಿ (ನಾ). ೧. ಹುರಿಯನ್ನು ಅಥವಾ 
ಬಾರನ್ನು ಕಟ್ಟೆ ಮಾಡಿದ ಹೊಡೆಯುವ ಸಾಧನ ; ಬಾರುಕೋಲು ; 
ಕೊರಡೆ: ಮುಂದಣಿಂ ತೆಗೆದು ಕಟ್ಟಿದ ಬಲ್ಮಟ್‌ಗಳ್ಳೆ ಚಾಟಿಯಂ ಪಿಡಿವ . . . 
ಸಂಭ್ರಮಕ್ಕೆ ನೆಲೆಯಾದನಪೂರ್ವದ ಬಾಹುಕಂ (ನಳೆಕ0. ೬೩0): ಚಾಟಿ 
ಯೊಳ" ಬಡಿವುತುಂ ಸರಳ್ಗಳಂ ಪೊಸೆವುತುಂ .. . ಬಳಲಿಸುವರು (ಜಿಬಪು. 
8೬-೨ಟ); ಕರವಜ್ರಮುಷ್ಟಿಯನ್ನೊಲೆದು ವ್ರತತಿಯ ಕೊನರ ಚಾಟಿಯಂ 
ಶಳಿದು ಪೊಯ್ದು . . . ಸುಳಿಘಾಳಿ ಸುಳಿವುದಾ ನಂದನದೊಳು (ಜನಮು. 
೪೮-೩೪). ಪಿ. ಬುಗುರಿಯನ್ನು ಆಡುವುದಕ್ಕಾಗಿ ಉಪಯೋಗಿಸುವ 
ಹುರಿ,-ದೌರ : ಬುಗುರಿಯಾಡಿಸಲು ಚಾಟಿ ಅಗತ್ಯ (ಊಂ). ಚಾವಟಿ : 
೧. ಚಾವಟಿ ಹಿಡಿದು ಪಾರ್ಥನ ಸಾರಧಿಯಾಗಿದ್ದನು (ವಾರಾಕ್ಕ. ೭೬) ; 
ಚಾವಟಿಯ ಏಟಿನಂತೆ ಕೇಳಿಸಿತು ಆ ಮಾತು ನನಗೆ! (ಕಾಲಿಮ. ೯೦) ; 
ಕೈಯಲ್ಲಿ ಚಾವಟಿಯನ್ನು ಹಿಡಿದು ತನ್ನ ಚಿಕ್ಕಪ್ಪನ ಕುರಿಯ ಮಂದೆಯನ್ನು 
ಕಾಯಬೇಕಾಗಿದ್ದಿ ತು(ಪೈಗಂಬ. ೭): ಛಾಟಿ: ೧. ಒಂದೇಟು ಕೊಡುವುದಕ್ಕಾಗಿ 
ಕುದುರೆಯ ಛಾಟಿಯನ್ನು ಮೇಲಕ್ಕೆತ್ತಿದೆ (ಪ್ರತಾಪ. 89) ; ಛಾಟಿ ಹೊಡೆತದ 
ಸದ್ದು. ಛಾಟಿ ' ಹೊಡೆದ ನಂತರ . . . ಗಾಡಿ ಎಳೆಯುವ ಸದ್ದು 
(ಕೊನೆಛೇ. ೨೦). ಛಾವಟಿ: ೧. ಕಸ್ತೂರಿ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ 
ಭಾವಟಿ ಏಟು ಬಿತ್ತು (ಬಿಂದಜೀ. ೭೮). 

ಚಾಟಿಯಿಲ್ಲದೆ ಬುಗುರಿ ಆಡಿಸು ೬ (ಆಲಂ) ಸಾಹಸಮಾಡು : ಅವನು 
ಚಾಟಿಯಿಲ್ಲದೆ ಬುಗುರಿ ಆಡಿಸುತ್ತಾನೆ (ರೂಢ). 
[ದೇ.॥ ತಮಿ. ಚಾಟಿ, ಚಾಟ್ಟೈ : ಮಲ. ಚಾಟ್ಸ; ತೆಲು. ಜಾಟಿ; 
ಕೊಲಾ. ಸಾಟ್‌ ] 

ಚಾಟಿ "ಸಾಟಿ' ನೋ. 

ಚಾಟಿಕ್ಟೋಲು "ಚಾಟಿಗೋಲು' ನೋ. 

ಚಾಟಿಗುಂಡು (ನಾ). ತುದಿಯಲ್ಲಿ ಗುಂಡನ್ನು ಉಳ್ಳ ಒಂದು ಬಗೆಯ 
ಚಾವಟಿ : ಚಾಟಿಗುಂಡು ಬಂಧನಕ್ಕಲ್ಲದೆ (ಏರೇಶ್ವ.೨): ಕುಟ್ಟಿಕೊಳ್ಳದಿರಿ 
ಜಾಟೈ( ಚಾಟಿ] ಗುಂಡಿನಲಿ ಶಸ್ತ್ರವನು ಚಿಟ್ಟಿಕೊಳ್ಳದಿರಿ ಬೆನ್ನಿನಲಿ 'ಸಿಡಿ 
ಯನು ಕಟ್ಟಿ ತೂಗಿಸಿಕೊಳ್ಳದಿರಿ (ಕನಕ. ೦೩೨-೩). [ಚಾಟಿ * ಗುಂಡು] 

ಚಾಟಿಗೋಲು, ಚಾಟಿಕೋಲು (ನಾ). ಚಾವಟಿಯ ಕೋಲು ; ಬಾರು 
ಕೊಲು : ತನ್ನ ಉದ್ದನೆಯ ಚಾಟಿಗೋಲಿನ ಮೇಲೆ . .. ಕೈಯಾಡಿಸುತ್ತ 
(ಪುನರು. ೨೬೩). ಚಾಟಿಕೋಲು : ಮತ್ತಕೋಕಿಲನೆಂಬ ಚಾಟಿಕೋಲವಗೆ 
ಕಣ್ಣೊತ್ತಿ ಹೊಯ್‌ ಹೊಯ್ಕೆಂದನೊಡನೆ (ಧರಣ. ೪೮-೭೬). 

[ ಚಾಟಿ * ಕೋಲು, (ಆ ಕೋಲ್‌,)] 

ಚಾಟಿಸು (ಕ್ರಿ). ಚಾವಟಿಯಿಂದ ಹೊಡೆ,-ಮರ್ದಿಸು,-ಪ್ರಹಾರ 
ಮಾಡು: ಕರಿಘಟೆ ತುರಂಗಮಂ . . . ಕೂಡಿಕೊಂಡು ಕೌರವಬಲವ ಚಾಟಿ 
ಸೇಳೆಂದು ನುಡಿದಂ (ತುರಂಗ. ೩೬-೨೬). [ಚಾಟಿ * - ಇಸ್ಕು) 


ಚಾಟಿಸು, 


ಚಾಟಿಸ್ಕ್ಯು (ಕ್ರಿ). ಸಾರು ; ಪ್ರಕಟಿಸು : ಕೂಲಿ ಕೆಲಸ ಕೂಡ ದೊರೆಯ 
ದಿರಲು ತನ್ನ ಹೆಂಡತಿಯನ್ನು ವಿಕ್ರಯಿಸುವೆನೆಂದು ಟಾಟಿಸಿದರು (ಶುರಾವಿ. 
೨೧೬). [«ತೆಲು. ಚಾಟಿಂಚು, ಸಾಟಂಚು ] 

ಚಟು; (ನಾ). ಒಂದು ಅನುಕರಣ ಶಬ್ದ. 


೨೭೯೫ 


ಚಾಟುಚಾಟು (ದ್ವಿರುಕ್ತಿ): ಸತಿಯಂ ಚಮ್ಮಟಿಗೆಯಲಿ ಚಾಟು ಚಾಟನೆ | 6 
| ಚಾಟುಗಾಲು (ನಾ). ಒಂಟಿಕಾಲಿನಲ್ಲಿ ನಿಂತು ಭೂಮಿಯನ್ನು ಗಟ್ಟಿಸು 


ಪತಿ ಹೊಡೆವುತಿರಲು (ಬಸಪು. ೩೨-೮). 

ಚಾಟು (ನಾ). ೧. ಆಶ್ರಯ; ಶರಣು: (8). ೨. ಆಸರೆ; ರಕ್ಷಣೆ; ಮಳಿ, 
ಗಾಳಿ, ಬಿಸಿಲು ಮೊದಲಾದುವುಗಳಿಂದ ರಕ್ಷಿಸಿಕೊಳ್ಳಲು ಮಾಡಿ 
ಕೊಂಡ ರಕ್ಷಣು ಸ್ಥಾನ, - ಮರೆ, ತಡಿಕೆ ಮೊದಲಾದದ್ದು : ಆನೆ 
ಕುದುರೆ - ಒಂಟೆಗಳ ಸಲುವಾಗಿಯೂ ಚಾಟು ಮಾಡಲ್ಪಟ್ಟಿತ್ತು 
(ಕಿ ರೋಮೆ. ೭೩). 

ಚಾಟಾಗು-ಆಶ್ರಯವಾಗು; ರಕ್ಷಣೆ ನೀಡು ; ಮರೆಯನ್ನುಂಟು 

ಮಾಡು : ಸಡೇದ ಗಿಡಗಳನ್ನು ಹಾಕಿದರೆ ಸುತ್ತಲೂ ಚಾಟಾಗಿ ಗಾಳಿಯ 
ಭಾರವನ್ನು ಹಿಡಿಯುತ್ತವೆ (ಕ ಒಪ್ಪ. [ದೇ.$ ತೆಲು. ಚಾಟು) 

ಚಿಂಟ್ಕು (ಸಾಟ್ಕಿ' ನೋ. 

ಚಾಟ್ಮು (ಗು). ೧. ಸಂತೋಷಕರವಾದ; ಪ್ರಿಯವಾದ. "ಜಾಟೂಕ್ತಿ 
ಪರಾ. ೨. ಚಮತ್ಕಾರವಾದ; ಚಾತುರ್ಯದ: ಮೈ ಮೈಯೊಳಡಗು 
ವಂದದೊಳಪ್ಪಿ . » *-ರಮಿಸಿದರೈ ಮರು ಚಾಟುಮೋಹಿಗಳು (ಭರಣ. 
೭೮-0೪೬). (ನಾ). ೩. ಸಂತೋಷಕರವಾದ ಮಾತು ; ಪ್ರಿಯವಚನ : 
ಅತಿ ಕೃಪಣಂಗಳುಮಪ್ಪ ಚಾಟು ಸಹಸ್ರಂಗಳೊದವೆ (ಕಾದುಪೂ. ೯೨೭). 
೪. ಚಮತ್ಕಾರ; ಚಾತುರ್ಯ: ನಾಟಕಸತಿಯರಲ್ಲವೆ ನೀನು ತಾನೆಂದು 
ಚಾಟಾಗಿ ನುಡಿದರೆ. ನೃಪಗೆ ತೀಟವೇಳುತಿದೆ ಎಂದೆಣಿಸಿದರು 
(ಭರದ. ೫. ಚಮತ್ಕಾರದ ಮಾತುಗಳನಾ ಡುವವನು : 
ಬಂದಿಕಾಅನು ಚಾಟು ಚಪಳಿಗನೆಂದು ನಾ ಮುಂದಜಿ್‌ಯೆನೆಂದಳು ಮಾಯೆ 
(ಪ್ರರುಲೀ. ೭-೫೩). [Xo.] 

ಚಾಟುಕ (ನಾ). ಸಂತೋಷಕರವಾದ ಮಾತು ; ಸಂತೋಷಗೊಳಿಸುವ 


೧೩೦). 


೧೪-೯೦). 


ಮಾತು. ೨. ಹೊಗಳುವವನು ; ಸ್ತುತಿಗಾರ; “ ವಂಖಸ್ತುತಿ 
ಮಾಡಂವವ ” (ಜಾನಕೋ. 8೩೫). ([ಸಂ.) 
ಚಾಟುಕಾತಿ (ನಾ). ಹಿತವಾದ ಮಾತುಗಳನ್ನಾಡುವವಳು ; ಪ್ರಿಯ 


ಭಾಷಿಣಿ : ಚಾಟುಕಾತಿಯರು ಚಾಂದಸಿಕೆಯ ನೂಕಿ ಸಘಾಟಿಕೆಯಿಂದ 
ಐಂಡಿದರು (ಧರಣ. 8-86). [ ಚಾಟ್ಮು * - ಕಾತ್ರಿ] 

ಚಾಟುಕಾರ (ನಾ). ೧. ಹಿತವಾಗಿ ನುಡಿಯುವ ಮಾತು ; ಸಂತೋಷ 
ಗೊಳಿಸುವ ಮುತು ; ಪ್ರಿಯವಚನ ; ಮುಖಸ್ತುತಿ: ಪುಸಿಗೂರ್ಮೆ 
ಯಿಂದನೇಕ ಚಾಟುಕಾರದಿಂ ನಂಬಿಸಿ ಮೆಲ್ಲನೆ ಬೆಸಗೊಳ್ಳುದುಂ (ಧರ್ಮಾಮೃ. 
೨-೧೦೬); ಆ ವನಂ . , . ಚಾಟುಕಾರಪಟು ಶಠವಿಟನಂತೆ ಕುಶಲಪಥ 
ಸನಾಥಮುಂ (ಲಾಧಪು. ೦೦-6೦೭). ೨. ಪ್ರೀತಿ; ವಿಶ್ವಾಸ "ಚಾಟು 
ಕಾರಂಗೆಯ್‌' ಪರಾ. ([ಸಂ.7 

ಚಾಟುಕಾರಂಗೆಯ್‌ (ಕ್ರಿ). ಸಂತೋಷಗೊಳಿಸು; ಪ್ರೀತಿಯನ್ನು 
ತೋರಿಸು: ಕಾಲ.ಮೇಲೆ ಪೊರಳ್ದು ಚಾಟುಕ2ರಂಗೆಯ್ವುದುಂ (ಪಂಜತಂ. 
೦೮೯-6). 1 ಚಾಟುಕಾರ * - ಕೆಯ್‌,) 

ಚಾಟುಕಾರಿಸು (ಕ್ರಿ). ಕೀರ್ತಿಸು; ಹೊಗಳು; ಸ್ತುತಿಸು: ಗುಣಪಾಲಸೆಟ್ಟಿ 
ಬೆಆಗಾಗಿ ಪೆರ್ಗಡೆಗಳಂ ಚಾಟುಕಾರಿಸಲೆಂದು ಕೃತಕವಚನಂ/ಳಿಂ ನಂದೆ 
ನುಡಿದು (ಧರ್ಮಾಮೃ. ೦೦-೪೨). [ ಚಾಟುಕಾರ + - ಇಸ್ಯು) 

ಚಾಟುಕಾಅ (ನಾ). ೧. ಪ್ರಿಯವಾದ ಮಾತುಗಳನ್ನಾಡುವವನು : 
ವಂಗತೊಳ್‌' ಬಗೆಯಿಲ್ಲದಂಗನೊಳ್‌ ಮನಮೊಲ್ಲದತಿ ಚಾಟುಕಾಜನಂ 
ರತರಷ್ನಚೋರನಂ_ಭೂವಿನುತ ರೂಪನಂ ಭಾವಿಸುತ್ತೋಪನಂ ಬಂದು 


19] ಚಾಟುಗೋಪ್ಪಿ (ನಾ). ಪ್ರಿಯವಾದ 


26 


30 


36 


40 


46 


ಚಿೂಟುಲತನ 


(ಜಗವಿ. ೦೭-೧೧೯ 6ಗಳಿ).- ೨. ಮುಖಸ್ತುತಿ ಮಾಡಂವವನು; ಹೊಗಳು 
ಭಟ್ಟಿ : ಬುಷಿಯರ ಮಾರ್ಗಮಂ ಕಲಿಯಲೆಂದು ಕೃತಕ ವೈರಾಗ್ಯದಿಂ 
ಸಂಸಾರಕ್ಕೆ ಪೇಸುವರಂತೆಲ್ಲಾ ಯಷಿಯರ್ಗಂ ಚಾಟುಕಾಆಕ 3 ರ] 
ವಿನಯದಿಂ ಪೊಡೆಮಡುವುದುಂ (ಛಧರ್ಮಾಮ್ಮ. 

(ಚಾಟ್ಟು + -ಕಾಅ)] 


೬-೨೮). 


ವುದು : ಸಮವಾದ ಪಾದಗಳಿಂದ ನಿಂತು ವಂದು ಕಾಲಿಂದ ಭೂಮಿಯ 
ತಾಟಿಸುವುದುಂಟು ಅದು ಚಾಟುಗಾಲುಯಂಬುದು (ಬಡ್ಮಟೀ. ೪ ೪೬). 
[ ಚಾಟು * ಕಾಲು1 (ಆಕಾಲ) 

ಸಂಭಾಷಣೆ ; ಸರಸಸಲ್ಲಾಪ : 
ಅವರು ಕುಲಾಂಗನೆಯರ ನೆಳಲಿಗೆ ಕೂಡ ಹೆದರುವವರಾಗಿದ್ದರೂ . . . 
ಮಠಗಳಲ್ಲಿ ಊಟ ನೀಡುವ ನಗೆಮೊಗದ ವಿಗಡೆಯರನ್ನಾಗಲೀ, ಕಂಡು 
ಚಂದ್ರಶೇಖರರಾಯರು ಅವರೊಡನೆ ಯಥೇಷ್ಟವಾಗಿ ಚಾಟುಗೋಷ್ಟಿ 
ಗಳನ್ನಾಡುವರಂತೆ ! (ಪವಶೀ. 6). [ಚಾಟ್ಮು* ಗೋಷ್ಟಿ (ಆಗೊಟ್ಟಿ ಸ 

ಚಾಟುತನ (ನಾ). ೧. ಇಷ್ಟವಾಗಿರುವಿಕೆ ; ಪ್ರಿಯವಾಗಿರುವಿಕೆ : « 
೨. ಮಾತಿನ ಚತುರತೆ; ಪ್ರಿಯೋಕ್ತಿಗಳನ್ನು ನುಡಿಯುವಿಕೆ : 
ರಸುಗಳ ಮಧ್ಯದೊಳಿರ್ದ ನೃಪಗವಳ್ಳಾಟುತನದಿಂ ಮಾಡಿದಟಮಟವನು 
ಸುರೆ(ಗಮ್ಮಳಾ. ೯-೩6) ; ಚಲ್ಲಂ ಚದುರೋಜೆ ಚಾಟುತನಮಂದಂ ಬಂಧ 
ಮೊಳ್ಬೇಟಮಿಚ್ಚೆಗೆ ಸಂದೊಂದುವ ಕೂಟಮೆಲ್ಲಮವರ್ಗೆೇಂ ಮೈಸಂದು 
ಮಚ್ಚಿರ್ದುದೋ (ರಾಜತೇ. ೧೧-೮೩). ಹ. ಹೊಗಳಿಕೆ ; ಮುಖಸ್ತುತಿ: 
“ಚಾಟು, ಚಟು, ಶ್ಲಾಘೇಐಚಾಟುತನದ ನುಡಿ” (ನಾಚರಾ. 4); ನೀನೀ 
ಚಾಟುತನದಲಿ ಸುಲಭನಹೆ: ನಿಜವಿದ್ಯವಲಾ ಕಳನೊಳಾಂತರನಿಜ? 
ದಡೊಪ್ಪುವುದದುವೆ ಶೂರತನ (ಕಾಶಿರಾ. ೧೯-೨೬). 

[ ಚಾಟ್ಕು + - ತನ) 


.ಚಾಟುಪದ್ಯ (ನಾ). ಮನೋಹರವಾದ ಅರ್ಥವುಳ್ಳ ಚಿಕ್ಕ ಪದ್ಯ ; 


ಚುಟಕ ; ಸುಭಾಷಿತ : ಒಂದು ಶತಕ ಹಾಗು ಕೆಲವು ಚಾಟುಪದ್ಕ 
ಮುಕ್ತಕಗಳನ್ನು ಬಿಟ್ಟರೆ 'ಕಾವ್ಯಸಾರ'ದಲ್ಲಿ ಉದ್ಭೃತವಾದ ಪದ್ಯಗಳಿಲ್ಲ 
ಚಂಪೂ ಪ್ರಬಂಧಗಳಿಂದ ಆಯ್ದಿಕೆೊಂಡವುಗಳಾಗಿವೆ (ತವನಿ. ೩೬). 
[ ಚಾಟ್ಮು * ಪದ್ಮ] 

ಚಾಟುಪೊಂಗ (ನಾ). ಪ್ರಿಯವಾಗಿ ಮಾತನಾಡುವವನು (?): ನಗುತ್ತೆ 
ಜನನಿಯಂತದಕ್ಕೆನುತ್ತೆ ಚಾಟುಪೊಂಗನುಸುರೆ ಬಂದೆ (ಹಾಲಾಸ್ಕ. ೪-೦೩-೧ 

- ರಗಳಿ). [ಚಾಟ್ಟು + ಪೊಂಗ) 

ಚಾಟುಭಣಿತಿ (ನಾ). ಚಮತ್ಕಾರದ ಹೇಳಿಕೆ ; ಚತುರತೆಯ ಮಾತು; 
ಚತುರೋಕ್ತಿ: ಗಣಿಕೆಯ ಚಾಟುಭಣಿತಿ[ಪಾಕಾಂ. ಭಣಿತೆ]ಯಂ ಕೇಳ್ದರಸ 
ನೆೊಳ್‌ ಪೀಠಮರ್ದಕನಿಂತೆಂದಂ (0೬ಆಕೇ. ೧೦-೦೨ ೨ವ). 

[ ಚಿಟ್ಮು + ಭಣಿತಿ] 

ಚಾಟುಮಾತು (ನಾ). ಸಂತೋಷಗೊಳಿಸುವ ಮಾತು ; ಚತುರೋಕ್ತಿ: 
ನೀಟುದೋಟುತ ಮಿಠಾರಿಯರೊಲಿಸರಿತಾ ಚಾಟುವಾಾತುಗಳಾಡಿ ನಗುತಾ 
ಮಾಟಿ ಮಿಸುಕುವ ಚುನ್ನಾಟದಿ ನರ್ತನದಾಟ ನೋಡಿದರು ಕೋವಿದರು 
(ಸೌಂದಕಾ. ೩-೧೦೧).  ಚಿಟ್ಮು + ಮಾತ್ಮು) 

ಚಾಟುಲ (ಗು). ಚಂಚಲವಾದ ; ಚಪಲವಾದ. "ಚಾಟುಲತನ' ಪರಾ. 

[ಸಂ. ] 

ಚಾಟುಲತನ ತನಾ). ಚಂಚಲ ಸ್ವಭಾವ ; ಅಸ್ಥಿರತೆ ; ಚಪಲತನ : 
ಸದ್ಭಕ್ತ ದೈವವೆಂದು ಅರ್ಚಿಸುವ ಠಾವಿನಲ್ಲಿ ಮತ್ತತ್ವ ದುಶ್ಚಾರಿತ್ರ ಪಗಡೆ 
ಪರಿಹಾಸಕತನ ಚಾಟುಲತನ ಗೆಲ್ಲ ಸೋಲತನ ಇವೆಲ್ಲವ ಬಿಡಬೇಕು 

(ಮೋಳಿಮಾ. 88-೨೨8). [ಚಾಟುಲ * - ತನ) 


176 


ಚಾಟುವಚನ 


ಚಾಟುವಚನ (ನಾ).ಎಚಾಟಂಮಾತು : ಕುಸಂ ವಸುದೇವ ದೇವಕಿಯರ 
ಸೆಚಕಿಯಂ ಬಿಟ್ಟು . . . ಕೆಮ್ಮನೆ ನಿಮ್ಮನಚ್ಚಿಗಂಬಡಿಸಿದೆನೆಂದು ಚಾಟು 
ವಚನಂಗಳಂ ಮೆಜಕಿದು (ಗವಿ. ೩-೨೨ ವ): ಅರಸಂ ಯಥಾರ್ಥ ಪ್ರೇಮ 
ಚಾರುಚಾಟುವಚನಾಮೃತವರ್ಷದಿಂದರಸಿಯ ಗಾತ್ರಕ್ಷೇತ್ರದೊಳ್‌ 
ರೋಮಹರ್ಷಸಸ್ಯಸಮೃದ್ಧಿಯಂ ಮಾಡಿ (ಪುಷ್ಕಪು. &-೧೦೭ವ) ; “ಇಷ್ಟು 
ದೊಡ್ಡ ಭೂತಾಕಾರದ ಶರೀರಕ್ಕೆ ಅನ್ನವಿಲ್ಲದಿದ್ದರೆ ಶಿವನು ಮೆಚ್ಚಿ ಯಾನೇ?” 
ಎಂದು ಚಾಟುವಚನಗಳನ್ನು ಆಡಿದನು (ಶ್ರೀರಾಯ, ೧೯). 
( ಚಾಟ್ಮಾ + ವಚನ] 
ಚಾಟುವೆಣ್‌ (ನಾ). ಸಂತೋಷಗೊಳಿಸಂವ ಮಾತುಗಳನ್ನಾಡುವವಳಂ; 
ಪ್ರಿಯಭಾಷಿಣಿ: ಬೇಟವ ಮಾಡಿದಳ್ಳಹುಕಾಲವಿಂದಾತ ಕೂಟಕೆ 
ಸಾರ್ತಂದನೆನಲು ಚಾಟುವೆಣ್ಣೊಬ್ಬಳೆ ನಗುತಿದಿರ್ಗೊಂಡ ಸಘಾಟವನೇನ 
ಬಣ್ಣಿಪೆನು (ರಕ. ೭-೧೧೪) ; ಎದೆಗೋಂಟೆಯ ತಳಪಟ ಮಾಳ್ಪ ಚಾಟು 
ವೆಣ್ಗಳ ತಿಂಧಿಣಿಯಿಂದ ವೇಶ್ಯಾವಾಟ ರಾರಂಜಿಸುತಿಹುದು(ನಾಗಳು. ೨-೩೪). 
[ ಚಾಟ್ಮು * ವೆಣ್‌] 
ಚಾಟೂಕ್ತಿ (ನಾ). ೧. ಸಂತೋಷಗೊಳಿಸಂವ ಮಾತು; ಪ್ರಿಯವಚನ. 
೨. ಚಮತ್ಕಾರೋಕ್ತಿ : "ಶ್ಲೋಕ" ರೂಪದಲ್ಲಿರುವ ಸಂಸ್ಕೃತದ ಸುಭಾ 
ಹಿತಗಳನ್ನೂ ಅನ್ಕೋಕ್ತಿಗಳನ್ನೂ ಚಾಟೂಕ್ತಿಗಳನ್ನೂ ಕನ್ನಡಿಸುವುದಕ್ಕೆ 
ಸಾಂಗತ್ಕೆವು ಆತ್ಯಂತ ಸಮರ್ಥವಾದ ಛಂದಸ್ಸು (ಇಂಡಾಪ. 1೪, ಅರಿಕೆ). 
[ ಚಾಟ್ಮು * ಉಕ್ತಿ] 
ಚಾಟೆ (ನಾ). (ಕರಾ) ಒಂದಂ ಬಗೆಯ ಉದ್ದವಾದ ಎಖಾನಂ. (?] 
ಚಾಟ್ರೂಕ್‌ (ನಾ). ಒಂದಂ ಊರಿನ ಹೆಸರಂ : ಚಾಟ್ಟೂರುಂ ಪೆರ್ಮ್ಮಾ 
ಣೂರುಂ ಸಮೀಪವಮು* (ಮೈಆರಿ. ೦೯೪೧. ೧-೩೩: 786). [? + ಊರ್‌] 
ಚಾಡ, "ಚಹಡ' ನೋ. 
ಚಾಡ್ಕ (ನಾ). ಮರ; ವೃಕ್ಷ: ಒಂದು ಗಿಡುವಿನಲ್ಲಿ ಹುಟ್ಟಿದ ಮುಳ್ಳ 
ಒಂದೊಂದ ಮುಜದು ಸುಡಲೇತಕ್ಕೆ ಚಾಡವ ಕಡಿದು ಒಡಗೂಡಿ ಸುಡಲಿಕ್ಕೆ 
ವಿಶ್ವಮಯ ಮೊನೆ ನಷ್ಟ (ಅವರೇ. ೬೩೦). [ ಪ್ರಾ. ರೂಡ) 
ಚಾಡಗಾರ "ಚಾಡಿಕಾಅ' ನೋ. 
ಚಾಡತನ "ಚಹಡತನ' ನೋ. 
ಚಾಡಿ "ಚಹಡ' ನೋ. 
ಚಾಡಿಕಾಟ, ಚಿಂಡಗಾರ, ಚಾಡಿಕಾರ, ಚಾಡಿಗಾರ (ನಾ): ಚಾಡಿ 
ಹೇಳಂವವನಂ; ಇಲ್ಲದ ಅಪವಾದವನ್ನು ಸೃಷ್ಟಿಸುವವನಂ; ವಿಸುಣ; 
ನಿಂದಿಸುವವನಂ : ನಾಣುತಿರ್ಷ್ಪ ಮೂಗುಳ್ಳಾತನೆತ್ತಲುಂ ಚಾಡಿಕಾಅಂ 
ವದನದುರ್ಗಂಧಿಯಾ ಕೊಂಡೆಯದ ಸೂಚಕಂ (ವೀಶೈಪು. ೪-೨೨-೩೩): 
ಮೃಡನ ನಿಜವೇಳ್ಬಲ್ಲಿ ಪಾರಂಗತದ ಚಾಡಿಕಾಜನಾಗುತ ಚರಿಪುದು (ಷತಿಂ. 
8-0). ಚಾಡಗಾರ : (೪. ಚಾಡಿಕಾರ : “ಪಶುನಃ-ಚಾಡಿಕಾರಂ” 
(ಕಾಶಕ್ಕ. ೨೦೪) ; “ದ್ವಿಜಿಹ್ವಃ - ಹಾವು. ಸುಳ್ಳು, ಚಾ[ಪಾಠಾಂ. 'ಛಾ) 
ಡಿಕಾರ” (ಸಿದ್ಧಾತಿ. ೩೪): ಚಾಡಿಕಾರನಿಗೆ ಊರೆಲ್ಲಾ ನಂಟರು (ಹುಟ್ಮ್ಕಹ. 
609). ಚಾಡಿಗಾರ : (8). [ಚಾಡಿ (ಆಚಹಡ) ೬- ಕಾಜ) 
ಚಾಡಿಕೋರ, ಚಾಡಿಯೋರ (ನಾ). ಚಾಡಿ ಹೇಳುವ ಸ್ವಭಾವ 
ವುಳ್ಳವನು ; ಪಿಸಂಣ : ಆದರೆ ಎಲ್ಲರೂ ನನ್ನನ್ನು ಚಾಡಿಕೋರ ಎಂದು 
ಬಿಟ್ಟರೆ! ಎಂದು ನನಗೆ ಹಾಗೆ ಮಾಡಲು ಹೆದರಿಕೆಯೂಗಿತ್ತು (ಕಾಲೆಮ. ೦೩೦); 
ಆ ಜಗಳಗಂಟಿ ಚಾಡಿಕೋರನ ವಿಚಾರ ಬಹಳವಾಗಿ ಯೋಚಿಸಬೇಕಾಗಿದೆ 


೨೭೯೬ 


ಲಾ 


ಕಾಜ 
ಎ 


(ಕೈರಾಳ. ೭೩. ಚಾಡಿಖೋರ: (8). [ಚಾಡಿ (ಆಚಹಡ) +-ಕೋರ್ಯ] | 


ಚಾಡಿಕೋರಿ (ನಾ). ಚಾಡಿ ಹೇಳುವ ಸ್ವಭುವದವಳು : ನಾನೇನು 
- ಟಾಡಿಕೋರಿಯಲ್ಲ (ಕಾಲಮ. ೧೫೩೧). ! ಚಾಡಿಕೋರ + -ಇ್ಕ್ಯ) 
ಚಾಡಿಖೋರ :ಚಾಡಿಕೋರ' ನೋ. 


46 


ಚಾಣಕ್ಕಮೂಲ 


ಚಾಡಿಗಾರ "ಚಾಡಿಕಾಟ' ನೋ. 
ಚಾಡಿಗಾರ್ತಿ (ನಾ). ಚಾಡಿ ಹೇಳಂವವಳಂ: (8). 
[ ಚಾಡಿಗಾಜ 4 - ತ್ಕ, (ಆ ಇತ್ತಿ) 
ಚಾಡಿಬಾಕ (ನಾ). ಎ ಚಾಡಿಕೋರ : ತನ್ನ ಅಂತರಂಗವನ್ನು ಗೆಳೆಯರ. 
ಮುಂದಾಗಲಿ ಚಾಡಿಬಾಕರ ಮುಂದಾಗಲಿ ಇರಿಸಿ ಉಪಯೋಗವೂ ಇಲ್ಲ 
(ಸರಸ. ೦೦೬). [ಚಾಡಿ (ಎಚಹಡ) * ಬಾಕ (ಬಕ್ಕ) 
ಚಾಡಿಬುರಕ (ನಾ).ಎಚಾಡಿಕೋರ : ಲೋಭಿಯಾಗುವುದರಿಂದ ನಿಷ್ಕರುಣಿ 
ಯಾಗುವುದರಿಂದ ಚಾಡಿಬುರುಕನಾಗು *-ರಿಂದ ಮನವು ಅಶುದ್ಧವಾಗು 
ವುದು (ವಿಣಾಮಂ. ೫೦). 
[ ಚಾಡಿ (ಆಚಹಡ) * ಬುರಕ ( ಆಪುರುಕ) ] 
ಚಾಡಿಮಾತು "ಚಾಡಿವಾತು' ನೋ. 
ಚಾಡಿಯೋಲೆ (ನಾ). ಗ್ರಂಥಗಳಲ್ಲಿ ಸೇರಿಸುವ ಅಕಾರಾದಿ ವಣಂತಾದ 
ಸೂಚಿ :ಅನಂಬಂಧ: ಈ ಸಲದ ಮುದ್ರಣದಲ್ಲಿಯೂ ನಾಲ್ಕು ಚಾಡಿ 
ಯೋಲೆಗಳನ್ನು (1861066) ಸೇರಿಸಿದೆ (ಕವಿ. 11, ಮುನ್ನುಡಿ 21). 
[ ಚಾಡಿ ( ಆಚಹಡ) + ಓಲೆ] 
ಚಾಡಿವಾತು, ಬಾಡಿಮಾತು (ನಾ). ಚಾಡಿಯ ಮಾತು; ಇಲ್ಲದ ದೂಷಣೆ 
ಯನ್ನ ಆರೋಪಿಸಂವ ವತಾತಂ : ಮುಂ ಗೋಕುಲದೊಳು ಬಲಭದ್ರನ 
ಚಾಡಿವಾತಂ ಕೇಳ್ದು (೪ಳಲಿ. ೦6). ಚಾಡಿಮಾತು : ಹೊಗಳಿಕೆಗುಗಲಿ 
ಚಾಡಿಮಾತುಗಳಿಗಾಗಲಿ ಕಿವಿಗೊಟ್ಟು ಆತ ಇತರರನ್ನು ತೆಗಳಬಾರದು 
(ತತ್ಮಪ್ರಾ. ೫೭೦). [ಬಾಡಿ ( ಆಚಹಡ) + ಮುತ್ತು) 
ಚಾಡಿಸು(ಕ್ರಿ). ಚಾಡಿಹೇಳಂ; ದೂರನ್ನು ಆರೋಪಿಸಂ: ರೂಢೀಶನೊಡನೆ 
ಯಂಬಲಿಯನುಂಡುದು ಯೂಶ ಚಾಡಿಸಿದನದರಿಂದ ಹೊಲಗೇರಿಯೌಳು 
ನಮ್ಮ ನೋಡಲಿಚ್ಚೆಸಿ ನೃಪ ಬಂದಪನು (ಕೋರಬ. ೮-೩೨). 
[ ಚಾಡಿ (ಆಚಹಡ) *- ಸು,] 
ಚಾಣ (ಚೇಣ' ನೋ. 
ಚಾಣಂಗಿ (ಚಣಗೆ' ನೋ. 
ಚಾಣಕಿ «/ಚಾಳಾಂಕಿ' ನೋ. 
ಚಾಣಕ್ಕಿ "ಚಾಳಾಂಕಿ' ನೋ. 
ಚಾಣಕ್ಕ (ನಾ). ೧. ಮೌರ್ಯ ರಾಜ್ಯಸಂಸ್ಥಾಪನೆಗೆ ಕಾರಣನಾದ ವ್ಯಕ್ತಿ; 
ಮೌರ್ಯ ಚಂದ್ರಗಂಪ್ರ ಮಹಾರಾಜನ ಮಂತ್ರಿ ; ಅರ್ಥಶಾಸ್ತ್ರದ 
ಕರ್ತೃ: ಮನೆಯೊಳು ಚಾಣಕ್ಕನಿನ್ನಂ ಮಿಗಿಲೆನಿ ಪ ಮಹಾಮಂತ್ರಿ 
ನಾನಾ ನಯಜ್ಞಂ (ಎಳ. ೪1. ಆಳ್ಕಮ. ೧೬೦-೫೦: 11081). ೨. (ಆಲಂ) 
ಬುದ್ದಿವಂಶ; ವ್ಯವಹಾರಕಂಶಲ; ತಂತ್ರಗಾರ: ರಾಜಕೀಯದಲ್ಲಿ ಇವನು 
ಚಾಣಕ್ಕ (ರೂಢಿ). { ಸಂ. } 


ಚಾಣಕ್ಕಬೌಕ (ನಾ). ಒಂದು ದುರ್ಗದ ಹೆಸರಂ: ವಂದನಮಂ ಕಿಳಿಗಿಳಮುಂ 


ಚಂದನ ಚಾಣಕ್ಕಡೌಕ ಪನ್ನವಳಗಯೆ ಸನ್ನಣಿಗಡಗನಿಕರಮನೆೊನ್ನರ 
ನಿಮಿಷದೆ ಕೊಣ್ಣ ವೀರಪಾಣ್ಣ, (ಸ*ಇಇ. 1%-1, ೧೦೮.೬೩; 1107). 
.[(?) ಕ 
ಚಾಣಕ್ಕತನ (ನಾ). ವ್ಯವಹಾರಕೌಶಲ್ಯ ; ಕುಟಿಲನೀತಿ ; ಕಂಶಲತೆ ; 
ವಿಷ್ಣುವರ್ಧನನ ಚಾಣಕ್ಕತನ ಇಲ್ಲಿ ಚೆನ್ನಾಗಿ ಫಲಿಸಿತು (ಶಾಂತಲಾ. 336). 
[ ಚಾಣಕ್ಕ + - ತನ) 
ಚಾಣಕ್ಕನೀತಿ (ನಾ). ಕಂಟಿಲ ನೀತಿ; ಕಂಟಿಲೋಪಾಯು : ಎಲ್ಲರನ್ನೂ 
ಶಿಬಿರಗಳಿಗೆ ಕಳಿಸಿಕೊಟ್ಟು ತಾವೂ ಬೊಪ್ಪಣನೂ ಚಾಣಕ್ಕನೀತಿಯೊಂದನ್ನು 
ಹೊಸೆಯುತ್ತ ಕುಳಿತರು (ಉಂ60. ೨೨೩). [ ಜಾಣಕ್ಕ + ನೀತಿ) 
ಚಾಣಕ್ಕಮೂಲ (ನಾ). ಒಂದು ಬಗೆಯಂ ಔಷಧಿ ಗೆಡ್ಡೆ: “ಮಹಾಕಂದಂ- 
ಚಾಣಕ್ಕಮೂಲಂ” (ಓಷಧಿ. ೦೧೭). [ ಚಾಣಕ್ಕ * ಮೂಲ 


ಚಾಣಾಂಕಿ 


ಚಾಣಾಂಕಿ "ಚಾಳಾಂಕಿ' ನೋ. 

ಚಾಣಾಕ್ಷ (ನಾ). ಹರಿತವಾದ ಬುದ್ಧಿಯಂವನಂ; ಸೂಕ್ಷ್ಮ ದೃಷ್ಟಿಯಂಳ್ಳ 
ವನು; ಕುಶಲವಂತಿ; ವ್ಯವಹಾರ ಚತುರೆ : ಕೊಡುವ ಬಾಣವ ಕಾಣ 
ಬಾರದು ಹಿಡಿದ ಧನು ಚಾಣಾಕ್ಷರಿಬ್ಬರ ಕಡುಹ ಬಣ್ಣಿಸಲರಿದು (ಕೌಶಿರಾ. 
೩೬-೩ಂ): ಅಲ್ಲದೆ ಚಾಣಾಕ್ಷರಾದ ಅವರು ಈ ಪ್ರಸಂಗದಲ್ಲಿ ಆಚಾರ್ಯರ 
ಕಾರಸ್ಥಾನವನ್ನು ಕಂಡು ಹಿಡಿದಿದ್ದರು (ಸಮಜೀ. 90): ಆದರೆ ಚಾಣಾಕ್ಷರಾದ 
ಫಿಡಲ್‌ ವೆಂಕೋಬರಾಯರು . .. ನಾರಾಯಣಗೌಳ ರಾಗವನ್ನು ಹಾಡು 
ವಂತೆ ಸನ್ನೆ ಮಾಡಿದರಂ (ಸಂಗೀತ. ೦೩). 

[ ಇ ಚಾಣಕ್ಕ./ ಮರಾ. ಚಾಣಖ್ಯ, ಚಾಣಕ್ಷ, ಚಾಣಾಕ್ಷ] 

ಚಾಣಾಕ್ಷತನ (ನಾ). ಸೂಕ್ಷ್ಮ ದೃಷ್ಟಿ; ಚಾತಂರ್ಯ; ವ್ಯವಹಾರ ಕಂತಖತೆ: 
ಮೈದುನನ ಜಾಣತನಕ್ಕೂ ಚಾಣಾಕ್ಷತನಕ್ಕೂ ಅಕ್ಕ ಅಟ್ಟಹಾಸದಿಂದ ನಕ್ಕಳು 
(ವೈನಿ. ೪೩); ನನ್ನ ಚಾಣಾಕ್ಷತನದ ಅರಿವು ಆ ವೃದ್ಧನಿಗೆ 'ಚೆನ್ನುಗಿ 
ಗೊತ್ತಿದೆ (ಬಂಗಾಹೆ. ೬೯) : ಸಾಧಾರಣವಾಗಿ ಉಚ್ಚ ' ತರಗತಿಯ ಮೇಧಾ 
ಶಕ್ತಿಯೂ, ಯಶಸ್ವೀ ಆಡಳಿತದ ಚಾಣಾಕ್ಷತನವೂ, ಒಬ್ಬ ವ್ಯಕ್ತಿಯಲ್ಲಿ 
ಕೂಡಿ ಹೋಗುವುದಿಲ್ಲ (ಸಸ್ಮಕ. 6೧). [ ಚಾಣಾಕ್ಷ * -ತನ] 

ಚಾಣಾಕ್ಷತೆ (ನಾ). ಎ ಚಾಣಾಕ್ಷತನ : ಮಾಸ್ತರು ತಮ್ಮ ಚಾಣಾಕ್ಷತೆಯನ್ನು 
ಉಪಯೋಗಿಸಿದರು (ಕಾವೇರಿ. ೦6೨). [ಚಾಣಾಕ್ಷ - ತ್ಯೆ) 

ಚಾಣಿ (ನಾ). (ಉಕ). ಅಂಗೈಯ ಮೇಲೆಸ'ಟಿತ್ತದಿಂದ ಕೊಡುವ ಏಟು. 

[?) 

ಚಾತ (ನಾ). ೧. ಭೂತ ; ಪಿಶಾಚಿ. "ಕುಟ್ಟಿಚಾತ'-ಪರಾ. ೨. “ಒಬ್ಬ 
ರಾಕ್ಷಸ” (ಕಸ್ತೂಕೋ. 8೩೬೩೩. [ ದೇ. ತಮಿ. ಮಲ. ಚಾತ್ರ] 

ಚಾತಕ (ನಾ). ವಂಳೆಯ ನೀರಿನ ಆಧಾರದಿಂದಲೇ ಬದಂಕಂವುದೆಂದಂ 
ನಂಬಲ್ಲಾದ ಪಕ್ಷಿ; ಮಳೆಯ ಹನಿಗಳನ್ನ ಬಾಯೊಡ್ಡಿ ಕುಡಿದಂ 
ಬಾಯಾರಿಕೆಯನ್ನೂ ತೀರಿಸಿಕೊಳ್ಳುವ ಒಂದು ಬಗೆಯ ಪಕ್ಷಿ; ಚಾದಗೆ: 
ಚಾತಕಮಲ್ಲದೆ ವೃಷ್ಟನಿಪಾತಮನಲ್ಲಿಯ ಜನಂಗಳೆಳಸರ್‌ (ಶಾಂತಿ ಶ್ವ. 
೧-೪೭) ; ಮಾರುತ್ತರದ ಪನಿಮಳೆಗೆ ಜನಮನ ನಿರೀಕ್ಷಣಾಚಾತಕಂ . .. 
ಕೊರಳೆತ್ತಿ ನಿಂತಿರೆ (ಶ್ರೀರಾಮಾ. ೧೬೯-೪೭೯). [ಸಂ.] 

ಚಾತಕಿ (ನಾ). ಹೆಣ್ಣು ಚಾತಕ ಪಕ್ಷಿ: ವಲಿಯ ಭಾರದ್ವಾಜ ಪಿಕ ಪಿಂಗಲಿ 
ನಿಶಾಟ ಧ್ವಾಂಕ್ಷ ಚಾ[ಪಾಠಾಂ. ಜಾ) ತಕಿ ಚಿಲಿಮಿಲಿಗ (ತೊರರಾ. ೩-೦-೩೩). 

[ ಸಂ. ಚಾತಕೀ] 

ಚಾತಗುದ್ದಿ (ನಾ). ಒಬ್ಬಾತನ' ಹೆಸರು : ಮೂದೆಕಲ್ಲಾ ಕಾಳೆಗದುಳ್‌ 
ಗಾರ ವರಾಳ್‌ ಅವಧೀರರಾ ಮಗನ್‌ ಚಾತಗುದ್ದಿಯಾರುಮ್‌ ಪುಲಿಕು 
ಟುಕಿಯರಾ ದುಗ್ಗಮಾರನ್‌ . . . ಆನ್ತಿಜ್‌ದು ಸತ್ತರ್‌ (ಎಕ. ಸ, 
ಶ್ರೀನಿವಾ. ೪೦-೩; ಸು. 900). [7] 

ಭಾತಬೊಕ್ಕಣಂಗಟ್ಟು (ಕ್ರಿ). (ಗ) : ನಖದೊಳ್‌ ಸೂಜಿಯಂ ವೆಟ್ಟೆಯುಂ 
ಚಾತಬೊಕ್ಕಣಂಗಟ್ಟೆಯುಂ ಕರ್ಜಜಕಯನೂಜಿಕಿಯುಂ . . . ಪಲ್ಲಂ ಕಟಲೆ 
ಗುಟ್ಟೆ. ಯುಂ ನೀರೊಳಿಕ್ಕಿ ಮೆಟ್ಟಿಯಂಂ (ಅಜಿಪು. ೧೧-೦೦೦). 

[ ಚಾತಬೊಕ್ಕಣ? + ಕಟ್ಟು) 

ಚಾತಮ್ಮ (ನಾ). ಒಬ್ಬಾತನ ಹೆಸರಂ : ಸ್ವಸ್ತಿಶ್ರೀ ನಟುಳ್ಗುನ್ನ ಚಾತಮ್ಮನ್‌ 
ತೊಜುಗೆೊಳೆ ಇರ್ವ ವೇಡರಾ ಕೊನ್ನು `ತೊಜುವಿಕ್ಕಿಸಿ ಸುರಲೋಕಂ 
ಪುಕ್ಕ (ಎಕೆ. ೫, ಟಿಂತಾಮ. ೧೨೨-೧: ಸು. 1000). 1?] 

ಚಾತರಾಸಿ "ಚೇತರಾಶಿ' ನೋ. 

ಚಾತಾಣಿ "ಸಾತಾನಿ' ನೋ. 

ಚಾತಾಲ "ಸಾತಾನಿ' ನೋ. 

ಚಾತಾಳ "ಸಾತಾನಿ' ನೋ. 

ಚಾತಾಳಿ "ಸಾತಾನಿ” ನೋ. 


೨೭೯೭ 


ಚಾತುರಿಸು 


ಚಾತುಃಶ್ರುತಿ (ನಾ). ನಾಲ್ಕೂ'ವೇದಗಳಂ : ನಿರುತ ಚಾತುಃಶ್ರುತಿಗಳೆೊಳು 
ವಿಸ್ತರಣದಿಂದೊಂದು ಠಾವಂ 'ಕರಮೆಸೆಯಲಜಾದೆತ್ತಿ ಶುನಕವನುಷ್ಮಿ 
ಸುತ್ತಿರಲು (ಬಸಪು. ೫೫-೫೧). [ ಎಸಂ. ಚತುಃಶ್ರುತಿ 

ಚಾತು:ಸ್ವರ (ನಾ). ಉದಾತ್ತ, ಅನಂದಾತ್ತ, ಸ್ವರಿತ ವಂತೂ ಪ್ರಚಯಂ 

5| ಗಳೆಂಬ ನಾಲ್ಕು ವೇದೋಚ್ಚಾರಣದ ಕ್ರಮ ಸ್ವರಗಳಂ: “ತ್ರಿದಿವಂ, 
ಪಡಾದಿ ಸಪ್ತಸ್ವರಮಮೃತಮುದಾತ್ತಾದಿ ಚಾತುಃಸ್ವರಂ ಸಂಪದ 
ಘೋಷಂ ವರ್ಣಜಾಲಂ ಸ್ವರಮೆನಿಕು೦? (ನಾನಾರ. 68). [ಸಂ.] 

ಚಾತುರ (ಗಂ). ೧. 'ಜಾಣ್ಮೆಯ; ಕೌಶಲದ; ಚಾತಂರ್ಯದ : ಬಳಿಕ 
ನೂಟಿಸಾನೆಯಲಿ ನಿನ್ನವನಳವಿಗೊಟ್ಟನು ಭೀಮಸೆೇನನ ಚಲಗತಿಯ 
ಚಾತುರ ಚಪೇಟ ಪದ[ಪಾಕಾ. ಚಾಪಳ ಚಪೇಟ ಪದ, ಚಾತುರ್ಯ 
ಪೀಠಪದ]ಪ್ರಹಾರದಲಿ (ಕುವ್ಯಾಗ. ೪-೨೩). ೨. ಸಂ೦ಿದರವಾದ; ಮನೋ 
ಹರವಾದ : . “ ಬಸವನೆನೆ ಗೊಂದೆಯೆನೆ ಜಾತುರ[ಪಾಕಾ. ಚಾರುತರ] 
ವೃಷಭನೊಳ್ವೆಸರಕ್ಕು * (ಕಬ್ಮಮು. ೬). , (ನಾ). ೩, ಜಾಣತನ; 
ಚಾತಂಯ್ಪ೯. ೪. ಪ್ರಿಯವಾದ ವಕಾತನ್ನಾಡಂವಿಕೆ ; ಹೊಗಳಂವಿಕೆ ; 
ಸ್ತಾತಿಸಂವಿಕೆ. [ಸಂ] 

ಚಾತುರಂಗ (ನಾ). ನಾಲ್ಕು ಅಂಗಗಳನ್ನುಳಂೃದಂ; ಆನೆ, ಕುದಂರೆ, ರಥ, 
ಕಾಲಾಳಂ ಎಂಬ ನಾಲ್ಕೂ ಅಂಗಗಳಿಂದ ಕೂಡಿದ ಸೈನ್ಯ ; ಚತಂರಂಗ 
ಬಲ: ಅಲ್ಲಿ ತುಂಬುರನನೀಕ್ಷಿಸಿ ಪೇಳುತ ಚಾತುರಂಗಮಂ ಜಾನಿಸಿ ನೋಡಿ 
ನೋಡಿ ಹೊಗೆ ಹತ್ತಿದ ಪುತ್ತಳಿಯಂತೆ ಬಂದಂ (ನಂಬಿಕ. ೭-೨) ; ನೆರಪಲ್‌ 
ವೇಟ್ವಂ . . . ಚಾತುರಂಗಮಂ ನಿಜಬಳಾಧಿಪತಿಗೆ ಕುಮಾರಂ (ಪುಷ್ಪಪು. 
೫-೬) ; ಕದಳಿಯೊಳು ಮದದಾನೆ ಹೊಕ್ಕಂದದಲಿ ಹೆಚ್ಚಿದ ಚಾತುರಂಗದ 
ಮೆದೆಯನೊಟ್ಟಿದು ಹೊಣೆ ಹೊಕ್ಕನು ಥಟ್ಟನೊಡೆತಂಳಿದು 
(ಕುವ್ಮಾದ್ರೋ. ೫-೪). [ಸಂ.7 

ಚಾತುರಂಗಬಲ (ನಾ). ಚತುರಂಗ ಸೈನೈ : ಉನ್ನತಮಹಿಮಂ ತನ್ನ 
ಮುಂದಿರ್ದ ಚಾ[ಪಾಾಂ. ಚ)ತುರಂಗಬಲಮಂ ನಡೆ ನೋಡಿ (ನಂಬಿಕ. ೮-೭)- 

[ ಚಾತುರಂಗ + ಬಲ) 

ಚಾತುರತನ (ನಾ). ಚತಂರತೆ ; ಕಂಶಲತೆ; ಜಾಣತನ : “ ಚಾಟು, ಚಟು, 
ಶ್ಲಾಫೇ ಎ ಚಾತುರತನದ ನುಡಿ "(ನಾಚರಾ. ಕಿ). [ಜಾತುರ + - ತನ] 

ಚಾತುರಿ (ನಾ). ಚಾತುರ್ಯ ; ಜಾಣತನ ; ಕೌಶಲ : ನರನ.ದೋರ್ಬಲ 
ನಿಶಿತ ಚಾತುರಿಯಶೇಷವ ನೋಡಲೋಸುಗ ಬಂದನೈಸೆಂದ (ಕೋಗಹು. 
೧೬-೨೭); ಐರೋಪ್ಯರು . . ,. ಈ ಘಟನೆಗಳು ಬ್ರಾಹ್ಮಣರೆಂದು ಹೆಸರಾದ 
ಒಂದು. ವ್ಯವಸಾಯಿಗಳ ಚಾತುರಿ ಎಂದು ಆರ್ಥ ವಾಡಿದ್ದಾರೆ 
(ನಿಬಂಧೆ. 1, ೦೦೯): ಪಂಪನು ಜಾಣಕ್ಕನೀತಿಯ ಚಾತುರಿಯನ್ನು 
ಹೊರಗೆಡುವುವಂತೆ ಬಣ್ಣಿಸಿದ್ದಾನೆ (ತವನಿ. ೬೩). [ ಸಂ. ಚಾತುರೀ) 

ಚಾತುರಿಯ, (ನಾ). ಚಾತಂರ್ಯ ; ಕೌಶಲ ; ಜಾಣತನ : :ನೆತ್ತದೊಳ್‌ 
ಬಿತ್ತೆರಂಬಡೆದು ಚದು.ರಂಗದೊಳ್‌ ಚಾತುರಿಯಮನಿತ್ತು [ಶಾಕಾಂ. 

`` ಚಾತುರ್ಯಂಗೊಟ್ಟು] (ಗಿರಿಕ. ೨-೦೦೩ ವ); ನಿಜಜ್ಞಪ್ತಿವೆಸರಿನ ಯೋಗ 
ದಂಡವನು ಚಾತುರಿಯದಿಂ ಪಿಡಿವುತೆ (ಗಗತಾ. -೦೬-೨೦) : ಈ ಟಾತುರಿಯ 
ಮಧುರವಾಣಿಗಾಲಯಮಾುಾದುದು (ವೆಂಕಾರಾ.೦-೩-೪೪). 

[ ಆಸಂ. ಚಾತುರ್ಯ ] 

ಚಾತುರಿಯ್ಯ (ನಾ) ಜಾಣ; ಬಂದ್ಧಿವಂತನಾದವನು ; ಚತಂರ : ಉರು 
ತರದ ಮಚ್ಚವ ಕಟ್ಟುವತಿ ಚಾತುರಿಯರಿಪ್ಪರು ಚಿನ್ನವರದರು ತತ್ತು 
ರಾಂತದಲಿ' (ಜೀವೆಂಕ. ೨-೨೮). ([ಚಾತುರಿ * ಎ ಅ; | 

ಚಾತುರಿಸು (ಕ್ರಿ). ಜಾಣ್ಮೆತೋರಂ (?) : ಅಪ್ಪಿದರು ಹಿಮಜಳವ ತಮ 
ತಮಗೊಪ್ಪದಲಿ ಚಾತ( ತುರಿಸಿ ಸಖಿಯರು ಚಪ್ಪರಿಸಿ ಚಲ್ಲಿದರು ಕುಚ 
ಯುಗನಾಭಿ ಜಘನನಲಿ (ಅಂಬಿಕಾ. 6-೨೪). [ಚಾತುರಿ 4 - ಇಸ್ಕು) 


80 


86 


ಚಾತುರ್ಗತಿಕ 


ಚಾತುರ್ಗತಿಕ (ನಾ). [ಜೈನ] ದೇವ, ಮಾನವ, ತಿರ್ಯ.. ಮತ್ತು 
ನಾರಕವೆಂಬ ಚತಂರ್ಗತಿಗಳನ್ನೂ ಹೊಂದಂವವನಂ : ಚಾತುಗ್ಗಃ ತಿಕನುಂ 
ಮಿಧ್ಯಾದೃಷ್ಟಿಯುಂ ಸಂಜ್ಞೆಯುಂ ಪರ್ಯಾಪ್ತಕನುಂ ಗರ್ಭಜನುಂ . . . 
ಉಪಲಬ್ಧಿಕನುಮಪ್ಪ ಭವ್ಯಂಗೆ ತತ್ಪ್ರಥಮೋಪಶಮ ಸಮ್ಮಕ್ತ್ವಮಶ್ಕುಂ 
(ತತ್ತೃಪ್ರ. 60). [ಸರಿ] 

ಚಾತುರ್ಜಾತಕ (ನಾ). ೧. ದಾಲ್ಚಿನ್ನಿ ಲವಂಗಪತ್ರೆ, ಏಲಕ್ಕಿ ವಂತ್ತು 
ನಾಗಕೇಸರಗಳೆಂಬ ನಾಲ್ಕು ಬಗೆಯ ಔಷಧದ್ರವ್ಯಗಳು : ಶತಾವರಿ 
ಫೃತ .'.. ಚಂಗೆಲ್ವಕೋಷ್ಟ, ದಾತುರ್ಜಾ ತಕಗಳು (ದಾಲ್ಚಿನ್ನಿ, ಲವಂಗ 
ಪತ್ರೆ, ಏಲಕ್ಕಿ ಮತ್ತು ನಾಗಕೇಸರಿ) . . . ಕಲ್ಕಮಾಡಿ ಪಾಕದಲ್ಲಿ: ಕಲಸಿ 
ಹದದಲ್ಲಿಳಿಸಿ ಫೃತವನ್ನು ಶೋಧಿಸಬೇಕು (ಸಕವೈ. ೪೧೩ ಪರಿ). ೨. ತಪಸ್ವಿ 
ಗಳಲ್ಲಿ ಒಂದು ಬಗೆ:. ಕಾರ್ತಿಕದ ಪುಣ್ನ್ಣಮಿ ಸೋಮವಾರದನ್ನು 
ಚಾತು[ಜಾ ೯]ತಕ ತಪೋಧನರ ಪಂಚಿರಾಶಿ ಪಾದಮೂಲ ಪರಿವಾರ 
(ಕಇಳ. ೦೧೦೬-೦೨-೦೯ ; 1053). [ಸಂ.] 

ಚಾತುರ್ಚಾವ (ನಾ). ೧. ನಾಲ್ಕೂ ಜಾವಗಳಂ. ೨. `ನಾಲ್ಕು ಜಾವ 
ಗಳುಳ್ಳುದು ; ರಾಶ್ರಿ: ಚಾತುರ್ಜಾವದ ಹೊತ್ತು ಜಾಗರಗಳ ಮಾಡಿ 
(ಪುರೂದ. ೩-೧೨೫-೧). [ ಸಂ. ಚಾತುರ್ಯಾಮ ): 

ಚಾತುರ್ಥ (ಗು). ೧. ನಾಲ್ಕನೆಯ: ಆ ಜ್ಞಾನದಾಚೆ ವಿಜ್ಞಾನ ಉದಯವಿದೆ 
ಗಂಟಿ ಬಾರಿಸಿತ್ತು ಚಾತುರ್ಥ ಸರ್ಗ ನೈಸರ್ಗ ವತಾರ್ಗ ಡಂಗುರವ ಸಾರಿ 
ಸಿತ್ತು (ಹ್ಮದಸ. ೧೦-೬). ೨. ನಾಲ್ಕನೆಯದಕ್ಕೆ ಸಂಬಂಧಿಸಿದ. .`(ಸೆಂ.] 

ಚಾತುರ್ಥಿಕ (ಗು). ೧. ನಾಲ್ಕನೆಯಂದಕ್ಕೆ ಸಂಬಂಧಿಸಿದ ; ನಾಲ್ಕನೆಯ 
ದಿನ ಮಾಡತಕ್ಕ. «ಚಾತಂರ್ಥಿಕಸ್ನಾನ' ಪರಾ. (ನಾ).:೨. ನಾಲ್ಕು 
ದಿನಕ್ಕೊಮ್ಮೆ ಬರುವ ಜ್ವರ : ಚಾತುರ್ಥಿಕವೆಂಬ ಜ್ವರವು . .. ನಾಲ್ಕು 
ದಿನಕ್ಕೊಮ್ಮೆ ತಪ್ಪದೆ ಬರುವುದು (ಸಕವೈ.: ೪6). [ಸಂ.) 

ಚಾತುರ್ಥಿಕಸ್ನಾನ (ನಾ). (ಮುಟ್ಟಾದವಳು) ನಾಲ್ಕನೆಯ. . ದಿನ 
ಮಾಡುವ ಶಂದೃಸ್ನಾನ : ಚಾತುರ್ಥಿಕಸ್ನಾನಮರಿ ಸಂತಸದಿ. ಮಾಡಿ 
ದೇವಾಂಗಮಂ ತೆಗೆದುಟ್ಟು (ಕಾಮಾಪು. ೭-೩೯). [ ಚಾತುರ್ಥಿಕ*- ಸ್ನಾನ ) 

ಚಾತುರ್ದಂತ (ನಾ). ೮.-ನಾಲ್ಕು ದಂತಗಳುಳ್ಳೂದು; ಐರಾವತ. ೨. 
ಆನೆ: ಅಂತು ಚಾತುದ?ಂತಣೆೊಂದೆ ಎಂದಟ ೂಳೋರಂತೆ ನಡುವಗಲ್ವರಂ 
ಕಾದುವುದುಂ (ಶಂಪಭಾ. ೧೧-೩೬ ವ); ಚಾತುರ್ದಂತಮನವಪರಾಜಿತ 
ನೆಟ್‌ಿದಂ ತನ್ನ ಮನಃಪ್ರಸ್ತೂರಿ-ಪೌರುಷಮತಿಯಿಂ (ಕಾಂತಿಪು. ೪-೭): 

[ ಸೆಂ. ] 

ಚಾತುರ್ದಂತಬಲ (ನಾ). ಗಜಸೈನ್ಯ : ಅಂತು ನೆರೆದ ಚಾತುರ್ದಂತಬಲ 
ಜಲಧರ ರೆಭಸಂ ಪ್ರಭಿನ್ನ ಬ್ರಹ್ಮಾಂಡಾಖಂಡ ಶಂಕೆಯಂ ಪುಟ್ಟಿಸೆ (ಾಂತಿಪು 
೩-೦೦೧ ಪ). [ಚಿತುರ್ದಂತ « ಬಲ) 

ಚಾತುರ್ಬಲ, ಚುತಂರ್ಬಳ (ನಾ). ಚತುರಂಗ ಸೈನ್ಯ: ಚಾತುರ್ಬಲ 
ಮಿಲ್ಲದರಸನಂತೆ ಕಣ್ಗೇಳಿದನಾಗಿ (ಕಾಂತಿಪು. ೪-೩೦ ವ). ಚಾತುರ್ಬಳ : 
ನಿಜೈಕಂ ದೋರ್ಬಳಂ ಶತ್ರುಮರ್ದಮ ಚಾತುರ್ಬಳನಾಶಮಂ ಪಡೆಯೆ 
(ಕಂದ್ರಪು. ೨.೯). [ಸೂಂ;) 

ಚಾತುರ್ಬಳ "ಚಾತುರ್ಬಲ' ನೋ. 

ಚಾತುರ್ಭಾಗ (ನಾ). ನಾಲ್ಕನೆಯ ಒಂದಂ ಭಾಗ; ಕಾಲುಭಾಗ. 
“ಚಾತಂರ್ಭಾಗಾರ್ಧ'. ಪರಾ. ([ಸ0.) 

ಚಾತುರ್ಭಾಗಾರ್ಧ (ನಾ). ನಾಲ್ಕನೆಯ ಒಂದಂ ಭಾಗದ ಅರ್ಥ; 
ಎಂಟನೆಯ ಒಂದು ಅಂಶ : ಹಿಪ್ಪಲಿ. ಮೂಲ, ತಾವರೆಬೇರು . . . 
ಈ ಚೂಣ೯ದ ವರಾಹ ಶೂಕಮಂ ಚಾತುರ್ಭಾಗಾರ್ಧ ಕಷಾಯಂ ಕಜೆ 
ಪಾನವ `ಮಾಡಲು ಸಂಧಿಗಸನ್ನಿ ಹರ (ಸಕವೈ. ೦೫೩). 

[ ಚಾತುರ್ಭಾಗ «- ಅರ್ಧ 1 


೨೭೯೮ 


26 


೦ಎ 


40 


45 


ಚಿಚುರ್ವರ್ಣ 


ಚಾತುರ್ಮಾಸ (ನಾ). ೧. ನಾಲ್ಕು ತಿಂಗಳಂ. ೨. ನಾಲ್ಕು ತಿಂಗಳು 
`ನಡೆಸಂವ ಪ್ರತ,-ನಿಯಮ ; ನಾಲ್ಕುವತಾಸಗಳಲ್ಲಿ ವಂಂಗಿಯುವ 
ವ್ರತ: ಚಾತುರ್ಮಾಸದ. ಪಾರಣೆಯೆಂದು . ... ಪೊಲಮಟ್ಟು (ವಡ್ಮಾರಾ. 
೪6-6). ಹ, ಚಾತುರ್ಮಾಸ್ಯ ಮತದ ಕಾಲ,-ಅವಧಿ : ಚಾತುರ್ಮಾಸ 
ಫಿದು ಸನ್ನಿಹಿತವಾಯ್ತದ ನೂಕಿ. ಬಿಜಯಂಗೈವುದಿಚ್ಛೆಯಲಿ (ಕುವ್ಮಾಆ. 
೧೯-೩೧). [ಸಂ.)] 

ಚಾತುರ್ಮಾಸ್ಯ (ಗಂ). -೧. ನಾಲ್ಕ ತಿಂಗಳುಗಳಲ್ಲಿ ನಡೆಯಬೇಕಾದ. 
(ನಾ). ೨.ಮಳೆಗಾಲದ ನಾಲ್ಕು ತಿಂಗಳು, ಆಷಾಢ ಶುಕ್ಲ ಪೌರ್ಣಿವೆಂ 
ಯಿಂದ" ಜಿಡಿವಂ ಕಾರ್ತಿಕ ಶುದ್ಧ ಪೌರ್ಣವಿಂಯವರೆಗೆ ವ್ರಕ ಹಿಡಿದಂ 
-ಮಂನಿಗಳಂ ಒಂದೆಡೆ . ವಾಸಿಸುವುದಂ ; ಒಂದಂ ವ್ರತ: ಸಂಸ್ಕಾಕ; 
ವೈಶ್ವದೇವ, ಚಾತುರ್ಮಾಸ್ಯ, ಶುದ್ಧಿ . . . ಬಗ್ಗೆ. . . ಅಪರಾರ್ಕನು 
ಉದಾಹರಿಸಿದ್ದಾನೆ. (ಭಾರದ. ೬೩); ಮಳೆಗಾಲದಲ್ಲಿ ನಾಲ್ಕು ತಿಂಗಳು 
ಮಾತ್ರ ಒಂಡು ಕಡೆ ಮುನಿಗಳು ವಾಸಿಸಬೇಕು. ಇದಕ್ಕೆ "ಚಾತುರ್ಮಾಸ್ಯ ` 
ವೆನ್ನುತ್ತಾರೆ (ಕರಾಅ. 68). [ಸಂ] 

ಚಾತುರ್ಮುಕ್ತಿ (ನಾ). ಸಾಲೋಕ್ಕ, ಸಾವಿಸಾಪ್ಕ, ಸಾರೂಪ್ಯ ಮತ್ತು 
ಸಾಯಂಜ್ಯವೆಂಬ ನಾಲ್ಕು ವಿಧವಾದ ಮುಕ್ತಿ : ಯುಕ್ತಿಯುಂ ಗುರು 
ಭಕ್ತಿ ತನಗಾ ಭಕ್ತಿಯು ಗುರುಭಕ್ತಿ ಚಿತುರ್ಮುಕ್ತಿಯುಂ ಗುರುಭಕ್ತಿಯೇ 
ವ್ರುತಯೋಗುರುಸ್ಸ ಶಿವಃಪ್ರೋಕ್ತವೆನುತಂ (ಬಸಪು. ೩೯-೩). 

[ ಆಸಂ. ಚತುರ್ಮುಕ್ತಿ ) 

ಚಾತುರ್ಯ (ನಾ). ೧. ಜಾಣತನ ; ಕೌಶಲ; ಬಂದ್ಳಿವಂತಿಕೆ : ಮಕಲಾಂ 
ಕಧ್ವಜಮಾಳಿಕಾಪ್ರಕಟಿತ . . . ರತವ್ಯಾಪಾರ ಚಿತುರ್ಯಂ.. . . ಅದೇಂ 
'ಬೆಡಂಗಮರ್ದುದೋ (ಕಂದ್ರ ಫು. ೧-೦೩೪); ವಾಣೀಪತಿಗೆ ಚಾತುರ್ಯಮಂ 
- * - ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ ಪಂಪಾಪತಿ 
ವಿರೂಪಾಕ್ಷನೆಮಗಿಷ್ಟಸಿದ್ಧಿಯಂ ಮಾಳ್ಳೆ (ಹಕಕಾ. ೦-೧). ೨. ವಂನೋ 
ಹರವಾದಂದಂ; ಆಹ್ಲಾದಕರವಾದಂದಂ : ನಮಿಸಿ ಚಾತುರ್ಯರಸ 
ಸಂಸ್ತುತಿಗಳೆಂ -ಮಾಡಿ (ಬಸಪು. ೩೮-೩0). [ಸಂ.] 

ಚಾತುರ್ಯವಚನ (ನಾ). ಜಾಣ್ಣುಡಿ; ಚಮತ್ಕಾರದ ಮಾತಂ:ಜಗನ್ನುತ 
-ಚಾತುರ್ಯವಚನರಚನೆಗಳಿಂದಂ. ಭಟ್ಟಾರಕರ್ಬೆಸಸುವುದುಂ (ಸುಕುಮಾ. 
೩-೫). [ಬಿ)ತುರ್ಯ + ವಚನ] 

ಚಾತುರ್ಯವಡೆ (ಕ್ರಿ). ಚತಂರತನವನ್ನು ಹೊಂದಂ ; ಕಂಶಲತೆಯಂನ್ನು 
ಪಡೆ: ಜನರಿವಳನು ಪೋಲ್ವ ಜಾಣೆ ಜಗದೊಳಿಲ್ಲೆನೆ ಚಾತುರ್ಯವಡೆವಳು 
(ಹೆರಿಲ. ೦-8೪). [ ಚಾತುರ್ಯ + ಪಡೆ] 

ಚಾತುರ್ಯಾಮ (ನಾ). ೧. ನಾಲ್ಕುಜಾವ: ಆಗಳುಭಯಬಲಂಗಳೊಳಂ 
ಚಾತುರ್ಯಾಮಾವಸಾನ ಘಟಿತ ಘ([ಂ)ಟಿಕಾಧ್ವನಿಗಳುಂ . . . ನೆಗ 
ಟ್ಲುವು (ಪಂಪಥಾ. ೦೦-8೦). ೨. [ಜೈನ] ಪಾರ್ಶ್ವನಾಥವಿಂದ ಪ್ರತಿಷ್ಠಿತ 

: ವಾದ ಅಹಿಂಸಾ, ಸತ್ಯ, ಅಸ್ತೇಯ, ಅಪರಿಗ್ರಹ ಎಂಬ ನಾಲ್ಕು 
ಮಹಾ ವುತಗಳಂ: ಬೌದ್ಧ ಪಿಟಕಗಳಲ್ಲಿ ಜ್ಞಾತಪುತ್ರ ಮಹಾವೀರನು 
ಚಾತುರ್ಯಾಮಯುಕ್ತನೆಂದು ವರ್ಣಿಸಲಾಗಿದೆ (ಕೈನಪ. ೫೩೩). [ಸಂ.] 

ಚಾತುರ್ವರ್ಗ (ಗು). ೧. ನಾಲ್ಕು ಪುರುಷಾರ್ಥಗಳಿಗೆ ಸಂಬಂಧಿಸಿದ. 
(ನಾ). ೨. ಧರ್ಮ, ಅರ್ಥ, ಕಾಮ ವಂತ್ತು ಮೋಕ್ಷಗಳೆಂಬಿ ನಾಲ್ಕು 
ಪುರಂಷಾರ್ಥಗಳು : ಲಿಂಗ ಜಂಗಮ ಪೂಜನಂಗಳೆ ತುಂಗ ಚಾತುರ್ವರ್ಗ 
ಸೌಖ್ಯಫಲಂಗಳಿರೆ ಮಿಗಿಲೆಂದು ಧರಣಿಯೊಳಿದ್ದಳಾ ನಿಂಬಿ (ಬಸಪು. ೨೩-೮೯). 

[ಸಂ.) 

ಚಾತುರ್ವರ್ಣ (ನಾ). ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಎಂಬ 
ನಾಲ್ಕೂ ವರ್ಣಗಳಂ : ಸಮಯಿಗಳುಂ ಚಾತುರ್ವರ್ಣಮುಮುಚಿತ 
ಚರಿತ್ರಮಂ ಬಿಸುಟ್ಟಿದಂ ಪೊಲ್ಲಮೆಯೊಳ* ಸಲೆ ನಡೆವರಳ(ಅದಿಪು.೦೩-೩೩); 


ಚಾತುರ್ವರ್ಣ 


ಚಾತುರ್ವರ್ಣಂಗಳೊಳುಂ . .. ಮಹಾಗಸಂಣ ವಾತ್ಸಲ್ಯಂ(ಖಿಸಾರ. ೪೮೩) 
ಬ್ರಾಹ್ಮಣರು, ಕ್ಷತ್ರಿಯರು: ವೈಶ್ಯರು, ಶೂದ್ರರು ಹೀಗೆ ಚಾತುರ್ವರ್ಣ 
ಜಾತಿ ಪಂಗಡಗಳ ಕವಲು ಕವಲಾದ ಬಳ್ಳಿಗಳನ್ನು . . . ಹಬ್ಬಿಸಿರುತ್ತಾರೆ 
(ಹೊಸೂಹ. ೧೭). [ಸಂ.) 

ಚಾತುರ್ವರ್ಣ (ನಾ).ಎಚಾತುರ್ವರ್ಣ: ಮಧ್ಯಾಹ್ನದಾಗಳ್‌ ಚರಿಗೆವೊಕ್ಕು 
ಚಾತುರ್ವಣ್ಯದ ಮನೆಗಳುಮಂ ತೊೊಟಲುತ್ತಂ (ವಡ್ಮಾರಾ. ೧೦೭-೦) ; 
ಚಾತುರ್ವಣ್ಯದೊಳಂ ದ್ವಿಜಜಾತಿಗೆ ದರ್ಭಾಧಿಕಾರಮಲ್ಲದೆ . . . ಶಸ್ತ್ರಾಸ್ತ್ರ 
ಮವರ್ಗೆ ಜಾತಿವಿರುದ್ಧಂ (ಗದಾಯು. ೨-೦೭). ಪರಮಾಾತ್ಮಂ ಪರಮಾಗಮಂ 
ಪರಮ ಚಾತುರ್ವರ್ಣ ಮಾರ್ಹಂತ್ಕ ಮುದ್ಭುರ ಸ ದೃರ್ಮಮಿವಂ 
ತಿರಸ್ಕರಿಸೆ ಸಾರ್ಗುಂ ದೃಷ್ಟಿಮೋಹಾಸ್ರವಂ ' (ಸುಕುಮಾ. ೮-೦೯); 
ಸ್ವಧರ್ಮದಿಂ ನಿರ್ವಿಘ್ನಮಾಗಿ ಸಕಲಪ್ರಕೃತಿಜಾತಿ ಚಾತುರ್ವರ್ಣ್ಯಮಂ 
ಬಿಡದೆ ಪೊರೆವಲ್ಲಿ ನೀತಿಶಾಸ್ತ್ರಂಗಳ್ಗೆ ಪಳಿವೊರಿಸದೆ (ಜೈಮಿಛಾ. ೧೮-೧೫) ; 
ಆ ಪಾಠಶಾಲೆಗಳಲ್ಲಿ ಚಾತುರ್ವರ್ಣ(ದ ಬಾಲಕರಿಗೂ. ಮತ್ತು ಅವರೊಡನೆ 
ಸೇರತಕ್ಕ ಇತರ ಮತದವರಿಗೂ ಓದು .". ..ಕಲಿಸುತ್ತಿದ್ದರು (ಮಹಾವಂ- 
11, 8೨). [ಸಂ.) 

ಚಾತ್ರ (ನಾ). ಶಿಷ್ಯ ; ವಿದ್ಯಾರ್ಥಿ: ,ಗೊಮ್ಮಲಯ್ಯನ ಭಾವಂ ಸಿಲ್ಲಪಯ್ಯಂ 
ತಪೋಧನರ್ಗಂ ಚಾತ್ರರ್ಗಂ `ವಿದ್ಯಾತ್ಮಿ೯ಮಾಣಿಯರ್ಗಂ . «= ನಾಲ್ಕು 
ಮಾವಿನ ಮರನ ಬಿಟ್ಟಂ (ಕಇಆ. ೯೨-೦-೫೭: 1082). [.ಆಸಂ. ಛಾತ್ರ) 

ಚಾದಗೆ, ಜಾದಗೆ (ನಾ).ಎಚಾತಕ : . “ ಚಾದಗೆ ಚಿಂತಕ ” (ವಸ್ತುಕೋ. 
೪೨-೧೭); ಕಾರ್ಗಾಲದ ಬರವಂ ಚಾದಗೆ ಪಾರ್ಷಂತೆ , ತನ್ನ ಬರವನೆ 
ಪಾರುತಿರ್ದ ಧರ್ಮಪುತ್ರನ ಮರುತ್ತುತನ ಪಾದಕಮಲಂಗಳಂ . . , 
ಅರ್ಚಿಸಿ (ಪಂಪಛಾ. ೮-೩೬ ವ); . ಚಾದಗೆಯಂತಾಕಾಸವನಿಗೆ ಬಾಯಂ 
ಬಿಡುತ್ತುಂ (ಧರ್ಮಾಮ್ಮ. ೦-೦೬೦) ; ನಿಜಾಭಿಮಾನಮಂ ಭರಿಯಿಸುವಲ್ಲಿ 
ಚಾದಗೆವೊಲಪ್ಪದು (ಉವ,ಸಾ. ೪೨೨). ಜಾದಗೆ : ಜಾ[ಪಾಣಾಂ. ಚಾ)ದಗೆ 
ನವೋದಬಿಂದುವನಾದರಿಪಪೊಲುಟ್‌ದ ಕೆಲ್‌ಯ ತೊಲಿಯುದಕಮನೇ 
ನಾದರಿಕುಮೆ. (ಅದಿಪು. ೯-೦೦೯); ಮುಂಗಾರ .ಪನಿಯಂ ಸೇವಿಸುವ 
ಜಂದಗೆಯಂತೆ' (ಉದ್ಧಟ. ೫-೬೯ ವ). [ ಎಸಂ. ಚಾತಕ] 

ಚಾದಗೆವಕ್ಕಿ, ಜಾದಗೆವಕ್ಕಿ (ನಾ). ಚಾತಕಪಕ್ಷಿ: ನಲಿದುದು ಸೋಗೆ ನುಣ್ಣ 
ನೆಡೆಗೊಂಡುದು ಚಾದಗೆವಕ್ಕಿ (ಗಿ6ಿ.೯-೩೬). ಜಾದಗೆವಕ್ಕಿ: ಕಾರ್ಗಾಲಮಂ 
ಸೋಗೆ ಮುಂಬನಿಯಂ ಜಾದಗೆವಕ್ಕಿ - ನೆನೆವಂತಾಂ ನೆನೆವೆಂ 
ಸರೋಜಮುಖಿಯಂ (ಆದಿಪು..೧೨-೩೦). [ಬಾದಗೆ+ ಪಕ್ಕಿ] 

ಚಾದಗೆವಣ* (ನಾ). ಚಾತಕ ಪಕ್ಷಿಯ ಮರಿ: ಕಾರದಿನಂ ಕೈಮಾಟ್‌ದ 
ಬಳಿಕವೆ ನೀರನುಣದ ಜಾದಗೆವಟ್‌ಯಂತಾಹಾರಂಗೆೊಳ್ಳುದನುಳಿದಳ್‌ 
(ಜಯಾಕಾ. ೪-೩೩). . [ ಚಾದಗೆ 4 ಮಜ] 

ಚಾದರ, ಚದ್ದರು, ಚಾದರಿ, ಚಾದರು, ಛಾದರಂ (ನಾ). ೧. ಹತ್ತಿಯ 
ಅಥವಾ ರೇಷ್ಮೆಯ ದಪ್ಪ ಹೊದಿಕೆ,-ದಂಪ್ಪಟಿ. ೨. ರೇಷ್ಮೆಯ ಜರ 
ತಾರಿಯಿಂದ ಅಲಂಕೃತವಾದ ವಸ್ತ್ರ ; ಶಾಲು : ರನ್ನದೊಟ್ಟಿಲೊ 
ಳಿಟ್ಟು ಚಾದರವ ಮರೆ ಮಾಡಿ ಜೋಗುಳವ ಪಾಡುತಾ ದಂಪತಿಗಳಿರು 
ತ್ತಿದ್ದರು (ಪರಶು. ೩-೩೩): ಹಸರು ಜರತಾರ ಚಾದರ ಜಾಣೆ ಮುಸುಕಿಟ್ಟು 
(ಶ್ರೀಕೃಪಾ. ೧೨) ; ಪಲ್ಲಂಗವು ಸುಂದರವಾದ ಬಹು 'ಬೆಲೆಯುಳ್ಳ ಚಾದರ 
ದಿಂದಲೂ . .. ಅಲಂಕೃತವಾಗಿತ್ತೆಂದು ಹೇಳಲವಶ್ಯಕವಿಲ್ಲ (ರಾಠಾರಾ. ೦೪). 
ಚದ್ದರು: ೧. ಚದ್ದರು ಹಂಸಿ. . . ಶ್ರೀಮತಿಯನ್ನು ಮಲಗಿಸಿದ್ದರು 
(ಚಿಗುಕ. ೨೮೯). ಚಾದರಿ; ೨. ಹಣಿದೆದ್ದು ನಮಿಸಿ ಖಂಡೆಯವಿಡಿದು 
ಚಾದರಿಯ ಮಣಿದುಡುಗೆ ಸುತ್ತಿ (ಜಿನಮು. 8-೨೦). ಚಾದರು: ೧. 
ನಿರ್ಮಲೆಗೆ ಬಾಯೆಲ್ಲ ಕಹಿಯಾದಂತಾಗಿ ಚಾದರಿನ ಕೊನೆಯನ್ನು ಬಾಯೊಳ 
ಗಿಂದ ಹೊರತೆಗೆದಳು (ಮೂಕುಡಾ. ೨೨9); ಅದೇ ವಿಚಾರದಲ್ಲಿ ಚೆನ್ನೂ 


೨೭೯೯ 


10 


96 


49. 


ಚಾಪಗತಿ 


ಹಾಸಿಗೆಯಲ್ಲಿ ಉರುಳಿ ಚಾದರು ಹೊದ್ದುಕೊಂಡ (ಕ್ಷಿತಿಜ. 8೨). ವ. 
ಮುರಿಯುತ ಚಕ್ರವ ಹರಿವು ತ ಚಾದರ ಭರದಿ ನಿಮ್ಮಪ್ಪಗೆ ವರೆ 
ಹೋಗೆಂದರು (ತಂಡ್ರಾವ. ಎ3). ಛಾದರು: ೧. ಅವನು ಹೇಳಿದಂತೆ 
ಒಂದೆರೆಡು ಸಲ ಕೆಳಗಿಳಿದು ಬಂದು ಅವನ ಛಾದರು ಮೊದಲಾದುವುಗಳನ್ನು 
ತಂದುಕೊಟ್ಟೆ (ದುಬ. ೦೩). 
[ +-ಪಾರ. ಚಾದರ್‌; ಹಿಂ. ಮರಾ. ಚದ್ದರ್‌, ಚಾದರ್‌ , 

ಚಿಕಿದರಿ “ಚಾದರ” ನೋ. 

ಚಾದರು "ಚಾದರ' ನೋ. 

ಚಾದಾನಿ (ನಾ). ಚಹದ ಪಾತ್ರೆ; ಟೀ ಕಾಯಿಸುವ ಪಾತ್ರೆ : “ ವರ್ಕ, 
ಚಾದಕಿನಿಯನ್ನು ಒಲೆಯ ಮೇಲಿರಿಸು” - ಎಂದು ಯಜಮಾನಿಯು 
ಕೂಗುವಳು (ದಾಲಪ್ರ. 1, 498); ಒಂದು ಚಾದಾನಿಯಲ್ಲಿ' ಬಿಸಿ ಚಾ. 
ಸವಿಾಪದಲ್ಲಿ ಸಕ್ಕರೆಯ ಪಾತ್ರೆ (ನಿಷ್ಠಾವಂ. ೦೦). 

[ಚ್ಯಾ (ಎ ಟಹ) + ದಾನ್ಯ 

ಚಾದುಪೊಲ (ನಾ). ಒಂದು ಬಗೆಯ ಭೂಮಿಂ; ಕೆಂಪು ಭೂಮಿ (?) : 
ಆಗ್ನೇಯದ ಎಲಂಚೆ ಕೂಣ್ಟೆಯಿನ್ಹೆ ಪೂಲಿ ಕುಣ್ಣೆಯಿಸ್ತೆ ಪೆರ್ಬಳದೊಳಗಣ 
ಚಾದುಪೊಲದಿನ್ನೆ ಪರಿಯೊಟ್‌ ಯ ಕೈವರದೊಳ್‌ ಒನ್ನು ಮಾನ್ಯಂ 
ಮಣಮುಂ ಮೂಗಣ್ಣುಗಂವನ್ಮಾಣ್ನು -(ಎಳ. ೫ (8), ಜಿಕ್ಕಬ. ೧೦೬-೭8; 
859). [ ಇಜಾದು * ಪೊಲ) 

ಚಾದ್ಯ (ನಾ). ಗುಣಾಕಾರ ಮಾಡುವ ಅಂಕ ; ಗುಣಕ : (8). 

ಚಾನ "ಚೇಣ' ನೋ. 

ಚಾನಸ "ಚಾಂದಸ' ನೋ. 

ಚಾಪ (ನಾ). ೧. ಬಿಲ್ಲಂ ; ಧನಂಸ್ಸು : “ ಚಾಪಮೆನಲು ಬಿಲ್ಲಿಂಗೆ ನಾಮಂ” 

* (ಮಂಗಾ. ೭-೩೨) ; ದಿಟ್ಟರಹರಿ ನೀವೆನುತಲವರ ಬೆನ್ನಟ್ಟಿ ಬಡಿದು ಚಾಪ 
ಗಳ ಕುಟ್ಟಿ/ಮುಜಿ್‌ದು (ಕ್ರಿಪ್ರುಸಾಂ. ೨೦-೨೨೦) ; ಕಣ್ಟೇನೆಯ ಕರಡಿಯಂತೊ 
ಅಲದಿರೆಲೆ ಕೂಟ ಚಾಪಂ ಪೋದೆೊಡೇನಕ್ಕುಂ (ರಾಮಾಶ್ಮ. ೧೪೫-೨೭). 
೨. ವೃತ್ತ ಪರಿಘದ ಒಂದು ಭಾಗ. ೩. ಕಾಮನಬಿಲ್ಲು. ೪. [ಜ್ಯೋತಿ] 
ಮೇಷಾದಿ ರಾಶಿಗಳಲ್ಲಿ ಒಂದಂ; ಧನೂರಾಶಿ: ಚಾಪಾ[ದಿ]ತ್ರಿಕಗೇಹ 
ದೊಳ್‌ ದಿನಪನಂ ಸೌಮ್ಯಗ್ರಹಂ ನೋಡೆಯುಂ (೨ಟ್ಮಮ. 6-೧೯೯). ೫.ಎ 
ಚಾಪಯೋಗ : ಉದ್ಯೋಗಗೇಹದಿನಾ ತುರ್ಯಗ್ರಹಂಬರಂ ನೆಲಸೆ 
ಚಾಪಂ ಯೋಗಮಕ್ಕುಂ ಗ್ರಹಂ (ಜಾತತಿ. ೦೩-೦). ೬. [ಕಾವ್ಯಮಿಾ] 
ಚಿತ್ರಕಾವ್ಯದ ಬಂಧಗಳಲ್ಲೊಂದರ ; ಬಿಲ್ಲಿನ ಆಕಾರದಲ್ಲಿ ಶ್ಲೊ €ಕವನ್ನು 
ರಚಿಕುವುದಂ : ಶರ ಶೂಲ ಚಾಪ ಚಕ್ರಾಸಿ ರೂಪಮಿಭರಥತುರಂಗ 
ಪದಗತವಾಠಂ ಮುರಜಂ . . . ಸರ್ವತೋಭದ್ರಂಗಳ್‌ (ವ್ಯಾವ. ೫೬೯). 

[10.3 

ಚಾಪಕ (ನಾ). ಚಪ್ಪಟೆಯಾಗಿರುವ ರತ್ನ : ಪೇಳುವೆ ತ್ರಿವೃತ್ತವೆಂಬುದು 
ಮೂರು ಕೂಡಿಹುದು ಕೇಳು ಚಾಪಕಮೆಂದು ಚಪ್ಪಟೆಯನೈದಿಹುದು 
ತಾಳಿರುವ ತ್ರಿಷ್ಠಮೆಂಬುದು ಮೂರು ಮೂಲೆಯದು (ರತ್ನ ೫. ೨೦-೦೪). 

[?] 

ಚಾಪಕ್ಷೇತ್ರ (ನಾ). [ಜ್ಯೋತಿ] ಧನೂರಾಶಿ : ರವಿ ಚಾಪಕ್ಷೇತ್ರದೊಳ್‌ 

ನಿಂದೊಡೆ ಧನಪತಿ ಸತ್ಪೂಜಿತಂ . .. ಮಕರದೊಳಿರೆ ಮೂರ್ಪುಂ (ಜಾಶಕಿ. 

೭-೧೭೭. [ಚಾಪ ಕ್ಷೇತ್ರ]: 

ಚಾಪಗತಿ (ನಾ). [ನಾಟ್ಕ] ನೃತ್ಯದಲ್ಲಿ ಒಂದಂ ಗತಿ,-ಗಮನ ; ಅರ್ಧ 
ವೃತ್ತಾಕಾರದ ಚಲನೆ; ಬಿಲ್ಲಿನ ಹಾಗೆ. ನಿಲ್ಲಂವ ಭಂಗಿ (?): ಶೃಂಗಾರ 
ಸಾತ. ರಸಮನಪಾಂಗ ದ್ಯುತಿ ಬೀಟ್‌ ವೂಜಕ ` ಲಾವಣ್ಕಿರಸಂ ತುಂಗ 
ಕುಚೆ "ಚಾಪಗತಿಯಂ ಸಂಗುಳಿಸುತನಂಗಚಾಪಲತೆಯೆನೆ ಮೆಟ್‌ದಳ್‌ 
(ರಾಜರೇ. ೧೨-೯೪). [ಚಾಪ-* ಗತಿ] 


[7] 


ಚಾಪಚಾಪಳ 


ಚಾಪಚಾಪಳ (ನಾ). ವೇಗವಾಗಿ ಬಾಣ ಬಿಡಂವವನಂ ; ಧನಂರ್ವಿದ್ಯಾ 
ಕಂಶಲ : ಉಗ್ರಭಟಪಟಳಮನಾರ್ದುರುಳೆಚ್ಚಂ ಪೊರಳೆಚ್ಚಂ ಮರಳೆಚ್ಚಂ 
ಚಾಪಚಾಪಳಂ ಯೆುವರಾಜಂ (ಕಂದ್ರಪು. 8-೦೦೦). 

[ಚಾಪ + ಚಾವಳ (ಎ ಚಾಪಲ) ] 

ಚಾಪಚ್ಯುತ (ನಾ). ಬಿಲ್ಲು ಕೈಯಿಂಂದ ಜಾರಿದವನು ; ಬಿಲ್ಲನ್ನು ಕಳೆದು 
ಕೊಂಡವನಂ; ಧನಂಸ್ಸು ಇಲ್ಲದವನು : ಕ್ಷಿತಿಯೊಳೀ ಕ್ಷತ್ರಿಯರ ಧರ್ಮ 
ಸ್ಥಿತಿಯನಅಯಾ ಕೃಷ್ಣ ಚಾಪಚ್ಮುತರನಪಗತವಾಹನರ ಪರಿಮುಕ್ತಕೇಶಿ 
ಗಳ... ಇಟ್‌ವುದು ಧರ್ಮವೇ ನಾದಜ್‌ಯೆವಿದನು(ಕುವ್ಯಾಕ. ೨೬-೩೨). 

[ಚಾಪ ಚತ] 

ಚಾಪಟಂಕೃತಿ (ನಾ). ಬಿಲ್ಲಿನ ಟೇಂಕಾರ; ಧನಂಸ್ಸಿನ ಟಂಕಾರ ; ಒದವಿದ 
ಚಾಪಟಂಕೃತಿ ಭಯಂಕರವನಾಗೆ ವರೂಥಭಾರದಿಂದದಿರೆ ನೆಲಂ (ಪಂರಾಮೂ. 
೪-೬೩೩). [ಚಾಪ ಟಂಕೃತಿ] 

ಚಾಪಟಿಯ, ಚಾಪಟೆಯಂ, ಚಾವಟೆಯಂ (ನಾ). ೧. ಜಾರ : “ಚಾಪ 
[ನಾಕಾಂ. ವ) ಟಿಯರೆನಲ್‌ ಜಾರರೆಂದು ತಿಳಿಗೆ ವಿದಗ್ಧರ್‌ ” (ಭತಿರನಿ, ೪೪). 
ಚಾಪಟೆಯ : ೨. ಧೃಷ್ಟ ; ಧೂರ್ತ. "ಚಾಪಟೆಯತನ' ಪರಾ. 
ಚಾವಟೆಯ :೨. ನಟರಲಾ ನೀವ್‌ ಸುರಪುರ ಚಾವಟೆಯರೈ ಚತುರೋಕ್ತಿ 
ಗಳಲಮಟಿಸಿದರೆ ನಾ ಮರಳುವೆನೆ (ಕುವ್ಕಾಅ. 30-೩೪); ಬಾವಟೆಯರನು 
ಚಿಮ್ಮುರಿಯ ಬಿಗಿಸುವೆನಮರಿಷುರ ಕಡೆಗಣ್ಣ ಕಣ್ಣಿಯಲಿ(ಕುವ್ಮಾಸ. ೨-೩೦). 

[ *- ಮರಾ. ಜಾವಟ] 

ಚಾಪಟೆಯ "ಚಾಪಟಿಯ' ನೋ. 

ಚಾಪಟೆಯತನ (ನಾ). ಧೂರ್ತತನ; ಚಾಪಲ್ಯ: ಮಾಣೆಯಲಾ ಹರಾದ್ಯರ 
ಬಗೆಗೊಳದ ನಮ್ಮಾ ಹರೀಶ್ವರನೊಡನೆ ಹಳಚುವ ಚಾಪ [ಪಾಕಾ. ವ) 
ಟೆಯತನವ (ತೊರಳಾ. ೬-೪೭-೦). [ಚಾಫಟೆಯ + --ತನ] 

ಚಾಪಣೆ (ನಾ). ಪ್ರಭಾವ ; ವರ್ಚಸ್ಸು (?) : ಯೋಗಿಗಳ ತಪದಿಂದ 
ಕೆಲಸಾರ್ಚಿ ವೈಸಿಕ ಎರಾಗಿಗಳ ಧ್ಕಾನದಿಂ ಪರೆದೆಗೆದು ಬಿಸುಟಾಗಲಾಗಮಾ 
ಕರ ಕ್ರಿಯಾಭ್ರಂಶಮೆನಿಸುತ ತತ್ತ್ವವಿದರ ಚಾಪಣೆಯ ಕಳೆದು ಬೀಗಿಸಿ 
ಸಮಾಧಿಯಂ ಮೌನಿಗಳ ಶುನಿಯಂತೆ ಕೂಗಿಪುದು '(ವೆಂಕಾರಾ. ೨-೩೩-೨೬). 

[ «ಹಿಂ. ಮರಾ. ಛಾಪ್‌ ] 

ಚಾಪತಂತ್ರ (ನಾ). ಬಿಲ್ವಿದೆ; ಧನಂರ್ವಿದ್ಯೆ;; ಚಾಪಾಗವಂ : ಮರುುರೇ 
ಚಾಪತಂತ್ರವಿಶಾರದಾ ಎನುತೊಬ್ಬರೊಬ್ಬರ ಬಿರುದ ಮೂದಲಿಸಿ 
(ಕಂವ್ಮಾಳೀ. ೪-೧೦6). [ಚಾಪ ತಂತ್ರ] 

ಟಾಪಧರ (ನಾ). -ಬಿಲ್ಲನ್ನಿ ಧರಿಸಿದವನಂ ; ಬಿಲ್ಲಂಗಾರ ; ಧನಂರ್ಧಾರಿ : 
ಅಂತಿಸುವ ಚಾಪಧರ ನೀರದನಿಕರದ ಶರಾಸಾರಮಂ ಮಂಜಿನ ಮಟಿಕಿಯನ 
ಹಿಮಕಿರಣನಾತ್ಮಕಿರಣಂಗಳಿಂ ಕಿಡಿಸುವಂತೆ ತನ್ನಂಬುಗಳಿಂ ಕಡಿಕಡಿದು ಕಿಡಿಸಿ 
(ಕಾಂತಿಪು. ೪-೦೪ ವು. [ಸಂ.] 

ಚಾಪಪ್ರಮುಕ್ತ (ಗು). ಬಿಲ್ಲಿನಿಂದ ಬಿಡಲ್ಪಟ್ಟ : ಹೂಂಕೃತಿ ಬಿಲ್ಲಾಅರ 
ಗುಣಠಂಕೃತಿ ಚಾಪಪ್ರಮುಕ್ತ ಶರನಿಕರ ಮಹಾಭೀಂಕೃತಿ ನೋಳ್ಬಮರರ್ಗೆ 
ಭಯಂಕೃತಿಗೆಯ್ದುದು (ರಾಜರೇ. ೬-೪೬). [ಚಾಪ +. ಪ್ರಮುಕ್ತ ] 

ಚಾಪಯೋಗ (ನಾ). [ಜ್ಯೋತಿ] ಒಂದಂ ಯೋಗ : ಹತ್ತನೆಯ ರಾಶಿ 
ಯಿಂದ ನಾಲ್ಕನೆಯ ರಾಶಿಯವರೆಗಿರುವ ಏಳು ರಾಶಿಗಳಲ್ಲೂ, ಗ್ರಹವಿದ್ದರೆ 
ಚಾಪಯೋಗ(ಕಾಕತಿ. ೦೩-೮ ಅಡಿ). ಏಚಾಪಯೋಗದಲ್ಲಿ ಹಂಟ್ವಿದವನು 
ಪರಾಕ್ರವಿಂಯಾಗುತ್ತಾನೆ ಎಂದಂ ಜ್ಯೋತಿಶಾಸ್ತ್ರದಲ್ಲಿ ಹೇಳಿದೆ. 

[ಚಾಪ ಯೋಗ) 

ಚಿಎಪರಿಕೆ (ನಾ). ೧. (ಕರಾ). ತೆಂಗಿನ ವಂರಕ್ಕೂ ವಂತ್ತು ಹೆಡೆಗೂ 
ನಡುವೆ ಅಂಟಿರುವ ಬಲೆಯಂಂತಹ ನಾರಿನ ಪದರು ; ಸೀಬಿ. ೨. 
ತೆಳ್ಳಗಿರಂವ ಹೆಂಗಸಂ. [?) 


೨೮೦೦ 


ಲಾ 


25 


ಚಾಪವೇದ 


ಚಾಪಲ, ಚಾಪಳ (ಗು). :೧. ಚಪಲವಾದ ; ಚಂಚಲವಾದ : ಚಾಪ 
ಬಾಣಂಗಳಿರ್ದಪುವೆಮ್ಮೊಳೆಂಬೊಲಿಹ ಚಾಪಲ ಭ್ರೂಲತೆಯ ಚಂಚರಾ 
ಪಾಂಗದ ಪುಳಿಂದಿಯರ್ತಮ್ಮ ತಮ್ಮ ಓಪರಂ ಬಳಿವಿಡಿದು ಬರುತಿರ್ದರು 
(ಜೈಮಿಧಾ. ೨6-೪೨). (ನಾ). ೨. ಅಸ್ಥಿರತೆ; ಚಂಚಲತೆ : ಸಿನ್ನಪಂ 
ಗೆಯ್ವುದೆ ಧಾರ್ಷ್ಮ್ಮಂ ಸೇವೆಯುಂ ಚಾಪಲಮುಪಕರಣಂ (ಕಾದಂಉ. 
903). ೩. ಆತಂರ ; ತೀವ್ರಗತಿ. ಚಾಪಳ : ೨. ದೂರಾಭೀಕ್ಷಣ . . 
ಉರುತರ ಚಾಪಳಾದಿಗೆ ಸಾರಂ ಬುಧರಿಂ ಪದಕ್ಕೆ ಯುಗಳೋಚ್ಚರಣಂ 
(ಕಮದ. ೧೯೩). ೩. ಕೆದಲ್‌ಕೆ೧ಂಡರು ಭಟರಂ . . . ಮದದ ವೀರಾವೇಶ 
ರೋಷೋತ್ಕರಿತ ಚಾಪಳವ (ತೂರರಾ. ೪-೧೨-೬). ೪, ಉತ್ತೇಜನ: 
ಕನರ್ಗೊನರಿಂ ಬಾಳಚೂತದ್ರುಮಂ ಚಾಪಳಮಂ ಪುಂಸ್ಕೋಕಿಲಕ್ಕೋ 
ಲಗಿಸೆ (ಮಲ್ಲಿಪು. ೨-೩9). [ಸಂ.] 

ಚಾಪಲತಾಯೋಗ (ನಾ). ೧. ಬಿಲ್ಲಿನ ಸಂಬಂಧ. ೨. ಅಸ್ಥಿ ರವಾಗಿರಂವಿಕೆ; 
ಚಂಚಲತೆ. ೧, ೨: ಮುಖರತೆ ಪುರಳಿಯೊಳ್‌ ಚಾಪಲತಾಯೋಗಂ 
ಜೀವೆಯೊಳ್‌ ಪ್ರತಾರಣಂ ನಾವೆಯೊಳ್‌ . . . ಅಲ್ಲದಿಲ್ಲಮೆಲ್ಲಿಯುಂ 
(ಜೆಂದ್ರಪು. ೩-೯ ವ). 

[ಸಂ. (ಚಾಪಲತಾ * ಯೋಗ; ಚಾಪ * ಲತಾ * ಯೋಗ)] 

ಚಾಪಲತಾರೋಹಣ (ನಾ). ೧. ಚಾಪಲ್ಯವುಂಟಾಗುವಿಕೆ. ೨. ಧನಂಸ್ಸಿನ 
ಹೆದೆಯೇರಿಸುವಿಕೆ. ೧, ೨: ಕಲಕಂಠಕ್ಕತನುಗೆ ಚಾಪಲತಾರೋಹಣ 
ವಿಕಾರಂ . . . ಮಾನವಕುಲಕ್ಕೆ ಕನಸಿನೊಳಮಿಂತಿವಿಲ್ಲಾ ನಾ ಡೊಳ್‌ 
(ಹಂರಾಮೂ. ೧-೧೦೩). (ಸಂ. (ಚಾಪಲತಾ + ಆರೋಹಣ) ] 

ಚಾಪಲತೆ (ನಾ). ೧. (ಬಳ್ಳಿಯಂತಿರಂವ) ಬಿಲ್ಲಂ ; ಧನಂರ್ಲತೆ ಮದನ 
ಚಾಪಲತೆಯಂತೆ” ಮುಷ್ಟಿಗ್ರಾಹ್ಮಮಧೈಯುಂ . . . ಎನಿಸಿ (ಕಾದಂಪೂ. 
೪೯); ಅಳಿವೆದೆಯಂ ಸಡಿಲ್ವಿ ನಿಲಿಸಿದ ತನುಜಾಪಲತೆಯಂತೆ ತನುಲತೆ 
ನಿಡುಜೆಡೆಯಿಂ ಕಡು ಬೆಡಂಗುವಡೆಯೆ (ಇ ಜಕೀ. 8-0೯ ವ). ೨. ಚಪಲತೆ ; 
ಚಾಂಚಲ್ಯ. ೧, ೨: ಆ ಚಾಪಲತೆ ಕೂರ್ಪ ಕೊೋವಂಳೆಯ ಚಾಪಲತೆ 
ಯಂತೆಯುಂ . ... ಇರ್ಪನ್ನೆಗಂ (ಪುಷ್ಪಪು. ೬-೩೪ ವ). [ಸಂ. ಬಚಾಪಲತಾ)] 

ಚಾಪಲಾಘವ (ನಾ). ಬಿಲ್ಲನ್ನು ಬಳಸಂವಲ್ಲಿನ ಕೈಚಳಕ, ಹಸ್ತಕೌಶಲ, - 
ಜಾಣ್ಮೆ : ಇಂತಹ ಅಪೂರ್ವ ಚಾಪಲಾಘವವನ್ನು ನೋಡಿ ಸಂತೋಷ 
ಪಡಲು ನಾವೆಲ್ಲರೂ ಕುತೂಹಲಿಗಳಾಗಿರುವೆವು (ಕಾಂತರಾ. ೨೨೫). 

[ಚಾಪ * ಲಾಘವ 

ಚಾಪಲ್ಯ (ನಾ). ೧. ಚಪಲತೆ ; ಚಾಂಚಲ್ಯ ; ಚಂಚಲಸ್ವಭಾವ : 
ಚಾಪಲ್ಯವನ್ನು ಮಾಡಭೇಡ (ಶಾಕುಂತ. ೦೦). ವಿ. ಚಟುವಟಿಕೆ ; 
ಉತ್ಸಾಹ: ಇದರಿಂದ ದೇಹಕ್ಕೆ ಚಾಪಲ್ಯ ಹುಟ್ಟಿ, ಮಿಂಚು ಹೆಚ್ಚಾಗುತ್ತದೆ 
(ಮುಂಬಯಿ. ೫-೦೭೨). ೩. ಬಯಂಕೆ ; ಲವಲವಿಕೆ. "ವಾಕ್ವಾಪಲ್ಯ' 
ಪರಾ. [ಸಂ.7 

ಚಾಪವಲ್ಲರಿ (ನಾ). ಎ ಚಾಪಲತೆ ೧: ನಿಬದ್ಧನಿಷಂಗಚಾಪವಲ್ಲರಿ ಮಿಸು 
ಪಂಗಮೆತ್ತ ಘನಶಾಂತಿ ಸಮುನ್ನತಿಯೆತ್ತ (ಕಬಕಂ. ೨-೮೨). 

[ಚಾಪ + ವಲ್ಲರಿ] 

ಚಾಪವಿದ್ದೆ (ನಾ). ಧನುರ್ವಿದ್ಯೆ ; ಬಿಲ್ವಿದ್ಯೆ: ಮತ್ತಮಲ್ಲಿ ಬಡಿವುದುಂ 

ಬಿಡುವುದುಂ ಚಾಪವಿದ್ದೆಯೊಳ (ಎಇ. ೫111, ೩೩೨-೪; 929). 
[ ಚಾಪ + ವಿದೆ (-ಬಿಜ್ಜೈ) 

ಚಾಪವಿದ್ಯಾಧರ (ನಾ). ಧನ್ನವಿದ್ಯೆಯನ್ನೂ ಬಲ್ಲವನು; ಬಿಲ್ಲಾರ : 
ಧರಧುರವ ಮಾಡಿದರೇಕೆ ಕರೆಕರೆ ಬಿರುದ ಬೆಸಗೊಂಬ ಗುರುತನಯನೋ 
ಚಾಪವಿದ್ಯಾಧರನೊ (ಕುವ್ಯಾಛೀ. 6-೬೫). [ಸಂ.] 

ಚಾಪವೇದ (ನಾ). ಧನುರ್ವೇದ ; ಬಿಲ್ವಿದ್ಯೆ : ತಂದೆಯ್ಸೆದನೆ ಚಾಪವೇದ 
ಮಂಕುಂದನೈದನೆ (ಕುವ್ಯಾರ್ರೋ. ೦೯-೭೦. [ಚಾಪ ವೇದ] 


ಚಾಪಳ 


ಚಾಪಳ "ಚಾಪಲ' ನೋ. 
ಚಾಪಳಮತಿ (ನಾ). ಚಪಲ ಸ್ವಭಾವದವನು; ಚಂಚಲಚಿತ್ತ: 
ರೂಪಕದೊ ಳಂ ವಿಶೇಪಾಳಾಪೋದ್ಧೇಶದೆೊಳಮಲ್ಲದುಟಾದೆಡೆಗಳೊಳಂ 
ಚಾಪಳಮತಿಗಳ್‌ ವಿರೆಸ ಸಮಾಪಮನಿಡದಿರ್ಕೆ ಬಹೆಂ ವಿಶೇಷಣಗಣಮಂ 
(ಕವಿರಾ. ೨-೨೭). [ಚಾಪಳ (ಇ ಚಾಪಲ) + ಮತಿ] 
ಚಾಪಳವೃತ್ತಿ (ನಾ). ಚಂಚಲತೆ ; ಚಪಲಸ್ವಭಾವ : ಚಾಪಳವೃತ್ತಿಯಂ 
ಮೆಅೆವ ತಾಣವಿದಲ್ಲೆಮಗೆಂದು ಮಾನ್ಯ ಧಾತ್ರೀಪತಿಗಳ್‌ ಕೆಲರ್‌ 
ನೆಲನನಪ್ಪುವವೊಲ* ತಲೆವಾಗಿದರ್‌ (ನಳಹಂ. ೪೩೨). 
[ ಬಾಪಳ (ಎ ಚಾಪಲ) * ವೃತ್ತಿ] 
ಚಾಪಳಿ "ಚಪ್ಪಟ್‌' ನೋ. 
ಚಾಪಳೆ (ನಾ). ಚಪಲಚಿತ್ತದವಳು ; ಚಂಚಲ ಸ್ವಭಾವದ ಹೆಂಗಸು : 
ಚಾಪಳೆಯರಾಲೋಚಿಸುತ ಕಡುಪಾಪಿಯಂಗಜನೆಂದು ಬೈಯುತ ತೋಪಿ 
ನೆಡೆಗಿಡದೈದೆ ತಂದರು ಸತಿಯ ಸಂತೈಸಿ (ನಳಡ. ೦-೪೦). 
[ ಚಾಪಳ (ಎಚಾಪಲ) + - ಎ] 
ಚಾಪಾಗಮ (ನಾ). ಧನುರ್ವಿದ್ಯೆ; ಬಿಲ್ವಿದ್ಯೆ; ಧನುರ್ವೇದ : ನಿಮ್ಮ 
ನದಿರ್ಪುವಲ್ಲಿ' ಚಾಪಾಗಮಮೇವುದಂತೆನಗೆ ಬಿಲ್ವರಮಾಜಿಯೊಳಾಂಪ 
ಗಂಡರಾರ್‌ (ಸಂಪಥಾ. 00-933) : ರಾಘವಂಗೆ ಚಾಪಾಗಮದೆೊಳ್‌ ಲವಂ 
ಶತಸಹೆಸ್ರಗುಣಂ ಮಿಗಿಲಾದಂ (ಪಂರಾಮಾ. ೦೬-೦೨). [ ಚಾಪ-ಆಗಮ) 
ಚಾಪಾಗಮಜ್ಞ (ನಾ). ಬಿಲ್ಜಿದ್ಯೆಯಲ್ಲಿ ನೈಪುಣ್ಯ ಪಡೆದವನು: 
ಕಾಪಾಲಕರತಳ ಸದಾಪಾವನಾಂಗ ನಿರ್ವ್ಮಾಪಾರ ಘನಮೇರು ಚಾಪಾಗ 
ಮಜ ನಿರ್ಲೇಪಾತ್ಮ . . . ಪಾಲಿಸೈ (ವೀಕೈಪು. ೭-೧-೧). (ಸಂ.] 
ಚಾಪಾಗಮಾಚಾರ್ಯ (ನಾ). ೧. ಧನುರ್ವಿದ್ಯಾಗಂರಂ. ೨. ದ್ರೋಣ: 
ಚಾಪಾಗಮಾಚಾರ್ಯನ ಘಡಾವಣೆ ಫಲ್ಲಿಸಿತು ಜಗವ (ಕುವ್ಮಾಅ. ೭-೨೦). 
[ ಚಾಪಾಗಮ + ಆಚಾರ್ಯ ] 
ಚಾಪಾಚಾರ್ಯ (ನಾ). ಎ ಚಾಪಾಗಮಾಚಾರ್ಯ ೧ : ನಿಯಮಿಸುವರ್‌ 
» » « ನಿಜಶಿಕ್ಷೆಯಿನನುಪಮವೂಾಗೆ ಚತುರ ಚಾಪಾಚಾರ್ಯರ್‌ (ಫುಷೃಪು. 
೨-೩೯). [ಚಿಪ 4 ಆಚಾರ್ಯ] 
ಚಾಪಾಭ್ಯಾಸ (ನಾ). ಧನ೯ವಿದ್ಯೆಯ ಅಭ್ಯಾಸ : ಚಾಪಾಭ್ಕಾಸವನ್ನು 
- .* ಮಾಡುವುದರಿಂದ . . . ಶಕ್ತಿಯನ್ನು ಉಂಟುಮಾಡಿ; ಮುಪ್ಪನ್ನೂ 
ಕೆಡಿಸುವುದು (ಸಳವೈ. 8೬). [ಚಾಪ + ಅಭ್ಯಾಸ) 
ಚಾಪಿಸು "ಭಾಪಿಸಂ' ನೋ. 
ಚಾಪು, ಜಾಪು, ಜೀಪು, ರಭಾಪ, ದಾಪ್ರ (ನಾ).೧. ಹರವು; ವಿಸ್ತಾರ; 
ಚಾಚಂ; ಉದ್ದ. *ಚಾಪುಗಲ್ಲು', "ಚಾಪುಗಾಲು'ಪರಾ. ೨. ಆಟದಲ್ಲಿ 
ಉಪಯೋಗಿಸಂವ ಸಣ್ಣ ಚಪ್ಪಟೆಯಂ ಕಲ್ಲು; ಬಚ್ಚ. ಜಾಪು: ೩. 
ದೂಧದೂರಕ್ಕೆ ಇಡುವ ಹೆಜ್ಜೆ ಗ ದೊಡ್ಡ ಹೆಜ್ಜೆ . "ಜಾಪುಗಾಲಂ' 
ಪರಾ. ಜೀಪು: ೧. "ಜೀ ಪುಗಾಲು' ಪರಾ. ೪. ನೆಗೆತ; ಹಾರಂವಿಕೆ. 
"ಜೀಪುಕೊಡಂ' ಪರಾ. ರೂಪು: ೩. "ರೂಫಘಗಾಲು!' ಪರಾ. 
ದಾಪು, : ೩. ಒಂದು ಗಾವುದ ದಾರಿ ಎರಡೇ ದಾಪ ಮಾಡಿ... ಬಂದಳೆ 
ತಾಯವ್ವ (ನಾಪದ. ೦೬೭) ; ಒಳಕೆೊರಡಿಗೆ ನಾಲ್ಕೇ ದಾಪಿನಲ್ಲಿ ಚಿಮ್ಮಿ 
ಹೋಗಿ... ಮಗುವನ್ನು ಎತ್ತಿಕೊಂಡನು (ನಂಟರು. ೫೫). ೫. ದೂರ 
ದೂರಕ್ಕೆ ಇಡಂವ ಹೆಜ್ಜೆಯ ಅಂತರದ ಒಂದು ಪ್ರಮಾಣ ; ಮಾರು 
ಗಾಲಿನ ಅಳತೆ : ಈ ರಾಜ್ಯದಲ್ಲಿ ನಾಯಿಯ ಬಾಲದಂತೆ ಒಂದು ದಾಪು 
ಉದ್ದ ಬಾಲವುಳ್ಳ ಮನುಷ್ಯರಿದ್ದಾರೆ (ಪ್ರವಾಇ. 11, ೨೦). ೬. ಗೋಲಿ 
ಆಡಿ ಸೋತಾಗ ಕೈ ಗೆಣ್ಣುಗಳಿಂದ ಭೂಮಿಯ ಮೋಲೆ ಗೋಲಿ 
ಯನ್ನೂ ನೂಕುವುದಂ (?) ; “ತೇಕು ; ಜೀಪು” (ಕಾನಳೋ. ೪). 
[ದೇ.8 ಮಲ. ಚಾಮ್ಬು ] 


೨೮೦೧ 


ಚಾಷೆಗೂಳು 


ಚಾಪು (ನಾ). ಬಂದೂಕಿನ ಕಂದುರೆ : ಕೋವಿ ಚಾಪು ರಿಪೇರಿ ಮಾಡೂಕೆ 
ಅಂತ . . . ಆಚಾರಿಗೆ ಕೊಟ್ಟಂದಾನೆ (ಪಂಜಪಂ. 50೭). 
[ ತಮಿ. ಚಿಪ್ಪು, ಚಾಪ್‌; ಮಲ. ತುಳು. ಚಾಪು./ಮರಾ, ಚಾಪ್‌,/ 
ಪೋರ್ಟ್‌. ಛಾಪಎಬಂದೂಕಿಗೆ ಹಾಕುವ ಲೋಹದ ತೆಳ್ಳನೆಯ ಪಟ್ಟಿ] 


5| ಚಾಪ್ಪು (ನಾ). ೧. [ಸಂಗೀತ] ವೃದಂಗಾದಿಗಳನ್ಲ ಬಾರಿಸಂವುದರಲ್ಲಿ 


ಒಂದಂ ಗತಿ : ಮೃದು ಮೃದಂಗದ ಚದುರ ಚಾಪು ಕೇಳುತಿದೆ (ರ ಕ್ಷಿದಾ.. 
೬೮-4); ಹೊಸದಾಗಿ ಮೃದಂಗವನ್ನೊಂದನ್ನು ಮಾಡಿ ತಂದಾಗ... 
ಅದರ ಮಿಟ್ಟು, ಚಾಪು ಮತ್ತು ಟೊಪ್ಪಿ ನಾದಗಳನ್ನು .. . ಪರೀಕ್ಷಿಸು 
ತ್ತಿದ್ದರು (ಸಂಗೀತ. 0೦೦). ೨. ಒಂದಂ ಬಗೆಯ ತಾಳ: ಆದಿ, ದೇಶಾದಿ, 
ರೂಪಕ, ಚಾಪು ಮತ್ತು ರುುಂಂಪೆತಾಳಗಳಲ್ಲಿ ಬಹಳ ಹಾಡುಗಳನ್ನೂ 
ರಚಿಸಿದ್ದಾರೆ (ಸಂಗೀತ. ೨೯). 
ಚಾಪುಹಾಕು - ತಬಲದ ಮೇಲೆ ವಿಶಿಷ್ಟವಾದ ತಾಳದ ಹೊಡೆತ 
ಹಾಕಂ : ಮಾದಣ್ಣ ಮಾತುಗಳಿಗೆ ಮುಗಿತಾಯದ ' ಜಾಪು ' ಹಾಕಿದನು 
(ಜೆಳುಮ. ೨೫೮). ([ “ಮರಾ. ಚಾಪ್‌] 
ಚಾಪು (ನಾ). ತೆನೆಯಾದ ದಂಟಿನ ಸೂಡಂ; “ತೆನಿದಂಟಂ ಒಟ್ಟಿದ್ದೂ”: 
(ಜಾನಕೋ. 8೫). 1 «ಮರಾ. ಚಾಪ್‌ ಎ ರಾಶಿ; ಸಮುದಾಯ] 
ಚಾಪುಗಲ್ಲು (ನಾ). ಅಗಲವಾಗಿ ವಂಟ್ಟವಾಗಿರುವ ಕಲ್ಲು; ಚಪ್ಪಟೆ 
ಯಾದ ಕಲ್ಲಂ : (4). [ಚಾಪು * ಕಲ್ಲು (£ಕಲ್‌)] 
ಚಾಪುಗಾಲು, ಜಾಪುಗಾಲು-ಜೀಪುಗಾಲು, ರಭಾಪುಗಾಲು, ದಾಪುಗಾಲು 
(ನಾ). ದೂರದೂರಕ್ಕೆ ಇಡಂವ ಹೆಜ್ಜೆ ; ದಾಟಂಗಾಲು : (ಕಿ). 
ಜಾಪುಗಾಲು:. ಗೋಣು ಹಾಕುತ್ತಾ ಜಾಪುಗಾಲನ್ನು ಎತ್ತಿಡುತ್ತ . ಇ . 
ತಿರುಗಿದನು (ಅನ್ನ. ೩೬೭). ಜೀಪುಗಾಲು: ಒಬ್ಬ ಮನುಷ್ಯ ಬೇಲಿಯ 
ಆಚೆಗೆ ಜೀಪುಗಾಲು ಹಾಕುತ್ತ ಹೋದುದನ್ನು ಕಂಡೆ (ಸ್ಮೃಕಿಚಿ. ೩೦೯); 
ಜೀಪುಗಾಲಿನಿಂದ ಯುದ್ಧವೀರನ ಭಂಗಿಯಲ್ಲಿ ನಿಲ್ಲುವನು (ಹುಜ್ಮಾಟ. ೩೮); 
ರಭಾಪುಗಾಲು : ತಂಗಿಯು ರುಖ ಪುಗಾಲಿಟ್ಟು ಓಡುವವರಂತೆ 
ನಡೆಯುತ್ತಿದ್ದಾಳೆ (ಜೊಸಕ್ಷಿ. ೧೯೩). ದಾಪುಗಾಲು : ಶೀನಪ್ಪ ದಾಪುಗಾಲಿ 
ನಿಂದ 'ಪಡಸಾಲೆಯ ಬಾಗಿಲ. ತನಕ ಹೋಗಿ ಒಳಗೆ ಇಣಿಕಿ ನೋಡಿದ 
(ಅನಾಥೆ. ೨೪). 
ದಾಪುಗಾಲು ಹಾಕು - ದೂರದೂರಕ್ಕೆ ಹೆಜ್ಜೆ ಯಿಡು : ಬಾದಾಮಿ 
ಮರದಿಂದ ಮನೆಯ ಕಾರ್ನಿಸ್‌ವರೆಗೆ ದಾಪುಗಾಲು ಹಾಕಿ ನಿಲ್ಲುತ್ತಿದ್ದ 
ಪಿಶಾಚಿ (ನಿಬಂಧ. 11, ಮುನ್ನುಡಿ ೫); ದಾಪುಗಾಲು ಹಾಕಿ ಮಂಟಪವನ್ನು 
ಸಮಾಪಿಸಿದ (ಹೇಮಕೂ. ೨೪). [ಚಾಪು * ಕಾಲ್ಕು(ಆ ಕಾಲ್‌) ] 
ಚಾಪೆ, ಚೇಪೆ, (ನಾ). ನೆಲದ ಮೇಲೆ ಹಾಕುವ ಗರಿ, ನೊದೆಹಂಲ್ಲು, 
ಜೊಂಡು, ಬಿದಿರು ಮೊದಲಾದಂವುಗಳಿಂದ ' ಹೆಣೆದ ಹಾಸು; 
ವಂಂದಲಿಗೆ: “ವಂಶಾಸನಂ ಚಾವೆ” (ಮಂಗರಾ. ೬೨-೨೦); .ಉುರ್ವೀಶಳಮಂ 
ತಾಂ . ಚಾಪೆವೊಲ್‌ ಸುತ್ತಿದಂ (ಸೋಮೇಶ. ೪೪): ವರ್ಷವಂದಕ್ಕೆ 
ಬ್ರಾಹ್ಮಣರಿಗೆ ಹಾಸುವ ಬಿದಿರ ಚಾಪೆ ಕುಳಿರುವ ಚಕ್ಕಳೆಕ್ಕೆ ವೊಂದು ಹಣ 
(ಎಳ. ೪127, ಕೀರ್ಥಹ.೩೩-8೮; ಸು. 1430); ಒಬ್ಬ.ಚಾಪೇ ಕೆಳಗೆ ತೂರಿದರೆ 
ಇನ್ನೊಬ್ಬ ರಂಗೋಲಿ ಕೆಳಗೆ ತೂರಿದ (ಗಾದ). ಚೇಪೈ: ಒಬ್ಬ. ಗೊಲ್ಲ 
ರಾಕೆಯು.. , . ಕೈಯಲ್ಲಿ ಚೇಪೆ ಹೆಣೆಯುತ್ತ (ತಿಡುಗು. ೧೪). 
[ ದೇ.8 ತಿಮಿ. ಚಾಪ್ಸೈ ; ಮಲ. ಚಾಪ್ಪ ಎ ಗುಡಿಸಲು; ತುಳು. ಚಾಪೆ; 
ತೊದ. ಸೋಪಿ: ತೆಲು. ಚಾಪ ; ಪರ್ಜಿ. ಚಾಪ್‌./ ಸಂ. ಚಪ ಬಿದಿರು] 
ಚಾಪೆಗೂಳು (ನಾ). ಚಾಪೆಯ ಮೇಲೆ ಹರಡಿದ ಅನ್ನ ; (ಭೂರಿ ಸಂ 
ತರ್ಪಣೆಗೆ ತಯಾರಿಸಿದ) ಅಧಿಕವಾದ ಕೂಳು: ಹೀಗಲ್ಲದೆ ಚಾಪೆಗೂಳಿನ 
ಭಟರಂತೆ ಓಗರ ಮೇಲೋಗರದಾಸೆಗೆ ಲೇಸಿನ ದ್ರವ್ಯಕ್ಕೆ ಆಸೆ ಮೂಡಲಿಲ್ಲ 


(ಏಲೇಶ್ಶ. ೦೪೪). [ ಚಾವೆ * ಕೂಳು (ಎ ಕೂಬಿ,)] 


ಚಾಪೆಹಿಡಿ 


ಚಾಪೆಹಿಡಿ (ಕ್ರಿ). ಚಾಪೆ ಹಿಡಿದು ವಂಲಗು ; ಹಾಸಿಗೆ ಹಿಡಿ; ರೋಗ 
ಗ್ರಸ್ತವಾಗು ; “ನೆಲಹಿಡಿ; ಬೇನೆಯಿಂದ ಬಳಲಂ” (ಜಾನಕೋ. 8೬) : 
ನಿನ್ನನ್ನು ಕಾಣದೆ ಪ್ರಮಾಲೆ ಸಾಯೋದಕ್ಕೆ ಸಿದ್ಧವಾಗಿದ್ದಾಳೆ. ಚಾಪೆ 
ಹಿಡಿದಿದ್ದಾಳೆ (ಮರಳ. ೧೯೦). [ಚಾಪೆ ಹಿಡ್ತಿ (ಆಪಿಡ್ಮಿ)] 

ಚಾಬಕ್‌ಸವಾರಿ. (ನಾ).. ಕಂದುರೆಯಂ -ನಡಗೆಗಳಲ್ಲಿ ಒಂದು ಬಗೆ: 
“ ಹಾರುತ್ತಾ ಸುತ್ತು ತಿರುಗುವ ಚಾಬಕ್‌ಸವಾರಿ ಸುಳಿನಡಿಗೆ ಹಾಯ್ದು 
ವೋಡುವಿಕೆ . .-. ಈ ನಡಿಗೆಗಳ್ಳೆದೂ ಅಶ್ವಧಾರೆಗಳು? (ಸಿದ್ಧಾಂತಿ. ೨೦೫). 
[ « ಪಾರ. ಚಾಬುಕ್‌ಸುವಾರೀ ; ಹಿಂ. ಚಾಬುಕ್‌ಸವಾರೀ ; ಮರಾ. 

ಚಾಬೂಕ್‌ಸ್ವೂರೀ ಇ ಕುದುರೆಯನ್ನು ತಿದ್ದುವಿಕೆ.-ಪಳಗಿಸುವಿಕೆ ] 

ಚಾಬೂಕಸ್ಟಾರ (ನಾ). ಕುದುರೆಯನ್ನು ಪಳಗಿಸುವವನು : ವಿಕ್ರಮ 
ರಾಜನು ಚಾಬೂಕಸ್ವಾರನನ್ನು ಸಾರಂಗಬಣ್ಣದ ಕಂದುರೆ ಮೇಲೆ ಸ್ವಾರಿ 
ಯಂ ಮಾಡಿಸಲು (ಕನಿಮಾ. ೮). 

( ಪಾರ. ಚಾಬುಕ್‌ಸುವಾರ್‌ ; ಹಿಂ. ಚಾಬುಕ್‌ಸವಾರ್‌ ; 
ಮರಾ, ಚಾಬೂಕೀಸ್ವಾರ್‌ ] 

ಚಾಬೂಕು "ಚಬಂಕು” ನೋ. 

ಚಾಮ, ಚಾಂವ (ನಾ). ಶ್ಯಾಮ; ಕೃಷ್ಣ : “ಚಾಮ-ಶ್ಯಾಮ ಎ ನೀಲ” 
(ತದೃಕೋ- ೧೨). ಟಾಂವ: "ಚಾಂವಯ್ಯ' ಪರಾ. [-ಆಸಂ. ಶ್ಯಾಮ) 

ಚಾಮಕಬ್ಬೆ (ನಾ), ಒಬ್ಬಾಕೆಯ ಹೆಸರು : ಚಾತುವ್ವಗಣ್ಣ ಶ್ರವಣಸಂಘ 
ಕಾಧಾರರಪ್ಪ ಚಾಮಕಬ್ಬೆಗಳ ನಿಸಿಧಿಗೆ (ಎಕ. ೫೪, ಹೊಳೆನ. ೬೭-೮; ಸು. 
950). [ ಚಾಮ * ಅಕ್ಕ (ಅಕ್ಕ) + ಅಬ್ಬೆ] 


ಚಾಮಯ್ಯ (ನಾ).ಒಬ್ಬಾತನ ಹೆಸರು: ಬೆಣ್ಣೆಯೂರ ದೇವಗಣನುಂ.ಮಳ್ಳ | 


ವೂರದ ಪೆರ್ಮ್ಮಾಡಿಗಾಮುಣ್ಣನುಂ ಉರ್ವ್ವವಳ್ಳಿಯ ಚಾಮಯ್ಯನುಂ 
ಇನ್ನವೂರದ ವಿಟಿಯ್ಯನುಂ ಮಜ್ಗಳಂ (ಎಳ. ೪೫, ಜಕ್ಕಮ. ೩-೦೬; 
6997) ; ನೆಲ್ಮಲ್ಲಿಯೂರ ಚಾಮಯ್ಯಂ -ಷತಿಹಿತನ್‌ ಪಣ್ಣಿ ಪೆಣ್ಣಿರನುಡೆ 
ಯುಟ್ಟಿ ಲುಂ ಎಟಿಕ್ತಿನ ತುಜುಗೊಳಲುಂ ಅಟಿ ಸತ್ತನ್‌ (ಎಳ.ಸ,ಮುಳದಾ. 
೦೬೩-೨ ;ಸು. 960). [ಚಾಮ + ಅಯ್ಯ, ] 

ಚಾಮರ (ನಾ). ಚವರ; ಚವಂರ: “ಚಾಮರ ಚಮರಮದಕ್ಕು ” 
(ಕವಿಳಂ. ೨೬೭); ಕರೆಗಳ ಮಿಳ್ಳಿಸೆ ಚಾಮರಂಗಳೆಲರಿಂದಂ 
ಳಂತಿರೆ `ತೋಳಾತ್ಪೆಸೆವುತ್ತರೀಯ ವಸನಂ . (೪8ದಂಪೂ. ೨6); ಇಕ್ಕುವ 
ಸೀಗುರಿಯೆ ಬೀಸುವ ಚಾಮರದ ವಿಲಾಸಿನಿಯ : . .. ಸವಿದನಿಗಳ್ಗೆ ಕಿವಿ 
ಗೊಡುತ್ತೆ (ಬಸರ. ೬-೧೬) ; ಎತ್ತಿದ 'ಸತ್ತಿಗೆ ಬಿರುದಿನ `ಡಾಳಿನ ಮೊತ್ತ 
ಡಾಳಿಪ ಟಾಮರದ ಬಿತ್ತರದಿನಮಂಡಲವ ಮುಸುಕೆ ನೆಲ 


ಸಂಪಿಗೆಯ ತಂಪು ಗಾಳಿ (ನೆಲಮು. ೩೩-೦೩). 
ಚಾಮರವನಿಡು ೬ ಚಾಮರದಿಂದ ಗಾಳಿಹಾಕು: ತರಣಿಶಶಿಗಳು 
ಚಾಮರವನಿಡುತಿರೆ (ಬಸಪು. ೦-೦೬): ಚಾಮರಸೇವೆ ಎ೧. ದೇವರಿಗೆ 
ಚಾವಂರ ಬೀಸುವ ಸೇವೆ; ಷೋಡಶೋಪಚಾರಗಳಲ್ಲಿ ಒಂದಂ. ೨. 
(ಆಲಂ). ಕಸಪೊರಕೆಯಿಂದ ಹೊಡೆಯಂವುದು : ಅವರಿಗೆ: ಚಾಮರ 
ಸೇವೆಯಾಗದ ಹೊರತು ಬುದ್ಧಿ ಬರುವುದಿಲ್ಲ (ರೂಢಿ). ಚಾಮರಹಾಕು ಎ 
ಚಾಮರಜೀಸು; ಗಾಳಿಬೀಸು: ಭೀಮನು ಕೃಷ್ಣನಿಗೆ ಸತ್ತಿಗೆ ಹಿಡಿದನು; 
ಅಜು “ನನು ಚಾಮರ ಹಾಕಿದನಂ (ರಾಟಸೂ. ೨). [೫ಂ.] 
ಚಾಮರಗ್ರಾಹಿಣಿ (ನಾ). ಚಾಮರ ಬೀಸುವವಳು: ಆಗಳುಭಯಪಾರ್ಶ್ವ 
ದೊಳಂ ಚಾಮರಗ್ರಾಹಿಣಿಯರ್ಕಳೀ ಕಾಶಕಣಿಶಂಗಳಿಂದೆ:ಸೆವ 
ಶರಲ್ಲಕ್ಷ್ಮಿಯಂ ನೆನೆಯಿಸೆ (ಪಂರಾಮಾ. ೩-೮೩ ವ): ಸೂಳಅೌದು ತೋಳಂ 
ನೆಗಪ ಚಾಮರಮಂ ಬೀಸುವ ಚಾಮರಗ್ರಾಹಿಣಿಯರಿಂ (ರಾಜಶೇ. 8-೦೯ವ). 
[ಸು. ಚಾಮರಗ್ರಾಹಿಣೀ ] 


*- « ಬೆಳ್ಳಿಂಗ|. 


ಕತ್ತಲೆ | 
ಯಾಯಿತು ಧರೆಗೆ (ಕಂನವಿ. ೨೦-೨೬) ; ತೆಂಗುಗರಿಯ ಚಾಮರವು, ಸುತ್ತು | 


೨೮೦೨ 


830 


46. 


ಚಾಮುಂಡ 


ಚಾಮರಧಾರಿಣಿ (ನಾ). ಎ ಚಾಮರಗ್ರಾಹಿಣಿ : 

ಪಶ್ಚಿಮದಲ್ಲಿ ಚಾಮರಧಾರಿಣಿ (ಹೊಯ್ಶವಾ. ೦೫೩). 
[ ಸಂ. ಚಾಮರಧಾರಿಣೀ ] 

ಚಾಮರಮಿಕ್ಕು, ಚಾಮರವಿಕ್ಕು (ಕ್ರಿ). ಚುಮರ ಹಾಕು :. ನೆರೆದಂತಃ 
ಪುರಕಾಂತೆಯರ್‌ ಪಲಬರುಂ ಸೇಸಿಕ್ಕೆಯುಂ ವಾರಸೌಂದರಿಯರ್‌ ಚಾಮರ 
ಮಿಕ್ಕೆಯುಂ (ಆದಿಪು. ೦೨5೦೩೦). ಚಾಮರವಿಕ್ಕು : ಗಾಳಿಯಲಿ ತಲೆ 
ದೂಗುತಿವೆ ಹುಲ್ಲು ಹಿಸ್ಸೆಂಬ ಮೃದುನಾದದಿಂದ ಚಾಮರವಿಕ್ಕುವಂದದಲಿ 
(ಕೋಗಿಲೆ. ೦೦-೧೨). [ ಚಾಮರ + ಇಕ್ಕು] 

ಚಾಮರರ್ಳೇಖೆ (ನಾ). [ ಸಾವಂದ್ರಿ] ಹಸ್ತರೇಖೆಗಳಲ್ಲಿ ಒಂದು: 
ಐಶ್ವರ್ಯವನ್ನು ಸೂಚಿಸುವ ರೇಖೆ: ಹಲರೇ ಖೆಯು ಚಾಮರರೇಖೆಯು 
ಯಿರಲು ರಾಜ್ಯಾಧಿಪತಿಯಾಗಿ' ನಿತ್ಯದಲ್ಲಿಯೂ ಸಂಪತ್ತು ಅಭಿವೃದ್ಧಿ 
ಯಾಗುವುದು (ಸಾಮುಲ. ೧೦೩-೫). [ಚಾಮರ +೬ ರೇಖೆ) 

ಚಾಮರವಿಕ್ಕು ಚಾಮಂರಮಿಕ್ಕು' ನೋ. 

ಚಾಮರಿಗ(ನಾ). ಚಾಮರವನ್ನು ಹಿಡಿಯುವವನಂ : ಚಾಮರ ಬೀಸಂವ 
ಉದ್ಯೋಗದವನಂ : ಅಡಪಿಗಂ, ಚಾಮರಿಗಂ, ಕರಹಟಿಗಂ (ಕಮದ. 
೦೯೭ ಪ್ರಯೋ). [ ಚಾಮರ + - ಇಗ] 

ಚಾಮರಿಗಿತಿ.(ನಾ).ಚಾವಂರ ಹಾಕಂವ ಉದ್ಯೋಗದವಳು: ಚಾಮರಿಗಿತಿ, 
ಮದ್ದಳಿಗಿತಿ(ಕವಂದ. -80೮ ಪ್ರಯೋ). 

[ಚಾಮರಿಗ4 - ಇತಿ (ಆ -ಣಇತ್ತಿ)] 


ಉತ್ತರಗರ್ಭ ಗುಡಿಯ 


. ಚಾಮರಿಯ (ನಾ). ಎ ಚಾಮರಿಗ ; ಹೊರೆಯ ಹಡಪಿಗ ಚಾಹಿಯರ 


ಚಾಮರಿಯರಸು ನೋಯಿಸಿದ ಗೆಲವಿನ ಗರುವತನವನು ಬಡ್ಡಿ ಸಹಿತು 
ಗುಳಿಚಿದನು ಪಾರ್ಥ (ಕುವ್ಮಾಕ. ೨೪-೩೩). [ ಸಂ. ಚಾಮರಿಕ] 

ಚಾಮರಿಸು (ಕ್ರಿ). ಹೊಂದಿಸು; ಅಳವಡಿಸು: ಬಣ್ಣದ ವಸ್ತ್ರಾವ ಕೆನ್ನೆಗೆ 
ಚಾಮರಿಸಿ ಸಣ್ಣ ರುದ್ರಾಕ್ಷಿ ಸಕಲಾತಿ . . . ಆಳವಟ್ಟು ಅಷ್ಟಮರ್ತ್ಯಕ್ಕೆ 
ಇಳಿದಾರು (ಜಗೀತೆ. ೪೩). [ ಆ ಸಾವರಿಸು? ] 

ಚಾಮಿಕರ.(ನಾ). ಎ ಚಾವಿನಾಕರ ; ಚಾಮಿಕರಾಂಚಿತ ಚಾಮರ ತಳಿತಭಿ 
ರಾಮ ಧವಳಾತಪತ್ರಗಳು (ಛೈರವೇ. ೨-೦೦); ಅರಮನೆಯ ಚೊೋರರುಂ 
ಪೊಕ್ಕು ಚಾವಿಕರ ನವರತ್ನ ಭೂಷಣವ ಕದ್ದು (ಪ್ರಥುಫು. ೯-೧೯). 
Pp ಇದು ಛಂದಸ್ಸಿಗಾಗಿ ಅಳವಡಿಸಿಕೊಂಡಿರುವ ರೂಪ. 

[ ಇ ಸಂ. `ಚಾಮಿಕರ)] 

ಚಾಮಿಾಕರ (ನಾ). ಚಿನ್ನ ; ಹೊನ್ನು; ಬಂಗಾರ; ಜಾರು ಚಾಮಾಕರ 
ಯಂತ್ರ ವ್ರಾತದಿಂ ಕುಂಕುಮ ಘನರಸಮಂ ಸಿಂಪಿಸುತ್ತಿರ್ದನೆಂಬಂತಿರಲೆತ್ತಂ 
ನೀಳ್ದು ಪೊಣ್ಮಿತ್ತು . . . ಶೋಣ ಸೂರ್ಯಾಂಶುಜಾಲಂ (ಕಾದಂಪೂ. 
990) ; ಬಾವಿಖಾಕರದ ಗದ್ದುಗೆಯಖಿಳ ಸಾಮಂತರನು ಪೃಥ್ವೀವಾಲರನು 
ನೆರಹಿದನು (ಕುವ್ಯಾಉ. 6-3೯) ; ಗೋಪುರದ ಚಾಮಾಕರದ ದೀಪ್ತಿ 
(ಶ್ರೀರಾಮಾ. ೩೩೩-8೪). [ಸಂ.] 

ಚಾಮಾಕರಪರಿಷೃತ (ಗು). ಚಿನ್ನದಿಂದ ಲೇಪನ ಮಾಡಲ್ಪಟ್ಟ : 
ಬಂಗಾರದ ಒಪ್ಪವಿಕ್ಕಿದ : ಅರಸ ತೊಡು ಕವಚವನು ಚಾಮಾಕರ 
ಪರಿಷ್ಕೃತ ವಜ್ರಮಯ ಬಂಧುರದ ಸೀಸಕವಿದೆ . . . ಪತಿಕರಿಸು 
(ಕುವ್ಯಾಗೆ. ೫-೩೯). [ ಚಾಮಾಕರ + ಪರಿಷ್ಕೃತ] 

ಚುಮಾಕರಪೀಠ (ನಾ). ಚಿನ್ನದ ಪೀಠ; ಬಂಗಾರದ ಆಸನ : ಆಸ್ಥಾನ 
ಮಂಡಪೋಪಗತ ಚಾಮೀಕರಪೀಠಾಧ್ಯಾಸಿತನಂ ತ್ರಿವಿಷ್ಟಪಗುರುವಂ ಕಂಡು 
(ಶಾಂತಿಪು. 6-೬೬ ವ). [ ಚಾಮಿಾಕರ * ಪೀಠ] 

ಚಾಮುಂಡ (ನಾ). ಒಬ್ಬೂತನ ಹೆಸರು; ಜಿನಗೃಹವಂಂ ಬೆಳ್ಗೊಳದೊಳ್ಳ 
ನಮೆಲ್ಲಂ ಪೊಗಳೆ ಮನ್ತಿ , ಚಾಮುಣ್ಣನ ನನ್ನನನೊಲವಿಂ ಮಾಡಿಸಿದಂ 

[?] 


(ಎಕ. 11, ೦೨೦-೨; ಸು, 995) ; 


ಚಾಮುಂಡಯ್ಯ 


ಚಾಮುಂಡಯ್ಯ (ನಾ). ಎ ಚಾವಂಂಡ :. ಚಾ ಮು.ಣ್ಹ ಯ್ಯ. (ಎ೪.' 7೩ 
೪೦೩-೦; ಸು. 1000); ಶ್ರೀಯೂರ ಚಾವರಣ್ಣಯ್ಯನೆ ಭೂಮಿಯಲು 
ಪತ್ತುಕೊಳಗ ಬೆದೆಗದ್ದೆಯುಂ (ಮೈಟರಿ. ೦೯೪೬, ೨೮-೧೨ ; ೩082). 

[ ಜಾಮುಂಡ + ಅಯ್ಯ) 

ಚಾಮುಂಡರಾಜ (ನಾ). ಇ ಚುವಂಂಡ: ಶ್ರೀ ಚಾಮುಣ್ಣರಾಜಂ 
ಮಾಡಿಸಿದಂ (ಎಕ. 11, ೧೭೩೦ ; ಸು. 988). ಗ[ಚಾಮುಂಢ ೬ ರಾಜ) 

ಚಾಮುಂಡಿ (ನಾ). ೧. ಸಪ್ತಮಾತೃಕೆಯರಲ್ಲಿ ಒಬ್ಬಳಂ ; `ಶಕ್ತಿದೇವತೆ. 
೨. ದುರ್ಗೆ; ಪಾರ್ವಶಿ:' ಬ್ರಾಹ್ಮಿ ಮಾಹೇಶ್ವರಿ . .. ಚಾಮುಂಡಿ 
ಯೆಂಬವರೇ ಕ್ರ ಮದಿಂದಾ-ಷಡ್ವಾದಿ ಸ್ವರಾಧಿದೇವತೆಗಳು (ವಿವೇಕ. ೨೩೦); 
ಲೋಕಮಾತೆ . ಚಾಮುಂಡಿಯೆಂಬವಳು . ಜನಪನ ಕುಲದೇವತೆ 
(ಕಂನವಿ. 0೦-೭೫): ಚಂಡಿ ಚಾಮುಂಡಿ ಪೇಳ್‌ ಬೇಕಾದುದೇನು (ಗರಿ. 
೩೬೯). 

ಚಾಮುಂಡಿಯ ಬೆಟ್ಟ, ಚಾಮುಂಡಿಬೆಟ್ಟ ಎ ವೆಲೈಸೂರ ಬಳಿಯಿರುವ 

ಒಂದು ಬೆಟ್ಟ; ಚಾಮುಂಡಿ ದೇವತೆ ನೆಲಸಿರುವ ಬೆಟ್ಟಿ: ಚಾಮುಂಡಿಯ 

ಬೆಟ್ಟಕ್ಕದಿದ ತುಣುಗಳ ಸ್ತೋಮದ ' ಮೇಲೆ ಬಿದ್ದಿಳಿದು (ಳಂನಶಿ. 

94-೬೨) ; ಯಾತ್ರಿಕರು ಭೆಳಗ್ಗೆ ಚಾಮುಂಡಿಬೆಟ್ಟಕ್ಕೆ ಹೊರಟರು (ರೂಢಿ). 
[ಆಸಂ. ಚಾಮುಂಡಾ.) 

ಚಾಮೂರ (ಗು). ಜಿಂಕೆಗೆ ಸಂಬಂಧಿಸಿದ: ಹರಿ ಹರಿಣನಾಗೆ ಸಲೆ ಕೊಂದು 
ಸೀಳ್ದು ಚಾಮೂರಮಾಲೆಯುಮೆನ್ನಗಳ ಕರಕಟಿಗಳೊಳಿವೆ ನೋಡ 
(ಪದ್ಮಾ. ೦೦-೨೬): "ಚೆಮೂರು' ಪರಾ. [ ಸಂ. ಚಾಮೂರವ ] 

ಚಾಪೊಂತ (ನಾ). ಸಾಮಂತ; ಮಾಂಡಲಿಕ. 

ಚಾಮೊಂತಚೂಡಾಮಣಿಎಸಾವಂಂತ ಶ್ರೇಷ್ಠ; ಮಾಂಡಲಿಕ ಶ್ರೇಷ್ಠ; 
ಒಂದಂ ಬಿರುದು: ಕೆಲ್ಲಗಾವುಣ್ಮ ಚಾಮೊನ್ನಚೂಡಾಮಣಿ (ಮೃಆರಿ. 
೦೯೩೨, ೩೭-೭: ಸು. 950). [ ಸಂ. ಸಾಮಂತ] i 
ಚಾಯ; ಚಾಯೆಂ (ನಾ). ೧. ಬಣ್ಣ; ವರ್ಣ: ಪದ್ಮರಾಗವದು ತಾನೆ 
ಜಂತರಂಗಂ ಕುರುವಿಂದಂ ಸೌಗಂಧಿಕಂ ರದಾಂಗ ನೀಲಯುಗ್ಮನಾಮ 
ಕವೆಂಬೀ ನಾಲ್ದೆಅನಾಗಿರ್ಕುಮಾ ಚತುರ್ವಿಧಕ್ಕೆ ಬೇಆ್‌ ಬೇಲ್‌ ಚಾಯಂ 
ಗಳಂ ಪೇಳ್ದಪೆಂ ಕೇಳಿಂ (ಹಾರಾಸ್ಕೆ. ೨-೧-೭೦ ವ) ; ಬಿಳಿ ಚಾಯದ ಉಡುಪಿ 
ನೊಡನೆ ಜರದ ರುಮಾಲನ್ನು ಸುತ್ತದ ಬೆಳುವಲದ ಕೆಂಚ (ಚೆಲುವ) 
ನಿಲ್ಲವೆಂದರೆ ಅತಿಶಯೋಕ್ತಿಯಾಗದು (ಕನ್ನಣಾ. ೦೭6). ೨. ಹೊಳಪು; 
ಕಾಂತಿ: ಆರು ಕಲ್ಲೊಳ್ಳ ಏರಿತಂದನ ಭೀಮ ದಾರಿ ಕಂಕಣದ ಕರವೀರ 
ಈ ಮನಿಗೆ ಚಾಯವಾದಾವೆಂದು ನಸುನಕ್ಕ. (ಕೋಳಗೀ, ೨೦); ಆಯ 
ವಾದವು ಬಂಡಿ ಚಾಯವಾದವು ಕುರುಜು ರಂಗಯ್ನ ತೇರು ಹೊಸತೇರು 
ಗೊಂಬೆತೇರು ರಾಣಿರಂಗಡಿಗೆ ಹರಿದಾವೊ (ಹಳ್ಳಿಯ. ೨೮); ಆಯುಳ್ಳ 
ಅತಿಗಲ್ಲ ಚಾಯುಳ್ಳ ಮತಿಗಲ್ಲ ಸೂರಿದ ಮತಿಯೆಂಬು ಕೆರಸಿಯ ಗೋರಿ 
ಕಲ್ಲಿಗೆ ನಾರೇರೈವರು ನೆರೆದಾರ (ರೋಳಗೀ. ೧೮). ಚಾಯೆ: ೧. ಈ ನಾಡ 
ಅರಿಸಿಣ ಚಾಯೆ ಇಲ್ಲವೆಂದು ಗೋವೆ ಮಲೆನಾಡ ಅರಸಿಣ ಅವರಪ್ಪ 
ಆನೆಯ ಕೊಟ್ಟು ತರಿಸ್ಕಾರಾ (ಊೋಳಗೀ. ೩೦). ಹ. ರೀತಿ; ಮಾರ್ಗ; 
ಕ್ರವಂ : ರಾಯರ ಮೆಚ್ಚಿದು ನಿಮಗೀ ಚಾಯೆಯೆ ಪೊಲನಲ್ಲು ಕಲ್ತು 
ವಿಲ್ಲಿದನೆದಜಿ೨ಿಂ ದಾಯಂಗಿಡದೀಯೆಡೆಯೊಳ್‌ ತಾಯಂ ಸವಿಗಾರ್ತಿಯೊಡನೆ 
ತರ್ಪದೆ ದಾಯಂ (ಜಳವಿ. ೬-೭೭).೪. ನೆರಳು. ' ( ಆಸಂ. ಛಾಯಾ] 
ಚಾಯಬೇರು, ಚಾಯಿಬೇರು, ಛಾಯಾವೇರು (ನಾ). ಕೆಂಪು ಬಣ್ಣ 
ಹಾಕಲು ಉಪಯಂಕ್ತವಾದ ಒಂದಂ ಬಗೆಯ ಕೆಂಪು ಬಣ್ಣದ ಬೇರು: 
ಮಜ್ಜಿಗೆ ಹುಲ್ಲಿನ :ಬೇರು (ಚಾಯಬೇರು) ಹಿಟ್ಟುಳಕನ ಬೇರು... 
ಪುತ್ತು ಸಕ್ಕರೆ ಇಷ್ಟನ್ನು ಅರೆದು ಕಲಸಿಕೊಡಲು ಆ ತಕ್ಷಣವೇ ಮೂತ್ರ 
ಬಿಡುವುದು (ಸಳನ್ಮೆ. ೪೯೪ ಪರಿ). ಚಾಯಿಬೇರು:: ರಸಾಂಜನ, ಚಾಯಿ 


೨೮೦೩ 


20 


ಚಾರಟ್ಟಿ 


ಬೇರು ಇವನ್ನರೆದು ಅಕ್ಕಿ ತೊಳೆದ ನೀರಿನೊಡನೆ-ಕೆ ಇಟ್ಟಿರೂ.-ರಕ್ರವಾಂತಿ, 
'ಅಜೀರ್ಣದಿಂದಾದ: . ಉಬ್ಬಸ ಇವು ಹೋಗುವುವು (ಸಶವೈ. ೪೨೩೫). 
ಛಾಯಾವೇರು : ಚಿರಿವೇರು, ಛಾಯಾವೇರು (ಮೈಡಗಿ, ೫೭- ೦೦೫೩). 
[ ದೇ.8 ತಮಿ. ಮಲ. ಚಾಯವೇರ್‌ ] 
ಚಾಯವಿಖನು_(ನಾ). ಬಣ್ಣದ `ವಿತಾನು; ರಂಗಂರಂಗಿನ ಮಾನು: 
ಮಾಣಿಕೆ:: ಮೆಯ್ವಣ್ಣದ ಚಾಯವಿಸಾನ. ಕಂಢಾಣಿಕಾರಿಕೆ ಜಲಗಾ ಅ 
ಕ್ಷೋಣೀಶ್ವರನಾಸ್ಥಾನಕೆ ತಂದು ಕೈಗಾಣಿಕೆ ಕೊಟ್ಟ ರಕ್ಕಸಗೆ (ಮೋಹತ. 
0-೩9). [ಜಾಯ 4. ವಿಸಿನ್ಯು( ಎ ಮಾನ್ಸ್‌). 
ಚಾಯಿಜೇರು (ಚಾಯಂಬೇರಂ' ನೋ, 
ಚಾಯೆ /ಚಾಯ' ನೋ. 
ಚಾರ (ನಾ). ೧. ಚಲಿಸುವಿಕೆ ; ನಡಗೆ`; ಸಂಚಾರ :, ಸೂರ್ಯಚಾರಮಂ 
ನೋಡೆಲ್‌ ಐದು ಗಗನ ಖಂಡಂಗಳಂ :ಅಗ್ಗಳಂ ಸಲ್ಲುಂ (ತತ್ತೃಪ್ರ. ೨೦೪); 
ಚಾರ ತಪ್ಪಿತೆ:-ಗ್ರಹಕೆ ವ್ಯಾಧಿ ಮೃತವಾಯಿತೇ.? (ಕಎಳು. ೩೦-೩). ೨. 
ಗೂಢಚಾರ ; ಬೇಹುಗಾರ. ೩. ದೂತ; ಸೇವಕ : ಮಕುಟವರ್ಥನರಂ 
ಕಾಣಿಸುತಂ ಬಂದ ಚಾರರೂ ಬೀಳ್ಕೊಡಿಸುತಂ "ಸುಖದೊಳಿಪ್ಪಲ್ಲಿ (ಬಸರ. 
೬-೩8) ; ಟಾರರಿಗೆ ಸಿರವ`ಕತ್ತರಿಸಿ ಚೆಲ್ಲೆಂದು (ಕನ್ನಜಾ. 39೮). ೪. ನಿರ್ವ 
ಹಣೆ; ಆಚರಣೆ; ಅಭ್ಯಾಸ; ಸಾಧನೆ: ದೂತೆ ಕೇಳ್ನೆಮ್ಮವರು ಶೋಭನ 
ರೀತಿ-ಚಾರವನೆಲ್ಲ ತೀರಿಸಿ ಆತನೊಳು ಮೈಹೊಂದಿಕೆಯ ಮಾಡಿ ಮಮತೆ 
ಯಲ್ಲಿ ಕೂಡಿ (ಕರೀಫ. ೪೯-೨). ೫. ಬೇಡಿ ;, ಸಂಕೋಲೆ. ಸೆರೆ; 
ಬಂಧನ. ೭. ಪ್ರಿಯಾಲವೃಕ್ಷ. ೮. ಕುಹಕಚೇಷ್ಟೆ; ವಂಂಗಚೇಷ್ಟೆ: (8). 
೯, ದನಗಳಿಗೆ ಆಹಾರವಾಗುವ ಹಸಿರು ಹಂಲ್ಲಂ,. ಸೊಪ್ಪು. ಮೊದ 
ಲಾದುವು ; ವೇವು-: 8). [0.1 
ಚಾರಕ (ನಾ). ೧. ಗತಿ; ಗಮನ; ಸಂಚಾಥ. ೨. ದೂತ; ಪರಿಚಾರಕ: 
ಕರಸಿ ಚಾರಕರ್ಗೆ :*ೆಲಸಂಗೊಟ್ಟು' ಊರೂರ್ಗೆ ಜೇಜಿಬೇಜಕೊಲಿಡು' 
ರಾಯಸವಿತಶ್ತಿ (ನೆಂಬಿರ. ೫-೪); ಆಗ -ಫಾರಕ, ದೂತ, ಹಾಸ್ಯಗಾರ, 
ಹನುಮನಾಯಕನೆಂಬ .ಬಹುಕಾರ್ಯದ ಏಕ ಮುಖಯಾದ ಅಧಿಕ 
ಪ್ರಸಂಗಿಯು ಬಂದು ಮಾತಿಗೆ ತೊಡಗುತ್ತಾನೆ (ಯಕ್ಷಬ. ೪೪) ; ಮರಂದಿನ 
ಬೆಳಗಾಗುತ್ತಿದ್ದ ಹಾಗೆ ಅರಮನೆಯ “ಚಾರಕನು ಒಂದು ನೂರು ಮೊಲ 
ಗಳನ್ನು ತಂದನು .(ರೇರಾಕ. ೩೩). [ಸಂ.) 
ಚಾರಕ್ಷೇತ್ರ (ನಾ). ಸಂಚಾರ ಮಾಡತಕ್ಕ -ಸ್ಥಳ.: ಇದರಂತೆಯೇ ಚಂದ್ರನ 
:ಫಾರಕ್ಷೇತ್ರ (ತಕ್ತ್ಮಪ್ಪ. ೨೦೦). [ಜಂರ- ಕ್ಷೇತ್ರ] 
ಚಾರಚಕ್ಷು (ನಾ). ಚಾರರನ್ನು ಕಣ್ಣಾಗಿ ಉಪಯೋಗಿಸಿಕೊಳ್ಳುವವನು; 
ಚಾರರ. ಮೂಲಕ ತಿಳಿದಂಕೊಳ್ಳುವವನು : ಯಾಚಕ್ಕಯಾಚಿಫಾರ್ಥ 
ಸುಸಮರ್ಥನಗೋಚರ ಚಿತ್ತನರ್ಥಶಾಸ್ತೋಚಿತ ಚಾರಚಿಕ್ಷು -ಏಮಳಾ 
ಚರಣಂ ಸಚರಂಚರಸ್ತು ತಂ (ಜಂದ್ರಪು. ೬-೦೯): ಸದಾ ಚಾರಚಕ್ಷುರಭಿವ್ಯಕ್ತ 
ಪರಕ್ಷಿತೀಶಗೃಹ ವೃತ್ತಂ . . . ನಂದನಂ ಪುಟ್ಟಿದಂ (ಪುಫೃಳ್ರ; ೦8-00)- 
“[ ಸಂ. ಚಾರಚಕ್ಷುಸ್‌ (ಚಾರ + ಚಕ್ಷುಸೌ) 1 
ಚಾರಚಿಪ್ಪಿ, ಚಾರಜಿಬ್ಬಿ (ನಾ). ಕಕ್ಕಸಂ; 'ಪಾಯಖಾನೆ ; ಶೌಚಕೂಪ: 
(8). ಚಾರಚಿಬ್ಬಿ : (೪... [2] 
ಚಾರಚಿಬ್ಬಿ "ಚಾರಚಿಪ್ಪಿ' ನೋ, 
ಚಾರಟಿ (ನಾ). (ಕಾಶ್ಮೀರದಲ್ಲಿರುವ) ಒಂದು. ಬಗೆಯ ಬೆಟ್ಟದಾವರೆ ; 
ಸ್ಮ ಳಪದ್ಮಿನಿ: “ಅವ್ಯಥಾ, ಅತಿಚರಾ, ಪದ್ಮಾ, ಚಾರಟೀ, ಪದ್ಮಬಾರಿಣೀ-೫- 
ಕಾಶ್ಮೀರ ದೇಶದಲ್ಲಿರುವ ಬೆಟ್ಟದಾವರೇ ಹೆಸರು” (ನಿದ್ಧಾತಿ. ೧೨೮). 
[ ಸಂ. ಚಾರಟೇ ] 
ಚಾರಟಿ : “ಚಾರಟ್ಟಿ ್ರ-ಸ್ತಲಪದ್ಮಿನಿ” (ಆಳಾನಿ. ೧೦5೨೩). 
[ ಆಸಂ, ಚಾರಟೀ] 


ಚಾರಟ್ಟಿ (ನಾ). ಎ 


ಚಾರಣ 


ಚಾರಣ (ನಾ).೧. ತಿರುಗಾಡಂವಿಕೆ; ಸುತ್ತಾಡಂವಿಕೆ ; ಸಂಚಾರ. ೨. 
ದ್ವಂದ್ಕ ಕಯುಂದ್ಧ ದಲ್ಲಿ ಒಂದಂ ವರಸೆ: ಚಂಡಶಾಸನಂ ಚಾರಣದಾಸೆಯಿಂ 
ನುಸುಳ್ತು  (ಅನಂಭು. ೦೦-೬೦). ೩. ನಟ್ಟವಿಗ ; ಸಂಚಾರೀ ನಟ ; 
"ಶೈಲಾಲೀ, ಶೈಲೂಷಃ, ಕುಶೀಲವಃ, ಚಾರಣಃ . .. ಈ ೮ ನಟ್ಟವಿಗಂ” 
(ಹಾಯು. ೯೬-೪೩6). ೪. ಕತೆಯನ್ನು ಕವಿತೆ ಮಾಡಿ ಹಾಡಂವವನಂ; 
ಕಥಾಗೀತೆಯನ್ನು ಹಾಡಂವವನಂ: ಹಲವಾರು ಅಜ್ಜಅಜ್ಜಿಯರು ಮತ್ತು 
ಚಾರಣರು ತಮ್ಮ ಕಲ್ಪನೆಗೆ ಬಂದಂತೆ ಕತೆ ಕಟ್ಟಿ ... ಹಾಡಿರಬೇಕು(ನಂಜುಂಡ. 
4೨). ೫.ಹೊಗಳು ಭಟ್ಟ; ಸ್ತುತಿಪಾಠಕ; ಚಾರಣಗಣಂಗಳೋದುವ ಕಂದ 
ವೃತ್ತದಿಂ (ಅಜಪು. ೪-೭). ೬. ದೇವಗಾಯಕ; ಗಂಧರ್ವ: ಈತನನಂತ 
ರಿಕ್ಷದೊಳ್‌ ಕರಗಳನೆತ್ತಿ ರಾಯರಿಸಿಯೆಂದುರೆ 'ಕೀರ್ತಿಪರಲ್ಲೆ ಚಾರಣರ್‌ 
(ಗಾಕುಂಶ. ೨೭-೪೯). ೭. ಚಲಿಸಂವಂತೆ ಮಾಡಂವ ಸಾಧನ:: “ಅಂಕುಶ 
(ವಾ) ಚಾರಣಮಂ ಯಾತಮೆಂಬುದು” (ಹಲರಾಯು- ೩೬-೬೯): ಲೆ. [ಜೈನ] 
ಯಾವಾಗಲೂ ಸಂಚಾರಶೀಲನಾಗಿ ಅಲ್ಲಲ್ಲಿ ಜಿನಧರ್ಮೋಪದೇಶ 
ಮಾಡುವ ಅವಧಿಜ್ಞಾನವುಳ್ಳ, ಗಗನಗಾಮಿಯಾದ ವಂಂನಿ: 
ಒಂದು ದಿವಸಂ ಮಣಿಮೌಳಿ ರತಿಚಾರಣರೆಂಬ ಚಾರಣರನವಧಿಜ್ಞಾ ನಿಗಳಂ 
ಕಂಡು (ಅದಿಫು.- 3-08 ವು; ಮತ್ತವೊಳಗಣ ನಾಲ್ಕುಂ ದೆಸೆಯೊಳ್‌ 
ಚಾರಣಾಚ್ಯುತೇಂದ್ರಪ್ರಮುಖರಪ್ಪ ಕಲ್ಪಾಮರರುಮಂ (ಶಂದ್ರಪು. 
೧೨-೦೦೩ ವ). (ಸಂ) 

ಚಾರಣಖುದ್ಧಿ (ನಾ). [ಜೈನ] ಚಾರಣ ವಂಂನಿಗಳಂ ತಪೋಬಲದಿಂದ 
ಸಾಧಿಸಿಕೊಳ್ಳುವ ಗಗನಸಂಚಾರಶಕ್ತಿ-: ಅಂದಿನಭವದೇವನ ತಂದೆ 
.ಯೆನಾಂ ರತಿವರ್ಮನೆನಿಲ್ಲಿ ಶ್ರೀವರ್ಮನೆನಾಗಿ ಸಂಯಮಮಂ ಕೈಕೊಂಡು 
ಚಾರಣಯದ್ಧಿಯುಮಂ ಪರಮಾವಧಿಯುಮಂ ಪಡೆದೆಂ (ಕಾವೂಪು. 
೫೯-೭). [ಚಾರಣ * ಬುದ್ಧಿ ] 

ಚಾರಣಖದ್ಧಿವಡೆ (ಕ್ರಿ). ಗಗನಸಂಚಾರಶಕ್ರಿಯನ್ನು ಪಡೆ,- 
ಹೊಂದು : ಅದುವೆ ನಿರ್ವೇಗನಿಮಿತ್ತಮಾಗೆ ತೊಲ್‌ದು ತಪಂಬಟ್ಟು 
ಚಾರಣಯದ್ಧಿ ವಡೆದು ವೋಗಲೊಡಂ (ಪಂರಾಮಾ. 6-೫೬ ಬ). 

[ ಚಾರಣಯದ್ಧಿ + ಪಡೆ] 

ಚಾರಣಖಯಷಿ (ನಾ). [ಜೈನ] ಚಾರಣಯದ್ದಿ ಯನ್ನು ಪಡೆದ ಯೋಗಿ : 

ಧರ್ಮಾಭರಣರೆಂಬ ಚಾರಣಖಯಷಿಯರ ಸಮಕ್ಷಮದೊಳ್‌ ದೀಕ್ಷೆಯಂ 

`'ಕೊಂಡಂ(ಶಾಕಾಮಾ. ೦೬-೪೨ ಬು; ಚಾರಣಖಯಷಿಯರ ರೂಪಂ ಚಾರುಗುಣಂ 

ನೋಡಿ . . . ಹಸ್ತಾಂಭೋರುಹವಂಂ ಮುಗಿದು (ಛರ್ಮಾಮ್ಮ. ೦೧-೫೭). 
[ಚಾರಣ * ಖಷಿ] 

ಚಾರಣಕವಿ (ನಾ). ಆಶ್ರಯಂದಾತನನ್ನು ಕೀರ್ತಿಸಿ; ಹೊಗಳಿ ಕಾವ್ಯ 
ರಚಿಸುವವನಂ : ಚಾರಣಕಾವ್ಯ . . . ಅವುಗಳನ್ನು ರಚಿಸುವ ಕವಿಗಳೆ 
ಚಾರಣಕವಿಗಳು (ಕರ್ಣಾಜ. ೦೦೮). [ಚಾರಣ + ಕವಿ] 

ಚಾರಣಕ್ರಮ (ನಾ). (ಅಂಕಂಶದಿಂದ ತಿಎದಂ ಆನೆ) ವಂಂಂದಕ್ಕೆ ಚಲಿಸಂ 
ವಂತೆ ಮಾಡಂವ ರೀತಿ; ಚೋದನೆ ಮಾಡುವ ಬಗೆ: ಅಮರಾನೀಕದ 
ಸುತ್ತು ಪೋಲೆ ದಿನನಾಥಾವಂದ್ಕ ಸಂಧ್ಯಾಭ್ರವಿಭ್ರಮಮಂ - ವಾಹನ 
ದೇವದಂಶಿಶಿರದೊಳ್‌ ಕೂರಂಕು ಸಂ ಚಾರಣಕ್ರಮದಿಂದಾದಜುವತ್ತು 
ನಾಲ್ಕು ಪೊಳೆಪಿಂ ಕಣ್ಣೊಪ್ಪೆ (ಕಾಂತಿಪು, ೪-೦೧೬). [.ಚಾರಣ * ಕ್ರಮ] 

ಚಾರಣಗೀತ(ನಾ). ಚಾರಣರು ಹಾಡಂವ ಹಾಡಂ: ವೀರರಸಪ್ರಧಾನವಾದ 
ಚಾರಣಗೀತಗಳನ್ನು . . . ಎಷ್ಟೋ ಜನ ಜಾರಣರು ತಾವೇ : ರಚಿಸಿ 
ಕೊಳ್ಳುತ್ತಿ ರಬಹುದು (ಕರ್ಣಾಟ. ೦೦೦). [ಚಾರಣ ಗೀತ] 

ಚಾರಣಗುಣ (ನಾ). = ಚಾರಣಖಂದ್ದಿ : ಚಾರಣಗುಣದಿಂದಂ ಸಂಸಾರಾ 
ರ್ಥಮಪಾರ ಚೈತ್ಯವಂದನೆಗೆಂದಂದೋರಂತೆ ಪೋಗಿ ಗಗನವಿಹಾರದಿನುರ್ವೀ 
ವಿಹಾರಮಂ ಮನಿ ಬಿಸುಟಂ (ಕಾಂತಿಪು. ೯-008). [ಚಾರಣ * ಗುಣ) 


೨೮೦೪ 


40 


46 


ಚಾರ್ಮಿ 


ಚಾರಣಯೋಗಿ (ನಾ). ಎ ಚಾರಣಖಂಷಿ : ಅನಂತಸಂಜ್ಞನಂ ಚಾರಣ 
ಯೋಗಿಯಂ ನೃಪತಿ ಕಂಡಂ (ಕಂದ್ರಪು. 8-೩೯) [ಚಾರಣ ಯೋಗಿ] 

ಚಾರಣೆ (ನಾ). ೧. ಚಂಡಿನ ಆಟದಲ್ಲಿ ಒಂದು ವರಸೆ : ಚಾರಿಸೆ ನಾಲ್ಕು 
ಪ್ರಕರಣ ಚಾರಣೆ ಮೂನೂಜ ಮೂವತೆಣ್ಟೆನಿಸಿದವಾ ಚಾರಣೆಗಳನ 
ಶ್ರವಂದಿಂ ಚಾರಿಸುಗುಂ ಕೋಟಿ ತೆಜಿದಿನೆಆನಿವ ಜಿೆಡೆಂಗಂ (ಎಳ. 11, 
೦೩೩-೮೩; 988). ೨. ಶತ್ರುವಿನ ಸಂಚನ್ನು ನೋಡಿ ಹೊಡೆಯಂವುದ 
ಕ್ಕಾಗಿ ಯಂದ್ಮದಲ್ಲಿ ವಿಚಿತ್ರಗತಿಯಿಂಂದ ನಡೆವ ಕ್ರಮ : ಚಿತ್ರದ ಚಳ 
ಗತಿಯ ಚೌಪಟದ ಚಾರಣೆ[ಪಾತಾಂ. ಚಡ್ಡಣೆ]ಗಳ ಛಡಾಳದಲಿ ಹೊಳೆದ 
ರಾವರ್ತದಲಿ . .. ಭೀಮಕೌರವರು (ಕುವ್ಯಾಗ. ೬-೨೨). ೩. ಆನೆ, 
ಕಂದಂರೆ, ಮಂಂತಾದ ವಾಹನಗಳನ್ನು ನಡೆಸುವುದು ; ಚೋದನೆ. 

ಚಾರಣೆವೆಡಂಗ ಎ ಆನೆ, ಕುದುರೆಗಳೇ ಮಂಂತಾದ ವಾಹನಗಳನ್ನು 

ನಡೆಸುವುದರಲ್ಲಿ ಚುತುರ್ಯವುಳ್ಳವನಂ; ಒಂದು ಬಿರಂದಂ: ಶೌರ್ಯ 
ದಿಳೀಪ ಸೊಗಸುಗದಾಣ್ಮಂ ಚಾರಣೆವೆಡೆಲ್ಲಂ ವಿಶಿಷ್ಟಜನಮಿತ್ರಂ (ಎಕ. 
೪117, ಸೊರಬ, ೪೭೪-೧೧ ; 954). [ಸಂ. ಚಾರಣ) 

ಚಾರಪಪ್ಪು (ನಾ). - ಚಾರಬೀಜ : ಚಾರಪಪ್ಪು ಎ ನುರುಕಲು ಬೀಜ 
ಮಧುರ (ಅಷ್ಟಾಂಗ. ೧೪೬-೧೨೨); ಚಾರು (ರ ಪಪ್ಪು ಅಕಲಕೆರೆ ಲೀ 
ಚೂರ್ಣವ ಮಾಡಿ (ಸಳವೈ. 8೯೨). [ಚಾರ * ಪಪ್ಪು./ತೆಲು. ಚಾಅಪಪ್ಪು) 

ಚಾರಪಾಯ, ಚಾರಪಾಯಿ (ನಾ). (ಉಕ) ನೂಲಂ ಅಥವಾ -ಹಂಠಿಯ 
ಹೆಣಿಗೆಯಿಂದಾದ ವಂಂಚ; ಹೊರಸು : ಕೆಲವು ಚಿಂದಿಗಳು ತೂಗ 
ಬಿದ್ದಿವೆ. ಚಾರಪಾಯ ಒಂದು ತಿರುವಿ ಬಿದ್ದಿದೆ (ಅನ್ನ. ೩೩೪). ಟಾರಪಾಯಿ: 
ನಾಗರಾಜ . . . ತನ್ನ ತಂಬುವಿಗೆ ತೆರಳಿ ಚಾರಪಾಯಿ(ಹೊರಸು) ಯ 
ಮೇಲೆ ಬಿದ್ದನು (ಕನಸಿ. ೨೪). 

[ « ಪಾರ, ಮರಾ. ಚಾರ್‌ಪಾಯೀ ; ಹಿಂ. ಚಾರ್‌ಪಾಈ ] 

ಚಾರಪಾಯಿ (ಚಾರಪಾಯಂ' ನೋ. 

ಚಾರಬೀಜ (ನಾ). ಪ್ರಿಯಾಳದ ಬೀಜ: “ಪ್ರಿಯಾಳಂ-ಟಾರಬೀಜ ” 
(ಓಷಧಿ. ೯೮); ಕಡೆಯಿಲ್ಲದ ಕದಳಿಯ ಫಲ ಚಾರಬೀಜ ಎಂಭತ್ತು ಖಂಡುಗ 
(ಬಸಹೆ. ೯೧-೨೭೩). [ಚಾರ * ಬೀಜ) 

ಚಾರರಾಸಿಪಪ್ಪು (ನಾ). ಒಂದು ಬಗೆಯ ಬೀಜ (?) : ಬಹುಮೂತ್ರಕ್ಕೆ 
ಕಾರೆಸೊಪ್ಪು, ಚಾರರಾಸಿಪಪ್ಪು, ಚಕ್ಕವತ್ತದ ಸೊಪ್ಪು. , . ಇವೆಲ್ಲಂ 
ಪಥ್ಯಂಗಳು (ಸಳವೈ. ೪೦೧). " ಚಾರಪಪ್ಪು ' ಪರಾ. (?] 

ಚಾರಾಖರ್ಚು (ನಾ). ದನಗಳ ಮೇವಿನ ವೆಚ್ಚ : ಜುರ್ಮಾನೆ ದರದ 
ಪಟ್ಟಿಯನ್ನು ದನಗಳ ಚಾರಾಖರ್ಚಿನ ಪಟ್ಟಿಯನ್ನು ಚಿಕಟಾಯಿಸಿರತಕ್ಕದ್ದು 
(ಗ್ರಾಮಾಕ, ೧೦೭). [ *-ಹಿಂ. ಮರಾ. ಚಾರಾಖರ್ಜ್‌) 

ಚಾರಿ, (ನು). ೧. ಪಗಡೆಕಾಯಿ ; ಲೆತ್ತದ ಕಾಯಿ ; ನೆತ್ತದ ಕಾಯಿ: 
ಒರ್ವಳ್‌ ನೆತ್ತದ ಚಾರಿಯಂ ಕೊಂಡು ಬಂದು . . , ಆಡಿಮೆಂದೊಡನೆ 
(ಬಂಹರಿ. &-೩೦ ವ); ಒಡ್ಡ ಡಸಿದ ಚಾರಿಯೆನೆ ಪೊಯ್ತೂ (ಉದೃಟ. ೦೧-೧೫) ; 
ಕೆಲರುಚಿತದ ಕಥೆವೇಳ್ವ ಕೆಲರು ನೆತ್ತದ ಚಾರಿಯಿಡುವ ಕೆಲರಾಲಿವಟ್ಟಲ 
ಬೀಸುವ ಕಾಲೊತ್ತಿ ಕೆಲಕೆಲರೆಸಗಿದರವಳ್ಗಿ (ವರ್ಧಣೆ. ೧೦-೩೩); ಅಕ್ಷ 
ಹೃದಯವೆಂಬ ಹೆದೆಯನ್ನೂ ಚಾರಿಯೆಂಬ ರಥವನ್ನೂ ಸಂಪಾದಿಸಿಕೊಂಡು 
ಜೂಜೆಂಬ ಯುದ್ಧದಲ್ಲಿ (ಕೃವಾಸ. ೦೨೪). ೨. ಒಂದು ಬಗೆಯ ಬಣ್ಣ, - 
ರಂಗಂ : (8). [ ಆ ಸಂ. ಶಾರಿ, ಶಾರೀ, ಸಾರಿ, ಸಾರೀ] 

ಚಾರಿ, (ನಾ). ೧. ಗತಿ; ಗವಂನ ; ಚಲನೆ : ಧಾರೆಗಳ ದಳ್ಳುರಿಯ ಖಿಡಿ 
ಗಳ ಭಾರಣಿಯ ಬಲಂ ರಂಳದಲಂಪಿನ ಚಾರಿಗಳು ಹೊಜಸೂಸಲು 
(ನಿಛಾಗೆ. ೯-೧೪-೪೭) ; ನೆಲವ ಮುದ್ದಿಡುವ ಚಾರಿಯಲ್ಲಿ ಪದಚಾರಿಯಾಗಿ 
ಹೊರಟ (ಸೂರ್ಯಪಾ. ೧೩-೯). ೨. ನಡವಳಿಕೆ; ವ್ಯವಹಾರ: ಬೇರೆ 
ಮತವೆಮಗೇನು ಬೊಪ್ಪನ ಚಾರಿ ನಿಮ್ಮದು (ಕುವ್ಮಾಅ. ೮-೭೩). ೩. ಬೇಡಿ; 


ಚಾರಿಗತಿ 


ಸಂಕೋಲೆ: ವಿಟಜನಕ್ಕೆ ತೊಡರ್ವ ಚಾರಿಯೆನಿಪ ಸೂಳೆಗೇರಿಯಿಂ ವಿದಗ್ಧ 
ಹೃದಯಹಾರಿಯಿಂ (ಪಂಪಥಾ. ೦-8೮ ರಗಳೆ). ೪. ಅಗ್ಗ ದಬೆಲೆ; ಸಂಲಭ 
ಬೆಲೆ : 8). ೫. ಕಾಳಗದ ಒಂದಂ ವರಸೆ; ಯಂದ್ಕದ ಒಂದು ಬಗೆಯ 
ತಂತ್ರ; ಉಪಾಯಂ : ಸುಳಿದರೆಡಬಲ ಚಾರಿಯಲಿ ಚಾಪಳದ ಪಯ 
ಪಾಡಿನಲಿ (ಕುವ್ಯಾಗ. ೬-೨೨); ಕೇಣಮಿಲ್ಲದೆ ಚಾರಿ ಚಳಕ ಚಾಳೆಯ 
ಚದುರ್ಪಾಣಿ ಲಾಘವ ಪಂಥ ಪಾಡುಗಳನಲ್‌ದು (ಕೃಮಿಭಾ. 3-೬). ೬, 
[ಸಂಗೀತ] ವಾದ್ಯವನ್ನು ನಂಡಿಸಂವ ಒಂದು ಕ್ರವಂ,-ಬಗೆ : ಬಹು 
ಲಯಭೇದದೋಜೆ ಗತಿಭೇದದೊಡಂ ಚಟಾರಿಭೇದ ದುರ್ವಹಿತೆ ತಗುಳ್ಳ 
ಳಂಕರಣಭೇದದಮರ್ಕೆ ನಿಮಿರ್ಕೆಯಿಂ . . . ಹೈಡ್ಮವಾದ್ಯಮಂ -ಬಹಳಿಕೆ 
ವೆತ್ತು ಬಿತ್ತರಿಸಿ ಬಾಜಿಸಿದರ್‌ (ಪುಷ್ಕಪು. ೦೨-೨೬). ೭. [ನಾಟ್ಯ] ನರ್ತನ 
ದಲ್ಲಿ ಒಂದು ರೀತಿ; ನೃತ್ಯದಲ್ಲಿ ಹೆಜ್ಜೆಹಾಕಂತ್ತಾ ವೆಂಂದೆ ಸಾಗಂವಿಕೆ: 
“ಸುತ್ತುವಳಯಂ ತಿರುಪು ಚಾರಿ ಬೈಸಿಕೆ ಪುಟವದೊತ್ತಿ ತೋಜುವ ಹಜ್ಜೆ 
ಯೆನಿಕ್ಕು ” (ಮಂಗರಾ. 38-9) ; ಚರಣದ ಚಾರಿಯ ಚಲ್ಲಿಯ - ಪರಿಕ್ರಮ 
ಕ್ರಮದ ಭಂಗಿಗಳ್‌ ನೆಗಟ್ವಡೆಯೊಳ್‌ ಸುರವಂದಿಗಳಿಂ ಹೋಹೋಯಿರೆ 
ಯೆನಿಸಿ ದುದಾಟಮಿಂತು ನೀಲಾಂಜನೆಯ (ಅದಿಫು. ೯-೩೯); ಚಾರಿಮೆಟ್ಟುವ 
ಭಂಗಿ ದೋರ್ವಲನಂ ಮನಂಗೊಳೆ . . . ಮುರಾರಿ ಕೈಪಣ್‌ಗಾಡಿದಂ 
(ಜಗವಿ. ೩-೩೨): ನಿಲವಿವು ಗತಿಗಳಿವಾಸನಕುಲವಿವು, ಚಾರಿಗಳಿವೆಂದು 
ತಾನಭಿನಯಿಸುತ್ತ (ಕುಸುಮೂ. ೭-೩೨). [ಸಂ.ಚಾರೀ] 

ಚಾರಿಗತಿ (ನಾ). [ನಾಟ್ಕ] ನರ್ತನದಲ್ಲಿ ಒಂದಂ ಗತಿ: ಚಾರಿಗತಿಯಲಿ 
ನಡೆವನೊಡನೊಡನೆ ಹೊಡೆಯುವನು (ಛಾಸನಾ. ೦೦೬). 

[ ಚಾರ್ಕಿ * ಗತಿ] 

ಚಾರಿಟಿ (ನಾ). ಒಂದು ಅನಂಕರಣ `ಶಬ್ದ ; ಪಾರಿವಾಳದ ಕೂಗೆಂ : 
ಪಾರಿವಾಳದ ಪಕ್ಕಿ ಮದನಕೈಯೊಳು ತನ್ನ ನಾರಿಗಿದಿರು ನಡೆದಾಡಿ 
ಗೂರುಳು ಗುಕುಗುಕು ಗುಟುಗುಟು ಗುಜುಗುಜು ಚಾರಿಟಿಯೆಂದುವಲ್ಲಲ್ಲಿ 
(ರರಜೆ. ೦೩-೩೨). 

ಚಾರಿತ್ರ (ನಾ). ಶೀಲ; ನಡತೆ ; ಆಚಾರ : “ ಚರಿತಂ ರೀತಿ ಚಾರಿತ್ರಮೆನೆ 
» -. ಅಆಚಾರಕಕ್ಕು ನಾಮಂ"” (ಮಂಗರಾ. ೭೪-೩); ತತ್ತ್ವಭೇದನೆ ಚಾರು 
ತರ ಸುಜ್ಞಾನವದರಾಚರಣೆ ಚಾರಿತ್ರ (ಪಕುಧಾ. ೫-೨೦). [ಸಂ.7 , 

ಚಾರಿತ್ರಂಗೆಡು (ಕ್ರಿ). ನಡತೆಗೆಡು ; ಶೀಲವನ್ನು ಬಿಡಂ : ಚಾರಿತ್ರಂಗೆಟ್ಟ 
ರನಾಟ್ಯಡಿಗಳೆವಂತೆ ಚಾರಿತ್ರಮುಳ್ಳರನೇಕಾಟ್ಕಡಿಗಳೆಯರ್‌ (ಧರ್ಶಾಮ್ಮ. 
೬-೪೩). [ಚಾರಿತ್ರ * ಕೆಡ್ಕು) 

ಚಾರಿತ್ರಕ (ನಾ). ಶೀಲ; ಗಣ: ಹೃದಯಕ್ಲೇಶವನು ಬಿಡು ತೊಡಸು 
ಚಾರಿತ್ರಕದ ಭೂಷಣವ (ತಿಮ್ಮಸ್ಮೀ. ೨-೬೮). [ಸಂ.] 

ಚಾರಿತ್ರಮೋಹ (ನಾ). ಎ ಚಾರಿತ್ರಮೋಹನೀಯ: ಇರ್ತೆಅನಪ್ಪ 
ವೇದನೀಯಮುಮಂ ದರ್ಶನಮೋಹದೊಳಂ ಚಾರತ್ರಮೋಹದೊಳಂ 
ಯಥಾಕ್ರಮದಿಂ ... . ಸ್ತ್ರೀಪುನ್ನಪುಂಸವೇದಮೆನಿಸಿಯುಂ (ಸುಳು ಮಾ. 
೩-೩೯ ವ). [ಚಾರಿತ್ರ - ಮೋಹ] 

ಚಾರಿತ್ರಮೋಹನೀಯ (ನಾ). [ಜೈನ] ಮೋಹನೀಯ ಕರ್ಮಗಳಲ್ಲಿ 
ಒಂದಂ ; ಆಚಾರವನ್ನು ದೂಷಿಸುವ ಒಂದಂ ಕರ್ಮವಿಧ : ದರ್ಶನ 
ಮೋಹನೀಯಂ ಚಾರಿತ್ರಮೋಹನೀಯಮೆಂದಿರ್ತೆಜನಕ್ಕುಂ  (8%ಂತಿಪು. 
೧೨-೦೧ ವಪ). [ಚಾರಿತ್ರ * ಮೋಹೆನೀಯ] 

ಚಾರಿತ್ರವಂತ (ನಾ). ಸದಾಚಾರಶೀಲ. "ಚಾರಿತ್ರವಂತಿಕೆ' ಪರಾ. 

[ಚಾರಿತ್ರ + - ವಂತ] 


೨೮೦೫ 


[oY 


20 


ಚಾರಿತ್ರವಂತಿಕೆ (ನಾ). ಒಳ್ಳೆಯ ಶೀಲವನ್ನು ಪಡೆದಿರುವಿಕೆ; ಸದಾಚಾರ | 


ಶೀಲತೆ : ಇದ್ದ ಬಿದ್ದವರಲ್ಲಿ ಚಾರಿತ್ರವಂತಿಕೆಯಿಲ್ಲ (ಸಮಜೀ. ೩೩) 
[ಚಾರಿತ್ರವಂತ + - ಇಕೆ] 


ಚಾರಿಸು 


ಚಾರಿತ್ರಾರಾಧನೆ (ನಾ). [ಜೈನ] ಸಮ್ಯಗ್ಬರ್ಶನ, ಸಮ್ಮಗ್‌ಜ್ಞಾನ. 
ಸಮ್ಯಕ್ಕಾರಿತ್ರ ಎಂಬ ರತ್ನತ್ರಯಂದಲ್ಲಿ ಮೂರನೆಯದು ; ಒಳ್ಳೆಯ 
ಚಾರಿತ್ರವನ್ನು ಅನಂಸರಿಸಂವಿಕೆ : ಪಾಪಕ್ರಿಯೆಯಂ ನಿವೃತ್ತಿಮಾಡಿ' 
ಶುಭ ಪರಿಣಾಮಮಂ ತನ್ನೊಳ್‌ ನಿಟ್‌ಸುವುದು ಚಾರಿತ್ರಾರಾಧನೆ 
(ಜೀವಸಂ. ೩-6 ನ). [ಚಾರಿತ್ರ * ಆರಾಧನೆ] 

ಚಾರಿತ್ರಿಕ (ಗು). ಚರಿತ್ರೆಗೆ ಸಂಬಂಧಿಸಿದ; ಐತಿಹಾಸಿಕವಾದ: ಚಾರಿತ್ರಿಕಾ 
ಧಾರಗಳೇನೂ ಇಲ್ಲವಾದರೂ ಹಾಗೆ ಇದ್ದಿತ್ತು ಮುಬುದನ್ನು ಊಹಿಸುವುದು 
ಕಪ್ಪವೇನೂ ಅಲ್ಲ (ಸವತಿ. ೪. ಪ್ರಸ್ತಾವನೆ). [ಸಂ.] 

ಚಾರಿತ್ರ್ಯ (ನಾ). ಎ ಚಾರಿತ್ರ : ಚಾರಿತ್ರ್ಯವಿಲ್ಲದ ಚಾರುತ್ವವೇತಕೆ ಬರಿಯ 
ಚತುರುತ್ವವೆ ಸಾಕೆ (ಇಂಡಾಪ. ೧೭೮-೭೪). [ಸಂ.) 

ಚಾರಿವರಿ, (ಕ್ರಿ). ೧. ಸಂಚನ್ನು ನೋಡಿ ನಂಗ್ಲು ; ಯಂಕ್ತಿಯಿಂದ 
ಮಂಂದೆ ಸರಿ; ಯಂಕ್ತಿಯಿಂದ ಮುಂದೆ ಸಾಗು: ನೃಪನೊಡಹುಟ್ಟಿದನ 
ಹೊಯ್ದರುಣಜಲದಲಿ ಚಟ್ಟಿಅ್‌ದು ರಿಪು ಚಾರಿವರಿದನು ಕಳನ ಚೌಕದಲಿ 
(ಕುವ್ಕಾಕ. ೨೦-೨); ಹಟೌದು ತೇಜಿಯ ಥಟ್ಟನಂಬರಕುಜುಬಿ: ರಕ್ಕಸ 
ಭಟರ ಬೀದಿಯ ತೆಅಹ ತಬ್ಬಸಿ ಚಾರಿವ೦ಿದೊಡಹೊಕ್ಕರಗಲದಲಿ (ತೊರರಾ. 
೬-೦೦-೦೬) ; ಅರಿಯರೆನಿಪ ರಾಯರ ಪೌಜಿನೊಳು ಚಾರಿವರಿದಾಡಿದನಾ 
ಸುಭಟ (ನೇಮಿಸಂ. ೧೨-೮೦); ರಸಿಕಜನದಕ್ಷಿಗಳಂ ಚಾರಿವರಿದಾಡಿಸಿದಳೆ 
ಚ್ಹಾರಿ ತದಂಗಮನನಂಗನಿರೆ ಪಿಂಗಡೆಯೊಳ್‌" (ರಾಜಕೇ. ೧೨-೮೯). ವಿ. 
ಸಂತ್ತುವರಿ ; ಆವರಿಸು; ಆಕ್ರವಿಂಸಂ: ದನುಜನಾಯಕರಾಳಿಗೊಂಡರು 
ಚಾರಿವರಿದರು ಸಿಂಗಣೀಕರನು (ಕೌಶಿರಾ. ೧೭-೪೩): ಅಕ್ಕತುಳ ವೀರರ್ಕಳಂ 
ಚಾರಿವರಿದೆಂಟುದಿಕ್ಕಿನೊಳ್‌ (ಕುಳ್ಮಾಂಗ. ೦೩-೬೪) : ಘೋರತರ ದಂಡಮಂ 
ಬಡಿದಿರ್ದು ಕರ್ಬುರ ಶರೀರದಿಂ ಭೀಕರಾಕ್ಷಿಗಳಿಂದಳಂತಕಂ ಚಾರಿವರಿವನು 
ಜನರೆಂ (ತುರಂಗ. ೮೬-೪). | ಚಿರ್ಕಿ * ಪರ್ಮಿ) 

ಚಾರಿವರ್ಕಿ "ಚಾಲುವರಿ' ನೋ. 

ಚಾರಿವರಿ, (ನಾ), ಸಂಚನ್ನು ನೋಡಿ ನಂಗ್ಗು. ಏಕೆ. ಚಾರಿವರಿವರಿ' 
ಪರಾ. [ಆ ಚಾರಿವರಿ,] 

ಚಾರಿವರಿಯಿಸು, ಚಾರಿವರಿಸು (ಕ್ರಿ). ಯುಕ್ತಿಯಿಂದ ನಡೆಸಂ: 
ತಾರಕನ ಸುತರುಳಿದ ಧೊರೆಗಳೊಳು ತೇರ್ಗಳೆಂ ಚಾರಿವರಿಯಿಸಿ ಕಾದುತಿರೆ 
(ವೀಶೈಫು. ೨-೦೦-೧೮). ಚಾರಿವರಿಸು : ಒಬ್ಬೊಬ್ಬರೆಯ್ತಂದು ಸಸಿನೆ 
ಸರಳಿನ ಮಳೆಯ ಕರೆಯಲು ನಸುನಗುತ ಕಡಿದೆಲ್ಲವನು ಮಗುಳಿಸೆದು 
ರಣದಲಿ ಚಾರಿವರಿಸಿದನಮಿತ ಸಾಹಸದಿ (ಕೋಗಯ. ೨೩-೨೬). 

[ ಚಾರಿವರಿ, * - ಇಷ್ಯು) 

ಚಾರಿವರಿವರಿ (ಕ್ರಿ). ಎ ಚಾರಿವರಿ, ; ಅನಿತು ಚಾತುರ್ಬಲವನಾಗಳೊರ್ವನೆ 

ಚಾರಿವರಿವರಿದು . . . ಕೊಲ್ಪುದಂ ಕಂಡು (ಕೈಮಿಛಾ. ೮-೨೪). 
[ ಚಾರಿವರಿ, + ಪರ್ಮಿ) 

ಚಾರಿವರಿಸು ಚುರಿವರಿಯಿಂಸಂ' ನೋ. 

ಚಾರಿಸು (ಕ್ರಿ). ೧. ಅರೆ; ರುಬ್ಬು ; ವಂರ್ದಿಸಂ: ಅಸುವೆಯ ಕಲ್ಗಳಂ 
ತೊಳೆದು ಚಂದನಮಂ ಪನಿನೀರ್ಗಳಿಂದೆ ಚಾ [ಸಾಕಾಂ. ಸಾ]ರಿಸಿ (ಗಿಕಿಕ. 
೨-೮೯). ೨. ಉಜ್ಜಿ ಅಥವಾ ಅರೆದಂ ವಿಂಶ್ರಮಾಡಂ ; ಕೂಡಿಸು: 
ಏರಂಡತೈಲದೊಳ್‌ ಸುರವಾರುಣಿಯಂ ಕಲಸಿ ತಾಮ್ರಪಾತ್ರೆಯೊಳಧಿಕಂ 
ಟಾ[ಪಾಕ೨೦. ಬಾ]ರಿಸಿ ಪೂಸುತಿರೆ (ಯೋಳೋಪ. ೯-೧೪೦); ನೀರೊಳಗರೆವುದು 
ಸೌತೆಯ ಬೇರಂ ಬೀಜಮುಮನಲ್ಲಿ ಬೆಲ್ಲಮನಿನಿತಂ ಚಾರಿಸಿ ಕುಡುವುದಂ 
(ಅಶ್ಮಕಾ. ೧೧-೨೬) ; ಹೆತ್ತ ತುಪ್ಪವ ತೆಗೆದು ಚಾರಿಸಿದ ನಿಂಬೆಹುಳಿಯೆಣ್ಣೆ 
ಸುಣ್ಣವ ಕದಡಿ (ಸೂಪಕಾ. ೨-೦೯). ೩. ಚಾತುರ್ಯದಿಂದ ನಡೆಸಂ ; 
ಜಾಣತನದಿಂದನೆರವೇರಿಸಂ : ಚಾ[ಜಾ$39. ಬಾ) ರಿಸಿ ಬಾಳಾಗಮಮೆವ 
ತಾರಂಗೆಯ್ದಂತೆ ಕಾಲದಂತಕನನೆ ಪೋಲ್ತು . .:. ವೊಯ್ದು ಕೊಂದರ್‌ 


ಚಾರು 


ಪಲರಂ,(ಪಂಪಛಾ. ೦೦-6೩) ; “ಕತ್ತಿಗಳನ್ನು ರುಳವಿಸಿ? (ಪಂಠದೀ. ೩೩೬೮); 
ಇನ್ನದಜ ಪೊಜಗಗ್ಗಳಿಕೆಯೆನಿಪಶಿವಿಷಮು ಮನದಅತಿವಿಷಮದುಷ್ಯರಮೆಂಟ 
ಮಷ್ಕರಮಂ ಎಳೆಯೊಳೊರ್ವನೆ ಚಾರಿಸಲ್‌ ಬಲ್ಲಂ (ಎಕೆ. ಗ, ೧೩೩-೮೩: 
862). [ಚಾರಣ * - ಇನ್ನು] 

ಚಾರು (ಗಂ). ೧. ಚೆಲುವಾದ ; ಸುಂದರವಾದ ; ಆಹ್ಲಾದಕರವಾದ : 
ಚಾರು ರೂಪಭಾಸಕ ಸತಿಯೇ (ರಂದೋಂಬು. ಕ್ಲಿ. ೦-೨೬); ಸುಳಿವುಡಲ್ಲಿ 
ಚಾರು ಸಮಾರಂ (ಜಗವಿ. ೨-೨೫); ಚಿರು ಕಂಗಳ ಮುಚ್ಚಿ ಮೆಟ್‌ದಿವೆ 
ನಾರಿಕೇಳಗಳು (ಜೀವಂಶ. ೧೬-೦೧). ೨. ಉತ್ತಮವಾದ ;ಶ್ರೇಷ್ಠವಾದ: 
"ಚಾರಂಚಂತ್ರ'. ಪರಾ. [ಸಂ, 

ಚಾರುಕಲ್ಯಾಣ (ನಾ). [ಸಂಗೀತ] ತಾಳ ಪ್ರಭೇದಗಳಲ್ಲಿ ಒಂದು ; 
ಬಳಿಕ ಧ್ರುವ .. . ಏಕವೆಂಬ ಸಪ್ತತಾಳ ಭೇದಂಗಳಂ ಅವುಗಳೊಳು 
ಚಂಚಕ್ಸುಟ . . . ಚಿರುಕಲ್ಯಾಣ . . . ಜಯಾಳವೆಂಬಿವು ಮೊದಲಾದ 
ನೂಲ್‌ಂಟು ತಾಳಂಗಳುಂ- (ವಿವೇಕ. ೨೩೮). [ಚಾರು *.ಕಲ್ಮಾಣ 2 

ಚಾರುಕೇಶಿ (ನಾ).-[ಸಂಗೀತ] ಒಂದಂ ರಾಗದ ಹೆಸರು: ಚಾರುಕೇಶಿ- 
ಜನಕರಾಗ ೫ನೇ ಬಾಣಚಕ್ರದ ಎರಡನೇ ರಾಗ ಮೇಳಸಂಖ್ಯೆ ೨೬... 
ಈ ರಾಗದ ಪೂರ್ವಾಂಗ ಶಂಕರಾಭರಣ, ಉತ್ತರಾಂಗ ತೋಡಿ (ಸಂಗೀಠಂ. 
೦೬೪). [%ಂ. ಚಾರುಕೇಶೀ) 

ಚಾರುಗಣ್ಣು (ನಾ). ಹಿತಕರವಾದ ದೃಷ್ಟಿ: ಚಾರುಗಣ್ಣಿನಿಂದ 
ಮಾಳೂನನ್ನು ನೋಡಿ, ಮುಂಗೈ ತಗುಲಿಸಿ: ಕೆಳದನಿಯಲ್ಲಿ ಕೇಳಿದನು 
(ಪವನ. ೧೩). [ಚಾರು + ಕಣ್ಣು (<ಕಣ್‌)] 

ಚಾರುಗಾತ್ರ (ನಾ). ೧. ಚೆಲುವಾದ ದೇಹ : ಚಾರುಗಾತ್ರದ ಸುಪ್ರಸನ್ನ 
ಮುಖಾಥವಿಂದದ . . ಸಾರ ಸೌಭಾಗ್ಯದಲಿ ಬಲದೈತ್ಕಾರಿಗಳು ರಂಜಿಸಿ 
ದರಾ ಜನನಿವಹಮಧ್ಯದಲ್ಲಿ (ನಿಧಾಗೆ ೦೦-೧೭-೩ೂ). ವಿ. ಚೆಲುವಾದ 
ದೇಹವುಳ್ಳವನು : ಘನವಿರಾಟ್ವಾರುಗಾತ್ರ ಕೃತವಿಷ್ಣು ಕಮಳಜ 
ತುರಾಫಾಟ್ಜಕಿತ ಚಂಚೆಲಿತ ತಾಂಡವಾಡಂಬರ ದಿಗಂಬರಾಂಬರ ಕುಂತಲ 
(ಉದ್ಮದೇ. ೬-೩೨). [ಚಾರು * ಗಾತ್ರ) 

ಚಾರುಚರಿತ್ರ (ನಾ). ೧. ಒಳ್ಳೆಯ ನಡತೆ; ಸದಾಚಾರ: 'ಒಡಲಂ 
ಚಾರುಚರಿತ್ರದೊಳ*್‌ ಧನವಧನಿಷ್ಟಾಪೂರ್ತದೊಳ್‌ ಸತ್ಯಮಂ ನುಡಿಯೊಳ್‌ 

. *`ತಾಳ್ಹಿದಂ (ಲೋಕೋಪ: ೧-೦೮ .ಏೀಿಕ) : ಚಾರುಚರಿತ್ರ ತೀರ್ಥ 

ಜಲದಿಂದಘಕರ್ದಮಮಂ ಕಟಲ್ಲಿ (ಪಂರಾಮಾ, ೦-೧೪) . ವಿ. ಒಳ್ಳೆಯ 
ನಡತೆಯುಳ್ಳವನಂ ; ಸದಾಚಾರಿ : ಚಾರುಚರಿತ್ರನಪ್ಪುದು ಗುಣಾನ್ವಿತ 
ನಪು ದು (ಧರ್ಮಾಮ್ಮ. 8-೪೦). [ವಿರು ಚರಿತ್ರ] 

ಚಾರುಚೋಷಿ (ನಾ). ಚೂರು ಚೂರು (?): ಸ್ವರ್ಗ ನಿರ್ಗವೆಂಬದಾನು 
ಚಾರುಚೋಪಿ ಮಾಡಿದೇನು. ಅಗ್ಗ ಮಾಡಿದೇನು ನಾಲ್ಕು ಪದಗಳೆಂಬವಾ 
ನುಗ್ಗು ಮಾಡಿ ಕಳೆದೆ ನಾನು ದಶಾವಾಯುವೆಂಬರಾ (ಚದಾವ. ೧೪೪-೦೩). 

[? 

ಚಾರುತರ (ಗು). ೧. ಹೆಚ್ಚು ಚೆಲುವಾದ"; ಹೆಬ ಸಂಂದರವಾದ : 
ಚಾರುತರಾಪ್ಸರಾಸ್ತ್ರೀವಂದ್ಯೆಯಹ ರಂಭೆ (ಬಸು. ೪೦-೩); ಫೊಗಳಿ 
ಕೆಸರ್ಮಲ್ಲಿಗೆಯೆನಲ Zವರೆಗೆ ಚಾರುತರಮಪ್ಪ ನಾಮಮಕ್ಕುಂ (ಕವ್ಮಿ ಳ್ಳ. 
೧೨) ; ಜನರೆಲ್ಲ ಚಾರುತರ ಬೋಧೆಯ ನೀಡುವರು .(ಸಿದ್ಧಪು. ೪೦-೮). 
೨. ಉತ್ತಮವಾದ ; ಶ್ರೇಷ್ಠವಾದ : ಚಾರುತರ ಯಜ್ಞ ವಿದ್ಯಾ 
ಪಾರಗರ ರವಂಗಳಿಂ. . . ನೆಗಟ್ಟುದಾಹುಶಿಧೂಮಂ :(ಪಂಪಭಾ. ೬-೩೪). 
(ನಾ). ೩. ಉತ್ತವಂವಾದ. ರೀತಿ: ಚಾರುತರದಲಿಕ್ಕೇರಿಯವರ ಬಲ 
ಮಾರಿಧಿ ಮುತ್ತಿ ವಂೂದಲಿಸಿ (ಕಂನವಿ: ೦೪-೪೦). ([೫ಂ.) 

ಚಾರುತ್ವ (ನಾ). ವಂನೋಹರಸೆ ; ಸಂಂದರತೆ: ನಿಶಾಂತಸ್ಥಾರ ಚಾರುತ್ವ 
ಮಾಗಿಯುಂ ಅನಿಶಾಂತ ಸ್ಟಾರ ಚಾರುತ್ಚಮುಂ . . . ಎನಿಸಿ (ಹಂದ್ರಪು. 


PSS 


೨೮೦೬ 


- 
ಐ 


20 


35 


40 


ಚಾರ್ಮಣ 


೧೦-0೭ ವ); ತತ್ಸಂಕಜಾಕರ ಚಾರುತ್ವಕೆ ಮೆಚ್ಚಿ ತೂಗೆ ಶಿರಮಂ ಬಾಜ 
೩-೬೩) : ಟಾರಿತ್ರ್ಯವಿಲ್ಲದ ಚಿರಂತ್ವವೇತಕೆ ಬರಿಯ ಚತುರತ್ವವೆ ಸಾಕೆ 
(ಇಂಕಾಪ. ೦೭೮೮-೭೯) ; ರಚನೆಯಿಂದಲೂ ಪ್ರಸಾದದಿಂದಲೂ _ಚಾರುತ್ತ 
ದಿಂದಲೂ ತುಂಬಿಕೊಂಡಿರುವ ಶಬ್ದಗಳನ್ನೇ ಕಾವ್ಯದಲ್ಲಿ ಸೇರಿಸಬೇಕು 
(ಭಾರಮಿ. ೬೩೬೯). [೫9.1] 
ಚಾರುರೂಪ (ನಾ). ಮನೋಹರವಾದ ರೂಪು; ರಮಣೀಯವಾದ 
ಆಕೃತಿ: ಈ ಜಾರುರೂಪ ಲಲಿತ ವನೇಚರಿಯರನೀ ಕಂರೂಪರೊಳ್‌ 
ಕೂಡಿ (ಪುಠ್ಕಪು. ೩-೯0). [ಬಾರು* ರೂಪ) 
ಚಾರುರೂಪಿಣಿ (ನಾ). ಸುಂದರವಾದ ರೂಪವುಳ್ಳವಳು ; 'ಸಂಂದರಿ : 
ಇಂದೆನಿತು ಚಾರುರೂಪಿಣಿಯಾಗಿ ತೋರುತಿಹೆ ನೀನೆನಗೆ (ಶ್ರೀರಾಮಾ. 
೬೪-೨೮೩). [ಸಂ. ಚುರುರೂಪಿಣೀ) 
ಚಾರುವೃತ್ತ (ನಾ). ೧. ಮನೋಹರವಾದ ವರ್ತುಲಾಕುರವುಳಂ್ಫದಂ. 
೨. ಮನೋಹರವಾದ ನಡತೆಯುಳ್ಳವನಂ. ೧, ೨: ಮಂಜು 
ಮಹಿಮಾಸ್ಪದಂ ಚಾರುವೃತ್ತಂ ಕಲಾಪುಂಜಂ . . . ರಾಜನೆನ್ನವೊಲಾ 
ದೊಡಂ (ಜೈಮಿಥಾ. ೨೮-೬೩೨). [ಚಾರು * ವೃತ್ತ] 
ಚಾರುಹಾಸ (ನಾ). ಮೋಹಕವಾದ ನಗು ; ಮನೋಹರವಾದ ನಗು : 
ಚಾರುಹಾಸನಿವಾಸನಾಡಿದನಾಡಿದಂ ಸುಭಗಂ (ಜಗವಿ. ೩-೫೩). 
[ ಚಾರು + ಹಾಸ್ಯ) 
ಚಾರುಹಾಸಿನಿ (ನಾ). ಮೋಹಕವಾದ ನಗೆಯುಳ್ಳವಳಂ : ಒಡಂಬಟ್ಟು 
ಚಾರುಹಾಸಿನಿ ನಿಜನಿವಾಸಕ್ಕೆ ಫಪೋದಳಿ್‌. (ಗದಾಯು. ೨-೦೦ ವ). 
[ ಸಂ. ಚಾರುಹಾಸಿನೀ ] 
ಚಾಕೆ (ನಾ). (ಕಡಾ) ಹಲಸಿನ ತೊಳೆ'ತೆಗೆದಂ ಉಳಿದ ಭಾಗ; ಸೋಲೆ; 
ಸೆಡೆ. [?]. 
ಚಾರ್ಕಲ (ನಾ). ನಕ್ಷತ್ರ ; ಚಂಕ್ಕೆ ; ತಾರೆ : ತಂಗೀಯ ಕರೆಯೆಂದ್ರೆ ಸಂಜೆ 
ಯಾಯಿತೆಂದ ಬಂಗಾರದ ಕೊರಳ ಮಡದೀಯ ಕರೆಯೆಂದ್ರೆ ಚಾರ್ಕಲದ 
ಬೆಳಕು ಹಗಲೆಂದ (ಹಳ್ಳಿಯ. ೦೬೪): ಬೌರ್ಕಲಕ್ಕೆ ಎಂದಾದರೂ ಚಂದ್ರ 
ಮನ ಸೊಬಗು ಬಂದೀತೆ? (6೩). (7?) 
ಚಾರ್ಪಾನೆ (ನಾ). ಚಚ್ಚೌಕವಾದ ವಂನೆ ; ಚಚ್ಚೌಕ ; ಪೊಪ್ಪಳಿ:' (8). 
ಚಾರ್ಪಾನೆಸೀರೆ ಎ ಚಚ್ಚೌಕವಾದ ವಂನೆಗಳಿಂದ ಕೂಡಿದ ಸೀರೆ ; 
ಚೌಕಡಿಸೀರೆ: (೬): [*-ಪಾರ. ಹಿಂ. ಚಾರ್‌ ಖಾನಾ; ಮರಾ. ಚಾರಖಣೀ) 
ಚಾರ್ಚಿಕ್ಕ (ನಾ). ೧. ಗಂಧ ಮೊದಲಾದ ಸುಗಂಧದ್ರವ್ಯಗಳನ್ನೂ 
ಶರೀರಕ್ಕೆ ಲೇಪಿಸುವುದು ; ಸಂಗಂಧದ್ರವ್ಯಗಳನ್ನು ಮೈಗೆ ಲೇಪಿಸಿ 
ಕೊಳ್ಳುವಿಕೆ. ೨. ಅಂಗರಾಗದ ಹಿಟ್ಟು,-ಹುಡಿ ; ಬುಕ್ಕೀಹಿಟ್ಟು : 
“ ಚರ್ಚಾ, ಚಾರ್ಚಿಕ್ಯ್ಕಂ, ಸ್ಥಾಸಕಃ - ೩ ಕುಂಕುಮ ಮುಂತಾದ ಅಂಗ 
ರಾಗದ ಹಿಟ್ಟಿಗೆ ಹೆಸರು, : ಮೈಮಿಂಚುಪುಡಿ, ವೆಸ್ಫಿಗಂಜ್ಜುವ ಗಂಧಪುಡಿ. 
ಉದ್ವರ್ತನಚೂರ್ಣ, ಬುಕ್ಕೀಹಿಟ್ಟು " (ಸಿದ್ಕಾಂತಿ. ೦೭೮). [ಸಂ.] 
ಚಾರ್ಜು, ಛಾರ್ಜು (ನಾ). ೧. :ಪ್ರಯಾಣದ ವೆಚ್ಚ, - ಖರ್ಚು : 
ಪ್ರವಾಸದ ಟಿಕೆಟ್ಟು ಮೊದಲಾದಂವುಗಳ ಬೆಲೆ: ಹೋಗಿ" ಬರುವ 
ಚಾರ್ಜು ಕೊಟ್ಟೇ ಕಳುಹಿದ್ದೆ (ಹುಕ್ಕುಕು. 88). ೨. ಹೊಣೆ ; ಆಧಿಕಾರ; 
ವಶ : ಯಾವುದಾದರೂ ಒಂದು ಕೋರ್ಟಿನ ಚಾರ್ಜಿಗೆ ನೇವಿಎಸತಕ್ಕದದ್ದಿ 
(ಗ್ರಾಮಾಕ. ೦೦): ಕಿಟ್ಟಿ ಹೊಸ ದಪ್ತರಿನ ಚಾರ್ಜು ತೆಗೆದುಕೆ ಎಂಡಿರಲಿಲ್ಲ 
(ಗಂಮಾಯಿ. ೨೨) : ಚಾವಡಿಯ “ಚಾರ್ಜು” ಓಲೆಕಾರನ ಕಡೆಗೆ ಇರುವುದು 
(ಗಾಳಿಗು. ೩. ಛಾರ್ಜು: ೧. ಮೈಸೂರಿಗೆ ಹನ್ನೆರಡಾಣೆ ಛಾರ್ಜು 
(ನನ್ನಪ. ೨೬). . [+ 0. Charge]. 


| ಚಾರ್ಮಣ (ಗಂ). ೧, ಚವರ್ಣದ ಆವರಣವುಳ್ಳ. (ನಾ). ೨. ಚರ್ಮಗಳ 


ರಾಶಿ ; ತೊಗಲಿನ ಸವಂಹ. ೩. ಗುರಾಣಿಗಳ ಸಮೂಹ. ಸಂ.) 


ಚಾರ್ವಕ 


ಚಾರ್ವಕ (ನಾ). - ಚಾರ್ವಾಕ ೧ :: ವಾಗ್ಬಲದ ಪೊಡರ್ಪ್ಸ ವೇಡ ಗಡ 
ಚಾರ್ವ್ವಕ ಜಾರ್ವ್ವಕ ನಿಮ್ಮ. ದಪ್ಪ೯ಮಂ ಸಲಿಪನೆ ಗೋಷನನ್ನಿ 
ಮುನಿಪುಂಗವನೆಂಬ ಮದಾನ್ಮ ಸಿನ್ಮುರಂ (ಎಳೆ: 11, ೬೯-೪೦; ಸು. 1100). 

[( ಆಸಂ. ಚಾರ್ವಾಕ ] 

ಚಾರ್ವರಿ "ಚಾಲಂವರಿ' ನೋ. 

ಚಾರ್ವಾಕ (ನಾ). ೧. ನಿರೀಶ್ವರವಾದಿ ; ದೇವರ ಅಸ್ತಿತ್ವದಲ್ಲಿ ನಂಬಿಕೆ 
ಯಿಲ್ಲದವನಂ ; ನಾಸ್ತಿಕ: “ಲೋಕನಿಯತಿಕಃ, ಚಾರ್ವಾಕಃ - ಈ ೨ 
ಚೌರ್ವಾಕನು ” (ನಾಚರಾ. 9೨೬); ' ಎಲೆ`ಚಾರ್ವಾಕ ನಿನಗಿದು ಕೇಳುವೊಡೆ 
ಪವಣಲ್ಲ (ಸಫು. ೪೪-೨೫); ಸಂಪನ್ನ ತನುವೇ ಆತ್ಮನೆಂಬರು ಕೆಲರು 


ವಾದಿಗಳು ಕೆಲಕೆಲರು ಚಾರ್ವಾಕರು (ಅಮ್ಮತ. ೩-೫೭): ೨. ಆರು ನಾಸ್ತಿಕ | 


ದರ್ಶನಗಳಲ್ಲಿ ಒಂದಂ :` ಈ ಮೂಲ ತತ್ವಾನ್ವೇಷಣ' ರೂಪದಲ್ಲಿ 


ಚಾರ್ವಾಕ, ವೈಭಾಷಿಕ . . . ಆರು ನಾಸ್ತಿಕದರ್ಶನಗಳೂ . . . ಅವಿರ್ಭವಿ 


ಸಿರುತ್ತವೆ (ಛಾರದ. ೨೨೯). [ಸಂ.] 
ಚಾರ್ವಾಕತೆ (ನಾ). ನಾಸ್ತಿಕತೆ ; ನಿರೀಶ್ವರವಾದ: ಈ ಚಾರ್ವಾಕತೆಯೆ 
ಒಂದು ಕ್ಷಣ ಅವನಿಗೆ ' ಮೋಜಾಗಿ ಕಂಡಿತ್ತು (ಸಮಜೀ. ೬೬೩). 
[ಸಂ: ಚಾರ್ವಾಕತಾ'] 
ಚಾರ್ವಾಕದರ್ಶನ (ನಾ). ನಿರೀಶ್ವರವಾದವನ್ನು ಪ್ರತಿಪಾದಿಸುವ 


ದರ್ಶನ; ನಾಸ್ತಿಕತ್ವವನ್ನು ತಿಳಿಸುವ ಶಾಸ್ತ್ರ: ದರ್ಶನಗಳಿಗೆಲ್ಲ 


ವೊದಲನೆಯದಾಗಿಯೂ, ಸರ್ವದರ್ಶನ ಪ್ರತಿಕಕ್ಷಿಯಾಗಿಯೂ ಇರುವ 
ದರ್ಶನವು ಚಾರ್ವಾಕದರ್ಶಿನವು (ಹಿಂದಸಾ. ೦೦). 
[ಚಾರ್ವಾಕ + ದರ್ಶನ] 

ಚಾರ್ವಾಕಮತ (ನಾ). ಎ ಚಾರ್ವಾಕದರ್ಶನ : ಕೃತಕದ್ವಿಜಂ ಚಾರ್ವಾಕ 
ಮತಾವಲಂಬಿಯಾಗಿ . . . ಮಹೀಪಾಲನೊಳ್‌ ಸಹಸ್ರಔಹ್ವನಪ್ಪ ನಾಗ 
ರಾಜನೆ ಫೋಲ್ತು' ನುಡಿಯೆ (ಕಾಂತಿಪು: 6-೧೨೬ ವ) 

[ ಚಾರ್ವಾಕ + ಮತ! 

ಟಾರ್ವಾಕವಾದ (ನಾ). ನಿರೀಶ್ವರವಾದ: ನಾಸ್ತಿಕವಾದ: ಅವನ ವಿಚಾರ 
ವಾದವೆಲ್ಲ ವಾದಸರಣಿಯೆಲ್ಲ ಚಾರ್ವಾಕವಾದ, ಚುರ್ವಾಕವಾದಸರಣಿ 
(ಧಾರದ. ೦೦೨). [ಚಾರ್ವಾಕ * ವಾದ) 

ಚಾಲ್‌ "ಚಾಲು' ನೋ. 

'ಚಾಲ (ನಾ). ಒಂದು ಬಗೆಯ ವಂರ : ಕಗ್ಗಲಿ ಚಾಲ ಮೂಲ ಕವಳಂ 
(ಯಾದವ, ೪-೩೨). [? ] 

ಚಾಲಕ, ಚಾಳಕ, (ನಾ). ೧. ನಡೆಯಿಸುವವನು; ನಿರ್ವಾಹಕ; 'ವ್ಯವ 
ಸ್ಥಾಪಕ : ಬ್ಯಾಂಕು ಸ್ಥಾಪನೆಯಾಗುವಾಗ . . . ಜಾಲಕರು "ಬ್ಯಾಂಕ್‌ 
ರಿಜಿಷ್ಟರ್‌ ಮಾಡಿದ ಬಗ್ಗೆ ಪತ್ರಿಕೆಯನ್ನು ಹೊರಡಿಸುವರು (ಬ್ಯಾಂಕಕ್ಕೆ. 
೧0); ಈ ಉದ್ಯಮೆದ' ಚಿನಿಲಕರೆಂದರೆ ಸ್ವಯಂ ಶ್ಯಾಮಲಾಲರು (ಕಉುರಿಹಿಂ. 
೧೪6). ೨. ಸಾರ ; ಬಂಡಿ ಹೊಡೆಯುವವನಂ : ಜ್ಞಾನಾಂಬೆಯನ್ನು 
ಬಂಡಿಯಲ್ಲಿ ಕೂರಿಸಿ ಚಾಲಕನನ್ನು ಪನ್ನಂಪಳ್ಳಿಯ ಕಡೆ ಬಿಡಲು ಹೇಳಿದೆ 
(ಪ್ರತಾಪ. ೩೦). ೩. ಮದಿಸಿದ ಆನೆ. ೪, ಚಲನಶಕ್ತಿಯನ್ನು ನೀಡುವ 


ಯಂತ್ರ : " ಈ ವಿಧಿಯನ್ನನುಸರಿಸಿ ವಿದ್ಯುತ್ಸವಾಹದಿಂದ ತಿರುಗುವ 


ಚಾಲಕಗಳನ್ನು (310086) ಕಟ್ಟಿರುತ್ತಾರೆ (ಥ್‌ತವಿ. ೩೩೭). ಚಾಳಕೆ, : ೧. 

ಚಾಳಕನಿಲ್ಲದೂರು 

(ನೀತಿಸಾ. ೦೫೬): [ಸಂ.] 
ಚಾಲತಿ, ಚಾಲ್ತಿ (ಗಂ). ೧. ವೈವಹಾರದಲ್ಲಿರಂವ ; ಚಲಾವಣೆಯಲ್ಲಿ 

ರುವ ; “ಬಳಕೆಯಲ್ಲಿರುವ : ಅಲ್ಲಿಯ ಪ್ರಮುಖ ವ್ಯಾಪಾರಿಯು ಆ 

ಯಾವತ್ತು ಕಾಳನ್ನು . 

77, ೮೯೩) ; ಅದು ಸಾಧಾರಣ ಚಾಲತಿ ಶ್ರೇಣಿಯ ಆದರ್ಶ (ನಿಬಂಧ. 


ಸೊಬಗಿಲ್ಲದ ನಂಾರಿಯರೊಪ್ಪಲಾರ್ಪರೇ' 


೨೮೦೭ 


40 


.. ಚಾಲತಿ ಬೆಲೆಗೆ ಸಾಟಿ ಮಾಡುತ್ತಾನೆ (ಜಾಲಪ್ಪ. [45 


'ಚಾಲತಿಶೇವಣಿ (ನಾ). ಐ ಚಾಲತಿರೇವು : 


ಚಾಲನೆ 


11, 06). (ನಾ). ೨. ಜನಬಳಕೆ; ವ್ಯವಹಾರ: ಬೆಂಕಿಕಡ್ಡಿ ಬಂಡಿ ಮೇಲೆ 
ಚಕಮಕಿ ಬೆಂಕಿ ಚಾಲತಿಯಲ್ಲಿಲ್ಲ (ಕೂಂ). ೩. ವಾದ್ಯಗಳ ವಾದನದ 
ರೀಕಿಗಳಲ್ಲಿ ಒಂದಂ : ವೆ5ಳದವರು ಅದಕ್ಕೆ ಮೊಟ್ಟ ವೊದಲು 
`'ಮುಕ್ತಾಯ' ಕೊಟ್ಟು ಚಾಲತಿಯನ್ನು ಬಾರಿಸಿ ಮುಗಿಸುವರು (ಜಿಟ್ಟಹೊ. 
೧೩). ಚಾಲ್ತಿ: ೨. ಕೆಂಪು ಔಷಧಿ ಸವರಿದ ಕಡ್ಡಿಗಳೇ ಆಗ ಚಾಲ್ವಿ(ಜೆಂಗೂಲಿ. 
೨೦೨) ; ಕತ್ತಿ ಏರುವ; ಕೊಂಡ: ಹಾಯುವ , . . ಸಂಪ್ರದಾಯ ಈ 
ಶತಮಾನದಲ್ಲಿಯೂ ಎಲ್ಲ ಕಡೆಯೊ ಚಾಲ್ತಿಯಲ್ಲಿದೆ (ನಂಜುಂಡ. ೧೩೪): 
ರಂಜಣದಲ್ಲಿಯ . . . ನಾಣ್ಯ ಚಾಲ್ತಿ ಯಿಲ್ಲದೆ ಹಸರುಗಟ್ಟಿದ್ದವಂತೆ 
(ಗೀಡುಗೆ. ೩. [ «ಮರಾ. ಚಾಲತೀ] 
ಅವನು ಸಿರಿವಂತನಾದ್ದರಿಂದ 
'ಚಾಲತಿರೇ ವಣಿಯಲ್ಲಿಯೇ ಬಹಳ ಹಣ ಇಟ್ಟಿದ್ದಾನೆ (ರೂಧಿ). 
[ ಚಾಲತಿ + ಠೇವಣಿ ) 
ಟಾಲತಿಶೇವು (ನಾ). (ದಿನನಿತ್ಯದ ವ್ಯವಹಾರಕ್ಕೆ ಬಳಸಂವುದಕ್ಕಾಗಿ) 
ಬ್ಯಾಂಕು ಮೊದಲಾದಂವುಗಳಲ್ಲಿ ಇಟ್ಟ ಹಣ; ಕರೆಂಟ್‌ ಡಿಪಾಸಿಟ್ಟು: 
ಬಳಿಕೆಯ ಇಡುಗಂಟಿ(ಚಾಲತಿಠೇವಿ)ನಲ್ಲಿಟ್ಟರೆ ಈ ಖಾತೆಯ 
ಉಪಯೋಗವನ್ನು ಹೆಚ್ಚಾಗಿ ಮಾಡಿಕೊಳ್ಳುವರು' (ಬ್ಯಾಂಕಕ್ಕೆ. ೧೭). 
[ ಚಲತಿ + ಠೇವು 
ಚಾಲತಿದಪ್ತರ (ನಾ). ದಿನನಿತ್ಯದ ವ್ಯವಹಾರಕ್ಕೆ ಸಂಬಂಢಪಟ್ಟ 
ಲೆಕ್ಕಪತ್ರ, -ದಾಖಲೆ : (ಕಿ). -[ಚಾಲತಿ + ದಪ್ತರ) 
ಚಾಲತಿಭಂಡವಲ (ನಾ). ವ್ಯವಹಾರದಲ್ಲಿ ತೊಡಗಿಸುವ ಬಂಡವಾಳ :; 
ಚಲಾವಣೆಯಲ್ಲಿರುವ ಹಣ : ಇದಕ್ಕೆಲ್ಲ ಬೇಕಾಗುವ ಚಾಲತಿಭಂಡವಲ' 
(Working 0೫01491)ವೊ ಬಹಳವಾಗಿದೆ (ಐಬಾಲಪ್ರ. 7, ೪೭೪). 
[ ಚಾಲತಿ + ಭಂಡದಲ ( ಆಬಂಚಡವಲ)) 
ಚಾಲತಿಮಾಲು (ನಾ). ಸದ್ಯ ಬಳಕೆಯಲ್ಲಿರುವ ಸರಕಂ.: ಅವನಿರುವ 
ಅಂಗಡಿಯಲ್ಲಿ ಚಾಲತಿಮಾಲಿನ ದಾಸ್ತಾನೇ ಹತ್ತು ಲಕ್ಷ ರೂಪಾಯಿಗಳಬ್ಬರ 
ಬಹುದಂತೆ (ಜಾರುದಾ. ೬೬). [ ಚಾಲತಿ * ಮಾಲ್ಕು 


'ಚನಲತಿಸಾಲು, ಚಾಲ್ತಿಸಾಲು (ನಾ). - ನಡೆಯಂತ್ತಿರುವ ವರ್ಷ : ಕಂಜಾ 


ಯದ ಬಾಕಿಗೋಸ್ಕರ ರೈತರು ಪಾವತಿ “ಮಾಡುವ ಹಣವನ್ನು ಮತ್ತು 
ಚಾಲತಿಸಾಲಿಗೆ ಕೊಟ್ಟಿ ಹಣವನ್ನು ಲೆಕ್ಕದಲ್ಲಿ ದಾಖಲ್ಮಾಡಿ . . . ದಸ್ಕತ್ತು 
ಮಾ-ಡ ಬೇಕು (ಗ್ರಾಮಾಕ. ೬೦). ಚಾಲ್ರಿಸಾಲು: "ಚಾಲ್ತಿಸುಲಿ'ನ 
ಬಾಕಿಯನ್ನು ಗುದಸ್ತಬಾಕಿಯನ್ನೂ ಬೇರೆ ಜೀರೆ -ಹಾಕಿ'. . . ತಲೆ ಕೆಡಿಸು 
ತ್ತಿದ್ದರೆೊ (ನನ್ನೂರು. ೧೫೩).  [ ಚಾಲಶಿ 4 ಸಾಲ್ಕು (ಎಸಾಲ್‌,)] 
ಚಾಲನ (ನಾ). ರಿ. ನಡೆಸುವಿಕೆ ; ಚಲಿಸಂವಂತೆ ಮಾಡುವಿಕೆ : “ಚಾಲನ, 
ಪ್ರೇರಣ” (40108102, ಇಂಕನಿ), ೨. ಜರಡಿ ಮೂಲಕ ಸೋಸುವಿಕೆ. 
೩. ಅಲ್ಲಾಡಿಸುವಿಕೆ. '“ಲಾಂಗೂಲಚಾಲನ' ಪರಾ. ೪.' ಸಡಿಲ 
ಗೊಳಿಸುವಿಕೆ. [ಸಂ.] 
ಚಾಲನಿ, ಚಾಳನಿ (ನಾ). ಸಾರಣಿಗೆ ; ಒಂದರಿ; ಜರಡಿ: “ಚಾಲ 
[ಪಾಳಾಂ. ೪]ನಿ ರಂಧ್ರಿ ಸಾರಣಿಗೆ” (ಮಂಗರಾ. ೬೨-೨೦). 
ಚಾಳನಿ : * ಚಾಳನಿಯೆನೆ ಶಾರಣಿಕಂ ” (ವಸ್ಮುಕೋ. ೪೯-೨೭). 
[ಸಂ. ಚಾಲನೀ ] 
ಚಾಲನೆ (ನಾ). ಚಲನಶಕ್ತಿ ; ಪ್ರೇರಣೆ : ಅವರಿಗೆ ನಾವು ಚಾಲನೆ ಕೊಟ್ಟರೆ 
ಅವರಿಗೆ ಸರಿಯಾದ ದಾರಿ ಸಿಗಬಹುದು (ಅಪನಾ. ೧೭೩): ಒಂದು ದೃಷ್ಟಿ 
ಯಿಂದ ಈ ಏಲ್ಲ ಚಾಲನೆ ಶೇಖರಿಸುವುದು ನರಹರಿ ಕುಸುಮಾರ ಪರಿಸರದಲ್ಲಿ 
(ಸಮಜೀ. ೧೭, ಳಿ): ಇದಕ್ಕೆ ಹೆಚ್ಚಿನ '`ಚಾಲನೆಯನ್ನು ಕೊಡಬೇಕೆಂದು 
'ಅಪಳು ಅವನ ಹೆರಟೆಯ ಕೊನೆಗೆ ಹೇಳುತ್ತಿದ್ದಳು (ರಂಗರೋ. ೩೪). 
‘[ಸಂ. ಚಾಲನ] 


ಚಾಲವರಿ 


ಚಾಲವರಿ "ಚಾಲಂವರಿ' ನೋ. 

ಚಾಲಾಕಿ, ಚಲಾಕಿ (ನಾ). ಚಂರಂಕಂತನ; ಬಂದ್ಳಿವಂತಿಕೆ: ಅಹಹಹಾ ನಿನ್ನ 
ಚಾಲಾಕೀನೇ (ರಂಗವ, 3339). ಚಲಾಕಿ: ಅಂಗಡಿಗಳ ವೈವಿಧ್ಯ, ವ್ಯಾಪಾರದ 
ಚಲಾಕಿ, ಜನರ ಮಾತುಕತೆ ಅವನ ಪ್ರಬಂಧದಲ್ಲಿ ಮರುಧ್ವನಿಸುತ್ತವೆ 
(ಸ್ಮಜ್ಮಹೊ. ೦೦೦); ತಮ್ಮ ಮಾತಿನ ಚಲಾಕಿ ತೋರಿಸಿ, ತನಗೂ ವೇದಾಂತ 
ಸಾಕಷ್ಟು ತಿಳಿದಿದೆ ಅನ್ನುವುದೇನು ? (ಆಳನಿ. ೪೨). 

[ ಪಾರ. ಚಾಲಾಕೀ; ಮರಾ. ಚಲಾಕೀ, ಚಲಾಖೀ] 

ಚಾಲಾಕು, ಚಲಾಕಂ, ಚಾಲೂಕಂ, ಚಾಲೋಕು (ನಾ). ೧. ಚಂರಂಕಂ; 
ಚಾತಂರ್ಯ ; ಜಾಣತನ; ಚಾಕಚಕ್ಕತೆ : ವ್ಯಾಪಾರ ಮಾಡಲು ತುಂಬ 
ಚಾಲಾಕು ಬೇಕು (ರ). ೨. ಚತೆಂರನಾದ ವ್ಯಕ್ತಿ ; -ಬಂದ್ಧಿವಂತಿಕೆ 
ಯುಳ್ಳ ವ್ಯಕ್ತಿ: ನೀವು ಮಾತಿನಲ್ಲಿ ತುಂಬಾ ಚಾಲಾಕಿದ್ದೀರಿ(ಬದುಜ. ೦೨೩); 
ಅವನ್ನ ಹಿಡೀಬೇಕಾದರೆ ನಿಮಗಿಂತ ಚಾಲಾಕಾದವರು ಬರಬೇಕು (ಕಕಾರ. 
೩೩): ಹುಡುಗಿ ಒಳ್ಳೇ ಚಾಲಾಕಾಗಿ ಭಾಗೀರಧಿಗೆ ಕಂಡಳು (ಛಾರಥಿ. ೦೩). 
ಚಲಾಕು : ೨. ಪಾರಜದಂತೆ ಚಲಾಕಾದ ಸಾಹೇಬರೂ ಕೂಡ, ಅಕಾಲ 
ಜಡತ್ವವನ್ನು ಪಡೆದಂತಾಗಿತ್ತು (ರೀಪಹ. 11, ೩೭೪). ಚಾಲೂಕು: ೧. 
ಸ್ವರಸೃಷ್ಟಿಯಲ್ಲಿ ಅವರಿಗೆ ಅಪಾರವಾದ ಚಾಲೂಕಿತ್ತು (ಸಂಗೀತ. ೨೬). 
ಚಾಲೋಕು : ೨. ಈಗಿನ ಕಾಲದ ಹುಡುಗಿಯರಂತೆ ಆಗಿನ ಕಾಲದವರು 
ಚಾಲೋಕೂ ಅಲ್ಲ (ಅನಾಮಿ. ೩೦). 

[ ಪಾರ. ಚಾಲಾಕ್‌; ಮರಾ. ಚಲಂ 5", ಚಲಾಖ್‌) 

ಚಾಲಿ, (ನಾ). [ನಾಟ್ಕ] ನೃತ್ಯದಲ್ಲಿ ಒಂದಂ ಭಂಗಿ : ಅನುವಿನಿಂ ಚೌಷಬ್ಬ 
ಹಸ್ತ ಮುವ್ವತ್ತೆರಡು ಮಿಸುಪ ದೃಷ್ಟಿಗಳು ನಾಲ್ವತ್ತು ಮಂಡಲ 
ವಿನೂತನದ ಪನ್ನೆರಡು ಪೈಪಾಡು .ಪಿರಿದೆನಿಸುವೈವತ್ತೊಂದು ಚಾಲಿಯಿಂದೆ 
. ೬ * ನರ್ತನಂಗೆಯ್ಯೂತಿರೆ (ಪಾಸೋಪು. ೦-೪6). [ ಸಂ. ಚಾರೀ] 

ಚಾಲಿ, (ನಾ). (?) : ಬನದಾಗ ಬಿತ್ತೂದು ಬನದಾಗ ಬೆಳೆಯೂದು . . 
ಬನದಾಗ ಚಾಲೀ ಎರಗೂವ ಬಿದುರೀನ ಬುಟ್ಟಿ ಭೂಮಾಕ ಬರಬೇಕ 
(ಮಲ್ಲಿಗೆ. 40). 1?) 

ಚಾಲಿತ (ಗಂ). ೧. ಚಲಿಸುವಂತೆ ಮಾಡಿದ; ನಡೆಸಿದ. ೨. ಅಲಂಗಿಸಿದ; 
ಬೀಸಿದ : ವಿಭವರಮೆಯ ಕಟಾಕ್ಷಮೆಂಬಂತೆ ಭಾಮಿನೀಚಾಲಿತ ಚಾರು 
ಚಾಮರಂ ಮುಂಬಿನೊಳಿಂಬುವಡೆಯೆ ಬಳಜಳಧಿಯೊಳ್ಲಿಗೆದ ತರಂಗದಂತೆ 
ಸೂಸುವ ಸೀಗುರಿ ದೇಸಿವಡೆಯೆ? (ಉಜಶೇ. ೦೩-೭೦ ವ). ([ಸಂ.] 

ಚಾಲಿಸು, ಚಾಳವಿಸಂ, ಚಾಳಿಸ್ಯೂ, ಚಾಳೈೆಸಂ, (ಕ್ರಿ). ೧. ಚಲಿಸಂವಂತೆ 
ಮಾಡು ; ನಡೆಯಿಸಂ : ಮೂಲೆ ಮೂಲೆಯಲಿ ವಿದ್ಯುಲ್ಲಹರಿಯೊಂದು 
ಧೂಲಿಕಣ ಭೂಗೋಳ ರವಿಚಂದ್ರತಾರೆಗಳ ಚಾಲಿಪುದು ಬಿಡು ಕೊಡದೆ 
(ಮಂಳುಕ. ೪೩). ೨. ಅಲ್ಲಾಡಿಸಂ; ಅಲಂಗಿಸಂ: ಚಾಲಿಪ ಬಾಲಮಗುರ್ವಿ 
ಪಾನನಂ . . . ಅರಲ್ಪ ಮೂಗೆಸೆಯೆ ತರಕ್ಷುದಂಸಶತಸಂವೃತಮಿರ್ದುದು 
(ಕಾಜಕೇ. 8-೯೨). ೩. ಪಸೆರಿಸು ; ವಿಸ್ತರಿಸು ; ಹಬ್ಬು : ಏಳು ಪಾತಾಳ 
ಅಷ್ಟಅಗಲಕೆ ಚಾಲಿಸಿಹುದೆಂಬತ್ತಯೆರಡೇ ಕೋಟಿ ಪರಿಯಂತ ಕೇಳು ತಾ 
ಭೂವಳಯ . “ಚಾಲಿಸಿಹುದದಕರಸಯೆರಡೇ ಲಕ್ಷ ಲವಣಾಂಬು 
(ಸಂಧಪ. ೧೧-೭೬). ಚಾಳವಿಸು : ೪. ಹೆಚ್ತೂವಂತೆ ಮಾಡಂ ; ಅಧಿಕ 
ಗೊಳಿಸಂ : ಮೇಲೆ ಮೇಲಭಿಲಾಷೆ ಧೈರ್ಯವ ಚಾಳವಿಸೆ ಪರಿತೋಷ 
ಪೂರಣದೇಳುಮುಳುಗಿಾಯ್ತುತ್ತರಕೆ ನಸು ಬಾಗಿದಳು ಶಿರವ (ಕುವ್ಶಾಅ. 
೭-೨೦೨). ೫. ಚಲಿಸು; ನಡೆ; ವಂಂನ್ನೂಗ್ಗು : ಚಾಳವಿಸಿದುದು ವಿಷಯ 
ಸೌಖ್ಯದ ಮೇಲೆ ಮನ (ನಿಧಾಗ. ೩-೩-೩). ಚಾಳಿಸ್ಕು : ೧. “ ಚಾಳಿಸು- 
ಚಾಪಲ್ಕೇ ” (ಕಮಧಾ). ೨. ಶೈಲ ಸುಂಕುಳಮಂ ಚಾಳಿಪ ಮಲ್ಲ ಜಟ್ಟಿಗಳಿಂ 
(ಕುಸುಮೂ. ೩-೮೭). ೫. ಚಾಳಿಸಬೇಡ ವಿಗ್ರಹಕೆ ವಿಕಳ ಬಲನಿವನು 

೬. ನಿವಾರಿಸು; ಹೋಗಲಾಡಿಸು: ಪಾಲುಂ 


(ಕುವ್ಕಾಕ. ೧೨-೩). 


೨೮೦೮ 


15 


30 


ಚಾಲು 


ನೇಟ್‌ಾಲ ಪಣ್ಣಳನಾಲೋ ಚಿಸದಧಿಕಮಾಗಿ ಕೊಂಡತಿವಿಷಮಂ ಚಾಳಿ 
[ಪಾಕಾಂ. ಲಿ)ಸುಗುಂ ನೆಲ್ಲಿಯಕಾಯ್‌ (ಏಮದ. ೨-೮೦). ೭. ಹಾಳಂ 
ಮಾಡು ; ಕಳೆ: ಬರಿದೆ ರತಿಗೊಡದೆ ಈ`ಪೊತ್ತ ಚಾಳಿಸಿದೆ (ಪ್ರೌಢ. 
೯-೩೦).೮. ಸಂಳ್ಳು ಹೇಳಿ ನಂಬಿಸು ; ಠಕ್ಕಿಸು : ಅದಕಲ್ಲ ನೋಡೊಂದು 
ನೋಂಪಿಯೆಂದೆಮ್ಮನೆಪ್ಪದಿ ಚಾಳಿಸುವುದೊಂದು ಬಗೆಯ (ಥರಕ. ೬-೨೦). 
೯. ಬಿಡು; ತ್ಯಜಿಸು; ದೂರಮಾಡು (?): ಬೀಡ ಚಾಳಿಸುವನಾ 
ನಾಡ ಚಾಳಿಸುವನ ಕೂಡೆ ಜಾಣ್ಮೆಯ ತೋಟುವಂತೆ ನೋಡಣ್ಣ ನಿನ್ನ 
ತಮ್ಮಂದಿರಾಟವನೆಂದ (ಧರಣ, ೪8-೯೮) ; ಮೇಲಾದೊಡವೆಯ ಸೆಳೆ 
ಕೊಂಡಾತನ ಚಾಳಿಸಿ ಬಿಡು ನೀ ಮಗಳೆ (ಕಂನವಿ. ೬-೦೫೬) ; ಬಾಲಕಂ 
ತೊದಲಿಸುತೆ ನುಡಿದರಾಮೋದಮಂ ತಾಳದುರೆ ತಮತಮಗೆ ತಾತಮಾತೆ 
ಯರದಂ ಚಾಳಿಸುತೆ ಜರೆದಪರೆ (ಪರಕು. ೦-೨9). ಚಾಳೈಸ್ಕು : ೫. 
ತರುಗಳೊಳಡಗುತ್ತ ಕಡೆಗಣ್ಣಿನಲಿ ನೋಡುತ್ತ ತರಳೆ ಚಾಳೈಸಿದಳು 
(ನಿಧಾಗ. 6-00-0೯). ಲೆ. ಬಲ್ಲೆವೈ ನೀನಿಷ್ಟು ಜಾಣನೆಂಬುದ ಮಾತಿನಲ್ಲಿ 
'ನಮ್ಮನು ಚಾಳೈಸದಿರು (ರಣೆ. ೪೮-೨೨). [ಚಾಲನ - ಇಸ್ಕು) 
ಚಾಲ್ಲು ಚಾಲ್‌, ಚಾಲೂ, ಚಾಳಿ, ಚಾಳ್ಕು (ನಾ). ೧. ಚಲಿಸುವಿಕೆ ; 
ಚಲನೆ : (8). ೨. ಆರಂಭ; ತೊಡಗುವಿಕೆ: ಈ ಬಲವು ಕಾರನ್ನು 
ಹೊಸದಾಗಿ 'ಚಾಲು' ಮಾಡುವಾಗಲೋ (8487112) ಗುಡ್ಡದ ರಸ್ತೆಯಲ್ಲಿ 
ಹತ್ತುವಾಗ ಕಾರು ಕಡಿವೆಂಯ ವೇಗದಲ್ಲಿ ಹೋಗುವಾಗಲೋ ಬೇಕಾಗು 
ತ್ತದೆ (ಶಿಲ್ಪನಾ. ೨೦೪). ೩. ನಡೆವಳಿಕೆ; ವರ್ತನೆ; ಸ್ವಭಾವ: ಈಗ 
ಲಾದರೂ ತಮ್ಮ ಚಾಲು: ಬಿಡದೆ, ಮತ್ತೂ ಈ ಮೇಲೆ ಸರಕಾರದ ನಿಶಾನಿ 
ತಂದು, ನಮ್ಮ ಜನದ ಮೇಲೆ ಚಿಕ್ಕಪುಟ್ಟ ಮಾತನಾಡಿದರು (ರಾಜೇಂದ್ರ. 
೦೬). ೪. ಸಂಪ್ರದಾಯ ; ಪದ್ಧತಿ : ಗೌಡರು ಅಳಿಯತನಕ್ಕೆ ಅತ್ತೆ 
ಮನೆಗೆ ಹೋಗುತ್ತಿದ್ದಾಗಲೂ ಎರಡು ಮೂರು ದಿನಗಳು ಇದ್ದು ಬರುವುದೇ 
'ಚಾಲಾ' ಗಿತ್ತು (ನನ್ಮೂಕು. 0೨೭೬). ೫. ಚೆಲಾವಣೆ ; ಬಳಕೆ; ಚಾಲ್ತಿ; 
ಕಲುವಿಲ್ಲದ ಎಮ್ಮೆಗೆ ಕೊಟ್ಟರು ಮೂಜುಹೊನ್ನುಗಳ ಎರಡು ಸವಕಲು 
ಒಂದು ಚಾಲ[ಪಕಾಂ. ಸಲ್ಲಲೆ]ಇಲ್ಲ (ಪುರಂದ. ೩-೨೬-೪). ೬. ಕಂದಂರೆಯಂ 
ಹೆಜ್ಜೆ,-ನಡೆ : (8). ೭. [ಸಂಗೀತ] ಹಾಡಿನ ಧಾಟಿ: ಇಂಗ್ಲಿಷ್‌ 
ಪದ್ಯಗಳನ್ನು ಹಿಂದುಸ್ತಾನಿ ಚಾಲುಗಳಲ್ಲಿಯೂ ಆಲಾಪ ಮಾಡಿ ಆ ನಂತರ 
ಭಾರತೀಯ ಗೀತೆಗಳನ್ನು . . . ರಾಗ ಎಳೆಯುವನು (ಗಾಳಿಪ. ೪೪); 
ಆಮೇಲೆ ಶಂಕರಾಭರಣ ರಾಗ ಏಕತಾಳದ 'ಚಾಲು' ಕುಣಿತವನ್ನೂ ಕುಣಿದ 
(ನನ್ನೂರು. ೩೦೮). ಚಾಲ್‌ : ೩. ಹಾಗೆ ಬಂದಂತಾವರ ಚಾಲ" ಚಲನ್‌ 
ವಗೈರೆ ನಡತೆಗಳನ್ನು ಇನ್ನೂ ಅವರ ಸಮ್ಮಂಧವಾಗಿ ತಿಳಿಯತಕ್ಕ ಸಂಗತಿ 
ಗಳನ್ನೆಲ್ಲಾ ವಿಚಾರಿಸಿ ತಿಳಿದುಕೊಂಡು . . . ರಿಪೋರ್ಟ್‌ ಮಾಡತಕ್ಕದ್ದು 
(ಗ್ರಾಮಾಕ. ೪೬). ಚಾಲೂ : ೫. ಆಹಾರಧಾನ್ಯಗಳ ರೇಶನ್ನು ಚಾಲೂ 
ಆಗಿ . . . ಸಾಗಿಸಲ್ಪಡುತ್ತಿತ್ತು (ಪಾನಕ. ೬೧). ಚಾಳ್ಕಿ : ಹ, ಕೀಳುಜಾತಿಯ 
ಮನೆಯಲುಂಬುದು ಮೇಲೆ ತಂದೆಯ ತಲೆಯನರಿವುದು ಚಾಳಿಯೇ 
ಭಕ್ತರಿಗೆ ಭಕ್ತರ ಭಕ್ತಿ ಏತಜದು (ಬಸಪು. ೨೮-೩೨); ಭಾವಶುದ್ಧಿಯಲೈವರನು 
ಸಂಭಾವಿಸುವೆನವರವರ ಚಿತ್ತದ ಭಾವವಟ್‌ದುಪಚರಿಸುವೆನು ಚತುರತೆಯ 
ಚಾಳಿಯಲಿ (ಕುವ್ಕಾಅ. ೧೩-೨೩) ; ಹೊತ್ತ ಚೋಹಕೆ ಚಾಳಿ[ಪಾಕಾಂ. 
ಜೋಹದಜಾಳಿ]ಲೇ ಸಾಯಿತ್ತು (ತೊರರಾ ೪-೪-೪೦). ಲೆ. ಚಟ; ಅಭ್ಯಾಸ; 
ಗೀಳಂ : ಆಳುತೇಳುತ ಬೆರಳು ಚಾಳಿ ಮಿಡುಕುವ ಬಾಯಿ ಮೇಳದೊಳು 
ತೊಡಕ ಬಿಡದವನ ಜಪವದುವೆ ಹಾಳುಮನೆಯಂತೆ (ಸರ್ವಜ್ಞ. ೦೭೩) ; 
ದೇವಲೋಕದವರಿಗೂ ಅಂಥ ಚಾಳಿ ತಪ್ಪಿದ್ದಲ್ಲ (ಕಲ್ಲ. ೦೮೭) ; ಯಾವ 
ಮನೆಹಾಳು ನನಮಗ ಕಲಿಸಿದನೋ ಈ ಚಾಳೀನ (ಜಿಂಗಲ. ೬); ಹಿರಿಯಕ್ಕನ 
ಚಾಳಿ ಮನೆಮಂದಿಗೆಲ್ಲ (ಗಾರ). ೯. ಬಗೆ ; ರೀತಿ: ತಾಳಮೇಳದ ಗತಿಯ 
ಗಮಕದ ಕೀಲಣೆಯ ಕಾಲಾಟ ವಿಘಟಿಸಿ ಚಾಳಿಯಲಿ ತಬ್ಬಿಬ್ಬುವೋಗುತ 


ಚಾಲುಕ್ಕ 


ಲಿರ್ದಳಾ ಮಾಯೆ (ಪ್ರಥುಲೀ. ೭-೨೬); ವನರುಹಾಕ್ಷನ ಧ್ಯಾನದಲಿ 
ಕೇಳಿನಕುಲೇಶ್ವರ ಸಶಿಯರೀತನನನುವಟ್‌ತು ಹೊದ್ದಿದರು ಹೆರಿಮೇಖ 
ಲೆಯ ಚಾ[ಪಾಣಂ. ಧಾ]ಳಿಯಲಿ (ತೊರರಾ. ೧-೩-೪೭). ೧ರ; `ಮಲ್ಲ 
ಯಂದೃದ ಒಂದು ವರಸೆ: ಭಾಳನೇತ್ರನ ವರದ ಗರುಡಿಯ ಚಾ[ಶಾಕಾಂ. 
ಜಾ]ಳಿಯೆನಿತುಂಟನಿತನಿವರಲಿ . ಮೇಳವಿಸಿದದು (ತೊರರಾ. ೦-೦೩-೦); 
ಸೂಳುದೆಗದದ್ರಿಯಲಿ ತರುಶಾಖಾಳಿಯಲಿ ಮುಷ್ಟಿಯಲಿ ಲಾಗಿನ ಚಾಳಿ 
ಯಲಿ ಮಂಡಿಯಲಿ ಕಾದಿದರು (ಆನಂರಾ. ೨-0-೪8). ಚಾಳ್ಕು: ೮. 
ತಾಳದ ಶ್ಶಾಪದ ಲೋಲಭಕ್ತರಿಗೀವ ಚಾಳಿಹುದೀತಗೆ ಪಾಲಿಸಲೆಂತು 
(ಅಂಬಥ. ೦-೧೦೦). 
ಚಾಳಿ ಬಿಡುಎಸ್ನೇಹ ಬಿಡು ; ಸಂಗ ಬಿಡು: ಇಷ್ಟು ಸಣ್ಣ ಮಾತಿಗಾಗಿ 
ಅಣ್ಣ ತಂಗಿಯರಲ್ಲಿ ವೈಮನಸ್ಸು ಹುಟ್ಟಿತು ;: ಮೊದ ಮೊದಲು ಹುಡುಗ 
ರಂತೆ ಚಾಳಿ ಬಿಟ್ಟರು (ಥೂಮಿತಾ- ೪೧). ( ಹಿಂ. ಮರಾ, ಚಾಲೂ) 
ಚಾಲುಕ್ಯ, ಚಾಳುಕ್ಕ, (ನಾ). ಕರ್ನಾಟಕದ ಒಂದು ಪ್ರಾಚೀನ ರಾಜ 
ವಂಶದ ಹೆಸರಂ: ಚಾಲುಕ್ಕರ ಶಿಲ್ಪದಲ್ಲಿ ನಾಗರ ಮತತ್ತ ದ್ರಾವಿಡ ರೀತಿಗಳ 


ಮಿಳಿತವಿರುವುದರಿಂದ ಅದನ್ನೇ ವೇಸರವೆಂದು ಹೇಳಬಹುದು(ಥಾಕದ. ೪೯೨). 


ಚಾಳುಕ್ಯ : ಕಾದಿಯೋಡಿದೊಡೆಟ್ಟಿಟ್ಟಿದನಟ್ಟಿ ಮುಟ್ಟಿ ಪಿಡಿದಂ ಚಾಳುಕ್ಕ 
ಚಕ್ರೇಶ್ವರಂ(ಕಾವ್ಕಾವ. ೭೭); ಕದಂಬರು . . . ಚಾಳುಕ್ಕರು, ಹೊಯ್ಸಳರು... 
ಇವರ ಪ್ರೋತ್ಸಾಹದಿಂದ ಜೈನಧರ್ಮ ಹನ್ನೆರಡನೇ ಶತಮಾನದವರೆಗೆ 
ಬೆಳೆದು ಬೆಳಗಿತು (೪೫೪. ೭೯): ಚಾಳುಕ್ಕರ ಶಿಲ್ಪವನ್ನನುಸರಿಸಿಯೇ 
ಪಲ್ಲವರು ದೇವಾಲಯಗಳನ್ನು: ನಿರ್ಮಿಸಿದರು ,ಹೊಯ್ಮವಾ. ೩). 
ಚಾಳುಕ್ಯಕಂಠೀರವ ಎ ಚುಳುಕ್ಯ ಪಂಚಾನನ ; ಕಾಂತೆಯ ಮುಂದೆ 
ಪೂಣ್ಣು ನುಡಿದಂ ಚಾಳುಕ್ಕ ಕಂಠೀರವಂ (ಗದಾಯು. ೮-೭೪). ಚಾಳುಕ್ಯ 
ಚಕ್ರವರ್ತಿ ಎ ಒಂದು ಬಿರುದು : ಚಾಳುಕ್ಯ ಚಕ್ರವರ್ತಿ ಶ್ರೀಸಾಹಸ 
ಭೀಮವಿಜಯದೊಳ್‌ ಭೀಮಸೇನಪ್ರತಿಜ್ಞಾವರ್ಣನಂ (ಗದಾಯಸ.'೧-೭೪ ವ). 
ಚಾಳುಕ್ಯ ನಾರಾಯಣ ಎ ಚಾಳುಕ್ಯರಲ್ಲಿ ನಾರಾಯಣ ನಂತಿರುವವನಂ ; 
ಒಂದಂ ಬಿರಂದಂ : ಶಂಕರ ಕಲ್ಪ ದ್ರುಮನೀಗಭೀಷ್ಟ. ಫಲಮಂ ಜಾಳುಕ್ಕ 
ನಾರಾಯಣಂ (ಗದಾಯು. ೦-೨). ಚಾಳುಕ್ಯಪಂಚಾನನ..- ಚಾಳುಕ್ಯರಲ್ಲಿ 
ಸಿಂಹದಂತಿರಂವವನಂ ; ಒಂದು ಬಿರುದಂ :: ಚಾಳುಕ್ಯ ಪಇಸ್ತಾನನಂ 
ಶ್ರೀಮತ್‌ ಪಣ್ಚಲದೇವರ್‌ (ಎಇ. ೪1, ೨೩೪-೪: 976). ಚಾಳುಕ್ಯ 
ಮಾರ್ತಂಡ ಎ ಚಾ ಳಂಕ್ಕ ರಲ್ಲಿ ಸೂರನಂತಿರಂವವನಂ ;. ಒಂದು 
ಬಿರುದು: ಮಾಟಕ್ಕಿ ಮಂಗಲಮುಚ್ಚಂಡಕರಂ ಮಹೀವಲಯದೊಳ್‌ 
ಚಾಳುಕ್ಕಮಾರ್ತಂಡನಾ (ಗಡಾಯು. ೧-೪). ಚಾಳಕ್ಕಾಭರಣ ೬ ಚಾಳುಕ್ಯ 
ರಿಗೆ ಆಭರಣದಂತಿರುವವನು ; ಒಂದು ಬಿರುದಂ: ಸತ್ಯಾಶ್ರಯ 
ಕುಳತಿಳಕಂ ಚಾಳುಕ್ಕಾಭರಣಂ (ಸಾಇಇ. 3%, ೪೬-೪ ; 2079). 
[ಸಂ.] 
ಚಾಲುಗೇಣಿ(ನಾ). ವರ್ಷಕೊಮ್ಮೆ ಕೊಡುವ ಗೇಣಿ,-ಗಂತ್ರಿಗೆ :.. ಮಳೆ 
ಬಿದ್ದೊಡನೆ ಅವರು ಕೆಲಸಕ್ಕೆ ಬರುವುದನ್ನು ನಿಲ್ಲಿಸದರು, ಅವರದೂ ತಪ್ಪಲ್ಲ 
ಏಕೆಂದರೆ ಅವರೂ ಹಂಗಿನ ಚಾಲುಗೇಣಿ ಒಕ್ಕಲುಗಳೇ (ಜಾಳಿಗಿ. ೫೬). 
[ ಚಾಲು + ಗೇಣಿ (-ಆಕೇಣ್ಮಿ) 
ಚಾಲುವರಿ, ಚಾರಿವರ್ಕಿ, ಚಾರ್ವರಿ, ಚಾಲವರಿ, ಚಾಲುವರೆ, ಚಾಲ್ವರಿ 
(ಕ್ರಿ).ಬೇಡು; ಅಂಗಲಾಚು; ಬಹಳವಾಗಿ ಬೇಡಿಕೊಳ್ಳು; ಗೋಗರೆ: 
ಚಾಲುವರಿದು ನಾನು ಅವರನ್ನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ (ಹುಣ್ಕಾಟಿ- 
೧೦) ; ಕಾಕಾ ಊಟ ಮಾಡಿಕೊಂಡು ಹೋಗಿರೆಂದು” ಚಾಲುವರಿದ (ವೈನಿ- 
೨೬೯). ಚಾರಿವರ್ಲಿ: ಛಲವಿಡಿದೊಂದನೆಳಸಿ ಚಾರಿವರಿಯದೆ 
ನೆಲೆವಿಡಿದೊಂದಜಿೊಳಿರದೆ ನೆಆ್‌ ನಿಂದ ನೀರ ತೆಪ್ಪದವೋಲು (ಹದಿಬ. ೩- 
೩೭). ಚಾರ್ವರಿ : ಚಂದಿರನ ಕಾಣುತಲೆ ಚಾರ್ವರಿಯೆ ಚಿತ್ತಾ (ರಾವದಿ. ೪೦). 


೨೮೦೯ 


26 


ಚಾವಡಿ 


ಚಾಲವರಿ : ಕಾಲನು ವೊರಳಿಗೆ ಬೀಳು ಕಟ್ಟಿಸಿಕೊಂಡೆ ಚಾಲವರಿದೆ ಗೊಲ್ಲ 
ಬಾಲೆಯರೆಲ್ಲರಿಗೆ (ವಿದಾಕೃ. ೧೩೩-೨): ಅವ ಕಾವ ಗೋವ ಚಾಲವರಿದು 
ಕೂಗಿ ಶುದ್ಧ ಲಾವಕರಟ್ಟುಳಿ ಬಿಡಿಸು (ಮೋಕ್ಷರೀ. ೩6-4). ಚೌಲುವರೆ : 
ಬೇಕಾದಷ್ಟು ಚಾಲುವರೆದು ಹೇಳತಿದ್ದೆ (ನಮ್ಮಬ. ೨೨) ; ವೇಲೂರ ಮುತ್ತಿಗೆ 
ಯನ್ನೆಬ್ಬಿಸಬೇಕೆಂತಲೂ ಚಾಲುವರೆದುದರಿಂದ ಕೂಟ್‌ನು ಆ ಮಾತಿಗೆ 
ಒಡಂಬಟ್ಟು (ಹರಿಸ. ೧೩೪). ಚಾಲ್ವರಿ : ಪಲವು ದೈವರಿಗೆ. ಕೇವಲ ಚಾಲ್ವ 
ರಿದರೆ ಹೆಲಬುವುದಲ್ಲದೆ ಬಳೆಲಿಕೆ. ಫೋಗೋದೇನಯ್ಯ (ಮೋಕ್ಷದೀ. ೩3೨-೨) ; 
ಕೈಲಿ ಬೆಣ್ಣೆಯಿದ್ದವನು ತುಪ್ಪಕೆ` ಚಾಲ್ವರಿವುದುಂಟೆ (ಕುಡೇಲೋ. ೧೮). 
"ಆಲ್ಲಿ ಪರಾ. (?] 

ಚಾಲುವರೆ "ಚಾಲುವರಿ' ನೋ. 

ಚಾಲೂ “ಚಾಲು” ನೋ. 

ಚಾಲೂಕು (ಚಾಲಾಕು' ನೋ. 

ಚಾಲೋಕು "ಚಾಲಾಕು' ನೋ. 

ಚಾಲ್ತಿ "ಚಾಲತಿ' ನ್ಯೋ. 

ಚಾಲ್ತಿಸಾಲು (ಚಾಲತಿಸಾಲಂ' ನೋ. 

ಚಾಲ್ವರಿ "ಜಾಲುವರಿ' ನೋ. 

ಚಾವಂಡಯ್ಯ (ನಾ). ಒಬ್ಬಾತನ ಹೆಸರಂ : ಚಾವಣ್ಣಯ್ಮಂಗೆ ಇವರ್ಪೇಟ್‌ 
ನಾಡುಸಾಸನಂಗೊಟ್ಟ (ಎಕ. 1೫, ಹೊಸಕೋ. ೦೧೦-೭; 997). 

[ ಆಚಾವುಂಡ + ಅಯ್ಯ 1] 

ಚಾವಕ (ನಾ). [ಗಣಿತ] ಒಂಭತ್ತು ಎಂಬ ಸಂಖ್ಯೆಯ ಸಂಕೇತ : ನವ 
೬ ಚಾವಕ, ಕೌಶವ? . . , ನಾಟ್ಕಾಂಗ, ಇಂತಿನಿತುಂ ೯ಕ್ಕೆ ಪೆಸರು 
(ವ್ಯವಣಾ. ೧೧). P "ನವಕ' ಇರಬಹುದೆ? 

ಚಾವಗಾವುಂಡ (ನಾ). ಒಬ್ಬ ವ್ಯಕ್ತಿಯ ಹೆಸರಂ : ಲಶಗಾವುಣ್ಮಂ ಭವ 
ಗಾವುಣ್ನ ಚಾವಗಾವುಣ್ಣ ಭಸಗಾವುಣ್ಣ (ಎಕ. 1೪, ಹೆಗ್ಮೆಡ. ೦೦೪-೪ ; 1087). 

[ ಆಚಾಮ + ಗಾವುಂಡ (ಎಗಾಮುಂಡ)] 

ಚಾವಟಿ :ಚಾಟ್ಮಿ' ನೋ. 

ಚಾವಟೆಯ "ಚಾಪಟಿಯ' ನೋ. 

ಚಾವಡಿ, ಚಾವಡೆ,. ಚಾವುಡಿ, ಛಾವಡಿ (ನಾ). ೧. ಆಸ್ಥಾನ; ಸಭಾ 
ಮಂದಿರ ; ಓಲಗಶಾಲೆ : ಮುತ್ತಿನೊಳೆಸೆವ ಚಾವಡಿಯೊಳು ಕುಳ್ಳಿರ್ದು 
. . « ನುಡಿದನು (ಅಜಜ. ೭-೧೩೬); ಮರುಳು ತಂಡಗಳಾಪ್ತಸೈನ್ಯವು 
ನಿರುತ ಚಾವಡಿ ರುದ್ರಭೂಮಿಯು (ಇಇಶಿರಾ. 8-33) ; ಭಿತ್ತಿಯೊಳ್‌ 
ಪೊಜಮಟ್ಟು ಚಾವಡಿ ಮದನಕ್ಕೆಯೆತ್ತಿದ. ಪದೆಪುದಂಡೆಗಳು . . . 
ರಂಜಿಸಿತು (ಮೋಹಕ: ೨೨-೭): ೨. ಹಳ್ಳಿಯಲ್ಲಿಯ ಪಂಚಾಯಿಂತಿ ಸಭೆ 
ಸೇರಂವ ಸ್ಥಳ; ಹಳ್ಳಿಯ ಕಚೇರಿ; ಗ್ರಾಮಕಚೇರಿ: ಈತನು 
ಗ್ರಾಮದ ಚಾವಡಿಯಲ್ಲಿ ಬಂದ ವ್ಯವಹಾರಗಳನ್ನು ಇತ್ಯರ್ಥ ಪಡಿಸುತ್ತಿರು 
ವಾಗ... ಸೈನ್ಯಸಮೇತನಾಗಿ ಬಂದು (ಸಂಸಕ. ೧೦೭) ; ಊರು ಎನಿಸಿ 
'ಕೆ.ಳ್ಳುವುದಕ್ಕೆ ಒಂದು * ಚಾವಡಿ ' ಇರಬೇಡವೆ? (ಗಾಳಿಗು. ೧): ಚಾವಡಿ 
ಯಲ್ಲಿ ಕುಳಿತು: ನಡೆಸುವ ತಾಳಮದ್ದಳೆಯ ಸಂಪ್ರದಾಯ (ಯಕ್ಷಲ. ೧೬). 
೩. ವಂನೆಯ ಮುಂದಿನ ಜಗುಲಿ,-ಕಟ್ಟೆ. ೪. ಆಶ್ರಯಸ್ಥಾನ : 
“ಹಕ್ಕೆ ಗವಿ... . ಚಾವಡಿ ಪೊಟಲ್‌ ಬೀಡುವಾಗರವೆಂದೊಡಾಶ್ರಯಕೆ 
ನಾಮಮಕ್ಕುಂ”.(ಕಬ್ಬಿಳ್ಳೆ. ೬೩): “ ಚಾವಡಿಯು ಮೇರೆಯಾಗರ ವಸದಂ ” 
4ಕವಿಕಂ. ೦೩೫). ೫. ಕೊತವಾಲನ ಕಚೇರಿ ; ಪೋಲೀಸ ಚೌಕಿ : ಚೆಂನ್ನ 
ಪಟ್ಟಣದ ಚಾವಡಿಗೆ ಸಲುವ ಕಿಜುಗವರ ಸ್ಥಳದ ಸುಳ್ಳಿರಿಯ ಕಾಲುವಳಿ 
ಹಿರಿಯಕ ಮನೆಯ ವಣಪ್ರಮಾಣಿನಲ್ಲಿ ಕುಳಬಳಿ' ಸಾಂವ್ಕೂ ಸಹ (ಆಳ. 7% 
(8), ಜನ್ನಪ. ೨೯೯-೮; 1387); ಕಳ್ಳನನ್ನು ಹಿಡಿದು , . , ಕಟ್ಟಿ ಚಾವಡಿಗೆ 
ತೆಕ್ಕೊಂಡು ಹೋಗಿ ಲಾಲಕಂಭಕ್ಕೆ ಬಿಗಿದರು (ಕಥಾಮಂ. 1೪, ೨೭). 


ಚಾವೆಡಿಕಾರ 


ಚಾವಡೆ : ೨. ಮುಳುವಾಯ.- ಜಾವೆಡೆಯ ” ಮಂನೆಯ ಶ್ರೀಮನ್ಮಹಾ 
ನಾಯಜ್ಯಾಚಾರ್ಯರ . , . ಮಕ್ಕಳು (ಎಳ. ಸ, ಚಂತಾಮ. ೩೯-೩; 
14071. 'ಚಾವುಡಿ : ೫. ಮೇಷಲಗ್ನ ಉದಯದಲಿ ಘಳಿಗೆ ೬ .ಯಲೂ 
ಬೇಲೂರು ಚಾವುಡಿಗೆ ಸಲುವ ಎಲಹಜ್ಯಿ ನಾಡ ಸಿವನಸಮುದ್ರ ಸೀಮೆ 
ವೊಳಗಣ . . . ಸರ್ವ್ವಮಾನ್ಯದ ಅಗ್ರಹುರದಲೂ (ಎಕ. 1%, ನೆಲಮಂ. 
೩೦-೩ ; 1583). ಛಾವೆಡಿ: ೩, ಮಾತನಾಡುತ್ತ ನಮ್ಮ ಛಾವಡಿಯವರೆಗೂ 
ಅವನನ್ನ ಕರೆದುಕೊಂಡು ಹೋದೆ (ತುಟಮಾ. ೪೪). 
[ «ಹಿಂ. ಮರಾ. ಚಾವಡೀ] 
ಚಾವಡಿಕಾರ (ನಾ). ಪಂಚಾಯತಿಯಂ ಸದಸ್ಯೆ ; ಪಂಚ (ಉಕ) : ಶಿವಾ 
ಚಾರದ ನಂಜಪ್ಪಯೆಂಬ ಚಾವಡಿಕಾರ ಬಂದು (ಊಉಜೀೇಂದ್ರ. ೧೪೧). 
[ಚಾವಡಿ * - ಕಾರ, (ಆ - 825) ) 
ಚಾವಡಿವನೆ (ನಾ). ಚಾವಡಿಯ ಮನೆ; ಸಭಾಮಂದಿರ; ಓಲಗಶಾಲೆ: 
ನಪನುದಯಾಚಲದ ಚಾವಡಿವನೆಗೆ ಬರೆ ಬಲವೆರೆಡು ಗಳಗರ್ಜನೆದಿ 
ಬಂದೊಡ್ಡಿ ದವು ಕಳನೊಳು ಖತಿಯ ಪಡಪಿನಲಿ, (ಕುವ್ಮಾಳೀ. ೬-೮) 
[ಚಾವಡಿ * ಮನೆ) 
ಚಾವಡಿವಳಿತ (ನಾ). ಆಸ್ಥಾನದ ಅಧಿಕಾರ : ಸೀಮೆಯ ಆಡಳಿತ : 
ಈ ನಮ್ಮ ಅವಸ್ಥೆಯ ಗುಟ್ಟನ್ನು ಭೇದಿಸಿಕೊಳ್ಳಬಲ್ಲ ಗೂಢಚಾರ ಪ್ರಣಿಧಿ 
ಗಳು ಮೈಸೂರ... ಮಹಾಸ್ವಾಮಿಯವರ *ಯಾವಡಿವಳಿತದಲ್ಲಲ್ಲದಿಲ್ಲವೆಂಬ 
ನಿಶ್ಚಯವೂ ನಮ್ಮನ್ನು ಕದಡಿರಲಿಲ್ಲ (ಜಿಟ್ಮಿಆ. ೬೩.೧೯). 
[ ಚಾವಡಿ * ವಳಿತ. (ಎವಲಿತ).) 
ಚಾವಡೆ "ಚಾವಡಿ' ನೋ. 
ಚಾವಣಿ "ಛಾವಣಿ' ನೋ. 
ಚಾವಣಿಗೆಗೊಳು. (ಕ್ರಿ): 'ಆಶ್ರಯಕೊಡಂ (?): ತಲೆಗಾಯಿದುತ್ತ 
ಮರನೂ  ಟಾವಣಿಗೆಗೆೊಳುತಲ್ಲಿಗಲ್ಲಿಗುರೆ. ಕನಕಮಣಿ:ಕೇವಲುತ್ಕ್ಯು ಷ್ಟದಿಂ 
(ಪರಶು. ೧೦-೦೫). [ ಚಾವಣಿಗೆ? 4 ಕೊಳು (ಕೊಳ್‌) ] 
ಚಾವಬ್ಬೆ (ನಾ). ಒಬ್ಬಾಕೆಯ ಹೆಸರು: ಚಾವಭ್ಬೆಯ ಮಗಂ ಪೋಚನಕಲ್ಲ 
(ಮೈ ಆರಿ. ೧೯೪೨, ೨-೭; 973?) [ %ಟಚಾಮ 4 ಅಬ್ಬೆ,) 
ಚಾವಯ್ಯ (ನಾ). ಒಓಬ್ಬಾತನ ಹೆಸರು: ಕನ್ನಬ್ಬರಸಿಯ ತಮ್ಮ 
ಚಾವಯ್ಯನುಂ ದಮ್ಮುಡಯ್ಯನುಂ ನಾಗವರ್ಮೇನಂಂ ಬಂದಿಲ್ಲಿ ದೇವರಂ 
ಬಂದಿಸಿದರ್‌ (ಎಕ. 17, ೪೬೬-೧ ; ಸು. 1000). 
[ “ಚಾಮ + ಅಯ್ಯ; 
ಚಾವಲ, ಚಾವಳ, ಜಾವಳ, (ನಾ). ಚಾಪಲ್ಯ; ಚಪಲತನ; ದುಡುಕುವ 
ಸ್ವಭಾವ. "ಚಾವಲಿಸು' ಪರಾ. ಚಾವಳ : ಪಕ್ಕಕ್ಕೆ ವತ್ವಂ - ಕಬಲಾ 
೨ ಕವಿಲೆ:, . . ಚಾಪಳ - ಜಾವಳ (ಕಮದ. ೨೩೮ ಪ್ರಯೋ). ಜಾವಳ,: 
* ದಾವಳಮೆನಲೆ ಚಾಪಲಮದು ತಾಂ” (ಕವಿಳಂ. ೨೦೦). 
(ಎಸ. ಚಾಪಲ ] 
ಚಾವಲಿಸು, ಚಾವಳಿಸು, ಜಾವಳಿಸು (ಕ್ರಿ). ೧. ಚಪಲತೆಯನ್ನುಂಟಂ 
ಮಾಡು ; ದುಡಂಕಂವಂತೆ ಮಾಡಂ : ಕಂಲಮದೆವೊಂಡು . . . ರಾಜ್ಯ 
ಮದವೊಂದಿನಿತುಂ ಮದಮೆಯ್ದೆ ಕೂಡೆ ಚಾ[ಪಾ3ಾ9. ಜಾ)ವಲಿಸೆ 
ಮದೋದ್ಧ ತರ್ಕಳಿರಲಾರದೆ ಪೇಟ" ಬೆಸನಾವುಹೊದು . . . ಕದರ್ಥಿಸಿದರ್‌ 
ಸಹೆಸ್ರನಂದನರ್‌ (ಅಚಿಪು. ೧೦-೧೦). ಚಾವಳಿನು: ೨. ಅಲ್ಲಗಳೆ ; 
ಜರೆದಂ' ಮಾತನಾಡಂ ; ಹೀಯಾಳಿಸಂ : ಇಳೆಯಂ ತಾಳ್ವಿದ . . . 
ಧೂಪುಧ್ವಜಂ ರುಳಮಂ ಮೇಲೆ ಕಡಂಗಿ ಪೊಯ್ದುಮಿಳಿಕೆಯ್ದೇನಾ 
ನುಮಂ ಕೀಲಿ -ಚಾ[ಪಾಕಾಂ. ಜಾ]ವಳಿಪಂತಾದುದು ಜೀರ್ಣಪರ್ಣಪರುಷ 
ಪ್ರಧ್ಮಾನದಿಂ ಮಾರುತಂ (ಪಂರಾಮಾ. ೭-೦೦೨). ೩. ಧ್ವನಿಮಾಡು ; 
ತೊಂಡುಗೆಡೆ : ಕಾಮನ ಡಾಮರಮಲ್ಲಿ ಕೋಕಿಲೋತ್ಕರರವಮುಲ್ಲಿ 


೨೮೧೦ 


30 


16 


20 


25 


80 


35 


«5 


ಚಾಹುಲ್ಲು 


ಚಾವಳಿವ ರಾಜಶುಕವ್ರಜಮಲ್ಲಿ . . . ಸಾರದಿರಾ ಮರನಂ ವಸಂತದೊಳ್‌ 
(ಕಾವ್ಯಾವೆ. ೩೬೭): ಅರಗಿಳಿವಿಂಡು ಬಂಡಳಿಪ ಸಾರಿಕೆ ಚಾವಳಿವುನ್ಮದಾಳಿ 
ಗಾವರಿಸುವ ಸೋಗೆ (ಪುಷ್ಕಪು. ೧೪-೨೩). ಜಾವಳಿಸು : ೨. ಉದ್ಭ »ಮರ 
ಮುದ್ಭ _ಮರಂಗಳ ಗಾವರಕ್ಕೆ ಜಾ[ಪಾಕಾಂ. ಚಿ. ಬಾ1ವಳಿಸಿ ಚಡಾಳ 
` ದೊಳ್ಳೊರೆವುವು (ಅನಂಪು. ೧-೭೬)... [ಚಾವಲ+ - ಇಸ್ಮು] 
ಚಾವಳ "ಚಾವಲ' ನೋ. 
ಚಾವಳಿಸು "ಚಾವಲಿಸು' ನೋ, 
ಚಾವಿ (ನಾ). ಬೀಗದ ಕೈ; ಕೀಲಿ ಕೈ: ಒಳಗಣ ಹೊರಗಣ ಬಿಯ್ಯಗಗಳಿಗೆ 
ಎಷ್ಟೆ ಚಾವಿ - ಬೀಗದ ಕಯ್ಗಳು? (ಮಂತ್ರಶೆ. 8೩-೨೩); ಚಾವೀನ 
ತಗೆೊಂಬಾಂತ ಹೇಳಿದ್ರು (ದೇಶಥು. ೯೩). 
(ಹಿಂ. ಚಾಬೀ ; ಮರಾ. ಚಾವೀ.] 
ಚಾವುಂಡ (ನಾ). ಒಬ್ಬಾ ತನ ಹೆಸರು : ನೆಗಟ್ಟಿ ಮಾಬಳಯ್ಕಂಗನೇಕ 
ಗುಣರತ್ನರಾಶಿ ಮನುಮುನಿಚರಿತಂ ವಿನಯವಿಭ್ಯಡಿಷಣನೊಳ್ಳಿಂಗಿನೆಯಂ 
ಮೊದಲೆನಿಸಿ ಪುಟ್ಟಿದೊಂ ಚಾವುಣ್ಣಂ (ಎಕ. ತಿರುಮ- 
ಸು. 980), [ ಆಟಚಾಮುಂಡ) 
ಚಾವುಂಡಿ, ಚವಡಿ, ಚವುಡಿ, ಚೌಡಿ (ನಾ). ಎ ಚಾಮಂಂಡಿ : ಮಕಾರಕ್ಕೆ 
ವಕಾರಂ- ಅಮರೀ - ಅವರಿ. . . ಚಾಮುಂಡೀ - ಚಾವುಂಡಿ (ಕಮದ. 
೨೬೩ ಪ್ರಯೋ). ಚವಡಿ: ಬಲಪ್ಪದಂನಾಯಕರ ಪ್ರಧಾನ ಕಳವತಿಹ 
ಚವಡಿಯಕ್ಕನವರು (ಎಳ. ೫. ಕೋಲಾರ. 8೨.೯; 1848). ಚವುಡಿ: 
ಅವನು ಚವುಡಿಯನ್ನು ಪೂಜಿಸುತ್ತಿದ್ದಾನೆ (ರೂ). ಚೌಡಿ: ಬೆಟ್ಟದ ಚೌಡಿಗೆ 
ಗಡಿಯ ಭೈರವನಿಗೆ ಕೊಟ್ಟೆವು ನರಬಲಿಯೆನುತ (ಕಂನವಿ. ೩-೭೦). 
[ ಆಚಾಮುಂಡಿ) 
ಚಾವುಡಿ "ಚಾವಡಿ' ನೋ. 
ಚಾಪ (ನಾ). ಒಂದು ಬಗೆಯ ನೀಲಿಬಣ್ಣದ ಪಕ್ಷಿ; ಶಕುನದ ಪಕ್ಷಿ; 
“ ಚಾಪಃ, ಕಿಕೀದಿವಿಃ - ೨ ಹಂಗನಹಕ್ಕೀ ಹೆಸರು. ಶಕುನದಹಕ್ಕಿ, 
ಆಂಧ್ರದಲ್ಲಿ ಪಾಲಪಕ್ಷಿ” (ಸಿದ್ಧಾಂತಿ. ೧೩6); ತರದಿಂ ಚಾಷ[ಪಾಂ. ಪ) 
ಮಯೂರ ತಾರ. ತಿಳಿಗೆವೀಕ್ಷೀರಾಬ್ಬ ನೀರೋಪಮಂ ದೊರೆಕೊಳ್ಳುಂ 
ಶಶಿ ಭಾನುಗನ್ಸಿ 4ರೋಕೋಪ. ೪-೨೯) ; ಬಾಷ 'ಭಾಸ ' ಹಂಸ ಬಕ , . . 
ಸುಪರ್ಣುದಿ ಪಕ್ಷಿ ಸಮೂಹಗಳಂ (ಛಾರಕಾಂ. ೩೬-೨೬೪), [Xo.] 
ಚಾಪಗತಿ (ನಾ). [ನಾಟ್ಯ] ನರ್ತನದಲ್ಲಿ ಒಂದು ಬಗೆಯ ಪಾದಚಲನೆ ; 
“ಬಲಗಾಲನ್ನು ಒಂದು ಗೇಣಂ ವಂಂಂದಿರಿಸಿ ಪುನಃ ಅದೇ ಕಾಲನ್ನು 
ಜಾಗ್ರತೆ ಎರಡು ಗೇಣು ಹಿಂದಕ್ಕಿರಿಸಿ ನೆಗೆದಂ ಸ್ವಭಾವವಾಗಿ ನಿಂತು 
ಕೊಂಡು ಹೆದರಿಕೆಯಿಂದ ಕೂಡಿರುವಂತೆ ಹಿಂದಕ್ಕೂ ಮಂಂದಕ್ಕೂ 
ಅನೇಕಾವರ್ತಿ ಚಲಿಸುವುದು” (ಲಾಸ್ಕರಂ. ೩೧೬ ಗೆದ್ಯಾನುವಾದ): ಮಿಸು 
ಗುವ ಸಮಪಾದಂ ರಂಜಿಸುತ್ತಿರ್ಟ ಸ್ಥಿತಾವರ್ತ ಶಕಟಾಸ್ಯಂಗಳ್‌ ಪಸರಿಪ 
ಏಚ್ಯವೆಯಧ್ಯರ್ಧಿ ಸಮಂತಾ ಜಾಷಗತಿಯುಮಂಬುಜಗಂಧೀ (ಅಸಸ್ಕರೊ. 
೬-೨). [ ಚಾಷ * ಗತಿ) 
ಚಾಸರಾಳ್‌ (ನಾ). ಒಂದು ಊರಿನ ಹೆಸರಂ (?): ಶ್ರೀ ಚಾಸರಾಳ 
ಪೊನ್ನಾಕವಳಿಗೆ ಕಾಳಮ್ಮನ್‌ ಮಾನ್ಹಳಿ : ಬೀರಿಯದುಳ್ಳೆ ಬಲವೆಮ್ಬರಸರ 
ಕಾಳೆಗದುಳ್ಳೆ ಎಚ್‌ದು ಸೆತ್ತೆನ್‌ (ಎಳ. ೩೪1, ತುಮಳೂ. ೦೦೦-೦ ; 766). 
[?.] 


111, ೬೪-೦೫: 


ಚಾಹಡ "ಚಹಡ' ನೋ. 

ಚಾಹಿಯ (ನಾ). ಛತ್ರಿ ಹಿಡಿಯಂವವನು (7) : ಸಿಡಿದು ಕರ್ಣನ ತಲೆ 
ಧರಿತ್ರಿಗೆ ಕೆಡೆಯೆ . . . ಹಡಪಿಗರು ಚಾಮರದ ಚಾಹಿಯರೊಡನೆ ನೆಲ 
ಕುರುಳಿದರು (ಕುವ್ಕಾಶೆ. ೦-೮). [<ಪ್ರಾ. ಛಾಹಿ, ಛಾಹಿಯಾ - ನೆರಳು] 

ಚಾಹುಲ್ಲು.(ನಾ). ಶುಂಠೀಹಂಲ್ಲು; “ಭೂತೃಣಾ? (ಪಂಡಿತ). [?1 


ಚಾಳ ೨೮೧೧ ಚಾಳೀಸು 


ಚಾಳ, ಚಾಳು, (ನಾ).(ಉಕ) ಒಂದೇ ಬಗೆಯ ಮನೆಗಳ ಸಾಲು; ಹಲವು 
ವಂನೆಗಳನ್ನೊಳಗೊಂಡ ವಠಾರ: ಗಿರಣಿಯ ಕೂಲಿಕಾರರು ವಾಸಿಸುವ 
"ಚಾಳ 'ದಂಥ ಓಣಿ (ಮೋಹಲ. ೪೫೯): ದೊಡ್ಡ ದೊಡ್ಡ ಚಾಳಗಳನ್ನು 
ಕಟ್ಟಿಸುವವರು . . . ಗಿರಣಿಯ ಮಾಲಕರು ನಿಮ್ಮ ಕಣ್ಣ ಕಕ್ಷೆಯಲ್ಲಿ 
ಬರದಿರುವದು ವಿಚಿತ್ರವಾಗಿದೆ (ಮಕ್ಕೆಮ. 3೨೧). ಚಾಳ: ಆ ಚಾಳು 
ಗಳನ್ನು ನೋಡಿ ಪಾರಿವಾಳಗಳನ್ನಿಡುವುದಕ್ಕೆ ಮಾಡಿದ ಪೆಟ್ಟಿಗೆಯ 
ನೆನಪಾಯಿತು ಶಾಮಣ್ಣನಿಗೆ (ಮೂರಾಲ. ೯೬); ನಮ್ಮ ಚಾಳಿನ ಬಾಡಿಗೆ 
ಎಷ್ಟು ವಸೂಲಾಯಿತು (ಪರಿಲ. 6): ಮಳೆಗಾಲದಲ್ಲಿ ಚಾಳಿನಲ್ಲಿರುವವರ 
ಬವಣೆ ಹೇಳತೀರದು (ಸಾವಿಉ. ೧). [+ ಮರಾ. ಚಾಳ್‌./ಸಂ. ಶಾಲಾ) 

ಚಾಳಂಕಿ (ಚಿಂಳಂಂಕಿ' ನೋ. 

ಚಾಳಕ, /ಚುಲಕ' ನೋ. 

ಚಾಳಕ್ಕ , ಚಾಳ್ಯ (ಗು). ೧. ತುಂಟತನದ ; ಧೂರ್ತತೆಯುಳ್ಳ ; 
ಕುಟಿಲವಾದ :(೪).(ನಾ). ೨. ತಂತ್ರಿ; ಉಪಾಯಗಾರ ; ಧೂರ್ತ ; 
“ ಹಂಚಿಕೆಯುಳ್ಳವ, ಕಿಡಿಗೇಡಿ” (ಜಾನಕೋ. 8೬): ಸರಡುಪತ್ರದ 
ಲಾಳು ಗೊಂಬಗಡ ನಮ್ಮನೀ ನರೆದಲೆಯಚಾಳಕನೆನುತ ಕೋಪಿಸಿದ 
ಸೌಂದರಕುವರನಾ ವಿಪ್ರನ (ಸೌಾಂದಪು. ೩-೯); ಚಾಳಕನ ನಗೆನುಡಿಯು 
ಮಾಳಿಗೆಯು ಮುಖಿ ದಂತೆ ಬಾಳು ಉಳ್ಳವರ ಬಿಜು ನುಡಿಯು 
ಬೀಳ್ವನೆಯು ಏಳಿಗಾದಂತೆ (ಸರ್ವಜ್ಞ. ೧೩೪೯). ಚಾಳ್ಯ: `ಚಾಳ್ಯತನ' ಪರಾ. 

[ «ಹಿಂ. ಚಾಲಕ) 

ಚಾಳಣಿ (ನಾ). ಎ ಚಿಂಲನಿ : ಆ ಡಬ್ಬಿ ತಳದ ತಗಡಿನೊಳಗ ಎಷ್ಟು ಚಾಳಣಿ 
ಆಗಬಹುದಂತ ಅನ್ನಿ ಸತದ ನಿನಗ? (ಪ್ರಪಾತ. ೪೨). [ ಸಂ. ಚಾಲನೀ] 

ಚಾಳನಿ "ಚಾಲನಿ' ನೋ. 

ಚಾಳಯಿಶು "ಚಾಳಿಸಂ,' ನೋ, 

ಚಾಳವಿಸು "ಚಾಲಿಸು' ನೋ. 

ಚಾಳಾಂಕಿ, ಚುಣಕಿ, ಚಾಣಕ್ಕಿ, ಚಾಣಾಂಕಿ, ಚಾಳಂಕಿ, ಜಾಣಾಂಕಿ (ನಾ). 
ಒಂದು ಬಗೆಯ ಪಕ್ಷಿ; ಮೈನಾಹಕ್ಕಿ ; ಸಾರಿಕೆ: ಜಯವಿಲ್ಲನ ಮುಂದೆ 
ಪೂಸರನನು ಪೊಗಳ್ವರು ಖೂಳರೆಂದು ಸಂತೋಷದಿ ಚಾಳಾಂಕಿ [ಪಾಕಾಂ 
ಜುಣಾಂಕಿ, ಡಾಣಾಂಕಿ, ಜಾಣ್ವಕ್ಕೆ]ಯುಲಿದವು (ಸೊಲಸೋ. ೩-೦೬); 
ಹಂಸೆಗಳಿಗಲಸಗಮನಂಗಳಂ ತೋಟುತೆಂ ಚಾಳಾಂಕಿಗಳಿಗೆ 'ನೀತಿಯನು 
ಸಿರುತೆ , . . ಬೆಲೆವೆಣ್ಣಳಿಸೆದಿರ್ದರು (ಜಿಲಪು. ೧೦-೪೦). ಚಾಣಕಿ : ಕಳಹಂಸೆ 
ನಲಿಯಲೊಪ್ಪದೆ ಸೋಗೆ ಕುಣಿಯೆ . . . ಗಿಳಿವಿಂಡುಗಳ ಮಾತು ಸೊಗಸೆ 
ಚಾಣಕಿಯೋದೆ (ಅಶಿಚಿಂ. ೧೪-೩೩). ಚಾಣಕ್ಕಿ : ಶುಕಸಾರಿಕುಭ್ಯಾಂ ವ ಗಿಳಿ 
ಯುಂ, ಚಾಣಕ್ಕಿಯುಮೆಂಬಿವಟ್‌ಂ (ನೀತಿವಾ. ೯-೩೩) ; ಹಿಂಬಿಯ ಬನ 
ದೊಳು ಹೆೊಂಬುಳ್ಳ ಚಾಣಕ್ಕಿಗಳಿರಾ ರಂಬಿ ಗಿರಿಜಮ್ಮನರಸಗ ಸೋ ಇಂದು 
ಧರಗ ತುಂಬಿದಾರೂತಿ ಬೆಳಗಿರೆ (ೋಳಗೀ. ೦೪). ಚಾಣಾಂಕಿ : ಮಿನ್ಬು 
ಲಿಗ ಮರಕುಟಕ ಚಾಣಾಂಕಿ (ರುಕ್ಮಾಂಗ. ೧೦-೩). ಚಿಎಳ೦ಕಿ : ಕೋಕಿಳಂಗಳ 
ರವದ ಕಹಳೆ ಚುಳಂಕಿ ಪಾಠಕರ ಕಳಕಳದಿಂದೆ ಪೊಅಮಟ್ಟನು. (ಜೆಬಪು. 
&8-೭) ; ಪಾರಿವಾಳದ ಪಕ್ಷಿ ಮಟ್‌ಹುಲ್ಲೆ ಚಾಳಂಕಿಗಳಾ ಸರಸಗೋಷ್ಟಿಗೆ 
ಸಲೆ ಹೇಮಪಂಜರದೊಳಿರಿಸಿ (ಜಿನರಾ. ೭-8೮). ಜಾಣಾಂಕಿ : ಅರಗಿಳಿ 
ಪಠಿಸಲಥೆನೈಸುವ ಜಾಣಾಂಕಿ . . . ನರ್ತಿಪ ನವಿಲು (ಶ್ರೀಪಾಲ. ೧-೨೪). 

[?) 

ಚಾಳಿ, "ಚಾಟ್‌? ನೋ. 

ಚಾಳ್ಕಿ "ಚಾಲು' ನೋ. 

ಚಾಳಿತನ (ನಾ). ದುರಭ್ಯಾಸ ; ಕೆಟ್ಟನಡತೆ : ಕಡಿಮೆ ಹೆಂಡಿರು, ಹದಿನಾರು 
ಸಾವಿರ ಮಂದಿ ಬಿಡು ನಿನ್ನ ಚಾಳಿತನವೆಂದ (ಕರ್ತ್ಶಾಕ. ೨೮೭). 

[ ಚಾಳಿಂ (ಆ ಚಾಲು) + - ತನ] 


6 


30 


46 


ಚಾಳಿಸ್ಕು, ಚಾಳಯಿಸು, ಚಾಳೈಸ್ಕು (ಕ್ರಿ). ೧. ಜರಡಿ ಹಿಡಿ; ಶೋಧಿಸು: 
ಹಳೆಯ ಗಂಟು ಗದಡಿಗಳನ್ನೆಲ್ಲಾ ಚಿಳಿಸಿ ಅದನ್ನು ಹುಡುಕಂಡಿಕೊಂಡನಾ 
(ಬೆಳಗು. ೨8); ಡಬ್ಬಿಯೊಳಗಿನ ಹಿಟ್ಟನ್ನು ಪರಾತಕ್ಕೆ ಚಾಳಿಸಿದನು (ಕಳ್ತಲ್ವ. 
3೨). ೨. ಸೋಲಿಸು; ಹಿಮ್ಮೆಟ್ಟಿಸು; ಓಡಿಸು: “ಚಾ [ಪಾಕಾಂ ೫೦] 
ಇಿಸಿತೆಂದು ಸೋಲಿಪುದು ” (ಕಬ್ಳಿಕ್ಕೆ. ೭೨); ವಿಜಯದ ಗುಡಿವಿಡಿಸಿ ಅರ 
ನೃಪರಂ ಭೇದಿಸಿ ಪಾಂಚಾಳರಂ ಚೌಾಳಿ[ಪಾಂ. ಚಾರಿ, - ಬಾರಿ] 
ಗಾಂಧರ್ವರಂ ವಿರಥ೦* ಮಾಡಿ (ಪಂಪಭಾ. ೬೩-೨೯ ವ); ಮಲ್ಲಶ್ರಮದೆ 
ಪೊಣರ್ದು ಗೋಪಾಲರಂ ಚಾ [ವಾಂ. ಜಾ]ಳಿಸುತ್ತುಂ (ಜಗವಿ. ೪-೩೮). 
೩. ಹೀಯಾಳಿಸು; ತಿರಸ್ಕರಿಸು: ಓರೊರ್ವರಂ ಡೊಕ್ಕರಿಸು 
ತ್ತೋರೊರ್ವರಂ ಚಾಳಿಸುವ ಪದದೋೊಳ್‌(ಜಗವಿ. ೬.೩೪); ಚೊಕ್ಕೆಯದಾಸೆಗೆ 
ಪೊಕ್ಕ ಮಲ್ಲನನಿಕ್ಕಿ ಮೆಟ್ಟಿ ವಜ್ರದ ಬಳ್ಳಿಯಂತೆ ಛಡಿಕೆಯೊಳ" ಬಿಗಿದು 
- ಚುಳಿಸಿ ನೂಂಕುವ (ಗಿರಿಕ. ೨-೧೦೫ವ). ೪, ಪೀಡಿಸು; ಕಾಡು: ಎಂದು 
ತನ್ನಟ್‌ಪನಡರೆ ಚಾಳಿಸಿ ನುಡಿದು ಪೋಗುತತ್ತಿ೦ (ಅನಂಪು. ೧೧-೯೩ ಪ): 
ತೆಗೆದೆತ್ತೆ ಬಾರದಿರೆ ಸಿದ್ಧನಂ ಚಾಳಿಸಲ್ಪಗೆದು (ಐಸೋಪು. ೧೦-೭೪) ; 
ಅಟ್‌ವುಗೇಡಿಂ ನಾಡೆ ನಿಮ್ಮವರಂ ಚಾಳಿಸಿದೆವು (ರಾಮಾಕ್ಕ. ೧೨೨-೪). 
೫. [ಸಂಗೀತ]. ರಾಗಾಲಾಪನೆಮಾಡು, -ಹಾಡು : ಸುಖಸುಧಾತಸ 
ದ್‌ .ಪರಿಷಜ್ಜನಂಗಳಂ ಮುಟುಗಿಸಿದತ್ತು ಚಾಳಿಸಿದ ರಾಗಮೆ ನಚ್ಚಿನ 
ಮಂಜುಘೋಷೆಯಾ 'ಆನಂಪು.೪-66). ಚಾಳೆಯಿಸು: ೨. ಚಾಳಯಿಸಿ 
ಕೊಂಡುಳಿದೆವಿನ್ನು ಬಾಳೆ ಸಾಕೆಮಗೆಂದು ಭೂಪರು ಚಾಳಿಸಿದೊಡ 
ಬಲೆಯರು ನಗುತಿರೆ ನಾಚಿ ತವಕದಲಿ (ಜೀವಂಕ. ೦೫-೨೬). ಚಾಳ್ಛೆಸ್ಕು: 
ಓ. ತಾತ್ಸಾರಮಾಡಂ ; ಬೇಸರಪಡು : ಪೇಳಲದಾರ ಜಿಹ್ವೆಗಸಾಧ್ಯ 
ರತ್ನದ ಮೇಳವಿದೆಲ್ಲಿ ಸಿದ್ಧಿಸಿತೋ ಚಾಳೈಸದೆ ಕೆತ್ತಿದನಾರೊ: ಕೆಲಸಿ 
ಯೆಂದಾಳೋಚಿಸಿದಳು (ಮೋಹತ. ೨೬-೨೯). [ ಇಜಾಲಿಸು] 

ಚಾಳಿಸು, "ಚಾಲಿಸು' ನೋ. 

ಚಾಳಿಸ್ಕು (ಚಾಳೀಸು' ನೋ. 

ಚಾಳೀಸ (ಚಾಳೀಸು' ನೋ, 

ಚಾಳೀಸಪತ್ರೆ ತಾಳೀಸಪತ್ರೆ' ನೋ. 

ಚಾಳೀಸು, ಚಾಳಿಸ್ಕು, ಚಾಳೀಸ, ಚಾಳೇಸ (ನಾ). ೧. ನಲವತ್ತು. ೨. 
ಸುಮಾರು ನಲವತ್ತರ ವಯಸ್ಸಿಗೆ ಉಂಟಾಗುವ ದೃಷ್ಟಿಮಾಂದ್ಯ ; 
ದೂರದ ವಸ್ತುಗಳು ಮಾತ್ರ ಕಣ್ಣಿ ಗೆ ಸ್ಫುಟವಾಗಿ ಕಾಣುವೆ, ಕಣ್ಣಿನ 
ಕಂಂದಂ : ವಯೋನುಗುಣವಾಗಿ ಮನುಷ್ಯನಿಗೆ ಚಿಳೀಸು (100g 8) 
ಬಂದಮೇಲೆ . . . ಓದುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕಾಗಿತ್ತು 
(ಶಿಲ್ಪನಾ. ೧೩೨). ೩. ಕನ್ನಡಕ; ಉಪನೇತ್ರ; ಸುಲೋಚನ: ಚಾಳೀಸು 
ಹಾಕಿ ಚೆರೂಟು ಸೇದುವ ಅಕಬರಬಾದಶಹನೂ . . . ಔರಂಗಜೇಬನೂ 
ಇತಿಹಾಸಕ್ಕೊಂದು ಹೊಸ ಮುಖವನ್ನು ತಂದು ಕೊಟ್ಟರು (ಗಾಳಿಪ. ೭೦); 
ಸರಿಯಾಗಿ ಕಾಣೋದಿಲ್ಲ ಅಂತಾನೆ 'ಚಂಳೀಸು' ಹಾಕೇನಿ (ಜಿಂದಂಟ: ೫೨): 
ಜೋಶಿಯವರು ಪುನಃ 'ಟಾಳೀಸನ್ನೂ ಮೂಗಿಗೇರಿಸಿದರು (ಜೀಟಿನಾ.. 7೪), 
ಚಾಳಿಸ್ಕು: (8. ಚಾಳೀಸ: ೨. ನಿನ್ನ ಕಣ್ಣಿಗೆ ಚಾಳೀಸ: ಹುಟ್ಟಿ (ಜನರ. 
೪-೨೭); ಏನೋ ಸಹಜವಾಗಿ ವಯೋಧರ್ಮದಿಂದುಟಾಗಿರುವ, ದೃಷ್ಟಿ 
ಮಾಂಡ್ಯವೆಂದೋ ಇಲ್ಲವೇ ಚಾಳೀಸವೆಂದೋ ಕಡೆಗಣಿಸುವುದುಂಟು 
(ನಿಮ್ಮದ್ಮ. ಕಜ). ೩, -ಚುಳೀಸ-ತಂತಿಯ ಬದಲು ತಂತುವನ್ನು ಕಟ್ಟಿ 
ಕೆ.ಂಡಿದ್ದ ಚಾಳೀಸವನ್ನು ಮೂಗಿನ ಮೇಲಿಟ್ಟುಕೊಂಡು ದಾರವನ್ನು ಕಿವಿಗೆ 
ಸುತ್ತಿದ್ದಾರೆ (ಸುವಸಂ. ೭೮6). ಚಾಳೇಸ: ೨; ಕಣ್ಣುಗಳಲ್ಲಿ ನೀರು: ಸುರಿ 
ಯಲು ಕಣ್ಣು ಚಾಳೀಸವಾಗಿ ವಿಕಾರವಾಗಿರಲು (ಅಕ್ಕಶೀ.4೮-೧೧). 

[ ಮರಾ. ಚಾಳೀಸ, ಟಾಳಿಸೀ; ಹಿಂ. ಚಾಲೀಸ್‌ /ಪ್ರ. 
ಚತ್ತಾಲೀಸ್‌./ಸಂ. ಚತ್ತಾರಿಂಶತ*) 
177 


ಚಾಳ್ಕು 


'ಚಾಳು, "ಚಾಳ' ನೋ. 
ಚಾಳ್ಕು "ಚಾಲು' ನೋ. 
ಚಾಳುಕ್ಯ "ಚಾಲಂಕ್ಕ' ನೋ. 
ಚಾಳುವ "ಸಾಳುವ' ನೋ. 
ಚಾಳೆಯ "ಚಳಯ್ಯ' ನೋ. 
ಚಾಳೇಸ "ಚಾಳೀಸು' ನೋ. 
ಚಾಳೈೆಸು, 'ಚಾಲಿಸು' ನೋ. 
ಚಾಳೈಸ್ಕು "ಚುಳಿಸ್ಕು' ನೋ. 
ಚಾಳೋಕ್ಯ "ಚಳುಕ್ಯ' ನೋ. 
ಚಾಳ್ಯ "ಚಾಳಕ್ಕ' ನೋ. 
ಚಾಳ್ಕತನ (ನಾ). ಧೂರ್ತತನ ; ಉಪಾಯಗಾರಿಕೆ : ಆರನೆಯ ಸೂಳಿ 
ನೊಳ್‌ ಚಾಳ್ಯತನದಿಂ ಕಳಿಂಗನಂ ಚೀನಹಮ್ಮಾರರಂ ಕೊಂದು (ಪರಕು. 
೩೭-೧೮): ಬೀಳ್ಕೊಟ್ಟರಾವು ಪೋಪೆವೆಂದಖಿಳ ಬಾಡಬರ್‌ ಚಾಳ್ಯತನ 
ದೀನತೆಯೊಳಭಿನವಿುಸಲ* (ಪರಶು. ೪೧-೨೦). 
[ ಚಾಳ್ಯ (< ಚಾಳಕ,) + - ತನ) 
ಚಾಟ್‌, ಚಾಳಿ (ನಾ). ನವಗ್ರಹಗಳಲ್ಲಿ ಒಂದು ; ರಾಹು: “ ಚಾಟ್‌ಎ 
ರಾಹು” (ಕಮರ. ಪರಿ. ೧); “ಚಾಟ[ಪಾಕಾಂ. ಜಾಳ]ಲರ್ವಟ್ಟೆವಾವೆನೆ 
ರಾಹು” (ಕಬ್ಮಮಂ. ೧೮): “ಚಾಟಿ್‌ನಲ್‌ ಚಾವೆ[ಪಾಕಾಂ. ಚಾಪ]ನಪ್ಪುದು” 
(ಸಂಜೀವ. 8). ಟೌಳಿ: ಅಕಟಿವನ ನೊಸಲಲ್ಲಿ ತಿಂಗಳಂ ಬರೆವೋಗಿ 
ಚಾಳಿಯಂ ಗೀಚಿದೆಯೊ (ಹೆಲೈರ. ೩೩-೧೪೨). 
[ದೇ.8 ಮಲ. ಟಾಟ?ಎಕೆಟ್ಟಗಳಿಗೆ ; ಕೆಟ್ಟಶಕುನ ] 
-ಚಿ (ಪ್ರ). ಒಂದು ತದ್ಧಿತ ಪ್ರತ್ಯಯ. *ಕುಡಿಚಿ' ಪರಾ. 
ಚಿಂಕಿಲು (ನಾ). ಸಣ್ಣಕೀಲು (?) : ವಜ್ರದ ಘಾಲಿಗೆ ವಜ್ರದ ಚಿಂಕಿಲು 
ವಜ್ರದ ನೊಗ ಹೊಮ್ಮಿಗಳು ವಜ್ರದಾಯುಧನ ವಾಹೆನದಂತೆ ವಾಜಿಯು 
ಪ್ರಜ್ವಲ ಸಾಲದಿದುರದ (ದೇವಾಂಪು. ೩-೧೭೪). (?) 
ಚಿಂಕು (ನಾ). ಒಂದು ಬಗೆಯ ಆಭರಣ : ವೀರಮುದ್ರಿಕೆ ಪಂಚಸರ 
ಗೌಳಸರ ಮುಕ್ತಾಹಾರ ಹೊಂಬಂದಿ ಚಿಂತಾಕು ತೋರಮೂಗುತಿ ಹೊನ್ನ 
ಕುಸುಮ ಚಿಂಕು ಕರ್ಣಪೂರ ಕೊರಲ ಕಂರಿಕೆಗಳ (ಕಾಂಕೀಠ. ೩-೭೦). 
[?] 
ಚಿಂಗಯ್ಯ (ನಾ). ಒಬ್ಬಾತನ ಹೆಸರು: ಚಿಂಗಯ್ಕನ ಚಾವಬ್ಬೆಯ ಮಗಂ 
ಪೋಟನಕಲ್ಲ (ಮಅರಿ. ೧೯೪೨, ೨-೭; 978 ?). ([ಚಿಂಗ್ಳ * ಅಯ್ಯ] 
ಚಿಂಚೆ, (ಜಾ). ಮೈವೆಂಲೆ ಚಂಕ್ಕೆಗಳಿರುವ ಎತ್ತು: ಕೆಲವ ಕೇಸಿಗ 
ನಿಜವ ಹೆಂಡ ಹಾರುವ ಚಿಂಚ ಮಲೆವ ಪುಲ್ಲೋರಿ. . . ಕಬ್ಬಸಿಗಳೊಳ 
ಗಾದ ಪಲವು ಪರಿಯೆತ್ತು ತೊಂಬತ್ತಾಆು ಲಕ್ಷ ಮೇಳೈಸಿ ಪಿಡಿದುವು 
ಗೆಲ್ಲಕೆ (ಸಂಗಿರಾ. ೩೬-೭): ಚಿಂಚವೆರಡೆತ್ತಾಗಿ ಸಂಚಿನ ಸೊಸೆಯಾಗಿ ಮಿಂಚಾಗಿ 
ಬರುವ ಮಗನಾದರಾ ಮನೆಗೆ ಲಂಚ ತಪ್ಪುವುದೆ (ಸರ್ವಜ್ಮ. ೦೭೩೪). 
ಚಂಚ್ಯ (ನಾ). ಹುಣಿಸೆಮರ : ಬದರಿಯ ಫಲಮಂ ಮೇಣ್‌ ಚಿಂಚದ 
ಚಿಗುರಿಂ ಕೂಡಿ ಪುದಿದ ಸಜ್ಜಿಗೆಯಿಂ ಮಾಡಿದ ಸೇವೆಗೆಯಂ (ಲೋಳೋಪ. 
6-೧೩): ಕನಕಮಂಡುಕ ಮತ್ತ ಕಮಠ. ಕಲ್ಪೇಂದು ಚಂದನ ಚಿಂಚ 
ವಂಧು ಶೃಂಗ ಕಡವ ಪೂರುಷ ಶೇಷವೃಕ್ಷಂಗಳು (ಮದೇಪು. ೩೦-೧೩). 
[ಜೇ.8 ತಮಿ. ಚಿನ್ತ ; ತೆಲು. ಚಿಂತ; ಕೊಲಾ. ಸಿಂತಾ: 
ನಾಯ್ಕಿ. ಶಿತ್ತ ; ಗೊಂಡಿ. ಸಿತ್ತಾ./ಸಂ. ಚಿಂಚಾ) 
ಚಿಂಚಕ (ನಾ). ಒಂದು ಬಗೆಯ ಮರ: “ ಲವಣಕಿಂಶುಕಃ-ಕಂಗುಂಗೆ, 
ಚಿಂಚಕ ” (ಓಸಧಿ. ೧೪೨). (?] 


ಚಿಂಚಗ (ನಾ). ಒಂದು ಬಗೆಯ ಗಿಡ ; ಕೆಂಪು ಗೋರಂಟೆ : “ಕಿಂಕಿರಾತಃ. 


-ಹೊಂಗೋರಟಿ, ಚಿಂಚಗ ” (ಓಷಧಿ. ೩೩). [?) 


೨೮೧೨ 


46 


ಚಿಂತನೀಯ 


ಚಿಂಚಪಟ್ಟಿ (ನಾ). ಒಂದಂ ಬಗೆಯ ಕೊರಳಿನ ಆಭರಣ ; ಹಂಣಿಸೆ ಎಲೆ 
ಆಕಾರದ ಪದಕಗಳುಳ್ಳ ಸರ : ನೇತ್ರಾವಳಿಯ ಸೀರಿ ಮಿಶ್ರಿ ಗಂಗಮ್ಮ 
ಉಟ್ಟು ನಕ್ಷತ್ರಮಾಲೆ ಚಿಂಚಪಟ್ಟಿ ಮುಗಬೊಟ್ಟು ಕರ್ತುವಿನ ಕಾರ್ಯಕ್ಕೆ 
ತೊಡಗಿದಳು (ಸಿದ್ಧಪು. ೧೯-೯೮). [“ಮರಾ, ಚಿಂಚಪಟೀ, ಚಿಂಚವೇಟೀ] 

ಚಿಂಚಿಲ (ನಾ). ಒಂದಂ ಊರಿನ ಹೆಸರು; P ಈಗಿನ ಗದಗ ತಾಲೂಕಿನ 
ಚಿಂಚಲಿ: ಚಿಇತ್ತಿಲದಯ್ವತ್ತಜುವರುಂ ಮಹಾಜನದ ಕಾಲಂ ಕಟಿ 
ಕೊಟ್ಟು (ಸಇಇಇ. ೫1-1, ೦೩-೨; 871): ಚಿಂಚಿಲಗ್ರಾಮಸ್ಕ (ಎಇ. 1%, 
೨೦೭೬-೨೪ ; 982): ಅದಆ್‌ಂ ಮೂಡಣ ಚಿಂಚಿಲ ಅಕ್ಕಸಾಲೆಯ ಕೆಯಿಂ 
ಮೂಡಲು ಮತ್ತರು ೧ (ಸೌಇಇ. ಸಸ, ೨೨೧-೩೯: 1289). [7]. 

ಚಿಂಚು (ನಾ). ಒಂದು ಬಗೆಯ ಸಸೃ (7): ` ಚಿರುಂಡಿ ಚಿಂಚು” 
(ಅಕಾನಿ. ೦೦-೨೭). [?) 

ಚಿಂಚೆ (ನಾ). ಮೈಮೇಲೆ ಚುಕ್ಕೆಯನ್ನು ಉಳ್ಳ ಹಸು: ಭೃಂಗೆ ಚಿಂಚೆ 
ಎಂಗೆ ಹಂಡೆ ಶೃಂಗಿ ಕೃಷ್ಣೆ ರಂಗು ಮುತ್ತೆ ಹಿಂಗಳೆ ಹೇಮಾಂಗಿಯೆಂದು 
ರಂಗ ಕರೆದನು (ಪ್ರಸಛಾ. ೩೧-೬). ([ಚಿಂಚ್ಯ * -ಎ್ಯ) 

ಚಿಂಚೆಗ (ನಾ). ಒಂದು ಬಗೆಯ ಗಿಡ : ಚಿಂಚೆಗದ ಸೊಪ್ಪನು ಎಳ್ಳೆಣ್ಣೆ 
ಯಲ್ಲಿ ಎಳವದನಾಗಿ ಹುರಿದು ವಣಗಿಸಿ ಪುಡಿಮಾಡಿ (ಸಕವೈ. ೦೯೪). 

[?] 

ಚಿಂಡೆ (ನಾ). ಒಂದಂ ಬಗೆಯ ಸಸ್ಯ : 
೨೦-೩೫೮). 7?) 

ಚಿಂತಕ (ನಾ). ಯೋಚಿಸುವವನು ; ಯಾವುದಾದರೂ ವಿಷಯವನ್ನು 
ಚಿಂತಿಸಂವವನು : “ಧಾತಾ, ಧ್ಯಾಃ, ಧ್ಯಾಯಕಃ-ಈ ೩ ಚಿಂತಕಂ” 
(ಕಾಶಳೃ. ೭೩). "ಹಿತಚಿಂತಕ' ಪರಾ. [ಸಂ.] 

ಚಿಂತಕುಂಟೆ (ನಾ). ಒಂದು ಊರಿನ ಹೆಸರಂ: ಚಿರಂಪಿಯು ಚಿನ್ನಕುಣ್ಟೆಯು 
ಚಿಜ್‌ಯವೊಟಲು ವುಳುವಟ್ಟು ನಾಲ್ಕೂರುಮಿಟ್ಟು ನಡೆದ ಕೆಲ್ಲಿಗೊಡಂಗೆ 
ಯೊಡ್ಡಿ ನ ಕೆಟಗೆ (ಸೌಇಇ. 1೫-1, ೨೬-೦೦; 960). 

[ಚಿಂತ್ಯ * ಕುಂಟೆ ) 

ಚಿಂತನ (ನಾ). ೧. ಯೋಚನೆ ; ಆಲೋಚನೆ : ಗುರುತತ್ವಟಿಂತನವದು 
ಗುರುಧ್ಯಾನ (ಅಸಪು. ೩೯-೨೪); ವಿಷಯಗಳ ಚಿಂತನದಿಂದ ಮನುಷ್ಯನಿಗೆ 
ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ (ಧರ್ಮಸಾ, ೦೩೨). ೨. ಧ್ಯಾನ: 
ಭವದಂಘ್ರ), ಚಿಂತನಮೆ ಕೇಳ್‌ ಕೈವಲ್ಯಲಕ್ಷ್ಮೀಸುಖೋತ್ಸವಮಂ 
ಸಾರ್ಚುವ ದೂತಿ (ಕಬಶಂ. ೩-೩೨). [ಸಂ.] 

ಚಿಂತನಪರ (ಗಂ). ಚಿಂತನದಲ್ಲಿ ಆಸಕ್ತವಾದ ; ಯೋಚನೆಯನ್ನು 
ಅವಲಂಬಿಸಿದ : ಒಂದೊಂದು ಶಬ್ದವೂ ಸ್ಫೂರ್ತಿಯ ಒಂದೊಂದು 
ಕುಡಿಯಾಗುತ್ತದೆ . . , ವಿಚಾರಿತ ರಮಣೀಯ ಇಲ್ಲವೆ ಚಿಂತನಪರ 
ಶೈಲಿಯಾಗುತ್ತದೆ (ನವ್ಯಕಾ. ೩೩). [ ಸಂ.) 

ಚಿಂತನಶೀಲ (ಗು). ಎ ಚಿಂತನಪರ: ಅವರು ತುಂಬ ಚಿಂತನಶೀಲ ಕವಿಗಳು 
(ಕೊಂ). [ಸಂ.] 

ಚಿಂತನಾಂಶ (ನಾ). ೧. ಯೋಚಿಸಲು ಯೋಗ್ಯವಾದ ಭಾಗ. ೨. 
ಯೋಚನೆಯ ಅಂಶ : ಯೋಚನಾಭಾಗ : ನನ್ನ ಈಗಿನ "ದರ್ಶನ'ಕ್ಕೆ 
ಒಪ್ಪುವ ಭಾವಾಂಶ ಚಿಂತನಾಂಶ ಕಲ್ಪನಾಂಶ ರೂಪಾಶಂಗಳಲ್ಲಿ ಎರಕ 
ಹೊಯ್ದು ಅದನ್ನೊಂದು ಹೊಸಕೃತಿಯಾಗಿಯೆ ಮಾಡಿದ್ದೇನೆ (ಕಂದ್ರಸ. 
19, ಮುನ್ನುಡಿ). [ಚಿಂತನ ೬ ಅಂಶ) 

ಚಿಂತನೀಯ (ಗು). ೧. ಆಲೋಚಿಸತಕ್ಕ; ಯೋಚಿಸಬೇಕಾದ: 
ಯೋಚನೆಗೆ ಯೋಗ್ಯವಾದ. (ನಾ). ೨. ಯೋಚಿಸತಕ್ಕುದು : 
ಯೋಚನೆಗೆ ಯೋಗ್ಯವಾದುದು: ಈ ವಿವರಣೆ ಚಿಂತನೀಯವಾಗಿದೆ 

[ಸಂ.] 


ಚಿಂಡೇ,. ಹೊಂಡೇಮರ (ಮೈಔಗಿ. 


(ದ್ರಾವಿವಿ. ೧೨೬). 


ಚಿಂತನೆ ೨೮೧೩ 


ಚಿಂತಾಮಣಿ 


ಚಿಂತನೆ (ನಾ). ೧. ಎ ಚಿಂತನ ೧: ಅಕ್ಷರ . . . ಚಿಂತನೆ... ಇವೆಲ್ಲವ 
ಕಲಿತಡೇನೋ ಚೌಷಪ್ಪಿ ವಿದ್ಯಾಕಳಾವಿದನೆನಿಸಿಕೊಂಬನಲ್ಲದೆ ಲಿಂಗವಂತನೆನಿಸಿ 
ಕೆೊಂಬುದಿಲ್ಲ (ಮಡಿಮಾ. ೪೩-೬೧); ಈ ಎರಡು ಅನುಭವಗಳ ತಾರತಮ್ಮದ 
ಚಿಂತನೆಯನ್ನು ಪದ್ಯರೂಪದಲ್ಲಿರಿಸಿದ್ದಾರೆ (ಸೌಂದಸ. ೩3೩); ತಾವು ಹೇಳಿದ 
ಸಂಗತಿಯನ್ನೆಲ್ಲ ಇನ್ನೊಮ್ಮೆ ಚಿಂತನೆ ಮಾಡುತ್ತೇವೆ (ಮುಂಬಯಿ. ೪-೯೩). 
೨. ಧ್ಯಾನಿಸುವುದು: ಎಜಗಿ ನೋಡುವುದೊಂದಜಲಿ ಎರಡಲಲಿ 
ಚಿಂತನೆ, .. ಮೇಣ್‌ ಹತ್ತಅಲಿ ಮರಣ ಇವು ದಶಾವಸ್ಥೆಗಳಿನಲು 
(ಬಸಪು. ೩೫-೩೨): ಮನೆಯಲ್ಲಿ ಕೂತುಕೊಂಡು ಇದೇ ರೋಗದ ಚಿಂತನೆ 
ಮಾಡಿದರೆ ಒಳ್ಳೆಯದಲ್ಲ ಎಂದು ಕಳುಹಿಸುಶ್ತಿದ್ದೆ 
(ಮನೋನಂ. 63). [ಸಂ. ಚಿಂತನಾ) 

ಚಿಂತನೆಗೊಳು (ಕ್ರಿ). ಆಲೋಚನೆಗೆ ಒಳಗಾಗು ; ಯೋಚನಾಪರ 
ನಾಗು; ಚಿಂತೆಮಾಡಂ : ಜನದೀಕ್ಷೆಗೆಳಸಿ ತಂದೆಗೆ ಪೇಳಲಂಜಿ ಚಿಂತನೆ 
ಗೆೊಳುತೆಯ್ತಂದರಾಗ (ಛರಕ. ೪೩-೩೯). [ಚಿಂತನೆ--ಕೊಳು( ಆಕೊಳ್ಳ್‌)) 

ಚಿಂತಾಕ "ಚಿಂತಾಕು' ನೋ. 

ಚಿಂತಾಕು, ಚಿಂತಾಕ (ನಾ). ೧. ಕೊರಳಲ್ಲಿ ಧರಿಸಂವ ಒಂದು ಬಗೆಯ 
ಆಭರಣ ; ಅಡ್ಡಿಕೆ ; ಹುಣಿಸೆಯ ಎಲೆಯ ಆಕಾರದ ರತ್ನಗಳನ್ನು 
ಕೆತ್ತಿರುವ ಆಭರಣ : ಕಾಂತನ ಮುಖಕೆ ಕಾಂತಿಯನೀವುದೊಂದು 
ಸುಕಾಂತ ಚೆಂತಾಕನಂಗನೆಗೆ ಕಾಂತೆಯರೆೊಲಿದು ಕಟ್ಟಲು (ಅಂಜದೆ. ೮-೫೪); 
ಮೂಕುತಿ ಮುತ್ತಿನ ಸರ ಕರ್ಣಪತ್ರ ಚಿಂತಾಕು ನೇವಳ ಲುಳಿ ಪದಕ 
1ಫರಡ. ೩೧-೪೩): ವಜ್ರದ ಚಿನ್ನದ ಚಿಂತಾಕು (ಸಿದ್ಧಪು. ೦೯-೭೨); 
ಚಿಂತಾಕು ಇಟಗೊಂಡು ಚಿಪ್ಪಾಡಿ ಬಳಿವಾಕಿ ಚಿಂತಿಲ್ಲ ಏನ ನಿನಗಷ್ಟು 
ನಿಮರಾಯ ಅಲ್ಲೊಬ್ಬ ಕೂಡ ನಗುತಿದ್ದ (ಕನ್ನಡಾ. ೩೮). ವಿ. ಒಡ್ಕಾಣ; 
ನಡುಪಟ್ಟಿ ; ಡಾಬು : ತೂಕದ ಮೊಲೆಗಳ ಬಡನಡು ತಾಳದೆಂದಾ 
ಕಾಂತೆ ಚಿನ್ನದ ಕಟ್ಟಾ ಜೋಕೆಗೈದಳೊಯೆನೆ ನವರತ್ನಮಯದ ಚಿಂತಾಕು 
ತೋಟಿಾತು ನಡುವಿನೊಳು (ಧರಣ. ೪೦-೩೭ ; ಪದಕ ಕೊರಲ ಪಂಚಸರ 
ನಾನಾರತ್ನ ಪುದಿದ ನಡುವಿನ ಚಿಂತಾಕು . . . ಸುದತಿಯೊಳೊಂದಿ 
ಮೆಟ*ದುವು (ರಾಮವಿ. ೭-೬೨): ಚಿಂತಾಕ : ೧. ಕಾಂತಾಕಚಭಾರದಿಂದೆ 
ನುಣ್ಣೊರಲು ಮುಂದೆಂತಹುದೆಂದು ` ಸಂದೆಗದೆ ಸಂತತ ಬಣ್ಣಗಲ್ಲುಗಳ 
ಕೇವಣಿಸಿರ್ದ ಚಿಂತಾಕ ಬಲುಹನಿಕ್ಕಿದರು (ಮೋಹತ. ೨೩-೩೮); 
ಪರದೈವ ಹರಿಯೆಂಬೊ ಮುತ್ತಿನ ಮೂಗುತಿಯು ತರಣಿ ಭಾಸನೆಂಬೊ 
ಮುತ್ತಿನ ಚಿಂತಾಕ (ವಿಸಾಸು. 89-8); ಸರ ಮುತ್ತು ಚಿಂತತಿಕ ಸರಿಗೆ 


ಚಿಂತಾಕುಲಿತ (ನಾ). ಚಿಂತೆಯಿಂದ ವ್ಯಗ್ರನಾದವನು ; ಚಿಂತಾಕ್ರಾಂತ 
ನಾದವನಂ : ಚಿಂತಾಕುಲಿತನನಾಟ್‌ಸುವಂತಿರೆ . . . ಪರ್ಣಕುಟೀರಾತಂ 
ರಮಂ ಪೊಕ್ಕು (ಕಾದಂಉ. ೭೦೦). (ಸಂ. (ಚಿಂತಾ + ಅಕುಲಿತ) ] 

ಚಿಂತಾಕುಳ " ಚಿಂತಾಕುಲ' ನೋ. 

ಚಿಂತಾಕುಳತೆ « ಚಿಂತಾಕುಲತೆ ' ನೋ. 

ಚಿಂತಾಕ್ರಾಂತ (ಗು). ೧. ಚಿಂತೆಗೊಳಗಾದ ; ಚಿಂತೆಯಿಂದ ತುಂಬಿದ. 
(ನಾ). ೨. ಚಿಂತೆಯಿಂದ ಕೂಡಿದವನು ; ವ್ಯಥೆಗೆ ಒಳಗಾದವನು : 
ಆ ಪಾರ್ವಂಗೆ ಮಕ್ಕಳಿಲ್ಲದಿರೆ ಪೆಂಡಿತಿಯುಂ ತಾನುಂ ನಿಚ್ಚನಿಚ್ಚಲುಂ 

_ ಚಿಂತಾಕ್ರಾಂತರಾಗಿರ್ಪರ್‌ (ಜೀವಸಂ. ೩೭-3೨ ವ) ; ಲಕ್ಷ್ಮಣ . . .ಮೂರ್ಹ್ಯ 
ರಿಗೊಡೆಯ ನೀನೆನುತೊಲಅಲಿ ಪೊಡವಿಗೆ ಕೆಡೆದು ಹೊರಳಲು ರಾಮ 
ಚಿಂತಾಕ್ರಾಂತನಾಗಿರ್ದ (ಉೌಶಿರಾ. ೪೩-೩೬). [ಸಂ. (ಚಿಂತಾ « ಆಕ್ರಾಂತ)] 

ಚಿಂತಾಕ್ರಾಂತೆ (ನಾ). ಚಿಂತೆಯಿಂದ ಕೂಡಿದವಳು : ತನಗೆರಡಿಲ್ಲದೋಪನ 
ವಿಯೋಗದೊಳ್‌ ಚಿಂತಾಕ್ರಾಂತೆಯಾಗಿರ್ದ ಕೆಳದಿಗಿಂತೆಂದಳ" (ಕಾಂತಿಪು. - 
೮-೧೦೬); ಕಾಂತೆ ತಾಂ ಸುತರಿಲ್ಲದಿರ್ದಡನಂತ ಚಿಂತಾಕ್ರಾಂತೆಯಾಗುತೆ 
ತೂಂತು ನೋಂಪಿಗಳಂ ಪಲವನುಆ್‌ ನೋಂತು ಬೇಸತ್ತು (ಬಸಪು. ೨-೪೮). 

[ ಸಂ. ಚಿಂತಾಕ್ರಾಂತಾ (ಚಿಂತಾ * ಆಕ್ರಾಂತಾ) ] 

ಚಿಂತಾಪಕ (ಗು). ೧. ಯೋಚನೆಯಲ್ಲಿ ಆಸಕ್ತವಾದ ; ಚಿಂತನೆಯಲ್ಲಿ 
ವಂಂಳಂಗಿದ. ೨. ದ್ಯಾನದಲ್ಲಿ ತೊಡಗಿರುವ ; ಧ್ಯಾನಮಗ್ಗವಾದ. 
(ನಾ). ೩. ಚಿಂತನೆಯಲ್ಲಿ ವಂಳುಗಿದ ವ್ಯಕ್ತಿ ; ಆಲೋಚನಾಶೀಲ : 
ವಿಜ್ಞಾನಿಗಳು ಸಾಮಾನ್ಯವಾಗಿ ಚಿಂತಾಪರರಾಗಿಯೇ ಇರುತ್ತಾರೆ (ರೂಡಿ). 

[ಸಂ. (ಚಿಂತಾ + ಪರ) ) 

ಚಿಂತಾಪರವಶತೆ (ನಾ). ಚಿಂತೆಯಿಂದ ಮೈವಂರೆಯಂವಿಕೆ : ಚಿಂತಾಪರ 
ವಶತೆಯಿನಿನಿಸಂ ತಡೆದಿದಿರೇಟಿದಾತ್ಮ ಪರ್ಯಂಕದೊಳಾ ಕಾಂತಂ ಕುಳ್ಳಿರೆ 
(ಪುತ್ಕಪು. 8-೬೬)... ಸಂ. ಚಿಂತಾಪರವಶತಾ(ಚಿಂತು + ಪರವಶತಾ) 1 

ಚಿಂತಾಭರ (ನಾ). ಯೋಚನೆಯ ಹೊರೆ; ಚಿಂತೆಯ ಆಧಿಕ್ಯ: 
ಆಕ್ರಾಂತಚಿಂತಾಭರಸ್ತಿಮಿತ ಗಾತ್ರೆಯುಂ . . . ಆಗಿರ್ಪಿನೆಗಂ (ಜಂದ್ರಪು. 
೩-೩೦ ವ). [ಸಂ. (ಚಿಂತಾ * ಭರ) 

ಚಿಂತಾಮಗ್ನ (ಗು). ೧. ಚಿಂತೆಯಲ್ಲಿ ಮುಳುಗಿದ. (ನಾ). ೨. ಚಿಂತೆ 
ಯಲ್ಲಿಯೇ ಮಂಳಂಗಿರುವವನು: ಮುಕುಂದರಾಯರು . . . ಹುಬ್ಬು 
ಗಂಟಿಕ್ಕಿ ಚಿಂತಾಮಗ್ನರಾಗಿದ್ದಾರೆ (ವೀರಯೋ. ೨). [ಸಂ. (ಚಿಂತಾ * ಮಗ್ನ)? 

ಚಿಂತಾಮಣಿ (ನಾ). ೧. ಸ್ವರ್ಗಲೋಕದ ಒಂದು ದಿವ್ಯರತ್ನ ; ಬೇಡಿದಂ 


(ಕೈ? 


ಲಾ 


ಕೆಲಸಕ್ಕೂ 
10 


30 


ತಾಯಿತ ಮುತ್ತು ಮೆರೆವ ಯೇಕಾವಳಿಯಂ (ಶ್ರೀಕ್ಮಪಾ. ೦೨); 
ನನಗೊಂದು ಚಿಂತಾಕವು ಬೇಕಾಗಿರುವುದರಿಂದ ನಮ್ಮ ತಂದೆಯು ... 
ಪೇಟೆಗೆ ಹೋಗಿದ್ದಾನೆ (ತೊಳೆಮು. ೭೯). 

[ ದೇ.8 ತಮಿ, ಚಿನ್ನಾಕ್ಕು ; ತೆಲು, ಚಿಂತಾಕು./ಮರಾ. 

ಚಿತ205*, ಚಿತಾಕ* ] 
ಚಿಂತಾಕುಲ, ಚಿಂತಾಕಂಳ (ಗು). ೧. ಯೋಚನೆಯಿಂದ ಕಲಕಿದ; 
ವ್ಯಸನದಿಂದ ಕೂಡಿದ ; ಚಿಂತೆಯಿಂದ ವ್ಯಗ್ರವಾದ. ಚಿಂತಾಕುಳ : 
(ನಾ). ೨. ಚಿಂತೆಗೆ ಒಳಗಾದವನಂ ; ಚಿಂತಾಕ್ರಾಂತ : ಫಲುಗುಣನ 
ಪರಮವಿವೇಕವನು. ಪತಿಕರಿಸಿ ನೆಅಕಿ  ಚಿಂತಾಕುಳನ ಮಾಡಿದನು 
ಕೌರವರಾಯನನು ಭೀಷ್ಮ (ಕುವ್ಕಾಛೀ. ೧೦-೨೮). 
[ಸಂ. (ಚಿಂತಾ ೬ ಆಕುಲ) 
ಚಿಂತಾಕುಲತೆ, ಚಿಂತಾಕುಳತೆ (ನಾ). ಚಿಂತೆಯಿಂದ ವ್ಯಗ್ರವಾಗಿರುಎಕೆ,- 
ಪೀಡಿಸಲ್ಪಟ್ಟಿರುಎಕೆ. ಚಿಂತಾಕುಳತೆ : ಒಳಗೊಳಗಳಲ್ಲು ಚಿಂತಾಕುಳತೆ 
ಯನೊಳಕೊಂಡು ಬೇಡನಿವನೆನ್ನಿಂದಗ್ಗಳಿಸಿದನೆ (ಕಬಶಂ. ೪-೯೨). 
[ ಸಂ. ಚಿಂತಾಕುಲತಾ (ಚಿಂತಾ + ಆಕುಲತಾ) 


96 


40 


46 


ದನ್ನು ಕೊಡಬಲ್ಲುದೆಂದು ನಂಬಲಾದ ದೇವಲೋಕದ ರತ್ನ: 
ಅದರ್ಕೆ ಮುನ್ನ ಚಿಂತಾಮಣಿ: ಕಾಮಧೇನು ಸುರಭೂರುಹಮೆಂಬಿವನೇಕೆ 
ಮಾಡಿದಂ ತಾಮರಸೋದ್ಭವಂ (ಅಜಿಪು. ೧-೬೨); ಚಿಂತಾಮಣಿ ಬಂದಂತಿರೆ 

. . ಓಸಗೆಯಾಯ್ತರಮನೆಯೊಳ" (ಶುಷ್ಪಪು. ೦೩-೧೨೨) ; ತರುಗಳೊಳು 


ಕಲ್ಪುವನೀಜಂ . . . ರತ್ನನಿಕರದೊಳಗೆ ಚಿಂತಾಮಣಿಯ (ಐಸಪು. 
೩-೬೯); ಬೆಂತಾಮಣಿಗೆ ಕೈದುಡುಕಿ ಹರಳುತೆಕ್ಕೆಯಿದೆಂಬ ಪಾಪಿಗೆ 


ಪರಮಗುರು ನಾನಾದೆನ್ಸೆ (ಕುವ್ಕಾಭೀ. ೩-೬೯) ; ರಸದ ಬಾವಿಯು ಮನೆ 
ಮನೆಗಳಲಿ ಮಿಸುಪ ಚಿಂತಾಮಣಿಗಳಿರುತಿರೆ ಎಸೆವ ಪರುಷದ ಕಣಿಗಳಗ್ಗದ 
ವೀಧಿವೀಧಿಯಲಿ (ಳಾಶಿರಾ. ೩೯-೬). ೨. (ಆಲಂ) ತುಂಬ ಬೆಲೆಯಂಳ್ಳ 
ವ್ಯಕ್ತಿ ; ಶ್ರೇಷ್ಮವ್ಯಕ್ತಿ: ಸೋಬಾನಕ ನೀ ನಡಿಯೆ ಸೊಬಗಿನ ಚಿಂತಾ 
ಮಣಿಯೆ (ರೋಳಗೀ. ೦೦), " ದಾನಚಿಂತಾಮಣಿ” ಪರಾ. ೩೩ 
[ಸಂಗೀತ] ಒಂದು ರಾಗದ ಹೆಸರು : ಚಿಂತಾಮಣಿ, ಕಲ್ಲಡ . .. 
ಮುಂತಾದ ಕಷ್ಟ ರಾಗಗಳಲ್ಲಿ ಕೃತಿರಚನೆ ಮಾಡಿ ಶಾಸ್ತ್ರಿಗಳು ಆ ರಾಗಗಳ 
ಸ್ಪಷ್ಟ ಪರಿಚಯ ಮಾಡಿ ಮಾರ್ಗದರ್ಶಕರಾಗಿದ್ದಾರೆ (ಸಂಗೀಹಂ. ೨೯೪). 
[ಸಂ.] 


ಚಿಂತಾಯಕ 


ಚಿಂತಾಯಕ (ನಾ), ಭಕ್ತರ ಕ್ಷೇವಂವನ್ನು ಕುರಿತು ಯಾವಾಗಲೂ 
ಚಿಂತಿಸುತ್ತಿರುವವನಂ ; ವಿಪತ್ತನ್ನು ನಿವುರಣೆ ಮಾಡತಕ್ಕವನು : 
ಸಂತಸದಿ ಗುರುವಿನಡಿಗಂತಾಗ ಮೈಯಿಕ್ಕಿ ಚಿಂತಾಯಕನೆ ಮತ್ತದೆಂತೆಂದೆನೆ 
(ಮನೋವಿ. ೨-೪೦) ; ತಾಯನೆಗಲಿದ ಶಿಶುವಿನಂದದಿ ಬಾಯಬಿಡು 
ವಂತಾಯ್ತೆಲೇ ಚಿಂತಾಯಕನೆ ಬಿಡಬೇಡ ರಕ್ಷಿಸು(ಹರಿಸಾ. ೯9) ; ಇಂತಿ ವಷ್ಟಾ 
ದಶದೋಷಾ ಚಿಂಶಾಯಕಗಿಲ್ಲವದರಿಂದ ಸುಖವೆ ನಿರಂತರ ನಿಜದೊ 
ಳೊಪ್ಪಿಹುದು (ಧರಡ. ೬೬-೧೧೬) ; ಮುದದಿ ಚಿಂತಾಯಕಂ' ಅವರ ಚಿತ್ತ 
ಶುದ್ಧಿಯ ನೋಳ್ಪೆನೆಂದು ನಟೆಸಿದ ಸತ್ಯನೌ (ಪ್ರಥಂಪು. ೩-೧೫೭): ಚಿಂತೆ 
ಯನುಳಿದಾತನವನು ಚಿಂತಾರತ್ನ ಚಿಂತಾಯಕ ರಂಗಧಾಮ (ರತಸಾಂ. 
೫೮-೯೭). [ಸಂ.7 

ಚಿಂತಾರತ (ನಾ). ಮನಸ್ಸಿನಲ್ಲಿಯೇ ಒಡಗೂಡುವಿಕೆ ; “ಸಂಕಲ್ಪ 
ಸಮಾಗಮವು (ಕಾದಂಉ. ಅಡಿಟ) : ಕರ್ಣಪೂರೋತ್ಪಲದಿಂ ಚಿಂತಾರತ 
ಕ್ಯಾಟಿಸಿ. ಮಣಿಮಯದೀಪಂಗಳಂ ನಂದೆ ಪೊಯ್ವಳ" (ಕಾದಂಉ. ೩೩೯). 

[ಸ0. (ಚಿಂತಾ ೬ ರತ) ) 

ಚಿಂತಾರತಿ (ನಾ). ಯೋಚನೆಯಲ್ಲಿ ಆಸಕ್ತಿ : ಇವರಿರವಿನ ಚಿಂತಾರತಿ 
ನಿವಗೇಕೀ ಕ್ಷುಧೆಯನೀ ಪಥಶ್ರಮಮಂ ತೀರ್ಚುವ ಬಗೆಯಂ ಬೇಗಂ 
ಮಾಡುವುದು (ಗಿರಿಕ. ೯-೯೩). [ಸಂ. (ಚಿಂತಾ ರತಿ) ] 

ಚಿಂತಾರತ್ನ (ನಾ).ಎಚಿಂತಾವಂಣಿ ೧: ರತ್ನಂಗಳ ನಡುವಣ ಚಿಂತಾರತ್ನ 
ದಂತೆ .'. . ಗಿರಿರಂಜತನೂಜೆ ವಿರಾಜಿಸುತಿರ್ದು (ಗಿರಿಳ. ೪-೪೩ ವ); 
ಬಸವನೆಂಬ `ವಿನೂತ್ನ ಚಿಂತಾರತ್ನವಿರುತಿರಲು (ಬಸಪು. ೬೦-೮೪). 

[ಸಂ. (ಚಿಂತಾ + ರತ್ನ) ] 

ಚಿಂತಾಲು (ನಾ). ಒಂದು ಬಗೆಯ ಭಾರಮಾಪಕ ; ತೂಕದ ಪರಡಿ 
ಗಳಿಲ್ಲದ, ಬರಿ ಕೊಂಡಿಗಳಿಗೆ ಭಾರವನ್ನು ಅಳವಡಿಸಿ ತೂಕ ಮಾಡುವ 
ಒಂದಂ ಸಾಧನ. ಪಿ. ದೊಡ್ಡ ತಕ್ಕಡಿ : ಗೋಣಿಯ ಚೀಲದಂತೆ ಚಿಂತಾ 
ಲಿನಲ್ಲಿಟ್ಟು ತೂಗುವುದಕ್ಕಾಗುವುದಿಲ್ಲ (ನಿಬಂಧ. 11, ೨೧೩) ; ಆದಕ್ಕೆ ಶಿಬಿಯು 


೨೮೦೪ 


ತತ 
ಲಾ 


ಒಪ್ಪಿ ಚಿಂತಾಲನ್ನು ತರಿಸಿ (ವಡಛಾ. 6೪). ೩. “ಬಂಗಾರ-ಬೆಳ್ಳಿಗಳನ್ನು | 


ತೂಗುವ ಸಣ್ಣ: ತಕ್ಕಡಿ, ತರಾಜಂ” (ಕಸ್ತೂಕೋ. ೩೪೩); ತುಲಾ- 
ತ್ರಾಸು, ಚಿಂತಾಲು, ತಕ್ಕಡಿ, ತೂಗುಕೋಲು (ಸಿದ್ಧಾಂತಿ. ೨೩೭). 
[?] 

ಚಿಂತಾಲೋಲ .(ಗು), ೧. “ಯೋಚನೆಯಿಂದ ಕೂಡಿದ ವಂನಸ್ಸುಳ್ಳ ; 
ಆಲೋಚನಾ ಪರವಾದ. (ನಾ). ೨. ಚಿಂತೆಯಲ್ಲಿ ಮಂಳುಗಿದವನು: 
ಸೈಂಧವ ನು ಚಿಂತಾಲೋಲನಿರ್ದನು ಮರಣಜೀವನಜಾತಸಂಶಯನು 

[ಸಂ. (ಚಿಂತಾ * ಲೋಲ) ] 

ಚಿಂತಿ (ನಾ). ಒಂದು ಬಗೆಯ ಆಭರಣ ; ಚಿಂತಾಕು : ಎಡೆನರೆ ಬವರಿ 
ಮುತ್ತಿನ ಚಿಂತಿ ಕುಲ್ಲಾವಿ ಬೆಡಗುಗಿಣಿಸುತಿರಲೆಯ್ದಿ (ನಾಗಳು. ೨೯-೩೫). 

[ ಆಚಿಂತಾಕು./ತಮಿ, ಚಿನ್ನಿ 

ಚಿಂತಿತ(ಗು). ೧. ಯೋಚಿಸಿದ; ಆಲೋಚಿಸಿದ. ೨. ಸ್ಮರಿಸಿದ; ಎಣಿಸಿದ; 
ನೆನೆದ. (ನಾ): ೩. ಯೋಚನೆ. ೪. ಬಯಕೆ; ಇಷ್ಟಾರ್ಥ: ಇಂತೆಂದು 
ನುತಿಸಲಿಂದ್ರಂ `ಸಂತಸದಿಂ ಶಂಭುವೆಂದನೆಲೆ ಸುರನಾಥನೆ ಚಿಂತಿತಮನೀ 
ವೆನೀಗಳೆ ನೀಂ ತಳ್ಹ ದೆ ಬೇಡೆನಲ್ಕೆ ಕೈಮುಗಿದೆಂದಂ (ಹಾ ಲಾಸ್ಯ. 
೦-೨-೯೭). ೫. [ಸಂಗೀತ]ಸ್ಥ _ರದೋಷಗಳಲ್ಲಿ ಒಂದಂ : ಕಂಪಿತ ಚಿಂತಿತ 

- ಕಾಲಹೀನವೆಂಬ ಹದಿನೈದು ಸ್ವರದೂಷಣಂಗಳಂ ತೊಟದು (ವಿವೇಕ. 

೨೩೬). [ಸಂ.]- 

ಚಿಂತಿಸು (ಕ್ರಿ). ೧. ಯೋಚಿಸು; ಆಲೋಚಿಸು; ಭಾವಿಸಂ: ಮಾರ್ಗಗದಿತ 
ದೋಷಂಗಳುಮಂ ಚಿಂತಿಸಿ (ಕವಿರಾ. ೦-೪೭): ಧುರದೊಳ್‌ 

ನೆರೆದಿರೆಯುಂ ಕುಡುವ ಪೊ[ಟ್ತ ]1೮ಸೊಳ್‌ 


(ಕುವ್ಯಾದ್ರೋ. ೮-೩೮). 


ಮೂಜುಂ 


ಲೋಕಂ ಮೇರುವೆ 


40 


ಚಿಂತೆಗೆಯ್‌ 


ಮುಂದಿರೆಯುಂ ಬೀರದ ಬಿಯದಂತರಕ್ಕೆ ಕಿಟ್‌ದೆಂ ದು ಚಿಂತಿಪಂ 
ಪ್ರಿಯಗಳ್ಳಂ (ಪಂಪಧಾ. ೧-೪೮); ಮತಿಯಂ ಬಿಪ್ಪಂಡಿಪಳ್‌ ಲಕ್ಷಣಮನೆಣಿ 
ಸಳೌದಾರ್ಯಮಂಂ ಚಿಂತಿಸಳ್‌ (ಕಾರಂಪೂ. ೫೪6); ಚಿಂತಿಸಿದೊಡಲ್ಲದೀಯದು 
೦ತಾಮಣಿ (ಸಮಪ. ೩೯೪-೮ ಅನುಬಂಧ. 1); ಅಳಿಯನಳಿವನು ಹೇಳ 

ಬಾರದು ತಿಳಿಯಲಿದನಿನ್ನೆನು”್‌ ಚಿಂತಿಸಿ ನಳಿನಲೋಚನ ಬರುತ ಕಂಡನು 
(ಕುವ್ಕಾದ್ರೋ. ೮-3); ಮುಂದೊರ್ವ ಖಳನುಯ್ಯನೆಂದು ಚಿಂತಿಸಿ ಭಾನು 
ಸಂದನು ಪಡುಗಡಲೊಳಗೆ (ಮೋಹತ. ೪-೭೨). ೨. ಆತಂಕಪಡು ; 
ಕಳವಳಿಸಂ; ವ್ಯಥೆಗೊಳ್ಳೊ: ಮಾವಂ ಚರಿತಾರ್ಥಂ ನೀನಣಂ ಚಿಂತಿಸದಿರು 
ನಮಗಿನ್ನುಂಟೆ ಕೋಕಾವಕಾಶಂ (ಅದಿಪು. ೪-೮೯) : ಅಂತವನಿಪನಿಕರಂ 
ಕೈಯಾಂತವನಿಪನಿಕರಮೊಂದುಕೋಟಿಗೆ ಮಿಗಿಲೆಂಬಂತಾದೊಡವೊಳ 
ಸೋಟದೆ ಚಿಂತಿಸದಾಂತಿಮಿಗುಮಾಗುವಿಟಿ೨ವಬೆಡಂಗಂ (ಗದಾಯು.೧-೦೩); 
ತಾ ಮುನ್ನ ಕರ್ಣನ ಶರಹತಿಯಲೇಕಳಿದುದಿಲ್ಲಾ ಎನುತ ಚಿಂತಿಸಿದ 
(ಕುವ್ಕಾಕ. ೧೨-೮). ಹಿ. ಮನನ ಮಾಡಂ; ಆರಯ್ಯು; ಬಗೆದು 
ನೋಡು : ಮಾಣದೆ ಚಿಂತಿಸದೋದುಂ ಪಲವಂ `ಭಾವಿಸುತಿರ್ಪನ 
ತಪಮುಮೊಪ್ಪಲಾರ್ಕುಮೆ ಕಡೆಯೊಳ್‌ (ಧರ್ಮಾಮ್ಮ. ೨-೮೨). ೪. 
ಧ್ಯಾನಮಾಡು : ಚಿಂತಿಪುದು ಜಿನೇಶ್ವರನಂ ಸಂತತಮುತ್ಸವದೆ (ಸಮಪ. 
೧-೧೧೧). [ಚಿಂತನ - ಇಸ್ಕು] 

ಚಿಂತೂರ್‌ (ನಾ). ಒಂದು ಊರಿನ ಹೆಸರು. "ಚಿಂತೂರ್‌ಬೋಯು' 
ಪರಾ. [?+ ಊರ್‌] | 

ಚಿಂತೋರ್‌ಬೋಯ (ನಾ). ಒಬ್ಬಾ ತನ ಹೆಸರು: ಚಿಂತೂರ್‌ 
ಬೋಯುಸ್ಕ ಭಾರದ್ವಾಜಸಗೋತ್ರ (ae. VII, ೧೮೭-೨೪ ; 668). 

[ ಚಿಂತೂರ್‌ ೬ ಬೋಯ] 

ಚಿಂತೆ (ನಾ). ೧. ದಂಃಖದಿಂದ ಕೂಡಿದ ಯೋಚನೆ ; ದಂಮ್ಮಾನ: 
“ ಬೇವಸಮೆ ಚಿಂತೆ” (ಡತುನಿ. ೨೦); “ ಚಿಂತೆ ತಾನೆಯುಬ್ಬೆ ಗಮಕ್ಕುಂ” 
(ಕಬ್ಮಿಕ್ಕೆ. ೭೧); ಚಿಂತೆಯಿದೇನೋ ಸಂತತಿಗೆ (ಪಂಪಥಾ. 
ಪೇರ್‌ ನಿನಗಿನಿತೊಂದು ಚಿತ್ತದ ನಿಮಿತ್ತದ ಚಿಂತೆ (ಪುಷ್ಪಪು. ೩-೭೧) ; 
ಚಿಂತೆ ಏತಕೋ ಬಯಲ ಭ್ರಾಂತಿ ಏತಕೋ (ಪುರಂದ. ೧-೬೮-೧); ಆ 
ಚಿಂತೆಯೇ ವ್ಯಾಧಿ (ಕತ್ಸಾಶ. ೬೪). ೨. ಯೋಚನೆ; ಆಲೋಚನೆ : 
ಪರರ ಚಿಂತೆ ನಮಗೇಕಯ್ಕ ನಮ್ಮ ಚಿಂತೆ ನಮಗೆ ಸಾಲದೆ (ಬಸವ. 8೧೮); 
ಮಚ್ಚೇತದೊಳುಣ್ಮಿ ಪೊಣ್ಮುವ ತನೂಭವ ಲಾಭದ ಚಿಂತೆ ಪೋ 
ಸುನಿರ್ಣೀತವಿ:ದೆಂದದೇಂ ನುಡಿದನೋ ಬಗೆಯಂ ನವಭಾವಕೋವಿದಂ 
(ಪುಷ್ಪ ಪು. &-೭೨). ೩. ಧ್ಯಾನ : ಅವರು ಯಾವಾಗಲೂ ದೇವರ ಚಿಂತೆ 
ಯಲ್ಲಿಯೇ ಕಾಲಕಳೆಯುತ್ತಾರೆ (ರಂ). ೪. ಆಡ್ಡಿ ; ಆಂತಕ : ಎಷ್ಟು 
ಕಠಿಣವಾದರೂ ಚಿಂತೆಯಿಲ್ಲ (ದ್ರಾವಿವಿ. ೬೩). ೫. [ಕಾವ್ಯಮಾ]ಸಂಚಾರೀ 
ಭಾವಗಳಲ್ಲಿ ಒಂದು ; ಅನುಭೂತವಸ್ತುವನ್ನು ಎಡೆಬಿಡದೆ ಧ್ಯಾನಿ 
ಸುವುದಂ : ಮತಿ ನಿರ್ವೇದ . . . ಚಿಂತೋಗ್ರತೇರ್ಷಾಧೃತಿ 
ಇವಿಂತೆಯ್ದೆ ಸಂಚಾರಿಭಾವಂ (ಕಾವ್ಯಾವ. ೭೯೫); ಮತಿ ಲಜ್ಜೆ. 
ಚಿಂತೆ. . . ಅಪಸ್ಮಾರಗಳೆಂಬ ಮೂವತ್ತು ಮೂಜಿ ಸಂಚಾರೀಭಾವಂ 
ಗಳಿಂ ಪರಿವರ್ಧಿಸಿ (ವಿವೇಕ. ೨೨೭).೬. ಹತ್ತೂ ಕಾಮಾವಸ್ಥೆಗಳಲ್ಲಿ ಒಂದು: 
ಅಭಿಲಾಷೆ ಚಿಂತೆ . ಮರಣವೆಂಬ ದಶಾವಸ್ಥಾವಿಚಾರಪರರಿಂದು 
ಪಾಶ್ರಿತರಾಗಿ (ವಿವೇಕ. ೨೩೦). [ಸಂ. ಚಿಂತಾ) 

ಚಿಂತೆಗೆಯ್‌ (ಕ್ರಿ). ೧. ತಲ್ಲಣಿಸು ; ಉಮ್ಮಾಳಿಸಂ ; ಕಳವಳಿಸು: ಇನ್ನಿದಕೆ 
ಚಿಂತೆಗೆಯ್ದೊಡೆ ಪನ್ನತಿಕೆಗೆ ಬನ್ನವಲ್ಲೆ, (ರಾಜಕೀ. ೧೩-೯೭). ವಿ. ಯೋಚನೆ 
ಮಾಡಂ : ಆಲೋಚಿಸು : ಒಂದು ದಿವಸಂ ಸುಕವಿಯಂತಪೂರ್ವಾರ್ಥ 
ಲಬ್ಬಿಗೆ ಚಿಂತೆಗೆಯ್ದು ತನ್ನೊಳಿಂತೆಂದು ಬಗೆದಂ (ಪಂಶತಂ. 33-೧೦). 

[ ಚಿಂತೆ» ಕೆಯ ) 


೧-೧೧೮); 


ಚಿಂತೆಗೊಳ್ಳು 


ಚಿಂತೆಗೊಳ್ಳು (ಕ್ರಿ). ವ್ಯಥೆಪಡು ; ಕಳವಳಪಡಂ ; ಉಮ್ಮಾಳಿಸು : (8). 
[ ಚಿಂತೆ + ಕೊಳ್ಳು, (ಕೊಳ್ಳ) ) 
ಚಿಂತೆದಾಳ್‌ (ಕಿ). ಂತೆಗೊಳ್ಳೂ : ಪೇಳು ವೈಶಂಪ:ಯ ಮುನಿರಾಯ 
ಧರ್ಮಸುತನಾಳೋಚನೆಯನೇಕೆ ಮಾಳ್ಪ ರೋಮಶನಂದು ಪೇಳಿದ ರಹಸ್ಯ 
ಮನ್ನಾರೊಡನೆಯುಸುರನರ್ಜುನ ಬಂದಮೇಲೆ ಚಿಂತೆದಾಳಬೇಡೆಂದು 
(ಲಕ್ಷ್ಮಭಾ. ೩-೩೨-೩). ಚಿಂತೆ * ತಾಳ್‌) 
ಚಿಂತೆವಡು (ಕ್ರಿ),-ಚಿಂತೆಗೊಳ್ಳು: ಇಂತು ಹನ್ನೆರಡು ಸಾವಿರ ಮೂಕೊಟ್‌ 
ಯರು ಮುಂತಾಗ ವಿಜಯಾಪುರಕೆ ಚಿಂತೆವಡುತಲೈದಿ (ಕಂನವಿ. ೧೩-೬೩)- 
[ ಚಿಂತೆ 4 ಪಡ್ಕು 
ಚಿಂತೆವಿಡಿ (ಕ್ರಿ).ಎಚಿಂತೆಗೊಳ್ಳು : ಮಕ್ಕಳ ಹರುಷಗಾಣದೆ ಚಿಂತೆವಿಡಿದರೆ 
ಹಲವು ವರ್ಷಗಳು (ಕುವ್ಶಾಅ. ಓರಿಇ. ಪರಿ. ೩೦೨). [ಚಿಂತೆ - ಪಿಡಿ] 


ಚಿಂತೆವೆಟು (ಕ್ರಿ).ಎಚಿಂತೆಗೊಳ್ಳು : ಇಂತಿರುತಿರಲೈ ಕೌಂಡಿನ್ಯನೆಂಬೊವಃ - 


ಮುನಿಪಂ ತನ್ನ ಮನೆಗೆ ಬರಲಾತನಂ ಸತ್ಕರಿಸಿ ಚಿಂತೆವೆಶ್ತಿರಲವನಿದೇ 
ನೆಂದು ಬೆಸಗೊಂಡೊಡೆ (ಜೈಮಿಫಾ. ೦೦-೨೫). [ಚಿಂತೆ ಪೆಲ್ಮ) 
ಚಿಂತ್ಯ (ಗು). ೧. ಯೋಚಿಸತಕ್ಕ ; ಪರಿಶೀಲಿಸಲಂ ಯೋಗ್ಯವಾದ ; 
ಆಲೋಚಿಸತಕ್ಕ : “ ಚಿಂತ್ಯ(ತರ್ಕ್ಕ) ” (06806198119, ಪಾರಿನಿ. ೧೯) 
೨. ಯೋಚಿಸಲು ಸಾಧ್ಯವಾದ. "ಅಚಿಂತ್ಯ' ಪರಾ. [ಸಂ.] 
ಚಿಂತ್ಯಾಗಮ (ನಾ). ಆಗಮಗಳಲ್ಲಿ ಒಂದು ಬಗೆ : ಮತ್ತಮಾ ಸಿದ್ಧಾಂತ 
ಭೇದಂಗಳಾವಾವವೆಂದೊಡೆ ಕಾಮಿಕಾಗಮ ಯೋಗಜಾಗಮ ಚಿಂತ್ಕಾಗಮ 
- « ಇಪ್ಪತ್ತೆಂಟು ದಿವ್ಕಾಗಮಗಳಕ್ಕುಂ (ವಿವೇಕ. ೬೮). [ಸಂ.] 
ಚಿಂದ (ನಾ). ನಪುಂಸಕ ; ಖೊಜ್ಜೆ : ಅದಜಕೊಳ್‌ ಪುಟ್ಟಿದ ಗಂಡರೆಲ್ಲ 
ಮತಿವೀರರ್‌ ಪೆಂಡಿರೆಲ್ಲಂ ವಿಲಾಸದ ಸೌಭಾಗ್ಯದ ಸೀಮೆಗಳ್‌ . . . 
ಮೂಕರುಂ ಚದುರರ್‌ ಚಿಂದ[ಪಾಕಾಂ. ಲೆಂಕ]ರುಮಾಯಕಾಅರಧಮ 
ವ್ಯಾಪಾರಿಗಳ್‌ ಧಾರ್ಮೀಿಕರ್‌ (ಕಾವ್ಯಸಾ. ೧೯೮) ; (ಅನೆಂಪು. ೦೦ ೧೨ ನೋ). 
[ ಪ್ರಾ. ಚಿಂಧ) 
ಚಿಂದಗಾವುಂಡ (ನಾ). ಒಬ್ಬಾತನ ಹೆಸರು : ಚಿನ್ನಗಾವುಣ್ಣರ ಮಗ ನಾಡ 
ಗಾವುಣ್ಣಿ ಗಾವುಣ್ಣಗೆಯ್ವನ್ನು (ಎಕ. ೩, ಮಾಲೂರು. ೯೪-೮ ; ಸು. 950). 
[ ಚಿಂದ್ಕ + ಗಾವುಂಡ(-ಆ ಗಾಮುಂಂಡ) ] 
ಚಿಂದರಿ (ನಾ). ಚಿಂದಿ ೨ : ಉಟ್ಟ ಮಲ್ಲಗಂಟಿನ ತೊಡರ್ಚಿದುಡೆಗಂಟೆಯ 
ಕಿರ್ಗಟ್ಟಿನ ಸುರಗಿಯ ಕಟ್ಟಿದ ಚಿಂದರಿಯ ([ಪಾಕಾಂ. ಚಿಂದಿಯ] ತೆೊಟ್ಟ 
ಕಂಚುಳಿಕೆಯ ಹಿಡಿದ ಬಿಲ್ಲ ಬಲಗೈಯ ಸರಳ ಬೆನ್ನ ಬತ್ತಳಿಕೆಯ . . . 
ಸಿಂಗರಂಬೆರಸಿ (ಗಿರಿಕ. ೬-೫೫ ವ). 
[?.,'ತೆಲು, ಚಿಂದರ, ಚಿಂದಲ. / ಮರಾ. ಚಿಂದರ್‌, ಚಿಂದರೀ] 
ಚಿಂದರುಬಾವಲಿ (ನಾ). ಒಂದು ಬಗೆಯ ಕರ್ಣಾಭರಣ : ಕೆಂದೆತ್ತು 
ಕೈಯಾಗ ಕೆಂಪಂಗಿ ಮೈಯಾಗ' ಚಿಂದರುಬಾವಲಿ ಕಿವಿಯಾಗ ಇಟ್ಕೊಂಡು 
ತಂಗಿಯರ ಕರೆಯೆ ಬರುತಿದ್ದ (ಹಳ್ಳಿದಾ. ೬೨); ಚಿಂದರುಬಾವಲಿ ಕಿವಿಯಲ್ಲಿ 
ಇಕ್ಕೊಂಡು ಅಣ್ಣಾ ಬಂದಾ ತಂಗೀ ಕರೆಯೋಕೆ (ಜಗೀತೆ. 3೯). 
[ ಆಚಂದ್ರಬಾವುಲಿ ) 
ಚಿಂದಾಟಿ (ನಾ). ಚಿಂದಿಚಿಂದಿಯಾದುದು ; ಹರಕಲು ಬಟ್ಟೆ : ಎರಡನೆಯ 
ಖಲೀಫನಾದ ಉಮರನು ಭರತಖಂಡದ ನೂಲಿನ ಬಟ್ಟೆಯ ನಿಲುವಂಗಿ 
ಯನ್ನು ತೊಟ್ಟಿದ್ದನೆಂತಲೂ ಅದಕ್ಕೆ ೧೨ ತೂತುಗಳು ಬಿದ್ದು ಅದು 
ಹರಿದು ಚಿಂದಾಟಿಯಾಗಿದ್ದಿತೆಂತಲೂ ಉಲ್ಲೇಖವಿದೆ (ವಾದಿಕಾ. ೨೧). 
[ «ಮರಾ ಚಿಂಧೋಟೀ ] 
ಚಿಂದಿ (ನಾ). ೧. ಹರಕು ಬಟ್ಟೆ ; ತುಂಡಂ ಬಟ್ಟೆ : ಒಂದು ಪಟ್ಟಾವಳಿಯ 
ಚಿಂದಿಯೊಳೊಂದೆಸೆಯೊಳೀಶ್ವರನೊಡನೆ ಬಲುಹೊಂದಿ ಸಂಧಿಸಿ (ಬಸಪು. 
೨೭-೧೩) ; ಪೀತಾಂಬರಗಳ ಹೊದೆಯುವರಲ್ಲಿ, ಕೌಪೀನಕ್ಕೆ ಚಿಂದಿಯು ಸಿಗ 


೨೮೧೫ 


10 


20 


26 


80 


36 


40 


146 


ದಿಲ್ಲಿ (ಪಾ3ಈಜಜ. ೬೭-೨೦). ೨. ತಲೆಗೆ ಕಟ್ಟಿಕೊಳ್ಳುವ ಚಿಕ್ಕ ವಸ್ತ್ರ: ತೋರದ 
ದೇಹ ಕುಂಡಲವೆದೆ ನರೆಗಡ್ಡ ಸೇರಿದ ಚಿಂದಿ ಕುಲ್ಲಾಯಿ (ರ. ೦೩-೯): 
ವೈಯಾರದ ಬಿರುದಿನ ಚಿಂದಿಗಳ ಚೆಲ್ವರಾಯ ರಾವುತರೈದಿದರು `(ಕಂನವಿ. 
3೩-೮೩): ವಾರೆದುರುಬಿನ ಚಿಂದಿ ವಾರಣದ : ಶಿಖಿಯಲ್ಲಿ (ಕೂಟ್ಟೂಲ. 
೧೫-೫೦) ; ಇಟ್ಟ ಮುತ್ತಿನ ಚೌಕಳಿ ಚಿಂದಿ ಹರೆನಾಮ ತೊಟ್ಟ -ಭೂಷಣ 
ರತ್ನಾಭರಣ (ಸೌಂದಕಾ. ೯-೬೫); ಚೆಂದಿಯೊಳಪೊಕ್ಕು ಬ್ರಹ್ಮಸ್ಥಾನ 
ಗೊರೆದು(ಜಿನಮು. ೨೭-೦೧). ಹ, ಸೊಂಟಪಟ್ಟಿ ; ನಡುಕಟ್ಟು : ಕಟ್ಟಿದ 
ಚಿಂದಿಯುಂ ಸುರಿಗೆಯುಂ ಪೆಗಲೇಅಿದ ಮಕ್ಕಳುಂ (ಸೂಕ್ತಿಸು. ೧೮-೩೩). 
ಚಿಂದಿಉಡಾಯಿಸು ಎ ಸ್ವಲ್ಪವೂ ಉಳಿಯದಂತೆ ಕೊಳೆ ಓಹೊಡೆ,- 

ಲಪಟಾಯಿಂಸು : ಅಂತೂ ಇಂಥ ಅತಿರಥ ಮಹಾರಥರ ಸಂಘಟನೆಯಲ್ಲಿ 
ಕಳವು ಮಾಲು ಚಿಂದಿ ಉಡಾಯಿಸಿ ಹೋಗುವುದರಲ್ಲಿ ಸಂದೇಹವಿಲ್ಲ 
(ಕೆಲನೆ. ೧೦೮). ಚಿಂದಿಯಾಗು ಎ ಚೂರು ಚೂರಾಗು : ಉಟ್ಟಿದ್ದ ಧೋತ್ರ, 
ತೊಟ್ಟಿದ್ದ ವಸ್ತ್ರಗಳು ಮುಳ್ಳುಪೊದೆಗಳಿಗೆ ಸಿಕ್ಕಿ ಹರಿದು ಚಿಂದಿಯಾಗಿವೆ 
(ಕಾಂತಲಾ. ೩೩೭). [?./ ಹಿಂ. ಚಿಂದೀ; ಮರಾ. ಚಿಂಧೀ./ಪ್ರಾ. 
ಛಿಂದಾವಿಯ:=ಹರಿದ ; ಕತ್ತರಿಸಿದ] 

ಚಿಂದಿಬಟ್ಟೆ (ನಾ). ತುಂಡುಬಟ್ಟೆ : ಮೊದಲಿದ್ದ ಚಿಂದಿಬಟ್ಟಿಯೂ ಈಗ 
ಮಾಯವಾಗಿದ್ದಿತು (ಜಾಣಆ. ೧೦೯). [ ಚಿಂದಿ, * ಬಟ್ಟೆ] 

ಚಿಂದು (ನಾ). ೧. [ನಾಟ್ಕ] ನೃತ್ಯದಲ್ಲಿ ಒಂದು ಬಗೆ ; ಅಭಿನಯದಲ್ಲಿ 
ಒಂದಂ ರೀತಿ : ಮಾತಂಗಿ ಶಬರಿ ಯೋಗಿಣಿ ಮುಂತಾದ ಆಟಮನಾಡಿ 
ನಾನಾದೇಶ ವೇಷ ಭಾಷೆಗಳನಳವಡಿಸಿ ಚಿಂದು ಜಕ್ಕಡಿ . . . ಮೊದಲಾದ 
ಆಟಗಳಿಂ (ವಿರೂಪಾ. ೯೦0); ಕೋಲಚಾರಿಯ ಕೊಳ ವನ ಚಿಂದು 
ವೊದಲಾದ ಲೀಲೆಯನೆಲ್ಲವ ತೋಚಿ? (ಛರಡ. ೧೨-೯೩) ; ಚಿಂದು ಚಕ್ಕಡಿ 
ಕೋಲಚಾರಿಗಳ್‌ (ಜಿಲಪು. ೨-೨೯). ೨. [ಸಂಗೀತ] ಸಂಗೀತದ ಸ್ಥಾಯಿ 
ಗಳಲ್ಲಿ ಒಂದು ಬಗೆ : ಜಕ್ಕಡಿ ಚಿಂದು: ಮೊದಲಾದ ಠಾಯವು . . . 
ಮೆಜಿಹಯೆ (ರೇವಣ. ೩೦-೩೮): ಗೀತಕ್ರಮದಿ ಸಂಕೀರ್ನವೆತ್ತು ರತಿ 
ಜೋಡಣೆಗೆ ಚಿಂದು : ಜಕ್ಕಡಿ ಗೀತ ಕಂಪನವ ಸೂಡೆ ಸರಸಾಲಾಪದಿ 
(ಲಿಂಗಪು. ೨೬-೧೬). [ದೇ.॥ ತಮಿ. ಚಿನ್ನು ; ತೆಲು. ಚಿಂದು] 

ಚಿಂಪಯ್ಯ (ನಾ). ಒಬ್ಬಾತನ ಹೆಸರು . ಕೊವರಪೆಯ ಚಿಂಪಯ್ಯನುಂ 
ಲೋಕಯ್ಯನುಂ ಕೊಟ್ಟಾರದ ಮಾರ ಪುಲಿಯುಂ (ಎಕ. ೩11, ಶಿರಾ. 
೨೮-೫೧; 948). (7+ ಅಯ್ಯ) 

ಚಿಂಪಾಂಜಿ (ನಾ). (ಮನುಷ್ಯನನ್ನು ಹೋ ಲು.ವ) ಒಂದು 
ವಾನರ ಜಾತಿ: ಮಂಗೆನ ಮರಿಗೆ ಇನ್ನೂ ಹೆಚ್ಚು ಕಾಲ ಶಿಕ್ಷಣ ಅಗತ್ಯ. 
ಚಿಂಪಾಂಜಿ ಎಂಬ ಮಾನವ ಮಂಗದ ಮರಿಗಳು ಇನ್ನೂ ಹೆಚ್ಚುಕಾಲ 
ತೆಗೆದುಕೊಳ್ಳುತ್ತವೆ (ಶಿಕ್ಷ. 6೬). 

ಚಿಂಪಿ (ಸಿಪ್ಪು' ನೋ. 

ಚಿಂಪಿಗ "ಸಿಪ್ಪಿಗ' ನೋ. 

ಚಿಂಪೆ "ಸಿಪ್ಪು' ನೋ: 

ಚಿ: (ನಾ). ಜುಗುಪ್ಸೆ, ತಿರಸ್ಕಾರ ಮಂಂತಾದುವುಗಳನ್ನು ಸೂಚಿಸುವ 
ಒಂದು ಅನಂಕರಣ ಶಬ್ದ : ಧಿಕ್ಕರಿಸುವ ಶಬ್ದ: ಆ ಸುದತಿಯ 
ರೂಪಿನಿಂ ಪೆಅತನೆಂದೊಡೆ ಚಿಃ ಕರಮೆಗ್ಗನಾಗೆನೇ (ಆದಿಪು. ೨-೭೪) ; ಚಿ: 
ಜಪವೆಣಿಸುವ ನೆವದಿಂದಂ ನೃಪ ತದ್ಗುಣಗಣಮನೀಗಳೆಣಿಸುತ್ತಿರ್ಪೆಂ 
(ಉಾದಂಪೂ. ೯೩೬) : ಸಾರಮಸಾರಮಿದೆಂದು ವಿಚಾರಿಸಿ ಕೈಕೊಂಡು ಕಿಡಿಸ 
ಖಾರ್ಪೆದೆ ಚಿಃ ನಿಷ್ಕಾರಣಂ (ಧರ್ಮಾಮ್ಮ. ೩-೨೭೦). 

ಚಿಃಗೈ (ಕ್ರಿ). ತಿರಸ್ಕರಿಸು; ಧಿಕ್ಕರಿಸಂ: ಮನಮೇಕೊ ಕಳವಳಂಗೊಳುತಿರ್ಪು 
ದಾಶೆಯಂ ಚಿಃಗೈದು `(ಶ್ರೀರಾಮಾ, ೮೨೨-೨೯೬). 

[ಚಿ1 » ಗೈ (ಕೆರ) 


[ <0. chimpanzee ) 


ಚಿಕಟಾಯಿಸು 


ಚಿಕಟಾಯಿಸು, ಚಿಗಟಾಯಿಸು (ಕ್ರಿ). ಅಂಟಿಸು; ಲಗತ್ತಿಸು: ನೋಟೀಸಿನ 
ನಕಲಿನ ಮೇಲೆ ಷರಾ ಬರೆದು ಬಾಕಿವಾರನು ವಾಸಮಾಡುವ ವಾಸಸ್ಥಾನ 
ದಲ್ಲಿಯಾಗಲಿ ಜಪ್ತಿ ಸೊತ್ತುಗಳನ್ನು ಇಟ್ಟಿರುವ ಸ್ಮಳದಲ್ಲಿಯಾಗಲಿ ಚಿಕ 
ಟಾಯಿಸತಕ್ಕದ್ದು (ಗ್ರಾಮಾಕ. ೬೩). ಚಿಗಟಾಯಿಸು : ನಕಲನ್ನು ಆತನ 
ವಾಸದ ಮನೆಗೆ ಚಿಗಟಾಯಿಸಿ ಅಸಲಿಗೆ." ಹಾಜರಿದ್ದವರ ರುಜು ಪಡೆಯ 
ಲಾಯಿತು (ಪಂಜಪಂ. ೪೭). 

[ ಚಿಕಟ್ಕ ( ಮರಾ. ಚಿಕಟಣೇ) + - ಇಸ್ಕು. ] 

ಚಿಕಣ (ನಾ). (ಕರಾ). ಒಂದು ಬಗೆಯ ವಿಖಾನು. 1?) 

ಚಿಕಣಿ (ಗಂ). ೧. ಗಟ್ಟಿಯಾದ: (8). ೨. ಸಾರವತ್ತಾದ: (8). ೩. ದಪ್ಪ 
ನಾದ: (8). ೪. ಜಿಡ್ಡಿನ: (8). [?./ಸಂ. ಚಿಕ್ಕಣ./ಹಿಂ. ಚಿಕನಾ] 

ಚಿಕಣ್ಣ (ನಾ). ಒಬ್ಬಾತನ ಹೆಸರು : `ಮೂವತ್ತಲುವರುಮರಸುಂ ಚಿಕ 
(0)ಣ್ನಜಕ್ಸಿ ಪದಿ ಇ ೩ ೫ ಗೊಟ್ಟರ್‌ (ಸೌಇಇ. ೫-1, ೧೦-೩೦ ; 864). 

[ ಆ ಚಿಕ್ಕ, ಅಣ್ಣ; ) 

ಚಿಕಪ “ಚಿಕ್ಕಪ್ಪ' ನೋ. 

ಚಿಕರ "ಸಿಕರ' ನೋ. 

ಚಿಕರಿ (ನಾ). ಬೆಟ್ಟ : ಶತ್ವಕ್ಕೆ ಚತ್ವಂನಿಶ್ಚಲ-ನಿಚ್ಚಲ . . 
ಚಿಕರಿ (ಕಮದ. ೨೬೩ ಪ್ರಯೋ). [ ಆ ಸಂ. ಶಿಖರಿನ್‌] 

ಚಿಕಸಂಭು (ನಾ). ಒಬ್ಬಾತನ ಹೆಸರು : ಕುರುವರನ ಮಗ ಚಿಕಸಂಭುವ 


. ಶಿಖರಿ- 


೨೮೧೬ 


ನಯ್ದೆ ನೀಟ ಎಡೆನಾ(ಣ್ಲೆ)ಟ್ಟತ್ತು ಆಳುತ್ತಿರೆ (ಎಕ. ೪111, ಸೊರಲ. | 


೩೬೦-೬: 951). [ ಚಿಕ್ಕ; * ಸೆಂಭ್ಯು(<ಸಂಬು) ] 
ಚಿಕಿಚ್ಚೆ (ನಾ). ಚಿಕಿತ್ಸೆ : ದ್ವಿತ್ವದ ಛತ್ವಕ್ಕೆ ದಡ್ಡ ಕ್ಕರದ ಚಕಾರಂ- -ಇಚ್ಛೆ- 


ಇಚ್ಚೆ ; ಮಚ್ಛರ - ಮಚ್ಚರ ;. ಚಿಕಿಚ್ಛೆ - ಚಿಕಿಚ್ಚೆ (ಕಮದ. ಕಿ. ೨೫೬] 


ಪ್ರಯೋ)... [೭೫ಂ. ಚಿಕಿತ್ಸಾ) 

ಚಿಕಿತ್ಸಕ (ನಾ). ೧. ಚಿಕಿತ್ಸೆ ಮಾಡುವವನು; ವೈದ್ಯ: “ ಆಯುರ್ವೇದೀ, 
ಭಿಷಕ್‌, ವೈದ್ಯಃ, ದೋಷಜ್ಞಃ, ಚಿಕಿತ್ಸಕ।- ಈ ೫ ವೈದ್ಯಂ” (ಹಲಾಯು. 
900-986) ; ಮನಶ್ಶಾಸ್ಟ್ರವೇತ್ತರೂ, ಚಿಕಿತ್ಸಕರೂ ಆದ ಅವರ ಕಣ್ಣು 
ಗಳಲ್ಲಿ ನೀರು ಕಟ್ಟಿತ್ತು (ಜೊಸಕ್ಸಿ..0). ವಿ. (ಆಲಂ) ಆಳವಾಗಿ 
ಪರಿಶೀಲಿಸುವವನು,-ವಿಮರ್ಶಿಸುವವನು : ಚಿಕಿತ್ಸಕ ಓದುಗರು 
ಸಂಶಯ ತಳೆದಾರೆಂದೆನಿಸುವುದು (ಸುತ್ತುಮು. ಎ). [ಸಂ,) 

ಚಿಕಿತ್ಸಕಬುದ್ಧಿ (ನಾ). ವಿಮರ್ಶಕ ಬುದ್ಧಿ; ಪರೀಕ್ಷಕ ಬುದ್ಧಿ : ರಂಗನಲ್ಲಿ 
ಸಾಕಷ್ಟು ಚಿಕಿತ್ಸಕ ಬುದ್ಧಿಯೂ ಇತ್ತು (ರಂಗರೋ. ೩೪). [ಚಿಕಿತ್ಸಕ ಬುದ್ಧಿ) 

ಚಿಕಿತ್ಸಾಂಗ (ನಾ). ಚಿಕಿತ್ಸೆಗೆ ಸಂಬಂಧಪಟ್ಟುದು : ವೈದ್ಯ, ಔಷಧ, 
ರೋಗಸ್ಥ, ಪರಿಚಾರಕ ಈ ನಾಲ್ಕೂ ಚಿಕಿತ್ಸಾಂಗವೆನಿಸಿಕೊಂಬುವುವು 
(ಸಕವೈ; 88). [ಸಂ. (ಚಿಕಿತ್ಸಾ + ಅಂಗ)? 

ಚಿಕಿತ್ಸಾಕ್ರಮ (ನಾ). ವೈದ್ಯೋಪಚಾರದಲ್ಲಿ ಅನುಸರಿಸುವ ರೀತಿ: 
ರೋಗವಿಧಾನದಲ್ಲಿಯಾಗಲಿ ಚಿಕಿತ್ಸಾಕ್ರ ಮದಲ್ಲಿಯಾಗಲಿ ಇರುವ ಭಿನ್ನಾಭಿ 
ಪ್ರಾಯಗಳನ್ನು . . . ಬರೆದು ಸೂಚಿಸಿದ್ದಾನೆ (ಸಕವೈ. 1೫, ಪ್ರಸ್ತಾವನೆ). 

[ಸಂ. (ಚಿಕಿತ್ಸಾ * ಕ್ರಮ) ] 

ಚಿಕಿತ್ಸಾಲಯ (ನಾ). ರೋಗಿಗೆ ಪರೀಕ್ಷೆ ಮತ್ತು ಉಪಚಾರ ಮಾಡುವ 
ಸ್ಥಳ; ಆಸ್ಪತ್ರೆ: ಚಿಕಿತ್ಸಾಲಯದಲ್ಲಿ: ಮೇರಿ ಗುಟ್ಟಾಗಿ ಡಾಕ್ಟರರಿಂದ 
ದೇಹಪರೀಕ್ಷೆ ಮಾಡಿಸಿದಳು (ಕಾವೇರಿ. ೧೬೫); ರಾಶ್ರಿಯಾಗಿ/ಚಿಕಿತ್ಸಾಲಯದ 
ಪಟಾಂಗಣದಲ್ಲಿ ಎರಡು ಗಂಟೆ ಬಾರಿಸಿತು (ಹೇಮಂತ. ೩೦೩). 

[ ಸಂ. (ಚಿಕಿತ್ಸಾ * ಆಲಯ) 

ಚಿಕಿತ್ಸಿತ (ಗು). ರೋಗದ ಪರೀಕ್ಷೆ ಮತ್ತು ಔಷಧೋಪಚಾರಗಳಿಂದ 

ಕೂಡಿದ : ಚಿಕಿತ್ಸಿತಾಗೂಢಪ್ರೌಢಮಪ್ಪ ಗದಾಂಗಮುಮಂ 


ತ್ರಿದಶವರ್ಗಕ್ಕುಪದೇಶಂಗೆಯ್ಯುತ್ತುಂ (ಕಾಂತಿಪು. ೦೦-೯೦ ವೆ). [ಸಂ. 


40 


ಚಿಕಿತ್ಸೆ (ನಾ). ರೋಗವನ್ನು ಗುಣಪಡಿಸುವ ಕಾರ್ಯ; ರೋಗ 
ನಿವಾರಣೋಪಾಯ; ವೈದ್ಯೋಪಚಾರ: “ ಉಪಚರ್ಯಾ, ಚಿಕಿತ್ಸಾ - 
ಈ ೨ ವೈದ್ಯಂ ಮಾಡುಹ ” (ಹಲಾಯಂ. ೧೦೦-೪೩೮) : .ಉದಾರವಹ್ನಿಯ 
ವಿವಧ ಪೀಡಾಕಾರಕುಂಟೆ ಚಿಕಿತ್ಸೆಯೆಂದನು ಮುನಿ ನೃಪಾಲಂಗೆ (ಕುವ್ಮಾಅ- 
೦೬-೦೩) ; ಚಿಕಿತ್ಸೆಯ ಮಾಡುವ ವೈದ್ಯನಿಗೆ . . . ಚಿಕಿತ್ಸಾವಿಷಯವು 
ನಿಷ್ಫಲವಲ್ಲವೆಂದು ಪೂರ್ವಾಚಾರ್ಯರು ಹೇಳುವರು (ಸಕವೈ. ೧೩); 
ಆಂಗ್ಲೇಯ ವೈದ್ಯರು ಕೂಡ ಚಿಕಿತ್ಸೆ ನಡೆಸಿದರು (ಪ್ರತಾಪ. ೧೭). 
[ ಸಂ. ಚಿಕಿತ್ಸಾ? 
ಚಿಕೀರ್ಷೆ (ನಾ). ೧. ಕೆಲಸ ಮಾಡುವ ಬಯಂಕೆ : ನಿಯಮದಿಂ ಶುಭ 
ರೂಪವಿಗುರ್ವಣೇಚ್ಛೆಯಿಂ ಅಶುಭಾಕಾರಂಗಳಂ ದುಃ ಖಪ್ರಶೀಕಾರ 
ಚಿಕೀರ್ಷೆಯಿಂ ಅತಿದುಸ್ಸಹ ದುಃಖ ಹೇತುಗಳನೆ ವಿಗುರ್ವಿಸುವರಿ್‌(ತತ್ತ್ವಪ್ರ. 
೧3೨) ; ನೆಟ್ಟನಾ ಜ್ಞಾನವಸ್ತುವಿನೊಳು ಚಿಕೀರ್ಷೆ ನೆಟ್‌ಹುಟ್ಟದಾಗಿಯು 
(ವೀಕೈಪು. 8-೦೨-೨೭); ಚಿಕೀರ್ಷೆಯಾವೇಗದ ವಸ್ನಿಫಣಿ ಲೇಲಿಹ್ಯಮಾನ 
ಜಿಹ್ವೆಗಳಂತೆ. (ಶ್ರೀರಾಮಾ. ೧೩-೩೩೦). ೨. ಉದ್ದೇಶ ; ಮನೋರಥ : 
ಅನಂತನು ಪದುಮನಾಭಪ್ರಿಯ ಚಿಕೀರ್ಷೆಯಲುದಿಸಿದಪನು (ನಿಧಾಗ. 
೦೦-೦-೩೫). [ಸಂ. ಚಿಕೀರ್ಷಾೂ) 
ಚಿಕುರ (ಗು). ೧. ಯಾವುದಕ್ಕೂ ಹಿಂದೆಗೆಯದೆ ಇನ್ನೊಬ್ಬರಿಗೆ 
ತೊಂದರೆಯನ್ನುಂಟುಂಮಾಡಂವ. ೨. ಹಿಂದೆ ಮುಂದೆಆಲೋಚಿಸದೆ 
ಕೆಲಸ ಮಾಡುವ ; ದುಡುಕಿನ ಸ್ವಭಾವದ. ೩. ಚಂಚಲವಾದ; ಅಸ್ಥಿರ 
ವಾದ. (ನಾ). ೪. ತಲೆಯ ಕೂದಲು: “ಕೇಶಃ, ಶಿರಸಿಜಃ . . . 
ಚಿಕುರಃ, ಶಿರೋರುಹಃ, -ವಾಳಃ - ಈ ೭ ತಲೆಯ ನವಿರ್‌ ” (ಹೆಲಾಯು. 
೮೭-೩೭೬) ; ಬೆಕುರ ಚಾರು ಮೃದುಕುಂತಳ ಕಳಾಪಮಳಿಕೇಶಂ (ಗದಾಯು. 
6-8೭) ; ಮಧುಪವ್ಯೂಹನಿಭಕುಟಿಳಚಿಕುರಮನೋಹೆರೆ ಮನಸಿಜನ ಕಣೆಗೆ 
ದೊಣೆಯೆನೆ ನೆಗಟ್ಟಳ್‌ (ಸುಕುಮಾ. ೧-೭೯): ಕಮಲವನದೊಳಿಅಗಿದ 
ಪರಮೆದುಜುಗಲೆಂಬಂತಲ್ಲಿ ಚಿಕುರನಿಕರಮೆಸೆಯೆ' (ರಾಜರೀ. ೧-೦೩೫ ವ) ; 
ಚೆಲ್ಲಿದಾ ಚಕುರರಾಶಿಯೆ ಕತ್ತಲೆಯ ಮೊತ್ತಮೆಂಬಂತೆಪೋಲ್‌ (ಶ್ರೀಕಾಮಾ. 
೬೭-೩೭೦). [ಸಂ,] 
ಚಿಕೆಯ `(ನಾ). ಒಬ್ಬಾತನ ಹೆಸರಂ: ಶ್ರೀ ಕನ್ನರದೇವಂ ಪ್ರಿಧಿವೀ 
ರಾಜ್ಯಂಗೆಯೆ ಚಿಕೆಯನ್ನಾಡನಾಳೆ (ಎಕ. ೪111, ಸೊರಬ. ೭೦-೨ ; 938). 
[ “ಚಿಕ್ಕಯ್ಯ 1 
ಚಿಕೋರಿ (ನಾ). ಒಂದಂಬಗೆಯ ಗಿಡ; £ ಇದರ ಬೇರಿನ ಪುಡಿಯನ್ನು 
ಕಾಫಿಪುಡಿಗೆ ಬೆರೆಸುತ್ತಾರೆ: (ಬೇರಿಗಾಗಿ ಬೆಳಸುವ, ನೀಲಿಹೂವು 
ಬಿಡುವ) ಒಂದು ಜಾತಿಯ ಗಿಡ; ಇದರ ಬೇರಿನ ಪುಡಿ: "ಚಿಕೋರಿ' 
(0810087. ಇಂಕನಿ) ; ತನ್ನ ಮುಂದಿದ್ದ ವ್ಯವಹಾರದ ಬಗ್ಗೆ ಚಿಂತಿಸುತ್ತ 
. ಚಿಕೋರಿ ದಟ್ಟವಾಗಿ ಬೆಳೆದಿದ್ದ ಟೆನಿಸ್‌ಮೈದಾನದಲ್ಲಿ . , . 
ಅಡ್ಡಾ ಡಿದನು (ಪುನರು. ೨೬೫). [ *- ಇಂ. Chicory] 
ಚಿಕ್ಕ (ನಾ). ೧. ಎಳೆಯತನ ; ಎಳೆಯ ವಯಸ್ಸು : ಮಕ್ಕಳ 
ಮದುವೆಯ ಚಿಕ್ಕಲ್ಲಿ ಮಾಡಿದಡೆ . . . ಇಷ್ಟವ ಮಖಟ್‌ಯಬೇಕು 
(ಮೋಳಿಮಾ, ೮೦-೩೧೯). ೨. ಒಬ್ಬಾತನ ಹೆಸರು: ಆತನ ಮಗ ಚಿಕ್ಕ 
ಕಲ್ಲ ನಿಟ್‌ಸಿದೆ (ಎಕೆ. ೪111, ಸೊರಬ. 50೨-೬; 956). (ಗು). ೩. ಸಣ್ಣ; 
ಕಿರಿಯ : ಮದದಾನೆಯರಿಮಂ ಮಾಣಿಕಮುಮನೊತ್ತೆವಿಡಿಸಲಟ್ಟುವ 
ಚಿಕ್ಕ ಪೋರ್ಕುಳಿ ಬೊಜಂಗರುಮಂ . . . ಮೆಚಿ್‌ದು (ಪಂಪಭಾ. ೪-೮೭ ವ); 
ದೇವಾ ನೀನೆನಗೆ ಚಿಕ್ಕ ತಮ್ಮ (ಬಸವ. ೯೦೪) : ಕೈಯಲ್ಲಿ ಚಿಕ್ಕ ಕೊಡಲಿ 
(ಆರ್ಯಳ. ೧೧). ೪. ಕೀಳಾದ ; ಕ್ಷಂಲ್ಲಕವಾದ. *ಚಿಕ್ಕನಂಡಿ' ಪರಾ. 
ಚಿಕ್ಕಚಿಕ್ಕ (ದ್ವಿರುಕ್ತಿ): ಪಾದಾಃ, ಪ್ರತ್ಯಂತ ಪರ್ವತಾಃ- ೨ ದೊಡ್ಡ 
ಬೆಟ್ಟಗಳ ಬಳಿಯಲ್ಲಿ ಸುತ್ತುಮುತ್ತಲೂ ಸವಿಸಪವಾಗಿರುವ ಚಿಕ್ಕಚಿಕ್ಕ 


ಕಲ್ಲು ಗುಡ್ಡೆಗಳು (ಸಿದ್ಮಾಂತಿ. ೯8). ಚಿಕ್ಕದು ಎ ಸಣ್ಣದಂ : ಚೇಳ್‌ ಚಿಕ್ಕ 
ದೆಂದಳ್ಯ ಜಿಂ ತೆಗೆಯಲ್‌ ಕಚ್ಚದೆ (ಸೋಮೇಶ. ೪೦); ಅಕ್ಕ ನಿನ್ನ ಮಾತ 
ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ (ಪುರಂ ದ. ೧-೦೦೨-೧). ಚಿಕ್ಕವ, 
ಚಿಕ್ಕವನು ಎ ಸಣ್ಣ ವಯಸ್ಸಿನವನಂ'; ಸಣ್ಣವನು : ಚಿಕ್ಕವನಂ ಬೇಂಟೆಗೆ 
ಬಲಿಯಿಕ್ಕುವನೋ (ದಶಕು. ೨-೦೩೮); ಧುರವ ಹೊಗತಕ್ಕವನೆ ಚಿಕ್ಕವ 
ನಿಜ೨ಯಲಾಪನೆ (ಕುವ್ಕಾದ್ರೋ. ೨-೦೭) ; ಚಿಕ್ಕವನೇ ಇವನು ನಮ್ಮ ಕೈಗೆ 
ಸಿಕ್ಕದೆ ಓಡುವನು (ಪುರಂದ. ೧-೬೦ ಪಲ್ಲವಿ). ಚಿಕ್ಕವಳು. ಚಿಕ್ಕಳು ಎ ಸಣ್ಣ 
ವಯಸ್ಸಿನವಳು ; ಸಣ್ಣವಳಂ : ಚಿಕ್ಕವಳಿದ್ದಾಗಲೇ ಆಕೆ ಅನಾಥಳಾದಳು 
(ರೂಢಿ); ಚಿಕ್ಕಳ ನುಡಿಗೇಳು ಮತ್ತುಂಬವೆಂದಳು ತಕ್ಕಳೊರ್ವಳಿಗೊರ್ವಳಲ್ಲಿ 
(ಭರದ. ೪-೩೦): ಚಿಕ್ಕವು (ಬಹಂವ): ಮಕ್ಕಳು ತುಂಬಾ ಚಿಕ್ಕವು (ರೂಂ). 
ಚಿಕ್ಕಾತ ಐ ಚಿಕ್ಕವ: ಚಿಕ್ಕಾತನಾದೊಡಂ ಬುದ್ಧಿವಂತನಲ್ಲಿ ಕಾರ್ಯಮಂ 
ಕೇಳ್ವುದು (ಪಂಡತಂ. ೧೦೦-೪). [ದೇ.1 ತಮಿ. ತುಳು, ಚಿಕ್ಕ; ತೆಲು. ಚಿಕಿ./ 
ಪ್ರಾ. ಚಿಕ್ಕ ಇ ಅಲ್ಪವಾದ, ಸ್ವಲ್ಪ] 

ಚಿಕ್ಕ ಸಿಕ್ಕ' ನೋ. 

ಚಿಕ್ಕ (ಗು). ಚಪ್ಪಟೆಯಾದ ಮೂಗುಳ್ಳ. [ಸಂ.] 

ಚಿಕ್ಕಎಲಚಿ (ನಾ). ಎಲಚಿಯಂಲ್ಲಿ ಒಂದು ಬಗೆ; ಸಣ್ಣ ಎಲಚಿ ಗಿಡ : 
“ ನಿಷ್ಕುಟೀ-ಚಿಕ್ಕಎಲಚಿ ” (ಓಷಧಿ. ೮೭). [ಚಿಕ್ಕ + ಎಲಚಿ] 

ಚಿಕ್ಕಂದ್ಕು (ನಾ). ಎಳೆಯ ವಯಸ್ಸು; ಎಳವೆ; ಬಾಲ್ಯ: ಮೆಚ್ಚಿ ಸಲೆಂದು 
ಮೆಯ್ದೆ ಜಗಮಂ ಚಿಕ್ಕಂದು ತೊಟ್ಟಾಂ ಪರೀಕ್ಷಿಸಿ (ಕಾದಂಉ. ೫೦೮) ; 
ಚಿಕ್ಕಂದಿನ ಬಾಳುವೆ ನಿಮ್ಮ ಆಣೆಯಯ್ಯ (ಬಸವ. ೫೦೪) ; ಚಿಕ್ಕಂದಿನಲ್ಲಿ 
ಹುಡುಗರ ಬುದ್ಧಿ ಬಹಳ ಕೋಮಲವಾಗಿರುವುದು (ಮುಂಬಯಿ. ೪-೩೪). 

[ ಚಿಕ್ಕ, * ಅಂದುಃ) 

ಚಿಕ್ಕಂದ್ಯು(ಅ). ಬಾಲ್ಕಕಾಲದಲ್ಲಿ ; ಎಳವೆಯಲ್ಲಿ: ಇವನು ತಮ್ಮಯ್ಯನನು 

ನೆಆಕ ಪರಿಭವಿಸನೇ ಚಿಕ್ಕಂದು (ಕುವ್ಕಾದ್ರೋ. ೧೯-೨೩). 
[ಚಿಕ್ಕ: + ಅಂದ್ಕು) 

ಚಿಕ್ಕಕಲ್ಲುರಿ (ನಾ). ಒಂದು ಬಗೆಯ ಮೂಲಿಕೆ : “ ಬ್ರಹ್ಮಸೋಮಾ - 
ಚಿಕ್ಕಕಲ್ಲುರಿ; ನೀರಗಿಚ್ಚು ” (ಓಷಧಿ. 6೧). [ಚಿಕ್ಕ] * ಕಲ್ಲುರ್ಯಿ] 

ಚಿಕ್ಕಕಾಗೆದೊಂಡೆ (ನಾ). ಒಂದು ಬಗೆಯ ಮೂಲಿಕೆ : “ ಧ್ವಾಕ್ಷಾಂಗೀ- 
ಚಿಕ್ಕ ಕಾಗೆದೊಂಡೆ  (ಓಷಧಿ, ೮೧). [ಚಿಕ್ಕ * ಕಾಗೆದೊಂಡೆ ) 

ಚಿಕ್ಕಕಾಡತ್ತಿ (ನಾ). ಒಂದು ಬಗೆಯ ಹತ್ತಿಗಿಡ : ಚಿಕ್ಕಕಾಡತ್ತಿ, ಬೆಟ್ಟರಳಿ 
`(ಮೈಡಔಗಿ. ೩೭-೭೨೩). ಚಿಕ್ಕ; + ಕಾಡತ್ತಿ] 

ಚಿಕ್ಕಕ್ಕ (ನಾ). ಕಿರಿಯ ಅಕ್ಕೆ: ನಮ್ಮ ಚಿಕ್ಕಕ್ಕನನ್ನು ಕಂಡರೆ ಎಲ್ಲರಿಗೂ 
ಪ್ರೀತಿ (ರೂಢಿ). [ ಚಿಕ್ಕ + ಅಕ್ಕ] 

ಚಿಕ್ಕಗುಂಜಿ (ನಾ). ಸಣ್ಣ ಗಂಲಗಂಜಿ : “ ಕಾಕನುಂದಿಕಾ - ಚಿಕ್ಕಗುಂಜಿ ” 
(ಓಷಧಿ. ೩9). [ಚಿಕ್ಕ * ಗುಂಜಿ) 

ಚಿಕ್ಕಚಿರಾಯತ (ನಾ). ಒಂದು ಬಗೆಯ ಮೂಲಿಕೆ ; (ಮ್ಮಕಿಗಿ. ೩೪-೬೩೦). 

[ ಚಿಕ್ಕ; * ಚಿರಾಯತ (ಕಿರಿಯಾತು)) 

ಚಿಕ್ಕಟ, “ಚಿಕ್ಕುಟ' ನೋ. 

ಚಿಕ್ಕಟ್ಯ (ನಾ). (?) : ಮುಕ್ಕಳಿಸಿ ವುಕ್ಕುಳಿಸೆ ಕಕ್ಕಸದಿ ಚಿಕ್ಕಟದಿ ದಿಕ್ಕನ 
ಮರಿಕ್ಕಿ (ಜಿನಮಂ. ೨೯-೭); ಸಿಕ್ಕೆ ಸಂತರದಲ್ಲಿ ಶಾರ್ವರಿ ಚಿಕ್ಕಟದಿ ಮುಸುಕಿಕ್ಕಿ 
ದಹಿತರ ಸೊಕ್ಕ ಹಾರಿಸುತಿರುವ ರಘುಜರ ಮೌಲಿ ರವಿಯಾಗೇ (ಜರಾಮಾ- 
೨೭೬೬-೨೭). [?) 

ಚಿಕ್ಕಟು “ಚಿಕ್ಕೂಟ' ನೋ. 

ಚಿಕ್ಕಟ್ಟು (ನಾ). ಒಂದು ಬಗೆಯ ಔಷಧಿ ಸಸ್ಯ : “ಧೂರ್ತಃ - ಉಮ್ಮತ್ತ, 
`ಖಚೋರ, ಚಿಕ್ಕಟ್ಟು” (ಓಷಧಿ. ೮೨. [7] 

ಚಿಕ್ಕಡು ಚಿಕ್ಕುಟ' ನೋ. 


೨೮೧೭ 


ಕ 


16 


26 


86 


45 


ಚಿಕ್ಕಣಿಗೆಸಟ'* 


ಚಿಕ್ಕಣ (ಗಂ). ೧. ಮೃದುವಾದ ; ನಯವಾದ. (ನಾ). ೨. ಮೃದು 
ಗೊಳಿಸುವಿಕೆ : “ಮಾರ್ದವಕರಣ, ಚಿಕ್ಕಣ” (೧6೫೬1೦೩೬. ಪಾರಿನಿ. ೨೪). 
೩. ಮೃದುಗೊಂಡುದು ; ಮೆತ್ತಗಾಗಿರುವುದು : ಕಿಮುಟ್ಟು ದನೆಂದು 
ಚಿಕ್ಕಣಮಾಗಿ ಮಾಡಿದಂ (ಕಮದ. ನ. ೩೬ ವೃತ್ತಿ). ೪. -ಸ್ನಿಗೃವಾಗಿರು 
ವಂತೆ ಬೇಯಿಂಸಿದ ಅಡಿಗೆ: “ ಚಿಕ್ಕಣಂ, ಮಸ್ಮಣಂ,.ಸ್ನಿಗೃಂ - ೩ ಹೆಬ್ಬ 
ದಂಥಾದ್ದಕ್ಕೂ ನಯವಾದದ್ದಕ್ಕೂ ಮೆತ್ತಗಿರುವ ಹಾಗೆ ಅಟ್ಟಲ್ಪಟ 
ಅಡಿಗೆಗೂ . . . ಪೆಸರುಗಳು” (ಸಿದ್ಧಾಂತಿ. ೨೪೬). ೫, ಅಡಕೆ : ಇನಿನುಡಿ 
ನುಡಿಯುವಾ ಇಂಬಾದ ಕಣ್ಣುಗಳುಳ್ಳ ಚಿಕ್ಕಣದ ಬಣ್ಣದ ಒಕ್ಕಲಿಗರ 
ಚಿಕ್ಕಹುಡುಗ (ಕೋಹಿನೂ. 89). ೬. ಅಡಕೆಯ ಮರ. [ಸಂ.] 
ಚಿಕ್ಕಣಗೆಸಆ* (ನಾ). ಅಡಕೆಯಿಂದ ತಯಾರಿಸಿದ ಕಲ್ಕ: ಕಾಸದ ಚಿಕ್ಕಣ 
[ಪಾಕಾಂ. ಣಿ)ಗೆಸಜಕ ಏಳ್‌ ಸಾಸಿವೆ(ಸವಿ) ಕಲ್ಲುಪ್ಪು ಕಣಿಕಮುಂರ್ದಿನ 
ಪುಡಿಯುಂ ಬೇಸಣದೆ ಕೂಡಿ ಕುದಿರೆಗೆ ಪೂಸಂಗೆ 
ಚಿಕ್ಕಣಿಗೆಸರ್ಜ್‌' ಪರಾ. [ಚಿಕ್ಕಣ * ಕೆಸರ್ಲ್‌ ]. 
ಚಿಕ್ಕಣಪಾಕ (ನಾ). ಸ್ನಿಗ್ಗವಾದ ಪಾಕ : ಮಂಜಿಷ್ಠೆ, ನೀಲಾಂಜನ 
`ತಾವರೆಗೆಣಸು ಇವಿಷ್ಟನು ಪ್ರತ್ಮೇಕ ಎರಡು ವರಹ ತೂಕಗಳನು ಸೂಕ್ಷ್ಮ 
ವಾಗಿ ಚೂರ್ಣಿಸಿ ಹಾಕಿ ಕಾಸಿ ಚಿಕ್ಕಣಪಾಕದಲ್ಲಿ ಇಳುಹಿ (ವೈದ್ಯಸಾ. 11, 
೦೩೩) ; ವಾಸಾಘೃತ - ಆಡುಸೋಗೆ, ಅಮರದವಳ್ಳಿ. . . ಶುಂಠಿ ಇವು 
-ಗಳನ್ನು ಅರೆದು ಅರ್ಧ ಪಾವು ತುಪ್ಪ ಸೇರಿಸಿ ಚಿಕ್ಕಣಪಾಕದಲ್ಲಿ ತೆಗೆದು 
ಶೋಧಿಸಿಕೊಂಡು (ಸಕವೈ. ೦೦೩). £ಚಿಕ್ಕಣ + ಪಾಕ] 
ಚಿಕ್ಕಣಿ, (ನಾ). ಒಂದಂ ಬಿಗೆಯ ಅಡಕೆ : ಕರ್ಪುರಭರಿತ ಚಿಕ್ಕಣಿ: ನಾಗ 
ವಳ್ಳಿಯ ಭರದ ಹೊಂಬಟ್ಟಲಲಿ ಹೊಯ್ಸಣದವರು ಕೊಡುತಿರಲು 
(ಕೌಶಿರಾ. ೨-೬೯), 
ಚಿಕ್ಕಣಿಅಡಿಕೆ ಚಿಕ್ಕಣಿಜಾತಿಯ ಅಡಕೆ : ಚಿಕ್ಕಣಿ ಅಡಿಕೆ ಕೇದಿಗೆ ಕಾಚ್‌' 
ಕೂಡಿದ ಏಲಕ್ಕಿ (ಪುರಂದ. ೩-೮9-3). ಚಿಕ್ಕಣಿಕ್ರಮುಕ ಎ ಚಿಕ್ಕಣಿ ಅಡಿಕೆ : 
ಸ್ವೇತಪರ್ಣ ಮನಾ ಚಿಕ್ಕಣಿಕ್ರಮುಕ ಕರ್ಪುರದಾ ತಿಳಿ ಸುಚೂರ್ನಮಂ 
ತಂದೀಯಲವನು ಚರ್ವಣಗೈದು (ನೆವಮೋ. ೧೬-9). [ ಇಂ. ಚಿಕ್ಕಣ] 
ಚಿಕ್ಕಣಿ, (ನಾ): ಒಂದಂ ಬಗೆಯ ಹಾಲ್ಲು : , ಚಿಕ್ಕಣಿ, ಸಿಂಪಿಗನ ಹುಲ್ಲು 
. « ಏನೇನೋ ಜಾತಿಯ ಎಲ್ಲವೂ ಮಣ್ಣಿನ ರಚನೆಯಲ್ಲಿಯೆ ಇದ್ದಹಾಗೆ 
ತೋರುತ್ತದೆ (ಗಾಳಿಪ. ೦೦೪). [ ಎಚಿಕೃಣಿಕೆ] 
ಚಿಕ್ಕಣಿಕ' (ನಾ). ಒಂದಂ ಬಗೆಯ ಹುಲ್ಲು: "“ಚಿಕ್ಕಣಿಕೆ 
[ಪಾಠಾಂ. ಬಂಡಿ] ಬಂದಿಯತ್ತಿ ” (ಮಂಗರಾ. ೩೩-೮): ಪೊಸ ಚಿಕ್ಕಣಿಕೆಯ 
ಪುಲ್ಲಂ ಪೊಸ ಬೆಳ್ಳುಳ್ಳಿಯ `ರಸಂಗಳಂ ತಳದಿಂದಂ ಪೊಸದು (ಕಲ್ಯಾಕಾ. 
೩-೪೭): ಕಿಯಿಮಾಲೆ ನೂಲೆ ಕಿಸುಕುರಿ ನೆಜಕಿದೀ ಚಿಕ್ಕಣಿಕೆ ಮಾನಿನಿ ಕಸಕೆ 
ಕಲ್ವುಲ್‌ (ಸೂಕ್ತಿಸು. ೩-3೯): ಚಿಕ್ಕಣಿಕೆಯ . ರಸಮಂ ಮೂತ್ರಕ್ಕಂ ಸರಿ' 
ಯಾಗಿ ಬೆರಸಿ ನಸ್ಕಂಗೆಯ್ಯಲ"(ಬಮದ. ೧೦-೭೩). [?] 
ಚಿಕ್ಕಣಿಕೆಸಆ* ./ಚಿಕ್ಕಣಿಗೆಸಚ್‌' ನೋ. 
ಚಿಕ್ಕಣಿಕ್ಕೆ (ನಾ). ಕ್ಷುಲ್ಲಕ ವ್ಯಕ್ತಿ ; ನೀಚ ವ್ಯಕ್ತಿ (?) : ತೆರಳ ಮೊಗಂ ನರೆ 
ಮತ್ತೆ ಮಾಣಳೀ ಬಟ್ಟೆಯ ಚಿಕ್ಕಣಿಕ್ಕೆ ಪೊಸ ಬರ್ಬರ ಸೂಳೆಯರಾಳಿ 
ಗೊಂಬುದಂ (ಸೂಕ್ತಿಸು. 8-೩೮೪). (2?) 
ಚಿಕ್ಕಣಿಗೆಸಆ”, ಚಿಕ್ಕಣಿಕೆಸಆ*" (ನಾ).ಎಚಿಕ್ಕಣಗೆಸಜು್‌ : ಇರ ಭತ್ತ 
ದೊಟ್ಟೆಯ ತುರಗದ ಗಾರ್ಧಪದ ಪುರೀಷಂಗಳಿಎಡನೆ ಚಿಕ್ಕಣಿಗೆರಸಂ 
£ ಸೇಕಿಂ 3 ಕ್ಷುಭಿಯಿಸಿ- ಮೈಪದಮನಟ್‌ದಟ್‌ದುಂ ಲಿಪ್ತಗೈದು (ಅಕ್ಕವೈ. 
೧೦-೦೦೧),” ಸಣ್ಣ ಕೆಸರು” (ಅಶ್ಮವೈ. ಓೀಳು). ಚಿಕ್ಕಣಿಕೆಸಟ್‌ : ಕಾಸಿದ 
ಚಿಕ್ಕಣಿಕೆಸಆ್‌ಳ್‌ ಸಾಸಿವೆ ಕಲ್ಲುಪ್ಪು ಕಣಿಕಮಂರ್ದಿನ ಪುಡಿಯಂ ಬೇಸಜದೆ 
ಬಾಹಿನೆಡೆಯೊಳ್‌ ಪೂಸುವುದು (ಅಶ್ಯಕಾ. ೦೦-೭೦). “ಚಿಕ್ಕಣಗೆಸಆ್‌' 
ಪರಾ. [ಚಕ್ಕಣ್ಣಿ ೬. ಕೆಸಆ್‌ ] 


(ಅತೃಶಾ. ೧೪-೩೦). 


ಚಿಕ್ಕಣ್ಣ 
ಚಿಕ್ಕಣ್ಣ (ನಾ). `ಕಿರಿಯ ಅಣ್ಣ : ನಮ್ಮ ದೊಡ್ಡಣ್ಣನಿಗಿಂತಲೂ ಚಿಕ್ಕಣ್ಣ 
ಹೆಚ್ಚು; "ಬುದ್ಧಿ ವಂತನಾದ್ದರಿಂದ ನಮ್ಮ ತಾಯಿಗೆ ಅವನ ಮೇಲೆ ಬಹಳ 
ಪ್ರೀತಿ (ರೂಢಿ). [ಚಿಕ್ಕ, * ಅಣ್ಣ; ] 
ಚಿಕ್ಕತಂದೆ (ನಾ) ಚಿಕ್ಕಪ್ಪ : (8): [ಚಿಕ್ಕೆ * ತಂದೆ] 
ಚಿಕ್ಕತನ ₹ನಾ). ೧. ಬಾಲ್ಕ ; ಎಳೆಯ ವಯಸ್ಸು : ಚಿಕ್ಕತನ ತಮಗಿದನು 
ಕಾಣಲು ಮಕ್ಕಳಿಗೆ ತಾನೇಕೆ (ಕುಪ್ಯಾಆ. ಓರಿಇ. ೩೬-೭೧). ವಿ. ಸಣ್ಣತನ ; 
ಕ್ಷುಲ್ಲಕತನ :"ತಮ್ಮ ಜಿಕ್ಕತನಕ್ಕಾಗಿ ತಾವೇ ನಾಚಿಕೊಳ್ಳುವಂತಾಗುತ್ತದೆ 
(ಕೂಢಿ). [ಚಿಕ್ಕ - ತನ] 
ಚಿಕ್ಕತಮ್ಮ (ನಾ). ಕೊನೆಯ ತಮ್ಮ: ಕೂಡಲ ಸಂಗಮದೇವಾ ನೀನೆನಗೆ 
ಚಿಕ್ಕತಮ್ಮ (ಬಸವೆ. ೯0೪); ನನ್ನ. ತೆಮ್ಮಂದಿರೆಲ್ಲಾ ಊರಿನಲ್ಲಿ ನಮ್ಮ ತಂದೆ 
ತಾಯಿಯ ಬಳಿ ಇದ್ದಾರೆ, ಚಿಕ್ಕತಮ್ಮನೊಬ್ಬ ಮಾತ್ರ ನನ್ನ ಬಳಿ ಇದ್ದಾನೆ 
(ರೂಢಿ). [ಚಿಕ್ಕ * ತಮ್ಮ] 
ಚಿಕ್ಕತಾಯಿ (ನಾ). ೧.೬ಚಿಕ್ಕಮ್ಮಾ: (+). 
[ಚಿಕ್ಕಇ- ತಾಯಿ (€ತಾಯ್‌)] 
ಚಿಕ್ಕತಾರ (ನಾ). ಒಂದಂ ಬಗೆಯ ನಾಣ್ಯ (?) : ತೆಲ್ಲಿಗರು ಎಳ್ಳ ಮಾಜ 
ಕೊಂಡವಗು ಹೊಂಗೆ ಕಟ್ಟಿದಲಗಿನ ಚಿಕ್ಕತಾರವ ತೆಜುವರು ಬೆಳಿಯ 
ತಾರದರ್ದ್ವದ ಎಣ್ನೆಯನು- ಗಾಣಕ್ಕೆ ನಿಚ್ಚಲು , ಅರ್ದ್ಯಸೊಲ್ಲಿಗೆಯನು 
ಆಡಿತಕ್ಕೆ ಎಜಿ್‌ವರು (ಸ%ಇಇ. 1X-!, ೩೩೬೨-೨೬; 1219). 
[ ಚಿಕ್ಕ * ತಾರ] 
ಚಿಕ್ಕತೂಬರ (ನಾ). ಒಂದು ಬಗೆಯ ಮರ: “ಕಾಕಾಂಡಃ-ಚಿಕ್ಕ ತೂಬರ, 
ಹೆಬ್ಬೇವು. ಹೆಮ್ಮರ” (ಓಷಧಿ. ೨೯). 
[ಚಿಕ್ಕ * ತೂಬರ, (<ಎತುಂಬುರು;)] * 
ಚಿಕ್ಕತೊಗರಿ (ನಂ). ಒಂದು ಬಗೆಯ ತೊಗರಿ: ಚಿಕ್ಕತೊಗರಿ, ವಿಷತೆ ಎಗರಿ, 
ಕೇಸರಿಬೇಳೆ (ಮೃಶಗಿ ೪೯-೯೮೦). [ ಚಿಕ್ಕ, * ತೊಗರಿ, (ಆತೊವರಿ)) 
ಚಿಕ್ಕನರುವಲು (ನಾ). ಒಂದು ಬಗೆಯಂ ಔಷಧಿ ಗಿಡ; ಅಗ್ನಿಮಂಥ : 
“ ತೇಜೋವೃಕ್ಷಃ-ಚಿಕ್ಕನರುವಲು ” (ಓಷಧಿ. ೭೨). 
[ಚಿಕ್ಕ + ನರುವಲು (ಆನಜುವಲ್‌)) 
ಚಿಕ್ಕನುಗಹುಲ್ಲು (ನಾ). ಒಂದು ಬಗೆಯ ಹುಲ್ಲ? :. (ಮೈಔಗಿ. ೬-೧೧೧). 
[ ಚಿಕ್ಕ; * ನುಗ ? + ಹುಲ್ಲು(<ಎಪುಲ್‌) ) 
ಚಿಕ್ಕನುಡಿ (ನಾ). ಕೀಳುಮಾತು ; ಸಣ್ಣಮಾತು ; ಕ್ಷುದ್ರವಾದ ನಂಡಿ : 
ಅಕ್ಕ ಕೇಳೌ ಚಿಕ್ಕನುಡಿಗಳು. :ತಕ್ಕುವೇ ಹಿರಿಯರ್ಗೆ (ಸಂಭವ. ೨೦-೧೧೧). 
[ಚಿ * ನುಡ್ಡಿ] 
ಚಿಕ್ಕನೆಕ್ಕಿಸೊಪ್ಪು (ನಾ). ಓಂದು ಬಗೆಯ ಸೊಪ್ಪು : ಚಿಕ್ಕನೆಕ್ಕಿ ಸೊಪ್ಪು, 
ಲಕ್ಕಿ (ಮೈಔಗಿ. ೪೮-೯೩೬). [ಚಿಕ್ಕ * ನೆಕ್ಕಿ * ಸೊಪ್ಪು. 
ಚಿಕ್ಕನೆಲದಾಳು (ನಾ). ಒಂದು ಬಗೆಯ ಔಷಧಿ ಗಿಡ : “ ಪುತ್ರಜನನೀ 
- ಚಿಕ್ಕನೆಲದಾಳು ;: ತಾಳಿಯಸೊಪ್ಪೈೆ ” (ಓಷಧಿ. ೧೦೦). 
[ ಚಿಕ್ಕ, * ನೆಲದಾಳು ( ಎನೆಲದಾಟ್‌) 1 
ಚಿಕ್ಕನೇರಳೆ "ಚಿಕ್ಕನೇಆ್‌ಲ್‌' ನೋ.. 
ಚಿಕ್ಕನೇರಿಲು "ಚಿಕ್ಕನೇಆ*ಲ್‌' ನೋ. 
ಚಿಕ್ಕನೇಆ್‌ಲ್‌, ಚಿಕ್ಕನೇರಳೆ, ಚಿಕ್ಕನೇರಿಲು . (ನಾ). ಒಂದು ಬಗೆಯ 
ನೇರಿಳೆ : “ ವೈರಸೀ - ಚಿಕ್ಕನೇಜ್‌ಲ್‌ ” (ಓಷಧಿ. ೧೩೬). ಚಿಕ್ಕನೇದಳೆ : 
(ಮೈಔಗಿ: ೭೩-೦೪೯೩). : ಚಿಕ್ಕನೇರಿಲು: ಚಿಕ್ಕನೇರಿಲು ಜಂಬುನೇರಿಲು 
ಗಳರುಟಾನಳ (ರುಕ್ಸಾಂಗೆ. ೧೦-೩). [ ಚಿಕ್ಕ * ನೇಲ್‌] 
ಚಿಕ್ಕಪ್ಪ, ಚಿಕಪ, ಚಿಗಪ್ಪ (ನಾ). ೧. ತಂದೆಯ ತವ ; ಕಕ್ಕ : ಅಪ್ಪನ 
ಅಪ್ಪ: ಅನ್ನದವ ಚಿಕ್ಕಪ್ಪನ ಅಪ್ಪಾ. ಅಂದಾನೇ (ಗಾರು). ವ. ಚಿಕ್ಕಮ್ಮನ 
ಗಂಡ; ತಾಯಿಯ ತಂಗಿಯ ಗಂಡ: ತಂದೆಯ ತಮ್ಮನಷ್ಟೇ ಚಿಕ್ಕಪ್ಪನಲ್ಲ, 


೨೮೧೮ 


16 


ಚಿಕ್ಕವ್ವ 


ಚಿಕ್ಕಮ್ಮನ ಗಂಡನೂ ಚಿಕ್ಕಪ್ಪನೇ (ಒಂ). ಚಿಕಪ: ೧. ಯಿವಂದಿರ ಚಿಕಪ 
ಉಡಖಾನ ಮಗ ಆಬೂಖಾನನು (ಎಕ. ೪11, ಶಿವಮೊ. ೨೯-೧೯; 1712); 
ಚಿಗಪ್ಪ : ೧. ಚಿಗಪ್ಪ ಚಿಗವ್ವ ಅದಾರಲ್ಲಾ (ಮಣ್ಕುಹೆ. ೧೬೦); ಉಂಡುಟ್ಟು 
ಸುಖದಿಂದಿದ್ದು ವಕೀಲಿ ಮಾಡುತ್ತ ಕಾಲ ಕಳೆಯಬೇಕೆಂದು ಆತನ ಚಿಗಪ್ಪನ 
ಇಚ್ಛೆ (ಜ್ಕೋತಿಶ್ಕಾ. ೧೬). [ಚಿಕ್ಕ ೬ ಆಪ್ಪ] 
ಚಿಕ್ಕಪ್ರಾಯ (ನಾ). ಎಳೆಯ ವಯಸ್ಸು ; ಚಿಕ್ಕವಯಸ್ಸು : “ಕನಿಷ್ಠಃ, 
ಅತಿಯುವಾ - ಬಹಳ ಚಿಕ್ಕಪ್ರಾಯದ ಹುಡುಗ, ಅಲ್ಬಃ - ಚಿಕ್ಕವನು ೨ 
ಕ್ಕೂ. ಹೆಸರು” (ಸಿದ್ಧಾಂತಿ. ೩೩0). [ಚಿಕ್ಕ * ಪ್ರಾಯ] 
ಚಿಕ್ಕಬಳ್ಳೆ (ನಾ). ಒಂದು ಬಗೆಯ ಔಷಧಿ ಗಿಡ: “ ಲಘುಪೂರ್ವಕಃ - 
ಚಿಕ್ಕ ಬಳ್ಳೆ” (ಓಷಧಿ. ೧೪೨): [ಚಿಕ್ಕ] * ಬಳ್ಳೆ] 
ಚಿಕ್ಕಬಿಟ್ಟುವ (ನಾ). (7): ಮೂಡಣ ಹೆಗ್ಗದ್ದೆ ಅದಅ ಮೇಗಣ ಕೊಡಂಗೆ 
ಎರಡಟಿಲ್ಲಿಯೂ ಮೂಡೆ ೨ ಬಂಣಟೆಮೂಡೆ ೨ ಮುಂಡಿನ ಮಾಡುವ 
ಬಳುಮ-ಡೆ ೧ ಚಿಕ್ಕ ಬಿಟ್ಟುವ ಕೊಡಂಗೆ ಮೂಡೆ 0 (ಎಇ. ಸ%?1], 
೨೮-೩೦ ; 1256). [?] 
ಚಿಕ್ಕಬ್ಬೆ (ನಾ). ೧.-ಚಿಕ್ಕಮ್ಮ : ನನ್ನ ಚಿಕ್ಕಬ್ಬೆಗೆ ನನ್ನನ್ನು ಕಂಡರೆ ಬಹಳ 
ಪ್ರೀತಿ (ರೂಂ). ೨. ಒಬ್ಬುಕೆಯ ಹೆಸರು: ತನ್ನರಸಿ ಚಿಕ್ಕಬ್ಬೆಗೆ ಬಡಗನ್ನಿ 
ಕೆಜ್‌ಯ ಬಡಗಣ ಬದರಿಯ ಪಿನ್ತಣ ಕೆಜಿಯ ಮ್ಬಿಟ್ಟ ದೇವರ್ಗೆ (ಎಕ. ೪11, 
ಶಿವವೆೊ. ೯೬-೧೯ ; ಸು. 925). [ಚಿಕ್ಕ * ಅಬ್ಬೆ] 
ಚಿಕ್ಕಬ್ರಹ್ಮಿ (ನಾ). ಒಂದು ಬಗೆಯ ಔಷಧಿ ಗಿಡ: “ ಲಘುಬ್ರಹ್ಮಿ-ಚಿಕ್ಕ 
ಬ್ರಹ್ಮಿ ” (ಓಷಧಿ. ೧೪೨). [ಚಿತ್ಕ * ಬ್ರಹ್ಮಿ] 
ಚಿಕ್ಕಮರುಳು (ನಾ). ಒಂದು ಬಗೆಯ ಔಷಧಿ ಗಿಡ: ಚಿಕ್ಕಮರುಳು, 
ಮೈಕೆಬೇರು ಗಂಡರಿಸಿನದಲ್ಲಿ ನಿಂಬೆಕಾಯಷ್ಟು ಕುಡಿಯೆ ಬಾಣಂತಿ ರೋಗ 
ಬಸುರಿಳಿವದು ಮಾಣ್ಣುಂ (ವಿವೈವಿ. ೮೧). [?] 
ಚಿಕ್ಕಮಾತು (ನಾ). ಎಚಿಕ್ಕನುಡಿ : ಚಿಕ್ಕಮಾತುಗಳನ್ನಾಡಿ ನೋಯಿಸುವುದೇ 
ಅವರ ಸ್ವಭಾವ (ರೂಢಿ). [ಚಿಕ್ಕ + ಮಾತು] 
ಚಿಕ್ಕಮಾರಯ್ಯ (ನಾ). ಒಬ್ಬಾತನ ಹೆಸರು: ಕಿಟ್ಟಪಳ್ಳಿ . . . ತುಲು 
ಗೊಳೊಳ ಚಿ[ಕ್ಕ)ಮಾರಯ್ಯ ಸತ್ತ (ಎಕ. 1೩ ಕಾನಳಾ. ೮೮-೫: ಸು. 870). 
[ ಚಿಕ್ಕ, * ಮಾರಯ್ಯ ] 
ಚಿಕ್ಕಮ್ಮ (ನಾ). ೧. ತಾಯಿಯ ತುಗಿ : ಹರುಷಮಿಗಿಲಾ ಚೈದ್ಯಪುರ 
ದಲಿ ವರಜನನಿ ಚಿಕ್ಕಮ್ಮನಲ್ಲಿಹಳೆಂದನು (ನಳಶ. ೭-೩೫). ವಿ. ಚಿಕ್ಕಪ್ಪನ 
ಹೆಂಡತಿ ; ಕಕ್ಕಿ: ಆ ನೃಪನ ಚಿಕ್ಕಮ್ಮ ಪಡೆದಳು (ಸಾಳ್ಮಧಾ. ೦-5೭); 
- ಇವರೂ ಸಹ ನಮ್ಮ ಚಿಕ್ಕಮ್ಮನೇ, ಅಂದರೆ ತಾಯಿಯ ತಂಗಿಯಲ್ಲ, ನಮ್ಮ 
ಚಿಕ್ಕಪ್ಪನ ಹೆಂಡತಿ (ರೂಢ). ೩. ಮಲತಾಯಿ : ಚಿಕ್ಕಮ್ಮ ಕೇಳು ಹಿಂದಣ 
ಜನ್ಮದೊಳು ನಾನು ಮಕ್ಕಳಂ ಬಯಸಿ ದೈವದಮುಂದೆ ನೋಂಪಯಂ 
ಚೊಕ್ಕಟದಿ ಮಾಡಿತಿಲ್ಲದಜುಂದಮಾ ನನ್ನ ಬಸಿಜು ಪಾಳ್ವಸಿರಾದುದು 
(ಸಮ್ಮಳ. ೩-೧೫). . [ ಚಿಕ್ಕ] * ಅಮ್ಮ್ಯ ] 
ಚಿಕ್ಕಯ್ಯ (ನಾ).ಎಚಿಕೈಪ್ಪ ೧: ಅಯ್ಯನಯ್ಯನು ಚಿನ್ನಯಂ ಚಿಕ್ಕಯ್ಯ 
ಕಕ್ಕಯ್ಯನು ತೆಲುಗು ಬೊಮ್ಮ ಯ್ಯನಯ್ಯನು ನಿಂಬಿ ತಾಯ್‌ ಚೇರಮನ 
ಮಗ ನಾನು (ಬಸಪು. ೩-೮೨) ; ಯಾರ ಬಲದಿಂದ ಬಂದುದೀ ಮಹಾಕಪಿ 
ಸಂತೆ ಮುಳಿದುಚಿಕ್ಕಯ್ಯನೈದಿ ಸೇರಿದಂ ಮಾನುಷರ (ವೇಂಳಾರಾ. ೬-೦೮-೨೪). 
[ ಚಿಕ್ಕ, * ಅಯ್ಯ, ] 
ಚಿಕ್ಕವಯಸ್ಸು (ನಾ).ಎಚಿಕ್ಕಪ್ರೂಯ: ಚಿಕ್ಕವಯಸ್ಸಿಗೇ ನಾನು ನನ್ನ ತಾಯಿ 
ಯನ್ನು ಕಳೆದುಕೊಂಡಿದ್ದೆ (ಕೂ). [ಚಿಕ್ಕೆ * ವಯಸ್ಸು ] 
ಚಿಕ್ಕವೂಸಿ (ನಾ). ಪುನರ್ವಸು. ಮಳೆ : (ಎಸಮ್ಮೆ. ೩೪, ೩೧). 
[ ಚಿಕ್ಕ; * ಪೂಸ್ಬಿ ( ಎ ಪುಸ್ಕ) ] 


ಚಿಕ್ಕವ್ವ ಚಿಕ್ಕವ್ವೆ' ನೋ. 


ಕ್‌ 


ಚಿಕ್ಕವ 


'ಚಿಕ್ಕವ್ವೆ, ಚಿಕ್ಕವ್ವ, ಚಿಗವ್ವ (ನಾ).ಎಚಿಕ್ಕಮ್ಮ: ಚಿಕ್ಕವ್ವೆಯ ಮೇಲೆ ಸಿಟ್ಟು 
ಹುಟ್ಟಿತು (ಮುನಿಮಾ. ೩). ಚಿಕ್ಕವ್ವ : ಮಃ್ಕಳು ಚಿಕ್ಕವ್ವ ಎನ್ನುತ್ತಾ 
(ಮುನಿಮೊ. ೯೪). ಚಿಗವ್ವ: ನಿನಗ್ಮಾಕ ಅದರ ಚಿಂತಿ ಚಿಗವ್ವಾ? (ಗ್ರಾಮಾಯ. 
೨೮) ; ನಾನು ನಾಳೆ ಮುಂಜಾನೇ ನಮ್ಮ ಚಿಗವ್ವನ ಮನೆಗೆ ಹೆೊರಟೆನು 
(ಮುಂಬಯಿ. ೧-೩೮). ಚಿಕ್ಕ, * ಅವ್ವೆ] 

ಚಿಕ್ಕಸ (ನಾ). ಜವೆಗೋಧಿಯ ಹಿಟ್ಟು ; ಯವ ಚೂರ್ಣ. (ಸಂ.] 

ಚಿಕ್ಕಸಾಡಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು; ಚಿಕ್ಕಿಸಾಡಿಹುಲ್ಲು, 
ಕರಿಕೊಡೆಹುಲ್ಲು, ನಾಲೆಹುಲ್ಲು (ಮೈಔಗಿ. ೬೯. ೧೪೦೮). 

[ ಚಿಕ್ಕ * ಸಾಡ್ತಿ * ಹುಲ್ಲು (ಪುಲ್‌) ] 

ಚಿಕ್ಕಸಿವನ್ನಿ (ನಾ). ಒಂದು ಬಗೆಯ ಔಷಧಿ ಗಿಡ: “ ಲಘುಕಾಶ್ಮರ್ಯ 
- ಚಿಕ್ಕಸಿವನ್ನಿ” (ಒಷಧಿ. ೧೪೨). [ಚಿಕ್ಕ] * ಸಿವನ್ನಿ] 

ಚಿಕ್ಕಸುರಟಿಗಿಡ(ನಾ). ಒಂದು ಬಗೆಯ ಗಿಡ: ಚಿಕ್ಕ ಸುರಟಿಗಿಡ, ಗರುಡಫಲ 
(ಮೈಔಗಿ. ೪೫-೮೮೧). [ಚಿಕ್ಕ ಸುರಟ್ಕಿ + ಗಿಡ (ಆಗಿಡು) ] 

ಚಿಕ್ಕಹಣ (ನಾ). ಎರಡು ಅಣೆಗಳ ಬೆಲೆಯ ಒಂದಂ ಬೆಳ್ಳಿ ನಾಣ್ಯ: (8). 

[ಚಿಕ್ಕ + ಹಣ) 

ಚಿಕ್ಕಹೀರೆ (ನಾ). ಒಂದು ಬಗೆಯ ಹೀರೆ : “ಮಾರಣೀ - ಚಿಕ್ಕಹೀರೆ” 
(ಒಷಧಿ. ೧೨೪). [ಚಿಕ್ಕ + ಹೀರೆ, (ಹೀರೆ) ] 

ಚಿಕ್ಕಹೊಂಬಳಿ (ನಾ). ಒಂದು ಬಗೆಯ ತೆರಿಗೆ : ಶಾನುಭೋಗರ 
ವರ್ತನೆಯಿಂದ ಗ ೨ ಆಂಗ್ರವಂಕ್ಕೆ ನಾಡೋಪಾದಿಯಲ್ಲಿ ಬಾಹ ಉಂಬಳಿಯ 


ಚಿಕ್ಕಹೊಂಬಳಿ ಹೊಂಮಾರು ಕ್ರಯ ಕಡಾಯ ಭಿಟ್ಟಿ ಕೊಟ್ಟ (ಮೈಅರಿ. |: 


೧೯೩೪, ೨೭-೨೦; 1430). [? 

ಚಿಕ್ಕಹೊರಲಿಗ (ನಾ). ಒಂದು ಬಗೆಯ ಮೂಲಿಕೆ (?) : ಹೊರಲಿಗ, 
ಚಿಕ್ಕಹೊರಲಿಗನಸಮೂಲ ಭಂಗಿಯ ಪುಡಿ . ಇಷ್ಟನ್ನೂ ಕೂಡಿ 
ಅರೆದು (ವಿವೈವಿ, ೨೧೩). [ಚಿಕ್ಕ * ಹೊರಲಿಗ?] 

ಚಿಕ್ಕಾಟ "ಚಿಕ್ಕುಟ' ನೋ. 

ಚಿಕ್ಕಾಡಿ "ಚಿಕ್ಕುಟ' ನೋ. 

ಚಿಕ್ಕಾಡು "ಚಿಕ್ಕುಟಿ' ನೋ. 

ಚಿಕ್ಕಾಣೆ (ನಾ). (ಆಕಾರದಲ್ಲಿ ಚಿಕ್ಕದಾದ) ಒಂದು ಬೆಳ್ಳಿಯ ನಾಣ್ಯ: 
(8). [ಚಿಕ್ಕ * ಆಣೆ) 

ಚಿಕ್ಕಾಸು (ನಾ). ಸಣ್ಣಕಾಸು; ತೀರ ಚಿಕ್ಕನಾಣ್ಯ: ಒಂದುಚಿಕ್ಕಾಸು ಕೂಡ 
ಬಡ್ಡಿ ಸಹ ಕೊಟ್ಟಿಲ್ಲ (ಕುರುಳಾ. ೪4) ; ಮಾಸ್ತರು ಎಂದರೆ ಚಿಕ್ಕಾಸು 
ಸಾಲ ಕೊಡುವರಿಲ್ಲ (ಕಾವೇರಿ. ೧೦೧); ದುಂದುವೆಚ್ಚ ಮಾಡಿ, ಒಂದು 
ಚಿಕ್ಕಾಸೂ ಅವನ ಬಳಿ ಉಳಿದಿಲ್ಲ (ರೂಂ). [ಚಿಕ್ಕ * ಕಾಸ್ಸು] 

ಚಕ್ಕಿ "ಚುಕ್ಕೆ' ನೋ. 

ಚಿಕ್ಕಿಹಾವು (ನಾ). ವೈಮೇಲೆ ಬಣ್ಣದ ಬೊಟ್ಟುಗಳಿರುವ ಹಾವು; 
ಸುಂಟಿಗನೆಂಬ ಒಂದು ಬಗೆಯ ವಿಷಸರ್ಪ: (೪). 

[ ಚಿಕ್ಕಿ (ಆಚುಕ್ಕೆ;) + ಹಾವು (ಪಾವು) ) 

ಚಿಕ್ಕೀಚಲು (ನಾ). ಒಂದು ಬಗೆಯ ಈಚಲು ಮರ; ಕಿರೀಚಲು ; 

“ಪರುಃ ೨ ಗಿಣ್ಣು, ಚಿಕ್ಕೀಚಲು” (೬.ಷಧಿ. ೯೦). 
[ ಚಿಕ್ಕ * ಈಚಲು ( ಆ ಈಂಚಿಲ್‌) ] 
ಚಿಕ್ಕೀರೆ (ನಾ). ಒಂದು ಬಗೆಯಂ ಕೀರೆಸೊಪ್ಪು : 
[ ಚಿಕ್ಕ, * ಕೀರೆ] 


(ಮೈಔಗಿ. ೬-೯೪). 


ಚಿಕ್ಕು, "ಸಿಕ್ಕ' ನೋ. 
ಚಿಕ್ಕು, (ನಾ). (ಉಕ) ಒಂದು ಬಗೆಯ ಗಿಡ ಮತ್ತು ಅವರ ಹಣ್ಣು; 
ಸಪೋಟಾ ; ಚಿಕ್ಕುಹಣ್ಣು ತಿನ್ನಲು ಬಲುರುಚಿ (ರೂಢಿ). 
[ «ಮರಾ. ಚಿಕೂ, ಚಿಕ್ಕೂ ] 


೨೮೧೯ 


ಚಿಕ್ಕುಡು 


ಚಿಕ್ಕು (ನಾ). ಒಂದಂ ಕ್ಷೂದ್ರದೇವತೆಯ ಹೆಸರು; ಗಾಡಿಗ ಡಿಂಬು 
ಗೆಂಗೆ ಚಿಕ್ಕು ಮುಟ್ಟಿಗೆ ಹುರಿಬುತ್ತಿಯ ಬೇಡಿ ಈಡಾಡಿದ ಕೂಳಂಬಲಿಯ 
ನಾಯ್ಡು ಕುಜುಕುವ ಹೇಸಿ ದೈವಂಗಳ ಬೇಡಿ ಬೇಡಿ ನಿರರ್ಥ ಕೆಡಬೇಡ 
[?] 


(ಬಸವ. ೫೫೬). 


5( ಚಿಕ್ಕುಟ, ಚಿಕ್ಕಟ,, ಚಿಕ್ಕಟಂ, ಚಿಕ್ಕಡು, ಚಿಕ್ಕುಟ, ಚಿಕ್ಕಾಡಿ, ಚಿಕ್ಕಾಡು, 


10 


90 


«5| ಚಿಕ್ಕುಡಿಪ್ಪೆ (ನಾ). ಒಂದು ಬಗೆಯ ಗಿಡ: (ಮೈಕಿಗಿ. ೪೧-೮೦೨). 


ಚಿಕ್ಕುಟು, ಚಿಕ್ಕುಡಂ, ಚಿಗಟ, ಚಿಗಟಿ (ನಾ). ಸೊಳ್ಳೆಯಂತಹ ಸಣ್ಣ 
ರೆಕ್ಕೆ ಹಂಳು : ದಂಸೇಹಿಯ - ಚಿಕ್ಕುಟಗಳಿಂದಂ (ವಡ್ಮಾರಾ. ೧೨೨-೪) ; 
ಯುಗಜುಗವ ಬಲ್ಲೆನೆಂಬವರು ನಿಚ್ಚಕ್ಕೆ ನಿಚ್ಚ ಬಪ್ಪ ಚಿಕ್ಕುಟ [ಪಾಕಾಂ. 
ಚಿಕ್ಕಟ, ಚೆಕ್ಕುಟ] ಸಾವನಆನಯರು (ಅವಕಂ. ೧೧೩-೫೧೧); ಪೆರ್ವಾಗಿಲಂ 
ತಾಗೆ ಒಂದು ಬೀಯಗವಿಕ್ಕಿ ಚಿಕ್ಕುಟಂ [ಪಾಕಾಂ. ಚಿಕ್ಕಟುಂ, ಚಿಕ್ಕೆಡುಂ) 
ನುಸುಟಲ್ಬಾರದಂತಾಗಿ ಬಿಗಿಯೆ (ಅರ್ಧನೇ. ೬-೪೪ ವ); ಹೇನು ಕೂರೆ ಚಿಕ್ಕುಟ 
ತಗುಣೆಗಳಿವು ಹೀರುವರೆಣಿಪವು ರಕ್ತವ (ಥಕ್ತಿಸ. 11, ೦೨-೧). ಚಿಕ್ಕಟ್ಯ : 
“ಯೂಕಾ ಮಕ್ಷಿಕಾದಯಃ ಎ ಕೂರೆ, ತಗುಣೆ, ಚಿಕ್ಕಟ ಮೊದಲಾದವು” 
(ರಾಹಟೀ. ೨೩-೨೭ ವ); ಚಿಕ್ಕಟವು ಮೈಯ ಕಡಿವಂತೆ (ಸರ್ವಜ್ಞ. ೧೪೧೬); 
ಚಿಕ್ಕಟದ ಕಾಲುಗಳು ೦.೦೫ ಅಂಗುಲ ಉದ್ದ ಅಡ್ಡ ಲಾಗಿ ೧೩ ಅಂಗುಲ, 
ಎತ್ತರ ೭.೭೫ ಅಂಗು ಲಹಾರಬಲ್ಲವು (ಕಪಿ. 4. ಚಿಕ್ಕಟಿ೨: ಎಕ್ಕ ತೂಳದ 
ಭಟತತಿಯ ಚಿಕ್ಕಟು ತಿಗುಣೆಯ ತಿಕ್ಕುವಂದದಿ ನೆಲಕಿಕ್ಕಿದನರೆಗಳಿಗೆಯೊಳು 
(ನೇಮಿಸು. ೨೯-೩೦). ಚಿಕ್ಕಡು : ಗುಡಮಾಕ್ತಿಕ ಮಳಯಜ . .. ಎಂಬಿವ 
ನಿಂಬಾಗೊಡಗೂಡಿ ಧೂಪಿಸುಗೆ ಚಿಕ್ಕಡು ನೊರಜುಂ ತಗುಣೆ ಬಾವಲೆಂಬಿವು 
ಕಿಡುಗುಂ (ಲೋಕೋಪ. ೭-೩೪); ದಂಶಮಶಕ-ಚಿಕ್ಕಡು ನೊರಜು (ತಸೂವೃ. 
೨೯೭); ಕೊಂಡೆಯನಂತೆ ಪತ್ತುವ ಚಿಕ್ಕಡಿನಿಂ ಕಡುಘಾತಕನಂತೆ ನೋಯಿ 
ಸುವ ಪೆರ್ನೊಣಗಳಿಂ . . . ಬಿಂಬಿಮ್ಮೆಂಬ ಪೇರವಿಯಂ ನೋಡಿ(ಧರ್ಮಾಮ್ಮ. 
೩-೩೩); ದಂಶಮಶಕ- ಚಿಕ್ಕಡು ಗುಂಗುಟುಂ (ತತ್ತ ಪ್ರ. ೩೩). ಚಿಕ್ಕಾಟ: 
ಇಲ್ಲಿಗೆ ಬಂದರೆ ಅವರನ್ನು ತಗುಣಿ ಚಿಕ್ಕಾಟಗಳಂತೆ ಕಾಲಿನಿಂದ ತುಳಿದು 
ನಾಶಮಾಡುತ್ತೇನೆ (ಮಂದಾಕ. ೧೩೪). ಚಿಕ್ಕಾಡಿ: ಚಿಕ್ಕಾಡಿ ತಗುಣಿಯೂ 
ರಕ್ಕಸರು ಜಾರೆಯರು ಒಕ್ಕಲಿಕ್ಕುವರು ಇರುಳೆಲ್ಲ ಬೆಳೆಗಾಗಿ ಸುಕ್ಕಿದಂತಿಹರು 
(ಸರ್ವಜ್ಮ. ೧೮೫೩). ಬಿಕ್ಕಾಡು: ಆನೆ ನೀರೊಡಗೂಡಿ ತಾನಾಡುತಿರಲೆೊಂದು 
ಮೌನದ ಚಿಕ್ಕಾಡು ನುಂಗೆ ಕಂಡು ಮಾನಿನಿ ನಲಿದಾಡುತ (ಮಿಶ್ರಸ್ತೋ. 
೬೮) ; ಆನೆಯನೆತ್ತುವಂಗಾಡು ಚಿಕ್ಕಾಡೆಂಬಂತೆ ಗೋವರ್ಧನಾಚಲಮನೆತ್ತಿ 
(ಅರ್ಧನೇ. ೭-೮೨ ವ); ಬೆಕ್ಕಿಲಿಯೂ ಗೂಬೆಯೂ ಚಿಕ್ಕಾಡು ತಗುಣೆಯೂ 
ರಕ್ಕಸ ಕಳ್ಳಜಾರರುಟ್‌ ಕತ್ತಲೆಯ ಮಕ್ಕಳು (ಸರ್ವಜ್ಕ. ೧೧೯೧); ಇಲಿ ಮತ್ತು 
ಚಿಕ್ಕಾಡುಗಳ ಮೂಲಕ ಪ್ಲೇಗು ಬರುತ್ತದೆ (ಅಡುಸಾ- ೪೦). ಚಿಕ್ಕುಟು : 
ಮುನ್ನಿನ ಭವದೋೊಳ್‌ ಪರಿಪಡೆ ಚಿಕ್ಕುಟುಮಂ ಗುಂಗುಜುಮಂ ನೆಜಕಿ 
ಸೋವುತಿರ್ದ ಭಕ್ತಿಯ ಭರದಿಂ (ಬಂಹರಿ. ೭-೭೫8). ಚಿಕ್ಕುಡು: ತುಂಬಿ 
ಪತಂಗ ನೊಣ ಜೇನನೊಣ ಚಿಕ್ಕುಡು . . . ಮೊದಲಾದುವಕ್ಕೆ ಸ್ಪರ್ಶನ 
ರಸನ 'ಫ್ರಾಣಮುಮಕ್ಕು (ಕಾಸ್ಮರೀ. ೦೧೭-೬). ಚಿಗಟ : ಇವುಗಳಲ್ಲಿ 
ಇಲಿಗಳ ಮೇಲೆ ಜೀವಿಸುವ ಚಿಗಟಗಳು ಪ್ಲೇಗ್‌ ರೋಗವನ್ನು ತರುವುವು 
(ಗೃ ಹವಿ. ೧೮೭); ಕಣಜದ ಶೈತ್ಯದಿಂದ ಚಿಗಟಗಳು ಮೇಲಕ್ಕೆ ಹಾರಿ ಬಂದು 
`ಆಳಿನ ಮೊಗಕ್ಕೆ ಮುತ್ತಿದವು (ಜಿಸ್ಮಳ. ೧೦೮); ಚಿಗಟನ ಕಣ್ಣೊಳಗೆ, 
ಆನೆವೋಗಿ ಕುಂತರೂ ನಾವು ಆಶ್ಚರ್ಯಪಡಬೇಕಾಗಿಲ್ಲ (ಕರಿಕಂ. ೬); 
ಅಡವಿಗೆ ಹೋದರೂ ಚಿಗಟದ ಕಾಟ ತಪ್ಪದು (ಗಾರ). ಚಿಗಟೆ:; 
-ತತ್ತತ್ಪ ಕೃತಿ ವಿಶೇಷಂಗಳಿಂ . . . ಮೃತ್ಸಃ - ಚಿಗಟೆಯಾಗಿ (ಬಾಹಟೀ. 
೧೧-೧೩ ವ). 

ಚಿಕ್ಕುಟು "ಚಿಕ್ಕುಟ' ನೋ. 

[?] 

ಚಿಕ್ಕುಡು (ಚಿಕ್ಕುಟ' ನೋ. 


ಚಿಕ್ಕುಳ (ನಾ). ಸಣ್ಣವ್ಯಕ್ತಿ; ಕೀಳು ದರ್ಜೆಯವನು : ವೇದವ ಕಲಿತು 
ಶಾಸ್ತ್ರವನೋದಿ . . . ಪರತತ್ವವ ನೋಡಿ ಕಂಡಿಹೆವೆಂದು ಹೇಳುಶಿಪ್ಪ 
ಹಿರಿಯರೆಲ್ಲರು ಇಕ್ಕುವ ದಾತಾರನ ಬಾಗಿಲವ ಕಾಯ್ದು ಚಿಕ್ಕುಳರಾದರು 
[ಪಾಣಂ. ಚಿಕ್ಕಮಕ್ಕಳಾದರು] (ಮೋಳಿಮಾ. ೫೩-೨೧೮). 

[ ಚಿಕ್ಕ * ಕುಳ್ಳ (ಎ ಕುಲ) ] 

ಚಿಕ್ಕೂಳಿ (ನಾ). (7): ಹುತ್ತದ ಮೇಗಣ ಕಾಗೆ ನೆತ್ಲಾ ಕಾರೋದ ಕಂಡೆ 
ಕಿತ್ತೂಳಿ ಕಂಡೇ ಗುರುತೀಗೆ ಅತ್ಯಮ್ಮ ಚಿಕ್ಕೂಳಿರಾಗೀಲಿ ಇರ್ವೇಳುತ್ತಿದ್ದೋ 
(ಹುಟ್ಟಹ. ೭೨). [?] 


೨೮೨೦ 


[) 


ಚಿಕ್ಕೂಳಿಗ (ನಾ). ಸಣ್ಣಪುಟ್ಟ ಕೆಲಸ; ಕಿರಂಕುಳ ಸೇವೆ: ಓಲಗ] 


ದಬಲೆಯರನು ಬೀಳ್ಕೊಟ್ಟು ಚಿಕ್ಕೂಳಿಗದವರೊಡಗೂಡಿ ಲೀಲೆಯಿಂ 
ನರಸಿಂಹನಂತೈದಿದ (ಕಂನವಿ. ೧೧-೦3೫): ತೂಗದಿರಿಯೆಂದು ಚಿಕ್ಕೂಳಿಗ 
ದವರ ಸಂಜ್ಞೆಯಾಗಿ ನಿಂದಿರಿಸಿ ಅಪ್ಪಣೆವಿಡಿದು (ಕೃಷ್ಣವಿ. ೩-೪೬). 

[ ಚಿಕ್ಕ; + ಊಳಿಗ (ನ£ಊಲ್‌ಗ) ] 

ಚಿಕ್ಕೆ "ಚುಕ್ಕೆ? ನೋ. 

ಚಿಕ್ಕೆ (ನಾ). ೧. ಚಪ್ಪಟೆಯಾದ ಮೂಗುಂಳ್ಳ ಹೆಂಗಸು. ೨. ಇಲಿ. ೩. 
ಅಡಕೆ: (9)... [ಸಂ. ಚಿಕ್ಕಾ] 

ಚಿಕ್ಕೆಬೊಟ್ಟು (ನಾ). ಚುಕ್ಕೆಯ ಆಕಾರದಲ್ಲಿರುವ ಬೊಟ್ಟು; ಹಣೆಗೆ 
ಇಡುವ ದುಂಡನೆಯ ಸಾದಿನೆ ಗುರಂತು : (8). 

[ ಚಿಕ್ಕೆ; (ಇಚುಕ್ಕೈ) * ಬೊಟ್ಟು (ಆಬಟ್ಟ,)] 

ಚಿಕ್ಕೆರಲೆ (ನಾ). ಮರಿಹುಲ್ಲೆ; ಜಿಂಕೆಯ ಮರಿ: ಕಿಟುದಳಿರಂ 

ಗೆಲ್ವಧರದ ಚಿಕ್ಕೆರಲೆಯ ಸೋಲಿಪ ನಗೆಗಣ್ಣ (ಜಯಕಾ. ೩-೨೨). 
[ ಚಿಕ್ಕ, * ಎರಲೆ ] 

ಚಿಕ್ಕೇಲ (ನಾ). ಒಂದು ಬಗೆಯ ಔಷಧಿ ಗಿಡ : “ಅರೇಣು, ಚಿಕ್ಕೇಲ, 
ಕಡಲೆ” (ಓಷಧಿ. ಖ. [?) 

ಚಿಕ್ಕೇಲಕ್ಕಿ (ನಾ). ಸಣ್ಣ ಏಲಕ್ಕಿ : “ರಾಷ್ಟ ೨ವೃದ್ಧಿಕರೀ- ಚಿಕ್ಕೇಲಕ್ಕಿ” 
(ಓಷಧಿ. ೧೩೯). [ ಚಿಕ್ಕ; * ಏಲಕ್ಕಿ ] 

ಚಿಕ್ಕೊತ್ತೆ (ನಾ). ಸ್ವಲ್ಪಹೊತ್ತಿನ ಸಹವಾಸಕ್ಕಾಗಿ ಮಾತ್ರ ಸೂಳೆಯರಿಗೆ 
ಕೊಡುವ ಒತ್ತೆಯ ಹಣ; ಹಗಲು ಹೊತ್ತಿನಲ್ಲಿ ಕೊಡುವ ಒತ್ತೆಹಣ; 
ಹಗಲೊತ್ತೆ : ಮತ್ತೆ ಬೊಜಂಗರಿಲ್ಲ ಪೊಜಗೊಚ್ಛತವೇಂ ನಿನಗುಂಟು 
ತೋಳ ಚಿಕ್ಕೊತ್ತೆಗೆ ಪೊಕ್ಕೆಯಿಂತು ಶುನಿಯಂತಿರೆ ನಿಲ್ವರೆ ಸೂಳೆಕೇರಿಯೇ 
ಒತ್ತೆಗೆ ನಾಣ್ಣಿಯುಂ ಪೊಜಮಡಾಂ ಮೊಟ್‌ಯಿಟ್ಟಪೆನೆಂದು ಸುತ್ತಿದಳ್‌ 
ಮುತ್ತಿದಳಬ್ಬೆ ಚೌಕಿಗೆಯ ನೊರ್ಬಳಿ ಮಾರಿಯ ಮೂರಿಯಂದದಿಂ 
(ಲೀಲಾವ, ೨-೧೨೨) ; ಬಾಗಿಲೊಳ್ಳೊಜಗರೀಗಳ್ಳೆಂದು ನಿಂದಿರ್ದಪರ್‌ ಕರೆ 
ನಿಮ್ಮಕ್ಕನನಕ್ಕುವಕ್ಕು ಹೊಸತೀ ಚಿಕ್ಕೊ[ಪಾಕಾಂ. ತ್ಕೊ]ತ್ತೆಯಂ ಕೊಟ್ಟು 
ನೋಡಿರೆ (ಕಾಂತೀಶ್ಶ. ೦೦-೭೯); ಹರಿಸದಿನಿತ್ತ ಹಗಲ ಚಿಕ್ಕೊತ್ತೆಯ 
ನಿರುಳೊತ್ತೆಯ ಹಣಮೆನುತವೆ ಬಗೆದು (ಜಯಳಾ. ೦೪-೩೨). 

[ಚಿಕ್ಕ, * ಒತ್ತೈ) 

ಚಿಕ್ಷೀತಾಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು: ಚಿಕ್ಲೀತಾಸೊಪ್ಪು, 
ನೀರುಪುಳ್ಳಂಪುರಚಿಎಲೆ ಗಿಡ (ಮೈಔಗಿ. ೨೩-೧೦೫೨). [?. ಸೊಪ್ಪು] 

ಚಿಗಟ "ಚಿಕ್ಕುಟ' ನೋ. 

ಚಿಗಟಾಯಿಸು «ಚಿಕಟಾಯಿಂಸು' ನೋ. 

ಚಿಗಟೆ ಚಿಕ್ಕುಟ' ನೋ. 

ಚಿಗಣಿ «ಚಿಗಂಳಿ' ನೋ. 

ಚಿಗಪ್ಪ “ಚಿಕ್ಕಪ್ಪ” ನೋ. 

ಚಿಗರಿ, "ಚಿಗರ್ನೆ' ನೋ. 

ಚಿಗರಿ "ಚಿಗರೈ' ನೋ. 


20 


30 


40 


ಚಿಗ್ಗಿ 


ಚಿಗರಿಗಣ್‌, ಚಿಗರಿಗಣ್ಣು (ನಾ). ಜಿಂಕೆಯ ಕಣ್ಣುಗಳಂತಿರುವ ಕಣ್ಣು . 
ಚಿಗರಿಗಂಗಳ ಚೆಲುವಿ ಚೆದರಿ ನಿಂತಾಳೆ (ಸೀಗೀ. ೧೦೦-೧). ಚಿಗರಿಗಣ್ಣು: 
ನೆಕ್ಸುದೋವ್‌ ಒಳಗೆ ಪ್ರವೇಶಿಸಿದಾಗ ಆ ಚಿಗರಿಗಣ್ಣುಗಳು ಕ್ಷಣಕಾಲ 
ಮಾತ್ರ ತಾಯಿಯಿಂದ ಸರಿದು ಅವನ ಕಣ್ಣು ಗಳನ್ನು ಸಂಧಿಸಿದುವು 
(ಪುನರು. ೨೩೮). [ಚಿಗರಿ (ಆ ಚಿಗರೆ) + ಕಣ್‌) ) 

ಚಿಗರಿಗಣ್ಣು "ಚಿಗರಿಗಣ್‌' ನೋ. 

ಚಿಗರೆ, ಚಿಗರಿ, (ನಾ). ಜಿಂಕೆ; ಹುಲ್ಲೆ : ಹಕ್ಕಿ ಗಾನ ಮಾಡುತಿವೆ ಭೃಂಗ 
ದಿಕ್ಕಿಗೋಡುತಿವೆ ಇದನು ನಿಂತು ನೋಡುತಿವೆ ಚಿಗರೆ ಸಾಲ್ಲಳು (ಪಯಣ. 
೫೧-೮) ; ಅವಳೊಂದು ಹೆಣ್ಣು ಚಿಗರೆ ಯಾರ ಕೈಗೆ ಬಿದ್ದಿತೋ (ಹೊಸಬೆ. 
೪೮); 'ದೀರ್ಫಾಪಾಂಗ' ವೆಂಬ ಚಿಗರೆ ಆಕೆಯ ಮುದ್ದುಕಂದ (ಧರ್ಮಸಾ. 
೬೮). ತಾರಾಪದನು ಚಿಗರೆಯ ಮರಿಯ ಹಾಗೆ ಬಂಧನಭೀರು (ಇಪೃಕ. 
೧೬೦). ಚಿಗರಿ, : ಚಿಗರಿ ಮೊಲ ಜೇನ್ವುಣಿಸೆವಣ್ಣಿಂ (ಮಹಾವಿ. ೭-೩೨) 
ಚಿಗರಿಯಂತೆ ಜಿಗಿದು ಒಳಗೆ ಓಡಿಹೋದ (ಪ್ರೇಮತ. ೯೬); ಚಂದಪ್ಪ 
ಮೂಡ್ಕ್ಯಾನ ಚಿಗರೀಯನೇರ್ಯಾನೋಗ(ಗಾಳಿಗು. ೧೬) : ನಮ್ಮ ಚಿಗರಿಯನ್ನು 
ಬಿಟ್ಟು ಅದನ್ನು ಹಿಡಿಯಲಿಕ್ಕೆ ಓಡೋಣ (ಮುಂಬಯಿ. ೧-೨೭). 

ಚಿಗರೆ, ಚಿಗರಿ, (ನು). ಒಂದು ಬಗೆಯ ಗಿಡ; ಸಂಜ್ಜಲು ; ಐ ಇದರ 
ಸೊಪ್ಪನ್ನು ಒಣಗಿಸಿ ಪುಡಿಮಾಡಿ ಸೀಗೆಪುಡಿಯೊಂದಿಗೆ ಉಪಯೋಗಿ 
ಸುತ್ತಾರೆ : ಚಿಗರೆಯ ಪುಡಿಗೂ ಈಗ ಬೆಲೆ ಹೆಚ್ಚಾಗಿದೆ (ರೂಂ). ಚಿಗರಿ, : 
ಸುಜ್ಕಲು, ಚುಚ್ಚಲು, ಚಿಗರಿ, ಬೀಳ್ಕಂಬಿ, ತುಗಿ (ಮೈಶಔಿಗಿ. ೪-೬೨). 

ಚಿಗವ್ವ ಚಿಕ್ಕವ್ವೆ' ನೋ. 

ಚಿಗಳಿ "ಚಿಗುಳಿ' ನೋ. 

ಚಿಗ್ಗಿ, ಜಿಗಿ, (ಕ್ರಿ). ೧. (ಬೆರಳುಗಳಿಂದ) ಚಿವಿೃ್ಮಿಸು ; ಮಿಡಿ: “ಚಿಗಿ- 
ಅಂಗುಲಿ ವಿಸರ್ಜನೇ(ಬೆರಳಿನಿಂದ ಚಿಮ್ಮೂ)”(ಶಮಧಾ); ಚಿಗಿದಂಬು ಕಡಿದುದು 
ಕರ್ಣನಂದನನೆ (ಕುವ್ಯಾಕ. ೨೦-೩೫) ; ಅಂಡೆಯ ನೆಗಹಿ ಕುಂಕಂಮರಸ 
ದುಂಬಿ ಕೈಯಂಡೆಯ ಕೊಳವೆಯ ಚಿಗಿದು ಮಂಡೆಯ ನಿಡುಜಡೆವಿಡಿದು 
ಹೊಯ್ದಾಡಿದರು (ಮೋಹತ. ೧೪-೬೩). ೨. ನೆಗೆ ; ಕುಪ್ಪಳಿಸು ; ಹಾರು ; 
ಚಿಮ್ಮು : ಗಗನಕೆ ಚಿಗಿದು ಮಾರುತಿಯಗ್ನಿ ಬಾಣವ ತೆಗೆದೆಸಲಸುರಾಧಿಪನು 
(ಅಂಜಡ. ೧೪-೨೦೪) ; ಸೆಳೆದು ಹಿರಿಯುಬ್ಬಣವನವನಿಪ ಕೆಲಕೆ ಚಿಗಿದನು 
(ಕುವ್ಕಾಕ. ೪-೩೬) ; ತುರಗದ ಮೊಗಂ ಮೊಗರಂಬುಮಾಗ ಗಗನಕೆ ಚಿಗಿಯೆ 
(ಜೆಬಪು. ೩೨-೬): ನೇಜೆಯದಿಅಕಿತಕೆ ಚಿಗಿದು ಕುದುರೆಯಿಂದ ಮಾಜದೆ 
ಬೀಳ್ವ ರಾವುತರ ... , ಯಮರಾಜನಾಲಯಕಟ್ಟಿದರು (ಕಂನವಿ. ೩-೬೯): 
ತೆಗೆದಾ ಜಟಾಯುವಿನ ಪ್ರಾಣಗಳನಾಕ್ಷಣದಿ ಚಿ[ಪಾಠಾಂ. ಜಿ]ಗಿಯೆ ಸದನಕಿ 
(ವೆಂಕಾರಾ. ೧-೩-೨೦). ಜಿಗ್ಗಿ: ೨. ಅತ್ತಳ್‌ ಬಸಿಅಂ ಫೊಸೆದಳ್‌ ಜಿಗಿದಳ 
(ಅರ್ಥನೇ. ೭-೩೩): ಜಿಗಿವ ರಕುತದ ಗದೆಯ ಬಿಲುವೊಯ್ಲೂಗಳೊಳಗೆ ಕಿಡಿ 
ಮಸಗಿ (ಕುವ್ಯಾದ್ರೋ- ೩-೩೫) ; ಧರಣಿ ಜಿಗಿದುದು ಗಜಂಗಳ* ಕುಗ್ಗಿದುವು 
(ಜಿಬಪು. ೨೬-೦೧) : ತಿಂಮ ಸಿದಿಗೆಯಿಂದ ಜಿಗಿದು ಹಾರಿ ಮನೆಗೇ ಓಡಿದ 
(ತಿಂಮತ. ೧೯). 

ಚಿಗಿದಾಡು - ಕುಣಿದಾಡು; ನಲಿದಾಡಂ: ಕಂಜನಾಭನ ಕಂಡು ಪರವಶ 
ದಲಿ ಹಾಹಾ ರಂಜಿಸುತಲಿ ಎರಗಿ ಚಿಗಿದಾಡಿದ ಚರಣ(ವಿದಾಕ,. 3೬-3); ದಿಕ್ಕು 
ಗಳ ಮರೆದು ಧಿಗಿಧಿಗಿಯೆಂದು ಚಿಗಿದಾಡೆ (ವಿದಾ. ೧೨೭-೪). ಚಿಗಿದೇಳುಎ 
ಚಿವಿ, ಮೇಲಕ್ಕೆ ಬರು : ಅದ್ದ ರಥ ಹರಿಯುರವಣೆಗೆ ಚಿಗಿದೆದ್ದು ಸಮ 
ವಾಯ್ತೂಭಯ ಘಟ (ಕುವ್ಕಾಕ. ೭-೨೨). 

ಚಿಗ್ಗಿ (ಕ್ರಿ). ಚಿಗಿತು (ಭೂತನ್ಯೂ). ೧. ಚಿಗುರು ; ಮೂಳಕೆಯಾಗು ; 
ಮೊಳೆದೋರು ; ಪಲ್ಲವಿಸು; ಏತದ ಗಣೆ ಚಿಗಿತು ಕಾತು ಫಲ 
ವಾದಂದು(ಸರ್ವಜ್ಮ. ೦೭-೬೦); ಈ ಕುಡಿಯ ಚಿಗಿಯುವುದಿನ್ನು ಕರುಣಾಳು, 
ನನ್ನೊಡೆಯ (ಏಪಾಸೆ. ೪೦-೭) ; ಒಂಬೊಂದು ದೇಶ ಮೋಹಪಾಶವನ್ನು 


ಚಿಗಿಲ್‌ 


ಬಿಗಿಯಿತು ಅದಕು ಹೃದಯ ಚಿಗಿಯಿಶು (ಪಯಣ. ೨-೮) ; ಕಲ್ಪವೃಕ್ಷದ 
ಆಗಿಯೇ, ಚಿಗಿಯೇ (ಗರಿ. ೪೮-೪). ೨. (ಆಲಂ) ಚೈತನ್ಯಹೊಂದು ; 
ಚೇತರಿಸಿಕೊಳ್ಳು : ಶ್ರೀಕಂಠಶಾಸ್ತಿಗಳು ಮತ್ತೆ ಚಿಗಿತರು(ಗಂಗಾಸಾ. ೧೧೧). 
[ <ಚಿಗುರ್‌,. / ಕುರುಖ್‌. ಚಿಗಾ, ಚಿಗೀ] 

ಚಿಗಿಲ್‌ .ಜಿಗಿಲ್ಕ್‌' ನೋ. 

ಚಿಗಿಹಲ್ಲೆ (ನಾ). (?) : ಸುರಪನಿಡುವ ಚಿಗಿಹಲ್ಲೆಯ ಮೋಹನ ಶರಮಂ 
ಬೆಳಗುವ ಸಿಕಿನಿವಳೆಯ ರತಿ ವರನಾ ಮೋಹನವಂಚಕ ವಿತತಿಯನಟಸಿ 
ಹಿಡಿದು ತರಲು (ಜಯಳಾ. ೧೪-೧೧). [?] 

ಚಿಗುಟು "ಚಿವುಂಟು' ನೋ. 

ಚಿಗುರ್‌, ಚಿಗುರು, (ಕ್ರಿ). ಚಿಗುತು, ಚಿಗುರ್ತು (ಭೂತನ್ಯೂ). 
೧. ಅಂಕುರಿಸು ; ಪಲ್ಲವಿಸು, ಮೊಳಕೆಯಾಗು : “ ಚಿಗುರ್‌-ಪಲ್ಲ 
ವೋತ್ಪತ್ತೌ ” (ಕಮಧಾ) ; ” ಚಿಗುರಾದುದಕೆ ಚಿಗುರ್ತುದಕ್ಕು೦?' (ಕಠರ. 
೩೬); “ ಪರ್ಣತೀತಿ ಚಿಗುರ್ದಪುದೆಂಬುದು'” (ಕಾಶಕ್ಕ. ೩೬): ನೀರಸ ತರು 
ಚಿಗುರ್ವವು (ತೊರರಾ. ೧-೩-೬೦). ಚಿಗುರು: ೧. ಮಾಗಿಯೊಳ್ಳೇಸ 
ಗೆಯೊಳುಂ ಚಿಗುರಿದೆಳವುಲ್‌ ಮ ಿಗಂಗಳ್ಲಿ ಬೀಯದು (ಜೈಮಿಭಾ. ೧೫-೧೮) ; 
ಗಿಡ ಹಬ್ಬುವುದು; ಚಿಗುರುವುದು (ಸಾಹಿಜೀ. 60). ೨. ಉಂಟಾಗು ; 
ತಲೆದೋರು : ಹಗೆತನವು ನಿನಗೇನು ಕಾರಣ ಚಿಗುರಿದುದು (ತೊರರಾ. 
೪-೨-೨೩). ಡಿ. ಉತ್ಸಾಹಗೊಳ್ಳು : ರಸಂದೆಗೆವ ದನಿ ನಿಮಿರೆ ನಾಲ್ಕ 
ಚಿಗುರುತ್ತಿರೆ ಸವಿದುದೊಂದು ಗಿಳಿ ತನಿವಣ್ಣಂ (ಗಿರಿಕ. ೨-೩೯). ೪. ಚೈತನ್ಯ 
ಹೊಂದು ; ಪ್ರವರ್ಧಮಾನಕ್ಕೆ ಬರು : ಹಿಂದೆ ವ್ಯಾಪಾರದಲ್ಲಿ ನಷ್ಟ 
ಹೊಂದಿ ಕುಗ್ಗಿದ್ದರೂ ಈತ ಈಚೆಗೆ ಚಿಗುರಿಕೊಂಡಿದ್ದಾನೆ (ರೂಢಿ). 

ಚಿಚ್ಚಿಗುರು (ದ್ವಿರುಕ್ತಿ) : ದೇವನ ಕರುಣೆಯ ಕರುಳಿನ ತಿರುಳೊಂದು 

ಚಿಚ್ಚಿಗುರುತಿರಂವಂತೆ ಪ್ರತಿದಿನವು (ಸಲೀಗೀ. ೩೩-೬೪೨). 

[ದೇ.॥ ತಮಿ. ಇವಿರ್ಟ್‌ ; ತುಳು, ಇಗುರು, ಚಿಗುರು, ತಿಗುರು, 
ಸಿಗುರು; ತೆಲು. ಇಗುರು, ಚಿಗುರು, ಚಿವುರು - ತಳಿರು, ಕುಡಿ] 
ಚಗುರ್ಕ್‌, ಚಿಗುರ್ಕು (ನಾ). ತಳಿರು ; ಕುಡಿ ; ಪಲ್ಲವ : ಮರಂಗಳ 

ಚಿಗುರ್ಗಳಿಂದೆ .ಗೆದೆಲರಿಂ (ಕಾದಂಪೂ. ೧೧೭): ಚಿಗುರಿಂ ಪೂವಿಂ ಕಾಯಿಂ 
ಸೊಗಯಿಪ ಮಾವಿಂಗೆ ಪುಣಿಸೆಗೆಜಗಲ್ವೇಡಾ (ಸಮಪ. ೯-೫೬) ; ಚಿಗುರೆಂದುಂ 
ಮೆಲೆ ಬೇವು ಸ್ವಾದುವಹದೇ '(ಸೋಮೇಕ. ೪೧). ಚಿಗುರು: ಚಿಗು 
[ಪಾಕಾಂ. ಗ] ರು ತಳಿರು ಪತ್ರೆ ಮೊದಲಾದವಜಲ್ಲಿಯ ಗಂಧವನಲ್‌ವುದು 
ಆಚಾರಲಿಂಗದಲ್ಲಿಯ ಶಿವಲಿಂಗ (ಆದವ. 8-೧೨) ; ಚೆಗುರನಿರದೊದವಿಸುತ 
- ಬಂದೆಸೆದುದು ನವಚೈತ್ರಂ (ಜಯಳಾ. ೧೧-೧) ; ಕೆಲರು ಚಿಗುರಿನ 
ತೊಡವ ಧರಿಸಿದರು (ನಳದ. ೧-೪೦); ಸವಿಯ ಬಾ ... ಹೀ ಹುಳಿಯ 
ಚಿಗುರನ್ನು (ನವೃಧ್ಯ. ೨-೯). 
ಚಿಚ್ಚಿಗುರು (ದ್ವಿರುಕ್ತಿ) : ಮೊಳಕೆಯಲಿ ತುಂಬಿ ಚಿಚ್ಚಿಗುರಿನಲ್ಲಿ ತುಂಬಿ 
(ಗೆಂಗಾತ. ೧೦೮-೧೧). ಚಿಗುರಾಗು ಎ ಚಿಗುರು; ಮೊಳಕೆದೋರು : 
“ಚಿಗುರಾದುದೆಲೆ ಚಿಗುರ್ತುದಕಕ್ಕು ಪೆಸರು” (ಕಬ್ಮಿಕ್ಕೆ. ೨೨): “ಚಿಗುರ್ತುದೆನೆ 
ಚಿಗುರಾದುದು (ಕಬ್ಮಮಂ. ೨೨). (ಎ ಚಿಗುರ, ) 
ಚಿಗುರಾಸೆ (ನಂ). ಮುಂದೆ ಕಾರ್ಯರೂಪಕ್ಕೆ ಬರುತ್ತದೆಂಬ ಆಸೆ ; 
ಆಶಾಂಕುರ : ತುತ್ರನ ಹೆಂಡತಿ ಸಂಕ್ರಿ ಇವರಾದರೂ ಜೊತೆಯಾದಾರು 
ಎನ್ನುವ ಚಿಗುರಾಸೆಯಿಂದ "ಓಯ್‌ ' ಎಂದು ಕೂ ಹಾಕಿದ್ದಕ್ಕೆ (ಹೊಸಕ್ತಿ. 
೪೯). [ಚಿಗುರ + ಆಸೆ] 
ಚಿಗುರಿಕ್ಕು (ಕ್ರಿ). ಚಿಗುರಂಗಳಿಂದ (ಮನೆಯನ್ನು) ಅಲಂಕರಿಸು ; 
ಹಸಿರು ತೋರಣವನ್ನು ಕಟ್ಟು : ಪೊಸತಿಲ ಮೇಲನೊಕ್ಕೆ ಅದು ಮಾಸಲ 
ತುಯ್ಯಲನಟ್ಟು ಬಾಗಿಲರ್ಚಿಸಿ ಚಿಗುರಿಕ್ಕಿ ಚಟ್ಟಿಆದು (ಪಸಾರ. ೪೬೫). 
[ ಚಿಗುರ + ಇಕ್ಕು) 


೨೮೨೧ 


ಶಾ 
೦ 


45 


ಚಿಗುರೊಡೆ 


ಚಿಗುರಿಡು (ಕ್ರಿ). ೧. ಎ ಚಿಗುರಿಕ್ಕು. ೨. ಕಾಂತಿಯನ್ನು ಹೊಂದು.- 

ಪಡೆ : ಚಿಗುರಿಡೆ ದೇಗುಲಂಗಳಗರಂ ಪೊಗರೇಜಕಿ (ಚಕವಿ. ೨-೬೦). 
.[ ಚಿಗುರ + ಇಡ್ಕು) | 

ಚಿಗುರಿಸು (ಕ್ರಿ). ೧. ಮೊಳೆಯುವಂತೆ ಮಾಡು; ಚಿಗುರುವಂತೆಮಾಡು; 
ಮಿಂಡೆದ್ದ ಹೆಣ್ಣಳುಪವನಕೆ ನಡೆತಂದು. . . ಕಂಡ ಕಂಡವನಿಜಾತಂಗಳಂ 
ಚಿಗುರಿಸಿದರು (ಜೈಮಿಭಾ. ೩೦-೫) ; ಸುಗಿವ ಮಳೆ ಹಳೆಯಗೆಯೊಳಡಗಿರ್ಪ 
ಬೇರ್ಗಳಿಂ ಚಿಗುರಿಸಿತು ತಾಯ್ನೆಲದ ಹಸುರುಡುಗೆಯೊಡಲಂ (ಕಾಲೂರ. 
೪೫-೬೩). ೨. (ಆಲಂ) ಸಂತೋಷವಡಿಸು ; ಉತ್ಸಾಹಗೊಳಿಸು ; 
ನಲಿಯಿಸು: ಈ ಗಿರಿಜೆಯ ನಿಜರಾಗಂ ಶಂಕರನ ಚಿತ್ತಮಂ ಚಿಗುರಿಸದೇ 
(ಗಿರಿಕ. ೪-೫೬); ಚಿತ್ತ ಮೋಹಿನಿ ಕೂಡೆ ಬಂದು ನಿಂದಳು ಮರು ಚಿತ್ತವೆಲ್ಲವ 
ಚಿಗುರಿಸುತ (ಧರಪ. ೧೨-೭೨) ; ಕೇಳ್ದೆರ ಚಿತ್ತಮಂ ಚಿಗುರಿಕುಂ ಚಿಕದೇವನ 
ಜಾಣದೆಂತುಟೋ (ಚಿಕವಿ. ೪-೧೦೩). [ಚಿಗುರ ಲ + - ಇಸ್ಕು] 

ಚಿಗುರು, ಚಿಗುರ್‌,' ನೋ. 

ಚಿಗುರ್ಕು “ಚಿಗುರ” ನೋ. 

ಚಿಗುರುದೋಲು (ಕ್ರಿ). ಎಳೆಯ `ಮೊಳಕೆ ಕಾಣಿಸಿಕೊಳ್ಳು; ಮೊಳಕೆ 
ಯೊಡೆ ; ತೆಗೆದು ದಾರಿಗೆ ಹೆಜ್ಜೆಹೆಜ್ಜೆಗೆ ಚಿಗುರುದೋಜ್‌ದ ತಳಿರ 
ಪಟ್‌ಪಟ್‌ದು (ತೊರರಾ. ೨-೪-೧೯). 

[ ಚಿಗುರು, ( ಆ ಚಿಗುರ) + ತೋಡು) 

ಚಿಗುರುಪ್ರಾಯ (ನಾ). ಎಳೆಯ ವಯಸ್ಸು: ಮಲ್ಲಿಗೆಯಂದದಿ ಚಿಗುರು- 

ಪ್ರಾಯದ ಮನಮಲರುತಿದೆ (ಸಖೀಗೀ. ೨೦-೩೨೮). 
[ ಚಿಗುರ್ಯು (ಎ ಚಿಗುರ) * ಪ್ರಾಯ] 

ಚಿಗುರುಬೋಣಿ (ನಾ). ಕೋಮಲೆ ; ಎಳೆಯ ಪ್ರಾಯದ ಹುಡುಗಿ : 
ಚಿಗುರುಯಲೆಗಳ ತಂದು ಹಾಸಿಗೆಯನ್ನು ಮಾಡಿ ಚಿಗುರುಬೋಣಿಯು 
ಮಲಗೆ ಚಿಗುರುಪೊಗೆಯಾಯನ್ನು (ಯನಳ. ೩೫); ಪಲ್ಲವಪಾಣಿಯು ಚೆಲ್ವ 
ಚಿಗುರುಬೋಣಿಯು ಮಲ್ಲಿಗೆಹೂ ವಿನ ಚೆಂಡ ಗಂಧದುಡಿಯೊಳದ್ದಿ 
ಬಸವಗಿಟ್ಟು (ಶರೆಲೀ. ೧೩೯-೩). 

[ ಚಿಗುರ್ಮೂ (<ಎಚಿಗುರ್‌ ) ೬ ಬೋಣ್ಯಿ. / ತೆಲು. ಇಗುರುಬೋಡಿ, 
ಇಗುರುಬೋಣಿ, ಚಿಗುರುಬೋಡಿ, ಚಿಗುರುಬೋಣಿ ) 
ಚಿಗುರುಮಾಸೆ (ನು). ಹೊಸಹರಯದ ಗುರಂತಾಗಿ ಅದೇ ತಾನೆ 

ಮೂಡುತ್ತಿರುವ ವಿತಾಸೆ : ಅಯ್ಯೋ ಚಿಗುರುಮಾಸೆ ಸರ್ದಾರ ಕೈಕಾಲು 
ಸೋಲ್ತಾವೊ (ರನಾರಿ. ೧. "ತುಪ್ಪುಳುವಿತಾಸೆ' ಪರಃ. 
[ ಚಿಗುರ್ಯು (ಚಿಗುರ) + ವಾಾಸೆ] 
ಚಿಗುರೆತ್ತು (ಕ್ರಿ). ಮೊಳಕೆದೋರು: ಆಲದ ಎಲೆ ಸೀಳಿ ಅರಳೆಲೆ ಚಿಗುರೆತ್ತಿ 
ಬಂದಂತೆ (ವಿಣಾಮಂ. ೧೩೧).  [ಚಿಗುರ್ಕು (ಎಚಿಗುರ್‌,) + ಎತ್ತು, 1 
ಚಿಗುರೆಲೆ (ನಾ). ೧. ಚಿಗುರಾಗಿರುವ ಎಲೆ; ಎಳೆಯ ಎಲೆ; 
ಎಳತಾದ ಎಲೆ : ಚಿಗುರೆಲೆಗಳಿಂ ಕೂಡಿರುವ ಕುಡಿಲು. ಮರದ ಸುಳಿ 
(ಸಿದ್ಧಾಂತಿ. ೧೦೦) ; ಹಣ್ಣೆಲೆ ಉದುರುವಾಗ ಚಿಗುರೆಲೆ ನಗುವುದು (ಗಾದೆ). 
೨. ತಾಂಬೂಲಕ್ಕೆ ಉಪಯೋಗಿಸುವ ಎಳೆಯ ವೀಳೆಯದೆಲೆ : 
ಹಣ್ಣುಕಾಯಿ ಎರಡೂವೆ ಮೊದಲಾಗಾಬೇಕು ಕಳಿಅಡಿಕೆ ಚಿಗೂರೇಲೆ 
ಮೊದಲಾಗಾಬೇಕು (ಹುಲ್ತಿಹ. ೪೭). 
[ ಚಿಗುರು (ಚಿಗುರ) + ಎಲೆ] 
ಚಿಗುರೊಡೆ (ಕ್ರಿ). ೧. ಚಿಗುರಂ ಮೂಡಂ: ಬಳ್ಳಿ ಚಿಗುರೊಡದಿದ 
(ರೂಂ). ೨. ಕಾಣಿಸಿಕೊಳ್ಳು; ತಲೆದೋರಂ ; ಆವಿರ್ಭವಿಸು : 
ತನ್ನ ಕಾಲ ಮೇಲೆ ತಾನೇ ನಿಲ್ಲಬೇಕಾಯಿತು. ಈ ವಿಚಾರ ಚಿಗುರೊಡೆದು 
ಕಾರ್ಯೋನ್ಮುಖವಾಗಹತ್ತಿತು (ಜಯಂತ. ೩೪೩). 
[ಚಿಗುರ್ಕು ( ಆಚಿಗುರ) + ಒಡೆ] 


ಚಿಗುಳಿ 


ಚಿಗುಳಿ, ಚಿಗಣಿ, ಚಿಗಳಿ, ಜಿವುಳಿ (ನಾ). ಎಳ್ಳು, ಬೆಲ್ಲಹಾಕಿ ಕುಟ್ಟಿ 
ಮಾಡಿದ ಉಂಡೆ : ಪೂಜಿಸಿ ಎಣ್ಣೆಯಲ್ಲಿ ಅಭಿಷೇಕಮಂ ಮಾಡುವುದು 
ಚಿಗುಳಿ ತಂಬಿಟ್ಟನಲ್ಲಿ ಪೂಜಿಸುವುದು (ದಾಲಚಿ. ೧೩೩೨೭) ; ಚಿಗುಳಿ 
ಚಕ್ಕುಲಿ ಹಾಲವುಗೆ ಮಂಡಗೆ . , . ತಂದುಕೊಡುವರು (ಬಸಪು. ೦೪-೧೫) ; 
ಚಿಗುಳಿ ಲಡ್ಮುಗೆ ಸಕ್ಕರೆಪೇಣಿಯೊಳವು ಮನ್ಮಂದಿರದೊಳ್ನೀಂ ಬಯಸೆ 
ಪೋಗಿ ತಂದಪೆನೀಗಳ೯ (ವೃಷವಿ. ೯-೭೮). ಚಿಗಣಿ: ಚಿಗಣಿಯು ನೆನೆಲಕ್ಕಿ 
ನೆನೆಗಡಲೆ ಎಲ್ಲವನು ತಕ್ಕೊಂಡು (ನಾಪದ. ೧೬೫). ಚಿಗಳಿ: ಚಿಗಳಿ 
ತಂಬಿಟ್ಟುಗಳನ್ನೂ, ಕಡಬುಗಳನ್ನೂ . . . ತಂದುಕೊಡಲು (ಕೃವಾಆ. 
೩೦೪): ಇನ್ನು ಮೇಲೆ ನಿಮ್ಮನ್ನ ಮರೆತರೂ ಚಿಗಳೀನ ಮರೆಯೊಲ್ಲ! 
(ನಮ್ಮಳ್ಳಿ. ೧೨); ಚೆಗಳಿ, ತಂಬಿಟ್ಟು, ಹೆಸರುಂಡಿ, ಚಕ್ಕುಲಿ ತಯಾರಿಸಿದರು 
(ಕಪಪು. ೩-೮೭). ಜಿವುಳಿ : "ಜಿವುಳಿದುಟ್‌' ಪರಾ. 
ಚಿಗಳಿಬೊಂಬೆ - ೧. ಚಿಗುಳಿಯಂತೆ ಕಪ್ಪಾಗಿರುವ ಬೊಂಬಿ. 
೨. (ಆಲಂ) ಕಪ್ಪುಬಣ್ಣದ ವ್ಯಕ್ತಿ: ಎಲ್ಲಿ ಬೇಕಾದರೂ ನೋಡಿ 
“ ಚಿಗಳಿ” ಬೊಂಬೆಗಳು (ಜಿಸ್ತಕ. ೫). 
[ ದೇ.ಃ ತೆಲು. ಚಿವ್ನಿರಿ, ಚಿಮ್ಮಿಲಿ] 
ಚಿಗುಳಿದುಳಿ :ಚಿಗುಳಿದುಟ್‌' ನೋ. 
ಚಿಗುಳಿದುಟ], ಚಿಗುಳಿದುಳಿ, ಜಿವುಳಿದುಟ (ಕ್ರಿ). ಚಿಗಂಳಿಯಾಗುವಂತೆ 
ತುಳಿ ; ಗಿಜಿಗಿಜಿಯಾಗುವಂತೆ ತುಳಿ ; ಜಜ್ಜಿ ಹೋಗುವಂತೆ ತುಳಿ: 
ರಾಸಭಂ ಬಂದುಮಾ ವಾಸವಸೈನ್ಯಮಂ ಕರ್ಚಿಯುಮೊದೆದು ಚಿಗುಳಿ 
ದುಟಾದುಂ ಪಡಲ್ವಡಿಸುತ್ತುಮಿರೆ (ಅಗವಿ. ೪-೩೯ ವ). ಚಿಗುಳಿದುಳಿ; ಅಟ್ಟಿ ೈ 
ಕಪಿಗಳ ಚಿಗುಳಿದುಳಿದನು ಸೇನೆ ಮೆದೆಗೆಡಲು (*ೌಶಿರಾ. ೨೩.೨೧) ; ಹಗೆಯ 
ಬಲದಲಿ ಹರಿದು ಸುಭಟರ ಚಿಗುಳಿದುಳಿದುದು ತಲೆಗಳನು ಮಂಗಿಲಗಲದಲಿ 
ಹರಹಿದುದು ದಿಕ್ಕರಿ (ಕುವ್ಕಾರ್ರೋ. ೩-೧೩): ನಿಮಿಷಮಾತ್ರದೊಳ್‌ 
ಮುತ್ತಿದ ಭಟರ್ಗಳಂ ಮುರಿದು ಶತಪತ್ರಗಳಂ ಚಿಗುಳಿದೂ[ಖ9ಂ. ಳೆಂಬಂತೆ 


ತು]ಳಿದು (ಜಿಬಪು. ೨೮-೨೪) ; ಅಸಂಖ್ಯಾತ ವಾಜಿ ಕರಿಘಟಿ ಪಾಯ್ದಳವನ್ನು 


ಚಿಗುಳಿದುಳಿಯುತ್ತಾನೆ (ನಂಜುಂಡ. ೬೮). ಜಿವುಳಿದುಚಿರಿ : ಸುಪ್ರತೀಕ[0] 
ಕೆಯ್ಯ ಕಾಲ ಕೋಡೇಜನೊಳ್‌" ಬಲಮನೆಲ್ಲಂ ಜವನೆ ಜಿವುಳಿದುಟ್‌ವಂತೆ 
ತೊಟ್ಟುಟಿಕಿದುಟಿರಿದು. (ಪಂಪಭಾ. ೧೧-೭೨ ವ). [ ಚಿಗುಳಿ + ತುಟಿ ] 
ಚಿಗುಳಿದುಟೀಸು (ಕ್ರಿ). ಜಜ್ಜಿಹೋಗುವಂತೆ ತುಳಿಸು : ತುರಗಖಮುರಪುಟ 
ದೊಳರಿಗಳ ಶಿರಂಗಳಂ ಚಿಗುಳಿದುಬೌ್‌ಸಿ (ದರಕು. ೭-೩೨). 
[ ಚಿಗುಳಿದುಟ್‌ + - ಇಸ್ಕು ] 
ಚಿಗ್ಗೂಣ (ನಾ). ಸಡಿಲವಾಗುವುದು; ಅಳ್ಳಕವಾಗಂವುದು ು “ ಶ್ಲಥತಾ 
= ಚೆಗ್ಗೂಣವು” (ಬಾಹೆಟೀ. ೨-೨-೭೭ ವ). [?] 
ಚಿಚ್ಚಕ್ಷು (ನಾ). ಮನಸ್ಸಿನ ಕಣ್ಣು; ಅಂತರ್ದೃಷ್ಟಿ ; ಜ್ಞಾನದೃಷ್ಟಿ: 
ಅಖಂಡಜ್ಕೋತಿಯಂ ಶುದ್ಧಭಾಸುರ ಚಿಚ್ಚ ಕ್ಷುವೊಳೀಕ್ಷಿಸುತ್ತೆ ಯಮಿವೃಂದಂ 
ತಾಳ್ಗುಮಾನಂದಮಂ (ಶಬಶಂ. ೨-೭೦). 
[ಸಂ. ಚಿಚ್ಚಕ್ಷುಸ್‌ (ಚಿತ್‌ + ಚಕ್ಷುಸ್‌) ] 
ಚಿಚ್ಛಕುದಿಬೋಯ (ನಾ). ಒಬ್ಬಾತನ ಹೆಸರು: ಚಿಚ್ಛಕುದಿಬೋಯಸ್ಕ 
೬ . * ಶಮ್ಮಣ (ಇಆ. ೫11, ೧೮೮-೫೭: 668). [ ಆ ಚಿಚ್ಛಕ್ತಿ + ಬೋಯ) 
ಚಿಚ್ಛಕ್ತಿ (ನಾ). ಚೈತನ್ಯ; ಆತ್ಮಶಕ್ತಿ: ಶಾಂತ್ಯತೀತೋತ್ತರಕಲೆಯೆಂಬ 
ಹೆಸರಿನ ಚಿಚ್ಛಕ್ತಿಯೂ . . . ಕ್ರಿಯಾಶಕ್ತಿಯೂ , ಎಂದು ಆರು ವಿಧವಾದ 
ಶಕ್ತಿಗಳಿರುವುವು (ಶಿವಾಸೂ. ೪೦-೨೬ ಟೀಕೆ); ಘನತಮಸ್ಸತ್ತ್ವಪ್ರಧಾನಗಳಿನಿಸಿ 
ಧೂಮಜ್ವಾಲೆಗಳವೊಲ್‌ ಜನಿಸಿ ಮಾಯಾಶಕ್ತಿ ಚಿಚ್ಛಕ್ತಿಗಳಿವೆನಿಸಿಹವು 
(ಅಮ್ಮ ತ. 8-೪೦); ದಿವ್ಯಚಿಚ್ಛಕ್ತಿಯಿಂ ತಿರುಗುತಿಹ ಸೃಷ್ಟಿಚಕ್ರಂಗಳ" ಕಣಾ 
(ಶ್ರೀರಾಮಾ. ೮೭೧-೯೨); ಇದರ ಬಹಿಷ್ಯರಣಕ್ಕೆ ಒದಗಿ ಬರುವ ಚಿಚ್ಛಕ್ತಿ 
ಪ್ರತಿಭೆ (ಕಾವೃಳು. ೧೪). [ ಸಂ. (ಚಿತ್‌ + ಶಕ್ತಿ) ] 


೨೮೨೨ 


15 


30 


ಚಿಟಣವೀಸ 


ಚಿಚ್ಛಾಸಕ (ನಾ). ಜ್ಞಾನವನ್ನು ನಿಯಂತ್ರಿಸುವವನು : ನಾನೆಂಬ 
ಮೂಜು ಸುಶ್ಲೋಕಾರ್ಥದಂದವೆಂತೆನಲಾಗಿ 'ಬಿತ್ತರಿಪೆನೆಂದನಾ ದೇಶಿಕಂ 
ಚಿಚ್ಛಾಸಕಂ (ವೀಠೈಪು. 8-0-೨೪). [ಸಂ. (ಚಿತ್‌ + ಶಾಸಕ) ) 
ಚಿಟ್‌ (ನಾ). ಒಂದು ಅನುಕರಣ ಶಬ್ದ. *ಚಿಟ್ಟನೆ', "ಚಿಟ್ಟಿಕ್ಕು' ಪರಾ. 
ಚಿಟ (ನಾ). ಒಂದು ಅನುಕರಣ ಶಬ್ದ. ಚಿಟಗುಟ್ಬ' ಪರಾ. 
ಚಟಚಿಟ (ದ್ವಿರುಕ್ತಿ) : ಸಾಸಿವೆ ಚಟಚಿಟ ಎಂದು ಸಿಡಿಯಿತು (ಕೂರ). 
ಚಿಟ್ಕ “ಚಿಟ್ಟು” ನೋ. 
ಚಿಟಕಿ, /ಚಿಟುಂಕು' ನೋ. 
ಚಿಟಕ್ಕಿ "ಚಿಟಿಕ್ಕೆ' ನೋ. 
ಚಿಟಕಿಸು (ಕ್ರಿ). ಸನ್ನೆಗೋಲಿನಿಂದ ಯಾವುದಾದರೊಂದು ವಸ್ತುವನ್ನು 
ಮುಂದಕ್ಕೆ ನೂಕಂ : (೪. [? * - ಇಸು] 
ಚಿಟಕಿಹೊಡೆ "ಚಿಟಿಕೆಹೊಡೆ' ನೋ. 
ಚಿಟಕು (ಚಿಟುಂಕು' ನೆ 
ಚಿಟಕುದೆಗೆ(ಕ್ರಿ).ಎಚಿಟುಕುಗಳೆ: ಕರವನೊತ್ತುತ ಬೆರಳ್ಗಳ ಚಿಟಕುದೆಗೆಪುತಂ 
ಉಸಿರ್ದಳತಿಕುಶಲದಿಂದಂ (ಪ್ರಥುಪು. ೩- ೭೦). 
[ ಚಿಟಕು ( ಆಚಿಟುಂಕು) + ತೆಗೆ, ] 
ಚಿಟಕುಮುಳ್ಳು ಚಿಟುಕುಮುಳ್ಳು' ನೋ. 
ಚಿಟಕೊಳಗು, ಚಿಟಿಕೊಳಗು, ಚಿಟಿಗೊಳಗು (ನಾ). ದನಕರುಗಳ ಕಾಲು 
ಗೊರಸುಗಳ ಹರಡಿನಲ್ಲಿ: ಅಂಟಿಕೊಂಡು ಸಣ್ಣ ಗೆ ತೋರಿಬರುವ 
ಪುಟ್ಟ ಬೆರಳಿನಾಕಾರದ ಗೊರಸು: (8). ಚಿಟಿಕೊಳಗು : (8). 
ಚಿಟಿಗೊಳಗು : ಇವುಗಳ ಹಿಂದೆ ಬೆಟ್ಟಡಿಕೆಯ ಹಾಗೆ ಇವೇನು ? ಇವು 
ಚಿಟಿಗೊಳಗು (ಮುಂಬಯಿ. ೧-೩೩). "ಕಿಜುಗೊಳಗು' ಪರಾ. 
[ ಚಿಟ್ಯ( ಚಿಟ್ಟು) + ಕೊಳಗು) 
ಚಿಟಗ (ನಾ). ಗುಬ್ಬಿಯ ಜಾತಿಗೆ ಸೇರಿದ ಕೆಂಪುಬಣ್ಣದ ಹಕ್ಕಿ: (೪), 
[?] 
ಚಿಟಗಾಣಿ, ಚಿಟಗಾಳಿ (ನಾ). ಚಿಕ್ಕವಳು ಯುವತಿ: ಈ ಚಿಟಗುಣಿ ನಮ್ಮ 
ಸೊಸಿ ಕಾಣಸ್ತಾಳ ! (ದಾಂಡಾಯ. ೧೪). ಚಿಟಗಾಳಿ: ಆಡಲಾರಿನೇ ಗಳರಿ, 
ಪಾಡಲಾರಿನೇ ಗೌರಿ, ಚಿನ್ನದ ಚಿಟಗಾಳೀ ಗೌರಿ (ಕನ್ನಜಾ. ೧೬೮). 
[ ಆಚಿಟುಂಕು 1] 
ಚಿಟಗಾಳಿ "ಚಿಟಗಾಣಿ' ನೋ. 
ಚಿಟಗುಟ್ಟು (ಕ್ರಿ). ೧. ಚಿಟಚಿಟ ಎಂದು ಶಬ್ದಮಾಡು : ಕಿಡಿಗಳು ಚಟ 
ಗುಟ್ಟುತ್ತಾ ಹಾರುತ್ತಿವೆ (ಊಂ). ೨. (ಮನಸ್ಸಿನ ವೇದನೆಯಿಂದ ನರ 
ಮೊದಲಾದುವು) : ಮಿಡಿ; ತುಡಿ: ವಿಜಯನ ಮೈ ಚಿಟಗುಟ್ಟಿ 
ಹೋಯಿತು (ಕಲಾಜ್ಯೋ. ೭೮). [ಚಿಟ + ಕುಟ್ಟು ) 
ಚಿಟಗುಬ್ಬಿ "ಚಿಟ್ಟಿಗುಬ್ಬಿ' ನೋ. 
ಚಿಟಣವೀಸ, ಚಿಟಣೀಸ, ಚಿಟನೀಸ, ಚಿಟ್ನೇಸ (ನಾ). (ಅರಸನ) ಪತ್ರ 
ಗಳನ್ನೂ ಪತ್ರಗಳಿಗೆ ಉತ್ತರಗಳನ್ನೂ ಬರೆಯುವ ಅಧಿಕಾರಿ ; 
ಕಾರ್ಯದರ್ಶಿ ; ಕಾರಭಾರಿ: ಗೋವಳಕೊಂಡದ ಸುಲ್ತಾನನ ಚಿಟಣ 
ವೀಸನಾದ ರಾಮಚಂದ್ರಪಂಡಿತನು ಬರೆದಿರುವ ಪತ್ರವನ್ನು ನೀನು 
ಓದಿದಿಯೇನು? (ರಂಗ. ೧೨೪). ಚಿಟಣೀಸ: ಮಹಾತ್ಮಾಜಿಯವರ 
ಏಕನಿಷ್ಕ ಚಿಟಣೀಸ ಶ್ರೀಮಹಾದೇವಭಾಯಿ ದೇಸಾಯಿ (ಕಾಂಗ್ರೆಸ. ೪೪). 
ಚಿಟನೀಸ: ಚಿಟನೀಸ ಗಿರಿಯಪ್ಪನಂ ಕಳುಹಲ್‌ (ಕಳನ್ಮ. ೮-೪೩) ; ನಾನು 
ಚಿಟನೀಸರಿಗೆ ಹೇಳಿದೆನು (ಹೇಮಂತ. ೨೬೭). ಚೆಟ್ನೇಸ : ಬಾಳಾಸಾಹೇಬನು 
ಚಿಟ್ನೇಸನ ಕೈ. ಬೆಚ್ಚಗೆ ಮಾಡುವುದೇ ತಡ . . . ಅಪ್ಪಣೆ ಕೆ.ಟ್ಟುಬಿಟ್ಟ 
೩೬). [ «ಹಿಂ. ಚಿಟನವೀಸ್‌; ಮರಾ. ಚಿಟಣೀಸ್‌, 
ಚಿಟನವೀಸ್‌, ಚಿಟನೀಸ" ] 


Pad 
PON 


(ಪ್ರಣಸ. 


ಚಿಟಣೀಸ 


ಚಿಟಣೀಸ "ಚಿಟಣವೀಸ' ನೋ. 
ಚಿಟನೀಸ /ಚಿಟಣವೀಸ' ನೋ. 
ಚಿಟಪಾಗು (ನಾ). ಪುಟ್ಟರುಮಾಲು ; ಸಣ್ಣ ಪೇಟ : ವಡ್ಡರ ಯಾರನ 


೨೮೨೩ 


ಬೋಯಿಗೆ ಕಡಗ ಸ ೧ ಸರಪಣಿ ಸ ೧ ಚಿಟಪಾಗು ೧ ಪಪುಳ್ಳಿ ಅಚ್ಚಡ |` 


೧ ಸಹ ಯಿನಾಮು ಕೊಟ್ಟು (ಎಕ. ಸ1, ಹಿರಿಯೂ. ೩೬-೧೪; 35887). 
[ ಚಿಟ್ಕ (ಚಿಟ್ಟು) * ಪಾಗ್ಯು 
ಚಿಟಬರಿಸು (ಕ್ರಿ). ಹಿಡಿಸಲಾರದೆ ಒದ್ದಾಡಂ ; ಕಕ್ಕಸಬಡಂ ;' ನಾನು 
ತುರುಕಿದ ಅರ್ಥವನ್ನು ತಾಳಲಾರದೆ ಕೊನೆಯ ಸಾಲು ಚಿಟಬರಿಸುತ್ತಲಿದೆ 
(ದೇಕನೈ. ೧೦೦). [?] 
ಚಿಟಯ್ಯ (ನಾ). : ಒಬ್ಬಾತನ ಹೆಸರು ಅವರ ಪುತ್ರರಣ್ಣಯ್ಯನುಂ 
ಚಿಟಯ್ಕನುಂ (ಎಕ. ೪11, ಶಿಕಾರಿ. ೨೮೬-೧೦; ಸು. 9001). 
['ಚಿಟ್ಯ (ಚಿಟ್ಟು) * ಅಯ್ಯ, 
ಚಿಟಿಕಿ ಚಿಟುಂಕು' ನೋ. 
ಚಿಟಿಕಿಡು "ಚಿಟಂಕಿಡಂ' ನೋ. 
ಚಿಟಿಕಿವಾಲೆ (ನಾ). ಒಂದು ಬಗೆಯ ಔಷಧಿಗಿಡ : “ ಪಯಸ್ಕಃ - ಚಿಟಿಕಿ 
ವಾಲೆ” (ಓಷಧಿ. ೯0). [?] 
ಟಿಟಿಕಿಸು /ಚಿಟುಂಕಿಸು' ನೋ. 
ಟಿಟಿಕಿಹಾಕು "ಚಿಟಿಕೆಹಾಕು' ನೋ. 
ಚಟಿಕಿಆನ (ಕ್ರಿ). ಚಿಟಿಕೆಯನ್ನು ಹಾಕು: ಅನ್ನವನೆ ತೋಟ ಚೀ ಯು 
ಬಾಲವ ಬೀಸಿ ಕುನ್ನಿ ಸುಳಿದಾಡಿ ಕಾಲ್ಗೆ ಅಗುವ ತೆಜದಿ (ಪುರಂದ. .-೬೪-೪). 
[ ಚಿಟಿಕು (-ಆಚಿಟುಂಕು) + ಇಲ್ಮಿ ? 
ಚಿಟಿಕು 'ಚಿಟಂಂಕು' ನೋ. 
ಚಿಟಿಕೆ "ಚಿಟುಂಕು' ನೋ. 
ಚಿಟಿಕೆ, ಚಿಟಕ್ಕಿ, ಚಿಟುಕೆ (ನಂ). ಒಂದು ಬಗೆಯ ಸಣ್ಣ ಮೂಲಿಕೆ : 
“ ಅಮೃತಶಿಖಾ-ಚಿಟಿಕೆ; ಹಾಲೆ” (ಓಷಧಿ. 6); ಗ್ರಹಣೀ ಗಜಕೇಸರಿ ಲೇಹ್ಯ 
- « ೬ ಕಳ್ಳೆಂಗಡಲೆಬೇರಿನ ತೊಕ್ಕು, ಚಿಟಿಕೆಚೇರಿ, ತುರುಚನಬೇರು .. . 
ಇವನೆಲ್ಲ ಖಂಡುಗ ನೀರಿನಲ್ಲಿ ಹಾಕಿ ಕಷಾಯವ ಕಾಸಿ (ಸಕವೈ. ೩೩೯). 
ಚಿಟಕ್ಕಿ: “ ಶೋಫ - ಚಿಟಕಿ, ಹಾಲೆ” (ಓಷಧಿ. ೧೭೨) ; ಬೆಕ್ಕಿನಬುಡ್ಡೆ ಗಿಡ 
- * ೬ ಚಿಟಕಿಹಂಬು, ಮಿಂಚುಬಳ್ಳಿ, ಕನಕಾಯ (ಮೈಥಔಗಿ. ( ೧೭-೩೦೮). 
ಚಿಟುಕೆ: “ ಅರ್ಕಪಷ್ಟಿ - ಚಿಟುಕೆ; ಹಾಲೆ; ಹಿಟ್ಟುಳಿಕೆ” (ಓಷಧಿ.' ೬). 
[?) 
ಚಿಟಿಕ್ಕೆ (ನಾ). ಊತ ; ಬಾವು. "ಗಂಟಲುಚಿಟಿಕೆ' ಪರಾ. [?] 
ಚಿಟಿಕೆಗುಂಡಿ (ನಾ).ಎಚಿಟಿಕೆಗುಬ್ಬಿ: ಅಂಗಿಗೆ ಚಿಟಿಕೆಗುಂಡಿ ಹಾಕಿಸಿದೆ (ರೂಢಿ). 
[ ಚಿಟಿಕ್ಕೆ ( ಆಚಿಟುಂಕು) + ಗುಂಡಿ, ] 
ಚಿಟಿಕೆಗುಬ್ಬಿ (ನಾ). (ಕುಪ್ಪುಸ, ಅಂಗಿ ಮೊದಲಾದಂವುಗಳಲ್ಲಿ) ಒತ್ತಿ 
ಹಾಕಿಕೊಳ್ಳುವ ಸಣ್ಣ ಆಕಾರದ ಗುಂಡಿ: ಸೆರಗನ್ನು ಕೈಯ ಮೇಲೆ.ಹಾಕಿ 
ಕೊಂಡು ಕುಪ್ಪಸದ ' ಚಿಟಿಕೆ- ಗುಬ್ಬಿ 'ಯನ್ನು ಒತ್ತಿ ಹಾಕಿಕೊಂಡಳು 
(ಹೊಸಕ್ಷಿ. ೪೭). [ ಚಿಟಿಕೆ; ( ಆ ಚಿಟುಂಕು) + ಗುಬ್ಬಿ] 
ಚಿಟಿಕೆತಾಳ (ನಾ). ಕೀರ್ತನಕಾರರು ಬಳಸುವ ವಂರದ ಅಥವಾ ದಂತದ 
ತಾಳ: (8). [ ಚಿಟಿಕೆ (ಆಚಟುಂಕು) + ತಾಳ, (-ತಾಲ)] 
ಚಿಟಿಕೆಹಾಕು, ಚಿಟಿಕಿಹಾಕು, ಚುಟಿಕೆಹಾಕು (ಕ್ರಿ). ೧: ಎ ಚಿಟಿಕೆಹೊಡೆ: 
ಅನೇಕ ಬಾರಿ ಚಿಟಕೆಹಾಕಿ ಏನು ಅನುಷ್ಕಾನಮಾಡಿದಳೋ |! (ರಾಣ. 
೧೧೦೦) ; ಭಾಗೀರಥಮ್ಮ ಮಗುವಿನ ಮುಂದೆ ನಿಂತು ಚಿಟಿಕೆಹಾಕುವಳು 
(ವಂಶವೃ. ೪೬). ೨. (ಶೀತ, ವಾತ ಮುಂತಾದುವನ್ನು ಗುಣಪಡಿಸಲು) 
ಬಳೆಯ ಚೂರನ್ನು ಕಾಯಿಸಿ ಬರೆಹಾಕು: ಮಗುವಿಗೆ ಸೆಳವು ಬಂದಿದೆ, 
ಚಿಟಿಕೆ ಹಾಕು (ರೂಂ). ಚಿಟಿಕಿಹಾಕು : ೧. ಮೊದಲುಮೊದಲು ನಾನು 


25 


ಚಿಟುಂಕಿಸು 


ಜೋರಾಗಿ ಚಿಟಿಕಿಹಾಕಬೇಕಿಂಗುತ್ತಿತ್ತು (ಶಾಲೆಮ. ೧೯೮). ಚುಟಿಕೆಹಾಕು: 
೨. ಲೋಹದಿಂದ ಸುಡುವುದು ಅಥವಾ ಚುಟಿಕೆಹಾಕುವುದು ಅವರ ಮುಖ್ಯ 
ಚಿಕಿತ್ಸಾವಿಧಾನ (ಪ್ರವಾಇ- 1, &೦೮)- 
[ ಚಿಟಿಕೆ, (ಎ ಚಿಟುಂಕು) + ಹಾಕು (ಪಾಯ್ಯು,) 1 

ಚಿಟಿಕೆಹೊಡೆ, ಚಿಟಕಿಹೊಡೆ (ಕ್ರಿ). ಕೈಯ ಹೆಬ್ಬೆರಳು ಮತ್ತು ಮಧ್ಯದ 
ಬೆರಳನ್ನೂ ಸೇರಿಸಿ ಸದ್ದುಮಾಡು,-ಶಬ್ದಮಾಡಂ : ಬೆರಳಿಂದ ಚಿಟಿಕೆ 
ಹೊಡೆದು, ಸ್ವಾಮಿಜಿಗೆ ಸಂಜ್ಞೆಮಾಡುತ್ತಾರೆ (ವೀರ ಯೊ. ೦೦೨). 
ಚಿಟಕಿಹೊಡೆ: ಆತ ಚಿಟಕಿಹೊಡೆಯುತ್ತ ಸಂತೋಷದಿಂದ ಮನೆಯ ಕಡೆ 
ಹೊರಟ (ರೂಂ). [ಚಿಟಿಕೆ (-ಆಚಿಟುಂಕು) * ಹೊಡೆ ( ಆಪೊಡ್ಕೆ) ) 

ಚಿಟಿಕೊಳಗು “ಚಿಟಕೊಳಗು” ನೋ. 

ಚಿಟಿಗೊಳಗು "ಚಿಟಕೊಳಗು” ನೋ. 

ಚಿಟಿಚಿಟಿ (ನಾ). ಒಂದು ಅನುಕರಣ ಶಬ್ದ: ಉಸಿರ್ಹಾಕಿ ಕಣ್ಣು ಮುಚ್ಚಿಲ್ಲ 
ಯೋಗಿಯು ಕೂಸಾಗಿ ಚಿಟಿಚಿಟಿ ಚೀರಿಲ್ಲ (ಸಿದಪು. ೩-೨೧). ೨. ಮನಸ್ಸಿಗೆ 
ಆಗಂವ ಕಿರಿಕಿರಿ: ನಾನು ಸುಮ್ಮನೆ ಮುಪ್ಪಾಗುತ್ತಾ ಇದೀನಿ. ಆಗ ಈಗ 
ಮನಸ್ಸಿನ ಚಿಟಿಚಿಟಿಗೂ ಇದೇ ಕಾರಣ ಇರಬೇಕು (ರಂಗನಾ. ೯೯). 

ಚಿಟಿಚಿಟಿಯಾಗು ಎ ಒಡೆದುಹೋಗು : ಕಿರುಗತ್ತಿ ಯನ್ನು ಬೆನ್ನ 

ಮೇಲಿನ " ಬೆವರುಸಲೆ'ಯ ಮೇಲೆ ಯಥೇಚ್ಛ ಆಡಿಸಿ ಅದು ಚಿಟಿಚಿಟಿ 
ಯಾದಾಗ “ ಅಯ್ಯಬ್ಬ ” ಎಂದು ತೃಪ್ತಿಯ ನಿಟ್ಟುಸಿರು ಬಿಟ್ಟಳು 
(ಹೊಸಕ್ಸಿ. ೪೮). ಚಿಟಿಚಿಟಿಯೆನ್ನು - ಕಿರಿಕಿರಿಯಾಗು: ತಲೆ ಚಿಟಿಚಿಟಿ 
ಯೆನ್ನುತ್ತಿದೆ (ಕೂಢಿ). 

ಚಿಟಿಚಿಟಿಸು (ಕ್ರಿ). ಚಿಟಿಚಿಟಿ ಎಂದು ಶಬ್ದಮಾಡು : ಸುಡುಗಿಚ್ಚು 
ಚಿಟಿಚಿಟಿಸುತ (ಊಉಲೂರ. ೧೮೪-೪೧೭). [ ಚಿಟಿಚಿಟಿ * - ಇಸ್ಸು] 

ಚಿಟಿಚಣಿರ್‌ (ನಾ). ಒಂದು ಅನುಕರಣ ಶಬ್ದ; ಏನೆಂಬೆನಾ ಹೋಮವ 
ಬೇಳುವೆಡೆಯೊಳು ಸಾನುರಾಗದೆ ಲಾಜೆಯನು ಭೂನುಕಿವೆನೆ ಬೇಳುತಿರೆ 
ಚಿಟಿಚಿಣಿರೆಂಬ ಧ್ವಾನವೆಸೆದುದು (ಅಂಜಡ. ೫-೨೨೭). 

ಚಿಟಿಲ್‌ (ನಾ). ಒಂದು ಅನುಕರಣ ಶಬ್ದ. 
 ಚಿಟಿಲ್ಪಿಟಿಲ್‌ (ದ್ವಿರುಕ್ತಿ); ಸೋಗೆಯ  ಹಂಸೆಯಾನೆ ವೃಷದಂದದ 
ಹಿಂಗದ ಪಾಂಗಿನಿಂ ಬೆಡಂಗಾಗಿ ಚಿಟಿಲ್ಹಿಟಿಲ್ಲರೆಯಲೊಂದದ ಮಂದಗತಿ 
ಕ್ರಮಂ ಪುಹಾಭೋಗಿ[ಯೆನಿಪ್ಪ]ಂ (ಲೋಕೋಪ. ೦೧-೩೮) ; ಪೆರ್ಗಲ್ಲಿಂದ 
ದಪುತ್ತುಂ ಕರ್ಗಲ್ಲಂ ನೆರಪಿ ತಂದು ಬರಿಯೆಲ್ವೆಲ್ಲಂ ನುರ್ಗಾಗಿ ಚಿಟಿಲ್ವಿಟಿಲೆನೆ 
ಕುರ್ಗುತ್ತುಂ (ಧರ್ಮಾಮೃ. ೬-೧೯೦). 

ಚಿಟ್ಟು, (ನಾ). ಒಂದು ಅನುಕರಣ ಶಬ್ದ. *ಚಿಟುಗುಟ್ಟು' ಪರೇ. 

ಚಿಟ್ಟು “ಚಿಟ್ಟು? ನೋ. 


| ಚಿಟುಂಕಿಸು, ಚಿಟಿಕಿಸು, ಚಿಟುಕಿಸು (ಕ್ರಿ). ೧. ಹೆಬ್ಬೆರಳು ಮತ್ತು 


ಮಧ್ಯದ ಬೆರಳಂಗಳನ್ನು ಸೇರಿಸಿ' ಶಬ್ದಮಾಡು ; ಚಿಟಿಕೆಹಾಕು: (8). 
೨. ಬೆರಳುಗಳನ್ನು ಮೆತ್ತಗೆ ಅದುವಿ ಗಿಣ್ಣುಗಳ ಬಳಿ ಸದ್ಧಾಗು 
ವಂತೆ ಮುರಿ ; ನೆಟಗೆ ತೆಗೆ : ಕರಾಂಗುಲಿಯಂ ಚಿಟುಂ[ಪಾಠಾಂ. ಟಂ)ಕಿಸಿ 
. . ೬ ಗೆಲ್ಲಮಂ ಪಿಡಿದಲುಂಗಿ (ರಾಜರೀ. ೮-೮೨ ವ); ಕರಪಲ್ಲವಮನೊತ್ತುತ್ತೆ 
ಬೆರಲಂ ಚಿಟುಂಕಿಸುತೆ (ಕುಮಾಪು. ೫-3೯೭). ಚಿಟಿಕಿಸು: ೧. ಯಾದವರ 
ಬಡಕಟುವೆ ಬಾ ಬಾ ಎಂದು ಚಿಟಿಕಿಸಿ ಕರೆದು ಗುರುಸುತ ಸಾತ್ಯಕಿಯ 
ತಾಗಿದನು (ಕುವ್ಮಾಕ. ೩-೧೭. ಚಿಟುಕಿಸು : ೧. ಜಾಲಿಕಂ ನೋಡಿ . . . 
ಮದವಣಿಗಂ ಬಂದೀ ಜನದ ಬಗೆಗೆ ಬೆಅಗಂ ಸೋಜಿಗಮನೆ ಮಾಬ್ಬುದೆಂದು 
ಚಿಟುಕಿಸಲಾಗಳ್‌ (ದಶಳು. ೬-೧೪೬) : ಕರೆಯಲಂಗೈತಳಕೆ ಬಹನೇ ತರಣಿ 
ವನಕೇಸರಿಯ ಚಿಟುಕಿಸಿ ಕರೆಯೆ ಹೊಆ್‌ಯನು ಹೊದ್ದುವುದೆ' (ಕಾಶಿರಾ. 
೧-೪೧) ; ಬೆರಳು ಚಿಟುಕಿಸಿ ಕರೆವ ಕೃಷ್ಣನ ನಿರುಪಮಾಕ್ಷೇಪವನು ಕೇಳುತ 


(ನಿಧಾಗ. ೧೦-೬೮-೫೦). [ ಚಿಟುಂಕು * - ಇಸ್ಕು] 


ಚಿಟುಂಕು 


ಚಿಟುಂಕು, ಚಿಟಕ್ಕಿ, ಚಿಟಕು, ಚಿಟಿಕಿ, ಚಿಟಿಕು, ಚಿಟಿಕೆ, ಚಿಟುಂಕೆ. 
ಚಿಟುಕು,, ಚುಟಕಿ, ಚಂಟಕಂ, ಚುಟಕೆ, ಚುಟಿಕೆ. ಚುಟಿಗೆ, 
ಚುಟುಕ. ಚುಟುಕಿ, ಚುಟುಕು (ನಾ). ೧. ಕೈಯ ಹೆಬ್ಬೆರಳು ಮತ್ತು 
ಮಧ್ಯದ ಬೆರಳುಗಳನ್ನು ಸೇರಿಸಿ ಮಾಡುವ ಶಬ್ದ: ವೇದಪಿತಾ 
ಮಹನೆಂಬ ಪೆಸರಿನಂಗುಲಿಯ ಚಿಟುಂಕನಿಟ್ಟು ಕರೆದು (ವೃಷವಿ. ೩೮-೩೧ ವ). 
ಚಿಟಕ್ಕಿ: ೧. (ಚಿಟಕಿಹೊಡೆ' ಪರಾ. ೨. ಹೆಬ್ಬೆರಳು ಮತ್ತು ತೋರು 
ಬೆರಳುಗಳನ್ನು ಸೇರಿಸಿ ಹಿಡಿಯಬಹುದಾದಷ್ಟು ; ಸ್ವಲ್ಪಮಾತ್ರ : 
ಅಲ್ಲಿ ಕುಳಿತವರು ಒಂದು ಚಿಟಕಿ ನಶ್ಯ ಹಾಕಿಕೊಳ್ಳಬೇಕಾದರೂ ಹೊರಗೆ 
ಎದ್ದು ಹೋಗುತ್ತಿದ್ದರು (ಹುಟ್ಕಹ. ೧೪). ಚಿಟಕು : ೩. ನಲವತ್ತು 
ಸುತ್ತು ನೂಲಿನ ಕುಚ್ಚು : (8). ೪. ಒಂದು ಬಗೆಯ ಚಿಕ್ಕ ಹೊಲಿಗೆ : 
“ ಚಿಟಕು-ಹೊಲಿಗೆ” (ಜಾನಕೋ. 8೬). ಚಿಟಿಕಿ: ೧. ಚಿಟಿಕಿಹಾಕು' 
ಪರಾ. ೨. ಒಂದು ಕಪ್ಪು ಬೇಯಿಸಿದ ತರಕಾರಿಗಳು : ೧ ಚಿಟಿಕಿ ಅರಸಿನ 
(ಅಡುಸೌ. ೧೦೬). ಚಿಟಿಕು: ೧. «ಚಿಟಿಕಿಅ್‌' ಪರಾ. ಚಿಟಿಕೆ, : ೧. 
"ಚಿಟಿಕೆಹಾಕು', «ಚಿಟಿಕೆಹೊಡೆ'' ಪರಾ. ೨. ರಾಯರು ಒಂದು ಚಿಟಿಕೆ 
ನಶ್ಶವನ್ನು ಜ್ಞಾನವಶಕ್ಕಾಗಿ ಮಂತ್ರಿಸಿ ಮೂಗಿಗೆ ಹಾಕಿಕೊಂಡು (ರಾಯಕ. 
೩0) : ನವಸಾರ ಪುಡಿಯನ್ನೂ ಸುಣ್ಣದ ಭರಣಿಯೊಂದನ್ನೂ ತೆಗೆದು 
ಕೊಂಡು, ಎರಡನ್ನೂ ಎರಡೆರಡು ಚಿಟಿಕೆ ಅಂಗೈಯಲ್ಲಿ ಹಾಕಿಕೊಂಡು 
(ಕಾಂತಲಾ. ೭೪). ೫. ಚಿಕ್ಕದು ಈ ಸಣ್ಣದು :“ ಚಿಟಿಕೆ” ಯಲ್ಲಿ ಮಾಡಿಬಿಡು 
(ನಮ್ಮನು. ೯೪). "ಚಿಟಿಕೆಗುಬ್ಬಿ' ಪರಾ, ೬. (ಶೀತ, ವಾತ ಮುಂತಾದವು 
ಗಳನ್ನು ಗುಣಪಡಿಸಲು) ಬಳೆಯ ಚೂರು, ಚರ್ಮದ ತುಣುಕು 
ಮುಂತಾದುವನ್ನು ಕಾಯಿಸಿ ನೆತ್ತಿ, ಹಣೆ ಮುಂಂತಾದ ಕಡೆ ಬರೆ 
ಯೆಳೆಯಂವಿಕೆ : ಮಗುವಿಕೆ ಸಂದಾಗಿದೆ, ಚಿಟಿಕೆ ಹಾಕಿಸಬೇಕು (ರೂಢಿ). 
೭. ಮರ ಅಥವ ದಂತದಿಂದ ಮಾಡಿದ ತಾಳಹಾಕುವ ಒಂದು 
ಸಾಧನ : ದೌಸರು ಚಿಟಿಕೆಗಳಲ್ಲಿ ತಾಳಹಾಕುತ್ತಾ ಹಾಡುತ್ತಿದ್ದರು (ರೂಢ). 
ಚಿಟುಂಕೆ: ೧. « ಕೈಚಿಟುಂಕೆ' ಪರಾ. ಚಿಟುಕ್ಕು : ೧. ಗುರುವಿ 
ನೊಳಗಪಹಾಸ್ಕ ಪ್ರತ್ಕುತ್ತರಂಗಳಂ ಬೆರಳಂ ಚಿಟುಕಂ .- ಮಾಡ 
ಲಾಗದು (ದೀಕ್ಷಾಜೋ. ೩೦-೨೦). ೫. ಕಾಲವಶವೀ ಜಗದ್ವ್ಯವ 
ಹಾರವೆಲ್ಲವುನ್ಮಿಷ ನಿಮಿಷವೈದೆ ಚಿಟುಕು (ವೀಕ್ಕಿಪು. ೪-8-೪೭). 
“ಚಿಟುಕುವನಿ' ಪರಾ. ೮. ಬೆರಳುಗಳನ್ನೂ ವೆಂತ್ತಗೆ ಅದುಮಿ ಗಿಣ್ಣು 
ಗಳ ಬಳಿ ಸದ್ದಾಗುವಂತೆ ವಂರಿಯಂವುದು ; ನೆಟಿಕೆ: ಮೆಲ್ಲನೆ 
ಬೆರಳ್ಗಳ ಚಿಟುಕನೊತ್ತುತವೆ . . . ಸಂತೈಸಿದನು 
ಬೆರಳ ಚಿಟುಕ ತೆಗೆವನು (ಧರ. ೩೧-೧೦೯). "ಚಿಟಂಕಂವಂುರಿ' ಪರಾ. 
ಚುಟಕಿ: ೭. ನಾಮದೇವ. .. ಚುಟಕಿಯಿಂದ ತಾಳಹಾಕುತ್ತ 
ಕುಣಿಯುತ್ತ ಇದ್ದುಬಿಡುತ್ತಿದ್ದನು (ಛಾರದ. ೨೯೨). ಚುಟಕು: ೫. 
“ಸ್ವಲ್ಪು,ಸಣ್ಣ” (ಅಾನಕೋ. ಇ. ಚುಟಕೆ : ೬. ಇನ್ನೂ ಅವರಿಗೆ ಚುಟಕೆ 
ಬಿದ್ದಿಲ್ಲ. ಬಿದ್ದ ಮೇಲೆ ಇಂಥ ಉಸಾಬರಿ ಬಿಡೋದು (ಊರುಕ. ೯೩). 
ಚುಟಿಕೆ: ೬. "ಚುಟಿಕೆಹಾಕು' ಪರಾ, ಚುಟಿಗೆ: ೫. ಎಲ್ಲ ಕೆಲಸವೂ 
ಚುಟಿಗೆಯಲ್ಲಿ ಮುಗಿಯಿತು (ರೂಢಿ). ಚುಟುಕ, : ೫. ವೈಶ್ವಾನರನ 
ಆವರ್ತನೃತ್ಯರಂಗದಲ್ಲಿ ಸಣ್ಣ ಚುಟುಕ (ಅರಳು. ೧೯೫ ೨) ; ಅವನಿಗೆ 
ಒಂದೆರಡು ಚುಟುಕ ವೈದ್ಯಗಳನ್ನು ಹೇಳಿಕೊಡುತ್ತ . . . ಪಂಡಿತನನ್ನಾಗಿ 
ಮಾಡಬೇಕೆಂದಿದ್ದರು (ಶಾಂತಲಾ. ೨೪೩). ಚುಟುಕಿ : ೫. ಸೂಜಿಕಾಯಕದ 
ಕುಶಲಕರ್ಮವು ಚುಚ್ಚುಮದ್ದಿನಂತೆ ಚುಟುಕಿಯ ಕೆಲಸವಲ್ಲ (ನೆಲಮು. 
೪11 ನಾಲ್ಕುಮಾತು). ಚುಟುಕು: ೫. ಚುಟುಕಾಗಿಯೇ ಉತ್ತರ ಹೇಳಿ 
ಹೊರಟುಹೋದ ರಾಮಕೃಷ್ಣ (ತ್ಯಾಗಮ. ೪೬) ; ಈ ಆಟಗಳು ಚುಟುಕು 
ಪಲ್ಲವಿಗಳ ತಾನದೊಂದಿಗೆ ಇರುವ ಮೂಲಕ ಆಡುವ ಮಕ್ಕಳಿಗೆ ದಣಿವೇ 
ಅನಿಸದು (ಕನ್ನಜಾ. ೪೦). 


(ಅಂಜದ. ೮-೯೬). 


೨೮೨೪ 


26 


30 


40 


ಚಿಟುಕುಮುಳ್ಳು 


ಚಿಟಿಕೆಚಪ್ಪರ ಎ (ಆಲಂ) ಕಡವೆಂವೆಚ್ಚ : ಚಿಟಿಕೆ ಚಪ್ಪರ ಆರು ಕಾಲ 
ಬೇಟೆ (ಗಾದೆ); ಅವನು ಮಗಳ ಮದುವೆಯನ್ನು ಚಿಟಿಕೆಚಪ್ಪರದಲ್ಲಿ 
ಮುಗಿಸಿದ (ರೂಢಿ). 
[ದೇ.॥ ತಮಿ. ಚಿಟಿಕೈ, ಚಿಟ್ಟಿಕೈ, ಚುಟುಕ್ಕು ; ತುಳು. ಚಿಟಿಕಿ; ಚಿಟ್ಕ್‌ : 
ತೆಲು. ಚಿಟಿಕ, ಚಿಟುಕು./ಮರಾ. ಚುಟಕೀ./ಸಂ. ಛೀಟಿಕಾ) 
ಚಿಟುಂಕೆ "ಚಿಟುಂಕು' ನೋ. 
ಚಿಟುಕಿಕ್ಕು (ಕ್ರಿ), ಬೆರಳುಗಳಿಂದ ಶಬ್ದಮಾಡು ; ಚಿಟಿಕೆಹಾಕು : 
ಇಂತುಚ್ಚು ಚ್ಚಿರೇಯೆಂದೆನುತ ಚಿಟುಕಿಕ್ಕುತವೆ ತನ್ನರಮನೆಯ ಹಿತ್ತಿಲ 
ಬಾಗಿಲಲಿ ಲಿಂಗಪ್ರಸಾದವನು ಜನನಿ ತಂದವನಿಯಲಿ ಸುರಿಯಲು (ಬಸಪ್ಪ. 
೬೧-೨೦). [ ಚಿಟುಕು,( < ಚಿಟುಂಕು) + ಇಕ್ಕು ] 
ಚಿಟುಕಿಡು, ಚಿಟಿಕಿಡು (ಕ್ರಿ). = ಚಿಟಿಕೆಹಾಕು ೧: ತೊದಳ್ನುಡಿ ನುಡಿದಂ 
ತಳರ್ನಡೆಗಳಂ ನಡೆದಂ ಚಿಟುಕಿಟ್ಟೊಡಾಡಿದಂ (ಅನಂಪು. ೬-೬) : ಅದುಭುತ 
ಸ್ವಾಂತನ್ನಿಗುಣ ಚಿಟುಕಿಡುತ ಬೆರಳಂ ನಾಸಿಕದೊಳಿಟ್ಟು (ಬಸಪು. ೩೧-೧೬). 
ಚಿಟಿಕಿಡು: ಚಿಟಿಕಿಟ್ಟ ಮೈದಡಹಿ ಹಾಸಗಳ ಕಳಚುತ್ತೆ (ನೆಂಕಾರಾ. 
೩-೬-೪೧). [ ಚಿಟುಕ್ಕು ( ಆಚಿಟುಂಕು) * ಇಡು, ] 
ಚಿಟುಕಿಸು "ಚಿಟುಂಕಿಸಂು' ನೋ. 
ಚಿಟುಕೀ (ಕ್ರಿ). ಬೆರಳುಗಳನ್ನು ಮೆತ್ತಗೆ ಅದುವಿ ಗಿಣ್ಣುಗಳ ಬಳಿ 
ಸದ್ದಾಗುವಂತೆ ಮಡಿಸಂ ; ನೆಟಿಗೆ ತೆಗೆ: ನುಣ್ಣೊಡೆಗಳಂ ಪಿಡಿದೌಂಕಿ 
ಬೆರಲ್ಲಳಂ ಕ್ರಮಕ್ರಮದೊಳೆ ಕೋದು ತಳ್ತು ಚಿಟುಕಿತ್ತು . . . ರಸದಂ 
ಬುಲಮಂ ಸವಿಮಾಡಿ ನೀಡಿ ಮೆಲ್ಬಮರಿ ಬಲಲ್ಲ್ಹತನ್ನಿನಿಯಳಂ ನೃಪ 
ನಾಜ್‌ಸಿದಂ ರತಾಂತದೊಳ೯ (ಸೂಕ್ಮಿಸು. ೧೪-೭೫). 
[ ಚಿಟುಕ್ಕು( ಆಚಿಟುಂಕು) ೬ ಈ ] 
ಚಿಟುಕು, (ಚಿಟುಂಕು' ನೋ. 
ಚಿಟುಕ್ಕು (ನಾ).,ಪ್ರಣಯಕೋಪ; ಶೃಂಗಾರಚೇಷ್ಟೆ: “ಚಿಟುಕು ಬಿಂಬ 
ಮಕ್ಕುಂ” (ಮಂಗರಾ. ೯೬-೧೬). P "ಬಿಂಬ' ಎಂಬುದು "ಬಿಬ್ಬೋಕ' 
ಎಂಬುದರ ಸವಕಳಿರೂಪವಿರಬಹುದು.' ([ದೇ.8 ತೆಲು. ಚಿಟ್ಟಕ] 
ಚಿಟುಕ್ಕು (ನಾ). (ಕಂದುರೆಯ) ಕಿವಿಗಳ ಹೊರಭಾಗ : “ ಕಿವಿಗಳ 
ಹೊಣಿಗನು ಚಿಟುಕೆಂಬುದು ” (ಅಕೃವೈ. ೮-೨೪ ಬೀ). [?1 
ಚಿಟುಕುಗಳೆ (ಕ್ರಿ). ಬೆರಳುಗಳನ್ನೂ ಸದ್ದಾಗುವಂತೆ ಮಡಿಸಂ ; ನೆಟಿಗೆ 
ತೆಗೆ : ಬೆನ್ನ ನಸು ಮುರಿಯುತ್ತೆ ಕರತಲಾಂಗುಳಿಗಳಿಂ ಚನ್ನಮರ್ದು 
ಚಿಟುಕುಗಳೆಯುತ್ತೆ (ಆರಾಡ. 0೧-೮0) ; ಮುಂಗುರುಳನೆ ತಿದ್ದಿ ಮುದ್ದಿಸಿ 
ಬಯಲನಾಲಂಗಿಸಿಯವಳಂಗುಳಿಗಳ ಹಾಂಗೆ ಮೃಣಾಳವ ಚಿಟುಕುಗಳಿವ 
ಕರಣಂಗಳಿಗುಜ್ಜುಗಿಸುವನು (ಮದೇಪು. 3೧-೩೪). 
( ಚಿಟುಕ್ಕು(-ಆಚಿಟುಂಕು) + ಕಳೆ; ) 
ಚಿಟುಕುಮುರಿ (ಕ್ರಿ). ೧. ನೆಟಿಗೆ ಮುರಿ. ೨. (ಆಲಂ) ಕೆಟ್ಟದ್ದನಲ್ಲಿ 
ಬಯಸು : ಅಮಲನ ಹೆಸರಿನಲ್ಲಿ ಚಿಟುಕುಮುರಿಯಲು ಚುಚ್ಚುಮಾತಾ 
ಡಲು ಬಿಡುತ್ತಿರಲಿಲ್ಲ (ಇಪ್ಪಳ. 3೪೩) ; ಹೊಟ್ಟೆಕಿಚ್ಚಿನ ಹೆಂಗಸರು 'ಚಿಟುಕು 
ಮುರಿದರು (ವಾಗ್ಗೇವಿ. ೧೦೮). [ ಚಿಟುಕು( ಆಚಿಟುಂಕು) + ಮುರಿ] 
ಚಿಟುಕುಮುಳ್ಳು, ಚಿಟಕುಮಂಳ್ಳು, ಚಿಟುಗುಮುಳ್ಳು (ನಾ). ಕಾಲಿನಲ್ಲಿ 
ಚುಚ್ಚಿಕೊಂಡಂ ಹೊರತೆಗೆಯಂಲು ಕಷ್ಟವಾಗುತ್ತಿರುವ ವಂಂಳಂ್ಭ,- 
ಹೊರಬರದೆ ನೋವುಂಟುಮಾಡುತ್ತಿರುವ ಮುಳ್ಳೂ : ನನ್ನ ನಿಮ್ಮ 
ಮನದಲ್ಲಿ ಅಥವಾ ಯಾವ ಮನದಲ್ಲಿಯೇ ಆಗಲಿ ಚಿಟುಕುಮುಳ್ಳು 
ಆಡಿಸುತ್ತ ಬಂದಿದೆ (ವಕಸಂ. ೭೫೫11, ಹೀಂಿಕ). ಚಿಟಕುಮುಳ್ಳು : ಚಿಟಕು 
ಮುಳ್ಳಿನಂತೆ ಅವನು ಮನಸ್ಸಿಗೆ ನೋವುಂಟುಮಾಡುತ್ತಲೇ ಇದ್ದ (ರೂಂ). 
ಚಿಟುಗುಮುಳ್ಳು : ಕಾಲಿನಲ್ಲಿರುವ ಚಿಟುಗುಮುಳ್ಳು ಬಹಳ ಯಾತನೆ 
ಯನ್ನುಂಟು ಮಾಡುತ್ತಿದೆ (ಕೂಢಿ). 


ಚಿಟುಕುವನಿ 


ಚಟುಕುಮುಳ್ಳಾಗು ಎ ನೋವುಂಟಂಮಾಡಂ ; ವ್ಯಥೆಪಡಿಸು : ಅದರ 
ಕಿರುಕುಳ ಬಹಳ ಜನಕ್ಕೆ ಚಿಟುಕುಮುಳ್ಳಾಗಿ . . . ಇರುತ್ತದೆ (ದೀಪಹ. 


11, 4೬೪). ಚಿಟುಕುಮುಳ್ಳಾಟುಒಳಗೊಳಗೇ ಉಂಟಾಗುವ ನೋವು,-! 


ಯಾತನೆ : ಸೂಟಿಯನ್ನು ಮುಗಿಸಿ ಊರನ್ನು ಬಿಡುವ ತನಕವೂ 
ಚಿಟುಕುಮುಳ್ಳಾಟವಾಗಿತ್ತು (ದೀಪಹ. 11, ೦೬೭) ; ನೀಲಕಂಠನ ಸಂಗಡ 
ವನಮಾಲಿಲಾಲನ ಚಿಟುಕುಮುಳ್ಕಾಟ, ಛಲನೆ ಬಹಳ ದಿನಗಳಿಂದಲೂ 
ನಡದೇ ಇತ್ತು (ಇಪ್ಪಕ. ೪೦೧). ಚಿಟುಕುಮುಳ್ಳಾಡಿಸು. ಚಿಟಕುಮುಳ್ಳಾಡಿಸು, 
ಚಿಟುಗುಮುಳ್ಳಾಡಿಸು ಎ ಒಳಗೊಳಗೇ ಚುಚ್ಚಿ ವ್ಯಥೆಪಡಿಸು : ಕಾವೇರಿ 
ಮದುವೆ ಆಗದೆ ಇದ್ದಾಗ ಶೇಷಣ್ಣ ಆಕೆಯನ್ನು ಚಿಟುಕುಮುಳ್ಳಾಡಿಸುತ್ತಿದ್ದ 
ನಂತೆ (ವೈನಿ. ೧೬೬); ಸರ್ವರ ಕಣ್ಣಿಗೂ ಬೀಳುವಂತೆ ನಾವು ಪ್ರದರ್ಶಿಸು 
ತ್ತಿದ್ದೇವಲ್ಲ ಎಂಬ ಆತ್ಮಪ್ರಜ್ಞೆ ನಮ್ಮ ಒಳಗೆ ಚಿಟಕುಮುಳ್ಳಾಡಿಸುತ್ತದೆ 
(ಗಾಳಿಪ. ೭೮); ಇದು ಅವಳ ಮನಸ್ಸಿನಲ್ಲಿ ಚಿಟುಗುಮುಳ್ಳಾಡಿಸಿದಂತೆ 
ಮಾಡುತ್ತಿತ್ತು (ಇಪೃಕ. ೭೪). 
[ ಚಿಟುಕ್ಕು ( ಆ ಚಿಟುಂಕು) + ಮುಳ್ಳು( ಆಮುಳ್ಳ್‌) ] 

ಚಿಟುಕುವನಿ (ನಾ). ತೊಟ್ಟಿಕ್ಕುವ-ಹನಿ ; ತಂಂತುರುಹನಿ ;, ಸೋನೆ: 
ಮದನಮದಮರ್ದನನ ಬರವಿಂಗೆ ... ಚಳೆಯಂಗೊಡುವವೋಲೆಸಿದುದಾ 
ಚಿಟುಕುವನಿ ಸಿದ್ಧಪತಿ ನಲಿಯಲು (ಸಿದ್ಧರಾ. ೩-೩3). 

[ ಚಿಟುಕ್ಕು,( ಆಚಿಟುಂಕು) + ಪನ್ಮಿ] 

ಚಿಟುಕುವಾರೆ(ನಾ). ಒಂದು ಬಗೆಯಂ ಔಷಧಿ ಗಿಡ: “ಜಲರಾಮಃ-ಚಿಟುಕು 
ವಾರೆ” (ಓಷಧಿ. ೬೦). [?] 

ಚಿಟುಕೆ “ಚಿಟಿಕ್ಕೆ' ನೋ. 

ಚಿಟುಕೆನ್‌ (ಕ್ರಿ). ನೆಟಿಗೆ ಬರು : ಸೌಷ್ಠವದಿಂದಂ ಚಿಟುಕೆನ್ನದಿರ್ಪ ಮೊಟ 
ಕೆಯ್‌ ವೃತ್ತತ್ವದಿಂದೊಂದಿ ತೋಜುವ ಮುಂಗೆಯ್‌ ಕಡುದೊಡ್ಡಿತಪ್ಪ 
ತಳಮೊಳ್ಳಿಂದೊಂದಿ ನೇರ್ಪಟ್ಟು ತೋಜುವ ದೀರ್ಫಾಂಗುಲಿ ಕೆಂಪುವೆತ್ತೆಸೆ 
ವುಗುರ್‌ ಮಾಟ್ಕುಂ ಮಹೈಶ್ಚರ್ಯಮಂ (ಲೋಕೋಪ. ೧೧-೧೦). 

[ ಚಿಟುಕ್ಕು ( ಆ ಚಿಟುಂಕು) + ಎನ್ನ ) 

ಚಿಟುಕೊತ್ತು (ಕ್ರಿ). ಎ ಚಿಟಂಕಂಗಳೆ : ಎಳವೆರಲ್ಲಳ ಚಿಟುಕೊತ್ತಿ ಕೈ 

ದೊಡಿಸುವ ಬಳೆಗಾಅರಿರ್ದರಿಕ್ಕೆಲದಿ (ಮೋಹತ. ೩-೨೩). 
[ ಚಿಟುಕ್ಕು (< ಚಿಟುಂಕು) + ಒತ್ತು, ] 

ಚಿಟುಗುಟ್ಟು (ಕ್ರಿ). ೧. ಚಿಟ್‌ಚಿಟ್‌ ಎಂದು ಶಬ್ದಮಾಡು : ಕೆಂಡದ 

ಮೇಲೆ ಉಪ್ಪು ಬಿದ್ದು ಚಿಟುಗುಟ್ಟುತ್ತಾ, ಇದೆ (ರೂಢಿ). ವಿ. (ಆಲಂ) 


ಸಿಡಿವಿಂಡಿಗೊಳ್ಳು : ಕಂಗೆಟ್ಟವುಡ ಕಚ್ಚಿ ತೂಬರದ ಕೊಳ್ಳಿಯೊಲು ಚಿಟು | 


ಗುಟ್ಟುತಂ (ಷತಿಂ. ೧೩-೨೩). [ಚಿಟು] + ಕುಟ್ಟು, 

ಚಿಟುಗುಮುಳ್ಳು "ಚಿಟುಕುಮಂಳ್ಳು' ನೋ. 

ಚಿಟುಚಟಕ (ನಾ). ಸಣ್ಣಗುಬ್ಬಚ್ಚಿ ; ಚಿಟಗುಬ್ಬಿ : ಹಸುಬಂ ಚಿಟುಚಟಕ 
ಕಬ್ಬಕ್ಕಿ ಹೆಬ್ಬಕ್ಕಿಗಳ ನೋಡಿದವು (ಮದೇಪು. ೫-೯). 

[ ಚಿಟ್ಯು ( ಆ ಚಿಟ್ಟು) * ಚಟಕ,] 

ಚಿಟುಬಾಳೆ *ಚಿಟ್ಟುಬಾಳೆ' ನೋ, 

ಚಿಟುಮಿಟಿ (ನಾ). ಅಸಂಬದ್ಧವಾದಂದಂ : ಲಂಡ ಕೇಳ್ನಿನ್ನ ಚಿಟುಮಿಟೆ 
ಬಿನುಗುವಾದವು . . . ಅತರ್ಕ್ಯನನೆಯ್ದಲಾರ್ಪುದೇ (ವೀಕ್ಕಿಪು. ೪-೬-೨೩). 

[?] 

ಚಿಟ್ಟ “ಚಿಟ್ಟು” ನೋ. 

ಚಿಟ್ಟ್ಯ "ಚಿಟ್ಕ' ನೋ. 

ಚಿಟ್ಟಗುಬ್ಬಿ, ಚಿಟಗುಬ್ಬಿ(ನಾ). ಒಂದು ಬಗೆಯ ಸಣ್ಣಗುಬ್ಬಿ: ಚಿಟ್ಟಗುಬ್ಬಿ 
ಚಿಂವು ಚಿಂವು (ಅರಳು. ೨೬೭-೧). ಚಿಟಗುಬ್ಬಿ : “ವರ್ತಿಕೆ - ಚಿಟಗುಬ್ಬಿ” 


(ಗಂಗಾಮ. ೨೮೩). [ಚಿಟ್ಟಿ (ಆಚಿಟ್ಟು) * ಗುಬ್ಬಿ) 


೨೮೨೫ 


ಶಾ 
ಲಾ 


45 


ಚಿಟ್ಟಹುಲ್ಲು 


ಚಿಟ್ಟಚ್ಚು (ನಾ). ೧. ಅಚ್ಚನ್ನು ತಯಾರಿಸುವ ಚಿಕ್ಕಸಾಧನ: ಸಕ್ಕರೆಅಚ್ಚು 
ಗಳನ್ನು ತಯಾರಿಸಲು ಚಿಟ್ಟಚ್ಚನ್ನು ಉಪಯೋಗಿಸುತ್ತಾರೆ(ರೂ0). ೨. ಸಣ್ಣ 
ಅಚ್ಚು ; ಬೆಲ್ಲ,ಸಕ್ಕರೆ ಮುಂತಾದುವುಗಳ ಎರಕ ಹೊಯ್ದ ಚಿಕ್ಕ 
ಆಕೃತಿ : ನಾಲ್ಕು ಚಿಟ್ಟಚ್ಚು ಬೆಲ್ಲ ಬೇಕಾಗಿದೆ (ರೂಡಿ). 
ಕ ಚಿಟ್ಟು; + ಅಚ್ಚು ] 
ಚಿಟ್ಟಜೇನು, ಚಿಟ್ಟಿಜೇನಂ (ನಾ).ಒಂದು ಬಗೆಯ ಜೇನಂ ; ಕಿರಂಜೇನಂ: 
ಹೂಗೆಲಸಿ ಚಿಟ್ಟಜೇನಿಳಿಸಿದೀ ಚೆಂಜೇನು (ಪಾರಸಿ. 3೩-೫೨೦). ಚಿಟ್ಟಿಜೇನು: 
"ಚಿಟ್ಟಿಜೇನುತಂಪ್ಪ' ಪರಾ. 
[ ಚಿಟ್ಟಿ (ಚಿಟ್ಟು) + ಜೇನು, (ಎಜೇನ್‌) ] 
ಚಿಟ್ಟನಬೇರು (ನಾ). ಒಂದು ಬಗೆಯ ಔಷಧಿ-ಗಿಡ: ಅಡಕೆ, ಚಿಟ್ಟನಬೇರು, 
ಸೊಗದೆಬೇರು . . . ಮೆಣಸು ಇವಂ ಸಮತೂಕ ಕಷಾಯವಿಟ್ಟು ತೆಗೆದು 
ಕೊಳ್ಳಲು ರಾತ್ರಿಜ್ವರಂ ನಾಶಮಕ್ಕುಂ (ಸಕವೈ. ೧೦೮). 
[? , ಬೇರು (<ಎಬೇರ್‌) ] 
ಚಿಟ್ಟನೆ (ಅ). ಗಟ್ಟಿಯಾಗಿ ; ಜೋರಾಗಿ : ಅವಳು ಚಿಟ್ಟನೆ ಚೀರಿದಳು 
[ಚಟ್‌ -.- ಅನೆ] 
ಚಿಟ್ಟಬಳ (ನಾ). ಸಣ್ಣಬಳ್ಳ : ಚಿಟ್ಟಬಳಗಳಿಗೆ ಕಟ್ಟುಗಳಲ್ಲದೆ ಬೆಟ್ಟಕ್ಕೆ ಕಟ್ಟ 
ನಿಕ್ಕುವರೆ (ಶಾಂತೀಕ. ೬-8೨). [ಚಿಟ್ಟಿ (-ಆಚಿಟ್ಟು) * ಬಳ್ಳ (ಇಬಳ್ಳ)] 
ಚಿಟ್ಟಬಾಸುರ (ನಾ). ಸಣ್ಣಜಾತಿಯ ಕಬ್ಬು (?) : ಕರಿಯ ಕಬ್ಬು ರಸ 
ದಾಳಿಯ ಬಿಳಿಗಬ್ಬು ಮೆಟ್‌ವ ಚಿಟ್ಟಬಾಸುರದ ಹೊಲ್‌ಹೊಟ್‌ಗಟ್ಟಿ 
ನಿಲ್ಲಿಸಿ ಮಾಟುವುದನಾ ದೊರೆಮಗ ಕಂಡನು (ಜ್ಞಾನಣ. ೩೮-೧೨೪). 
[ ಚೆಟ್ಟಿ ( ಆಚಿಟ್ಟು;) *-?1] 
ಚಿಟ್ಟಬಿಲ್ಲು (ನಂ) .ಸಣ್ಣಬಿಲ್ಲು: ಕಡೆಗೊಂದು ಹಕ್ಕಿ ಹೊಡೆಯುವ ಚಿಟ್ಟ 
ಬಿಲ್ಲಾದರೂ ಇತ್ತೇ? (ಮಲಿಮ. ೬೬). 
[ ಚಿಟ್ಟಿ, (ಆಚಿಟ್ಟು) * ಬಿಲ್ಲು (ಬಿಲ್‌)? 
ಚಿಟ್ಟಮುಟ್ಟಿ, ಚಿಟ್ಟಾಮುಟ್ಟಿ, ಚಿಟ್ಟೆಮುಟ್ಟಿ (ನಾ). ಒಂದು ಬಗೆಯ 
ವರೂಲಿಕೆ : ಚಿಟ್ಟಮುಟ್ಟಿಬೇರು, ಪಿರಾಮುಟ್ಟಿವೇರು (ಸಳವೈ. ೧೦೭). 
ಚಿಟ್ಟಾಮುಟ್ಟೆ : ದಶಮೂಲ . . . ಕಿಟುಕಳ್ಳಂಗಡಲೆ, ಚಿಟ್ಟಾಮುಟ್ಟಿ. 
ಇಷ್ಟನೂ: ಪ್ರತ್ಯೇಕ ಹತ್ತು ಹಲಗಳ ಚೆನ್ನಾಗಿ ಒಣಗಿಸಿ, ಜಜ್ಜುಗುಟ್ಟಿ 
(ವೈದ್ಯಸಾ. 1, 9೦೫). ಚಿಟ್ಟೆಮುಟ್ಟಿ: ಧಾತಕಿಕುಸುವಮು, ಎಳಚಿಚಕ್ಕೆ, 
ನೆಲಗುಳ್ಳ, ಚಿಟ್ಟೆಮುಟ್ಟಿ, ಶುಂಠಿ, ಅರಿಸಿನ ಇವಂ ಕಷಾಯವಿಕ್ಕಿ ಕೊಡಲು 
ವಾತಜ್ವರಂ ಮಾಣ್ಣುಂ (ಸಕವೈ. ೬೪). [ « ತೆಲು. ಚಿಟಿಮುಟಿ] 
ಚಿಟ್ಟಲು (ನಾ). ಒಂದು ಬಗೆಯಂ ಮರ: (ಎಸಮ್ಮೆ. ೫೪11, aa). [?] 
ಟಿಟ್ಟವುಡಲ, ಚಿಟ್ಟೌಡಲ (ನಾ). ಎ ಚಿಟ್ಟುಹರಳಂ : ಕರಿಯ ಬೆಕ್ಕಿನ 
ತಲೆಯೊಳಗೆ ಚಿಟ್ಟವುಡಲವ ಬಿತ್ತಿ ಬೆಳೆದು ಆ ಬೀಜವನ್ನು ಬಾಯೊಳಗೆ 
ಹಾಕಿಕೊಳ್ಳಿ ಆ ಬೆಕ್ಕಿನಂತಕ್ಕು (ವಿವೈವಿ. ೨೧೯). ಚಿಟ್ಟೌಡಲ: ವರ ಚಿಟ್ಟೌಡಲ 
ದೆಣ್ಣೆಯಲಾಗಲಿ ಮೇಣುರುವ ತ್ರಿಫಲೆ ಕಷಾಯದಲಿ (ಸಾಳೃಸಾಂ. ೨೦) ; 
ಚಿಟ್ಟೌಡಲದ ಹರಳು ಒಂದು ಹಿಡಿಯನ್ನು ಮೇಲಣ ತೊಟ್ಟ ತೆಗೆದು ಆ 
ತಿರುಳ ಹುಳಿಮಜ್ಜಿಗೆಯಲ್ಲಿ ಅರೆದು ಕುಡಿಯೆ ಶ್ವಾಸಖಾಸಗಳು ಹುಟ್ಟು 
ಗೆಡುವುವು (ಸಕವೈ. ೨೦೬): ಚೆಟ್ಟೌಡಲ: - ಈ ಎಣ್ಣೆಯಂ ಹಾಲಲ್ಲಿ ತೆಗೆದು 
ಕೊಳ್ಳೆ ವಾತೋದರ ಮಾಣ್ಣುಂ (ವಿವೈವಿ. ೪). [ಚಿಟ್ಟು ಅವುಡಲ] 
ಚಿಟ್ಟಹಲಗೆ (ನಾ). ಚಿಕ್ಕತಮ್ಮಟೆ : ಕರಡಿಯ ಮಜಲು ಊಡಕ - ಚಿಟ್ಟ 
ಹಲಗೆಯ ಮಜಲಿನವರು (ಸುವರ್ಣ. ೪೦). 
[ ಚಿಟ್ಟಿ (ಚಿಟ್ಟು) * ಹಲಗೆ (-ಪಲಗೆ) ] 
ಚಿಟ್ಟಹುಲ್ಲು (ನಾ). ಸಣ್ಣಜಾತಿಯ ಹುಲ್ಲು: ಚಿಟ್ಟಹುಲ್ಲು - ಇದರಿಂದ 
ಬಹಳ ಚಿಂಪೆಗಳನ್ನು ಮಾಡುತ್ತರೆ (ಸಿದ್ಧಾಂತಿ. ೦೩೩). 
[ ಚಿಟ್ಟಿ, (ಚಿಟ್ಟು) * ಹುಲ್ಲು ( ಆಪುಲ್‌) ] 


(ಭಾರತಿ, ೨೧). 


ಚಿಟ್ಟಳಿಲ್‌ 


ಚಿಟ್ಟಳಿಲ್‌ (ನಾ). ಸಣ್ಣ ಅಳಿಲು: ಚೀರಿದುದು ಚಿಳಿಚಿಳಿಚಿಳಿಲ್ಲೆಂದು... 

ಚಿಟ್ಟಿಳಿಲ್‌ (ಶ್ರೀರಾಮಾ. ೪೯೩-೧೯೯). 
[ ಚಿಟ್ಟಿ (-ಆಚಿಟ್ಟು,) * ಅಳಿಲ (ಆಅಣಿಲ್‌) ] 

ಚಿಟ್ಟಾಡು (ಕ್ರಿ). ಸ್ವಲ್ಪ ವಾದರೂ ಅಲ್ಲಾಡಂ; ಮಿಸಂಕಾಡು: 
ದ್ರೋಣಾಚಾರ್ಯರ ಭಟ್ಟರೆಲ್ಲಂ ಬೆಟ್ಟದಂತೆ ಚಿಟ್ಟುಡದಂಜಿ ನಿಲೆ 
(ಧರ್ಮಾಮೃ. ೧೩-೫೩೩ ಅಡಿಟಿ). [ ಚಿಟ್ಟು, * ಆಡು) 

ಚಿಟ್ಟಾನೆ (ನಾ). ಸಣ್ಣ ಆನೆ; ಆನೆಮರಿ: ಹಳ್ಳಿಗೆ ಬರುವ ಸರ್ಕಸ್‌ ಎಂಥದಿರ 
ಬೇಕು... ಮಂಗ್ಯಾ, ನಾಯಿ, ಚಿಟ್ಟಾನೆ, ತಟ್ಟೂ ಕೆಲವು ಇದ್ದವು 
(ನಿರಾಥ. ೬೪). [ಚಿಟ್ಟು * ಅನ್ನೆ] 

ಚಿಟ್ಟಾಮುಟ್ಟಿ “ಚೆಟ್ಟಮೇಟ್ಟಿ' ನೋ. 

ಚಿಟ್ಟಿ, 'ಚಿಟ್ಟು' ನೋ. 

ಚಿಟ್ಟಿ, ಚಿಟ್ಟೆ ಕನಾ). ೧. ಧಾನ್ಯದ ಒಂದು ಅಳತೆ; ನಾಲ್ಕು ಸೊಲಗೆಯ 
ಅಳತೆ : (8). ಚಿಟ್ಟೆ, : ೧. ಮಾಜ್‌ನ್ನು ಚಿಟ್ಟೆ ಪಡಿಗೆ' ಸಗಣಿಯ ತುಂಬಿ 
(ಅಮುಸಾಂ. ೩.೧೨೬). ಪಿ. ಸೇರಿನ ಹತ್ತನೆಯ ಒಂದಂ ಭಾಗ. 

[ದೇ. ॥ ತಮಿ. ತೆಲು. ಚಿಟ್ಟೆ 

ಚಿಟ್ಟಿ "ಚಿಟ್ಕ' ನೋ. 

ಚಿಟ್ಟಿಕ್ಕು, (ಕ್ರಿ). ಚಿಟ್ಟೆಂದು ಚೀರಂ : ಬಲುವಹಿತದಲ್ಲಿ ಅಟ್ಟಹಾಸದಲಿ 
ಚೀರಿ ಚಿಟ್ಟೆಕ್ಕಿ ಕೂಗಿ (ವಿಸಾಸು. ೬೦-೫). [ಚಿಟ್‌ + ಇಕ್ಕು?) 

ಚಿಟ್ಟಿಕ್ಕು, . (ಕ್ರಿ). ಇ ಚಿಟ್ಟುಹಿಡಿ ೧: ವಾಸುದೇವನ ಪೂಜೆಯೊಮ್ಮೆ 
ಮಾಡೆಂದರೆ ಬೇಸತ್ತು ತಲೆಯ ಚಿಟ್ಟಿಕ್ಕಿ ಕುಳಿತೆ (ವಿದಾಳ್ಮ. ೫೧-೫). 

[ ಚಿಟ್ಟು * ಇಕ್ಕು ] 

ಚಿಟ್ಟಿಗ (ನಾ). ಶಿಷ್ಯ; ಛಾತ್ರ: “ಶಿಷ್ಟಕಃ, ಶಿಷ್ಯಃ, ಈ ೨ ಚಿಟ್ಟಿಗಂ” (ಕಾರಕ್ಕ. 
೨೯೩) ; ಹಿಡಿದ ಕರಡಿಗೆ ಪ್ರಷ್ಟವನಾಗುಮಾಡುವ ಜಡೆಯ ಚಿಟ್ಟಿಗರಿರೆ 
(ಹೆರಿಸಾಂ. ೧-೮೧) ; ಮುದುಕ ಜಂಗಮರು ಚಿಟ್ಟಿಗರೋಡಿದರು ಮುಂದೆ 
(ಸಿದ್ದೇಪು. ೧೭-೦೮) ; ಓರಂತೆ ಸಂಚರಿಸುತಿರ್ಪ ಚಿಟ್ಟಿಗನಿತ್ತ ಬಾರನೆಂದಾ 
ಬಿಲದ್ವಾರದತ್ತಂ ನೋಡುತಿರೆ (ಕೂಟ್ಕೂಬ. 6-೩೬). [ <ಸಂ. ಶಿಷ್ಟಕ) 

ಚಿಟ್ಟಿ ಜೇನು “ಚಿಟ್ಟಜೇನಂ' ನೋ. 

ಚಿಟ್ಟಿಜೇನುತುಪ್ಪ (ನಾ). ಸಣ್ಣಜೇನಿನ ಗೂಡಿನಲ್ಲಿ ಸಿಗುವ ಜೇನುತುಪ್ಪ: 
ತವಕ್ಷೀರ ೪ ಪಲ ಸೇರಿಸಿ ಪಾಕದಲ್ಲಿ ಬೆರಸಿ ಚಿಟ್ಟಿಜೇನುತುಪ್ಪ ಸೇ ೨ ಹಾಕಿ 
ಕಲಸಿ (ಸಕವೈ. ೪೧೨ ಪರಿ.). [ ಚಿಟ್ಟಿಜೇನು (ಎ ಚಿಟ್ಟಜೇನು) + ತುಪ್ಪ) 

ಚಿಟ್ಟಿರಿ "ಚಟ್ಟಿ ನೋ. 

ಚಿಟ್ಟಿಲಿ (ನಾ). ಸಣ್ಣಇಲಿ ಶಿ ಚಿಕ್ಕಇಲಿ : “ಗಿರಿಕಾ, ಬಾಲಮೂಷಿಕಾ ಈ ೨ 
ಚಿಟ್ಟಿಲಿಗಳ ಹೆಸರು” (ಸಿದ್ಧಾಂತಿ. ೧೩೭) ; ಮನೆಯಲ್ಲಿ ಚಿಟ್ಟಿಲಿಗಳ ಉಪ 
ದ್ರವವು ಬಹಳವಾಗಿದೆ (ಕುರಿಹಿಂ. ೧೭). [ಚಿಟ್ಟು * ಇಲ) 

ಚಿಟ್ಟೆಟ್‌ "ಚಟ್ಟಿಆ' ನೋ. 

ಚಿಟ್ಟು. ಚಿಟ್ಕ, ಚಿಟ್ಟು. ಚಿಟ್ಟ, ಚಿಟ್ಟಿ, ಚಿಟ್ಟಿ, ಚೀಟಂ (ಗು). ೧. 
ಸಣ್ಣದಾದ ; ಚಿಕ್ಕದಾದ. *ಚಿಟ್ಟಿಲಿ' ಪರಾ. ಚಿಟ್ಕ : ೧. *ಚಿಟ 
ಕೊಳಗು' ಪರಾ. ಚಿಟ್ಯು: ೧. “ಚಿಟುಬಾಳೆ' ಪರಾ. ಚಿಟ್ಟ, : 
"ಚಿಟ್ಟಗುಬ್ಬಿ' ಪರಾ. ಚಿಟ್ಟಿ, : ೧. "ಚಿಟ್ಟಿಜೇನು' ಪರಾ. (ನಾ). ೨. 
ಸಣ್ಣಹಕ್ಕಿ : ಚಿಟ್ಟಿ ಜೂಗ ಹದ್ದೆಂಬಿವಂ (ಹಡಳಾ. 8-೪೩). ಚಟ್ಟೆ: 
೧. "ಚಿಟ್ಟೆಕಥೆ',`"ಚಿಟ್ಟೆಬೆಲ್ಲ' ಪರಾ. ೩. ಪಗಡೆಯ ಸಣ್ಣಕಾಯಿ ಕ 
ಲೆತ್ತವಲಗೆಯ ಹಾಸಿ ಚಿಟ್ಟೆಯನಿತ್ತೆರದಿ ಸಾಲ್ಗೊಳಿಸಿ (ಚಿನಭಾ. ೩೬-೪೩). 
೪, ಪಗಡೆಯ ಸಣ್ಣದಾಳ: ವಿರಾಟ ಧರ್ಮಭೂಪಾಲನಾ ಶಿರಮಂ ಚಿಟ್ಟೆ 
ಯೊಳಿಟ್ಟಂ (ಸೋಮೇಶ. ೭೪). ಚೀಟ್ಯು: ೫. ಚೂರು; ತಂಂಡಂ; ರಾಯ 
ನೀನಾರಬುತ್ತಿಗೆ ಚೀಟು ರೊಟ್ಟಿಯ ಕಾಯ ಕೊಯ್ದಪೆ ಕೇಳು (ಮೋಹತ. 

[ ದೇ.8 ತಮಿ. ಚಿಟ್ಟು; ತುಳು. ಚಿಟ್ಟೆ; ತೆಲು. ಚಿಟ್ಟಿ. ಚಿಟಿ] 


೧೦-೩೬) . 


೨೮೨೬ 


ಲಾ 


20 


26 


46 


ಚಿಟ್ಟೂಳಿಗ 
ಚಿಟ್ಟು (ನಾ). ಜಂಗುಪ್ಲೆ ; ಬೇಸರ. .ಚಿಟ್ಟಿಕ್ಕ್ಯು , *ಚಿಟ್ಟುಹಿಡಿ' 
ಪರಾ. (ಚಿಟ್‌) 
ಚಿಟ್ಟುಂಬೆ (ನಾ). ಒಂದಂ ಬಗೆಯ ಗಿಡ: ಸಾಂಬ್ರಾಣಿಮರ, ಚಿಟ್ಟುಂಬೆ 


(ಮೈಔಗಿ. ೧೩-೨೩೬). [?] 

ಚಿಟ್ಟುಕೋಳಿ (ನಾ). ಸಣ್ಣ ಆಕಾರದ ಒಂದಂ ಬಗೆಯ ಕಾಡಂಕೋಳಿ : 
ಸೆಬೆ ಒಡ್ಡಿ ಕಾಡುಕೋಳಿ, ಚಿಟ್ಟುಕೋಳಿ ಹಿಡಿಯುವುದು (ಮಲೆಮ. ೯೩). 

[ ಚಿಟ್ಟು, * ಕೋಳಿ, (ಆಕೋಟ್ಟಿ) 

ಚಿಟ್ಟುತಂದ್ರಿ, ಚಿಟ್ಟುತಾಂಡ್ರಿ (ನಾ). ಒಂದು ಬಗೆಯ ಮರ: ಮರಗಳು : 
ಹೆಸವ . . , ಚಿಟ್ಟುತಂದ್ರಿ, ಬೇವು (ನಮ್ಮನು. ೨೩೬). ಚಿಟ್ಟುತಾಂಡ್ರಿ : 
ಚಿಟ್ಟುತಾಂಡ್ರಿಮರ, ಕಾಡುಲವಂಗ, ಕ್ರೂರಮಾವು (ಮೈಔಗಿ. ೩೨-೧೦೩೪). 

[?] 
ಚಿಟ್ಟುತಾಂಡ್ರಿ ಚಿಟ್ಟುತಂದ್ರಿ' ನೋ. 
ಚಿಟ್ಟುದ್ದು (ನಾ). ಸಣ್ಣಉದ್ದೂ ; ಉದ್ದಿನ ಕಾಳಿನಲ್ಲಿ ಸಣ್ಣ ಜಾತಿ: (8). 
[ ಚಿಟ್ಟು + ಉದ್ದು( ಆ ಉಟ್ಟು) ] 

ಚಿಟ್ಟುಬಾಳೆ, ಚಿಟಂಬಾಳೆ (ನಾ). ಒಂದು ಬಗೆಯ ಬಾಳೆಗಿಡ ಮತ್ತು 
ಅದರ ಹಣ್ಣು ; ಪುಟ್ಟಬಾಳೆ : ಚಿಟ್ಟುಬಾಳೆಯ ಹಣ್ಣು ಬಹಳ ರುಚಿ 
(ಕೂಢಿ). ಚಿಟುಬಾಳೆ: ಚಿಗುಳಿ ಚಿನ್ಬುಲ* ಬಚ್ಚೇವ ಚಿಟುಬಾಳೆ ಅಗಲೋಳು 
ಗರಿ ಕಣಣೆನೆ (ಮಲ್ಲಿಗೆ. ೨). [ಚಿಟ್ಟು * ಬಾಳ್ಕೆ( ಆಬಾಲ) 

ಚಿಟ್ಟುಮುರಿ (ನಾ). ಒಂದು ಬಗೆಯ ಆಟ ; ಮುಟ್ಟಾಟ ; ಜೂಟಾಟ 
(?) : “ಚಿಟ್ಟುಮುರಿ ಪುಮ್ಮೆಯೊಳಕ್ಕುಂ" (ಕವಿಕಂ. ೨೨೭); ಹಂಸೆ 
ಹಂಸೆಗಟ್ಟುಂಬರಿವವೊಲು ಪದಪದಂ ಮೆಅಕಿಯೆ ಚಿಟ್ಟುಮುರಿ[ಪಾಕಾಂ. 
ಸೆಟ್ಟುಮರಿ]ಯಾಡುತಿರ್ದರು ಸತಿಯರು (ಹಶಕಾ. ೪-೧೦); ಜಗಜಟ್ಟಿ 
ಹಾಯಿಕಿಕೊಂಡು ನುಣ್ಣನೆ ಚಿಟ್ಟುಮುರಿಯಾಟದಲಿ ಸದೆದನು ಮತ್ತೆ 
ಕೌರವರ (ಕುವ್ಮಾಆ. ೬-೧೪) ; ಬೆಟ್ಟವನು ಕೊಡೆವಿಡಿದು ಮರದಿಂದಿಟ್ಟು 
ಪುಟನೆಗೆದಂಬರದೊಳುಜಿ ಚಿಟ್ಟುವುರಿ[ಪಾಳಾಂ. ಟ್ಟಮೆರೆ]ಯಾಡುವ 
ನಳಾದಿ ಪ್ರಮುಖ ಪಟುಭಟರ (ತೊರರಾ. ೬-೩೫-೪೪). ' [? ) 

ಚಿಟ್ಟುಹರಳು (ನಾ). ಚಿಕ್ಕಜಾತಿಯಂ ಹರಳು: ಚಿಟ್ಟುಹರಳಿನ ಎಣ್ಣೆ ತುಂಬ 
ತಂಪು (ರೂಡಿ). "ಚಿಟ್ಟವುಡಲ' ಪರಾ. ([ಚಿಟ್ಬು, * ಹರಳು, ] 

ಚಿಟ್ಟುಹಿಡಿ (ಕ್ರಿ). ಮನಸ್ಸಿಗೆ ಹಿಂಸೆಯಾಗು: ಬೇಸರವಾಗು ; ಜುಗುಪ್ಸೆ 
ಯಂಂಟಾಗು : ನನಗೂ ತಲೆ ಚಿಟ್ಟುಹಿಡಿದುಹೋಗಿಡೆ (ಮರಳಿ. ೩೫) ; 
ನಮ್ಮ ಸಂಸ್ಕೃತಕಾವ್ಯಗಳಲ್ಲಿ . . . ತಲೆ ಚಿಟ್ಟುಹಿಡಿಯುವಷ್ಟು ವರ್ಣನೆಗಳೂ 
ಕಂಡುಬರುತ್ತವೆ (ಭಾರದ. ೪೪೮); ಅವನ ತಲೆ ಚಿಟ್ಟುಹಿಡಿದುಹೋಗಿತ್ತು 
(ಕತ್ತದೆ. ೪8); ಆ ಮಾತೆಲ್ಲಾ ಕೇಳಿಕೇಳಿ ಕಿವಿ ಚಿಟ್ಟುಹಿಡಿದುಹೋಗಿದೆ 
(ಡಂದತೋ. ೧೪). [ಚಿಟ್ಟು ಹಿಡಿ,(ಆಪಿಡ್ಮಿ) ) 

ಚಿಟ್ಟುಹಿಡಿಸು (ಕ್ರಿ). ಬೇಸರವಾಗಂವಂತೆ ಮಾಡಂ: ಜೀರುಂಡೆಗಳ ಕೂಗು 
ಕಿವಿಗೆ ಚಿಟ್ಟುಹಿಡಿಸುತ್ತಿತ್ತು (ಮಲೆಮ, ೩): ಹಾಳುಕೆಲಸ ತಲೆ ಚಿಟ್ಟು 
ಹಿಡಿಸುತ್ತಿದೆ (ರೂಪಸ. ೧೩೧): ತುಂಬಾ ಚಿಟ್ಟುಹಿಡಿಸಿದರೆ . . . ಪುಟ್ಟ 
ಏಟನ್ನು ಕೊಟ್ಟು ಬರುತ್ತಿದ್ದಳು (ನಾಲ್ಕಮ. ೧೧೬). [ಜೆಟ್ಟುಹಿಡಿ* -ಇಸ್ಕು) 

ಚಿಟ್ಟುಳುಕ (ನಾ). ಒಂದಂ ಬಗೆಯ ಸಸ್ಯ : ನೆಗ್ಗಿಲು, ಸೂರ್ಯಭಕ್ತ, 
ಹೊನ್ನಗನ್ನೆ, ಚಿಟ್ಟುಳುಕ ಇದರ ಸೊಪ್ಪುಗಳಲ್ಲಿ ರಸವ ತೆಗೆದು ಜೇನು 
ತುಪ್ಪದಲ್ಲಿ ಕೊಡಲು . . . ಮೂತ್ರಕೃಚ್ಛ ರೋಗ ಸಹ ಪರಿಹಾರಮಕ್ಕು 
(ಸಕವೈ. ೩೭೭). [?] 

ಚಿಟ್ಟೂಳಿಗ (ನಾ). ಚಿಕ್ಕಕೆಲಸ ; ಸಣ್ಣಪುಟ್ಟಕೆಲಸ : ಇವರುಗಳು 
ದೊರೆತನ ಮಾಡುವ ಯೋಗ್ಯತೆಯನ್ನು ಪಡೆದವರಾಗಿ ಕಾಣಲ್ಪಡುತ್ತಾರೆ ; 
ಚಿಟ್ಟೂಳಿಗ ಮಾಡುವುದಕ್ಕೆ ತಕ್ಕವರಲ್ಲ (ವ್ಯಾಸಔ. ೨೨೨). 

[ ಚಿಟ್ಟು; * ಊಳಿಗ (£ಊಟ್‌ಗ) ] 


ಚಿಟ್ಟೆ; 'ಚಿಟ್ಟಿ' ನೋ. 
` ಚಿಟ್ಟೈ "ಚಿಟ್ಟ್ಟು' ನೋ. 
ಚಿಟ್ಟೈ ತಿಟ್ಟು” ನೋ. 


೨೮೨೭ 


ಚಟ್ಟೆ (ನಾ). [ಸಂಗೀತ] ಹಾಡಿನಲ್ಲಿ ಒಂದಂ ಶಾಸ್ತ್ರಬದ್ಧವಾದ ಕ್ರವಂ. 


"ಚಿಟ್ಟೆತಾನ', "ಚಿಟ್ಟೆಸ್ಟರ' ಪರಾ. 
ಚಿಟ್ಟೆ «ಚಿಟ್ಕ' ನೋ. 
ಚಿಟ್ಟೈ, ಜಿಟ್ಟೈ, ಜಿಟ್ಟೆ (ನಾ). ೧. (ಹೂವಿನಿಂದ ಹೂವಿಗೆ ಹಾರಾಡುವ) 
ಒಂದಂ ಬಗೆಯ ರೆಕ್ಕೆಹಂಳು ; ಪಾತರಗಿತ್ತಿ : ಮಿಂಚುವ ಚುಕ್ಕಿಯ 
ರೆಕ್ಕೆಯ ಚಿಟ್ಟೆಯೊ (ಅನಿಕೇ. ೩೦-೬); ಇನ್ನು ಪಾರದಿರೆನ್ನ ಬಳಿಯೆ ಸೊಗ 
ಗೂಡು; ಚಿಟ್ಟೆ ನೀ ನೆನವೊಳೆನ್ನೆಳವೆಯನಳುಂಬಂ (ಗಿಳಿವಿಂ. ೧-೭) ; ರೇಷ್ಮೆ 
ಹುಳುವು . . . ೩ ವಾರ ನಿದ್ರೆಮಾಡಿ ಅದು ಎಚ್ಚತ್ತಾಗ ಚಿಟ್ಟಿಯಾಗಿ 
ರೂಪಾಂತರ ಹೊಂದುತ್ತದೆ (ಗೃಹವಿ. ೬೬). ವಿ. ಎಂಡತೆ: ದಿವ್ಯಾಸ್ತ್ರ 
ಚಯಂಗಳ್ಕೊಳೆ ಗಾಂಧರ್ವಬಲಂಗಳ್ಕೆಡೆದುವು ಮಿಟ್ಟೆಗೊಂಡ ಚಿ[ಪಾಕಾಂ- 
ಬ, ಬೆ]ಟ್ಟೆಯ ತೆಅದಿಂ (ಪಂಪಥಾ. ೭-೩6). ಬಿಟ್ಟೈ: ೨. ಪ್ರತಿವರ್ಷ ತಪ್ಪದೆ 
ಸಣ್ಣ ಪ್ರಮಾಣದಲ್ಲಿ ಜಿಟ್ಟಿಗಳು ಕಂಡುಬರುತ್ತವೆ (ಕೀಟಏ. 69) ; ಜಿಟ್ಟಿ 
ಹುಳಗಳರೆೀಂಕಾರ ಮೈಯನ್ನು ಜುಮ್ಮೆನ್ನಿಸುತ್ತದೆ (ಕೈಹಿಕಾ. ೯). ಜಿಟ್ಟೆ: 
೧. ಒಂದು ಜಿಟ್ಟೆಯನ್ನು ಹಿಡಿದು ಒಂದು ಕಡ್ಡಿಯ ಮೇಲೆ ಸಿಕ್ಕ ಹಾಕಿದ 
(ಕೃವಾಆ. ೦೦೨). ೨. “ಮಿಡಿತೆ, ಮಿಡಿಚೆ-ಜಿಟ್ಟೆ” 
[?) 
ಚಿಟ್ಟೆಕಥೆ (ನಾ). ಚಿಕ್ಕಕಥೆ: ಉಪಮೆ, ರೂಪಕ, ಚಿಟ್ಟಿಕಥೆ, ತಿಳಿಹಾಸ್ಯ 
ಅಥವಾ ಪ್ರಶಿಮೆ, ಅನ್ಕೋಕ್ತಿ ಒದಗಿ ಬಂದು ಯುಕ್ತಿವಾದಗಳಿಂದ ಗಳಿಸ 
ಬೇಕಾದ ಸಿದ್ಧಿಯನ್ನು ಸಾಧಿಸುತ್ತದೆ (ನಿಬಂಧ. 3, ಮುನ್ಮುಡಿ 2). 
[ ಚಿಟ್ಟೈ( ಆಚಿಟ್ಟು,) + ಕಥೆ) 
ಚಿಟ್ಟೆತಾನ (ನಾ). [ಸಂಗೀತ] “ವಿತಾಟುಗಳ ಅಭ್ಯಾಸಕ್ಕಾಗಿಯೇ ರಚಿತ 
ವಾದ ತಾನಗಳಿಗೆ ಚಿಟ್ಟೆತಾನಗಳೆಂದು- ಹೆಸರು” (ಸಂಗೀಡಂ. 6) . 
[ ಚಿಟ್ಟೆ + ತಾನ್ಮ) 
ಚಿಟ್ಟೆತಾಳ (ನಾ). ಎ ಚಿಟಿಕೆತಾಳ : ಯುವತಿಯು ಎಡಗೈಯಲ್ಲಿ ಡಮರುಗ 
ವನ್ನೂ ಬಲಗೈಯಲ್ಲಿ ಚಿಟ್ಟೆತಾಳವನ್ನೂ ಹಿಡಿದು ನರ್ತಿಸುತ್ತಿರುವಳು 
(ಹೊಯ್ಮವಾ. ೩4). [ ಚಿಟ್ಟೈ(ಆಚಿಟ್ಟು) + ತಾಳ್ಮ(ಎತಾಲ) ) 
ಚಿಟ್ಟಿಬೆಲ್ಲ (ನಾ). ಸಣ್ಣ ಅಚ್ಚಾಬೆಲ್ಲ : ಕರೆದು ಕೈಯಲ್ಲಿ ಚಿಟ್ಟಿಬೆಲ್ಲ ಕೊಟ್ಟು 
ಚಿಕ್ಕ ಹರಳುಕಲ್ಲುಗಳನ್ನೆ ಆರಿಸಿ ಕೊಟ್ಟು (ಪುರಂದ. ೪-೬೭-೨). 
[ ಚಿಟ್ಟೆ (ಚಿಟ್ಟು) * ಬೆಲ್ಲ] 
ಚಿಟ್ಟೆಮುಟ್ಟಿ *ಚಿಟ್ಟಮುಟ್ಟಿ' ನೋ. 
ಚಿಟ್ಟೆಸ್ಟರ (ನಾ). [ಸಂಗೀತ] ಅಲಂಕಾರಕ್ಕಾಗಿ ಕೃತಿಗೆ ಸೇರಿಸುವ ಸ್ವರಗಳ 
ಗುಂಪು ; ಕೃತಿಯನ್ನು ಹಾಡುವಾಗ ಅನುಪಲ್ಲವಿ ಮತ್ತು ಚರಣದ 
ಕೊನೆಯಲ್ಲಿ ಹಾಡುವ ಸ್ವರಗಳ ಸವಂೂಹ : ಪಲ್ಲವಿ, ಅನುಪಲ್ಲವಿ 
ಚಿಟ್ಟೆಸ್ಟರಗಳ ನಂತರ ಪಲ್ಲವಿಗೆ ಸೇರುವುದು ಸಂಪ್ರದಾಯ (ಸಂಗೀಕಂ. ೭೨). 
[ ಚಿಟ್ಟೆ + ಸ್ವರ) 
ಚಿಟ್ಟೆಹುಲಿ (ನಾ). ಸಣ್ಣಜಾತಿಯ ಹುಲಿ: ಚಿಟ್ಟೆಹುಲಿಯಂತೆ ಅದರ 
ಮೈಮೇಲೆ ಪಟ್ಟೆಮುದ್ರೆ (ಜಾಳಿಗಿ. ೪8). 
[ ಚಿಟ್ಟೆ (-ಆಚಿಟ್ಟು) + ಹುಲಿ, (ಆಪಲ್ಮಿ) 
ಚಿಟ್ಟೇಜು (ಕ್ರಿ). ವಂನಸ್ಸಿಗೆ ಹಿಂಸೆಯಾಗು ; ಬೇಸರವಾಗಂ; ಜಂಗುಪ್ಸೆ 
ಯಂಂಟಾಗಂ : ಚಿಟ್ಟೇಆ್‌ ಮೃತ್ಕುಗಣಿಿವಂತೊಟ್ಟಜೆಯಿಂ ಬಂದು 
ಹರನ ಸುತನೊಳ್‌ ಪಳಚಲ್‌ ತೊಟ್ಟನೆ ಚಕ್ರದಿ ತಲೆ ಪಣಿದಟ್ಟೆಗಳುರ್ವರೆಗೆ 
ಕೆಡೆದು ಮಡಿದರ್‌ ಸವಣರ್‌ (ತ್ರಿಪುವಿ. ೩೨-೭೫) . 
[ ಚಿಟ್ಟು * ಏಜಿಂ;, (ಏಜ್‌) ] 


[ದೇ.8 ತಮಿ. ಚಿಟ್ಟೈ ] 


(ಗಂಗಾಮ. ೨೩೬), 


20 


ಚಿಣ್ಣಂಚೆ 


ಚಿಟ್ಟೌಡಲ "ಚಿಟ್ಟವುಡಲ' ನೋ. 
ಚಿಟ್ಕ, ಚೆಟ್ಟಿ, ಚಿಟ್ಟಿ, ಚಿಟ್ಟೆ (ನಾ). ದಿನಚರಿಯಂನ್ನೂ ಬರೆದಿಡುವ 
ಚಿಕ್ಕದಾದ ಕರಡುಪುಸ್ತಕ. "ಕುಳವಾರ್ಚಿಟ್ಕ' ಪರಾ. ಚಿಟ್ಟ್ಯ: (ಕೈಸ್‌ಗೆ. 
11, 8೪೬). ಚಿಟ್ಟಿ, : (8). ಚಿಟ್ಟೈ: ಹಣವಸೂಲಿ ತಪಶೀಲ್‌ ಲೆಖ್ಬವನ್ನು 
ದಾಖಲ್ಮಾಡಿರುವ ಚಿಟ್ಟೆಯು ಅಧಿಪತಿ ಭದ್ರವಾಗಿಟ್ಟಿರಬೇಕು (ಗ್ರಾಮಾಳ. 
೬೮) ; ಹಳೆ ದುರ್ಮುಖಿ ಚಿಟ್ಟೆಯನ್ನು ನೋಡಿದರೆ ಈ ವಿಷಯ ತಿಳಿದು 
ಬರುತ್ತದೆ (ತುಳುನಾ. ೧೧೭). [ “ಹಿಂ. ಚಿಟ್ಮಾ) 
ಚಿಟ್ನೇಸ "ಚಿಟಣವೀಸ' ನೋ. 
ಚಿಟ್ರೆಹಕ್ಕಿ (ನಾ). ಒಂದು ಬಗೆಯ ಹಕ್ಕಿ : ಚಿಟ್ರೆಹಕ್ಕಿಯು ಚಿರತೆ... 
ಪರಿವ ಗೀಜಗ ಮೆರೆದವು (ಗೋಹಾಡು. ಪುಟ ೨೪). 
[ಚಿಟ್ರೈ * ಹಕ್ಕಿ, (ಪಕ್ಕಿ). / ತುಳು. ಚಿಟ್ಟೆಪಕ್ಕಿ ] 
ಚಿಟ್ಲಿ, ಚಿಟ್ಲು (ನಾ). ಒಂದಂ ಬಗೆಯಂ ಕಾಡಂಮರ : (8). ಚಿಟ್ಟು: 
(ಎಸಮ್ಮೆ. 1, ೨೯). [ ತಮಿ. ಚಿಟ್ಟಿಲಿಂಗಿ] 
ಚಿಟ್ಟು "ಚೆಟ್ಲಿ' ನೋ, 
ಚಿಡಾಯಿಸು, ಚುಡಾಯಿಂಸು (ಕ್ರಿ). ಕೀಟಲೆ ಮಾಡಿ ರೇಗಿಸು: ಕೆರಳಿಸು : 
(8). ಚುಡಾಯಿಸು: ಸುಮಿತ್ರೆಗೆ ಗೆಳತಿಯರು ಚುಡಾಯಿಸುವುದು ಕಿವಿಗೆ 
ಬೀಳಲೇ ಇಲ್ಲ, (ವಿದ್ಮಾರೆ. ೦೮೫; ಸ್ವಾಮಿಯನ್ನು ಇನ್ನೊಂದಷ್ಟು 
ಚುಡಾಯಿಸೋಣ (ಸ್ಮಾಮಿಸ್ನೇ. ೦೩೭). 
[ಚಿಡುಯಿಂಿಂ (ಐ ಮರಾ. ಚಿಡವಿಣೇ) + - ಇಸ್ಕು) 
ಚಿಣಗಿ, (ನಾ). ಒಂದು ಬಗೆಯ ಹೂವು: ಅಣ್ಣಿಗೇರಿ ಅಮೃತಲಿಂಗ 
ಗೊಯ್ದೆನಾ ಚಿಣಗಿ ಬಿಳೇ ಕಣಗಿಲೆಹೂವ (ಕಣಾಗೀ. ೪೦); ಚಿಟ್ಟ ಚಿಣಗೀ 
ಹೂವ ದುಂಡಮಲ್ಲಿಗಿಹೂವ (ಮಲ್ಲಿಗೆ. ಐ. [?] 
ಚಣಗಿ, "ಚಿಣಿಗಿ' ನೋ. 
ಚಿಣಿ "ಚಿನ್ನಿ? ನೋ, , 
ಚಿಣಿಕೋಲ್‌ «ಚಿಣ್ಣಿಕೋಲು' ನೋ. 
ಚಿಣಿಕೋಲು "ಚಿಣ್ಣಿಕೋಲು' ನೋ. 
ಚಿಣಿಗಿ, ` ಚಿಣಗ್ಗಿ (ನಾ). ಒಂದಂ ಬಗೆಯ ವಿಷಸರ್ಪ : ಚಿಣಿಗೀಹಾವು 
ಬಳೆಬಡಕಹಾವು ಹೆಬ್ಬಾವು ಎಂದು ಹಲವು ತರದ ಹಾವುಗಳು ಉಂಟು 
(ಮುಂಬಯಿ. 3-೩೩). ಚಿಣಗ್ಮಿ: ಬೇರೆ ವಿಷಯುಕ್ಕಸರ್ಪಗಳು ಚಿಣಗೀಹಾವು 
(ಘುರ್ಸಾ), ಮಂಡೋಳ (ಘೋಣಸ)(ಕಛಾಗೆ. ೬೬೭). [?)] 
ಚಿಣಿದಾಂಡು “ಚಿನ್ನಿದಾಂಡು” ನೋ. 
ಚಿಣಿಪಣಿ "ಚಿಣಿಫಣಿ' ನೋ. 
ಚಿಣಿಫಣಿ, ಚಿಣಿಪಣಿ (ನಾ). ೧. ಚಿಣ್ಣಿ ವಂತ್ತು ದಾಂಡಂ : ಹುಡುಗರು 
- ತಮ್ಮ ಕೊಂಬು, ಕೊಳಲು, ಚಿಣಿಫಣಿ, ಗೋಲುಗಜ್ಜಗಗಳನ್ನು 
ತಕ್ಕೊಂಡು . . . ಹಿಂಬಾಲಿಸಿದರು (ಭಾಮೃತ. ೩೧೩). ಪಿ. ಚಿಣ್ಣಿ ಮತ್ತು 
ದಾಂಡುಗಳಿಂದ ಆಡುವ ಆಟ: ಸುಮ್ಮನ ಚಿಣಿಫಣಿ ಆಡೋಣು (ಅಮನಿ. 
೨೬) ; ಅಪ್ಪಾ, ಕೃಷ್ಣನ ಕೂಡ ನಾನು ಚಿಣಿಫಣೀ ಆಡುತ್ತಿದ್ದೆ (ಮುಂಬಯಿ. 
8-೨೬೮). ಚಿಣಿಪಣಿ : (8). [ಚಿಣಿ( ಆಚಿನ್ನಿ) * ಫಣಿ] 
ಚಿಣಿಮಿಂಡಿ (ನಾ). ಒಂದು ಬಗೆಯಂ ತಿನಿಸಂ (?) : ಮಡಿಲೊಳಗೆ 
-ಚಿಣಿಮಿಂಡಿ ಬಟ್ಟಲೊಳಡಸಿ ಚಿಲಿಪಾಲ್ಲಿಂಡಿನೀರನು ಪಿಡಿದು ಬಂದಿ 
ನ್ನೋರ್ವ ಸತಿ ಸುತನ್ಹಸ್ತಸಂಜ್ಞೆಯಲಿ ಯಡೆಗೆ ಕರೆದು (ಜರಾಮಾ. ೪-೨೬). 
` [?] 
ಚಿಣ್ಣ "ಜಿನ್ನ' ನೋ. 
ಚಿಣ್ಣಂಚೆ (ನಾ). ಚಿಕ್ಕಹಂಸ ; ಹಂಸದ ವಂರಿ : ಚಿಣ್ಣಂಚೆ ನಡೆ ಚಿಕ್ಕಹೆಜ 
ವಣೆ ಮಜ್‌ಯುಲ್ಲೆಗಣ್‌ (ಶ್ರೀಪಾಲ. ೩-೩೮). 
[ ಚಿಣ್ಣ (ಎ ಚಿನ್ನ) + ಅಂಚೆ, ] 
178 


ಚಿಣ್ಣತನ ೨೮೨೮ ಚಿತ್ಕಲೆ 


ಚಿಣ್ಣತನ (ನಾ). ಎಳೆತನ ; ಚಿಕ್ಕಂದಂ ; ಬಾಲ್ಯ: ಹೆಣ್ಣಿನಂಗವ ನೋಡಿರೆ | | ಚಿತಾರ (ನಾ). ಬಣ್ಣದ ಸಾಮಾನುಗಳನ್ನೊ ಮಾಡಂವವನಂ; ಗಂಡಿಗಾರ: 


ಪುರಾತನರ್ಬಳಿಕ ಚಿಣ್ಣತನದನುವ ನೋಡಿರೆ (ಮದೇಪು. ೩೦-೧೭): ಕಣ್ಣ. ಂಡಿಗಾರರಿಗೆ ಚಿತಾರರೆಂತಲೂ ಅನ್ನುವರು. ಗಾಡದ ಮೇಲೆ ಕಟ್ಟಿಗೆಯ 
ಮುಂದುದಿಸಿಯನ್ನೋದಕಂಗಳ ಗ್ರಹಿಸಿ ಚಿಣ್ಣತನದಿಂ ಮೆರೆದು ಯವ್ವನತ್ವೃ ಸಾಮಾನುಗಳನ್ನು ಮಾಡುವದೇ ಇವರ ಮುಖ್ಯ ಹೋರೆಯು (ಕಥಾಗೆ. 
ದಳೆದು (ಭಕ್ರಸೆ. 1%, 8-೧). [ಚಣ್ಣ (ಇ ಚಿನ್ನ) + - ತನ] ೧೩೬). [ ಮರಾ. ಚಿತಾರ. / ಸಂ. ಚಿತ್ರಕಾರ] 
ಚಣ್ಣನೆ (ಆ). ಬೇಗನೆ; ಕೂಡಲೆ : ಆ ವೇಗಕ್ಕೆ ಬಲೆಯನ್ನು ಎತ್ತಿ ಹಿಡಿದಿದ್ದ | 5| ಚಿತಾರಿ (ಗಂ). ನಾಜೂಕಾಗಿರುವ: ಹಾಡಿಕೆಯಲ್ಲಿ ಚಿಲ್ಲರೆ ಚಿತಾರಿ ಕೆಲಸಗಳು 
ಮಿಣಿಯು ಚಿಣ್ಣನೆ ಹಾರಿ ಸಮಗ್ರ ಬಲೆಯು ಹಂದಿಯ ಮೇಲೆ ಬಿತ್ತು ಇರಲಿಲ್ಲ, ಕಚ್ಚುಗುಳಿಯಿಡುವ ಅಗ್ಗದ ಸಾಮಾನು ಇರಲಿಲ್ಲ (ಗಾನಕ. ೪೪). 
(ಹುಟ್ಕಹ. ೨0 [7+ -ಅನೈ,] [ ಆ ಚಿತಾರ? ] 
ಚಿಣ್ಣವೆಅಕಿ (ನಾ). ಎಳೆಯ ಚಂದ್ರ; ಬಾಲಚಂದ್ರ: ಅಣ್ಣೆವಾಲು ಪಾಯಸ| | ಚಿತಾವಣೆ (ನಾ). ಇತರರನ್ನು ಪ್ರೇರಿಸುವಿಕೆ; ಎತ್ತಿಕಟ್ಟೂವಿಕೆ; ಪ್ರಚೋ 
ಅಮೃತಾನ್ನವನು . , . ಚಿಣ್ಣವೆಟ್‌ಯ ಸೂಡಿದಭವನ ಶರಣರಿಗುಣ್ಣ ದನೆ : ನರಸಮ್ಮನ "ಚಿತಾವಣೆ' ಯಿಂದ ವಿಷಕಂಠಯ್ಯ, ಪಾರ್ವತಮ್ಮ 
ಲಿಕ್ಕುವ ಬಸವೇಶ (ಬಸಪ, ೧-೧೭೦).  [ ಚಿಣ್ಣ (ಎ ಚಿನ್ನ) * ಪೆಣ ]|10 ಮದುವೆಯ ಸುದ್ದಿ ಎತ್ತಿದಳು ಎಂದರೆ . . . ಕೋಣೆಯಿಂದ ಮೆಲ್ಲನೆ 
ಚಿಣ್ಣಾಟ "ಚಿನ್ನಾಟ' ನೋ. ಜಾರಿಬಿಡುತ್ತಿದ್ದನು (ಸರ್ವಮಂ. ೧೭೬); ಆ ಸಿಂಬಾವಿಹೆಗ್ಗಡೆಯ ಚಿತಾವಣೆ 
ಚಿಣ್ಣಿ (ಚಿನ್ನಿ' ನೋ. ಬೇರೆ ಇದೆ ಅವನಿಗೆ (ಮಲಿಮ. ೩೪೭) ; ನಿನ್ನ ತಂದೆಯನ್ನು ತೀರಿಸಿಬಿಡು 
ಚಿಣ್ಣಿಕೋಲು, ಚಿಣಿಕೋಲ್‌, ಚಿಣಿಕೋಲು (ನಾ). ೧. ವಂಕ್ಕಳು ಎಂದು ಚಿತಾವಣೆಮಾಡಿದನು (ಹತ್ತುನು. ೬೭). 
ಆಟಕ್ಕೆ ಬಳಸುವ ಮರದ ಪಣ್ಣತಂಂಡು; ಚಿಣ್ಣಿ ; ಬಿಜ್ಜಳನ ` (ಹಿಂ. ಚಿತಾವನೀ] . 
ಬಲವ ಕಂಡು ಚಿಣ್ಣಿಕೋಲಂತೆ ಚಿಗಿದನು (ಜರಾ. ೩-೬೬). ೨. ಚೆಣ್ಣಿ 16, ಚಿತಾವಣೆಗಾತಿ (ನಾ). ಪ್ರೇರೇಪಿಸಂವವಳಂ ; ಹಂರಿದುಂಬಿಸುವವಳಂ : 
ಮತ್ತು ದಾಂಡಂಗಳಿಂದ ಆಡುವ ಆಟ: ಚೆಂಡು ಬುಗುರಿ ಚಿಣ್ಣಿ ವರ್ತಕ ಮಾಸ್ಲೋವಳನ್ನು ಬಿಡುಗಡೆ ಮಾಡಿಸುವ ಕಾತರತೆಯಿಂದ 
ಕೋಲು ಗಜ್ಜುಗವಾಡುತ (ಪುರಂದ. ೨-೮3-೦). ಚಿಣಿಕೋಲ್‌ : ೨. ` ಬಾಷ್ಕೋವೆಳೆ ಮುಖ್ಯ ಚಿತಾವಣೆಗಾತಿಯೆಂದು ಒತ್ತಿ ಒತ್ತಿ ಹೇಳಿದನು 
ಬಾಲಕರು ನೂಜಇಟು ಮೆಜ್‌ದರು . . , ಚಂಡಿನ ಹೊಣಕೆ ಜಿಣಿ (ಪುನರು. ೧೦೩). [ ಚಿತಾವಣೆ + - ಕಾತ್ಯಿ] 


ಕೋಲಾಳುಗೊತ್ತಿನ ದಂಡೆಯನೆ-ನಾನಾವಿನೋದದಲಿ (ಕುವಾಆ. ೬-೦); |. | ಚಿತಿ (ನಾ), ೧. ರಾಶಿ; ಸಮೂಹ. ೨. ಶೇಖರಿಸುವುದು ; ಸಂಗ್ರಹಿಸಂ 
ಚಿಣಿಕೋಲ್‌ ಚೆಂಡು ಬುಗರಿಯನಾಡುತ (ಫುರಂದ. ೧-೧8-3). ಚಿಣಿ 20| ವುದಂ. ೩. ಬೆಂಕಿಯ ಕಂಂಡ : ತುಪ್ಪವನಿಕ್ಕಿದ ಚಿತಿಯಂತೆ ಸ್ಪಟಿಕವ 
ಕೋಲು: ೨. ಚಿಣಿಕೋಲಿನಂಥ ಆಟಗಳನ್ನು . . . ಆಡುವಲ್ಲಿ, ಗೆಲುವಿನ ಸಾರಿದ ಒಟಿತೆಯಂತೆ (ಮೋಳಿಮಾ. ೧೬೦-೩೯೯); 'ಚಿತಿ' ಎಂದರೆ ಯಜ್ಞ 
ಗುರುತನ್ನು ನೆನೆದು ಹಿಗ್ಗ ಬಲ್ಲ'(ಸ್ಮಷ್ನಹೊ. ೩೮). ವೇದಿಕೆ, ಕುಂಡ (ಸಾ9ದಸ. 0೨0). ೪. ಶವವನ್ನು ಸುಡಲು ಒಟ್ಟಿದ ಕಟ್ಟಿ 
[ ಚಿಣ್ಣಿ (ಚಿನ್ನಿ) * ಕೋಲ್ಕು (ಕೋಲ್‌) ಗೆಯ ರಾಶಿ; ಚಿತೆ: ಮತವು ತನಗಿನ್ನರಸನೊಡನಾ ಚಿಶಿಯ ಪುಗುವುದು 
ಚಿಣ್ಣಿಗ (ನಾ). ಬಾಲಕ; ಹುಡುಗ: ಹೆಣ್ಣು ಪ್ರಾಣಕ್ಕೆ ಮುನಿದರೇ ಚಿಣ್ಣಿಗ (ರಾಮಾಸಂ. ೩-೩-೨೦) ; ಮೆದವಳಿಗೆ ಲಗ್ನವೇದಿಕೆಯಂತೆ, ಚಿತಿಯ ಪೊಗುತ 
ಹಾದರಿಗನಾಗಿ ಕಳವಂ ಕಲಿತರೇ ಹೆಣ್ಣು ಧರೆ ಭೂವಿಯಾ ೬ ೬ » ಹೆಣ್ಣಂ | 28  (ಗ೪ವಿ. ೫೭-೦೭). ೫. ಜ್ಞಾನಸ್ವರೂಪ ; ಆತ್ಮಧರುವಾದ ಜ್ಞಾನ : 
ಬಿಡು ಚಿಣ್ಣ ಬೇಡಾ ಆ ಮೊಣ್ಣುಳದಿರಾ (ಗುಛಜಿ. ೬-೩೬). ಆ ಚೈತನ್ಯವು ಚಿತಿ ಮಾತ್ರ (ಥಾತತ್ಮ. ೩೪೧). ೬. [ಗಣಿತ] ಸಾಲಾಗಿರುವ 
[ ಚಿಣ್ಣ (-ಆ.ಚಿನ್ನ2) + - ಇಗ] ವಸ್ತೂಗಳ ಕ್ರಮವನ್ನು ವ್ಯತ್ಕಾಸಪಡಿಸಂವುದಂ, ಹಾಗೆ ವೃತ್ಕಾಸ 
ಚಿಣ್ಣೆದಾಂಡು "ಚಿನ್ನಿದಾಂಡಂ' ನೋ. ಪಡಿಸಿದ ವಸ್ತುಗಳಂ ಮತ್ತು ಅವುಗಳಿಗೆ ಸಂಬಂಧಿಸಿದ ಲೆಕ್ಕ : 
ಚಿಣ್ಕೊಸ (ನಾ). (2): ಕಣ್ಣಾ ಬಿಟ್ಟರೆ ಬಡೆನೊ ಜಲವನ್ನು ಪೊಕ್ಕರೆ ಬಡೆನೊ ಲೀಲಾವಶಿಯನ್ನು ೧೩ ಅಧ್ಯಾಯಗಳನ್ನಾಗಿ ವಿಭಾಗಿಸಿದ್ದಾರೆ . . , ಚಿತಿ 
ಮಣ್ಣು ತೂರಿ ಕಿಡಿಯಾದರೆ ಬಿಡೆನೊ ಸಣ್ಣನಾಗಿ ಹೆಣ್ಣು ತೆೊರೆದಿರೆ ಬಿಡೆನೊ | 80 (86೩088), ಕಚ (6೩೫) . . . ಮುಂತಾದ ವಿಷಯಗಳು ಅಡಕವಾಗಿವೆ ' 
ಉಣ್ಣಾದೆ ಚಿಣ್ಕೊಸ ತೊರೆದರೆ ಬಿಡೆನೊ (ಮೋಕ್ಷದ ೩೬-0). [?] (ಗಣಿತ. ೨೭೪). [ಸಂ.] 
ಚಿತ (ಗಂ). ೧. ರಾಶಿವಣಡಿದ ; ಕೂಡಿಹಾಕಿದ ; ಸಂಗ್ರಹಿಸಿದ, ೨. ಚಿತಿಶಕ್ತಿ (ನಾ). [ತತ್ತ ಆಶ್‌] ಜೀವಾತ್ಮ: ಇಂತಹ ಚಿತಿಶಕ್ತಿಗಳೆಂಬ ಜೀವಾ 
ವಂಂಚ್ಛಿದ ; ಆವರಿಸಿದ ; ತಂಂಬಿದ. [ಸಂ.] ತ್ಮರು ಅಸಂಖ್ಯಾತಗಳಾಗಿರುವರು (ಹಿಂದಗಾ. ೩6). Pಸಾಂಖ್ಯವಂತದಂತೆ 
ಚಿತಕ (ನಾ). ಶವವನ್ನು ಸಂಡಲು ಒಟ್ಟಿದ ಕಟ್ಟಿಗೆಯ ರಾಶಿ ; ಚಿತೆ: ಚಿಚ್ಛಕ್ತಿಯೇ ಜೀವಾತ್ಮ. [ಚಿತಿ * ಶಕ್ತಿ] 
ಪ್ರಭಾವತಿ ಕೇತಿಕೆಯನೆತ್ತಿಕೊಂಡುಯ್ದೂ ಪರೇತವನದೊಳ್‌ ಯೋಗಸ್ಥ |88| ಚಿತೆ (ನಾ). ಎ ಚಿತಿ೪: “ಚಿತ್ರೆ ಚಿತೆಯೆನಲು ಸಿದ್ದಿಗೆಯದೆನಿಕ್ಕುಂ ” 
ರಾಗಿರ್ದ ಹಿರಣ್ಯವೆರ್ಮಮುನಿವೆರಸಿರ್ವರುಮನೆೊಂದೆ ಚಿತಕದ ಮೇಗಿಟ್ಟು (ಮಂಗರಾ. ೧೦೮-೭);ಆ ಗಂಧದ ಕೊರಡನ್ನು ತಂದು ಚಿತೆಯ ಮೇಲಿರಿಸಿದರು 
ಸುಡುವಾಗಳ್‌ (ಕಾವುಂಪು. ೬೩೦). [ ೫೦. ಚಿತಿಕಾ] (ಹಬ್ಬಿ. ೪): ಕ್ಷಿಪ್ರದಲ್ಲಿ ಚಂದನಕಾಷ್ಮದ ಚಿತೆ ರಾಜಪಿತೃಭೂಮಿಯಲ್ಲಿ 
ಚಿತಗು "ಚಿದಕಂ' ನೋ. ಸಿದ್ಧವಾಯಿತು (ಶಾಂತಲಾ. ೧೮೦). [ಸೊ. ಚಿತಾ] 
ಚಿತಾನಳ (ನಾ). ಹೆಣವನ್ನು ಸಂಡಂವ ಬೆಂಕಿ: ಆ ಜಯದ್ರಥನ | ಚಿತೆವೆಂಕಿ (ನಾ). ಚಿತೆಯ ಬೆಂಕಿ : ಬೇರೊಂದು ಚಿತೆವೆಂಕಿಯನ್ನು- ಹಾದು 
ಚಿತಾನಳನಿಂದಮೊಗೆದ ಪೊಗೆಗಳ* ಕೊಳೆ ಸುರಿವೊಡೆ ಸುರಿವುವೆನ್ನ ನಯನ |40 ಬಂದಿರುವ . . . ಹೆಣ್ಣಿನ ಮೋಹ ಬೇಡ (ಅನುಕ. ೪೩). 
ಜಲಂಗಳ್‌ (ಪಂಪಛಾ. ೧೧-೦೧೯. [ಸಂ. ಚಿತಾನೆಲ (ಚಿತಾ + ಅನಲ) ) [ ಚಿತೆ + ಬೆಂಕಿ (ಎಬೆಂಕೆ) 1 
ಚಿತಾಭಸ್ಮ (ನಾ). ಚಿತೆಯ ಬೂದಿ : ನೆಹರೂ ಅವರ ಚಿತಾಭಸ್ಮವನ್ನು | | ಚಿತ್ಕಲೆ, ಚಿತ್ಕಳೆ (ನಾ). ಪರಮಾತ್ಮನ ಚೈತನ್ಯಾಂಶ: ಇದು ಚತುರ್ವೇದಾ 
ಅವರ ಅಪೇಕ್ಷೆಯಂತೆ ಭಾರತದಾದ್ಯಂತ ಸಿಂಪಡಿಸಲಾಯಿತು (ರೂಢಿ). ಗಮಪ್ರಚಯಪೌರಾಣದುದಧಿಯೊಳ್‌ ಜನಿಸಿದಾ ಚಿತ್ಕಲಾನಿಧಿಯೆನಿಸಿ 
[ ಸಂ. (ಚಿತಾ *- ಭಸ್ಮ) ] (ಏಳೋ ಪು. ೧-೬೭). ಚಿತ್ಕಳೆ: ಆ ನೆನಹು ನಿರ್ಧರಿಸಿ ಚಿತ್ನೆನಿಸಿತ್ತು ಆ ಚಿತ್ತಿ 
ಚಿತಾಯಿಸು (ಕ್ರಿ). ಹಂರಿದುಂಬಿಸಂ ; ಉತ್ತೇಜಿಸು : ರೇಗಿಸು ; ಚಿತಾ | 45 ನಿಂದೆ ಚಿತ್‌ನಾದ ಚಿತ್‌ಬಿಂದು ಚಿತ್‌ಕಳೆಗಳೊಗೆದುವು (ಅಖಂಡೇ. ೩-೧). 
ಯಿಸು; ಎತ್ತಿಕಟತ್ರಿ (1೩0166. ಇಂಕನಿ). [ ಚಿತಾವಣೆ + -ಇಸ್ಕು] [ ಸಂ. ಚಿತ್ಕಲಾ (ಚಿತ್‌ + ಕಲಾ) ) 


ಚಿತ್ಕಳೆ 


ಚಿತ್ಕಳೆ "ಚಿತ್ಕಲೆ' ನೋ. 

ಚಿತ್ಕಾಂತ (ನಾ). ವಂನಸ್ಸಿಗೆ ಪ್ರಿಯವಾದವನಂ ; ಪ್ರಾಣಪ್ರಿಯ ; 
ಪ್ರಾಣಕಾಂತ: ಚಿತ್ಕಾಂತ ನಿನ್ನ ಯಿನಿವಚನಾಮೃತವು ಸುರಸ ಮತ್ಕರ್ಣ 
ದೊಳು ಪೊಕ್ಕು (ನವಮೋ. ೩-೩). (ಸಂ. (ಚಿತ್‌ + ಕಾಂತ)] 

ಚಿತ್ಕ್ರಿಯೆ (ನಾ). ವಂನಸ್ಸಿನ ಆಲೋಚನೆ, - ಕ್ರಿಯೆಂ: ಕಲಾವಿದನ ಕ್ರಿಯೆ 
ಚಿತ್ಕಿ,ಯೆಯಾದುದರಿಂದ ಭೌತಮಾಧ್ಯಮ ಯಾವ ರೀತಿಯಲ್ಲೂ ಅವನ 
ಅಭಿವ್ಯಕ್ತಿಗೆ ಅಡ್ಡಿ ಯಾಗುವುದಿಲ್ಲ. . . ಆದರೆ ಕಲ್ಲು, ಭಾಷೆ, ಬಣ್ಣ ಇತ್ಕಾದಿ 
ಗಳು ಕಲಾಮಾಧ್ಯಮವಾಗುವುದು ಕಲಾವಿದನ ಪ್ರತಿಭೆಗೆ ಅಥವಾ 
ಚಿತಿ ೨ಯೆಗೆ ಒಳಗಾದಾಗ (ಸಇಂದಸ. ೭೨). 

[ಸಂ. ಚಿತ್ಕಿ೨ಯಾ (ಚಿತ್‌ + ಕ್ರಿಯಾ) ] 

ಚಿತ್ತ (ಗಂ). ೧. ತಿಳಿದ; ಗ್ರಹಿಸಿದ. (ನಾ). ೨. ವಂನಸ್ಸು : ಎನ್ನ ಚಿತ್ತವು 
ಅತ್ತಿಯ ಹಣ್ಣು ನೋಡಯ್ಯಾ (ಬಸವ. 3೯): ಶಿವನಿಷ್ಮೆ ಚಿತ್ತದೊಳು 
ಬೇರ್ವರಿದವರ್ಕೆಲರು (ತಿರುಕ. ದೇ. ೧೪-೧೭) ; ಸೂಟ್‌ ವೋಯಿತು ಚಿತ್ತ 
. . ೬ ಮಾಲ್‌ ಪೊಗುವಂಗಜನ ಶರದಲಿ (ಕುಪ್ಕಾವಿ. ೨-00). ೩, ಅಪೇಕ್ಷೆ; 
ಆಶಯಂ : ಧರ್ಮವನು ಮಾಡಬೇಕೆಂಬ ಚಿತ್ತದಿಂದ ತಿರುಮಲರಸರು 
(ಎಇ. ೫೫, ೮-೩೩; 1856) ; ಚಿತ್ತವಟ್‌ತು ಸೇವೆಯೆಸಗುವ ಸತಿಯರ 
ವೃತ್ತವ ಬಿತ್ತರಿಸುವೆನು (ಹರ. 9-8. ೪. ಗಂರಿ; ಉದ್ದೇಶ: ವರಿ 
ಕಿಸುವ ನಾಡಿ ನಡುವಿರೆ ಪರೀಕ್ಷೆಯೊಳು ತಿಳಿದ ರಾಸಿಯಿಂತಿದು ಮೊದ 
ಲೊಳು ಚಿತ್ತದಿಚ್ಛೆಯೊಳಂತ್ಕದೊಳಿರೆ ತಪ್ಪದು ಫಣಮದು ಚಿತ್ತವಿಳಾಸಂ 
(ಭಾಸ್ಕರ, ೩೦-೮). [ಸಂ.) 

ಚಿತ್ತಂಗುಡು, ಚಿತ್ತಗೊಡಂ (ಕ್ರಿ). ವಂನಸ್ಸಿಡು ; ಗಮನಿಸು : ಸರ್ವಸ್ವ 
ಮುಂ ನಿಮ್ಮಡಿಗಳೊಡವೆ ಆಂ ಕಂಪಿನಾಳೆಂದು ಚಿತ್ತಂಗುಡುತಿರ್ಪಂತೆ 
(ಕಾಕ. ೩೯). ಚಿತ್ತಗೊಡು: ವಿದಿತ ವೈದಿಕ ಲೌಕಿಕಕೆ ಜಗವದುಹದಂತಿರೆ 
ಚಿತ್ತಗೊಡಬೇಕೆಂದು ಕೈಮುಗಿದ (ತೊರರಾ, ೩-೩೩-೨೭); ಮನೋರಮೆ 
ವಿನಾಯಕನ ಮಾತುಗಳನ್ನೆಲ್ಲ ಚಿತ್ತಗೆೊಟ್ಟು ಕೇಳುತ್ತಿದ್ದಳು (ಅಂಬಿಕೆ. ೦೬). 

[ ಚಿತ್ತ ೬ ಕುಡು, (ಆಕೊಡ್ಕು)) 

ಚಿತ್ತಂಗೊಳ್‌ (ಕ್ರಿ). ವಂನಸ್ಸಿಡು; ವಂನಸ್ಸಿಗೆ ತೆಗೆದಂಕೊಳ್ಳು : 
ಕೇಳೀವನ ಪಾದಪಂಗಳಿರ ಚಿತ್ತಂಗೊಂಡು ಬೀಟಕ್ಕೊಂಡು ರಾಗದೆ ನಿಮ್ಮಂ 
ಬಲಗೊಂಡು ಪೋಪ ಗುಣಮಂ ಕೊಳ್ಳಿಂ (ಅದಿಪು. ೦೦-೧೩೪). 

[ ಚಿತ್ತ + ಕೊಳ್‌, ) 

ಚಿತ್ತಂಗೊಳಿಸು (ಕ್ರಿ). ವಂನಸ್ಸನ್ನ್ನ ಒಲಿಸು; ಮೋಹಗೊಳಿಸಂ ; 
ಆಕರ್ಷಿಸಂ : ಬಳೆದೊಡಿಸಲೆಂದು ಸುದತಿಯ ಕೆಳೆಯನದೆೊರ್ವಂ ಕರಕ್ಕೆ 
ಕೆಯ್ನಾಡೆ ಸುಖೋಜ್ವಳೆಯ ಶಶಿಮುಖಿಯ ಚಿತ್ತಂಗೊಳಿಸುವ ಸಖಿ 
ಬೇಡಬೇಡವೆನುತುಂ ನುಡಿದಳ್‌ (೧೮ಕ. 9-046); ಕಡುಚದುರರ 
ಚಿತ್ತಂಗೊಳಿಸಿದುದಾ ಬನದೊಳು ಸುಳಿವೆಳಗಾಳಿ (ಜಯಕಾ. ೦-೩೦). 

[ಚಿತ್ತಂಗೊಳ್‌ + - ಇಸ್ಕು) 

ಚಿತ್ತಂಬಡೆ (ಕ್ರಿ). ೧. ಮನಸ್ಸನ್ನು ಹೊಂದಂ ; ಗವಂನವಿಡಂ : 
ಭುವನಾಗ್ರದ ಸುಖಸಂಪದಕಿಚ್ಛೈಸುವ ಚಿತ್ತಂಬಡೆದು ವಿರಾಜಿಪ ಮುನಿ 
ನಿವಹದ ಪದಪಂಕಜಕೆಟಗುವೆ ನಾಂ (ಟಯಳಾ. ೦-೦೦). ೨. ವಂನಸ್ಸನ್ನೂ 
ವಶಪಡಿಸಿಕೊಳ್ಳೂ: ಪುರುಷನ ಚಿತ್ತಂಬಡೆ[ಪಾಕಾಂ. ಬಿಡಿ]ಯಲ್‌ ಪರಮ 
ಶ್ರಾವಕೆಯರಪ್ಪರಿತ್ತಲ್ಲಳೆಯಂ . . . ಪೆಂಡಿರಿಗೀವರ್‌ ಗೌರಿಗೆಂದು ಸಲೆ 
ತಾಟಕಿಯರ್‌ (ಸಮಪ. ೫-೧೦೦). [ಚಿತ್ತ * ಪಡೆ] 

ಚಿತ್ತಂಬುಗು (ಕ್ರಿ). ಮನಸ್ಸನ್ನು ಪ್ರವೇಶಿಸು, - ಒಳಹೊಗಂ; 
ವಂನಸ್ಸನ್ನಿ ಆಕರ್ಷಿಸು : ಚಿತ್ತಂಬೊಕ್ಕಿರ್ದೆಯೆಂತೈ ಹರಿ ಕುಳಿರ್ವ 
ಕರಸ್ಪರ್ಶದಿಂದಿಂದು ತಾಪಂಬೆತ್ತಂ ಮೈಸೋಂಕಿ ಮಂದಾನಿಳನುರಿದಂ 
(ಜಗವಿ. ೦೦-೪೦). [ಚಿತ್ತ ೬ ಪುಗು (ಎಪೊಗು)] 


16 


48 


ವಿರಿ 


ಚಿತ್ತಜ್ಲಾನ 
ಣಾ 


ಚಿತ್ತಂಬೆಟು (ಕ್ರಿ). ಮನಸ್ಸನ್ನೂ ಆಕರ್ಷಿಸಂ: ಬಸನಂ ಕೈಗಣ್ಮೆ ತಮ್ಮೊಲ್ಹರನೆ 
ಪಿಡಿದು ಬಲ್ಲಂದದಿಂ ನಲ್ಮೆಯಂ ಪತ್ತಿಸಿ ಚಿತ್ತಂಬೆತ್ತು ಮೆಚ್ಚಂ ಸಲಿಸಿ 
(ಸಮಪ. 8-೫೦). [ಚಿತ್ತ+೬ವೆಜು,] 

ಚಿತ್ತಕ್ಷೇಶ (ನಾ). ಮನಸ್ಸಿನ ಆತಂಕ ; ವಂನೋವೇದನೆ : ಲೇಸು 
ಮಾಡಿದಿರೆನ್ನ ಚಿತ್ತಕ್ಷೇಶ ಬೀತುದು ನಾನು ಬದುಕಿದೆ (ಳೌಶಿರಾ. ೪೩-೨೪). 

[ಚಿತ್ತ + ಕ್ಲೇಶ) 

ಚಿತ್ತಕ್ಷೋಭ (ನಾ). ಮನಸ್ಸಿನ ಗೊಂದಲ ; ಮನಸ್ಸು ಕಲಕಿ ಹೋಗಂ 
ವಿಕೆ ; ಅಶಾಂತಿ : ಮುನಿವಂ ಮೂದಲಿಸಿಯುಮಿನ್ನೆನಿತುಂ ಪೊಕ್ಕಿರ್ಪೆ 
ನೆಂದು ಚಿತ್ತಕ್ಷೋಭಂ ತನಗಾಗೆ (ಗದಾಯು. ೭-೨೬). [ ಚಿತ್ತ.-ಕ್ಷೋೋಭ) 

ಚಿತ್ತಕ್ಷೋಭೆ (ನಾ). ಎ ಚಿತ್ತಕ್ಷೋಭ : ನಾನಾವಿಧವಾದ ಚಿತ್ತಕ್ಷೋಭೆಗೆ 
ಮೂಲವಾದ ರಾಜಕೀಯಕ್ಷೇತ್ರದಲ್ಲೂ ಇದೇ ಪ್ರಶಾಂತಿಯನ್ನು ಪ್ರಕಾಶ 
ಪಡಿಸಿದ ರಾಮ, ಧರ್ಮರಾಜ . . . ಕಾರಣಪುರುಷರು (ಬುಳ್ಳಾರೆ, ೦೨೪ 
ಏಕೆ). [ಚಿತ್ತ ಕ್ಷೋಭೆ) 

ಚಿತ್ತಗ (ನಾ). ಚಿರತೆ: ಇದೆ ಬಗ್ಗನನಿಕ್ಕು ! ಮೇಣಿದೆ ಚಿತ್ತಗನಂ ತುಡು! 
(ರಾಮಾಕ್ಕ. ೮೪-೧೩). [ ಆಸಂ. ಚಿತ್ರಕ] 

ಚಿತ್ತಗೊಡು "ಚಿತ್ತಂಗುಡು' ನೋ. 

ಚಿತ್ತಗ್ಲಾನಿ (ನಾ). ಮನಸ್ಸಿನ ನೋವು ; ಅಸಂತೋಷ ; ಖಿನ್ನತೆ : 
ನದೀಸುತನೇನನೆಂದನು ತನ್ನ ಚಿತ್ತಗ್ಲಾನಿಯನು ಬಿಸುಟೇನೆ ನೆಡಿದನು 
(ಕಾವ್ಕಾರ್ರೋ. ೦-೩೩) : ಅವರಿಗೆ ತಮ್ಮ ಕುಟಿಲತೆಯ ನೆನಹಾಗಿ ಚಿತ್ತ 
ಗ್ಲಾನಿ ಉಂಟಾಗುತ್ತಿತ್ತು (ಪ್ರೇಮಾಶ್ರ. ೪೯). [ಚಿತ್ತ * ಗ್ಲಾನಿ) 

ಚಿತ್ತಚಾಂಚಲ್ಯ (ನಾ). ಮನಸ್ಸಿನ ಅಸ್ಥಿರತೆ: ಪುಂಸವನಸೀಮಂತಮಂ 
ತಾಂ ಚಾರುಲೋಚನಗೆ ವಿಸ್ತರಿಸಿದಂ ಚಿತ್ತಚಾಂಚಲ್ಮಮಿಲ್ಲದೆ (ಕೃಮಿರಾ- 
೨೮-೩೭); ಈ ಬಗೆಯ ಸಂತೋಷವೂ ಲಜ್ಜಿಯೂ ಆತನಿಗೆ ಇದುವರೆಗಿದ್ದ 
ಚಿತ್ತಚಾಂಚಲ್ಕವನ್ನು ಹೆಚ್ಚಿಸಿದುದು (ಕವಿಕ. ೪೦). [ಚಿತ್ತ + ಚಾಂಚಲ್ಮ ] 

ಚಿತ್ತಜ (ನಾ). ೧. ಮನಸ್ಸಿನಲ್ಲಿ ಹಂಟ್ಟಿದವನಂ ; ವಂನ್ಮಧೆ ; ಕಾವಂ. 
ಚಿತ್ತಜಸನ್ನಿಭಂ ದ್ವಿಜವರಂ (ದಕಕು. ೦೦-೦೦೪). ಪಿ. [ಜೈನ] ಬಾಹು 
ಬಲಿಯ ಹೆಸರುಗಳಲ್ಲಿ ಒಂದೆ: ಚಿತ್ತಜಂ ಚಿತ್ತಭವಂ . . . ಎನೆ 
ನೆಗಟ್ಟುವು ಬಾಹುಬಲಿಗೆ ಪಲವುಂ ಪೆಸರ್ಗಳ್‌ (ಅ೦ಿಪು. 6-೫೩); [ಸಂ.) 

ಚಿತ್ತಜಕೇಳಿ (ನಾ). ಕಾವಂಕೇಳಿ; ಸಂಭೋಗ: ನೆನೆಯದೆ ಪೋದುವಂತವರ್ಗೆ 
ಚಿತ್ತಜಕೇಳಿಗಳಿಂದೆ ಪೊಟ್ಟುಗಳ (ಚಂದ್ರಪು. ೬-6೩). 

[ಚಿತ್ತಜ + ಕೇಳಿ (ಐ ಕೇಲಿ)] 

ಚಿತ್ತಜನ್ಮ (ನಾ). ಆ ಚಿತ್ತಜ ೧: ಕೋಡಿಡೆ ವಾಸುಪೂಜ್ಯಮುನಿಯೊಳ್‌ 
ಮರುಳಾದಪೆ ಚಿತ್ತಜನ್ಮ ನೀಂ ನೋಡ ನಿಜಾಪ್ರವರ್ಗದಳವಂ 
(ಪಂರಾಮಾ. ೧-೨೩). [ ಚಿತ್ತ + ಜನ್ಮ) 

ಚಿತ್ತಜಾಂತಕ (ನೌ). ವಂನ್ಮಥೆನನ್ನು ಸಂಹರಿಸಿದವನೆಂ ; ಶಿವ ; 
ಈಶ್ವರ : ನಿತ್ಕನಹ ಚಿತ್ತೆಜಾಂತಕರೂಪ ಚರಲಿಂಗ ಹೆಸ್ತದೊಳು 
ನಿರವಯಲ ನಿಜಸಮಾಧಿ (ಪ್ರೌಢರಾ. 3-90). ([ಚಿತ್ತಜ ೬ ಅಂತಕ] 

ಚಿತ್ತಜಾತ (ನಾ). ಎ ಚಿತ್ತಜ ೧: ಚಿತ್ತಜಾತನ ತಾತ ಕಾತರವಿಲ್ಲದೈತಂದೆ' 
(ಳೌಶಿರಾ. ೨-೪9). [ಚಿತ್ತ ಜಾತ) 

ಚಿತ್ತಜಾರಿ (ನಾ). ಮನ್ಮಥನ ಶತಂ); ಶಿವ; ಈಶ್ವರ: ಚಿತ್ತಜಾರಿ 
ಯಖಂಡದೀಪವನೆತ್ತುವಂ (ಬಸಪು. ೯-೩೬) ; ಚಿತ್ತಜಾರಿಯ ಗಿರಿಯ 
ಬಲುಹಿಂ ಕಿತ್ತ ಗರ್ವವನಿಲ್ಲಿ ಮಾಡದೆ ಇತ್ತು ಕಾಂಬುದು ಲೇಸು 
ಸೀತೆಯನು (೪ಶಿರಾ. ೩೮-೦೭). [ಚಿತ್ತಜ ೬ ಆರ್ಮಿ] 

ಚಿತ್ತಜ್ಞಾನ (ನಾ). ಮನಸ್ಸಿನಲ್ಲಿರುವ ನಿಜದ ಅರಿವು; ಆತ್ಮಜ್ಞಾನ : 
ಅನುಭಾವ ಭಕ್ರ್ತಿಸಂಬಂಧವಾಗಿಹುದು ಪ್ರಾಣಲಿಂಗಿಸ್ಕ ಲವೆಂಬುದೀಗ 
ಚಿತ್ತಜ್ಞಾನವೆಂಬ ಶಬ್ದಕ್ಕರ್ಥ (ಅ&*ಮೂ. ೭೪-೩೧ ಟೀಕು]. [ಚಿತ್ತ ಜ್ಞಾನ] 


ಚಿತ್ತಣಿಸು 


ಚಿತ್ತಣಿಸು "ಚಿತ್ತಳಿಸಂ' ನೋ. 
ಚಿತ್ತನಾಥ (ನಾ). ವಂನಸ್ಸಿನ ಒಡೆಯ; ನಲ್ಲ: ಚಿತ್ತನಾಥನೊಳ್‌ 
ಬೆರಸುವೆನೆನ್ನದಾಂ ಬೆರಪೆನೆಂಬುದಿದಾಗದು (ಕವಿಂ. ೨-೦೦೩). 
[ಚಿತ್ತ +೬ ನಾಥ] 
ಚಿತ್ತನಿರೋಧ (ನಾ). ಮನಸ್ಸಿನ ಹತೋಟಿ, -ನಿಗ್ರಹ : ಮನಮೊಸೆ 
ದೆರಡಿಲ್ಲದೆ ಚಿತ್ತನಿರೋಧಂಗೆಯ್ದೂ (ಜನಾಲೆ. 3೬-೨೬): ಚಿತ್ತನಿರೋಧಂ 
ತಪಂ (ಸಮಪ. ೩-೧೮). [ಚಿತ್ತ ೬ ನಿರೋಧ) 
ಚಿತ್ತಪಲ್ಲಟ (ನಾ). ಮನಸ್ಸು ಬದಲಾಗಂವಿಕೆ : ಅದಂ ಬಿಟ್ಟಕಣ್ಣಂ 
ಸಾವಧಾನವಾಗೆ ಕೇಳ್ವುದರ್ಕೆ ಚಿತ್ತಪಲ್ಲಟಮಾಗಿ 
[ಚಿತ್ತ + ಪಲ್ಲಟ] 
ಚಿತ್ತಪ್ಪಕೆಆ್‌ (ನಾ). ಒಂದಂ ಕೆರೆಯ ಹೆಸರು: ಮಲುಗಜಿಸಯರ್‌ 
ಚಿತ್ತಪ್ಪಕೆಟ್‌ಯಂ ಕಟ್ಟಿಸಿ ನಾಲ್ಕಳೆವೆಯ ಭಾಗಂ ಬಿತ್ತುವಾಟಂ ಕೆಟ್‌ಗೆ 
ಕುಡುವುದು (ಎಕ. ೩1, ಹಿರಿಯೂ. ೩೩-೩; ಸು. 890). 
[ ಚಿತ್ತಪ್ಪ್ಯ + ಕೆಲ] 
ಚಿತ್ತಪ್ರಿಯ (ನಾ). ಮನಸ್ಸಿಗೆ ಪ್ರಿಯನಾದವನಂ ; ವಂನೋವಲ್ಲಭ : 
ಚಿತ್ರಾಸನೆ ತಚ್ಚಿತ್ತಪ್ರಿಯಂಗೇಂ ಮೆಟದಳೊ ಸುರತಕ್ರೀಡೆಯಂ 
ಪ್ರೌಢಿಯಿಂದಂ (ಕಾವ್ಯಸಾ. ೬೬೪). [ಚಿತ್ತೆ * ಪ್ರಿಯ] 
ಚಿತ್ತಭವ (ನಾ). ೧. ಎ ಚಿತ್ತಜ ೧ : ಕಾಮಿನೀಜನಕೇಳೀವಿಭವಕ್ಕೆ ಚಿತ್ತಭವ 
ನಿರ್ಪೃನ್ನಿರ್ಟ್ಟ್ಹಪಂ (ಸಾಇಇ. ೫೫, ೭೪-೨೬; 3112). ವಿ.ಎ ಚಿತ್ತಜ೨: 
ಚಿತ್ತಭವಂ . . . ಅಂಗಜನೆನೆ ನೆಗಟ್ಟುವು ಬಾಹುಬಲಿಗೆ ಪಲವುಂ ಪೆಸರ್ಗಳ್‌ 
(ಆದಿಪು. ೮-8೩). [ಚಿತ್ತ * ಭವ] 
ಚಿತ್ತಭ್ರಮಣ (ನಾ). ಎ ಚಿತ್ತಭ್ರಮೆ: ಇದೇನು ಚಿತ್ತಭ್ರಮಣೆಯೋ 
ಯಿಲ್ಲವೆ ನನಗೆ ಸ್ವಪ್ನಾವಸ್ಕೆಯೋ (ಅರ್ಕಮಾ. ೦3೯); ಶಾಂತಲಾದೇವಿಯ 
ಕಳೇಬರವನ್ನು ತೆಗೆದುಕೊಂಡು ಹೋಗಿರುವ ಪ್ರಭುಗಳಿಗೆ ಚಿತ್ತಭ್ರಮಣೆ 
ಯಾಗಿರಬಹುದು (ಕಾಂತಲಾ, ೩೪೮)... [ಚಿತ್ತ + ಭ್ರಮಣೆ) 
ಚಿತ್ತಭ್ರಮೆ (ನಾ). ಮನಸ್ಸಿನ ಭ್ರಾಂತಿ; ತಲೆಕೆಡಂವುದು ; ಹಂಚು : 
ಪಿತ್ತೋದ್ರೇಕಂ ಪುಗುಟುಂ ಚಿತ್ತಭ್ರಮೆಯೆಂಬಿವಕ್ಕುಮಂಗಮ[ದುಂ] 
ತಾನೆತ್ತಂ ಹಳದಿಯ ವರ್ಣಂಬೆತ್ತಿರ್ಪುದು ಪೈತ್ಯಮೆನಿಪ ಬಾಷ್ಟದ ಭೇದಂ 
(ಐಮದ. 08-8): ಪಿತ್ತಭ್ರಮೆಯಿದ್ದವಗೆ ಚಿತ್ತಭ್ರಮೆಯಾಗದೇ? (ಗಾದೆ). 
[ಚಿತ್ತ ೬ ಭ್ರಮೆ] 
ಚಿತ್ತಭ್ರಾಂತಿ(ನಾ). ಎ ಚಿತ್ತಭ್ರಮೆ: ಚಿತ್ತಭ್ರಾಂತಿಶ್ರಾಂತಂ ಪೊತ್ತುದುಮಂ 
ತಡವಿ ನೋಡುತುಂ (ಪಂಕಕಂ. ೧೪೭-೦೨). [ಚಿತ್ತ * ಭ್ರಾಂತಿ] 
ಚಿತ್ತಮುರಕ (ನಾ). ಒಂದಂ ಬಗೆಯ ಬಳ್ಳಿ (?) : ಚಿತ್ತಮುರಕನ ಬಳ್ಳಿ 
ಎತ್ತ ಹಬ್ಬಿದರೇನ ಚಿತ್ತ ಬ್ಯಾರವಳ ಬಗೆ ಬ್ಯಾರೆ (ಗರತಿ. .೧೩೨). [?7 
ಚಿತ್ಸವಮೋಹನ (ನಾ). ಮನಸ್ಸಿಗೆ ಉಂಟಾಗುವ ಭ್ರಾಂತಿ, - ಭ್ರವೆಂ : 
ಚಿತ್ತಮೋಹನಂ ಭ್ರಮಮಕ್ಕುಂ (ಕಾವ್ಯಾವೆ. ೭೦೮). 
[ಚಿತ್ತ + ಮೋಹನ] 
ಚಿತ್ತಯಿಸು, ಚಿತ್ತಯ್ಗು, ಚಿತ್ತವಿಸಂ, ಚಿತ್ತೆ ಸರ (ಕ್ರಿ). ೧. ಮನಸ್ಸಿಗೆ 
ತಂದಂಕೊಳ್ಳು ; ಲಕ್ಷಿಸು ; ಗವಂನಿಸಂ : ಪಟ್ಟಬದ್ಧನೆ ಚಿತ್ತಯಿಸು 
(ಬಸಪು. ೪೫-೩) ; ದೇವರು ಚಿತ್ತಖಿಂಸುವುದು ಹೊತ್ತುಗಳೆಯದೆ ಎನ್ನ 
ಕಳುಹಿ (ಕುವ್ಯಾದ್ರೋ. ೪-೪೫); ಉತ್ತರೋತ್ತರ ಜೀಯ ಶಕುನ 
ಮುಂತಾದುವ ಚಿತ್ತಯಿಸುವುದು (ಮೋಹಕ. ೩-೧೨). ೨. ವಂನಸ್ಸನ್ನು 
ಸೆಳೆ; ಆಕರ್ಷಿಸಂ : ಇತ್ತೆಅದೊಳು ನಿಂದಿಹ ಜೀವರನ್ನದ ಪುತ್ತಳಿಗಳು 
ಸೊಡರ್ವಿಡಿದು ಮುತ್ತಡಿ£ ಡ] ಸಿದ ಮಹೆದುಪಕರಣಗಳಿಂದೆ ಚಿತ್ತಯಿ 
ಸಿದುವಲ್ಲಲ್ಲಿ (ಮೋಹತ. ೨೨-೪). ೩, (ಆಲಂ) ದಯಮಾಡಂ ; ಆಗವಿಂಸು 
ಅಥವಾ ಹೋಗಂ : ಆದರೂ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಅವರು 


(ಪಂಡತಂ. ೩೦೩-೭). 


೨೮೩೦ 


ಚಿತ್ತರ 


ಇಲ್ಲಿವರೆಗೆ ಚಿತ್ತಯಿಸಿದರು (ವೀರಬಂ. ೯೩) ; ಕಾರ್ಯಕ್ರಮಕ್ಕೆ ಸ್ವಾಮಿಗಳು 
ಚಿತ್ತಯಿಸಿದರು (ರೂಂ). ಚಿತ್ತಯ್ಲು : ೧. ತೃತೀಯಜನ್ಮದ ವೃತ್ತಕ 
ಮೊಂದುಂಟು ನಿನಗದಂ ಪೇಟ್ನಿಪೆನಾಂ ಚಿತ್ತಯ್ಲಿ [ಪಾಠಾಂ. ಚಿತ್ನೈಸಿ] ಕೇಳ್‌ 
(ಕಂದ್ರಪು. 8-೮೬) ; ಪುಟ್ಟುವೊಂದುಜ್ಜುಗದೊಳೆ ಮರಣಾವ ಸ್ಮ ಯಂ 
ತಾಳ್ಹಿ ಬಂದಾಯಸಮಂ ಚಿತ್ತಯ್ಲಿ ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಪ್ಪು 
ದೆನ್ನಂ (ರಕ್ಷಕ. ಖ; ಜೀಯ ಚಿತ್ತಯ್ಲ್ಸಾ [ಪಾಠಾಂ. ಚಿತ್ತೈಸಾ]ದೊಡಿನ್ನ ಖಳ 
ಸಾಮ್ರಾಜ್ಯಮಾಯಿತೆಂಬುತ್ಸ ವಂ ತನಗಿಲ್ಲ (ಜೈ ಮಿ ಛಾ. ೨-೨೦) 
ಚಿತ್ತವಿಸು : ೧. ಇದೆ ಚತುರಂಗಬಲಂ ಬಂದುದು ಮನ್ಮ ಥಭೂಪ ನೋಡು 
ಚಿತ್ತವಿಸು (ಗಿಂಕ. ೭-೪೩) ; ಭೂತಳಾಧಿಪ ಚಿತ್ತವಿಸು ಖಳ ಕೌತುಕದ 
ಕಾಳಗದಿ ಗೆಲುವನು (ಉೌಶಿರಾ, ಉಸುರಲಮ್ಮೆನು ಜೀಯ 
ಸುರರಾಯಸವ ಚಿತ್ತವಿಸು [ಪಾಠಾ. ಚಿತ್ತೈಸು] (ತೊರರಾ. ೧-೮-೩೯) ; 
ಚಿತ್ತವಿಸಿ ಮುನಿನಾಥಯೆನಗದ ಬಿತ್ತರಿಸಿ ಪೇಳು (ನಳಡ. ೩-೧೧) ; ಸಂಕಲ್ಪ 
ಎದೆಂದು ಸೂಚಿಸಿದರೆ ಸ್ತ್ರೀಸ [ಭಾವ ಚಾಪಲ್ಕವೆಂದು ಚಿತ್ತವಿಸನೊ(ಸಸಿಗಂಧಿ. 
೨೩೯-೦೯). ಚಿತ್ತೈಸು: ೧. ನಿಮ್ಮಡಿ ಚಿತ್ರೈಸಿ ಕೇಳಿವಿಸಾತಂ ಸಂಸಾರ 
[ ಭೀರುವಾಗಿ ಜಿನದೀಕ್ಷೆಯಂ ಬಯಸಿ ]ಬಂದಂ (ಧರ್ಮಾಮ್ಮ. ೭೬-೦3೭): 
ತಂದೆ ಚಿತ್ತೈಸುವುದು ಕಿಂಕರನ ಬಿನ್ನಪಂ (ನಂಲರ. ೧-೭೬) ; ಧುರದ 
ವೃತ್ತುಂತವನು ಚಿತ್ತೈಸರಸ ತಿಳುಹುವೆನು (ಕುಪ್ಕಾಛೀ. ೦-೩೬); ವಾರ 
ನಾರಿಯರ ಚಿತ್ತೈಸು ಸತ್ಕುಮರಕಂಠೀರವರುಗಳ ಚಿತ್ತವಿಸು (ಮೋಹತ. 
೨೦-೫೫) ; ಭೂಭೃನ್ನಾಥ ಚಿತ್ತೆ ಎಸೊಳಗೀಕ್ಷಿಸೆ ಶ್ರೀಭೃತನಾತ್ಮ ತೋಟುವನು 
(ಛರಡ. ೨-೭೩): ಚಿತ್ತೈಸು ಮದನಮೋಹಿನಿ. . . ಈ ಪಟ್ಟಣದೊಳ 
ಗೊರ್ವನುತ್ತಮನಾಯಕನಿಹನು (ಕಂನವಿ. ೯-೪೩). ೩. ನಿನ್ನ ಬರವನು 
ನೆನೆದೆನ್ನನು ನಿನ್ನ ಬಳಿಗೆ ಕಳುಹಿದಳು ಜನಪ ಚಿತ್ತೈಸುಪವನಕೆ (ಜೀವಂಸಾಂ. 
೦೮-00); ಜನನಾಥ ನೋಡ ಚಿತ್ತೈಸಬೇಕೆಂದು ತದ್ವನಪಾಲ 
ಬಿನ್ನಯಿಸಿದನು (ಮೋಹತ. ೪-೩೧) ; ಸಭಾಮಂಟಪಕ್ಕೆ ಚಿತ್ತೈಸಬೇಕು 
(ಸೌಗಂಧಿ.೦೯೬-೩); ನೀವು ಇಲ್ಲಿಂದ ಚಿತ್ತೈಸಿದ ಬಳಿಕ ಇಲ್ಲಿ ನಡೆದ ಅನರ್ಥವಂ 
ಹೇಳುವದಕ್ಕೆ ಶಕ್ಕವಲ್ಲಿ (ಮುದ್ರಾಮಂ. ೦೫). ೪. ಅನಂಗ್ರಹಿಸು ; 
ದಯಪಾಲಿಸಂ ; ಕೊಡಂ : ಆದಡೆಲೆ ರಾಜೇಂದ್ರ ನಿಮ್ಮಯ ಪಾದುಕೆಯ 
ಚಿತ್ತೈಸಿ ದೇವರ ಪಾದವೆಂದೇ ಕಂಡು ಸೇವೆಯ ಮಾಡಿಕೊಂಡಿಹೆನು 
(ತೊರರಾ. ೨-೬-೩೩). ೫. ಕೇಳಿಕೊಳ್ಳು ; ಬೇಡಿಕೊಳ್ಳು ; ಗಮನಕ್ಕೆ 
ತರಂ : ಕಾಪಿನ ಹಲರ ಸಹಾಯದಿಂದ ಧರ್ಮಕ್ಕೆ ವೊಂದು ಕ್ಷೇತ್ರವನು 
ಕೊಡಬೇಕು ಯೆಂದು ಚಿತ್ತೈಸಲಾಗಿ (ಎಇ. ೫೩, 6-೩೫ ; 1556). 
[ ಚಿತ್ತ + - ಇಸ್ಸು] 

ಚಿತ್ತಯ್ಸು "ಚಿತ್ತಯಿಸಂ' ನೋ. 

ಚಿತ್ತರ, ಚಿತ್ತಾರ, (ನಾ). ೧. ವಸ್ತ್ರ ಗೋಡೆ, ಕಾಗದ ವಂಂಂತಾದುವು 
ಗಳ ಮೇಲೆ ಬರೆದ ಪ್ರತಿಕೃತಿ,-ಆಕೃತಿ; ಚಿತ್ರ: ಕಡುಚೆಲುವಿನ 
ಚಿತ್ತರ ಸಲೆ ಸುಭಗತೆಯ ಪುತ್ಥಳಿ (ಶ್ರೀಪಾಲ. ೨-೭); ಪಗಲೊಳೆಸೆವ ಸುದೀಪ 
ಕಾಂತಿಯೊ. ಹೊಗೆ ಬಡಿದ ಚಿತ್ತರದ ಬೊಂಬೆಯೊ [ಶಾಕಾಂ. ಹೊಗೆ 
ಯೊಳೆಸಗಿದ ಚಿತ್ರಪ್ರತಿಮೆಯೊ] ಹೇಳಲೇನವಳ (ನಳದ. ೭-೨೪): ಚಿತ್ತರದ 
ಬೊಂಬೆಗಳಂತೆ ನಿಂತಿರುವ ರಾಕ್ಷಸರ ಗುಂಪು (ಸೌಗಂಧಿ.೩೩೮-೧೯); ಅನುಜರಿಂ 
ಕೂಡಿ ತಂದೆ ಚಿತ್ತರವೊಂದೆ ಕಾಣುವ ಮಂದಿರಕ್ಕೆ ತಂದು (ರಘುವಂ. 
೧೩೩-೦೩) : ನಕ್ಷತ್ರಾರತಿಯಂದದಿ ಹೂಗಳ ಗೊಂಚಲನೆತ್ತಿರುವ ಮಾವಿನ 
ಮರವಿದು ಮರವೋ, ನಭದಲಿ ಬರೆದರೊ ಚಿತ್ತರವ? (ರಾಮನ, ೧೪-೨೦): 
ನಿತ್ಯದಲಿ ಕೇತಯ್ಯ . . . ಚಿತ್ತರದ ಬುಟ್ಟಿ ಮೊರ ಹೆಣೆದು ಮಾರುವನು 
(ಕನ್ನಜಾ. ೨೬೩). ೨. ಸುಂದರವಾದುದು; ಸೊಗಸಾದುದಂ : 
ಹೆತ್ತಾಯಿ ನಿನ ಕರುಳ, ಮತ್ತೆಲ್ಲಿ ದೊರೆತಾವ ಚಿತ್ತರ ಬಗೆಯ ಮಕ್ಕಳಿಗೆ 
(ಕನ್ನಣಾ. ೧೦೩): ಏನು ಎತ್ತರ ಏನು ಬಿತ್ತರ ಏನು ಚಿತ್ತರವೀ ಪುರ 


೩೬-೨೦) ; 


ಚಿತ್ತರಗಂಬ 


(ಕರುಶ್ರಾ. ೨೬೧) ೩. ಆಶ್ಚರ್ಯ : ಬಾಹುಬಲಿಪಂಡಿತದೇವರ ವಚನ 
ವಿಳಾಸಂ ಚಿತ್ತ [ಪಾಕಾಂ- ತ್ರಿ]ರಮಂ ಸುರಸಾರ್ಥಲೀಲೆಯಂ ಪೆರ್ಚಿಸುಗುಂ 
(ಬಾಧಪು. ೦-೩೧) ; ಬಿತ್ತುವರ್‌ ಕಿವಿಯಲ್ಲಿ ಬೆಳಸುವರೆದೆಯೊಳು ಚಿ[ಪಾಕಾಂ. 
ಬಿ]ತ್ತರವೇನೊ ಪಿಸುಣವಿದ್ಯ (ಕವಿಡ. 11, ೪೫; ಸೊಬಸೋ. ೧೩-೨೪ ನೋ). 
ಚಿತ್ತಾರ, : ೧. ಭಿತ್ತಿ ಇಲ್ಲದೆ ಬರೆಯಬಹುದೆ ಚಿತ್ತಾರವ (ಐಸವ. ೩೯೦) ; 
ಚಿತ್ತಾರದೋಳ್ಬರದ ಪ್ರತಿಮೆಯಂತಿಹುದ ನೋಡು (ತುರಂಗೆ. ೭೦-೦೦) ; 
ಬಾನ್ಸಟದಿ ಮಸಿಯ ಚಿತ್ತಾರಮಂ ಕಂಡರಿಸಿದರ*(ಶ್ರೀಂಾಮಾ. ೨೮೯-೦೦೪). 
[ ಆಸಂ. ಚಿತ್ರ] | 

ಚಿತ್ತರಗಂಬ (ನಾ). ಚಿತ್ರಗಳನ್ನುಳ್ಳ ಕಂಬ; ಕಂಡರಣೆಯ ಕಂಬ : 

ಪೊನ್ನ ಪುತ್ತಟ್‌ಯಂತೆ ಚಿತ್ತರಗಂಬಮಂ ನೆಮ್ಮಿ (ಚಿಕವಿ. ೪-೪೦). 
[ ಚಿತ್ತರ + ಕಂಬ್ಯ (ಆಕಂಭ)) 

ಚಿತ್ತರಗೈ (ಕ್ರಿ). ಚಿತ್ರವನ್ನು ಬರೆ; ಚಿತ್ರಿಸು: ನರ್ತನ ಕೋಲಾಟ 
ಹೊನ್ನಂಡೆಗಳನಾಂತು ಪುತ್ತಳಿ ಮುದನಕೈಯೆಡೆಯ ಚಿತ್ತರಗೈದಿರ್ದ 
ಬಿನ್ನಾಣಗಳ ನೋಡಿ ಚಿತ್ತೈಸಿದನು ಕೃಷ್ಣ (ಮೋಹತ. ೧೪-೩೦). 

[ ಚಿತ್ತರ + ಗೈ (ಆಕೆಯ)? 

ಚಿತ್ತರಟೆ, ಚಿತ್ತರಟ್ಟಿ (ನಾ). ಒಂದಂ ಬಗೆಯ ಗಿಡ : “ರುಚಿ ಚಿತ್ತರಟೆ 
[ಪಾಕಾಂ. ತೆ] ಸಿಂಹಿಕಾಖ್ಯಂ ” (ಮಂಗರಾ ೩೯-೨೮). ಚಿತ್ತರಟ್ಟೆ : ಬೆದಕ 
ದಿರು ಬೆದಕದಿರು ಬೆದಕಿದಡೆ ಹುರುಳಿಲ್ಲ ಚಿತ್ತರಟ್ಟೆಯಂ ಕಾಯಲ್ಲಿ ಮತ್ತೇನ 
ನಅಸಂವಿರಯ್ಕಾ (ಬಸವ, ೨೮). [?] 

ಚಿತ್ತರಟೆಹಳ್ಳಿ (ನಾ). ಒಂದಂ ಸ್ಥಳದ ಹೆಸರು : ಪೆರ್ಗೆಡೆ ನಾಕಿಯ 
ಚಟ್ಟಯ್ಯಂ ಚಿತ್ತರಟೆಹಳ್ಳಿ ಓಟೂರ್ಗ್ಗೆ ಮೂಲಿಗನ್‌ (ಎಕ. ೪117, ಸೊರಬ. 
೭೦-೧೦ ; 988). [ ಚಿತ್ತರಟೆ * ಹಳ್ಳಿ (ಆವಪಳ್ಳಿ) 

ಚಿತ್ತರಟ್ಟೆ "ಚಿತ್ತರಟೆ' ನೋ. 

ಚಿತ್ತರಿಗ (ನಾ). ಚಿತ್ರವನ್ನು ಬರೆಯುವವನು ; ಚಿತ್ರಗಾರ : ತತ್ಕರ್ತ 
ಸಂಬಂಧದೊಳ೯ ಚಿತ್ರಿಗನಲ್ಲದನಂ ಚಿತ್ರಮಂ ಬರೆವುದಟ್‌೦ ಚಿತ್ತರಿಗ 
ನೆಂಬುದು(ರಸರ. ೧೧೩ ಏರಿ.). [ಚಿತ್ತರ ೬ ಇಗ) 

ಚಿತ್ತವಂತ (ನಾ). ಗಮನವಿಟ್ಟು ನೋಡುವವನಂ ; ಲಕ್ಷಿಸಂವವನು ; 
ಗೂಢಚಾರ : “ಚಿತ್ತವಂತಂ ಪ್ರಣಿಧಿಯಕ್ಕು ” (ಮಂಗರಾ. 

[ ಚಿತ್ತ + -'ವಂತ] 

ಚಿತ್ತವಿಕೃತಿ (ನಾ). ವಂನೋವಿಕಾರ ; ಭ್ರವೆಂ ; ಹಂಚ್ವು : ಚಿತ್ತವಿಕೃತಿ 
ಅಪರಾಧ ಅಥವಾ ದುರ್ವರ್ತನೆ (ಭಾಧಾನ. ೧೯೨). [ಚಿತ್ತ + ವಿಕೃತಿ] 

ಚಿತ್ತವಿಕ್ಷೇಪ (ನಾ). ವಂನಸ್ಸನ್ನು ಚದರಿಸಂವಿಕೆ; ಗಲಿಬಿಲಿ: ದೃಷ್ಟಿ 
ಎಂಬುದು ನಮ್ಮ ಕೆಲಸಕ್ಕೆ ಸಹಾಯಮಾಡುವದಕ್ಕಿಂತ ಹೆಚ್ಚಾಗಿ ಅದು 
ಎಷ್ಟೋ ಪಟ್ಟು ಚಿತ್ತವಿಕ್ಷೇಪವನ್ನೇ ಉಂಟುಮಾಡುತ್ತದೆ (ಇಪ್ಕಕ. 30೬). 

[ ಚಿತ್ತ * ವಿಕ್ಷೇಪ) 

ಚಿತ್ತವಿಡು (ಕ್ರಿ). ೧. ವಂನಸ್ಸಿಡಂ ; ಗವಂನವಿಡು: ಗುರಂಗಳ ಮಾತನ್ನು 
ಚಿತ್ತವಿಟ್ಟು ಕೇಳು (ರೂಢಿ). ೨. ಪ್ರೀತಿಸಂ : ಅತ್ತಲಾ ದಮಯಂತಿ 
ನಳನಲಿ ಚಿತ್ತವಿಟ್ಟಳು (ನಳ. ೨-೪೯). [ಚಿತ್ತ * ಇಡು] 

ಚಿತ್ತವಿಭ್ರಮ (ನಾ). ೧. ಎ ಚಿತ್ತಭ್ರಮೆ : ನನ್ನ ಚಿತ್ತವಿಭ್ರಮ ಭಾವೋ 
ದ್ರೇಕಕ್ಕೆ ಏರಿತು (ಕಾಂತರಾ. ೩, ಅರಿಕೆ). ೨. ಒಂದರ ಬಗೆಯ ಸಿನ್ನಿಪಾತ 
ರೋಗ : ಮತ್ತಮಾ ತ್ರಯೋದಶ ಸನ್ನಿಪಾತಮಾವುದೆಂದೊಡೆ :-ಸಂಧಿಗ 
ಎ... ೬ ಚಿತ್ರವಿಭ್ರಮ (ಸಳವೈ. ೧೩೧). [ಚಿತ್ತ + ವಿಭ್ರಮ] 

ಚಿತ್ತವಿಮೋಹನ (ನಾ). ಮನಸ್ಸನ್ನು ವಂರಂಳಂಗೊಳಿಸಂವಿಕೆ : 
ಸಮುಲ್ಲಸಜ್ಜಷಪತಾಕೆಯೆನಿಪ್ಪವೊಲಾಂತಳಾಕೆಯಾ ಪಸದನದೊಳ್‌ 
ಜಗತ್ರಿತ್ರಯ ಚಿತ್ತವಿಮೋಹನ ಶಕ್ತಿಯೇಟಿಕ್ಸಿಯಂ (ಡಂದ್ರಪು. ೬-೬೬). 

[ ಚಿತ್ತ + ವಿಮೋಹನ 


೯-೭). 


೨೮೩೧ 


ಚತ್ತಸ್ವಾಸ್ಮ್ಯ 


ಚಿತ್ತವಿಶುದ್ಧಿ (ನಾ). ಮನಸ್ಸಿನ ಪರಿಶುದ್ಧತೆ": ಮೋಕ್ಷಲಕ್ಷ್ಮಿಯಂ ಸಾಧಿಸ 
ಲಟಿಕ್ತಿಯಂಂ ಬಗೆಯುಮುಳ್ಳೊಡೆ ಚಿತ್ತ ವಿಶುದ್ಧಿ ಯಿಂದಮಾರಾಧಿಸು ಭವ್ಯ 
(ಜಾವುಂಪು. ೩-೧೯). [ಚಿತ್ತ+ ವಿಶುದ್ಧಿ ] 

ಚಿತ್ತವಿಸು «ಚಿತ್ತಯಿಸಂ' ನೋ. 


5| ಚಿತ್ತವಿಹ್ವಲ (ನಾ). ಮನಸ್ಸಿನಲ್ಲಿ ಭ್ರವೆಂಯನ್ನು ಹೊಂದಿದವನಂ ; 


೩೦ 


80 


485 


ಕಳವಳಗೊಂಡವನು : ಕಂಗಳಿನ ಮಿಂಚಿನ ಹಿಳುಕಿನೆಡೆ ನಡೆಗೆಟ್ಟು ನಿಂದರು 
ಚಿತ್ತವಿಹ್ವಲರು (ಕುವ್ಯಾವಿ. ೧-೨೫). [ಚಿತ್ತ * ವಿಹ್ವಲ] 
ಚಿತ್ತವೃತ್ತಿ (ನಾ). ೧. ವಂನಸ್ಸಿನ ವ್ಯಾಪಾರ ; ಯೋಚನೆ ; ಭಾವನೆ ; 
ವಂನೋಧರ್ಮ : ಭಟ್ಟಾರಕ ನ ಚಿತ್ತವೃತ್ತಿಯನಾ ಮಹಾತ್ಮನಾವ 
ಮಾಬ್‌ ಯೊಳಟ್‌ದಂ (ಅದಿಪು. ೦೦-೭ ನ): ಮೆಲ್ಲಗೆ ಮಲ್‌ದೊಂದಿದಂತು 
ಸಿರದಾಗಿರೆ ಕೂಟದ ಚಿತ್ತವೃತ್ತಿಯಂ ಬಗೆಯಂ (ಕಾಂತಿಪು. 6-೯೨) ; ಫೋಗ 
ಲರ್ಪಶ್ರಿಜನಂದು ಕನ್ನಡಿಸಿದಂ ಸುವಿಧೀಶನ ಚಿತ್ತವೃತ್ತಿಯಂ (ಪುಷ್ಪಪು 
೧೩-8೯); ಬಿತ್ತವೃತ್ತಿಯನಲಟ್‌ದು ಹತ್ತೆವಿಡಿದೋಲಯಿಸು (ಸರ್ವಜ್ಞ. 
೭೩೦). ೨. ಏಕಾಗ್ರತೆ : ವಂನಸ್ಸನ್ನು ಕೇಂದ್ರೀಕರಿಸಂವುದು : ನೃತ್ಯ 
ಗೀತಂಗಳಿಂದತಿಶೋಭನಮಾಗೆ ಚಿತ್ತವೃತ್ತಿಯಿಂ ಶಿವನಂ ಭಜಿಸಿ (ಹಮ್ಮಿರ. 
೨-೫೫ವ). [ಚಿತ್ತ + ವೃತ್ತಿ) 
ಚಿತ್ತವೇದ್ಯ (ನಾ). ವಂನಸ್ಸಿಗೆ ತಿಳಿಯಂವುದು ; ಮನಸ್ಸಿಗೆ ಗೊತ್ತಾಗಂ 
ವುದು : ಚಿತ್ತವೇದ್ಯವಾಗದು ಸದ್ಗುರುವಿನ ಕರಣಕ್ಕಲ್ಲದೆ (ಬಸವ. ೮0೬). 
[ಚಿತ್ತ ೬ ವೇದ್ಯ) 
ಚಿತ್ತವೈಕಲ್ಯ (ನಾ). ವಂನಸ್ಸಿನ ಹದ ಕೆಡಂವುದಂ ; ಬುದ್ಧಿವಿಕಲತೆ ; 
ಹುಚ್ಚು : ಕೋಪಮೆಂಬುದೆ ಸಕಲಸನ್ಮಾರ್ಗದಾರಣಂ ಚಿತ್ತವೈಕಲ್ಕಕರಣಂ 
(ವೆಂಕಾರಾ. ೨-೯-೧೬). [ಚಿತ್ತ + ವೈಕಲ್ಯ) 
ಚಿತ್ತಶಯ (ನಾ). ವಂನಸ್ಸಿನಲ್ಲಿರಂವವನು ; ಮನ್ಮಥ: ಚಿತ್ತಶಯೆ 
ನಾಮಮಂ ಪುರುಷೋತ್ತಮಸುತನಾಳ್ವಂ (ಪುಷೃಬ್ಪ. ೬-೩೧). (ಸಂ. ] 
ಚಿತ್ತಶುದ್ಧ (ನಾ).ಎಚಿತ್ತಶುದ್ದಿ : ಚಿತ್ತಶುದ್ಧ ದಲ್ಲಿ ಕಾಯಕವ ಮಾಡುವಲ್ಲಿ 
ಸದ್ಭಕ್ತಂಗೆ ಎತ್ತ ನೋಡಿದರತ್ತ ಲಕ್ಷ್ಮಿ ತಾನಾಗಿಪ್ಪಳು (ವಡಸಂ. 3೪೭-೧೪). 
[ಚಿತ್ತ + ಶುದ್ಧ] 
ಚಿತ್ತಶುದ್ಧಿ (ನಾ). ವಂನಸ್ಸಿನ ನಿರ್ಮಲತೆ : ಚಿತ್ತಶುದ್ಧಿಯನೈದಿದವ 
ರೆತ್ತೆತ್ತಲಿರೆ ಭಯಮಿಲ್ಲ (ಗೆಗತಾ. ೧೪-೪೨); ಈ ವೇದಾಂತದ ಆಚರಣೆಗೆ 
ಚಿತ್ತಶುದ್ಧಿ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಇವು ಆವಶ್ಯಕವಾದ ಗುಣಗಳು 
(ಶಕ್ತಿವಿ. ೧೦೨). [ ಚಿತ್ತ * ಶುದ್ಧಿ] 
ಚಿತ್ತಸಂಭವ (ನಾ). ಎಚಿತ್ತಜ ೧. : ಆಗಳುಂ ಸೊಗಯಿಕುಂ ಶೋಭಾವಹಂ 
ಚಿತ್ತಸಂಭವಲಕ್ಷ್ಮೀನಿಳಯಂ ಸಮಸ್ತಜನಚೇತೋಹಾರಿ ಶೆಯ್ಯಾಗೃಹೆಂ 
(ಪಂಜತಂ. ೧೨೩-೭). [ಚಿತ್ತ ೬ ಸಂಭವ) 
ಚಿತ್ತಸಮುನ್ನತಿ (ನಾ). ೧. ಆತ್ಮಗೌರವ ; ಅಭಿಮಾನ. ೨. ಗರ್ವ; 
ಅಹಂಕಾರ. [ಚಿತ್ತ * ಸಮುನ್ನತಿ] 
ಚಿತ್ತಸ್ಟಲನೆ (ನಾ).ಎಚಿತ್ತಚಾಂಚಲ್ಕ: ತ್ರೆ ಎಸರವನೆಓಳವೊಕ್ಕು ವಿಷ್ಣು 
ದುರ್ಬೋಧಕಂ ಆ ಪತಿವ್ರತೆಯರಂ ಕೋಟಿಕಾಮರ ಗೆಲ್ವ ರೂಪಿನಿಂದೇ 
ಕಾಂತದಲ್ಲಿ ಚಿತ್ತಸ್ಪಲನೆಗಳ ಮಾಡಿದಂ (ವೀಕೈಪು. ೨-೦೧-೨೯೪). 
[ಚಿತ್ತ + ಸ್ಥಲನೆ] 
ಚಿತ್ತಸ್ಥೈರ್ಯ (ನಾ). ಮನಸ್ಸಿನ ಧೈಯರ೯,-ಬಲ : ಮಕ್ಕಳ ಮುಂದಿನ 
ಜೀವನದಲ್ಲಿ ಚಿತ್ತಸ್ತೆ ರ್ಯ ಇರುವುದಿಲ್ಲ (ಶಿಕ್ಷದ. ೬೪). [ಚಿತ್ತ* ಸೈ ರ್ಯ) 
ಚಿತ್ತಸ್ವಾಸ್ಥ್ಯ (ನಾ). ಮನಸ್ಸಿನ ಶಾಂತಿ: ನೆಮ್ಮದಿ: ಆ ಪ್ರದೇಶ 
ಒಡೆಯನಿಗೆ ಚಿತ್ತಸ್ವಾಸ್ಕ್ಯ ತಪ್ಪಿತ್ತು (ಒಡೆಕ. ೧): ಕಾವ್ಯನಿರ್ಮಾಣಕ್ಕೆ 
ಕಾರಣಗಳನ್ನು ಹೇಳುವಾಗ ನಮ್ಮ ಆಲಂಕಾರಿಕರು 'ಚಿತ್ತಸ್ವಾಸ್ಥ್ಯ' ವನ್ನು 


ಹೇಳುತ್ತಾರೆ (ವಿಮರ್ಶೆ. ೦೬). [ಚಿತ್ತ + ಸ್ವಾಸ್ಥ್ಯ 


ಚಿತ್ತಹತ್ಕ 


ಚಿತ್ತಹತ್ಕ (ನಾ). ತನ್ನ ವಂನಸ್ಸಿಗೆ ತಾನೇ ವಂಚನೆ ಮಾಡಿಕೊಳ್ಳುವುದಂ; 
ಆತ್ಮವಂಚನೆ: ಹತ್ತುಸಾವಿರ ಜನರು ಸುತ್ತಲಿದ್ದೊಡಮೇನು ಚಿತ್ತಹತ್ಯಕೆ 
ಯಾರು ತಡೆಯ ಕಟ್ಟುವರಯ್ಯ ? (ಪಾಂಕಜ. ೪೧-೪). [ಚಿತ್ತ್ರ+ ಹತ್ಯ] 

ಚಿತ್ತಳಿ (ನಾ). ಸಣ್ಣಚೂರಂ ; ಚಿಕ್ಕಚೂರಂ : ಮತ್ತಮೊಂದಕ್ಕೆ ಮಜ್ಜಿಗೆ 
ಯೆಟ್‌ದು ಕರಿಬೇವು ಕೊತ್ತುಂಬರಿಯಸನಿಕ್ಕಿ ನೀರುಳ್ಳಿ ಶುಂಠಿಗಳ ಚಿತ್ತಳಿಯ 
[23639.ಸಿ)ಹಾಕಿಯಂತದ ವಗ್ಗರಣೆ ಮಾಡಿ(ಸೂಪಣ. &-೩೮). 'ಚಿತ್ತಳಿಸು' 
ಪರಾ. [?] 

ಚಿತ್ತಛಿಸು, ಚಿತ್ತಣಿಸು (ಕ್ರಿ). ಸಣ್ಣಸಣ್ಣ ಚೂರಾಗಿ ಮಾಡು: ಚಿಕ್ಕದಾಗಿ 
ಕತ್ತರಿಸು: ಎಳೆನೀರೊಳಿನಿಸು ಸಕ್ಕರೆಯಿಕ್ಕಿ ನೇಟ್‌ಲೆಳೆದಳಿರುಮಂ 
ಕುಡಿಯುಮಂ ಚಿತ್ತಳಿ[ಪಾಕಾಂ. ರಿ]ಸಿ ಹಾಕಿ (ಸೂಪಕಾ. ೨-೩6). ಚಿತ್ತಣಿಸು: 
ಕಿಲುಸೊಜ್ಜಿಗೆಯನು ಬರಬರನಟ್ಟು ಚಿತ್ತಣಿಸಿ ಕತ್ತರಿಸಿದಲ್ಲ ನೀರುಳ್ಳಿ | 
ಸಹಿತಂ ಕಲಸಿ (ಸೂಪಣಾ. ೧-೨೩೩) [ಚಿತ್ತಳಿ೪- ಇಸು) 

ಚಿತ್ತಾಕರ್ಷಕ (ನಾ). ವಂನೋಹರವಾದಂದಂ ; ಮನಸ್ಸನ್ನು ಸೆಳೆಯು 
ವಂಥದಂ : ತಾನೂ ಪ್ರೀತಿಸಿ, ತನ್ನನ್ನೂ ಪ್ರೀತಿಸಿದ ಚಿತ್ತಾಕರ್ಷಕನಾದ 
ತರುಣವ್ಮಕ್ತಿ (ಪುನರು. ೦೯೩). [ಚಿತ್ತ + ಆಕರ್ಷಕ] 

ಚಿತ್ತಾಗಾರ, ಚಿತ್ತಾರ, (ನಾ). ಚಿತ್ರಿಸಿದ ಆಕಾರ, - ಸ್ವರೂಪ : “ ಚಿತ್ರಾ 
ಕಾರ-ಚಿತ್ತಾಗಾರ” (ಕಮದ. ೨೬೧ ಪ್ರಯೋ). ಚಿತ್ತಾರ, : “ಚಿತ್ರಾಕಾರ- 
ಚಿತ್ತಾರ” (ಕಮದ. ೨೯8 ಪ್ರಯೋ). [ ಸಂ. ಚಿತ್ರಾಕಾರ] 

ಚಿತ್ತಾಭೋಗ (ನಾ). ಸುಖಾದಿ ಇಚ್ಛೆಯಲ್ಲಿ ತತ್ಪರವಾದ ಮನಸ್ಸು : 
“ ಮನಸ್ಕಾರಃ, ಚಿತ್ರ ಭೋಗಃ - ಮನಸ್ಸಿನ ವಿಶಾಲತೆ ಅಂದರೆ ಇಚ್ಛೆಯ 
ಹೆಸರು” (ಸಿದ್ಧಾಂತಿ. 99). [ಚಿತ್ತ * ಆಭೋಗ] 

ಚಿತ್ತಾರ, "ಚಿತ್ತರ' ನೋ. 

ಚಿತ್ತಾರ ಚಿತ್ತಾಗಾರ' ನೋ. 

ಚಿತ್ತಾರಿ (ನಾ). ಚಿತ್ರಗಳನ್ನೂ ಬರೆಯುವವನು; ಚಿತ್ರಕಾರ ; ಚಿತ್ರಶಿಲ್ಪಿ: 
ಸಾಮಂತಚೂಡಾಮಣಿಯ ಮೆಯ್ಯ ಬಣ್ಣಂ ವಿಧಾತ್ರನೆಂಬ ಚಿತ್ತಾರಿಯ 
ವರ್ಣಕ್ರಮಂಗೆಯ್ದ ಕದಳೀಗರ್ಭಶ್ಮಾಮಮೆಂಬ ಬಣ್ಣದಂತಾದುದು 
(ಪಂಪಛಾ. 3-೩೯ ವ); ಚಿತ್ತಾರಿ ಪಲ್ಲೋಜಂಗೆ ಮತ್ತರು[೧೨)] (ಸಾ. 

[ಚಿತ್ತಾರ (ಎಚಿತ್ತರ) + -ಇ್ಯ) 

ಚಿತ್ತಾರಿಗ (ನಾ).ಎಚಿತ್ತಾರಿ : ಸುಕೇಶಿನಿಯ ಮಾಡದ ಕೇರ್ಗಳೆಲ್ಲಾ ಯೆಡೆ 
ಗಳೊಳಂ ವ್ಯಾಳಂಗಳಪ್ಪಾನೆಗಳಂ ತನ್ನ ಚಿತ್ತಾರಿಗರಿಂದಂ ಬರೆಯಿಸಿದಂ 
(ವಡ್ಮಾರಾ, ೩೪-೧3); ನಾನಾರೂಪಂ ಬರೆವ ಚಿತ್ತಾರಿಗನಂತೆ ನಾನಾ 
ಭೇದಮಪ್ಪ ನಾಮಕರ್ಮ (ಪಸಾರ. ೯೪-೦೭). 

1 ಚಿತ್ತಾರ (ಆಚಿತ್ತರ) + - ಇಗ) 

ಚಿತ್ತಾರಿವಿದ್ಯೆ (ನಾ). ಚಿತ್ರಗಳನ್ನ ಬರೆಯಂವವನ ವಿದ್ಯೆ: ಚರಕವದೈ. 
ಸಾಮುದ್ರಿಕೆಯ ಲಕ್ಷಣ, ಚಿತ್ತಾರಿವಿದ್ಕೆ.. . ಮೊದಲಾದ ನಾನಾವಿದೆ, 
ಗಳನು . . . ಅರಿತು (ವಕಳಾ. 6). [ಚಿತ್ತಾರಿ ೬ ವಿದ್ಯೆ) 

ಚಿತ್ತಾವಧಾನ (ನಾ), ಏಕಚಿತ್ತತೆ ; ದೃಢಗವಂನ : ಕೇಳಿರೈ ನೆರೆದಖಳಜನ 
ಚಿತ್ತಾವಧಾನದಲಿ (ಕುವ್ಮಾಸ. 9-89). [ಚಿತ್ತ + ಅವಧಾನ] 

ಚಿತ್ತಿ (ನಾ). ಬುದ್ಧಿ; ಪ್ರಜ್ಞೆ. [ಸಂ.] 

ಚಿತ್ತಿನಿ (ನಾ). [ಕಾವಂಶಾ] ಪದ್ಮಿನಿ. ಚಿತ್ತಿನಿ, ಹಸ್ತಿನಿ, ಶಂಖಿನಿ ಎಂಬ 
ನಾಲ್ಕು ಬಗೆಯ ಸ್ಕ್ರೀಜಾತಿಗಳಲ್ಲಿ ಒಂದಂ ಮತ್ತು ಆ ಜಾತಿಗೆ ಸೇರಿದ 
ಹೆಣ್ಣು : ನಿತಂಬಂ ಮನಂಗೊಳಿಕುಂ ಬೆಟ್ಟಿತುವಾಗೆ ಚಿತ್ತಿನಿಗೆ ನಿಂಬಾ 
ಮೋದಮಕ್ಕುಂ (ಮದತಿ. 3-೪): ನೆರೆದುನಿಂದ ಕೀರಾಳಿಗೆ ಕಾಮಾದ್ವೈತ 
ಶಾಸ್ತ್ರಸೂತ್ರಮಂ ಪಾಠವೋದಿಪ ಪರಿಜ್ಞಾನದಿಂ ಮೆಜಿವ ಚಿತ್ತಿನಿಯರಿಂ 
(ಗಿರಿಕ. ೭-೧೦ ನ); ಮೂಡಲದು ಹಸ್ತಿನಿಗೆ ಬಡಗಲದು ಚಿತ್ತಿನಿಗೆ (ಸರ್ವಜ್ಞ. 

( ಎಸಂ. ಚಿತ್ರಿಣೀ) 


ಕಾಜ 
ಐ 


ಹ 


6 


೫111, 8೩೬೭-೨೫ ; ?). 


೮ 
ಐ 


ಕ 


೧೬೩೦). 


೨೮೩೨ 


ಚತ್ತೆ 


ಚಿತ್ತು; (ನಾ). ೧. ಜ್ಞಾನಸ್ವರೂಪವಾದಂದಂ; ಆತ್ಮ; ಚೆ ಸೈ ತನ್ಮಸ್ವರೂಪ: 
ಮುಕ್ತಿಯ ಮುಗುಳಂತೆ ಚಿತ್ತಿನ ಬಿತ್ತಿನಂತೆ ಸತ್ಯದ ಸಾರದಂತೆ... 
ಅದ್ವಿತೀಯನೆಓಪ್ಪುತಿರ್ದಂ (ಕಲಶಂ. ೧-೮೦ ವ); ಜೀವದ ಚಿತ್ತು ಜಗತ್ತಿನ 
ಸತ್ತು ತಿಳಿದಾನಂದದ ಸಂವಿತ್ತು (ಅರಳು. ೨೩೮-೦). ೨. ಬುದ್ಧಿ ಶಕ್ತಿ; 
ಮೇಧಾಶಕ್ತಿ. ೩. ಬುದ್ಧಿ ಶಕ್ತಿಯಂಂಳ ಸ್ಸ ಜೀವ: ಚಿತ್ತುಗಳಲ್ಲದ ಗೋವಿತ್ತ 
ಪಾಲ್ಮುತ್ತು ಕತ್ತುರಿಗಳು ಪವಿತ್ರ ಗಡಾ ಚಿತ್ತು ಮೆಯ್ಯಾದಾತ್ಮವಸ್ತು 
ಮೈಯೊಳಗಿದ್ದರುತ್ತಮನೆಂದರೇಕೆಣಿಕೆ (ಭರಣ. ೬೯-೯೬). [-ಸಂ.'ಚಿತ್‌) 

ಚಿತ್ತು, (ನಾ). ೧. ಬರೆಯಖವಾಗ ವಂಸಿಯಿಂದ ಆಗುವ ಕಲೆ: 
ಗಗನಕೆದುರು ನಿಂತಿದೆ ತರು ಮಸಿಯ ಚಿತ್ತಿನಂದದಿ (ಅನಿಕೇ. 0೪-೪). ೨. 
ಬರೆದಂದರಲ್ಲಿ ಸರಿಯಲ್ಲವೆಂದಂ ಹೊಡೆದು ಹಾಕಿದ ಭಾಗ,-ಹೊಡೆದು 
ಹಾಕಂವುದಕ್ಕಾಗಿ ಮಾಡಿದ ರೇಖೆ ಮೊದಲಾದಂವುಗಳ ಚಿಹ್ನೆ: 
ಸರಿಯಾಗಿ ಬಂದದ್ದು ಚಿತ್ರ. ಅಲ್ಲದ್ದು ಚಿತ್ತು: ಬರವಣಿಗೆಯಲ್ಲಿ ಹೊಡೆದು 
ತಿದ್ದಿಯೋ ಮಸಿ ಬಿದ್ದು ಕೆಟ್ಟೋ ಆಗಿರುವ ಭಾಗ (ನಮ್ಮನು. ೦೦೨). 
೩. ಕರಡುಪ್ರತಿ : (8). 

ಚಿತ್ತುಮಾಡು,ಎಕಲೆಯಾಗಂವಂತೆ ಬರೆ; ಗೀಚು: ನಾಗೇಂದ್ರ ತಾನು 

ಬರೆದಿದ್ದ. ನ್ನು ಚೆನ್ನಾಗಿ ಹೊಡೆದುಹಾಕಿ ಚಿತ್ತುಮಾಡಿದ (ಕಂಕಣ. ೧೭೪) ; 
ಗುರುತಿಸಚೇಕಾದ ಅಂಶಗಳನ್ನು ಸಕಾಲದಲ್ಲಿ, ನಿಖರವಾಗಿ ಚಿತ್ತುಮಾಡದೆ 
ಗುರುತಿಸಬೇಕು (ಶಿಕ್ಷದ. 8೭೬). [+ ಹಿಂ. ಚಿತ್ತೀ; ಮರಾ. ಚಿತಡ) 

ಚಿತ್ತು, (ನಾ). ೧. ಬೆನ್ನು ಕೆಳಗಾಗಿ ಬೀಳಂವಿಕೆ ; ಅಂಗತ್ತನಾಗಿ ಬೀಳು 
ವಿಕೆ; (ಕಂಸ್ತಿಯಲ್ಲಿ) ಸೋಲು: ಮಲ್ಲಾರಿ ಚಿತ್ರಾದ- ಸೋತ. 
(ಛೀಮಕಾ. 8). ೨. (ಗಂಜೀಪು, ಇಸ್ಪೀಟಂ ವರಂತಾದ ಆಟಗಳಲ್ಲಿ) 

. ವಂಗುಚಿದ ತನ್ನ ಆಟದ ಎಲೆಗಳನ್ನು ಬೆನ್ನು ಕೆಳಗಾಗಿ ಹಾಕಿ 
ತೋರಿಸುವುದು : ನೆತ್ತ ಚದುರಂಗ ಪಗಡೆಯು ಚಿತ್ತಾಯಂಬಯ್ದು 
ದಾಯ ಬಿಡಿಬಿಲ್‌ ಸೊಗುಳೀಯುತ್ತಮರಾಡರು ಆಡಲ್ಪೆತ್ತಲೆಯಹೆ ಭಂಗ 
ಬಪ್ಪನೆಂಬುದು ಪುಸಿಯೆ (ನೀತಿಸಾ. ೮೦೦). 

ಚಿತ್ತುಮಾಡ್ಕುಎ೧.ಅಂಗತ್ತನಾಗಿ ಬೀಳಿಸಂ; ಕುಸ್ತಿಯಲ್ಲಿ ಸೋಲಿಸಂ: 
ಭೈರವನು . . . ಸುಲೇಮಾನನನ್ನು 'ಚಿತ್ತು' ಮಾಡಿಬಿಟ್ಟನು (ರಾಳಹೊ. 
904). ೨. (ಇಸ್ಪೀಟಾಟದಲ್ಲಿ) ವಂಗಂಚಿದ ತನ್ನ ಆಟದ ಎಲೆಗಳನ್ನು 
ಬೆನ್ನು ಕೆಳಗಾಗಿ ಹಾಕಿ ತೋರಿಸು: ಆಟವು ಪೂರೈಸಿದ ನಂತರ 
ಮಡಿಚಿದ ಪಟ್ಟುಗಳನ್ನೆಲ್ಲ ಅವನು ಚಿತ್ತು ಮಾಡಿ ತೋರಿಸಿದನು (ಕೂರಿ). 
[ ಓಂ. ಚಿತ್‌ ; ಮರಾ. ಚಿತ್‌, ಚೇತ್‌] 

ಚಿತ್ತು (ನಾ). ಚಿಲ್ಲದ ಮರ ಮತ್ತೂ. ಅದರ ಬೀಜ: ಚಿಲ್ಲದ ಬೀಜ. 
ಚಿತ್ತು, ಚಲಿಬೀಜ (ಮೈ5ಗಿ. ೭4-0೪6೪). [7] 

ಚಿತ್ತೂರ್‌ (ನಾ). ಒಂದು ಊರಿನ ಹೆಸರು : ಅದೆಯಟ್‌ನಾಡ ಚಿತ್ತೂರ 
ಮೋನಿಗುರವಡಿಗಳ ಶಿಷಿತ್ತಿಯರ್‌ ನಾಗಮತಿಗನ್ನಿಯರ್‌ ಮೂಟು 
ತಿಜ್ಸಳ್‌ ನೋನ್ತು ಮುಡಿಬ್ಬದರ್‌ (ಎಳ. 11, 3೦-೧: ಸು. 700). 

[? + ಊರ") 

ಚಿತ್ತೆ (ನಾ). ೧. ಒಂದಂ ನಕ್ಷತ್ರದ ಹೆಸರಂ; ಚಿತ್ರಾನಕ್ಷತ್ರ: ಜಯನಿನದಂ 
ಸುರದುಂದುಭಿಚಯನಿನದಂ ಪುಷ್ಪವರ್ಷಮೊರ್ಮೆಯೆ ಸಕಲೋರ್ವಿಯ 
ನೆಯ್ದೆ ಪರ್ಪುತಿರೆ ಚಿತ್ತೆಯ ಸರಿಯೆಂತೆಜಿಗಿ ಪೋದುದಮರಸಮಾಜಂ(ಅದಿಪು. 
೦೪-೦೪೭); ಚಿತ್ತೆಯ ಮಳೆ ಹೊಯಿದು ಮುತ್ತಾಗಬಲ್ಲುದೇ (ಸರ್ವಜ,. 
8೭೮); ಕಾರುಡುಪ್ರೀತಿಯ ಹಾಂಗ ಕುರುಡು ಚಿತ್ತೆಯ ಮಳೆಯೆ (ಸಪೀಗೀ. 
68-3). ೨. ಸೂರ್ಯನು ಚಿತ್ರಾನಕ್ಷತ್ರದಲ್ಲಿ ಸಂಚರಿಸುವಾಗ ಬರಂವ 
ವಂಳೆ ; ಸಾಮಾನ್ಯವಾಗಿ ಆಶ್ವಯಂಜ ತಿಂಗಳಲ್ಲಿ ಬರಂವ ಮಳೆ : 
ಚಿತ್ತೆ ಮುತ್ತಿನೋಪಾದಿಯಲಿ (ಛಾಸ್ಮಕ. ೬೦-೪). "ಕಂರಂಡಂಚಿತ್ತೆ' ಪರಾ. 

[ ಆಂ. ಚಿತ್ರಾ) 


ಚಿತ್ರೈಕಾಗ್ರತೆ 


ಚಿತ್ತೈಕಾಗ್ರತೆ (ನಾ). ಮನಸ್ಸಿನ ಏಕಾಗ್ರತೆ : ಮಗಳ ಚಿತ್ರೈಕಾಗ್ರಕೆಗೆ 
ಸಂತೋಷಪಡುತ್ತ ಸತಿಪತಿಯರು . . . ಕುಳಿತರು (ಉಂತಲಃ. ೧೪): 
ಚಿತ್ತೈಕಾಗ್ರತೆಯನ್ನು ಭಂಗಗೊಳಿಸುವಂಥ ಪ್ರಲೋಭನೆಗಳಾವುವೂ 
ಅಲ್ಲಿಲ್ಲದುದರಿಂದ, ಅವನು ಆ ಜಾಗವನ್ನೂರಿಸಿಕೆೊಂಡಿದ್ದನು (ಪುನರು. ೩೪). 

[ ಚಿತ್ತ * ಏಕಾಗ್ರತೆ] 

ಚಿತ್ತೈಸು "ಚಿತ್ತಯಿಸಂ' ನೋ. 

ಚಿತ್ತೋಡಿ (ನಾ). ಒಂದಂ ಬಗೆಯ ಗಿಡ: ಉಡ್ಡಿ, ವುಡಿಗ, ಗೂಡುಮುರ್ಕಿ, 
ಚಿತ್ತೋಡಿ, ಉದುರೆ (ಮೈಔಗಿ. ೩3-೬೦೧). [7] 

ಚಿತ್ತೋದ್ಭವ (ನಾ).ಐಚಿತ್ತಜ ೧ : ಚಿತ್ತೋದ್ಭವನಿನೆಸೆಯೆ ತೂರ್ಯತ್ರಿಕಂ 
ಹಾಸಪುಷ್ಪಂಜಳಿಯಿಂ ತತ್ಯಾಂತೆ ದೇಹದ್ಕುತಿ ಜವನಿಕೆಯಿಂ ನಾಟ್ಕರಂಗಂ 
ಬೊಲಿರ್ಪಳ್‌ (ಅಜಪು. ೨-೪೦) ; ಚಿತ್ತೋದ್ಭವನರಮನೆ : ನೃಪಸುತರಿಂ 
ಕವರ್ತೆವೋದಂತೆ ಬಿನ್ನನಾಯ್ತುದ್ಕಾನಂ (ಶಾಂತಿಫು. 6-೩೮). 

[ ಜಿತ್ತ * ಉದ್ಭವ] 

ಚಿತ್ತೋದ್ಧೇಗಕರ (ಗಂ). ಮನಸ್ಸಿಗೆ ಕಳವಳವನ್ನುಂಟುವಹಾಡಂವ : 
ಆತನಿಗೆ ಚಿತ್ತೋದ್ವೇಗಕರವಾದ ಅವ ಪ್ರಶ್ನೆಯನ್ನೂ ನಾನು ಹಾಕುವುದಿಲ್ಲ 
(ಬೆನ್ನಬೇ. ೯೭). [ಸಂ.] 

ಚಿತ್ಚಿಂಡ (ನಾ). ಜ್ಞಾ ನಸ್ವರೂಪಿ ; ಶಿವ: ಜಲಂಧರವಧಾಕಥನವೆನುತ 
ಚಿತ್ತಿಂಡಂಗೆ ಹತ್ತನೆಯ ಲೀಲೆಯಿದು. ಮುಗಿಯಿತ್ತು.(ಪೀಕ್ಕೆ ಫು. 
೨-೧೩-೪೫): ವಿಮಳ ವಿಳಸಿತಧವಳಾತುಳಾಖಂಡ ಚಿತ್ಸಿಂಡ ವೃಷಭೇಶ್ವರನಂ 
ಕಂಡು (ಹಮ್ಮಾರ. 8-೪ ಜ). [ಸಂ. (ಚಿತ್‌. ಪಿಂಡ)] 

ಚಿತ್ತುರುಷ (ನಾ). ಜ್ಞಾನಸ್ವರೂಪ; ಪರಮಾತ್ಮ: ಸುರತರು 
ಸುರಭಿ ಚಿಂತಾಮಣಿ ನೀನೆಂದು ವಿರಚಿಸಲೆಲ್ಲರ ಮೆಚ್ಚು ತರು ಪಶು 
ಪಾಷಾಣ ಸಾಟಿಯಿಲ್ಲಾತ್ಮ ಚಿತ್ತುರುಷನೆಂದರೆ ನಿನ್ನ ಮೆಚ್ಚು (ಛರಕ. 
೨-೩೮). ಸಂ. (ಚಿತ್‌ + ಪ್ರರುಷ)) 

ಚಿತೆ (ನಾ). ೧. ರಾಶಿ:ಹಾಕುವುದು. ೨. ಹೆಣವನ್ನು ಸುಡಲು ಏರ್ಪಡಿ 
ಸಿರಂವ ಸೌದೆಯ ಒಟ್ಟಿಲಂ; ಚಿತೆ: “ಚಿತ್ರೆ ಚಿತೈೆ[ಪಾಣಂ. ಚಿಶೆ, ಜಿತ್ಕೆ) 
ಯೆನಲು ಸಿದ್ಧಿಗೆಯದೆನಿಕ್ಕುಂ” (ಮಂಗರಾ. ೧೦೮-೭). [ಸಂ. ಚಿತ್ಕ) 

ಚಿತ್ರ (ಗಂ). ೧. ಎದ್ದುಕಾಣಂವ; ಸ್ಪಷ್ಟ; ಸುವ್ಯಕ್ತ. ೨. ಪ್ರಕಾಶಮಾನ 
ವಾದ ; ಕಣ್ಣನ್ನೂ ಕೋರೈಸಂವೆ ; ಮನೋಹರವಾದ. ೩. ವಿವಿಧ 
ವರ್ಣಗಳನ್ನುಳ್ಳ; ಶಬಲವಾದ ; ಚುಕ್ಕೆಗಳಿಂದ ಕೂಡಿದ... ಚಿತ್ರ 
ಕಂಬಲ' ಪರಾ. ೪. ಆಶ್ಚ ರ್ಯಕರವಾದ. .ಚಿತ್ರಪ್ರಪಂಚ', "ಚಿತ್ರ 
ಸಂಪುಟ' ಪರಾ. (ನಾ), ೫. ಚಿತ್ರಲೇಖನದ ವಂಯರಂ ಬಗೆಗಳಲ್ಲಿ 
ಒಂದಂ : ಚಿತ್ರ ಚಿತ್ರಾರ್ಧ ಚಿತ್ರಾಭಾಸಮೆಂಬ ಮೂಟುಂ ಪ್ರಕಾರ 
ಮುಮಂ . . . ಪರಿಭಾವಿಸಿ ನೋಡಿ (ಮಲ್ಲಪು. 8-9೨). ಓ ಬರೆದ 
ಆಕೃತಿ ; ತಸವೀರಂ ; ಚಿತ್ತಾರ': ಕೇರಿಲ್ಲದೆ ಚಿತ್ರಮಂ ಬರೆವೆನೆಂಬ 

ಪಚ್ಚಪಸಿಯೆಗ್ಗನಂ - ಪೋಲ್ಕುಂ (ಛರ್ಮಾಮೃ, ಆ 

ಪೂಜೆಯು ಆ ಮಾಟವು ಚಿತ್ರದ ರೊಹು ಕಾಣಿರಣ್ಣಾ (ಬಸವ ೦೨೬): 
ಭಿತ್ತಿಯ ಚಿತ್ರದಲಿ ತತ್ವ ತಾ ನೆರೆದಿಹುದೆ ಚಿತ್ರತ್ವ ತನ್ನ ನಿಜದೊಳಗೆ 
ತ್ರೈಜಗದ ತತ್ವ ತಾನೆಂದ (ಸರ್ವಜ್ಞ. ೩೨೬): ಒಂದೆರಡು ಚಿತ್ರಗಳನ್ನೂ 
ಪುಸ್ತಕದಲ್ಲಿ ಸೇರಿಸಬೇಕು(ಲಾಣಆ.೬,ಕಥಾಮುಖ); ಸೆಮಿಟಿಕ್‌ ವರ್ಣಮಾಲೆಯ 
ಎಲ್ಲ ಲಿಪಿಗಳೂ ಮೊದಲಿಗೆ ಚಿತ್ರದ ಸಂಕೇತ ವನ್ನೇ ಹೊಂದಿದ್ದವು 
(ದ್ರಾವಿವಿ. 80). ೭. ಆಶ್ಚರ್ಯ ; ಸೋಜಿಗ ; ಅದ ತ; ನಿನ್ನ ಚರಿತ್ರಂ 
ಚಿತ್ರಮೆಂದು ಪೊಗಟ್ಟಪುದು ಜಗಂ (ಜಿನಾಲೆ. ೩-೩) ; ಪುತ್ರಮುಖಾಬ್ದಾ 
ಲೋಕನ ಮಾತ್ರದೊಳಂ ಪಿತೃ ತಪಕ್ಕೆ ಪೋಕುಂ ಚಿತ್ರಂ(ಸುಕುಮಾ. ೯-೦೦೦); 
ತಾನು ಅದಟರಕ್ಕಸನ ಮೇಲಿರದೆ ಸಂಗ್ರಾಮವನೊದವಿಸಿದುದು 
ಚಿತ್ರವಲ್ಪೆ (ತ್ರಿಪುಸಾಂ. ೩-೩೪); ಇಂದು ದುಶ್ಶಾಸನನ ಶೋಣಿತದೊಂದು 


೧-೬೭); 


೨೮೩೩ 


20 


85 


ಚಿತ್ರಕಂಠ 


ಕುಡಿತೆಯಲಾ ಮಹಾಶಿಖ ನಂದಿತೇನಿದು ಚಿತ್ರವಲ್ಲಾ ಸೂತ: (ಕಾವ್ಶಾಳ. 
೦೯-೯೦). ಲೆ, ಭದ್ರ; ಶಂಭ. ೯. ಲೋ ಹ. ೧೦. ಬೊಟಂ್ಬಿ : 
“ತಿಲಕದೊಳು ಚಿತ್ರದೊಳು ಪುಂಡ್ರಮಕ್ಕು” (ಮಂಗರಾ. ೧೩೨-೫೬). ೧೧. 
ಒಂದಂ -ಬಗೆಯ ಮೂಲಿಕೆ. ೧೨. ವಾಯು: ಮಾರುತ. ೧೩. 
ಚಲನಚಿತ್ರ; ಸಿನಿಮಾ: ಕನ್ನಡದಲ್ಲಿ ಈಚೀಚೆಗೆ ಬಹಳ ಚಿತ್ರಗಳು 
ತಯಾರಾಗುತ್ತಿವೆ (ರೂಂ). ೧೪. ಎ ಚಿತ್ರಕವಿತ್ವ: ವ್ಯಂಗ್ಯಾರ್ಥವೇ ಇಲ್ಲದೆ 
ಇದ್ದರೆ " ಚಿತ್ರ' ಅಥವಾ " ಅಧಮಕಾವ್ಕ 'ವಾಗುವುದು (ಕೈಏಡಿ. ೧೮೨) ; 
ಮಿಕ್ಕುದೆಲವೂ "ಚಿತ್ರ'ವೆಂದೇ ಮುಂದೆ ಪ್ರತಿಪಾದಿಸಲಾಗುತ್ತದೆ 
(ಧ್ಮನ್ಯಾಲೋ. ೨೭). ೧೫. [ಕಾವ್ಯಮಾ] ಒಂದಂ ಅರ್ಥಾಲಂಕಾರ ; 
,ಚಿತ್ರಾಲಂಕಾರ : ಏನಾನುಮನೊಂದಂ ಸಂಸ್ಥಾನದಿನನುಕರಿಸುವಂತು 
ಭಂಗ್ಕಂ ತರದಿಂ ದೀನಮೊಡಂಬಡೆ ವಿರಚಿಸೆ ನಾನಾ ವಿಜಿ ತ್ತಿ 'ಟಿತ್ರಮೆನಿಕುಂ 
ಪೆಸರಿಂ(ಕಾವ್ಯಾವ. ೫೬6); ಭಾವಿಸಿ ನೋಡೆ ಪ್ರಶ್ನೋತ್ತರ ಪದಂಗಳ್ನೊಂದೇ 
ಶೀವಿದುತ್ತರವುಸುರೆ ಚಿತ್ರ (ಕುವಲ. ೧೩೦-೦). ೧೬. [ಛಂದ] ತ್ರಿಪದಿ 
ಯಲ್ಲಿ ಒಂದಂ ಬಗೆ : ಭುಜಗಪಕ್ಷಗತಿ ಶಿಖಿವ್ರಜಪದಗಣದೊಳಗಜರಸದ 
ಶದೊಳ್ಬೆ ಅವೆಡೆಯೊಳಗಧೋಕ್ಷಜಗಣಮಾದೊಡದು ಚಿತ್ರಂ (ಛಂದೋಂಬು. 
೫.೨೪೯); "ಮಾರುತ ಶುಭ ಲೋಹಾದ್ಭುತ ತಾರಕಿ ಮೂಲಿಕೆಯ 
ಭೇದ ಸಾಧನ ತಿಲಕಂ ಸಾರದೆ ಬಟ್‌ಕೀಯೆಂಟುಂ ಧಾರುಣಿಯೊಳು 
ಚಿತ್ರಶಬ್ದಮೆನಿಕುಂ ನಿಜದಿಂ” (ನಾನಾಕಂ.೩೭). 
ಚಿತ್ರವೆಡಂಗ ಎ ಒಂದಂ ಬಿರುದಂ. ಐರಾಷ್ಟ್ರಕೂಟ ಖೊಟ್ಟಿಗದೇವನ 
ಬಿರಂದಂ : ರಟ್ಟಕನ್ಮರ್ಪ್ರೃಂ ಚಿತ್ರವೆಡೆ(ಡ)ಂಗ[ಂ] ಶ್ರೀಮತ್‌ ಕೊಟ್ಟಿಗ 
ದೇವ] (ae. 211, ೨೫೬-೫ ; 971). [Xo.] ಕ 
ಚಿತ್ರಂಬರೆ (ಕ್ರಿ), ಚಿತ್ರವನ್ನ ಬರೆ ; ಚಿತ್ರಿಸು : ದಿನೇಶ್ವರಸುತನ ರೂಪು 
ಚಿತ್ರಂಬರೆದಂತಿರ್ದವುದು ಚಿತ್ತಭಿತ್ತಿಯೊಳೆನ್ನಾ (ಗದಾಯು. ೩-೩೪). 
[ ಚಿತ್ರ + ಬರೆ] 
ಚಿತ್ರಕ (ನಾ). ೧. ಚಿತ್ರವನ್ನೂ ಬರೆಯಂವವನಂ : " (ರಂ)ಗಾಜೀವ 
ಚಿತ್ರಿಯೆನೆ ಚಿತ್ರಕಂ” (ಮಂಗರಾ. ಚಿತ್ರಕನುಂ ತಾನು 
ಮಲ್ಲದೆ ಪೆಜರಣಿಯದಂತು ಕರುವಿಡಿಸಿ (ಪಂರಾಮಾ. ೩-೨೩ ವ); ಪ್ರಕಟಿಸಿ 
ದತ್ತು ಪದ್ಮಜನ ಪಕ್ಕದೆೊಳೆಟ್ತರದಾತ್ಮಲೀಲೆಯಿಂ ಸುಕವಿಕದಂಬಕಂ . . . 
ಚಿತ್ರಕವ್ರಜಂ (ಪುಸ್ಮಪು. 8.೨೦). ೨. ಚಿರತೆ. ೩. ಹಂಲಿ. ೪. ಹಣೆಗೆ 
ಇಡಂವ ತಿಲಕ,_ ಬೊಟ್ಟು: “ಚಿತ್ರಕಂ ಪುಂಡ್ರಂ ಲಲಾಟಿಯೆನಲು ತಮಾಲ 
ಪತ್ರಮೆನೆ ತಿಲಕಮದು” (ವಿಂಗರಾ. ೯೯-೨೦). ೫. ಚಿತ್ರವಯೂಲ ಎಂಬ 
ಗಿಡ ವಂತ್ತೂ ಅದರ ಬೇರಂ: “ಚಿತ್ರಮೂಲಂ ವ್ಯಾಳವಗ್ನಿ ಚಿತ್ರಕವಕ್ಕು” 
(ಮಂಗರಾ. ೩೯-೨೬) ; ಚಿತ್ರಕಮಂ ತನಿವಾಲಿನಲ್ಲಿ ಪೊಯ್ದೊಡೆ ಪೆಜತೇನೊ 
ಸಂಪಗೆಯ ಗಂಧಮನೀಟ್ಕುಳಿಕೆೊಳ್ಳುಮಾ ಮೊಸರ್‌ (ಲೋಕೋಪ. ೮-೯೮). 
೬. ಹರಳಿನ ಗಿಡ. ೭. [ಕಾವಂಶಾ]ವಂದನ, ಚಿತ್ರಕ, ದವಂನ ಮತ್ತು 
ಮಾಳವ ಎಂಬ ಪುರಂಷರ ನಾಲ್ಕು ಬಗೆಗಳಲ್ಲಿ ಒಂದು : ಘನಕೃಶ 
ಸೂಕ್ಷ್ಮದೀರ್ಫ ವಿಕೃತಿತ್ವಮನೆಯ್ದಿದ ಹೇಮಪುತ್ರಿಕಾ ತನು ವಿವಿಧಾಂಬರಾ 
ಭರಣ ಭೂಷಣವಾಜ್‌ದ ಕತ್ತುರಿಗಂಪು ದಿವ್ಯಭೋಜನರುಚಿ ರೋಮ 
ಸಂಜನಿತ ಜಂಫೆಯನಂಗಮತೋಕ್ತಿ ಚಿತ್ತಿನೀಸ್ತನಪರಿರಂಭಮುಖ್ಯ ಬಹು 
ಭೋಗದೆ ಚಿತ್ರಕನಾಮಮೊಪ್ಪುಗುಂ (ಮನವಿ. ೨-೧೩). [ಸಂ.) 
ಚಿತ್ರಕಂಠ (ನಾ). ೧. ಪಾರಿವಾಳ. ೨. ಚಾಲಂಕ್ಕರ ಒಂದನೆಯ 
ಎಕ್ರಮಾರ್ಜುನನ ಒಂದಂ ಕುದಂರೆಯ ಹೆಸರಂ : ಸತ್ಕಾಶ್ರಯ ಶ್ರೀ 
ಪೃಥಿವೀವಲ್ಲಭ ಮಹಾರಾ[ಜಾ]ಧಿರಾಜ ಪರಮೇಶ್ವರಸ್ಯ ಪ್ರಿಯತನಯಃ 
ಚಿತ್ರಕಣ್ಮಸ್ಮ ಪ್ರವರತುರಣ್ಗ್ಸಮೇಣೈಕೇನೈವ ಪ್ರತಿತಾನೇಕ ಸಮರಮುಖೇ 
. ನಿಜಭುಜವಿಜಿತವಿಜಿಗೀಷುಃ (ಮೈಆರಿ. ೦೯೩೯, ೩೦-೧೦; 670) ; 
(ಸೌಇಇ. ಸಸ, ೩-೭; 780 ನೋ). [ಚಿತ್ರ ಕಂಠ್ಯ) 


೧೧೧-೨) ; 


ಚಿತ್ರಕಂಬಲ 


ಚಿತ್ರಕಂಬಲ (ನಾ). ಪಟ್ಟೆಪಟ್ಟೆಯಾದ ಕಂಬಳಿ ; ನಾನಾವಿಧವಾದ 
ಬಣ್ಣ; ಗಳಿಂದ ಕೂಡಿದ ಕಂಬಳಿ ; ರತ್ನಗಂಬಳಿ: ಆಸ್ತರಣಎಆನೆಯ 
ಮೇಲೆ ಹಾಸುವ ಚಿತ್ರಕಂಬಲ (ನಾಜರಾ. ಕಿ). [ಚಿತ್ರ * ಕಂಬಲ)] 

ಚಿತ್ರಕಂಬಳಿ (ನಾ). ಎ ಚಿತ್ರಕಂಬಲ : ಪ್ರವೇಣೀ . . : ಕುಥಃ-೫ 
ಆನೆಯ ಬೆನ್ನು ಮೇಲೆ ಹಾಸುವ ಆನೆಗೆ ಹೊದಿಸುವ ಚಿತ್ರಕಂಬಳಿಗೂ 
ಚೀಣಾಂಬರಕ್ಕೂ ಹೆಸರುಗಳು (ಸಿದ್ದಾಂತ. ೨೧೪). 

[ಚಿತ್ರ * ಕಂಬಳಿ] 

ಚಿತ್ರಕಥೆ (ನಾ). ೧. ಆಶ್ಚರ್ಯಕರವಾದ ಕಥೆ ; ವಿಚಿತ್ರವಾದ ಕಥೆ: 
ಸುಮತಿ ಚಿತ್ರಕಥೆಯನಿಂತೆಂದು ಪೇಟಲ್ತಗುಳ್ಹಳ್‌ (ಸುಕುಮಾ. ೭-೧೬ ವ). 
೨. ಚಿತ್ರಗಳ ಸಹಾಯಂದಿಂದ ನಿರೂಪಿಸಿರುವ ಕಥೆ : ಪತ್ರಿಕೆಗಳಲ್ಲಿ 
ಮಕ್ಕಳಿಗಾಗಿ ಚಿತ್ರಕಥೆಗಳನ್ನು ಪ್ರಕಟಿಸುತ್ತಾರೆ (ರೂಂ). ೩. ಚಲನಚಿತ್ರಕ್ಕೆ 
ಅಳವಡಿಸಿದ ಕಥೆ: ಈ ಚಿತ್ರದ ದಿಗ್ಬರ್ಶಕರೇ ಚಿತ್ರಕಥೆಯನ್ನೂ 
ಬರೆದಿದ್ದಾರೆ (ಕೂ9). [ಚಿತ್ರ * ಕಥೆ) 

ಚಿತ್ರಕರ (ನಾ). ಚಿತ್ರ ಬರೆಯುವವನಂ ; ಚಿತ್ರಕಾರ : ಸಕಳಾಳಾಪಕಳಾ 
ಕಳಾಪಕಥಿತ ವ್ಯಾವೃತ್ತಿಯೊಳ್ಳ್ಕೂಡಿ ಚಿತ್ರಕರಂಬೊಲ್ಬರಭಾಗಭಾವವಿಲಸ 
ದ್ವರ್ಣಕ್ರಮಾವೃತ್ತಿಯಂ ಪ್ರಕಟಂ ಮಾಡಿರೆ ಪೇಟ್ಮಿ ಚಿತ್ರಕೃತಿಯಂ 
ವ್ಯಾವರ್ಣಿಸುತ್ತುಂ (ಕವಿರಾ. ೧-೧೪). [ಸಂ.] 

ಚಿತ್ರಕರ್ಮ (ನಾ). ೧. ಚಿತ್ರವನ್ನ ಬರೆಯಂವುದಂ ; ಚಿತ್ರರಚನೆ : 
ರಸಭಾವಕಂಚುಕಿತ ಚಿತ್ರಕರ್ಮಂಗಳಿಂದದೊರ್ಮೆ . . . ಕಳೆವನಿಂತು 
ಪೊಟ್ಟಿಂ ನೃಪಂ (ಕಾದಂಪೂ. ೨೦). ೨. ಬರೆದ ಆಕೃತಿ ; ಚಿತ್ರ: 
ದುರ್ವಹಮಹೆಮಿಂದ್ರರೇಂ ಸುಖದ ಲೆಪ್ಪಮೊ ಪುಣ್ಯದ ಚಿತ್ರಕರ್ಮವೋ 
(ಕಾಂತಿಪು. ೯-೩೪). ೩, ಕೆತ್ತನೆಯಂ ಕೆಲಸ; ಕುಸಂರಿಗೆಲಸ : ವಚಿಸಿದುವೊ 
ಚಿತ್ರಕರ್ಮಂಬೆತ್ತ ದೈತ್ಯಕುಲ ದೇವತಾಮೂರ್ತಿಗಳ್‌ ? (ಶ್ರೀರಾಮಾ- 
೪೭೨-೭೨೨); ಸ್ವರ್ಣಕಾರನೆ ಬಲ್ಲನುಳಿದವರರಿಯರು ಚಿನ್ನದ ಚಿತ್ರಕರ್ಮ 
ವನು (ಇಂಕಾನ. ೬೭-೨8). [ಸಂ. ಚಿತ್ರಕರ್ಮನ್‌] 

ಚಿತ್ರಕಲೆ (ನಾ). ಚಿತ್ರವನ್ನು ಬರೆಯುವ ವಿದ್ಯೆ : ಕೆಲವು ಕಡೆಗಳಲ್ಲಂತೂ 
ಚಿತ್ರಕಲೆಯನ್ನು ಸರ್ವಕಲೆಗಳಿಗೂ ಆಧಾರಭೂತವಾದುದೆಂದು ಹೊಗಳ 
ಲಾಗಿದೆ (ಕಕಾಅ. ೪೫೯). [ಚಿತ್ರ ಕಲ್ಕೆ) 

ಚಿತ್ರಕವಿತ್ವ (ನಾ). [ಕಾವ್ಯಮಾ] ಚವಂತ್ಕಾರಪೂರ್ಣವಾದ ಶಬ್ದವೈಚಿತ್ರ 
ವುಳ್ಳ ಕಾವ್ಯ : ಅಕ್ಷರಗಳನ್ನೂ ಪದಗಳನ್ನೂ ಕುಶಲತೆಯಿಂದ ಆರಿಸಿ 
ಜೋಡಿಸಿ ಕವಿಗಳು ಉಂಟುಮಾಡುವ ಇತರ ಶಬ್ದವೈಚಿತ್ರಕ್ಕೆ ಚಿತ್ರಕವಿತ್ವ 
ವೆಂದೂ "ಬಂಧ' ವೆಂದೂ ಹೆಸರು (ಕೃಬಡಿ. ೨೫೪). 

[ಚಿತ್ರ + ಕವಿತ್ವ) 

ಚಿತ್ರಕಶಕ್ತಿ (ನಾ). ಚಿತ್ರವನ್ನು ಕಲ್ಪನೆ `ಮಾಡಿಕೊಳ್ಳುವ ಶಕ್ತಿ ; ಕಲ್ಪನಾ 
ಶಕ್ತಿ : ನನ್ನ ಚಿತ್ರಕಶಕ್ತಿ ಉತ್ಪೆ ಘೀಕ್ಷೆಯನೇರಿ ಬಣ್ಣಬಣ್ಣದ ಬಣ್ಣನೆಗೆ 
ಒಲೆದಿತು (ಸವೀಗೀ. ೨೩-೪೪೩); ಇಲ್ಲಿನ ವಿಶೇಷತೆ, ಚಿತ್ರಕಶಕ್ತಿ (೫೩೩೦7) 
ಉಂದ ಪ್ರತಿಮಾನಿರ್ಮಾಣದವರೆಗೆ ಈ ಕಲ್ಪನಾಸೌಂದರ್ಯದಲ್ಲಿ ಮಜಲು 
ಗಳಿವೆ (ಸಾಂದಸ. ೨೪). [ಚಿತ್ರಕ ಶಕ್ತಿ] 

ಚಿತ್ರಕಾಯ (ನಾ). ೧. ಸುಂದರವಾದ ದೇಹ. ೨. ಹಂಲಿ: “ ವ್ಯಾಘ್ರಃ 
. ೬.» ಚಿತ್ರಕಾಯಃ, ಮೃಗಾರಿಃ-ಈ ೭ ಹುಲಿ” (ಹಲಾಯು. ೩೮-೭೩) ; 
ಚಿತ್ರಕಾಯನಂ ತಪ್ಪಿಸಿ ತಂದು ತೋಟ್‌ ಬಿಡು ಪೋಪ ಮೃಗಾಳಿಗೆ 
(ಉದ್ಮ ಟಿ. 3-೩೦). ೧, ೨: ಮತ್ತಮಾ ಮಹಾವನಂ ಯೌವನದಂತೆ 
ಮದನೋತ್ಯಳಿಕಾಕಮನೀಯಮುಂ ಚಿತ್ರಕಾಯಶೋಭಾಪ್ರಾಯಮಂಂ 
(ಶಂದ್ರಪು. 8-83 ವು: ಮತ್ತಮಾ ಮಂಟಪಂ . . . ಚಿತ್ರಕಾಯಾಶ್ರಿತ 
ಮಾಗಿಯುಂ ಮೃಗಮದಸಮೃದ್ದಿ ಭಾಜನಮುಂ (ರಾಜಕೀ. 6-೮ ವ). ಹಿ. 
ಚಿರತೆ. [ಚಿತ್ರ * ಕಾಯ] 


೨೮೩೪ 


5| ಚಿತ್ರಕಾರ (ನಾ). ಚಿತ್ರವನ್ನು ಬರೆಯಖವವನಂ. 


16 


460 


ಚಿತ್ರಗೆಲಸ 


ಚಿತ್ರಕಾಯಾಜಿನ (ನಾ). ಹಂಲಿಯ ಚರ್ಮು,-ತೊಗಲಂ: ಮುಂದೆ ಚಿತ್ರ 
ಕಾಯಾಜಿನದ ಸುಲಿಪಲ್ಲ ಭಸಿತದ ಜಟಾಭರದ ಮುನಿನಾಥನು . . . 
ಪರಿಕರಂಗಳಂ ಸವಕಟ್ಟುತಿರಲು ಭೂಪತಿ ಕಂಡನು (ಹಠಕಾ. ೩-೩೪)- 

[ ಚಿತ್ರಕಾಯ + ಅಜಿನ) 

[ ಸಂ. ] 

ಚಿತ್ರಕಾವ್ಯ (ನಾ). [ಕಾವ್ಯಮಾ] ವ್ಯಂಗ್ಯಾರ್ಥರಹಿತವಾದ ಕಾವ್ಯ 
ರಚೆನೆ: ರೀತಿಗುಣಾಲಂಕಾರಗಳಿಂದ ಮಾತ್ರ ಕೂಡಿದ ಶಬ್ದಾರ್ಥಗಳು 
ಒಂದು ಪಕ್ಷ ಕಾವ್ಯವಾದರೂ ' ಚಿತ್ರಕಾವ್ಯ' ವಾಗಬಹುದೇ ಹೊರತು 
ಉತ್ತಮಕಾವ್ಯವಾಗಲಾರವು (ಕೈಖಡಿ. ೦೭೩) ; ವ್ಯಂಗ್ಯಾರ್ಥಶೂನ್ಯವಾದ 
* ಚಿತ್ರಕಾವ್ಯ ' ವೆಂಬ ಜಾತಿಯನ್ನು ಕುರಿತು ಮಾತಾಡುತ್ತಾ . . . 
ಎನ್ನುತ್ತಾನೆ (ಛಾರಮಿ. ೬೭). [ ಚಿತ್ರ + ಕಾವ್ಯ] 

ಚಿತ್ರಕುಟಿ (ನಾ). ಡೇರೆ; ಗುಡಾರ: “ಚಿತ್ರಕುಟಿ ಗುಣಲಯನಿ ದೂಷ್ಯಮೆನೆ 
ಗುಡಿಯಕ್ಕು ” (ಮಂಗರಾ. 68-೨೭). [ಚಿತ್ರ + ಕುಟ್ಟಿ) 

ಚಿತ್ರಕೃತಿ (ನಾ). ೧. ಚಿತ್ರರಚನೆ ; ಚಿತ್ರ. ೨. ವೈವಿಧ್ಯಪೂರ್ಣವಾದ 
ಕೃತಿ. ೧,೨: ಚಿತ್ರಕರಂಬೊಲ್ಬರಭಾಗಭಾವವಿಲಸದ್ವರ್ಣಕ್ರಮಾವೃತ್ತಿಯಂ 
ಪ್ರಕಟಂಮಾಡಿರೆ ಪೇಟ್ಜ ಚಿತ್ರಕೃತಿಯಂ ವ್ಯಾವರ್ಣಿಸುತ್ತುಂ (ಕವಿಂಾ. 

[ಚಿತ್ರ + ಕೃತಿ) 

ಚಿತ್ರಗತಿ (ನಾ). ಆಶ್ಚರ್ಯಕರವಾದ ಚಲನೆ,-ಗವಂನ : ಬರಿಕೈಯ 
ಲೌಡಿಯ ವಜ್ರಮುಷ್ಟಿಗಳ ನಾಳಿವಿಲುಗಳ ರಾಯಹೋಧರ ಮೇಳವಣೆಗಳ 
ಚಿತ್ರಗತಿ ಶುಂಡಾಲವನು ನೋಡಿದರು ಗಜಸೇನಾಸಮುದ್ರದಲಿ(ಕುವ್ಕಾಉ. 

ಉರುತೆಅದ ಮೂದೆಜದ ಕೈದುಕಾಆರು ಸಿಂಗವಟ್‌ಗಳಿನೆ 
ಕಡುಕೆಯಿದು ಹೂಣಿಸಿ ಪಚಾರಿಸುತೆ ಮಾಗತಿ(ನಿ) ಚಿತ್ರಗತಿಯಿಂ (ಸಾಳ್ಮಛಾ. 
೨೩.೦೪) ; ಪದ್ಯಕಾವ್ಯದ ಶಬ್ದಯೋಜನೆಯಲ್ಲಿ ಧ್ವನಿಯ ಮಾತೊಂದು 
ಹುದುಗಿ ಬರುವದು, ಚಿತ್ರಗತಿಯ ಮಾತೊಂದು ಸಮರಸವಾಗಿ ಸೇರಿ 
ಬರುವದು (ಸಾಹಿವಿ. 69). [ಚಿತ್ರ * ಗತಿ) 

ಚಿತ್ರಗಾರ (ನಾ).ಎಚಿತ್ರಕಾರ : ನನ್ನ ಚಿತ್ತದೊಳಿರುವ ಚಿತ್ರಗಾರನು ಬರೆದ 
ಚಿತ್ರಕೆ ಬಹದೆಂದೊ ಜೀವಕಳೆ? (ಸಪೀಗೀ. ೨೮-8೨೦) ; ಅವನು ನಮ್ಮ 
ಪತ್ರಿಕೆಯ ಚಿತ್ರಗಾರನಾಗಬಹುದು (ಕಾಲಮ. ೪೫): ಕತ್ತೆ ಚಿತ್ರಗಾರನ 
ಮಿಂಡ (ಗಾದ). [ ಸಂ. ಚಿತ್ರಕಾರ] 

ಚಿತ್ರಗೀತೆ (ನಾ). ಚಲನಚಿತ್ರದ ಗೀತೆ ; ಸಿನಿಮಾಹಾಡಂ : ಆ ಚಿತ್ರ 
ಗೀತೆಯ ಬಿಟ್ಟಾವುದಿದ್ದರು ಶ್ರವಣಾರ್ಹವಲ್ಲವೆನ್ನುವರು (ಹಂದ್ರವೀ.೨-೪೬). 

[ಚಿತ್ರ * ಗೀತೆ) 

ಚಿತ್ರಗುಪ್ತ (ನಾ). ೧. ವಂನಂಷ್ಕರು ಮಾಡಂವ ಪಾಪಪುಣ್ಯದ ಕರ್ಮ 
ಗಳನ್ನು ಬರೆದಿಡುವನೆಂದು ನಂಬಲಾದ ಯಂವಂಲೋಕದ ಗುಮಾಸ್ತ : 
ಯಮನ ಭಟರು ಕರುಣರಸಮಯರೆ ಮುಜವೆಯೆ ಚಿತ್ರಗುಪ್ತರಿಗೆ 
(ಕೈವಲ್ಯ. ೩೯-೨) ; ನಿನ್ನ ಕೃಪೆ ಎಂದಾಗ'ಬ್ರಿಟಿಷ್‌ ಪ್ರಭುತ್ವ ಎಂದೇ ಇತ್ತು 
ಎಂದು ಚಿತ್ರಗುಪ್ತನು ಬರೆದುಕೊಂಡನಂತೆ (ಮಲ್ಲಿ. 80). ೨. (ಆಲು) 
ಚಾಡಿಕೋರ ; ಪಿಸುಣ: ಅಧಿಕಾರವಲಯಗಳಲ್ಲಿ ನಡೆಯುವ 
ಘಟನೆಗಳನ್ನು ಈ ಚಿತ್ರಗುಪ್ತನು ಮೇಲಧಿಕಾರಿಗಳಿಗೆ ವರದಿ ಮಾಡುತ್ತಾನೆ 
(ಕೂ). ಸಂ.) 

ಚಿತ್ರಗೃಹ (ನಾ). ಚಿತ್ರಗಳನ್ನು ಬರೆದಿಡಂವ ಸ್ಥಳ ; ಚಿತ್ರಶಾಲೆ : ಅದೇ 
ಮನೆಯ ಚಿತ್ರಗೃಹದಲ್ಲಿ ಅವನನ್ನು ಬಂದಿಯಾಗಿ ಮಾಡಿದ್ದನು (ಬಂಕಿಮ. 
೦60). [ಚಿತ್ರ+* ಗೃಹ) 

ಚಿತ್ರಗೆಲಸ (ನಾ). ಚಿತ್ರಗಳನ್ನು ಬರೆಯಂವ ಕೆಲಸ ; ಕುಸುರಿಗೆಲಸ : 
ಬರಿಸು ನಾನಾದೇಶದ ಚಿತ್ರಗೆಲಸದವರ ವಿಶ್ವಕರ್ಮ ಸಂತತಿಯ (ಕಂನವಿ. 

[ ಚಿತ್ರ + ಕೆಲಸ] 


೧-೧೪೯). 


೦೦-೧೯); 


೨೦-೮). 


ಚಿತ್ರಗೆಲಸಿ 


ಚಿತ್ರಗೆಲಸಿ (ನಾ). ಚಿತ್ರದ ಕೆಲಸ ಮಾಡುವವನಂ ; ಕುಸಂರಿಗೆಲಸ 
ಮಾಡುವವನು : ಮುಂಗಡೆಯೊಳು ಚಿತ್ರಗೆಲಸಿ ಚಿಪ್ಪಿಗರಾಯುಧಂಗಳ 
ಕೇರಿಯೊಪ್ಪಿದುವು (ಮೋಹತ. ೩-೨೧). [ಚಿತ್ರಗೆಲಸ+ - ಇ್ಕ] 
ಚಿತ್ರಘೋಷಪಾವಳಿ (ನಾ). ತಂಶ್ರೀವಾದ್ಕಗಳಲ್ಲಿ ಒಂದಂ ಬಗೆ : ಬಳಿಕ 
ವಿಪಂಚಿಕೆ ಚಿತ್ರಿಕೆ ಚಿತ್ರಘೋಷಾವಳಿ . . . ಕಾಲಕೀಯೆಂಬ ಮೂವತ್ತು 
ಮೂಣು ತಂಶ್ರೀವಾದ್ಯಂಗಳಲ್ಲಿ (ವಿವೇಕ. ೨೩೬). [ಸಂ.7 
ಚಿತ್ರಚಮತ್ಕಾರ (ನಾ). ಖಡ್ಗಯಂದ್ಧದಲ್ಲಿ ವಿಚಿತ್ರವಾದ ಒಂದಂ ವರಸೆ: 
ಬಂಡಿಕೋಲಿನ ತುದಿಯಿಂದ ಭೂಮಿಯನ್ನು ಮುಟ್ಟಿಸಿ ಆಮೇಲೆ ವಳಗೆ 
ಭ್ರಮಣ ಮುಂತಾಗಿ ಯಿದಿರಾಗಿ ಯಿದ್ದವನ ಕೊರಳಲ್ಲಿ ಏಟು ಆವುದು 
ಅದು ಚಿತ್ರಚಮತ್ಕಾರವೆಂದು ತಿಳಿವದು (ಐಡ್ಮಬೀ. ೩-೬೫). 
[ಚಿತ್ರ * ಚಮತ್ಕಾರ] 
ಚಿತ್ರಚರಿತ (ನಾ). ಆಶ್ಚರ್ಯಕರವಾದ ಚರಿತ್ರೆಯಂಳ್ಳವನಂ; ಬಾಳಿನಲ್ಲಿ 
ಸೋಜಿಗದ ಕಾರ್ಯಗಳನ್ನು ಮಾಡಿದವನಂ: ಚಿತ್ರಚರಿತರಂ ಬಂದರಲ್ಲಿಗೆ 
ಮಿತ್ರಭಾವದಲವರನಭಿವಂದಿಸಿದನಾಚಾರ್ಯ (ಕು ವ್ಕಾದ್ರೊ 6. ೧೮-೩೩). 
(ಚಿತ್ರ + ಚರಿತ] 
ಚಿತ್ರಚರಿತ್ರ (ನಾ). ಎಚಿತ್ರಚರಿತ : ಚಿತ್ರಚರಿತ್ರ ಕೇಳ್‌ (ಉದ್ಯಟಿ. ೬-೩೮) : 
ಚಿತ್ರಚರಿತ್ರನೆ ಸದ್ಗುಣಪುತ್ರನನತಿಕರುಣದಿಂದೆ ಪಾಲಿಪುದೀಗಳ್‌ (ಹಜಾಲಾಸ್ಕ. 
೨-೫-೩೨). [ಚಿತ್ರ ಚರಿತ್ರ] 
ಚಿತ್ರಜ್ಞ (ನಾ), ಚಿತ್ರಕಲೆಯನ್ನು ಬಲ್ಲವನಂ ; ಚಿತ್ರಕಲಾವಿದ : ಚಿತ್ರಜ್ಞ 
ಜಾತಿವರ್ಗವನಟ್‌ದು ಪೃಥ್ವಿಪಟಂಗಳಲ್ಲಿ ದೃಷ್ಟವ ತೋಟ್‌ ಬರುವಂತೆ 
(ಮೋಳಿಮಾ. ೧೯೮-೭೪೦). [ಸಂ.] 
ಚಿತ್ರತಂಡುಲೆ' (ನಾ). ಕ್ರಿಮಿನಾಶಕವಾದ ಒಂದು ಬಗೆಯ ಸಸ್ಯ ; 
ವಾಯುವಿಳಂಗ. (ಸಂ. ಚಿತ್ರತಂಡುಲಾ] 
ಚಿತ್ರನ್ಯಸ್ತ (ಗು). ಚಿತ್ರದಲ್ಲಿ ಬರೆದ ; ಚಿತ್ರಗತವಾದ : ಬಿಲ್ಲೂಂಬೆಅಗು 
ಮಾಗಿ ಚಿತ್ರನ್ಯಸ್ತರೂಪುಗಳಂತೆ ನಿಶ್ಚಳೀಭೂತರುಮಪಕ್ಷ ಒಪೌತರುಮಾಗಿ 
ನೀಡುಂ ನೋಡಿ (ಕಾಂತಿಪು. ೪-೧೧ ವು. [ಸಂ. (ಚಿತ್ರ + ನ್ಯಸ್ತ)] 
ಚಿತ್ರಪಟ (ನಾ). ೧. ಚಿತ್ರವನ್ನು ಬರೆದಿರುವ ಬಟ್ಟೆ. ೨. ಬಟ್ಟೆ 
ಮೊದಲಾದುವುಗಳಲ್ಲಿ ಬರೆದಿಟ್ಟ ಚಿತ್ರ: ಎನ್ನ ಪಸರಿಸಿದ ಚಿತ್ರಪಟಮೆಂಬ 
ದೀಹಕ್ಕೆ ಖೇಚರ ಭೂಚರಯುವಮೃಗಂಗಳಿಳಸಿ ಬಂದು (ಆದಿಪು. ೩-೮೬ ವ); 
ವಿಶ್ವಕರ್ಮಂ ಬರೆದಂ ಚಿತ್ರಪಟಮಂ ದಲೆನೆ ಭುವನತ್ರಿತಯಂ ಕಾಣಲಾದು 
ದಭವನ ಸಭೆಯೊಳ್‌ (ಕಾಂತಿಪು. ೯-೬೯); ಅವನು ಚಿತ್ರಪಟವನ್ನು ಧೊಪ್ಪನೆ 
ಕೆಡವಿದನು (ಮಧ್ಯಮ. ೭). ೩. ಬಣ್ಣಬಣ್ಣದ ಬಟ್ಟೆ ; ವಿಂಶ್ರವರ್ಣಗಳ 
ವಸ್ತ್ರ: ಪಾಸಿದ ದಳಿಂಬಮುಗುರ್ಗಳ ಕೇಸಡಿಗಳ ಚರಣಭೂಷಣಂಗಳ 
ರುಚಿಯಿಂ ಬಾಸಣಿಸಿ ಚಿತ್ರಪಟಮಂ ಪಾಸಿದವೊಲಿರೆ ವಧೂವರರ 
` ನಡೆತಂದರ್‌ (ಅನಂಪು. ೬-೩೪) ; ಕಟ್ಟಿಆಕದ ಚಿತ್ರಪಟಗಳಿಂ ರಾಯನ 
ಪಟ್ಟದಾನೆಗಳ್ಳೆದಿದುವು (ಕಂನವಿ. ೩-೪೩). ೪. ಚಲನಚಿತ್ರ; ಸಿನಿಮಾ: 
ಆ ಚಿತ್ರಪಟವನ್ನು ನೋಡಲು ಜನರ ನೂಕುನುಗ್ಗಲು ಹೇಳತೀರದು(ರೂ9). 
[ಚಿತ್ರ * ಪಟ್ಯ) 
ಚಿತ್ರಪಟ್ಟಿಕೆ (ನು). ಚಿತ್ರಗಳ ಸಾಲು,-ಪಟ್ಟಿ: ಗೋಡೆಯ ಕೆಳಭಾಗದಲ್ಲಿ 
ಆರು ಚಿತ್ರಪಟ್ಟಿಕೆಗಳಿವೆ (ಹೊಯ್ಶವಾ. ೭೭) ; ಚಿತ್ರಪಟ್ಟಿಕೆಯ ನಾಲ್ಕನೆಯ 
ಸಾಲಿನಲ್ಲಿ ಪುರಾಣೇತಿಹಾಸಗಳ ಕಥೆಯು ಇದೆ (ಮೈವಾಸ್ತು. ೧೦೨). 
[ ಚಿತ್ರ. ಪಟ್ಟಿಕೆ] 
ಚಿತ್ರಪಟ್ಟು (ನಾ). 'ಚಿತ್ರಗಳನ್ನುಳ್ಳೆ ಹಿಡಿ,-ಹಿಡಿಕೆ : ಚಿತ್ರಪಟ್ಟಿನ 
ಚಾಮರಂಗಳು ಯೆತ್ತ ನೋಡಿದರತ್ತ ದೊರೆಗಳು ಮತ್ತ ಬಣಜಿಗ 
ಸೀಲವಂತರ ಮನೆಯ ನೋಡುತಲಿ (ರೇವಳಾ. ೨-೮). 
[ಚಿತ್ರ * ಪಟ್ಟು, ] 


೨೮೩೫ 


ಕೊ 
ಆ 


ಚಿತ್ರಪ್ರವರ್ತನ 


ಚಿತ್ರಪತ್ರ (ನಾ). ೧. ಬಣ್ಣಬಣ್ಣದ ಎಲೆ: (೪). ೨. ವಿಚಿತ್ರವಾದ ಆಕಾರ 
ಗಳುಳ್ಳ ಎಲೆಗಳ ಸಮೂಹ : ಅಂದಂಬೆತ್ತ ಬಂದುಗೆಯೆಸಬ30 ಕತ್ತರಿಸಿ 
ಪತ್ತಿಸಿದ ಚಿತ್ರಪತ್ರಂಗಳಳುಂಬಮಾದ ಪೊಂಬಾಟಯ ಕಂಬಂಗಳೊಳಂ 
(ಕಂದ್ರಫು. ೭-೯೫ ವು; ಹೊಳೆವ ಭಿತ್ತಿಯ ಸಾಲಭಂಜಿಕೆಗಳಲಿ . . . 
ರಚನೆಯ ಚಿತ್ರಪತ್ರದಲಿ (ಕುವ್ಮಾಆ. ೧೨-೦೪). ೩. ಎ ಚಿತ್ರಪಟ ೨: 
ಎರಿಂಚಿಸೃಷ್ಟಿಯೊಳುಳ್ಳೆ ಮೂಜಗದ ನಾನಾಪ್ರಪಂಚುಗಳ ಚಿತ್ರಪತ್ರಂಗಳಿಸೆ 
ದಿರ್ದುವಾ ಸಭೆ ಯೊಳ್‌ ಮನೋಹರಮೆನೆ (ಕೈಮಿಥಧಾ. ೧೭-೨೫) ; 
ಸರಸಿಜನಾಭನ ಭವನಮ ಪಿರಿದುಂ ಲೇಸಾಗಿ ಚಿತ್ರಪತ್ರಸಮೇತಂ 
ಪರಮಾನಂದದೆ ಮಾಡಿಸಿ (ಮೈಆರಿ. ೧೯೩೦, ೮೯-೧೨: ?) [ಚಿತ್ರ * ಪತ್ರ) 
ಚಿತ್ರಪದ (ನಾ). ೧. [ಛಂದ] ಪ್ರತಿಯೊಂದು ಚರಣದಲ್ಲಿ ಹತ್ತು 
ಅಕ್ಷರಗಳಿರುವ ಒಂದು ಸಮಪಾದವೃತ್ತ: ಚಂದ್ರಗಣಂಗಳೆ ಮೂಟ್‌ಡೆ 
ಯೊಳ್‌ ಚಂದ್ರಧರಂ ಬರೆಯಾ ಕಡೆಯೊಳ್‌ ಸಾಂದ್ರಯತಿಸ್ಥಿ ತಿ ಪಂಚಮ 
ದೊಳ್‌ ಚಂದ್ರಮುಖೀ ನಿಲೆ ಚಿತ್ರಪದಂ (ಛಂದೋಂಬು. ೨-೦೦೦) ; 
೨, ಪ್ರತಿಯೊಂದು ಚರಣದಲ್ಲಿ ಎಂಟು ಅಕ್ಷರಗಳುಳ್ಳ ಒಂದು 
ಸಮಪಾದವೃತ್ತ: ಇಂದುಯುಗಂಗಳ ಮುಂದಂ ಬಂದು ಹರದ್ವಿತಯಂ 
ಗಳ್‌ ನಿಂದೊಡೆ ಚಿತ್ರಪದಂ (ಛಂದೋಂಬನು. ೨-೯೪). [ಸಂ.) 
ಚಿತ್ರಪರ್ಣಿ (ನಾ). ಒಂದು ಬಗೆಯ ಗಿಡ; ನರಿಹೊನ್ನೆಗಿಡ : 
“ ಪೃಶ್ನಿಪರ್ಣೀ, ಪೃಥಕೃರ್ಣೀ, ಚಿತ್ರಪರ್ಣೀ, ಅಂಥ್ರಿಪರ್ಣಿಕಾ . . . 
೪ ಕೋಲಪನ್ನ ಎಂಬುವದು, ನರಿಹೊನ್ನೇಗಿಡ ” (ಸಿದ್ಧಾಂತಿ. ೧೧೭). 
[ ಸೆಂ. ಚಿತ್ರಪರ್ಣೀ ] 
ಚಿತ್ರಪುಂಖ (ನಾ). ಬಾಣ: “ ಚಿತ್ರಪುಂಖಂ ಮಾರ್ಗಣಂ . . . ಅಂಬೆನಿಕ್ಕುಂ ” 
(ಮಂಗರಾ. ೮೬-೩೪). [ಚಿತ್ರ * ಪುಂಖ) 
ಚಿತ್ರಪುತ್ತಟ್‌ (ನಾ). ಮನೋಹರವಾದ ಮೂರ್ತಿ ; ಚೆಲುವಾದ 
ಬೊಂಬೆ : ಜೀವಂಗೊಂಡ ಚಿತ್ರಪುತ್ತಟ*ಯಂತೆ ರಂಜಿಪೀ ಬಾಲೆಯಂ 
ಕಂಡು (ಅದ್ಭುತ. ೩೧-೨೨). [ಚಿತ್ರ * ಪುತ್ತಟ್‌ ] 
ಚಿತ್ರಪುತ್ರಿಕೆ (ನಾ). ಎ ಚಿತ್ರಪುತ್ತಟ್‌ : ಸೂತ್ರಿಸಿದ ಚಿತ್ರಪುತ್ರಿಕೆಯ 
ಲಾವಣ್ಕರಸಮೊಸರ್ವಂತೆ (ಮಲ್ಲಿಪು. ೨-೭೪); ಲೋಕಾಲೋಕನ ಚಿತ್ರಪತ್ರಿಕೆ 
ಲಸಲ್ಲಾವಣ್ಯಲಕ್ಷ್ಮೀಮುಖಶ್ರೀಕಲ್ಕಾಣಯಶೋನಿಧಾನೆ (ರಾಜರೀ. ೩-೧೩). 
[ಚಿತ್ರ * ಪತ್ರಿಕೆ) 
ಚಿತ್ರಪೂರ್ವರಂಗ (ನಾ). ನಾಟಕವನ್ನು ಸ್ಥಾಪಿಸುವ ಕ್ರಮದ ಒಂದು 
ಬಗೆ : ಹಿಂದೆ ಎರಡು ಪದ್ಧತಿಗಳೂ ಇದ್ದು ವೆಂದೂ, ಇವುಗಳಿಗೆ ಕ್ರಮವಾಗಿ 
“ಶುದ್ಧಪೂರ್ವರಂಗ' * ಚಿತ್ರಪೂರ್ವರಂಗ ' ಎಂಬ ಹೆಸರುಗಳಿದ್ದಂತೆಯೂ 
ತೋರುತ್ತದೆ (ಕೃಟಡಿ. 30೩. ನಾಟಕವು ಪ್ರಾರಂಭವಾಗುವುದಕ್ಕೆ 
ಮೊದಲು ಪೀಠಿಕಾರೂಪವಾಗಿ ರಂಗದಲ್ಲಿ ನಡೆಯುವ ಕೆಲವು 
ಸಂಗತಿಗಳಿಗೆ ಪೂರ್ವರಂಗವೆಂದಂ ಹೆಸರು. ([ಚಿತ್ರ* ಪೂರ್ವರಂಗ) 
ಚಿತ್ರಪ್ರಪಂಚ (ನಾ). ೧. ಆಶ್ಚರ್ಯಕರವಾದ ವಿಷಯಗಳ ಸಮೂಹ: 
ರಸಂಬೆತ್ತೊಳ್ಬದೇನೆಂಬಮಿತಗುಣಮದೇನೆಂಬ ಚಿತ್ರಪ್ರಪಂಚೆಂ (ಶಾಂತಿಪು. 
೯-೦೪೮). ೨. ಚಲನಚಿತ್ರಗಳ ಜಗತ್ತು: ಸಿನಿಮಾಪ್ರಪಂಚ : 
ವಿದ್ಯಾರ್ಥಿಗಳಲ್ಲಿ ಚಿತ್ರಪ್ರಪಂಚದ ಬಗೆಗೆ ಆಸಕ್ತಿ ಈಗೀಗ ಅತಿಯಾಗಿ 
. ಹೆಚ್ಚಾಗುತ್ತಿದೆ (ರೂಢ). [ಚಿತ್ರ *ಪ್ರಪಂಚ) 
ಚಿತ್ರಪ್ರಬಂಧ (ನಾ). ಚಿತ್ರರಚನೆ ; ಚಿತ್ರಕೃತಿ: ಇವು ಆದಿಮಾನವನ 
ಅಪ್ರಬುದ್ಧ ಚಿತ್ರಪ್ರಬಂಧಗಳಾಗಿವೆ (ಛಾರದ. ೩೨೨). [ಚಿತ್ರ + ಪ್ರಬಂಧ] 
ಚಿತ್ರಪ್ರವರ್ತನ (ನಾ). ಚಿತ್ರದಲ್ಲಿ ವರ್ಣಲೇಪನದ ಆರು ಪ್ರಕಾರಗಳಲ್ಲಿ 
ಒಂದು : ಅನಿಲಕಂ ಪತ್ರಕಂ ಬಿಂದುಕಂ ಧೂಮ್ರಾವರ್ತಕಮುದ್ವರ್ತನಂ 
ಚಿತ್ರಪ್ರವರ್ತನಮೆಂಬಾಯಿಂ ತೆಅದಣ್ಯೆಯುಮಂ (ಮಲ್ಲಿಪು. ೫-೪೨). 
[ಚಿತ್ರ ಪ್ರವರ್ತನ] 


ಚಿತ್ರಫಲಕ 


ಚಿತ್ರಫಲಕ(ನಾ). ೧. ಚಿತ್ರಗಾರನು ಚಿತ್ರ ಬರೆಯಲು ಉಪಯೋಗಿಸುವ 
ಚೌಕಟ್ಟು: ಚಿತ್ರಫಲಕದ ಪಾಶ್ಚಾತ್ಯ ನಾಮ ಪಿಕ್ಟರ್‌. ಪಿಕ್ಚರ್‌ ಎಂಬುದು 
ವರ್ಣಚಿತ್ರವನ್ನು ತಿದ್ದುವುದಕ್ಕೆ ಚಿತ್ರಗಾರನು ಉಪಯೋಗಿಸುವ ಚೌಕಟ್ಟು 
ಎಂಬ ಅರ್ಥವಿರುವ ಗ್ರೀಕ" ಪದಸಮುಚ್ಚಯದ ಸಂಕ್ಷಿಪ್ರಭಾಗ (ನಕ್ಷತ್ರ. 
೨೦). ಪಿ. ಚಿತ್ರದಿಂದ ಕೂಡಿರುವ ಹಲಗೆ : ನಿರ್ದಿಷ್ಟವಾಗಿ ಪಾಠ 
ಬೋಧನೆಗಾಗಿಯೇ ವಿಶಿಷ್ಟ ಚಿತ್ರ ಫಲಕ ಗಳೂ, ಚಲನಚಿತ್ರಗಳೂ 
ತಯಾರಾಗಿವೆ (ಶಿಕ್ಷದ. ೨೯೦) ; ಚಿತ್ರಫಲಕದ ಮುಂದೆಯೂ, ಗೋಡೆಯ 
ಮೇಲೆ ನೇತು ಹಾಕಿದ್ದ ಅರೆಮುಗಿದ ಚಿತ್ರಗಳ ಮುಂದೆಯೂ ನಿಂತಾಗ 
(ಪುನರು. 30). [ಚಿತ್ರ * ಫಲಕ ) 
ಚಿತ್ರಬಂಧ (ನಾ). [ಕಾವ್ಯಮಿಾ] ಚಿತ್ರಕಾವ್ಯದಲ್ಲಿ ಒಂದು ಬಗೆ ; ಚಿತ್ರ 
ರೂಪವಾದ (ಖಡ್ಗಬಂಧ, ಚಕ್ರಬಂಧ ಮೊದಲಾದ) ಪದ್ಯರಚನೆ ; 
ಅರ್ಥಗರ್ಭಿತವಾಗಿ, ಯಮಕ, ಚಿತ್ರಬಂಧಗಳಿಂದ ಕೂಡಿ, ಸ್ವಲ್ಪಮಟ್ಟಿಗೆ 
ಪ್ರೌಢವಾಗಿದೆ (ಭಾರದ. ೪೩೨). [ಚಿತ್ರ * ಬಂಧ] 
ಚಿತ್ರಬಲ್ಲಾರೆ (ನಾ). ಒಂದು ಬಗೆಯ ಗಿಡ: ಬಳೀಚಿತ್ರಫಾಲ, ಚಿತ್ರಬಲ್ಲಾರೆ 
(ಮೈಔಗಿ. ೩೬-೬೯೮). [?1 
ಚಿತ್ರಭಾನು (ನಾ). ೧. ನಾನಾಬಣ್ಣದ ಕಿರಣಗಳಂಳ್ಳವನಂ; ಸೂರ್ಯ: 
ಭೂನುತ ಶಿವಾರ್ಚಕರಿಗಾನಂದಕರ ಚಿತ್ರಭಾನು ಶಶಿಶಿಖನೇತ್ರ ಕೀನಾಶ 
ಮದನಾಶ ನೀನೆ ಗತಿ (ಗುರುಜಾ. ೨೦-೨೫). ವಿ. ಅಗ್ನಿ: ಚಿತ್ರಭಾನು 
ಪ್ರವೇಶಂಗೈದಳಂದು ಶತಪತ್ರಲೋಚನೆ (ಚ್ಮಮಿಧಾ. ೨೮-೦೫) ತಾಯಿಯಂ 
ತಳ್ಳದಿರೊ ಚಿಂತಾನರಕಚಿತೆಯ ಪುತ್ರವಿರಹದ ಚಿತ್ರಭಾನುವಿಗೆ! 
(ಶ್ರೀರಾಮಾ. 60-89), ೩. ಅರುವತ್ತು ಸಂವತ್ಸರಗಳಲ್ಲಿ ಹದಿನಾರನೆ 
ಯಂದು: ಮತ್ತಮಾ ವರುಷವೇ ಪ್ರಭವ... ಚಿತ್ರಭಾನಂ . . . 
ಅಕ್ಷಯವೆಂದಅವತ್ತು ತೆಅನಾಗಿಹುದು (ವಿವೇಕ. ೩೨೦). 
[ ಚಿತ್ರ + ಭಾನು] 
ಚಿತ್ರಭಿತ್ತಿ (ನಾ). ಚಿತ್ರಗಳಿಂದ ಕೂಡಿದ ಗೋಡೆ : ವೇದಿಕಾವಳಯಂ 
ಪೂವಲಿ ಮತ್ತವಾರಣಮಂದಂಚತ್ತೋರಣಂ ಚಿತ್ರಭಿತ್ತಿ ಲತಾಮಂಟಪ 
ವೆಂಬಿವಿಲ್ಲದ ಜಿನಾವಾಸಂಗಳಿಲ್ಲೆಲ್ಲಿಯುಂ (ಶುಷ್ಛ ಪು. ೨-೭೬); ಬೆಟ್ಟ 
ದಡವಿಯ ತಡಿಯ ಚಿತ್ರಭಿತ್ತಿಯಿನುಣ್ಮಿ ಹಾರುತೊಯ್ಯನೆ ತೇಲಿ ಬಂದತ್ತು 
. ೬ « ಬೆಳ್ಳಕ್ಕಿಪಂತಿ (ಶ್ರೀರಾಮಾ. ೧೩೦-೨೪೦). [ಚಿತ್ರ * ಭಿತ್ತಿ] 
ಚಿತ್ರಮಂದಿರ (ನಾ). ಚಲನಚಿತ್ರವನ್ನು ಪ್ರದರ್ಶಿಸುವ ವಂಂದಿರ ; 
ಸಿನಿಮಾಗೃಹ: ಚಿತ್ರಮಂದಿರ ಭರ್ತಿಯಾಗಿದೆ (ರೂ). 
[ಚಿತ್ರ * ಮಂದಿರ] 
ಚಿತ್ರಮಾಲೆ (ನಾ). ಚಿತ್ರಗಳ ಸಾಲು:; ಪಟಗಳ ಪಂಕ್ತಿ: (೪). 
[ಚಿತ್ರ * ಮಾಲೆ, ; 
ಚಿತ್ರಮೂಲ (ನಾ). ಒಂದು -ಬಗೆಯ ಔಷಧಿ ಗಿಡ : “ ಚಿತ್ರಮೂಲಂ 
ವ್ಯಾಳವಗ್ನಿ ಚಿತ್ರಕವಕ್ಕು ” (ಮಂಗರಾ ೩೯-೨೬); ಚಿತ್ರಮೂಲದ ಬೇರು 
ಸೊಪ್ಪು ಸಹ ಅರೆದು ಪಳದ್ಯ ಕಾಸಿ ಉಣ್ಣಲು ದೇಪನಮಕ್ಕುಂ (ವಿವೈವಿ. 
೪): ಹುರುಗಿಲು, ಚಿತ್ರಮೂಲ, ಮಂಜಿಷ್ಮೆ .. . ಮೆಣಸು ಇವುಗಳನ್ನು 
ಕಷಾಯ ಕಾಯಿಸಿ ಸೇವಿಸೆ ಶ್ಲೇಷ್ಠಜ್ವರ ನಾಶವಾಗುವುದು (ಸಕವೈ. ೯೦). 
[ < ಸಂ, ಚಿತ್ರ. / ತುಳು. ತೆಲು. ಚಿತ್ರಮೂಲ 
ಚಿತ್ರಮೂಲಿಕೆ (ನಾ).ಎಚಿತ್ರಮೂಲ : (8). [ಸಂ. ಚಿತ್ರಮೂಲಿಕಾ 
ಚಿತ್ರಮೃಗ (ನಾ). ಮೈಮೇಲೆ ಬಿಳಿಚುಕ್ಕೆಗಳಿರುವ ಜಿಂಕೆ; ಸಾರಂಗ : 
ಬಳಿಕಲ್ಲಿ ಕಸ್ತೂರಿಮೃಗ . ... ಚಿತ್ರಮೃಗ . . . ಪವಿತ್ರ ಮೃಗಜಾತಿಗಳುಂ 
(ವಿವೇಕ..೨೦೨). [ಚಿತ್ರ * ಮೃಗ] 
ಚಿತ್ರರಥ (ನಾ). ೧. ಪ್ರಕಾಶಮಾನವಾದ ರಥವುಳ್ಳವನು ; ಸೂರ್ಯ. 
ವಿ. ಅಗ್ನಿ: (8). [ಸಂ. (ಚಿತ್ರ ರಥ) ] 


೨೮೩೬ 


೩0 


45 


ಚಿತ್ರವಿಚಿತ್ರ 


ಚಿತ್ರರೂಪಿ (ನಾ). ವಿವಿಧ ರೂಪಗಳನ್ನು ಹೊಂದುವವನು : ಚಿತ್ರ 
ರೂಪಿಗಳಾದ ರಾಕ್ಷಸರಂತೆ, ದಿನಕ್ಕೊಂದು ಬಗೆಯ ರೂಪ ತಳೆದು (ಜಿತಂಬಾ. 
0೫). "ಕಾಮರೂಪಿ' ಪರಾ. ([ಸಂ. ಚಿತ್ರರೂಪಿನ್‌ ] 
ಚಿತ್ರರೂಪು (ನಾ). ವಿಚಿತ್ರವಾದ ಆಕೃತಿ ; ಚಿತ್ರದಂಥ ಆಕೃತಿ : ಹಗಲ 
ನಿರುಳಂ ಮಾಡಲಿರುಳಂ ಹಗಲು ಮಾಡಲು ಚಿತ್ರರೂಪಂ ಗಗನದಲಿ 
ಬರೆಯಲು ಬಯಲನಾಕಾರವಂ ಮಾಡಿ (ಬಸಪು, ೪೨-೩). 
[ಚಿತ್ರ + ರೂಪು] 
ಚಿತ್ರಲಕ್ಷಣ (ನಾ). ೧. ಚಿತ್ರದ ಸ್ವರೂಪ. ೨. ಚಿತ್ರದ ಲಕ್ಷಣಗಳನ್ನು 
ತಿಳಿಸುವ ಒಂದು ಗ್ರಂಥ : ಚಿತ್ರಗಳು ಹೇಗಿರಬೇಕೆಂಬ ವಿಷಯವಾಗಿ 
"ಚಿತ್ರಲಕ್ಷಣ ' ಎಂಬ ಪ್ರಾಚೀನಗ್ರಂಥವಿದೆ (ಧಾಟಿತ್ರ. ೨೦). 
[ಚಿತ್ರ + ಲಕ್ಷಣ] 
ಚಿತ್ರಲತಿಕೆ (ನಾ). [ಛಂದ] ಪ್ರತಿಪಾದದಲ್ಲೂ ಇಪ್ಪತ್ತೈದು ಅಕ್ಷರ 
ಗಳಿರುವ ಒಂದಂ ಅಕ್ಷರವೃತ್ತ : ಕ್ರೌಂಚಪದಂ . . . ಇದಕ್ಕೆ ಚಿತ್ರ 
ಲತಿಕೆಯೆಂದು ಬೇರೊಂದು ಹೆಸರು (ಕೃಏಡಿ. 66). "ಕ್ರೌಂಚಪದ' ಪರಾ. 
[ ಸಂ. ಚಿತ್ರಲತಿಕಾ) 
ಚಿತ್ರಲತೆ (ನಾ). [ಛಂದ] ತ್ರಿಪದಿಯಲ್ಲಿ ಒಂದು ಪ್ರಭೇದ : ತುದಿ 
ಯೊಳಗೀಶ್ವರ ಗಣಮೊದವಿರೆ ಪದಮೆಲ್ಲಂ . . . ಪೆಜಗಣ ಚಿತ್ರದಂದ 
ದೊಳಿರ್ದೊಡದೆ ಚಿತ್ರಲತೆಯಕ್ಕುಂ (ಛಂದೋಂಬಂ. ೩-೨೩೦) ; ಜಯಕೀರ್ತಿ 
ಲಕ್ಷಣಿಸಿದ ವಿಚಿತ್ರಾತ್ರಿಪದಿಯೂ ನಾಗವರ್ಮನು ಲಕ್ಷಣಿಸಿದ ಚಿತ್ರಲತೆಯೂ 
ಸಾಮಾನ್ಯವಾಗಿ ಒಂದೇ (ಛಂಡೋವಿ. 6೩. [ಸಂ. ಚಿತ್ರಲತಾ] 
ಚಿತ್ರಲಿಪಿ (ನಾ). ಚಿತ್ರಗಳೇ ಅಕ್ಷರಗಳಾಗಿರು ವ ಬರವಣಿಗೆ: 
ಆ ಗೆರೆಗಳು ಪ್ರಾಚೀನ ಇಜಿಪ್ತೆದ ಚಿತ್ರಲಿಪಿಗಳ ಹಾಗೆ: ಇರುತ್ತಿದ್ದವು 
(ಇಪ್ಪಕ.೩೦೯); ಮುದ್ರಿಕೆಗಳ ಮೇಲಿನ ಲಿಬಯನ್ನು ಚಿತ್ರಲಿಪಿ(೫10088083) 
ಎಂದು ಕರೆದಿದ್ದಾರೆ (ದ್ರಾವಿವಿ. ೨ಖ. [ಚಿತ್ರ * ಲಿಬ) 
ಚಿತ್ರಲೀನಬಳ್ಳಿ (ನಾ). ಒಂದು ಬಗೆಯ ಔಷಧಿ ಬಳ್ಳಿ : (ವ್ಕಾಕಿಗಿ. ೩-೩೩). 
[ ಚಿತ್ರಲೀನ್ಯ * ಬಳ್ಳಿ ] 
ಚಿತ್ರಲೇಖೆ (ನಾ). ೧. ಚಿತ್ರಾಕಾರವನ್ನು ಸೂಚಿಸುವ ರೇಖೆ. ೨. ಬಾಣಾ 
ಸುರನ ಮಂತ್ರಿಯಾದ ಕುಂಭಾಂಡನ ವಂಗಳು : ಏಕೆನ್ನ ಪಿರಿದು 
ಕೀರ್ತಿಯ ಮಾಡುವೆ ಚಿತ್ರಲೇಖೆ (ಮೋಹಕ. 3೪-೦೯). ೩. ಒಬ್ಬ ಅಪ್ಸರ 
ಸ್ತ್ರೀ: ರಂಭೆ... ಚಿತ್ರಲೇಖೆ. ., ಫೃತಾಚಿ ಮೊದಲಾದ ದೇವ 
ಗಣಿಕೆಯರುಂ (ವಿವೇಕ. 3೧೩). [ ಸಂ. ಚಿತ್ರಲೇಖಾ] 
ಚಿತ್ರವಧೆ (ನಾ). ಚಿತ್ರಹಿಂಸೆಯಿಂದ ಕೊಲ್ಲುವಿಕೆ : ದೇಹವನ್ನು ತಂಂಡು 
ತುಂಡಾಗಿ ಕತ್ತರಿಸಿ ಕೊಲ್ಲುವಿಕೆ : (8). [ಚಿತ್ರ * ವಧೆ] 
ಚಿತ್ರವರ್ತ (ನಾ). ಎ ಚಿತ್ರಪ್ರವರ್ತನ : ಪುಲಕಂ ಪತ್ರಕಂ . 
ವರ್ತಮೆಂಬಾಜುಮಣ್ಕೆಗಳೊಳಂ (ಡಂದ್ರಪು. ೦೩-೭೦).. [ಸಂ.] 
ಚಿತ್ರವಸ್ತ್ರ (ನಾ). ಚಿತ್ರವನ್ನು ಬರೆದಿರುವ ಬಟ್ಟೆ ; ಚಿತ್ರಪಟ: ಇದೆ 
ಕೊಳ್‌ ರಣಕ್ಷೇತ್ರವಿನ್ಯಾಸಮಂ ತೋರ್ಪ ಚಿತ್ರವಸ್ರಂ (ಶ್ರೀರಾಮಾ. 
೬೨೧-೦೧೦). [ಚಿತ್ರ+ ವಸ್ತ್ರ] 
ಚಿತ್ರವಾಹನ (ನಾ). ೧. ಒಬ್ಬಾತನ ಹೆಸರು : ಚಿತ್ರವಾಹನ ಪೊನ್ಸುಚ್ಚಾಳೆ 
(ಎಕ. ೪1, ಕೊಪ್ಪ. ೩೭-೦; ಸು, 6767) ; ಚಿತ್ರವಾಹನರ್ಗ್ಗಾಗಿ ಕಲಿಕಾನ್ತಿ 
ಎಜ್‌ದು ಸ್ವರ್ಗಕೇಟ್‌ದೊಂ (ಎಇ. 1x, ಸು. 800). 
೨. ಚಿತ್ರಾಂಗದೆಯ ತಂದೆ: ಚಿತ್ರವಾಹನನಳಿಯೆ ಚಿತ್ರಾಂಗದೆಯೆ 
ರಾಜ್ಯಸೂತ್ರಮಂ ಪಿಡಿದು (ಚಿಕ್ರಾಂಗ. ೬೮-೧೮೬೬). [ಸಂ] 
ಚಿತ್ರವಿಚಿತ್ರ (ಗು). ೧. ಹಲವು ಬಗೆಯ ಬಣ್ಣಗಳಿಂದ ಕೂಡಿದ : (೪. 
೨. ಬಹಳ ವಿಲಕ್ಷಣವಾದ : ಅವನು ಚಿತ್ರವಿಚಿತ್ರ ಬಟ್ಟೆಯನ್ನು 
ತೊಟ್ಟಿದ್ದಾನೆ (ಕೂ). [ಚಿತ್ರ ವಿಚಿತ್ರ] 


. ಚಿತ್ರ 


೦೮-೦೫ ; 


ಚಿತ್ರವಿಧ 


ಚಿತ್ರವಿಧ (ನಾ). ಆಶ್ಚರ್ಯಕರವಾದ ರೀತಿ : ಧಾತ್ರೀಶನ ಸಾಂದ್ರಮನ- 
ಸ್ಲೂತ್ರದೊಳಾ ಸತಿಯ ಗುಣಗಣೋದ್ಗಮತತಿಯಂ ಚಿತ್ರವಿಧದಿಂ 
ತೊಡರ್ಚಿದ ಧಾತ್ರಂ ಮುಂ ಮಾಲೆಗಾರರೊಡನಾಡಿದನೋ (ಕಂಡ್ರಪು. 
೩-೨೮). [ಚಿತ್ರ ವಿಧ) 
ಚಿತ್ರವಿವಕ್ಷೆ (ನಾ). ೧. ಚಿತ್ರ ಬರೆಯಬೇಕೆಂಬ ಆಸೆ. ೨. ಚಿತ್ರಲೇಖನ ; 
ಚಿತ್ರರಚನೆ (?) : ಉತ್ಕರಣಂ ಚಿತ್ರವಿವಕ್ಷೆ ವಾಸ್ತು... ಎಂಬಿನಿತ 
ಳಂ ಬಲ್ಲರೆಲ್ಲರುಂ ಮೆಚ್ಚೆ ಪಡೆದನತಿಕೌಶಲಮಂ (ಪುಷೃಪು. ೪-೩೯). 
[ ಚಿತ್ರ + ವಿವಕ್ಷೆ ] 
ಚಿತ್ರವಿಹಂಗ (ನಾ). ದಂಂಬಿ ; ಭ್ರಮರ. [ಚಿತ್ರ + ವಿಹಂಗ] 
ಚಿತ್ರವಿಹಗ (ನಾ).ಎಚೆತ್ರವಿಹಂಗ : “ ಅಲರ್ವಕ್ಕಿ ಮಲ್ಲಳಿ ಪಅಮೆ .... 
ಬಂಡುಣಿಯೆ ಚಿತ್ರವಿಹಗಮಕ್ಕುಂ” (ಕಬ್ಬಿಳ್ಳೆ. ೦ಖ; ಹೈಮಾಗಾತ್ಮ 
ಜಾಲಪನರಾಗಾಬ್ದ ನವಪರಾಗ ಭೋಗಾರ್ತಚಿತ್ರವಿಹಗಾ ಗಾರುಡಧ್ವಜ 
ನತಾ ಗಾಳಿವಟ್ಟೆದಲೆಯಾ (ಉದೃದೇ. ೬-೨೭). [ಚಿತ್ರ +೬ ವಿಹಗ] 
ಚಿತ್ರವೀಣೆ (ನಾ). ಒಂದು ಬಗೆಯ ವೀಣೆ : ಚಿತ್ರವೀಣೆಯು ಪಾಶ್ಚಾತ್ಯ 
ದೇಶಗಳ ೭1ರ ವಾದ್ಯದ ಮೇಲೆ ವಿಶೇಷಪ್ರಭಾವವನ್ನು ಬೀರಿದೆ(ಛಾರದ. 
8೪೩). [ಬಿತ್ರ * ವೀಣೆ) 
ಚಿತ್ರವೃತ್ತಿ (ನಾ). ಆಶ್ಚರ್ಯಕರವಾದ ರೀತಿ; ಅಚ್ಚರಿಯನ್ನುಂಟು 
ಮಾಡುವ ರಚನೆ,-ಕ್ರಮ : ಕಡೆಪದ ಕಾಂತಿ ಕಂಡರಣೆಯುನ್ನ ತಿ ಚಿತ್ರದ 
ಚಿತ್ರವೃತ್ತಿ ಬೇಗಡೆವೆಸದೇಟಿಕ್ಸಿಯಲ್ಲಿ ಪೊಸತಾದುದು (ಜಂದ್ರ ಪು. ೦-೦೪೪). 
[ಚಿತ್ರ + ವೃತ್ತಿ) 
ಚಿತ್ರವೇಂಟೆ (ನಾ). ಒಂದಂ ಬಗೆಯ ಬೇಟೆ: ವಿದ್ಯಾಧರರ ಬೇಂಟಿ 
ಚಿತ್ರವೇಂಟಿ .. . ಉಚಿತವೇಂಟೆಯನಾಡಿದಂ ಹರಿಶ್ಚಂದ್ರವಸುಧಾಧೀಶನು 
(ಹಶಕಾ, 8-೪೯). [ಚಿತ್ರ ಬೇಂಟೆ] 
ಚಿತ್ರಶಕ್ತಿ (ನಾ). ಎ ಚಿತ್ರಕಶಕ್ತಿ : ಕಲ್ಪನಾಶಕ್ತಿ, ಚಿತ್ರಶಕ್ತಿ. . . ಇವೇ 
ವೊದಲಾದ ಪ್ರಶ್ನೆಗಳನ್ನು ಐತಿಹಾಸಿಕವಾಗಿ ವಿಮರ್ಶಿಸಿ (ನವ್ಮಕಾ. ೮). 
[ಚಿತ್ರ + ಶಕ್ತಿ] 
ಚಿತ್ರಶಾಲೆ, (ನಾ). ಬಣ್ಣದ ಸೀರೆ : ಪುತ್ತಳಿಬಣ್ಣದ ಚಿತ್ರಶಾಲೆಯನುಟ್ಟು 
ಹಸ್ತಕಂಕಣ ನಲಿವುತ (ಊೋಳಗೀ. ೦೩). [ಚಿತ್ರ + ಶಾಲೆ, (ಆಸೇಲೆ) 
ಚಿತ್ರಶಾಲೈ,(ನಾ).೧. ಚಿತ್ರಗಳು ಇರುವ ಸ್ಥಳ; ಚಿತ್ರಗಳನ್ನು ಒಳಗೊಂಡ 
ಸ್ಥಳ: ಏಂಚಿತ್ತಜಚಿತ್ರಶಾಲೆಯೆನೆ ಜಂಬೂದ್ವೀಪಮಿಂಬಾದುದೋ 
(ಮಲ್ಲಪು. ೦-೬0; ಮಣಿಮಯದೆ ಬಹುವಿಸ್ತಾರ ಭದ್ರೋಪರಿಯ 
ಭವನದ ಚಿತ್ರಶಾಲೆಯಲಿ ., . ಮಲಗುವ ಮೆಹೀಪತಿ ನೀರೊ 
ಳೊಟಗುವನು (ಕುವ್ಮಾಗ. ೩-೪೦). ೨. ಚಿತ್ರಪ್ರದರ್ಶನ ಸ್ಥಳ: ಸಂಸ್ಕೃತ 
ಮತ್ತು ಪಾಳಿ ಸಾಹಿತ್ಯಗಳಲ್ಲಿ . . . ಚಿತ್ರಶಾಲೆಗಳ ನಿರೂಪಣೆ ಕಂಡು 
ಬರುತ್ತದೆ (ಛಾರದ. 836). [ಚಿತ್ರ * ಶಾಲೈ?) 
ಚಿತ್ರಶಿಖಂಡಿ (ಗು). ೧೧ ಮನೋಹರವಾದ ಶಿಖೆಯುಳ್ಳ. (ನಾ). 
೨. ಸಪ್ತರ್ಷಿಗಳು : “ ಚಿತ್ರಶಿಖಂಡಿಯೆನೆ ಯುಷಿಯರಕ್ಕು ” (ಮಂಗರಾ- 
೦೨-೬). ೩. ಸಪ್ಪರ್ಷಿಗಳಲ್ಲಿ ಒಬ್ಬ; ಅಂಗೀರಸ. ಚಿತ್ರಶಿಖಂಡಿಜ' 
ಪರಾ. ೪. ಸಪ್ತರ್ಷಿಮಂಡಲವೆಂಬ ನಕ್ಷತ್ರಪುಂಜ. 
[ ಸಂ. ಚಿತ್ರಶಿಖಂಡಿನ್‌ ] 
ಚಿತ್ರಶಿಖಂಡಿಜ (ನಾ). ಅಂಗೀರಸನ ಮಗನಾದ ಬೃಹಸ್ಪತಿ: ಸಲೆ 
ನಿರ್ಜರಾಧೀಶವೃದ್ಧಶ್ರವಂಗೆಯೊಪ್ಪಲು ಜೀವನಾಗಿ ಚಿತ್ರಶಿಖಂಡಿಜಂ 
ಮಂತ್ರಿತಿಲಕಂ ಗಡಾ (ಛಾವಚಿಂ. ೨-೧೯). [ಸಂ.) 
ಚಿತ್ರಶಿಲ್ಪಿ (ನಾ). ಚಿತ್ರವನ್ನ ಬರೆಯುವವನು : ಚಿತ್ರಶಿಲ್ಪಿಯ ಮನೆಗೆ 
ಹೋಗಿದ್ದ ಮಿತ್ರನೊಬ್ಬನು ಸಂಜೆಯ ಚಿತ್ರವೊಂದನ್ನು ನೋಡಿ (ನವ್ಯಕಾ. 


೭೩). [ಚಿತ್ರ ಶಿಲ್ಪಿ) 


೨೮೩೭ 


pe 
ಛಾ 


ಚಿತ್ರಾಂತ 


ಚಿತ್ರಸಂಪುಟ (ನಾ). ಮನೋಹರವಾದ ಪೆಟ್ಟಿಗೆ: ತರಿಸಿದನು ಮಡಿ 
ವರ್ಗದಮಲಾಂಬರವನಂಬುಜಮುಖಿಗೆ ರತ್ನಾಭತಣವನು ವಿವಿಧಾನು 
ಲೇಪನ ಚಿತ್ರಸಂಪುಟವ (ಕುವ್ಯಾಸೆ: ೦೫-೬೩). [ಚಿತ್ರ + ಸಂಪುಟ) 

ಚಿತ್ರಸೂತ್ರ (ನಾ). ಒಂದು ಬಗೆಯ ಬಣ್ಣದ ವಸ್ತ್ರ: ಚೀನದ ಮಹಾ 
ಚೀನದ ಪಟ್‌ಯ ಚಿತ್ರಾವಟಿಯ ಪಟ್ಟಾವಟ್‌ಯ ಪಟ್ಟಸೂತ್ರದ ಚಿತ್ರ 
ಸೂತ್ರದ ನೇತ್ರವಟ್ಟಣಿಗೆಯ ಪುಟ್ಟಿಗೆಗಳನೊಟ್ಟೆ (ಸುಕುಮಾ. ೦೦-೯೦ ವ). 

[ ಚಿತ್ರ + ಸೂತ್ರ ] 

ಚಿತ್ರಸೃಷ್ಟಿ (ನಾ). ವೈವಿಧ್ಯದಿಂದ ಕೂಡಿದ ರಚನೆ; ಬಗೆಬಗೆಯ ರಚನೆ: 
ಅವನ ಬೆಸಗಿನ ತ್ರಿಪದಿಗಳ ಚಿತ್ರಸೃಷ್ಟಿಯಲ್ಲಿ ಸಹ ಇದನ್ನು ನಾವು ಕಾಣ 
ಬಹುದು (ನವ್ಕಳಾ. ೪1, ಮುನ್ನುಡಿ). [ಚಿತ್ರ ಸೃಷ್ಟಿ) 

ಚಿತ್ರಸೇಡು (ನಾ). ಒಂದಂ ಗ್ರಾಮದ ಹೆಸರಂ ; pಈಗಿನ ಅನಂತಪುರ 
ಜಿಲ್ಲೆಯ ಗೂಟಿ ತಾಲ್ಲೂಕಿನ ಚಿತ್ರಚೇಡು: ತೊರಮರ ವಿಷಯೇ ಚಿತ್ರ 
ಸೇಡು ಗ್ರಾಮಮಧಿವಸತಿ (೩೮. XIX, ೦೩೦-೧೦೯ ; 692). [7] 

ಚಿತ್ರಹಾರ (ನಾ). ಬಣ್ಣಬಣ್ಣದ ಹಾರ: ಶಾರದೈಕವನ್ಯಕುಸುಮದ 
ಚಿತ್ರಹಾರ [ಪಾಕಾಂ. ಪೂರ] ಕೇಯೂರ ಕರ್ಣಪೂರದ ಭೂಷಣಂಗಳೊಳಂ 
» - - ಪಸದನಂಗೆಯ್ದು (ಆಗವಿ. ೪-೮೦ ವು. [ಚಿತ್ರ ಹಾರ್ಮ್ಕ) 


| ಚಿತ್ರಹಿಂಸೆ (ನಾ). ೧. ಬಗೆಬಗೆಯಾದ ಹಿಂಸೆ ; ಅನೇಕರೀಶಿಯಿಂಂದ 


[a 
೦ 


46 


ಉಂಟಂವನಾಡುವ ಕಿರುಕಂಳ,-ತೊಂದರೆ : ಮಧುರನು ತನಗೆ ಆಗಲೇ 
ಇಬ್ಬರು ಹೆಂಡಿರಿದ್ದರೂ ಮಾತಂಗಿನಿಯನ್ನು ಸೆರೆಹಾಕಿ ಚಿತ್ರಹಿಂಸೆಪಡಿಸು 
ತ್ತಾನೆ (ಬಂಕಿಮ. ೪2) ; ಜನರನ್ನು ಸೆರೆಮನೆಗೆ ತಳ್ಳಿ, ಚಿತ್ರಹಿಂಸೆ ಕೊಟ್ಟು 
(ಪುನರು. ೦೭೯). ೨. ಒಂದಂ ನರಕದ ಹೆಸರಂ: ಪರ್ವತಯುಗಳಘಟ್ಟನ 
ಚಿತ್ರಹಿಂಸೆಯೆಂಚೈದು ಮಂತ್ರಿನರಕಂಗಳ ಸಾಹಚರ್ಯದಿಂ 

(ವಿವೇಕ, ೦೮೦). [ಚಿತ್ರ ಹಿಂಸೆ] 

ಚಿತ್ರಾಂಗ (ಗು). ೧. ಮೈಮೇಲೆ ಪಟ್ಟೆಗಳನ್ನು ಅಥವಾ ಚುಕ್ಕೆಗಳನ್ನು 
ಹೊಂದಿದ : ಚಿತ್ರಾಂಗ ಜಿಂಕೆಯೂ, ಕೃಷ್ಣಮೃಗವೂ ಸಾಕಲು ಯೋಗ್ಯ 
ವಾದುವು (ಜಾಲಪ್ರ. 111, ೪೪೦). (ನಾ). ೨. ಹುಲಿ: ಮುಂದೆ ಚಿತ್ರಾಂಗ 
ನೊಳು ಪೆಣಗುತಿರೆ ಕಾಡ್ಕೋಣ ಪಿಂದಟ್ಟಿಬರೆ (ಪ್ರೌಢರಾ. ೮-೨೩). 
೩. ಬಣ್ಣಬಣ್ಣದಿಂದ ಕೂಡಿದ ಬಟ್ಟೆ : ನವರತ್ನದಂದುಗೆ ಕರ್ನಪತ್ರ 
ಚಿತ್ರಾಂಗದಿಂದ . , . ಉತ್ಸವದ ಕಳೆಗೂಡಿ ಕಲ್ಯಾಣಮೋಕ್ಷಶ್ರೀಯ 
ಸೊಬಗ ನೆಆ್‌ ಸೂಜಕಿಗೊಂಬಂತಿರ್ದುವು (ಸಿಂಗಿರಾ. ೩೫-೩). 

[ಚಿತ್ರ * ಅಂಗ್ಲ) 

ಚಿತ್ರಾಂಗದೆ (ನಾ). ೧. ಚೆಲಂವಾದ ತೋಳ್ಳಳೆಗಳನ್ನೂ ಧರಿಸಿದವಳಂ : 
(೬). ೨. ಅರ್ಜುನನ ಹೆಂಡತಿ; ಬಭ್ರವಾಹನನ ತಾಯಂ: 
ಬಭ್ರುವಾಹನನ ನಿಜಮಾತೆ ಚಿತ್ರಾಂಗದೆ ಸಂತೊೋಷಮಂ ತಾಳು (ಕೈ ಮಿಧಾ. 
೧೬-೩೦). [ಸಂ. ಚಿತ್ರಾಂಗದಾ (ಚಿತ್ರ * ಅಂಗದ + -)] 

ಚಿತ್ರಾಂಗಿ; (ನಾ). ನಾನಾಬಣ್ಣಗಳಿಂದ ಮತ್ತು ಚುಕ್ಕೆಗಳಿಂದ ಕೂಡಿದ 
ಅಂಗಿ,-ಕವಚ : ಪೊದೆದ ದುಕೂಲ ಚಿತ್ರಾಂಗಿ ಚಿಮ್ಮುರಿ ತೊಡವದಿರ್ವ 
ಚಾಮರ ಛತ್ರವೆಸೆಯೆ ಮದುವೆಗೆ ಪೋಪಂತೆ ಪೋಗುತಿರ್ದನು ನೋಡು 
ಕದನಕೆ ಭರತಚಕ್ರೇಶ (ಧರಣ, 8೦-೪೫). [ಚಿತ್ರ * ಅಂಗ್ಮಿ) 

ಚಿತ್ರಾಂಗ್ಕಿ (ನಾ). ಸುಂದರವಾದ ಶರೀರವುಳ್ಳವಳು; ಚೆಲಂವೆ; ಸಂಂದರಿ: 
ಭೂಷಣದ ಘನರವದ ಚಿತ್ರಾ೦ಗಿಯರ್ತ ವೆ ಹಸ್ತದೊಳ್ತೋಯದ 
ಮಳೆಗಣಕವುದಚ್ಚರಿಯೆ (ಕೈಮಿಭಾ. ೩೦-೮). 

[ ಸಂ. ಚಿತ್ರಾಂಗೀ (ಚಿತ್ರ * ಆಂಗ + -)) 

ಚಿತ್ರಾಂತ (ನಾ). [ಸಂಗೀತ] ಒಂದು ಬಗೆಯ ಸ್ವರದೋಷ : ರಂಗು 
೬೬ ಚಿತ್ರಾಂತ ಪರುಷ ಶ್ರುತಿಹೀನ ಪ್ರಯಾಣ ಅಸಮಾನ ಕಾಲಹೀನವೆಂಬ 
ಹದಿನೈದು ಸ್ವರದೂಷಣಂಗಳಂ ತೊಟ್‌ದು (ವಿವೇಕ. ೨೩೬). [?) 


ಚಿತ್ರಾಂಬರ 


ಚಿತ್ರಾಂಬರ (ನಾ). ೧. ಅನೇಕವರ್ಣಗಳಿಂದ ಕೂಡಿದ ಬಟ್ಟೆ: ಪರಿವಿರಚಿತ 
ಚಿತ್ರಾಂಬರವಿತಾನಚ್ಛಾಯಾಚ್ಛುರಿತ ರಂಗಭೂಮಿಯೊಳ"(ಅದಿಪು.6-೬೭ವ); 
ನಾನಾವಿಧವರ್ಣದಿಂದೆಸೆವ ನೀರ್ವೂವೆಯ್ದೆ ಚೆಂಬೂವಿನಂತಿರೆ ಚಿತ್ರಾಂಬರ 
ವಾದುದಾ ನದಿ (ಶಂದ್ರಪು. ೧೦-೪೮); ಬೂದಿಯೆ ಚಂದನ ಯಜ್ಞ ಸೂತ್ರವೆ 
ಹಾರ . . . ರುದ್ರಾಕ್ಷಿ ಕೈಬಳೆ ವಲ್ಯ ಚಿತ್ರಾಂಬರ ಸಂನ್ಮಾಸಿ ಕಾಮಿಗೆ 
ಮಿಗಿಲು(ಇಂಡಾಪ. ೧೪೨-೯೮). ೨. (ನಕ್ಷತ್ರಗಳಿಂದ ಕೂಡಿ) ಮನೋಹರ 
ವಾದ ಆಕಾಶ. ೧, ೨: ಅತ್ರಿಯ ಪುತ್ರಂ ರಾಜಂ ಚಿತ್ರಾಂಬರಯುಕ್ತನಾಗಿ 
ಬಂದಂ ಭರದಿಂ (ಹೆಮ್ಮಾರ. ೩-೧೭). [ಚಿತ್ರ ಅಂಬರ) 

ಚಿತ್ರಾನ್ನ (ನಾ). ೧. ಉಪ್ಪು, ಕಾರ, ಹುಳಿ ಸೇರಿಸಿ ಒಗ್ಗ ರಣೆ ಹಾಕಿ 
ಕಲಸಿದ ಅನ್ನ ; ಕಲಸನ್ನ : ಮಿಜುಪ ಚಿತ್ರಾನ್ನ ನಾನಾಬಗೆ ಭಕ್ಷ್ಯಗಳ 

. . ಸಿರಿಧರನಾರೋಗಿಸಿದನು (ಕಂನವಿ. ೭-೦೦೩) ; ಪರಿಕಲಿತ ಚಿತ್ರಾನ್ನ 

ರಾಶಿಯ ಶೋಣಿತಾಜ್ಯಗಳ . .. ಭೋಜನಗೈದು (ಆನ ರಾ. ೬-೨೨-೦೪) ; 
ಹುರುಳಿಕಾಯಿಯ ಪಲ್ಯ, ಚಿತ್ರಾನ್ನ, ಬೋಂಡ ಮತ್ತು ಪಾಯಸ-ಆ 
ದಿನದ ಅಡಿಗೆ (ರಂಗಳ. 69) ; ಉಪ್ಪೇರಿ, ವಾಂಗೀಭಾತು, ಚಿತ್ರಾನ್ನ ... 
ಪಟ್ಟಿ ಉದ್ದಕ್ಕೂ ಸಾಗಿತು (ಪಸಂ. ೦೬). ೨. ಎಚಿತ್ರಾಹಂತಿ : ಊಟ 
ಮಾಡುವುದಕ್ಕೆ ಮುಂಚೆ ಬ್ರಾಹ್ಮಣರು ಚಿತ್ರಾನ್ನವಿಟ್ಟು ಆಪೋಶನ 
ತೆಗೆದುಕೊಳ್ಳುತ್ತಾರೆ (9). [ಚಿತ್ರ -- ಅನ್ನ್ಯ] 

ಚಿತ್ರಾಭಾಸ (ನಾ). ಚಿತ್ರದ ಮೂರು ಪ್ರಕಾರಗಳಲ್ಲಿ ಒಂದು ; 
ಸತ್ಯವೆನ್ನ್ನವಂತೆ ಭ್ರಮೆಯನ್ನುಂಟುಮಾಡಂವ ಪ್ರತಿಬಿಂಬ (?) : 
ಚಿತ್ರ ಚಿತ್ರಾರ್ಧ ಚಿತ್ರಾಭಾಸಮೆಂಬ ಮೂಜುಂ ಪ್ರಕಾರಮುಮಂ (ಮಲ್ಲಿಪು. 
೫-೪೨) ; ಕ್ರಿಯಾಗುಣದ್ರವ್ಯಂಗಳಿಂ ಜಾತಿಯಾಗೆ ಬರೆದ ಚಿತ್ರಂ ಚಿತ್ರಾರ್ಧಂ 
ಚಿತತ್ರಿಭಾಸಮೆಂಬ ಮೂಜುಂ ಚಿತ್ರದೊಳಂ (ಜಂದ್ರಪು. ೦೫-೬೦ ವ). 

[ಸಂ.] 

ಚಿತ್ರಾಯತನ (ನಾ). [ಕಾವ್ಯಮಾ] ಕಾವ್ಯರಚನೆಯಲ್ಲಿ ಒಂದಂ ಬಗೆ ; 
ಚತ್ತಾಣ : ಮುಕ್ತಕಂ ಕುಲಕಂ ಕೋಶಂ ಸಂಘಾತಮೆಂಬ ರಚನಾವೈಚಿತ್ರ್ಯ 
ಚಿತ್ರಾಯತನ ವೈದಂಡಿಕ ಪ್ರಬಂಧ ಬಂಧುರ ಪದ್ಯಬಂಧದೆೊಳಂ (ಅನಂಪು. 
೦೦-೨೪ ವು. [ಇದು 'ಚತ್ತಾಣ' ಎಂಬುದರ ಸಂಸ್ಕೃತೀಕರಣ.] 

ಚಿತ್ರಾರ್ಧ (ನಾ). ಚಿತ್ರದ ಮೂರಂ ಪ್ರಕಾರಗಳಲ್ಲಿ ಒಂದು 
ಪೂರ್ಣಾಕಾರವಲ್ಲದ ಪ್ರತಿಬಿಂಬ (?) : ಚಿತ್ರ ಚಿತ್ರಾರ್ಧ ಚಿತ್ರಾ 
ಭಾಸಮೆಂಬ ಮೂಲುಂ ಪ್ರಕಾರಮುಮಂ (ಮಲ್ಲಿಫು. 8-೪೨); ಕ್ರಿಯಾಗುಣ 
ದ್ರವ್ಯಂಗಳಿಂ ಜಾತಿಯಾಗೆ ಬರೆದ ಚಿತ್ರಂ ಚಿತ್ರಾರ್ಧಂ ಚಿತ್ರಾಭಾಸಮೆಂಬ 
ಮೂಮುಂ ಚಿತ್ರದೊಳಂ (ಣಂದ್ರಫು. ೧೩-೭೦ ವ). [ಚಿತ್ರ ಆರ್ಧ] 

ಚಿತ್ರಾರ್ಪಿತ (ಗು). ೧. ಚಿತ್ರದಲ್ಲಿ ಬರೆ ದ; ಚಿತ್ರೀಕರಿಸಿದ. ೨. 
ನಿಶ್ಚಲವಾದ: ಕಪೋಲನ್ಮಸ್ತಹಸ್ತ ಪ್ರವರ್ತನೆ ಚಿತ್ರಾರಿತಕಾಂತೆಯಂತೆ 
ತಳಿದಳ್‌ , . . ನಿಷ್ಪಂದಕಾರಿತ್ವಮಂ (ಹಂದ್ರಪು. ೮-68). 

[ಚಿತ್ರ * ಅರ್ಪಿತ) 

ಚಿತ್ರಾಲಂಕಾರ (ನಾ). [ಕಾವ್ಯಮಾ] ಒಂದು ಬಗೆಯ ಅಲಂಕಾರ ; 
ಪ್ರಶ್ನೆಯ ಶಬ್ದಗಳಲ್ಲಿಯೇ ಉತ್ತರ ಅಡಗಿರುವುದು: ಪ್ರಶ್ನೆಮಾಡಿದಕ್ಕ 
ಭಿನ್ನವಾದುತ್ತರವೊಂದೇ ಪೇಳಲೈ ಚಿತ್ರಾಲಂಕಾರವೆನಿಪುದು. “ದಾವಾಗ್ನಿ” 
ಯೆಂಬುದುದಾಹರಣ (ಕುವಲ. ೧೫೧-೦ ಏಖೃತಿ). "ಚಿತ್ರೋತ್ತರ' ಪರಾ. 

[ಚಿತ್ರ * ಅಲಂಕಾರ] 
ಚಿತ್ರಾವತಿ (ನಾ). ಎ ಚಿತ್ರಾಹುತಿ : ಚಿತತ್ರಿವತಿಯನ್ನು ಇಡುವ ಮೊದಲು 


ಈ ಪ್ರಾರ್ಥನೆಯಾಗಬೇಕು (ರಂಗರೋ. ೧೬); ರಾಯರು "ಪರಿಷಂಚಾಮಿ' 


ಮಾಡಿ ಚಿತ್ರಾವತಿಯಿಟ್ಟು, "ಅಮೃತೋಪಿ'ಯನ್ನು ತೆಗೆದುಕೊಂಡರು 
(ಧರ್ಮಸೆ. 6೨) : "ಇಲ್ಲೇ ಚಿತ್ರಾವತಿ ಆಗಲಿ' ಎಂದರು ಗೋಪಾಳರಾಯರು 


(ವೈನಿ. ೩೨೮), [ <ಸಂ. ಚಿತ್ರಾಹುತಿ] 


೨೮೩೮ 


ಚಿತ್ರಿಗ 


ಚಿತ್ರಾವಲಂಬನ (ನಾ). ಚಿತ್ರಗಳಿಂದ ಕೂಡಿದುದಂ: ಏಣ್ನಾಕ್ಷಿ 
ಯರ್ನನೆದ ಮೈಯೊಳಿಹ ವಸನಂಗಳಂ ಸಡಿಲ್ಹಿ ರಮಣೀಯ ಚಿತ್ರಾವ 
ಲಂಬನದ ಶೋಭೆಗಳ ಸಮನಿಸಿದ . . . ಪಲವು ಬಣ್ಣಂಗಳಂ ತೆಗೆದುಟ್ಟು 
ರಂಜಿಸಿದರು (ಜೈಮಿಛಾ ೩೦-೦೬). [ಚಿತ್ರ * ಅವಲಂಬನ] 


5| ಚಿತ್ರಾವಹ (ನಾ). ಅಚ್ಚರಿಯನ್ನು ಟುವನಾಡಂವುದು ; ಆಶ್ಚರ್ಯಕರ 


15 


೩೦ 


೫0 


_ 


49 


45 


ಳಿ]. 


ವಾದುದು: ರಾಜಧಾನಿ ಪಿರಿದುಂ ಚಿತ್ರಾವಹಂ ಬಂದು ನೋಟ್ಟುದು 
(ಕಾರಂಪೂ. ೯೯೦) ; ಮತ್ತೀ ವಿವಾಹಾನಂದಂ ದೊರೆಕೆೊಂಡುದಾರಿನಿದು 
ಮಚ್ಚಿ ತ್ತಕ್ಕೆ ಚಿತ್ರಾವಹಂ (ಜಂದ್ರಪು. ೬-೯೮). [ಸಂ.] 

ಚಿತ್ರಾವಳಿ "ಚಿತ್ರಾವಟ್‌' ನೋ. 

ಚಿತ್ರಾವಬಟ್‌, ಚಿತ್ರಾವಳಿ (ನಾ). ಒಂದು ಬಗೆಯ ವಸ್ತ್ರ ; ನಾನಾವಿಧ 
ವಾದ ವರ್ಣಗಳಿಂದ ಕೂಡಿದ ವಸ್ತ್ರ : ಪಟ? ಚಿತ್ರಾವಟ್‌ ಜೋಗಂ 
ಪಟಿಯಂ ದೇವಾಂಗಮೆಂಬ ವಸನಂಗಳನೇಂ ಘಟ್‌ಯಿಸುವವೊ ... 
ವಿಶದ ವಸನಾಂಗಕುಜಂ (ಆರಿಫು. 8-89) ; ಚಿತ್ರಾವಟಿ* ಪಟ್ಟುವಟಿಯ 
ಪಟ್ಟಸೂತ್ರದ ಚಿತ್ರಸೂತ್ರದ ನೇತ್ರವಟ್ಟಣಿಗೆಯ ಪುಟ್ಟೆಗೆಗಳನೊಟ್ಟಿ 
(ಸುಕುಮಾ. ೧೦-೯೧ ವ). ಚಿತ್ರಾವಳಿ : ಕವಿದ ಚಿತ್ರಾವಳಿಯ ದಡ್ಡಿಯ 
ವಿವಿಧ ಭಟರುಗ್ಗಡಣೆಯಲಿ ವರಯುವತಿ ಬಂದಳು . . . ನೃಪಸಭೆಗೆ 
(ಕುವ್ಯಾಉ. ೬-೧೮) ; ಚೀನಾಂಬರ ಚಿತ್ರಾವಳಿಗಳು ಬಂದವೇನೆಂಬೆ 
ಕಪ್ಪಕಸುರನ (ಕುರಾಸಾಂ. ೧೮-೮). [ ಚಿತ್ರ * ಪಬ್‌, ] 

ಚಿತ್ರಾಸನ (ನಾ). ವರ್ಣರಂಜಿತವಾದ ಕಂಬಳಿ ; ರತ್ನಗಂಬಳಿ. 

[ಚಿತ್ರ + ಆಸನ] 

ಚಿತ್ರಾಹುತಿ (ನಾ). ಊಟಕ್ಕೆ ಮೊದಲು ಚಿತ್ರಗುಪ್ತನೇ ಮೊದಲಾದ 
ದೇವತೆಗಳಿಗೆ ಊಟದೆಲೆಯಂ ಬಲಪಕ್ಕದಲ್ಲಿ ಇಡುವ ಅನ್ನದ ಬಲಿ: 
ರಾಜಾನಿಗೆ ತುತ್ತುಮಾಡಿ ತಿನಿಸಿದ ನಂತರವೇ ಒಳಗೆ ಬಂದು ಚಿತ್ರಾಹುತಿ 
ಇಡುತ್ತಿದ್ದ ರು (ರೀಪಹ. 7, ೦೪); ಒಂದು ದೊಡ್ಡ ಇಲಿ ಬಂದು ದತ್ತೂನ 
ತಾಟಿನ ಬದಿಯ ಚಿತ್ರಾಹುತಿ ತಿನ್ನತೊಡಗಿತಂ (ಸ್ಮೃಕಿಚಿ. ೨೬೦). 

(ಸಂ. (ಚಿತ್ರ + ಆಹುತಿ) ) 

ಚಿತ್ರಾಳ (ನಾ). ಒಂದು ಬಗೆಯ ಗಿಡ : “ಚಿವಾಖ್ಯಾ-ಬಳಿಯ ಗಳುಕೆ, 
ಚಿತ್ರಾಳ, ಗೋರಕ್ಷಿ” (ಓಷಧಿ. 8೬). [?) 

ಚಿತ್ರಿ (ನಾ).ಎಚಿತ್ರಕಾರ: “(ರಂ)ಗಾಜೀವ ಚಿತ್ರಿಯೆನೆ ಚಿತ್ರಕಂ” (ಮಂಗರಾ. 
೧೦೦-೨). [ಸಂ. ಚಿತ್ರಿನ್‌) 

ಚಿತ್ರಿಕ (ನಾ) .ಎಚಿತ್ರಕಾರ : ಮನದೊಳ್ಳಾವಿಸುತುಂ ಬರೆದನಿತ್ತಟ್‌ಂ ಚಿತ್ರಿ 

ಕಂಗಮುತ್ತಮಸೌಖ್ಯಂ ಜನಿಯಿಕುಂ (ಸಮಪ. ೧-೧೦೭) ; ಪಟದೊಳ* 

ದಿಟಮಾಗಿ ಚಿತ್ರಿಕಂ ಬರೆದನೆ ಗೆತ್ತು (ಹಂದ್ರಪು. 3-8೭) ; ಪಡಿಯಲನಟ್‌ 

ಪದಿನತ್ಯಂತಚತುರ ಚಿತ್ರಿಕನೊರ್ವಂ ಬಿಂಕಂಬಡೆದೈತಂದು (ಜಯಳಾ. ೩-೪); 

ಚಿತ್ರವ ಚಿಶ್ರಿಕನನ್ನೇ ನುಂಗಿದಂತಿತ್ತು (ನಿರಾಧ. ೩೦). [ಸಂ.) ' 

ಚಿತ್ರಿಕೆ (ನಾ). ೧. ಚಿತ್ರಗಳನ್ನೂ ಬರೆಯುವವಳಂ,- ರಚಿಸಂವವಳು : 

" ಈ ನವ ಚಿತ್ರಂ ಬರೆದೆಯ್ದಿದೆನೆನೆ ಭೂನಾಥಂ ಕೇಳ್ದಾ ಚಿತ್ರಿಕೆಗೆಯನೂನ 
ಸಕಲಮಣಿಖಚಿತವಿಭೂಷಣಮಂ ಮನವೆೊೊಸೆದಿತ್ತಂ (ಅಯಕಾ. ೩-೭೭). 
೨. ಒಂದು ಬಗೆಯಂ ತಂತಿವಾದ್ಯ: ಬಳಿಕ ವಿಪಂಚಿಕೆ ಚಿತ್ರಿಕೆ... 
ಕಾಲಕೀಯೆಂಬ ಮೂವತ್ತುಮೂಜು ತಂತ್ರೀವಾದ್ಯಂಗಳಲ್ಲಿ(ವಿವೇಕ. ೨೩೬). 

[ ಸಂ. ಚಿತ್ರಿಕಾ) 

ಚಿತ್ರಿಗ (ನಾ). ಎ ಚಿತ್ರಕಾರ : ಮೆಟ್‌ವ ಚಿತ್ರಿಗ ನಾನಾಬಗೆ ದುಗುಲವ 
ಎರಚಿಸುತಿಹ ಸೇಲಿಗರ ಸಿರತಾಳಿ ಜೋಡು ಪೈಠಣಿಗಳ ಹೊಲಿಗೆಯ ಗರುವ 
ಚಿಪ್ಪಿಗಗೇರಿಯಿಹುವು (ಕಂನವಿ. ೬-38) ; ಅಪೂರ್ವ ಚಿತ್ರಿಗನೊಬ್ಬನು ಚಿತ್ರ 
ವನ್ನು ತಂದು ಅವನ ಅಡಿಯೆಡೆಗಿಟ್ಟಿದ್ದಾನೆ (ಸಾಹಿಸಂ, ೨೪). 

[ಚಿತ್ರ + - ಇಗ./ಸಂ. ಚಿತ್ರಿಕ] 


ಚಿತ್ರಿಣಿ 


ಚಿತ್ರಿಣಿ (ನಾ). ಎ ಚಿತ್ತಿನಿ: ಎಸಳುಗಂಗಳ ಚಿತ್ರವಸನಭೂಷಣಮಸಿತಕುಸು 

ಮಂಗಳೆಆಕದವಳೇ ಚಿಶ್ರಿಣಿ[ಪಾತಾಂ. ಶ್ರಿನಿ] (ಜನವ. ೨-೦೩). 
[ ಸಂ. ಚಿತ್ರಿಣೀ ] 
ಚಿತ್ರಿತ (ಗು). ೧. ಚಿತ್ರಿಸಿದ. ೨. ವಿವಿಧ ಬಣ್ಣಗಳಿಂದ ಕೂಡಿದ. 
[ ಸಂ.] 

ಚಿತ್ರಿಸು (ಕ್ರಿ). ೧. ಚಿತ್ರವನ್ನು ಬರೆ, -ರೂಪಿಸು : “ ಚಿತ್ರಿಸು-ರೂಪಾದಿ 
ಲೇಖನೇ” (ಕಮಧಾ) ; ಚಿತ್ರಿಸಿ ಚಿತ್ರಕ್ಕಾಯುವೊಯ್ದಂ ಮದನನೆನೆ 
ಮಹಾದೇವಿ ಕಣ್ಗೊಪ್ಪಿ ತೋರ್ಪಳ್‌ (ಅಜಿಪು. ೨-೪೫) ; ಮದನಮಂಗಳ 
ಭೃಂಗಾರಂಗಳಂ ಬರ್ಚಿಸುವಂತೆ ಮೊಲೆಗೆಲದೊಳ್‌ ಕಸ್ತೂರಿಕಾಪತ್ರ 
ಭಂಗಮಂ ಚಿತ್ರಿಸಿಯುಂ (ಕಂದ್ರಪು.೬-೬೩ ವ); ಚಿತ್ರಿಸಬಾರದವನ ರೂಪು 
ಕರುವಿಟ್ಟು ಸೂತ್ರಿಸಿ ಯೆಟಿಕಯಲಶಕ್ಕ (ರಡ. ೦-೪೯) ೨. ಚಿತ್ರಗತ 
ಮುಗು ; ಚಿತ್ರಿಸಲ್ಪಡು: ಅತ್ಯಾಸಕ್ತಿಯಿಂ ಮಜವಟ್ಟರಂತೆಯು ಚಿತ್ರಿಸಿದ 
ರಂತೆಯುಂ ... ಮಿಡುಕದೆ ನೋಡುತಿರ್ದೆಂ (ಕಾದಂಪೂ, ೭೪೬). ೩. 
ವರ್ಣಿಸು ; ಕಣ್ಣಿಗೆ ಕಟ್ಟುವಂತೆ ವಿವರಿಸಂ:' ರಾಮನ ನಡತೆಯನ್ನು 
ವಣದ್ದಣನು ಚಿತ್ರಿಸಿರುವ, ಬಗೆಯನ್ನು ನೋಡಿದರೆ ಅವನನ್ನು ಕುರಿತೇ 
ಮೇಲಿನ ಅನ್ಯೋಕ್ತಿಯಿರಬೇಕು (ತವನಿ. ೧೮೯). [ಚಿತ್ರ - ಇಸ್ಕು] 

ಚಿತ್ರೆ (ನಾ). ೧. ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನಾಲ್ಕನೆಯದು ; ಚಿತ್ತಾ 
ನಕ್ಷತ್ರ: ಮತ್ತಮಾ ಖಗೋಳದಲ್ಲಿ . . . ಚಿತ್ರೆ . . . ರೇವತಿಗಳೆಂಬಿಪ್ಪ 
ತ್ತೇಳು ತಾರೆಗಳಾದ ನಾಲ್ಕು ನಾಲ್ಕು'ಪಾದಗಳಿಂದ ನೂಟ್‌ಂಟಾಗಿ (ವಿವೇಕ. 
೨೩೮).೨.ಒಂದು ಬಗೆಯ ಗಿಡ; ಇಲಿಕಿವಿ ಗಿಡ; ಮೂರೆಲೆ ಹೊನ್ನೆ ಗಿಡ. 
೩. [ಜೈನ] 'ಒಬ್ಬ ದೇವತಾ ಸ್ತ್ರೀ : ಸುಪ್ರತಿಷ್ಠಿತೆ ಸುಪ್ರಣಿಧಿ . . ಚಿತ್ರೆ 
ಯೆಂಬೆಣ್ಬರುಂ ದಿಗಂಗನೆಯರಂ ನಾಭಿರಾಜಾಂಗನೆಗೆ ಮಣಿದರ್ಪಣಮಂ 
ಪಿಡಿಯಲುಂ . . . ಬೆಸಸುವುದುಂ (ಆಪು. ೭-೩ ವ). [ಸಂ.ಚಿತ್ರಾ] 

ಚಿತ್ರೋಕ್ತಿ (ನಾ). ಚಮತ್ಕಾರವನ್ನುಂಟಂಮಾಡುವ ಮಾತು : .ಸವಿ 
ದೋರುವ ಚಿಶ್ರೋಕ್ತಿಗಳನ್ನಾಡುವುದು ಒಂದು ಕುಸುರು ಮಾತ್ರ 
(ಸಾಹಿವಿ. ೬). [ಚಿತ್ರ *- ಉಕ್ತಿ] 

ಚಿತ್ರೋತ್ತರ (ನಾ). ೧. ಎ ಜಿತ್ರಾಲಂಕಾರ ೧ : ಪ್ರಶ್ನಮುಮುತ್ತರಮು 
ಮೊಂದೆ ತೆಜಿನಾಗಿರ್ಪದಯಿಂದಿದು . ಚಿತ್ರೋತ್ತರಂ (ಅಪ್ರತಿ. ೦೨೩-೦). 
೨. [ಕಾವ್ಯವಿತಾ] ಒಂದು ಬಗೆಯ ಅಲಂಕಾರ; ಎರಡು ಅಥವಾ 
ಅನೇಕ ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನುಳ್ಳುದಂ. 

[ಚಿತ್ರ * ಉತ್ತರ] 

ಚಿತ್ಸುಖ (ನಾ). ಆತ್ಮಸುಖ: ವೃಷಪದನಮ್ರಚಿರಚಿತ್ಸುಖದ ನವ್ಯಭಾಗ್ಯ 
ಸುಪ್ರದ ಜಯತು. (ವೀಶಠೈಪು. ೪-೦-8). [ಸಂ. (ಚಿತ್‌ + ಸುಖ) 

ಚಿದಂಬರ (ನಾ). ೧. ಶಂದ್ಧಬ್ರಹ್ಮ; ಪರಮಾತ್ಮ: ತನುಜ ಕೇಳಾ ಶೂನ್ಯದಿಂ 
ಚಿದಂಬರವಾದುದೆನಿಸಿತು (ವೀಕೈಫು. ೧-೬-3) ; ಹೃದಯದೊಳಗಲ್ಲಿರುವದು 
ಚಿದಂಬರವು (ಗಗತಾ. ೯-೩3). ೨. ಯೋಗಿಗಳು ಭಗವಂತನನ್ನು 
ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅಂತರಂಗ; ಹೃದಯಾಕಾಶ: ವಾಲ್ಮೀಕಿ 
ತಾಂ ಕಿಜುನಗೆವೀಜಿಸ ಕರತಲಾಮಲಕದಂತೆಲ್ಲಂ ಬಗೆಗೊಡರಲ್‌ ಶ್ರೀರಾಮ 
ಚಂದ್ರಮಂ ಚಿದಂಬರದೊಳೊಪ್ಪಿರಲ್‌ (ಅದ್ಭುತ. 3-6). ಷಿ. ದಕ್ಷಿಣ 
ಭಾರತದ ಒಂದು ಪ್ರಸಿದ್ಧ ಕ್ಷೇತ್ರ: ಚಿದಂಬರ ಒಂದು ಪ್ರಸಿದ್ಧ ಶಿವಕ್ಷೇತ್ರ 
(ರೂಢಿ). 

ಚಿದಂಬರ ರಹಸ್ಯ ೬ ಬಿಡಿಸಲಾಗದ ಗುಟ್ಟು; 

ಗೊತ್ತಾಗದಂತಿರುವ ರಹಸ್ಯ: ವೇದವಲ್ಲಿಯ ಲಗ್ನದ ವಿಷಯ ಹೊರಗಿ 
ನವರಿಗೆಲ್ಲ ಚಿದಂಬರರಹಸ್ಕವೇ (ನಿಂದನೆ. ೦೬೮) ; ತಮ್ಮ ಶಾರದೆ ಹೀಗೆ 
ಕ್ರಾಂತಿಕನ್ಯೆಯಾಗಿ ಮಾರ್ಪಟ್ಟುದು ಹೇಗೆಂಬುದು ಅವರ ಪಾಲಿಗೆ ಚಿದಂಬರ 
ರಹಸ್ಯವಾಗಿತ್ತು (ಊರುಕೆ. ೬೭), [ಸಂ, (ಚಿತ್‌ + ಅಂಬರ) ] 


೨೮೩೯ 


20 


ಯಾರಿಗೂ | 


45 


ಚಿದ್ದ ರೂಪ 


ಚಿದಂಶ (ನಾ). ಚೈತನ್ಯದ ಅಂಶ : ಅವನು . . . ಜೀವರಲ್ಲಿ ಚಿದಂಶ 
ದಿಂದಲೂ ನೆಲಸಿದ್ದರೂ, ಅವನ ಸಚ್ಚಿದಾನಂದಸ್ವರೂಪದಲ್ಲಿ ಯಾವ 
ನ್ಯೂನತೆಯೂ ಅಂಟಲಾರದು (ಶಕ್ಕಿವಿ. ೩೩). [ಸಂ. (ಚಿತ್‌ ಅಂಶ) ] 
ಚಿದಕವರೆ (ನಾ). ೧. ನೀರಿನಲ್ಲಿ ನೆನಸಿ ಸಿಪ್ಪೆ ತೆಗೆದ ಅವರೆಕಾಳು : (೪). 
."ಚಿಲುಕವರೆ', "ಹಿದುಕವರೆ' ಪರಾ. ೨. ನೆನಸಿದ ಅವರೆಕಾಳಿನಿಂದ 
ಮಾಡುವ ಒಂದು ಬಗೆಯ ಮೇಲೋಗರ: ನಮ್ಮ ಮನೆಯಲ್ಲಿ ಇವತ್ತು 
ದೋಸೆ, ಚಿದಕವರೆ ಮಾಡಿದ್ದೂರೆ (ರೂಢಿ). 
[ ಚಿದಕ್ಕು + ಅವರೆ, ] 
ಚಿದಕು,, ಚಿತಗು, ಚಿದುಕು, (ಕ್ರಿ). ಹಸಿಯ ಕಾಳನ್ನು ನೀರಲ್ಲಿ ನೆನೆಹಾಕಿ, 
ಹಿಸುಕಿ, ಸಿಪ್ಪೆ ಯಿಂದ ಕಾಳನ್ನು ಬೇರ್ಪಡಿಸು : (8). ಚಿತಗು : 
ಚಿತಗಿದ ಅವರೇಕಾಳಿನಲ್ಲಿ ಮೇಲೋಗರ ಮಾಡಿ . . . ಬಡಿಸುತ್ತಿದ್ದಳು 
(ಇಜನೋ. ೧೨. ಚಿದುಕ್ಕು : (೪). 
[ ದೇ.8 ತಮಿ. ಚಿತಕು ; ತೆಲು. ಚಿದುಕು, ಚಿತುಕು; ಮಲ್ತೊ. ಚಿತ್ಲೆ | 
ಚಿದಕ್ಕು, ಚಿದುಕ್ಕು (ನಾ). ೧, ಕಾಳನ್ನು ಹಿಸುಕಿ ಸಿಪ್ಪೆ ತೆಗೆದುದು. 
“ಚಿದಕವರೆ' ಪರಾ. ೨. “ ನೆನೆಗಚ್ಚಿದ ನೀರಂ; ನೆನೆಗಚ್ಚು ” 
(ಣಾನಕೊಃ- 8೬). ಚಿದುಕ್ಕು : (8). [ ಚಿದಕ್ಕು) 
ಚಿದಗು (ನಾ). ವಂಚನೆ; ಮೋಸ(?): ಇರುಳು ಹಗಲು ಚಿದಗು ವ್ಯಾಪಾರ 
ದಲ್ಲಿ ಸರಿ ಇಲ್ಲವೋ ನಿನಗೆ ಪೇಳಿದರೇನಹದು (ವಿಸ್ಲೋಸು. ೧೮-೨). [?] 
ಚಿದರ "ಚಿದ್ರ' ನೋ. 
'ಚಿದಾತ್ಮ (ನು). ಚೈತನ್ಯಸ್ವರೂಪವಾದ ಆತ್ಮ ; ಪರಮಾತ್ಮ : ರಾಜ್ಯ 
ಲಕ್ಷ್ಮಿಯೊಳನಾದರಮಾಯ್ತು ಮನಂ ಚಿದಾತ್ಮನಾ (ಆದಿಪು. ೮-೬). 
[ ಸಂ. (ಚಿತ್‌ + ಆತ್ಮ) ] 
'ಚಿದಾನಂದರೂಪ (ನಾ). ಚೈತನ್ಯ ಮತ್ತು ಆನಂದಗಳ ರೂಪವಾಗಿರು 
- ವವನಂ; ಪರಮಾತ್ಮ: ಧ್ಯಾನಾದಿಮೂರ್ತಿಗಳನೊಳಕೊಂಡು ತೋಜುವ 
ಚಿದಾನಂದರೂಪನತ್ಮಧಿಕನಿಶ್ಚಿಂತಂ (ಹಡಳಾ. ೫-೬೮) : ಪರಂಜ್ಯೋತಿ 
ಸ್ವರೂಪನಂ ಪ್ರಖ್ಮಾತಚಿದಾನಂದರೂಪನಂ ಚಿಂತಿಸಿದಂ (ಶಬಶಂ. ೨-೯೭). 
[ಸಂ. (ಚಿತ್‌ + ಆನಂದ + ರೂಪ) ] 
ಚಿದಾಭಾಸ (ನಾ). [ತತ್ತ್ವಶಾ]ಚಿದ್ವಸ್ತುವಿನ ಪ್ರತಿಬಿಂಬ; ಪರಬ್ರಹ್ಮನ 
ಪ್ರತಿಬಿಂಬ ; ಜೀವ ; ಸ್ವರ್ಗಾದಿಭೋಗಮಂ ಸಾಧಿಸುವ ಜೀವನೆ ಚಿದಾ 
ಭಾಸನೆನಿಸುಗುಂ ಚಿದಾಭಾಸನೆಂದೊಡೆ ತೈಜಸನೆರಿಬುದರ್ಥಂ (ಮನೋವಿ. 
೬-೦೬ ಬೀಕು) ; ಜಾಗ್ರದಾವಸ್ಥೆ ಯಲ್ಲಿಯೂ ವ್ಯಪ್ಟಿಸ್ಕೂಲಶರೀರದಲ್ಲಿಯೂ 
ಅಭಿಮಾನವ ಮಾಡಿದಂಥ ಜೀವನಿಗೆ ವಿಶ್ವನೆನುತಲೂ, ವ್ಯಾವಹಾರಿಕ 
ನೆನುತಲೂ ಚಿದಾಭಾಸನೆನುತಲೂ ಮೂರು ಹೆಸರು (ವೇಸಾರ. ೭). 
[ ಸಂ. (ಚಿತ್‌ + ಅಭಾಸ) ] 
ಚಿದುಕು, "ಚಿದಕ್ಕು' ನೋ. 
ಚಿದುಕ್ಕು"ಚಿದಕ್ಕು' ನೋ. 
ಚಿದುಕುಚೆಉಿವು (ನಾ). ಒಂದಂ ಕೆರೆಯ ಹೆಸರು: ಗ್ರಾಮಸ್ಕಾಘಾಟಾಃ 
ಪೂರ್ವತಃ ಚಿದುಕುಚೆಜುವು [ಉತ್ತರತಃ] » ೬ ೬ ವ್ರಯ್ಯ [ದೊನ) 
ಪಶ್ಚಿಮತಃ ದುತ್ತೆಚೆಚಿುವು (ಕಇಆ. ೬೦-೪೫-೩೧ ; 1104). ?] 
ಚಿಬ್ಭನ (ನಾ). ಜ್ಞಾನದಿಂದ ಪರಿಪೂರ್ಣವಾದುದು ; ಪರಬ್ರಹ್ಮ : 
ಚಿದ್ಧನದೊಳಗೆ ಅವಿರಳ್ಳೆ ಕ್ಕವಾದ ಎನ್ನ ಅಜಗಣ್ಣ ತಂದೆಯನಟೀ್‌ದು 
ಶರಣೆಂಬುವಾತ ನೀನಾರು ಹೇಳಯ್ಯ (ಶೂನ್ಮಸಂ. ೨೪). 
[ಸಂ. (ಚಿತ್‌ + ಘನ) ] 
ಚಿದ್ದರೂಪ (ನಾ). ಜ್ಞಾನವುಯಸ್ವರೂಪ ; ಚಿನ್ನ್ಮಯರೂಪ : ಶುದ್ಧ 
ಮೂರುತಿ ನಮ್ಮ ವಿಜಯವಿಠ್ಮಲರೇಯ ಪೊಳದು ಉದ್ಧರಿಸುವ ತನ್ನ 
ಚಿದ್ದರೂಪವ ತೋರಿಕೆೊಳುತ (ವಿಸಾಸು. ೨-೫). [ಚಿದ್ರೂಪ] 


ಚದ್ರ 


ಚಿದ್ರ, ಚಿದರ (ನಾ). ೧. ತೂತು ; ರಂಧ್ರ. ೨. ಭೇದೋಪಾಯ ; 
ಒಡಕಂ : ವಿಭೀಷಣಂ ಚಿದ್ರದಿಂ ತಾನೆ ಕೊಂದನಲ್ಲದೆ . . . ತನ್ನ ನೊಸ 
ಲಕ್ಕರದೋದೆ ರಾವಣನಂ ಕೊಂದುದಲ್ಲದೆ, ಪೋ ರಾಮಂ ಕೊಂದನೆ 
(ರಾಮಾಕ್ಕ. ೦೦೨-೨೯೪). ಚಿದರ : ೩. ತುಂಡು; ಚೂರಂ : ಕದಳಿಯ ಬನ 
ದೊಳು ಹೋದರೆ ಸಹಜದಿ ಚಿದರ ಮಾಡಿ ಯಮನೆಡೆಗೆ ಕಳುಹುವದು 
(ಸಿದ್ಧಪು. ೬-೫೦). [ “ಛಿದ್ರ] 

ಚಿದ್ರೂಪ (ನಾ). ೧. ಸಹೃದಯ ; ಒಳ್ಳೆಯ ವಂನಸ್ಸಿನವನಂ ; 
* ಚಿದ್ರೂಪಃ, ಸಹೃದಯ-ಈ ಎರಡು ಲೇಸಪ್ಪ ಮನದವಂ "(ಹರಾಯು. 
೬೧-೨೧೮) ; ಪಿ. ಚೈತನ್ಯಸ್ವರೂಪ ; ಜೀವ: ನಿದ್ರೆಯೊಳಗಿರ್ದನಾ 
ಬಸವನನುರಾಗದಿಂ ಚಿದ್ರೂಪದಿಂ ಶಿವನನರ್ಚಿಪುದ್ಯೋಗದಿಂ ಇರೆ 
(ಬಸರ. ೯-೦೩೬). ೩. ಪರಮಾತ್ಮ : ಈ ಗೂಢ ಚಿದ್ರೂಪನನು ಲಕ್ಷಿಸು 
ವಂದವೆಂತೆಂದ (ನಿಧಾಗ. ೦೦-೭-೩೭) ; ಆತ್ಮನು ಸದ್ರೂಪನು. ಜೀವನು 
ಚಿದ್ರೂಪನು (ಛಾರದ. ೨8೬೩). [ಸಂ. (ಚಿತ್‌ + ರೂಪ) 

ಚಿನ "ಚಿನ್ನ' ನೋ. 

ಚಿನಕಡಿ, “ಚಿನಗಡಿ' ನೋ. 

ಚಿನಕಡಿ, (ನಾ). ಚಿಕ್ಕಚೂರು,-ತುಣಂಕು : ಕಡಿದ ಖಡೆಯದ ಕುಸುರಿಗಳ 
ಚಿನಕಡಿಯ ಹೀರಾವಳಿಯ ಮುಕುಟದ ಸಡಿಲಿದನುಪಮರತುನರಾಜಿಯ 
ಮುಜಟ್‌ದ ಕಂಕಣದಕ್ಕಿಕಡಿಕು ಪಸರಿಸೆ (ಕುವ್ಯಾದ್ರೋ. ೦೩-೩) ; ತಾರಕನ 
ದೇಹಮಂ ಚಿನಕಡಿಯನಿರದೆ ಮಾಡಿತು ಶಾಂಭವಾಸ್ತ್ರಂ (ಜಿಲಪು. ೪೦-೩೧). 

ಚಿನಕಡಿಯಾಗು = ಸಣ್ಣಚೂರಾಗಂ ; ತುಂಡುತುಂಡಾಗು: 

ಘನ ಪಾಲುಪರೆಯರಸಿನ ಬಲು ಸುಭಟರು ಚಿನಕಡಿಯಾದರಾ ರಣದೆ 
(ಕಂನವಿ. ೦೫-೮೫8). [ ಎಚಿನಗಡಿ] 

ಚಿನಕಡಿಗಳೆ (ಕ್ರಿ). ಚಿಕ್ಕಚಿಕ್ಕ ಚೂರುಮಾಡು : ಕಡಿದನೊಂದೇ ಸರಳಿನಲೆ 
ಚಿನಕಡಿಗಳೆದು ರುಧಿರಾಂಬುರಾಶಿಯೊಳಡಗಿಸಿದ ಚತುರಂಗಬಲವನದೊಂದು 
ನಿಮಿಷದಲಿ (ಕುವ್ಯಾಗ. ೦-೧೦). [ಚಿನಕಡ್ಮಿ * ಕಳೆ] 

ಚಿನಕಡಿಗೈ (ಕ್ರಿ). ಚೂರಂಮಾಡು ; ತುಂಡರಿಸು : ರಿಪುಬಲವ ಚಿನಕಡಿ- 
ಗೈದೆಬ್ಬಿಸುವೆನೆಂದು ನುಡಿದನು. ಚನಪಟ್ಟಣದ ಮನ್ನೆಯನು (ಕಂನವಿ. 
೦೨-೭6). [ಚಿನಕಡ್ಕಿ* ಗೈ (ಆಕೆಯ) ] 

ಚಿನಕಡಿವಡೆ (ಕ್ರಿ). ತುಂಡುತುಂಡಾಗು ; ಚೂರುಚೂರಾಗು : ಹತ್ತಿಗೆ 
ಹರಿದ ಗಾಲಿಯ ರಥವ ಚಿನಕಡಿವಡೆದ ಕಾಲಾಳ (ಕುವ್ಕಾಶ.೨-೬). 

[ ಚಿನಕಡಿ, + ಪಡೆ] 

ಚಿನಕಾಳೆ `ಚಿನ್ನಂಗಾಳೆ' ನೋ. 

ಚಿನಕುರಳಿ “ಚಿಲಕುರುಳಿ' ನೋ. 

ಚಿನಗಡಿ, ಚಿನಕಡಿ,, ಚಿನಿಗಡಿ (ಕ್ರಿ). ಸಣ್ಣಸಣ್ಣ ಚೂರು ಮಾಡು; 
ತುಂಡರಿಸು : ದನುಜರನು ಬರಹೇಳು ಕರೆಕರೆ ಚಿನಗಡಿಯಬೇಕಿವನನು 
(ಪ್ರಹ್ಮಾಕ. ೭-೬೧). ಚಿನಕಡಿ; : ಅವರಿರ್ವರೆಡೆಯೊಳಡ್ಡಾಂತು ನಿಂದುದು 
ಬೆಳೆದು ಚಿನಕಡಿದ ಶರಗಿರಿಯದೇನೆಂಬೆನದ್ಳುತವನು (ಕೈಮಿಧಾ. 9-೩೮) ; 
ಚಿನಿಗಡಿ: ಜನಂಮಜನುಮದಲಿಂದ ಮಾಡಿದ ಘನದುರಿತಪರ್ವತಗಳು 
ಚಿನಿಗಡಿದು ಸಾಧನವೆಲ್ಲ ವೇಗ ತನಗೆ ತಾ ಮಾಡಿಸುವನು (ತೀರ್ಥಮ. ೬೦). 

[ಚಿನ (ಎಚಿನ್ನಭ * ಕಡ್ಡಿ] 

ಚಿನಗಾಳೆ "ಚಿನ್ನಂಗಾಳೆ' ನೋ. 

ಚಿನಡಿ "ಚುಂಗಡ್ಮಿ' ನೋ. 

ಚಿನಡಿಸೀರೆ (ನಾ). ಒಂದು ಬಗೆಯ ಸೀರೆ ; ಚುಕ್ಕೆಗಳಿರುವ ಸೀರೆ: 
ಎರಡು ಚಿನಡಿಸೀರೆ ಕೊಂಡು (ಉಾಮಿಕಾಂ. ೦೦೨) ; ನೀನು ಇನ್ನು ಮೇಲೆ 
ಚಿನಡಿಸೀರೆಗಳನ್ನುಡಬೇಡ (ಗೃಹಲ, ೨೬೦). 

[ ಚಿನಡಿ (ಆಚುಂಗಡ್ಕಿ) + ಸೀರೈ) 


೨೮೪೦ 


90 


2೩8 


೫0 


ಚಿನಿವಾನ 


ಚಿನಪುಳಿ (ನಾ). (ಕರಾ) ತೆಂಗಿನಕಾಯಿಯ ಎಳೆಯ ಮೊಗರು,-ಸಣ್ಣ 
ಹೀಚು ; ಕುರುಬು : ಚಿನಪುಳಿ ಉದುರುವುದನ್ನು ನೋಡಿದರೆ ಈ ವರ್ಷ 
ತೆಂಗಿನಕಾಯಿ ತುಂಬ ತುಟ್ಟಿಯಾಗುವ ಹಾಗೆ ಕಾಣುತ್ತದೆ (ರೂಂ). 

[ಚಿನ (ಆಚಿನ್ನ) +?] 

ಚಿನಯಿ "ಚಿನಾಯಿ' ನೋ. 

ಚಿನವರದ "ಚಿನ್ನವರದ' ನೋ. 

ಚಿನವಾರ 'ಚಿನಿವಾರ' ನೋ. 

ಚಿನಾಯಿ, ಚಿನಯಿ, ಚಿನ್ನಿ (ನಾ). ೧. ಚೀನಾದೇಶಕ್ಕೆ ಸಂಬಂಧಿಸಿದುದಂ; 
ಚೀನಾದೇಶದಿಂದ ಬಂದುದು: (8). ಚಿನಯಿ: ೧. ಮುಂಬಯಿ 
ಮಣದ ಮೇಲೆ ಧಾರಣಿ ಇರತಕ್ಕ ಜೀನಸಗಳು . . . ೨೨. ಮೇಣ, 
ಚಿನಯಿ (ಮುಂಬಪ್ಕಾ. ೧೧೮). ಚಿನ್ನಿ: ೨. ಒಂದು ಬಗೆಯ ರೇಷ್ಮೆವಸ್ವ: 
ಬಿಜ್ಜಳನ ಭಂಡಾರದ ಚಿನಿ ಮಹಾಚಿನಿ ದೇವಾಂಗ ಲತಾವಳಿ ಹಂಸಾವಳಿ 
ಗಜಾವಳಿ ಮೊದಲಾದ ಪಟ್ಟಾವಳಿಯ ದಿಂಡುಗಳಂ ತರಿಸಿ (ಬಸರ. 6-೦೦). 

[ ಆಚೀನ್ಕ . / ಮರಾ, ಚಿನಾಈ, ಚಿನಈ 

ಚಿನಾಲಿ "ಛಿನಾಲಿ' ನೋ. 

ಚಿನ, 'ಚಿನ್ನಃ? ನೋ. 

ಚಿನ್ನಿ "ಚಿನಾಯಿ' ನೋ. 

ಚಿನಿಕಂಡ (ನಾ), ಎ ಚಿನಿಖಂಡ ; ನನ್ನಂ ಕೊಂದು ಜಾರರೊಳು ಬಿನದಿಪ್ಪೆ 
ನೆನುತಿರ್ದಳೆಂದು ಚಿನಿಕಂಡವಾಯಿಸಿ ಬಿಟ್ಟ ಬಳಿಕ (ಪ್ರರುಪು. ೭-೦೭೬): 
ಸ್ತ್ರೀಯರೆದೆಗಳಂ ಬಗಿಬಗಿದು ಸದರಮಂ ಕೊಡದೆ ಚಿನಿಕಂ[ಪಾಕಾಂ. ಖಂ) 
ಡಗಳ ಕೊಯ್ದರದಕೆ ದೋಷಂಗಳಿನಿತಿಲ್ಲ (ಗುಕುಜೋ. ೦೯-೦೩೭). 

[ ಚಿನ್ನಿ (ಚಿನ್ನು) + ಕಂಡ್ಯ) 

ಚಿನಿಕಹಳೆ "ಚಿನ್ನಂಗಾಳೆ' ನೋ, 

ಚಿನಿಖಂಡ (ನಾ). ಸಣ್ಣದಾಗಿ ಕತ್ತರಿಸಿದ (ಮಾಂಸದ) ಚೂರಂ : ಅತನ 
ಹಿಡಿದು ಎನ್ನ ಮುಂದೆ ಹೆಡಗುಡಿಯ ಕಟ್ಟಿ ಚಿನಿಖಂಡವ ಮಾಡಿ ಬಾಣಸವ 
ಮಾಡುವಾಗಲು (ಬಸಹೆ. ೩೩-೯೧) ; ಕಟಕಟನೆ ಕಾದಿ ಛಿದ್ರಿಸಿ ಚಿನಿಖಂಡವ 
ವಾಡಿ ಆಯಿದು ತಿನ್ನುತಿಹೆ ಕ್ರೂರೆಕರ್ಮಿಯನಿಬ್‌ದಿಟ್‌ದು (ಕನ್ನಪ.೩೬-೭); 
ಗಂಡನ ಪಿಡಿದು ನುಂಗಿದ ಮಾನ ತಾ ಚಿನಿಖಂಡವ ಕೊಯ್ವಂತೆ 
ಕೊೊಯನ್ಹಿ (ಮೋಹತ. ೧೦-೪೭). [ ಚಿನ, (ಚಿನ್ನ) * ಖಂಡ] 

ಚಿನಿಖಂಡಗೈ (ಕ್ರಿ). (ಮಾಂಸವನ್ನು) ಚೂರುಚೂರಂ ಮಾಡು, -ತುಂಡು 
ತುಂಡಾಗಿ ಕತ್ತರಿಸು : ಒರೆದ ಮಾತನುಕರಿಸು ನೀನನುಸರಿಸದಿರೆ ಚಿ 
[ಪಾಠಾಂ. ಛಿ]ನಿಖಂಡಗೈ ವೆನು (ಜಿನಲಾ. 80-9೬) ; ಬಿತ್ತನೇ ನಭ ಧರೆಗೆ 
ಚಿನಿಖಂಡಗೈದುವಪಾ ಶೂರ ಸೋದರಭಾವನ ಕತ್ತಿಗೆದುರಾರು (ಜಿನಮು. 
aa. [ಚಿನಿಖಂಡ * ಗೈ (ಆಕೆಯ) ) 

ಚಿನಿಗಡಿ 'ಚಿನಗಡಿ' ನೋ. 

ಚಿನಿಚಿದ್ರ (ನಾ). ಸಣ್ಣಸಣ್ಣ ಚೂರು: ಚಿನಿಚಿದ್ರವನು ಮಾಡಿ 
ತಿನಂತಿರ್ದಳಾಗ (ಕರಿಕ, ೯-೦೦೯). [ಚಿನಿ ( ಆಚಿನ್ನ್ಯ) ೬ ಚಿದ್ರ] 

ಚಿನಿಪಾಲು "ಚಿಲುಪಾಲ್‌' ನೋ. 

ಚಿನಿವರ "ಚಿನಿವಾರ' ನೋ. 

ಚಿನಿವರದ 'ಚಿನ್ನವರದ' ನೋ. 

ಚಿನಿವಲ "ಚಿನಿವಾರ' ನೋ. 

ಚಿನಿವಾನ (ನಾ). ಸಣ್ಣಪುಟ್ಟ ತೆರಿಗೆ : ಬಿರಾಡದ ರೊಕ್ಕ ದಂಡಿನ ಕಾಣಿಕೆ 
ರೊಕ ಜಾನಸಾಲೆ ಅಉಡಲದ ಹರಳ ಬಿಟಿ ಯಿಉ ಮೊದಲಾದ 
ಯೇನುಂಟಾದ ಚಿನಿವಾನ ಬಿಟಿಗಳು ಕಾಣಿಕೆ ಕಪ್ಪಗಳು ಸಹವಾಗಿ 
(Mae. 22-11, ೬೬೩-೨೦ ; 1556); ಬೇಡಿಕೆಯೆಂದು ಚಿನಿವಾನವ ಕೊಟ್ಟು 
ಬರುತ್ತಿದ್ದರು (ಎಳೆ. ೩1, ಹೊಳೆಲೈ. ೬೩-೧೧; 1716). [2] 


ಚಿನಿವಾರ 


ಚಿನಿವಾರ, ಚಿನವಾರ, ಚಿನಿವರ, ಚಿನಿವಲ, ಚಿನಿವಾಲ, ಚಿನ್ನವಾರ, 
ಚಿನ್ನವಾಲ, ಚಿನ್ನಿವಾರ (ನಾ). ೧. ಅಕ್ಕಸಾಲಿಗ : ಮಲ್ಲಿಯು ಚಿನಿ 
ವಾರರ ಅಂಗಡಿಯ ಬೊಂಬೆಯಾಗಿದ್ದಾಳೆ (ಮಲ್ಲಿ. 90) ; ಬೆಳ್ಳಿಬಂಗಾರ 
ಮಾಡುವ ಚಿನಿವಾರರ - ಅಂಗಡಿಗಳು ಅಂದವಾಗಿ ಕಾಣುತ್ತವೆ 
(ಮಂಜುಕ. 6). ೨. ಚಿನ್ನದ ವ್ಯಾಪಾರಿ ; ನಾಣ್ಯಗಳ ವಿನಿಮಯ ಮಾಡಿ 
ಕೊಡುವವನಂ ; ಸರಾಫ ; ರತ್ನವ್ಕಾಪಾರಿ: ಧನದನೆನ್ನೊಳು ಸರಿ 
ಯಲ್ಲೆಂಬ ಧನಿಕರು ಚಿನಿವಾರ ಗಂಧವಣಿಜರು (ಕಾಂತೀಡ. ೬-೨೨); 
ಮಿನುಗಿಸುತೆ ಪೆಡೆವಣಿಗಳೊಲಪಿನಿಂ. ಭೋಗಿಗಳು ದಣಿದು ಮಿಗೆ ಬೇರೆ 
ಬೇರಿಳುಹಿಕೊಂಡಿಪ್ಪವೆನೆ ಚಿನಿವಾರರೋಳಿಯಿಂದುರೆ ಶೋ ಭಿಸಿದರು 
(ಪರಶು. ೪-೨೯). ಚಿನವಾರ ; ೨. ಈ ಚಿನವಾರನ ಪ್ರಾಬಲ್ಯವೇನು? 
(ಕಛವಿ. 1, ೨೬೫) ; ಔಚಿತ್ಯದ ನಿಕಷಕ್ಕೆ ಒರೆದಾಡುವ ಚಿನವಾರರು 
ಸಾಹಿತ್ಯದ ಕಳ್ಳಸಂತೆಯಲ್ಲಿಯೂ ಕಡಮೆ ಇಲ್ಲ (ಗಾಳಿಪ. ೪117, ಮುನ್ನುಡಿ). 
ಚಿನಿವರ : ೨. ಪೆತ್ತರು ಬಿಸುಟ ಶಿಶುವ ರಕ್ಷಿಸಿಕೊಂಬರಾರು ಚಿನಿವರ 
ನೊಪ್ಪದಿದ್ದ ಹೊನ್ನ ಕಟ್ಟುವರಾರು (ತಿರುಕ. ಚಿನಿವಲ : 
ವಿ. ಲಾಕುಳರ ಚಿನಿವಲರ ಚಿನ್ನದತಿಶ್ರೇಣಿಗರ (ಸಿದ್ಧಳಾ. ೦೩-೩೬). 
ಚಿನಿವಾಲ : ೨. ಚಿನಿವಾಲ ಮನೆತನಗಳ ರೀತಿಯೆ ಇದು(ಪೂಕಾಫ. ೩೭): 
ನಮ್ಮ ನಮ್ಮ ಹೊಟ್ಟೆ ತುುಬಿಕೊಳ್ಳಲಿಕ್ಕೆ ಹೆಂಡರ ಮೈಮೇಲಿನ ಸಣ್ಣ 
ಸಣ್ಣ ದಾಗಿನೆಗಳನ್ನು ಚಿನಿವಾಲರ ಕಡೆಗೆ ಒತ್ತೆ ಇಡಬೇಕಾಗುತ್ತದೆ 
(ಮೋಹಿನೀ. ೨೩). ಚಿನ್ನವಾರ : ೩. ಚಿನ್ನದ ವ್ಯಾಪಾರ : ಅಗಸಾಲೆ 
ಒಬ್ಬನಿಗೆ . . . ಬೊಕ್ಕಸದಿಂದ ನಾಣ್ಯಗಳನ್ನು ತಂದುಕೊಟ್ಟು ಚಿನ್ನವಾರದ 
ಕಟ್ಟಲೇ ಪ್ರಕಾರ ಚಿನ್ನ ಬೆಳ್ಳಿ ಸಹಾ ತೆಗೆದುಕೊಂಡು ಬೇಕಾದ ವಸ್ತು 
ಗಳನ್ನು ಮಾಡಿಸಿದರು (ಚಿತ್ರಪಾ. ೪೯). ಚಿನ್ನವಾಲ : ೨. “ ಸೊನ್ನವರದ- 
ಚೆನ್ನವಾಲ” (ಗಂಗಾಮ. ೩೩೬). ಚಿನ್ನಿವಾರ : ೨. ಚಿನ್ನಿವಾರನ ಮನೇ 
ನಾಯಿಯಾದರೆ ನಾಣ್ಯದ ನೋಟಾ ಬಲ್ಲುದೇ? (ಗಾದೆ). 

[ದೇ.8 ತುಳು. ಚಿನಿವಾರೆ, ಚಿನಿವಾರ್ದೆ] 

ಚಿನಿವಾರಪೇಟೆ (ನಾ). ಚಿನ್ನದ ವ್ಯಾಪಾರಿಗಳ ಬೀದಿ, - ಮಾರುಕಟ್ಟೆ: 
ಚಿನಿವಾರಪೇಟೆಯಂಶೂ ಅಂದು ತುಂಬಾ ಸಿಂಗರಿಸಿಕೊಂಡಿತ್ತು 
(ಹೇಮಳೂ. ೭). [ಚಿನಿವಾರ * ಪೇಟೆ] 

ಚಿನಿವಾರ್ದಿಕೆ (ನಾ). ಚಿನಿವಾರನ ಕೆಲಸ,-ಉದ್ಯೋಗ: ಬಾಯಿ ಹೋಗಿ 
ಬಹುಮಾತೇ, ಕಣ್ಣು ಹೋಗಿ ಚಿನಿವಾರ್ದಿಕೆಯೇ, ಕೈ ಹೋಗಿ ಕಡದಾಟವೇ 
(ಹುಸ್ಕೈಮಂ ೩). [ ಎಚಿನ್ನವರದ + - ಇಕೆ./ತುಳು. ಚಿನಿವಾರ್ದಿಗೆ ] 

ಚಿನಿವಾಲ್‌ (ಚಿಲುಪಾಲ್‌' ನೋ. 

ಚನಿವಾಲ (ಚಿನಿವಾರ' ನೋ. 

ಚಿನಿವಾಲು :ಚಿಲುಪಾಲ್‌' ನೋ. 

ಚಿನಿವಾಲಕಟ್ಟೆ "ಚಿನಿವಾಲಗಟ್ಟೆ' ನೋ. 

ಚಿನಿವಾಲಗಟ್ಟೆ, ಚಿನಿವಾಲಕಟ್ಟೆ (ನಾ). ಚಿನ್ನದ ವ್ಯಾಪಾರಿಗಳ ಬೀದಿ ; 
ಸಿರಾಘ್‌ಕಟ್ಟೆ : ಗಾಡಿಯನ್ನಿಳಿದು ಮೊದಲು ಚಿನಿವಾಲಗಟ್ಟೆಗೆ ಹೋದರು 
(ಹೂಬಿಸಿ. ೭೯). ಚಿನಿವಾಲಕಟ್ಟೆ: ಚಿಕ್ಕಪುಟ್ಟ ಆಭರಣಗಳನ್ನು ಒತ್ತೆಇಡಲು 
ಮತ್ತೆ, ಚಿನಿವಾಲಕಟ್ಟೆಗೆ ಕಳ್ಳನಂತೆ . . . ಓಡಬೇಕಾಗುತ್ತದೆ (ಮಾವಾದ. 
08); ಮೂರು ತೊಲೆಯ ಏಕಾವಳೀಸರವು ಈಗಾಗಲೆ ಚಿನಿವಾಲಕಟ್ಟೆ 
ಯನ್ನು ಸೇರಿತರಿ (ಬಿವರಿ. ೦೯೦). [ ಚಿನಿವಾಲ (ಚಿನಿವಾರ) + ಕಟ್ಟೆ) 

ಚಿನಿವೆಂಡು (ನಂ). ಒಂದಂ ಬಗೆಯ ಆಟ (?): ಬಾಲಕರು ನೂರಿ 
ಮೆಜ್‌ದರು . . . ಚೆಂಡಿನ ಹೊಣಕೆ ಚಿಣಿಕೋಲಾಳು ಚಿನಿವೆಂಡಿನಲಿ 
ದಂಡೆಯ ಹಾಜುಗುಪ್ಪೆಗಳ [ಪಾಕಾಂ. ಗೊತ್ತಿನ ದಂಡೆಯೆನೆ ನಾನಾ 
ವಿನೋದದಲಿ] (ಕುವಾ,ಆ. ೬-೧). [?] 

ಚಿನುಕುರುಳಿ "ಚಿಲಕುರುಳಿ' ನೋ. 


೯-೩೦). 


೨೮೪೧ 


16 


26 


30 


40 


ಚಿನ್ನ 


ಷಿ 


ಚಿನುಕುಲಿ, ಚಿವುಕುಲಿ (ನಾ). ಒಂದಂ ಬಗೆಯ ಹಕ್ಕಿ: ಮಿಗೆ 
ಲಾವುಗೆಯು ಚಿನುಕುಲಿ[ಪಾಕಾಂ. ರಿ]ಯು ಜಗಜಟ್ಟಿಮಲ್ಲ ಮಾಸಾಳ 
ಕಾಳಗವಲ್ಲಿ (ಅಮುಸಾಂ. ೧-೮0) ಚಿವುಕುಲಿ: ತಗರ ಕಾಳಗ ಕುಕ್ಕಟನ 
ಕಾಳಗವಲ್ಲಿ ಮಿಗಿಲ ಲಾವುಗೆ ಚಿವುಕುಲಿ ಬಗೆಬಗೆ ಜಟ್ಟೆಮಲ್ಲರ ಕಾಳಗವಲ್ಲಿ 
(ಬಸಪ. ೧-೫೦). [7?)] 

ಚಿನುಚಂಪೆ (ನಾ). ಒಂದಂ ಬಗೆಯ ವಾದ್ಯ: ಆಕಿಂಚೆಯ ಚಿನುಚಂಪೆ 
ಕುಕ್ಕುರು ತುಡುಮು ಪಾವುಂಚೆ ಕಿಂಕಿಣಿಗಳನು . . . ಕೇಳಿಸಿದರು (ಧರಣ. 4 
೧೩-೧೬). [7] 

ಚಿನುಮಯ(ನಾ) -ಎಚಿನ್ಮಯ ೩: ಚಿನುವಂಯನ ಕಾಣಿಸುವೆಬಾಯೆಂದೆನಂತ 
ಕರೆತಂದವನ ಹರಿಪದವನಜದಲ್ಲಿ ಕೆಡಹಿದನು (ಕೌಶಿರಾ. 
ಬಳಿಕಲಖಂಡ ಚಿನುಮ[ಪಾಕಾಂ. ನ್ಮ]ಯನಾದಿಲಕ್ಷ್ಮಿಯ ಗಂಡನೆಸೆದನು 
(ಕೊರರಾ. ೧-೮-೧) ; ಚಿನುಮಯನಿಪ್ಪ ನಿಜದೊಳಗೆ ತ್ರೈಜಗದ ಜನನ 

[ ಆಚಿನ್ಮಯ 1 


೧೪-೫೮) ; 


ತಾನೆಂದ (ಸರ್ವಜ್ಞ, ೩೨೪). 
ಚಿನ್ನಾಳೆ "ಚಿನ್ನಂಗಾಳೆ' ನೋ. | 
ಚಿನ್ನ, (ನಾ). ೧. ಹೊನ್ನು ; ಬಂಗಾರ; ಸುವರ್ಣ: ಚಿನ್ನದ ಸವಂಗ 

ಮಪೂರ್ವದ ಮೊಚ್ಚೆಯಂ . . . ಒಪ್ಪೆ(ಪಂಪಧಾ. ೯-೦೦೩); ಚಿನ್ನ ವನೊರೆಯ 

ಬಹುದಲ್ಲದೆ ಬಣ್ಣ ವನೊರೆಯಬಹುದೆ (ಅವಕಂ. ೨೬೬-೧೨೧೫); ತೋಣದನು 
ತಾ ಬಳಿಕವಗೆ ಹದಿನಾಜುಬಣ್ಣದ ಪುಟದ ಚಿನ್ನಕೆ ನೂಟುಮಡಿಯೆನೆ 
ಹೊಳೆಹೊಳೆವ ಹೆೊಮ್ಮಟೌಯ ರೂಪಕವ (ತೊರರಾ. 
ಹುತವಹನೆಡೆಯೊಳು ಹುದುಗಿರ್ದ ಚಿನ್ನಕ್ಕೆ ಹಿತವಾಗಿ ಬಣ್ಣ ಬಂದಂತೆ 
ಚಿತಭಸ್ಮಲಿಪ್ತ ದೇಹವಿರ್ದುದು (ಮೋಹತ. ೮-3೦); ಚಿನ್ನದ ಹರಡೆಯಿಟ್ಟಿ 
ಗಳೂಳಿಗದವರು . . . ಬೆನ್ನಟ್ಟಿ ಬೀಳಲಿಟ್‌ದರು (ಕಂನವಿ. ೧೩-೩೦) ; 
ಗಿಡಗನನ್ನು ಪಂಜರದಲ್ಲಿ ಕೂಡಿದರೆ ಸಲಾಕಿ ಚಿನ್ನವಾದರೇನು? ಕಬ್ಬಿಣ 
ವಾದರೇನು? (ಆರ್ಯಕ. ೪೦). ೨. ಚಿನ್ನದ ನಾಣ್ಯ: ನಿನ್ನ ಮೊಲೆಗೆಲ 
ದೊಳ್‌ ಚಿನ್ನದಗಲದ ಪೊನ್ನ ಬಣ್ಣದ ಮತ್ತಿ ಮತ್ತೆನಿಸದೆ ಮೂಡಿದುದು 
(ಅರ್ಥನೇ. ೨-೩ ವ). ಹ. ಪ್ರೀತಿಪಾತ್ರರನ್ನು ಮುದ್ದಿ ನಿಂದ ಕರೆಯುವ 
ಮಾತು : ನೀನೂ ನನ್ನ ಜೊತೆ ಬಂದ್ಬಿಡು ಚಿನ್ನಾ (ದೂಜಿಟಿ. ೩೮). 
ಚಿನ್ನಚಿಗುರುಎಒಡವೆವಸ್ತ್ರ: ಅನಿವಾರ್ಯಸಂಗತಿಯಲ್ಲಿ ವಾಗ್ದೇವಿಯು 
ಚಿನ್ನಚಿಗುರು ಈಡು ಇಟ್ಟು . . ಅನುಪತ್ಯ ಸುಧಾರಿಸಿಕೊೊಳ್ಳುತ್ತಿದ್ದಳು 

(ವಾಗ್ಮೇವಿ, ೨೯೦). ಚಿನ್ನದ ಕಣ್ಣ ಎ ಹಿರಣ್ಯಾಕ್ಷನೆಂಬ ರಾಕ್ಷಸ: ಚಿನ್ನದ 

ಕಣ್ಣನ ಕೊಂದು ಭೂಮಿಯ ವನಜಸಂಭವಗಿತ್ತನ್ಮ್ಯಾ (ಕನಕ. ೧೨೦-೩). 

ಚಿನ್ನದ ಹಬ್ಬ - ಐವತ್ತನೆಯಂ ವಾರ್ಷಿಕೋತ್ಸವ ಸಮಾರಂಭ; 

ಸುವರ್ಣಮಹೋತ್ಸವ : ಪರಿಷತ್ತಿನ ಚಿನ್ನದ ಹಬ್ಬವು ವೈಭವದಿಂದ 
ಜರುಗಿತು (ರೂ). ಚಿನ್ನದೆಳೆವಚಿನ್ನದ ಸರಿಗೆ: ಚಿನ್ನದೆಳೆ ಮುಂಡಾಸನವು 

ಸಿರದಿಯಾಂತು . . . ಮಣಿಕಟಕಗಳನು ಧರಿಸಿ (ನವಮೋ. ೨-೪೪). 

[ದೇ.॥ ತಮಿ. ತೆಲು. ಚಿನ್ನ) 
ಚಿನ್ನ, ಚಿಣ್ಣ, ಚಿನ, ಚಿನಿ,, ಜಿನ, (ನಾ). ೧. ಚಿಕ್ಕದು; ಸಣ್ಣದಂ : 

(ಕ). ೨. ಎಳೆಯವನು ; ಚಿಕ್ಕವಯಸ್ಸಿನವನಂ : ತನ್ನ ಮಗಳೆಂದೊಡೇಂ 

ಕಾಲ್ಬಿಡಿದು ಕೊಂಡೊಯ್ವ ಚಿನ್ನರಿಹರೆಂಬೆಣಿಕೆ ಮುರಿಯೆ ಬಿಸುಸುಯ್ವಂ 

(ಕಾಲೂರ.೩೬-೩೭). (ಗು). ೩.ಚಿಕ್ಕದಾದ; ಸಣ್ಣದಾದ. *ಚಿನ್ನಂಗಾಳೆ' 

ಪರಾ, ಚಿಣ್ಣ: ೨. ಕಾನನಕೆ ಹೋಗೇಳೆಲವೊ ಚಿಣ್ಣ (ಹಡಳಾ. ೦೧-೦೦) ; 

ಚಿಣ್ಣನಂ ಕೈದುಡುಕಲೀವನೆ. ಫಣಿಯ ಹುತ್ತದೆೊಳು (ಲಸಪು. ೦೮-೯೦) ; 

೩. ಚಿಣ್ಣಂಚೆ' ಪರಾ. ಚಿನ: ೩. «ಚಿನಗಡಿ' ಪರಾ. ಚಿನ, :೩. 

*ಚಿನಿಖಂಡ' ಪರಾ. ಜಿನ್ನ : ೩. (ಜಿನಗಾಳೆ' ಪರಾ. 

[ದೇ.8 ತಮಿ. ಮಲ. ಚಿನ್ನ; ಕೊಡ. ಚಿನ್ನಿ; ತೆಲು. ಚಿನ್ನ: 
ಕೊಲಾ. ಚಿನ್ನಿ, ಸಿನ್ನ; ನಾಯ್ಕಿ. ಸಿನ್ನ; ಪರ್ಜಿ. ಚಿನ್‌] 


೩-೮-೦೪) ; 


ಚಿನ್ನ 


ಇ 


ಚಿನ್ನ, (ನಾ). ಕತ್ತರಿಸಿದುದು ; ತುಂಡಾದುದು : “ಛಿನ್ನ- ಚಿನ್ನ” (ಕಮದ. 
೨೫೫ ಪ್ರಯೋ). [ ಆ ಸಂ. ಛಿನ್ನ) " 
ಚಿನ್ನ, ಚಿನ್ನೆ (ನಾ). ಚಿಹ್ನೆ ; ಗುರುತು: “ ಚಿಹ್ನೆ - ಚಿನ್ನ ” (ಕಮದ... ೨೬೪ 
ಪ್ರಯೋ). ಚಿನ್ನೆ: “ಚಿನ್ನೆ ದೋಅು' ಪರಾ. [ ಆ ಸಂ. ಚಿಹ್ನ) 
ಚಿನ್ನಅಗಿಲು (ನಾ). ಚಿಕ್ಕ ಜಾತಿಯ ಅಗಿಲಂ ಮರ : “ವಲ್ಲೀ-ಮೆಣಸು 
- ೬ ೬ ಚೆನ್ನಅಗಿಲು, ಕರಿಯ ಹತ್ತಿ” (ಓಷಧಿ. ೦೪೩). 
[ ಚಿನ್ನ * ಅಗಿಲು (-ಆ ಅಗಿಲ್‌)] 
ಚಿನ್ನಂಗಾಳೆ, ಚಿನಕಾಳೆ, ಚಿನಗಾಳೆ, ಚಿನಿಕಹಳೆ, ಚಿನ್ನಾಳೆ, ಚಿನ್ನಗಾಳೆ, 
ಜಿನಗಹಳೆ. ಜಿನಗಾಳೆ (ನಾ): ಒಬ್ಬನೇ ಊದುವ ಸಣ್ಣ ಜೋಡು 
ಕಹಳೆ : ($). ಚಿನಕಾಳೆ: ಈ ದೇವರ ವಾಲಗವು ನಡೆಯಬೇಕಾದರೆ, 
ಹೆಗ್ಗಾಳೆ, ಚಿನಕಾಳೆ, ರಂಗಿನ ಕಾಳೆ ಮೊದಲಾದವುಗಳು ಮೊಳಗ 
ಬೇಕು (ಳನ್ನಣಾ. ೯) ; ಚಿನಗಾಳೆ : ನುಡಿವ ವೀರಣ ಗೌರುಗಾಳೆ ಚಿನಗಾಕೆ 
ಗಳ ಶಂಖಾನಿನಾದಂಗಳಿಂ (ಷತಿಲ. ೭-6). ಚಿನಿಕಹಳೆ : ಕೂಗಿಡುವ 
ಕಹಳೆ ಹೆಗ್ಗಹಳೆ ಚಿನಿಕಹಳೆ ಕರಣೆಯ ನಾದ (ಅಬಂಡೇ. ೨೦೬-೪೬). 
ಚಿನ್ನಾಳಿ: ಕರಡಿ ಕಂಸಾಳೆ ಹೆಗ್ಗುಳಿ ಚಿನ್ನಾಳೆ (ಸಿದ್ಧಳಾ. 5-೬). ಚಿನ್ನಗಾಳೆ: 
ಕೊಳಲು ತಪ್ಪಟೆ ಜುಂಜೆ ಚಿನ್ನಗಾಳೆಯು ಭೇರಿ (ಜ್ಯಾನಡ. ೪-೪೮). 
ಜಿನಗಹಳೆ : ಗಗ್ಗರವಆ್‌ ಗಿಡಿಬಿಡಿ ತೂಳುವಟ್‌ ಚೆನ್ನ ಬೊಗ್ಗಿನ ಹಟ್‌ 
ಜಿ5ಗಹಳೆ (ಕುರಾಸಾಂ. ೪೦-೬೮). ಜಿನೆಗಾಳೆ: ಒತ್ತಿ ಊದುವ ಜಿ[ಪಾಕಾಂ. ಚಿ] 
ನಗಾಳಿ ... ಕೇಳ್ವರ ಕಿವಿವಾಗಿಲ ಕೆತ್ತುವದು (ಕುರಾಸಾಂ. ೩೮-೯೩). 
[ ಚಿನ್ನ್ಯ + ಕಾಳೆ (ಕಹಳೆ) ] 
ಚಿನ್ನಕಾರ (ನಾ). ಜಿಂಕೆ ಜಾತಿಯ ಒಂದು ಬಗೆಯ ಪ್ರಾಣಿ : ಚಿಗರೆಗಳು 
- « ೬ ಚೆನ್ನಕಾರವೆಂಬ ಜಾತಿಯು ಕಾನಡಾಜಿಲ್ಲೆಯಲ್ಲಿ ಇಲ್ಲ. ಉಳಿದ 
ಮೂರು ಜಿಲ್ಲೆಗಳಲ್ಲಿ ಅಪರೂಪವಾಗಿ ದೊರೆಯುವದು (ಕಛಾಗೆ. ೬೫). 
[?) 
ಚಿನ್ನಗಣಿಕ (ನಾ). ಎ ಚಿನ್ನಗೆಯ್ಯ (?) : ಚಿನ್ನಗಣಿಕದ ಚವುಡಿಸೆಟ್ಟಿ 
ಬಾಚವೆಸೆಟ್ಟಿ (ಎಕ. ೩1, ಚಿತ್ರದು. ೬-3೩; 1398). 
[P ಇದು "ಚಿನ್ನಗೆಯ್ಯ' ಎಂಬುದರ ಅಪಲಿಖತವಿರಬಹುದು] ` 
ಚಿನ್ನಗಾಳೆ "ಚಿನ್ನಂಗಾಳೆ' ನೋ. 
ಚಿನ್ನಗಿರಿ (ನಾ), ಚಿನ್ನದ ಬೆಟ್ಟ; ವೋರುಪರ್ವತ. *ಚಿನ್ನಗಿರಿಚಾಪ' 
ಪರಾ. (ಚಿನ್ನ * ಗಿರಿ) 
ಚಿನ್ನಗಿರಿಚಾಪ (ನಾ).ಮೇರುಗಿರಿಯನ್ನೇ ಬಿಲ್ಲಾಗಿ ಮಾಡಿಕೊಂಡವನಂ; 
ಶಿವ : ಚಿನ್ನಗಿರಿಚಾಪ . . . ಅಪ್ಪಣೆಯನೀಯೆ 
[ಚಿನ್ನಗಿರಿ - ಚಾಪ) 
ಚಿನ್ನಗೆಯಿಕ :ಚಿನ್ನಗೆಯ್ಯ' ನೋ. 
ಚಿನ್ನಗೆಯ್ಕ, ಚಿನ್ನಗೆಯಿಕ (ನಾ). ೧. ಚಿನ್ನದ ಕೆಲಸ; ಅಕ್ಕಸಾಲಿಗನ 
ವೃತ್ತಿ : ಚಿನ್ನಗೆಯ್ಯದ ನಖರಂಗಳುಂ (ಎಇ. ೫1೪, ೨೭೩-೫೦ ; 1175). 
೨. ಅಕ್ಕಸಾಲಿಗ: ಬಣ್ಣವಿಟ್ಟು ನುಡಿದಲ್ಲಿ ಫಲವೇನು ಚಿನ್ನಗೆಯ್ಕ ನಾಡುವ 
ನಂತೆ (ಬಸವ. ೨೦೫). ಚಿನ್ನೆಗೆಯಿಕ: ೧. ಬ್ರಾಹ್ಮಣರಭಿಗಾರಕ್ಕೆ ಚಿನ್ನ 
ಗೆಯಿಕದ ಹರದರಲಿ ತಿಂಗಳಿಂಗೆ ಪ್ರತ್ಯೇಕ ಹಾಗ ವೊಂದು (ಕಇ. 11, ೨೦-೨೬; 
1147); ವೇಣುಗ್ರಾಮದ ಸ್ಥಳದ ಚಿನ್ನಗೆಯಿಕದವರುಂ (ಎಇ. ಸ111, 
೨೦-೫೦; 1804) ; ಆ ನಗರದ ಅಂಗಡಿಯವರು, ಚಿನ್ನಗೆಯಿಕದ ವ್ಯವಹಾರಿ 
ಗಳು ... ತಮ್ಮ ತಮ್ಮ ಆದಾಯಗಳಲ್ಲಿ ಒಂದು ಭಾಗವನ್ನು ಬಿಟ್ಟು 
ಕೊಡುತ್ತಾರೆ (ಕಶಾಅ. ೧೭೮). 
ಚಿನ್ನಗೆಯಿಕದ ಚೀರಎಜರತಾರಿಸೀರೆ: ಚಿನ್ನಗೆಯಿಕದ ಚೀರಕ್ಕೆ ದೂಸಿಗ 
ವಸರಕ್ಕೆ ಹತ್ತಿವಸರಕ್ಕೆ ಮಣಿಗಾಅವಸರಕ್ಕೆ (ಎಇ. ೩111, ೨೦-೫೨; 1204). 
[ ಚಿನ್ನ, ೬ ಗೆಯ್ಯ ) 


(ಪ್ರಾಢರಾ. ೨೦-೨೪). 


೨೮೪೨ 


ಲಾ 


46 


ಚಿನ್ನಭಂಡಾರ 


ಚಿನ್ನಗೆಲಸ (ನಾ).ಎಚಿನ್ನಗೆಯ್ಯ ೧: ಆತ ಚಿನ್ನಗೆಲಸದಲ್ಲಿ ಬಹಳ ಪರಿಣತ 
ನಾಗಿದ್ದಾನೆ (ಕೂ). [ಚಿನ್ನ; * ಕೆಲಸ) 

ಚಿನ್ನಗೇದಗೆ (ನಾ). ಬಂಗಾರದಿಂದ ಮಾಡಿದ ಕೇದಗೆ; ಮಂಡಿಯಲ್ಲಿ 
ಧರಿಸಂವ ಕೇದಗೆಯಾಕಾರದ ಚಿನ್ನದ ಆಭರಣ: ವಜ್ರದೋಲೆ 
ತುಟಿಬಿನ ಮುತ್ತಿನ ಬಲೆ ಚಿನ್ನ [ಪಾಕಾಂ. ಚೀನ, ಚೆನ್ನ]ಗೇದಗೆ ಗಜ್‌ಗಳಿಂ 
ಸಿಂಗರಿಸಿದಳು (ಕುರಾಸಾಂ. 3೯-೯೭). [ಚಿನ್ನಃ * ಕೇದಗೆ] 

ಚಿನ್ನಗೇವಿಕ (ನಾ). ಎ ಚಿನ್ನಗೆಯ್ಯ ೧ : ಚಿನ್ನಗೇವಿಕದ ಮಹದೇವಂ ಬಲ್ಲಿ 
ಮಯ್ಯನ ಶತದ ಕಿಸುಕಾಡು ಮತ್ತ ೨ (ಕ೩.11, ೯-೨೩; 1076). 
[P ಇದು " ಚಿನ್ನಗೆಯ್ಯ ” ಎಂಬುದರ ಅಪಲಿಖತ] 

ಚಿನ್ನತಿಕೋಲು :ಚಿನ್ನತಿಗೋಲಂ' ನೋ. 

ಚಿನ್ನತಿಗೋಲು, ಚಿನ್ನತಿಕೋಲು (ನಾ). ಒಂದು ಬಗೆಯ ಕೋಲು ; 
ಕೈಗೋಲು (?) : ಒಟ್ಟಿದಳಿಗೆಯ ಚಿನ್ನತಿಗೋಲ ತುದಿಯಿಂದ ಕುಟ್ಟುವ 
ನಂತೆ ಮಾನ್ಯದೊಳು (ಧರಣ. ೨೯-೭೨). ಚಿನ್ನತಿಕೋಲು : ಮತಿವಿಕಳನೀ 
ಪರದಗಿದುವೇ ವಿತತಿ ಚಿನ್ನತಿಕೋಲು ತನಗೆಂದತಿಶಯದಿ ನಗುತಿರ್ದುದಾ 
ಜನವು (ಜೀವಂ. ೯-೯). [ಚಿನ್ನತಿ? + ಕೋಲ್ಲು ( ಆಕೋಲ್‌,) ] 

ಚಿನ್ನತಿತ್ತಿರಿ (ನಾ). ಚಿಕ್ಕ .ತಂತ್ರೂರಿ ; ಸಣ್ಣ ತುತ್ತೂರಿ: ಚಿನ್ನತಿತ್ತಿರಿ 
ಶಂಖವಾಸಗಳ ಮೊತ್ತದ ನಾದ ಕೇಳ್ವರ ಕಿವಿವಾಗಿಲ ಕೆತ್ತುವದು(ಕುರಾಸಾಂ. 
೩೮-೯೩) ; `ಚಿನ್ನತಿತ್ತಿರಿ ಜುಂಚೆ ಮುರು ತಾಪು ಹೆಗ್ಗಾಳಿ... ಸನ್ನಾಹೆ 
ಭೇರಿ ಮೊಳಗಲು (ರಾಮವಿ. ೮-೭೧). [ಚಿನ್ನ + ತಿತ್ತಿರ್ಯಿ] 

ಚಿನ್ನದಾರೆ, ಚಿನ್ನಧಾರೆ (ನಾ). ಒಂದು ಬಗೆಯ ಸಸ್ಯ : “ಲೋಮಂಧಿನೀ- 
ಚಿನ್ನದಾರೆ” (ಓಷಧಿ. 099) ; ಹೆಗ್ಗುರುಟಿಗೆ ಹುಣಿಸೆಯ ಶಿಗುಡೆಗ್ಗಿಲ್ಲದ 
ಚಿನ್ನದಾರೆಯಲಿಕ್ಕಿದ ಸಂದಗ್ಗಳದ ಹಿಕ್ಕೆ. . . ಅಖಿಳ ವಿಷಮನಂತಾಜ* 
ಸುಗುಂ (ಏಐಮದ. ೦೬-೦೦೨). ಚಿನ್ನಧಾರೆ: “ವಸು ಚಿನ್ನಧಾರೆ” (ಮಂಗರಾ. 
೪೦-೩೨); “ ತ್ರಿಪಾದೀ - ಚಿನ್ನಧಾರೆ” (ಓಷಧಿ. ೬). (7?) 

ಚಿನ್ನದಾವರೆ (ನಾ). ಹೊಂಬಣ್ಣದ ತಾವರೆ ; ಹೊಂದಾವರೆ : ಚಿನ್ನ 
ದಾವರೆಯ ಕಾಣ್ಕೆಯನಿಕ್ಕಿ ಮಧುವಾಣಿ ತನ್ನ ಕೈಮುಗಿದಳರ್ತಿಯೊಳು 
(ಧರಣ. ೩೭-೬೯). [ಚಿನ್ನ * ತಾವರೆ ( ಆತಾಮರೆ) ] 

ಚಿನ್ನದಾವರೆಗಿಡ (ನಾ). ಒಂದಂ ಬಗೆಯ ಗಿಡ: (ಮೈಔಗಿ. ೪೫-೮೮೮). 

ಕ [ ಚಿನ್ನದಾವರೆ? + ಗಿಡ (-ಆಗಿಡು) 

ಚಿನ್ನಧಾರೆ -“ಚಿನ್ನದಾರೆ' ನೋ. 

ಚಿನ್ನನೇಅ?೮ (ನಾ). ಚಿಕ್ಕನೇರಳೆ; ನಾಯಿನೇರಳೆ: “ ಜಂಬುಜಾಂಬವಂ- 
ಚಿನ್ನ ನೇಜಿಲಹಣ್ಣು ” (ಓಷಧಿ. ೬೨). 1 ಚಿನ್ನ * ನೇಟ್‌ಲ್‌ ) 

ಚಿನ್ನಪೂ (ನಾ). ತಲೆಯಲ್ಲಿ ಧರಿಸುವ ಹೂವಿನಾಕಾರದ ಒಂದು 
ಬಗೆಯ ಬಂಗಾರದ ಒಡವೆ: ಚಿ[ಪಾಉಾಂ. ಚೆ]ನ್ನಪೂವನೋಸರಿಸುವ 
ಹಾರಮಂ ಪಿಡಿದು ನೋಡುವ ಕಟ್ಟಿದ ನೂಲ ತೊಂಗಲಂ ತಿರಿಪುವ ಕೆಯ್ತ 
ದೊಂದಂ ನೆವದಿಂ ಲಲಿತಾಂಗಿಯ ಶಂಕೆಯಂ ಭಯಂ ಬೆರಸಿದ ನಾಣುಮಂ 
ಕ್ರಮದೆ ಪಿಂಗಿಸು (ಪಂಪಧಾ. ೩-೭೭) ; ಕುನ್ನಳದೇಸಕ್ಕಳವಟ್ಟ ಚಿನ್ನಪೂವೆನೆ 
ಬೆಳಗಿದುದೊಳ್ಳೊಲಮೆನಿಪ್ಪ ಬೆಳ್ವಲದೇಶಂ (ಕಇ. 1, 39-6; 1148): 
ಒಪ್ಪವಂ ತಳೆದ ಕುನ್ತಟದೇಶಕೆ ಚಿಂನಪೂವೆ ತಳ್ತೆತ್ತವಳಂಕೆಗೊಣ್ಣುದೆ 
ಎರುಜಿಸುತಿರ್ಪ್ಪದು ಬೆಟಳಾಲಂ (ಶಾಸಪ. ೬೫); ಜೂಳೆಯ ಚಿನ್ನಪೂ 
ಕಮಲಪೂ . . . ಮೊದಲಾಗಿ ಬಾಲೆಗಾಭರಣವೊಪ್ಪಿದುವು (ಛರಣ. ೪೦-೬೩). 

[ ಚಿನ್ನ, * ಪ್ಯೂ) 

ಚಿನ್ನಭಂಡಾರ (ನಾ). ಚಿನ್ನ ಮೊದಲಾದಂವನ್ನು ಇಟ್ಟಿರುವ ಕೋಶ, - 
ಖಜಾನೆ: ಚಿಂನಭಂಡಾರದ ತಿಂಮರಸರ ಮಕ್ಕಳು ನಾರಾಯಣದೇವಗಳು 
(ಇಆ. 1V, ೩೨೮-೮ ; 1530); ಚಿಂನಭಂಡಾರದ ಪ್ರೆರುಷೋತ್ತಮೈಯನ 
ಮಗ (ಎಕ. ೫17, ಶಿವಮೊ. ೨-೭೬; 1641). ( ಚಿನ್ನ; ೬ ಭಂಡಾರ] 


ಚಿನ್ನರೂಪ 


ಚಿನ್ನರೂಪ (ನಾ). ಚಿಕ್ಕವನು ; ಎಳೆಯವನು : ಚನ್ನಪ್ರಸನ್ನ ರನ್ನ ಸಿರಿ 
ಸಂಪನ್ನ ಚಿನ್ನಾಂಬರ ಚಿನ್ನರೂಪ ಚಿನ್ಮಯಕಾಯ 4ಕೀರ್ಥಮ. ೧೬೫). 
[ ಚಿನ್ನ * ರೂಪ ) 
ಚಿನ್ನಲಾಮಜ್ಜ (ನಾ). ಕಿರಿಯಬಾಳದ ಬೇರು ; ಚಿಕ್ಕಲಾಮಂಚ : 
“ ಕಾಂಚನಂ - ನಾಗಕೇಸರ, ಚಿನ್ನೆಲಾಮಜ್ಜ, ಉಮ್ಮ ತ್ತ " (ಓಷಧಿ. ೫) 
[ ಚೆನ್ನ * ಲಾಮಜ್ಜ.] ' 
ಚಿನ್ನವರದೆ, ಚಿನವರದ, ಚಿನಿವರದೆ"[ನಾ). "ಚಿನ್ನದ ವ್ಯಾಪಾರಿ ; ಚಿನಿ 
ವಾರ: “ವಿತ್ತವಣಿಜಂ ಚೆನ್ನವರದರಿ” (ವಾಂಗರಾ. ೧೦೫-೧೪) ; ಕುಬೇರನ 
ನಿಳಿಕೆಯ್ವರ್‌ ನಿಜಮಪ್ಪನುಪಮಧನದಿಂದೆ ಚಿನ್ನವರಧರ್‌ ಪುರದೆಷಿಳ್‌ 
(ಕುಸುಮಾ. ಪೊಸರನ್ನಗಟ್ಟಿಗಳಿಂದಲೆಸೆವ ಚಿನ್ನವರದರಂಗಡಿ 
ಗಳಿತ್ತರದೊಳು (ಉಕ. ೩-೭೯); ಮಚ್ಚಮನೆ ಲೀಲಾಮಾತ್ರದಿರಿ ಕಟ್ಟು 
ವಚ್ಚರಿಯಿಂದಾ. ಪುರೆದಲ್ಲಿ ಚೆನ್ನವರದರ್‌ ತಾಮಿಂತು ವಿಭ್ರಾಜಿಪರ್‌ 
(ಶತಂತೀಕ್ಕೆ. ೧-೦೨೧) ; ಜಟ್ಟೆಗ ಗೀತಪಾರಠಕರು ಸೆಟ್ಟಿಗ ಬಲು ಚಿನ್ನವಡದರು 
ಘಟ್ಟಿಪ ಕಟ್ಟಿಗೆಕಾಣಅರೇಣದರು (ಮೋಹಕ. ೩೬-೪೩) ; ಹರಸಖನ ಪುರದ 
ಧನವಿನಿ ಪುರದ ಚಿನ್ನವರದರೊಳೊರ್ವನೊರೆವ ಚಿನ್ನಕ್ಕೆ ಸರಿಭಾರದು 
(ಕೆಬಪು. ೧೧-೪೬). ಚಿನವರದ: ಸ್ವೀಪುರುಷರಿಡುವಂಗಛೂಷಣದಾಪಯಿತ 
ಹಣ ಹೊನ್ನ ರಾಸಿಯರೀ ಪರಿಯ ಚಿನವರದರೆಡೆಯೊಳಗಂಬರಾಲಯರೂ 


೨-೧೦೨) ; 


ಸದ್ವಾಪಿಸಿಹೆರಂಗಡಿಯೊಳು (ಜರಾಮಾ. ೨೩-೪೧). " ಚಿನಿವರದ : ಪೊನ್ನ 
ಕುಪ್ಪೆಗಳಿಂದ ಚಿನಿವರದರಂಗಡಿ ವಿರಾಜಿಸಿದುವು (ಗುಹಿಕಾ. ೧-೩೦). 
( ಚಿನ್ನ, ೬ ಪರದ] 


ಚಿನ್ನವಲಗೆ (ನಾ). ಚಿನ್ನದ ಗಟ್ಟಿ: ತ್ರಾಸುಗಟ್ಟಲೆ ಪೊರೆಗಲ್ಲು ಮಚ್ಚರಗಡ್ಡಿ 
ಭಾಸುರವಹೆ ಚಿನ್ನವಲಗೆ ಲೇಸಾಗಿ ಮಯೂದಿಂಧೆೊಗೆಯನೆತ್ತುವ ಬಹು 
ಕೌಸಲವಿದರಿರುತಿಹರು (ಅಂಜದ. ೩-60). [ಚಿನ್ನ * ಹಲಗೆ ಸಿ 

ಚಿನ್ನೆ ವಾರ "ಚಿನಿವಾರ' ನೋ. 

ಚಿನ್ನ ವಾಲ "ಚಿನಿವಾರ' ನೋ. 

ಚಿನ್ನಾಟ, ಚಿಣ್ಣಾಟ (ನಾ). ಹುಡಂಗಾಟ ; ಚೆಲ್ಲಾಟ": . ನಲ್ಲನ ಘುರೆದ್ರೂ 
ಬಟು ಚೆಲುವೆಯೆಂದು ಬೀದಿಯ ಜನರೊಡನೆ ಚಿನ್ನಿಟವೇ ? ಹಮೋಳಿವಾ. 
೧೩೦ ಪ್ರಸ್ತಾವನೆ): ಮಧುಚುಂಬನಷು ತುನ್ನಿ ಚಿನ್ನಾಟ (ಉಯ್ಯಾಲೆ. ೨-೪); 
ಬೆಕ್ಕಿಗೆ ಚಿನ್ನಾಟ ಇಲಿಗೆ ಪ್ರಾಣಸಂಕಟ (ಗಾದಿ). ಬೆಣ್ಣಾಟ: ರಾಜಕೀಯ 
ದಲ್ಲಿ ಚಿಣ್ಣಾಟವಾಸುತ್ತಿರುವ ಮಾನವನ ಮನಸ್ಸು (ಪ್ರಣಂಿ. 1, ಲೇಖನಗಳ 
ತಿರುಳು). [ಚಿನ್ನ * ಆಟ) 

ಚಿನ್ನಾಟಿಕೆ (ನಾ). ಮಕ್ಕಳಾಟಿಕೆ ; ಹಂಡುಗಾಟಿಕೆ ; ಚೇಷ್ಟೆ :. ಮಗಳಗ್ಗೆ 
ಎಷ್ಟು ಜನ ಮಕ್ಕಳೆಂಬುವದು ತಿಳಿದ ಮೇಲೆ ಎಲ್ಲಾ ಮಕ್ಕಳ ಚಿನ್ಹಾಟಿಕೆ 
ಯಾಗಲಿ (ಮುಂಗಾಪು. ೦೧೩). .[ಜಿನ್ನಾಟ + - ಇಕೆ) 

ಚಿನ್ನಾಣೆ (ನಾ). ಒಂದು ಬಗೆಯ ಆಟ: ನಲಿದಾಹುತಿರ್ಧರು ವಿನೋದದಿಂ 
ಚೆಂಡಾಟ ಚಿನ್ನಾಣೆಯಂ (ಕುರಂಗ. ೦೦-0). 1) 

ಚಿನ್ನಾರಿ (ನಾ). ೧. ಬಂಗಾರದ ಬಣ್ಣದ ,ಜರಿಯಂಳ್ಳುದು : ಹ್ಯಾಗೆ 
ಕೊಟ್ಟುಬಿಟ್ಟನೇ ಅಮ್ಮ ಆ ರಿಬ್ಬನ್ನಿನವನಂ ಈ ನಿನ್ನ ಚಿನ್ಮಾರಿ ಟೇಫನು ? 
(ನಡೆದಾ. 1, ೩೧೭). ಪಿ. "ಮಕ್ಕಳನ್ನೂ ಪ್ರೀತಿಯಿಂದ ಕರೆಯುವಾಗ 
ಬಳಸುವ ಮಾತಂ : ಚಿನ್ನಾರಿ, ಬಾಮ್ಮ ಇಲ್ಲಿ (ರೂಂ). 

[ದೇ.8 ತೆಲು. ಚಿನ್ನಾರಿ] 
ಚಿನ್ನಾಲಿ 'ಛಿನಾಲಿ' Wii 
ಚಿನ್ನಿ, ಚಿಣಿ, ಚಿಣ್ಣಿ, 


1 


ಳ್ಸೆ, (ನಾ). ೧. ಮಕ್ಕಳು - ಚಿಣ್ಣಿಕೋಲಾಟಕ್ಕೆ 


ಲಗ್ಗೆ ಚೆಂಡು ಬುಗುರಿ. ಚಿನ್ನಿಗಳನು (ತಂದ್ರಪಾ. ೦-೩೫1-೨೪. 0. 
"ಚಿಣಿಕೋಲು', *ಚಿಣಿದಾಂಡು' ಪರಾ. ಚಿಣ್ಣೆ: ೧ ಹತುತ ಅಣ್ಣಿ 


೨೮೪೩ 


40 


ಬಳಸುವ ಮರದ ಯ ತುಂಡು: ಹಿಂಡುಗೆಳೆಯರು-ಕೂಡಿಕೊಂಡಾಡುವ |. 


ಚಿನ್ಮಯ 


ಯೊಲೆರಡು -ತೊಡೆಗಡಿದು (ಜಿನಮು. 48-೭೨); ಅಗೋ ವಿದುರ... 
ಈಗ ಜಟಧಾರಿಯಾಗಿದ್ದಾನೆ: ದೇಹ ತುಂಬ ಕೃಶವಾಗಿದೆ: ಬಾಯಲ್ಲಿ 
`ಚಿಣ್ಣಿಯನ್ನು ಇಟ್ಟುಕೊಂಡಿದ್ದಾನೆ (ವಕಥಾ. ೩೬೪). ವಿ. ಮೊಳಕಾಲಿನ 
ಚಿಪ್ಪು: ಅಂಗಜನೃಪನಣ್ಣೆವಾಲುಂಬ ಕುಂದಣದ ಗಿಣ್ಣಿಲ ಮಗುಚಿ 
ದಂತೆಸೆದವು ಮೊಣಕಾಲ ಚಿಣ್ನೆಗಳಾ ಕೋಮಲೆಗೆ (ಉಾಮವಿ. ೧೨-೩೨). 
೩. ಚಿಕ್ಕದು; ಸಣ್ಣದು: (೪. ಚಿಳ್ಳೆ,: ೧. ನಿನ್ನ ಗೋಲಿಯು ಚಂಡು 
ಬುಗುರಿ ಚಿಳ್ಳೆಗಳ ಯಿನ್ನು ಬಾಲಕರೆಲ್ಲ ಕೊಂಡು ಪೋಗುವರು ' (ಹಮರ. 
೦೭೯). (< ಚಿನ್ನ) 
ಚಿನ್ನಿ (ನಂ). ಒಂದು ಬಗೆಯ ಗಿಡ.: (8). "ಕಂಕೋಳಚಿನ್ನಿ' ಪರಾ. 
[ ದೇ.8 ತಮಿ. ಚಿನ್ನಿ] 
ಚಿನ್ನಿ, (ನಾ). (ದನಕರುಗಳಿಗೆ ನೆನಸಿ ಕೊಡುವ) ತೊಗರಿಯ ನುಚ್ಚು 
ವಂತ್ರು ಕಡಲೆಯ ನುಚ್ಚುಗಳ ವಿಂಶ್ರಣ : ತೊಗರಿಯ ನುಚ್ಚು, 
ಕಡಲೆಯ ನುಚ್ಚು ಕೂಡಿದ್ದಕ್ಕೆ “ ಚಿನ್ನಿ” ಎಂದು ಹೇಳುತ್ತಾರೆ (ಗೋಗ್ರಾಸ. 
೫೦). (ಮರಾ, ಚುಣೀ,ಚೂಣ. / ಪ್ರಾ. ಚುಣ್ಣಾ./ಸಂ. ಚೂರ್ಣಾ) 
ಚಿನ್ನಿಗ (ನಾ). ಚಿನ್ನದ ವ್ಯಾಪಾರ ಮಾಡುವವನು; ಚಿನಿವಾರ: 
ಬೆಲೆಯ ಚಿನ್ನಿಗ ಬಲ್ಲ ನೆಲೆಯನಂಬಿಗ ಬಲ್ಲ (ಸರ್ವಜ್ಞ. ೧೯೧೩). 
(ಚಿನ್ನ * -ಇಗ) 
ಚಿನ್ನಿವಾಂಡು, ಚಿಣಿದಾಂಡು, ಚಿಣ್ಣಿದುಂಡು (ನಾ).ಎಚಿಣ್ಣಿಕೋಲು ೨: 
ಹುಡುಗರು ಚಿನ್ನಿದಾಂಡು ಆಡುತ್ತಿದ್ದಾರೆ (ರೂಂ). ಚಿಣಿದಾಂಡು: 
ಚಿಕ್ಕ ನನ್ನ ಕಂದಯ್ಯ ಚಿಣಿದಾಂಡು ಆಡ್ಮಾನು (ಹಳ್ಳಿಯ ೭೯). 
ಚಿಣ್ಸಿದಾಂಡು : ಚಿಣ್ಣೀದಾಂಡು, ಪಟ, ಗೋಲಿ, ಮರಕೋತಿ - ಒಂದು 
ಒಂಡೂ ಇಲ್ಲ (ನಡೆದ. 1, ೩೬0). [ಚೆನ್ನಿ + ದಾಂಡು] 
ಚಿನ್ನಿಧಿ(ನಾ). ಜ್ಞಾನದ ಆಶ್ರಯ; ಪರಮಾತ್ಮ: ಚಿನ್ನಿಧಿಯನನ್ಕಾಯಕಾಆರ 
ಬೆನ್ನ ಬೆವರ್ಮಿಟಿಗೆಯನತುಳಿತಾಭಿನ್ನ ಬಲಯುತನಂ . . . ತನ್ನಿ (ಬಸಪು. 
8೯-೩೭); ಸುಕ್ಷಾತ ಚಿನ್ನಿಧಿ ಮಹೇಶ್ವರನೆ ನಿನಗೆ ವಂದಿಸುವೆ (ವೀಕ್ಮಫು. 
3-0-a0). [ಸಂ. (ಚಿತ್‌ + ನಿಧಿ)] 
ಚನ್ನಿಮರ (ವಾ). ಒಂದು ಬಗೆಯ ಮರ: (ಮ್ಮಕಗಿ. ೨-೨೦). 
[ ಚಿನ್ನಿ8 * ಮರ್ಮ) 
ಚಿನ್ನಿವಾರ "ಚಿನಿವಾರ' ಮೋ. 
ಚನ್ನಿಸಳ್ಕರೆ (ನಾ). ಹಿಟ್ಟಿ ನಂತಿರುವ ಒಂದು ಬಗೆಯ ಸಕ್ಕರೆ; ರಾಯಪುಡಿ 
ಸಕ್ಕರೆ : ಚಿನ್ನಿಸಕ್ಕರೆಯು ಬೆರೆಯೆ ಭರತಿ ಉಕ್ಕುವದು ಕ್ಷೀರಸಿಂಧು 
(ಸೂರ್ಯಪಾ. ೩೪-೦೦) ; ಸಣ್ಣ ಶಾವಿಗೆ ಒಲ್ಲ ಚಿನ್ನಿಸಕ್ಕರೆ ಒಲ್ಲ (ಹಳ್ಳಿದಾ 
83). { ಚೀನಿ 4 ಸಕ್ಕರೆ] 
ಚಿನ್ನೆ "ಚಿನ್ನ್ಗ' ನೋ. 
ಚನ್ನೆದೋಣು (ಕ್ರಿ). ಗುರುತು ತೋರು; ಚಿಹ್ನೆ ಕಾಣಿಸಿಕೊಳ್ಳು: 
ಸೊನ್ನಗೇದಗೆಯ , ಪೂವೊಡೆಯಂತೆ ಬಸಿಜಿನ ಚಿನ್ನೆದೋಅದುದು 
ಮೆಯ್ಯೊಳಗೆ (ಮೋಹತ. ೧೭-೨). [ಚಿನ್ನೆ (ಇ ಚಿನ್ನ್ನ್ಯ) * ತೋಜು) 
ಚಿನ್ಮಯ (ಗು). ೧. ಜ್ಞಾ ನಸ್ವರೂಪವಾುದ ; 'ಶುದ್ಧ ಜ್ಞಾನಮಯ 
ವಾದ : ಚಿನ್ಮಯಜ್ಕೊ ಿಪುಭಾರೂವಭಾವನಾತೀತಪ್ರಭುಸೆ (ಬಸಪು. 
6-೫೩). (ನಾ). ೨. ಶುದ್ಧಜ್ಞಾ ನದಿಂದ ಕೂಡಿದುದು ; ಚಿದ್ರೂಪ 
ವಾದುದು : ಶಾಬರರೂಪರಬೆಔಯ ತೆರೆಯ ಮಜಕಿಯಲ್ಲಿ ಮೆಟ್‌ವ 
ಚಿನ್ಮಯದ ರೂಪನು (ಕುವ್ಮಾಅ. ೬-೬೭); ಚಿನ್ಮಯದ ಬೆ ನೀಧೆಯಂ ವೇಳ್ದು 
ರಕ್ಷಿಸಿದ ದೇಶಿಕನಿಗಗ್ಗಳವೆನಿಸುವ (ವೀಕ್ಕಫು. ೧-೧-೩೫) ; ಜಡವೆ ಚಿನ್ಮಯ 
ವಾಗಿ ಚಿಮ್ಮಿದಪುದಯ್‌ (ಶ್ರೀರಾಮಾ. 8-೧೨೪). ೩. ಪರಮಾತ್ಮ ; 
ಪರಬ್ರಹ್ಮ : ಪರವಸ್ತು: ಹದಿನಾಲ್ಕುಲೋಕವು ತಾನೆಯಾದ ಚಿನ್ಮಯನ 
ಹೇಳಿಹೆನೆಂದರೆ ಎನ್ನಳವಲ್ಲ (ವರಸಂ. ೩೯೪-೦೨). [ಸಂ.] 
179 


ಚಿನ್ಮಾತ್ರಗೋಚರ 


ಚಿನ್ಮಾತ್ರಗೋಚರ (ಗು). ಬುದ್ಧಿಗೆ. ಮಾತ್ರ ಗೋಚರವಾಗುವ; 
ಅಮೂರ್ತವಾದ : ವಿದ್ಯಾವಂತರು ಚಿನ್ಮಾ ತ್ರಗೋಚರವಾದ ಭಾವನೆ 
ಗಳನ್ನು ಅಳವಡಿಸಿಕೊಂಡು ಮೂಲತತ್ವಗಳನ್ನು ಪ್ರತಿಪಾದಿಸುವುದಕ್ಕೆ 
ಪ್ರಯತ್ನಪಡುತ್ತಾರೆ (ಪ್ರಭಾ. 1, ೩೩6). [ಸಂ.) 

ಚಿಪಟ (ಗು). `೧. ಚಪ್ಪಟೆಯಾದ. ೨. ಚಪ್ಪಟೆಯಾದ ಮೂಗುಳ್ಳ. 
(ನಾ). ೩. ಅವಲಕ್ಕಿ. [ಸಂ.7 

ಚಿಪಲಿ 'ಚಿಪಳಿ' ನೋ. 

ಚಿಪಳಿ, ಚಿಪಲಿ (ನಾ). ಮರದಿಂದ ಮಾಡಿದ ತಾಳ ; ಚಿಟಿಕೆ: ವಾಸು 
ದೇವರು . , . ಇವರ ಭಿಕ್ಷೆಯ ಪೋಷಾಗು ಹ್ಯಾಗಂದರೆ - ತಲೆಗೆ ನವಿಲ 
ಗರಿಯ ಟೊಪ್ಪಿಗೆ, ಯೆಡಗೈಯಲ್ಲಿ ಚಿಪಳಿ, ಬಲಗೈಯಲ್ಲಿ ತಾಳ (ಕಥಾಗೆ. 
3೧೪). ಚಿಪಲಿ: ಕಾಲ ಸರಪಳೆ ಮಿನುಕು ಕನ್ನಡಿಯು . . . ಗಿಣಿ 
ಚಿಪಲಿಗಳು (ಗಾರುಣ9. 8-80). [+ ಮರಾ. ಚಿಪಳೀ) 

ಚಿಪಿಟ (ನಾ). ೧. ಅವಲಕ್ಕೆ : “ಪೃಥುಕಃ, ಚಿಪಿಟಃ-ಈ ೨ ಅವಲಕ್ಕಿ” 
(ಹಲಾಯು. ೪೪-೪೩೦). ವ. ಚಪ್ಪಟೆಯಾದ ಮೂಗು. "ಚಿಪಿಟಾಸ್ಯ' 
ಫರಾ. [ಸಂ.) 

ಚಿಪಿಟಕ (ನಾ). ಎ ಚೆಪಿಟ ೧: “ ಅವಲ್‌ - ಮುಸಲ ಕ್ರಿಯಾಯಾಂ, 
ಚಿಪಿಟಕೇ ಚ” (ಕಮಧಾ) 1₹ಸಂ.] 

ಚಿಪಿಟಾಸ್ಕ (ನಾ). ಚಪ್ಪಟೆವೂಗಿರಂವ ಮುಖವುಳ್ಳವನು: 
ಉರಗಾವೃತಂ ಸುವರ್ಣಾಭರಣಂ ಜಲಯಾನವಾಸಿತಂ ಚಿಪಿಟಾಸ್ಕಂ 
(ಕಾತತಿ. ೧೯-೦೨). ( ಚಿಪಿಟ *- ಆಸ್ಕ) 

ಚಿಪಿಲೆ "ಸಿಪಿಲೆ' ನೋ. 

ಚಿಪ್ಪ (ನಾ). ೧. ಶಿಲ್ಪವಿದೆ. ೨. ಹೊಲಿಗೆ. *ಚಿಬ್ಬಿಗ' ಪರಾ. 

[ ಆ ಸಂ. ಶಿಲ್ಪ) 

ಚಿಪ್ಪಡ, ಚಿಪ್ಪಡೆ (ನಾ). ಕಲ್ಲಿನ ಬಿರುಕಂ,-ಸಂದರ : ಎತ್ತ ನೋಡಿದತ್ತ 
'ಚಿಪ್ಪಡ. ಅದರಲ್ಲಿಯೇ ಒಂದು ಕಿಂಡಿಯನ್ನು ಹುಡುಕಿ ವನಶ್ರೀಭಾಂಡಾರ 
ದಿಂದ ಹವಳ ಮುತ್ತುಗಳನ್ನು ಕದ್ದುತರಲು ಒಬ್ಬರ ಹಿಂದೊಬ್ಬರು 
ಪಾರಾದರು (ದಾಸಹು. ೨೪). ಚಿಪ್ಪಡೆ: ದೂರಿನ ಚಿಪ್ಪಡೆಯಲ್ಲಿ ಹಾವು 
ಗಾರರು ಹಾವುಗಳನ್ನೋ ಏಡಿಗಳನ್ನೋ -` ಹಿಡಿಯುತ್ತಿರುವಂತೆ ಕಂಡಿತು 
(ಹೇಮಂತ. ೦೪6). (7?) 

ಚಿಪ್ಪಡು (ನಾ). ೧. (ಕರಾ) ಸ್ತ್ರೀಯರ ಕಿವಿಯ ಬಳಿಯ ಕೂದಲು. 
೨. ಪಕ್ಷಿಗಳ ತುಪ್ಪುಳು, [?] 

ಚಿಪ್ಪಡೆ "ಚಿಪ್ಪಡ' ನೋ. 

ಚಿಪ್ಪಣಿ (ನಾ). ಚಿಮಂಕಿಸುವ ಸಾಧನ (?) : ಉಪ್ಪರಿಗೆ ಹೊಂಗಳಸ 
ಮಂಟಪ ಚಪ್ಪರಕೆ ಪನ್ನೀರ ಚಿಪ್ಪಣಿ (ರೇವಕಾ. ೨.೭). [ ಎ ಸಿಂಪಣಿ?] 

ಚಿಪ್ಪಲಿಗ (ನಾ). ಬಟ್ಟೆ ಹೊಲಿಯುವವನಂ ; ದರ್ಜಿ ; ಸಿಂಪಿಗ (?) : 
ವಿನಯದಿಂ ಚಿಪ್ಪಲಿಗನೊಬ್ಬನು ದನುಜಸೂದನಗೆಜಿಗಿ ಕವಚವ ಮನ 
ವೊಲಿದು ಕೊಡಲು (ಕೃಕರ್ಣಾ. ೫-೪೦). [ ಆ ಚಿಪ್ಪಿಗ? 

ಚಪ್ಪಲು, (ನಾ), ಒಂದಂ ಬಗೆಯ ವಿಖಾನು : ಬಳಿಚ ಚಿಪ್ಪಲು ಮಲಗು 
ಹೆಮ್ಮಲಗು . . . ಗಿಟ್‌ಲುಗಳೆಂಬ ಹೊಳೆವಳಿಯ ವಿಹಿನ್ಸಳಂ ತವಿಸುತಿಹೆ 
ಬೇಡರಂ ನೋಡಿದಂ ಭೂಪಾಲನು (ಹಠಳಾ. 8-೪೬). [?) 

ಚಿಪ್ಪಲ್ಕು (ನಾ). ಒಂದು ಬಗೆಯ ವಂರ : ಚಿಪ್ಪಲ ತೊಪ್ಪಲ ನಿರಸಲ 
ತೊಪ್ಪಲ . .. ಮುಂತಾದ ಬಯಲುವನದಲ್ಲಿದ್ದ ಕಾಡ ತೊಪ್ಪಲುಗಳನ್ನು 
ತಗ್ಗಿಗೆ ಹಾಕಿ (ಕೃಹಿಪ್ಪ. ೪೮). (?] 

ಚಿಪ್ಪಳ (ನಾ). (ಕರಾ) ಬೇಲಿಯ ಎರಡು ಕಡೆಗಳಲ್ಲಿ ಜೋಡಿಸಿ 
ಬಿಗಿಯುವ ಬಿದಿರು; ಬೇಲಿಯ ಅಡ್ಡಗಟ್ಟು : ಈ ಬೇಲಿಗೆ 
ಎರಡಾದರೂ ಚಿಪ್ಪಳ ಬೇಕೂ (ಕೂಡಿ). [?] 


೨೮೪೪ 


ಚಿಬಕಳಿ 


ಚಿಪ್ಪಳಿ (ನಾ). ಒಂದು ಪ್ರದೇಶದ ಹೆಸರು (?): ಗೇಣಿ ನಾಗಂಡುಗದಲು 

ಭತ್ತ ಮೂಡೆ ೬೫ ಚಿಪ್ಪಳಿಯ ಒಳಗೆ ಮೂಡಲು ಜಲ್ಲೇಯ ಅಣ್ಮಿಸೆಟಿಯ 

ಹಿರಿಯ ಗದ್ದೆಯಿಂದಂ ಪಡುವಲು (ಸೌಇಇ. 1-11, 9೪39-33 ; 1401). 
[?] 


5| ಚಿಪ್ಪಳು (ನಾ). ಇಕ್ಕಟ್ಟಿಗೆ ಸಿಕ್ಕಿಸುವುದು ; ಪೀಡಿಸುವುದು. 


10 


"ಚಿಪ್ಪಳೇಟ್‌ಸು' ಪರಾ. 
ಚಿಪ್ಪಳು ಹಾಕು ಎ ತೊಂದರೆಕೊಡು ; ಕಾಡು; ಪೀಡಿಸು: (೪. 
[*-ತುಳು. ಚಿಪ್ಪಲೆ] 
ಚಿಪ್ಪಳೇಟುಸು (ಕ್ರಿ). ತೊಂದರೆಕೊಡು ; ಕಾಡು ; ಪೀಡಿಸು: (ದಾಸಶ 
+. ೦೪8-೨). [ಚಿಪ್ಪಳು ೬ ಏಟೌಸು] 
ಚಿಪ್ಪಾಟಿ, ಚಿಪ್ಪಾಡಿ, ಚಿಪ್ಪಾಡೆ (ನಾ). ೧. ರಸವನ್ನು ಹಿಂಡಿದ ಕಬ್ಬು, 
“ದನಗಳು ತಿಂದಂಳಿಸಿದ ಮೇವು ವಂಂತಾದುವು: ಚಪ್ಪಾಟ ಎ “ದನ 
ತಿಂದುಳಿದ ದಂಟು; ಸೊಪ್ಪೆ” (ತಾನಳಕೋ. 8೩೬). ಟಚೆಪ್ಪಾಡಿ: ೧. ದನಗಳ 
ಮುಂದಿನ ಚಿಪ್ಪಾಡಿ ತಿಂದ ಬೀಳತದ (ಆಕರೋಕ. ೧೬೬) ; ಚಿಂತಾಕು 
ಇಟಗೊಂಡು, ಚಿಪ್ಪಾಡಿ ಬಳಿವಾಕೆ (ಕನ್ನಜಾ. 8೮) ; ಗಬ್ಬಿದ್ದ ದನಕ್ಕೆ ... 
ಇದ್ದ ಬಿದ್ದ ಚಿಪ್ಪಾಡಿಯನ್ನು ತಿನ್ನಲು ಚೆಲ್ಲುತ್ತಾರೆ (ಗೋಗ್ಬಾಸ. ೨೬). 
೨. ಚೂರು; ತುಂಡು; ತುಣುಕು: ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮನ್ನು 
ಚಿಪ್ಪಾಡಿ ಮಾಡಿ ಗಾಳಿಗೆ ತೂರೇನು (ವಿಸಾ. ೦೦). ಚಿಪ್ಪಾಡೆ: ೨. ಆ 
ಪೋಲೀಸನು ತನ್ನಿ ಹಗಲುಗನಸಿನಲ್ಲಿಯ ಕಾರಿನ ಕೂಡ ನೆಲಕ್ಕೆ ಬಿದ್ದು 
ಚಿಪ್ಪಾಡೆಯಾಗುತ್ತಿದ್ದನು (ಕನಳೆ. ೧೦೯); ದೊಣ್ಣೆಯಿಂದ ಕಂಡವರನ್ನು 
ಚಿಪ್ಪಾಡೆ ಮಾಡುತ್ತ ಬರುತ್ತಿರಲು( ಯದುರಾ. ೩). 
[4-ಓಂ. ಚಿಪ್ಪಡ; ಮರಾ, ಚಿಪಟೀ , ಚಿಪಾಟ, ಚಿಪಾಡ ) 
ಚಿಪ್ಪಾಡಿ ' ಚಿಪ್ಪಾಟಿ' ನೋ. 
ಚಿಪ್ಪಾಡೆ " ಚಿಪ್ಪಾಟಿ' ನೋ. 
ಚಿಪ್ಪಿ "ಸಿಂಪ್ಮಿ' ನೋ. 
ಚಿಪ್ಪಿಗ "ಸಿಪ್ಪಿಗ' ನೋ. 
ಚಿಪ್ಪಿಗಿತಿ (ನಾ). ದರ್ಜಿಕೆಲಸದವಳು; ಸಿಂದಿಗರವಳು: ತೆಬ್ಲಿಗಿತಿ, ಚಿಪ್ಪಿಗಿತಿ. 
ಒಕ್ಕಲಿಗಿತಿ (ಕಮದ. ೨೦೮ ಪ್ರಯೋ) ; ಆ ಹೆಂಗಸರಲ್ಲಿ ಒಬ್ಬಳು ಚಿಪ್ಟಿಗಿತಿ, 
ಒಬ್ಬಳು ಅಡಿಗೆಯವಳು (ಪುನರು. ೯೨). 
[ಚಿಪ್ಪಿಗ (-ಸಿಪ್ಪಿಗು * - ಇತ್ತಿ (ಆ - ಇತ್ತಿ)] 
ಚಿಪ್ಪು; 'ಸಿಂಪ್ಕು' ನೋ. 
ಚಿಪ್ಪು, "ಚೀಪ್ತ? ನೋ. 
ಚಿಪ್ಪುಕುಂಟೆ. (ನಾ). ವ್ಯವಸಾಯದ ಒಂದಂ ಬಗೆಯ ಸಾಧನ: ಈ 
ಕೆಲಸವನ್ನು . . . ಎತ್ತುಗಳ ಸಹಾಯದಿಂದ ಮಾಡುವುದಕ್ಕೆ ಚಿಪ್ಪು ಕುಂಟಿ 
ಗಳೆಂಬ ಮುಟ್ಟುಗಳಿವೆ. ಒಂದು ಮರದ ತುಂಡಿಗೆ ನಾಲ್ಕು ಹಲ್ಲುಗಳು 
ಅಥವಾ ಚಿಪ್ಪುಗಳು ಸಿಕ್ಕಿಸಿರುತ್ತವೆ (ವೃವಬ. ೨೨). 
[ ಚಿಪ್ಪು (ಚೀಪು) + ಕಂಂಟೈ7 
ಚಿಪ್ಪ ಗಟ್ಟು (ಕ್ರಿ). ಕರಟವು ಬಲಿತುಕೊಳ್ಳು ; ಕರಟದ ರೂಪುಗೊಳ್ಳೂ: 
ಅವು ಚಿಪ್ಪುಗಟ್ಟಿದ ಬಳಿಕ ಒಳಗೆ ಕೊಬ್ಬರಿಯಾಗುತ್ತದೆ (ಮುಂಬಯಿ. ೨-೩೦). 
[ ಚಿಪ್ಪು, (ಎಸಿಂಪು) * ಕಟ್ಟು) 
ಚಿಪ್ಪಹಂದಿ (ನಾ). ಒಂದು ಬಗೆಯ ಹಂದಿ : ಕಾಡುಕುರಿ, ಕಾಡುಹೆಂದಿ, 
ಮುಳ್ಳುಹಂದಿ, ಚಿಪ್ಪುಹಂದಿ . . . ಮುಂತಾದ ಇತರ ಪ್ರಾಣಿವರ್ಗಕ್ಕೆ 
ಕಾಡಿನಲ್ಲಿ ಮಿತಿಯೇ ಇರಲಿಲ್ಲ (ಪಂಜಪಂ. ೨). 
[ಚಿಪ್ಪು (ವಸಿಂಪು) + ಹಂದಿ (ಪಂದಿ) 
ಚಿಬಕಳಿ (ನಾ). ತೇವವಾದ ವಂರಳುಪ್ರದೇಶದಲ್ಲಿ ವಾಸಿಸುವ, ಬಿಳಿಯ 
ಪುಕ್ಕಗಳಿಂದ ಕೂಡಿದ ಒಂದು ಬಗೆಯ ಹಕ್ಕಿ: (೪. (?] 


ಚಿಬಟಿಗ 


ಚಿಬಟಿಗ, ಜಿಬಟಿಗ (ನಾ). ಒಂದು ಬಗೆಯ ಹುಲ್ಲು: (೪. ಜಿಬಟಿಗ: 
(8. [?] 

ಚಿಬಿಲಂಗಡಿ (ನಾ). ಚಿಬ್ಬಲುಗಳನ್ನು ಮಾಡುವ ಮೇದರ ಅಂಗಡಿ (?): 
ಚಿಬಿಲಂಗಡಿಯವರು ಕೊಡುವ ಧೂಪದ ಕಾಣಿಕೆ (ಸೌಇಇ. IY, ೨೫8-೨8೩; 
೦೫೧೩). [ವಚಿಬ್ಬಲ್‌ + ಅಂಗಡಿ ( £ಆಂಗಾಡಿ)] 

ಚಿಬುಕ (ನಾ). ಗದ್ದ; ಗಲ್ಲ: “ತುಟಿಯ ಕೆಟಗು ಚಿಬುಕಮೆಂಬುದು ” 
(ಹೆಲಾಯು. ೮೬-೩೭೦) ; ತಾಯುಂ ತಂದೆಯುಂ ಮಗಳೆ ಚಿಬುಕಮಂ 
ಪಿಡಿದು ಬುದ್ಧಿ ವೇಟ್ಜು (ದಾಧಪು. ೦೨-೦೦ ವೆ); ಲಲಿತಚಿಬುಕದ ಚಾರು 
ಕರ್ನದ (ಕ್ಲಾನಕಂ. ೩-8). [ಸಂ,) 

ಚಿಬುಕು, ಚುಬುಕು, (ಕ್ರಿ). ೧. ಚಪ್ಪರಿಸು : ಒಂದು ದಿನಕ್ಕೆ ಒಂದು 
ಹುಣಿಸೆಬೀಜದ ಸಿಪ್ಪೆಯನ್ನು ಪುಡಿಮಾಡಿ ಒಂದು ನಿಂಬೆಹೋಳಿನ ಮೇಲೆ 
ತುಂಬಿ... ಆ ಹೋಳನ್ನು ಚಿಬುಕಿ ಸಿಪ್ಪೆಯನ್ನು ಉಗಿದು ಹಾಕಬೇಕು 
(ಸಕವೈ. ಪರಿ. 962. ೨. ಲೊಚೆಗುಟ್ಟೂ. "ಚಿಬುಕುಗಂಟಂ್ಬ' ಪರಾ. 
ಚುಬುಕ್ಕು: ೧. ಖೂಳನೀತನು ಮುದದಿ ಪರಸತಿಯರನ್ನಂದು 
ಲಾಲಸೆಯಿಂ ತಾನು ತುಟಿಯ ಚುಬುಕಿದನು (ಸಾನಂಗ. ೪೦): ಮಗು 
ಎದೆಹಾಲು ಚುಬುಕುತ್ತಿದೆ (ಊಂ). ([-ತೆಲು. ಚಿಬುಕು) 

ಚಿಬುಕುಗುಟ್ಟು (ಕ್ರಿ). (ಆಲಂ) ಅಸಮಾಧಾನವನ್ನು ಸೂಚಿಸು; 
ಆಕ್ಷೇಪಿಸು ; ಗೊಣಗುಟ್ಟು ; ಚಂದಮಿದೆಂತುಟೆಂದಡುರಿದೆಟ್ಟ ಪರಿಂತಿದ 
ಶುದ್ಧಶಬ್ದಮಾಯ್ತೆಂದೊಡೆ ದುಃಖದಿಂ ಚಿಬುಕುಗುಟ್ಟಿದಪರ್‌ (ಸೂಕ್ತಿಸು. 
೦-೫೩೬)- [ ಚಿಬುಕು + ಕುಟ್ಟು, ) 

ಚಿಬುಕೆ (ನಾ). (ಕುದುರೆಯಂ) ಕೆಳತಂಟಿ : “ ಅಧರೋಷ್ಠಕ್ಕೆ ಚಿಬುಕೆಯೆಂಬ 
ವೆಸರಕ್ಕುಂ ” (ಅಶ್ಶಶಾ. ೮೭-೦೪). [<ಸಂ. ಚಿಬುಕ ) 

ಚಿಬ್ಬ 'ಚಿಬ್ಬ' ನೋ. 

ಚಿಬ್ಬಂಬೊಯ್‌, ಚಿಬ್ಬುವೊಯ್‌, ಸಿಬ್ಬಂಬೊಯ್‌ (ಕ್ರಿ). ೧. ಚರ್ಮದ 
ಮೇಲೆ ಚುಕ್ಕೆಗಳುಂಟಾಗಂ : ಆಕೂಬ್ಬಿನ ಸೊಡರಿಂ ಚರುವಿಂ ಟಿಬ್ಬಂಬೊ 
ಯ್ಹೆಲೆ[ಪಾ೫»ಂ.ಚೆಬ್ಬುಂಬೊಯಿದೆಲೆ]ಯಿನಲರಿನಕ್ಷತೆಯಿಂ . . ,ಜಿನರನರ್ಚಿಸೆ 
ನಿಬ್ಬರಮಾಗಿರ್ದ ನರಕಗತಿಯೊಳ್‌ ಬೀಟಿಂ (ಅನಾಲೆ. ೩೭) ; ದೆಸೆಯಾನೆ 
ಗಳಾನನದೊಳ್‌ ಪಸರಿಸಿ ದುಗ್ಳೋದಬಿಂದು ಚಿಬ್ಬಂಬೊಯ್ದ್ವಂತೆಸೆದಿರ್ದುವು 
(ಅಚಿಪು. ೪-೩೯) ; ಅಂಬಿಅಿಸಿವಿಡಿವ ತಮೋದಾನಾಂಬುವಿನೊಳ್‌ ಮುಟುಗಿ 
ನಿಂದ ನಭಮೆಂಬ ಮದಸ್ತಂಬೇರಮಮಾಗಳ್‌ ಚಿ[ಪಾಣಾಂ. ಸಿ]ಬ್ಬಂಬೊಯ್ದ 
ವೊಲಡರೆ ತುಜುಗಿದುವು ತಾರಗೆಗಳ್‌ (ಪಂರಾವಮಾ. ೦೦-೧೮೩). 
ಚಿಬ್ಬುವೊಯ್‌ : ೨. ಚರ್ಮದ ಮೇಲೆ ಸೌಂದರ್ಯವನ್ನು ಅಧಿಕ 
ಗೊಳಿಸುವ ಗುರುತುಗಳನ್ನು ಪಡೆ: ಮುಖಂ ಲಾವಣ್ಯದ ಚಿಬ್ಬುವೊಯ್ಕೆ 
ನುಡಿಗಳು ದಟ್ಟಡಿಯಿಡೆ ಅಲರ್ಗಣ್ಣು ನಯವೇಏ (ಬಸರ. ೧೦-೦೦೦). 
ಹಿಬ್ಬಂಬೊಯ್‌ : ೧. ವೀಲಿನ " ಪಂರಾಮಾ ' ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಚಿಬ್ಬು + ಪೊರ್ಯ,) 

ಚಿಬ್ಬಲ್‌, ಚಿಬ್ಬಲು, ಚಿಬ್ಬಿಲ್‌, ಚಿಬ್ಬಿಲಂ ಸಿಬ್ಬಲು (ನಾ). ೧. 
(ಬಿದಿರಿನಿಂದ ಮಾಡಿದ, ಗಂಜಿ ಮುತಾದುವನ್ನು ಬಸಿಯುವುದಕ್ಕೆ 
ಉಪಯೋಗಿಸುವ) ಮಂಚ್ವಳ,- ತಟ್ಟೆ: “ ಪಡಳಿಕೆಯನಲ್‌ 
ಚಿಬ್ಬಲದು ” (ಮಂಗರಾ. ೬೧-೨೦). ಚಿಬ್ಬಲು : ೧. ಉನ್ನತದೂಳಿಗದವರು 
ಹೊನ್ನ ಚಿಬ್ಬಲಲಿ ನೀಡಿದ ಪರಿಕರದಿಂದ ಮನ್ನಣೆವಡೆದರಾ ಕ್ಷಣದೆ (ಕಂನವಿ. 
೨೬-೨೬) ; ಮುತ್ತಿನ ಚಿಬ್ಬಲು ತೆಗೆದುಕೊಳ್ಳಿ (ಹಳ್ಳಿದಾ. ಲ). ೨. ಜರಡಿ; 
ಸಾರಣಿಗೆ ; ಒಂದರಿ : ಜರಡಿಪಾತ್ರೆ ಅಥವಾ ಚಿಬ್ಬಲು : ದಕ್ಷಿಣ 
ಹಿಂದುಸ್ಥಾನದಲ್ಲಿ ಹೆಚ್ಚಾಗಿ ಹತ್ತಿರ ಹೆಣೆದ ಕುಕ್ಕೆಯನ್ನು ಉಪಯೋಗಿಸು 
ತ್ತಾರೆ(ಅಡುಸೌ. ೩೪). ಚಿಬ್ಬಿಲ್‌: ೧. ಅರಮನೆಗಾಗಿ ನಡೆದು ಬಂದು ರಂಜಿಪ 
ಬೆರಕೆವರಲ ಚಿಬ್ಬಿಲೊಳಗೆ ಹೊಸ ಹೊನ್ನಸರಿಗೆಯ ಬೀವುಗಳನು ತುಂಬಿ 


೨೮೪೫ 


ಲಾ 


16 


ಚಿಮಟಿ 


(ನೇಮಿಸಂ, ೨೧-೨೬). ಚಿಬ್ಬಿಲು : ೧. ಹದನಾಗಿ ಬೇಯಲಿಕ್ಕುಳದಲ್ಲಿಯದ 
ತೆಗೆಪುತದಅಗಲದೊಂದು ಚಿಬ್ಬಿಲಿನಲ್ಲಿ ತೆಗೆದಿರಿಸಿ (ಸೂಪಾ. ೧-೫೨) 
ವೈಶ್ಯವನಿತೆ ತಲೆವೀದಿಗೆ ಭರದಿಂ ಬಂದು ಪಲವು ತೆಜದರ್ಚನೆಯಂ 
ಚಿಬ್ಬಿಲೊಳಿಟ್ಟು (ಜಯಕಾ. ೧೨-೪೩). ಸಿಬ್ಬಲು: ೧. ದೇವತಾ 
ಪ್ರಸಾದವನ್ನು ಸಿಬ್ಬಲಿನಲ್ಲಿಟ್ಟು ಕೆ.ಡಿ (ರೂಡ). 
[ ದೇ.8 ತಮಿ. ಚಿಪ್ತಲ್‌ ; ತೆಲು. ಸಿಬ್ಬಿ] 

ಚಿಬ್ಬಲು (ಚಿಬ್ಬಲ್‌' ನೋ. 

ಚಿಬ್ಬಸಲೆ (ನಾ). ಚಿಕ್ಕ ಹುಲ್ಲುಗಾವಲು (?) : ಪದ್ಮೋತ್ಕರಕ್ಕಂಚೆಗಳ 
ತಳರುತ್ತಿರ್ದಪುವೊಪ್ಪಿ ಚಿಬ್ಬ [ಪಾತಾಂ. ಪರ್ಬ] ಸಲೆಯಿಂ ನೀರ್ದಾಣಮಂ 
ಸಾರ್ದು ಗೋಕುಳಮಾ ಪೋದುದು ಕಾಯ್ದಪಂ ತಪನನುತ್ತೀವ್ರಂ 
(ಲೀಲಾವೆ. 8೫-೬೪). [ ಚಿಲು + ಪಸಲೆ?] 

ಚಿಬ್ಬಿಲ್‌ « ಚಿಬ್ಬಲ್‌' ನೋ. 

ಚಿಬ್ಬಿಲು " ಚಿಬ್ಬಲ್‌' ನೋ. 

ಚಿಬ್ಬು, ಚಿಬ್ಬ, ಸಿಬ್ಬ, ಸಿಬ್ಬು. ಸಿಬ್ಬೆ (ನಾ). ೧, ಕೆಂಪು, ಕಪ್ಪು ಅಥವಾ 
ಬಿಳಿಯ ಚುಕ್ಕೆಗಳನ್ನಂಟುಮಾಡಂವ ಒಂದು ಬಗೆಯ ಚರ್ಮ 
ರೋಗ: “ ಕಿಲಾಸಂ, ಸಿಧ್ಧಂ ಈ ೨ ಚಿಬ್ಬು” (ನಾಜಿರಾ. ೦೦೯) ; 
ಸಿದ್ಧಾಧಿಕಾಶ್ರಯಾ ಚಿಬ್ಬು ಮೊದಲಾದ ದೋಷಂಗಳಿಗುಶ್ರಯ 
ಮಾಗಿರುವದು (ಜಾಹಟೀ. ೨-೩-೮ ವ), ಪಿ. ಸಣ್ಣಸಣ್ಣ ಬಿಳಿಯ ಚುಕ್ಕೆ: 
ಅಮರಶ್ರೇಣಿಗೆ ಮುತ್ತಿನಾಭರಣಮಂ ದಿಗ್ಮಂತಿಯೂಧಕ್ಕೆ ಚಿಬ್ಬುಮಂ 
« « ಎ ಮೆಯ್ವೆರ್ಚಿಸಲ್‌ ಸಾಲ್ದು ತಳ್ತಮರ್ದೊಖ್ಬರ್ದುದುದೀರ್ಣಕೀರ್ಣ 
ಪವನಾಂಭಃಶೀಕರಂ ಶ್ರೀಕರಂ(ಪುಪ್ಪಪು, ೧೦-೩೩). ' ಕಡಂಚಿಬ್ಬು ' ಪರಾ. 
ಚಿಬ್ಬ: ೧. ಚಿಬ್ಬ ಉಳ್ಳವನಂ ಸಿಧ್ಮಳನೆಂಬುದು (ಹಲಾಯಂ. ೯೯. ೪೩೨). 
ಸಿಬ್ಬ : ೧. “ಕಿಲಾಸಂ, ಸಿಧ್ಮಂ ೨ ಸಿಬ್ಬದ ಹೆಸರುಗಳು” (ಸಿದ್ಧಾಂತಿ. ೧೫೯); 
“ ಸಿಬ್ಬ (ಬೆ, ಸಿಬ್ಬು. ಚಿಬ್ಬ)-ಸಿಧ್ಮ? (ತದ್ಕಳೋ. ೪೫). ಸಿಬ್ಬು; 
೧. ಚರ್ಮದ ಮೇಲ್ಮೇಲಿನ ಸೊಂಕಿಗೆ ಕಾರಣವಾದ ಒಂದು ಬಗೆಯ ಸಿಬ್ಬು 
. * * ಮೈಚರ್ಮದ ಬಣ್ಣ ಕೆಡಿಸುತ್ತದೆ (ಕವಿಕೋ. 1, ೨3೭); ಸಿಬ್ಬು 
ಇದ್ದವ ತುರಿಸಿಕೊಂಡರೆ ಆದು ಒಂದು ಹಬ್ಬವೇ? (ಗಾದ). ೩. “(ಕೆಳಗಡೆ 
ಹೊಸಚರ್ಮ ಹುಟ್ಟಿದ ಹಾಗೆಲ್ಲ ಮೇಲುಗಡೆ ಉದುರುತ್ತ ಹೋಗುವ ಸತ್ತ 
ಚರ್ಮದ) ಹುರುಪು; ಹೆಗರು; (ಮು.) ತಲೆಯ-ಹೊಟ್ಟು, ಸಿಬ್ಬು, 
ಸಿಂಡು ” (86888. ಇಂಕನಿ). ಸಿಬ್ಬೆ : ೧. “ ಸಿಬ್ಬ (ಬ್ಬೆ, ಸಿಬ್ಬು, ಚಿಬ್ಬು)- 
ಸಿಧ್ಧ” (ತದೃಕೋ. ೪೫). 

[ದೇ.8 ತುಳು. ಚಿಬ್ಬು, ಚಿಬ್ಬೊ, ಶಿಬ್ಬ, ಶಿಬ್ಬು. ಸಿಬ್ಬು, ಸಿಬ್ಬೊ ; 
ತೆಲು. ಸಿಬ್ಬಿಯ, ಸಿಬ್ಬೆ ] ` 

ಚಿಬ್ಬುದೋಜು (ಕ್ರಿ). ಮೈಮೇಲೆ ಬಿಳಿ ಅಥವಾ ಕರಿಯ ವಂಚ್ಚೆಗಳಂ 
ಕಾಣಿಸಿಕೊಳ್ಳು: ಕಿಜುವಿಳುಪುದೋಜ್‌ ನೀಲಂ ತುಂಬಿ ಚಿಬ್ಬು 
ದೋಟ್‌ರಲು ಜಂಬಮೆಡನಾಗೆ ಜಾಡಂ (ಮಂಗೆರಾ. ೮೦-೦೪). 

[ ಚಿಬ್ಬು * ತೋಟಿ] 
ಚಿಬ್ಬುವೊಯ್‌ " ಚಿಬ್ಬಂಬೊಯ್‌' ನೋ. 
ಚಿಮಕಲು (ನಾ). ಸಿಂಪಡಿಸುವಿಕೆ. “ ಚಿಮಕಲುಮಚ್ಚೆ ' ಪರಾ. 
[ ಚಿಮಕು( ಆಚಿಮುಕು) +೬ - ಅಲು( ಆ - ಅಶ್‌) 

ಚಿಮಕಲುಮಚ್ಚೆ (ನಾ). ಅಲ್ಲಲ್ಲಿ ಚಿಮುಕಿಸಿದಂತೆ ಇರುವ ಚಿಕ್ಕಚಿಕ್ಕ 

ಮಚ್ಚೆ : ನಿಮಗೆ ಎಲ್ಲೆಲ್ಲಿ ಚಿಮಕಲುಮಚ್ಚೆ ಇದೆ (ಮಲೆಮ. ೭೫೪). 
[ಚಿಮಕಲು + ಮಚ್ಚೆ; ] 

ಚಿಮಕು * ಚಿಮುಕು' ನೋ. 

ಚಿಮಟ « ಚಿಮ್ಮುಟ 'ನೋ. 

ಚಿಮಟಿ " ಚಿಮ್ಮುಟ' ನೋ. 


ಚಮಟಿಗೆ 


ಚಿಮಟಿಗೆ « ಚಿಮ್ಮಟಿಗೆ >: ನೋ. 

ಚಿಮಟು " ಚಿವುಂಟು' ನೋ. 

ಚಿಮಟೆ " ಚಿಮ್ಮುಟ' ನೋ. 

ಚಿಮಣಿ (ನಾ). ೧. ಹೊಗೆ ಹೋಗುವ ನಳಿಕೆ : ಹೊಗೆಗೂಡು : ಅದುವೆ 
ಫ್ಯಾಕ್ಟರಿ ಚಿಮಣಿಗಳೆರಡು ಹೊಗೆಯನ್ನು ಉಗುಳುವ ಕೊಳವೆಯ ಜೋಡು 
(ಕಪಪು. ೪-೧೧೪); ಕಾರ್ಹಾನೆಯ ಚಿಮಣಿಗಳಂತೆ ಕಂಡಿರಬೇಕು(ಈದಳೆ. ೩) ; 
ಸುಟ್ಟು ಕಪ್ಪಾಗಿ ಕಾಣುವ ಚಿಮಣಿಗಳು (ಯೋಧತು. ೧): ೨. ದೀಪದ 
ಬುರಂಡೆ ; ದೀಪಕ್ಕೆ ಹಾಕುವ ಗಾಜಿನ ಬುರುಡೆ ; ದೀಪದ ಪಾವು 
(ಉಕ) ಕ ದೀಪಕದ (೫೮72) ಮೇಲೆ ಚಿಮಣಿಯನ್ನು ಹಾಕುವುದೂ ಇದೇ 
ಉದ್ದೇಶದಿಂದ (ಛೌತವಿ. ೨೯೪). ೩. ಸೀವೆಯೆಣ್ಣೆಯ ಬುಡ್ಡಿ : ಗೋಡೆ 
ಯೊಂದಕ್ಕೆ ನೇತಾಡುತ್ತಿದ್ದ ಚಿಮಣಿಯ ದೀಪದ ಮಂದಪ್ರಕಾಶದಲ್ಲಿ ಅಲ್ಲಿನ 
ದೃಶ್ಯ ನಿಧಾನವಾಗಿ ಅತನ ಕಣ್ಣುಗಳೆದುರಿಗೆ ಮೂಡಿತು(ಕ್ಮಾಳಾಮೇ. ೦೩೪); 
ಸೀಮೆಎಣ್ಣೆಯ ಚಿಮಣಿಯ ಬುಡ್ಡಿ ಉರಿಯತ್ತಿತ್ತು (ರಂಗಳೋ. ೧೦೪1; 
ಉರಿಯುವ ಚಿಮಣಿಯನ್ನೂ ಆರಿಸಲು ಅವಳಿಗೆ ನೆನಪಾಗಿರಲಿಲ್ಲ 
(ಕಂದ್ರಥಾ. ೧). [ ೯-0೦. Chimaey] 

ಚಿಮಣಿಎಣ್ಣೆ (ನಾ). ಕಲ್ಲೆಣ್ಣೆ : ಸೀಮೆಎಣ್ಣೆ : ಏಕೆ ಮನೆಯಲ್ಲಿ ಚಿಮಣಿ 
ಎಣ್ಣೆ ಇದ್ದಿಲ್ಲವೇನು? (ಕುಂಹಿಂ. ಚಿಮಣಿಎಣ್ಣೆಯ ದೀಪಗಳು 
ಕಾಣಿಸಿಕೊಂಡುವು (ಮೂರುದಾ. ೧೦೨). P ಈ ಶಬ್ದ ಸೀಮೆಎಣ್ಣೆ 
ಎಂಬುದರಿಂದಲೂ ಬಂದಿರಬಹುದಂ. (ಚಿಮಣಿ + ಎಣ್ಣೆ ] 

ಚಮರು (ನಾ). ಕುಣಿಕೆ; ಜೀರಂಗುಣಿಕೆ: ಒಂದು ಹಗ್ಗವನ್ನು ದೋಣಿಯ 
ಮುಂದಿನ ಶಿಖರಕ್ಕೆ ಚಿಮರುಹಾಕಿ ಶಟ್ಟಿ (ಜಿಂಗಾಳ್ಮ. ೩೦೨). [7 

ಚಿಮಿಚಿಮಿ (ನಾ). ಒಂದು ಅನುಕರಣ ಶಬ್ದ : ಹಸಿಪದಾರ್ಥಗಳಂ 
ಸಂಡಂವಾಗ ಉಂಟಾಗುವ ಶಬ್ದ: ಮೃಗಶಿಶುಗಳ ಕರಿಮುರಿ ಕಣ್ಣೊಗೆದ 
ಮರಂ ಫಘರಿಘರಿಲ್‌ ಗಜಂ, ಚಿವಂಚಿಮಿಯೆಂದು . . . ಸೀದುವು (ಗಿರಿಕ. 
೯-33); ಆ ದೆಸೆ ಚಿಮಿಚಿಮಿಯೆನುತುರಿದುದು ಗಗನ ಜಾಟ್‌ದುದು 
(ವರ್ಧಶ. ೭-35). " ಸಿಮಿಸಿಮಿ ' ಪರಾ. 

ಚಿಮಿಚವೀಸು(ಕ್ರಿ). ಚಿಎಂಚಿಮಿ ಎಂದಂ ಶಬ್ದಮಾಡಂ: ” ಚಿಮಿಚಿಮಿಸು- 
ಶದ್ದೇ, ಲುಠನೇ ಚ (ಹೊರಳಂಡು) ” _(ತಮಧಾ) ; ಚಿವಿಚಿಮಿಸೆ 
ತಾಳಿಸುವುದುಂ ಇಕ್ಷುಯಂತ್ರಂಗಳಿಂ ಪಿಟ್‌ವುದುಂ ಬಸಿದ ದಸಿಯೊಳ್‌ 
ತೆಗೆವುದುಂ . . . ಮೊದಲಾದ ಪಲವುಂ ತೆಅದ ದಾರುಣೋದಗ್ರನಿಗ್ರಹ 
ಎಗ್ರಹಕ್ಕೆ ತಮ್ಮ ವಿಗ್ರಹಂಗಳನೊಡ್ಡಿ (ತುಕುವೂ. ೦೧-೪೭ ವ); 
ಚಿಮಿಚಿಮಿಸಿ ಕಾಯ್ದ ಧೂಪಂ ಸವಿಯ ಹೊಗೆಯನೂಗುೂಳೆ (ಓಹರ. ಹ. 
೨೦೯-೩): ದಿಗ್ತಾವಾನಲಂ ಪರ್ವಿ ಚಿಮಿಚಿವಿಸಿ ಸುಡುತಿರ್ದುದಖಳ 
ಜೀವಾದಿಗಳನು (ವೀಕ್ಮಫು. ಪರಿವರುಣಜಲದಿನುಣ್ಣ್ಮುಚ 
ಕರುಳಿಂ ಚಿಮಿಚಿಮಿಸತಿರ್ಪ್ಹ ಕೋಬ್ಕಿದ್ದುಟ್‌ಂ ಸಂಗರರಂಗಮಾವಗಂ 
ಕೊಕ್ಕರತೆಯನೊಡರಿಸದದಾರ ಕಣ್ಗಳ ಮನಕಂ (ರಸರ. 2-೧೦೬). 
`ಸಿಮಿಸಿವಿಂಸು' ಪರ . [ ಚಿಮಿಚಿಮಿ + - ಇಸ್ಕು) 

ಚಿಮುಕಿಸು, ಚುಮಂಕಿಸೂ (ಕ್ರಿ). (ದ್ರವವನ್ನು) ಎರಚು ;-ಸಿಂಪಡಿಸಾ.] 
ತಳಿ ; ಸಿಂಪಿಸು : ಸಿಮೆಂಟ್‌, ಸುಣ್ಣದ ತಿಳಿ. . . ಇವನ್ನು ಅದುಮಿದ 


೭೬೩) ; 


೩-೧೯-೦೦೧): 


೨೮೪೬ 


ಲಾ 


| 


ಟಮ್ಮಿ, 


ಚಿಮುಕು, ಚಿಮಕು (ಕ್ರಿ). ಸಿಂಪಡಿಸಂ; ತಳಿ. ಚಿಮಂಕಿಸು' ಪರಾ. 
ಚಿಮಕು : ` ಚಿವಂಕಲು' ಪರಾ. ([ ಚಿಮ್ಮು) 

ಚಿಮುಟ'' ಜಿಮ್ಮುಟ ` ನೋ. 

ಚಿಮುಟಾಂಗ (ನಾ). ಇಕ್ಕುಳದ ಆಕಾರವುಳ್ಳ ಸಾಧನ ; ಪಟಕಾರ : 
ಶಸ್ತ್ರಚಿಕಿತ್ಸೆಯ ಚಿಮುಟ . . . ಚೆಮುಂಟದಂಥ ಅಂಗ: ಚಿಮುಟಂಂಗ 
(7070699. ಇಂಕನಿ) ;: ಮೂರನೆ ಅಥವಾ ಕೊನೆ' ತುಂಡು. ಎರಡನೆ ತುಂಡಿನ 
ಕೊನೆಯಲ್ಲಿ ಕೀಲುಗೊಂಡು ಒಂದು ಜೊತೆ ಸೂಕ್ಷ್ಮವಾದ ಚಿಮುಟಾಂಗ 
ಗಳಾಗಿವೆ (ಕೀಟಬೆ. 6೭). 

[ ಚಿಮುಟ (ಆಚಿಮ್ಮುಟ) + ಅಂಗ್ಯ) 

ಚಿಮುಟಿಗೆ ` ಚಿಮ್ಮ ಟಿಗೆ' ನೋ. 

ಚಿಮುಟೂ, ಚಿಪುಟ್ಸ, (ಕ್ರಿ). (ಕಣ್ಣನ್ನು) ವಿಂಟಂಕಿಸು, - ಮಿಡಿ : 
ಚಿವುಟು, : " ಕಣ್ಣಿವುಟು' ಪರಾ. 

[ ದೇ.8 ಕಮಿ. ಚಿಮಿಟ್ಟು, ಚಿಮಿಟ್‌್‌; ಮಲ. ಚಿವಿಟ್ಟು] 

ಚಿಮೂಕ (ಸಾ). ಒಂದು ಬಗೆಯ ಪಕ್ಷಿ: ಚಿಮೂಕ ದೊಡ್ಡ ಮರವಕ್ಕಿ 
tnd. ೧೦-೬೫). 1?) 

ಚಿಮ್ಮಂಡೆ, ಜಿಮ್ಮೂಂಡೆ (ನಾ). ಜೀರುಂಡೆಹುಳು: ಜೀರುದುಂಬಿ : ವನದ 
-ಮ್ಮೆಂಡೆಗಳ ಘೋರಧ್ವನಿಗಳಲಿ ಕಿವಿ ಮೃಗಕುಲದ ಸೊಗಡಿನಳಿ ನಾಶ 
(ಳುವ್ಯಾಅ. ೧೩-೫೧). ಜಿಮ್ಮಂಡೆ : “ ರಿುಲಕೆಯೆನಲ್‌ :ಜಿಮ್ಮಂಡೆಗಕ್ಕು 
ನಾಮಂ' (ಮರಾ. ೫೨-೦೦). 

[ದೇ.8 ತಮಿ. ಮಲ. ಚಿಮಿಲಿ; ತೆಲು. ಚಿಮಟ, ಚಿಮ್ಮಟ,. 
ಚಿಮ್ಮಿಟ, ಚಿಮ್ಮೆಟ) 

ಚಿಮ್ಮಚನೂರ* (ನಾ). ಒಂದು ಊರಿನ ಹೆಸರು : ಕೆ೫ಸಯೂರಯ್ಯಪ 
ದೇವನುಂ ಚಿಮ್ಮಚನೂರ ವಂಹಾರಾಜಯ್ಯನುಂ (ಎಕ. ೩; ಜಿತ್ರದು. 
೬೩-೩:. ೫57). - [? + ಊರ") 

ಜಮ್ಮಟ "ಚಿಮ್ಮುಟ' ನೋ. 

ಚಿಮ್ಮಟಿ " ಚಿಮ್ಮೂಟ? ನೋ. 

ಟಮ್ಮಟಿಗೆ, ಚಿವಂಟಿಗೆ, ಚಿವಂಟಿಗೆ (ನಾ). ೦.ಎಚಿಮ್ಮುಟ ೧: ಚಿಮ್ಮಟಿಗೆ 
ಹಾಲಿ ಮುಳ್ಳನು ವೊತ್ತಿ ಅಮರಿಸಿದಂತೆ (ಕಾಸಸಿಂ. ಸಖ ಚಿಮಟಿಗೆ: 
೧. ಕರಗಿದ `ಬೆಳ್ಳಿಯನ್ನು ವೊಬ್ಬ ಗಟ್ಟಿಗನಾದ ಮನುಷ್ಯನು ಯೆರಡು 
ಚಿಮಟಿಗೆಗಳಿಂದ ಹಿಡಿದು ಯತ್ತಿ, ಮಣ್ಣಿನ ಹಲಿಗೆಗಳಲ್ಲಿ ಮಾಡಿದ ಕಾವಲಿ 
ಗಳಲ್ಲಿ ಸುರುವುವನು (*ಥಾಗೆ. 362) : ಹಡಪಿಗನು ಶನ್ನಲ್ಲಿರುವ ಚಿಮಟಿಗೆ 
ಯಿಂದ ... ಆಕಾಳನ್ನು ತೆಗೆದೆ (ಸುವರ್ಣ. ೩೦). ೨. ಹೆಬ್ಬೆರಳು ಮತ್ತು 
ತೋರಬೆರಳಿಸಲ್ಲಿ ಹಿಡಿಯುವಷ್ಟು ಪ್ರವಖಣ ; ಒಂದು ಚಿಟಿಕೆ : 
ಟೊಂಕದಲ್ಲಿಟ್ಟ ಸತುವಿನ ಡಬ್ಬಿಯನ್ನು ತೆಗೆದು ಒಂದು ಚಿಮಟಿಗೆ ನಸ್ಕ 
ವನ್ನೇರಿಸುತ್ತ (ಶಮಾ. ೨೭೩); ಒಂದು ಚಿಮಟಗೆ ಮಣ್ಣನ್ನು ತೆಗೆದು 
ಕೊಂಡು ಬಾಯಲ್ಲಿ ಜುಕಿಕೆಂಡಳು (ಮಕ್ಕಮು. ೧೨೫). ಚೆಮುಟಿಗೆ`:. ೨. 
ಚಿಮುಟಿಗೆಯಷರ್ಟಿ ಇದ್ದಲಿಯ ಪುಡಿಯನ್ನು ಗೇಣುದ್ದ ಹಾಜಿಯ ಚೂರಿನ 
ಮೇಲೆ ಗೆರೆಎಳೆದ.' (ಮಾವಾರ. ೦೦೦). 

[ಚಿಮ್ಮಟ (ಎಚಿಮ್ಮೂಟ) * - ಇಗ್ಗೆ) 


(8). 


ಗಾಳಿಯಿಂದ ತುಂತುರು ತುಂತುರಾಗಿ ಚಿಮಂಕಿಸುತ್ತಾರೆ (ಶಿಲ್ಮನಾ. ೨೦೦); | (| ಚೆಮ್ಮಲಂ (ನಾ). ಚಿವ್ಗ್ಗುವ ಸಾಧನ : ಪಿಚಕಾರಿ : .ಓಕುಳಿಯ ಮಾರೆತ್ತಿ 


ಅದರಲ್ಲಿದ್ದ ರಸವನ್ನು ರೋಗಿಯ ತಲೆಯ ಮೇಲೆ ಚಿಮುಹಿಡನು 
ಅವರೆಲ್ಲರೂ ಬಾಳೆಎಲೆಗಳನ್ನು ನೀರು ಚಿಮುಕಿಸಿ ತೊಳೆದು 
ಕೊಂಡರು (ಜೆಂಗಾಳ್ಳ. 5೦) ; ನಾವು ಕುಳಿತಲ್ಲಿಂದ ಚಂದ್ರನ ಬೆಳ್ಳಿಎಲೆಗಳ 
ಮೇಲೆ ರೇಕುಗಳನ್ನು ಚಿಮುಕಿಸಿದಂತೆ ಕಾಣುತ್ತಿತ್ತು (ಆಲಹೂ. ಲ೧೨]. 
ಚ:ಮುಕಿಸು: ಹಣೆಯ ಮೇಲೆ ಚುಮುಕಿಸಿಳಳು (ಡೌಲಕ್‌. ೪೫). 

[ ಚಿಮುಕು + - ಇಸು] 


(ವುಣಿಸ, ೧೭) ; 


45 


ಚಿಮ್ಮಲ್ಲೊಳಿಟ್ಟು ಜಗಿದು ಕೊಳದೆೊಳು (ಜಿನಮಂ, ೪೮-೪೭). 
ಗೋವಿ' ಪರಾ, [ಚಿಮ್ಮು * - ಆಲು (ಆ - ಆಲ್‌)! 
ಚಿಮ್ಮಿ; (ನಾ), ಒಂದಂ ಬಗೆಯ ಪಳಿದ್ಯ : ಸಕಲ ಸಂಭಾರಂಗಳ ಅವಿ 
ಕಲ್ಲೊಳಗರೆದು ನುಚಜುಗುವಂದದಿ ಕಾಸಿ ಕಮ್ಮನೆಯ ತುಪ್ಪದೊಳು 
ಪೊಡ್ಡಣಿಗೆಯಂ ಕೊಟ್ಟು ಚಿಮ್ಮಿಯೆಂದೆಂಬ ಹೆಸರಂ ಕೊಟ್ಟು ನವ 
ಪರಿಮಲವನು ಭಾವನೆಗೆ ಇಡುವುದು (ಸೂಪಶಾ. ೨-೪೮). [?) 


"ಚಿಮು 
ಲ 


ಚಿಮ್ಮಿ, 


ಚಿಮ್ಮಿ-(ನಾ- ಚವರ್ಧ೯ (?): ಚರಣದೊಳೆಸೆವ ಚಿಮ್ಮಿಯ ಕೆಂಪು ಬಿಗಿದುಟ್ಟ 

ಮರಕತವಟ್ಟೆ ವಖಂದಳಿರು ಸಿರದಲಿ ಮೆಚಕಿಯೆ (ಮೋಹತ. ೧೯-೩೨). 
[?) 

ಚಿಮ್ಮಿಸು (ಕ್ರಿ). ೧. ಬೆರಳಿನಿಂದ ವಿಂಡಿ,_ವಿಷಟು, ೨: ಹಾರಿಹಯು': 
ನೆಗೆಯಿಸಂ: ವಾನರರಿಗೋಸುಗ ಗಿರಿಯನೆತ್ತಿ ಚಿಮ್ಮಿಸಿ ನೆಲಕೆ 
ನಿಲಿಸಿದೆ ನೀ ಅಸಮ ಹನುಮಂತ (ಫುಠಂಠ. ೨-೬೨.೩. ೩. ಹೊರ 
ಹೊವಿಂ ಸಂ ; ಸ್ರವಿಸಂ : ಪಸಿದಟುಶಿರ್ಪ: 'ಜಾಲಕನೆ ನಾಜಮನಾಲಿಸಿ 
ಗೇಹಕೃತ್ಯಮಂ ಬಿಸುಟತಿವೇಗದಿಂ ಪರಿದು-ಸೋಗಿಲೊಳಡ್ಡ್‌ ಮಿಟ್ಟು 
ಚಿಮ್ಮಿಸಿ ವೆೊಲೆವಾಲ್ಲಳಂ ಎ. ಸಾರ್ಚಿ ಮೊಲೆಯೂಡುವ ಸೈಪೆಪಗೆಂದು 
ಸಾರ್ವದೊ (ಸೂಕ್ತಿ ಸಿ, ೭-೬). ೪, ಚಿವಂಕಿಸು: ಸಿಂಪಡಿಸು: ಪನ್ನೀರ 
ಮೈಗೆ ಚಿಮ್ಮಿಸಿಯಾಲವಟ್ಟಪಿಕ್ಕುವಳು (ರಡ. ೧೦-೪೬). ಹ. ರುಳಪಿಮ: 
'ಸುರಗಿಕಾಜಂ ಸುರಗಿಯಂ ಚಿಮ್ಮುವಂತೆ ನಾಲಗೆಯಂ ಿಮ್ಮಿಸುತ್ತಲ್‌ 
(ಪುಶ್ಕಾಸ್ತ. ೯-೨೩ ವ); ಜಯಘೋಷದಿಂ ರಾಜತೇಜಿಯನಡರಿ ಖಂಡೆಯವ 
ಚಿಮ್ಮಿಸುತ ಕಡುತವಕದಲಿ ಕಂಠೀರವರಾಜೇಂದ್ರ ನಡೆದನು (ಕಂನವಿ. 
೧೨-೦೫). ೬. ಬೀಸು :. ಇಕ್ಕೆಲದ ಕೆ.ಕಾಕನದನೇತ್ರೆಯರ್ಚಿವ್ಮಿಸುಷ 
ಚಾರುಚಂಚಲಚಾಮರಂಗಳಿಂದೆ (ಜೈಮಿರಾ. ೩೦-೪೪). 

[ಚಿಮ್ಮು * - ಇಸ್ಕು) 

ಚಿಮ್ಮು, (ಕ್ರಿ). ೧. ಬೆರಳಿನಿಂದ ಮಿಡಿ, _ವಿಸಾಟು : “ ಚಿಮ್ಮು-ಅಂಗುಲಿ 
ವಿಮೋಚನೇ ಶಸ್ತ್ರಕ್ರಿಯಾಯಾಂ ಚ (ಜಳಪಿಸು)” (ಕಮರಾ). ೨. ನೂಕಂ; 
ತಳ್ಳು : ರಣದೆೊಳ್‌ ಶಕ್ರನ ತೇರನೇಜ್‌ದ , ಮಹಾಶೈಲಾಳಿ ಬೆಂಬತ್ತೆ 
ಮಾರ್ಗಣದಿಂ ಚಿಮ್ಮಿದ (೩81ಮೀಕ. ೮೧): ತೋಳುಗಳ ಹಿಡಿದೆಳೆಯೆ;. ಖಳ. 
ಕರವಾಳದಲಿ ಚಿಮ್ಮಿದನು (ತೊರರಾ. ೬-೦೦-೩). ೩. ಎಸೆ; ಜೆಲ್ಲಂ; 
ತೂರು : ಕಡಿದು ಚಿಮ್ಮಿದ ಬೆರಳುಗಳ ... . ಹೊಡೆಮರಳಿದಾಲಿಗಳ 
ತೋಳಿನ ಕಡಿಕುಗಳ ರಣಮಹಿ ಭಯಾನಕರಸಕೆ ಗುರಿಯಾಯ್ತೂ(ಳಯ್ಯಾಳೀ. 


೪.೦6) ; ಕಂಡನಾ. ಗಜದ ಮಸ್ತಕ ಸಹ ಕೆಡೆದಿರ್ದ ಮುಂಡದ' ತಲೆ ಗಗನ | 


ದಲಿ ಚಂಡಪ್ರತಾಪಿಯ ಜಯವಧು . ತಿಲ್‌ಕಲ್ಲ ಕೊಂಡಾಡುವಂತೆ 


ಚಿವ್ಮಿದನು (ಮತತ. ೩೪-೯). ೪ಉ.ನೆಗೆ; ಹಾರು; ಪುಟಿ: ತೆರೆವೊಯ್ಸಿನಿಂ | 


ಚಿಮ್ಮುವಂಬುಕಣಜಾಲದಿಂ. (ಉದ್ಯಟ. ೩-೮೩); . ಫಾತ್ಮಕಿ ನಕುಲರೆಡವಂಕ 
ದಲಿ ಚೂಣಿಗೆ ಚಿಮ್ಮಿದರು (ಕುಲ್ಮಾಕ. ೩-೨) ; ಹೆಯವಡಿಗಡಿಗೆ ಚಿಮ್ಮಿತು 
ವಾಯುುವೇಗದೆೊಳು (ನಳಡ. ೭-೫); ನೆತ್ತರಾಗಸಕೆ ಚಿಮ್ಮಿತ್ತು ರಣ 
ದೊಳೋಕುಳಿಯ ಮಿತ್ತುವಿನ ಜೀರ್ಕೊಳಷಿಯುದುಳ್ವ ಕೆನ್ನೀರೆಂಬೊಲು 
(ಕೈವಿಧಾ. ರೂ-08), ಸ." ಹೊರಹೆೊವರ್ಮು ; ಹೆರಸೂಸು : ಅವನ 
ಕಣ್ಣುಗಳಲ್ಲಿ ನೀರು ಚಿಮ್ಮಲಾರಂಭಿಸಿತು (ಮಹಾಗೆ. ೦೯೯). ೬. ಎರಚು ; 
ಚಿಮಂಕಿಸು; ತಳಿ: ನರಪತಿ ಕೊಂಡು ಜೀಕೆರ್ಸ್ಗಟವೆಯಂ 'ಬಿಡದೊಯ್ಯನೆ 
ಕೂರ್ಮೆಯಿಂ. ಮನೋಹರಿಯರ ಮೇಲೆ ಚೆವೆನು (ಛರ್ಮಾಮ್ಮ. 89-68) ; 
ಪಧಿಮಳದೊಡೆವುತ ಪನ್ನೀರ ಚಿಮ್ಮುತ . ... ಸೌಂದರಿಯವಿದ್ದತು ಬಳಸಿ 
ನೊಳು (ರತ. 9-೧೧ಂ).* ೭. ರಭಸವಾಗಿ .ಶೂಗು ; ರುಳಹಿಸು ; 
" ಚಿಮ್ಮೂ-ಅಂಗುಲಿ ವಿವೋಚನೇ, ಶಸ್ತ್ರಕ್ರಿಯಾಯಾಂ -ಚ (ಜಳಪಿಸು) ?:. 
(ಕಮಭಾ) : ಕಠಾರಿಗಳನುದ್ದಕ್ಕೆ ಚಿಮ್ಮುತ್ತೊಡವೆ ತಿರುಹುತ್ತ (ಐಸು. 
೬೦-೩೨) ; ರಠಿಡಿದು ಚಿಮ್ಮುವ ಖಂಡೆಯವ .ಕೈದುಡುಕಿ (ಕೊರರಾ. 
5೩.೬೦); ಕಡಿದು ಮುಂಗೈಯ ಕೋ ಪಾಟೋಪದಲಿ ಖಳ ಜಡಿದು ಖಂಡೆ 
ಯವ ಚಿಮ್ಮಿದನು (ಕಂನವಿ. ೦೩-೭೫). ಲೆ. ಬೀಸು: ಚಿಮ್ಮುವ ಚಾಮರದ 
ಸೂಸುವ ಸೀಗುರಿಯ (ಗಿರಿಕ. ೬-೫5 ವ) ; ಚಿಮ್ಮುವ: ಚಾಮರಂಗಳನೆಡೆ 
ಎಡದೆ' ಪಸರಿಸಿದುಹೀಗುರಿಗಳೆಡೆಯೊಳ್‌ (ಉದ್ಯಟ. 6-೩೨ ವ); ಶಶಿಮುಖ 
ಯರೆಷಬಲದಿ ಕೈವಾರಿಸುತ ಸಿತಡಾಮರವ ಚಿಮ್ಮಲು (ನಳದೆ. ೪-೨3)- 
(ದೇ. ತೆಲು. ಚಿಮ್ಮು) 


೨೮೪೭ 


ಚಿಮ್ಮುರಿ 


| ಚಿಮ್ಮು, (ನಾ).ನೆಗೆತ: ಚಿಮ್ಮುಗಳ ಕಾಣಿಸುವುದು ಸ್ಟುರಿತವೆನಿಸಿಕೊಂಬುದು 
ಹೌವು. ನಡೆದಂತೆ ಡೆೊಂಕುಡೆಂಕಾಗಿ ಓಡಿಸುವುದು ನಾಗೋಷ್ಕವೆನಿಸಿ 
ಕೊಂಬುದು (ಆತ್ಮಟೀ. ೨೫-೬). [ ಚಿಮ್ಮು) 
ಚಮ್ಮುಗಾಲ (ನಾ). (ಆಲಂ) ಉತ್ಸಾಹದ ಕಾಲ: ಏಳು. ಎಚ್ಚರವಾಗು, 
6, ಉಸಿರು ತುಂಬು-ಈ ಚೆಮ್ಮುಗಾಲಡಲ್ಲಿಯೂ ನೀನೇಳದೇ ಹೋದರೆ 
ಎಂದೆಂದಿಗೂ ಬೀಳು, ಬಿದ್ದಿರು, ಓ ಕನ್ನಡ ಮಗುವೇ! (ಕನ್ನನು. 1, ೩೬). 
[ಚೆಮ್ಮ್ಮ್ಯು* ಕಾಲ] 
ಚಿಮ್ಮುಗೆ (ನಾ). ೧. ಚಿಮ್ಮುವಿಕೆ: ಬುಗ್ಗೆ: ಮುಂದಕ್ಕೆ ಅಥವಾ ಮೇಲಕ್ಕೆ 
ಚಿಮ್ಮಿ ಸೂಸುವ ನೀರು, ಆವಿ, ಅನಿಲ, ಮೊ.ಗಳ ಧಾರೆ: ಬುಗ್ಗೆ: 
- ಚಿಮ್ಮುಗೆ(26(. ಇಂಕನಿ). ೨. ಸ್ಫುರಣ: ಮನವ ದೇಹವನಲೆವ ಚಿಮ್ಮೂಗೆ 
ಗಳೊಂದಾಗಿ ಘನಸಹೆಜದಂಗನೆಯ ಕೆರಳಿಸಿದುವು (ಇಂಗೀಕ. ೪೬-೨೧). 
'[ಟಿಷತ್ಕು -ಗೆ) 
ಚಿಮ್ಮುಗೊಳ್ಳು (ಕ್ರಿ). ನೆಗೆ: ಹಾರು: ದಿಮ್ಮಿಡುವ ಫಣಫಣಾಯೆಂಬ 
ಫಂಟೆಯ ರವಕೆ ಚಿ[ಪಾಕಾಂ. ಟೆ]ಮ್ಮುಗೊಳ್ಳುತ್ತಿರುವ ಆ ಹರಿಣದಂತೆ 
(ಕನಳ. ೮೪-೪). [ಚಿಮ್ಮ + ಕೊಳು , (ಆಕೆೊಳ್ಳ,) ) 
ಚಿಮ್ಮುಗೋವಿ (ನಾ). ಪಿಚಕುರಿ ; ಜೀರ್ಕೊಳವೆ: ಬಗೆಬಗೆಯ ಚಿತ್ರದ 
ಚಿಮ್ಮುಗೋವಿಯ ತುಂಬಿದೋಕುಳಿಯ (ಅನಂರಾ. ೭-೧-೫೬). 
[ಚಿಮ್ಮು, * ಕೋವಿ, ] 
ಚಿಮ್ಮುಟ, ಚಿಮಟ. ಚಿಮಟಿ, ಚಿಮಟೆ, ಚಿಮಂಟ, ಚಿಮ್ಮಟ, ಚಿಮ್ಮಟಿ 
- (ನಾ). ೧. ಚಿವುಟಿ ಹಿಡಿಯುವ ಇಕ್ಕುಳದಂತಹ ಸಣ್ಣ ಸಾಧನ: 
ಪಟಕಾರ: ಹಿಡಿಯಿಲ್ಲದ ಶಸ್ತ್ರ ಕೀಲಿಲ್ಲದ ಕತ್ತರಿ ಉಭಯವನೊಡಗೂಡದ 
ಚಿಮ್ಮುಟ (ಸವನ, ೧೨೬-೬೪೧) ; ಕತ್ತಿಯ ಬಸವಣ್ಣ ಕೊಟ್ಟ ಕತ್ತರಿಯ 
ಚೆನ್ನಬಸವಣ್ಣ ಕೊಟ್ಟ ಕಿತ್ತುಹಾಕುವ ಚೆಮ್ಮುಟವ ಪ್ರಭುರಾಯ ಕೊಟ್ಟ 
(ಪದಗೋ. ೧೩೬-೭೨) ; ದಾನವಿಲ್ಲದರ ಕಡಿದಿಟ್ಟು ಚಿಮ್ಮುಟ ಮೊನೆಯೊಳ 
ವರ'ಖಂಡವನುಗಿದು (ವೀಕ್ಕಿಪು. ೪-೧೯-೪೬). ಚಿಮಟ: ೧. ನಿನ್ನೆ ದಿನ ಕಾದ 
ಚಿಮಟಗಳಿಂದ ಅವನ ಹೆಲ್ಲುಗಳನ್ನಿಲ್ಲ ಕೀಳುವುದರಲ್ಲೇ ಇಡೀ ದಿನವೆಲ್ಲಾ 
ಕಳೆದೆ (ನಗೆಹೊ. ೨೨೬.೨. ಹೆಬ್ಬೆರಳಂ ವಂತ್ತು ತೋರಬೆರಳಿನಲ್ಲಿ ಹಿಡಿ 
ಯುವಷ್ಟು ಪ್ರಮಾಣ; ಒಂದಂ ಚಿಟಿಕೆ : ಅವನನ್ನು ಅಲ್ಲಿಂದ ಎತ್ತಿ 
ಹೊರಗೆ ತರೋದು ಅಂದ್ರೆ ಅವರಪ್ಪ ಶಾಮಣ್ಣನವರಿಂದ ಒಂದು ಚಿಮಟ 
ನಸ್ಯ ತರುವಷ್ಟು ಕಷ್ಟವಾಯಿತು. (ತುಂಬಿಳೊ. ೮೩). ಚಿಮಟಿ: ೧. ಇಕ್ಕುಳ 
ಇಲ್ಲವೆ ಚಿಮಟಿ (೫1೩6೯) ಗಳು ಇಂಥ ಸನ್ನೆಕೋಲುಗಳು (ದಾಲಪ್ರ. 1, 
೬೩೩೫. ಚಿಮಟೆ: ೨. ನಿಂಗಿಯ . . . ಜರದಾ ತಂಬಾಕಿನ ಚಿಮಟೆಯನ್ನು 
ಬಾಯಲ್ಲಿಟ್ಟುಕೆೊಂಡಳು (ರಕ್ತಛ್ಮ. ೨೨8). ಚಿಮುಟ : ೧. ಒಂದು ದಬ್ಬಳ, 
ಒಂದು ಚಿಮುಟ ... . ಇಶ್ಶಾದಿ ಸಲಕರಣೆಗಳು ಬೇಶು (ಮುದ್ರಕ. ೨0) ; 
ಕತ್ತರಿ, ಚಿಮಂಟ - ಇವು ಸನ್ನೆಗಳು (ಕಲ್ಪನಾ. ೦೯೩). ಚಮ್ಮಟ: ೧. 
ಅಮ್ಮಮ್ಮ `ಕ್ರೂರದಿ ಕೊಯ್ದು ಬಿಸುಡುತ್ತಲ್ಲಿ ಚಿಮ್ಮಟಗಳಿಂ ತಿಜ್‌ದು 
ತಿಜದು ಚಿಮ್ಮುತ್ತಲ್ಲಿ (ತೊಮ್ಮಕಠ. ೧೭೬-೧೮). ಚಿಮ್ಮಟಿ; ೧. ನೆಜ ಕಾದ 
ಚಿಮ್ಮಟಿಗಳಲಿ ಖಂಡವ ತೆಗೆವರು (ನಿಧಾಗ. 8-೧೧-೨೭). 
[ «ಹಿಂ. ಚಿಮಟಾ, ಚಿಮಟೀ ; ಮರಾ. ಚಿಮಟ್‌, ಚಿಮಟಾ, 
ಚಿಮೂಟ್‌. / ತಮಿ. ಚಿಮಿಟ್ಟಾ ; ತುಳು. ಚಿಮಟಿ. 
ಚೆಮಿಟ, ಚಿಮ್ಮಿ ; ತೆಲು. ಚಿಮಟ, ಚಿಮ್ಮಟ] 
ಚಿಮ್ಮುರಿ (ನಾ). ೧. ತಲೆಯುಡಿಗೆ ; ರುಮಾಲು : ದೊಡ್ಡ ಮುದ್ರೆಯ 
ಕಳ್ಳರು ತುಜುಬು ಚಿಮ್ಮುರಿಗಳ ಕಟ್ಟಿ ಹಗರಣದ ನಿಆ್‌ಗುರುಳ ಬಾಲೆಯರ 
ಮುಂದೆ... ಬೀಗಿ ಬೆಜಿಯುತ್ತಿಪ್ಟೆರು .(ವೋಳಿಮಾ. ೧೮5-೭೦೪) ; 
ತುಜುಬು ಚಿಮ್ಮೆನ್ಮರಿ ಚಿಂದಿ ಕಾಸೆಯ ಸೆಅಗು (ಪ್ರಥುಲೀ. ೫-೬); ಕತ್ತರಿಸಿದ 
ಪನ್ನೆಯೊತ್ತಿದ ಕೊನೆಮಾಸೆ ಸುತ್ತಿದ ಚಿಮ್ಮುರಿ (ಕುರಾಸ90. ೪೦-೯೨) ; 


10 


ಚಿರ 


ನೀಳಕುಂತಳದ ವಿಡಾಯ ಚಿಮ್ಮುರಿಯ ಚೆಲ್ವ ತುಣುಂಬಿನ . , .. ವಿಟ 
ಸಾರ್ವಭೌಮ (ಹಮ್ಮಾರ. ೩-೨೦). ೨. ಬಿಗಿದ ದಟ್ಟಿ; ವೀರಗಚ್ಛೆ : 
ಸುತ್ತಿದ ಚಿಮ್ಮುರಿ ತೊಟ್ಟಿ ಡ್ಡ ಚಿಮ್ಮುರಿ ಮತ್ತೆ “ಹಿಡಿದ ಕೈಯಲಗು 
ಮುತ್ತಿನ ಸಂಜೋಗದ ಕುಡುರೆಯನೇಅ*ಯುತ್ತ ಮರಾಪು್ರತರೆಯ್ದ 
(ಜೀವಂಸಾಂ, 8-46); ಮುರಿದುಟ್ಟ ಕಾಸೆ ಚಿಮ್ಮುರಿ ಬಿಟ್ಟ ಜಡೆ 
(ಛರಡ, ೬೩-೧೪), ಹಿ. ಕೈಗಳನ್ನು ಬೆನ್ನ ಹಿಂದೆ ಸೇರಿಸಿ ಬಿಗಿದು ಕಟ್ಟು 
ವುದು ; ಹೆಡಮುರಿಗೆ ; ಹಿಂಗಟ್ಟು: ಸಾಧುಗಳನಾದರಿಸುವೆನು 
ಮಾಅಣಂತರನು ಚಿಮ್ಮುರಿಯ ಬಿಗಿಸುವೆನಮರಿಯರ ಕಡೆಗಣ್ಣ ಕಣ್ಣಿ ಯಲಿ 
(ಕುವ್ಯಾಸ.3-80). [7 + ಮುರಿ] 
ಚರ. (ಗು). ೧. ದೀರ್ಧಕಾಲ ಬಾಳಂವ ; ಬಹಂಕಾಲದ. "ಚಿರಕಾಲ' 
ಪರಾ. (ನಾ). ೨. ಬಹುಕಾಲವಿರತಕ್ಕುದಂ; ಶಾಶ್ವತವಾದುದು : ಚಿರ 
ಮಲ್ತೆನ್ನಯ ತೇಜಮುಂ(ಅನಂಪು. ೩-೬೪); ಅರಸೊತ್ತಿಗೆಯ ನಂಬಿ ಬಿರುಸು 
ಮಾತುಗಳೇಕೆ ಚಿರವೆ ಹೊಜಿಸಿಲು ತಿಳಿಯರಸ ಪರಿಕಿಸಲು (ಕನ್ನ ಜಾ. ೨೪೩)- 
(ಸಂ. 
ಚಿರಖುಣಿ (ನಾ). ಉಪಕಾರವನ್ನು ಸದಾ ಸ್ಮರಿಸಿಕೊಳ್ಳು ತ್ತಿರುವವನು ; 
ಕೃತಜ್ಞ : ನಾನು ಅವರಿಗೆ ಚಿರಯಣಿ (ಜೀವಾತ್ಮ. ೫1, ಸಂಕೆಲಿ) ನ: ಮಾಸು 
ತಮ್ಮ ಉಪಕಾರಕ್ಕೆ ಚಿರಮುಣಿಯಾಗಿರುತ್ತೇನೆ- (ರಾಯಳ, 48); ಅವುಗಳ 
ಅಪುರವಾದ ಮಹತ್ವವನ್ನು ತೋರಿಸಿಕೊಟ್ಟದ್ದಕ್ಕೆ ಭಾರತೀಯರು ಚಿರ 
ಯಣಿ (ಕನ್ನಣಾ. ೩೬). [ಸೆಂ. ಚಿರಯುಣಿನ್‌) 
ಚಿರಂ (ಅ). ಶಾಶ್ವತವಾಗಿ ; ಯಾವಾಗಲೂ: ಕೆಸಜ್‌ಕ್ಕುಗೆ ಭೃಗು 
ಸುತನುದಯಮಾಗೆ ನಿಲ್ಕುಂ ಚಿರಮುಂ ((ೋಕೋಪೆ- ೩-೨೬). [ಚಿರ] 
ಚಿರಂಜೀವ (ನಾ). ೧. ಬಹುಕಾಲ ಬಾಳುವವನಂ,-ಬದುಕುವವನು. 
ಪಿ. ಹಿರಿಯ 0 ಚಿಕ್ಕವರನ್ನಿು ಕರೆಯುವಾಗ ಬಳಸಂವ ಶಬ್ದ : 
ಚಿರಂಜೀವ, ರಾಜಶ್ರೀ... ಮೊದಲಾದ ಶಬ್ದಗಳನ್ನೂ .... ಪತ್ರ 
ಸ್ವೀಕರಿಸತಕ್ಕವರ ಹೆಸರಿನ ಹಿಂದೆ ಜೋಡಿಸಿ ಬರೆಯುವ ಸಂಪ್ರದಾಯ 
ವುಂಟು (ಮುಂಬಯಿ. ೪-6೪). ೩. ಮಗ ; ಪುತ್ರ: ಇಂವ ನಿನ್ನ ಚಿರಂಜೀವ 
ಏನು? (ಅಪನಾ. ೦೦). [ಸಂ.) 
ಚಿರಂಜೀವಿ (ನಾ). ೧. ಬಹಳೆ ಕಾಲ ಬದುಕಿರುವವನಂ, ೨.೩ಚಿರಂಜೀವ 
೩: ತಮ್ಮ ಚಿರಂಜೀವಿ ಎಂತಹ.ಸುಸಂಸ್ಕೃತ ಯುವಶ(ಮಣಾಗ. ೦6೩). ೩. 
ಬಹಳ ಕಾಲ ಬದುಕಿರುವವರೆಂದಂ ಪುರಾಣಪ್ರಸಿದ್ಧರಾದ ಏಳಂ 
ಜನರೂ; ಅಶ್ವತ್ಥಾಮ, ಬಲಿ, ವ್ಯಾಸ, ಪರಶುರಾಮ, ವಿಭೀಷಣ, 
ಕೃಷಾಚಾರ್ಯ ಮತ್ತು ಆಂಜನೇಯ. ಕೆಲವರು "ಡಖಾರ್ತುಂಡೇಯ' 
ನನ್ನೂ ಇವರ ಜೊತೆ ಸೇರಿಸುತ್ತಾರೆ. ೪. ಕಾಗೆ: ದೊರೆಯೇ'ಮಲ್ಲಿಗೆಗೆಕ್ಕೆ 
ಹಂಸೆಗೆ ಬಕಂ . . .. ಏಕನಿಶಾಯ[ಕ್ಕಾ] ಚಿರಂಜೀವಿಗಳ್‌ (ಕಣ. 1೪, ೦-೮೯; 
126): [ಸಂ..ಚಿರಂಜೀವಿತ3೯) 
ಚಿರಂಟಿ(ನಾ). ೧. ತಂದೆಯ ವಂನೆಯಲ್ಲಿಯೇ ಇರುವ ಪ್ರಾಪ್ತವಯಸ್ಕ 
ಳಾದ ಹೆಂಗಸು. ೩. ಯಂವತಿ: ಪಾಡೆ ಭಿರಂಟಿಯರ್‌ (ಉದ್ಯಟ. ೪-೭೦). 
[ ಸಂ. ಚಿರಂಟೀ 
ರಂಟಿಕೆ (ಸಾ).ಎಚಿರಂಟಿ ೧: “ಚಿರಂಟಿಕೆ ಸುವಾಸಿನಿಯಪ್ಪವಳುಂ 
ವಯಸ್ಥೆಯುಂ ” (ರಸ್ತುಳೋ. ೧೦೨6-೬೫). [ಸಂ. ಚಿರಂಟಿಕಾ] 
ಚಿರಂತನ (ಗಂ). ೧. ಪೂರ್ವದ ; ಹಿಂದಿನ ಕಾಲದ ;. ಪ್ರಾಚೀನವಾದ : 
ಚಿರಂತನಭವದ ಕಿಲ್ಬಿಷ ಕರ್ಮಪಾಕಪ್ರವರ ದುರಿಯೋಧನವ ಸದ್ಮೆಷದೇಶ 
-ಮಾತ್ರದಲಿ ಎವಗೆ ರಚಿಸಿತು ರಾಜ್ಯವಿಭ್ರಂಶವನು (ಕುವ್ಕಾಗ. ೦೦-೪೪). 
೨. ಸ್ಥಿ ರವಾದ ; ಶಾಶ್ವತವಾದ : ಆತ್ಮಜಕ್ಷಿನ, ಜಗದ ಅನುಭವ, 
ಅನುಭಾವಗಳೇ ಅಕ್ಕನ ಸಾಹಿತ್ಯಕ್ಕೆ ಚಿರಂತನ ವಸ್ತು! (ಕರ್ಷಾಳ. ೭೬). 
(ನಾ). ೩. ನಿರಂತರ ; ಸತತ : ಚಿರಂತನವೂ ಮೂತನವೇರುಶ್ತಿರುವ 


೨೮೪೮ 


10 


ಚಿರತೆ, 


ಜೀವನದ ಸ್ವರೂಪ ಎಂಥದು? (ಶ್ಷಡ ೦. ೪. ವಯಸ್ಸುದವನು ; 
ಹಿಡಿಯ : ಅವಣಕೊಳಗೆ ಚಿರಂಶನನುಂ ಬುದ್ಧಿ ವಂತನುಮಪ್ಪುದೊಂದು 
ಕಪೋತಂ ಪಕ್ಷಿಗಣಕ್ಕಿಂತೆಂದುದು (ಪಂಡತಂ. ೨೮೮೦-೦೯). [ಸಂ.] 

ಚಿರಂತಹಿಂಸೆ (ನಾ). ಒಂದಂ ಬಗೆಯ ನರಕ : ಯಮಾನುಗನಿಯಮನ 

. ಚಿರಂತಹಿಂಸೆಗಳೆಂಬೈದು ಮಂತ್ರಿನರಕಂಗಳಿಂ ಭಯಂಕರಮಾಗಿ 

ಯಮವಮಾಯೆಯೆಂಬರಸುವರಕವಿಹುದು (೩ಿವೀಕ.. ೦೪೦). [7 ೪ ಹಿಂಸೆ] 

ಚಿರಂತನುಚಾರ್ಯ (ವಾ). ಹಿಂದಿನ ಕಾಲದ ಆಚಾರ್ಯ, -ವಿದ್ವಾಂಸ: 
ಮಿಗೆ. ಶನ್ನಡಗಬ್ಬಂಗಳೊಳಗಣಿತಗುಣಗದ್ಯಪದ್ಮಸಮ್ಮಿಶ್ರಿತಮಂ ನಿಗದಿಸು 
ವರ್ಗದೃಕಥಾಪ್ರಗೀಶಿಯಿಂ ತಚ್ಚಿ ರಂತನಾಚಾರ್ಯರ್ಕಳ್‌ (ಕವಿರಾ, ೦-೨೭). 

[ಚಿರಂತನ + ಆಚಾರ್ಯ ). 

ಚಿರಕಾಲ (ನಾ್ಸಿ. ಬಹಳ ಕಾಲ; ದೀರ್ಭಕಾಲ: ಚಿರಕಾಲಂ ಬಂಧನದೊಳ್‌ 
ಮರುಳಾಡಿರ್ದನ ಮರುಳ್ತನಂ ತಿಳಿದವೊಲೋಸರಿಸಿರೆ ಮಿಥ್ಕಾತ್ವಂ 
(ಚರ್ಧಪು. ೦೨-೩); ಆರಿತು ದೀಕ್ಷೆಯಂ ಕೆಯ್ಕೊಂಡು .... ಚಿರಕಾಲಮಿರ್ದು 
(ಪುಸ್ಮಪು. ೪-೪ ವು. [ಚಿರಕಾಲ] 

ಚಿರಕಾಲಿಕ (ನಾ). ಬಹಳ ಕಾಲ ಇರುವುದಂ: ಜನೆಸಮೂದಾಯವು ಒಂದು 
ರಾಜಕೀಯೋದ್ದೇಶದಡಿಂದ ಚಿರಕಾಲಿಕವಾಗಿ ಸ್ಥಾಪಿಸಲ್ಪಟ್ಟಿರಬೇಕು 
(ರಾಣ್ಕಾಂಗೆ. ೨೭) ; ಆ ಸತ್ಯ ಚಿರಕಾಲಿಕವಾಗಲಿ ಎಂದು ಶ್ರಮಿಸುವ ವಾತು 
ಬೇರೆ (ಪಾಕ್ಶಲ್ಕ. ೨೭೪). [ಸ.7 

ಟರಚ "ಚಿರತೆ? ನೋ, 

ಚಿರಚು (ಚಿರತ್ತೆ' “ನೋ, 

ಚಿರಜೀವಿ(ನಾ).೧. ಬಹಳ ಕುಲ ಬದುಕಾಡವನಂ ; ದೀರ್ಫಾಯಂಸ್ಸುಳ್ಳ 
ವನಂ: ಪ್ರತ್ರಾನ್ವಿತಂ :ಲಂಬಮುಷ್ಯಸತಂ (ತಾಂ) ಚಿರಜೀವಿ ತತ್ಸಮತೆ 
ಯಿಂದಂ ಧೈಯಮಂ ತಾಳ್ಡುಗುಂ (ಲೋಕೋಪ. ೦೦-೫); ಕಡಲ ಕಡೆ, 
ಸುಫೆಯ ಕುಡಿ; ಹೆರಿಹರರ ಮಾರಿ ಚಿರಜೀವಿಯಾಗು! (ಜಾಂಶಟ. ೪೪-೩) 
ಪಿ. ಕಾಗೆ: “ಅರಿಷ್ಟೆಃ . . . ಚಿರಜೀವೀ, ವಾಯಸಃ-ಈ ೧೦ ಕಾಗೆ” 
(ಹಲಾಯಾ. ೪೦-೯೨). (ಸಂ. ಚಿರದೇವಿನ್‌ ) 

ಚಿರಜೇವಿತೆ (ನಾ). ಬಹಳಕಾಲ :ಬದುಕುವಿಕೆ ; ಶಾಶ್ವತವಾಗಿರುವಿಕೆ : 
ಇನ್ನೇವೆಸರ್ಗೋಂಡಪುದ್ಧೂ ನರರ ಚಿರಜೀವಿತೆಯಂ (ಜೊದ್ರಪು. ೨-೩೨). 

[ಸಂ. ಚಿರಜೀವಿತು) 

ಚಿರಡಿ, (ನಾ). ಕಿರಿಗೆ ; ಚಿಕ್ಕಸೀರೆ :.ಚಿರಡಿ ಚಿಂದಿ ಕದ್ದೆ ನಂತೆ (ನಡದಾ. 11, 
6೨4). ( ಪುರಾ. ಚಿರಡೀ) 

ಚಿರಡಿ, (ನಾ). ಕೊೋವ ; ಸಿಟ್ಟು: ಅವರ್ನ ಚಿರಡಿಗೆ ಶರಸ್ತಾನ (ದೀಹ. 11, 
3೦೭). 

ಚರಡಿಗೇಕು-ಸಿಟ್ಟಿಗೇಳು; ರೇಗು: ಜರಡಿಗೆದ್ದು ರಾಗಿನ್ನ ಒಂದೇಟು 

ಹೊಡೆದೆ (ತೃವಿ. ೩೩4); ಅವರಿಗೆ ಉಂಟಾದ ಕುಂಠಿತತನವನ್ನು ಕಂಡು 
ಅವನು ಬಹಳ ಚಿರಡಿಗೇಳುವರು (ಸ್ಮ ತತ. 939). [ «ಮರಾ. ಚಿರಡೀ] 

ಚಿರಣೆ "ಚೀರಣ' ನೋ. 

ಚಿರಣೆಗೆಲಸ "ಚೇರಣಗೆಲಸ' ನೋ. 

ಚಿರತೆ,, ಚಿರಚ, ಚರಚು, ಚರ್ಚ, ಚರ್ಚು (ನಾ). ಮೈಮೇಲೆ ಚುಕ್ಕೆ 
ಗೂರಂಪ ಹುಲಿಜಾತಿಗೆ ಸೇರಿದ ಒಂದು ಬಗೆಯ ಕ್ರೂರಪ್ರಾಣಿ ; 
ಚಿಟ್ಟೆಹುಲಿ: ಹುಲಿಜಾತಿ : ಹುಲಿ, ಹೆಬ್ಬುಲಿ. .. ಚಿರತೆ (ನಮ್ಮನು. ೨೩೪) - 
ಚಿರಚ: ಹುಲಿ ಜಾತಿ: ಹುಲಿ, ಹೆಬ್ಬುಲಿ... ಚಿರತೆ, ಶಿವಂಗಿ, ಚಿರಚ 
(ಕನ್ಮುಕು. ೨೩೪). ಚಿರಚು: ಚಿರಚು ಕಾಮುಕಪ್ರಾಣಿಯೆಂದೂ . . . 
ಹೇಳಿರುವನಂ (ಪರಪ. 39). ಚೆರ್ಚ: (9). ಚಿರ್ಚು: ಅಡವಿಗಳೆಲ್ಲಿ 
ಚಿರ್ಚು ... . ಅಡವಿಯ ಬೆಕ್ಕು ಮುಂತಾದವುಗಳಿರುತ್ತವೆ (ಜಿತಪ. ೩೪) 

[ದೇ.॥ ತಮಿ. ಚಿಲುತ್ತೈ: ಕೊಡ. ಚಿರತೆ; ತೆಲು. ಚಿಜುತ ] 


ಚರತೆ, 


ಚಿರತೆ, (ನಾ). ಶಾಶ್ವತ ಪದವಿ ; ಮೋಕ್ಷ : ನಲವಿಂದ ಚಿರತೆಯ ಬಯಸಿ 
ಜಿನೇಂಡ್ರನ ಚರಣಸೇವೆಯನಂ ವೂಳ್ವೆನೆಂದು (ಹೂಚ್ರಸಾಂ. 39-03೬). 

-[ ಸಂ. ಚಿರತಾ) 
ಚಿರನವತೆ (ನಾ). ಸದಾ ಹೊಸದಾಗಿರುವಿಕೆ: ಒಂದು ಕೊಂಬೆಯು ಬಾಡಲಿ 
ನ್ನೊಂದು ಚಿಗುರುವುದು ಸಂದಿಹುದು ಚಿರನವತೆಯತ್ವತ್ಕ ಮರೆ (ಮೂಳುಳ. 


೨೩೨). [ಜಿರ.. ನವತೆ) 
ಚರನಿದ್ರೆ (ನಾ). (ಆಲಂ) ಸಾವು: ಆ ರೋಗಿಯನ್ನು ಚಿರವಿದ್ರೆ, ಆವರಿಸಿತು 
(ಕೂಢ). (ಚಿರ. ನಿದ್ರೆ) 


ಚಿರನಿಧಿ (ನಾ). ಶಾಶ್ವತವಾದ ಆಶ್ರಯ ; ಶಾಶ್ವತವಾದ ನೆಲೆ: ಎವಿಧ 
ಪಯೋಜದಿ ವೃರ್ಥಾಯಾಸದಿ ತೆ ಳಲಿದೆ ತೃಪ್ತಿಯ ಚಿರನಿಧಿಗೆ (ಅಗ್ಮಿಹಂ. 
೦೧-೩೬), [ ಚಿರ ನಿಧಿ) 

ಚಿರನಿಮಿಷ (ನಾ). ಬಹಳ ಹೊತ್ತು ಕಣ್ಣು ಮುಚ್ಚಿ ಕೊಂಡಿರಂವುದು § 
ಇರ್ದುದನಿಮಿಷಜಾತಂ ಚಿರನಿಮಿಷವಾಗೆ ಕಣ್ಣುಳ್ಳುಎನಂ (ಅಳವಿ. 
೧-೪೭). [ಚಿರ * ನಿಮಿಷ) 

ಚಿರನೂತನ (ನಾ). ಸದಾಕಾಲ ಹೊಸದಾಗಿರುವುದು : . ಅವನ ಕಾವ, 
ಕನ್ನಡಕ್ಕೆ ಚಿರನೂತನ ಚಿರಂತನ (ಸಾಹಿಸ. ೦೦೪). [ಚಿರ « ನೂತನ) 

ಚಿರಪ೦ಚಿತ (ನಾ). ಬಹುಕಾಲದಿಂದಲೂ ತಿಳಿದಿರುವುದು: ಇದು 
ದಿನದಂಥೆ, ಚಿರಪರಿಚಿತವಾದ ಹಗಲಲ್ಲ (ಜಿಕಂಪಾ. ೦); ಮತ್ಸ್ಯ, ಕೂರ್ಮ 
. . « ಕಲ್ಕಿ ಎಂಬ ದಶಾವತಾರಗಳು ಚಿರಪರಿಚಿತವಾಗಿವೆ(ಕಾಂದ. 09೨). 

[ಚಿರ * ಪರಿಚಿತ) 

ಚಿರಪು "ಸೆಟಪು' ನೋ. 

ಚಿರಪ್ರಣಯ (ನಾ). ಬಹುಕಾಲದ ಪ್ರೀತಿ : ಕಡೆಯಲ್ಲಿ ಒಂದು ಬಾರಿ 
ಮುದ್ದಿಸಿ ಚಿರಪ್ರಣಯವಿದ್ದುದರಿಂದ ಮತ್ತೆ ಮರುಗಿದವನಾಗಿ . . . 
ಅಳತೊಡಗಿದನು (ಕವಳ. 8೨). [ಚಿರ * ಪ್ರಣಯ) 

ಚಿರಬಿಲ್ವ (ನಾ). ಹುಲಿಗಿಲ ಮರ; ಹೊಂಗೆಮರ ; ಕರಂಜವೈಕ್ಷ : 
ಅರನೇಟ್‌ಲ್‌ ತಾಆ' . . . ದಿಂಡಂ ಚಿರಬಿ[ಪಾಕಾಂ. ಚೆ]ಲ್ವಂ ಬ್ರಹ್ಮ ವೃಕ್ಷಂ 
ಕಣಾಕೆ ತಜ್‌ಿಯದಿಂದೊಪ್ಪ ಕಿರ್ದತ್ತರಣ್ಯಂ (ಗಕಿಳ, ೦-೭೨). [%%) 

ಚಿರಮಂಗಲವತಿ (ನಾ). ಯಾವಾಗಲೂ ಮುತ್ತೈದೆತನವನ್ನೂಳ್ಳವಳಂ : 
ಚೆನ್ನ ಮಲ್ಲಿಕಾರ್ಜು ನನನ್ನು ಅಮರಪತಿಯನ್ನಾಗಿ ವರಿಸಿದಳು ; ಚಿರಮಂಗಲ 
ವತಿಯಾದಳು (ಚಾಳಐ. ೩೦0). (ಸಂ. ಚಿರಮಂಗಲವತೀ) 

ಚಿರಮುತ್ತೈದೆ. (ನಾ). - ಚಿರಮಂಗಲವತಿ : ಆಯುಷ್ಯವಂತೆಯಾಗಿ 
ಐಶ್ಯರ್ಯವಂತೆಯಾಗಿ ಚಿರಮುತ್ತೈದೆಯಾಗಿರು (ಈಂಗಾಳ್ಮ. ೦೨). 

[ಚಿರ * ಮುತ್ತೈದೆ (ಆ ಮುತ್ತಯ್ದ)]) 

ಚಿರರಾತ್ರ (ನಾ). ಅಸಂಖ್ಯಾತ ರಾತ್ರಿಗಳು ; ಬಹಳ ಕಾಲ ; ದೀರ್ಭ 
ಕಾಲ : “ಹಲವಿರುಳಾದೆಡೆ ಗಣರಾತ್ರಮೆಂಬುದು ಅಲ್ಲಿಂದಂ ಮೇಲೆ ಚಿರ 
ರಾತ್ರಮೆಂಬುದು” (ಹಾಯು. ೧೦೮-೦೦೪). [ಸಂ.(ಚಿರ * ರಾತ್ರಿ + -)] 

ಚಿರರಾತ್ರೆ (ನಾ). - ಚಿರರಾತ್ರ: “ ಚಿರರಾತ್ರೆಯೆಂಬುದುಮಸಂಖ್ಯಾತ 
ದಿರುಳು” (ಮಂಗರಾ. 36-೭). [ ಸಂ. ಚಿರರಾತ್ರ] 

ಚಿರವಿಚ್ಛೇದ (ನಾ). ಶಾಶ್ವತವಾದ ಬೇರ್ಪಡೆ,- ಅಗಲಿಕೆ: ಕಪಾಲ 
ಕುಂಡಲೆಗೂ ಅವಳ ಸ್ವಾಮಿಗೂ ಚಿರವಿಚ್ಛೇದ ಉಂಟುವಸಿಡುವುದೊಂದೇ 
ಉದ್ದೇಶ (ಕಪಾಳು9. 93). [ಚಿರ ವಿಚ್ಛೇದ) 

ಚಿರವಿಲ್ವ (ನಾ). ಜಿರಬಿಲ್ವ: “ಕರಂಜಕಾ” (ಶಂಡಿಕ). [ಸಂ. 

ಚಿರಶಾಂತಿ (ನಾ). ಶಾಶ್ವತವಾದ ನೆಮ್ಮದಿ: ಎತ್ತವು ಜೀನರಿಗಮೃತವು 
ಅಮೃಶವು ಚಿರಶಾಂತಿ ಸಂನ್ಯಾಸಿಗಳಿಗೆ (ಇಂದಾ. ೭೩-೫೩); ಮತ್ತೆ ಹಿಂದಿರು 
ಗಲಾರದ 'ಆ ದೇವದೇವನ ರಾಜ್ಯದಲ್ಲಿ ಚಿರಶಾಂತಿಯನ್ನರಸುತ್ತಾ ತೆರಳಿ 
ದಳು (ಕುಸುಸೂ. ೩೦೨). [ಚಿರ- ಶಾಂತಿ] 


೨೮೪೯ 


48 


ಚಿರಿಗುಟ್ಟು 


ಚಿರಸೂತೆ (ನಾ). ಬಹಂಕಾಲವಾದ ಮೇಲೆ ಕರು ಹಾಕಿದ ಹಸು; 
“ ಚಿರಸೂತಾ, ಬಷ್ಕಯಣೀ - ೨ - ಬಹುಕಾಲಕ್ಕೆ ಈಯಲಾದ ಆಕಳಿಗೂ 
ಈಯದಲಾಡರೂ ಬಹುಕಾಲ ಹೆರಿಗೆಯಿಲಬದೇ ನಿಂತ ಆಕಳಿಗೂ, 
ಬಹುಕಾಲಕ್ಕೆ ೧ ಸಾರಿ ಈಯುವ ಆಕಳಿಗೂ. ಹೆಸರುಗಳು, ಕಡೆಗಂದಿನ 
ಆಕಳು ” (ಸಿದ್ಧಾಂತಿ. ೨೩೩). ಸಂ, ಚಿರಸೂತಾ) 
ಚಿರಸ್ಥಾಯಿ (ನಾ). ಬಹಳ ಕಾಲ ತಾಳುವ ಸ್ವಭಾವವುಳ್ಳುದು ; 
ದೀರ್ಫಕಾಲ ಉಳಿಯಂುವಂತಹಂದು ; ಬಾಳೆ, ಶುಂಠಿ ಮುಂತಾದ ಸಸ್ಕ 
ಗಳು ಬಹುಕಾಲ ಬದುಕುವವು, ಇವುಗಳು ಚಿರಸ್ಕ್ಯಾಯಿಂ (2976002108) 
ಪೈರುಗಳು (ಸತೃತಾ, ೨9); ದೇಶಚರಿತ್ರೆಯಲ್ಲಿ ಮಾತೆಯ ಸ್ವಾತಂತ್ರ್ಯಕ್ಕಾಗಿ 
ಹೋರಾಡಿದನೆಂದು ನಿನ್ನ ಹೆಸರು ಚಿರಸ್ಥಾಯಿಯಾಗಿ ನಿಲ್ಲಲಿ(ಹಿಕಿರು. 3೪). 
(ಸಂ. ಚಿರಸ್ಕಾಯಿನ್‌ ] 
ಟಿರಸ್ಥಾಯಿಸು (ಕ್ರಿ). ಸದಾಕಾಲದಲ್ಲೂ ನೆಲಸುವಂತೆ ಮಾಡು: ನನ್ನ 
ಹೆಸರಂ ಜಗದಿ ನಿನ್ನಿಂ ಚಿರಸ್ಕಾಯಿಸುವೆನೆಂಬ ಪಂಥಕೇಂ ಮಣ್ಣೂಡಿಸಲೆ? 
(ಹೆದರ. ೨೬-8೪). [ಚಿರಸ್ಥಾಯಿ + - ಇಸ್ಕು) 
ಚಿರಸ್ಮರಣೀಯ (ನಾ). ಸದಾಕಾಲ ನೆನಸಿಕೊಳ್ಳುವಂತಹುದು : ಗುಪ್ತರ 
ಸೇವೆ ಚಿರಸ್ಮರಣೀಯ (ಹುಳ್ಳಾರ. ೦೦೬ ಓೀಕಿಕೆ). 
[ಚಿರ + ಸ್ಮರಣೀಯ) 
ಚಿರಾತೀತ (ಗು). ಬಹಳ ಹಿಂದೆ ಕಳೆದುಹೋದ. 
ಚಿರಾಯಶ "ಕಿರಿಯಾತಂ' ನೋ. 
ಚಿರಾಯಿ (ನಾ). ಹೊದಿಸುವ ಬಟ್ಟೆ (?) : ಚಂದ್ರನೋಪಾದಿಯಲ್ಲಿ 
ಬಿಳುಪಾಗಿ ಮನೋವೇಗವುಳ್ಳ ಮಹಾವೃಷಭಗಳಂ ಕಟ್ಟಿ ಚಿನ್ನದ ಚಿರಾಯಿ 
ಗಳಿಂದ ಮುಚ್ಚಲ್ಪಟ್ಟಂಥಾದ್ದಾಗಿ (ಶಿವದ. ೩೮-೪). ( ಇಚೀರ್ಯ] 
ಚಿರಾಯಿತ "ಕಿರಿಯಾತಂ' ನೋ. 
ಚಿರಾಯು (ನಾ). ೧. ದೀರ್ಫಾಯುಸ್ಸು: ನಿರ್ಮಳತೆ ಚಿರಾಯು ವೈರಿವುರ 
ಶೂನ್ಮತೆ . ವಿಮುಕ್ತಿಯೆಂಬಿವಂ ಪಡೆವೆಂ (ಕಾಳೇ. ೩-೦೦೦). 
೨. ದೀರ್ಫಾಯಂಸ್ಸಳ್ಳವನಂ : ಸೂಸದೆ ಸೈತುಮೆಯ್ದೆ ಪಕ್ಷವುಮಪರ 
ಪ್ರದೇಶಮುಮಗಲ್ಲಿರೆ ವಾಜಿ ಚಿರಾಯು ನಿಶ್ಚಯೆಂ(ಲೋಕೋಜ. ೦೦-೩೩). 
೩ ಕಾಗೆ: “ ಕಾಕಂಚೆರಕೆಯು . . .-ಕರಟಮೆನೆ ಕಾಗೆ” (ಮಾಗರಾ. 8೦-೩). 
[ಸಂ. ಚಿರಾಯುಸ್‌) 
ಚಿರಾಯುತ್ಕತಿ (ನಾ). ಬಹುಕಾಲ ಬದುಕುವ ಹೆಂಗಸು: ನೀನು 
ಚಿರಾಯುಷ್ಕತಿಯಾಗಿರು, ನನಗೆ ಪ್ರಾಣದಾನವನ್ನು ಮಾಡಿದೆ (ಕಪಾಳುಂ. 
ಎ೨೦). (ಸಂ. ಚಿರಾಯುಷ್ಮತೀ) 
ಚಿರಾಯುಷ್ಕ (ನಾ). ಬಹಳಕಾಲ ಬದುಕುವಿಕೆ ; ದೀರ್ಫಾಯುಷ್ಠ : 
ಶುಭಮಸ್ತು ಶೋಭನಮಸ್ತೊ . , . ಚಿರಾಯುಪ್ಯಮಸ್ತು(ದುದತಿ. 6-೨ 
ಅಡಿಏ). [ಚಿರ * ಆಯುಷ್ಯ ] 
ಚಿರಾಸಾಣಿ (ನಾ). ಒಂದಂ ಬಗೆಯಂ ಓವಂ ; ಖರಿರಾಸಾನಿ: ಲವಂಗ, 
ಚಿರಾಸಾಣಿ, ಓಮ, ವಾದಕ್ಕಿ, ಚವ್ಮ, ಚಿತ್ರಮೂಲ . ಚೂರ್ಣವ 
ಮಾಡಿ ತೆಗೆದುಕೊಳ್ಳುವುದು (ವಿವೈವಿ. ೩). [ ಓಖುರಾಸಾನಿ) 
ಚಿರಿ (ನಾ). ಒಂದು ಅನುಕರಣ ಶಬ್ದ. "ಚಿರಿಗುಟ್ಟು'. ಪರಾ. 
ಚಿರಿಗಾವುಂಡ (ನಾ). ಒಬ್ಬಾತನ ಹೆಸರು : ಬಂನವತ್ತಳೆಯ ಪ (ದೃ) [ರ] 
ನನುಂ ಅಲ್ಲಿಯ ಹಿರಿಯಕೇರಿಯ ಚಿರಿಗಾವೆಂಡನುಂ ತಂಬರಸಾಂಯ 
ಗಾಪುಂಡನಂಂ (ಇಇ. -21-1, : ೫೦-೨೬ ; 2906). 
[ಚರಿ * ಗಾವುಂಡ (ಆಗುಾಮುಂಡ)) 
ಚಿರಿಗುಟ್ಟು (ಕ್ರಿ). ಚಿರ್ರೆಂದು ಶಬ್ದಮಾಡು: ಕರುಳುಗಳನು ಹಿರಿಹಿರಿದು 
ಅಸ್ಮಿಗಳನು ಭರದಿ ಬಿಸುಟು ರಕ್ತವನು ಚಿರಿಗುಟ್ಟೆ ಹೀರುವ ಪುಂಡರೀಕನ 
ಕಂಡು (ಜ್ಕಾನತ. ೨೩-೯). 


[ ಚಿರ + ಅತೀತ] 


ಚಿರಿಚು 


ಚರಿಚರಿಗುಟ್ಟಿಸುಎಚೆರಿಚಿರಿ ಎಂದಂ ಕಿರುಚುವ ಹಾಗೆ ಮಾಡು,- 
ಕೂಗಿ ಕೊಳ್ಳುವಂತೆ ಮಾಡು : ಮರದ ಮಾಂಗಾಯ್ಮಂಗನನು ಬಲು 
ಚಿರಿಚಿರಿಗುಟ್ಟಿಸದಿರೆ ನಾನು (ಪಲಾಂಡು. ೭). [ಚಿರಿ 4 ಕುಟ್ಟು; ] 
ಚಿರಿಚು (ಕ್ರಿ). ನಗು: ಉಕ್ಕಿಬರುವ ನಗುವನ್ನು ಅದುಮಿ ನಗು ; ಚಿರಿಚು 
(7168, ಇಂಕನಿ), [ದೇ.॥ ತವಾ. ಮಲ. ಚಿರಿ] 
ಚಿರಿಟು 'ಸಂರಂಂಟಂ' ನೋ. 
ಚಿರಿವೇರು "ಚಿಜುವೇರಂ' ನೋ. 
ಚಿರು /ಚಿಜು' ನೋ. 
ಚಿರುಕುಟ (ನಾ). ಚಿಂದಿ : ಹರುಕು ಬಟ್ಟೆ: ಚಿರುಕುಟ [ಖಾಕಾಂ. ಚಿರಕುಟ) 
ಮನುಟ್ಟು ಕೆಯ್ಕೋಳ್‌ ತಿರಿದುಣುತಂ ದೆಸೆಗೆ ನಗುತುವೂಡುತ್ತಿಪ್ಪಾ 
ಮರಂೂಳಿ್‌ (ಸಮಪ. ೧೨-೩೩). 
[? ./ಮರಾ. ಚಿರಕುಟ, ಚಿರಕೂಟ, ಚಿರಗುಟ, ಚಿರಗೂಟ, ಚೀರಕುಟ ] 
ಚಿರುಗುಳ್ಳ "ಚಿಟುಗುಳ್ಳ' ನೋ. 
ಚಿರುಟು 'ಸುರುಂಟು' ನೋ. 
ಚಿರುಪಿ (ನಾ). ಒಂದಂ ಊರಿನ ಹೆಸರು : ಚಿರುಪಿಯು ಚಿನ್ನಕುಣ್ಟೆಯು 
ಚಿಟಿಯವೊಟಲು ವುಳುವಟ್ಟು ನಾಲ್ಕೂಲುಮಿಟ್ಟು ನಡೆದ ಕೆಲ್ಲಿಗೊಡಂಗೆ 
ಯೊಡ್ಡಿನ ಕೆಟಿಗೆ (ಸೌಇಇ. 1೫.1, ೨೬-೧೦ ; 950). [7] 
ಚಿರೂಟು 'ಚುರುಟು' ನೋ. 
ಚಿರೋಟಿ (ನಾ). ಮೈದಾಹಿಟ್ಟು, ತುಪ್ಪ, ಸಕ್ಕರೆಗಳನ್ನೂ ಕೂಡಿಸಿ ಕರಿದು 
ಮಾಡುವ ಒಂದು ಬಗೆಯ ಸಿಹಿ ಭಕ್ಷ 6 : ಮೈಸೂರಿನಿಂದಲೇ ತಯಾರು 
ಮಾಡಿ ತಂದಿದ್ದ ಚಿರೋಟಿಗಳನ್ನೂ ಹುರಿಗುಳನ್ನೂ ಶಾರದಮ್ಮ ಸವರು 
ಎಲ್ಲರಿಗೂ ಹಂಚಿದರು (ಮೂ ಲಾನ. ೧೨೩) . 
ಮ [ «ಮರಾ. ಚಿರೋಟೀ, ಚಿರೋಟಾ] 
ಚರ್ಚ “ಚಿರತ್ಕೆ' ನೋ. 
ಚರ್ಚರಿಲ್‌ (ನಾ). ಒಂದು ಅನುಕರಣ ಶಬ್ದ : ಇಳಾಮಂಡಲಂ ಚಿಲ್ಹಾ 
ರಿಲ್ಲೆಂದೊಡೆಗು೦ (ಸೌಇಇ. ೫-1, ೧೨೬-೦೪; 1090). 
ಚರ್ಚು 'ಚಿರತ್ಕೆ' ನೋ. 
ಚರ್ಪುಳಿ (ನಾ). ಒಂದು ಊರಿನ ಹೆಸರು ; 8 ವಂದನವಲ್ಲಿ ತಾಲ್ಲೂಕಿಗೆ 
ಸೇರಿರಂವ ಈಗಿನ ಚಿಪ್ಪಿಲಿ ಎಂಬ ಊರು : ಬಾಣರರ್ಸ ಇತ್ತ ಕೆಯು 
ಕೆಜ್‌ಿಯಂ ನಾಲ್ವತ್ತು ಪುಣಿಸೆ ಇದಕ್ಕೆ ಉತ್ತರ ಸಾಕ್ಷಿ ಕಣ್ಣುಗ. ೫ ೫8, 
ಯಿರು ಚಿರ್ಪುಳಿ ಇ » ೬ ಸಾಕ್ಷಿ ಪಡೆರ್ದೊ (ಖೌಇಇ. 1೫, ೦-೩ ;?). 
[?) 
ಚಿರ್ಭಟ (ನಾ). ಒಂದು ಬಗೆಯ ಸೌತೆ ; ಮೆಕ್ಕೆಗಿಡ ವಂತ್ತು ಇದರ 
ಕಾಯಿ : “ ಉರ್ವಾರುಃ, ಚಿರ್ಭಟಃ-ಈ ೨ ಮೆಕ್ಕೆ” (ಹಲಾಯಃ ೩೫-೪೬). 
[ಸಂ.] 
ಚಿರ್ಯಾತ `ಕಿರಿಯಾತು ನೋ. 
ಚಿಲಕ 'ಚಿಲುಕ' ನೋ. 
ಚಿಲಕಡಿ. (ನಾ). ಒಂದು ಬಗೆಯ ಮರ: ಚಿಲಕಧೂಪ, ಚಿಲಕಡಿ. 
. * * ಧೂಪ (ಮ್ಮಕಗಿ. ೧೩-೨೩೮). 1?) 
ಚಿಲಕತ್ತು 'ಚಿಲಖತ್ತು' ನೋ. 
ಚಿಲಕಧೂಪ (ನಾ).ಎಚೆಲಕಡಿ : ಚಿಲಕಧೂಪ, ಚಿಲಕಡಿ, ಗುಗ್ಗುಳಧೂಪ, 
ಮಡ್ಡಿ ಮರ, ವಾದಿ, ಚಿತ್ತ, ಧೂಪ (ಮೈಔಗಿ. ೦೩-೨೩೭). (?) 
ಚಲಕಿ, "ಚಿಲಿಕ್ಸೆ' ನೋ. 
ಚಿಲಕ್ಕಿ 'ಚಿಲಿಕ್ಕೆ' ನೋ. 
ಚಿಲಕು (ನಾ). (ಉಕ) ಗಂಡಸರಿಗೆ ಉಂಟಾಗಂವ ಒಂದಂ ಬಗೆಯ 
ವಂೂತ್ರರೋಗ : (89). [?) 


೨೮೫೦ 


ಲಾ 


ಜಲಕ್ಕೆ 


ಚಿಲಕುರುಳಿ, ಚಿನಕುರುಳಿ, 'ಚಿನುಕುರುಳಿ (ನಾ). ೧. ಹುರಂಳಿ, ಕಡಲೆ 
ಮುಂತಾದ ಧಾನ್ಯಗಳನ್ನು ಹುರಿದು ಖಾರ ಹಾಕಿ ಮಾಡಿದ ಒಂದು 
ಖಾದ್ಯ ವಿಶೇಷ; ಹಂರಿಗಾಳಂ: ಚಿಲಕುರುಳಿ ಮಾರೋಳೆ ತಿಲಕಬೊಟ್ಟೀನ 
ಕರಿಚಲುವೆ (ಹಳಿಯ. 98). ಚಿನಕುರುಳಿ: "೧. ನನ್ನ ಸ್ನೇಹಿತ ಊರಿಂದ 
ತಂದಿದ್ದ ಚಿನಕುರುಳಿ ಬಹಳ ಸೊಗಸಾಗಿತ್ತು (639): ೨. ಒಂದು ಬಗೆಯ 
ಪಟಾಕಿ; ಮದ್ದಿನ ಚಟಾಕಿ: ಪಟಾಕಿ, ಚಿನಕುರುಳಿ, ಹೂಬಾಣ, ಹೂವಿನ 
ಕುಂಡ (ಕಂತಮ. ೪3-೦). ೩. (ಆಲಂ) ಹಾಸ್ಯ; ಜೋಕು: ಈ ವರ್ಷದ 
ದೀಪಾವಳಿ ಸಂಚಿಕೆಯಲ್ಲಿ ಚಿನಕುರುಳಿ ಸೊಗಸಾಗಿತ್ತು (ರೂಢಿ. 
ಚಿನುಕುರುಳಿ : ೧. ಚಿನುಕುರುಳಿ ಬಹಳೆ ಚಿನ್ನಾಗಿದೆ (ರೂ). 

[ ಚಿಲಕು? * ಹುರುಳಿ] 

ಚಿಲಕೂಲಿ "ಚಿಲುಕೂಲಿ' ನೋ. 

ಚಿಲ್‌ 'ಚಿಲಿಕ್ಕೆ' ನೋ. 

ಚಿಲಖತ್ತು, ಚಿಲಕತ್ತು (ನಾ). ಯುದ್ಧದಲ್ಲಿ ಶರೀರ ರಕ್ಷಣೆಗಾಗಿ ಹಾಕಿ 
ಕೊಳ್ಳುವ ಕವಚ ; ಉಕ್ಕಿನ ಕವಚ ; ತನುತ್ರಾಣ ; ಸವಂಗ : ಅವನು 
ಪೋಷಾಕಿನಲ್ಲಿ ಯಾವಾಗಲೂ ಚಿಲಖತ್ತನ್ನು ಪಯೋಗಿಸುತ್ತಿದ್ದನು(ಇಂಗ್ಲಇ. 
೦೦೦); ಬೇರೆ ಬೇರೆ ಬಗೆಯ ಹಳೆಯ ಆಯುಧಗಳನ್ನೂ ಚಿಲಖತ್ತುಗಳನ್ನೂ 
ಸಂಗ್ರಹಿಸಿ ಅಲ್ಲಿಡಲಾಗಿದ್ದಿತು (ರತ್ಮಗೋ. ಪ. ಚಿಲಕತ್ತು ; -ಚಿಲಕತ್ತು 
ಒರೆಗತ್ತಿ ಎತ್ತಿ ದಂಡಿನ ಮಂದಿ (ೋಕಗೀ, ೨೦೫): ಉನ್ನೀಸಳು ಗಂಡನ 
ಟಿಲಕಶ್ತು ಕಳೆದು ಉಪಚರಿಸುವಳು (ನೂರಜ. ೧೭)- 

[ «ಮರಾ. ಚಿಲಖತ್‌. ಚಿಲಕತ್‌; ಪಾರ. ಚಿಹಿಲ್ಕದ* ] 

ಚಿಲಣ "ಚೀರಣ' ನೋ. 

ಚಲಣಗೆಲಸ "ಚೀರಣಗೆಲಸ' ನೋ. 

ಚಲವಾನ್‌ “ಚಿಲುವಾನ' ನೋ. 

ಚಿಲಿ (ಕ್ರಿ). ಹಲ್ಲುಬಿಡಂ ; ಕಿಸಿ: ಕರ್ಮೊಗದೆಡೆಯ ಪಲ್ಲಳಂ ಬೆಳ್ಳನೆಯೆ 
ಚಿಲಿವ ಘೋರಕೆ ಬೆದರಿ (ಶ್ರೀರಾಮಾ. ೧೦೪-೧೨೭). "ಕೆರಿ; ಪರಾ. 0) 

ಚಿಲಿಕಿ 'ಚಿಲಿಕ್ಕೆ' ನೋ. 

ಚಿಲಿಕೀರೆ "ಚಿಲುಕೀರೆ' ನೋ. 

ಚಲಿಕ್ಕೆ, ಚಿಲಕಿ,, . ಚಿಲಕೆ, ಚಿಲುಕೆ, ಚೀಲಿಕೆ (ನಾ). ಒಂದು -ಬಗೆಯ 
ಸೊಪ್ಪು : “ಚಿಲಿಕೆ ಸ್ವಸ್ತಿಕೆಯಕ್ಕು ” (ಬುಂಗರಾ. ೪೪-೪೭); ನುಗ್ಗೆಯ 
ಕಾಯ ತೊಂಡೆಯ ಕಾಯ ಚಿಲಿಕೆಯ . . . ಮೇಲೋಗರವುಣೆಯಗ್ಗದಾ 
ರೋಗ್ಯವು ಪಥ್ಯ (ಸಾಳ್ಮಸ30. ಬ. ಚಿಲಕ, : ಸೊಪ್ಪುಗಳು: ಆಗಸೆ; 
ಬಿಳಿಸೂಲಿ. . . ಡಂಟು, ಹರಿವೆ, ಚಿಲಕಿ, ದಗ್ಗಳಿ, ಕೆಸವೆ (ನಮ್ಮನು. ೨೩೭). 
ಚಿಲಕೆ : “ ಮೃದುಪತ್ರೀ-ಚಕ್ಕವತ್ತ, ಚಿಲಕೆ ” (ಓಷರಿ. ೧೨೦). ಚಿಲುಕೆ : 
ಮತ್ತೆ ಕೆಲವಕ್ಕೆ ಬದನೆಯ ಬಜ್ಜಿ ಕೆಲವಕ್ಕೆ ಕತ್ತರಿಸಿದೆಳೆಕೀರೆ ಚಿಲುಕೆ 
ಪಾಕಾಂ. ಚೆಗತೆ]ನರುವಲು ಚಕ್ಕವತ್ತ ಮೊದಲಾದ ಸೊಪ್ಪಂ.ತುಪ್ಪದೊಳಗೆ 
ಚೆನ್ನಾಗಿ ತಾಳಿಸಿ (ಸೂಪಕಾ. ೪-೨೧). ಚೇಲಿಕೆ: “ ಚಿದ್ಲಿಕಾ-ಚೀಲಿಕೆ” 
(ಓಷಧಿ. 8೬). [ದೇ.8 ತೆಲು. ಚಿಲುಕ, ಚಿಲ್ಕ./ಸಂ. ಚಿಲ್ಲಿಕಾ) 

ಚಿಲಿಕ್ಕೆ, ಚಿಲಕ್ಕಿ, ಚಿಲಿಕೆ (ನಾ). ೦. (ಉಕ) ಚಾವಣಿಯನ್ನು ಹಾಕುವಾಗ 
ಬಿದಿರಿಗೆ ಬದಲಾಗಿ. ಹಾಕುವ ಸಣ್ಣ ಗಳು ; ಸಣ್ಣ ಮರದ ಪಟ್ಟಿ ; 
ರಿಪೀಸು : ಬಡವರಿದ್ದವರು ಜಂತೆಗಳ ಮೇಲೆ ಚಿಲಿಕೆಗಳನ್ನು ಹಾಕಿ 
ಅವುಗಳ ಮೇಲೆ ಯಾವುದಾದರೂ ಒಂದು ಗಿಡದ ಎಲೆಗಳನ್ನು ಹರವಿ 
ಮೇಲಮುದ್ದಿಯ ಹಾಕುವರು (ಮುಂಬಯಿ. ೪-೦೦೭). ೨. ಚಟ್ಟ; 
«« ಸಿದಿಗೆ'' (ಕಾನಳೋ. ೫೬). ಚೆಲಕ್ಕಿ: ೧. ಗಂಡಸಮಗ ಗಜಭೀಮ 
ಹುಟ್ಟಿದರ ಚಿಲಕಿ ಚಿತ್ತರ ನಗತಾವ (ಗರತಿ. 6೫). ಚಿಲಿಶಿ: ೧. ಬಂಕ 
ಎಲುಗಳು ಜಂತಿಗಳು ಚೆರಳೆಲುಗಳೇ ಚಿಲಿಕ ಇಂತೀ ಗೃಹಕ್ಕೆ ಮಾಂಸದ 
ಮೇಲುಮುಣ್ವೆಗಳು ರಕ್ತದ ಸಾರಣೆಗಳ (ವರಣ. 1, ೨೩0-೪). [? ) 


ಚಿಲಿಕೆನೆವಾಲು 


ಚಿಲಿಕೆನೆಬಾಲು (ನಾ). ಚೆನ್ನಾಗಿ : ಕಾಯಿಸಿ ಕೆನೆಗೂಡಿದ . ಹಾಲು: 
ಇನಿದೊಸರ್ವ ತನಿಪಾವಿನೊಳ್ವಣ್ಣ ರಸದಿ ಚಿಲಿಕೆನೆವಾಲನೆಟಿದು ಸಿರದಚ್ಚ 
ವೈಡಿಯನ್ನುದುರಿಸಿ(ಕವಿಕ. 111, ೨೦೧ ಪ್ರ ಛಾವತೀ ಪರಿಣಯ), "ಚೆಲುಪಾಲು' 
“ಪರಾ. ( ಎಚಿಲ್ಲು + ಕೆನೆವಾಲು(ಎಕೆನೆವಾಲ್‌) ] 

ಚಿಲಿಚಿಮ, ಚಿಳಿಚಿಮೆ (ನಾ). ಒಂದು ಬಗೆಯ ಸಣ್ಣವಿನಾನು ; ಜಂಬು 
ಮಾನಂ : `“ನಲವಿಸಾನ ಚಿಲ(ಲಿ]ಚಿಮ ಎಂದೊಡೆ ಸಿಸಿಲು, ಚೆಳಿಯ 
ಮಾನೆಂದು ಎಂಬರು” (ಕಾಜಿಕಾ.ಕಿ). ಚಿಳಿಚಿದು: “ನಳಮಾನಃ, ಚಿಳಿಚಿಮಃ- 
ಈ ೨ ಕಿಜುವಿಸನಾನ್‌” (ಹಲಾಯು. ೧೦೮-೩೬: *ಚಿಳಿಚಿಮವೆನಲು ನಳಮಿಸಾನ 
ವೆನೆ ಕಿಆುಮಾನ ಪೆಸರೆನಿಕ್ಕು ” (ಮಂಗರಾ. ೧೨೧-೬); ಎಸ್ಸುರತ್ಪೇನದೊಳಂ 
ಚಳಚ್ಚೆಳಿಚಿಮದೊಳಂ ಅತಿಮನೋಹರಮಾದ ಯಮುನಾಹ್ರದ 
ಪರಿಸರಪ್ರದೇಶದೊಳಕ್ರೂರಂ ನಿಜವರೂಧೆಮಂ ನಿಲಿಸಿ (ಅಗವಿ. ೫-೧೦ ತವ); 
ಪುಟನೆಗೆದು ಮಗುಟುಟ್‌ವ ಚಿಳಿಚಿಮಾನೀಕದಿಂ (ಉದೃ್ಭಟ. ೩-೮೪). , 

[ಸಂ.] 

ಚಿಲಿಪಾಲು "ಚಿಲುಪೌಲ್‌' ನೋ. 

ಚಿಲಿಪಿಲಿ (ನಾ). ಹಕ್ಕಿಗಳು ಗುಂಪಾಗಿ ಮಾಡುವ ಧ್ವನಿಯ ಅನುಕರಣ: 
“ಪಕ್ಕಿಗಳುಲಿಗಕ್ಕು ನಾಮ ಚಿಲಿಪಿಲಿಯೆನುತುಂ” (ಕವಿಕಂ. ೬೩): ಚಿಲಿಪಿಲಿ 


ಹಾಡಿಗೆ ಗುಬ್ಬಿಯ ಥಕ ಥೋಂ ಧಿಕ್ಕಿಟ್ಟಿ (ಮಾಂಡಳಿ. ೪೩-೧): ಅಲ್ಲೊಂದು | 


ಇಲ್ಲೊಂದು ಹಕ್ಕಿಗಳ ಚಿಲಿಪಿಲಿ ಕೂಗು ಅವನ ಕಿವಿಗೆ ಕಚಕುಳಿಯಾಡಿಸಿ 
ದಂತಾಯಿತು (ತೀವೋಡ. ೧೦). 

ಚಿಲಿಪಿಲಿಗುಟ್ಟು, (ಕ್ರಿ). ಚಿಲಿಪಿಲಿ ಎಂದಂ ಧ್ವನಿಮಾಡು : ಚಿಲಿಪಿಲಿಗುಟ್ಟಿ 
ನುಣ್ಣೊದಳ್ಗಳಿಂ ಕಿವಿಗಿಂಪನೊಡರ್ಚಿ (ದರಕು. ೧-೩೭) ; ಹಕ್ಕಿಗಳೆಲ್ಲಾ 
ಸಂತೋಷದಿಂದ ಚಿಲಿಪಿಲಿಗುಟ್ಟಿ ಕೂಗುತ್ತಾ ಹಾರಾಡುತ್ತಿದ್ದವು (ಕಳಹು.೨); 
ಇತರ ಹಂಸಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಾ ಹಾರಿಹೋದವು 
(ಹೀಕಿರು. ೩೭). [ ಚಿಲಿಏಲಿ .. ಕುಟ್ಟು]. 

ಚಿಲಿಪಿಲಿಗುಡು(ಕ್ರಿ).(ಆಲಂ) ಹಕ್ಕಿಯು ಚಿಲಿಪಿಲಿಗುಟ್ಟುವಂತೆ ಸಂತೋಷ 
ದಿಂದ ಕೂಡಿರಂ,-ಆನಂದದಿಂದಿರು : ಮನಸ್ಸು ಸಂತೋಷದಿಂದ 
ಚಿಲಿಪಿಲಿಗುಡುತ್ತಿದ್ದ ದಿನ (ರಂಗಜ. ೦೨೪). 

[ಚಿಲಿಏಲಿ ೬ ಕುಡ್ಕು( ಆ ಕೊಡು) ] 

ಚಿಲಿಪಿಲಿಹಕ್ಕಿ (ನಾ). ಒಂದು ಬಗೆಯ ಹಕ್ಕಿ; ಕೊಟ್ಟು: " ಚಾಷಃ ಇ 

ಚಿಲಿಏಲಿಹಕ್ಕಿ ” (ಕಾಶಕ್ಕ. ೧೫೬). 'ಚೆಲಿವಿಂಲಿಗ' ಪರಾ. 
[ ಚಿಲಿಪಿಲಿ + ಹಕ್ಕಿ,( ಪಕ್ಕಿ) 1 

ಚಲಿಮಿಲಿ (ನಾ). ಹಕ್ಕಿಗಳು ಗುಂಪಾಗಿ ಮಾಡಂವ ಧ್ವನಿಯ ಅನುಕರಣ: 
“ ಚಿಲಿಮಿಲಿಯೆಂದು ಪಕ್ಕಿಗಳುಲುಹು ” (ಕರಸಾ. ೩-೦೩ ) : ಸಮಸ್ತಧಾತ್ರಿ 
ಯುಮನಾಳಿಪೆವೆಂದುಲಿವಂತೆ ಪಕ್ಕಿಗಳ್‌ ಚಿಲಿಮಿಲಿಯೆಂಬ, ಪೊಟ್ತಣ್‌ೊಳ 
ಬಂದುಜದೊಡ್ಡಿ ದನಂತಕಾತ್ಮಜಂ (ಪಂಪಛಾ. ೦೦-೩೪; ಚಿಲಿಮಿಲಿ 
ಎಂದೋದುವ ಗಿಳಿಗಳಿರಾ ನೀವು ಕಾಣಿರೇ ನೀವು ಕಾಣಿರೇ (ಮಹಾದೇ. ಬ. 
೩೩-೭೬೩). 

ಚಿಲಿಮಿಲಿಗ, ಚೆಲಂವಿಂಲಿಗ (ನಾ). ಚಿಲಿವಿಂಲಿ ಎಂದು ಶಬ್ದವಾಡುವ 
ಒಂದು ಬಗೆಯ ಹಕ್ಕಿ ; ಕೊಟ್ಟು; ಚಾಷ : .ಗೌಜು ಪಾರಿವ ನಿರಿಲೆ 
ಸಾಳುವ ಚಿಲಿಮಿಲಿಗ ಚಂಬೋತ . . . ಗರಿಗ ಮೊದಲಾದಖಳ ಖಗಕುಲ 
ಬಿದ್ದುದುರಿಯೆೊಳಗೆ (ಕುವ್ಯಾಆ. ೨೦-೩೩); ವಲಿಯ ಭಾರದ್ವಾಜ ಏಕ 
ಏಂಗಲಿ ನಿಶಾಟಧ್ವಾಂಕ್ಷ ಚಾತಕಿ ಚಿಲಿಮಿಲಿಗ ಜಾಣ್ವಕ್ಕಿ .. . ಮಡಗೊಳಲೆ 
ಮುಖ್ಯವಿಹಂಗವಿವೆ ವೈದೇಹಿ ನೋಡೆಂದ (ಕೊರರಾ. ೩-೦-೩೩). ಜಿಲು 
ಮಿಲಿಗೆ ; ಹರಡೆ ಚಿಲುಮಿಲಿಗನು ಚಿಲುವೆ -ಗಿಜಂಗಿರಳೆ. ಕಮ್ಮ ರನಸಗ 

- ಪಕ್ಕಿಗಳವಜಿಗೊಳೊಪ್ಪಿ ದವು (ಸಾಳ್ಮಭಾ. 8-೨೦). 
[ಚಿಲಿಮಿಲಿ * - ಗ್ಯ) 


೨೮೫೧ 


6 


ಚಿಲ್ಯು (ನಾ). (?) : *:ಗೋಧಾಸ್ತನ್ಯಃ-ಚಿಲು ” (ಓಷಧಿ. ೩೦). 


ಚಿಲುಕ್ಕು 


ಚಿಲಿಮಿಲಿಸು (ಕ್ರಿ). ಚಿಲಿಮಿಲಿ ಎಂದಂ ಧ್ವನಿಮಾಡು: ಬಳಸಿ ಚಿಲಿಮಿಬಿಪ 
ವಿಹೆಗಂಗಳ ಕಳಕಳದೊಡನೆ ತೊಡರ್ದು . . . ತೀಡಿತ್ತು ಸುಪ್ರಭಾತ 
ಸವಿಖಾರಂ (ಕುಸುಮಾ, 9-೭೦) ; ಬಳಸಿ ಚಿಲಿಮಿಲಿಪ ವಿಹಗಂಗಳ ಕಳಕಳ 
ದೊಡನೆ ತೋರ್ದು. ಸರಸೀಜಳಮಂ ವಳಿಗೊಳಿಸಿ ಕುಮುದ ಮುಖಮಂ 
ಪೆಳಟಸಿ ತೀಡಿತ್ತು ಸುಪ್ರಭಾತ ಸಮಿಾರಂ (ಕಾಂತೀಕ್ಕೆ. ೧೦-೯೫). 
[ ಚಿಲಿಮಿಲಿ + - ಇಸ್ಕು) 
ಚಿಲಿಮ್ಮೆ "ಚಿಲುಮೆ? ನೋ. 
ಚಿಲಿಮ್ಮೆ "ಚೆಲುಮ್ಮೆ'.ನೋ. 
ಚಿಲಿವಾಲು "ಚಿಲಪಾಲ್‌' ನೋ. 
ಚಿಲ್ಲು, (ಕ್ರಿ). ೧. ಅನ್ನದಂತೆ ಚೆನ್ನಾಗಿ ಬೇಯಂ. ೨. ಚಿನ್ನಾಗಿ ಕುದಿ,- 
ಕಾಯಂ. "ಚಿಲುಪಾಲ್‌ ಪರಾ. . [ದೇ.8 ತಮಿ. ಚಿಲು] . 
[21 
ಚಿಲುಕ, ಚಿಲಕ, ಚಿಬುಕಂ, (ನಾ). ೧. ಕದವನ್ನು ಭದ್ರಪಡಿಸಂವುದಕ್ಕಾಗಿ 
ಉಪಯೋಗಿಸುವ ಕೊಂಡಿ,-ಸರಪಣಿ : ಕದವ ಮುಚ್ಚಿ ದಳಿದಕೋ 
ಚಿಲುಕ ಅಲ್ಲಾಡುತಿದೆ (ಪುರಂದ. .೨-೯೬ ಅನುಪಲ್ಲವಿ). ಪಿ. ಬೇಟೆಯಲ್ಲಿ 
ಉಪಯೋಗಿಸುವ, ತುದಿಯಲ್ಲಿ ಮುಳ್ಳಿನಂತೆ ಮೊನೆಯಿರುವ ಒಂದು 
ಉಪಕರಣ; ಈಟಿ; ಬರ್ಜಿ (?) : ತಡಿಕೆ ತಳಿಯು ಅಂಟಿನ ಕಣಿ ಚಾಳುವ 
ಹಿಡಿದ ದೀಹವು ಪಾಚಿ ಸಿಡಿಯು ಹೊಡೆದೆತ್ತುವ ಮೊಲ ಎಸೆವ ಚಿಲುಕಗಳು 
ಬಿಡುಗಣ್ಣ ಬೇಡರೊದಗಿತು (ಹರಿಸಾಂ. 3-೨). ಚಿಲಕ: ೧. ಅತ್ತೇಮನೇಲಿ 
ಹೇಗಿರುವೆ ಮಗಳೇ ಅಂದ್ರೆ ಚಿಲಕಕ್ಕೆ ಮೊಳಕೈ ತಗುಲಿದ . ಹಾಗೆ 
ಅಂದ್ಲು (ಹುಟ್ಟಹ. ೦೦೩). ಬೆಲುಕ್ಕು :: ೨. ಮದನನ ನನೆಯಂಬು 
ಮುನಿಹೃದಯಮಂ ನಡಬೆನುತ್ತೆ ಚಿಲುಕಿನ ದೊಡ್ಡ ಮೊನೆಯಂಬ 
ನಾಗಿಸಿದನೋ ಯೆನಲ್‌ ... ಹೊಂಗೇದಗೆಗಳೊಪ್ಪಿದುವು ಶರತರಮೊಳ್ಳ 
[ಜೀ.8 ತಮಿ. ಮಲ, ಚಿಲುಕ್ಕು ; ತುಳು. ಚಿಲ್ಕ; 
ತೆಲು. ಚಿಲಕ, ಚಿಲುಕು, ಚಿಲುಕೆ ] 
ಚಿಲುಕವರೆ (ನಾ). ನೀರಿನಲ್ಲಿ ನೆನಸಿ ಸಿಪ್ಪೆ ತೆಗೆದ ಅವರೆಕಾಳು ಮತ್ತು 
ಅದರಿಂದ ಮಾಡಿದ ಒಂದು ಬಗೆಯ ಮೇಲೋಗರ : ಇಂದು ನಮ್ಮ 
ಮನೆಯಲ್ಲಿ ಚಿಲುಕವರೆ ಮಾಡಿದ್ದರು (ರೂ 'ಚಿದಕವರೆ' ಪರಾ, 
[ ಚಿಲುಕ್ಕ್ಮೂ + ಅವರೈ,) . 
ಚಿಲುಕಾಯಿ (ನಾ). ಗಿಳಿ (?) : ಯಾಕತ್ತೆ ನನ್ನ ಗೋಪೀದೇವಿ ಕಂದಯ್ಯ 
ಗೋಪುರದಲ್ಲಾಡೊ ಚಿಲುಕಾಯಿ ಚಿಂತಾಮಣಿ ಹಸುಳ್ಳಿ ಬಂದಾಡೊ 
ತೊಡೆ ಮೇಲೆ.(ಹಳ್ಳೆಯ: ೮). [?./ತೆಲು. ಚಿಲುಕ, ಚಿಲ್ಕ 7 
ಚಿಲುಕಿಸು (ಕ್ರಿ). ಕಾಳಿನ ಮೇಲಿರುವ ಸಿಪ್ಪೆ ತೆಗೆ, - ಸಿಪ್ಪೆ ಬಿಡಿಸು : 
ಚಿಲುಕಿಸಿದ ಅವರೆಕಾಳು ಬಹುರುಚೆ (ರೂಢಿ). 
[ ಚಿಲುಕ್ಕು + - ಇಷ್ಟು]. 
ಚಿಲುಕೀರೆ, ಚಿಲಿಕೀರೆ (ನಾ). ಒಂದು ಬಗೆಯ ಸೊಪ್ಪು ; “ಶೋಧಿನೀ- 
ಚಿಲುಕೀರೆ ” (ಓಷಧಿ. ೧೭೨) ;. -ಚಿಲುಕೀರೆ. ಸೊಪ್ಪು ಸಿಹಿಪಾಲೆ ಸೊಪ್ಪು 
ಚಕ್ರವರ್ತ ಪುಳಂಪುರುಚೆ ಜಾಂಗಲಮಾಂಸ ., . ಯಿಷ್ಟು ಪಥ್ಯ 
ಕರವಹುದು (ವಿಷಚಿ. ೧೩-೩). ಚಿಲಿಕೀರೆ : ಚಿಲಿಕೀರೆಯ ಸೊಪ್ಪಿನ ರಸದಲ್ಲಿ 
ಒಂದು ಜಾವ ಮರ್ದಿಸಿ ಸಾಸಿವೆ ಪ್ರಮಾಣ ಗುಳಿಗೆಯಂ ಮಾಡಿ ಸಮಜ್ಯರಕ್ಕೆ 
ಜೀರಿಗೆ ಸಕ್ಕರೆಯಲ್ಲಿ ಕೊಡುವುದು. (ವಿವ್ಠಿವಿ. ೩೬); ಚಕ್ರವರ್ತದ ಸೊಪ್ಪು; 
ಚಿಲಿಕೀರೆ ಸೊಪ್ಪು ಇವುಗಳೆಲ್ಲವೂ ಜ್ವರದವರಿಗೆ ಪಥ್ಯದ್ರವ್ಯಗಳು (ಸಕೈ. 
೦೦೨). [ + ತೆಲು. ಚಿಲುಕಕೂರ ] 
ಚಿಲುಕ್ಕು, "ಚಿಲುಕ' ನೋ. 


(ಜಿಬಪು. ೪೫-೧೪೮). 


46| ಚಿಲುಕ್ಕು (ನಾ). ಸಿಪ್ಪೆ ; ಪೊರೆ. "ಚಿಲುಕಿಸು', `ಚಿದಕ್ಕು ಪರಾ. 


[₹?] 


ಚಿಲುಕೂಲಿ ೨೮೫೨ 


ಚಿಲುಕೂಲಿ, ಚಿಲಕೂಲಿ (ನಾ). ಒಂದಂ ಬಗೆಯಂ ಹಕ್ಕಿ : ಪೆರ್ಬಕ್ಕಿ 
ಹೆಂಗುರು ಕಾಕಂ ಚಿಲುಕೂಲಿ ರತ್ನಖಗಮಿರ್ಕುಂ ತದ್ವನಾಗೌಘದೊಳ್‌ 
(ತೇ. 8-89); ವಾರಾವತಂ ಪರಪುಟ್ಟಂ ಚಿಲುಕೂಲಿ ಚಾತಕಮ 
ವಿರ್ಕುಂ (ಯಾದವ. 9-88) ; ಗರುಡಂ ಶರಾರಿ ಚಿಲುಕೂಲಿ ಪಿಕಳಂ ಬಕಂ 
(ಕುಮಾಪು. 9-096). ಟಿಲಕೂಲಿ: ಅಂಚೆಯ ಚೆಂಬೋತನ ಚಿಲಕೂಲಿಯ 
ಕೊಂಚೆಯ ಗಿಳಿ ಕೊಳರ್ವಕ್ಕಿಯ ಪುರುಳಿಯ (ಹಮ್ಮಾರ. ೪-೦೨ ರಗಳಿ). [?] 

ಚಿಲುಕೆ “ಚಿಲಿಕ್ಕ' ನೋ. 

ಚಿಲುತಲಿ (ನಾ). ಒಂದಂ ಬಗೆಯ ಆಯಂಧ : ಸಂಣ ಚಂದ್ರಾಯುಧಾ 
ಚಿಲುತಲಿ ಮೊದಲಾದಾ ಬಶ್ತೀಶಾಯುಧಾ (ಎಳೆ. ೫92, ಗುಬ್ಬಿ. ೭೪-೨೩; 
ಸು. 1776). [?] 

ಚಿಲುಪಾಲ್‌, ಚಿನಿಪಾಲು, ಚಿನಿವಾಲ್‌, ಚಿನಿವಾಲಂ, ಚಿಲಿಪಾಲು, 
ಚಿಲಿವಾಲು, ಚಿಲುಪಾಲು, ಚಿಲುಹಾಲು (ನಾ). ನೀರು ಇಂಗುವಂತೆ 
ಚೆನ್ನಾಗಿ ಕಾಯಿಸಿದ ಹಾಲಂ; ಕೆನೆಹಾಲು : “ಕಾಯೆ ಬತ್ತಿದ ಹಾಲು 
ಚಿಲು[ಐಾಕಾ. ಚಿರ]ಪಾಲೆನಿಕ್ಕು ? (ಮಂಗರಾ. ೬೪-೨) ; ಸಗ್ಗದಮರ್ದಿನ 
ಕೆ೧ಳಂ ಮೇಲ್ವಾಯ್ದ್ಡು ಮಿಸುಪ ಚಿಲುಪಾಲ್ಗೆನೆಗಳಂ ನೆಆ್‌ದಾರೆಯಿಟ್ಟವೋ 
(ವೀಠ್ಶಪು. ೩-೯-೩೪). ಚಿನಿಪಾಲು : ಇನಿದಾದ ಚಿನಿಪಾಲು ಪೀರ್ವರಸಂಚೆ 
ಹುಳಿಗಂಗೆಯ ಕಂಡಿವುದೇ (ಸರ್ವಪ. ೧೯೫-೯೦೦) ; ಕಾಸಿ ಚಿನಿಪಾಲಂ 
ಕೊಡುವವಳು ನಿಮಗೆ ಕೊಡಗೂಸು (ಐಸಪು. ೯-೩6) ; ಸಕ್ಕರೆಯ ಜೇನ 
ಸವಿಗಿಮ್ಮಿಗಿಲು ಕೆನೆಗಟ್ಟಿ ವುಕ್ಕುಕ್ಕಿ ಕಾಯೆ ಚಿನಿಪಾಲ ರುಚಿಗಿಂದಧಿಕ 
(ನವಮೋ. ೦-೨); ಸಕ್ಕರೆ ಚಿನಿಪಾಲು ತುಪ್ಪವ ಯಿಕ್ಕೊಡನೀರ್ವರು 
ಸವಿದು (ಕಳ. ೬6-೩). ಚಿನಿವಾಲ್‌ : ಚಿನಿವಾಲ್ಲೆನೆಗೆ ಸದ್ಭೃತಂಗಲಸಿ 
ದಂದದೊಳೆನ್ನ ಕೃತಿರಸಂ ನಾಡೆ ಸವಿಗೊಳಿಸುವುದು (ನಂದಿಮಾ. ೦-೩೦). 
ಚಿನಿವಾಲು : “ ಲಿಂಗಮೂರ್ತಿ ಇನ್ನೊಬ್ಬರಿಗೆ ಶಿವ ಕಾರುಣ್ಮ” ಎಂಬ 
ಆ ಚಿನಿವಾಲನ್ನು ಕೊಡಲು ಯತ್ನಿಸುವವನೇ ಹೊರತು ಹುಳಿಯನ್ನು 
ಕೊಡನು (ಕರ್ನಾಕ. ೦೨೦, ಚಿಲಿಪಾಲು : ಶಿವಮೃಡನಾಮ ಶಿವಜ್ಞಾನ 
ವೆಂಬ ಚಿಲಿಪಾಲನಾರೋಗಿಸುವ ಪರಹಿತದಿಂದ (ರು ದ್ರಲಾ. ೯೨); 
ಚಿಲಿಪಾಲು ಸಕ್ಕರೆಯು ಸುಲಿದ ಬಾಳೆಯ ಹಣ್ಣ ಕಲಸಿ (ಗುರುಬೋ. ೮೦): 
ಚಿಲಿಪಾಲಿನೊಳಗೆ ಶರ್ಕರೆವೆರದು ಪರಿಮಳಂ ಕಲಿತಮೆಂದೆನಿಸುತಿರಲೀಂಟಿ 
ನಾಲಗೆದಣಿದು ಸುಲಭದಿಂ ನೆನೆದಪುದೆ ದೇವ (ವೆಂಕಾರಾ. ೩-೦-೨); 
ಶರ್ಕರೆವೆರಸಿ ಚಿಲಿಪಾಲೀವ ಸಿರಿಯೆನಗಹುದೆಯೆಂದು (ಬಿನಳಾ. ೩೦-೯). 
ಚಿಲಿವಾಲು : ಶುಪ್ಪ ಸಕ್ಕರೆ ಚಿಲಿವಾಲ ಸವಿವವೋಲಂ ವೊಪ್ಪುಕಥೆಯ 
ಪೇಳುವೆನು (ಕಾಣುವಿ. ಅನುಲಂಧ ೩.೨೦-೬). ಚಿಲುಹಾಲು : ರಸಮೊಸರ್ವ 
ಮುಪ್ಪಳಮಂಂ ಚಿಲುಪಾಲ ತಿರುಳ ಕರಣೆಗಳುಮಂ . . . ಒಂದುಗೂಡಿ 
(ಸಂಬಿರ. ೦೦-೩೫) ; ಬೆಲುಪಾಲಿನೊಳು ವಿಷಂ ತವರಾಜನೊಳು ಕೈಪೆ 
(ಛಾವಚಿಂ. ೪-೩); ಗುಟ್ಟಡರದೆ ಕಾದ ಚಿಲುಪಾಲು ಮಕ್ಷಿಕೋಚ್ಛಿಷ್ಟವಿಲ್ಲದ 
ಜೇನುತುಪ್ಪ (ನೋಷಕ. ೨೩-೧); ಚಿಲುಪಾಲು ಶಂಬಾಲು ಕೆನೆದೆರುದ 
ಪಾಲಂ (ಕಂಠವಿ. 6-90). ಚಿಲುಹಾಲು : ಬಟ್ಟಹಾಲು, ಚಿಲುಹುಲು, 
ಕೆನೆಹಾಲು, ಎಟ್ಟೆಹಾಲು, ತನಿಹಾಲು ಮಂಂತಾದ ತರತರದ ಹಾಲು 
ಗಳನ್ನು ಬಟ್ಟಲು ಬಟ್ಟಲು ತುಂಬಿ ತಂದು ಎಡೆ ಮಾಡಿಧಳು(ಮಾಮಲ್ಲಿ. ೩೪). 

[ಚಿಲು, * ಪಾಲ್‌ ] 

ಚಲುಪಾಲು “ಚಿಲಂಪಾಲ್‌' ನೋ. 

ಚಿಲುಮಿಲಿಗ "ಚಿಲಿಮಿಲಿಗ' ನೋ. 

ಚಿಲುಮುರಿ (ನಾ). ಗೋಧಿಯ ಹಿಟ್ಟಿನಿಂದ ಮಾಡಿ, ತುಪ್ಪದಲ್ಲಿ 
ಕರಿದ ಒಂದು ಬಗೆಯ ಭಕ್ಷ್ಯ: ನೇಂ* ಸಣ್ಣ ಗೋದುವೆಯ ಹಿಟ್ಟ 
ಸಿಹಿವಾಲೊಳಗೆ ನುಜುಗುವಂದದಿ ಕಲಸಿ. . . ತುಪ್ಪದೊಳಗಡಲು 
*ಕಿಲುವಂರಿಯಾದುದು (ಸೂಪಣ. ೦-೩೬೩). (?] 


66 


ಚಿಲುವಾನಸುಂಕ 


ಚಲುಮೈ, ಚಲಮೆ, ಚಲುಮೆ, ಚಿಲಿಮೆ, (ನಾ). ೧. ನೀರೆಂ ಉಕ್ಕುವ 


ಸ್ಥಳ ; ಬಂಗ್ಲೆ ; ತಲಪರಿಗೆ : ಒರತೆ; ಊಟೆ : ಕಲ್ಲ ಮೊರಡಿಯೊಳಗೆ 
ಚಿಲುಮೆಯಗ್ಗ ವಣಿಯುಂಟೆ ಅಯ್ಕಾ (ಅದನ. ೦೩-೨೮): ನಿತ್ಯ ಚಿಲುಮೆಯ 
ತೋಡುವಾತಂಗೆ ಉಚ್ಚೆಯ ಬಚ್ಚಲ ತೋಡಲಾಗದು (ಶಿವಮಂ. ೩೯): 
ಬಜತಿರ್ದ ಚಿಲುಮೆಯ ನೀರನಿತ್ತು ಜಂಗಮಕೆ (ಇಂಪು. 9೭-ಬ. 
ವಿ. ಕಾರಂಜಿ: ಅದರ ಮುಂಭಾಗದಲ್ಲಿ ನೀರಿನ ಚಿಲುವೆ (೫೦೬2೬೩1೧) 
ಯೊಂದನ್ನು ಇಟ್ಟಿದ್ದರು (೪೮೫. ೩೭). ಚಲಮೆ: ೧.ಮಳಲಿನ ಮಣಿಯ 
ನೀರ ಬಳಸದೆಸಲೆ ಪೃಥ್ವಿಯಲ್ಲಿ ನೆಲ ಚಲಮೆಯಂ ಕಂಡು (ಒರೇಕ್ಕಿ. ೦೯): 
ಕಲ್ಲ ಹಳ್ಳದೊಳುಂಟೆ ಚಲಮೆ ಕಾಣ್ಣುದೆ ಗೂಗೆ ರವಿಯ (ವೀಠ್ಮಿ ಪು.೪-೬-೩೨); 
ಹರಿಸದಿಂದಾ ಮಳಲ ಬಗಿದು ಚಲಮೆಯ ತೆಗೆವರೆಬರು(ಸಿದ್ಮೇಪು. ೦೪-೮). 
ಚಲುಮೆ: ೧. ಬಹು ಜಲಮಂ ಬಿಟ್ಟು ಚ[ಖಾಾಂ. ಚಿ]ಲುಮೆಯಂ 
ತೆಗೆದರೆ ಅದು ನೆಲಶುದ್ಧ: ಸೌಕರ್ಯವಲ್ಲದೆ ಅವು ಶೀಲವಲ್ಲ (ಮಡಿಮಾ. 
೦6-೨೩); ಕೂಪಕಾಃ, ವಿದಾರಕಾಃ - ೨ ಚಲುಮೆಗಳಾಗಿ ತೋಡಲ್ಪಟ್ಟ 
ಮರಳು ಹಳ್ಳ ಮುಂತಾದುವುಗಳು ನೀರೂರಿ" ಬರುವ ಹಳ್ಳಗಳು 
(ಸಿದ್ಧಾಂತಿ. ೬೦). ಚಿಲಿಮ್ಕೆ : ೨. ನಗರದ ಕೇಂದ್ರ ಸ್ಥಳಗಳಲ್ಲಿ ನೀರಿನ 
ಚಿಲಿವೆಂಗಳನ್ನು ನಿರ್ಮಿಸಿದ್ದಾರೆ (ಕೂಢಿ)- 
[ದೇ.॥8 ತೆಲು. ಚೆಲಮ ; ಕುವಿ. ಸಲ್ಮ) 


ಚಿಲುಮೆ, ಚಿಲಿಮೆ, (ನಾ). ತಂಬಾಕು ಸೇದಲಂ ಉಪಯೋಗಿಸುವ 


ಮಣ್ಣಿನ ಕೊಳವಿ,-ನಳಿಕೆ : ಚಿಲುಮೆ ದೊರೆಯುವುದು, ಎಷ್ಟು 
ಹುಡುಕಿದರೂ ಕಡ್ಡಿಪೆಟ್ಟಿಗೆ ದೊರಯಲೊಲ್ಲದು (ಕಮ್ಮಟ. ೪); ಕೈಯಲ್ಲಿ 
ಚಿಲುಮೆ ಯನ್ನು ಹಿಡಿದುಕೊಂಡು ಲಗುಬಗೆಯಿಂದ ಅವಳ ಬೆನ್ನು ಹತ್ತಿ 
ಹೋಗುತ್ತ ಅಂದ (ಅಶೋಕ. 00). ಚಿಲಿಮ್ಮೆ: ತಂಬಾಕವೇ ಇಲ್ಲ. 
ಚಿಲಿಮೆಯೆಲ್ಲಿಂದ ಬರಬೇಕಂ (ಳುರಿಹಿಂ. ೭೦). 

1 «ಪಾರ. ಹಂ. ಚಿಲಮ್‌ ; ಮರಾ. ಚಿಲಮ್‌, ಚಿಲಿಮಾ, ಚಿಲೀಮ್‌) 


ಚಲುವಾನ, ಚಿಲವಾನ್‌, ಚಿಲುವಾನು (ನಾ). ೧. ಪೂರ್ಣವಾದ ಹಣದ 


ಭಾಗ ; ಚಿಲ್ಲರೆ ಹಣ : ಚಿಲುವಾಂನ ಬಿನುಗುಗಳಿಗೆ ನಾನಾ ಜಾತಿಯ 
ವೊಕ್ಕಲುಗಳಿಗೆ ವರುಷ ೧8 (ಸೌಇಇ. 33-11, 8೦೬-೬; 3523). ೨. 
ಚಿಲ್ಲರೆ: ಸಣ್ಣ ; ಅಲ್ಪ: ಅರೆಮೊದಲಹ ಚಿಲುವಾನಂ ಬರೆ ಲೆಕ್ಕದ 
ಕಡೆಯೊಳಗಲ ನೀಳನ ಸಂಖ್ಯಕ್ಕಿರದೆ ಪರಸ್ಪರದಿಂದಾ (ವೈವಹಾ. ೮ 
ಕ್ಷೇತ್ರಗಣಿತ) ; ಯಿವರೆಲ್ಲರಿಗೆ ಸಲುವ ಚಿಲುವಾನ ಕೊಡಗಿಗಳು (ಎಳ, ಸ, 
ನೆಲಮಂ. ೮೧-೦೩ ; 1545): ಚಿಪ್ಪಿಗನಂ ಪಿಡಿದಾರ್ಜಿಸಿದರ್ಥದ ಚಿಲುವಾನ 
ದೊಳಿನ್ನೇನಹುದು (ಳಕ್ಕಿಸ. 19, ೦೨). ಚಿಲವಾನ್‌: (4). ಚಿಲುಮಾಶು 
ಪಿ. ತಮ್ಮ ರಾಜ್ಯದಲ್ಲಿ ನಿಡುಂಬರೆ ಕಟ್ಟುವ ಕೆಲಸದಲ್ಲಿ ಮುನ್ನೂರು 
ಚಿಲುವಾನು ಆಳು ಉಂಟಷ್ಟೆ(ಉಣೇಂದ್ರ, ೭೬). 

[?./ತಮಿ. ಜಿಲುವಾಣ, ಚಿಲ್ಮಾಣ, ಚಿಲ್ವಾಣ ; `ಮಲ. ಚಿಲ್ಲಾನ; 

ತುಳು. ಚಿಲುವಾನ, ಚಿಲ್ವಾನ ; ತೆಲು. ಚಿಲುವಾನ, ಚಿಲುವಾಯನ. 

/ಮರಾ. ಚಿಲವಣಾ, ಚಿಲವನಾ, ಚಿಲವಾನ್‌, ಚಲವಾಣ್‌ ] 


ಚಿಲುವಾನಪೈರು (ನಾ). ಅವರೆ. ಹುರುಳಿ, ಕಡಲೆ, ಕೊತ್ತುಂಬರಿ 


ಮಂಂತಾದ ಚಿಲ್ಲರೆ ಧಾನ್ಯದ ಬೆಳೆ ; ಚಿಲ್ಲರೆ ಪೈರು (?) : ಸೊಪ್ಪಿನ 
ಶೊೋಟ ಚಿಲುವಾನಪೈರು ಉಪಗ್ರಾಮಗಳ ಹೆಚ್ಚು ಹುಟ್ಟುವಳಿ ಕೆರೆಗಳ 
ಹೆಚ್ಚು ಹುಟ್ಟುವಳಿ ಮುಂತಾದ ಸಕಲ ಸ್ವಾಮ್ಮಲ' (ಎಳ. 111, ತಿರುಮ, 
೬೩-೦೩೭೦; 1748). - [ ಚೆಲುವಾನ + ಪೈರು ( ಆ ಪಯಿರ್‌) ] 


ಚಿಲುವಾನಸುಂಕ (ನಾ). ಚಿಲ್ಲರೆ ಸುಂಕ ; ಸಣ್ಣ ಪುಟ್ಟ ಬಾಬನ ತೆರಿಗೆ : 


ತಳವಾಟಾಕೆ ಆಳಿವಾಜನ್ಕ್ಯಾಯಸಭೆಯ ಸಂಖೆಯ ಚಿಲುವಾನಸುಂಕ 
ಸೋಡಿಗೆ ಇವು ಮೊದಲು (ಎಳ. ೪, ಪಾಸನ. ೨-೦೫ ; 1669). 
[ಚಿಲುವಾನ + ಸುಂಕ) 


ಚಿಲುವಾನು 


ಚಿಲುವಾನು «ಚಿಲುವಾನ' ನೋ. 

ಚಿಲುಹಾಲು "ಚಿಲುಪಾಲ*್‌' ನೋ. 

ಚಿಲೈತ "ಚೇಲೈತ' ನೋ. 

ಚಿಲ್ಕರಿವೆ ""'ಚಿಲ್ಮೂಹರಿವೆ' ನೋ. 

ಚಿಲ್ಕುಹರಿವೆ, ಚಿಲ್ಕರಿವೆ (ನಾ). ಒಂದಂ ಬಗೆಯಂ ಸೊಪ್ಪು ; ಕಿರುಕು 
ಸಾಲೆ : ಹರಿವೆಸೊಪ್ಪು, ಚಿಲ್ಕುಹರಿವೆಸೊಪ್ಪುಗಳಲ್ಲಿ ಎರಡು ವಿಧಗಳಿವೆ 
(ಶಳಜಿ. ೭). ಚಿಲ್ಕರಿಷೆ: ಹರಿವೇ ಸೊಪ್ಪು, ದಂಟು ಸೊಪ್ಪು, ಚಲ್ಕರಿವೇ 
ಸೊಪ್ಪು (ಪ್ಯಾಔಗಿ. ೬.೯೨). ([ಚಿಲ್ಕು? + ಹರಿವೆ. 

ಚಿಲ್ಬ (ನಾ). ೧. ಸಣ್ಣವನು ; ಚಿಕ್ಕವನು : ಈ ಚಿಲ್ಬ ಈಸಲ ಮೊದಲ 
ಬಹುಮಾನ ಪಡೆದಿದ್ದಾನೆ (ಕ). ೨. ಕುಳ್ಳುದ ಎತ್ತು; ಗಿಡ್ಡ ಎತ್ತು: 
ನೇಗಿಲಿಗೆ ಹೂಡಿರುವ ಚಿಲ್ಬಗಳು ಒಳ್ಳೆ ಬಲಿಷ್ಮವಾಗಿವೆ (ಕೂರಿ). 


೨೮೫೩ 


(ಗು). ೩. ಸಣ್ಣದಾದ; ಚಿಕ್ಕದಾದ: ಈ ಚಿಲ್ಬಹುಡುಗ ಬಹಳ, 


ಬುದ್ಧಿ ವಂತೆ (640). [?) 

ಚಿಲ್ಲಾರಿ 'ಚಿಲ್ಬೇರಿ' ನೋ. 

ಚಿಲ್ಬೇರಿ, ಚಿಲ್ಬಾರಿ, ಚುಲ್ಪಾರಿ (ನಾ). ಸಣ್ಣವನು; ಚಿಕ್ಕವನು: ನಿಮ್ಮಂಥ 
ಚಿಲ್ಪೇರಿಗಳೆಲ್ಲ ರಾಜಕೀಯಕ್ಕೆ ತಲೆಹಾಕದೆ ನಿಮ್ಮಷ್ಟಕ್ಕೆ ನೀವಿರ 
ಬಾರದೇನ್ರೋ (ಸ್ಕಾಮಿಸ್ನೇ. ೦೨೪). ಚಿಲ್ಬಾರಿ: ಆ ಚಿಲ್ಫಾರಿ ಬಹಳ ಚೇಷ್ಟೆ 
ಮಾಡುತ್ತಾನೆ (ರೂಂ). ಚುಲ್ಬಾರಿ: ಒಬ್ಬ ಚುಲ್ಪಾರಿಯನ್ನು ಎತ್ತಿ ಒಳಕ್ಕೆ 
ಬಿಡುತ್ತಿದ್ದೆವು (ಪರೀಕ್ಷ. ೩೨). ( ಎಚಿಲ್ಪ] 

ಚಿಲ್ಮಿಷ (ನಾ). ಮೋಸ ; ವಂಚನೆ : ಅವನೇನೋ ಒಳ್ಳೆಯವನೇ, ಅವನ 
ಹೆಂಡತಿ ಬಲು ಚಿಲ್ಮಿಷದವಳು (ಅದೂಟ. ೦೦೨). 

[ --ತೆಲು. ಚಿಲಿವಿಸ./ಸಂ. ಕಿಲ್ಬಿಷ) 

ಚಿಲ್ಲ, ಚಲ್ಮಿ ಚಳ್ಳೆ, ಚಿಲ್ಲಂ, (ನಾ). ಒಂದು ಬಗೆಯ ಗಿಡ ಮತಂ, ಅದರ 
ಬೀಜ ; ಕತಕ. ಕದಡಿದ ನೀರನ್ನು ಶುದ್ಧಮಾಡಲು 
ಉಪಯೋಗಿಸುವ ಬೀಜ : ತದಕಿನ ತಾಳ ತೆಂಗಿನ ತಳಂಕಿನ ಶುಂಬುರ 
ಚಿಲ್ಲ ಬೆಲ್ಲವತ್ತದ ಬಳಿಯತ್ತಿಯಿಪ್ಪೆಯ ಮರಂಗಳ (ಲೀರಾವ. ೬-೨೭); ಚೆಲ್ಲ 
ಚೆನ್ನೆಗೆ ತೇಗು ತುಂಬುರವರಗಳಿಂ ನಿಲ್ಲದೆ ಮೆಜಡುದಾ ವಿಷಿನ (ಳುರಾಸಾಂ. 
೨೭ ೩೩) ; ಬೆಲ್ಲ ನೆಲ್ಲಿಯು ಹೊಂಗೆ ನೇಟ್‌ಲು. .. ಸೂರ ಮಾರ್ಗವ 
ತಡೆದಿಹುವು (ಳಂನವಿ. ೦೮-೩೮). ಚೆಲ್ಲಿ; : (೪). ಚಳ್ಳೆ: ಚಳೆ ಚುಜ್ಜುಲು 
» « « ಮೊದಲಾದ ಗಗನಮಂ ತುಡುಕುವ ವೃಕ್ಷಂಗಳ್‌ (ಸೌಗಂಧಿ. ೩೪-೭). 
ಚಿಲ್ಲು; : “ಕಶಕಂ ಚಿಲ್ಲು” (ಮಂಗಳಾ. 93-೩೯): ಬೆಲ್ಲವತ್ತ ವರಮಾದಲ 
ವಂಬಟೆ ಚಿಲ್ಲು ಚಿಳ್ಳೆಗಾಯ್‌ ([ಪಾಠಾಂ. ಚೆಳ್ಳ ಚಿಲ್ಲಕಾಯ್‌] (ಸೂಕ್ತಿಸು. 
೦೦-6೭); (ನಳಣೆ. ೪೬೨ ನೋ); ಮರಗಳು; ಹೆಸವ . . . ಚಿಲ್ಲು, 
ಹೂವರಸಿ, ಬೆಪ್ಪಾಲೆ, ಹಾಲೆ (ನಮ್ಮನು. 34೬). 

[ ದೇ.8 ತಮಿ. ತೆಲು. ಬಲ್ಲ) 

ಚಿಲ್ಲ, ಚೆಲ್ಲಂ, (ನಾ). ರಾಟೆಯಲ್ಲಿ ಕದಿರನ್ನು ಜೋಡಿಸಲು ಇರಂವ 
ಕಿವಿಯಂತಹ ಭಾಗ ; ಕದಿರನ್ನು ಜೋಡಿಸುವ ಮರದ ಅಥವಾ 
ಚರ್ಮದ ಕಿವಿ: ಜಿಲ್ಲ ಹಮ್ಮಿಗಿ, ಕಟ್ಟಿ, ಇವೆಲ್ಲವನ್ನು ಮಾಡಿಸಿಕೊಡುತ್ತಾನೆ 
(ಕಶ್ನನು. 1, 4೬೬). ಚೆಲ್ಲು : ಮನಿಯಾವ ಕೋಣವ ಕಡಿಸಿ ಚಿಲ್ಲು ಮಾಡಿಸಿ 
ಕೊಟ್ಟಾ (ಮಲ್ಲಿಗೆ. ೯೭). 

ಚಿಲ್ಕ, "ಚುಲ್ಲ' ನೋ. 

ಚಿಲ್ಲ (ನಾ). ೧. ರೋಗದಿಂದ ನೀರಂ ಸುರಿಯುತ್ತಿರಂವ ಕಣ್ಣುಳ್ಳವನಂ; 
ಸೋರುಗಣ್ಣ. ೨. ಗುಂಡುಮುಳುಕನ ಹಕ್ಕಿ ; ಮುಂಡುಮುಳುಕನ 
ಹಕ್ಕಿ : “ಆತಾಪೀ, ಶಕುನಿಃ, ಚಿಲ್ಲಃ - ಈ ೩ ಗುಂಡುಮುಟುಕ (ನಹಕ್ಕಿ)” 
(ಹಲಾಯು. 99-೯೭); “ಚಿಲ್ಲಮಾತಪಪಕ್ಷಿಯೆನೆ ಮುಂಡುಮುಟುಕನಕ್ಕುಂ” 
(ಮಂಗರಾ ೩೦-8). (ಸಂ.] 


ಚಲ್ಲರೆನೆಚ್ಚ 


ಬಚಲ್ಲಗೊಟ್ಟೆ (ನಾ) .*ಚಿಲ್ಲಬಿತ್ತು: ನೆಲ್ಲಿಯ ಸೆಟ್ಟು ಬಾಳಮಸಿತಾಂಜನಮೊಳ್ಳಿಹ 
ಮಂಸ್ತೆಯಿಷ್ಟೆ ಕೇಡಿಲ್ಲದ ಚಿಲ್ಲಗೊಟ್ಟಿ ಪೊಸಪೀರೆಯ ಬಿತ್ತಿನೊಳಾದ 
ಬೂದಿಯಂ ನಿಲ್ಲದೆ ಬಾವಿಯೊಳ್‌ ಕಲಸಲ* . . . ಬಾವಿಗಳ ನೀರಮ್ಮ 
ತೋಪಮಮಂ (9ಟೃಮ. ೦೦-೬೩). [ಚಿಲ್ಕ ಗೊಟ್ಟೈ, (ಆಕೊಟ್ಟೈ)) 
ಚಿಲ್ಲತನ (ನಾ). ಕ್ಷುಲ್ಲಕತನ ; ನೀಚತನ : ಚಿಲ್ಲವೇ ಹೇಳಕಟಯೆನ್ನೀ 
ಚಿಲ್ಲತನವೆಂದಿಂಗೆ ಮಾಣ್ಣುದು (ಐಸಪು. ೪8-90). 
[ಚಿಲ್ಕ (ಆಚುಲ್ಲ) * - ತನ) 
ಚಿಲಫಲ (ನಾ). ಐಚಿಲ್ಲಬಿತ್ತು: ಚಚೆ)[ಪಾಕಾಂ. ಛಿ]ಲ್ಲಫಲದಿಂದೆ ನೀರ್ಕದಡೆಲ್ಲಂ 
ತಿಳಿ (ಕಿಡು) ವಂತೆ ತಿಳಿಗುಮದಣಂ ಧರೆಯೊಳ್‌ (ಐಮದ. ೦೨-೪೬). 
[ಚಲ * ಫಲ) 
ಚಿಲ್ಲಬಿತ್ತು (ನಾ). ಚಿಲ್ಲದ ಬೀಜ: “ವಾರಿಪ್ರಸಾದನಃ-ಚಿಲ್ಲಬಿತ್ತು” (ಹರಿ. 
೦೩೨). [ಚಿಲ್ಲ, * ಬಿತ್ತು (ಬಿಟ್ಟು) 
ಚಿಲ್ಲಬೀಜ (ನಾ).-ಚಿಲ್ಲಬಿತ್ತು: “ಕಾಂಸ್ಕಂ-ಕಂಚು, ಚಿಲ್ಲಬೀಜ” (ಓಚಧಿ. ೨6): 
₹ಚಿಲ್ಲ * ಬೀಜ] 
ಚಿಲ್ಲರೆ (ಗಂ). ೧. ಸಣ್ಣ ; ಕ್ಷುದ್ರವಾದ ; ಅಲ್ಪವಾದ ; ಸಾಮಾನ್ಯ 
ವಾದ : ಎಲ್ಲಾ ದೇವರ ಗಂಡ ಅವ ಚಿಲ್ಲರೆ ದೈವದ . ಮಿಂಡ (ಪುರದ. 
0-೬೭-೮); ಇತರೆ ಚಿಲ್ಲರೆ ಬಾಬುಗಳನ್ನೆಲ್ಲಾ ನಿರ್ವಹಿಸಬೇಕು (ಗ್ರಾಮಾಳ, ೨): 
“ಚಿಲ್ಲರೆ ಮಂದಿ” ಎಂದಳು ಇನ್ನೊಬ್ಬಳು (ನಾಪೋಲೀ. 39೬), (ನಾ). ಪಿ 
ಒಂದಂ ಪೂರ್ಣ ನಾಣ್ಯದ ಅಂಶ, -ಭಾಗ ; ಸಣ್ಣ ಪುಟ್ಟ ನಾಣ್ಮ: 
ಸಮಯಕೆ ದೊರೆಯುವ ರೂಪಾಯಿ ಚಿಲ್ಲರೆ ಸೂರರ ಚಿಕ್ಕಿಗೆ ಮಿಗಿಲು 
(ಹಂದ್ರವೀ. ೦೪೯-೯೪೩); ಎಂಟಾಣೆಯ ಪಾವಲಿಯೊಂದಕನ್ನಿತ್ತೆ ಅವನ ಕೈಗೆ, 
'ಚಿಲ್ಲರೆ ಇಲ್ಲವಲ್ಲೋ' ಎಂದು (ರೂಪಸಂ. ೮). 
ಚಿಲ್ಲರೆಯಂಗಡಿ-ನಿತ್ಕೋಪಯೋಗದ ವಸ್ತುಗಳನ್ನು ಸಣ್ಣ ಪ್ರಮಾಣ 
ದಲ್ಲಿ ಮಾರುವ ಅಂಗಡಿ; ಸಣ್ಣ ಅಂಗಡಿ; 'ಕಿರಂಕುಳ ಅಂಗಡ್ಗೀಉಕ): 
ನನ್ನ ತಮ್ಮ ಚಿಲ್ಲರೆಯಂಗಡಿ ಇಟ್ಟಿದ್ದಾನೆ (ಊಂ). ಚಲ್ಲರೆಪ್ಕಾಪಾರಿ ಎ 
ನಿತ್ಯೋಪಯೋಗಿ ವಸ್ತೂಗಳನ್ನು ಸಣ್ಣಪ್ರಮಾಣದಲ್ಲಿ ವ್ಯಾಪಾರ 
ಮಾಡಂವವನಂ: ನಾನೊಬ್ಬ ಚಿಲ್ಲರೆ ವ್ಯಾಪಾರಿ (ಮೂರುದಾ. ೧೩೪). 
[?./ತಮಿ. ಚಿಲ್ಲಅಕ್ಕಿ ; ಮಲ. ಟೆಲ್ಲಅ; ತುಳು. ಚಿಲ್ಲರೆ; ತೆಲು. 
ಚಿಲ್ಲರ./ಹಿಂ. ಚಿಲ್ಲರ್‌ ; ಮರಾ. ಚಿಲ್ಲರ್‌, ಚಿಲ್ಲಾರ್‌. 
ಚಿಲ್ಡೇರ್‌. / ಪ್ರಾ. ಛಿಲ್ಲರ ] 
ಚಿಲ್ಲರೆಕರ್ಚು (ನಾ). (ಲೆಕ್ಕಕ್ಕೆ ಸಿಕ್ಕದ) ಸಣ್ಣಪುಟ್ಟ ವೆಚ್ಚ : ಚಿಲ್ಲರೆ ಕರ್ಚಿ 
ಗಾಗಿ . .. ರೂಪಾಯಿಗಳನ್ನು ಕೊಡಲು ಕಾರ್ಯಕಾರಿಸಮಿತಿಯು 
ನಿರ್ಧರಿಸಿದೆ (ಹುಕ್ಕುಹು.. 0). [ಚಿಲ್ಲರೆ * ಕರ್ಚು] 
ಚಿಲ್ಲರೆಕೆಲಸ (ನಾ). ಮಂಖ್ಯವಲ್ಲದ ಕೆಲಸ ; ಸಣ್ಣ ಪುಟ್ಟ ಕೆಲಸ: ಚಲ್ಲರೆ 
ಕೆಲಸಕ್ಕೆ ಆಳು ಇಟ್ಟುಕೊಳ್ಳಲಾಗಿದೆ (ರೂಢ). [ಚಿಲ್ಲರೆ * ಕೆಲಸ) 
ಚಿಲ್ಲರೆಜನ (ನಾ). ಸಣ್ಣಪುಟ್ಟ ಜನ: ಸಾಮಾನ್ಯ ಜನ: ಮಣ್ಣಿನ 
ಬಟ್ಟಲುಗಳಲ್ಲಿ ಮಿಠಾಯಿ ಕೊಡುತ್ತಾರೆ ಚಿಲ್ಲರೆಜನಕ್ಕೆ (ಸಾಷೇಜ್‌. ೩೮೦ 
ಅಡಿ), [ಚಿಲ್ಲರೆ * ಜನ] 
ಚಿಲ್ಲರೆಧಾನ್ಯ (ನಾ). ವಂಖ್ಯವಲ್ಲದ ಕಾಳು ಕಡ್ಡಿ ; ಹುರುಳಿ, ಅವರೆ 
ಮೊದಲಾದ ಧಾನ್ಯಗಳು ; ಅಕ್ಕಡಿಕಾಳಂ : ವರ್ಷಕ್ಕೆ ಒಂದೆರಡು ಪಲ್ಲ 
ಚಿಲ್ಲರೆಧಾನ್ಕವೂ ಬರುವುದುಂಟು (ಕೂ). (ಚಿಲ್ಲರೆ * ಧಾನ್ಮ) 
ಚಿಲ್ಲರೆಮಾತು (ನಾ). ಅಪ್ರಧಾನವಾದ ಮಾತು; ಸಣ್ಣಪುಟ್ಟ ಮಾತಂ ; 
ಸುಮ್ಮನೆ. `'ಯಾಕಯ್ಕಾ ಈ ಚಿಲ್ಲರೆಮಾತನ್ನೆಲ್ಲಾ ಕಟ್ಟಿಕೊಂಡು ಕುಣಿ 
ಯುವುದು (ಕೂ). [ಚಿಲ್ಲರೆ * ಮುತ್ತು 


45| ಚಿಲ್ಲರೆವೆಚ್ಚ (ನಾ). ಎ ಚಿಲ್ಲರೆಕರ್ಚು : “ಚಿಲ್ಲರೆ ವೆಚ್ಚ; ಸಾದಿಲ್ವಾರು” 


(0೦೩೬1೩89207. ಪತ್ರಿನಿ, ೨೪). 


[ ಚಿಲ್ಲರೆ + ವೆಚ್ಚ) 


ನು 


ಚಿಲ್ಲರೆಸಾಮಾನು 


ಚಲ್ಲರೆಸಾಮಾನು(ನಾ). ಸಣ್ಣ ಪುಟ್ಟ ಸಾಮಾನು: ಈ ಚಿಲ್ಲರೆ ಸಾಮಾನುಗಳನೆ 
ಸೆಂಬಳಪಲ್ಲಿ ಅರ್ಧ ಖರ್ಚಾಗುತ್ತದೆ' (ರೂಂ). [ಚಿಲ್ಲರೆ * ಸಾಮಾನು] 
ಚಿಲ್ಲಹರ (ನಾ) :ಜ್ಞಾನಪ್ರವಾಹ,-ಪರಂಪರೆ; ಚಿದ್ಳು ವತರಂಗ: ಪರವಶೀ 
. `ಭಾವದಿಂದರೆವಿರಿದ. ಕಣ್ಣ ಳಂ ಪರಮ ಚಿಲ್ಲಹರಿ ತಲೆಗೇರಿದುನ್ಮತ್ತದಿಂ 
ಯೋಗೀಂದ್ರರುರೆ ಮೆರೆದರು-(ಐಕೋಪು: ೪-೩೫). 
[ ಸಂ. (ಚಿತ್‌ + ಲಹರಿ) ] 
ಚಿಲ್ಲಳೆ "ಚಿಲ್ಲೆಳ' ನೋ. 
ಚೆಲ್ಲಾಣ (ನಾ). ೧. ಸಣ್ಣಕತ್ತಿ ;: ಕಠಾರಿ. ೨. ಬಳುಕುವ ಕತ್ತಿ: 8) 


"ಚೀಲಣ' ಪರಾ, ( ತೆಲು. ಚಿಲ್ಲಾಣ, ಚಿಲ್ಲಾಡ 
ಚಿಲ್ಲಿಕ (ನಾ). ಒಂದು ಬಗೆಯ ಸಸ್ಕೆ: “ಶ್ವಾಸನಃ - ಚಿಲ್ಲಿಕ, ನಾಯ 


'ಚಿಲಕೆ” (ಓಹಧಿ.' ೦೬೪). 
ಚಿಲ್ಲು, “ಚಿಲ್ಲ' ನೋ. 
ಚಿಲ್ಲು: "ಚಿಲ್ಕ? ನೋ. 
ಚಿಲ್ಲು (ನಾ). ಬಂದೂಕಿನಿಂದ ಹೊಡೆದಾಗ ಹಾರುವ ಗುಂಡಂ; ಚರೆ: 

ಕಾಲಿಗೆ ಗುಂಡು``ತ3ಾಗಿ ಇಬ್ಬರು ಉರುಳಿದರು. ಒಂದು ಚಿಲ್ಲು ಬಂದು. ನನ್ನ 

ತೊಡೆಯನ್ನು ಕೊರೆಯಿತು (ಧೂಮವಂ. ೯೦). (?] 
ಚಿಲ್ಲುಕಭಟಾರ (ನಾ). ಒಬ್ಬಾತನ ಹೆಸರು : ಉತ್ತರಾಯಣ ಸಂಕ್ರಾನ್ನಿ 
ಯೊಳ್ವ ಕ್ಯಾಣಿಭಟಾರರ ಶಿಷ್ಯರ್‌ ಚಿಲ್ಲುಕಭಟೌರರ: ಕಾಲಂ ಕಲ್ದಿ. ಕೊಟ್ಟ 

ಮರ್ಯಾದೆಯೆೊಳಗೆ (ಎಕ. ೫11, ಶಿರಾ. 3೪-೪೧; 948). 

[ ಚಿಲ್ಲುಕ್ಕ * ಭಟಾರ] 
ಚಿಲ್ಲಂಗುಂಡು(ನಾ).ಬಂದೂಕಿನಿಂದ ಸಿಡಿಯಂವ ಗುಂಡು; ಸಿಡಿಗುಂಡು: 
ಎರಡೆರಡು ಚಿಲ್ಲುಗುಂಡು ಗುರಿ ಇಡಿಸಿದಲ್ಲಿ ಚನ್ನುವೀರ, ಅಕ್ಕಸಾಲೆ. ನಂಜು, 
ಇವರಿಬ್ಬರೂ ಗುರಿಗೆ ಇಟ್ಟಿದ್ದು. ತಗಲಿತು (ರಾಜೇಂದ್ರ. ಎ೪೩). 
['ಚೆಲ್ಲು, * ಗುಂಡು] 
ಚಿಲ್ಲಿ; ಜಿಳ್ಳೈ (ನಾ). ನೀಚಳಾದ ಹೆಂಗಸು; ಕೆಟ್ಟ ನಡತೆಯುಳ್ಳವಳು: 
ಕುದಿತಮತಿಗಳು .. ಖುಲ್ಲೆಯರು ಕಳ್ಳೆಯರು ಚಿಲ್ಲೆ[ಪಾಳಾಂ. ಳೈ]ಯರು 

. (ಐಸಪು...ಳ6-8೪). ಚಿಳ್ಳೈ: ಕಳ್ಳೆಯರ* ಚಿಳ್ಳೆಯರ್‌ ಶಾಂತರಂ ಯೆಣಿಸದಪ 

ರಾಧೆಯರ (ತಿಲ. ೨-೩೮)... ಚೆಲ್ಲಿ (ಎವ ಚುಲ್ಲ) * -ಎ್ಯ) 
ಚಿಲ್ಲೆಳೆ, ಚಿಲ್ಲಳೆ (ನಾ).. ಒಂದು ಬಗೆಯ ಮರ: ಒಕ್ಕುಳಮವ್ಪ ಚಿಲ್ಲೆಳೆಯ 

[ಪಾಠಾಂ. ಚಿಲ್ಲಳೆಯ, ಚೆಲ್ಲೆಳೆಯ, `ಚೆಳ್ಳೆಲೆಯ]1ಕಾಯ್ಗಳೊಳಿಕ್ಕಿ ಸುರೇಂದ್ರ 

-ಶಾಖೆಯಂ ಚಕ್ಕನೆ ಕೂಡಿರಲ್‌ (ಏಮರ. ೭-೫೬). . ಚಿಲ್ಗಳೆ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. (?] 

ಚಿವ 'ಸಿವ' ನೋ. 

ಚಿವಟು “ಚಿವುಂಟು' ನೋ. 

ಚಿವಡಾ, ಚಿವುಡಾ, ಚುಡುಮ ಚೂಡಾ (ನಾ), ಹುರಿದು, ಒಗ್ಗರಣೆ 
ಹಾಕಿದ ಅವಲಕ್ಕಿ; ಕಾರದ ಅಮಲಕ್ಕಿ: ಹೊರಗೆ ಒಬ್ಬ "ಮಹಾರಾಜರು? 
ಚೆಹಾದ., ತಪ್ಪೇಲಿಯನ್ನೂ, ಚಿವಡಾದ ರಾಶಿಯನ್ನೂ ಇಟ್ಟುಕೊಂಡು 
ಕುಳಿತು. ಶಿಷ್ಯರಾಗಬಂದ ಉಮೇದುವಾರರಿಗೆ ಅನುಗ್ರಹಿಸುತ್ತಿದ್ದರು 

(ಪೂರ್ಮರಂ.. ೩). ಚಿವುಚಾ : (ಚಿವುಡಾ) ಕಾರದ: ಅವಲಕ್ಕಿ ಇವೆಲ್ಲ.ರಾಜಸ 

ಆಹಾರದಲ್ಲಿ ಬರುವವು ` (ಬ್ರಹ್ಮಳೇ. 04೨). . ಚುಡುವ : ಚಹ ಚುಡುವ 

ಭಕ್ಷಣವು ಗೃಹಸ್ತನ ಲಕ್ಷಣವು (ಶಿಠ್ರಮ. ೩೦). ಚೂಡಾ: ಜಾಹಾದ ಜೋಡಿ 
ಚ.ಡಾಧಾಂಗ ನೀ ನನಗಂದಾಂವಾ (ಸಪೀಗೀ. ೯೨-೧೫) :. ಅಲ್ಲಿಯ 
ಕೆಲಸಗಾರರು , ಉಪ್ಪಿಟ್ಟು, ದೋಸೆ, ಸಿರಾ, ಇಡ್ಲಿ, ಚೂಡಾ ಮುಂತಾಗಿ 

ತಮ್ಮ ನಿತ್ಯದ ನಾಮಾವಳಿಯ ಪಠಣಕ್ಕಾರಂಭಿಸಿರುವರು (ತುಬೃಣ್ಮ. ೮). 

[ ಮರಾ. ಚಿವಡಾ. /.ಪ್ರಾ. ಚಿಮಿಟ್ಮಿ, ಚಿಮಿಢ,ಚಿಎಟ್ಮ, ಚಿವಿಡ./ಸಂ; 

ಚಿಪಟ, ಚಿಪುಟ ) 


[| ಆಚಲಿಕ್ಕೆ ?] 


೨೮೫೪ 


20. 


481 


ಚಿವುಕಳಿ 


ಚಿವರು, "ನಿವುಜು,'” ನೋ. 
ಚಿವರ್ಕು «ಸಿವುಣ್ಮು' ನೋ. 
ಚಿವರುಗಾಯ “ಚಿವುರುಗಾಯ' ನೋ. 
ಚಿವಲ್ಲಿಕೆ (ನಾ). ಒಂದು ಬಗೆಯಂ ವನಸ್ಪತಿ: ” ಉಚ್ಚಿಲ್ವಿಕಾ- ಚಿವಲ್ಲಿಕೆ ? ” 
(tap. ೧೬). [2] 
ಚಿವಾನಿಕಳನಿ 'ಚಿವಾನಿಕಟನಿ' ನೋ. 
ಚಿವಾನಿಕಟನಿ, ಚಿವಾನಿಕಳನಿ(ನಾ).ಒಂದು ಗದ್ದೆಯ ಹೆಸರು: ಮಾಳ್ಗಟ್ಟು 
ಚಿವಾನಿಕಟಿನಿ (ಎಳ. ೩೪7, ತುಮಳಕೂ. ೯೯-೬.; ?). ಚಿವಾನಿಕಳನಿ : ಇದರ್ಕೆ 
ಚಿವಾನಿಕಳನಿ ವಾಳ್ಗಟ್ಟುಕೊಟ್ಟೊದು. (ಎಕ. ೫೪7, ತುಮಕೂ, ೮೬-೩ ;7) 
[ ಚಿವಾನ್ಸಿ * ಕಟನಿ] 
ಚಿವಿ (ಕ್ರ). ಕೆರೆದಂಕೊಳ್ಳು : ತಂರಿಸು :. “ಕೆರೆ, ತುರಿಸು, ತಿಕ್ಕು. ಚಿವಿ, 
ಚಿವುಟು. ಚಿವುರು, ಚಿಗಟು” (ಕಂನುಹು. ೪3). .{?] 
ಚಿವಿಕೆ (ನಾ). ಒಂದಂ ಬಗೆಯ ಗಿಡ : “ಗ್ರಂಥಿಲಾಮಾರಿಷ”' (ಪಂಡಿತ). 
[?] 
ಚಿವು (ನಾ) .ಒಂದು ಅನುಕರಣ ಥ ನಿ; ಹಕ್ಕಿಗಳ ಚಿಲಿಪಿಲಿ: "ಚಿವುಗಂಡು” 
ಪರಾ. 
ಚಿವುಚಿವು (ದ್ವಿ ಿರುಕ್ತಿ) : ಹೂವಿನ ಗಿಡದ ಸಾಲೊಳಗೆ ಚಿವುಚಿವು ಅನ್ನುತ್ತ 
. ಹಾರಾಡುವ ಹಕ್ಕಿ ನೋಡು (ಮುಂಬಯಿ. ೨-೦೧). 
ಚಿವುಂಟು, ಚಿಗುಟು, ಚಿಮಟಂ. ಚಿವಟು, ಚವುಟೂ, ಚಿವುಡು, 
ಚೂಟು,, ಜಿಗಟ್ಕು, ಜಿಗುಟಂ, (ಕ್ರಿ). ೧. ಉಗುರುಗಳಿಂದ ಚರು 
ವನ್ನು ಹಿಂಡು,-ಅದಂಮು,- ಒತ್ತು : ಕೂಸಂ ಚಿವುಂಟುವೈ.ತೆ.ಟ್ಟಿಲಂ 
ತೂಗುವೈ (ನಂಬಿರ; ೧೩-೧೪೧). ವಿ. ಉಗರರಿನಿಂದ ಕತ್ತರಿಸಂ,-ಕೀಳಂ : 
`ಕಾಲಕಂಧರ `ಬೊಮ್ಮ ನೇಕಶಿರಸ್ಸನಾ ನಖರಾಗ್ರದಿಂ ಸಾಲೊಳೊಂದನದೆಂ 
ಚಿವುಂಟಲಜಂ. ತದಾಮೃತನಾದನೇ (ಲಾಸ್ಯ. ೨-೧೬-೫). ಚಿಗುಟು: 
ಚಿಗು! ವುದು, ಕಾರಣವಿಲ್ಲದೆ ಕೆಣಕಿ ಜಗಳಕ್ಕೆ ಕರೆಯುವುದು (ಕಳಹು.೧೦). 
ಚಿಮಟು : .೧. ಅವನ ತೋಳನ್ನು ಗಟ್ಟಿಯಾಗಿ ಚಿಮಟಿ 
ಎಂದ (ದೇವಹೆಂ. ೧೪೩. ಚಿವಟು: ೧. ಚಿವಟುವುದೂ. ಚೆವರುವುದೂ 
ನಡೆಯಿತು (ಕುರಿಹಿಂ. ೬೭). ಚಿವುಟ್ಟು : ೧. ಸವರಣಂ ತಲೆಗಳನರಿದು 
ವೈಷ್ಣವರ ಘೋಕಾಾಗ್ರಂಗಳಂ: ಮಿಗೆ.ಚಿವುಟಿ ಬೌದ್ಧರುಗಳ -ಮದೋದ್ಧತಿ 
ಯೆಂಬ ಕಾನನನೆ ಸವಜ್‌ (ಬಸಪು; ೫೨-೦೦); ಶೈಲೆ , « ಮಮತೆಯಿಂದ 
ಕೆನ್ನೆಗೆ ಮೆಲ್ಲನೆ ಚಿವುಟಿ, ಅಲ್ಲಿಂದ ಪಾರಾಗಿ ಸ್ನಾನಕ್ಕಾಗಿ ಹೊರಟು 
ಹೋದಳು (ತೇಮೋಡ. ಯಿ) : ಜವನ ಹೃದಯದಲ್ಲಿ ಚಿಂತೆಯು ಚಿವುಟಿ 
ದಂತಾಗುತ್ತಿದ್ದಿತು (ಪ್ರಣಸ. ೭೧)- ೨. ರಾಕ್ಷಸರ ' ಹುಡುಗರು... 
ಚಿಗುರುಗಳಂ ಚಿವುಟಿ (ಸೌಗಧಿ.೪೦೯-೯): ಕರುಳುವಳ್ಳಿಯ ಕುಡಿಯ ಚಿವುಟಿ 
ಸೊನೆಗರಸುತಿಹೆ ಇಂಥ .ಹಾಲುಳ್ಳ ಹಾಡು (ಅರಳು, ೩೯೯-೦೧). ಚಿವುಡು : 
೨. “ ಚಿವುಡು-ನಖಚ್ಛೇದೇ” :(ಕಮಧಾ). ಚೊಟ್ಟಿ: ೧: “ನಮ್ಮನ್ನು 
ಚೂಟಿದರೆ ನಮಗೆ ನೋವಾಗುತ್ತದೆ; ಅದರಂತೆ ಪರರಿಗೆ”.ಎಂಬ ಮಾತನ್ನು 
ಸಾವು ಮನಸ್ಸಿನಲ್ಲಿಡಬೇಕು (ಛಾರಸಂ. ೨). ಜಿಗಟ್ಟು: ೧...ಅಮ್ಮ. 
ನೋಡಮ್ಮ ಇವಳನ್ನ! ಜಿಗಟತಾಳೆ (ಏಳಜೀ. ೦೬೯). ಜಿಗುಟು: ೧. ಅವನ 
ತೋಳಿನ ಚರ್ಮ ಎದ್ದು ಬರುವಂತೆ ಜಿಗುಟುತ್ತಿದ್ದರು (ಮಸಕೂ. ೧೩). 
೨. ಶೂಲಿ ತಾ ಮಗನ ತಲೆ ಜಿಗುಟೆ ಹರಿಯೇಕೆ ಪಾಲಿಸದೆ ಹೋದ 
ಎ. (ಸರ್ವಜ್ಞ; ೨೧೩).. '[ ದೇ.॥ ತಮಿ. ಚಿಮಿಣ್ಣು: ಮಲ. ಚೀಣ್ಣು ]. 
ಚಿವುಕಳಿ (ನಾ). ಖಡ್ಡಯಂಂದ್ಧದಲ್ಲಿ ಒಂದು ವರಸೆ: ಭ್ರಮಣದಲ್ಲಿ ಹಿಮ್ಮಡಿ 
_ಗಳಿಂದ ಒಂದು ಬಾರಿ ಯರಡು ಪಛಳವ ತಾಡಿಸುವುದು. ಅವುದು ಉಂಟು 
ಅದು ಬಲ್ಲವರಿಂದ ಚಿವುಕಳಿ ಎಂದು. ನುಡಿಯಲ್ಪಡುವುದು (ಐಡ್ಕಟೀ. ೪-೩೦). 
[?] 


ಚವುಕುಲ 


ಚವುಕುಲಿ 'ಚಿನುಕುಲಿ' ನೋ. 

ಚಿವುಗಣ್ಣು (ನಾ). ೧. ಅರೆಗಣ್ಣು ಬ ಕಿರುಗಣ್ಣು : ಆವನ ಆ ಚಿವುಗಣ್ಣು 
ಗಳು 'ಅಗಲವಾದುವು (ಜೀನಬಾ. ೨೩೨). ೨. ಸಣ್ಣ ದಾಗಿಸಿದ: ಕಣ್ಣು | 
ದೂರದಲ್ಲಿ ಬರುತ್ತಿದ್ದ ಬಸ್ಸನ್ನು ಚಿವುಗಣ್ಣಿನಿಂದ ನೋಡಿದಳು (ಕೂರಿ). 

[ಚಿಪು + ಕಣ್ಣು (€ಕಣ್‌) 

ಡವುಗುಡು (ಕ್ರಿ). ಚಿವುಚಿವು ಎಂದು ಧ್ವನಿಮಾಡು ; ಚಿಲಿಪಿಲಿಗುಟ್ಟು : 

ಕಣ್ಣ ಮುಚ್ಚಿಕೊಳ್ಳತಾವು ಚಿಕ್ಕಿ ಚಿವುಗುಡುತಾವ ಹಕ್ಕಿ (ಹಾಡುಪಾ. ೪೦. 3). 
[ ಚಿವು + ಕುಡು, (-ಆಕೊಡ್ಮು)] 

ಚೆವುಟ್ಟುೂ (ಚಿವಂಂಟಂ' ನೋ. 

ಚಿವುಟ್ಟು "ಚಿವುಂಟಂ' ನೋ. 

ಚಿವುಡಾ (ಚಿವಡು' ನೋ. 

ಚಿವುಡಿಕೆ. (ನಾ). ಜಿಗುಟಿ ಹಾಕುವಿಕೆ ; ಉಗುರಿನಿಂದ ಕತ್ತರಿಸಂವಿಕೆ : 
ಪೊಡಮಡಿಕೆ,. ತಲೆವಡಿಚಿವುಕೆ, ಡಿಕೆ (ತದ್ಮಾನು. ೩೭೦ ಪ್ರಯೋ). 

[.ಚಿವುಡು ( ಆಚಿವುಂಟು) + - ಇಕೆ] 

ಚಿವುಡು 'ಚಿವುಂಟು' ನೋ. 

ಚಿವುರು, "ಸಿವುಅು,' ನೋ. 

ಚಿವುದ್ದು, 'ಸಿವುಡ್ಕು' ನೋ. 

ಚಿದ್ರರುಗಾಯ, ಚಿವರುಗಾಯ (ನಾ). ಉಗುರು ಮುಳ್ಳು ಮೊದ 
ಲಾದಂವುಗಳಿಂದಾದ ಗಾಯ: ಪರಚುವುದರಿಂದಾದ. ಗಾಯ : 
ಗಲ್ಲದ ಮೇಲೆ ಚಿವುರುಗಾಯದ ಕಲೆಗಳಿದ್ದವು (ನಿಳ..೭ಂ). ಚಿವರು 
ಗಾಯ: ನನಗೆ ಚಿವರುಗಾಯಗಳಾಗಿದ್ದವು (ಮೇದಿಮ. ೨೧೪) 

[ಚಿವುರು, (ಸಿವುಜು,) * ಗಾಯ) 

ಚಿವ್ವು 'ಚೀವು' ನೋ. 

ಚಿಹಣಿ, ಜೇಹಣಿ (ನಂ). ಮೇಳಗಾತಿ (?): ಗಿಳಿಗಳೋದುಗ್ವಡಣೆ ಕೋಕಿಲ 
ರವರ ಕಹಳೆ ಫಳವಿಡಿದ ಪಲಸು ಮದ್ದಳೆ[ಯು] ಮೊರೆವಳಿಕುಲಂ ಬಳಸಿ 
ತಾರೈಪ ಚಿಹಣಿ[ಏಾಕಾಂ. ಚಹಣಿ, ಚಿಂಪಣಿತೆ, ತಿಹಣಿ)ಯರು . . ಎನವಿಲು 
ನರ್ತನಂಗೈವವಂತಾ, ವನದೆಳು (ಸೋಮಶ.೨-೮೦); (ಹಡಕಾ. 8-೩೬ ನೋ); 
“ಹಿವೆಪ್ಮೀಳ” (ಸೋಮ. ಕೋಶ). ಜೇಹಣಿ: ಲಲ್ಲೆಗೂಡುವ: ಜೇಹಣಿಯ 
[ಕಾಕಾಂ. ದೇವಣಿಗೆಯರ) ಸಂಗೀತದ ಸಂದಣಿಯೆೊಳ್‌ ' ಪುಷ್ಪಾಂಜಲಿಯ 
ಸಮಯದೊ೪್‌ (ಮಲುರ. ಹ. ೧೦೬೯-೦೦). [?) 

ಚಹ್ನ ನಾ). ಗುರುತು; ಲಕ್ಷಣ; ಲಾಂಛನ: ಎಸೆದೊಪ್ಪಿರ್ದ 
ವಿಮಾನಮೂಲೆ ಖಚೆರಾನೀಕಕ್ಕೆ ಜಿಹ್ನಂಗಳ್‌ (ಜಾಂತಿಪು. ೫-೩೮); ಗುರು 
ಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿಹ್ನ (ಬಸನ; ೯೨6) ; ಮಹೋತ್ಪಳೋ 
ತ್ಪಳನಿಮೇಷೋನ್ಮೇಷ . ಚೆಹ್ನಂಗಳಿಂ ಗಡ ಬಿಳ್ವ್ಹಿ-ಂಗಳಿದೆಂಬುದೇ 
ವೊಗಟ್ಸ್‌ ನೂರ್ಜಶ್ರೀಯ ಬೆಳ್ಳಿಂಗಳಂ (ಜಗವಿ. ೪-೩೪). [ ಚಂ. ] 

ಚಿಹ್ನೆ (ನಾ). ಎ ಚೆಹ್ನ : ಇತರರಿಂದ "ಅವನನ್ನು ಪ್ರತ್ಯೇಕಿಸುವ ಚಿಹ್ನೆಗಳೂ 
ಹೌದು (ಕ2ನ್ಕಕು. 6೨4). [ಸಂಜಿಹ್ನ) 

`ಚಿಳಕ" (ನಾ). ಸಮೂಹ ; ಮಂಡಲ (2) : ಇಳೆಯಿಂತೀರೇಳು ಲೋಕಂ 
ಗಳೊಳವತಿಶ್ನಯಂ ಚೆಲ್ವಿನಿಂ . . . ಕುಳಾದ್ರೀಂದ್ರದಿಂದಂ ಬಳಸಿಧ್ಧ 
ಮೇರುವೇಳುಂ ಗ್ರಹದ ಚಿಳಕವೇಳುಂ ಯತಿಖ್ಯಾತಿಯೇಳುಂ . . . 
ತಂನೊಳೊಪ್ಪಲು (ಕ. 1%, ೧-೮ ; 3204). [?) 

ಚಿಳಿಚಿಟಿಲ್‌ (ನಾ). ಒಂದಂ ಅನುಕರಣ ಶಬ್ದ : ಅಗಶಿಖರಂ ಚಿಳಚಿಟಿಲೆನೆ 
[ಪಾಕಾಂ. ಭಿಳಿಛಿಟಿಲಿನೆ]ಮಿಗೆ ಸಿಢಿದುದು (ರಾಜಕೀ. ೫-೩೩). 

ಚಿಳಿಚಿಮ :ಚಿಲಿಚಿಮ' ನೋ.. 

ಚಿಳಿಚಿಳಿ (ನಾ). ಒಂದು ಅನಂಕರಣ ಶಬ್ದ : ಚಿಳಿಚಿಳಿ [ಪಾಕಾಂ. ಭಿಳಿಛಿಳಿ) 
ಧ್ವನಿ ಛಟಛಟತೃೃತಿ ಘುಳುಘುಳುಸ್ವನ (ತೊರರಾ. ೫-೮-೬೨) 


೨೮೫೫ 


ಚಿಜುವೇಢು 


ಚಿಳಿಲ್‌ (ನಾ). ಒಂದಂ ಅನಂಕರಣ ಶಬ್ದ : ಬೀಸುವ ಬಿಜುಗಾಳಿ:ಕೊಳ್ವ 
ಮಟ ಪೊಯ್ವ ಸಿಡಿಲ್‌ ಚಿಳಿಲೆಂಬ ಮಿಂಚು (ಕಮದ. ೧೮೩ ಪ್ರಯೋ). 
ಚಿಳೆಬರಸು(ನಾ). ಒಬ್ಬುತನ ಹೆಸರು(?): ಸಿವನದ ರಾಚನ ಮಗನಣುಗನ್‌ 
ಚಿಳೆಬರಸು ಮಾಡಿಸಿದೊನ್‌ (ಸೌಇಇ. 1೫-೬ 3೨-೮೪ ; 623). 
ಕ [?., ಅರಸ್ಕು (ಆಅರಸ್ಕ) ] 
ಚಿಳ್ಕೀಳ" (ನಾ). ಒಂದು ಅನುಕರಣ ಶಬ್ದ : ಪಂದರೆಗಳನೆರ್ದೆಯಂ 
ಮೆಟ್ಟಿ ಚಿಳ್ಕೀಳೆನಲ್‌ ಬೆಟ್ಕುಜುವನ್ನಂ ಕಿಟ್ಟು ಕಿಬ್ಬಪ್ಪಳಿಸಿ (ಕೈಂಗಾರ. ೦-೭೧); 
ಚಿಳ್ಳ "ಚುಲ್ಲ' ನೋ. 
ಚಿಳ್ಳನೆ(ಅ). ತಟ್ಟನೆ; ಕೂಡಲೆ: ಉಗುರೊತ್ತಲು ನೀರಿನ ಸೆಲೆ ಚಿಳ್ಳನೆ ಮೇಲ್‌ 
ಚಿಮ್ಮುವ ಸಿರಿನೆಲವೆ (ಹೂಹಾದಿ. 8೧-೧೦). 
ಕ [ಚೆಳ್ಳು + - ಆನೆ] 
ಚಿಳ್ಳು (ನಾ). ಒಂದು ಬಗೆಯ' ಮರ : “ ಕೋವಿದಾರಃ -.ಕಂಚಿವಾಳ. 
ಚಿಳ್ಳು, ಹೇರಾಚ?” (ಓಷಧಿ. ೪೧). [?) 
ಚಿಳ್ಳೆ, "ಚೆನ್ನಿ? ನೋ. 
ಚಿಳ್ಳೈೆ `ಚಿಲ್ಲೆ' ನೋ. 
'ಚಿಳ್ಳೈ (ನಾ): ಸಣ್ಣದಂ; ಪುಟ್ಟದು; ಮರಿ: “ಕರು. ಕುನ್ನಿ. ವಾರಿ; 


"ಹಳ್ಳಿ. ಬ್ಲೂ. ಪಿಳ್ಳೆ. ಕಂದ ೬ ಹುಡುಗ" (ಕಂನುಹು. ೮೧). 
| ಚಿಕ್ಳೆಪಿಳ್ಳೆ ಎ ಚಿಳ್ಳೈ : ಎಲ್ಲರ ಮನೇಲೂ ಚಿಳ್ಳೆಪಿಳ್ಳೆಗಳೇ ಇರೋದು 
(ಮರಳಿ. ೯6). [1] 


ಚಿಳ್ಳೆಕೇತ (ನಾ). ಕೀಟಲೆವಾಡುವ ಒಂದು ಬಗೆಯ ಬೆಂತರ,-ಅತಿ 
ಮಾನುಷವ್ಯಕ್ತಿ ; Robin good feUow ಎಂಬ ಹಿಳ್ಳೆಯಕ್ಷ, ಚಿಳ್ಳೆಕೇತ 
(Puck. ಇಂಳೆನಿ). 'ಕಿಳ್ಳಿಕೇತ' ಪರಾ. [ಚಳ್ಳೆ * ಕೇತ್ಯ) 

ಚಿಳ್ಳೆಫಿಳ್ಳೆರಾಯ “ಚೆಲ್ವಪಿಳ್ಳಿರಾಯ' ನೋ. 

ಚಿಆ್‌ಯವೊಟಲು (ನಾ). ಒಂದು ಊರಿನ ಹೆಸರು : ಚಿರುಪಿಯು ಚಿನ್ನ 
ಕುಣ್ಣೆಯು ಚಿಳ್‌ಯವೊಟಲು ವುಳುವಟ್ಟು ನಾಲ್ಕೂರುಮಿಟ್ಟು ನಡೆದ 
ಕೆಲಿಗೊಡಂಗೆಯೊಡ್ಡಿನ ತೆಬಿಗೆ (ಸೌ. 22.4, ೨೬-೧೦: 960). 

[ ಚಿಲ್ಸ್‌.* ಪೊಟಲು (6 ಎಪೊಟಲ್‌) ] 

ಚಿಜು, ಚಿರು (ನಾ). ಕಿಟ್‌ದು ಎಂಬುದಕ್ಕೆ ಸಮಾಸದಲ್ಲಿ ಬರುವ 
ಸಂಕ್ಷಿಷ್ಣರೂಪ: ಚೀಬನನೆ ಚಿಲ್ಲರಳ್ಸ ಕಳಿವೂಷಳೆವೂ . . . ಕೀಡೆ ಕರ್ದುಂಕಿದ 
ಪೂಃತ್ರಿ ಪುವಿ. 9೨-೬). “ಚಿಜುಗುಳ್ಳ' ಪರಾ.. ಚಿರು: "ಚಿರಂಗುಳ್ಳ' 
ಪರಾ. ([ ಲಕಿಜ್ಯು) 

ಚಿಜುಗುಳ್ಳ, ಚಿರುಗುಳ್ಳ (ನಾ), ಒಂದು ಬಗೆಯ ಮರ.: ಇಪ್ಪೆವಕುಳಂ 
ಕರಿಯವೀಳೆ ಚಿಜುಗುಳ್ಳಂ ... ಮೊದಲಾದುತ್ತುಲ್ಲ ತರುಸಂತತಿಗಳಿಂದೆಸೆ 
ವುದುಚ್ಚಳಿತ ನಿರ್ಭರ ವಿಪುಂಜತತಿ ರಂಜಿಸುಘ ಬಿಂಜಂ (ಉದೃ್ಭಟ. 3-೪೨). 

ಚಿರುಗುಳ್ಳ : " ನಿದಿಗ್ರಿಕಾ. ಸ್ಪೃಶ್ರಿ: . . . ರಾಷ್ಟಿಕಾ-೧೦' ಹೆಗ್ಗುಳ್ಳಡ 
ಹೆಸರುಗಳು ಮುಳ್ಳುಳ್ಳ ಚಿರುಗುಳ್ಳ ” .(ಸಿದ್ಮಾಂತಿ- ೦೧೬). 

[ಚಿಜು + ಗುಳ್ಳ? ] 

ಚಿಟುಬಾಳೆ (ನಾ). ಒಂದು ಬಗೆಯಂ ಬಾಳೆ: ನಂದನಾದ್ಕಾರಾಮಂಗ 
ಳೊಳು . . . ಚಿಜುಬಾಳೆ ಸಾರ್ವರ್ತುಕಮಾದ, ಫಲಂಗಳುಳ್ಳ 
ತರುನಿಕರಂಗಳುಂ (ವಿವೇಕ. ೨೧೧). [ಚೆರಿ * ಬಾಳ್ಕೆ( ಆಬಾಟ$) ) 

ಚಿಜಂವೇರು, ಚಿರಿವೇರು (ನಾ). ಕೆಂಪುಬಣ್ಣವನ್ನ ಒದಗಿಸಿಕೊಡಂವ 
ಇನಿದು ಬಗೆಯ ಬೇರು, ಮೂಲಿಕೆ : ಚಿಜುವೇರಿನ ಬಣ್ಣಂ ಮಿಗೆ 
ಪಜಿಯಲ್ಕಂಬರವ ಬಿಡದುಮಾ ತೆಜದಿಂದ ತಾಂ ತೂಟುಗಿರು ನೇಹ 
ವಾತನು ಮಜಿವನ್ನಂ ಬಿಡಡು ಮೈದೆೊಟಿದುಮಾಯಪಾಸಂ (ಕವಿಚಿ. ೪-೨೪). 
ಚಿರಿವೇಶು : ಚಿರಿವೇರು, ಛಾಯಾವೇರು (ಮೈಠಿಗಿ. ೬೭-೦೦೩೫). 
"ಚಾಯಚೇರು' ಪರಾ, 1 «ತೆಲು. ಚಿಜುವೇರು, ಚಿರುವೇರು]- 


36 


468 


ಚಿಚಾಯ 


ಚಿಬಕಿಯ (ನಾ). ಒಬ್ಬಾತನ ಹೆಸರು: ಮಾರಾನ್ತ ರಿಪುಬಲದೊಳ್ತಾಗಿ 
೫ ೫ ೫ ಉದು ಸರ್ಗ್ಗಸ್ತನಾದಂ ಚಿಟಿಯಂ (ಎಳ. ಸ, ಮುಳುಬಾ. ೮೬-೩; 
ಸು. 7677). [7?) 

ಚೀಕಟಿಕೆ (ನಾ). ಒಂದು ಬಗೆಯ ಗಿಡ : ವಿರೇಕಕ್ಕೆ:-ನುಗ್ಗೆಯ ಸೊಪ್ಪು, 


ಹರುವೆ ಸೊಪ್ಪು . . . ಚೀಕಟಿಕೆ, ತ್ರಿಫಲೆ ಇವು ಪ್ರತ್ಕೇಕವು ಒಂದೊಂದು 
ತೂಕ (ವಿವೈವಿ. ೧೪೩. [?] 
ಚೀಕರಿ "ಸೀಕರಿ' ನೋ. 


ಚೀಕರಿವೋಗು (ಸೀಕರಿವೋಗಂ' ನೋ, 

ಚೀಕಲು ಸೀಕಲು' ನೋ. 

ಚೀಕಾತು (ನಾ). ಅಜಿಗಿಜಿಯಾದಂದಂ; ಮುದ್ದೆ: ತುಳಿದರು ಕೇರಿದರು 
ಕೆಡಹಿದರು ಸತ್ವದಿ ಚೀರಿದರು ಜೀಕಾತು ಮಾಡಿದರರ್ಧನಿಮಿಷದಲಿ 
(ಳೋಗಯ. ೨೩-೪೮). [ “ಹಿಂ. ಮರಾ. ಚೀಟ್‌ ) 

ಚೀಕು, "ಸೀಕ್ಕು' ನೋ. 

ಚೀಕ್ಕು 'ಸೀಕ್ಕು' ನೋ, 

ಚೀಕೊಳುವೆ /ಚೀರ್ಕೊಟವಿ' ನೋ, 

ಚೀಜು, ಚೇಸ್‌, ಚೀಸು (ನಾ). [ಸಂಗೀತ] ಹಾಡು ; ಸಂಗೀಶಕೃತಿ : 
ನಿನ್ನಿನ ಚೀಜು ರುಚಿ ಹತ್ತಲಿಲ್ಲೋ ಭರಮಾ (ರಳ್ತಳ್ಳ. ೩೦೪). ಚೀಸ್‌ : 
ರೋಷನ್‌ . . . ಹಿತವಾಗಿ ಒಂದು ಚೀಸ್‌ ಹಾಡಿದಳು (ರಹಸ. ೪೯). 
ಚೀಸು ; ಮಾರವದಲ್ಲಿ ಒಂದು ಚೀಸು, ಬೇಹಾಗ್‌, ಶಹನಗಳಲ್ಲಿ ಎರಡು 
ದೇವರ ನಾಮಗಳನ್ನು ಹಾಡಿದಳು (ರಸ, ೨೨೩). 

[ -ಪಾರ. ಹಿಂ. ಮರಾ. ಚೀಜ್‌] 

ಚೀಟಾಡು (ಕ್ರಿ). ಇಸ್ಪೀಟಂ ಆಟವನ್ನು ಆಡು ; ಗಂಜೀಪು ಆಡು: 
ದೇಸರದಿ ಕುಳಿತಿರಲು, ರಾಯರೆ, ಏಕೆ. ತುಸ ಹೊತ್ತು ಚೀಟಾಡಬಾರದೇ 
ಎನ್ನುವರು (ನವರ. 1೪, ೨೦-೦೦). [ ಚೀಟ್ಮು * ಆಡು) 

ಚೀಟಾಳು (ನಾ). ಸಣ್ಣ ಆಳು, - ಸೇವಕ : ಆಟಾಳಿಗೊಂದು ಚೀಟಾಳು 
(ಗಾದೆ). [ ಚೀಟ್ಯು( ಚಿಟ್ಟು) *ಆಳ್ಕು( ಆಳ್‌) ) 

ಚೀಟಿ, ಚೀಟು. (ನಾ). ನಾನಾ ಬಣ್ಣಗಳ ಚಿತ್ರದ ನವಂೂನೆಯ 
ನ್ನೊಳಗೊಂಡ ಹತ್ತಿಯ ಬಟ್ಟೆ ; ಬಣ್ಣದ ಚಿತ್ರಗಳ ಬಟ್ಟೆ: ಜಂಗಮ 
ದೇವರ ಜಂಗಿನ ಪಠಪು ಲಿಂಗ' ಧರಿಸೋ ಕಾವೀ ವಲ್ಲಿ ಜೋಗಿಗಳ್‌ 
ಹೊದೆದೋ ಜೀಟೀದಟ್ಟಿ (ನಾಹದ. ೦೪೨); ಲಾಂಗ್‌ಕ್ಲಾತ್‌, ಚೀಟಿ, 
ವಾಯಿಲ್‌, ಮಸ್ಲಿನ್‌, ಮಲ್‌ ಇವನ್ನು ಸಾದಾ ನೇಯ್ಗೆ ಉಪಯೋಗಿಸಿ 
ನೇಯುವರು (ಗೃಹವಿ. ೭. ಚೀಟು, ; (ಮುಂಬಯಿ. $. ೩-೨೪೭). 

[?. / ತಮಿ. ಮಲ. ಚೀಟ್ಟಿ; ತೆಲು. ಚೀಟಿ./ಓಂ. ಛೀಂಟ್‌, 
ಛೀಟ್‌ ; ಮರಾ. ಚೀಟ್‌, ಛೀಟ್‌./ಇ0. ೦೬1೦68) 

ಚೀಟ್ಕೆ, 'ಚೀಟ್ಕು' ನೋ. 

ಚೀಟಿಬಟ್ಟೆ (ನಾ). ಎ ಚೀಟೆ, : ಬಣ್ಣ ಬಣ್ಣಗಳ ಚಿತ್ರದ ನಮೂನೆಗಳಿಂದ 
ಬಣ್ಣ ಕಚ್ಚುವಂತೆ ಛಾಮಿಸಿ ಸಾ., ಗಾಜುಮೆರಗು ಕೊಟ್ಟು ತಯಾರಿಸಿದ 
ಹತ್ತಿಯ ದಾರದ ಬಟ್ಟಿ(ಯ) ಚೀಟಿಬಟ್ಟಿ(ಯ) (0೩೬೩೩8೩. ಇಳ). 

[ ಚೀಟಿ, + ಬಟ್ಟೈ 

ಚೀಟು, (ಚೀಟ್ಕಿ' ನೋ. 

ಚೀಟ್ಕು, ಚೀಟ್ಕೆ (ನಾ), ೧. (ಬರೆಹವಿರುವ) ಸಣ್ಣ ಕಾಗದ; ಪತ್ರ: 
ಪಂಚಾಕ್ಷರಿಯ ಮಂತ್ರವೇ ಮಹಾಘನವೆಂದು ಸಂಚಿಕೆಯ ಚೀಟನಿಂ 
ಬರೆದದಂ ತೂಗಿ ಮೆಅಕಿವಂ (ಅ೦ಪು. ೬೨-೩೬೭): ಕಂದಾಯದ ಚೀಟು ಬರೆಸಿ 
». . ೬ ಹೆರಹರ ರೈತರಿಗೂ ಚೀಟಿಗಳು ಕೊಡುವರು (ಮಹಾವಂ. 11, ೬೦). 
೨. ಆಹ್ಞಾಪತ್ರ ; ಅಪ್ಪಣೆ ಚೀಟಿ: ಕೈಯೊಳಗಣ ಹೆಎಆಿಯ ಬಿಟ್ಟು 
ತೋಣು ಕೆಡದಿಹರೆ ಜಗದೊಡೆಯನ ಚೀಟ ಕೊಳ್ಳಿ ಬಂಕೇಶ್ವರಲಿಂಗದಾ 


೨೮೫೬ 


ಹೂ 


0 


46 


ಚೀಣ 


(ಸುಂಕಬಂ.೨) : ಕಾಲನ ಚೀಟುಗಳು ಕವಿವಂತೆ ಕವಿದವು ಹರಿ ಶರವ್ರಾತ 
(ನಿಭಾಗ. ೦೦-೬೩-೨೭) ; ಗುರಂಸುತಂ ಯಮನವರೆ ಚೀಟುಗಳ್‌ ಕವಿವಂತೆ 
ಕವಿಸಿದಂ ಕೂರ್ಗಣೆಯ ವೈರಿಗಳ ನಾಯಕರಿಗೆ (ಕುರಂಗ, ೬೪-9). ಸಿ. 
ಭೀತಿ, ರೋಗ ಮೊದಲಾದ ಉಪದ್ರವಗಳ ಪರಿಹಾರಕ್ಕಾಗಿ ಉಪ 
ಯೋಗಿಸುವ ಯಂತ್ರಗಳನ್ನು ಬರೆಯಂವ ತಾಳೆಗರಿ, ತಗಡಂ ಮೊದ 
ಲಾದಂವು:ಯಾ ಮಂತ್ರವಂ ನೂರೆಂಟು ಬಾರಿ ವಿಧಿಯಿಂದ ಜಪವಂ ವಾಡಿ 
ಚೀಟಿನಲ್ಲಿ ಬರದು ಉದ್ಯಾನ ಮಧ್ಯದಲ್ಲಿ ಹೂಳಲು ಸಮಸ್ತೆವಾದ ದುಷ್ಟ 
ಜಂತುಗಳು ನಾಶವನ್ನೈದುವವು (ಸೌಗಂಧಿ. 96-02); ಭಟ್ಟರು... 
ಮೂರು ಮಕ್ಕಳಿಗೂ ಚೀಟುಗಳನ್ನು ಕಟ್ಟಿ. ಮಂತ್ರೋದಕವನ್ನುಪ್ರೋಕ್ಷಣೆ 
ಮಾಡಿದರು (ಪಂಜಪಂ. 90) ; ಆಚಾರ್ರು . . . ಚೀಟು ಕಟ್ಟುವ, ದಾಟು 
ತೆಗೆಯುವ ಅಥವಾ ಅನ್ನ ತೆಗೆದುಹಾಕುವ ನೆಪದಲ್ಲಿ ಬುಂಡೇದಾಸನೆ ಪಡ 
ಖಾನೆ ಕಡೆಗೆ ಹೋಗಿ ಬರುತ್ತಿದ್ದರು (ನನ್ಮೂಕು. ೮೮೯೯). ೪. ಆಚೆಯ 
ಚೀಟಿ ; ಸ್ಟಾಂಪು : ಈ ದುಷ್ಟನು . . . ತನ್ನ ಮನೆಯೊಳಗಿನ ವೀರಾ 
ಗ್ರಣಿಗಳನ್ನೂ . . . ಅಜ್ಜಿಗಳನ್ನೂ ವಿಲಾಯತಿ ಚೀಟುಗಳಂತೆ ಅಗ್ಗವಾಗಿ 
ಮಾರಿಬಿಟ್ಟನು (ಮೋಹಿನೀ. ೦೩೨). ೫. ದಾಖಲೆಪತ್ರ ; ರಿಕಾರ್ಡೂ: 
ಶ್ರೀನರಸಿಂಹ ಭಾರತೀವೊಡೆಯರ ದಿವ್ಯನಾಮದಲ್ಲಿ ಮುದ್ರೆ ಚೀಟು ತಾಂಭ್ರ 
ಶಾಸನ (ಎಳ. ೪111, ತೀರ್ಥದೆ. ೦೩೩-೦೦: ಸು. 1460) ; ಧರಣಿಪತಿಗಳು 
ತೆರುವ ಕಪ್ಪಕಾಣಿಕೆಯ ಮುಡುಪು ಬೊಕ್ಕಸ ಚೀಟು . ಬಿಡದೆ 
ಕೇಳಿದನು (ಕಕಲೀ. ೧೬೨-೭). ಓ. ಇಸ್ಪೀಟು; ಗಂಜೀಪು : ಸಂತೆಗೆ 
ಚೀಟು, ಮುಂಗೈಗೆ ಬಳೆ (ಗಾದ). "ಚೀಟಾಡಂ' ಪರಾ. ಚೀಟಿ: ೧. 
ಕಡೆಯ ಸಂಬಳಕೆಲ್ಲ ಮುಕುತಿಸಾಧನವನ್ನು ಕೊಡುವಂತೆ ತಿರುಗದ ಚೀಟಿ 
ಬರಿಸಿಕೊಟ್ಟ (ಪುರಂದ. ೨-೧8-೪); ವೆಸರ ಬರೆದೊಂದು ಚೀಟಿಯೊಳಿರಿಸಿ 
(ಳೊಟ್ಟೂಐ. 9-89); ಸಾಯುವಾಗ ಒಂದು ಚೀಟಿ ಬರೆದು ಕೊಟ್ಟದ್ಬನೆ 
ಎಂದು ಆ ಚೀಟಿಯನ್ನು ಕೊಟ್ಟನು (2ಕ್ತೀಪು. ೨೪); ರಾಯರ ಚೀಚಿಯು 
ಬಂದಿತ್ತು (ಉಯಳ. ೩೭). ಓ. ಔಷಧಿಸೀಸೆ ಮೊದಲಾದುವುಗಳ ಮೇಲೆ 
ಗುರುತಿಸಲು ಅಂಟಿಸುವ ಸಣ್ಣ ಕಾಗದ ; ಗಂರಂತಿನ ಚೀಟಿ : ಪ್ರತಿ 
ಯೊಂದು ಪಾತ್ರೆಯ ಮೇಲೂ ಆ ಪಾತ್ರೆಯಲ್ಲಿರುವ ಸಾಮಾನಿನೆ ಚೀಟಿ 
ಅಂಟಿಸಿದರೆ . , . ತೆಗೆದುಕೊಳ್ಳಲು ಸುಲಭವಾಗುವುದು (ಅಡಿಸೌ. ೩೨). 
೮. ಹಣದ ಕಂತಿನ ರೂಪದಲ್ಲಿ ನಡೆಸಂವ ವ್ಯವಹಾರೆ: ನಮ್ಮ ಕಚೇರಿ 
ಯಲ್ಲಿ ಒಂದು ಚೀಟಿ ಆರಂಭಿಸಿದ್ದೇವೆ (69). ೯. ಪ್ರಯಾಣದಲ್ಲಿ 
ಕೊಂಡಂಕೊಳ್ಳುವ ಟಿಕೀಟು : ಬಸ್ಸಿನಲ್ಲಿ ಚೀಟಿ ತೆಗೆದುಕೊಳ್ಳದೆ 
ಪ್ರಯಾಣ ಮಾಡಬಾರದು(ಕೂ9). ೧೦. (ಉಕ) ಔಷಧಿಯಂ ಪುಡಿ, ಮಾತೆ 
ಮೊದಲಾದಂವನ್ನು ಕಟ್ಟಿದ ಕಾಗದದ ಚಿಕ್ಕ ಪುಡಿಕೆ. 
ಚೀಟಿಬರು. ೧. ಚೀಟಿಯ ಹಣ ಕೈಸೇರು: ಈ ತಿಂಗಳು ನನಗೆ ಚೀಟಿ 

ಬಂತು (ಕೂ). ೨. (ಆಲಂ) ಸಾವು ಬರು : ಇನ್ನೇನು ಹುಷಾರಾದರು 
ಎಂದುಕೊಳ್ಳುವಷ್ಟರಲ್ಲಿಯೇ ಚೀಟಿ ಬಂದು ಬಿಟ್ಟಿತು (ರೂಂ). 
[?./ತಮಿ. ಮಲ. ಚೀಟ್ಟು; ತುಳು. ಚೀಟ್‌, ಚೀಟಿ: ಶೆಲು. ಚೀಟಿ./ 
ಇಂ, 0%] 

ಚೀಟ್ಕು "ಚಿಟ್ಟು' ನೋ. 

ಚೀಡೆ (ನಾ), ಎಣ್ಣೆ ಅಥವಾ ತಂಪ್ಪದಲ್ಲಿ ಕರಿದ ಗೋಲಿಯಾಕುರದ 
ಸಿಹಿತಿಂಡಿ : (೪). 

[ದೇ.8 ತಮಿ. ಚೀಟೈ : ಮಲ. ಚೀಡ: ತೆಲು. ಚೀಡೆ] 

ಚೀಡೆಹುಳು (ನಾ). ಸಣ್ಣಹುಳು ; ಕ್ರಿವಿಂ : ನಿಜವಾಗಿ ನಮ್ಮ ಜೇಹಾತ್ಮ 
ಗಳನ್ನು ತಿಂದುಹಾಕಿದ, ತಿನ್ನುತ್ತಿರುವ ಚೀಡೆಹುಳು ಉಪೇಕ್ಷೆ(ಸಾಹಿಜೀ. 69). 
"ಕೀಡೆ' ಪರಾ. ([ಚೀಡ್ಕೆ (-ಆಕೀಡೆ) * ಹುಳ್ಳು (ಎಫುಟು;)) 

ಚೀಣ (ನಾ). - ಚೀನ್ನ. [ ಸಂ. ಚೀನ) 


ಚೀಣಾಂಬರ 


ಚೀಣಾಂಬರ (ನಾ). ಎ ಚೀನಾಂಬರ : ಪಟುಪಟಾವಳಿ ಚೀಣಿ ಚೀಣಾಂಬರ 

ನ್ಮಾಯ ವ್ಯವಹಾರ ಭರವರಾಗಿಯುಂ (ಎಳ. ಸ೪ಃ, ಗುಬ್ಬಿ. ೭೪-೪೬ : ?). 
[ ಆಸಂ. ಚೀನಾಂಬರ ] 

ಚೀಣಾಕಾಗದ (ನಾ). (ಹಿಂದೆ) ಚೀನಾದೇಶದಿಂದ ಬರುತ್ತಿದ್ದ ಕಾಗದ ; 

ಬಿಳಿಕಾಗದ: ಬಿಳಿಯ ಕಾಗದಕ್ಕೆ ಚೀಣಾಕಾಗದವೆಂದು ಹೆಸರು(ಗುಣಸಾ. 9). 
[ ಆಚೀಣ + ಕಾಗದ] 

ಚೀಣಿಕಾಯಿ "ಚೀನಿಕಾಯಿಂ' ನೋ, 

ಚೀತ್ಕರಣ (ನಾ). ಎ ಚೀತ್ಕಾರ ೧, "ಚೀತ್ಕರಿಸಂ,' ಪರಾ. [ಸಂ.7 

ಚೀತ್ಕರಣೆ (ನಾ) ಎಚೀತ್ಕಾರ ೨ : ಉರುರಭಸವಳ್ಳಿಆ್‌ಯೆ ರಥ ಚೀತೃರಣೆ 
ರೆಥಹೆಯಹೇಷಿತದ ನಿಷ್ಮು ರನಿನಾದದಲೌಕಿ 'ಹೊಕ್ಕನು ಶಲ್ಕನಾಹೆವವ 
(ಕುವ್ಕಾಕ. ೩-೨೫). [ಸಂ. ಚೇತ್ಮರಣ] 

ಚೀತ್ಕರಿಸು, (ಕ್ರಿ). (ಭಯಂ, ದಂಃಖ ಮೊದಲಾದಂವುಗಳಿಂದ) ಗಟ್ಟಿ 
ಯಾಗಿ ಅರಚಂ ; ಆರ್ತನಾದ ಮಾಡು ; ಕೂಗಂ : “ಆಯ್ಕೋ” ಎಂದು 
ಚೀತ್ಕರಿಸಿದಳು (ಕಾವೇರಿ. ೨೦೫). [ ಚೀತ್ಯರಣ - ಇಸ್ಕು) 

ಚೀತ್ಕರಿಸ್ಕು "ಸೀತ್ಕರಿಸು' ನೋ. 

ಆತ್ಕಾರ (ನಾ). ೧. ಗಟ್ಟಿಯಾಗಿ ಅರಚಂವ ಶಬ್ದ ; ಆರ್ತನಾದ : ಈ 
ಚೀತ್ಕಾರಗಳಿಂದ ಆ ಮಹಾಧೀರನ ಎದೆಯೂ ಜರ್ಜರಿಸಿತು(ಕಾಂತಲಾ. ೭೩); 
ಚೀತ್ಕಾರ ಕೇಳಿದಾಗ ಮನೆಯ ಪರಿಸ್ಥಿತಿಯೇ ಬದಲಾಗಿ ಹೋಯ್ತು 
(ಪದ್ಮಸ. ೦೮೩). ೨. ರಥವು ಚಲಿಸುವಾಗ ಉಂಟಾಗಂವ ಧ ನಿ : ರಥಾಂಗ 
ರಥಚೀತ್ಕಾರಂ ಶಿಳೀಮುಖ ರೆಬೀಂಕಾರಂ . . . ಬಳೆದಾಗಸಮಂ ಮುಸುಂ$ 
(ಗಿರಿಳ. 6-6 ವ): ಘುಳುಘುಳಿಪ ಚೀತ್ಕಾರ ಕೋಳಾಹಳದ ಸೂತನ ರೇಖೆ 
ಯಲಿ ಭಟಕುಲಲಲಾಮನ ತೇರು ಬಂದುದು (ಳುವ್ಶಾದ್ರೋ. ೪-೫೦). 

[ಸಂ.] 

ಚೇತೃತಿ (ನಾ). ಎ ಚೀತ್ಕಾರ೧ : ವಿಹಗ ಸಮುತ್ಕರಚೀತೃೃತಿ ತೀವಿ ವಿವಿನ 
ದೊಳ್ಳಿ ಡದೆಸೆಗುಂ (ಕಾಜಕೇ. 8-೬೨). ೨. ಎ ಚೇತ್ಕಾರ ೨ : ತುರಗ ಗರ್ಜನೆ 
ರಥದ ಚೀತೃೃತಿ ವರಧನುಷ್ಟಂಕಾರ (ಉವ್ಯಾವಿ. ೬-೬೩) ; ಧೂಳಿಯಂ 
ಮೇಣ್‌ ಚಕ್ರಜೀತ್ಕೃತಿಯುಮಂ ತವಿಸಿ, ಪಿಂದೋಡಿದರ್‌ (ಶ್ರೀರಾವೂ- 
4೩-೪೨೭). [No] 

ಜನೆ; (ನಾ). "ಟಿ. ಒಂದು ದೇಶದ ಹೆಸರು : ನೀರರಂಹವದನೆ ಸುಕುಮಾರೆ 
ಮಧುರಪ್ರಿಯೆ ವಿಚಾರವಿದೆಯವಳೆ ಚೀನದ ಮಸನಿನಿ (ಜನವ. ೬-೩೮) ; 
ಇಂಥ ಸುದ್ದಿಯನ್ನು ಚೀನದಲ್ಲಿ ದೊರಕಿಸುವುದು ಕಠಿನವಾದ್ದರಿಂದ ಈ 
ವರದಿ ಬಹೆಳ ವಿರಳವಾಗಿದೆ (ಜೀನಬಾ.. ೩೯3): ಚೀನಾಕ್ಕೆ ಪಶ್ಚಿಮದಲ್ಲಿ 
ಮಧ್ಯ ಏಷೈದ ಎತ್ತರವಾದ ಪ್ರಸ್ಮಭೂಮಿಗಳಿವೆ (ಛೂವಿನ. ೪೦೦). 
೨. ಚೀನಾ ದೇಶದಲ್ಲಿ ತಯಾರಾದ ರೇಖ್ಮೆ,-ರೇಷ್ಮೆಯಂ ಬಟ್ಟೆ : 
ಸೌಧಾಳಿಯೊಳ್ಳುಡಿಯಾಯ್ತು ಚೀನದ ಸುಯ್ಮತಾಣದ ಪಟ್ಟೆ (ಪಂಪಭಾ. 
೦೪-೦8) : ನಾಳೆ ವಿನೋದದಿಂದೊಡನಿರ್ವರುಂ ಮುತ್ತಿನಾಭರಣಂಗಳಂ 
ನೇಣ ತೊಟ್ಟು ಚೀನೆಮನುಟ್ಟು (ರರ್ಮಾಮ್ಮ. ೩-೩೬); ಪಸುರ್ಮಡಿಯ 
ಬೆಳ್ಳಿಪಟ್ಟೆಯ ಚಿನ್ನದಾರ ಹೊಂಬಿಸಿಲ [ಚೇ ] ನಂ [ಪಾಕಾಂ. ಲಂಜನಂ, 
ಲಚಿಹ್ನಂ ಲಜೀಪೆಂ.] (ಸಿದಾ. 6-8೬). ೩: ಒಂದಂ ಬಗೆಯ ಜಿಂಕೆ: 
“ಜೀನ1-ಹಕ್ಕೀಬಣ್ಣವಾಗಿ ೩೦ ಅಂಗುಲದುದ್ದವಿರುವ ದುಪ್ಪೀ ಹೆಸರು” 
(ಸಿದ್ಧಾಂತಿ. ೦೩೬). [ಸಂ.] 

ಚೀನ್ಕ (ನಂ). ಒಂದಂ ಬಗೆಯ ವಾದ್ಯ: ಯುದ್ಧಸಮಯದಲ್ಲಿ 
ಬಳಸುತ್ತಿದ್ದ ವಾದಗಳೂ ಹಲವಾರು : ಭೇರಿ, ಕೊಂಬು, ಚೀನ, ಢಕ್ಕೆ 
- * . ಶೆಂಖವಾಸ, ಇತ್ಯಾದಿ (ನಂಜುಂಡ. ೦೩೦). (7?] 

ಚೀನಕ (ನಾ). ಎ ಚೀನಿಕರ್ವೂರ : “ಚೀನಕಃ- ಚೀನಿಕರ್ಪೂರ”(ಓಷಧಿ. ೩೭). 

(ಸಂ. 3 


೨೮೫೭ 


45 


ಚೀನಿ 


ಚೀನಗರ್ಪರ (ನಾ). ಚೀನಾ ದೇಶದಿಂದ ಬರುವ ಕರ್ಪೂರ ; ಪಚ್ಚ 
ಕರ್ಪೂರ (7): “ಕ್ರು(ಕೃ) ?ಶ್ರಿಮಃ - ಅಟ್ಟುಪ್ಪ, ಚೀನಗರ್ಪುರ, 
ಕರ್ಕಸೈಲ” (ಷಿ. ೩6). 'ಚೀನಿಕರ್ಪೂರ' ಪರಾ. 

( ಚೀನ, + ಕರ್ಪುರ (ಕಪ್ಪರ): 

ಚೀನಚೇಳ (ನಾ).ಎಚೀನಾಂಬರ: ಪೂತೆಲವಕ್ಕೆ ಪೌರವನಭೂರುಹಮೊಪ್ಪವ 
ಮುಳ್ಳಿಗುಚ್ಚಳಕ್ಕೇತನ ಜೀನಚೇಳವರುಣೋಪಲಭಿತ್ತಿಗೆ . , . ದೊರೆಯಾಗಿ 
ತೋಟ್‌ದತ್ತು . . . ರಕ್ರಸೇಕದಿಂ (ಜಂದ್ರಫು. ೬-೩೭). 

[ಚೀನ] + ಚೇಳ (ಎ ಚೇಲ್ಕ್ಮ) 

ಚೀಸವಸನ (ನಾ). ಎ ಚೀನಾಂಬರ : ಬರೆ ತೆಗೆದಪ್ಪಿ ಚೀನವಸನಾಂಚಲಮಂ 
ನಸು ನೂಂಕಿ (ರಾಜಕೇ. 9-೩೬) ; ಪಿಂದೆಸೆಗೋಡುವುದು ಬಳಕೆಗೈದದ 
ಮನವೇನೆಂದಪೆನೊ ಪವನನಿದಿರೊಳ್‌ ತಂದ ಪತಾಕಿಕೆಯ ಚೀನವಸನ 
ಮಿದೆಂಬೊಲ್‌ (ಕಾಳುಂಶ. ೧೮-೩9). [ಚೀನ + ವಸನ) 

ಚೀನಾಂಬರ (ನಾ). ಚೀನಾದೇಶದಲ್ಲಿ ತಯಾರು ಮಾಡಿದ ಬಟ್ಟೆ,- 
ವಸ್ಟ್ರ,-ರೇಷ್ಮೆವಸ್ಟ್ರ : ರುದ್ರಾಕ್ಷಿಯ ಧರಿಸಿ ಮಿಸು ಪ ಚೀನಾಂಬರ 
ದುಡಿಗೆಯನೆಲ್ಲ ತ್ಯಜಿಸುತೆಳಗಾವಿಯನುಟ್ಟು (ಮೋಳಿಪು. ೨-೫); ಕಳೆದು 
ತಣ್ಣಸ ವಸ್ತ್ರಗಳ ಚೀನಾಂಬರಗಳನುಟ್ಟು ಸತಿಯರೊಪ್ಪಿದರು (ಕಂಗವಿ. 3೩- 
೧೩೪); ಹಾಲ್ನೊರೆಯಂತೆ ಶುಭ್ರವಾದ ಚೀನಾಂಬರಗಳನ್ನುಡಿಸಿ, ಅಷ್ಟೇ 
ಶಂಭ್ರವಾದ ವಕ್ಷವಸ್ಟ್ರವನ್ನು, ಲಘುವಾಗಿ ಬಿಗಿದರು (ಶಾಂಶಲಾ. ೧೦೪). 

(ಚೀನ, + ಅಂಬರ] 

ಚೀನಾಂಶುಕ (ನಾ). ಎ ಚೀನಾಂಬರ : ವಿಚಿತ್ರ ಚೀನಾಂಶುಕರುಚಿರಂಗಳುಂ 
- « ೬ ಉತ್ಪಳಖಪೇಟಮಂ ಪುಗುವಾಗಳ್‌ (ಅದಿಫು. ೪-೩೮ ವ): ಚಾರು 
ಚೀನಾಂಶುಕೆ ವಿತಾನ ಶೋಭಾ ಸನಾಥದೊಳ್‌ . . . ಸುಖಸುಪ್ತನಾಗಿ 
(ಪರಮಾ. -೨ವ): ರೇಷ್ಮೆಯನ್ನು ಭಾರತದಲ್ಲಿ “ಚೀನಾಂತುಕ' ಎನ್ನುತ್ತಿದ್ದರು 
(ಶಿಲ್ಪನಾ. ೫೭). [ಟೇನ -- ಅಂಶುಳ) 

ಚೀನಾಕ (ನಾ). ತರಕಾರಿಯಾಗಿ ಉಪಯೋಗಿಸಂವ ಒಂದು ಬಗೆಯ 
ಸೊಪ್ಪು : ಚೀನಾಕ (ಸವತೀ ಜಾತಿ) ಚಿರ್ಭಟ ಇವು ಕಫವಾತಕರ ' 
(ಅಖ್ಕಾಂಗೆ. ೦೩೭-೮೦). [ಸಂ.] 

ಚೀನಾಬಿಳೀಮರ (ನಾ). ಒಂದಂ ಬಗೆಯಂ ವಂರೆ: ಚೀನಾಬಿಳೀಮರ, 
ಪುನಾಲಿ, ಹಂದಿಬಳ್ಳಿ (ಮೈಔಗಿ. ೨೯-೩೫೬೯). [ಚೇನ್ಯಾ + ಬಿಳಿ 4 ಮರ್ಕ) 

ಚೀನಾರು (ನಾ). ಒಂದಂ ಬಗೆಯಂ ಮರ : ಭವ್ಮ ಚೀನಾರುಗಳು ಚಾಚಿವೆ 
ತೋಳು, ಹಾಕುತ ರಿಂಗಣ (ಚಿಂತನ. ೪೮-೦8). 

[ -ಖಾರ. ಚೀನಾರ್‌ ; ಹಿಂ. ಚಿನಾರ್‌ ] 

ಚೀನಾಲಿ 'ಛಿನಾಲಿ' ನೋ. 

ಟೀನಾಸೋಂಪು (ನಾ). ಒಂದಂ ಬಗೆಯ ವನಸ್ಪತಿ: ಮರಾಟಿಮೊಗ್ಗು, 
ಚೀನಾಸೋಂಪು (ಮೃಕಿಗಿ. 98-೮೯0). [ಚೇನ್ಯಾ * ಸೋಂಪು] 

ಚೀನಿ (ನಾ). ೧. ಚೀನಾದೇಶದಿಂದ ಬಂದಂದು ; ಚೀನಾದೇಶದಲ್ಲಿ 
ಉತ್ಪನ್ನವಾದುದು. ೨. ಪಚ್ಚಕರ್ಪೂರ; ಹಿಮವಾಲುಕ : 
“ ಪ್ರಾಲೇಯಮೆನಲು ಘನಸಾರಮೆನೆ ಪಚ್ಚೆ ಹಿಮವಾಳುಕಂ ಚೀನಿ” 
(ಮಂಗರಾ. ೯೯-೨೨). ಹಿ. ರೇಷ್ಮೆ ಬಟ್ಟೆ : ಮಗಮಗಿಪರಲ ಮುಡಿದು 
ಚಂದನಂಬೊರೆದು ಚೀನಿಗಳ ಪೊದೆದು (ಪದ್ಮಠಾ. 6-3೭); ಎಳದಳಿರ 
ಪೊದಕೆಯಿಂ ಚೀನಿ ಚೀನಾಂಬರಂಗಳ ಮೇಲುಕಟ್ಟೆನಿಂ. . . ರಾಜಗೃಹ 
ದೊಳೊಪ್ಪಿ ದುದು ಚಪ್ಪರವತುಳ ವಿಸ್ತರದಲಿ (ಸೌಂದಪು. ೪-3೦); ಚೀನಿ 
ದುಕೂಲ ಜಲ್ಲಿಕರ್ನೆ ವಿಕರ್ನೆಗಳ್ಳಾನುಮಂಡಲದಂತೆಸೆಯಲು 
(ಕಾಂತೀಕ. ೦-೪9) ೪. ಒಂದು ಬಗೆಯ ಸಕ್ಕರೆ; ಬೂರಾಸಕ್ಕರೆ. 
೫. ಒಂದು ಬಗೆಯ ಕಬ್ಬ : ಚೀನಿಯ ಕಬ್ಬು ಸಾಮಾನ್ಯವಾಗಿ 
ತೆಳ್ಳಗಿರುತ್ತದೆ (ಕೂಈ9)- [ ಸಂ. ಚೀನೀಯ] 


ಚೀನಿಕರ್ಪೂರ 


ಚೀನಿಕರ್ಪೂರ ನಾ). ಪಚ್ಚ ಕರ್ಪೂರ; ಹಿಮವಾಲುಕ :: ಕರತಿಗೆ ತನಔಯ 
ಬೀಜ ಬಾವಂಜಿಯ ಬೀಜ . . . ಚೀನಿಕರ್ಪೂರ ಇವೆಲ್ಲವಂ ತಮ್ಮೊಳು ಸರಿ 
ಯಾಗಿ ಕೊಂಡು (ವಿವೈವಿ.- ೯೨): [ ಚೀನಿ . ಕರ್ಪೂರ) 

ಚೀನಿಕಾಯಿ, ಚೀಣಿಕಾಯಿ (ನಾ). ಸಕ್ಕರೆಗುಂಬಳಕಾಯಿ ; ಸಿಹಿ ಕುಂಬಳ 
ಕಾಯಿ: ಚಾವಡಿಯ ಮಾಡಿಗೆ ತಾಗಿರುವ ಆಡ್ಡ ಕೋಲಿನಲ್ಲಿ ಸೌತೆ, ಕುಂಬಳ, 
ಚೀನಿಕಾಯಿ ಮೊದಲಾದುವುಗಳು ತೂಗುತ್ತಿದ್ದುವು (ಜಗುಬ.-೨೪). 
ಚೀಣಿಕಾಯಿ ; ಜೀಣಿಕಾಯಟ್ಟವಳ್ಳಾರಮ್ಮ`ಚೀಣೀಕಟ್ಟೇ ಪುಟ್ಟವೆಂಕಮ್ಮ 
(ನಾಪದ. ೨೦೩). [ಚೀನಿ ಕಾಯ್ಕಿ (ಆಕಾರ್ಯ್ಯ) ] 

ಚೀನಿಕೊಳವೆ (ನಾ). ದಂರ್ಬೀನು; ದೂರದರ್ಶಕಯಂತ್ರ; ಸಿದ್ಧೇಶ್ವರನ 
ಗದ್ದಿಗೆ" ಮೇಲೆ ಹೋಗಿ, ಚೀನಿಕೊಳವೆ ಹಾಕಿ ನೋಡಿದಲ್ಲಿ, ಒಂದು | 10 
ತಂಬಾದರೂ ಕಣಣುವುದಿಲ್ಲಾ (ರಾಜೀಂದ್ರ. ೯೨). 

(ಚೀನಿ? + ಕೊಳವೆ (-ಕೊಟವಿ)] 

ಚೀನೀಯ (ನಾ). ಚೀನಾದೇಶದಲ್ಲಿ ಹುಟ್ಟಿದವನು ;. ಚೀನಾದೇಶದ 
ಪ್ರಜೆ : ಹಿಂದೂದೇಶದವರಲ್ಲದ ಅಸ್ಕಾಖಂಡದ ವಂಶೀಯರು . . . 
ಆರಬರಾ, ಬೆಲುಟಿಯರು, ಚೀನೀಯರು, ಮೊಗಲರು (ತುಳಾನಾ. ೧೭೪). 

[ಸಂ. ) 

ಚೀನೋತ್ತರೀಯ.. (ನಾ). ಹೊದೆಯುವ ರೇಷ್ಮೆಯ ವಸ್ತ್ರ- 
ಮಗುಟ: ಮತ್ತಮತಿಸಂಭ್ರಮಸ್ಸಲಿತ ಚಿತ್ರಚೀನೋತ್ತರೀಯಮಂ 
ಮಂಟ್‌ದು (ಮಲ್ಲಪು. ೯-೨೦). [ಚೀನ * ಉತ್ತರೀಯ] 

ಚೀಪು; "ಸೀಪು' ನೋ. 

ಚೀಪ, ಚಿಪ್ಪು, ಚೂಪು (ನಾ). ೧. ಬೆಣೆಯಾಗಿ ಉಪಯೋಗಿಸುವ 
ಕಲ್ಲಿನ ಅಥವಾ ವಂರದ ಚೂರು,-ತುಂಡಂ: (9). (ಗಂ). ೨. ಮೊನ | ' 
ಚಾದ ; ಚೂಪಾದ ; ಹರಿತವಾದ. 'ಚೀಪುಗಲ್ಲು' ಪರಾ, ಚಿಪ್ಪು, ; 
೧. "ಚಿಪ್ಪುಕುಂಟೆ' ಪರಾ, ಚೂಪ್ಯ : ೨. ಕೋಡು . . . ಚೂಪಾದ 
ತುದಿಯುಳ್ಳದ್ದು ಇರುತ್ತದೆ (ಮುಂಬಯಿ. ೪-೪೭); ಹರಿಯ ಕಿರೀಟಧ ಚೂಪು 
ಕುಡಿ ಎಡವೀಯೆ (ಮುಕ್ತಕಂ. ೨೦-೭). 

[ದೇ.॥ ತಮಿ. ಮಲ. ಚಿಮ್ಪ್ಬು ; ತುಳು. ಚೀಪು; ತೆಲು. ಚಿಂಪ್ತಿ]. 

ಚೀಪು "ಸೀಪ' ನೋ. 

ಚೀಪುಗಲ್ಲು (ನಾ). ಮೊನಚಾದ ತೆಳ್ಳನೆಯ ಕಲ್ಲು;ಚೂಪುಗಲ್ಲು: ಇವುಗಳ 
ಅವಶೇಷಗಳೂ 'ಅವರು : ಬಳಸುತ್ತಿದ್ದ ಚೀಪುಗಲ್ಲುಗಳ ಆಯುಧಗಳ 
ಹಿಂದೂಸ್ಥಾನದ ದಕ್ಷಿಣ ಭಾಗದಲ್ಲಿ ಹೇರಳವಾಗಿ ದೊರೆತಿವೆ (ಹಿಂದೂಇ. ೪). 

[ ಚೀವ್ಯ + ಕಲ್ಲು (ಕಲ) 

ಚೀಪುತೊಟ್ಟು (ನಾ). ಸಣ್ಣಮಕ್ಕಳಿಗೆ ಚೀಪುವುದಕ್ಕಾಗಿ - ಕೊಹೂವ 
ಮೊಲೆಯ ತೊಟ್ಟಿನಾಕಾರದ ಸಾಧನ: ಕೂಸಿಗೆ ಚೀಷವುಡಕ್ಕೂಗಿ 
ಕೊಡುವ ಕೃತಕ ಮೊಲೆತೊಟ್ಟು ; ಚೀಪ್ರತೊಟ್ಟು . (0೦೫೯೦೯೬. ಇಂಕನಿ), 

[ಚೀವು, (ನ ಸೀಪು) ೬ ತೊಟ್ಟು] 

ಚೀಪೆಟ್ಟು (ನಾ).ಎಚೇವಾರಿ: ಯಾವುದೋ ಒಂದು `ಹೆಪ ಸಿಕ್ಕಿದರೆ. ಸಾಕು; 

ಕೆಲಸವನ್ನು `ಬಿಟ್ಟುಬಿಡುವೆ ಎಂದು ಚೀಫೆಟ್ಟು ಹಾಕಿದೆ (ಲಕ್ಷ್ಮೀಪ್ರ. ೪೪). 
[ <ಎಚಿಃ + ಪೆಟ್ಟೂ'] 

ಚೀಮಾರಿ (ನಾ).-ಎದಂರಿಗೆ ಮಾಡುವ ಅವವತಾನ, ತೆಗಳಿಕೆ; ತಿರಸ್ಕಾರ: 
ಅಪ್ಪನ ಹತ್ತಿರ ಹೋಗು, ಚೀಮಾರಿ ಆಗುವುದು (ರೂಢ). " ಛೀಮಾರಿ ' 
ಪರಾ. 

ಚೀಮಾರಿಮಾಡು-ಅವಮಾನಿಸು; ಛೀ ಎನ್ನು; ಧಿಕ್ಕರಿಸಂ : ಅವಳು 
ಆ ಕ್ಲಬ್ಬಿನ ಶಾಂತ ವಾತಾವರಣದ ಮೇಲೂ ಧಾಳಿಯಿಟ್ಟು . ಅಲ್ಲಿದ್ದವರೆಲ್ಲ 
ರನ್ನೂ ಚೀಮಾರಿ ಮಾಡಿದಳು (ಯೋಧಪು. ೭೮). 
[ ಆಚಿ1 4 ಮಾರಿ? ] 


16 


0 


pS 


೨೮೫೮ 


ಚೀಕಲ 


ಚೀಮೆ (ನಂ). `ಇರಂವೆ:: ಹಗಲಗತ್ತಲೆಯಂತೆ ಯಿಹ ಕಾಪಿಗರು.-ಮೇಲಢಿ 
ಚೀಮೆ ಕೂರದ ಬಗೆಯ ಮುಚ್ಚಿರ್ದೆಲ್ಲಿ ಬಂತೀ ಕೋಡಗೆಂದೆಲ್ಲೂ (ಜಮಾ. 
೨೦೭-೬೨). { ಇತೆಲು, ಚೀಪ] 

ಚೀರ್ಕ "ಚೀಲ' ನೋ. 


5 ಚೀಧ್ಯ(ನಾ).೧. ಮರದ ತೊಗಟೆ. ೨. ನಾರುಬಟ್ಟೆ; ವಲ್ಕಲ; ಭಾರ್ಯಾನು 


ಜನು ಸಹಿತಡವಿಗೆ ನಡೆದನಾ ರಾಮ ಚೀರಾದಿಗಳ ಧರಿಸಿ (ಅರಾಮಾ. ೭-೫೦). 
೩. ಹರುಕುಬಟ್ಟೆ ; ಚಿಂದಿ. ೪. ಗೆರೆ; ರೇಖೆ. ಜೆ. ಬಟ್ಟೆ; ವಸ್ತ್ರ: 
ಜನ್ನಗೆಯಿಕದ ಚೀರಕ್ಕೆ ದೂಸಿಗವಸರಕ್ಕೆ ಹಶ್ತಿವಸರಕ್ಕೆ ಪಂಣಿಗಾಅವಸರಕ್ಕೆ 
ಗಂಧವಣವಸರಕ್ಕೆ ಗಂಧವಣಿಗರಂಗಡಿಗೆ . . . ಬೇಜಕ!ವೇಟಕ ಖಿಸದೆಲ? 
ಹಿರಿಯರಾಗವೊಂದು (ಎಇ. ೩111, ೨೧-೩೨; 1804); ಕೃಷ್ಣನ ಚೇರದಂತ್ಯವ 
ಪಿಡಿದು ಸದನಕೆ ಕರೆದು ಪದಕೆಟಗೆ (ಆಳ್ತೂಡ. ೬-೩೫). ೬. ಒಂದು 
ಬಗೆಯ ಹಾರ ; ನಾಲ ಎಳೆಗಳ ಮುತ್ತಿನ ಹಾರ ; ಗೋಸ್ತನ: 
ಕರಮೆಸೆವ ಚೆನ್ನಗುಳ್ಳೆಯ ಚೀರದಿಂದೊಪ್ಪೆ (ಬಸರ. ೯-೦೦೦). ೭.[ಬೌದ್ಧ] 
ಸಂನ್ಯಾಸಿಯ ವಸ್ತ್ರ ; ಕಾವಿಯ ಬಟ್ಟೆ : (8. [ಸೆಂ.] 

ಚೀರಗಟ್ಟು (ಕ್ರಿ). ಬಟ್ಟೆಯಿಂದ ಬಿಗಿದಂ ಕಟ್ಬಿ : ಚೀರಗಟ್ಟಿದ ಹಡಪ 
ಹಲ್ಲಣ ಹಿಂದೆ ಹಾರಮಪ್ಪಂದದಿ. ಹಾಕಿ ಭೋರೆನೆ ಬರುತಿರ್ದಥಂರ ಒಂಟೆ 
ರಾವುತರು (ಶ್ರೀಪಾಲ... ೦೩-೯೩). [ಚೀರಃ + ಕಟ್ಟು 

ಚೀರಟೆ (ನಾ). ಒಂದು ಬಗೆಯಂ ಹಕ್ಕಿ : ಚೀರಟೆ ಹಕ್ಕಿಗಳ ಚೀರುದನಿಯ 
ಲಾಲಿ (ಅನಾಥೆ. 8). ' [?] 

ಚೀರಣ,. ಚಿರಣೆ, ಚಿಲಣ, ಚೀರಣೆ, ಚೀರ್ಣ, ಚೀಲಣ, ಚೀಲಣೆ (ನಾ). 
೧. ಲೋಹವನ್ನು ಕತ್ತರಿಸಲು ಬಳಸುವ ಚಿಕ್ಕ ಉಳಿ; ಆಪು; ಚಾಣ: 
ಹೊನ್ನು ಹೆಣ್ಣು ಮಣ್ಣೆಂಬ ಮೂಟು ಸಂಕಲೆಯ ಕೀಲ ಜ್ಞಾನಚೀರಣದಿಂದ 
ತಡೆಗಡಿದು (ಘನವ. ೭೩. ೨. ಉಳಿಯಿಂಂದ ಮಾಡಿರುವ ಕೆತ್ತನೆಯ 
ಕೆಲಸ: ಚೀರಣದುಡಿದಾರ.-ಮೇಖಲೆ ಮಂಜೀರ : ಹಾರಗಳನ್ನು - ಕೊಟ್ಟ 
ನೊಲಿದು (ಕುರಾಸಾಂ. 96-೩೭) ; ಭೂರಿವೆಳಗಿನ ವಜ್ರಪಂಕ್ರಿಯ ಚೀರಣದ 
ಘೆೊಲೆಗಳ ರಭಸದಿ ತೋಟುವತಿಸಿಂಗರದ ಚಾವಾಾಕರದ ಕಲಶಗಳ (ಅಂಬಿಕಾ. 
6-೫೭). ಚಿರಣೆ: ೧. :ಚಿರಣೆಗೆಲಸ'ಪರಾ. ಚಿಲಣ; ೧. "ಚಿಲಣಗೆಲಸ' 
ಪರಾ. ಚೀರಣೆ; ೧. 'ಚೀರಣೆಗೆಲಸ' ಪರಾ. `ಚೀರ್ಣಿ; ೧. “ವ್ರಶ್ಚನಃ, 
ಪತ್ರಪರಶುಃ-ಚೀರ್ಣದ ಪೆಸರು ಅಗಸಾಲಿಗನ ಕೊರಮುಟ್ಟು” (ಸಿದ್ಧಾಂತಿ: 
೨೭೦). ಚೀಲಣ ; ೧. ಆಲಿಕಲುಗಳ ಕಡಿವಡುಕ್ಕಿನ ಚೀಲಣದ ಹಂಗೇಕೆ 
(ಕುಪ್ಶಾದ್ರೋ. ೧೦-೩೦). “ಚೀಲಣಿಸು' ಪರಾ. ಚೀಲಣೆ: ೨. "ಚೀಲಣೆ 
ಗೆಯ್‌' ಪರಾ. (ದೇ. ತೆಲು. ಚೀರಣ, ಚೀರ್ಣ] 

ಚೀರಣಗೆಲಸ, ಚಿರಣೆಗೆಲಸ, ಚಿಲಣಗೆಲಸ, ಚೀರಣೆಗೆಲಸ (ನಾ). 
ಉಳಿಯಿಂದ ಮಾಡಿದ ಕೆತ್ತನೆಯ ಕೆಲಸ :: ತಾರೇಶನಂ. . ನಗುವ 
ಲೋವೆ ಚೀರಣಗೆಲಸ ಚಾರುವೇದಿಕೆಗಳಿಂದ (ಮರುಕ. -೬-೬). ಚಿರಣೆಗೆಲಸ: 
ಸಣ್ಣ ಚಿರಣೆಗೆಲ್ಲಸಗಳಿಂದ ಸೊಭಗಾಂತ ಬಣ್ಣದ. ಚಾವಡಿಯಿಹುದು 
(ಗೋಮಟೀ. ೧-೦೩೭). ಚಿಲಣಗೆಲಸ : ಚಿತ್ರದ ಶಾಲೆ ಚಿಲಣಗೆಲಸದ ಪೊಸ 
ಮುತ್ತಿನ ಚಾವಡಿವಿಡಿದು ನಿತ್ಯದಾನವನೀವ ಮಂಡಪವದಅಕೊಳು. ಬಿತ್ತರ 
ದಿಂದೊಪ್ಪ ಶಿಹುದು (ಅಂಜಕೆ. ೩-೩೪. ಚೀರಣೆಗೆಲಸ : ರನ್ನದ, :ಚೀರಣೆ 
ಗೆಲಸದಿಂ ಸೊಬಗಾಂತ ಚಿನ್ನದ ಕಳಸಂದಿಂದೆಸೆವ (ಗೊಮಟೀ. ೫-೩೬). 

[ಚೇರಣ + ಕೆಲಸ] 

ಚೀರಣೆ "ಚೀರಣ' ನೋ. 

ಚೀರಣೆಗೆಲಸ "ಚೀರಣಗೆಲಸ' ನೋ. 

ಚೀರಲ (ನಾ). (ಉಕ) ಬಿರುಕು : ಹೊಲವು.ತಗ್ಗು ತೆವರಾಗಿ. ಹಳ್ಳನಾಲಿ 
ಕೊರಿ ಚೀರಲಗಳು ಇದ್ದರೆ ಅಂಥ ಹೊಲಗಳ ಬೆಳೆಯು 'ಹೊಲವಲ್ಲಿಲ್ಲ 
ಒಂದೇ ಸಮನಾಗಿ ಬೆಳೆಯುವದಿಲ್ಲ (ಕೃ ಒಪ್ಪ. ೩೭). [ -ಮರಾ. ಚೀರ್‌] 


fal! 46% 


ಚೀರಳಚಿಂತೆ 


ಚೀರಳಚಿಂತೆ (ನಾ). ಒಂದು ಊರಿನ ಹೆಸರಂ : ಮುಡಣದೆಸೆ ಪೆಣ್ಣಿಲ್ವಿನ್ತೆ 
ಪುಲ್ಪೇಡು ಉದಿಚೇಡು ಚೀರಳಚಿನ್ರೆ (ಎಕ. ೫17, ಶಿರಾ. ೩೮-೩೪ : 378). 
[7] 
ಚೀರಾಟ "ಚೀಆಣಟ' ನೋ. 
ಚೀರಿ (ನಾ). ಜೀರುಂಡೆಹಂಳು; ಚಿಮ್ಮಂಡೆ : “ರುಲ್ಲೀಕಾ, ಚೀರೀ-ಈ ೨ 
ಜಿಮ್ಮಂಡೆ” (ಹಲಾಯು. ೪೩-೧೦೨): “ಭೃಂಗಾರೀ, ಚೀರಿಕಾ. ಚೀರೀ, 
ರುಲ್ಲಿಕಾ ಈ ೪ ಜೀಲುಂಡೆ” (ನಾಚಿ೦ಾ. ೧೧೫). [ಸೆಂ. ಚೀರೀ) 
ಚೀರಿಕಾರುತ (ನಾ). ಜೀರುಂಡೆಗಳ ಧ್ವನಿ,-ಶಬ್ದ : ಬಂದುದು ಬೇಸಗೆ 
ಗಾಲಮಸ್ತಕಾಸಾರಕಸಾರಮಸ್ತಮಿತಮಾರುತನುದ್ಧತ ಚೀರಿಕಾರುತಂ 
(ಪಂರಾಮಾ. ೭-೮8). [ಸಂ. (ಚೀರಿಕಾ+ ರುತ)] 
ಚೀರಿಕೆ (ನಾ). ಐ ಚೀರಿ : "ಭೃಂಗಾರಿ. ಚೀರಿಕಾ . . . ರೆಕ್ಕೆಗಳುಳ್ಳ ಇರುವೆ 
ಗಳ ಹೆಸರುಗಳು, ಚಿಮ್ಮಂಡೇಹುಳವೆನ್ನುವರು " (ಸಿದ್ಧಾಂತಿ. ೦೪೧). 
[ಸಂ. ಚೀರಿಕಾ) 
ಚೀರಿಡು (ಕ್ರಿ). ಆರಚು ; ಕಿರಿಚು : ನಿನ್ನ ಸಂಕಲ್ಪಗಳ ಲೆಕ್ಕಿಸದೆ ಚೀರಿಡೆ 
(ವಿಸೀಗೀ. ೧೦-೭). 'ಕೀಟ್‌ಡು,' ಪರಾ. 
[ಚೀರ್ಕು ( ಆಕೀಟ್ಮು) * ಇಡು) 
ಚೀರಿಲ್ಲಿ (ನಾ). ಒಂದಂ ಬಗೆಯ ದೊಡ್ಡ ವಿರಾನಂ : ಏನು ಬಾಯ್ಬಡಿಕ 
ಹೆಣ್ಣೆ ನೀನು, ಚೀರಿಲ್ಲಿ ಚೀಲಿ (ಮಂತ್ರಶ. ೫೬-೭). 
ಚೀರೀರವ (ನಾ).ಎಚೀರಿಕಾರುತ : ನಿಷ್ಠುರ ಚೀರೀರವ ಮುಖರಪರುಷ 
ಕಾನನಪವಮಾನನ ಸೋಂಕನಾಸೆಗೆಯ್ಯಲ್‌ ಬಗೆದೈ (ಪಂರಾಮಾ, ೭-೧೦). 
[ಸಂ. (ಚೀರೀ* ರವ) ) 
ಚೀರು, 'ಸಿವುಡ್ಕು' ನೋ. 
ಚೀರ್ಕು 'ಸಿವುಡ್ಕು' ನೋ. 
ಚೀರ್ಕು 'ಕೀಟ್ಕು' ನೋ. 
ಚೀರ್ಮು 'ಚೀಜ್ಕು' ನೋ. 
ಚೀರುಮಣ್ಣು (ನಾ). ಪಾತ್ರೆ ಮೊದಲಾದುವುಗಳ ಬಾಯಂನ್ನು ಗಾಳಿ 
ಹೋಗದಂತೆ ಭದ್ರಪಡಿಸಂವ ಜಿಗಂಟಾದ ಜೇಡಿವಂಣಲ್ಲ: ಶ್ವೇತಾಭ್ರಕ 
ವನ್ನು ಕುಟ್ಟಿ ವಸ್ತ್ರಗಾಳಿತ ಚೂರ್ಣಮಾಡಿ ... ಸೂರಣಗೆಡ್ಡೆ ಮಧ್ಯ 
ದಲ್ಲಿಟ್ಟು ಚೀರುಮಣ್ಣು ಹಚ್ಚಿ ಪುಟ ಹಾಕಬೇಕು (ಸಕವೈ. ಪರಿ. ೩೦೦). 
[ ಚೀರು (ಚೀಜ್ಕು) * ಮಣ್ಣು (ಆಮಣ್‌)) 
ಚೀರುಲಿ (ನಾ). ಚೀರಂವ ಧ್ವನಿ; ಕಿರಿಚುವ ಧ್ವನಿ: ಮಸಣದ ದೆವ್ವದ 
ಚೀರುಲಿ ನಾನು ಸಿಡಿಮದ್ದಿನ ಪೇರುಂಡೆಯು ನಾನು (ಪಾಂಕಜ, ೧೬-೫). 
[ಚೀರ್ಕು(-ಆಕೀಜ್ಮು) * ಉಲಿ) 
ಚೀರ್ಕೊಳವಿ (ಜೀರ್ಕೊಟವಿ' ನೋ. 
ಚೀರ್ಕೊಳವೆ ಜೀರ್ಕೊಟವಿ' ನೋ. 
ಚೀರ್ಕೊಬವೆ "ಜೀರ್ಕೊಟವಿ' ನೋ. 
ಚೀರ್ಗರೆ (ಕ್ರಿ). ಚೀರೆಂದಂ ಧ್ವನಿಮಾಡು,-ಶಬ್ದಮಾಡು: ಚೀರ್ಗರೆವಿಕ್ಷು 
ಯಂತ್ರ ನಿಕರಂ ಪುಂಡ್ರೇಕ್ಷುಷಂಡಂಗಳೊಳ೯ (ಅನಂಪು. ೦-೭೯). "ಜೀರ್ಗರೆ' 
ಪರಾ. [ಚೀಟು (ಆಕೀಟ್ಕು) + ಕರೈ) 
ಚೀರ್ಗಾಳೆ (ನಾ). ಚೇರೆಂದು ಧ್ವನಿಮಾಡುವ ಒಂದು ಬಗೆಯ ಕಹಳೆ : 
ಮುರಜ ಡಕ್ಕೇಯು ಮರುಡೀ ರಭಸಾಗಳಿಂದ ಕರಣೆ ಚೀರ್ಗಾಳೆ ಭೂರ್ಗ 
ಶಬ್ದಾಗಳಿಂದ (ಹಮಡದ. 3೩೯). 
[ಚೀರು (-ಕೀಜ್ಮು) + ಕಾಳಿ (ಕಹಳೆ) 
ಚೀರ್ಗೊಳವೆ “ಜೀರ್ಕೊಲವಿ' ನೋ. 
ಚೀರ್ಚಿಟಿಲ್‌ (ನು). ಒಂದು ಅನುಕರಣ ಶಬ್ದ : 
ತಟಿಗೆಂಡಗಳ ಹೋಮಕುಂಡ (ಥರಣ. ೨೦-೧೨೯). 


ಚೀರ್ಚಿಟಿಲೆಂಬ 


೨೮೫೯ 


10 


[ ಆಸಂ. ಚೀರಲ್ಲಿ]|' 


96 


80 


35 


40 


46 


ಚೀಲಾಯುಧ 


ಚೀರ್ಣ 'ಚೀರಣ' ನೋ. 

ಚೀಲ, ಚೀರ; (ನಾ). ಪದಾರ್ಥಗಳನ್ನು ತುಂಬಲು ಬಟ್ಟೆ, ಗೋಣಿ 
ಮೊದಲಾದಂವುಗಳಿಂದ ಮಾಡಿರುವ ಸಾಧನ; ಕೋಶ: “ ಅರ್ತಿಯೆನೆ 
ಚೀಲಮದು” (ಮಂಗರಾ. ೧೦೩-೧೪) ; ಪರದನ ಚೀಲಮನೊಳಗಿರ್ದು ಮೆಲ್ಲ 
ನೀಕ್ಷಿಸಿ ಚೋರಂ (ಧರ್ಮಾಮೃ. ೧೨-೭೬) ; ಕೂರ್ತು ಕೂಸಿರ್ಪ ಚೀಲಂ 
ಜರಾಯುವೆನಿಕ್ಕುಂ (ಮಂಗರಾ. ೯೧-೮) : ನಿರ್ಮದನು ಮತ್ತ್ಯನ ಪುರಿಗೆ 
ಯತಿವೇಷದಲಿ ಬಂದನು ಹೊನ್ನಸಾರಿಯ ಚೀಲ ಕಕ್ಷದಲಿ (ಕುವ್ಕಾವಿ. 
೧.೧೭) ; ರಕ್ತ, ಕೀವು ತಾಕಿ ಮಾಂಸ ಚೀಲದೊಳಗೆ ಬೆಳೆದೆ ನಾ (ಪುರಂದ. 
೧-೧೬೬-೧); ವಿಟಿಪ ಕಕ್ಷದ ಪಟ್ಟೆಯ ಚೀಲ ನೊಸಲೊಳು ಪರಿಮಳ ಗಂಧಾ 
ಕ್ಷತೆಯ ಸಿರಿವಂತರಿವರಾರೆ (ಕಂನವಿ. ೨೩-೧೦೨): ಪುಸ್ತಕಗಳನ್ನು ಚೀಲಕ್ಕೆ 
ಹಾಕಿಕೊಂಡು ಸ್ಕೂಲಿಗೆ ಹೊರಟೆ (ರಮ. 3). ಚೇರ: “ಸ್ಕೂತಃ, 
ಪ್ರಸೇವಹಃ - ಚೀರ” (ನಾಚರಾ. ಕಿ); ಚೀರದಲಿ ನೆಆಕಿ ತುಂಬಿ ದಂತಿರೆ 
ಪೂರವಿಸಿ ಭುಗಿಲೆನಿಸಿ ಭಸಿತದ ಧಾರೆ ಪೊಜಮಡೆ(ಬಸಪು. ೪೪-೧೩); ಜನನಿ 
ಯುದರದ ಮಾಂಸಚೀರದಿಂ ಬದ್ಧನಾಗನುಕರಿಪ ಗರ್ಭಜಲದಿಂ ಮುಳುಗಿ 
(ಲಶಿಆಂ. ೩೯-೩೯): ಮಿಳಿವೊಟಿ್‌ಯ ತೊಗಲ ಚೀರಮಂ ತೆಗೆದು ಕಡೆಗಿರಿಸಿ 
ಸಂಬಳಿಗೋಲ ಸೂರೊಳ್ಳಮಂತಿಟ್ಟು ಪದತಳಂದೊಳೆದು ನಿಳಯಕ್ಕೆ ಕರೆ 
ದೊಯ್ದು (ಪಾಸೋಪು. ೭-೨೧). 

[ದೇ.8 ಮಲ. ಚೀಲ, ಶೀಲ ; ಕೊಡ. ಚೀಲೆ ; ತುಳು. ಚೀರವು] 

ಚೀಲಕೀಲಿ (ನಾ). ಒಂದು ಬಗೆಯ ಗಿಡ: ಚೀಲಕೀಲಿಯ ಬೇರು ತಿಗುಡೆಯ 
ಸಮಾಂಶವಾಗಿ ಚೂರ್ನಿಸಿ ಹಸುವಿನ ತುಪ್ಪದಿಂದಾ ಘಾಯಕ್ಕೆ ತೊಡೆಯಲು 
ಸರ್ಪವಿಷ ಹರ (ವಿಷಚಿ. ೧೩-೨). [?) 

ಚೀಲಣ "ಚೀರಣ' ನೋ. 

ಚೀಲಣಿಸು (ಕ್ರಿ). ಕೆತ್ತನೆ ಕೆಲಸವನ್ನು ಮಾಡು; ಕಂಡರಿಸು: ಕಾಲಭೈರವ 
ನೊಂದುಗ್ರಾಕಾರವ ಸೋಲಿಸಿ ಬಿದಿಯುಕ್ಕಿನಿಂದ ಚೀಲಣಿಸಿದ ಚಿತ್ರವೆಂಬಂತೆ 
ಭಿಲ್ಲನಾಭೀಳಾಕಾರವೊಬ್ಬದುದು (ನೇಮಿಸಂ. 3-೩೪) ; ಪಜ್ಜಳಿಸುವ ತಿಳು 
ವಳಿಕಿನ ಪರಲಿಂ ಚೀಲಣಿಸಿದ ಚಿತ್ರಮುಮೆನೆ ಕರಮೆಸೆದಂ ಭೂಪತಿ 
ಪುರಸತಿಯರ ಕಣ್ಗಳ ಕದಿರಿಂದ (ಜಯೆಳಾ. ೧೦-೫೬) . 

[ಚೀಲಣ (ಆಚೀರಣ) * - ಇಸ್ಯು) 

ಚೀಲಣೆ "ಚೀರಣ' ನೋ. 

ಚೀಲಣೆಗೆಯ್‌ (ಕ್ರಿ) .ಎಚೇಲಣಿಸು: ಕಡುಗಾಡಿಯಿಂ ಕಡೆದ ನೀಲದ ನೀಟ್‌ 
ಕಾರ್ಮುಗಿಲ ನೋಡಿ ಚೀಲಣೆಗೆಯ್ದ ಪುತ್ತಳಿಯ ತೆಜದಿಂ ಪುಳಿಂದಿಯರ್‌ 
ಸೊಗಯಿಸಿದರು (ಸಮ್ಮಳೌ. ೧೦-೩೦). 

[ಚೀಲಣೆ (ಎ ಚೀರಣ) + ಕೆಯ್‌,1] 

ಚೀಲಯ "ಚೀಲಾಯ' ನೋ. 

ಚೀಲಾಯ, ಚೀಲಯಂ (ನಾ). ಸಣ್ಣ ಕತ್ತಿ; ಸುರಿಗೆ; ಕಠಾರಿ : “ಟೀಲಾಯ 
ಮೆನಲ್‌ ಕಿತ್ತಲಗು” (ಛಾರನಿ. ೬); ವಿಷವ ತೆಗೆದಳು ದ್ರುಪದಸುತೆ 
ಕೈಮುಸುಕಿನಲಿ ಚೀಲಾಯವುಗಿದನು ವಸುಮತೀಶ್ವರನು (ಕುವ್ಕಾಕ. 
೨೫-೩೦); ರಕ್ಕಸರಾಯ ಚೀಲಾಯದಲಿ ಶಿಖಿಸುತನ ಹೊಟ್ಟೆಯನು 
ತಿವಿದಿಳೆ ಬಿರಿಯೆ ಬೊಬ್ಬಿಟ್ಟನೆ (ತೊರರಾ. ೬-೨೨-೧೬). ಚೇಲಯ: 
ಆತನೀತನ ನಿಲುಕಿ ಹೊಯ್ದನು ದಂಡೆಯಿಂದದ ಕಳಚಿ ಮಾರುತಿ ಹೊಕ್ಕ 
ಡವ ಚಿಮ್ಮಿದನು ಚೀಲಯವ (ಕುವ್ಯಾಅ. 3೨-೩೩). "ಚಿಲ್ಲಾಣ' ಪರಾ. 

[?] 

ಚೀಲಾಯುಧ (ನಾ). ಚೀಲಾಯ ; ಸಣ್ಣಕತ್ತಿ: ಕುಕ್ಕುಟಗಳ ಕಾಲ್ಗೆ 
ಚೀಲಾಯುಧವಿಕ್ಕಿ ಸೊಕ್ಕುಮದ್ದಿನ ಗುಟುಕಿತ್ತು ಉಕ್ಕಂದದೆ ಕಾದಿಪರಸು 
ಮಕ್ಕಳ ಮೊತ್ತ ಕಿಕ್ಕಿಆೌದೆಸೆದುದರ್ತಿಯೊಳು (ಕಂನವಿ ೭-೧೨). 

[ ಆಚೀಲಾಯ ೬ ಆಯುಧ] 
180 


ಚೀಲಿ 


ಚೀಲಿ (ನಾ). ಬೆಕ್ಕೂ ; ಮಾರ್ಜಾಲ : “ ಚೀಲಿಯೆನಲು ಬೆಕ್ಕು” (ತುನಿ. 
೦8೧) ; ತನಿವಣ್ಣನಿತ್ತು ಭಯವೀವ ರಿಪುವೆಂಬ ಚೀಲಿಯನೆಬ್ಬಟ್ಟಿ (ಕೈವಲ್ಯ. 
೪-೮-೨); ಚೇಲಿಗೆ ಚಲ್ಲಾಟ ಇಲಿಗೆ ಪ್ರಾಣಸಂಕಟ (ಗಾರ). [-ತೆಲು. ಚೀಲಿ) 

ಚೀಲಿಕೆ «ಚಿಲಿಕ್ಕೆ' ನೋ. 

ಚೀಲಿತ (ನಾ). ಮುಚ್ಚು ವಿಕೆ; ಮರೆ: ಸಾಲುವಿಡಿದು ಪುದಿದಿಹ ದೋಷಂ 
ಗಳ ಚೀಲಿತವನು ಮಾಡಿ ಗುಣವ ಪಾಲಿಸಿ ಕೃತಿಯ ಕೊಂಡಾಡುವ ಸುಜನರ 
ಜಾಲವ ನಾ ಸ್ತುತಿಸುವೆನು (ರಾಮವಿ. ೧-೫೮). 7?) 

ಚೀಲಿಸು (ಕ್ರಿ). ೧. ಕತ್ತರಿಸು ; ಕೊನೆಗೊಳಿಸಂ : ಚೀಲಿಪಂ ಸಾರ್ಚ್ಚಿದ 
ವೈರಿವೀರರ ಚಿರಾಯುವನಾಜಿಯೊಳೇಂ ಪ್ರವೀಣನೋ (ಸಇಇಇ. ಸಸ, 
೭೬-೩೬ ; 2138). ೨. ತಿರಸ್ಕರಿಸು; ತ್ಯಜಿಸು: ಚಿಂತಾಮಣಿಯಂ ಚೀಲಿಸಿ 
ಠಕ್ಕೆಯನಾಂತೊಲ್ಲೂತಕ್ಕೋತೊಪ್ಪವ ನವಸಂತಾನವ ಸವಟ್‌ದೊಲು 
(ಮದೇಪು, ೨೭-೩೧). [ ಆಚೀಲಣಿಸು] 

ಚೀಲೈತ, ಚಿಲ್ಫೈತ, ಜೀಲೈತ (ನಾ). ಒಂದು ಬಗೆಯ ಗಿಡ; ಕಾಗಿತೊಂಡೆ 
ಗಿಡ: ಹುಚ್ಚುತೊಂಡೆ ಗಿಡ: ” ಚೀ[ಪಃಕಾ. ಜೀ)ಲೈತಮೆನೆ ಕಾಕಜಂಘಿ 
ಯಕ್ಕು ” (ಮಂಗರಾ. ೪೦-೩೦): ಚೀಲೈತನ ಬೇರನೊಂದೆ ಕಟ್‌ಯಿಂದೀಂ 
ಟಲ್‌ (ಖಮದ. ೧೧-೩೦). ಚಿಲೈತ: “ಪಾರಾವತಪದೀ-ಚಿಲೈತ, ಕಂಗುಂಗೆ” 
(ಓಷಧಿ. ೯೬). ಜೀಲೈತ: ವೆೀಲಿನ 'ಮಂಗರಾ' ಪ್ರಯೋಗದ 
ಪಾಠಾಂತರವನ್ನು ನೋಡಿ. [?] 

ಚೀವರ (ನಾ). ಸಂನ್ಯಾಸಿಗಳ ಬಟ್ಟೆ : ಯಾರ ಪತ್ತ ಚೀವರವೆತ್ತಿ ಹಿಡಿವೆ 
(ವೈಶಾಖ. ೭೭-೩೪೬) ; ಆಗ ಭಗವಂತನು ಉಡುಪು ಹಾಕಿಕೊಂಡು ಪಾತ್ರೆ 
ಚೀವರಗಳನ್ನು ಕೊಂಡು . . . ಪೂರ್ವದ ಕಡೆ ಮುಖಮಾಡಿ ಕುಳಿತನು 
(ಕೀರ್ಥಕ. ೪೧). [ಸಂ.] 


ಚೀವು, ಚಿವ್ವ, ಜೀವು (ಕ್ರಿ). ೧. ಸೀಸದ ಕಡ್ಡಿ ಮೊದಲಾದುವುಗಳನ್ನು 


ತೆಳುವುಮಾಡು,- ಹೆರೆ : (೪. ೨. ರಸವನ್ನು ಹೀರು; ಸೀಪು: ಹಕ್ಕಿ 
ಬಳಗ ಕೊಕ್ಕನಿಕ್ಕಿ ಚೀವುತಿ ರಲು ಕವಣಿ ಬೀಸಿ (ಬಳ್ಳಾಬಿ. ೬೨-೧೩). 
ಚಿವ್ಹ: 8. ಜೀವು: ೧. ಚೀವು ಜೀವು (ಸೀಸದ ಕಡ್ಡಿ ಜೀವಿಕೊಡು) 
(ನಮ್ಮನು, ೯೧): ಸೀಸದ ಕಡ್ಡಿ ಯನ್ನು ಜೀವುವವನು ಚಾಕೆಂದು 
ಹೇಳಬಹುದೋ? (ಜೀವಾತ್ಮ ೬೦). 
[ದೇ. ॥ ತಮಿ. ಮಲ. ಚೀವು; ತೆಲು.ಚಿವ್ಚು) 

ಚೀಸ್‌ (ಚೀಜು' ನೋ. 

ಚೀಸು "ಚೇಜು' ನೋ. 

ಚೀಹಾಕು (ಕ್ರಿ). ಚೀಮಾರಿ ಮಾಡು ; ಧಿಕ್ಕರಿಸು; ಅವಮಾನಗೊಳಿಸು: 
(ಕಿ). [ ಆಚಿಃ * ಹಾಕು (ಆಪಾಯ್ಯ್ಯು;) 

ಚೀಳ್‌ (ನಾ). ಕಿರಿಚುವಿಕೆ ; ಅರಚುವಿಕೆ. 'ಚೀಳಿಡು' ಪರಾ. (?] 

ಚೀಳಿಡು(ಕ್ರಿ). ಅರಚಂ; ಕೂಗು; ಭೀಳಿಡು: “ ಚೀಳಿಡುವುದೆನೆ ಫೀಟ್‌ಡುವು 
ದಕ್ಕಮರ್ದನಾಮಂ ” (ಕಬ್ಬಿಕ್ಕೆ. 88); “ ಚೀಳಿದೆನೆ ಭೀಟ್‌ಡುವುದಕ್ಕು ” 
(ಕಬ್ಮಮಂ. ೫೧). [ಚೇಳ್‌ + ಇಡು] 

ಚೀಟು್‌ "ಕೀಜುು' ನೋ. 

ಚೀಲಇಟ, ಚೀರಾಟ(ನಾ). ಕಿರಿಚಾಟ; ಕೂಗಾಟ : ಅಹ, ಏನ್‌ ಚೀಜಇಟಂ 
ಏನ್‌ ಕೊಲ್ವ ಗರ್ವಂ (ಅಕ್ಕತ್ಯಾ. ೩-೪೪). ಚೀರಾಟ : ಗಂಡಸರ ಕೊಟಡಿ 
ಯಲ್ಲಿದ್ದಂತೆಯೆ ಚೀರಾಟ ಕೂಗಾಟಗಳು ಕಿವಿ ಬಿರಿಯುವಂತಿದ್ದುವು (ಪುನರು. 
೧೮೮). [ಚೇಟ್ಕು (ಕೀಜ್ಕು) * ಆಟ) 

ಚೀಟ್‌ಕೆ (ನಾ). ಎ ಚೀಪಾಟ;  ತೋಲ್‌ತಾ ವನಮಧ್ಯದಲಿ ಮುಗಿ 
ಲೇಜ್‌ಕೆಯ ಮುಂಗುಡಿಯ ಸಿಡಿಲಿನ ಚೀಟ್‌ಕೆಯ ಚಡ್ಡಣದ ರವ ರಾಘವನ 
ಕಿವಿಗಳಿಗೆ (ತೊರರಾ. [ಚೀಟು (ಆಕೀಣ್ಮು) * - ಇಕೆ] 

ಚೀಟು, "ಕೀಜ್ಕು' ನೋ. 


೩-೧೨-೧೪). 


೨೮೬೦ 


೬0 
ಲಾ 


ಚುಂಗು, 


ಚೀಟು 'ಸೀಟ್ಕು' ನೋ. 
ಚೀಜ್ಕು, ಚೀರು (ನಾ). ಮಣ್ಣಿನ ಲೇಪ : ಪಳುಗಿದ ಮಡಕೆಯೊಳ 
ಸುರಿದು ಬಾಯಿಗೆ ಮುಚ್ಚಳ ಮುಚ್ಚಿ ಚೀಅನು ಮಾಡಿ ಒಲೆಯ ಮೇಲಿಟ್ಟು 
(ಸಾಳ್ಮಸಾಂ. ೧೮). ಚೇರ್ಕು : "ಚೀರುಮಣ್ಣು' ಪರಾ. 
ಚೀರುಮಾಡು ಎ ಕೆಸರು ಮಣ್ಣನ್ನು ಬಳಿದು ಸ್ವಲ್ಪವೂ ತೂತು 
ಇಲ್ಲದಂತೆ ಮಾಡು. -ಭದ್ರಪಡಿಸು : ಕಪ್ಪೆ ಚಿಪ್ಪನ್ನು ಹಾಲುಕೊರಟಿಗೆ 
ರಸದಲ್ಲಿ ಭಾವನೆ ಮಾಡಿ ಶರಾವ ಸಂಪುಟಗಳಲ್ಲಿಟ್ಟು ಚೀರುಮಾದಿ... 
ಅರೆದು (ಸಳವ. ಪರಿ. ೪೯). [ದೇ.ಗ ತಮಿ. ಮಲ. ಚೇಟು) 
ಚೀಟ್ಮು "ಸಿವುಜ್ಮು' ನೋ. 
ಚೀಲ್‌ೇಟಿ್‌ "ಸಿವುಟ್‌ೀಟ್‌' ನೋ. 
-ಚು; (ಪ್ರ). ಪ್ರೇರಣಾರ್ಥದಲ್ಲಿ ಧಾತುಗಳ ಮೇಲೆ ಹತ್ತುವ ಒಂದು 
ಪ್ರತ್ಯಯ . "ಒಡರ್ಚು', "ತಗುಳ್ಳು', "ಸಡಿಲ್ವು' ಪರಾ. 
-ಚ್ಚು (ಪ್ರ). ಒಂದಂ ಭಾವವಾಚಕ ತದ್ದಿತಪ್ರತ್ಯಯ. ಕೆಂಚು' ಪರಾ. 
ಚುಂಗಚ್ಚೆ (ನಾ). ಚಂಂಗು ಬಿಟ್ಟ ಕಚ್ಚೆ : ಚುಂಗಚ್ಚೆ ಹಾಕಿ.ದೋತ ರ 
ಉಟ್ಟಿದ್ದಾರೆ (ತಿಡುಗು. ೩೧). [ ಚುಂಗು; + ಕಚ್ಚೆ ] 
ಚುಂಗಡಿ, (ನಾ). ೧. ಚಿಲ್ಲರೆ : ಅಂಗಡಿಯಲ್ಲಿ ಚುಂಗಡಿ ಸಿಕ್ಕದೇ? (ಗಾದೆ). 
೨. ಸಾಲದ ಹಣಕ್ಕೆ ಕೊಡುವ ಹೆಚ್ಚಿನ ಹಣ; ಬಡ್ಡಿ : ನನ್ನ ಅಸಲ 
ಚುಂಗಡಿ ಸಹವಾಗಿ ಹಣ ಕೊಡು (ಬತ್ತೀಸ. ೪8); ನೀವು ಚುಂಗಡಿಗೆ ಚುಂಗಡಿ 
ಯನ್ನು ಕಟ್ಟಿ. ಎಲ್ಲರ ಮನೆಯನ್ನು ಹಾಳುಮಾಡಿ . . . ತಿರುಗುತ್ತಿದ್ದೀರಿ 
(ಮಂದ್ರಾಮಂ. ೧೧೭). [ದೇ.॥8 ತಮಿ. ಚುಜ್ಕುಟು; ತುಳು. ಚುಂಗುಡಿ ; 
ತೆಲು. ಚುಂಗುಡು. / ಮರಾ. ಚುಂಗಡೀ ) 
ಚುಂಗಡ್ಡಿ, ಚಿನಡಿ, ಚಂಂಗುಡಿ (ನಾ). (ಹೊಳೆಯುವ) ಚುಕ್ಕೆಗಳಿಂದ 
ಕೂಡಿದ ಬಟ್ಟೆ : ಅಂಗಡಿ ಭಾರಿ ಆದ್ದರಿಂದ ಗುಳೋಪು, ಗುಂಡಾರು, 
ಕನಡಿ, ಕಾಂಗಡಿ, ಚುಂಗಡಿ, ಸಿಂಗಡಿಗಳ ಸಿಂಗಾರವೇನು ಕೇಳಬೇಕೆ! (೧ನಾರಿ. 
6೯). ಚಿನಡಿ: "ಚಿನಡಿಸೀರೆ' ಪರಾ. ಚುಂಗುಡಿ: ಮುಂದಲೆ ಚುಂಗುಡಿ 
ಸುತ್ತಿದ ಹಚ್ಚಡ ಹೊಂದೊಡವಾಂತ ಕೈ ಸೆಳವೆ (ಧರಣ. ೦೨-೩೧). 
[ “ಮರಾ. ಚುನಡೀ ; ಹಿಂ. ಚುನರೀ ] 
ಚುಂಗಡಿಲಾಭ (ನಾ). (ಅಸಲಿನ ಮೇಲೆ) ಬಡ್ಡಿ ಹಾಕುದವುರಿಂದ 
ಪಡೆಯುವ ಲಾಭ : “ ಕುಸೀದಿಕಃ, ವಾರ್ಧುಷಿಕಃ, ವೃದ್ಧ್ಯಾ ಜೀವಃ, 
ವಾರ್ಧುಷಿಃ-೪ ಬಡ್ಡಿ ತೆಲವಾ೫ ಮುಂತಾದ ಚುಂಗಡಿಲಾಭದಿಂದ 
ಬದುಕುವವನ ಹೆಸರು” (ಸಿದ್ಧಾಂತಿ. 3೩೬). [ಚುಂಗಡಿ, * ಲಾಭ ] 
ಚುಂಗಡಿಹಣ (ನಾ). ೧. ಸಾಲದ ಹಣಕ್ಕೆ ಕೊಡುವ ಬಡ್ಡಿ: (೪. 
೨. ಚಿಲ್ಲರೆ ಹಣ : (8). ([ಚುಂಗಡಿ, * ಹಣ) 
ಚುಂಗಲ (ನಾ). ಒಂದು ಬಗೆಯ ಆಯುಧ : ಪರಸ ತೋಮರ ಶಕ್ತಿ 
ಚುಂಗಲ ಪರಿಘೆ (ಮುಂಬರಾ. 1x, 0೯-೨: ?). [?) 
ಚುಂಗಾಣಿ (ನಾ). ಜೇಡಿಮಣ್ಣಿನಿಂದ ಮಾಡಿದ, ಚಿಕ್ಕದಾದ ಹೊಗೆ 
ಬತ್ತಿಯ ಕೊಳವೆ : (ಉ.ಅಮೆರಿಕದ ಇಂಡಿಯನರು ಶಾಂತಿಸೂಚನೆ 
ಯಾಗಿ ಸೇದುವ) ಶಾಂತಿ ಚುಂಗಾಣಿ (26806 21. ಇಂಕನಿ). 
[ « ಹಿಂ. ಚೋಂಗಾ./ತಮಿ. ಚುಜ್ಕ್ಕಾನ್‌; ಮಲ. ಚುಜ : 
ತುಳು. ಚುಂಗಾಣಿ, ಸುಂಕಾಣಿ] 
ಚುಂಗ್ಗು, ಚೆಂಗ್ಳು (ನಾ). ತುದಿ ; ಕೊನೆ; ಅಂಚು; ಸೆರಗು: ಪಟ್ಟ 
ವಾಳಿಯೆನುಟ್ಟು ಬನ್ನಿ ಧಟ್ಟಿ ಚುಂಗ ಬಿಟ್ಟು ಬನ್ನಿ (ಪುರಂದ. ೧-೧೦೭-೭); 
ಚಲ್ಲಣಗೆ ಇಟ್ಟು ಕಾಸಿಯನುಟ್ಟು ಸೆಜಿಗುಗಳಿಲ್ಲವ ಚುಂಗ ಹಾಕಿದನು 
(ಅಮುಸಾಂ. ೫-೨೦): ಚೆಂಗ್ಳು : ಕೊರಚಿಯ ಚೆಂಗುಬಿಟ್ಟ ಸೆರಗನ್ನು 
ಹಿಡಿದೆಳೆದು . . . ಘರ್ಜಿಸಿದನು (ಬಾಗಿನ. ೧೭). 
[ದೇ.॥ ತಮಿ. ಚುಜ್ಕು ; ತೆಲು. ಚುಂಗು) 


ಚುಂಗ್ಗು 


ಚುಂಗ್ಗು "ಸುಂಕ್ಕು' ನೋ. 
ಚುಂಗ್ಳು (ನಾ). ೧. ಕೊಳೆತ ಗಂಜಲ ಮೊದಲಾದುವುಗಳಿಂದ 
ಹಂಟ್ಟುವ ದುರ್ವಾಸನೆ: "ಚುಂಗು'ಯಿದ್ದಲ್ಲಿ ಮುಂಗು (ಹೇಮಂತ. ೧೮೧). 
“ಚುಂಗುನಾತ' ಪರಾ. ೨. ಒಂದಂ ಬಗೆಯ ವಾಸನೆ : ಅವನ ಮೈ 
ಯಿಂದ ಏನೋ ಒಂದು ವಿಧವಾದ, ಆದರೆ ಹಿತವಾದ ಚುಂಗು ಹೊರ 
ಹೊಮ್ಮುತ್ತಿತ್ತು (ಪುನರು. ೭೧). [?) 
ಚುಂಗುಡಿ "ಚುಂಗಡ್ಡಿ' ನೋ. 
ಚುಂಗುನಾತ (ನಾ). ಗಂಜಲದ ವಾಸನೆ ; ಹೊಲಸು ವಾಸನೆ ; “ ದನದ 
ಗೋತದ ನಾತ; ಉಚ್ಚಿನಾತ” (ಜಾನಕೋ. ೩೭). 
[ಚುಂಗ್ಳ್ಕು + ನಾತ] 
ಚುಂಗುರಿಸು (ಕ್ರಿ). ರೋಮಾಂಚನಗೊಳ್ಳು ; ನವಿರೇಳಂ: ನಾನೆಂದ 
ಮಾತಿಗೆ ನಿನಗೆ ಮೈ ಚುಂಗುರಿಸಿತೆಂತು ಕೈ ಕಂಪಿಸಿಹುದೆಂತು (ಕಂದ್ರವೀ. 
೧೬೮-೭೦). [? * - ಇಸ್ಕು) 
ಚುಂಗುವಾಸನೆ (ನಾ). ಎ ಚುಂಗುನಾತ : ಬೆವರಿನ ಚುಂಗುವಾಸನೆಯಿಂದ 
ಖೈದಿಗಳು ಆ ಮುಂಗೋಣೆಯನ್ನು ಹೊಲಸು ಮಾಡಿದರು (ಪುನರು. ೦೩೮). 
[ ಚುಂಗ್ಳು + ವಾಸನೆ] 
ಚುಂಗುಳ (ನಾ). ಒಂದಂ ಬಗೆಯ ಹುಳಂ: ಚುಂಗುಳಂ ತಿನೆ ಮೊಗಂಗೆಟ್ಟು 
ಸಂವ್ಲಾನಮಾದ ಮಲರಂತಿರ್ದಾಕೆಯಂ ಕಾಣುತೆರ್ದೆಯುರಿದುದಣ್ಣಂಗೆ 
(ಶ್ರೀರಾಮಾ. ೨೦೪-೧೦೦). [? ] 
ಚುಂಚ "ಚುಂಚ್ಯು' ನೋ. 
ಚುಂಚಲ, ಚುಂಚಲಿ, ಚುಚಲ, ಚಂಚಲಿ (ನಾ). ಒಂದಂ ಬಗೆಯ ಔಷಧಿ 
ಸಸ್ಯ : (8). ಚುಂಚಲಿ: ಚುಂಚಲಿಗಿಡ ಕಾಡುಸೆಣಬು ' (ಮೈಔಗಿ. 
೨೪-೪೪೯). ಚುಚಲ ; ಚುಚಲ-ಈ ಬೇರಂ ಹಾಲಲ್ಲರೆದು ತೆಗೆದುಕೊಳ್ಳೆ 
ವಾಂತಿ ಆಗಿ ಪೈತ್ಯ ಹರ (ವಿವೈವಿ. ೪). ಚುಚಲಿ: ಚುಚಲಿಸೊೊಪ್ಪಂ ತಂದು 
ನೀರಲ್ಲಿ ತುಳಿದು ಸೊಲ್ಲಗೆ ರಸವಂ ಸೂತಕವಾದಾಗ ಮೂಡು ಸೂತಕದಲ್ಲಿ 
ಕೊಡಲು ಗುಣ (ವಿವೈವಿ. ೦೦೬). ₹?) 
ಚುಂಚಲಿ "ಚುಂಚಲ' ನೋ. 
ಚುಂಚಿ, "ಚಂಂಚ್ಯ' ನೋ. 
ಚುಂಚ್ಕಿ (ನಾ). ಒಂದಂ ಬಗೆಯ ತಾವ್ರುದ ಆಭರಣ (?) :: ಕಾಲ 
ಪಳಂಚಿನುಂಗುರದ ಮುತ್ತಿನ ಹಾರದ . . . ಬಾಲೆಯರೇವರೆ ಲ್ಟ್ಹೊಲಿಸಿ 
ಪತ್ತಿಸಿ ಚಿತ್ತಮನಿಂಬುಗೆಯ್ಯ ಕೀಸೋಲೆಯ ಕಾಚಿನುಂಗುರದ ಚುಂಚಿಯ 
ಬಂದಿಯರೆಮ್ಮ ನಲ್ಲೆಯರ್‌ (ಸೂಕಿಸು. 6-900). ({7] 
ಚುಂಚಿಗೆಯಿ (ನಾ). ಒಂದು ಬಗೆಯ ಭೂಮಿ : ಕಂಡಿಕೆ ಎರಡು ಸ್ಥಳದ 
ಕೆಯಿ ಮತ್ತರೆಂಟು ಚುಂಚಿಗೆಯಿ ಮತ್ತರು ನಾಲ್ಕು (ಸೌಇಇ. 21-11, 
೧೬೯-೨೩; 1129). [ ಚುಂಚಿ? .. ಕೆಯಿ (ಆಕೆಯ) ) 
ಚುಂಚಿಲಿ. (ನಾ). ಮೂತಿ ಉದ್ದವಾಗಿದ್ದು, ಆಕಾರದಲ್ಲಿ ಚಿಕ್ಕದಾಗಿರುವ 
ಇಲಿ : ಸುಂಡಿಲಿ: ಸೊಂಡಿಲಿ ; ಮೂಗಿಲಿ : (8). 
[ಚುಂಚ್ಮು + ಇಲ] 
ಚುಂಚ್ಮು, ಜುಂಜಂ, (ನಾ). ೧. ಜಂಟ್ಟು ; ಕೂದಲಂ : ಮಂದಮತಿಯ 
ಮುಂದೆ ತಲೆಯ ಚುಂಚಂ ಪಿಡಿದು ಚರೆಯಕ್ಕೆ ಬಿಟ್ಟು ಗೂಂಟನೆಟ್‌ದು 
ತಪ್ಪಂತೆ (ಅರ್ಥನೇ. ೬-೬೬ವ). ೨. ಮಂಂಗುರುಳಂ ; ಗಂಂಗುರರಿ ; 
ಸುರುಳಿಗೂದಲು : ಪೊದಟ್ಡಧರವೊತ್ತದೆಯುಂ ನಿಟೀಗೊಂಡ ಚುಂಚು 
ಸೋರ್ಮೂಡಿ ಕಡುನುಣ್ಣುವೆತ್ತ ತೊಡೆ. . .ಕರಮೆ ರಂಜಿಸೆ ಬಂದರಿಳೇಶ 


ಕಾಂತೆಯರ್‌ (ಕಾವ್ಯಾವ. ೯೩೪); ಚುಂಚು ಚಂಚಲವಾಗಿ ಚುಮ್ಮಚುಮ್ಮನೆ | 


ತಾಗಿ ಹಿಂಚುಮುಂಚಿನ ಸವಿ ತೂಗಿ ಕಂಚುಮಿಂಚಾಗಿ ರಾಗಿಸಿದರು (ಛರಶ. 
೧೩-೩೧). ಜುಂಜ್ಞು: ೧. ಕೆಂಜೆಡೆಗಳಿಂದಳವಟ್ಟಿಹ ಕಿರೀಟವಾ ಜುಂಜು ನಡು 


೨೮೬೧ 


ಚುಂಚುದಲೆ 


ನೆತ್ತಿಯೊಳು (ವೀಶೈಪು- ೩-೩-೨೦); ಎತ್ತಿಕೊಂಡಾ ಕೂಸು ತಲೆಯಲಿ ಪೊತ್ತ 
ಗೂಡೆಯ ಮಲಿನ ವಸನದ ಸುತ್ತುಡಿಗೆ ತಲೆ ಜುಂಜ: ಸೊಗಯಿಸೆ ಕೊರವಿ 
ಯಾಂ ಬಂದೇ (ಸಾಳ್ಕಛಾ. ೩೧-೨೧); ನೆತ್ತಿಯ ಜುಂಜು ಮೇಗಣಳಿಮಾಲೆ 
ಕರಾಸಿಯೆ ನೀಳ್ದ ಕೊಂಬು . . . ಗೆಲೆವಂದುದು ಬೀರನನಂದು ಮಾಮರಂ 
5 (ವೈ ಷವಿ. ೪-೩೭). ೩. ಗಂಂಜಂಗುಂಜಾದ ಕೂದಲು; ಒರಟುಕೂದಲಂ; 
ಕೆದರಿದ ಕೂದಲು. "ಜಂಂಜುಗೇಶ', "ಜುಂಜುದಲೆ' ಪರಾ. ೪. 
ನವಿಲು,ಕೋಳಿ ಮುಂತಾದುವುಗಳ ತಲೆಯ ಮೇಲಿನ ಶಿಖೆ;ಕೊಟ್ಟೂ: 
ಜುಂಜೆಟ್ಜಿ ನವಿಲ್ಲಳ್‌ ಮಿಗೆ ಮಂಜುಳತನುವಿನೊಳಡಂಗಿಸಿದ ತುಂಡದಿನಾ 
ರಂಜಿಸಿದುವು (ಉದ್ಧಟ. ೪-೩೪) ; ಕೂರ್ಪಿನ ಡೊಂಕಣಿಯಲ್ಲಿ ಜುಂಜಿನಂತಿರೆ 
ಮಿಳಿರ್ದಾಡುತಿರ್ಪ ಪೊಸಚೌರಿಯ ದಿಟ್ಟಿಗಳುಳ್ಳೆ (ಕಬ್ಳಿಕಾ. 3೬೩). 
[ಆ ಪ್ರಾ. ಚುಂಚುಅ-ತಲೆಗೆ ಧರಿಸುವ ಒಂದು ಬಗೆಯ ಆಭರಣ ; 
ಶಿರೋಭೂಷಣ./ತೆಲು. ಚುಂಚು) 
ಚುಂಚ್ಯು, ಚುಂಚ, ಚುಂಚಿ,, ಚೂಚ್ಕು (ನಾ). ೧. ಪಕ್ಷಿಯ ಕೊಕ್ಕು : 
ನಾನು ನಿಮ್ಮನ್ನು ಒಂದೊಂದಾಗಿ ನನ್ನ ಚುಂಚಿನಲ್ಲಿ ಹಿಡಿದುಕೊಂಡು 
ಹೋಗಿ ೬. « ಸರೋವರದಲ್ಲಿ ಬಿಡುವೆನು (ಬುದ್ಧ ೫3. ೩೭); ಗಿಳಿ 
ಸಿಟ್ಟಿಗೆದ್ದಿತು. ನೀರಜಾನ ಕೈಗೆ ಚುಂಚಿನಿಂದ ಕುಟುಕಿತು (ದಲಿಕು. ೬೪): 
೨. ಸೊಂಡೆ ; ಮೂತಿ. ಚುಂಚಿಲಿ' ಪರಾ. ೩. ಗೋಡೆಯಿಂದ 
ಮುಂಚಾಚಿಕೊಂಡಿರುವ ಭಾಗ; ಸೂರು; ಒಪ್ಪಾರಿನ ತುದಿ: 
“ ವಲೀಕಂ, ನೀವುಂ, ಪಟಲಪ್ರಾಂತಂ - ೩ ಒಪ್ಪಾರದ ಚೂರು, ಲೋವೆ 
ಚೂರು,ಮನೆಯ ಚುಂಚು” (ಸಿದ್ಧಾಂತಿ. ೯೧); ಒಳಅಂಗಳದಲ್ಲಿ ಚುಂಚಿನ ಕೆಳಗೆ 
ವೇದಿಕೆಯ ಮೇಲೆ ಎರಡು ವೇತ್ರಾಸನಗಳು (ರಾಕ್ಷಮು. ೯). "ಚುಂಚು 
ಲೋವೆ' ಪರಾ. ಚುಂಚ : (8). ಚುಂಚ, ; ೧. ನೆರೆ ಚುಂಚಿಯೊಳ್‌ ಕಚ್ಚಿ 
ಮುನಿಗಳ್ಳೆ ಪಾಯಮಂ ಬರದಂತೆ (ಲಕ್ಷ್ಮಛಾ. ೧-೬-೩೫). ಚೂಚ್ಕು ; ೧. 
ಪಕ್ಷ ಪುಚ್ಛ ಮೈ ಚೂಚು ಚಾಚಿದರು ಬೇರೆ ಪ್ರಾಣಪಕ್ಷಿ (ಹೃದಸ. ೬೬-೩): 
ಚೂಚು ಚಾಚಿ ಚಾದಗೆಯು, ಎಡಕೆ ಕೂಗುವುದು ಚೆಂದವಾಗಿ (ವತೀಘದೂ. 
8೨೯). [ ಆ%ಂ. ಚಂಚು] 
ಚುಂಚ್ಕು (ಗು). ೧. ಹೆಸರುವಾಸಿಯಾದ ; ಪ್ರಖ್ಯಾತವಾದ. “ಅಕ್ಷರ 
ಚುಂಚು' ಪರಾ. ಐ ಇದು ಸಂಸ್ಕೃತದ ಒಂದು ಪ್ರತ್ಯಯ. ಪೂರ್ವ 
ಪದದೊಡನೆ ಸೇರಿದಾಗ ಮಾತ್ರ ಬರುತ್ತದೆ. (ನಾ). ೨.ಎಚುಂಚಿಲಿ. 
[ ಸಂ.] 
ಚುಂಚ್ಕು (ನಾ). ಒಂದು ಬಗೆಯಂ ವನಸ್ಪತಿ: “ವೀರ್ಯವತಿ ಚುಂಚೆನಿಕ್ಕುಂ” 
(ಮಂಗರಾ. ಚುಂಚಿನೊಳೊದವಿದ ಬೀಜಮುಮನರೆದು 
ಕುಡುವುದು ಬೇಗಂ (ಐಮದ. ೨-೧೪). [7] 
ಚುಂಚ್ಯು (ನಾ). ಕಂದಂ ಅಥವಾ ಕೆಂಪುಬಣ್ಣ : (8). [?] 
ಚುಂಚುಕಾಲು (ನಾ). “ ಕಂದುರೆಯ ಗೊರಸಿನ ಮೇಲ್ಲಡೆಯ ಕೀಲಿನ 
ಮೇಲ್ಭಾಗದಲ್ಲಿ ಕೂದಲು ಕುಚ್ಚುಕುಚ್ಚಾಗಿ ಬೆಳೆಯುವ ಸ್ಥಳ ; 
ಕುದುರೆಯ ಚುಂಚುಕಾಲು” (೫೭೪100೩. ಇಂಕನಿ). 
[ಚುಂಚ + ಕಾಲ್ಲು (ಆಕಾಲ)? 
ಚುಂಚುದಲೆ, ಜಂಂಜಂದಲೆ (ನಾ). ೧. ಕೆದರಿದ ಕೂದಲಿನ ತಲೆ: 
ಚುಂಚುದಲೆಯ ಲಕ್ಕ . . . ಮುಕುತಿಯ ಗಂಗಣ್ಣ (ಕುರಾಸಾಂ. ೧೯-೪೫). 
'ಜುಂಜುದಲೆ: ೧. ಜುಂಜುದಲೆ ಕೆಂಗಣ್ಣ ಗುಂಜಾಭರಣವೆಸೆಯೆ 
(ಕಣ್ವರ. ದೇ. ೧೨೭-೯) ; ಜುಂಜುದಲೆಗಳ ಪೇರುರದ ಕೆಂಜುರಿಯ ಪುಂಜವ 
ಮಾಲುತಿಹ ಕೆಂಗಣ್ಣುಗಳ ಕ ಧೀರ ಜವದೂತರ್ಜವದಿ ನೆರದು 
(ಮದೇಪು. ೩-೪೮); ಜುಂಜುದಲೆ ಕೆವಿಸ್ಮಾಸೆ ಕೆಂಗಣ್ಗಳಿಂದಂ . . . ನಡೆತಂದು 
(ಜೆಬಪು. ೩೧-೯). ೨. ಗುಂಗುರು ಕೂದಲಿನ ಶಲೆ ; ಸುರುಳಿಗೂದಲಿನ 
ತಲೆ: (8). [ಚುಂಚು, * ತಲೈ 


ಖೂ 
ಎ 


೪೪-೪೭) ; 


ಚುಂಚುಪತ್ರ 


ಚುಂಚುಪತ್ರ (ನಾ). ಒಂದಂ ಬಗೆಯ ಸಸ್ಯ: “ಚುಂಚುರಃ, ಚುಂಚುಪತ್ರ 
ಈ ಯೆರಡುಂ ಚಂಚಸೊಪ್ಪು ” (ಓಷಧಿ. ೩೭). [ ಚುಂಚ್ಮು * ಪತ್ರ] 

ಚುಂಚುಮಾಸೆ, ಜಂಂಜಂಮಾಸೆ (ನಾ). ೧. ಸುರುಳಿಯಾಗಿ ತಿರಂವಿದ 
ಮಾಸೆ: ಮುರಿದಣ್ಬಿಕ್ಕಿದ ಗಡ್ಡ ಮಾಸೆ ಮೂಡಿ ಕಟ್ಟಂ ತಳ್ತ ಕೆಂಬಟ್ಟೆ 
ಕತ್ತುರಿಯಂ ತಾಟುವ ಚುಂಚುವಿಸಿಸೆ (ಅನಂಪು.. ೧೦-೭೫) ; ಈ ಚುಂಚು 
ಮಾಸೆಯೂ ಪಟ್ಟೋಪಷ್ಲೀಷದಡಿಯ ನೊಸಲ ವೇಲೆಯಲ್ಲಿ ತೆರೆಗಳಂತೆ 
ಸೂಸುವೆತ್ತಿರುವ ಅಲಕಗಳೂ (ಮಂತ್ರಶ. ೯೨-೦೨). ಜುಂಜುಮಿಸಾಸೆ : 
೨. ಕೆದರಿದ ಮಾಸೆ ; ಗುಂಜಂಗಂಂಜಾಗಿರುವ ವಿಖಾಸೆ: ಭಯಂಕರ 
ವದನದಿಂದೆ ಕೆಂಡದಂತಿರೆ ತೋರ್ಪ ಕಣ್ಣಳಿಂ ಜುಂಜುವಿಾಸೆಗಳಿಂದೆ 
ನಿರುತದಿಂ ಫಲಕ ಖಡ್ಗಗಳಾಂತ ಕರಯುಗಳದಿಂ (ಪಾಸೋಪು. ೩-೬೭). 

[ ಚುಂಚು, + ಮಾಸೆ] 

ಚುಂಚುರ (ನಾ). ಒಂದು ಬಗೆಯ ಸಸ್ಯ : “ಚುಂಚುರಃ, ಚುಂಚುಪತ್ರ 
ಈ ಯೆರಡುಂ ಚಂಚಸೊಪ್ಪು "' (ಓಷಧಿ. «೭). ₹?) 

ಚುಂಚುರುಚು (ನಾ). ಒಂದು ಬಗೆಯ ಸಸ್ಯ (2) : ಮರಗಜುಕೆಯ 
ಬಳ್ಳಿಯ ಪೆರ್ಗುರುಟಿಗೆಯಂ ಬ್ರಹ್ಮದಂಡೆಯಂ ಕಳವಲ್‌ ಚುಂಚುರುಚಂ 
ಗಿಣಿಮೂಗಿಯ ಚಂಗರ ಹಿತಕರಮೆನಿಪ ಬಂಜೆ 'ಮಡುವಾಗಲುಮಂ 
(ಐಮದ. ೧೬-೫೮). [7] 

ಚುಂಚುಲೆ (ನಾ). ಒಂದಂ ಬಗೆಯ ಆಯಂಧ : ಸುರಗಿ ಕರಾಚೂರಿ 
ಕಡಿತಲೆ . . . ಸಿರಿಮುರಿ ಕಕ್ಕಡೆ ಚುಂಚುಲೆ ರವಿಹಾಸ 'ಉರಿಯನುಗುಳು 
ತಿರ್ದುವಲ್ಲಿ (ಳರಡ. ೨೦-೦೩೩). [7 

ಚುಂಚುಲೋವೆ (ನಾ). ಗೋಡೆ ಮೊದಲಾದುವುಗಳಿಂದ ವಂಂಚಾಚಿ 
ಕೊಂಡಿರುವ ಭಾಗ : ಪೊಂಬೆಸದುಪ್ಪರಿಗೆಯ ಬಿಸವಂದವಹಾದ ಚುಂಚು 
ಲೋವೆಗಳೊಳಗೆ ಬಳಸಿ ನಲಿದುಲಿವ ಪಾರಿವಂಗಳ ಕೊರಲುಲಿಯೊಳಂ 
(ಕಬ್ಶಿಳಾ. ೪೪); ಪಳುಕಿನ : ಚುಂಚುಲೋವೆಯೊಳವಲಂಬಿಪ ತೊಳಪ 
ಮುತ್ತಿನ ಲಂಬಣವನು . (ಶ್ರೀಪಾಲ. ೬-೩೨); ಹೊನ್ನ ರನ್ನದ ಚುಂಚು 
ಲೋವೆಗಳಿಂ ನೆರೆದ ಕೆಂಬೆಳಗನಿಂಬಿಡುವುನ್ನತದ ಮಾಣಿಕದ ಕಳಸಾಳಿ 
ವಳಿಗಳಿಂ (ಸಾಳ್ಕಭಾ. ೪-೪೦). [ ಚುಂಚ್ಯು * ಲೋವೆ 

ಚುಂಚುಟು "ಜುಂಜುಜು' ನೋ. 

ಚುಂಚುಜುದಲೆ "ಜುಂಜುಜುದಲೆ' ನೋ. 

ಚುಂಟಿ (ನಾ). ಎ ಚುಂಡಿ. [ «ಸಂ. ಚುಂಡೀ) 

ಚುಂಡ (ನಾ). (ಕರಾ) ಸಣ್ಣ ಜುಟ್ಟುಳ್ಳವನು. (?] 

ಚುಂಡಿ (ನಾ). ಒಂದು ಬಗೆಯ ಸಣ್ಣ ಬಾವಿ: “ಚುರೀ, ಚುಂಡೀ, 
ಚೂಚುಕಃ. ಈ ೩ ಬಗರಗೆ” (ಹರಾಯು. ೧೦೩-೬೨): “ ಚುರಿ ಚುಂಡಿ 
ಮಾನೆಂಗಿ” (ಮಂಗರಾ. ೧೨3೩-೦೯). [ಸಂ. ಚುಂಡೀ] 

ಚುಂಡಿಲಿ "ಸುಂಡಿಲಿ' ನೋ. 

ಚುಂದಿ (ನಾ). ಕಂಂಟಣಿ; ತಲೆಹಿಡುಕಿ . 

ಚುಂದು "ಸಂಂದ್ಕು' ನೋ. 

ಚುಂಬಕ (ನಾ). ೧. ಮುತ್ತಿಡುವವನು; ಚಂಂಬಿಸುವವನು : “ ನಿಕ್ಷಃ- 
ಚುಂಬಕಂ” (ಕಾರಕೃ. ೩೫). ೨. ವ್ಯಭಿಚಾರಿ ; ಕಾವಂಕ. ೩. ಮೋಸ 
ಾಇರ ; ವಂಚಕ, ೪, ಅಯಸ್ಕಾಂತ : “ಚುಂಬಕಮಯಸ್ಕಾಂತಮಕ್ಕುಂ” 
(ಮಂಗರಾ. ೩೦-3): ಆ ಸಮಯದಲಿ ಬಂದನಗ್ಗದ ಭೂಸುರ ಶ್ರೀಕಂಠನೋ 
ಪದ್ಮಾಸನನ ಪಲ್ಲಟವೊ ಕಮಲಾಂಬಕನ ಚುಂಬಕವೊ (ಕುವ್ಯಾಅ. ೪-೭); 
ಚುಂಬಕವನು ಸೂಜಿಗಳೆಯ್ತಂದವಲಂಬಿಸುವಂತೆ ಕಲಿಗಳು 
ರಾಮನನಾಡಂಬರದಿಂದ ಪೊರ್ದಿದರು (ಕುರಾಸಾಂ. ೯-೦೭); ಪ್ರೀತಿಯೆಂಬ 
ಚುಂಬಕಾ ಕೂಡಿಸಿತ್ತು ಆಡಿಸಿತ್ತು (ಸವೀಗೀ. ೯೬-೪9). ಚುಂಬಕಗಾಳಿ'ಪರಾ. 

[ಸಂ.7 


[ಸಂ. ಚುಂದೀ] 


೨೮೬೨ 


ಚುಕಾಯಿಸು 


ಚುಂಬಕಗಾಳಿ (ನಾ). ಆಕರ್ಷಿಸಂವ ಶಕ್ತಿಯಿಂದ ಕೂಡಿದ ಗಾಳಿ: 
ಉತ್ತರಧ್ರುವದಿಂ ದಕ್ಷಿಣಧ್ರುವಕೂ ಚುಂಬಕಗಾಳಿಯು ಬೀಸುತಿದೆ (ನಾದಲೀ. 
೩೦-೨): ಅದರ ಚುಂಬಕಗಾಳಿಯು ಅವನ ನುತ್ತಲೂ ಬೀಸುತ್ತಿತ್ತು 
(ಸಮಜೀ, ೮೯೪). [ಚುಂಬಕ * ಗಾಳಿ; 


8| ಚುಂಬಕತ್ವ (ನಾ). ಆಕರ್ಷಿಸುವ ಶಕ್ತಿ; ಕಾಂತಶಕ್ತಿ : ರಾಸನು . . . 


ದಕ್ಷಿಣಧ್ರುವದ ಬಳಿ ಭೂಮಿಯ ಮೇಲಿನ ಚುಂಬಕತ್ವದ ಬಗ್ಗೆ ಪರಿ 
ಶೋಧಿಸುವ ಸಲುವಾಗಿ ಹೊರಟಿದ್ದನು (ಸಸ್ಮಳ. ೮): ಅಯಸ್ಕಾಂತದ 
ನೆರೆಯಲ್ಲಿ ನಿಂತ ಕಬ್ಬಣದ ತುಂಡೂ ಚುಂಬಕತ್ವವನ್ನು ಪಡೆಯುವಂತೆ 
(೪3 ಂಕಧ್ದ. ೪1, ಮುನ್ನುಡಿ). [ಸಂ.7 


10} ಚುಂಬನ (ನಾ). ೧. ಪ್ರೀತಿಗಾಗಿ (ಸಾಮಾನ್ಯವಾಗಿ) ವಂತ್ತೊಬ್ಬರ 


pe 


5 


20 


20 


ಜು 
[= 


ಕೆನ್ನೆ ಮೊದಲಾದ ಅಂಗಗಳ ವೋಲೆ ತುಟಿಗಳನ್ನು ತೆರೆದು ಬಳಿಕ 
.ವಂಚ್ಚಿ ಒತ್ತುವುದು ; ಅಧರವನ್ನು ಸವಿಯುವುದಂ; ಬಾಯಣ್ಲೂಟ; 
ಮುತ್ತು;ವಂದ್ದು:“ವದನಕೂಟಂ ಮುತ್ತು ಚುಂಬನಮದೋಷ್ಮಪಾನಂ” 
(ಮಂಗರಾ. ೯೭-೦೬); “ಮೌಕ್ತಿಕದೆೊಳು ಚುಂಬನದೊಳುಂ ಮುತ್ತೆನಿಕ್ಕುಂ” 
(ಕಟ್ಮಮಂ. ೯೮); ಕಳಾನಿಲಯಂ ಮಾಡಿದನೆ.ಲ್ಹ ಚುಂಬನಪರಿಷ್ಟಂಗ 
ಪ್ರಪಂಚಂಗಳಂ (ಜಗವಿ. ೧೦-೧೪೦) ; ಮೊದಲ ಚುಂಬನದೊಳು ಹಲು 
ಬಿದ್ದಂತೆ (ಕುವ್ಶಾವಿ. ೬-6). ವಿ. ಸ್ಪರ್ಶ: ಚರಣಚುಂಬನಕೆ ಕಲ್ಲೆ ತಾಂ ಬೆಣ್ಣೆ 
ಯಾಯ್ತೆನೆ ಕಂಪಿಸಿತು ಬಂಡೆ (ಶ್ರೀರಾಮಾ. ೩೮-೨೬೯). [ಸಂ.] 

ಚುಂಬನಗೊಡು (ಕ್ರಿ). ಮಂತ್ರನ್ನು ಕೊಡಂ; ಮಂದ್ಧಕೊಡು: ಚುಂಬನ 
ಗೊಟ್ಟು ಚುಂಬಿಸಿ ರಂಗುಮಾಣಿಕದಂಬುಲವಿತ್ತು ಮುದ್ದಿಸಿದ . . 
ಮಾನಿನಿಯ (ಮೋಹಕ. ೩೩-೪೯). [ಚುಂಬನ + ಕೊಡ್ಕು) 

ಚುಂಬಿ (ಗಂ). ಮಂಟ್ಟೂವ; ತಾಗಂವ. 'ಗಗನಚುಂಬಿ' ಪರಾ. 

[ ಸಂ. ಚುಂಬಿನ್‌) 

ಚುಂಬಿತ (ಗು). ೧. ಮಂತ್ತಿಟ್ಟ; ಚುಂಬಿಸಿದ. ೨. ತಾಗಿದ ; ಮುಟ್ಟಿದ: 
ಏರಿದನು ಸೌಮಿತ್ರಿ . . . ವಿರಳಪರ್ಣದ್ರುಮದ ಪುಷ್ಪಿತಶರೀರದಾ ಸ್ವರ್ಗ 
ಚುಂಬಿತ ಸಾಲದುನ್ನತಶಿರದ ಕರದ ಗೋಪುರಕೆ (ಶ್ರೀರಾಮಾ. ೧೫೭-೦೪೭). 
(ನಾ). ೩. ಮಂತ್ರಿಟ್ಟುದು; ಚಂಂಬಿಸಿದುದು ; ಒಂದು ಶೂನ್ಯ 
ಅಧರವಾಗೆ ಒಂದು ಶೂನ್ಮ ಓಷ್ಮವಾಗೆ ಪೂರ್ಣವೊಂದೆ ಚುಂಬಿತ (ಅನಿಕೇ. 


೧೯೨೮). [ಸಂ. ] 
ಚುಂಬಿಸು (ಕ್ರಿ). ೧. ಎ ಚಂಂಬನಗೊಡು: ಪೊಸತಲರ್ದೊಂದು 
'ತಾವರೆಯೆ ಗೆತ್ತು ಮುಖಾಬ್ಜಮನೊಂದು ತುಂಬಿ ಚುಂಬಿಸೆ 


ಸತಿ ಬೆರ್ಚಿ ಪೆಳ್ಬಳಿಸಿ (ಪಂಪಭಾ. 8-೬೩) ; ಪ್ರತಿಬಿಂಬವ್ಯಾಜದಿಂ ನಿನ್ನಯ 
ಕದಪುಗಳಂ ಚುಂಬಿಸುತ್ತಂ (ಕಾದಂಪೂ. ೮೯೭) ನೊಸಲೆಡೆಯನು ಚುಂಬಿಸಿ 
ತಕ್ಕಿಸುತ ಪರವಶೆಯಾದಳು (ಕಂನ೩ಿ ೯-೦೭೮). ೨. ಮಂಟ್ಟು; 
ಸ್ಪರ್ಶಿಸು; ತಾಗು ; ಅಂಬರಮಂ ಚುಂಬಿಸಿ[ಏ8590- ಅಂಬರ ಚುಂಬಿತ 
ಮಾಗಿ] ನಳನಳಿಸಿ ಕೊರ್ಬಿ ಬೆಳೆದ ಪೆರ್ಬಿದಿರ ತುದಿ (೧೦ಕ. ೦-೦೨೮ ವ): 
ಅವನ ದೇಹದ ಘಾಯವೆನ್ನಯ ಫಘಾಯೆ ಚುಂಬಿಸುತೆ (ಕುವ್ಯಾಕ. ೮-೪೦) ; 
ಮಹಾಬಲಾಚಲವೊಪ್ಪುತಿಹುದು ವ್ಯೋಮಮಂಡಲವ ಚುಂಬಿಸುತ 
1೪ಂನವಿ. ೨೨೭). ಚುಂಬನ. - ಇಸ್ಯು) 


40| ಚುಕತಾ "ಚುಕ್ತಾ' ನೋ. 


46 


ಚುಕಾಣಿ "ಚುಕ್ಕಾಣಿ' ನೋ. 

ಚುಕಾಯಿಸು (ಕ್ರಿ). ೧. ಮೇರೆ ವಿನಾರು; ಮುಂದುವರಿ: ಚುಕಾಯಿಸಿ 
ಅವಳನ್ನು ಹಿಡಿದುಕೊಂಡು(ದಇ೮ಕ್‌. ೧೦೭). ೨.ವರಿಗಿಸು; ಪೂರೈಸು. ೩, 
ಸರಿಹೊಂದಿಸಂ; ಕ್ರವಂಪಡಿಸು. ೪. ಬೆಲೆಯನ್ನು ನಿಗದಿಗೊಳಿಸಂ,- 
ಗೊತ್ತುಪಡಿಸಂ. ೫. ಸಾಲ ವಂಂತಾದಂವನ್ನು ತೀರಿಸು,-ಸಂದಾಯ 
ಮಾಡಂ : (8). ([ಚುಕ್ಕಾ (P ಹಿಂ. ಚುಕಾನಾ) + - ಇಸ್ಕು) 


ಚುಕಿ 


ಚುಕಿ "ಚೂಕು' ನೋ. 

ಚುಕುಳ (ನಾ). ಒಂದು ಬಗೆಯ ಗಿಡ; ಹಾಲಂತೊಟ್ಟಿನ ಗಿಡ: 
“ ಅಕ್ಕಿಹೆಡೆ ಹೇಮದು ಗಂ ಚುಕುಳ[ಪಾಕಾಂ. ಕಿಲ]ಮೆಂದೆನಿಕ್ಕುಂ” 
(ಮಂಗರಾ. ೩೯-೨೭). [?) 

ಚುಕ್ಕಣ "ಚುಕ್ಕಾಣಿ' ನೋ. 

ಚುಕ್ಕಮನ (ನಾ). ಹೀನವಾದ ವಂನಸ್ಸು ; ಕ್ಷಂದ್ರಮನಸ : 
ರೊಕ್ಕದೊಳಗೆ ಲೆಕ್ಕ ಮುಕ್ಕಾಣೆ ಹೋದರೆ ಕಕ್ಕುಲತೆಯ ಬಿಡು ಚುಕ್ಕ 
ಮನವೆ (ಮೈಲಾರ. ೧೯೮-೭), [ ಆಚುಕ್ಕೆ, * ಮನ] 

ಚುಕ್ಕಾಣಿ, ಚುಕಾಣಿ, ಚಂಕ್ಕಣ, ಸಂಕಾಣ, ಸುಕಾಣು(ನಾ).೧. (ಹಡಗು, 
ವಿಮಾನ ಮುಂತಾದಂವುಗಳ) ದಿಕ್ಕನ್ನು ಬದಲಿಸಲಂ ಸಹಾಯ 
ಮಾಡುವ, ಮರ ಅಥವಾ ಲೋಹದಿಂದ ಮಾಡಿದ ಒಂದಂ ಬಗೆಯ 
ಸಾಧನ : ಅಂಬಿಗರು ಚುಕ್ಕಾಣಿಗಳನ್ನು ತಿರುಗಿಸತೊಡಗಿದರು (ಹಾಹುತ್ತ. 
೨೫): ವಿಮಾನಗಳನ್ನು ಎಡ-ಬಲಗಳಿಗೆ ತಿರುಗಿಸಲು ಸಹಾಯಕವಾದ 
ಈ ಫಲಕಕ್ಕೆ ಚುಕ್ಕಾಣಿಯೆನ್ನುತ್ತಾರೆ (ವಿಣ್ಠಾವಿ. ೭6); ದಿಕ್ಕಿಲ್ಲದಂತೆ 
ಹರಿದಾಡುವವಗೆ ಚುಕ್ಕಾಣಿ ಬೇಡ (ಸೂರ್ಯಪಾ. ೩೩-೪). ೨. ಮಾರ್ಗ 
ದರ್ಶಿಯಂ ಸ್ಥಾನ,- ಪದವಿ : ಪುರುಷನ ಜೀವನದ ಚುಕ್ಕಾಣಿಯೇ ಸ್ತ್ರೀಗೆ 
ಯೋಗ್ಯಸ್ಥಳ (ಅಪನಾ. 80). ಚುಕಾಣಿ; (8). ಚುಕ್ಕಣ ; ೧. * ಹಡಗಿನ 
ವಂಖಂ ಕೋಟಿಪತ್ರಂ . .. ಅದಜಿ ಹಿಂದು ಚುಕ್ಕಣಮೆನಿಕ್ಕುಂ” 
(ಮಂಗರಾ. ೧೨೦-೩) ; ಆ ಹಡಗದ ಚುಕ್ಕಣಕ್ಕೆ-ಹಿಂಬದಿಗೆ ನಿಂತು ಈ ದೃಶ್ಯ 
ವನ್ನು ನೋಡುತ್ತಿರುವಂತೆ ವಿಷ್ಣೂನಿಗೆನಿಸಿತು (ಸಮಜೀ. ೯೮೬). ಸುಕಾಣ: 
(೪) ಸುಕಾಣು: ೧. ಕುದುರೆಗಳನ್ನು ನಡಿಸುವದಕ್ಕೆ ಕಡಿವಾಣವಿದ್ದಂತೆ 
ಹಡಗುಗಳನ್ನು ನಡಿಸುವದಕ್ಕೆ ಸುಕಾಣು ಇರುತ್ತದೆ (ಮುಂಬಯಿ. ೩-೧೧೩). 
[<ಎಪ್ರಾ. ಸುಕ್ಕಾಣಯ./ಅರ. ಹಿಂ, ಸುಕ್ಕಾನ್‌; ಮರಾ. ಸುಕಾಣ್‌) 

ಚುಕ್ಕಾಣಿಗ (ನಾ). ಚುಕ್ಕಾಣಿಯನ್ನೂ ಹಿಡಿದಿರುವವನಂ : “ (ಚುಕ್ಕಾಣಿ) 
ನಡಸುವವನು ; ಚುಕ್ಕಾಣಿಗ ; ಕರ್ಣಧಾರ” (೫108೦. ಇಂಕನಿ). 

[ಚುಕ್ಕಾಣಿ- - ಗ್ಯ] 

ಚುಕ್ಕಾಣಿಚಕ್ರ (ನಾ). "ಹಡಗಿನ ಕರ್ಣವನ್ನು ತಕ್ಕಂತೆ ತಿರುಗಿಸಲಾಗುವ 
ಚಕ್ರ; ಚುಕ್ಕಾಣಿಚಕ್ರ” (Helm. ಇಂಕನಿ), [ಚುಕ್ಕಾಣಿ + ಚಕ್ರ, ) 

ಚುಕ್ಕಿ, "ಚುಕ್ಕೆ' ನೋ. 

ಚುಕ್ಕಿ "ಚುಕ್ಕೆ' ನೋ. 

ಚುಕ್ಕಿ, ಚುಕ್ಕೆ (ನಾ). ೧. ಒಂದು ಗ್ರಹದ ಹೆಸರು: ಶಂಕ್ರಗ್ರಹ : 
` ಚುಕ್ಕಿಯೆನೆ ಶುಕ್ರಂ” (ಕಠರ. ೩೬). ೨. ರಾಕ್ಷಸರ ಗುರು; ಶುಕ್ರಾ 
ಚಾರ್ಯ : ಬೋಟಕಿಯರೋಜನ ಜಾಣ್ಮೆ, ಚುಕ್ಕಿಯಟ್‌ವು, ಜವನ 
ಜರ್ವು, ಜಕ್ಕರರಸನೈಸಿರಿ ತನ್ನೊಳೊದವೆ ಮನುವಿನ ಮಾರ್ಗದೆ ನಡೆಯುತೆ 
. . ೬ ಮೆಚಿಕಿದಂ(ರಾಮಾಕೃ. ೧೦೪-೧೧). "ಚುಕ್ಕಿಗಂವರ' ಪರಾ. ಚುಕ್ಕೆ: 
೧. ಮೂಡ ಚುಕ್ಕೆಯು ಮೂಡೆ ಗಾಡದಿಂ ಕುಕ್ಕುಟವು ಜೋಡು 
ಕೂಡಿಯೆ ತಾವು ಕೂಗುತಿರಲು (ಯನಳ. ೩೪). ([ ಆಸಂ, ಶುಕ್ರ) 

ಚುಕ್ಕಿಗುವರ (ನಾ). ಶುಕ್ರಾಚಾರ್ಯನ ಶಿಷ್ಕ ; ರಾಕ್ಷಸ; ಅಸಂರ : 
" ರಕ್ಕಸರ್‌, ಮರ್ಬಿಗರ್‌, ಚುಕ್ಕಿಗುವರರ್‌, ಮೊದಲ ಸಗ್ಗಿಗರ್‌-ಈ ೪ 
ರಕ್ಕಸರ ಪೆಸರ್‌ ” (ಕಕಸಾ. ೨-೨೨) “ಚುಕ್ಕಿಗುವರರ್ಮಬ್ಬಿಗರ್‌ . . . 
ರಕ್ಕಸರಕ್ಕು ” (ಕಬ್ಳಿಕ್ಕೆ. 0೦); “ಚುಕ್ಕಿಗುವರರು ರಕ್ಕಸರು ಮಬ್ಬಿಗರು 
ಯೆನಲೈ ಅಸುರಾಭಿಧಾನದೊಳ* ಸಲೆ ತೋರ್ಪುದು " (ಶಬ್ಮಮಂ. ೧೦). 

[ ಚುಕ್ಕಿ * ಕುವರ್ಯ] 

ಚುಕ್ಕಿತ (ನಾ). [ನಾಟ್ಯ] ನೃತ್ಯದಲ್ಲಿ ಚೆನ್ನಾಗಿ ಕಾಣಂವಂತೆ ಹಲ್ಲನ್ನು 
ಪ್ರದರ್ಶಿಸುವುದು : ಮಿಗೆ ಕರ್ಚಿರ್ದೊಡೆ ಛಿನ್ನಂ ಮಗುಳ್ಳುಂ ಚೆನ್ನಾಗಿ 
ತೆಆ್‌ಯೆ ಚುಕ್ಕಿತಮಕ್ಕುಂ (ಲಾಸ್ಕರಂ. ೩-೯೦). [?] 


೨೮೬೩ 


ಚುಕ್ಕೆ; 


ಚುಕ್ಕಿವಟ್ಟೆ (ನಾ). ನಕ್ಷತ್ರಗಳು ಸಂಚರಿಸುವ ಮಾರ್ಗ; ಆಕಾಶ: 
ಮುಗಿಲವೇಷವನಾಂತು ನಿಂದುದಲ್ಲಲ್ಲಿ ಬೃಂದಾರಕರ ವೃಂದಮಾ, 
ಚಾರಣರ ಚರಣಚಿಹ್ನೆಯಂ ಚುಕ್ಕಿವಟ್ಟೆಯಿಂ (ಶ್ರೀರಾಮಾ. ೪೦೩೫-೭೧). 
'ಅಲಾಲಟ್ಟೆ' ಪರಾ. [ಚುಕ್ಕಿ;( ಚುಕ್ಕೆ; * ಬಟ್ಟೆ] 


6| ಚುಕ್ಕಿಸು (ಈ). ಸಂಕೋಚಗೊಳ್ಳು (?): ಅಕ್ಕಟ ತನ್ನ ಮನಕೆ ತಂಗಿ ತಾ 


ಮಟ್‌ಯಿಕ್ಕುವುದೊಂದು ಮಂತಣವುಂಟೆ ಚುಕ್ಕಿಸದಿರು ಸೂಚಿ ಕವಲಾ 
ದಂತೆ ನಿನ್ನ ಮನಕ್ಕಾವು ಪೊಣಿಗೆ ಪೇಳೆಂದಳು (ಸೊಬಸೋ. ೨೩-೩). 
[ಆಸುಕ್ಕಿಸು? ] 
ಚುಕ್ಕಿ ಸೊಪ್ಪು “ಚಂಕ್ಕೆಸೊಪ್ಪು _' ನೋ, 


10] ಚುಕ್ಕುತಟ್ಟು (ಕ್ರಿ). (ಮಕ್ಕಳನ್ನ ಮಲಗಿಸಲು) ಬೆನ್ನಿನ ವೋಲೆ ಮೃದು 


ವಾಗಿ ಕೈಯಿಂದ ತಟ್ಟು: ತಾಯಿ ಮಗುವನ್ನು ಚುಕ್ಕುತಟ್ಟುತ್ತ ಮಲಗಿಸು 

ವಂತೆ ತಮ್ಮನ ತಲೆಯ ಮೇಲೆ ಕೈಯಿಟ್ಟು ಅಡ್ಡಾದರು (ವೈನಿ. ೩೪೬): 

ಗೋದಾವರಿ . . . ಕೇಶವನಿಗೆ ಚುಕ್ಕುತಟ್ಟುತ್ತಿದ್ದಳು (ಭಾರಥಿ. ೨೪). 
(ಚುಕ್ಕು * ತಟ್ಟು) 


16] ಚುಕ್ಕುಬಡಿ (ಕ್ರಿ). ಎ ಚುಕ್ಕುತಟ್ಟು : ಎಷ್ಟು ಚುಕ್ಕುಬಡಿದರೂ, ಚಪ್ಪರಿಸಿ 


25 


80 


«6 


ದರೊ ನಿಮಾಯಿಗೆ ನಿದ್ದೆಯೇ ಬರಲಿಲ್ಲ (ಗೌರಾಂಗ. ೧೦); ಈ ಕುಮಾರ 
ಕಂಠೀರವನನ್ನು ಮೆಚ್ಚಿ, ಚುಕ್ಕು ಬಡಿದು ಅವನನ್ನು ಮಲಗಿಸಲು ಪ್ರಯತ್ನ 
ಮಾಡಿದೆ (ಗಾಳಿಪ. ೧೭೦). [ಚುಕ್ಕು * ಬಡ್ಡಿ) 

ಚುಕ್ಕೆ,, ಚಿಕ್ಕಿ, ಚಿಕ್ಕೆ, ಚುಕ್ಕಿ, (ನಾ). ೧. ನಕ್ಷತ್ರ; ತಾರೆ: ಈ ಚಟಗಳ 
ಪರಂಪರೆ ಹೇಳುತ್ತ ಹೋಗುವುದೆಂದರೆ ಮುಗಿಲ ಚುಕ್ಕೆಗಳನ್ನು ಎಣಿಸಿ 
ದಂತೆಯೇ ಸರಿ (ಗಾಳಿಗು. ೩೦). ೨. ವರ್ತುಲಾಕಾರದ ಸಣ್ಣ ಗುರಂತು, 
-ಚಿಹ್ನೆ ; ಬಿಂದಂ. "ಚಂಕೈದಂಪ್ಪಿ' ಪರಾ. ೩. (ಆಲಂ) ಕೆಲಸಕ್ಕೆ 
ಬಾರದವನಂ ; ಅಲ್ಪ; ಹೀನ: ಹೊಕ್ಕರಾಹವದೊಳಗೆ . . . ಚುಕ್ಕೆ 
[ಪಾಠಾಂ. ಕೈ)ಗಳಿರಾ ಎನುತ ಹೊಯ್ದರು (ನಳಣ. ೯-೨೪). ಚಿಕ್ಕಿ, : ೧. 
ಭೂಮಧ್ಯರೇಖೆಯಿಂದ ಬಡಗಕ್ಕೂ . ತೆಂಕಣಕ್ಕೂ ಹೋದಹೋದ ಹಾಗೆ 
ಗುರುತಿನ ಚಿಕ್ಕಿಗಳು ಕಾಣದ ಹಾಗಾಗಿ ಹೊಸಹೊಸ ಚಿಕ್ಕಿಗಳು ದೃಷ್ಟಿಗೆ 
ಬೀಳಹತ್ತುತ್ತವೆ (ಮುಂಬಯಿ. ೪-೬೮) ; ಮುಗಿಲ ವಸ್ಕಾಗಿನ ಚಿಕ್ಕಿ, ಹಗಲ 
ಮೂಡಿದರೇನ (ಕನ್ನಜಾ. ೧೨೮). ೨. ಹುಲಿಯ ಮೋರೆಯ ಮೇಲೆಯೂ 
ಕುತ್ತಿಗೆಯ ಮೇಲೆಯೂ ಚಿಕ್ಕಿಗಳು ಇರುತ್ತವೆ (ಮುಂಬಯಿ. ೪-೩೬). 
ಚಿಕ್ಕೆ : ೧. ನೇಸರಿನ ಮುಂದೆ ಚಿಕ್ಕೆಗಳು ಒಪ್ಪುವವೆ? (ಬದುರೆ. ೧೩೧): 
ಸೂರ್ಯ, ಚಂದ್ರ, ಚಿಕ್ಕೆ ಕೋಟಿ ಕಣ್ಣರಳಿಸಿ ನೋಡಿವೆ (ನೆಲಮು. ೨೪-೧೧). 
ಚುಕ್ಕಿ; : ೧. ಚುಕ್ಕಿಗಳುದುರಲಡಿಗಡಿಗೆ ವನಚರ೦* ಬೆದರೆ (ವೆಂಕಾರಾ. 
೬-೩೮-೩೧); ಚುಕ್ಕಿಗಳಿನಡಸಿರ್ಪ ನಭವನು (ರಾಮಾಸಂ.೬-೮-೨೧); ಗಾಜಿನಾಚೆ 
ದಿಗಂತದಲ್ಲಿ ಚುಕ್ಕಿಗಳು ಮಿನುಗುತ್ತಿದ್ದವು (ಮಾರ್ಗದ. 59). ೨. ಬಿಳಿ 
ಚಾಯೆಯ ನೀಲದುಕೂಲದಲ್ಲಿ ನೆಯ್ದಿರುವ ಜರತಾರಿಯ ಚುಕ್ಕಿಗಳಂತೆ 
ಅಲ್ಲಿ ಇಲ್ಲಿ ವಸ್ಲಾನ ನಕ್ಷತ್ರಗಳು ಮಿನುಗುತ್ತಿದ್ದುವು (ರಾಮಾನೆ. ೮೦). 
೩, ಚುಕ್ಕಿಗಳಲಾ ನಿನ್ನವರು ಕೈಯಿಕ್ಕ ಹೇಳಾ (ಕುವ್ಮಾಕೆ. ೧೯-೩೦): 
ಜಲಜಭವಭವಲೋಕಪಾಲಾವಳಿಗಳೀಕ್ಷಣ ತೊಲಗಿ ಬದುಕುವುದುಳಿದ 
ಚುಕ್ಕಿಗಳೇನು ಗಣನೆಂದೊದರಿದವು ಕಹಳೆ (ಅಂಬಿಕಾ. 4೧-೭). 

ಚುಕ್ಕಿಯ ಮಾತು ಎ (ಆಲಂ) ಕೆಲಸಕ್ಕೆ ಬಾರದ ಮಾತು ; ಪೊಳ್ಳೂ 
ನುಡಿ : ಮಿಕ್ಕಾ ವಿಷವೈದ್ಯದೊಳಂ ಚುಕ್ಕಿಯ ಮಾತೇವುದಣ್ಣ (ಬವುದ. 
೬-೬೩), ಚುಕ್ಕೆಯಾಗು ಎ ಗುರಿಯಾಗು : ಅಕ್ಕಜದ ಮಖವಿದಜ ಚೂಣಿಗೆ 
ಚುಕ್ಕೆ [ಪಾಉಾಂ.ಕ್ಕಿ]ಯಾಯಿತು ಮನ ಮಹೀಶನ ಮಕ್ಕಳಾಟಿಕೆಯಾಯ್ತೆನುತ 
ತೂಗಿದನು ಸಿರಿಮುಡಿಯ (ಕುವ್ಮಾಸೆ. ೨-೦೪). 
[ ದೇ. 8 ಶಮಿ .ಚುಕ್ಕೈ: ತೆಲು. ಚುಕ್ಕ ; ಕೆೊಲಾ. ಸುಕ್ಕ ; ನಾಯ್ಕಿ. 
ಪರ್ಜಿ. ಚುಕ್ಕ ; ಗೊಂಡಿ. ಸುಕ್ಕುಮ್‌ ; ಕುಇ. ಸುಕ] 


ಚುಕ್ಕೆ 
ಚುಕ್ಕೆ, ಚುಕ್ಕಿ, ಸುಕ್ಕೆ (ನಾ). ಒಂದು ಬಗೆಯ ಸಸ್ಯ ; ಹುಳಿಯಾದ 
ಎಲೆಗಳುಳ್ಳ ಸಸ್ಯ; «"ಕಾಡಹುಳಿ ಚಿಕ್ಕೇಸೊಪ್ಪು'' (ಪ್ರ ಥಣ್ಮ). 


ಚುಕ್ಕಿ ; ಮಳೆಗಾಲದಲ್ಲಿ ಚುಕ್ಕಿ ಪಲ್ಕ ಹೆಚ್ಚಾಗಿ ಬೆಳೆಯುತ್ತದೆ (ರೂಂ). 
ಸುಕ್ಕ; ಬಸಲೆ, ಬಾಯಿಬಸಲೆ, ಸುಕ್ಕೆ (ನಮ್ಮನು. ೨೩೮). (ಸಂ. ಚುಕ್ರ] 
ಚುಕ್ಕೆ "ಚುಕ್ಕಿ' ನೋ. 
ಚುಕ್ಕೆಗಳೆ (ಕ್ರಿ). (ಆಲಂ) ಅಲ್ಪನೆಂದು ಹೀಯಾಳಿಸು,-ಹೀಗಳೆ : ಯಾಕೆ 
ಭಯ ನಿಮಗಿನ್ನು. . , ನೀ ಚುಕ್ಕೆಗಳೆಯದಿರು ಸಾಹಸವ ನೋಡೆಮ್ಮ 
ಪಗೆಯಿದಿರೊಳು (ತುರಂಗ. ೭೪-೨೫). [ಚುಕ್ಕೆ ಕಳ್ಳೆ) 
ಚುಕ್ಕೆದುಪ್ಪಿ (ನಾ). ಒಂದು ಬಗೆಯ ಜಿಂಕೆ ; ಕವಲು ಕವಲಾಗಿರುವ 
ಕೊಂಬುಗಳೂ ಮೈಮೇಲೆ ಸಣ್ಣಸಣ್ಣ ಚುಕ್ಕೆಗಳೂ ಇರುವ ಜಿಂಕೆ; 
ಕೃಷ್ಣಸಾರ; ಸಾರಂಗ: “ಪೃಷತಃ - ಚುಕ್ಕೆದುಪ್ಬಿ” (ಸಿದ್ಧಾಂತಿ. ೧೩೬). 
[ ಚುಕ್ಕೆ; * ದುಪ್ತಿ] 
ಚುಕ್ಕೆಸೊಪ್ಪು, ಚುಕ್ಕಿಸೊಪ್ಪು, ಸುಕ್ಕೆಸೊಪ್ಪು (ನಾ). ಎಚುಕ್ಕೆ : 
ಚುಕ್ಕೇಸೊಪ್ಪು ಹುಳಿಹುಳಿಯಾಗಿರುವುದು (ರಬೆ. ೦೭). ಚುಕ್ಕಿಸೊಪ್ಪು ; 
ಸುಕ್ಕೆಸೊಪ್ಪು, ಚುಕ್ಕಿಸೊಪ್ಪು (ಮೈಔಗಿ, ೬೭-೧೩೬೪). ಸುಕ್ಕೆಸೊಪ್ಪು : 
ಮೇಲಿನ `ಮೈಔಗಿ' ಪ್ರಯೋಗವನ್ನು ನೋಡಿ. 
[ಚುಕ್ಕೆ * ಸೊಪ್ಪು] 
ಚುಕ್ತ "ಚುಕ್ತಾ' ನೋ. 
ಚುಕ್ತಾ, ಚುಕತಾ, ಚುಕ್ತ, ಚುಕ್ತಿ (ನಾ). (ಹಣವನ್ನು) ಬಾಕಿಯಂಲ್ಲದಂತೆ 
ತೀರಿಸುವಿಕೆ,-ಮುಗಿಸುವಿಕೆ; ಬೇಬಾಕಿ : ಎಂಕಪ್ಪನೂ ಅಸಲೂ ಬಡ್ಡೀ 
ಮುಟ್ಟಿಸಿ ಲೆಕ್ಕಾ ಚುಕ್ತಾ ಮಾಡಿಕೊಂಡ (ತಿಡುಗು. ೬೮): ಪೈಗೆ ಪೈ ಕಂದಾಯ 
ಚುಕ್ತಾ ಮಾಡುತ್ತೇವೆ (ಪ್ರೇಮುಶ್ರೆ. ೩). ಚುಕತಾ: ಖಾತೇದಾರ ಆಸಾವಿಯು 
ಕೂಲಿಯ ಫಾಯದೆಯ ಇಚ್ಛೆಯಿಂದ ಮೊದಲನೇ ಬಾಕಿಯನ್ನು ಚುಕತಾ 
ಕಳುಹಿಸಿ (ಮುಂಬವ್ಕಾ. 3೪೭). ಚುಕ್ತ: ಇನ್ನು ಎರಡು ದಿನಗಳಲ್ಲಿ ಗೇಣಿ ಚುಕ್ತ 
ಮಾಡಿ (ಮುಗಿಯು. ೨೪೧) ; ವ್ಯಾಸ ಬಿಲ್‌ ಚುಕ್ತ ಮಾಡಿ (ನಿರ್ದೋಟಿ. ೩). 
ಚುಕ್ತಿ ; ಅದರ ಚುಕ್ತಿಗೆ ಮಾದಯ್ಯ ಅವನ ಯಾಲಕ್ಕಿಮಲೆಯಲ್ಲಿ ಎರಡು 
ವರ್ಷ ಆಳುಗಳ ಮೇಲ್ವಿಚಾರಕನಾಗಿ ಬಿಡಾರ ಹೂಡಬೇಕು (ಮಸಕೂ. ೧೧). 
[ «ಹಿಂ. ಮರಾ, ಚುಕತಾ) 
ಚುಕ್ತಿ "ಚುಕ್ತಾ' ನೋ. 
ಚುಕ್ತಿಪಟ್ಟಿ (ನಾ). ಸಾಲದ ವಿವರಣೆಯನ್ನು ತೋರಿಸಿ, ಉಳಿದ 
ಬಾಕಿದಾರರ ಹೆಸರುಗಳನ್ನು ತಿಳಿಸುವ "ಪಟ್ಟಿ: ಸೊಸೈಟಿಯ ಈ ಸಲದ 
ಚುಕ್ತಿ ಪಟ್ಟಿಯಲ್ಲಿ ಅವನ ಹೆಸರಿರಲಿಲ್ಲ (ರೂಢಿ). 
[ಚುಕ್ತಿ (ಚುಕ್ತ) * ಪಟ್ಟಿ) 
ಚುಕ್ರ (ನಾ). ೧. ಹುಳಿಯಾದ ಮದ್ಯ. ೨. ಹಂಣಿಸೆ. ೩.ಎಚುಕ್ಕೈ. 
[ ಸಂ. ] 
ಚುಕ್ರಿಕೆ (ನಾ). ಒಂದು ಬಗೆಯ ಸಸ್ಯ 
“ಜಾಂಗೇರಿ ಚುಕ್ರಿಕಾಹ್ಟಂ"  (ವಸ್ತುಕೋ. ೩೭.೨೭). 
ಚುಚಲ 'ಚುಂಚಲ' ನೋ. 
ಚುಚಲಿ "ಚುಂಚಲ' ನೋ. 
ಚುಚುಂದರ (ನಾ). ದೇಹ ಚಿಕ್ಕದೂ ಉದ್ದವಾದ ಮೂತಿಯಂೂ ಇರುವ 
ಒಂದು ಬಗೆಯ ಇಲಿ; ಸುಂಡಿಲಿ; ವರಗಿಲಿ: “ಸುಂಡಿಲಿ ಚುಚುಂದರಂ 
[ಪಾಕಾಂ. ಕುದ್ರಂದರಂ, ಚುಚ್ಛುಂದರಂ, ಬುಂಚುಂಧರಂ)'' (ಮಂಗರಾ. 
೪೯೨೧೨). [ಆ ಸಂ. ಛುಚ್ಛುಂದರ ) 
ಚುಚುಂದರಿ (ನಾ). = ಚುಚುಂದರ : ಚುಚುಂದರಿಯಂ ಪಿಡಿದು ಮದ 
ಗಜೇಂದ್ರಕ್ಕಿದಿರಂ ಬಂದು ನಿಲೆ ತೊಲಗಿ ಪೋಕಂಂ (ಲೋಕೋಪ. ೦೦-೩೧). 
(ಸಂ. ಚುಚುಂದರೀ] 


; ಪುಲ್ಲಂಪುರಿಚೆ ; ಹುಳಿಚಿಕ್ಕ : 
[ ಸಂ. ಚುಕ್ರಿಕಂ] 


೨೮೬೪ 


10 


20 


45 


ಚುಚ್ಚುಗೊಂಡೆಯ 


ಚುಚುಂದ್ರಿ, ಚುಚೇಂದ್ರಿ (ನಾ). ೧.ಎಚುಚುಂದರ ; ಹಾವು ಚುಚುಂದ್ರಿ 
ಯನ್ನು ನುಂಗಿದಂತೆ ಆಕೆಯ ಸ್ಥಿತಿಯಾಯಿತು (ತುಳಸಿ. ೧೨೫). ಚುಚೇಂದ್ರಿ; 
೨. ಒಂದು ಬಗೆಯ ಮದ್ದಿನ ಬಾಣ. ೩. (ಆಲಂ) ತೊಂದರೆ 
ಕೊಡುವ ಮಾತು: ಪೀಡಿಸಬೇಕೆಂದು ಇನ್ನೊಂದು ಚುಚೇಂದ್ರಿ ಬಿಟ್ಟೆ 
(ಸುತ್ತುಮು. ೯೩). [ ಸಂ. ಚುಚುಂದರೀ] 
ಚುಚುಲು “ಸುಜ್ಜಲು' ನೋ. 
ಚುಚೇಂದ್ರಿ "ಚುಚುಂದ್ರಿ' ನೋ. 
ಚುಚ್ಚ ಳ(ಗು) -ವ್ಯರ್ಥವಾದ; ತುಚ್ಛ:ಆ ಕಮಲದ ನೆಲೆಯ ಕಾಣಲಟ್‌ಯದೆ 
ತೊಳಲಿ ಬಳಲಿ ಜಗದೊಳಗೆ ನಚ್ಚುಮಚ್ಚಿಗೊಳಗಾಗಿ ಚುಚ್ಚಳ ಪೂಜೆಗೆ 
ಸಿಲ್ಕಿ... ಭವಕೆ ಗುಜೀಯಾಗುವ ಮನುಜರ ಕಂಡು ನಾಚಿತ್ತೆನ್ನ ಮನವು 
(ಲಿಂಗವ. ೪೩-೬). "ಚುಚ್ಚ್ವು' ಪರಾ. [?] | 
ಚುಚ್ಚಿಸು (ಕ್ರಿ) - ಶಿವಿಯುವಂತೆ ಮಾಡು; ಇರಿಯಿಂಸು; ನಾಟಿಸು : ಕೆಚ್ಚನೆ 
ಕಾಯನ್ನು ಕನಲ್ಲು ಕೊಳ್ಳಿಯೊಳ್‌ ಸೋಲೆ ತಗುಳ್ತು ಚುಚ್ಚಿನು (ಧರ್ಮಾಮ್ಮ. 
೯-೧೮೧); ಸಸನೆ ಇರಲಾರದ ಬಡ್ಡಿ ಗೇರು ಚುಚ್ಚಿಸಿಕೊಂಡಳು (ಗಾದೆ). 
[ಚುಚ್ಚು (ಆಚುರ್ಚು,) * - ಇಸ್ಕು) 
ಚುಚ್ಚು, "ಚುರ್ಚು,' ನೋ. 
ಚುಚ್ಚು. "ಚುರ್ಚು,' ನೋ. 
ಚುಚ್ಚು (ನಾ). ೧. ಇರಿತ; ತಿವಿತ. 'ಒಳಚುಚ್ಚು' ಪರಾ. ೨. ಬಾಣ 
(2): ಅಮರ್ಕೆವೆತ್ತ ಪ್ರಲಿದೋಲ ಪಟ್ಟಿಗೆಯುವೊಟ್ಟಿದ ಚುಚ್ಚುಂ ಕಟ್ಟಿದ 
- * ೬ ಇದಿರ್ಚಿ ನಿಂದ ಬಿಲ್ವಡೆಯ ಪೆಜಗೆ ಪಡೆನಾಯಕ 
ನಾಗಿ (ವರ್ಧಮಾ. ೪-೪೨ ವು. [ ಆಚುರ್ಚು,) 
ಚುಚ್ಚು (ನಾ). ಚಿಕ್ಕದು; ಸಣ್ಣದು: “ಚುಚ್ಚೆಂದು ಗುಜ್ಜೆಂದು 
ಕಿಟ್‌ಿದು” (ಶಬ್ಮಮಂ. ೭೩). [ ಇಪ್ರಾ. ಚುಚ್ಛ./ ಸಂ. ತುಚ್ಛ] 
ಚುಚ್ಚುಕ (ನಾ). ಚುಚ್ಚಿಕೊಡುವವನಂ ; ಕಲಹಕ್ಕೆ ಪ್ರೇರಿಸುವವನು ; 
ಚಾಡಿಕೋರ : ನುಚ್ಚುಗೂಳುಣ ಹೊಲ್ಲ ಚುಚ್ಚುಕರ ನೆರೆ ಹೊಲ್ಲ 
ಮಚ್ಚರದಿ ನಡೆವ ಮಗ ಹೊಲ್ಲ (ಸರ್ವಜ್ಞ. ೧೯೦೨). 
[ ಚುಚ್ಚು, (ಆಚುರ್ಚು,) + - ಕೃ) 
ಚುಚ್ಚುಕಳಿಲೆ (ನಾ). ಎಳೆಯ ಬಿದಿರೆ ಕಳಿಲೆಯಲ್ಲಿ ರಂಧ್ರ 
ಮಾಡಿ ಮಸಾಲೆ ವಂತ್ರು ಒಗ್ಗ ರಣೆಯನ್ನು ತುಂಬಿ ಮಾಡುವ ಒಂದು 
ಬಗೆಯಂ ತಿಂಡಿ: ಕಳಿಲೆಯ ಕುಡಿಯನೊತ್ತಿ ಶತಛಿದ್ರವಾಗುವ ತೆಜದಿ 
ಕದುಕಿಟ್‌ದು .. . ಪೊಡ್ಡಣಿಗೆಯಿತ್ತು ನರೆಯಂ ಕೆಟ್ಟು ಪರಿಮಳವ 
ನಿಕ್ಕಲದು ಚುಚ್ಚುಕ [ಪಾ8ಾಂ. ಗ]ಳಿಲೆ (ಸೂಪರಾ. ೬-೨). 
[ ಚುಚ್ಚು; ( ಆ ಚುರ್ಚು;) * ಕಳಿಲೆ (ಆ ಕಟುಲೆ) ] 
ಚುಚ್ಚುಕೂದಲು (ನಾ). ಚುಚ್ಚುವ ಕೂದಲು ; ಒರಟಾದ ಕೂದಲಂ: 
ಪತಂಗ ಚಿಟ್ಟೆಗಳ ಮರಿಗಳ ಮೇಲೆ ಚುಚ್ಚುಕೂದಲುಗಳೂ ಇರುತ್ತವೆ 
(ಕೀಟಬೆ. ೧೨೬). [ಚುಚ್ಚು (ಆಚುರ್ಚು,) * ಕೂದಲು (<ಕೂಂದಲ್‌)] 
ಚುಚ್ಚುಗ (ನಾ). ಮಗುಚುವ ಕೈ; ಕುರುಪೆ: ರತ್ನ ಕಿತ್ತಲಿ ತೆಗೆದು 
ಚುಚ್ಚುಗದಿಂದ ಅಲ್ಲಾಡಿಸಿದಳು (ಬೆಂದಜೀ. ೧೨೩) . 
[ ಚುಚ್ಚು, (ಆ ಚುರ್ಚು;) * - ಗ್ಯ) 
ಚುಚ್ಚುಗಲೆ (ನಾ). ಇರಿತದ ಗಾಯದಿಂದುಂಟಾದ ಕಲೆ: ಕುತ್ತದೊಳಾದ 
ಚುಚ್ಚುಗಲೆಯೇ ಎದೆಗಗ್ಗಳ ಕಪ್ಪು ಕಾಡಿ ಮೇಣ್‌ ಕುತ್ತಿಸಿಕೊಂಡುವೇ 
(ಸೂಕ್ತಿ ಸು. ೮-೪೧೯). [ ಚುಚ್ಚು; (ಆಚುರ್ಚು,) + ಕಲ್ಕೆ) 
ಚುಚ್ಚುಗೊಂಡೆಯ' (ನಾ). ಚುಚ್ಚಿಕೊಡಂವ ಚಾಡಿ; ಮನಸ್ಸಿಗೆ 
ನೋವುಂಟುಮಾಡಂವಂಥ ನಿಂದೆ : ಚುಚ್ಚುಗೊಂಡೆಯದದಟಮುನಿ 
ಜಡೆವಿಚ್ಚಿ ನರ್ತಿಸೆ ರಾಮ ಕುಬುಬಿಬ್‌ದೆಚ್ಚು ಕಡಿದನು ಶಿರವ ಸರಳಿನಲಾ 
ಖರಾಸುರನ (ತೊರರಾ. ೩-೬-೩೫). [ಚುಚ್ಚು (<ಚುರ್ಚು) *ಕೊಂಡೆಯ) 


ತೊಂಗಲುಂ ಬೆರಸು 


ಚುಚ್ಚುನುಡಿ 


ಚುಚ್ಚು ನುಡಿ (ನಾ). ಕೇಳಂವವರಿಗೆ ನೋವನ್ನುಂಟುಮಾಡುವಂಥ 
ಮಾತು ; ಕಟಕಿ: ಕೊಟ್ಟ ಹಣವನ್ನು ದಕ್ಕಿಸಿಬಿಡಬೇಡಿರಿ ಎಂದು 
ಇದಲಾದ ಚುಚ್ಚುನುಡಿಗಳನ್ನು . . . ಹೇಳಿದ (ಕುರುಳಾ. ೦೩೪). 
[ಚುಚ್ಚು ( ಆಚುರ್ಚು;) + ನುಡ್ಡಿ) 
ಚುಚ್ಚುನೋಟ (ನಾ). ಇರಿಯುವಂತಹ ನೋಟ; ತೀಕ್ಷ್ಣದೃಷ್ಟಿ : 
ಆನಂದನ ಚುಚ್ಚುನೋಟ ಅವಳ ಹೃದಯದಲ್ಲಿ ಕೋಲಾಹಲವೆಬ್ಬಿಸಿತ್ತು 
(ಮರಳಿ. ೧೪೬) ; ಆಡಿಗೆಮನೆಯಲ್ಲೂ ನಾನಾನ ಚುಚ್ಚುನೋಟವಿದ್ದದ್ದೇ 
(ಸ್ಮೃತಿಚಿ. ೧೬). [ ಚುಚ್ಚು; ( ಆಚುರ್ಚು,) * ನೋಟ) 
ಚುಚ್ಚುಮದ್ದು (ನಾ). ಶರೀರಕ್ಕೆ ಸೂಜಿಯಿಂದ ಚುಚ್ಚಿ ಪಿಚಕಾರಿಯ 
ಮೂಲಕ ಕೊಡಂವ ಔಷಧ; ಸೂಜಿವಂದ್ಹು; ಇಂಜೆರ್ಕ್ಷ: ಈಗ 
ಎಲ್ಲೆಲ್ಲೂ ಚುಚ್ಚುಮದ್ದಿಗೇ ಪ್ರಾಶಸ್ತ್ಯ (ನವನೀ. 89) ; ಟಾಮಿಗೆ ಒಂದು 
ಚುಚ್ಚುಮದ್ದು ಕೊಟ್ಟರು (ಕಪಪು. ೩-೩೭). 
[ ಚುಚ್ಚು, (ಎಚುರ್ಚು;) + ಮದ್ದು, (ಆ ಮರ್ದು) ) 
ಚುಚ್ಚುಮಾತು (ನಾ). ಎ ಚುಚ್ಚುನಂಡಿ : ದ್ರೋಣನು ದುರ್ಯೋಧನನ 
ಚುಚ್ಚುಮಾತಿನಿಂದ ನೊಂದು ಕೆಚ್ಚಿನಿಂದ ಕಾದುತ್ತಿದ್ದನಂ (ವಡಧಾ. ೨೮೯); 
ಅವರ ಚುಚ್ಚು ಮಾತುಗಳು ಶೂಲದಂತೆ ಇರಿಯುತ್ತಿದ್ದವು (ಕುಂಕುಮ. ೭೬). 
[ ಚುಚ್ಚು;( ಆ ಚುರ್ಚು,) + ಮಾತು] 
ಚುಚ್ಚು ರೊಟ್ಟಿ (ನಾ). ಚುಚ್ಚಿ ರಂಧ್ರ ಮಾಡಿ ಬೇಯಿಸಿದ ಒಂದು 
. ಬಗೆಯ ರೊಟ್ಟಿ : ಕುಟ್ಟಿ ಕಣಿಕದೊಳು ಸರಿಬೆಣ್ಣೆಯಾಅಅಕೊಳೊಂದು 
ಬಟ್ಟವಾಲನೆಯಿಕ್ಕಿ ಮಿದಿದು ಬಟ್ಟಂ ಮಾಡಿ... ಸಲಗೆಯಿಂ ಚುಚ್ಚಿ 
ತಿಳಿದುಪ್ಪಮಂ ಬಿಟ್ಟು ಸಕ್ಕರೆಯುಮಂ ತಳಿದು ತೆಗೆದೊಡೆ ಚುಚ್ಚು [ಪಾಕಾಂ. 
ಕರ್ಕು, ಕುಕ್ಕು]ರೊಟ್ಟಿಯೆಂಬೊಳ್ಳೆಸರವಡೆದು (ಸೂಪರಾ. ೧-೧೦). 
(ಚುಚ್ಚು, (ಆಚುರ್ಚು,) + ರೊಟ್ಟಿ ] 
`ಚುಚ್ಚುಳ (ನಾ). ೧.ಎಚುಚ್ಚುನುಡಿ: ಮದನಕೇಳಿಗೆ ನಮ್ಮ ಗುಟ್‌ಮಾಡಿ 
ನಿಶ್ಚೈಸಿ ಸತಿಯರೆಂದಾಳಿ ಚುಚ್ಚುಳ ನುಡಿದು ಎಮ್ಮನು ಒಲ್ಲದಿಹನು 
(ಹರಿಸಾಂ. ೩೦-೪೯). ವಿ. ಚುಚ್ಚುಮಾತನಾಡುವವನು : ಚೆಚ್ಚರಿಗಂ 
ಪರಿವಾಯಂ ಚುಚ್ಚುಳ [ಪಾಠಾಂ. ತುಚ್ಚಳೆ]ನತ್ಕುಗ್ರಕೋಪಿ ಮೂರ್ಪಂ 
ಕೆಸಜ ಳ್‌ ಕಿಚ್ಚಿಡುವನೆನಿಪ ಖಳನುಂ (ಸಮಪ. ೬-೧೦೬). [? 
ಚುಜ್ಜಲು "ಸಂಜ್ಯಲು' ನೋ. 
ಚುಜ್ಜಲುಮರ (ನಾ). ಒಂದು ಬಗೆಯ ವಂರ : ಸಂಜ್ಜಲು : ಚುಜ್ಜಲು 
ಮರದ ಕೆಳಗೆ ವಾಯುವ್ಯ ಮುಖನೆ ಕ ೧ (ಎಕ. 111, ತಿರುಮ. ೬೩-೧೦೨೪; 
1748), [ ಚುಜ್ಮಲು (ಆಸುಜ್ಜಲು) + ಮರ] 
ಚುಜ್ಜುಲು "ಸುಜ್ಜಲು' ನೋ. 
ಚುಟಕ, ಚುಟುಕ, (ನಾ). ಒಂದು ಬಗೆಯ ಪದ್ಯ; ಅಣಕದಿಂದ 
ಕೂಡಿದ (ಸಾಮಾನ್ಯವಾಗಿ ನಾಲ್ಕುಸಾಲಂಗಳಿರಂವ) ಸಣ್ಣ ಪದ್ಯ: 
ಪ್ರಾಸಬದ್ಧ ವಾದ ಚುಟಕಗಳನ್ನು ಬರೆಯುವಷ್ಟು ಶಕ್ತಿ ಅವನಿಗೆ ಜನ್ಮದತ್ತ 
ವಾಗಿದ್ದು (ಏಳಜೀ. ೩೦); ಅದರ ಕೆಳಗೆ ನಾಲ್ಕುಸಾಲಿನ ಒಂದು ದರಿದ್ರ 
ಚುಟಕ ಬೇರೆ ಬರೆದಿತ್ತು ! (ಶಾಲೆಮ. ಚುಟುಕ್ಕ : ಚಕಮಕಿಗಳು 
ಚುಟುಕಗಳು ಇವುಗಳ ಕತಣೈಗಳೆಮಗಭಿವಂದ್ಮರು (ಇಂಡಾಪ. ೪-೯). 
[ ಮರಾ. ಚುಟಕಾ) 
ಚುಟಕಿ `ಚಿಟುಂಕು' ನೋ. 
ಚುಟಕು 'ಚಿಟಂಂಕು' ನೋ. 
ಚುಟಕೆ "ಚಿಟುಂಕು' ನೋ. 
ಚುಟಿ "ಸೂಟೆ' ನೋ. 
ಚುಟಿಕೆ 'ಚಿಟುಂಕಂ' ನೋ. 
ಚುಟಿಕೆಹಾಕು 'ಚಿಟಿಕೆಹಾಕಂ' ನೋ. 


೪೭). 


೨೮೬೫ 


15 


95 


80 


35 


ಚುನಮರಿ 


ಚುಟಿಗೆ "ಚಿಟಂಂಕು' ನೋ. 

ಚುಟು (ನಾ). ಒಂದು ರಾಜವಂಶದ ಹೆಸರು: " ಹರಿತೀಪುತ್ರ ವಿಷ್ಣುಸ್ಯಂದ 
ಚುಟುಕುಲಾನಂದ ಶಾತಕರ್ಣಿ' ಎಂಬ ಅರಸನು ವೈಜಯಂತಿ(ಬನವಾಸಿ)ಯ 
ಅರಸನಾಗಿದ್ದು (ಶುಳುನಾ. ೨೪); ಬನವಾಸಿಪ್ರಾಂತದಲ್ಲಿ ಶಾತವಾಹನರ 
ಶಾಖೆಯೇ ಆದ ಚುಟುಕುಲದವರು . . . ಕ್ರಮೇಣ ಸ್ವತಂತ್ರರಾದರು 
(ಛಾಇಪ್ರ. ೩೦೪). ಐ ಶ್ರೀ ಗೋವಿಂದಪೈಗಳು ಚುಟು ಮತ್ತು ತುಳು 
ವಿಗೆ ಸಂಬಂಧವಿರಬಹುದೆಂದು ಅನುಮಾನಿಸಿದ್ದಾರೆ. [?1 

ಚುಟುಕ, 'ಚಿಟಂಂಕು' ನೋ. 

ಚುಟುಕ್ಕ "ಚುಟಕ' ನೋ. 

ಚುಟುಕಿ "ಚಿಟುಂಕು' ನೋ. 

ಚುಟುಕು "ಚಿಟುಂಕು' ನೋ. 

ಚುಟ್ಟ, "ಚುರುಟು' ನೋ. 

ಚುಟ್ಟ್ಯ (ನಾ). ೧. ಚಿಕ್ಕದಂ; ಸಣ್ಣದು: " ಪುಟ್ಟ, ಚುಟ್ಟ - ಅಲ್ಬೀಭಾವೇ, 
ಕಿರಿದರೊಳ್‌ " (ಕಾಶಕ್ಕ. ೨೩೬). ೨. ಸಣ್ಣ ಉಂಡೆ,-ಗುಳಿಗೆ: ಅವರು 

ಬೆಣ್ಣೆ ಎಲ್ಲಾ ಹಾಕಿ ,ತಿಕ್ಕಿ, ನಶ್ಯದ 'ಚುಟ್ಟ' (ಚುಟಿಗೆ)ಗಳನ್ನು 

«ಪ್ರಾ. ಛುಟ್ಮ)] 


ಸುಣ್ಣ, 
ಸಿದ್ಧ ಪಡಿಸಿ - : ಹೋಗುತ್ತಿದ್ದರು (ಮಲೆಚಿ. ೬೦). 

ಚುಟ್ಟಾ 'ಚುರುಟು' ನೋ. 

ಚುಟ್ಟಿ (ನಾ). ಒಂದು ಬಗೆಯ ಹಣೆಯ ಅಭರಣ ,- ಮಂಂದಲೆಯ 
ಆಭರಣ: (8). [ದೇ.॥ ತಮಿ. ಮಲ. ಚುಟ್ಟಿ) 

ಚುಡಾಯಿಸು "ಚಿಡುಯಿಸು' ನೋ. 

ಚುಡಿತ; (ನಾ). ನಿಂದೆಯ ಮಾತು; ದೂಷಣೆ (?) : ಚಾಡಿ ಚುಡಿತ 
ಗಳಾಡಿ ಸಲೆ ಪಂಥಗಳನಾಡಿ ಕೆಡುಕ ನೀನಾಗಬೇಡ (ಪುರಂದ. 8-೨೨-೪). 

[?) 

ಚುಡಿತ್ಕ (ಗು). ಹರಿತವಾದ (?) : ಹಿಡಿದು ತರ್ಕಿಸಿಕೊಂಡು ಮುಡುಹಿಲಿ 
ಚುಡಿತ ನಖರೇಖೆಗಳ ಬರದು ಕಡುಘನದಿ ಕ್ರೀಡಿಪುದು ಬಿಂದುವ 
ವಜ್ರವನು ಮಾಡಿ (ಕಕ್ಕೋಕ. ೬-೨೦). ?] 

ಚುಡುವ "ಚಿವಡಾ' ನೋ. 

ಚುಣಚುಣಿ "ಚುನಿಚುನಿ' ನೋ. 

ಚುಣಿ 'ಚೂಳ್ಕಿ' ನೋ. 

ಚುಣುಕು, 'ಜುಣುಂಗು' ನೋ. 

ಚುಣುಕ್ಕು "ಚುಳುಕು' ನೋ, 

ಚುಣುಗು "ಜುಣುಂಗಂ' ನೋ. 

ಚುಣ್ಣ (ನಾ). (ಕರಾ) ಗೆಣಸಿಗೆ ಹುಳು ಬೀಳುವ ಒಂದಂ ಬಗೆಯ 
ರೋಗ: ಈ ಬಾರಿ ಗೆಣಸಿನ ಬೆಳೆಗೆ ಚುಣ್ಣ ಹಿಡಿದು ಹಾಳಾಯಿತು (ರೂಢಿ). 

[?] 

ಚುತಿ (ನಾ). ಚ್ಯುತಿ; ನಾಶ. "ಚುತಿಸು' ಪರಾ. ([ ಎಸಂ. ಚ್ಕುತಿ] 

ಚುತಿಸು(ಕ್ರಿ). ಇಲ್ಲವಾಗು; ನಾಶಹೆೊಂದು: ವೈರಿಸಿದಳಗ್ರ ಮಹಿಷಿಯೊಳೀಗ 
ಚುತಿಸಿತಾ ಸಲ್ಲಾಪ (ಜನಮು. ೬-೨೭). [ಚುತಿ 4 - ಇಸ್ಯು] 

ಚುತ್ತು (ಕ್ರಿ). ಬಳಲು ; ಆಯಾಸಪಡು (?) : ಹತ್ತಲಾರೆನು ನಾನು 
ಯೆತ್ತರದ ಯಾ ಮರವ ತತ್ತರವು ಪುಟ್ಟುವದು ಚುತ್ತಿ ಕೈಕಾಲು (ಹಮರ: 
೦೪೨). [?) 

ಚುದ್ರತನ (ನಾ). ಚಾಡಿ ಹೇಳುವ ಬುದ್ಧಿ ; ದೂರುವ ಗುಣ: 
ಚು[ಪಾಕಾಂ- ಕ್ಷು]ದ್ರತನ ಕಳವು ಪರದ್ರೋಹದಿಂದ ಬುದ್ಧಿ ಯಿಂದಲೆ ಗಳಿಸಿ 
ಸಿಕ್ಕಿದಂಥರ್ಥವನು ಸದ್ಯದಲ್ಲಾರು ಉಂಬುವರ್‌ (ಪುರಂದ. ೦-೧೩೨-೩). 

[ ಆಕ್ಷುದ್ರತನ 7 
ಚುನಮರಿ "ಚುರುವಂರಿ” ನೋ. 


ಚುನಮರಿಉಂಡೆ 


ಚುನಮರಿಉಂಡೆ (ನಾ). ಪುರಿ ವಂತ್ತು ಬೆಲ್ಲದ ಪಾಕದಿಂದ ಮಾಡಿದ 
ಉಂಡೆ ; ಪುರಿಯುಂಡೆ : ಚುನಮರಿಉಂಡೆಗಳನ್ನು ಮಾರುವ, ಹೆಂಗಸು 
ಅವಳು (ಮತ್ಕೆಮ. ೧೩೧). [ ಚುನಮರಿ (ಆ ಚುರುಮುರಿ) + ಉಂಡೆ) 
ಚುನಾಯಿ (ನಾ). ಆಯ್ಕೆ ; ಆರಿಸುವಿಕೆ. "ಚುನಾಯಿತಾಣ' ಪರಾ. 
[ «ಹಿಂ. ಚುನಾಈ) 
ಚುನಾಯಿಕೆ (ನಾ). ಎ ಚಂನಾಯಿ : (8). (ಚುನಾಯಿ + -ಕ] 
ಚುನಾಯಿತ (ಗಂ). ಆರಿಸಿದ; ಆಯ್ಕೆಯಾದ : ನಾಲ್ಕುಬಾರಿ ಕೂಡ 
ಪ್ರಜಾಪ್ರತಿನಿಧಿಸಭೆಗೆ ಚುನಾಯಿತರಾದವರು (ಆಲಹೂ. ೬೩). 
[ ಆಚುನಾಯಿಸು) 
ಚುನಾಯಿತಾಣ (ನಾ). ಚುನಾವಣೆ ನಡೆಯುವ ಸ್ಥಳ; ಚುನಾವಣೆಯ 
ಕಟ್ಟೆ : ಪುಂಡರೀಕನು ಒಂದು ಚುನಾಯಿತಾಣದಲ್ಲಿ ಅಧಿಕಾರಿಯಾಗಿದ್ದನು 
(ಕೋದಂಡ. 8೫). (ಚುನೌಯಿ + ತಾಣ) 
ಚುನಾಯಿಸು (ಕ್ರಿ). ಆಯು; ಆರಿಸು: ಕಾರ್ಯಕಾರಿಮಂಡಲಿಗೆ ನಿನ್ನನ್ನೂ 
ಒಬ್ಬ ಸದಸ್ಯನನ್ನಾಗಿ ಚುನಾಯಿಸಿರುವರೆಂದು ತಿಳಿಯಿತು (ರಾಯಕ. ೩೮6) : 
ನೀವು ಬಟ್ಟೆ ಚುನಾಯಿಸುವುದರಲ್ಲೂ ಜಾಣ್ಮೆ ತೋರಿಸ್ತೀರಲ್ಲ (ಬದುಜ. 
೧೨೫). [ಚುನಾಯಿ + - ಇಸ್ಕು) 
ಚುನಾವಣೆ (ನಾ). ಜನರ ಅಭಿಮತಗಳ ವಂೂಲಕಬಒಬ್ಬನನ್ನ ತಮ್ಮ 
ಪ್ರತಿನಿಧಿಯನ್ನಾಗಿ ಆರಿಸುವುದಂ: ಚುನಾವಣೆಯ ರಂಗು ಮಾಯವಾದ 
ಕೂಡಲೆ ಪಕ್ಷಗಳ ಸೊಲ್ಲೂ ಕೂಡ ಕೇಳಿಬರುವುದಿಲ್ಲ (ಉಪ. ೧೧): 
ಚುನಾವಣೆಯ ತಾರೀಖು ಇನ್ನೂ ಒಂದು ವಾರ (ರಾಯಕ. 90). 
[ ಚುನಾಯಿಸು + - ಅಣ್ಮೆ? 
ಚುನಾವಣೆಗೊಳ್ಳು/(ಕ್ರಿ).ಜನರ ಅಭಿಮತಗಳ ಮೂಲಕ ಆಯ್ಕೆಯಾಗು: 
ತಾನು ನಾಯಕಸ್ಕಾನಕ್ಕೆ ಚುನಾವಣೆಗೊಂಡ ವಿಷಯವನ್ನು . , . 
ತಿಳಿಸಿದನು (ಪುನರು. ೩). [ಚುನಾವಣೆ + ಕೊಳ್ಳು, (-ಆ ಕೊಳ್‌) ] 
ಚುನಿಚುನಿ, ಚುಣಚುಣಿ (ನಾ). ಜ್ಯೋತಿಷ್ಯತಿಬಳ್ಳಿ ; ಅಗ್ನಿಬಳ್ಳಿ : 
ಜೀನಸಿನ ಹೆಸರು. . . ಚುನಿಚುನಿಬೀಜ ಚುಮುಚುವಮಿ ಕಲಸಕ್ಕರಿ 
(ಮುಂಬವ್ಮಾ. ೧೫೭). ಚುಣಚುಣಿ : ಸೂರ್ತಿ ಚವಾಳಾ ಮಣದ ಮೇಲೆ 
ಕಿಮ್ಮತ್ತು ಇರತಕ್ಕ ಜೀನಸಗಳು. ೧, ಅಕ್ಕಲ ಖಾರ . . . ೯೦, ಚುಣಚುಣಿ 
ಬೀಜ; ೯೧, ಚೋಬಚಿನ್ನಿ (ಮುಂಬವ್ಯಾ. ೧೨೩). 
[ «ಹಿಂ. ಚುನ್‌ಚುನೀ ] 
ಚುನ್ನ (ಗಂ). ೧. ಹೀನವಾದ; ಅಲ್ಪವಾದ; ಕ್ಷಂದ್ರವಾದ: ಮಾರುತಿ 
ಮುನ್ನ ಶರಧಿಯ ದಾಂಟಿ ಬನವನು ಮುರಿದು ತವಸುತರ ಚುನ್ನವಾಳದ 
ಲೊರಸಿ ಲಂಕೆಯ ಬನ್ನಬಡಿಸುತಲುರುಹಿ ರಕ್ಕಸಕುನ್ನಿಗಳ ಕೊಲುವಂದು 
(ಆನಂರಾ. ೬-೭-೬೮). "ಚುನ್ನಕಥೆ' ಪರಾ. (ನಾ). ೨. ನಿಂದೆ; ತೆಗಳಿಕೆ; 
ಬಯ್ಗುಳು: “ನಿಂದೆ ಚುನ್ನಂ” (ತುನಿ. ೬೭); ನಿನ್ನ ಬೋಧದೆಸಕಂ 
ಚುನ್ನಕ್ಕೆ ಪಕ್ಕಾಗದೇ (ಪುಷ್ಪಪು. ೧೩-೬೬): ಚುನ್ನವಾದೊಡಂ, ಜುಗುಪ್ಸೆ 
ಯಾದೊಡಂ ಇರ್ದುದನಿರ್ದಂತರಸಂಗೆ ಒಳೆಓಲಗದೊಳಲಟ್‌ಪುವುದೆ ದೂತರ್ಗೆ 
ನೀತಿ (ಚಳವಂ. 8-8); ಚುನ್ನದಿಂ ಕೀರ್ತಿಸಲು ರಯ್ಯಮೆ ಹೇಳು (ಅಿಂಗಪು. 
೩. ಅಣಕ, ಕೊಂಕುನಂಡಿ ; ವ್ಯಂಗ್ಯ ; ಉಪಹಾಸ : 
“ ಸೋಲ್ಲುಂಠಃ, ಸೋತ್ಪಾ್‌ಸಃ. ಸೋಪಹಾಸಃ-ಈ ಮೂಜಿ) ಚುನ್ನಂ” 
(ಹಲಾಯು.೨೪-೦೪೮); ನುಡಿದೊಡೆ ಚುನ್ನಮಂ ನುಡಿದಳೆಂದಪೆ(ರಸರ. ೩-೧೭೨). 
೪. ತಪ್ಪು; ದೋಷ : ಸುಮ್ಮನಿರ್ದರೆ ಜ್ಞಾನಕ್ಕೆ ಭಂಗ ಉಭಯವನು 
ಪ್ರತಿಪಾದಿಸದಿರ್ದರೆ ತನ್ನಯ ಭಕ್ತಿಗೆ ಇದಿರೆಡೆಗೆಡುವುದು ಇದು ಚುನ್ನವಲ್ಲ 
(ಸರ್ವವ. ೧೨೪-೬೩೬); ಲಾವಣ್ಯವಿರಲೇನು ಚುನ್ನ ಮಯಣನ ಗುಣಂ 
ನನಗಿಲ್ಲ ನಿನಗಿಲ್ಲ ಪೋಗು (ಪ್ರಧುಪು. 6-೯9). ೫. ಅಲ್ಪವಾದುದು; ಕ್ಷುದ್ರ 


೧೭-೨೩) 


೨೮೬೬ 


20 


86 


40 


45 


ವಾದಂದು : ನಿನ್ನ ಹಸುಬೆಯು ನೂರು ಛಿನ್ನಭಿನ್ನದ ದ್ವಾರ ನಿನ್ನಂಗಿ 


ಚುನ್ನನುಡಿ 


ಪಾಗುಗಳು ಚುನ್ನ ಚಿಂದಿಗಳು (ಕರಲೀ. ೧೯೩-೮). ೬. ಆಸೆ; ಅಪೇಕ್ಷಿ: 

ಷಡುರುಚಿಯನಟೌ್‌ವನ್ನಕ್ಕ ಬೇಟದ ಚುನ್ನ ಬಿಡದು (ಮದೇವ. ೨೮೭-೬೮): 

ಎನ್ನಯ ಸುತ್ತಿದ ಮಾಯೆ ನಿನಗೆ ಅನ್ಯವೆ ಅದು ನಿನ್ನಯ ಚುನ್ನ(ಸುಂಕಬಂ. 

೩೪): ಚುನ್ನದಿ ಕಯ್ಕೆಲೆ ಘಳಿಗೆಯ ಸೆಳೆದೀಯೆ ತನ್ನಯೆ[ಪಾಠಾ. ಯ್ಯ] 

ಸವಿದುದರ್ಧವನು ಇನ್ನು ಕೊಳ್ಳಬ್ಬಬ್ಬ ನೀನೆಂಬ ಬಾಲನನೆನ್ನ ತೋಳೆಂದು 

ತಕ್ಕಿಪವೊ (ವರ್ಧಕ. ೩-೨೪). ೭. ಅಲ್ಬನಾದವನು ; ಸಣ್ಣವ್ಯಕ್ತಿ : ಇನ್ನಂ 

ವಿಷಮಸಮಸ್ಕೆಯನೆನ್ನೊಳ್‌ ಕುಡಲುಚಿತಮಕ್ಕುಮೇ ಎಂದವನಂ ಚುನ್ನ 

ಮನಾಗಿಸಿ (ದಿವೃಜ. ಭಟ 
ಚುನ್ನಮಾಡು, ಚುನ್ನವಾಡು ಎ೧. ಅಪಹಾಸ್ಯಮಾಡು; 

ಹೀಯಾಳಿಸು ; ಅಣಕವಾಡು : ನಿನ್ನೊಕ್ಕಲ್ತನಮೇನೆನುತುಂ ಚುನ್ನ 
ಮಾಡಲ್ಲಿ ಮುನಿದವಂ ಕೈವೊಯ್ದಂ (ಮಹಾನೇ. ೧೦-೯೨); ಗಿರಿಸುತೆ ಚುನ್ನ 
ವಾಡಿ ನಗುತಿರ್ದಪಳೀಶನ ಮುಗ್ಧ ವೃತ್ತಿಗೆ (ಜಗವಿ. ೧೭-೯೮) ; ತನ್ನ ತಾ 
ಕೊಂಡಾಡುತನ್ಮರ ಚುನ್ನವಾಡುವ (ಅಮೃತ. ೨.88); ನನ್ನನ್ನು ಹಂಗಿಸಿ 
ಬಯ್ದು ಚುನ್ನವಾಡಿ ಜರೆದು,ಕೊರಚಾಡಿ . . . ಕೆರಳಿಸುತ್ತಿದ್ದರೆ (ಮಂತ್ರಶ. 
೨೭-೧೪). ವಿ. ನಿಂದಿಸು ; ಬಯ್ಯ: ಆತನಸಗನೆ ಭಾಳನೇತ್ರನ ತನು 
ಕಣಾ ನೀ ಚುನ್ನವಾಡದಿರು (ಬಸಪು. ೨೧-೨೩): ತನ್ನೊಳಿದ್ದವಗುಣವ 
ನೋಡದೆ ಚುನ್ನವಾಡುವನು (ಕುವ್ಮಾದ್ರೋ. ೧೯-೨೮): ಮಡಿವಳನೊರ್ವನ 
ಭದ್ರಮಾಗೆ ದೇವಿಯರೊಳ* ಕುಂದಿಟ್ಟು ದೇವರಂ ಚುನ್ನವಾಡಿದಂ 
(ರಾಮಾಕ್ಕ. ೩೪-೨೨), ಹಿ ಚುಚ್ಚುಮಾತನಾಡು ; ಕೊಂಕುನುಡಿ: 
“ ಪರ್ಯನುಯೋಗಃ, ಉಪಾಲಂಭಃ - ಈ ೨ ಚುನ್ನ ವಾಡಿ ಬೆಸಗೊಳುಹ 
(ಹಲಾಯು. ೨೩-೦೫೩); “ ಉಪಾಲಂಭಮೆನೆ ಚುನ್ನವಾಡಿ ಬೆಸಗೊಂಬುದಕೆ 
ಪೆಸರ್‌ ” (ಮಂಗರಾ. ೨೭-೭); ಮುನ್ನೆ ತಂಗಿಯಂ ಚುನ್ನವಾಡಿದಕ್ಕನ 
ವಕ್ರಮೆಗೆ ಬಟ್‌ಕೆ ಮಗಳಂ ನುಡಿದ ಕುಂಟಣಿಯ ಕೊಂಕು ಸಂಗತಿ 
ವಡೆದುದು (ಅನಂಪು. ೮-೧೫ ವ)ು- ಚುನ್ನವಾಡಿಸು ಇ ಹೀಯಾಳಿಸುವಂತೆ 
ಮಾಡು ; ಹೀಯಾಳಿಕೆಯ ಮಾತುಗಳನ್ನು ಆಡಿಸಂ : ತನ್ನೂಳಿಗದ 
ತೊತ್ತಿರ ಕೈಯಲೆನ್ನನು ಚುನ್ನ ವಾಡಿಸಿದ ಕನ್ನೆಯನು ಎನ್ನ ತೊತ್ತಿರ ತೊತ್ತ 
ಮಾಡದೆ ಬಿಡೆಂ (ಅಂಜಡ. ೩-೧೬೩). [<ಸಂ.ಕ್ಷುಣ್ಣ ?] 

ಚುನ್ನಂಗೆಯ್‌, ಚುನ್ನಗೈ (ಕ್ರಿ). ಹೀಯಾಳಿಸು; ಅವಹೇಳನ ಮಾಡು : 
ಬಜುಜಜುಚಿನ ಸೊಲ್ಲಂ ಸೊಲ್ವುದು ನಿನಗೇಂ ಮೊಗ್ಗೆಯೆನಲು ಚುನ್ನಂ 
ಗೆಯ್ವುದನುಳಿದು ಹೂಣಿಸಿ (ಉದ್ಯದೇ. ೩-೬೧). ಚುನ್ನಗೈ; ಮಿಂಚೆಡೆಯಲ್ಲಿ 
ಮಿನುಗೆ ಬರ್ಪ ಕಾರ್ಮುಗಿಲಂ ಚುನ್ನಗೈವ [ಪಾಕಾಂ. ಚುನ್ನಗೆಯ್ವೊಲ್‌] 
ಪೊಂಬಳ್ಳಿಯ ಸಂಚವ ನಗುವ ಪೆಂಡಿರುಗೂಡಿ (ಸೊಲಬಸೋ. ೧೦-೨೪). 

[ ಚುನ್ನ + ಕೆಯ, ) 

ಚುನ್ನಕ (ನಾ). ನಿಂದಿಸುವವನು: ತೆಗಳುವವನು: ನಿನ್ನ ಸಂಪದ ನೋಡ 
ಲಾಅದೆ ಚಿನ್ನಭಿನ್ನವ ಮಾಡಿ ಕೆಡಿಸುವ ಚುನ್ನಕರ ನುಡಿವಿಡಿಯದಿರ ಪ್ರಸನ್ನ 
ನಿಧಿಯೆ (ಆದಿಪು. ೧೦-8೫). [ಚುನ್ನ+ - ಕ್ಷ] 

ಚುನ್ನಕಥೆ (ನಾ). ಹೀನವಾದ ಕತೆ ; ಕ್ಷಂದ್ರವಾದ ಕಥೆ: ಕನ್ನೆಯರ 
ಕೀರ್ತಿಸಿದ ಚುನ್ನಕಥೆವೇಳೆ ಸತ್ತಲಮಪ್ಪುದೇ (ಪ್ರಧುತು: ೨-೭). 

[ ಚುನ್ನ + ಕಥೆ) 

ಚುನ್ನಗಾರ್ತಿ (ನಾ). ನಿಂದಿಸುವವಳು : ತೆಗಳುವವಳು : ಈ ಚುನ್ನ 

ಗಾರ್ತಿಯಂ ಬನ್ನಂಬಡಿಸುವೆನೆಂದೆಣಿಸಿ ಕೆಂಕರಿಸುತ್ತ (ಚಿಕವಿ. ೬-೨೭೫ ವ). 
[ ಚುನ್ನ * - ಕಾಟ -ತ್ಮಿ (ಆ -ಣತ್ತಿ)] 

ಚುನ್ನಗೈ "ಚುನ್ನಂಗೆಯ್‌' ನೋ. 

ಚುನ್ನನುಡಿ (ನಾ).ಅಣಕ; ಚುಚ್ಚುಮಾತು; ಉಪಹಾಸ: “ಸೋಲ್ಲುಂಠಮಾ 
ಸೋಪಹಾಸಂ ಚುನ್ನನುಡಿಯಕ್ಕು ” (ಮಂಗರಾ. 3೬-೩). 

[ಚುನ್ನ + ನುಡ್ಮಿ] 


Val. 2.42A 


ಚುನ್ನಾಟ 


ಚುನ್ನಾಟ (ನಾ). ಅಣಕ ; ಅಪಹಾಸ್ಯ: ಕೃಷ್ಣ ನಿನಗೆ ಚುನ್ನಾಟ ಬೇಡೆಂದ 
ನಾರದನು (ಮೋಹತ. ೧೩-೬೦) ; ಚುನ್ನಾಟವಾಡಿ ಪ್ರಣ್ಯವಾಪವ ಹಿಂದು 
ಮಾಡಿ (ಮೈ ಲಾರ, ೧೯೬-೭). [ ಚುನ್ನ -- ಆಟ) 

ಚುಬುಕ್‌ (ನಾ). ಒಂದು ಅನುಕರಣ ಶಬ್ದ : ಆ ವ್ಯಾಖ್ಯಾನಮನಂತಾ 
ನವ್ಯಂ ಚುಬುಕೆಂದವಜ್ಞೆಯಿಂ ದಕ್ಷಿಣಹಸ್ತ ವ್ಯಾಪಾರದೆ ತೋಟ್‌ದಂ 
° * » ವಟುಕಂ (ವರ್ಧಪು. ೧೬೯). 

ಚುಬುಕ (ನಾ). ಬಾಯಿಂಯ ಕೆಳಗಿರುವ ವಂಖಭಾಗ ; ಗದ್ಮ; ಗಲ್ಲ: 
ಚುಬುಕಂ ಹೃದಯಂ . . . ಪುರ್ಬುಗಳೆಂಬೆಡೆಯಂ ಮಹಾಹಿ ಕೊಂಡೊಡೆ 
ಗರುಡಂಗಮೆತ್ತಲರಿದು (ಯೋಕೋಪೆ. ೧೦-೪); ಒಬ್ಬಳು ಮೂಗನ್ನು, 
ಒಬ್ಬಳು ಚುಬುಕವನ್ನು ವರ್ಣಿಸಿದಳು (ಜಕರಾ. ೩3೪). “ಚಿಬುಕ' ಪರಾ. 

[ಸಂ.] 

ಚುಬುಕಾಗ್ರ (ನಾ), ಗದ್ದದ ತುದಿ: ಆ ನೃಪಂ ಕರಸರೋರುಹದಿಂ ಚುಬು 
ಕಾಂಗ್ರ ಭಾಗಮಂ ಪಿಡಿದು (ಕಾದಂಪೂ. ೪೯೪) ; ಚುಬುಕಾಗ್ರಮಂ ನಲ 
ವೊಡರಿಸೆ ಮುದ್ದಾಡಿಸುತ್ತುವಿರ್ದರ? ಸುತನಂ (ಡಂದ್ರಪು. ೬-೯೭); 
ಕೋಮಲಿತ ಚುಬುಕಾಗ್ರ ಲಲಿತಾರುಣಾಧರದ . , . ಸಿರಿಮೊಗವನೆಂತು 
ನೋಡದೆ ಮಾಣ್ಟೆನು (ಜೈಮಿಥಾ. ೧೯-೨೦). ([ಚುಬುಕ + ಅಗ್ರ] 

ಚುಬುಕಿರಿ "ಚುಬಂಕಿಟ್‌' ನೋ. 

ಚುಬುಕಿಅ), ಚುಬುಕಿರಿ (ಕ್ರಿ). ೧. ಗಲ್ಲವನ್ನು ಸವರಿಕೊಳ್ಳು. ೨. (ಆಲಂ) 
ಅಲಕ್ಷ್ಯವಾಗಿ ಕಾಣು ; ಉದಾಸೀನತೆಯನ್ನು ತೋರು: ಆವ್‌ 
ಕೈಕೊಂಡ ಗಮನಕಿದಲ್ಪವೆನುತರಿಗಂಡಭೈರವ ಚುಬುಕಿಟ್‌ದು 
ಚಪ್ಪರಿಸಿದರು ಭುಜವ (ತೊರರಾ. ೪-೦೨-೨೪೯): ಒತ್ತಿ ಹೊಳಕುವ 
ಹಾಸ್ಯಗರ್ವದ ಹೆತ್ತು ಗೆ ಯ ಹವಣಿಸದ ಹಮ್ಮಿನ ಚಿತ್ತದಿನಸುತ 
ಚುಬುಕಿಟ್‌ವುತಂಗೈಸಿದನು ರಣಕೆ (ತೊರರಾ. ೬-೧೯-೨೪); ಕೇಳಿ ಚುಬುಕಿಟ್‌ 
ದಾಗಳಿಂದ್ರನು ಬೀಳುಗೆಡಹುವೆನಸುರನೆನುತ ಕಟ್ಟಾಳುತನವನು 
ತೋಟಿವನು(ಉತ್ತರಾ. ೩೮-೪). ಚುಬುಕಿರಿ; ೨. ರಾಕ್ಷಸಮಂಡಲೇಂದ್ರನ 
ಪುರವ ದಿಟ್ಟಿಸಿ ನಗುತ ಚುಬುಕಿರಿದ (ಅನಂರಾ. ೪-೩-೨೪). 

'[ಚುಬುಕ + ಇಟ್‌, ] 

ಚುಬುಕ್ಕು "ಚೆಬುಕು' ನೋ. 

ಚುಬುಕ್ಕು "ಚಬುಕು' ನೋ. 

ಚುಮ್‌ (ನಾ). ಒಂದು ಅನುಕರಣ ಶಬ್ದ. “ಚಂಮ್ಮನೆ', «ಚುಮ್ಮೆನ್‌' 
ಪರಾ. 

ಚುಮಚುಮ (ನಾ). ಗಾಯ ಅಥವಾ ಹಂಣ್ಣಿನಿಂದ ಉಂಟಾಗುವ ಉರಿ: 
ಕಾಲಿಗೆ ಮುಳ್ಳು ಚುಚ್ಚಿದ್ದರಿಂದ ಇನ್ನೂ ಚುಮಚುಮ ಅನ್ನುತ್ತಿದೆ 
(ಕೊ). [7] 

ಚುಮುಕಿಸು "ಚಿವಂಕಿಸು' ನೋ. 

ಚುಮುಚುಮು (ನಾ) .(ನಸುಬೆಳಕನ್ನು ಸೂಚಿಸಂವ)ಒಂದಂ ಅನಂಕರಣ 
ಶಬ್ದ: ಕುಲುಕುಲು ನಗುವ ಚುಮುಚುಮು ನಸುಕಿನೊಲು ನಗೆಮುಗುಳ 
ನರಳಿಸಿದಳಾ ಧನ್ಯ (ಜೀವಂ. ೯-೩): ಚುಮುಚುಮು ನಸುಕಿನಿಂದ ಒಂದು 
ಪ್ರಹರ ಕಳೆಯುವವರೆಗೆ ಏನಾದರೊಂದು ಮನೆಯ ಹೊರಗಿನ ಕಾರ್ಯ 
ಕ್ರಮವನ್ನು ಏರ್ಪಡಿಸುವುದು ಅಗತ್ಯ (ಗಾಳಿಪ. ೦೭೧) ; ಚುಮುಚುಮು 
ನಸುಕಿನಲ್ಲೆದ್ದು ಪಸೂನಿಯಲ್ಲಿ ಸ್ನಾನಮಾಡಿ ಸ್ವಾಮಿದರ್ಶನಕ್ಕೆ ಹೊರಟಳು 
(ಪ್ರೇಮಾಶ್ರ. ೨೩೧). 

ಚುಮುಚುಮುಗುಟ್ಟು (ಕ್ರಿ). ಇ ಚುರುಗುಟ್ಟು ೧: ಕಾಲಿನಲ್ಲಿ ಮುರಿದ 
ಮುಳ್ಳು ಚುಮುಚುವರುಗುಟ್ಟುತ್ತಿದೆ (ರೂಢಿ). 

[ಚುಮುಚುಮು + ಕುಟ್ಟು; ] 


ಚುಮ್ಮ (ಗು). ದುಃಖಿತ. "ಚುಮ್ಮಿಸು' ಪರಾ. [ ಸಂ. ಚುಮ್ರ] 


೨೮೬೭ 


86 


40 


46 


ಚುರಿತಕ 


ಚುಮ್ಮನೆ (ಅ). ಚಂಂ ಎಂಬ ಸದ್ದಿನೊಂದಿಗೆ : ಒಡೆವ ಸಮಯದೊಳು 
ಹಾಲೊಳಗೆ ಸುಣ್ಣದ ತಿಳಿಯ ಬಿಡಲು ಚು[ಪಾಕಾಂ. ಜು]ಮ್ಮನೆ.ತಿಳಿವುದದು 
[ಚುಮು + - ಆನೆ] 
ಚುಮ್ಮಿಸು (ಕ್ರಿ). ನೋಯಿಸು; ಪೀಡಿಸು: ಅಮ್ಮ ಕೇಳಿ ವಿಪ್ರ ದುಮ್ಮಾನ 
ದೊಳಗೆನ್ನ ಚುಮ್ಮಿಸಿದ ವೇತ್ರದೊಳು (ಹೆಮಡ. ೧೩೩). 
[ಚುಮ್ಮ + - ಇಸು] 
ಚುಮ್ಮುಚುಮ್ಮು (ನಾ). ಒಂದು ಅನುಕರಣ ಶಬ್ದ : ತರಣಿ ಕಿರಣ 
ಚುಮ್ಮುಚುಮ್ಮನೆ ಬಿಸುವನು ಧರಿಸಿತಿರುಳ ಕುಮಂದಿನಿಯೆ (ಡಂಪ್ರಸಿಸಿಂ. 
೦೩-೧೨) ; ಹೊಸ ಹೊನ್ನ ಮಳೆ ಚುಮ್ಮುಚುಮ್ಮನೆ [ಪಾಕಾಂ. ಜುಮ್ಮು 
ಜುಮ್ಮೆನೆ] ಕಜಕಿದು ರಂಜಿಸುತದೆ ರಾಶಿರಾಶಿಯೊಳು (ಭರಣ. ೩-೦೦೯). 
ಚುಮ್ಮುಟು (ನಾ). ಅಲಕ್ಷ್ಯ ; ತಿರಸ್ಕಾರ : “ ಅನಾದರೇ - ಚುಮ್ಮುಟಿ 
ನೊಳ್‌” (ಕಾಶಕ್ಕ. ೩೦). (?] 
ಚುಮ್ಮೆನ್‌ (ಕ್ರಿ). (ರಭಸದಿಂದ) ಶಬ್ದಮಾಡು; ಸುಯ್‌ಎನ್ನು : 
ಚಂಚನ್ಮೌರ್ವಿ ಚುಮ್ಮೆಂದುಗುಟ್ಟಪುವೊ ಶರಶ್ರೇಣಿಯಂ ಮಾಣಡೆಂಬಂತೆ 
(ಅರ್ಥನೇ. ೬-೪೧). [ಚುಮ್‌ + ಎನ) 
ಚುಯ್‌ (ನಾ). ಒಂದು ಅನುಕರಣ ಶಬ್ದ; ಕಾದ ಪಾತ್ರೆ ಮೊದಲಾದಂವು 
ಗಳ ವೇಲೆ ನೀರನ್ನು ಚಿಮುಕಿಸಿದಾಗ ಉಂಟಾಗುವ ಸದ್ದು: 
ಕೊಳನಂ ಪುಗಿಸೆ ಮೆಯ್ಯ ಬೆಂಕಿಯಿಂ ಚುಯ್ಕೆಂದು ನೊರೆಗಟ್ಟಿ ಬಿಸಿಯ 
ತೆರೆ ತಾರ್ಮುಟ್ಟಿ (ಗಿರಿಕ. ೪-೧೧೯ ವ); ಪೂ ತಳಿರ್‌ ಬಾಡಿ ಕರಂಗಿ ಚುಯ್ಕೆ 
ನುತುಮಿರ್ದುವು (ಕಬ್ಳಿಕಾ. ೩೧೪) ; ಪೊಡಕರಿಸಿದುಗ್ರಶರದುರಿಯ ಬಂಬ 
ಲ್ಗಳಿಂ ಕಡಲೇಳಜುದಕ ಚುಯ್ಕಂದಿಂಗುತಂ ಕೂಡೆ ಹುಡಿಯಾದವು(ವೀಕೈಫು. 
೩-೦೨-೦೨); ಕೊೊಳದಂಬು ಬತ್ತೆ ಚು[ಪಾಕಾಂ. ಸೀ]ಯ್ಕೊಂದೊಳಗಣ ನಳಿನಾಳಿ 
ಕರಿಕುವರಿಗುಂ (ರಾಜಕೇ. ೩-೩೮). 
ಚುಯಿಚ್ಚುಯಿ (ದ್ವಿರುಕ್ತಿ) : ವೀಜನದೆಲರಿಂದ ಪನಿನೀರ್ಗಳಿಂದೆ 
ಚುಯಿಚ್ಚು [ಪಾಕಾಂ. ಬ್ಹು ಇಚ್ಚು ]ಯೆಂದಿಂಗಂವವೂ (ಥೈರವೇ. ೨-೦೧೪). 
ಚುಯ್ಯನೆ (ಅ). ಚುಯ್ಕೆಂಬ ಸದ್ದಿನಿಂದ ಕೂಡಿ: ಜನಿತ ನಿದಾಘದುಗ್ರತರ 
ತಾಪದಳುರ್ಕೆಯೊಳೆಯ್ದೆ ಕಾಯ್ದು ಚುಯ್ಕನೆ ಕುದಿಗೊಂಡ ನೀರ 
ಬಿಸುಪಿಂಗೆನಸುಂ ಮಣುಗುತ್ತೆ (ಶಾಂತೀಕ್ಕ. ೧೨-೨೮). 
[ ಚುಯ್‌ + - ಅನ್ನೆ;] 
ಚುರಕ್‌ (ನಾ). ಬಿಸಿ, ನೋವು ವಂಂತಾದುವುಗಳಿಂದ ಉಂಟಾಗುವ 
ಚಂರುಕನ್ನು ಸೂಚಿಸಂವ ಅನುಕರಣ ಶಬ್ದ : ನನ್ನ ಮನಸ್ಸು ಒಳ 
ಗೊಳಗೇ ಚುರಕ್‌ ಎಂದಿತು (ಬರಜಾ. ೧೪೮) : ಅವನ ಮನಸ್ಸಿಗೆ ಕಿರಿಕಿರಿ 
ಯಾದದ್ದು ನೋಡಿ ಸುಬ್ಬಕೃಷ್ಣನಿಗೆ ಚುರಕ* ಎಂದಿತು (ರಾಗಿಣಿ. ೦೧೩). 
ಚುರಚುರನೆ (ಅ). ಸಶಬ್ದವಾಗಿ: ಚುರಚುರನುರಿವ ಹೆಜ್ಜೊಡರು ಚೀರ್ಚಿಟಿ 
ಲೆಂಬ ತಟ್‌ಗೆಂಡಗಳ ಹೋಮಕುಂಡ (ಧರಣ. ೨೦-೦೨೪). 
[ ಇಚುರುಚುರು + - ಅನೆ] 
ಚುರಮರಿ "ಚುರಂವಂಂರಿ' ನೋ. 
ಚುರಮುರಿ. "ಚುರುಮಂರಿ' ನೋ. 
ಚುರ್ಕಿ “ಚೂರಿ” ನೋ. 
ಚುರ್ಕಿ (ನಾ). ಸಣ್ಣ ಬಾವಿ ; ಬಗರಗೆ : “ಚುರೀ, ಚುಂಡೀ, ಚೂಚುಕಃ- 
ಈ ೩ ಬಗರಗೆ” (ಹಲಾಯು. ೧೦೩-೬೨) : “ಚುರಿ ಚುಂಡಿ ಮಾನಂಗಿ” 
4ಮಂಗರಾ. ೧೨8-೦೯). [ ಸಂ. ಚುರಿ, ಚುರೀ] 
ಚುರಿತಕ (ನಾ): ಮೊನಚಾದ ಉಗಂರಿನಿಂದಾದ ಗಾಯ ; ನಖಕ್ಷತ : 
ನಖಕ್ಷತದ ಠಾವುಗಳ ಪೇಳುವೆ ಸುಕುಮಾರ ಕೇಳು ಮೈಯಲಿ ನಖವ 
ಮೆಲ್ಲನೆ ವೊತ್ತೆ ಚುರಿತಕನೆಂಬರದನೆಲ್ಲಾ (ಕಳ್ಕೋಕ. ೦೦-೧೪). 
[ ಆಸಂ. ಆಚ್ಚುರಿತಕ ] 


(ಸೂಪಶಾ. ೨-೫). 


ಚುರಿಮರಿ 


ಚುರಿಮುರಿ "ಚುರುಮುರಿ' ನೋ. 

ಚುರುಕ (ನಾ). ಚುರುಕುಳ್ಳವನು; ಜಾಣ; ಕುಶಾಗ್ರವಂತಿ: ಶಾನಭಾಗರು 
ಆಟದಲ್ಲಿ ತುಂಬ ಚುರುಕರು (ಮೂರುದಾ. ೮): ತಮ್ಮ ಕೆಲಸದಲ್ಲಿ ಇವರು 
ಇಷ್ಟು ಚುರುಕರಿರಬಹುದು ಎಂದು ಅನಿಸಿರಲೇ ಇಲ್ಲ (ಆಬೋಲೀ. ೦೦೩). 

[ಚುರುಕು ( ಆಚುಜುಕು) + -ಅಜ) 

ಚುರುಕು "ಚುಲುಕು' ನೋ. 

ಚುರುಕುಗೊಳಿಸು (ಶ್ರಿ). ತೀಕ್ಷ್ಣಗೊಳಿಸು; ಜಾಗ್ರತಗೊಳಿಸು ; 
ತೀವ್ರಗೊಳಿಸು: ಬರಲಿರುವ ಅನುಭವವನ್ನು ಸಮಗ್ರವಾಗಿ ಸ್ವೀಕರಿಸಲು 
ಇಂದ್ರಿಯಗಳನ್ನೆಲ್ಲಾ ಚುರುಕುಗೊಳಿಸಿ ಕುಳಿತಿದ್ದರು (ಜಿತಂಜಾ. ೨); ನಡೆ 
ಯನ್ನು ಮತ್ತಷ್ಟು ಚುರುಕುಗೊಳಿಸಿ, ಆ ಬಾಲಕನನ್ನು ಸಮೀಪಿಸಿ 
(ಬೆತಂಬಾ. ೨೭). [ಚುರುಕು (ಆಚುಟುಕು) + ಕೊಳ್‌; + - ಇಸು] 

ಚುರುಕುತನ (ನಾ). ಚಾಣಾಕ್ಷತೆ ; ಬುದ್ಧಿ ವಂತಿಕೆ ; ಚಾಲಾಕಂ : ಅವಳಿಗೆ 
ಬಹಳ ಚುರುಕುತನವಿದೆ (ರೂಂ). [ಚುರುಕು (ಚುಟುಕು) + - ತನ) 

ಚುರುಕುದೃಷ್ಟಿ (ನಾ). ತೀಕ್ಷ್ಣವಾದ ನೋಟ ; ಸೂಕ್ಷ್ಮವಾದ ದೃಷ್ಟಿ : 
ಇತರ ಪ್ರಾಣಿಗಳು ನಮಗಿಂತ ಚುರುಕುದೃಷ್ಟಿಯನ್ನು ಹೊಂದಿವೆ 
(ಮನೋನಂ. ೦೦೩). [ಚುರುಕು (-ಆಚುಜುಕು) + ದೃಷ್ಟಿ ] 

ಚುರುಕುಬುದ್ಧಿ (ನಾ). ಕುಶಾಗ್ರಬುದ್ಧಿ ; ಸೂಕ್ಷ್ಮಬುದ್ಧಿ : ಅವನು 
ಚುರುಕುಬುದ್ಧಿ ಯವನು (ಕೂಢಿ). [ಚುರುಕು( ಆಚುಚುಕು) + ಬುದ್ಧಿ ] 

ಚುರುಕೆ (ನಾ). ಒಂದು ಬಗೆಯ ಔಷಧಿ ಸಸ್ಯ : ಬೆಳ್ಳುಳ್ಳಿ ಚುರುಕೆಯ 
ಸೊಪ್ಪು ಇವಂ ಸಮಭಾಗ ಮಾಡಿ ಅರೆದು (ಅಕ್ಕಹೀ. 6೧-೧೦). (?] 

ಚುರುಕೆನ್‌ (ಕ್ರಿ). ೧. ಬಿಸಿಯಾಗು ; ಕಾವೇರಂ. ೨. ಸಂಕಟವಾಗಂ : 
ತಳಮಳವಾಗು : ಈ ವಿಧದ ಕಷ್ಟಮಂ ಏಕೆ ನೀ ಕೊಟ್ಟೆ ನೋಡುವರೆ 
ಮನವೆಂತು ನಿಮಗೆ ಚುರುಕೆನದೆ (ಕಕಲೀ. ೦೭೦-೦೩): ತನ್ನಯ ವಡಲು 
ಚುರುಕೆನದೆ (ಕರಕ. ೯೭-೯). ' [ಚುರುಕು (ಎಚುಟುಕು) *.ಎನ) 

ಚುರುಗುಟ್ಟು (ಕ್ರಿ). ೧. ನೋಯು ; ಸಂಕಟವಾಗಂ : ಒಂದೊಂದು 


ಸಂಗತಿಯನ್ನೂ ಕೇಳುತ್ತ ಹೋದಂತೆ, ನನ್ನ ಹೃದಯವು ಚುರುಗುಟ್ಟುತ್ತ. 


ನಡೆಯಿತು (ಜನಜೀ. ೩೩): ಆ ಮಾತಿಗೆ ಶೆಟ್ಟರ ಹೃದಯ ಒಮ್ಮೆ ಚುರು 
ಗುಟ್ಟಿದಂತಾಗಿತ್ತು (ಹೊಸಕ್ತಿ, ೩೪). ೨. ಹಸಿವೆಯಾಗು: ಬಸ್ಸಿನ 
ಪ್ರಯಾಣದಿಂದ ಅರ್ಧ ಹೊಟ್ಟೆ ಚುರುಗುಟ್ಟುತ್ತಿತ್ತು (ಬದುಬೈ. ೨೦); 
ಹೊಟ್ಟೆ ಚುರುಗುಟ್ಟಿದಾಗಲೊಮ್ಮೆ ಆ ಸಮಸ್ಯೆ . . . ಹೆಡೆಯಾಡುತ್ತಿತ್ತು 
(ಹಾಡುಹು. ೨೨). ([ ಎಚುಬುಕು + ಕುಟ್ಟು] 
ಚುರುಗುಡು (ಕ್ರಿ). ಬಿಸಿ ತಾಗು; ಸಂಡು : ಭಾದ್ರಪದ ಮಾಸ. ಮೈ 
ಚುರುಗುಡುವಂತಹ ಬಿಸಿಲು (ಜಮಿನ್ಮಾ. ೧). 
[ ಆಚುಜುಕು *.ಕುಡ್ಕು(-ಆಕೊಡ್ಕು) ] 
ಚುರುಚುರಕೆಗಿಡ (ನಾ). ಒಂದು ಬಗೆಯ ಔಷಧಿ ಸಸ್ಯ : (ಮ್ಮಕಿಗಿ. ೭೬- 
೧೫೬೪). [ಚುರುಚುರಕ್ಕೆ + ಗಿಡ(ಎಗಿಡು)] 
ಚುರುಚುರು (ನಾ). ೧. ಕುದಿಯುವ ಇಲ್ಲವೆ ಉರಿಯಂವ ಸದ್ದು 
೨. ಸುಡುವ ವಸ್ತುವನ್ನೂ ಮುಟ್ಟಿದಾಗ ಉಂಟಾಗುವ ನೋವನ್ನು 
ಸೂಚಿಸುವ ಅನುಕರಣ ಶಬ್ದ: ಬೆಳಗಿನ ಎಂಟುಗಂಟೆ ಬಿಸಿಲು ಇನ್ನೂ 
ಚುರುಚುರು ಅನ್ನುವುದಿಲ್ಲವಲ್ಲಾ ಎಂದು ವಟಗುಟ್ಟುತ್ತಿದ್ದರು (ಹುಟ್ಕಹ. 
೦೬೬) ; ಬೆಂಕಿ ತಗುಲಿ ಕೈ ಇನ್ನೂ ಚುರುಚುರು ಎನ್ನುತ್ತಿದೆ (ರೂಢಿ). 
ಚುರುಚುರುಗುಟ್ಟು (ಕ್ರಿ). ೧. ಬಿಸಿ ಮುಟ್ಟಿ ಬಾಧೆಯಾಗು; ಉರಿ ತಾಗಿ 
ನೋವಾಗು: ಬೆಂಕಿಗೆ ಕೈ ತಗುಲಿ ಚುರುಚುರುಗುಟ್ಟುತ್ತಿದೆ (ರೂಢ). ೨. 
ತೀವ್ರವಾದ ವೇದನೆಗೊಳಗಾಗು : (೪).  [ ಚುರುಚುರು. ಕುಟ್ಟು; ) 
ಚುರುಚುರೆನ್ನು (ಕ್ರಿ). ಎ ಚಂರಂಚಂರಂಗಂಟಂ್ಬ ೨ : (8). 
[ ಚುರುಚುರು + ಎನ್ನು( ಎನ್‌) ) 


೨೮೬೮ 


161" 


85 


40 


ಚುರ್ಚಿ 


ಚುರುಟು, ಚಿರೂಟು, ಚುಟ್ಟ,. ಚುಟ್ಟಾ, ಚಂರೂಟು (ನಾ). ಒಂದಂ 
ಬಗೆಯ ಹೊಗೆಬತ್ತಿ; ಹೊಗೆಸೊಪ್ಪನ್ನು ಎಲೆಯಲ್ಲಿ ಸಂತ್ತಿ ಮಾಡಿದ 
ಬೀಡಿ: ಚುರುಟು ಬಾಯಿಗಿಟ್ಟು ಬೆಂಕಿಪೆಟ್ಟಿಗೆ ಹುಡುಕುವನು 
. . . ಕಡ್ಡಿ ಹಚ್ಚಿ ಚುರುಟು ಹೊತ್ತಿಸುವನು (ಟೀವಮ. ೯೩). ಚೆರೂಟು ; 
ಚಾಳೀಸು ಹಾಕಿ ಚಿರೂಟು ಸೇದುವ ಅಕಬರಬಾದಶಹನೂ, ತ್ರಿಪುಂಡ್ರಕ 
ಧಾರಿಯಾದ ಔರಂಗಜೇಬನೂ ಇತಿಹಾಸಕ್ಕೊಂದು ಹೊಸಮುಖವನ್ನು 
ತಂದುಕೊಟ್ಟರು (ಗಾಳಿಪ. ೭೦); ಎಡೆ ಬದಿಯಿಂದ ಚಿರೂಟಿನ ವಾಸನೆಯ 
ಜೊತೆಗೆ ಒಂದು ಗಂಡಸು-ಧ್ವನಿ ಅವಳನ್ನು ಇಂಗ್ಲಿಷಿನಲ್ಲಿ ಕೇಳಿತು (ಕ್ಷಿತಿಜ, ೪). 
ಚುಟ್ಟ, : ಅವನು ಚುಟ್ಟ ಸೇದುತ್ತಿದ್ದಾನೆ (69). ಚುಟ್ಟಾ ; ಕೆಲವರು 

- ಚುಟ್ಟಾ ಸಿಗರೇಟುಗಳನ್ನು ಸೇದುತ್ತಾ ಊರಿನ ಸಮಾಚಾರ 
ಗಳನ್ನು ಚರ್ಚಿಸುತ್ತಲಿದ್ದರು (ನಿಷ್ಠಾವ. ೧೧); ' ಚುಟ್ಟು ' ಸೇದುವದನ್ನು 
ಒಮ್ಮೆ ನಿಶ್ಚಯಿಸಿ ಬಿಟ್ಟಿದ್ದಾನೆ (ಜಿಂದುಓ. 89). ಚುರೂಟು ; ಬಹಳ 
ಆದರದಿಂದ ಸರ್ವೋತಷ್ಟವಾದ ಚುರೂಟುಗಳನ್ನು ಮುಂದಿಟ್ಟನು 
(ಕಳ್ಳಕಾ. 89). 'ಸುರುಂಟು' ಪರಾ. 
'[ ಆಸುರುಂಟು./ತಮಿ, ಮಲ. ಚುರುಟ್ಟು./ಇಂ. 0868೦೦) 

ಚುರುಮರಿ "ಚುರುಮುರಿ' ನೋ. 

ಚುರುಮುರಿ, ಚುನಮರಿ, ಚುರಮರಿ, ಚಂರಮುರಿ, ಚುರಿಮುರಿ, 
ಚಂರುಮರಿ (ನಾ). (ಉಕ) ನೆನಸಿದ ಬತ್ತವನ್ನು ಹುರಿದು ಮಾಡಂವ 
ಅರಳು ; ವಂಂಡಕ್ಕಿ ; ಪುರಿ: ವೇಣು ಅಲ್ಲಿ ಹೊತ್ತು ಮಾರುತ್ತಿದ್ದವನಿಂದ 
“ಅಲ್ಲೀಪಾಕ-ಚುರುಮುರಿ' ಕೊಂಡುಕೊಂಡಿದ್ದಳು (ನಿರೀಕ್ಷೆ. ೯೬); ಅವರ 
ಮೇಲೆ ಚುರುಮುರಿ ಬತ್ತಾಸು ತೂರಿದರು (ಕಪಪು. ೬-೧೯). ಚುನಮರಿ : 
ಫಳಿ ಮೇಲೆ ಡಬ್ಬಿಯೊಳಗೆ ಉಂಡಿ, ಚುನಮರಿ . . . ಅದಾವ ತಂದು 
ಕೊಡು (ಅಶೋಕ. ೪೦). ಚುರಮರಿ : ಮಿಠಾಯಿಗಾರನಲ್ಲಿ ಚುರಮರಿ 
ಯನ್ನು ಕೊಂಡರು (ಹೂಬಿಸಿ. 8) : ಹೌದಿನೊಳಗೆ ಮಾನಗಳಿದ್ದವು. ಅವಕ್ಕೆ 
ಚುರಮುರಿ ತಿನ್ನಿಸುವುದು ಇವರ ಒಂದು ಕೆಲಸವಾಗಿತ್ತು (ಇಪೃಕ. ೩೦೭). 
ಚುರಮುರಿ: ಅವಲಕ್ಕೀ ಕುಟ್ಟುವದು, ಚುರಮುರೀ ಹುರಿಯುವದು, 
ಇವೇ ಇವರ ಕುಲದ ಹೋರೆಗಳು (ಕಥಾಗೆ. ೧೦೫); ಗುರವ್ವನ ಅಂಗಡಿಗೆ 
ಹೋಗಿ ಒಂದು ಪಾವು ಚುರಮುರಿ ತಕ್ಕೊಂಡು ಬಾ (ತಿಡುಗು. ೪೭). 
ಚುರಿಮುರಿ: ಚುರಿಮುರಿಯೆಂದು ಅವಲಕ್ಕಿಯನ್ನು ಶರ್ಕರೆ ಸಹಿತ ದೇವರಿ 
ಗನ್ನು ಮಾಡಿರಿ (ಕವಿಡ. 111, ೧೬೯ ಮುಲ್ಲಾಶಾಸ್ತ). ಚುರುಮುರಿ : 
ಅವನು ಚುರುಮುರಿ ದಾಣಿಗಳನ್ನು ಸಂಗ್ರಹಿಸಿ ತನ್ನ ಹತ್ತಿರ ಇಟ್ಟು 
ಕೊಳುತ್ತಿದ್ದ (ಫಲಸಂ. ೧೮) ; ಬಿಸೇ ಚುರುಮರಿ ಕಡಲೆ ಮಾರುವ ಮುದುಕಿ 
ಬಂದರೆ ಕರೆಯಿರಿ (ನೆಲಮು. ೧೩-೫). 

[ «ಮರಾ. ಚುರ್‌ಮುರಾ, ಕುರ್‌ಮುರಾ) 

ಚುರುಳೊಮುದು (ನಾ). ವೀಳೆಯದೆಲೆ ಮತ್ತು ಅಡಕೆ ; ತಾಂಬೂಲ : 
ಆ ಕೈಂಕರ್ಯಗಳ ದಾನಗಟ್ಟಳೆಯ ಏವರ ಪ್ರತಿದಿನ ೧ಕ್ಕೆ .. . ಅರ್ಧ 
ಪರಪಮುದು ಕಟಿ೨ಯಮದು ನೈಯಮದು ಚುರುಳೊಮುದು ಸಹ ವರ್ಷ 
೧ಕ್ಕೆ ಸಲುವುದು (4೫. ೫1೪, ಶ್ರೀರಂಗ. ೯೫-೨ ; 535). 

[ «ತಮಿ. ಚುರುಳಮುದು 

ಚುರೂಟು 'ಚುರುಟು' ನೋ. 

ಚುರ್ಕಿ "ಸುರ್ಕಿ' ನೋ. 

'ಚುರ್ಕಿಗಾರೆ "ಸುರ್ಕಿಗಾರೆ' ನೋ. 

ಚುರ್ಚಿ(ನಾ). ಕಣ್ಣು ಉರಿಯವ ಒಂದು ಬಗೆಯ ರೋಗ ; ಉರಿಗಣ್ಣು: 
ಮೃಲಿಗೆಗಣ್ಣೊ ವಾತದಿಂ ಬಲಿದ ಕಣ್ಣೊ ಕುಟಿಯಗಣ್ಣೊ ಚುರ್ಚಿಯ 
ಗಣ್ಣೊ . . . ಇದಕ್ಕೆ ತಿಳಿಯೆನೇನಂ ಮರ್ದಂ (ಮಹಾವಿ. ೭-೫೧). 

[( ಆಚುರ್ಚು, 


ಚುರ್ಚು, 


ಚುರ್ಚು,, ಚುಚ್ಚು, (ಕ್ರಿ). ೧. ಆಯಂಧ, ಮಂಳ್ಳು, ಕೊಕ್ಕು 
ಮುಂತಾದುವುಗಳಿಂದ ತಿವಿ,-ಇರಿ : “ ಸುಡುವಲ್ಲಿ ತಿವಿವಲ್ಲಿ ಚುರ್ಚು” 
(ಶಬ್ಮಮಂ. 6೭); ಸೇನೆಯಂ ಮುತ್ತಿದುವು ಕುತ್ತಿದುವು ರವಿರಥತುರಂಗಮಂ 
ಚುರ್ಚಿದುವು . . . ಬಾಣಂಗಳು (ಜೆಬಪು. 38-೧6) : ಚುರ್ಚೆ ಮಹಿಶೂರ 
-ಬಾಣಮಿದಿರ್ಚದೆ ಕೆಟದಿಯವರೆಟಿಗಿ ನರಪತಿಗೆ ಕರ್ಚಿದರಡಿಯು6ಗುಟಮಂ 
(ಅಪ್ಪತಿ. ೩೮-೩೩) ; ಚುಚ್ಚುಗವನ್ನು ಚುರ್ಚಿ ತೆಗೆದಳು. ಅದರ ಜೊತೆಗೆ 
ಮಿಡಿನಾಗರ ಹಾವು ಬಂದಿತು! (ಬೆಂದಜೀ. ೦೨೩). ಚುಚ್ಚು 1° ೧.ನಿಡಿಯ 
ನಾಲಗೆಯಂ ಪಿಡಿದು ಪೆಡತಲೆಯಂ ತೆಗೆದೆರಡು ಕೆಯ್ಕೊಳ್‌ ಮುಚ್ಚಿ 
ಚು[ಪಾಕಾಂ. ಮು]ಚ್ಚುತ್ತುಂ (ಅಜಿಪು. ೧೧-೧೦ ವ); ಮೆಲ್ಲಮೆಲ್ಲನೆ ಸೀಳಿ 
ರೆಮ್ಮಯ್ಯ ದಮ್ಮಯ್ಯ ಮೆಲ್ಲಮೆಲ್ಲನೆ ಚುಚ್ಚಿರೆಮ್ಮಯ್ಯ ದಮ್ಮಯ್ಯ 
(ಸಾನಂಡ. ೪-೨೧೦) ; ಶರದಲಿ ಚುಚ್ಚಿದನು ಜೀಕುಳಿಯ ಬಿಟ್ಟನು ನೆತ್ತರನು 
ನೆಲಕೆ (ಕುವ್ಯಾಳ. ೩-೩೧) ; ಮೊನೆನೋಟದಿಂ ಚುಚ್ಚಿ ಬೆಳ್ಳಿ ನೋಡುವಳು 
(ಕಾಲೂರ. ೪೨-೩೪) ; ಪ್ರಾಣಿಗಳ ಚರ್ಮದೊಳಕ್ಕೆ ಚುಚ್ಚಿ. . . ರಕ್ತ 
ವನ್ನು ಹೀರುತ್ತವೆ (ಕೀಟಚಿ. ೭೪). ೨. ತೂತುಮಾಡುಂ ; ರಂಧ್ರಮಾಡು: 
ಒತ್ತಿ ಮೂಗಂ ಚುಚ್ಚೆ ನಸ್ತಿತಂ (ಮಂಗೆರಾ. ೩೩-೨) p ಇವೊತ್ತು ಮಗುವಿಗೆ 
ಕಿವಿ ಚುಚ್ಚಲಾಯಿತು (ರೂಡ). ೩. ಕಟಕಿಯ ಮಾತನಾಡು : ಬಸವಂತಿ 
ಕೂತು ಮೆಯ್ಯಲಿಕೆ ಬಂದವಳೆಂದು ಚುಚ್ಚುತ್ತಿದ್ದಳು (ದೀಪಹ. 11, ೧೪೧). 
ಚುಚ್ಚಿಕೊಡು ಎ ೧. ಚಾಡಿಹೇಳು ; ಎತ್ತಿಕಟ್ಟು ; ಪ್ರಚೋದಿಸು : 
ಒಚ್ಚತಯಿಲ್ಲೆ ನಲಾಗುವುದು ಕಾಲವೊಂದಚ್ಚಿ ಕರ್ಮಗಳತ್ತ ತಹುದು ಚುಚ್ಚಿ 
ಕೊಡುವರಂತೆ ಪುದ್ಗಲಪರಿಣತಿಗಚ್ಚಾದ. ಕಾರಣದಿಂದ (ಭರತ. ೬೮-೪೨) ; 
ನೆರೆಹೊರೆಯ ಹೆಂಗಸರು ನಾಗಮ್ಮನಿಗೆ ಚುಚ್ಚಿಕೊಡುತ್ತಿದ್ದು ದಲ್ಲದೆ ಆ 
ಗುಂಡಪ್ಪನ ನಾಚಿಕೆ ಇಲ್ಲದೆ ವರ್ತನೆಗೆ ಹೇಸುತ್ತಿದ್ದರು (ಬಾಗಿನ. ೩೨). ೨. 
ಹೇಳಿಕೊಡಂ ; ಗುಟ್ಟಾಗಿ ತಿಳಿಸು: ತರಗತಿಯಲ್ಲಿ ಉತ್ತರ ಚುಚ್ಚಿ 
ಕೊಡುವ ವಿಷಯವಾಗಿ ದೊಡ್ಡ ದೊಂದು ಚರ್ಚೆಯೇ ನಡೆಯಿತು 
(ಕಾಲೆಮ. ೨೦). ಚುರ್ಚಿನುಡಿ, ಚುಚ್ಚಿನುಡಿ - ವಂನಸ್ಸಿಗೆ ನಾಟುವಂತೆ 
ಮಾತನಾಡು : “ಚುರ್ಚಿನುಡಿ-ಮರ್ಮೋದ್ಧಾಟನೆಯ ಮಾತುಗಳ 
ನ್ನಾಡು, ಒತ್ತಿಹೇಳು” (ಪ್ರಥಣ್ಮ); ನೈಪನ ಮರ್ಮವ ಚುಚ್ಚಿನುಡಿದನು 
ಘಾಸಿ ಮಾಡಿದನಾ ನೃಪಾಲಕನ (ಕುವ್ಕಾಕ. ೦೩-3೯) ; ಹಂಚ್ಚನೆಂದರು, 
ಲುಚ್ಚನೆಂದರು . . . ಚುಚ್ಚಿ ನುಡಿದರು (ಕಎಪು. ೨೦-೨). 
[ ದೇ.॥ ತುಳು. ಚುಚ್ಚು ; ತೆಲು. ಚೊರ್ಚು, ಚೊಚ್ಚು ; ಕೊಲಾ. 
ಚೊಚ್ಚಿಲ್ಲು, ಚೊಟ್ಟೆಂಚು, ಚೊನ್ನು ] 
ಚುಚ್ಚುನ್ಯ, ಚುಚ್ಚು 4; ಚುಟ್ಟು (ಕ್ರಿ). ಸುಡು; ದಹಿಸು : “ ಚುರ್ಚು 
ದಾಹೇ (ಉರಿ) ” (ಶಮಧಾ) ; “ ಸುಡುವುದುಂ ಚುರ್ಚೆನಲ್ಯಪ್ಪುದು” 
(ಕಲ್ಮಿಕ್ಕ. ೧೪); “ ಚುರ್ಚೆಂಬುದು ತಾನೊಗೆಗುಂ ದಹಿಪರ್ಧದಲ್ಲಿಯತಿಭರ 
ದಿಂದಂ” (ಕವಿಕಂ. ೩೫); ಉರಿವ ಕೈದೀವಿಗೆಗಳೊಳ್‌ ಮೊಗಮಂ ಚುರ್ಚು 
ವರುಂ (ಆದಿಪು. ೫-೮೫ ವ); ಚುರ್ಚಿದವೊಲ* ಬಿಸಿಲಳುರೆ ಕಿಮುಟ್ವ್‌ದ 
ತಳಿರಂತೆ ನೊಂದು (ಕಮದ. ೨೪ ಪ್ರಯೋ); ನರಿ ನಾಯ್‌ ಮೊದಲಾದುವಡಸಿ 
ಪಿಡಿದೆಡೆಯೊಳ್‌ ನೆತ್ತರನೊತ್ತಿ ಕಳೆದು ಬಟಿಯಂ ಭರದಿಂ ಚುರ್ಚುವುದು 
ಕಾಯ್ದ ಕರ್ಬುನದಿಂದಂ(ಐಮದ. ೧೩-೪): ವಿರಹಶಿಖಿ ದವಶಿಖಿ ಚುರ್ಚುಗುಂ 
(ರಾಜಶೇ. ೭-೮೩) ; ನೀರೊಳ್‌ ಕಿರ್ಚು ಚುರ್ಚುಗುಮೇ ? (ರಾಮಾರ್ಮ.೩-೧). 
ಚುಚ್ಚು, : “ ಚುಚ್ಚಿನಲು ಸುಡುವುದುಂ” (ಕರರ. ೩೬) : ಕೊಳ್ಳಿಯೊಳ್‌ 
ಪಿರಿದುಂ ಚುಚ್ಚುವುದುಂ (ಸುಕುಮಾ. ೧೦-೪೭ ವ); ಬಾಗಿಲಿಕ್ಕಿದು 
ಹೊಲಿಗೆ ಮುದ್ರಿಸಿ ಕಿಚ್ಚ ಚುಚ್ಚುವ ಪರುಠವಣೆಯಲಿ ಖಳ ಪುರೋಚನ 
ನಂದು ನಿರ್ಮಿಸಿದ (ಕುವ್ಯಾಆ. ೮5-೭೦). ಗಿ ಚುಟ್ಟು; ಚುಟ್ವಿದ 
“ತೆಐದಿಂ ಪುಸಿಗಳನುಟ್ಟು ವನಿವನೆಂದು ಕಾಯ್ದ ಕರ್ಬುನದಿಂದಂ ಚುಟ್ಟ್‌ 
(ಸುಕಾವಾ. ೦೧-೪೪). [?) 


೨೮೬೯ 


ಶ್‌ 
೦ 


ಶಾ 
ಲಾ 


ಚುಲ್ಬಾರಿ 


ಚುರ್ಚುಂಗೊಳ್ಳಿ, ಚಂರ್ಚುಗೊಳಿ (ನಾ). ಉರಿಯಂವ ಕೊಳಿ ಗಿ; ಸೂಟಿ 
ಚುರ್ಚುಂಗೊಳ್ಳಿ, ಇರ್ಕುಂಗೊಟಿಸ್‌ (ಕಮದ. ೦೭೦ ಪ್ರಯೋ) ; ಚುರ್ಚುವ 
ಕೊಳ್ಳಿ, ಚುರ್ಚುಂಗೊಳ್ಳಿ (ಶಬ್ಮಾನು. ೩೪೫ ಪ್ರಯೋ). ಚುರ್ಚುಗೊಳ್ಳಿ : 
ಎಂತು ಪಿಡಿದ ಚುರ್ಚುಗೊಳ್ಳಿ ಗಾಳಿ ಸೋಕೆ ಸುಡುವುದೋ . . . ಅಂತು 
ಪೆಣ್ಣ ಸೇರ್ಕೆ ಕೇಡಿಗಕ್ಕುಮಲ್ತೆ (ಸೌನಂದ. 6-೬೦). [ಚುರ್ಚು, + ಕೊಳ್ಳಿ) 

ಚುರ್ಚುಗೊಳ್ಳಿ "ಚುರ್ಚುಂಗೊಳ್ಳಿ' ನೋ. 

ಚುರ್ಚುವಾಯ್‌ (ಕ್ರಿ). ತಿವಿಯಲೆಂದು ಮೇಲೆ ಬೀಳಂ,- ಎದುರಿಗೆ 
ಬರು : ಶತಜೀವಿ ಎಂಬಾದೇಶಮಂ ಕೇಳ್ದು ಭರದಿಂದಂ ಚುರ್ಚು 
ವಾಯ್ದುಂ ಪೊಗಳೆ ಬುಧಜನಂ ಬಂದ ಕಾವೇರಿಯೊಳ್‌" . . . ಅನ್ನು 
ಚುರ್ಚುವಾಯ್ಡು ಬರ್ದೂಜ್ಕಿ ದನ್‌ (ಎಕ. ೪11, ಶಿವಮೊ. ೪-೪೦; 1122). 

[ ಚುರ್ಚು; + ಪಾಯ್‌, ) 

ಚುರ್ಚೆ (ನಾ). ಒಂದು ಬಗೆಯ ಮರ : ಕೆಲವು ಕಡೆಗಳಲ್ಲಿ ತೇಗ, ನಂದಿ 
- ೬ * ಚುರ್ಚೆ, ಬೆಳ್ಳಾಲೆ.. . ಮುಂತಾದ ಗಗನಚುಂಬಿತ ವೃಕ್ಷಗಳು 
(ಪಂಜಪಂ. ೨). [?] 

ಚುಲ್‌ "ಸೂಲ್‌' ನೋ. 

ಚುಲಕ, ಚುಳಕ್ಕ (ನಾ). ಅಂಗೈ: ಕುಡಿತೆ: ಕಯ್ಬುಚ್ಚಿ, ಚುಲಕದ ಮುದ್ರಿಕೆ 
ಯನ್ನಾತನಿಗೆ ನೀಡುವನು (ಮಂತ್ರಶ. ೧೩೦-೦೧). ಚುಳಕ್ಕ: ಚುಳಕ 
ಪ್ರಮಾಣಮಾದೊಡಮುಳಿಯದವೋಲ್‌ ದುಗ್ಧವಾರ್ದಿಜಳಮಂ ಮೊಗೆ 
ದರ್‌ . . . ದಿವಿಜರ್‌ (ಬಾಧಪು. ೮-೯೭). "ಚಂಳಕಪಾನ' ಪರಾ. [ಸಂ.] 

ಚುಲಕತನ "ಚುಲಂಕುತನ' ನೋ. 

ಚುಲಕಬುದ್ಧಿ "ಚುಲುಕಂಬುದ್ಧಿ' ನೋ. 


ಚುಲುಕ, ಚಂಳುಕ (ನಾ). ೧. ಎ ಚುಲಕ : ಬಿಸಿಲ ನಡಗೆಯಲಿ ಜನಿತ 


«5 


ವಿಸ್ಮೃತಿಯೈದೆ ಮಸ್ತಕವನು ಚುಲುಕಸಲಿಲದೊಳಗೊತ್ತಲು (ವಿವೇಥ. 
6-8). ಚುಳುಕ ; ೧. ದಿಗ್ಗಜಮಂ ಪಡೆ ಪಾಯ್ವ ವಾರ್ಧಿಯಂ ಚುಳುಕ 
ದೊಳಾಂಪ . . . ಅಳವಂ ಸಮಂತು ತಳೆದಂ (ಜಂದ್ರಫು. ೬-3೮) ; 
ಅಗಸ್ತ್ಯಂಗೆ ಚುಳುಕಮಾತ್ರಂ ಭವಸಾಗರಶತಂ (ಅನಂಪು. ೧೦-೪೪). ವಿ. 
ಕಾಡಿಗೆ, ಮುಲಾಮು ಮಂಂತಾದುವುಗಳನ್ನು ಹಾಕಿಡಂವ ಸಣ್ಣ 
ಪಾತ್ರೆ ; ಭರಣಿ. [ ಸಂ.) 

ಚುಲುಕು “ಚಂಳಂಕು' ನೋ. 

ಚುಲುಕುಗಾಣು (ಕ್ರಿ). ಹಗುರವಾಗಿ ಕಾಣು ; ಕಡೆಗಣಿಸು ; ಅಲಕ್ಷ 
ಮಾಡು : ಬೆಳೆವಾಗ ಗೆಲವು ವಿಡಾಯಗಳವಗೊಡವೆಳೆದು ಬಂದುವು 
ಸಾಜವಾಗಿ ಬೆಳೆದ ಮೇಲೀ ಸಿರಿ ಬಂದ ಮೇಲವನಾರ ಚುಲು[ಪಾ*ಾಂ.ಳು)ಕು 
ಗಾಣನೆ (ಧರೆಡ. ೩೦-೨೪). 

[ ಚುಲುಕು ( ಆಚುಳುಕು) + ಕಾಣು (ಕಾಣ್‌) ) 

ಚುಲುಕುತನ, ಚುಲಕತನ (ನಾ). ಗಂಭೀರವಲ್ಲದ ನಡತೆ; ಹಗುರವಾದ 

ನಡತೆ ; ಲಾಘವ : (೪. ಚುಲಕತನ : (8). 
: [ಚುಲುಕು(ಆಚುಳುಕು) + - ತನ) 


'ಚುಲುಕುಬುದ್ಧಿ, ಚುಲಕ ಬುದ್ಧಿ (ನಾ). ಎ ಚುಲುಕುತನ : (೪). 


ಚುಲಕಮಬುದ್ಧಿ : (ಕ)... [ಚುಲುಕು (ಎಚುಳುಕು) + ಬುದ್ಧಿ) 

ಚುಲುಕೋದಕ, ಚುಳಂಕೋದಕ (ನಾ). ಅಂಗೈಯಲ್ಲಿ ಹಿಡಿಯುವಷ್ಟು 

ನೀರು ; ಮುಕ್ಕುನೀರಂ : ಮಹಾತ್ಮ ಜಹ್ನ ತಾಂ ಮೊಗೆಯೆ ಸುಹಸ್ತ 

ದಲ್ಲಿ ಚುಲುಕೋದಕವಾದಳದೊಮ್ಮೆ ಗಂಗೆ (ಪಂಠಕ. ೮೨-೧೦೩). ಚುಳು 

ಕೋದಕ.-: ಚುಳುಕೋದಕಂಗಳಿಂ ಕಿಂಚಿದ್‌ ದಳಂಗಳಿಂ ನಲಿದು ಗಂಗಾಂಬು 

ಶೇಖರನ ಪೂಜಸಿದಂಗೆಯೊಲಿದಿಂದ್ರನರಮನೆಯ ಸಿರಿ ಬಂದು ತೊತ್ತಾಗಿ 

* ಯಿರ್ಪಳೆಂಬುದೆ ನಿಶ್ಚಯಂ (ಗುರುಣಾ. ೩-೫೭). [ಚುಲುಕ + ಉದಕ] 
ಚುಲ್ಪಾರಿ 'ಚಿಲ್ಬೇರಿ' ನೋ. 


ಚುಲ್ಲ, 


ಚುಲ್ಲ,, ಚಿಲ್ಕ ಚಿಳ್ಳ (ಗಂ). ೧. ಕೀಳಾದ; ಕ್ಷುದ್ರವಾದ. "ಚುಲ್ಲಮಾತು' 
ಪರಾ. (ನಾ). ೨. ಅಲ್ಪತನ; ಕ್ಷಂದ್ರತೆ : ಈ ಪಳ್ಳಿ ಪಟ್ಟಣದ ಜನರೆಲ್ಲ 
ಚುಲ್ಲಮುಳಿದು ಕೆಳೆಗೊಳ್ಳುವರು (ಜಾಲಧಾ. ೩-೮೧). ಚಿಲ್ಕ: ಹಿ. ಕೀಳಾದ 
ಆಳು ; ಹೀನ: ವಾತಾತ್ಮಂ ಚಿಲ್ಲನೂನಂ ಪಿಸುಣಿಗನಳಿಪಂ (ಮದತಿ. 
೬-೦೪); ಮಲ್ಲರ್ವಾಸಾಳುಗಳಿಕ್ಕಟಿಗರ್ಚಿ[ಪಾಕಾಂ. ರ್ಬಿ)ಲರ್ಗೋಳಾಯಿಲ 
ಖೇಟಕರ್‌ . . . ಎಸೆದರ್‌ (ಮದೇಪು. ೧೯-೬). ಚಿಳ್ಳ: ೩. ಗೆಲ್ಲ ಸೋಲ 
ಬಲ್ಲವರಿಗೇಕೆ ಅದು ಚಿಳ್ಳರ ಗುಣ (ಸಗರ. ೪೫): ಎಳ್ಳನಿತು ಈ 
ಭೂಪತೀಶನು ಸುಳ್ಳ ಪೇಳುವನಲ್ಲ ಮನುಜರೆ ಕಳ್ಳ ಚಿಳ್ಳನು ಅಲ್ಲ 
(ಹಮಣ, ೧೧೪). ಪ್ರಾ. ಚುಲ್ಲ. / ಸಂ. ಕ್ಷುಲ್ಲ) 

ಚುಲ್ಲ, (ನಾ). ೧. ನೀರಂ ಸುರಿಯುವ ಕಣ್ಣು ; ಸೋರುಗಣ್ಣು ; 
ಮಂಜಂಗಣ್ಣು: ನಾನಾ ಕಂಟಕದೋಷಂ ಚುಲ್ಲ ಚಿಲ್ಲಂ ಪಿಟಕಪಿಲ್ಲಾದಿಗಳು 
ತೊಂಬತ್ತಾರೆನಿಸುತಿಹುವೂ (ವಿವೇಳ. ೩-೪೫). ೨. ಮಂಜಂಗಣ್ಣಿನವನು; 
ಸೋರುಗಣ್ಣಿನವನು : “ ಏಲ್ಲಃ, ಚಿಲ್ಲಃ, ಚುಲ್ಲಃ-ಈ ೩ ಅಟ್‌ಗಣ್ಣವಂ ” 
(ಹೆಲಾಯು. ೯೯-೪೩೩). (ಸಂ.] 

ಚುಲ್ಲಕ, ಚಂಲ್ಲಿಕ, ಚಂಬ್ಲುಕ (ಗು). ೧. ಕೀಳಾದ ; ಕ್ಷುಲ್ಲಕವಾದ : 
“ ಚುಲ್ಲಕ-ಕೆಟ್ಟ, ಕ್ಷುದ್ರ” (ಪ್ರಥಣ್ಮ). ಚುಲ್ಲಿಕ: ೧. ಶ್ರೀವಿಜಯವಿಠಲನ 
ಕರುಣದಿಂದ ಚುಲ್ಲಿಕ ನಡತೆ ಪೋಗಿ ಒಳ್ಳೆ ಫಲ ದೊರಕುವದೂ (ತೀರ್ಥಮ. 
೨೦೧). ಚುಲ್ಲುಕ; (ನಾ). ೨. ಕೀಳಂಮನಂಷ್ಯ ; ಅಲ್ಪ : ಅವರ 
ಕಾರ್ಯಮೆ ಲೇಸುಂ ಎಂದುಸಿರೆ ಚು[ನಾಕಾಂ. ಚ)ಲ್ಲುಕರ್‌ (ಹಾರಾಸ್ಯ. 
೪-೧೫-೭೦). [ ಸಂ. ಕ್ಷುಲ್ಲಕ) 

ಚುಲ್ಲಮಾತು (ನಾ). ಅಲ್ಬವಾದ ಮಾತು; ಕ್ಷುದ್ರವಾದ ಮಾತು: 
ನಿಲ್ಲಿಸಲು ಧರಣಿಪನ ಮಾರ್ಗದಿ ಚುಲ್ಲಮಾತುಗಳಾಡಿ ಕೌಶಿಕ (ಹಮಕ. 
೦೬೪). [ಚುಲ್ಲ * ಮಾತು] 

ಚುಲ್ಲಿ (ನಾ). ಬೆಂಕಿ ಉರಿಸುವ ಸಲಕರಣೆ; ಒಲೆ: “ ಚುಲ್ಲೀ, ಅಶ್ಮಂತಕಂ, 
ಉತ್ತಾನಂ, ಅಧಿಶ್ರಯಣೀ - ಈ ೪ ಒಲೆ” (ಹರಾಯು. 
ಅಡಿಗಡಿಗೆ ಚುಲ್ಲಿಯೊಳಿಡುವ ಸೌದೆ ಸಿಡಿವುತ್ತ ಕಿಡಿಗಳ ಕೆದಲುತಿರ್ಪವಂ 
ಬಿಟ್ಟು (ವೀಶೈಪು. ೭-೧೦-೬೭); ಚುಲ್ಲಿ ಪೇಷಣ ಕಂಡನಿ ಉಪಸ್ಕರ ಉದಕುಂಭ 
ಎಂಬೈದು ಗೃಹೋಪಕರಣಗಳೂ ಹತ್ಯಾಕಾರಕಗಳು (ಅರ್ಯಧ. ೧೮೭). 

[ಸಂ.] 


8೨-೦೩೮) ; 


ಚುಲ್ಲಿಕ "ಚುಲ್ಲಕ' ನೋ. 

ಚುಲ್ಲುಕ "ಚುಲ್ಲಕ' ನೋ. 

ಚುಲ್ಲುವಾಸ್ತ್ರ (ನಾ). (?) : ಸ್ತ್ರೀಯರಲ್ಲದಡೆ ಕಡೆಸಾರು ಹೆಂಗಳಿಡಿದನ 
ಮೇಲೆ ಚುಲ್ಲುವಾಸ್ತ್ರಗಳಿಂದ ದಾನವನೆ ಕೊಳಚುದಕದಲ್ಲಿ ತೇಲ್ಮುಳುಗು 
ತಬ್ಬಿಯ ಪಾಯ್ಕೆನೆಂಬ ಮರುಳೇನೆನ್ನೊಳುಳಿಯೆಂದನು (ಜಿನಮು. 
4೩-೨೨). [? + ಅಸ್ತ್ರ) 

ಚುಸ್ತ (ನಾ). ೧. ಸುಟ್ಟ ಅಥವಾ ಕರಿದ ಮಾಂಸ. ೨. ಮಾಂಸವನ್ನು 
ಸುಟ್ಟಾಗ ಅಥವಾ ಕರಿದಾಗ ಅದಕ್ಕೆ ಉಂಟಾಗುವ ಕರಿಕಾದ 
ಹೊರಪದರ: (8). ([ಸಂ.] 

ಚುಳಕ, (ಗು). ಸೂಕ್ಷ್ಮವಾದ: ಸಕಲ ನಿಷ್ಕಲ ಉಭಯಾಕಾರವ ಅಖಿಲಾಂಡ 
ಗಳನೊಳಕೊಂಡೊಪ್ಪುವ ಚುಳಕ ಚಿದಾನಂದವನು (ಮೈಲಾರ. ೧೩೯-೨). 

| [ ಆಚುಳುಕು] 

ಚುಳಕ್ಕ "ಚುಲಕ' ನೋ. 

ಚುಳಕಪಾನ (ನಾ). ಅಂಗೈಯಲ್ಲಿ ತುಂಬುವಷ್ಟು ನೀರಂ ; ಬೊಗಸೆ 
ಯಷ್ಟು ನೀರು: ಅಂತಸ್ಸುರದತಿಸ್ಸಾರಸಮರೋಷ್ಮಸಂತಪ್ತಜಲ 
ಪ್ರಶ್ನೇಕಚುಳಕಪಾನಮಾತ್ರಜಾನುದಘ್ನಜಲದುರ್ಗನುಮಾಗಿ ನಡೆದು 
(ಅದಿಪು. ೦೪-8೨ ವ). [ಚುಳಕ್ಕ (ಎಚುಲಕ) + ಪಾನ] 


೨೮೭ರ 


ಛಾ 


20 


ಆ 


0 


40 


46 


ಚುಳ್ಳನೆ 


ಳ 


ಚುಳಕಿತ (ನಾ). ಅತಿಸೂಕ್ಷ್ಮವಾದಂದಂ (1?) : ಅಳಿಕನೇತ್ರಾಶ್ರಮಕೆ 
ನಮಿಸುತ ಗಣಂ ಕೂಡೆ ಪುಳಕಿಸುತ ಬರಲು ಶಶಿರವಿಕೋಟಿಕಿರಣದಿಂ 
ಚುಳಕಿತವನತಿಗಳದ ಕೈವಲ್ಯಮಂ ಕಂಡ ಕುಳಕಪ್ರಸಾದಿ ವೃಷಭಾ (ಲಂಗಪು. 
೬-೩೫). (ಸಂ. ಚುಲಕಿತ] 

ಚುಳಕು (ನಾ). ತೀಕ್ಷ್ಣತೆ (?) : ಚರಲಿಂಗಂ ಚಾತುರ್ಭುಜ ವಂದಿತ ಚಿರ 
ಕಾಯಾ ಚೇಲಾಳ ಸುರಕ್ಷಕ ಗರಳಾಂಕಾ ಚುಳಕಿಲ್ಲದ ಶಾರ್ವರಿವರ ಚೂಡಾ 
ಮಕುಟ (ಪೃಥುಪು. ೩-೪). [?) 

ಚುಳಕೆ “ಚುಳಿಕೆ' ನೋ. 

ಚುಳಿ 'ಚೂಳ್ಕಿ' ನೋ. 

ಚುಳಿಕೆ, ಚುಳಕೆ (ನಾ). ೧. ಉಕ್ಕಿನ ಅಥವಾ ಕಬ್ಬಿಣದ ತುದಿಯುಳ್ಳ 
ಬೆತ್ತ,-ಕೋಲು : ಕವಣೆಕಲ್ಪಿರಿಗಲ್ಲು ವನಿಕೆಯು ವಿವರಿಸಲ್ಪಡಿಗೆಗಳು 
ಚುಳಿಕೆಯು (ಜ್ಞಾನಸಿಂ. ೨-೬೫). ಚುಳಕೆ: ೨, “ಹತ್ತಿ ಬಡಿಯುವ ಬೆತ್ತ” 
(ಜಾನಕೋ. ೩೭). [ ತಮಿ. ಚುಳಿಕ್ಕು 1 

ಚುಳುಕ "ಚುಲಂಕ' ನೋ. 

ಚುಳುಕಾಡು "ಚುಳ್ಳಾಡು' ನೋ. 

ಚುಳುಕಿ (ನಾ). ಕಿರುತೊಳೆ; ಸೋಲೆ: ಹಣ್ಣು ಹಿಸಿದು ಇಬ್ಭಾಗವಾಗಿ ತನ್ನ 
ಹೊಟ್ಟೆಯ ತೊಳೆ ಚುಳುಕಿಗಳನೆಲ್ಲ ಬಯಲಿಗೆ ಹಾಕಿತು (ಮಲೆಮ. ೪೩೧). 

[ «ಮಲ. ಚೂಳ ] 

ಚುಳುಕು, ಚುಣುಕ್ಕು. ಚಂಲುಕು, ಚುಳ್ಳು (ನಾ). ೧. ಅತಿ ಸೂಕ್ಷ್ಮ 
ವಾದುದಂ ; ತೀರ ಸಣ್ಣ ದಾಗಿರುವುದು : ಅಗೋಚರ ಅಪ್ರತಿಮ 
ಲಿಂಗವೆ . .. ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ (ಬೃಸವ. ೭೪೩); 
ಘನಮಹಿಮಲಿಂಗವೆ ಅನುಪ್ರಾಣಿ ಎನ್ನ ಕರವನಜಕ್ಕೆ ಬಂದು ಚುಳು 
ಕಾದಿರಲ್ಲ (ಸುಸಾರ. ೦೦ ಪಲ್ಲವಿ); ತಮ್ಮ ಬುದ್ಧಿಯ ಅಂಗೈಯಲ್ಲಿ ಲಿಂಗದಂತೆ 
'ಚುಳುಕಾ'ಗಿ ಬರುವದೆ ನನ್ನೆ ಹಾದಿ (ಮಸಾಹಿ. ೩). ಚುಣುಕ್ಕು: ೧. 
ನಿಮ್ಮ ಹೊಟ್ಟೀ ಕರುಳಿನಾ ತುಣುಕು ಅಂತನ ಚುಣುಕು ತೋರಿಸಿದಿರಿ 
ಮಿಣುಕು (ಹಾಡುಪಾ. ೪೩-8೩). ಚುಲುಕು :೨. ಲಾಘವ ; ಹಗುರವಾದ 
ನಡತೆ. "ಚಂಲುಕುತನ' ಪರಾ. ಚುಳ್ಳು: ೩. ಕುಳ್ಳು ; ಗಿಡ್ಡು ; 
ಮೈಯಲ್ಲಿ ನೀನು ಸ್ವಲ್ಪ ಚುಳ್ಳು. ಆದ್ದರಿಂದ ನಿನ್ನ ವಯಸ್ಸು ಥಟ್ಟನೆ 
ತಿಳಿಯುವದಿಲ್ಲ (ಮೂರುದಾ. ೪೬). 
[ದೇ.॥ ತಮಿ. ಚುಳುವು; ಮಲ. ಚುಲುಗ; ತೆಲು. ಚುಲುಕ, ಚುಲ್ಕ) 

ಚುಳುಕೋದಕ "ಚುಲಂಕೋದಕ' ನೋ. 

ಚುಳ್ಳಾಡು, ಚುಳುಕಾಡು (ಕ್ರಿ). ನೀರಿನಲ್ಲಿ ತುಳುಕಾಡು,-ತೇಲಾಡು : 
ಕೌಂಗಿನ ಪೊಂಬಾಟ್‌ಯ ನಟ್ಟಿಗಂಪುಗಡಲೊಳ" ಚುಳ್ಳಾಡಿ ಚುಳ್ಳಾಡಿ... 
ಪದ್ಮಿನಿಯೊಳ್‌ ತುಂಬಿ ಮಲಂಗಿ ಸೇದೆಗಟಗುಂ ಕಾಸಾರತೀರಂಗಳೆೊಳ 
(ಅನಂಪು. ೩-೦೦); ತೊಳಗುವ ತಿಳಿನೀರ್ಗೊಳದೊಳು ಚುಳ್ಕಾಡಿ ಬಳಿಕ 
ಮುಳುಗಿ ಮೇಲಕೇಳಲಾ ಲಲನೆಯ ಮುಖಮೊಪ್ಪಿತು ಪಾಲ್ಸಡಲೊಳು 
ಪೊಳೆದುದಯಿಪ ಚಂದ್ರನಂತೆ (ಶ್ರೀಪಾಲ. ೩-೫೪). ಚುಳುಕಾಡು : ಮುನ್ನೆ 
ಕಣ್ಣೇಟದವಳ್‌ ತುಳುಕಿದೆಡೆಗೆಯ್ದಿ ಚುಂಬಿಸಿ ಚುಳುಕಾಡೆ ಮರಲ್ಲಿ 
ಮೂಡಿದಂ ಸ್ಮರನೊರ್ವಂ (ಅನಂಪು. ೭-೩೮). [ ಆ ತುಳ್ಕಾಡು] 

ಚುಳ್ಳು 'ಚುಳುಕು' ನೋ. 

ಚುಳ್ಳೋದಕ (ನಾ) .ಎಚುಲಂಕೋದಕ : ಪ್ರಕಟಂ ಹಾರೀತಿಮಂತ್ರಾತ್ಮಕ 
ನನುಪವಿತಂ ಕೊಟ್ಟ ಸನ್ಭಾ ್ಟರ್ಫ ಚುಳ್ಳೋದಕದಿಂದಂ ಪುಟ್ಟಿ ಚಾಳುಕ್ಕ 
ಕುಳರೆನಿಸಿ (ನಾಂದೇಡ್‌. ೨೩-೪; 1122). [ ಆ ಚುಲುಕೋದಕ) 

ಚುಳ್ಳನೆ (ಅ). ನೋವಾಗುವಂತೆ: ಇಲುಂಪೆ ಊಜಲು . . . ಗಂದೆ 
ನೆಸೆದುದೊ ನೊಂದು ಚುಳ್ಳನುರಿದುದೊ ತಂದೆ (ಕುದರೆ. ದೇ. ೨೦೪-೩). 

[ ಚುಳ್‌ + - ಆನೆ] 


ಚುಳ್ಳಿ 


wl 


ಬಗೆಯ ವಂಳ್ಳೂಪೊದೆ. "ಕರಿಚುಳ್ಳಿ ಪರಾ. 
[ ದೇ.॥ ತಮಿ. ಮಲ. ತುಳು. ಚುಳ್ಳಿ ] 

ಚುಳ್ಳಿ (ನಾ). ವಿಕಾರ ; “ತಂಟಿಗಳನ್ನು ಚಂಂಚಿನಂತೆ ನೀಡುವುದಂ” 
(ಸಿರಿಕೋ. ೦೮೮) : ಅಚ್ಚುತ ಅಳುಕಳುಕಿ, ನಾಚಿ, ನಾಚಿ ತನ್ನ ಮುಖವನ್ನು 
ಚುಳ್ಳಿ ಮಾಡಿಕೊಂಡು . .. ಕಾರ್ಯೊದ್ದೇಶವನ್ನು ವಿವರಿಸಿದ (ಮುಗಿಯು. 
೧೮೩). "ಚುಳ್ಳಿಸು' ಪರಾ. [?] 

ಚುಳ್ಳಿಮುಳ್ಳಿಗಿಡ (ನಾ). ಒಂದು ಬಗೆಯಂ ಔಷಧಿಸಸ್ಕ : ಗುಬ್ಬಚ್ಚಿಗಿಡ, 
ಚುಳ್ಳಿಮುಳ್ಳಿಗಿಡ (ಮೈಕಿಗಿ. ೦೦-೦೯೮). [ಚುಳ್ಳಿಮುಳ್ಳಿ* ಗಿಡ (-ಆಗಿಡು)] 

ಚುಳ್ಳಿಸು (ಕ್ರಿ). ಕಿವುಚು ; ವಿಕಾರಮಾಡಂ : ಆಕೆ ಕೊಂಚವೂ ಮುಖ 
ಚುಳ್ಳಿಸದೆ ನಗುನಗುತ್ತ ತನ್ನ ಕಠಾರಿಯನ್ನು ಬೀಸುತ್ತಿ ರುತ್ತಾಳೆ (ಪ್ರವಾಇ. 
11, ೨೯೯೪). [ಚುಳ್ಳಿ  - ಇಸ್ಕು) 

ಚುಜ್‌ (ನಾ). ಒಂದಂ ಅನುಕರಣ ಶಬ್ದ. "“ಚೆಂಟಿನ್‌' ಪರಾ. 

ಚುಜಿಚಿ "ತಂಟುಚೆ' ನೋ. 

ಚುಟುಕು, ಚುರಂಕಂ (ನಾ). ೧: (ಚಾಕು ಮುಂತಾದುವುಗಳಂತೆ) ತೀಕ್ಷ್ಣ 
ವಾಗಿರುವಿಕೆ ; ಮೊನಚಾಗಿರಂವಿಕೆ; ಹರಿತವಾಗಿರುವಿಕೆ: ಒಳಗೊಳಗೆ 
ನಲ್ಲನಂ ಪಲ್ಲುಗುರ್ಗಳ ಚುಲುಕುಗಳನಲ್‌ದು ಬೈವುತಂ ಬರುತಿರ್ದರಾತ್ಮ 
ಮಂದಿರಕಂದು ಬಂಧಕಿಯರು (ಜಿಬಪು. ೯-೧೬). ಚುರುಕು: ೨. ತೀಕ್ಷ್ಣ 
ವಾದಂದು ; ಹರಿತವಾದುದಂ : ಹೆಂಗಸರಿಗೆ ಈ ವಿಷಯದಲ್ಲಿ ಬುದ್ಧಿ 
ಬಹಳ ಚುರುಕು (ಆಲಹೂ. ೪೧): ರೋಜಕಿಯ ಕಿವಿ ತುಂಬ ಚುರುಕು 
(ಮಹಾತ್ಮಾ. ೨3); ಜನಗಳ ಬುದ್ಧಿಯ ಚುರುಕಿನ ಮೇಲೆ, ಪ್ರಮಾಣಿಕತೆಯ 
ಮೇಲೆ ಅದರ ದೊಡ್ಡಸ್ತಿಕೆ ಹೊಂದಿಕೊಂಡಿದೆ (ಆಳನಿ. ೧೩೭).೩. ಸೂಕ್ಷ್ಮ 
ವಾದುದು ; ಚಾಲಾಕಾದಂದಂ: ಪೇಟೆಯ ಮಕ್ಕಳು ಬಹಳ ಚುರುಕು 
(ತ್ಯಾಗಮ. ೦೮೦). ೪. ಕಾವು ; ಬಿಸಂಪು: ಪ್ರಶಾಂತ 'ಮತ್ತು ತಂಪಾದ 
ಕೋಣೆ ಹೊರಗಿನ ಬಿಸಿಲಿನ ಚುರುಕನ್ನು ಮರೆಯಿಸಿ, ಕೆಲಸಕ್ಕೆ 
ಪ್ರೋತ್ಸಾಹಿಸುತ್ತಿದ್ದವು (ಅಪನಾ. ೨೦). ೫. ವೇಗ ; ಲಗುಬಗೆ: ಚುರುಕಿನ 
ಕಡಲೆಡೆ ಗಾಳಿಗಳೆಮ್ಮನ್‌ ಕರೆತಂದಿರ್ದಪುವೆಂತೋ ಎಮ್ಮನ" (ಬದ್ಮಪ್ಪ. 
೯-೧೬೯) : ಹುಕ್ಕರಾಯನು . . . ಯುದ್ಧಸಿದ್ಧತೆಗಳನ್ನು ಚುರುಕಿನಿಂದ 
ನಡೆಯಿಸುತ್ತಿದ್ದನು (ಶ್ರೀವಿದ್ಯಾ. ೮೬) ; ಚುರುಕಾಗಿ ಹೋದರೆ ಹೊತ್ತು 
ಮುಳುಗುವುದರಲ್ಲಿ ಹೋಗಿಬಿಡಬಹುದು (ಜಿಂಗಾಳ್ಯೆ ೩೩). ೬. ಪದಾರ್ಥಗಳ 
ಬೆಲೆಯಲ್ಲಿ ಏರಿಕೆ ; ವಸ್ತೂಗಳು ತಂಟ್ಟಿಯಾಗಂವಿಕೆ: (8). (ಗು). ೭. 
(ಕತ್ತಿಯಂತೆ) ಹರಿತವಾದ ; ಹದನಾದ ; ತೀಕ್ಷ್ಣವಾದ: ಚುರುಕು 
ಶಬ್ದಪ್ರಯೋಗದಲ್ಲಿಯೂ, ಅದಕ್ಕಿಂತ ಚುರುಕಾದ ತಿನಿಸುಗಳಲ್ಲಿಯೂ 
ಆಕೆ ತುಂಬ ಆಸಕ್ತಳು (ಸಾಸಮಾ. 69). ೮. ಚಶುರ ; ಚಾಲಾಕಾದ : 
ಎಂತಹ ಚುರುಕು ಹುಡುಗಿ (ಮಹಾಶ್ಮಾ. ೯3). 

ಚುರುಕಿನವ ಎ ಬಂದ್ಧಿ ವಂತ ; ಚಾಲಾಕು ವ್ಯಕ್ತಿ: ಹುಡುಗ ಒಳ್ಳೇ 
ಚುರುಕಿನವನಾಗಿದ್ದ (ಕಾವೇರಿ. ೧೯೦). ಚುರುಕುಮಾಡುಎವೇಗಗೊಳಿಸು ; 
ಶೀಘ್ರಗೊಳಿಸು : ಕುದುರೆಯನ್ನು ಚುರುಕುಮಾಡಿದರು (ಕಳಹು. ೩). 
ಚುರುಕುಮುಟ್ಟಿಸುಎ(ಆಲಂ) ಹಿಂಸೆಮಾಡು; ನೋಯಿಸಂ: ಪೋಲೀಸರು 
ಅವನಿಗೆ ಚನ್ನಾಗಿ ಚುರುಕುಮುಟ್ಟಿಸಿದರು. (ರೂಢಿ). ಚುರುಕುಮೆಣಸಿನ 
ಕಾಯಿಎ೧, ಒಂದಂ ಬಗೆಯ ಮೆಣಸಿನಕಾಯಿ ; ಲವಂಗ ಮೆಣಸಿನ 
ಕಾಯಿ : ಒಂದಷ್ಟು ಚುರುಕುಮೆಣಸಿನಕಾಯಿ ಕೊಂಡುಕೊಂಡು ಬಾ 
(ಕೂಢಿ). ೨. (ಆಲಂ) ಚಟುವಟಿಕೆಯಿಂದ ಕೂಡಿರುವವನು : ಆ 
ಹುಡುಗ ಚುರುಕುಮೆಣಸಿನಕಾಯಿ (ರೂಢಿ). 
[ದೇ.॥ ತಮಿ. ಚುರುಚುರುಪ್ಪು; ಮಲ.ಚುರುಕ್ಕು ; ತುಳು. 
ಚುರುಕು ; ಕೊಡ. ಚುರೀಕೀ ; ತೆಲು. ಚುಲುಕು) 


೨೮೭೧ 


25 


46 


ಚೂಚುಕ 


(ನಾ). ೧. ಒಂದಂ ಬಗೆಯ ಸಾಗವಾನಿ ವಂರ: (೪). ೨. ಒಂದು ಚುಜುಚುಜಿಗ (ನಾ). ಚುರಂಕಾದ ನಡಗೆಯಂಂಳ್ಳವನಂ; ವೇಗಶಾಲಿ : 


“ಉತ್ತಾಳಃ, ತ್ವರಿತಃ-ಈ ೨ ಚುಟುಚುಟಿ*ಗಂ” (ಹೆರಾಯು. ೬೦-೨೧೫). 
[ಚುಜುಚುಜ್ಯು + - ಇಗ) 
ಚುಜ್ಜನೆ (ಅ). ವೇಗವಾಗಿ ; ರಭಸದೊಡನೆ : ಅಚ್ಚುಳಕೋಲಿಂ ತಿಟ್ಕಿನೆ 
ತಿರಿಪಿ ದುರಾತ್ಮರ್‌ ಚುಜ್ಮನೆ ಕೆನ್ನೆತ್ತರೊಗೆಯೆ ತೊಲಗದೆ ಬಡಿದರ್‌ 
(ಧರ್ಮಾಮ್ಮ. ೩-೧೯೧) ; ಚುಜ್ಜನೆ ಕೊಂದಿಕ್ಕಿದವು (ಹಂಪ್ರ ಸಾಂ. ೮-೩೨). 
ಚುಲ್ಕಚುಟ್ಲನೆ (ದ್ವಿರಂಕ್ತಿ): ಕಡುಗಾಯ್ವ ತೀವ್ರಖರಕರಪ್ರಕರಮಂ 
ಚುಟ್ಮಿಚುಟ್ಟಿನೆ [ಪಾಠಾಂ. ಚುಟಚುಟನೆ] ಸುಡೆ (ಗಿರಿಕ. ೯-೨೭ ವ). 
[ಚುಲ್‌ ೬ - ಆನೆ] 
ಚುನ್‌ (ಕ್ರಿ). ಚುರುಗುಡು ; ಸಂಡು : ಮಹಾಕ್ಷಂಧಾಗ್ನಿಯೇಲಟಕ್ಸಿಗೆ 
ಬಿಸಿಲಟ್ವಿ ಪೆರ್ಚುವ ಪಿಪಾಸೆಗೆ ಚುಅಕ್ತಿನುತಿರ್ಪ ಕಲ್ಲ ಬೆಂಕೆಗೆ ಬಿಡದೊಂದು 
ಮಗ್ಗು ಲಿರವಿಕಿಗಿನಿತಟ್ಕದೆ .. . ಹೃದಯಂ ಕುಳಿರ್ಕೊಳುತುಮಿರ್ದುದು 
(ವರ್ಧಪು. ೧೨-೩೫). [ಚುಲ್‌ + ಎನ್ನ] 
ಡಿ ಚುಟ್ಟು ಚುರ್ಚುು' ನೋ. 
ಚೂ (ನಾ). ನಾಯಿಯನ್ನು ಇತರರ ಮೇಲೆ ನುಗ್ಗುವಂತೆ ಹೇಳಂವ 
ಮಾತು. 'ಚೂಬಿಡು' ಪರಾ. 
ಚೂಕ (ನಾ). ತುಚ್ಛನಾದವನಂ; ಅಲ್ಪ ; ನೀಚ: ಸೇರದಿವರ ಸಂಗ 
. . :- ಲೋಕಾಪವಾದವ ಸೈರಿಸುವ ಚೊಕ ಗಳಿಗೆನುತಸುರಾರಿ ನಗುತಿರ್ದ 
(ಅಕ್ರೂಡ. ೬-೬೭). (0 ಎಸಂ. ಶೂಕ./ತಮಿ. ಚೂಕ್ಕ ] 
ಚೂಕಿ "ಚೂಕು' ನೋ. 
ಚೂಕು, ಚುಕಿ, ಚೂಕಿ (ನಾ). ತಪ್ಪ; ನ್ಯೂನತೆ; ಲೋಪ: 
“ ಚೂಕು ಎ ತಪ್ಪು; ಅಪರಾಧ” (ಜಾನಕೋ. ೩೭). ಚೌಕಿ : (ರೈಸ್‌ಗೆ. 11, 
೫೪೬). ಚೊಕಿ: (ಮೈಗೆಜಿ. 71, ೭೬೮) ; ಜೊಕಿಯಲ್ಲಿ ಯಾರ ಲುಕಸಾನಿ 
ಇದ್ದಾಗ್ಯೂ ತತ್ಕಾಲವೇ ಬರಿದು ತಿಳಿಸಬೇಕು (ಮುಂಬವ್ಯಾ. ೯೩). 
[ ಹಿಂ. ಮರಾ. ಚೂಕ್‌./ಪ್ರಾ. ಚುಕ್ಕ) 
ಚೂಕುನ್ನ (ನಾ). ೧. ಚೂ ಎಂದಂ ಅಟ್ಟುವ ನಾಯಿ. ಪಿ. (ಆಲಂ) 
ಹೇಳಿದಂತೆ ಕೇಳುವವನಂ : ಧರ್ಮಜಗೆ ಪಟ್ಟಮಾದರೆ ರಾಜ್ಯದ 
ಕನ್ನೆಗರಸಹರವರ ಪಾರಂಪರೆಯ ಪುತ್ರರಿನ್ನು ಸಂದೇಹೆಮೇತಕೆಯಿಕ್ಕು 
ಪಡಿಯ ಚೂಕುನ್ನರಾದೆವೆ ಮಹಾದೇವ (ಲಕ್ಷ್ಮಭಾ. ೩೨-೮). 
[ಚೂ * ಆಕುನ್ನಿ] 
ಚೂಚಕ್ಕ "ಸೂಸಕ' ನೋ. 
ಚೂಚಕ್ಕ (ನಾ). ಎ ಟೊಚಂಗ; ಇಂಬೊಪ್ಪುವ ಕುಕ್ಷಿ ಬೆಲ್ವನೊಳಕೊಂಡಾ 
ಚೂಚಕಂ (ಲೋಕೋಪ. ೧೦-೭೦); ಬೆಳೆದು ಕೊಬ್ಬಿದ ನಡುವನು ಕಂಡು 
ಮೊಗಗಂದಿದೊಲು ಚೂಚಕಗಳೆ ಪ್ಪಿದವು (ಕಂಪ್ರಸಾಂ. ೪-೪೩). 
[ ಸಂ. ಚೂಚುಕ ] 
ಚೂಚಿಸು (ಕ್ರಿ). ನೋಡು ; ತಿಳಿ; ಪರೀಕ್ಷಿಸು (?): ದಶಮುಖ 
ನೊರ್ಮೆಯೆ ಚೂಚಿ ಸಲಾಟಿಸಿ ದಶಮುಖನಳಿಪಿಂ ನೋಡುತ್ತಿರ್ದಂ 
(ಕುಮುರಾ. ೯-೮). | ಚೂಚು? + -ಇಸ್ಯು./ತೆಲು. ಚೂಚು ] 
ಚೂಚು, "ಚುಂಚ್ಕು' ನೋ. 
ಚೂಚ್ಯು (ಗು). ಚೂಪಾದ ; ಮೊನಚಾದ. "ಚೂಚುಗದ್ದ' ಪರಾ. 
[?] 
ಚೂಚುಕ (ನಾ). ಮೊಲೆಯ ತೊಟ್ಟೂ: ಪೊಂಗೊಡನಂ ತಮಾಳಪಲ್ಲವ 
ದೊಳ್‌ ಮುಚ್ಚಿ ದಂದದೊಳೆ ಚೂಚುಕಮಾಂತುದು ಕರ್ಪಂ (ಪಂಪಭಾ. 
೧-೧೨8): ಹೃದಯದ ಕಾಳಿಕೆಯೆನೆ ಸೊಗಯಿಸಿದತ್ತು ಮೇಚಕತೆ ಚೂಚುಕ 
ದೊಳ್‌ (ಶಂದ್ರಫು. ೩-೮೬): ಚೂಚುಕಂ ಕರ್ಪಂ ತಳೆಯೆ (ಕಾಮಾಕ್ತ. ೨೧-೭). 
[ಸಂ.] 


ಚೂಚುಗದ್ದ 


ಚೂಚುಗದ್ದ (ನಾ). ಚೂಪಾಗಿರಂವ ಗದ್ದ ; 'ಮೊನಚಾದ ಗದ್ದ : 
ಒಂದೆರಡು ಕೆಂಪುಹನಿಗಳು ಅವರ ಚೂಚುಗದ್ದದ ಮೇಲೆ ಕುಳಿತಿದ್ದವು 
(ರಂಗೆರೋ. ೭೭). [ ಚೂಚ್ಯು * ಗದ್ದ (ಆಗಡ್ಡ;)) 

ಚೂಟ್‌ (ನಾ). ಬಿಟ್ಟುಬಿಡುವುದು; ಬಿಟ್ಟು ಹೊರಡಂವಿಕೆ. “ಚೂಟಾಟ' 
ಪರಾ. [ .-ಹಿಂ. ಛೂಟ್‌? 

ಚೂಟಾಟ, ಚೂಡಾಟ, ಜೂಟಾಟ (ನಾ). ಒಂದು ಬಗೆಯ ಆಟ; 
ಚೂಟ್‌ ಎಂದು ಹೇಳಿದ ಕೂಡಲೆ ಒಬ್ಬರು ಉಳಿದವರನ್ನು ಅಟ್ಟಿಸಿ 
ಕೊಂಡು ಹೋಗಿ ವಂಟ್ಟುವ ಆಟ; ವಂಂಟ್ಟಾಟ : ಚಂದ್ರ ಮೋಡ 
ಗಳೊಡನೆ ಚೂಟಾಟವಾಡುತ್ತಾ ದಿಗಂತದ ಕಡೆಗೆ ಓಡುತ್ತಿದ್ದ (ಮುರುಕು. 
೬೨); ಒಂದರ ಹಿಂದೆ ಒಂದು ಮುಚ್ಚಿಟ್ಟುಕೊಳ್ಳುತ್ತಾ ಅವು ಚೂಟಾಟವಾಡು 
ತ್ತಿರುವಂತೆ ಕಾಣುತ್ತಿದ್ದವು" (ಹಾಲೆ. ೨೩). ಚೂಡಾಟ : ಎಳೆಗಾಳಿಗೆ 
ಚೂಡಾಟವಾಡುತ್ತಿದ್ದ- ನೀಳಕೇಶ ಹಾರಿ, ನಾಗೇಂದ್ರನ ಮೊಗಕ್ಕೆ ಕಚಕುಳಿ 
ಯಿಟ್ಟವು (ಸಿ೦0. ೩). ಜೂಟಾಟ; ಒಂದು ಸಂಜೆ ಹುಡುಗಿಯರೆಲ್ಲರೂ 
ಜೂಟಾಟವಾಡುತ್ತಿರುವಾಗ ಮಾಧವಿಯು . . . ಬಿದ್ದುಬಿಟ್ಟಳು (ಮೊಗ್ಗು. 
೪೭) : ಮಕ್ಕಳೆಲ್ಲರೂ ಜೂಟಾಟ ಆಡುತ್ತಿದ್ದರು (ಕೂರಿ). 

[ಚೂಟ್‌ + ಆಟ) 
ಚೂಟಿ, "ಸೂಟೆ' ನೋ. 
ಚೂಟಿ (ನಾ). ಗುರಿ ; ಲಕ್ಷ್ಯ: (೪. 
[ದೇ.॥ ತುಳು. ಚೂಟಿ ; ತೆಲು. ಸೂಟಿ] 

ಚೂಟಿ "ಸೂಟ್ವೆ' ನೊಲ್ಲ 

ಚೂಟಿಕಾತಿ (ನಾ) ಚುಶಿಕಾಗಿರಂವವಳು; ಚತಂರೆ: ಬೇಟದ ಪದನೇನು 
ಕೂಟದ ಕುಟುಹೇನು . . . ರಂಗಾಯೆಂಬ ಚೂಟಿಕಾತಿಯನೆಂದೀಕ್ಷಿಪೆನೊ 
(ಶತಸಾಂ. ೨೯-೩೩). [ಚೂಟಿ; (ಸೂಟಿ) + - ಕಾತ್ರಿ] 

ಚೂಟು, «ಚಿವುಂಟು' ನೋ. 

ಚೂಟ್ಕು "ಸೂಟ್ಮೆ' ನೋ. 

ಚೂಟುಗಾರ (ನಾ), ಚದಂರ ; ಉಪಾಯಂಗಾರ : (೪). 

[ ಚೂಟ್ಟು(ಎಸೂಟ್ಟೆ) * - ಗಾರ ( ಆ ಕಂಟಿ) ) 

ಚೂಡ, (ನಾ). ೧. ಶಿಖೆ; ಜುಟ್ಟು. ೨. (ನವಿಲ, ಹಂಂಜ 
ಮುಂತಾದುವುಗಳ) ತಲೆಯ ವೋಲಿನ ತಂರಾಯಿ,-ಕೊಟ್ಟು: “ಶಿಖಾ 
ಚೂಡಮೆನಲಾ ಕೊಟ್ಟು” (ಮಂಗರಾ. ೩೦-೩). ೩. ಶಿಖರ; ತುದಿ. 
"ಚೂಡಾಗ್ರ' ಪರಾ. [ ಎಪ್ರಾ. ಚೂಡಾ. / ಸಂ. ಚೂಡಾ] 

ಚೂಡ, (ನಾ). ಗಂಟಂಗಂಟಾಗಿರುವ ಕೂದಲಂ ; ಜಡೆಗಟ್ಟಿರುವ 
ಕೂದಲು : “ಚೂಡ ಜೂಟ” (ಜತುನಿ. ೯೩) : ಹರನ ಚೂಡದಲ್ಲಿ ಹಾರು 
ತ್ತಿದ್ದ ಆ ಸುಧಾಂಶುಲೇಖೆಯು ಜಗತ್ತಿಸಲ್ಲಿ ಎಲ್ಲೆಲ್ಲಿಯೂ ಕಾಣಿಸಲಿಲ್ಲ 
(ಕೋಹಿನೂ. ೭). [ ಆ %ಸಂ. ಜೂಟ)] 

ಚೂಡಕ (ನಾ). ಜಡೆಯಲ್ಲಿ ಧರಿಸಂವ ಒಂದಂ ಬಗೆಯ ಚಿನ್ನದ ಆಭರಣ; 
ಜಡೆಬಿಲ್ಲೆ : (+). [ಸಂ.] 

ಚೂಡಾ "ಚಿವಡಾ' ನೋ. 

ಚೂಡಾಂತ (ನಾ). ಅತ್ಯಂತ ಕೊನೆಯದು; ತಂತ್ರತುದಿ: ಜಗತ್ತಿನಲ್ಲೇನು 
ನನ್ನ ಪ್ರಾರ್ಥನೆ ಒಂದೇ ಚೂಡಾಂತವೆ ? (ಇಪ್ಕಳೆ. ೨೨೩). 

[ ಸಂ. (ಚೂಡಾ + ಅಂತ) ] 

ಚೂಡಾಕರಣ :ನಾ).(ಮೊದಲನೆಯ ಬಾರಿಗೆ) ಗಂಡುಮಕ್ಕಳಿಗೆ ತಲೆಯ 
ಕೂದಲನ್ನೂ ತೆಗೆಸುವ ವಿಧಿ; ಚೌಲ. ಗ ಷೋಡಶಸಂಸ್ಕಾರ 
ಗಳಲ್ಲಿ ಒಂದಂ:' ಚಂದ್ರಾಪೀಡಂ ಪ್ರತಿದಿನಂ ಪ್ರವೃದ್ಧ ಮಾನನಾಗೆ ಚೂಡಾ 
ಕರಣಾದಿ ಕ್ರಿಯಾಕಲಾಪಮುಮಂ ಮಾಡುತ್ತುಂ (ಕಾದಂಪೂ. ೪೩೩). 

[ ಸಂ. (ಚೂಡಾ 4 ಕರಣ) ] 


೨೮೭೨ 


ಚೂಡಿಕೆ 


ಚೊಡಾಕರ್ಮ (ನಾ).2ಚೂಡಾಕರಣ : ಆ ಅರಸುಮಕ್ಕಳಿಗೆ ಐದು ವರ್ಷ 
ತುಂಬುತ್ತಲೆ . . . ಚೂಡಾಕರ್ಮವನ್ನು ಮಾಡಿಸಿ (ಛೀಷ್ಮಡ. 8೧); ಅವರವರ 
ಕುಲಾಚಾರದ ಪ್ರಕಾರ ಆಯಾಕಾಲದಲ್ಲಿ ಚೂಡಾಕರ್ಮವನ್ನು ಮಾಡು 
ವುದು (ಆರ್ಯಧ. ೦೨೩). [ಸಂ. (ಚೂಡಾ * ಕರ್ಮ) 


5| ಚೂಡಾಗ್ರ (ನಾ). ಶಿಖರದ ತುದಿ,-ಕೊನೆ : ಆಮ್ರಕುಂಜದ ಮೇಲ್ಭಾಗ 


16 


40 


45 


ದಲ್ಲಿ ಬೆಳ್ಚಿಂಗಳದ ಗುಣ್ಣಿಗೆ ನುಣ್ಣಾಗಿ ಕಂಗೊಳಿಸುವ ನಮ್ಮ ಕಿಲ್ಲೆಯ 
ಚೂಡಾಗ್ರ ಭಾಗ (ಇಪೃಕ. ೧೯೨). [ಸಂ. (ಚೂಡಾ + ಅಗ್ರ) 
ಚೂಡಾಟ "ಚೂಟಾಟ' ನೋ. 
ಚೂಡಾಮಣಿ (ನಾ). ೧. ತಲೆಯಲ್ಲಿ ಧರಿಸುವ ರತ್ನ-ರತ್ನದ ಆಭರಣ; 
ಬೈತಲಬಟ್ಟು : “ ಶಿರದ ರತ್ನ ಚೂಡಾಮಣಿಯೆನಿಕ್ಕುಂ” (ಮಂಗರಾ. 
೯೮-೧೯); ಪ್ರಣತ ರಿಪುನೃಪತಿಚೂಡಾಮಣಿರಂಜಿತಪಾದಂ (ಕಾದಂಪೂ.೦೯); 
ಹನುಮಂತನು ಒಪ್ಪಿ ಸೀತೆ ಗುರುತಿಗೋಸ್ಯರ ಕೊಟ್ಟ ಚೂಡಾಮಣಿಯನ್ನು 
ತೆಗೆದುಕೊಂಡು ರಾಮನ ಬಳಿಗೆ ಹೋದನು (ನೀತಿಚಿಂ.. ೪11, ೨೧). ವಿ. 
(ಆಲಂ) ಶ್ರೇಷ್ಠವಾದ ವ್ಯಕ್ತಿ ಅಥವಾ ವಸ್ತು: ವಿಶದಾತ್ಮೀಯ ವಂಶಕ್ಕೆ 
ಚೂಡಾಮಣಿಯಂ ಬಂದು ಕಂಡು (ಪಂಪಛಾ. ೭-೯೫) : ಉಪ 
'ಮಾತೀತಂ ಕೃತಿ ಶಾಂತಿಪುರಾಣಂ ಸಲೆ ಪ್ರರಾಣಚೂಡಾಮಣಿಯೆಂದು 
ಪಶಮದಿಂ ಬರೆಯಿಸಿ (ಕಾಂತಿಪು ೦-೩೮) ; ಸಕಳದಿಗನ್ನರಪ್ರವರ್ಶ್ತಿತಕೀರ್ತ್ರಿ 
ಯನ್ಹ್ನಟ್ಟಿರ ಚೂಡಾಮಣಿ (ಸೌಇಇ. ೫%, ೪೬-೧೪ ; 3072) ; ನೀನು ಶೀಲ 
ಸಂಪನ್ನೆಯಾಗಿ ಕನ್ನಡಕನ್ನೆಯರ ಚೂಡಾಮಣಿಯಾಗಿರುವೆ (ದಾನಜಿಂ.೧೭೬). 
[ಸಂ. (ಚೂಡಾ * ಮಣಿ) ] 
| ಚೂಡಾಯತ "ಚೂಡಾಯ್ತ' ನೋ. 
ಚೂಡಾಯ್ತು, ಚೂಡುಯತ (ನಾ). ಒಂದಂ ಬಗೆಯ ಆಯಂಧ (?) : 
'ಜೋಡು ಸೀಸಕವಾಂತ ಸಬಳಿಗರೊತ್ತಂಡ ಚೂಡಾಯ್ತು ಹರಿಗೆ ಬಿಲ್ಲವರ 
ಖೇಡೆಯವಡೆದ ರಾವುತ ಜೋದ ರಥಿಕರ ನೋಡ (ಮೋಹಕ. ೨೦-೩೪). 
ಚೂಡಾಯತ; ಕಡಿತಲೆ ಚೂಡಾಯತ ಕಾಗಿನ ಕಾಸೆ ಉಡಿಗೆ ಬದ್ದುಗೆಯ 
ಕಠಾರ ಹಿಡಿದ ಹರಿಗೆ (ಶ್ರೀಪಾಲ. ೦೩-೭೩); ರನ್ನದ ಬಾಕು ಕಯ್ಕಂಬು 
ಹೊನ್ನ ಚೂಡಾಯತ'ಮೆಟ್‌ಯೆ (ಕುರಾಸಾಂ. ೧೧-೨೧). [?) 
ಚೂಡಾರತ್ನ (ನಾ). ೧.ಎಚೂಡಾಮಣಿ ೧: ವರತನುವಿನ ಕೈಯೊಳಭೇದ್ಯ 
ಕವಚಮುಮಂ ಚೂಡಾರತ್ನ[ಪಾಕಾಂ. ಚೂಡಾಮಣಿರತ್ನ]ಮುಮಂ ರತ್ನ 
ಕಟಕಂಬೆರಸು ಪಲವುಂ ಪರಾರ್ಧ್ಶ ರತ್ನಂಗಳಂ ಕೊಂಡು (ಆದಿಫು. ೧೩-೩ ವ); 
ಹೆಂಗಸರು ತೊಟ್ಟುಕೊಳ್ಳುತ್ತಿದ್ದ ಒಡವೆಗಳ ವೈವಿಧ್ಯ ದಂಗುಬಡಿಸುವಂಥ 
ದ್ಡಾಗಿದೆ . . . ಚೂಡಾರತ್ನ, ನೂಪುರ, ನೇವುರ (ನಂಜುಂಡ. ೧೨೭). ವಿ. 
ಚೂಡಾವಂಣಿ ೨: ಕವಿಜನ ಚೂಡಾರತ್ನಂ ಕವಿತಿಲಕಂ ಕವಿಚತುರ್ಮುಖಂ 
ಕವಿರತ್ನಂ (ಅಜಿಪು. ೧-೮೦೧) ; ಯಾಕಮಬ್ಬೆಗಂ ಜನಿಯಿಸಿದಂ ಖ್ಯಾತಂ ಧರೆ 
ಯೊಳು ಪೆರ್ಗಡೆ ಬೇತಂ ಮಂತ್ರಿಜನಮಕುಟ ಚೂಡಾರತ್ನೂ (ಕಇಳ. 
[ ಸಂ. (ಚೂಡಾ + ರತ್ನ) 
ಚೂಡಾಲ (ನಾ). ಒಂದಂ ಬಗೆಯ ಸುವಾಸನೆಯ ಹುಲ್ಲು; ಕೊಡ 
ನಾರಿ ಹುಲ್ಲಂ; ಭದ್ರವಂಯಸ್ತೆ: “ಚೂಡಾಲ-ನಾಗರಮುಸ್ತೆ, ಉಚ್ಚ ಟಿಗೆ” 
(ಓಷದಿ. ೫೮). [ ಸಂ. ಚೂಡಾಲಾ ] 
ಚೂಡಾಲು "ಚೌಡಾಲಂ' ನೋ. 
ಚೂಡಿ, "ಸೂಟೆ;' ನೋ. 
ಚೂಡಿ "ಸೂಟಿ? ನೋ. 
ಚೂಡಿಕೆ (ನಾ). ತುದಿ ; ಶಿಖರ ; ಅಗ್ರಭಾಗ: ಷೋಡಶಪ್ರತಿಯ ಕರಣಿಕ 
ರೊಳಗ್ರಣಿಯೆನಿಪ ಗಾಡಿಕಾಅಿಂ ವಿರೂಪಾಕ್ಷನಿರವಂ ಮನಶ್ಚೂಡಿಕಾಪಟ 
ದೊಳಂಕಿಸಿ ಬಳಿಕುಳಿದ ಬಾಹ್ಯವೃತ್ತಿಯಂ ಬಳಸುವಚಲಂ (ಪದ್ಮರಾ.8-೬). 
[ ಸಂ. ಚೂಡಿಕಾ) 


೮೧-೦೫-೪೦ ; 1117). 


ಚೊಡೆ 


ಚೂಡೆ (ನಾ). ೧. ಶಿಖೆ; ಜಂಟ. ೨. (ನವಿಲಂ, ಹುಂಜ ಮುಂತಾ 
ದಂವುಗಳ) ತಲೆಯಂ ಮೇಲಿನ ತುರಾಯಿ,-ಗೊಂಡೆ : “ಶಿಖಾ, 
ಚೂಡಾ-ಈ ೨ ನವಿಲ ಕೊಟ್ಟು” (ಹರಾಯು. ೪೧-೮೯). ೩. ಸಿರಪೇಶು; 
ಕಿರೀಟದ ತುದಿಯ ಗುಚ್ಛ,-ಕುಚ್ಚು. ೪. ತಲೆ; ಶಿರಸ್ಸು: “ಚೂಡಾ, 
ಶಿಖಾ - ಈ ಎರಡಟಲ್ಲಿಯುಂ ಶಿರಸ್ಸೆಂಬುದು ? (ಹಲಾಯು. ೧೩೩ ೧೩). 
೫. ಶಿಖರ ; ತಂದಿ. ೬. ಒಂದು ಬಗೆಯ ತೋಳುಬಳೆ ; ವಂಕಿ: 
ಅಳವಡಿಸಿ ತೋಳ ಬಾಪುರಿ ಬಂದಿ ಭುಜಕೀರ್ತಿಗಳನು ಪೊಂಬಳೆದೋರೆ 
ಕಂಕಣಂ ಚೂಡೆಯು (ನವಮೋ. ೧೦-೨೫) : ಕಂಕಣ ಚೂಡೆವ ವಂಕಿ 
ಬಾಜುಬಂದ ಬಂಗಾರ ಬಳಿಯ ತಗಿರೆಂದ (ಕೋಕಗೀ. 3೧೨). 
[ ಸಂ. ಚೂಡಾ] 
ಚೂಡೋದಯ (ನಾ).ಎಚೂಡಾಕರಣ : ಪಿಕಮೌನವುತದುಂದುಭಿಧ್ವನಿ 
ಬಲಾಕಾದೃಶ್ಯ ಚೂಡೋದಯಾನಕರಾವಂ . . . ಚಾತಕೋದಕಕೇಳೀಕೃತ 
ತೂರ್ಯನಾದಮೆಸೆದತ್ತಂಛೋದನಿರ್ಫೊೋೋಷಣಂ (ಡಂದ್ರಪು. 
[ ಸಂ. (ಚೂಡಾ 4. ಉದಯ)] 
ಚೂಣಿ (ಚೂಳ್ಕಿ' ನೋ. 
ಚೂಣಿಗ (ನಾ). ಸೈನ್ಯದ ಮುಂಭಾಗದಲ್ಲಿ ನಿಂತು ಕಾದುವವನು ; 
ಮುಂಂದಳದ ಯೋಧ : ಭಲರೆ ಭಲರತಿಬಲರೆ ಹಿಂಚದಿರಿನ್ನು ಹೊಯ್‌ 
ಹೊಯ್‌ ಚೂಣಿ[ಐಾ830. ಣೆ]ಗರನು (ಕುವ್ಕಾಛೀ. ೪-8): ಠಕ್ತಪ್ರವಾಹ 
ಮಾದುದು ರಣಂ ಸಾಹಸವಿರಕ್ತರಾದರ್‌ ಖಳನ ಚೂಣಿಗರ್‌ (ಜಿಬಪು. 
೨೪-೧೩) : ಚೂಣಿಗರ ಬೌಕಳಿಸಿ ಕೆಡಹುತಂ (ನಂದಿಮಾ. ೧೩-೫೦). 
[ಚೂಣಿ(ಎಚೂಳಿ) * - ಗ್ಯ] 
ಚೂಣಿಗಾಳಗ "ಚೂಣಿಗಾಳಿಗ' ನೋ. 
ಚೂಣಿಗಾಳೆಗ, ಚೂಣಿಗಾಳಗ (ನಾ). ಸೈನ್ಯದ ವರಂಭಾಗದಲ್ಲಿ ನಡೆ 
ಯುವ ಯುದ್ಧ ಕ ಮುಂಚೂಣಿಯಂದ್ಧ: ತೊಡಗಿತ್ತು ಚೂಣಿಗಾಳೆಗ 
[ಪಾಠಾಂ. ಕಾಳಗ]ದಲ್ಲಿ ತನತನಗೆ (ವೀರರ. ಹ. ೪೯೩-೨೩) ; ಚೊಣಿಗಾಳೆಗದ 
ಭಟರ್‌ ಎತ್ತಿದರೆ ಪಂಥ ಪಾಡುಗಳನು (ಕೈಮಿಧಾ. ೯-೦೫). ಚೊಣಿಗಾಳಗ: 
ಆಸುರದ ಭಟರವುಕಿ ಹಿಡಿದರು ಚೂಣಿಗಾಳಗವ (ಳೌಶಿರಾ. ೩೩-೧೩). 
[ಚೂಣಿ(ಆಚೂಳ್ಳಿ) + ಕಾಳೆಗ] 
ಚೂಣಿನೋಟ (ನಾ). ಕುಡಿನೋಟ ; ಕಟಾಕ್ಷ: ರಾಣಿಯರೋಲಗ 
ಹರೆದುದು ಪೆಣ್ಮಂಡೆಮಾಣಿಕವಹ ಪಟ್ಟದರಸಿ ಚೂಣಿನೋಟದ ಸೊಬಗಿಂದೆ 
ಪೂಗೋಲನ ಕಾಣಿಸಿದಳು ಕಾಂತನೆದೆಗೆ (ಮೋಹತ. ೨೨-೧೬). 
[ ಚೂಣಿ (ಎಚೂಳಿ) + ನೋಟ) 
ಚೂಣಿಯಾಳ್‌ (ನಾ).ಎಚೂಣಿಗ: ಕಾದವ ಪಾಣ್ಮ್ಣಾ ದಿಗಳು ಕಾದಿ ಗೆಲ್ವಂ 
ನರಸಿಂಹ್ವಂ ಚೂಣಿಯಾಳೊಳಾ ತಿಮಿಳವಡೆ ಪಡಲ್ವತ್ತಡಳ್ಳಾಡೆ ಪಾಣ್ಮಂ 
ಸರಿದಂ (ಎಕೆ. ೩೪1, ಚಿಕ್ಕನಾ. ೭೦-೬: 1286). 
[ಚೂಣಿ (ಎಚೊಳಿ)) * ಆಳ್ಕ್‌ 1 
ಚೂತ (ನಾ). ಮಾವಿನ ವಂರ ; ಸಹಕಾರ : ನವಚೂತಂ ತಳಿರ್ವಂದದಿಂ 
ತಳಿರ್ಗುಮೇ ಸ್ಥಾಣೂತ್ಕರಂ ಚೈತ್ರದೊಳ್‌ (ಜಗವಿ. ೧-೧೩) ; ಪಾಡುವೆಳ 
ಕೋಗಿಲೆಗಳಲಿ ರಂಜಿಸುವುದಿದು ಚೂತ (ನಿಧಾಗ. ೧೦-೨೫೩-೨೩). [%ಸಂ.] 
ಚೂತಕ (ನಾ). ಸಣ್ಣ ಜಲಾಶಯ ; ಬಗರಗೆ ; ಹೊಂಡ: " ಚುರೀ, 
ಚುಂಡೀ, ಚೂತಕಃ - ಈ ೩ ಬಗರಗೆ” (ಹಲಾಯು. ೧೦೩-೩೬೨). [ಸಂ.] 
ಚೂತಕುಜ (ನಾ). ೧. ಮಾವಿನ ಮರ. ೨. [ಛಂದ] ಪ್ರತಿಯೊಂದು 
ಚರಣದಲ್ಲಿ ಇಪ್ಪತ್ತೆರಡಂ ಅಕ್ಷರಗಳಿರುವ ಒಂದು ಸಮವೃತ್ತದ 
ಹೆಸರು: ಅನಿಲಂ ಭೂಚಕ್ರವಾಕಂ ಶ್ವಸನ ಶೀತಕರಾಗ್ನಿಯುಗ್ಮಂಗಳಿಂ 
ಮುಂದೆ ನೆಗಟ ಭೂತೇಶಂ ನಿಲಲ್‌ ... ಚೂತಕುಜಾಹ್ಹಯಂ ನಾಮ 
[ಚೂತ * ಕುಜ] 


೪-೩೩). 


ವೃತ್ತ ಮಕ್ಕುಂ (ಛಂದೋಂಬನಿ. ೨-೧೮೬). 


೨೮೭೩ 


ಲಾ 


20 


46 


ಚೂಪುಗಾರಿಕ್ಕೆ 


ಚೂತಡಿಂಭ (ನಾ). ಮಾವಿನ ಕುಡಿ,-ಚಿಗುರು ; ಮಾಂದಳಿರು : ಜೋಕೆ, 
ಜೋಕೆ, ಚೂತಡಿಂಭ, ನಿನ್ನ ಕಂಡರಯ್ಕೊ ಎಂಬ ಒಬ್ಬ ಕೂಡ ಇಲ್ಲದಿಂದು 
ನೀನು ನನ್ನಿ ಬೆಳಕ ತಂದು ತಮವ ಕೆಣಕೆ ಮುಳಿವುದೇನೊ? (ಮಾಂದಳಿ. 
&೬-೪). [ಚೂತ+ಡಿಂಭ] 

ಚೂತತತಿ (ನಾ). ಮಾವಿನ ವಂರಗಳ ಗುಂಪು; ಮಾವಿನ ತೋಪು: 
ತೊಳಪೆಳವೆಅ್‌ಯುಂ ಮೊರೆವಳಿಕುಳಂಗಳುಂ . . . ಮುಳಿಸಂ ಕಟಿಲ್ಕಿ 
ಕಳೆದುವು ಕಳಿಕಾಂಕುರ ಚೂತತತಿಗಳುಂ ಕಾಮಿಗಳಾ (ಕವಿರಾ. ೨-೬೯). 

[ ಚೂತ + ತತ್ಮಿ] 

ಚೂತದ್ರುಮ (ನಾ). - ಚೂತಕುಜ ೧: ರಕ್ತಾಶೋಕ ಚೂತದ್ರುಮ 
ಸಮುದಿತೆ ಬಾಲಪ್ರವಾಳ ಧ್ವಜಂ ಬಂದುದು ಚಂಚಚ್ಚಂಚರೀಕ ಪ್ರಕರಶುಕ 
ಕುಲಾಲಾಪ ಕಾಂತಂ ವಸಂತಂ (ಕಾದಂಉ. ೭೭೮). [ಚೂತ + ದ್ರುಮ) 

ಚೂತನಂದನ (ನಾ). ಮಾವಿನ ತೋಟ,-ವನ : ಚಂಪಕಗಂಧಿ ಮಂದ 
ಮನದೊಳ್‌ ಕಪಲ್‌ ಬರೆ ಮಾಣ್ಮು ಮಾರುತೋತ್ಯಂಪಿತ ಚೂತನಂದನ 
ದೊಳಿನ್ನಿರು ನೀನೆನೆ ಮಾವಿನಳ್ಳೆಗೊಂಬಂ ಪಿಡಿದೊಂದು ಕೆಯ್ವೆರಸು 
ಮೆಯ್ಲುರೆದಳ್‌ (ಕಾಂತಿಪು. ೮-೯೩). [ ಚೂತ * ನಂದನ] 

ಚೂತಲತೆ (ನಾ). ಮಾವಿನ ವಂರ: ನಂದನದೊಳಾಂ ನೀರ್ವೊಯ್ದು 
ಬೆಳೆಯಿಸಿದ ಚೂತಲತೆ ಪೂತುದು (ಶೃೈಮಿಥಾ. ೨೯-೩೦). [ಚೂತ + ಲತೆ] 

ಚೂತವನ (ನಾ). ಎ ಚೂತನಂದನ : ಕಿಕ್ಕಿಟಿಗಿಟಿದು ಬೆಳೆದಡರೆ ಕೊಳೆ 
ಪೂತ ಚೂತವನಮೆ ಬಾಟಕ್ವೀಲಿಯಾಗೆ ಪೊದರ್ತಗುಟ್ಟು ಕವಲ್ಪೆಳ 
ದಳಿಸುವ ಲಸದಶೋಕೋದ್ಯಾನ ಮಧ್ಯದೊಳ್‌ (ಕಾಂತಿಪು. ೪-೪೫ ವ): 


ವಿರಚಿಸಿದಂ ಸದ್ವಿನುತ ಕರ್ಣಾಟಕವಿಚೂತವನಚೈತ್ರ ಲಕ್ಷ್ಮೀಶ 
ನೆಂಬೊರ್ವನು . . . ವಿಮಲಜೈಮಿನಿಭಾರತದ ಕಥೆಯನು (ಕೈಮಿಧಾ. 
೦-೧೧). [ಚೂತ * ವನ) ` 


ಚೂತಾಂಕುರ (ನಾ). ಮಾವಿನ ಚಿಗುರು : ಪಂಜರದ ಗಂಡುಕೋಗಿಲೆಗಳ್ಗಿ 
ಚೂತಾಂಕುರದ ಕುಟುಕನಿಕ್ಕಲುಂ (ಕಾದಂಪೂ. ೧೦೦೬) ; ನೀಂ ಬರಂ ಬವರಂ 
ಬರ್ಕುಮೆ ಸೋಲಿಸಲ್ಮುನಿಪನಂ ಚೂತಾಂಕುರಂ ಸಾಲದೇ (ಮಲ್ಲಿಪು. ೦೪- 
೩೬): ಎಲೆ ಚೂತಾಂಕುರ ನಿನ್ನಂ ಮಲರ್ವಿಲ್ಲಂ ತಳೆದ ಕಾಮದೇವಂಗಿತ್ತೆಂ 
. » . (ಎಂದು ಮಾವಿನ ಮೊಗ್ಗನ್ನು ಎಸೆಯುವಳು) (ಕಾಕುಂತ. ೮0-೦೩೪). 

[ ಚೂತ + ಅಂಕುರ] 

ಚೂತೋತ್ಕರ (ನಾ). ಎ ಚೂತತತಿ : ಸಕಳೋದ್ಯಾನಂಗಳೆೊಳ್‌ ಸಂತತ 
ಸರಸಫಳವ್ರಾತದಿಂ ಸೇವ್ಯಮಲ್ಲಲ್ಲಿ ಕರಂ ಖರ್ಜೂರವೃಂದಂ . . 
ಚೂತೋತ್ಕರಂ ದಾಡಿಮತತಿ (ಪುಷೃಭ್ರ. ೯-೦೫8). [ಚೂತ 4 ಉತ್ಕರ) 

ಚೂಪು, (ನಾ). ೧. ನೋಟ; ಕಾಣ್ಕೆ ; ದೃಶ್ಯ: (೪. ೨. ಕಣ್ಣು; 
ನೇತ್ರ: (8). 1 ಇತೆಲು. ಚೂಪು] 

ಚೂಪು (ಚೀಪ್ಪ' ನೋ. 

ಚೂಪುಗಲ್ಲು (ನಾ). ಚೂಪಾದ ಕಲ್ಲು; ಮೊನಚಾದ ಕಲ್ಲು: ಅವನು 
ಕೈಯಲ್ಲಿ ಒಂದು ಚೂಪುಗಲ್ಲು ತೆಗೆದುಕೊಂಡು ಬೇವಿನ ತೊಗಟೆ. ಕೆತ್ತ 
ಹತ್ತಿದನು (ಜಾಂ. 3೬). [ಚೊಪ್ಪು (ಎಚೀವು)*ಕಲ್ಲು (ಕಲ) 

ಚೂಪುಗಾರಿಕೆ, (ನಾ). ತೋರಿಕೆ ; ಆಡಂಬರ ; ಬೂಟಾಟಿಕೆ : “ ನೀನು 
ಚೂಪುಗಾರಿಕೆಯ ಕೆಲಸ ಇದು ಎಂದು ತಿಳಿದಿದ್ದೆಯೋ?” ಎಂದು 
ಹೀಯ್ಕಾಳಿಕೆ ಮಾಡಿದ (ಕೊನೆಳೇ. ೨೧೬). 

[ಚೂಪು * - ಕಾರ್ಕ (ಆ ಕಾಜ) + - ಇಕೆ] 

ಚೂಪುಗಾರಿಕ್ಕೆ (ನಾ). ಕುಶಲತೆ; ಚಾಲಾಕಂತನ : ಆ ಪೊಡವಿಪಾಲಕನ 
ಸಂಭವಂ ಗಡ ತಾಯೆ 'ಚೂಪುಗಾರಿಕೆಯೊಳಂ ಏರ್ದುತ್ತಮಾಶ್ವಮಂ 
(ಪರಶು. ೩೮-೪೭). 

[ ಚೂಪು (ಎಚೀಪು) + - ಕಾರ್ಕ (ಎ - ಕಾಲಿ) + - ಇಕೆ] 


ಚೂಪುಗೊಳಿಸು 


ಚೂಪುಗೊಳಿಸು (ಕ್ರಿ). ಹರಿತಗೊಳಿಸು; ಹದನುಗೊಳಿಸು : ಕತ್ತಿ ಕತ್ತರಿ 
ಯನು ಸಾಣೆಯ ಹಿಡಿವರು ಸೂಜಿಯ ಚೂಪುಗೊಳಿಸುವರು (ಇಂಜಾಪ- 
೭೧-೪೨). [ ಚೊಪ್ಯ (ಚೀಪು) ೬ ಕೊಳ್‌; + - ಇಸ್ಯು) 

ಚೂಪುಗೋಲು (ನಾ). “ಬೇಲಿ, ಮೊ.ಗಳಿಗೆ ಉಪಯೋಗಿಸುವ) 
ಮರದ ಚೂಪುಗೋಲು ; ದಸಿ” (೩. ಇಂಕನಿ). 

[ ಚೂಪು (ಎಜೇವು) ೬ ಕೋಲು, (ಆಳೋಲ್ಡ್‌) ) 

ಚೂಪೇಣು(ನಾ). ಹರಿತವಾದ ಮೊನೆ ; ಮೊನಚಾದ ತುದಿ : “ ಬೆಣೆಯಾ 

ಕಾರದ ಹಲಗೆಯ ಚೂಪೇಣು ” (Festher-dೀ. ಇಂಕನಿ). 
[ ಚೂಪ್ಯ (ಆಚೀಪು2) * ಏಣು ( ಆಏಣ್‌) ] 

ಚೂಬಿಡು (ಕ್ರಿ). ೧. ನುಯಿಯನಲ್ನ ಮತ್ತೊಬ್ಬರ ಮೇಲೆ ನಂಗ್ಗುವಂತೆ 
ಮಾಡು : ಅವನ ಮೇಲೆ ನಾಯಿಯನ್ನು ಚೂಬಿಟ್ಟನು (ರೂಢಿ). 
೨. (ಆಲಂ) ವರಂದ್ಭವಾಗಿ ನಿಲ್ಲಿಸು ; ಎತ್ತಿಕಟ್ಟು ; ಪ್ರೇರಿಸು : ಪಕ್ಕದ 
ಮನೆಯವರ ಮೇಲೆ ಇವರನ್ನು ಚೂಬಿಟ್ಟನು (ಕೂಢಿ). [ ಚೂ. ಬಿಡು) 

ಚೂರ್‌ (ಕ್ರಿ). ಹರಿತವಾಗು ; ತೀಕ್ಷ್ಣವಾಗಂ. ಚೂರ್ಮೊನೆ' ಪರಾ. 

[ ಆಕೂರ್ಯ ) 

ಚೂರಡಿಕೆ (ನಾ). ಹೋಳು ಅಡಕೆ ; ಚೂರಂ ಮಾಡಿದ ಅಡಕೆ : ಎಲೆಗೆ 

ಸುಣ್ಣ ಹಚ್ಚಿ ಚೂರಡಿಕೆಯೊಂದನ್ನು ಬಾಯಿಗೆ ಹಾಕಿಕೊಂಡಳು (ರೂಢ): 
[ಚೂರ್ಕು + ಅಡಿಕೆ (ಅಡಕೆ) ] 

ಚೂರಣ (ನಾ). ಪುಡಿ; ಹಂಡಿ: “ಚೂರಣ- ಚೂರ್ಣ ಹುಡಿ” 
(ಕದ್ಕಳೋ. ೧೩). "ಬೊರಣಿಸು' ಪರಾ. ([ ಆಸಂ. ಚೂರ್ಣ] 

ಚೂರಣಿಸು (ಕ್ರಿ). ಪುಡಿಯಾಗುವಂತೆ ಮಾಡು : ತೇರು ಬ್ಯಾರೆನದಂತೆ 
ಸರ್ವವ ಚೂರಣಿಸಿ ಚಯನಿ ಚಯ ನೋಡೊಳತೂರುವನಿಗಂಜುಳಿದ 
ದನುಜರು ಪಾರಲಾಗಸಕೆ (ಜಿರಾಮಾ. ೬೩೮-೫೩೨). [ ಚೂರಣ + - ಇಸ್ಕು] 

ಚೂರಿ, ಚುರಿ, (ನಾ). ಸಣ್ಣ ಕತ್ತಿ ; ಸುರಿಗೆ : ರಮಣನಿಲ್ಲದ ನಾರಿ , . . 
ಹಡೆದವಳ ಎದೆ ಕೊರಳ ಕೊಯ್ವಂಥ ಚೂರಿ (ಪುರಂದ. ೧-೧೪೮ ಅನುಪಲ್ಲವಿ); 
ಇವ ಬಲ್ಲೆಹದಿಂದ ತಆ೨ವ ಖಂಡೆಯ ಮೂಗ ಕೊಟಿ್‌ವ ಕರದ ಚೂರಿ 
ಯಿಂದ . . . ಬಲ ನೊಂದು (ಕಂನವಿ. ೩-೭೭): ಚೂರಿಯನು ಬಾಳನ್ನು 
ಶೊರತ್ವದಿಂ ಏಡಿದು ಸಾರಿ ರಣದೊಳಗೆ ಸಾಗಲಾ ಚೂರಿಯ ಸೂಟ್‌ 
ನೋಡೆಂದ (ಸರ್ವಜ್ಮ. ೬೧೭): ಚೂರಿ ಹದ ಆದರೂ ಗಿಡ ಕಡಿಯಲಾರದು 
(ಗಾದ). ಚುರ್ಕಿ : ಪರಶು ತೋಮರ ಕೊಂತ . . . ಪಿಂಡಿವಾಳಿಟ್ಟಿ ಚುರಿ 
ಭಾಕು (ಜಿನಮು. ೩೮-೧೨). 

ಚೂರಿಯಿಡು ಎ ಚೂರಿಹಾಕು : ಕಂಡ ದೃಶ್ಯ ಅವರ ಎದೆಗೇ ಚೂರಿ 

ಯಿಟ್ಟಂತಿತ್ತು (ಜೊಸಕ್ಷಿ. ೨೨). ಚೊರಿಹಾಕು - ಚೂರಿಯಿಂದ ಇರಿ: 
ಯಾವನೊಬ್ಬ ಚೂರಿಹಾಕಿ ಅಂತೆ ಮಸಣದಲ್ಲಿ ನೂಕಿ (ಪಯಣ. ೬೧-೧೨) ; 
ನೀನು ಚೀರಿಕೊಂಡೆಯಾದರೆ ಚೂರಿ ಹಾಕುತ್ತೇನೆ, ಇದು ನೋಡು 
(ಹೇಮಂತ. ೧೪೫8). [ ಸಂ. ಛೂರೀ ] 

ಚೂರಿಕೆ (ನಾ).ತೀಕ್ಷ್ಣತೆ ; ಉಗ್ರತೆ (?) : ಭರದಿ ಸುತ್ತುತ ಬಿಗಿದು ಕಚ್ಚುತ 
ತೆರೆದು ಫಣಗಳ ಕಣುಗಳಿಂದಲೆ ಸುರಿವ ಕಿಡಿಗಳ ಚೂರಿಕೆಯೊಳೆೊಪ್ಪಿರಲು 
ಕಾಳಿಯನು ನೆರೆದ ಗೋಪೀಜನವು ಕಾಣುತ ತರಳಗೀ ವಿಧಿಯಾಗಲೆವಿಹ್ಮಾ 
ಹರಣವೇಕೆಂದೆನುತ ಮಡುವೊಗಲೆದ್ದರವರಂದು (ಕೃಕರ್ಣಾ. ೨-೪೦). 

(ಚೂರ್‌ + - ಇಕೆ) 

ಚೂರಿತ (ನಾ). ಎ ಚುರಿತಕ (?) : ಕೊರಳು ಕಂಗಳೊಳಿರಲು ನಖದಲಿ 
ಬೆರಟು ಎರಡಕೆಯೆಯಿಡು ಬಂದಡೆ ಹಿರಿದು ಮರ್ದಿಸೆ ಕರುಣಿ ಸುಖಿಪಳು 
ಬಹಳವೆಯಿದವಳು ಮೆರೆವ ಮೆಲ್ಲಿದೆಗೆಯಿ ತ್ರಾಡಣ ವರ ಸುನಾಭಿಗೆ 
ಬರಲು ಚೂರಿತ ಸ್ಮರನ ಮಂದಿರ ಜಘನಕೆಯಿತರೆ ಬೆರಳ ನಖಗಳನು 

[?] 


(ಕಕ್ಕೋಕ. ೧೦-೩೯). 


೨೮೭೪ 


ಚೂರ್ಚಗೊಳಿಸು 


ಚೂರಿಪಾನ "ಸೂರಿಪಾನ' ನೋ. 

ಚೂರಿಸು, (ಕ್ರಿ). ೧. ಚೂರುಚೂರುಮಾಡು ; ಪುಡಿಮಾಡು ; ನಾಶ 
ಗೊಳಿಸು : ಎಡಬಲಕೆ ತೂಳುವ ಮದೇಭವ ಕಡಿದು ಹರಹಿದನೌಕಿ ಚೂ 
[ಪಾಕಾಂ. ಭೂ)ರಿಸಿ ಗಡಣಿಸುವ ಭೂಪರಿಗೆ ಮಾಡಿದನಮರಪದವಿಯನು 
(ಕುವ್ಕಾದ್ರೊ €. ೦೧-೧೩) : ಅಶ್ವವನೈದೆ ಮಾಂಟಿ ಕೂರಸಿಯಿಂ ಚೂರಿಸು 
ತೊಳಪೊಕ್ಕುರುಬುವ ಯವನ ಸಮೂಹಾಧೀಶನುರುಬೆಗಂದಿದಿರಾಂತಂ 
(ಕೆಳನ್ಶ. ೨-೩೭). ೨, ಕಾಡು; ಪೀಡಿಸು: ಚಾರಿವರಿದು ಚಿಂತಿಸಿ ಚೀಜು 
ತಣುಚುತ ಚೂರಿಸದಿಚ್ಚೆ ಚೈತನ್ಯ ಚೋರತ್ವವೆತ್ತಿದೆಯೆನೆ(ಕತಸಾಂ.೭೩-೮೩). 

[ ಚೂರ್ಕ್ಯು + - ಇಸ್ಯು) 


10| ಚೂರಿಸ್ಯು (ಕ್ರಿ). ೧. ಇರಿ; ತಿವಿ: ಪಾರ್ಥನ ಕಟ್ಟಳವಿಯಲಿ ಚೂರಿಸಿದ 


20 


25 


30 


$0 


46 


ರುಬ್ಬಣದ ವೊನೆಗಳಲಿ (ಕುವ್ಮಾಅ. ೨0-39) : ದುಶ್ಶಾಸನನ ಮಗನಿದಿರಾಗಿ 
ಖಡುಗದ ಮೊನೆಯ ಚೂರಿಸಿ (ಕುವ್ಕಾಲ್ರೋ. ೬-೫೭) ;; ಚತುರಂಗದ ಚಡಾ 
ಳತೆಯಿಂದ ಚೂರಿಸುವಸ್ತ್ರಶಸ್ತ್ರದಲಿ (ತೊರರಾ. ೬-೧೭-೨೯) ; ಚೂರಿಸುವ 
ಖಂಡೆಯದ ಕರದ ಬಹು ರೌದ್ರರಸಧಾರಣಾನನದ ಕಣ್ಗಳ ಕಿಡಿಯ (ಜಿಬಪು. 
೪೨-೪೩). ೨. ಹರಡು ; ಚಾಚು; ನೀಡು: ಕುನಿಡುವ ಕಬ್ಬೊಗೆಯ 
ಚೂರಿಸುವಾನನದ . . . ಬಸಿವ ವಿಷದಲಿ ಬಂದುದುರಗುಸ್ತ್ರ (ಕುವ್ಮಾಕ. 
೨೩-೧೮): ಚೂರಿಸುವ ನಿಡುನಾಲಗೆಯ ಪೂತ್ಯಾರರವದಕ್ಷಿಗಳಲುಬ್ಬುವ 
ತೋರಗಿಡಿಗಳ ದಾಡೆಗಳ (ತೊರರಾ. ೬-೧೫-೩೩) : ಜಿಹ್ವೈಯಂ ಚೊರಿಸು 
ತಲುರಿ ಮಸಗಿ ಕಡಲಂತೆ ಗರಳಮಂ ಕಾರಿ (ತುರಂಗ. ೬೯-೪೦). 
[ಚೂರಿ + - ಇಸ್ಕು) 

ಚೂರು, "ಸಿವುಟ್ಟು' ನೋ. 

ಚೂರ್ಕು "ಸೂರ್‌' ನೋ. 

ಚೂರ್ಕು (ನಾ). ೧. ತುಂಡಂ ; ಭಾಗ; ಹೋಳಂ: “ ಭಿತ್ತಂ, ಶಕಲಂ. 
ಖಂಡಂ, ಅರ್ಥಃ-೪ ಮುರುಕು ಚೂರುಗಳ ಹೆಸರು” (ಸಿದ್ಧಾಂತಿ. ೨೯); 
ಆ ರೊಟ್ಟಿಯನ್ನು ಮುರಿದು ಏಳು ಚೂರು ಮಾಡಿ, ತೀರ ಸಣ್ಣ ಚೂರು 
ತನಗೆ ಇಟ್ಟುಕೊಂಡು, ಉಳಿದ ಆರು ಚೂರುಗಳನ್ನು ಆರು ಮಂದಿ ಮಕ್ಕಳಿಗೆ 
ಕೊಟ್ಟನು (ಮುಂಬಯಿ. ೪-೭೫) ; ಕಲ್ಲಿನ ಚೂರು ಮೊಳಕೆಯನ್ನು ಉತ್ಪತ್ತಿ 
ಮಾಡಲಾರದು (ತತ್ಮಪ್ಪ್ರಾ. ೧೯೭). ೨. ತುಸಂ; ಸ್ವಲ್ಪ; ಕೊಂಚ : 
ಅವಳಿಗೆ ಒಂದು ಚೂರು ನಾಚಿಕೆಯಿಲ್ಲ (ರೂಢಿ): ಒಂದು ಚೂರು ಇಲ್ಲಿಗೆ 
ಬಂದುಹೋಗು (ರೂಢಿ). 

ಚೂರುಚೂರು(ದ್ವಿರುಕ್ತಿ): ಮಡಕೆ ಕೆಳಗೆ ಬಿದ್ದು ಚೂರುಚೂರಾಯಿತು 

(ರೂಂ). ಚೂರುಚಾರು, ಚಾರುಚೂರು ೬ ಅಲ್ಪ ಸ್ವಲ್ಪ; ಚಿಕ್ಕಪುಟ್ಟ : 
ತನ್ನ ಮೈಮೇಲಿನ ಚೂರುಚಾರು ವಸ್ತುಗಳನ್ನು ಮುರಿಸಿ . . . ಅವನಿಗೆ 
ವಿದ್ಯಾಭ್ಯಾಸ ಮಾಡಿಸಿದಳು (ಮುಂಬಯಿ. ೪-೫೦): ಮೈಮೇಲಿದ್ದ ನಾಲ್ಕಾರು 
ಚೂರುಚಾರು ಒಡವೆಗಳು . . . ಹೋಗಿಬಿಟ್ಟವು (ಸಂಚಿಶ್ರ. ೩೧); 
ಸ್ವಪ್ನವಾರ್ತೆಯನ್ನು ಚೂರುಚಾರು ಬಿಡದಂತೆ ನಿವೇದನ ಮಾಡಿದರು 
(ಕಥವಿ. 11, ೦೭೪): ಉಪಾಧ್ಯಾಯರಿಗೆ ಕಾಯಿಪಲ್ಯ, ಕಾಳುಕಡ್ಡಿ ತಂದು 


ಕೊಡುವವರಿಗೆ, ಅವರ ಮನೆಯ ಚಾರುಚೂರು ಕೆಲಸ ಮಾಡಿ 
ಕೊಡುವವರಿಗೆ ಶಿಕ್ಷಕರ ಬೆತ್ತವು . . , ನಿಂತು ಬಿಡುತ್ತಿತ್ತು 
(ನಾಡಿಗೇ. ೧೦೫). 


[ <ಎಪ್ರಾ. ಚೂರ] 
ಚೂರ್ಚಗೊಳಿಸು (ಕ್ರಿ). ಏಕಾಗ್ರವಾಗಿಸು ; ಒಮ್ಮುಖವಾಗಿಸು ; 
ಚೂಪುಮಾಡು (?) : ಒರೆ ಶ್ರದ್ಧೆಯಿಂ ಕನಕವಿಷ್ಟರದಲಿ ಮಂಡಿಸಿರೆ 
ಮಾರ್ತಾಂಡಂಗೆ ನೀರ್ಚಲ್ಲಿ ವಿದ್ಯುಕ್ತದಿಂ ನವಿಸಿ ಕರಣಮಂ ಚೂರ್ಚ 
ಗೊಳಿಸುನ್ಮೀಲನೇತ್ರವಾಗಿ . . - ಮೈದೋರ್ದನು ' (ಪರಶು. 3೯-೬) 
[ ಚೂರ್ಚ; + ಕೊಳ್‌; ೬ - ಇಸ್ಕು) 


ಚೂರ್ಣ, 


ಚೂರ್ಣ, (ನಾ) .ಒಂದು ಬಗೆಯ ಗೆಡ್ಡೆ; ಸುವರ್ಣಗೆಡ್ಡೆ: “ಅರ್ಶೊಫ್ನಃ, 
ಸೂರೆಣಃ, ಕಂದಃ-೩ ಚೂರ್ಣದ ಗಡ್ಡೆ ” (ಸಿದ್ಧಾಂತಿ. ೦೩೦) ; ಗಡ್ಡೆಗಳು: 
ಚೂರ್ಣ, ಕೆಸವೆ, ಗೆಣಸು (ನಮ್ಮನು. ೨೩೭). [ ಆಸಂ. ಸೂರಣ] 

ಚೂರ್ಣ, (ನಾ). ೧. ಸುಣ್ಣ : ಸ್ಮೂಲವಡಿಕೆಯಾದಂತೆ ಸೂಕ್ಷ್ಮ ಪರ್ಣ 
ವಾದಂತೆ ಕಾರಣ ಚೂರ್ಣ ವಾದಂತೆ ಮೂಜು ಕೂಡಿದ ಮತ್ತೆ ಬಣ್ಣ 
ವಾಯಿತ್ತು ರಜ (ಮೋಳಿಮಾ. ೧೦೮-೪೩೦) ; ಪೊಂಬರಿಯಣದಿ ಪೋಳ್ಕಣಿ 
ಮಯವಡೆದಿರ್ದ ಸಂಬಳಿಗೆಯ ಪರ್ಣ ಚೂರ್ಣ ಕೊಂಬ ಕರ್ಪೂರಕರಂಡವ 
ಸ್ಮರನ ತಲೆಗಿಂಬಿನೊಳ್‌ ತಂದಿರಿಸಿದರು (ಮೋಹತ. ೧೬-೨೭).೨. ಪುಡಿ; 
ಹುಡಿ: ಸೂಸುವ ನವ ಪಟವಾಸದ ಚೂರ್ಣಂ ಮಾಸರಮಾದುದು 
ದಿಕ್ಪರಿಪೂರ್ಣಂ (ಕಂದ್ರಪು. ೪-೬೩ ರಗಳಿ); ಮೈಯೊಡ್ಡುವಡೆ ಪಂಚಾಗ್ನಿ 
ಯುಂಟು ತಲೆಯಡಿಯಾಗಿ ನಿಲುವಡುಕ್ಕಿನ ಸೂಜಿಯುಂಟು ಮೆಲುವೊಡೆ 
ಲೋಹಚೂರ್ಣವುಂಟು (ಹಕಕಾ. 6-೩೨) ; ಚೂರ್ಣ, ಫೃತ, ತೈಲ... 
ತಯಾರಿಸುವಾಗ ಕೆಂಪು ಚಂದನವನ್ನೂ ಉಪಯೋಗಿಸಬೇಕು (ಸಳವ. 
11, ಪ್ರಸ್ತಾವನೆ). ೩. ಸುವಾಸನೆಯ ಪುಡಿ; ಪರಿವಂಳದ ಹಂಡಿ: 
ಕಣ್ಣಿಗೆ ಅಂಜನ, ತುಟಿಗೆ ಕೆಂಪು, ಮುಖಕ್ಕೆ ಚೂರ್ಣಗಳನ್ನು ಆಧುನಿಕ 
ರೀತಿಯಲ್ಲಿ ಅಲಂಕಾರಕ್ಕಾಗಿ ನಿಯೋಜಿಸುತ್ತಿದ್ದರು (ಛಾರದ. ೦೩). ೪. 
ತಂಂಡು; ಚೂರು : ತಮ್ಮ ಪತ್ರದ ಚೂರ್ಣಮೆಲ್ಲಮಂಮನುಡುಗುತುಂ 
(ನಂಬಿರ. ೭-೯೦). ೫. ಚೋರವಿದೈೆಗಳಲ್ಲಿ ಒಂದು ; ಪುಡಿ ಎರಚಿ 
ಮಂತ್ರ ಹಾಕುವುದಂ. "ಚೂರ್ಣಯೋಗ' ಪರಾ. ೬. [ಕಾವ್ಯವಿನಾ) 
ಗದ್ಯದ ಒಂದು ಭೇದ : “ಸುಲಭವಾದ ಗದ್ಯ ಶೈಲಿಗೆ 'ಚೂರ್ಣ'ವೆಂದು 
ಹೆಸರು. ಇದರಲ್ಲಿ ಪದಗಳು ಸಮಾಸವಾಗದೇ (ಅಥವಾ ದೊಡ್ಡ ಸಮಾಸ 
ಗಳಿರದೆ) ಬಿಡಿಬಿಡಿಯಾಗಿ ಇರುತ್ತವೆ” (ಏಡಿ. ೧೭೮). [ಸಂ.) 

ಚೂರ್ಣಂಗೆಯ್‌ (ಕ್ರಿ). ಪುಡಿಮಾಡು; ಅರೆ: ಇವನೆಲ್ಲ ಚೂರ್ಣಂಗೆಯ್ದು 
ಸೇವಿಸೆ (ಸಕಲ. 3೩6). [ಚೂರ್ಣ + ಕೆಯ, ) 

ಚೂರ್ಣಕ(ನಾ). ೧. ಅರೆಯುವುದು; ಪುಡಿಮಾಡಂವುದು, ೨.“ಪದಾರ್ಥ 
ಗಳನ್ನು ಪುಡಿಮಾಡುವ ಯಂತ್ರ; ಚೂರ್ಣಕ ” (21818688107. 
ಇಳಿ): ಹಿಎಚೂರ್ಣಾ ೬. : ಕೆಲವರು ಮುಕ್ತಕ, ವೃತ್ತಗಂಧಿ ಉತ್ಕಲಿ 
'ಕಾಪ್ರಾಯ, ಚೂರ್ಣಕ ಎಂದು ನಾಲ್ಕು ಭಾಗ ಮಾಡಿ . . . ಚೂರ್ಣಕವು 
ಅಲ್ಪಸಮಾಸಕವೆಂದೂ ಹೇಳುತ್ತಾರೆ (ಕಬಡಿ. ೦೭೯ ಅಡಿ). [ಸಂ.) 

ಚೂರ್ಣಕುಂತಲ, ಚೂರ್ಣಕಂಂತಳ (ನಾ). ಮಂಂಗುರಂಳಂ ; ಸುಳಿ 
ಗೂದಲು : ಹದವಡೆದ ಬೀರವೂಸೆಗೂ, ನಿರಿನಿರಿಗೊಳಿಸಿರುವ ಚೂರ್ಲ 
ಕುಂತಲಕ್ಕು-ಪರಮ ನಾಪಿತವ್ರತ ! (ಮಂತ್ರಕ ೯೨-೨೪). ಚೂರ್ಣಕುಂತಳ: 
ರೋಂಕೃತಿಯಿಲ್ಲದಳಿವಿಂಡುಗಳೋಯೆನಲಾ ನೀಆ್‌ಯಾ ತೊಳಪ ಮುಡಿ 
ಚೂರ್ಣಕುಂತಳಮೆಸೆದವೆಯ್ದೆ ಕಂಗಳಿಗೆ (ಗುಛಜಿ. 9೩-6). ([ಸಂ.] 

ಚೂರ್ಣಕುಂತಳ "ಚೂರ್ಣಕುಂತಲ' ನೋ. 

ಚೂರ್ಣಗಡ್ಡೆ, ಚೂರ್ಣಗೆಡ್ಡೆ (ನಾ). ಸೂರಣಗಡ್ಡೆ ; ಸಂವರ್ಣಗೆಡ್ಡೆ ಕ 
“ ಅಶ್ನೋಘ್ನಃ, ಸೂರಣಃ, ಕಂದ1-೩ ಚೂರ್ಣಗಡ್ಡೆ, ಸೂರಣದ ಗಡ್ಡೆ” 
(ಸಿದ್ಕಾಂತಿ. ೦೩೦). ಚೊರ್ಣಗೆಡ್ಡೆ : ಸುವರ್ಣಗೆಡ್ಡೆ, ಚೂರ್ಣಗೆಡ್ಡೆ, 
ಸೂರ್ಯನ ದಂಟು (ಮೈಔಗಿ. ೬೩-೧೦೦). [ ಚೂರ್ಣ, * ಗಡ್ಡೆ ] 

ಚೂರ್ಣಗೆಡ್ಡೆ "ಚೂರ್ಣಗಡ್ಡೆ' ನೋ. 

ಚೂರ್ಣನ (ನಾ). ಅರೆಯಂವುದು ; ಪುಡಿಮಾಡಂವುದಂ : ಚೂರ್ಣನ 
ವಿಮುಖೀಕರಣ ದುರ್ಭೊೋಗ್ಯ ನಾನಾ ವಿಧಾಸಂಖ್ಯಾತ ತೀವ್ರ ವೇದ 
ನಾರೂಪಂಗಳಾಗಿ (ವಿವೇಕ. ೦೮೦). [ಸಂ.] 

ಚೂರ್ಣನೀಯ (ಗು). ಪುಡಿಮಾಡಲು ಬರುವ ; ಪುಡಿಗೊಳಿಸುವುದಕ್ಕೆ 
ಸಾಧ್ಯವಾದ : ಅನಿಷ್ಮರೋಷ್ಮಪುಟಮಧ್ಯಸಂಧಾರಣಮಾತ್ರ ಚೂರ್ಣ 
ನೀಯ ಶಾಕವರ್ತಿಕಮುಂ (ಆದಿಪು. ೧೧-೨೬ ವ). (ಸಂ.]) 


೨೮೭೫ 


3 


ಚೂಲ್‌ 


ಚೂರ್ಣಮಾಡು(ಕ್ರಿ).ಎ ಚೂರ್ಣಂಗೆಯ್‌: ಸೈಂಧವಲವಣ, ಕೊನ್ನಾರಿಗೆಡ್ಡೆ 
. ಇವಂ ಚೂರ್ಣಮಾಡಿ ನಸ್ಕವಂ ಮಾಡೆ ಶೀತಜ್ಯರಂ ಮಾಣ್ಣುಂ 
(ಸಕವೈ. ೬೯). [ ಚೂರ್ಣ, + ಮಾಡು, ) 
ಚೂರ್ಣಯೋಗ (ನಾ). (ಮಂತ್ರಿಸಿದ) ಹುಡಿಯನ್ನು ಚೆಲ್ಲಿ. ಮರಂಳು 
ಗೊಳಿಸುವುದು : ಚೂರ್ಣಯೋಗ ಘುಟಿಕಾಂಜನಮೆಂದಿವು ಮಾಡಲಾ 
ಗೊಡೆಯ ತಸ್ಕರ ಶಾಸ್ತ್ರಂಗಳೊಳ್‌ (ವಡ್ಮಾರಾ. ೧೨೨-೦೭). 
[ಚೂರ್ಣ * ಯೋಗ) 
ಚೂರ್ಣವಾಸ (ನಾ). ವಾಸನೆ ಕಟ್ಟಿದ ಪುಡಿ; ಸುವಾಸನೆಯ ಪುಡಿ: 
ಮಗನ ಮಯಂ ಚೂರ್ಣವಾಸದಿನುದ್ವರ್ತಿಸಿ ಮಂದರಾಭಿಷೇಕಾರ್ಹ 
ನಾಗೆಂದು ಪರಸಿ (ಣಾವುಂಪು. 388). [ಬೊರ್ಣ, + ವಾಸ್ಕ] 
ಚೂರ್ತಾಳಕ (ನಾ). ಎ ಚೂರ್ಣಕುಂತಲ : ಸೆಣಸಲೆಳಸಿ ನೆಗೆವಂತೆ 
ಚೂರ್ಣಾಳಕಂ ಪಣೆವಿಡಿದು ಕುಣಿವುತ್ತಿರೆಯುಂ 
[ಚೂರ್ಣ + ಅಳಕ್ಕೆ (= ಅಲಕ)) 
ಚೂರ್ಣಿ (ನಾ). ೧. ನೂರು ಕವಡೆಗಳ ಮೊತ್ತ. ೨. ಉತ್ತರವನ್ನು 
ಕೊಡಲಂ ಸಾಧ್ಯವಾಗದಿರುವಂಥ ತರ್ಕವನ್ನು ಆರಿಸುವಿಕೆ. [ಸಂ.) 
ಚೂರ್ಣಿಕೆ (ನಾ). ೧. ಸುಲಭ ಶೈಲಿಯ `ಒಂದು ಗದ್ಯ ಪ್ರಕಾರ: 
ಚೂರ್ಣಿಕೆ ಲತಿಕೆ .. . ಚಿತ್ರಮೆಂಬ ಗದ್ಯಬಂಧದೆ೧ಳಂ (ಅನಂಪು. 
೧೦-೨6 ವ): ಗಣೇಶ ಪ್ರಾರ್ಥನೆ ಯಾದ ತರುವಾಯ ಸಭಾಷುೂಜೆ 
ನಡೆಯುತ್ತದೆ. ತರುವಾಯ ಚೂರ್ಣಿಕೆ(ಛಾರದ.880) ; ಈಗಲೂ ಚೂರ್ಣಿಕೆ 
ಮತ್ತು ಶ್ಲೋಕ ವೃತ್ತಗಳ ರಾಗ ರಾಗದ ಹಾಡಿಕೆ ದೇವಪೂಜಾಸಮಯ 
ದಲ್ಲಿ ರೂಢಿಯಲ್ಲಿದೆ (ಸಂಗೀಕಂ. ೬೭). ೨. ಮದುವೆಯ ಸಂದರ್ಭದಲ್ಲಿ 
ಹಾಡುವ ಒಂದು ಶೋಭನ ಗೀತ (?) : ಲೋಭವ: ತೊಜ್‌ದು 
ದಿಬ್ಬಣಿಗರ ಹೇಮ ವಸ್ರಾಭರಣದೊಳೊಲ್ಲು ತಣಿಪಿ ಶೋಭನ ಮಾಡದೆ 
ಚೂರ್ಣಿಕೆ ಮಾಳ್ತಾಗ ಲಾಭದ ಪರದರುತ್ಸವವೆ (ಛರಕ. ೩೮-೦೨6). 
[ಸಂ. ಚೂರ್ಣಿಕಾ] 
ಚೂರ್ಣೆಗ (ನಾ). ಪುಡಿ ಮಾಡಂವವನು ; ನಾಶಮಾಡುವವನು : 
ಅಡಸಿ ವೈರವ ಭಾವ ಪರಿಯೊಳು ಕೆಡುಕ ಹಡೆವರು ನೂರುಮಂದಿಯ 
ನಿಡಿವನಾ ಚೂರ್ಣಿಗನ ತೆರದೊಳಗೆ (ಜಿನಭಾ. ೭.೦೩). 
[ ಚೂರ್ಣ, - ಇಗ] 
ಚೂರ್ಣಿಸು (ಕ್ರಿ). ಪುಡಿಮಾಡು : ಕಲ್ಲುಕಂಬವ ಚೂರ್ಣಿಸಿದ ಪರಾಕ್ರಮ 
ವೀಗಳೆಲ್ಲಿ ಪೋದುದು (ಕಾಂತೀಜ. ೨-೦೧೬) ; ಅಂಜನಗಿರಿಯಂ ಚೂರ್ಣಿಸಿ 
ಹಿಂಜಳಮಪ್ಪಂತೆಯುದಂ ... ಕರಂಡದೊಳಂಜನೆಮಂ ತುಂಬಿ 
ಬೊಮ್ಮನಿರಿಸಿದರೋ (ಹಮ್ಮಾರ. 4-೦೩). [ಚೊರ್ಣನ 4 - ಇಸ] 
ಚೂರ್ಣೀಕರಿಸು (ಕ್ರಿ). ಎ ಚೂರ್ಣಿಸು : ವನದೊಳಗಿದ್ದ ಗೋಮಯಷುೂ 
ಚೂರ್ಣೀಕರಿಸಿ ದಹಿಸಿ ಮಾಡಿಕೊಂಬುದೇ ಅನುಕಲ್ಪವೆನಿಸುವದು 
-(ವಿವೇಕ. ೬8). [ ಚೂರ್ಣೀಕರಣ್ಯ + - ಇಸ್ಕು) 
ಚೂರ್ಮೊನೆ (ನಾ.) ಹರಿತವಾದ ತುದಿ; ತೀಕ್ಷ್ಣವಾದ ಧಾರೆ: 
ನೀರ್ಗಾರ್ದ್ರತೆ ಮಳ್ಳಿ ಚೂರ್ಮೊನೆ : ಭವಚ್ಚಿತ್ತಕ್ಕೆ. ತತ್ವಜ್ಞ ತಾವಿಭವಂ 
ಸಾಜಂ (ಕಾಂತಿಪು. ೧೧-೯೪). 'ಕೂರ್ಮೊನೆ' ಪರಾ. [ಚೂರ್‌ ವೊನೈ) 
ಚೂರ್ಮೊನೆಗೊಳ್‌ (ಕ್ರಿ). ಹರಿತವಾದ ತುದಿಯನ್ನು ಹೊಂದು,- 
ಪಡೆ : ವನಿತಾಪಾದಪಯೋಜಸಂಗಸುಖದಿಂದಂಗಕ್ಕೆ ರೋಮಾಂಚ 
ಮಾಯ್ತೆನೆ ನಟ್ಟಂತಿರೆ ಸೂಸೆ ಸೂಜಿಗಳನಾ ಪೊಂಜಾಜಿಯೊಂದೊಂದು - 
ಚೂರ್ಮೊೋನೆಗೊಂಡೊಂದಲರಾಯ್ದು ಕೋದ ತೆಜದಿಂದಿರ್ಪಂತು 
ಫಲ್ಲಾಂಬುಜಾನನೆ ಪುಷ್ಪಾಂಜಲಿಗೊೊಟ್ಟಳ್‌ (ಅರ್ಧನೇ. ೩-೯೯). 
[(ಚೂರ್ಮೊನೆ * ಕೊಳ್‌] 
ಚೂಲ್‌ "ಸೂಲ್‌' ನೋ. 


(ರಾಜರೇ. ೭-೧೭ ವ). 


181 


ಚೂಲ 


ಚೂಲ, ಚೂಳ್ಯ (ನಾ). ೧. ಜುಟ್ಟು : ಶಿಖೆ. ೨. ತುದಿ; ಶಿಖರ. 
ಇಲ್ಲಿ ಕವಿಕರ್ಮ ಸಾರ್ಥಕತೆಯ ಚೂಲವನ್ನು ಮುಟ್ಟಿದೆ (ಛಾವಗೀ. ೧೩೭): 
ಆನಂದವೇ ಸಮಸ್ತ ವ್ಯಾಪಾರಗಳ ಮೂಲ ಮತ್ತು ಚೂಲ (ಸೌೌಂದಸ. 
909). ಚೊಳ್ಳ : ೨. ಖೇಚರ ಚಕ್ರವರ್ತಿ ಧರಣೇಧ್ವಜನಸ್ಮದಧೀಶನು 
ದೃತಾರಾಚಳಚೂಳಶೇಖರೆಂ (ಶಂದ್ರಪು. ೬-೧೯): ನಿಮಿರ್ದುದೀ ಕಾಂಚನ 
ಶೈಳಂ ಯತುವಿಮಾನ ಚುಂಬಿತಚೂಳಂ (ಪುಷ್ಪಪು. ೧೦-೩೬). [ಸಂ.) 
ಚೂಲಿಕೆ, ಚೂಳಿಕೆ (ನಾ). ೧. (ಆನೆಯ) ಕಿವಿಯ ಬುಡ,- ತಳಭಾಗ : 
ಮೃದುಸುವೃತ್ತ ಬಹಲಪ್ರಲಂಬ ಶಿವಾತರ ಮಹಾಸ್ರೊತೋಪರಿಭಿನ್ನೂಂ 
ತನುತ್ಕೃಷ್ಟಾವಿಪುಲ ಚೂಲಿಕಾದುಂದುಭಿನಿರ್ಫೋಷಕರ್ಣನುಂ (ಆದಿಪು. 
೧೨.8೬ ವ). ೨. ಹುಂಜದ ತಲೆಯಲ್ಲಿರುವ ಕೊಟ್ಟು: ತುರಾಯಿ. ೩. 
ಬೆಟ್ಟ, ಮರ ಮುಂತಾದುವುಗಳ ತುದಿ,-ಶಿಖರ. ೪, ಮುಂಭಾಗ ; 
ಮುಂಬದಿ. ೫. [ಕಾವ್ಯಮಾ] ನಾಟಕದಲ್ಲಿ ಬರುವ ವಿಷಯಗಳನ್ನು 
ತೆರೆಯ ಹಿಂದಿನಿಂದ ಸೂಚಿಸಂವುದು : ಚೂಲಿಕಿ- ಪಾತ್ರಗಳು ರಂಗಕ್ಕೆ 
ಬರದೆ ತೆರೆಯ ಹಿಂದೆಯೇ ಇದ್ದು ಮಾತನಾಡಿ ಯಾವುದಾದರೂ ಒಂದು 
ಸಂಗತಿಯನ್ನು ಸೂಚಿಸುವುದು (ಕೈ ಏಡಿ. ೨0೬). ೬. [ಜೈನ] ದೃಷ್ಟಿ 
ವಾದದ ಐದು ಪ್ರಕಾರಗಳಾದ ಪರಿಕರ್ಮ. ಸೂತ್ರ, ಪ್ರಥಮಾನು 
ಯೋಗ, ಪೂರ್ವಗತ ಮತ್ತು ಚೂಲಿಕೆ ಎಂಬುವುಗಳಲ್ಲಿ ಕೊನೆಯದು: 
ಆ ದೃಷ್ಟಿವಾದು ಪರಿಕರ್ಮಮುಂ ಸೂತ್ರಮುಂ ಪ್ರಥಮಾನುಯೋಗಮುಂ 
ಪೂರ್ವಗತಮುಂ ಚೂಲಿಕೆಯುಂ ಎಂದು ಪಂಚಪ್ರಕಾರಮಕ್ಕುಂ (ತತ್ತ ಪ್ರ. 
೩9). ಚೂಳಿಕೆ: ೧. “ಕರ್ಣಮೂಲಂ, (ತು) ಚೂಳಿಕಾ-ಈ ೨ ಕಿವಿಯ 
ಮೊದಲ್‌” (ಹೆರಾಯು, ೩೬-೩೪). ೩. ಆ ಚೂಳಿಕಾಭಾಗದಾದಲೆಯೆೊಳ್‌ 
ನಿಂದಪುದೂರ್ಧ್ಯಲೋಕಮೆನೆ . ಶ್ರೀಸುಂದರಂ ಮಂದರಂ (ಅದಿ. 
೧-೩೦); ಕನಕಾಚಲ ಚೂಳಿಕೆಯಿಂ ಕನಲ್ಲು ಗರ್ಜಿಸುತುಮೆಟ್ಲಿ ಸಿಂಗದ 


ಮೋಲ್‌ . ಉತ್ತಂಸ ಕಿರಣ ಕೇಸರನೆಚ್ಲಿಂ (ಪಂರಾಮಾ. ೯-೩೨) : 
ಚೂಳಿಕೆಯಗ್ರಭಾಗದಿಂ ಸ್ವರ್ನಿಳಯಂಬರಂ ನಿಮಿರ್ದು . ಮೇರುಗಿರಿ 
ಪುಟ್ಟಿಸುತ್ತಿರ್ದುದಗುರ್ವ ನಾವಗಂ (ಜಾಛಪಫು. ೧-೬೬). ಹೆಯವ 


ತೂಳುವತಿರಥರಾಜಿಗಳೆ ಗಿರಿಚೂಳಿಕೆಯಲೇ ಚಲ್ಲಬಡಿದಮರಾಳಿಹೊಗಳಲು 
ಕಾದಿದರು ನೀಲಾಂಗದಾದಿಗಳು (ಕೊರಕಾ. ೬-೩೪-೩೦). ೪. ಧಾಳಿಯಿಟ್ಟುದು 
ರಾಯದಳ ಪಾಂಚಾಲದೇಶೆಕೆ ಮುಂದೆ ಹೊಕ್ಕುದು ಚೂಳಿಕೆಯಲಿ 
ಸುಯೋಧನಾದಿಗಳೂರನುರವಣಿಸಿ (ಕಾಲಾ, ಆ. ೩.೬೪). ಓ. ಅಯ್ದು 
ಚೂಳಕೆಯಂಉಮನಾಜವಧಿಯುಮಂ. . . ಪೆಸರ್ಗೊಂಡು (ಅವಿಪು. ೩-೪೦ ವ). 
೭. ಕೂದಲು; ಕೇಶ. 'ಚೂಳಿಕಾವರ್ಧನ' ಪರಾ. (ಸಂ. ಚೂಲಿಕಾ) 

ಚೂಲು "ಸೂಲ್‌' ನೋ. 

ಚೂಷೆ (ನಾ). ತೊಗಲಿನಿಂದ ತಯಾರಿಸಿದ ಆನೆಯ ನಡುಕಟ್ಟು. 

[ ಸಂ. ಚೂಪಷಾ ) 

ಚೂಳ,, ಚೊಟ (ನಾ). ಜುಟ್ಟು ; ಶಿಖೆ: “ ಜೂಳ (ಚಂಡಿಕೆ) -ಚೂಡಾಎ 
ಶಿಖೆ” (ಕನ್ಶಕೋ. ೦೩. ಗಿ.ಚೊಬಿ: ಈಡಿತಂ, ಈಬ್‌ತಂ: ಚೂಡಾ, 
ಚೂಟಂ (ಕವ್ಮಾನು. ೦೪೦ ಬ್ಯಾಖ್ಯಾ). ( “ಸಂ. ಚೂಡಾ) 

ಚೂಳ, 'ಚೂಲ' ನೋ. 

ಚೂಳಯ "ಚೂಳೆಯ' ನೋ. 

ಚೂಳಾಕರಣ (ನಾ) .ಎಚೂಡಾಕರಣ: ಚೂಳಾಕರಣದಿನತ್ತಲೆ ಭಾಳಚ್ಛಾಯೆ 
ಯೊಳೆ ಭಂಗಮಂ ಪಡೆದರಿಭೂಪಾಳರ್ಗೆ ದೀನವೃತ್ತಿಯ ಚೂಳಾಕರ್ಮಮ 
ನೊಡರ್ಚಿದಂ ನೃಪತನಯಂ (ಮಲ್ಲಿಪು. ೪-೧೩೬). [ಆ ಸಂ. ಚೂಡಾಕರಣ) 

ಚೂಳಾಕರ್ಮ (ನಾ) .ಎಚೂಡಾಕರ್ಮ: ಅರಿಭೂಪಾಳರ್ಗೆ ದೀನ ವೃತ್ತಿಯ 
ಚೂಳಾಕರ್ಮಮನೊಡರ್ಚಿದಂ ನೃಪತನಯಂ (ಮಲ್ಲಪು. ೪-೧೩೬). 

[ ಇಪ್ರಾ. ಚೂಲಾಕಮ್ಮ./ಸಂ. ಚೂಡಾಕರ್ಮ] 


೨೮೭೬ 


ಚೂಳಿಕೆ 


ಚೂಳಾಮಣಿ (ನಾ). ೬ ಚೂಡಾಮಣಿ: ಶ್ರೀಜಿನಮಾರ್ಗ್ಗನ್ನೀತಿಸವ್ಹುನ್ನ 
ಸ್ಪರ್ಪ ಚೂಳಾಮಣಿ (ಎಳ. 11, ೪೪೫; ಸು. 700). 
| [ ಎಪ್ರಾ. ಚೂಲಾಮಣಿ,/ಸಂ. ಚೂಡಾಮಣಿ 
ಚೂಳಾಯ್ತ 'ಸೂಟಾಯ್ತು ನೋ. 


5| ಚೊಳಿ,.ಚುಣಿ ಚುಳಿ,ಚೂಣಿ(ನಾ). ೧. ಮುಂಭಾಗ: ಮುಂದಿನ ಸಾಲು: 


16 


26 


& 
ಬ್ರ 


ಚೂಳಿಯೊಳ್‌ ಮೈದೋಜದಂ ಮಂದಮಾರುತಂ ಪಾಳಿಯಿಂ ನಡೆಸಿದಂ 
ಸೇನೆಯಂ ಸೇನಾನಿ (ಕೆಬಪು. ೩೩-೧೨). ೨. ಆರಂಭ : ಮೊಟ್ಟಮೊದಲು : 
ಬಾಳ್ವ ಮಾತಿನ್ನೇಕೆ ಚೂಳಿಲಿ ಬಂದ ಸ್ತ್ರೀಯಳಿಯೆ (ಕಪೋತ. ೧೬-೬೪). ೩. 
(ಯುದ್ಧ ದಲ್ಲಿ) ಎಲ್ಲಕ್ಕೂ ಮುಂದೆ ಇರುವ ಸೈನ್ಯ: ಮಂಂದಳ; 
ಅಗ್ರಗಾವಿಂ ದಳ: ಒದವಿದರಾ ಚೂಳಿಯ ಬಿಲುಗಾಜರು (ವರ್ಧಶ. ೬-೮೩): 
ಚಳಿಯ ಭಟರ ಕೈಯಿಂದ ಭೋರ್ಗರೆದೈದಿ ಮೇಲಕೈದುವ ಬಾಣಗಳ 
ದಾಳಿಯೊಬ್ಬ ದುದು (ಳಂನವಿ. ೧೨-೨೧) ; ಎಸೆದುದು ಸಂಜೆಗೆಂಪೆನಿಪ ಕಾವನ 
ಚೂಳಿಯ ದೂಳ ದಾಟ್‌ಗಂ . . . ಪೊಣ್ಮುವ ಪಿರಂಗಿಯ ಗುಂಡೆನೆ ಚಂದ್ರ 
ಮಂಡಲಂ (ಜಕವಿ. ೬-೧೭); ಸಮುದ್ರದ ತಟದಿ ನಿಂದು ಚೂಳಿಯ 
ಕಳುಪಲೋಷಧಿಪ್ರಸ್ಥ ಪುರಕೆ (ಲಿಂಗಪು:೧೦-೪೬). ಚುಣಿ: ೨.ಚುಣಿಗೆ ಮೂರ್ತಿ 
ಸ್ತಾಪನಾ ಮಾಡಿದವರು ನಮ್ಮ ಜನರು (ಜೊಸಂಸಾ. ೨೯೪): ಚುಣೀಗೆ ಈ 
ಊರಿಗೆ ಗಂಟಿನ ಬ್ಯಾನಿ ಬಂತು (ಅಮನಿ. ೪). ಚುಳಿ: ೪. ಕೊಕ್ಕು; 
“ ಚುಂಚು” (ಶಾನಕೋ. ೫೭). ಚೂಣಿ: ೧. ಪಂಚಪರುಷವನುಳ್ಳ 
ಬಸವನು ಸಂಚಿಸಿದ ಸಾಧನಸಮಗ್ರತೆ ಮುಂಚೆ ಜೀರ್ಣಿಸಿ 
ಹೋದುದೂಟದ ಮೊದಲ ಚೂಣಿಯಲಿ (ಪ್ರಢುಲೀ. 3೩-೪೩): ಸುಮನಸ 
ರೊಬ್ಬುಳಿಯ ಚೂಣಿಯಲಿ ಮುನಿಗಳು ಬೆಬ್ಬಳಿಸಿದರು (ತೊರರಾ. ೧-೧೧-೪); 
ರಂಗದಿಂದ ಚೂಣಿಗೆ ಬರುವಾಗ ಆರತಿಯಾಗುವಾಗ ಬೇರೆ ಬೇರೆ ಪದಗಳನ್ನು 
ಹೇಳುವರು (ಯಕ್ಷಗಾ. ೩೪). "ಚೂಣಿಗಾಳೆಗ' ಪರಾ. ೩. ರಾಯಸ 
ಚೂಣಿ ಹೋದಹುದೀಸು ಸಂದಣಿ ಕಾಣೆವು (ಬಸಪು. ೩-೩೪); ಬೊಣಿ 
ಹೆಳಚಿತ್ತುಭಯದಳದಲಿ ರೇಣು ಮುಸುಕಿತು ದಿಕ್ಕುದೆಸೆಗಳೆ (ಗೌಶಿರಾ. 
೨೦-೧೪); ಚೂಣಿ ಬಿದ್ದುದು ಜವನ ದೂತಶ್ರೇಣಿಯೆದ್ದುದು (ತೊರರಾ. 
೬-೩೮-೪). ಇಿತ್ತಲ್‌ ದಮನಂ.. . . ತನ್ನ ಮೆಯ್ಲಾವಲ ಕಿಜುವಡೆಗೆ ಕೈವೀಸಿ 
ಚೊಣಿಯೊಳೆ ನಿಂದು ತಾಗಿದಂ (ರಾಮೂಕ್ಕ. ೪0-೧೯). ೪. ತಂದಿ ; ಅಗ್ರ: 
ಕೊನೆ. 'ಚೂಣಿನೋಟ' ಪರಾ. 
ಚೂಣೆಯ ಬಲಿ - ಯಂ ದ್ಧ ರಂಗಕ್ಕೆ ಕೊಡುವ ಬಲಿ,-ಆಹುತಿ.: 

ದುರುಳ ದಾನವ ನಿಮ್ಮ ನನ್ನೆ ಖಡ್ಗಾಹುತಿಗೆಯಿರದೆ ಚೂಣಿಯೆ ಬಲಿಯ 
ಕಳುಹಿದನೆ (೪೮ಮೋ. ೦೨-೪೦). 

ಚೊಳಿ, (ನಾ). ೧. ಚವಲಿ ; ಹೆರಳು : ಒಡಲಿಚಂ ತನ್ನ ಬೆದೆಗಾರ್ಶಿಯ, 
ಚೊಳಿಯ ಸಿಂಗರಕ್ಕೆಂದು ಸಮೆದು ಬೈತಿಟ್ಟ ಕುಂದಣದ ಗೊಂಡೆಯೆನೆ 

. ಎಸೆವ ಜೋಳದ ಪಾಟೌಯಂ (ಕಾಮಾಕ್ಯ. ೧೦೧-೨೬). ಪಿ. ರಾಜ 
ಚಿಹ್ನೆಗಳಲ್ಲಿ ಒಂದು : ಕಾಳೆ ಡಮಾಮಿ ಟಿಕ್ಕೆಯ ಸಾಲಸತ್ತಿಗೆ ಚೂಳಿ 
[ಪಾಕಾಂ. ಚೌರಿ) ಸೂರೇಪಾನ್ಗಳಿಂದ ಮೇಲಾದ ಸಾವಿರ ಕುದುರೆಯು ಸಹ 
ಬಂದೆ ಗಾಲಿಯನೇನ ಬಣ್ಣಿಪೆನು (ಕ6ನವಿ. ೧೮-೮೨). 
[ ಆಸಂ. ಚೂಲ, ಚೂಲಾ ) 

ಚೂಳಿಕಾವರ್ಧನ (ನಾ). ಗರ್ಭಿಣಿಯರಿಗೆ ಮಾಡುವ ಮಂಗಳ ಶಾಸ್ತ್ರ : 
ಸೀಮಂತೋನ್ನಯನ; ಸೀಮಂತೋತ್ಸವ: ಘನಗರ್ಭಾಶಾವಧೂಪುಂ 
ಸವನದೆಸೆವ ತೂರ್ಯಸ್ವನಂ ಚೂಳಿಕಾವರ್ಧನಮಾಂಗಲ್ಕಂ ಬಳಾಕಕ್ಕೆಸೆಯೆ 
ಪಸರಿಪಾತೋದ್ಯಘೋಷಂ ... ಘೂರ್ಣಿಸಿದುದಭಿನವಾಂಭೋದ ಗಂಭೀರ 
ನಾದಂ (ಪಂಕಾಮಾ. ೭-೦೫೦). 

[ ಸಂ. ಚೂಲಿಕಾವರ್ಧನ (ಚೂಲಿಕಾ + ವರ್ಧನ) 
ಚೂಳಿಕೆ 'ಚೂಲಿಕೆ' ನೋ. 


ಚೂಳಿಗಲಹ' ೨೮೭೭ 


ಚೂಳಿಗಲಹ (ನಾ). ಸೈನ್ಯದ ಮುಂಭಾಗದಲ್ಲಿ ನಡೆವ ಯುದ್ಧ ಗ 
ಮುಂಚೂಣಿಯುದ್ಧ : ಸೂಳು ಮತ್ಸರ ಬಿರುದು ಪಾಡಿನ ಚೂಳಿಗಲಹದ 
ಕದಡು. ಜೂಜಿನ ತೋಳುವಲರೊಳತೋಟಿ ಮಸಗಿತು ದಿವಸ ದಿವಸದಲಿ 
(ಕುವಾ,ಆ. 6-0). [ಚೂೊಳಿ * ಕಲಹ] 

ಚೂಳಿಗೂಳಿ (ನಾ). ಮುಂಭಾಗದಿಂದ ಬೀಸುವ ಗಾಳಿ: ಚೂಳಿಗಾಳಿಯ 
ದನಿಯನಾಲಿಸುತೆ ನೆಲದೊಳಗೆ ಪೂಳಿರ್ದ ತನುಗಳಂ ಕೀಳಲಾಅದೆ . , , 
ಮಮ್ಮಲಂ ಮಜುಗಿದ೦* ತತ್‌ ಕ್ಷಣದೊಳು (ಕಂಪು. ೩೩-೧೪). 

[ಚೂಳ್ಕೆ + ಗಾಳಿ) 

ಚೂಳೆಯ,ಚೂಳಯ, ಜೂಳಯ, ಜೂಳೆಯಂ, ಜೋಳಯ, ಜೋಳೆಯ 
(ನಾ). ೧. ಬೈತಲೆಗೆ ಇಡುವ ಮಂತ್ತಿನ ಆಭರಣ; ಬೈತಲೆಮುತ್ತು; 
ಹಣೆಬೊಟ್ಟು : ಕಂಕಣ ಚೂಳೆಯ ತೊಳಪ ಕಾಲುಂಗುರದೆ . . 
ಬರುತಿರ್ದರು (ಕುಮುರಾ. ೦4-೬೩); ಮುತ್ತಿನ ಮುಡಿಕಟ್ಟು ಚೂಳೆಯ 
ಭುಜಕೀರ್ತಿ ... ದೇಸೆವೆತ್ತಿರೆ ಮೆಟ್‌ದಳಾ ನೀಜಿ್‌ (ಕುರಾಸಾಂ. ೨೯-೯೫). 
ಚೂಳಯ: ೨. ಹಣೆಗೆ ಇಡುವ ಕುಂಕುವಂದ ತಿಲಕ; ನೇರವಾದ 
ಬೊಟ್ಟು : ಲಲಾಮಕವನ್ನೋಸರಿಸಿ ಸೆಂದುರದ ಚೂಳಯವನ್ನು ತಿದ್ದಿ 
ಉಗುರಿಸಿ ನೇವರಿಸಿಕೊಳ್ಳುತ್ತ (ಮಂಶ್ತಶ. ೦೪೨-೨). ಜೂಳೆಯ: ೨. 
ಜೂಳಯ ತಿಂಗಳಿಗೆಯನಲ್‌ ನೇರಬೊಟ್ಟಿಗೆ ಪೆಸರ್‌ (ಕವ್ಮಿಕ್ಕ. ೨೬); 
“ ಜೂಳಯವೆನಲುಂ ಮೆಜಕಿವ ಬೊಟ್ಟು” (ಕಬ್ಮಮಂ. ೭೩): “ ಜೂಳೆಯಂ 
ತಿಲಕಮಕ್ಕುಂ” (ಕಶಕ. ೪೦). ಜೂಳೆಯ: ೧. “ಮುತ್ತಿನ ಬೈತಲೆಯಕ್ಕು 
ಜೂಳೆಯಂ? (ಕವಿಕಂ. ೧೭೨); ನೂಪುರಂ ಮೇಖಲೆ ಪೊಸಕಡಗಂ ಜೂಳೆಯಂ 
(ದತಳು.' ೩-೮0); ತೆತ್ತಿಸಿದ ನವರತುನದಿಂದಲಿ ಮುತ್ತಿನುಂಡೆಯ ಜೂಳೆ 
ಯಂಗಳ ಪತ್ತಿ ಪಚ್ಚೆಯ ಹಲಗೆ ಪವಳದ ಕಡೆದ ಬೋದಿಗೆಯ (ಕುವ್ಯಾದ್ರೋ. 
ಓರಿಇ. "ಪರಿ. ೨೭೮) ; ಜೂಳೆಯ ಚಿನ್ನ ಪೂ ಕಮಲ ಪೂ ಚಳಿಕಿಗೆ ತಾಳೆಹೂ 
- ** ಆಭರಣವೊಪ್ಪಿದುವು (ಭರಣ. ೪೦-೬೩). ೨. ನೊಸಲ ಚೆಲ್ವಿಕೆಗೊಂದು 
ಕಡೆಯ ಜೂಳೆಯವಿಟ್ಟು ಹಸಿ ಬಾಳೆಯಲೆಯ ಹಸೆಯಲಿ ಮಲಗಿಸಿದರು 
(ಕಾಲೂರೆ. ೮೩-೪೦೬). ಹಿ. ಕೊರಳ ಸರ,-ಪಟ್ಟಿ: ಬಿರುದಿನ ಪೊಂಬಾವಡೆ 
ಸೆಡಕಿನ ವಲ್ಲಿ ಕೊರಳ ಮುತ್ತಿನ ಜೂಳೆಯದ . . . ಭೂಷಣಗಳಾಂತಿಹ 
ಹಯ ಖುರವೆತ್ತಿ ಕುಣಿಯುತೈದಿದುವು (ಕಂನವಿ. ೧೩-೦೪). ೪. ಕೈಗೆ 
ತೊಡುವ ಮಂತ್ರ್ತಿನ ಆಭರಣ : ಪೊಳೆವ ಕಂಕಣವಲೆಯ ಮುದ್ರಿಕೆಯ 
ಬೆರಳ ಜೂಳೆಯ ಕಡಗಗಳ್‌ ಮೆರೆಯೆ (ಕುರಂಗ. ೪-೨3೧. ಜೋಳಯ: ೧. 
ಮುತ್ತಿನ ಬೊಟ್ಟು, ಮುತ್ತಿನ ಮೂಕುತಿ ... ಜೋಳಯ, ಭುಜಕೀರ್ತಿ 
(ಕುಮಾಸಾಂ. ೩೬೦). ಜೋಳೆಯ: ೧. ಮುಡಿಗೆ ಜೋಳೆಯ ತೆಲ್ಲಟಿಯೆಂಬ 
ನಾಟ್ನುಡಿಯಂತೆ ಪಾಪಮನೆ ಪೆರ್ಚಿಸಿ (ಧ ಮಾಮ್ಮ. ೬-೦೭೫ ನ). 
೪. ತೋಳಬಂದಿಯ ಮಣಿಖಚಿತ ಕೇಯೂರದ ಪುಷ್ಯರಾಗ ಜೋಳೆಯದ 
(ಧರ್ಮಪ. ೨-೨೩ ವ); ಕೀಲಕಡಗದ ವಜ್ರಲಹರಿಯ ಜೋಳಿ [ಪಾಳಾಂ. ಲೆ] 
ಯದ ಕಂಕಣದ ರವೆಯದ ತೋಳಬಂದಿಯ ಕೊರಳ ತ್ರಿಸರದ ಬೆರಳ 
ಮುದ್ರಿಕೆಯ . . ಮೇಲು ಶೃಂಗಾರದ ಸಖೀಜನ ಸಂದಣಿಸಿತು (ಕುವ್ಯಾಅ. 
೧೩-೩೨). [ ಫ್ರಾ. ಚೂಲಿಯಾ, ಚೂಲಾ) 

ಚೂಲಿಕಾಟ "ಸೂಟ್‌ಗಾಅ' ನೋ. 

A ಟೊಟ "ಚೂಳ್ಕ' ನೋ. 

ಚೆಂ,, ಚಂ (ಗು). ಕಂಪು ಎಂಬುದಕ್ಕೆ ಸಮಾಸದಲ್ಲಿ ಆದೇಶವಾಗಿ ಬರುವ 
ಸಂಕ್ಷಿಪ್ತರೂಪ. "ಚೆಂಗಣಗಿಲೆ', ಪರಾ. ಚಂ: "ಚಂಗಾವಿ' ಪರಾ. 

[ ದೇ.॥ ತಮಿ. ಮಲ. ಚಿಮ್‌ ; ತುಳು. ಚನ್ನ ; ತೆಲು. ಚೆಂ] 

ಚೆಂ, (ಗು). "ಚೆನ್ನು' ಎನ್ನುವ ಪದಕ್ಕೆ ಸಮಾಸದಲ್ಲಿ ಆದೇಶವಾಗಿ 

ಬರಂವ ಸಂಕ್ಷಿಪ್ತರೂಪ. “ಚೆಂಕೊನ್ನಿಗ', "ಚೆಂಗಾಲ' ಪರಾ. 
[ ಆಚೆನ್ನು) 


ಚೆಂಗದಿರ 


ಚೆಂಕೊನ್ನಿಗ (ನಾ). ಸುಂದರನಾದ ಪರಾಕ್ರಮಿ (?): ವನತರುಗಳ ಪಣ್ಣೆಲೆ 


ಗಳ್‌ ಕಟಲೆ ಕಳಿಂಕೆಗಳ* ತಾರಕೆಗಳಂತೊಗೆಯೆ ಕೊನೆಗಳ್‌ ಚೆಂಕೊನ್ನಿಗ 
[ಪಾಕಾಂ. ಚೆಂಕೊಂಗ]ರಬ್ಬೆ ಯಂತೆ ನಿಮಿರೆ ತಳಿರನಂಗನ ಬಾಳಂತೆ ಪೊಳೆಯೆ 
(ಬಂಹರಿ. ೫-೩ ವ). [ಚೆಂ ೬ ಕೊನ್ನಿಗ] 


5| ಚೆಂಗಟ್ಟು (ನಾ). ಸುಂದರವಾದ ಚೌಕಟ್ಟು, ಆವರಣ : ಚೆಂಗಟ್ಟಿಂ ಧನು 


10 


16 


20 


96 


40 


46 


ವಂತೆ ಕೊಂಕಿಯೆಸೆಗುಂ ಮೇಗೆಟ್ಟಿ ಮುಮ್ಮಾಡಮುಂ (ಮೈ ಸೂಮೆ. ೩-೧೩). 
[ಚೆಂ ಕಟ್ಟು) 


ಚೆಂಗಣಗಿಲೆ, ಚಂಗಣಗಿಲೆ. ಚಂಗಣಿಗಿಲ್‌, ಚಂಗಣಿಗಿಲು, ಚೆಂಗಣಿಗಲು, 


ಚೆಂಗಣಿಗಿಲ್‌, ಚಿಂಗಣಿಗಿಲಂ, ಚೆಂಗಣಿಗಿಲೆ (ನಾ). ೧. ಕೆಂಪು ಕಣಿ 
ಗಿಲೆ. ೨. ತಾವರೆ; ಕಮಲ: “ಚೆ:ಗಣಗಿಲೆ, ಸೌಗಂಧಿಕ, ಕಲ್ಹಾರ, ಹಲ್ಲಕ, 
ರಕ್ತಸ್ಕಂಧಕ” (ನಾಚಿರಾ. ೪). ಚೆಂಗಣಗಿಲೆ: ೨. ಸುಕರ್ಪೂರಂ ತಮಾಲದಳ 
ಚೆಂಗಣಗಿಲೆಯು ಕೋಷ್ಮಸಾರ ಕಸ್ತೂರಿ ಲಾಮಂಚಸಂಯುಕ್ತ ಶಿವಗಂಧಾ 
ಷ್ಟಕಂ ಲೇಸು (ಗುರುಣಾ. ೬-೫). ಚೆಂಗಣಿಗಿಲ್‌: ೨. “ಕಲ್ಲಾರಂ ಸುಗಂಧಿಕಂ 
ಚಂಗಣಿಗಿಲೆ[ಪಾಣ. ಕರ್ನ್ಟೈದಿಲೆ, ಕನ್ನೈದಿಲೆ]ನಿಸಿಕ್ಕು” (ಮಂಗರಾ. 
೧೨೪-೦೭). ಚಂಗಣಿಗಿಲು : ೨. ಪನ್ನೀರಿಂದ ತೇದ ಚಂಗಣಿಗಿಲಾದಿಯಾದ 
ಪರಿಮಳಪುಷ್ಪಗಳಿಂದ ವಾಸಿತವಾದ ಶ್ರೀಗಂಧವನ್ನು ಧರಿಸಿದಲ್ಲಿ ಜನರುಗಳ 
ತಾಪವನ್ನು ಪರಿಹರಿಸಿ . . . ಮನ್ಮಥನ ನಿದಾನಸ್ಥಾನವಾಗಿರುವುದು 
(ಸಕವೈ. ೪೦). ಚೆಂಗಣಿಗಲು : ೨. “ಸೌಗಂಧಿಕಂ, ಕಲ್ಹಾರಂ, ಹಲ್ಲಕಂ, 
ರಕ್ತ ಸ್ಕಂಧಕಂ - ಈ ೪ ಚೆಂಗಣಿಗಲ ಹೂವ್ವಿನ ಹೆಸರು" (ನಾಟಕಾ. ೧೦೦) ; 
“ ಕಲ್ಹಾರಂ- ಚೆಂಗಣಿಗಲು ಬಿಳಿಯ ನೈದಿಲು, ಈಜಲು ತುರುಕುಡಿ? ” 
(ಓಷಧಿ. ೨೨). ಚೆಂಗಣಿಗಿಲ್‌ ; ೧. ಆದಿಶೈವಂ ದೇವದೇವೇಶ್ವರನ ಪೂಜೆ 
ಯನು ಮಾಡಲೊಂದು ಚೆಂಗಣಿಗಿಲಿಂಡೆಯ ಕೊಂಡು ಹೋಗುತಿರಲು 
(ಸಾಂದಪ್ರು. ೩-೧೯). ೨: ಸಿಂಗಾರದ ವನಸಿರಿಗೆ ನೆಲೆಯನೀವ ತುಂಗಭದ್ರೆ, ಕ. 
ಶಾಲನವು ಚೆಂಗಣಿಗಿಲ ಮಡು ಕಮಲಾಕರಗಳು ಕಂಗೆ ಮಂಗಳವಾಗಿಹವು 
(ಅಂಜಡ. ೩-೩೬) ; ಚೆಂಗಣಿಗಿಲ ದಿವ್ಯಪರಿಮಳಕೆಅಗುವ : ಭೃಂಗವಿಂಡುಗಳ 
ರೆಭಂಕಾರ (ಕಂನವಿ. 8-063). ಚೆಂಗಣಿಗಿಲು : ೨. “ಪದ್ಮಕಂ-ಪದ್ಮಕ, 
ತಾವರೆ, ಶ್ರೀಗಂಧ, ಚೆಂಗಣಿಗಿಲು, ಕೋಷ್ಮ” (ಓಷಧಿ. ೯೦) y ಚೆಂಗಣಿಗಿಲು 
ನೈದಿಲು ಹೊಂದಾವರೆ ಪೊಂಗಿದ ಸರಸಿಗಳಿಂದ . . . ರಾಜಿಸುತಿಹುದು 
(ಕವಿ. ೨-೪೪). ಚೆಂಗಣಿಗಿಲೆ : ೨. ಚೆಂಗಣಿಗಿಲೇ ಬಾರ ಲಿಂಗದೊಲವೇ 
ಎನುತ . . . ಕೊಳಂಗಳ ಜಳಂಗಳೊಳು ಪೋಗಿರ್ದು ಮಂಗಳವನಿಪ್ಪ 
ಹೊವಂ ಕೊಂಡು (ಪುಷ್ಕರ. ಹ. ೩೨೫-೦೭); ಚೆಂಗಣಿಗಿಲೆಯೆಳೆಯಲರ್ವಾ 
ಸಿಗಕೆ ಮನಂಗೊಳಿಸುವ ಮೃಗಮದದಣ್ರಂ ಲಲಿತಾಂಗಿಯದೊರ್ವಳ್‌ 
ತೊಡೆದು (ಜಯಾ. ೧೪-೨೨). [ ಚೆಂ, * ಕಣಗಿಲೆ] 


ಚೆಂಗಣಿಗಲು 'ಚೆಂಗಣಗಿಲೆ' ನೋ. 
ಚೆಂಗಣಿಗಿಲ್‌ "ಚೆಂಗಣಗಿಲೆ' ನೋ. 
ಚೆಂಗಣಿಗಿಲು :ಚೆಂಗಣಗಿಲೆ" ನೋ. 
ಚೆಂಗಣಿಗಿಲೆ "ಚೆಂಗಣಗಿಲೆ' ನೋ. 
ಚೆಂಗದಿರ್‌, ಚಂಗದಿರ್‌ (ನಾ). ಕೆಂಪಾದ ಕಿರಣ ; ಕೆಂಬೆಳಕು : ಅಳಿಯೆ 


ತಮಮಿಂದು ಚೆಂಗದಿರ್ಗಳನುಳಿದಮಳಾಂಶುಗಣಕಿವವೋಲ" ರಿಪುಗರ್ವಂ 
ಕಳಿಯೆ (ರಾಜಕೇ. ೬-೧೩೩) . ಚೆಂಗದಿರ' ಪರಾ. ಚಂಗದಿರ್‌ : "ಚಂಗ 
ದಿರ' ಪರಾ. [ಚೆಂ + ಕದಿರ್‌;] 


ಚಿಂಗದಿರ, ಚಂಗದಿರ (ನಾ). ಕೆಂಪಾದ ಕಿರಣಗಳಿಂದ ಕೂಡಿದವನು ; 


ಸೂರ್ಯ : “ಚೆಂ[ಪಾಕಾಂ. ಬೆಂ]ಗದಿರನುಂ ನೇಸಜು ಪೊಟ್ರುಮೆನೆ 
ಸೂರ್ಯನುಂ” (ಕಬ್ಬಿಕ್ಕೆ. ೧೦) ; ಚೆಂಗದಿರನು ಚೆಂಬಿಸಿಲ ಚೆಂದುಡಿಗೆಯನ್ನು 
ಎಂಧ್ಯೆಯ ಗಿರಿಶಿಖರಗಳಿಗೆ ತೆಡಿಸುತ್ತಿದ್ದಾನೆ (ಮತಸ, 9). ಚಂಗದಿರ : 
“ಚಂಗದಿರನೆನಲಕ್ಕು ದಿನಪಂ” (ಕರರ ೩೫).  [ ಚೆಂಗದಿರ್‌ + - ಅ] 


ಬೊಗೆನೆ 


ಚೆಂಗನೆ, ಚಂಗನೆ (ಅ). ಚಕ್ಕನೆ : ಕೂಡಲೆ ; ತಟ್ಟನೆ: ಮರದಿಂದ ಕೆಳಕ್ಕೆ 
ಚೆಂಗನೆ ಹಂರಿದನು (ರೂ). ಚಂಗನೆ: ಸೇವಕನು ಚೆಂಗನೆ ಹಾರಿ ಅಧಿಕಾರಿ 
ಯನ್ನು . . . ತನ್ನ ಕಠಾರಿಯಿಂದ ಇರಿದನು (ಒಡಳೆ. 3೪). 

ಚೆಂಗಚೆಂಗನೆ, ಚಂಗುಚಂಗನೆ (ದ್ವಿರುಕ್ತಿ): ಚೆಂಗಚೆಂಗನೆ ತೇಜಿ ತೆಗೆಯೆ 
ದ್ವಾದಶಯೋಜನಾಂಗಣಪರ್ಯಂತ ಹರಿದು . , . ನಿಂದುದು ತೊಟ್ಟನಲ್ಲಿ 
(ಭರದ. ೨೪-೩೦) ; ಚಂಗುಚಂಗನೆ ಓಡುತ್ತಾ ಬಂದಳು (ರೂಢಿ). 
[ ಚೆಂಗ್ಳು + - ಅನ್ನೆ] 

ಚೆಂಗಯ್‌ (ನಾ). ಕೆಂಪಾಗಿರಂವ ಕೈ; ಅಂಗೈ: ಕೆಂಬಾಯ್ಗೆ ಚೆಂಗಯ್ಗೆ ಬಡ 
ಮೆಯ್ಗೊಲ್ಹು ಬಾಯ್ಗೆಂತು ಬಂತಂತೆ ಬಣ್ಣಿಸುತೆ ಚದುರರೆಯ್ತರೆ ಪೆಂಡಿ 
ರೆಳ್ತಂದರು (ಉದ್ಯದೇ. 8-೨೩). [ಚೆಂ * ಕಯ್ಯ (ಆಕೆಯ) ) 

ಚೆಂಗಲವೆ, ಚಂಗಲವೆ, ಚಂಗಳವೆ (ನಾ). ಕೆಂಪು ತಾವರೆ, ಕೆಂದಾವರೆ : 
“ಚೆನ್ನೈದಿಲೆಯು ಚೆಂಗಲವೆಯುಮದೆನ್ನಲ ಸಲೆ ರಕ್ತೋತ್ಪಳಮಕ್ಕು” 
(ಳವಿಳು. ೪8). ಚಂಗಲವೆ : “ಆವಲೆಂದುಂ, ಚಂಗಲವೆಯೆಂದುಂ, ಚೆನ್ನೆ 
ಯ್ದಿಲ್‌” (ಕರಸಾ. ೯-೧೮೬) ; “ಚಂಗಲವೆಯಾವಲೆಂದು ಚೆನ್ನೈದಿಲ್ಲಿ .. . 
ಪೆಸರಪ್ಪುದು ” (ಕಲ್ಮಮಂ. ೨೭). ಚೆಂಗಳವೆ; “ಮಿಗೆ ಚಂಗಳವೆಯಾವ 
ಲೆಂದೆನಲ್‌ ಚನ್ನೈದಿಲಿಗೆ ಪೆಸರ್‌” (ಕಬ್ಬಿಳ್ಳೆ. ೨೧). [ ಚೆಂ, * ಕಲವೆ) 

ಚೆಂಗಲ್ಲು (ನಾ). ಕೆಂಪುಬಣ್ಣದ ಕಲ್ಲು ; ಕೆಂಗಲ್ಲಂ : ಉಳಿಮುಟ್ಟಿದ ಶಿಲೆ 
ಯೆಲ್ಲವು ಕಲೆಯಾಯಿತು ಇಲ್ಲಿ... . ಚೆಂಗಲ್ಲೇ ಮಾಂಗಲ್ಕಕೆ ಸೆಲೆಯಾಯಿತು 
ಇಲ್ಲಿ (ಕರುಕ್ತಾ. ೭೧-೧೦), (ಚೆಂ; * ಕಲ್ಲು (ಆಕಲ್‌,)) 

ಚೆಂಗಳ್ಳು (ನಾ). ಕೆಂಪು ಬಣ್ಣ ದ ವಂದ್ಯ,-ಹೆಂಡ: ವೇಣುವೀಣೆಗಳಿಂಪುದನಿ 
ಕರ್ಣಕಮೃತಮಂ ಸೂಸುತಿರೆ, ಚೆಲ್ವು ಚೆಂಗಳ್ಳಾಯ್ತು ನರಪತಿಯ ಮತಿಗೆ 
(ಶ್ರೀರಾಮಾ. ೬೭೨೩೩೧). [ ಬೆಂ, * ಕಳ್ಳು (ಆಕಳು) ) 

ಚೆಂಗಾಟ, ಚಂಗಾಟ (ನಾ). ಚೆಲ್ಲಾಟ: `` ನೆಗೆದಾಟ ; ಜಿಗಿದಾಟ” 
ಕಾನಳೋ. 8೩). ಚಂಗಾಟ ; ಚೀಲಿಗೆ ಚಂಗಾಟ, ಇಲಿಗೆ ಪ್ರಾಣಸಂಕಟ 
(ಗಾದೆ). [ಚೆಂಗ್ಳು * ಆಟ] 

ಚಿಂಗಾಯ್‌ (ನಾ). ಕೆಂಪುಬಣ್ಣದ ಕಾಯಿ: ಚೆಂದಳಿರ್‌. ಕೆಂದಳಿರ್‌; 
ಚೆಂಗಾಯ್‌, ಕೆಂಗಾಯ್‌ (ಕಲ್ಮಾಸು. ೩೪೨ ಪ್ರಯೋ). 

[ಚೆಂ/ * ಕಾರ್ಯ) 

ಚೆಂಗಾರೆ (ನಾ). ಕೆಂಪು ಕಾರೆಯ ಹಣ್ಣು : ಜಲವುಟ್ಲಳನಾವಗಂ ಜಿದಕಿ 
ತಿಂದಾ ಬಟ್ಟೆಯೊಳ್‌ ಬಟ್ಟನೇಟ್‌ಲ ಚೆಂಗಾರೆಯ ಮೆಲ್ಲುಗುಬ್ಬಿ ಸಹ 
ಕಾರೋಚೈಷ್ಟ ಪಕ್ವಂಗಳಂ (ಸುಳುಬಾ. ೪-೫೭). [ ಚೆಂ, * ಕಾರೆ] 

ಚೆಂಗಾಲ (ನಾ). ಒಳ್ಳೆಯ ಕಾಲ ; ಚೆನ್ನಾದ ಕಾಲ: ಚಂಡಿ ಚಾಮುಂಡಿ 
ಯರ್‌ ನರಶಿರಗಳೆೊಂದರ್ಬುದವ ಹೆರಡಿ ಧ್ರುವದಿಂದ ಧ್ರುವಬರಂ ಬೀಸು 
ಗಾಲಿಂದೊದೆದು ಕ್ರೀಡಿಸುವ ಕೆಂಗಾಲ ಚೆಂಡಿಕೆಯ ತೆಗೆದ ಚೆಂಡಿನೆೊಳಿಂದು 
ಮಾಡಿದ ಚರಂಡಿತನವನು ತೊಳೆವ ಚಂಡಿಕೆಯ ಚೆಂಗಾಲ! (ನವೃಠ್ಮ.೧೨-೩). 

[ ಚೆಂ + ಕಾಲ] 

ಚೆಂಗಾವಿ, ಚಂಗಾವಿ (ನಾ). ೧. ಕೆಂಪು ಬಣ್ಣ ; ಕಾವಿ ಬಣ್ಣ: ಚಿಂಗಾವಿ 
ಯಂಶುಕದಿನುಜ್ವಳವಾಗಿ . . 
(ಮಿಶ್ರ ಗೋ. ೧೩-೨೯); ಲೆ ಜೋಗವಟ್ಟಿಗೆಯುಮಾ ಬೆಳ್ತೆಡೆಯು ಮಾ 
ಬೆಂಬೂದಿಯ ಪೊಸುಮಾ ಚೆಂಗಾವಿಗಪ್ಪಡದುಡೆಯುಂ (ರಾಮಕ್ಕ. ೫೬-೧೩) ; 
ಚೆಂಗಾವಿಯ ನಿಲುವಂಗಿಯನ್ನು ಧರಿಸಿದ್ದಾನೆ (ಕುಂಗಳ. ೨). ೨. ಕೆಂಪು 
ಬಣ್ಣದ ಸೀರೆ : ಚೆಂಗಾವಿಯನ್ನುಟ್ಟು ಬಾಗಿನಗಳನಾಂತು ನಿನ್ನನೆ ನೋಳ್ಪೆ 
ನೆಂದು (ಗಾಥಾಸ. ೮೨-೨೮೪). ಚಂಗಾವಿ : ೧. ಖಳಗೆ ಬೆಂಬಲಮಾಗಿ ಸಂಧ್ಕಾ 
ಸುರಕ್ಕಸಿಯು ಚಲುವ ಚಂಗಾವಿ ಸೀರೆಯನುಟ್ಟು ಬಪ್ಪಂತೆ . . . ಸಂಜೆಗೆಂ 
ಪಡರ್ದುದು (ನವಮೋ. ೦೧-೨೩). ಚೆಂ, * ಕಾವಿ] 

ಚೆಂಗಾಳ್ವ 'ಚಂಗಾಳ್ವ' ನೋ. 


೨೮೬೮ 


. ಸಾರಂಗಾಕ್ಷಿಯಂಗಜನನರ್ಚನೆಗೆಯ್ಗುಂ' 


ಚಿಂಗೂದಲು 


ಚೆಂಗಿಸು, ಚಂಗಿಸು. ಜಂಗಿಸಂ (ಕ್ರಿ). ೧. ಉಕ್ಕಿಬರು ; ಹೆಚ್ಚಾಗು : 
ಹೆಂಗಸಿನ ಕೈಯಿಂದಲಳಿ ಸಮರಾಂಗಣದಿ ಬಳಿಕೆಂದು ಊರ್ವಶಿ ಚೆಂಗಿಸಿದ 
ಕೋಪದಲಿ ಶಾಪವ ಕೊಡಲು (ಆಂಲಿಕಾ. 6-೩4). ಚಂಗಿಸು: ೨. ಹಾರು: 
ಕುಪ್ಪಳಿಸು ; ನೆಗೆ: ಬಂದಿತು ಬಂದಿತು ಬಂದಿತು ಹೊಮ್ಮ ಗ... 
ಕ ಕೊಂಗಿಸಿ ಕುಣಿಯುತ ಚಂಗಿಸಿ ಪಾರಿ (ಹಮಶ. ೨೨). ಜಂಗಿಸು: ೨. 
ಸಿಂಗಂ ಪೆಜುತಿರಲಾ ಶಿಶುವಂ ತಾಯಂಗದಿ ತಲೆ ಹೊರಟುದಯಿಪ 
ಸಮಯಕೆ ಮುಂಗಡೆಯೊಂದು ಮತಂಗದ ಮಜಟ್‌ಯಿರೆ ಕಾಣುತ ಕಡು 
ಮುಳಿದು ಜಂಗಿಸಿಯಾವೊಡಲಿಂದದನವಟ್‌ತು (ಜಯಕಾ. ೧೫-೩೨). 
[ಚೆಂಗ್ಳು * - ಇಸ್ಕು] 
20| ಚೆಂಗ್ಳು, ಚಂಗು, (ಕ್ರಿ). ಹಾರು; ನೆಗೆ; ಕುಪ್ಪಳಿಸಂ : ಏರೊಡೆದು 
0ಗಿದಂ ತಲೆಗೆದರ್ದು ಶಾಕಿನಿಗೆ ಕೈಸಿಲ್ಕದೆ (ಪರಕು. ೩೧-೪೨): ಕಂಗಳಿಗೆ 
ಕಾಣದಲೆ ಚೆಂಗು ನೀ ಮಾಯದಲಿ (ಹಮಳ. ೧೭೫): ಮರುತ್ತನಯನತ್ತಣ್ಣೆ 
ಚೆಂಗಿದನಭ್ರ ಮಾರ್ಗದೊಳು (ಸಂರಾಣಂ. ೧೦೪). ಚೆಂಗ್ಳು : (ಕ). 
[ದೇ.8 ತಮಿ. ಚಿಮ್ಬು.) 
16| ಚೆಂಗ್ಕು, ಚಂಗ್ಗೂ (ನಾ). ಹಾರುವಿಕೆ ; ನೆಗೆತ ; ಜಿಗಿತ: (೪). ಚಂಗ್ಗು: 
ಚಂಗು ಹೊಡೆದು ನುಣಚಿಕೊಳ್ಳುತ್ತಿದ್ದ (ಎದಿಕೇ. ೫೮). [ ಎಚೆಂಗು,] 
ಚೆಂಗ್ಳು "ಚುಂಗಂ,' ನೋ. 
ಚೆಂಗ್ಗು, ಚಂಗ್ಳ್ಕು, ಜಂಗೂ, (ನಾ). ಒಂದು ಬಗೆಯ ತಂತಿವಾದ್ಕ : 
ಚೆಂಗು ದಂಡಿಗೆ ತಿತ್ತಿ ಮುಖವೀಣೆ ಜಂತ್ರವುಪಾಂಗ ಮುಂತಾದುವನಾಂತು 
(ಭರಣ. ೪೭-೪೭); ಜೇಗಟೆ ಘಂಟೆ ವರತಂತಿ ಚೆಂಗು ಮೊದಲಾದವಗ್ನಿಯ 
ವಂಶೆ (ಗೆರುಡಾ. ೭-೩೬) ; ಕೂಗುತಿಹವು ಸರ್ವಕಾಲದಿ ಜಾಗಟೆ ಕೊಳಲು 
ದಪ್ಪಟೆ ಚೆಂಗು ಕೊಂಬು ತಾಳ ರವಗಳಿಂದ (ಜದಾವ. ೩೧-೨). ಚಂಗ್ಕು : 
ಅವಜ ಚಂಗು ಶ್ರೀಮುಖವೀಣೆಗಾಜರು ತಾವಾಗ ತಂತಮ್ಮ ಕಲೆಯ ಭಾವ 
ಭಿನ್ನಣದೋಣ್‌ ಕೇಳಿಸಿದರು (ನಾಗಳು. ೨೨-೭೦) ; ಉತ್ತಮ ಸುತಾಳ 
ವೀಣಾಮೃದಂಗಂ ಚಂಗು ತಿಶ್ತಿಯುಮುಪಾಂಗದಾ ಮೇಳಗಳ (ಪ್ರಧುಪು. 
೪-೬೩೬) ; ಚಂಗ ಬಾಜಿಸುವ ಫಣಿವೇಣಿಯರ ತತಿ (ರಾಘಜೆ. ೭-೮೩). 
ಜಂಗ್ಕು : ಜಂಗು ಗೆಜ್ಜೆ ಮೃದಂಗ . . . ವೀಣೆಗಳ ನುಡಿನುಡಿಸುವಾ 
(ಭರಕು. ೦೦-೨೮), [ «ಪಾರ. ಚಂಗ್‌. / ತೆಲು. ಚೆಂಗು] 
ಚೆಂಗುಡಿ, ಚಂಗುಡಿ (ನಾ). ೧. ಕೆಂಪಾದ ಚಿಗುರಂ-ಕುಡಿ: ಬೆಳ್ಬಿಂಗಳುಆ್‌ 
ಬಾಸಣಿಸಿದಂತೆವೊಲ್ಹೆಂದಳಿರ್‌ ಚೆಂಗುಡಿಯನಾ ಸುಬಿಂಬಂ ಪ್ರಕಾಶಮನಿಳಿಪ 
ರಂಗದಾ ರೋಷಾತಿಶಯ ಕಾಂತಿಯಾ (ಶಂದಿಮಾ. ೦೭-೬೪) : ಸಂತಸದ 
ಕೂಟಗಳು ಕಂಗೊಳಿಪ ನೋಟಗಳು ಚೆಂಗುಡಿಗಳುಯ್ಕಲೆಗಳೆಲ್ಲ ಹೋಗಿಹವು 
(ವೀಗೀ. ೩೨-೨೦). ೨. ಹವಳ; ಪ್ರವಾಳ : “ ಚೆಂಗುಡಿಯೆಂದು 
ಪ್ರವಾಳೆಂ” (ಳಕಸಾ. 6-096) ; ಸಿಂಗರಂಬಡೆದ ವೊಗ ಚೆಂಗುಡಿಯ 
ಕುಡಿಯೊಲೆಸೆವಧರ (ನಂದಿಮಾ. ೨8-೩೭) ; ಚೆಂಗುಡಿಯ ಕುಡಿಗಳೆಂಬಿನೆ 
ಗಮಣಂ ಮಿನುಮಿನನೆ ಮಿನುಗುತಿರ್ದುವು ನನೆದೀವಿದ ಪಾಟಲೀದ್ರು 
ಮಂಗಳ ಕೆೊನೆಗಳ್‌ (ರಮಸ್ಕ. ೧-೮೫: ಚಂಗುಡಿ; ೨. “ಚಂಗುಡಿಯೆನಲ್‌ 
ವಿದ್ರುಮಂ ” (ಕಲ್ಮಿಳ್ಳಿ. ೪೬); “ ಚಂಗುಡಿಯೆ ಹವಳೆಮಕ್ಕುಂ” (ಕರ. ೩೩). 
[ ಚೆಂ, * ಕುಡಿ) 
ಚೆಂಗುಲಾಬಿ, ಚಂಗುಲಾಬಿ (ನಾ). ಕೆಂಪು ಗಂಲಾಬಿ: ಚಿಂಗುಲಾಜ, 
ಮಲ್ಲಿಗೆಯು, ಬಕುಳ ಸೇವಂತಿ ರಂಗು ತಾಳಿ (ನೆಲಮು. ೩೩-೦೪). 
ಚೆಂಗುಲಾಬಿ ; ಚಂಗುಲಾಬಿಯ ಅರೆ ಅರಳಿದ ಪುಷ್ಪಗಳನ್ನು ಎತ್ತಿಕೊಂಡು 
(ಜಿಂದುಟಿ. `೦೭). [ಚೆಂ * ಗುಲಾಬಿ] 
ಚೆಂಗೂದಲು (ನಾ). ಕೆಂಪಗಿರುವ ಕೂದಲು : ಅವಳ ದುಂಡುಮುಖದ 
ಮೇಲೆ ಚೆಂಗೂದಲು ಗುಂಗುರುಗುಂಗುರಾಗಿ ಕುಣಿಯುತ್ತಿತ್ತು 
(ಪುನರು. &58). (ಚೆಂ, * ಕೂದಲು ( ಆಕೂಂದಲ್‌)) 


28 


40 


ಚೆಂಗೂಲಿ 


ಚೆಂಗೂಲಿ, ಚಂಗೂಲಿ (ನಾ). ೧. ಕೈಗೂಲಿಮಾಡುವವನು; ದಿನಗೂಲಿ 
ಯವನು ; ಆಯಾ ದಿನದ ಕೂಲಿಯನ್ನು ಅಂದೇ ಪಡೆದು ಕೆಲಸ 
ಮಾಡಂವವನು: ಕಾಮಾಟಿ ಚೆಂಗೂಲಿಗಳು ಸಹಾ ಅವರವರ ಸದ್ದಿ ವಾಲರ 
ಸಮೇತ ಸಮಯ ಬಿದ್ದ ಹಾಗೆ ಕೆಲಸ ಮಾಡಲು ಬರುತ್ತಿರಲಿ (ಪೇಲಿಮಾ. ೩). 


೨. ಸೂಳೆ ; ವೇಶೈ: ಯಾಕೆ ಚೆಂಗೂಲಿ ಆಡಿದ ಹಾಗೆ ಆಡುತ್ತಿರುವೆ ? | 


(ರೂಂ). ಚಂಗೂಲಿ: ೧. ಗುಮಾಸ್ತೆಯರು . . . ಚಂಗೂಲಿ ಪಹರೆಯವರು 
ಮುಂತಾದ ಜನಗಳನ್ನೂ . . . ನೇಮಕ ಮಾಡಿಸಿ (ಮಹಾವಂ. 1, ೧೨೭); 
ಆಂಗ್ಲೇಯರು ಭಾರೆತೀಯರನ್ನು ಚಂಗೂಲಿಗಳನ್ನಾಗಿಸಿ ,.. ಶ್ರೀಮಂತ 
ರಾಗಲಾರಂಭಿಸಿದರು (ಹೊಸಹು. ೬೮). 
[ದೇ.॥ ತಮಿ. ಚೆಯ*ಕೂಲಿ; ತೆಲು. ಚೇಕೂಲಿ) 
ಚೆಂಗೆಂಡ (ನಾ). ಕೆಂಪಗಿರುವ ಕೆಂಡ ; ನಿಗಿನಿಗಿಯಾದ ಕೆಂಡ : ವಿಷಯ 


ವಿಂದ್ರಿಯದೊಡನೆ ತಾಗೆ ಚೆಂಗೆಂಡವನು ಕೆದರಿ ಚೇತವ ಸುಡುತ 
ಇರವನರುಹುವುದು (ಮಳೆದೇ. ೨೩-೭). [ಚೆಂ + ಕೆಂಡ) 
ಚೆಂಗೊಕ್ಕು (ನಾ). ಕೆಂಪಗಿರುವ ಕೊಕ್ಕು, - ಮೂತಿ: ಕಳವೆಯ 


ಪೊಂದೆನೆಯಿಂ ಸಂಗಳಿಸಿರೆ ಚೆಂಗೊಕ್ಕು ಪಚ್ಚೆಯಂತೆವೊಲಿರೆ ಮೆಯ್ಗಿಳಿಗಳ 
ಸಾಲ್ನಭದೊಳ್ಳಣ್ಣೊಳಿಸಿತ್ತಾಗಳುರೇಂದ್ರಚಾಪದ ತೆರದಿಂ(ಮರಾಣಿ. ೫-೩೦). 
[ ಚೆಂ, + ಕೊಕ್ಕು) 

ಚೆಂಗೊಡೆ (ನಾ). (?) : ಇಡಿದುದ್ದಂ ಬೆಳಿದೇಟ್ಸ್‌ವೆಟ್ಟದ ಬಿದಿರ್ಗಾಡೆಲ್ಲಮಂ 
ಬೇಗೆ ನಿಚ್ಚಡರ್ವಂತಿರ್ದುದು ಸಂಜೆಗೆಂಪದಜ ಬಿತ್ತೊಂದೊಂದರಲ್‌ 
ತೋರ್ಪಿನಂ ಹಿಡಿದಂತಿರ್ದುವು ನಟ್ಟ ಬಾಂದೊಆ್‌ಯ ಮಿನನೆಲ್ಲಂ ಕಟಲ್‌ 
ತಂದ ಚೆಂಗೊ [ಪಾಕಾ. ಜೇನೆ]ಡೆಯಂತಿರ್ದುವು ಪಕ್ಕೆ ವೆಟ್ಟದೆಡೆಯೊಳ್‌ 
ನೀಹಾರರುಜ್ಮಂಡಲಂ (ಸೂಕ್ತಿಸು. ೯-೧೨). 
[೧ ಇದು 'ಜೇಂಗೊಡ'ಎಂಬುದರ ಅಪಲಿಖಿತವಿರಬಹುದು ] 
ಚೆಂಗೊರಲ್‌ (ನಾ). ಕೆಂಪಾದ ಕೊರಳು, - ಕಂತ್ರಿಗೆ : ಚಕಾರಕ್ಕೆ - 
ಚೆಂಗಣಿಗಿಲೆ . . . ಚೆಂಗೊರಲ್‌, ಚೆಂದುಟಿ (ಕಮದ. ೦೮೨ ಪ್ರಯೋ). 
[ ಚೆಂ, * ಕೊರಲ್‌) 
ಚೆಂಗೋಟು (ನಾ). ಅಂಕಂಡೊಂಕಾಗಿರುವುದು ; ವಿಶೇಷವಾಗಿ ಪಕ್ರ 
ವಾಗಿರಂವುದು ( ?) : ಮೊಳಕಾಲಿಕ್ಕುತ್ತೆಅಗುತೆ ನಿಲುತಂ ಕಾಲುಂ 
ಕೆಯ್ಕುಂ ಚೆಂಗೋಟಾ [ಐ ಕಾಂ. -ಚೆಂಗೆೊಂಡಾ]ಗಿರೆ ಮೇಲುಂ ತಳವುಂ 
ಕೆಲವುಂ ಡೊಂಕಿರೆ ಕುಳ್ಳಿರ್ದೇಳುತ್ತಂ ಬೀಳುತ್ತಂ (ಛೃಂಗೀರೆ. ಹ. ೪೭೩-೨). 

[?] 

ಚೆಂಗೋಲ್‌ (ನಾ). ಕೆಂಪಾದ ಕೋಲು : ಚಕಾರಕ್ಕೆ - ಚೆಂಗಣಿಗಿಲೆ . . . 
ಚೆಂಬೊನ್‌, ಚೆಂಗೋಲ" (ಕಮದ. ೦6೨ ಪ್ರಯೋ). [ಬೆಂ + ಕೋಲ್‌) 

ಚೆಂಚ,, ಚಂಚ, ಚಂಚ್ಕು (ನಾ). ಬೇಡ ; ಬೇಟೆಗುರ ; ಶಬರ: ಧಿಟ್ಟ 
ಚೆಂ[ಪಾಕಾಂ. ಚಂ] ಚರು ಬಂದು ಚಪ್ಪಳಿಗುಟ್ಟಿಯೇಡಿಸಿ ಕಾಡಿದಲ್ಲದೆ ಬಿಟ್ಟು 
ಹೋಗರು ನಿನ್ನನು(ಬಸಫು. ೦೮-೧೩); ಬಿಲುಗಳಿಗೆ ತಿಧುವಿಡುವ ಚೆಂಚರ್ಕಳಿಹ 
ಗೂಳೆಯಂ (ವಣ. ೩೭-೦೦೧): ನರೆತೆರೆಯರೆತ ಚೆಂಚರಿಂ ಚೆಂಚಿತಿಯರಿಂ 
(ರೇವಣ. ೮೦೯-೨೦). ಚಂಚ ೬: ಹೀನಮಾನವರನೀ ಬೇಡರಂ ಚಂಚರಂ. .. 
ಏನೆಂದು ಅಯ್ಯಯ್ಯಯೆಂದು ಬಾಯ್ಬಿ ಟ್ಟೆಂದಡೇನಪ್ಪುದು (ಸಿದ್ಮರಾ.೨-೬೩). 
ಚಂಚ್ಕು : "ಚಂಚುದೊಡ್ಡಿ' ಪರಾ. (ದೇ. ತೆಲು. ಚಿಂಚು] 

ಚೆಂಚ್ಯ (ನಾ). ಒಂದು ಬಗೆಯ ಸಸ್ಯ : “ಅಸಿಸಿಂಬಿ-ಚೆಂಚ” (ಓಹಧಿ. 8). 

[?] 

ಚೆಂಚಲಿ, ಚಂಚಲಿ, ಚರಿಚಲಿ, ಚರಿಜಲಿ (ನಾ). ಒಂದಂ ಬಗೆಯ ಸಸ್ಮ: 
ಚೆಂಚಲಿಸೊಪ್ಪು (ಮೈಗಿ. ೩೦-೩೮೩), ಚಂಚಲಿ ; ಗೊರಜಿ, ಚಂಚಲಿ, 
ಚರಿಜಲಿ, ತಾಳಿಸಪತ್ರೆ (ಮೈಕಿಗಿ. ೩೭-೭೩೬). ಚರಿಚಲಿ : (8). ಚರಿಜಲಿ : 
ಮೇಲಿನ "ಮೈಔಗಿ' ಪ್ರಯೋಗವನ್ನು ನೋಡಿ. [ದೇ.8 ತೆಲು.ಚೆಂಚಲಿ] 


೨೮೭೯ 


20 


ಚಿಂಡಿಕೆ 


ಚೆಂಚಿತಿ, ಚಂಚಿತಿ (ನಾ). ಬೇಡರ ಹೆಂಗಸು; ಬೇಡಿತಿ ; ಶಬರಿ: 
ಮಲಟ್‌ವುಲ್ಲೆಯ ಕಣ್ಮಿಂಚಂ ಕೆದಜುವ ನೋಟದ ಚೆಂ[ಪಾಠಂ. ಚಂ]ಚಿತಿಯಂ 
ವಿಪ್ರರಾಜವಧು ಕಂಡು (ಫುಣ್ಕಾಸ್ತ. ೧೨-೩೨): ನರೆತೆರೆಯರೆತ ಚೆಂಚರಿಂ 
ಚೆಂಚಿತಿಯರಿಂ (ಕೇವಣ. ೦೦೯-೨೦). ಚೆಂಚಿತಿ: ಹಗಲುಮಿರುಳುಂ 
ಚಂ[ಪಾತಾಂ. ಚೆಂ]ಚಿತಿಯರೊಡನಗಲದೆಡೆಯಾಡುತ್ತ ಬಂದು(ಬಸಪು. ೪೪-೭). 

( ಚೆಂಚ್ಕ + -ಇತ್ತಿ (ಆ -ಇತ್ತಿ)) 

ಚೆಂಟು "ಸಂಚು' ನೋ. 

ಚೆಂಜಂಜೆ (ನಾ). ಕೆಂಬಣ್ಣ ದ ಸಂಜೆ : ಕೆಂಜಂಜೆ. ಚೆಂಜಂಜೆ ; ಕೆಂದಳಿರ್‌, 
ಚೆಂದಳಿರ್‌ (ಕಬ್ಮಾನು. ೩೪೩ ಪ್ರಯೋ). [ಬೆಂ -- ಸಂಜೆ) 

ಚೆಂಜೇನು (ನಾ). ಕೆಂಪು ಬಣ್ಣದ ಜೇನುತುಪ್ಪ: ಅಚ್ಚಹಸು 
ಕರೆದ ಈ ಇನಿದಾದ ಬೆಳ್‌ಪಾಲು, ಹೂಗೆಲಸಿ ಚಿಟ್ಟಜೇನಿಳಿಸಿದೀ ಚೆಂಜೇನು 
(ಖಾರಸಿ. 3೩-೫೨೦): ಬೆಳಕು ಮರಳಿತು, ಹೊವು ಅರಳಿತು, ಚೆಂಜೇನಾಯಿತು 
ಬಿಳಿ ಹಾಡು (ಶಿ೮ಾ೮. ೬೧-೩). [ಚೆಂ * ಜೀನು(-ಜೇನೌ)) 

ಚೆಂಟಕಣ್ಣಿ (ನಾ). ಒಂದಂ ಬಗೆಯ ಮರೆ: ಮರಗಳು: ಹೆಸವ, ಹೆಬ್ಬಲಸು 
. . . ಚೆಂಟಕಣ್ಣಿ, ಚಟ್ಟುತಂದ್ರಿ, ಬೇವು. ಹುಚ್ಚುಬೇವು (ನಮ್ಮನು. ೨೩೬). 

[?) 

ಚೆಂಡಕನರಿ, ಚಂಡಕನರಿ (ನಾ). ಒಂದು ಬಗೆಯ ನರಿ ; ಗುಳ್ಳೆನರಿ ; (8). 
ಚಂಡಕನರಿ; ಒರ್ವ ರಾಯಭಾರಿಯೊಲಿನ್ನೊರ್ವ ಚಂಡಕನರಿ ಸಾಲು 
(ಚಿಂತನ. ೬೨-೦೯). [ ಚೆಂಡಕ ? 4 ನರಿ,] 

ಚೆಂಡಲರು (ನಾ). ಒಂದು ಬಗೆಯ ಹೊವು; ಚೆಂಡುಹೂವು : ಸತಿ 
ಯರ್ಗೆ . . . ಚೆಂಡಲರಿನ ಪೊಟ್ಟಣ ದಿವ್ಯಚಂದನದುಂಡೆಗಳನು ಕೊಟ್ಟ 
ನಗುತ(ಮೋಹತ. ೦೪-೩೯). [ಚೆಂಡು(-ಆಸೆಂಡು)* ಅಲರ್ಯು( ಎ ಅಲರ್‌)] 

ಚೆಂಡಾಟ "ಸೆಂಡಾಟ' ನೋ. 

ಚೆಂಡಾಟಗಾರ (ನಾ). ಚೆಂಡಿನಿಂದ ಆಟವಾಡಂವವನಂ : ಚಿಂಡಾಟಗಾರ 
ರಲ್ಲಾಗಲೀ ಅಥವಾ ಒಂದು ಜೇನುನೊಣದ ತರೀರದಲ್ಲಾಗಲೀ-ಜಯ 
ಮತ್ತು ಪ್ರಗತಿ ಸಾಧ್ಯ (ಕೀಟದಿ. ೦೦). 

 ಚಿಂಡಾಟ( ಆ ಸೆಂಡಾಟ) + - ಗಾರ( ಆ- ಕಾಲಿ) ) 

ಚಿಂಡಾಡು "ಸೆಂಡಾಡು' ನೋ. 

ಚೆಂಡಾಲ (ನಾ). ಒಂದು ಬಗೆಯ ಮರ : ಕೆಂದಾಳೆ, ಸಗಡೆಕೆಂದಾಳ, 
ಚೆಂಡಾಲ (ಮೈಔಗಿ. ೬೮-೦೩೯೫). [?] 

ಚೆಂಡಿ, 'ಚೆಂಡ್ಕೆ' ನೋ. 

ಚೆಂಡಿ, "ಚಂಡ್ಕಿ' ನೋ. 

ಚೆಂಡಿಕಸ (ನಾ). ಬತ್ತದ ಗದ್ದೆ ಯಲ್ಲಿ, ಪೈರಿನ ನಡುವೆ ಬೆಳೆಯುವ 
ಒಂದು ಬಗೆಯ ಕಳೆ, ಹುಲ್ಲು: (8). 1 ಬಚೆಂಡಿ,(< ಚೆಂಡ್ಕೆ) * ಕಸ] 

ಚೆಂಡಿಕೆ, ಚಂಡಿಕೆ,(ನಾ). ಜುಟ್ಟು: ಶಿಖೆ: “ಶಿಖಾ. ಕಾಕಪಕ್ಷಃ, ಶಿಖಂಡಿಕಾ- 
ಈ ೩ ಚೆಂಡಿಕೆ” (ಹಲಾಯು. 66-೩೭೮) ; ಪೊನ್ನ ಪಂಜರಮಂ ಪೊತ್ತಿರ 
ದೇಟ್ತಿಂದಂ ಚೆಂ[ಐಾಕಾಂ. ಚಂ] ಡಿಕೆವೆರಸಿದ ಚಂಡಾಲ ಬಾಲಕಂ(ಕಾದಂಪೂ. 
-೩೭) ; ನಂದಿನಿಯ ಪಾಲಿದೆ ನೀಂ ಕುಡಿಯಲ್ಕೆ ನಿನ್ನ ಚಿಂಡಿಕೆ ಬಳೆದಪ್ಪುದು 
(ಜಗವಿ. ೩-೩೧); ಚೆಂದದಿಂ ಚೆಂ[ಪಾಕಾಂ. ಚಂ)ಡಿಕೆವಿಡಿದು ಮಗಳನುತ್ತರಿಸು 
ವಂದದಿಂ (ಮಾನರ. ಹ. ೬೯-೧೪) ; ಚೆಂ[ಪಾಕಾಂ. ಚಂ)ಡಿಕೆಗಳ ಬಾಲಕರ 
ಮಂಡಳಿಯನು . ಕೆಂಡಳಾ ಕಮಲದಳಾಕ್ಷಿ (ಕುರಾಸಾಂ- ೭-5೪). 
ಚಂಡಿಕೆ,: ಕಪ್ಪೆಗೆ [ಸಲೆ] ಚೆಲ್ವಾಗಿಯೆ ಚಂಡಿಕೆ ನೆಗೆದೊಡಮಾಗವು ಮಲ್‌ 
(ಅಟ್ಟಮ. 8-೨) ; ಕೆಂಡದಂಥವಯೆನ್ನ ಗಂಡ ಕಂಡರೆ ಹಿಡಿದುಕೊಂಡು 
ಚಂಡಿಕೆಯ ದಂಡಿಸದೆ ಬಿಡ (ಪುರಂದ. ೧-೭೫-೫) : ಅಂದವಾಗಿ ಚಂಡಿಕೆ ಕಟ್ಟಿ 
ಹಣೆಗೆ ತಿಲಕವನ್ನು ಇಟ್ಟುಕೊಂಡು ದೇವರಿಗೆ ವಂದಿಸುವನು(ಕೆಪಪು. ೩-೩೩). 

[ ಆಂ. ಶಿಖಂಡಿಕಾ) 


ಚಿಂಡಿಕೆವುಣುಸೆ 


ಚೆಂಡಿಕೆವುಣುಸೆ (ನಾ). ಒಂದು ಬಗೆಯ ಹುಣಿಸೆ (2) : ಚಾವಗಾವುಣ್ಣನ 
ಸೋಭನಗಾವುಣ್ಣನ ಪೊಲದೊಳ* [ಚೆ] ಣ್ನಿಕೆ [ವು] ಣುಸೆಯಿಂ ಮೂಡಂ 
ಮು[ಟ್‌]ಯಂಗೇರಿ ಸೀಮೆಯಿಂ ಬಡಗಣ ದೆಸೆಯೊಳ್‌ (ಇಇ. ಸ, 
&೮-೩೦ ; 1068). . [ ಚೆಂಡಿಕ್ಕೆ * ಪುಣುಸೆ(-ಆಪುಣಿಸೆ) ] 

ಚೆಂಡಿಗೊಳ್ಳು "ಚಂಡಿಗೊಳ್‌' ನೋ. 

ಚೆಂಡಿಸು, ಚಂಡಿಸಂ, (ಕ್ರಿ). ೧. ತಲೆ ಕತ್ತರಿಸಂ : ಈ ಕ್ಷಿತಿಮಂಡಲದೊಳು 
ಉದ್ದಂಡ ದೈತ್ಯರ ಚೆಂಡಿಪ ನರಹರಿಯೆ (ಪುರಂದ. ೧-೦೬೬-೨). ಚಂಡಿಸ್ಕು : 
೨. ಉತ್ಸುಹಿಸ ; ಪುಟನೆಗೆ : ಕಂಡು ಕನಸಿನೊಳು ರೂಪ ಜಯಂತನ 
ಪುಂಡರೀಕಾಕ್ಷಿ ಪುಳಕದೆ ಚಂಡಿಸಿ ಮೇಲ್ವಾಯ್ದವನೆಂದೇ ತಬ್ಬಿಕೊಂಡಳು 
ಬಯಲನೇನೆಂಬೆ (ಕಂನವಿ. ೯-೧೭೬). | ಚೆಂಡು (ಎಸೆಂಡು) + - ಇಸ್ಕು] 

ಚೆಂಡು "ಸೆಂಡು' ನೋ. 

ಚೆಂಡುಕಾರೆ (ನಾ). ಕಾರೆಗಿಡದಲ್ಲಿ ಒಂದು ಬಗೆ : ಬೆಟ್ಟದ ಕಮ್ಮಗಗ್ಗರೆ: 
ಚೆಂಡುಕಾರೆ (ಮೈಔಗಿ. 66-0೬0೯). [ಚೆಂಡು (< ಸೆಂಡು) * ಕಾರೈ,) 

ಚೆಂಡುಗ (ನಾ). ಒಂದು ಬಗೆಯ ವಂರ : “ ಅಕ್ಷಃ-ತಾಡಿಕವಡೆ, ಚೆಂಡುಗ, 
ದೇವಸಾಸಿವೆ ” (ಓಷಧಿ. 0). [?] 

ಚೆಂಡುಚೇಣಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು : (ಮೈಸಿಗಿ ೨೭-೩೨೭). 

[ ಚೆಂಡ್ಕು * ಚೇಣ್ಣಿ + ಹುಲ್ಲು( ೯ಪುಲ್‌)) 

ಚೆಂಡುಮಲ್ಲಿಗೆ, ಚಂಡುಮಲ್ಲಿಗೆ (ನಾ). ಒಂದು ಬಗೆಯ ಗಂಂಡಾದ 
ಹೂ : ಸೀಮೆ ಶಾವಂತಿಗೆ, ಚೆಂಡುಮಲ್ಲಿಗೆ (ಮೈಔಗಿ. ೭೩-೦೫೦೧). 
ಚೆಂಡುಮಲ್ಲಿಗೆ: (8). ( ಚೆಂಡು(-ಸೆಂಡು) + ಮಲ್ಲಿಗೆ) 

ಚೆಂಡುವೂ, ಚಂಡುಹೂವು, ಚೆಂಡುಹೂ (ನಾ). ಒಂದು ಬಗೆಯ 
ಹಳದಿ ಹೂ : " ನೀನೊಂದು ಪೂವಿನ ಚೆಂಡು ' ಎನುತೆನ್ನ ಮುದ್ದಾಡು 
ತಿರ್ದನ್‌ ' ಚೆಂಡುವೂ !ಚೆಂಡುವೂ | ' ಎಂದಟ್ಟಹಾಸಂ ವೆೊಳಗಲದ್ಭುತಂ 
ನಗುತೆ .(ಶ್ರೀರಾಮಾ. ೭೦೪-೧೪೭). ಚಂಡುಹೂವು : ಚಂಡು ಹೂವಿನಲ್ಲಿ 
- -. ಬಹಳ ಪ್ರಕಾರ ಕುಲಗಳುಂಟು (ಕೃಿಪ್ರ. ೨೦೦). ಚೆಂಡುಹೂ ; 
ಗೌರೀಮುಡಿ, ಚೆಂಡುಹೂಗಳಂಥ ಬಣ್ಣ ಬಣ್ಣದ ಹೂಗಳಿಗೆ ಬಡತನವೇ ಆ 
ಎರೆಯಲ್ಲಿ? (ಬೆಳುಮ. ೧೩). ( ಚೆಂಡು(<ಸೆಂಡು) * ಹ್ಯೂ( ಪ್ಯೂ) ) 

ಚೆಂಡುಹೂ "'ಚೆಂಡಂವೂ' ನೋ. 

ಚೆಂಡೆ,, ಚಂಡೆ, (ನಾ). ಒಂದು ಬಗೆಯ ಚರ್ಮವಾದ್ಯ : ಚಿಂಡೆಯ 
ತಾಳಕ್ಕನುಗುಣವಾಗಿ . . . ಕುಣಿವುದನ್ನು ನೋಡುತ್ತಿದ್ದರೆ, ನೋಡು 
ತ್ತಿದ್ದವರಿಗೆ ಆಡುತ್ತಿರುವ ಕಥೆಯೇ ಮರೆತುಹೋಗುತ್ತಿತ್ತು (ನಿಸದು. ೦೯). 
ಚಂಡೆ, : ಮೇಳದವರ ಚಂಡೆಯ ಧ್ವನಿ ಉಕ್ಕೇರಿ ಹರಡುತ್ತದೆ 
(ಸಂಸ್ಕಾರ, ೦೪೨). (ದೇ.8 ತಮಿ. ಚೆಣ್ಣೈ ; ಮಲ. ಚೆಣ್ಣ ; ತುಳು. ಚೆಂಡೆ] 

ಚೆಂಡೆ, ಚೆಂಡಿ, (ನಾ). ೧. ಒಂದು ಬಗೆಯ ಗಂಧದ್ರವ್ಯ: ಕರಿಕಚೋರ : 
“ ಗಣಹಾಸಕಃ-ಚೆಂಡೆಯೆಂಬ ಗಂಧದ್ರವ್ಯ " (ಓಹಧಿ. ಚಂಡಿ, : 
ಪಿ. ಒಂದಂ ಬಗೆಯ ಸಸ್ಮ : (8). [ ಸಂ. ಚಂಡಾ) 

ಚೆಂತಲಪಲ್ಲಿ (ನಾ). ಒಂದು ಊರಿನ ಹೆಸರು; £ ಈಗಿನ ಬಾಗೇಪಲ್ಲಿ 
ತಾಲ್ಲೂಕಿನ ಚಿಂತನಪಲ್ಲಿ : ಪಲ್ಲವಮಾರಾಜ ಪ್ರಿಧಿವೀರಾಜ್ಕಂಗೆಯೆ 
ಚೆನ್ನಲಪಲ್ಲಿನ ಊರೆಕಿ ದೇವಿನಮ್ಮ ... ಚೆನ್ತ್ನಕಪುಲ್ಲನಾಚಿಕಾರ 

[ ಚೆಂತಲ ? * ಪಲ್ಲಿ( ಪಳ್ಳ) ) 


೪೭). 


(ಎಳ. ೩, ಐತಗೆಪೆ. ೭೭-೪ ; ಸು.900). 
ಚಂದ, "ಚಂದ, ' ನೋ. 
ಚೆಂದ, "ಚಂದ್ಧ' ನೋ. 
ಚೆಂದಂಗೆಡು "ಚಂದಗೆಡು' ನೋ. 
ಚೆಂದಂಬಡೆ (ಕ್ರಿ). ಅಂದವನ್ನು ಪಡೆ : ಸೊಗಸನ್ನು ಹೊಂದು : ಪಾರ್ವರ 
ಕೇರಿಯಂತೆ ಚೆಂದಂಬಡೆದ ಮಡದಿನೆಸೆದುಂ ತೇರೆನಿಸಂ (ಕಬ್ಮಿಕಾ. ೩೦). 
[ ಚಿಂದ್ಯ( ಆಚಂದ,) * ಪಡೆ, ) 


೨೮೮೦ 


ಳಾ 


35 


46 


ಚಿಂದಳಿರು 


ಚೆಂದಕಾಣಿಸು "ಚಂದಕಾಣಿಸು' ನೋ. 
ಚೆಂದಕಾಣು "ಚಂದಕಾಣು' ನೋ. 
ಚೆಂದಗಲೆ (ನಾ). ಚಂದ್ರನ ಕಳೆ ; ಚಂದ್ರಬಿಂಬ : ದೇವರಾದಿತ್ಯನಂ ಪೊಸ 
ಚೆಂದಗಲೆಯ ಹಚ್ಚಂಗೆಯ್ದನಂ (ಉದೃದೇ. ೩-೩೦). 
[ ಚೆಂದ್ದ(ಎಚಂದ್ಯ) + ಕಲ್ಕೆ) 
ಚೆಂದಗೇಡಿ /ಚಂದಗೇಡಿ' ನೋ. 
ಚೆಂದಗೇಡಿತನ (ಚಂದಗೇಡಿತನ' ನೋ. 
ಚೆಂದಬಾಳು (ನಾ). ಸೊಗಸಾದ ಬದುಕೂ,-ಜೀವನ : ಒಂದಿರಿತಕಿಂಿದೆ 
ನೀನೆಲ್ಲರೆದೆಯನ್‌ .. . ಚಿಂದಬಾಳನ್‌ ಮೆಚ್ಚುವೆಲ್ಲರೆದೆಯನ” ! 
(ಹೊಂಗಳು. ೨೭-೨೦). [ ಚೆಂದ್ಕ( ಆಚಂದ್ಮ) * ಬಾಳ್ಕು( ಎಬಾಬಟಿ*,) ] 
ಚೆಂದಮಿಟ* (ನಾ). ಶುದ್ಧವಾದ ತಮಿಳುಭಾಷೆ : (4). 
[ ಚೋ * ತಮಿಟ್‌./ತಮಿ. ಚೆನ್ತಮಿಟಕ್‌ ] 
ಚಿಂದಲ್‌ (ನಾ). ಒಂದು ಬಗೆಯ ಭತ್ತ,-ನೆಲ್ಲು: ನವಗಂಧೋದ್ಗಮ 
ಗಂಧಶಾಳಿ ಶುಕಲೀಲಾಳಾಪದಿಂದಾದವೊಪ್ಪುವ ಚೆಂದಲ್‌ ಸಹಕಾರಪಕ್ವರಸ 
ಸಾರಾಸಾರ ಪಾನೀಯದಿಂ ಸವಿಶೇಷಂ ಬಚೆಳೆದೊಪ್ಪ್ಬಿ ತೋರ್ಪ ಕಳಮಂ 
(ಸುಕುಮಾ. ೦-೭೪), "ಕೆಂದಳಗ' ಪರಾ. (?] 
ಚೆಂದಲ (ನಾ). ಒಂದು ಬಗೆಯ ಮರ: ಮರಗಳು : ಹೆಸವ, ಹೆಬ್ಬಲಸು 
- ಸಾಗಡೆ, ಚೆಂದಲ (ನಮ್ಮನು. ೨೩೬). [?) 
ಚೆಂದವ "ಚಂದಮ' ನೋ. 
ಚೆಂದವಗಲ್‌ (ನಾ). ಚಂದ್ರಕಾಂತಶಿಲೆ: ಕಿಸುವೊನ್ನ ಪಿಂಜರಿಯ ಚೆಂದವಗಲ್ಲ 
ಕೋಂಟೆಯ  ಮೂವಳಸಿನಗಟ್‌ಂದೊಳಗೆ ಕರ್ಮಣಿಯ ನೆಶಿಗಟ್ಟಿಂ 
ಪಳಿಕಿನಅಯ ಭಿತ್ತಿಯಿಂ (ಕಾಮಾಕ್ಚ. ೩೪-೦೯). "ಚೆಂದಗಲ್‌' ಪರಾ. 
( ಚೆಂದವ (ಇಚಂದಮ) + ಕಲ್ಮ್‌) 
ಚೆಂದವೇರು (ಕ್ರಿ). ಸೊಗಸು ಹೆಚ್ಚಾಗು; ಅಂದವೇರೆು : ಸಾರಣೆ 
ಕಾರಣೆ ಸುಣ್ಣಬಣ್ಣಗಳಿಂದೆ ಗುಡಿಸಲು ಚೆಂದವೇರುವೊಲು (ಇಂಜಾಪ. 
3೩೩-84). [ಬೆಂದ (ಚಂದ) + ಏರ್ಮು (ಆಏ) ) 
ಚೆಂದಳ,ಚಂದಳ (ನಾ).ಕೆಂಪುಗಿರಂವ ಅಂಗೈ: ನುಣ್ಣೊಡನಂ ಮುಗುದೆಯ 
ರೆರಡುಂ ಚೆಂದಳದಿಂದವೆ ನೆಗಬಿ ಮನೋರಾಗದಿ ರಂಜಿಪ ಸಿರಿದಲೆ 
ಯೊಳಗೇಟ?ಸಲು (ಜಯಕಾ. ೯-೦೫) ; ಚೆಂದಳವ ನೊಸಲೆಡೆಗೆ ತಂದೊಲ 
ಎಂದ ನೆಗೆದಪ್ಪಿದಳು ಪರಸುತ ಕಂದದನು ಮೂಜಗದ ಸಿರಿ ಕೈಸಾರ್ದ 
ತೆಜವಾಗೀ (ಸಾಳ್ಮಛಾ. ೩೦-೪೪). ಚೆಂದಳ ; ಚೈತ್ರವಿತ್ರನ ಪಟಯಿಗೆಯ 
ತಳಿರ್ಕಳಂ ಪಟವ. ಚಂದಳದಿಂದಶೋಕೆಯ ಕೊನೆದಳಿರನುಣಿಸಿತ್ತು 
ಪಸುಳೆಗೋಗಿಲೆಗಳಂ ಪೊರೆವ ವೀಣಾನಿನಾದೆಯರಿಂ (ಉದೃಟಿ. ೦-೭೮ ವ). 
[ ಚೆಂ, + ತಳ್ಳ (ಎತಲ್ಯ) 
ಚೆಂದಳಿರ್‌, ಚಂದಳಿರ್‌, ಚೆಂದಳಿರು (ನಾ). ಕೆಂಪು ಚಿಗುರು ; ಎಳೆಯಂ 
ಚಿಗಂರು : 'ಮಧುವಿಂ[ದುಜ್‌] ಸೊಕ್ಕನಾಳ್ಮ ಕೇರಳಿಯರ ಕದಪಿನ 
ಬಣ್ಣಮಪ್ಪ ಚೆಂದಳಿರ್ದುಟುಗಲ್‌ (ಕಾದಂಪೂ . ೯೬); ಚೆಂದಳಿರ್‌ 
ಪೊಸನನೆಗಳುಳ್ಳರಲ್‌* ಕಸುಗಾಯ್‌ ಕರಂದೋಜಕ (ಪದ್ಮರಾ. ೮-೪): 
ಎಳವೆಯನುಳಿಯದ ಚಿೆಂದಳಿರೆನೆಯಿನಿದುಟಿ ಸೊಗಯಿಸಿತು (ಜಯಳಾ. 
೩-೪೧): ಗಿಡುಗಳೆಲ್ಲಂ ತಳಿರ್ಚೆಂದಳಿರೆಳದಳಿರೆಲೆ ಬೆಳ್ಳೆಲೆ ಪಸುರೆಲೆ ಪಣ್ಣೆಲೆ 
ಗಳಿಂ ರಂಜಿಸೆಯಂಂ (ರಾಮಾಕ್ಕ. ೦೬-೨೫೩). ಚಂದಳಿರ್‌ ; ಸೋರ್ಮುಡಿ 
ಚಂ[ಪಾಕಾಂ ಚೆಂ]ದಳಿರೆಳಲತೆ (ಡತುನಿ. ೦೨೨) ಚೆಂದಳಿರು ; ಚೆಂದಳಿರು 
ದಿನದಿನಮುಮೊಗೆಯೆ ನೀರೆರೆದು (ಮಂಕುಳ. ೨೫೩); ವೃಕ್ಷಲತೆಗಳೆಲ್ಲ 
ಹೂಸ ಚೆಂದಳಿರ ಉಡಿಗೆಯಿಂದೊಪ್ಪಿವೆ (ಕಾಂತಲಾ. ೪೦). 
[ಚೆಂ] + ತಳಿರ್‌,] 
ಚಿಂದಳಿರು "ಚೆಂದಳಿರ್‌' ನೋ. 


ಚೆಂದಳಿಗೆನೈ 


ಚೆಂದಳಿರ್ಗೈ (ನಾ). ಕೆಂಪು ಚಿಗುರಿನಂತಿರುವ ಕೈ; ಅಂಗೈ: ಚೆಂದಳರ್ಗೈಯ 
ಕುಮಾರಿಯ ರೂಪನದೇನಂ ಬಣ್ಣಿಪೆನು (ಜಯಳಾ. 4-೬೨) ; ಸುದತಿಯರಧಿ 
ನಾಯಕಿಯ ನುಣ್ಣೋಳ್ಗಳಗ್ರದೊಳು ಚೆಂದಳಿರ್ಗೈಯ್ಗಳಿಸೆದವು (ತ್ರಿ ಭುತಿ. 


೭೦-೫೩). [ಚೆಂದಳಿರ್‌ + ಕ್ಸ, (<ಕೆಯ್‌,) ] 


೨೮೮೧ 


ಚೆಂದಳಿರ್ದೊಂಗಲ್‌ (ನಾ). ಕೆಂಪಾದ ಚಿಗುರುಗಳ ಗೊಂಚಲು,-| 5 


ಗುಂಪು : ಚೆಂದಳಿರ್ದೊಂಗಲಿಂ ಮಿಸುಪಶೋಕೆ ಫಲಾವಳಿ ತೀವಿ ತೋರ್ಪ 
ಮಾಕಂದಂ . . . ಒಪ್ಪಿರೆ ನಂದನಮಲ್ಲಿ ರಂಜಿಕುಂ (ಕಬಠಂ. 3-೪೧). 
[ ಚೆಂದಳಿರ್‌ + ತೊಂಗಲ್‌ ] 
ಚೆಂದಳಿರ್ವಾಸು (ನಾ). ಕೆಂಪು ಚಿಗುರಿನಿಂದ ಮಾಡಿದ ಹಾಸಿಗೆ: 
ಚೆಂದಳಿರ್ವಾಸಿನೊಳತ್ತಮಿತ್ತ ಚೆಲ್ವಿಂಗೆಡೆಯಾಗಿ ಸೂಸಿದರಲುಂ 
ನಜುದಂಬುಲಮುಂ . . . ದೇವದಂಪತಿಯ ಕೂಟಮನೇಂ ಪಿಸುಣಾಡ 
ಲಾರ್ತುವೋ (ಕಬಕಂ. ೦-೫೦). [ ಚೆಂದಳಿ೦* + ಪಾಸ್ಯು) 
ಚೆಂದಾವರೆ (ನಾ). ಕೆಂಪಾದ ತಾವರೆ ; ಕೆಂದಾವರೆ " ರಕ್ತೋತ್ಚಲಂ- 
ಚೆಂದಾವರೆ " (ಓಷಧಿ. ೧೩೫) ಚೆಂ; + ತಾವರೆ (ಎತಾಮರೆ)] 
ಚೆಂದಿರ (ನಾ). ಚಂದ್ರ: ಚಿಂದಿರಗೆಆಗಿ ದೇವಾಂಗದೆಳೆದೆಗೆದು ಮಧುವ 
ನೊಲವಿಂದೆ ಮನ್ನಿಸಿ (ಪದ್ಮರಾ. 6-೯೩) ; ಇಂದ್ರಿಯದ ಆಶೆಗಳ ಬಂಧಿಸದೆ 
ಕೊಂದವನು ಸುಂದರನು ಅಕ್ಕು ಸುಖಿಯಕ್ಕು ಲೋಕಕ್ಕೆ ಚೆಂದಿರನು ಅಕ್ಕು 
(ಸರ್ವಜ್ಞ. 8೪೩). [ ಸಂ. ಚಂದಿರ) 
ಚೆಂದಿರುಳು (ನಾ). ಉತ್ತಮವಾದ ತಿರುಳು; ಚೆನ್ನಾದ ಸಾರ: 
ಪೆರುಮಾಳನ ಕೆಂದಾವರೆ ಬೆಳಕಿನ ಚೆಂದಿರುಳೀ ಬಾಳಿನ ತಿರುಕೋಡೆೊಳಗಿನ 
ಬಲು ಅರಿವಿನ ಅರುಳೇ (ಅರಳು. ೨೨೩-೯). 
{ ಬೆಂ + ತಿರುಳು (ತಿರುಳ್‌) ] 
ಚೆಂದುಗೋಳಿ (ನಾ). ಒಂದಂ ಸ್ಥಳದ ಹೆಸರಂ (?) : ವಿಕ್ರಮಾದಿತ್ಮ 
.ಭಟರಕ » ೬ * ಚೆನ್ನುಗೋಳಿ .ವಳಿಯರಾದಿಲಿ » ೬ ಳಿಗಳ್ಲಿ ಕೊಟ್ಟ 
ಭೂಮಿ ವಿವರ (ಎಳ. ೪111, ಸಾಗರ. ೯೩.೩: ಸು. 6807). (?] 
ಚೆಂದುಟಿ, ಚಂದುಟಿ (ನಾ). ಕೆಂಪಗಿರುವ ತುಟಿ ; ಕೆಂದುಟಿ : ಅವಳ 
ಚೆಂದುಟಿಯಂ ಪೊಸ ತೊಂಡೆವಣ್ಣಿದೊಂದಚ್ಚ ರಿಯಲ್ಲಿ ಪುಟ್ಟಿತೆನುತ (ಉದ್ಯಟ. 
೬-೭೪): ಅವಳು ಚೆಂದುಟಿಗಳಲ್ಲಿ ಬೆಳ್ನಗೆಯನ್ನು ಅರಳಿಸಿ ಆನಂದದ 
ನಿರ್ನೂುರಿಯನ್ನು ಹರಿಸಿದಳು (ಎರಸೆ. ೧೭). ಚಂದುಟಿ ; ತಳಿರ್ಗೊಯ್ವ 
ಎಳೆಯಳ ಚ[ಪಾಕಾಂ ಚೆ]ಂದುಟದಳಿರಂ ತಳಿರ್ಗೆತ್ತು ಕರ್ದುಂಕಿದುದು ಪಿಕಂ 
(ರಾಜಠೇ. ೧೦-೫೪). ಚೆಂ; * ತುಟಿ) 
ಚೆಂದುಡಿಗೆ (ನಾ). ಕೆಂಪುಬಣ್ಣ ದ ಬಟ್ಟೆ,-ಉಡಂಗೆ: ಚೆಂಗದಿರನು ಚೆಂಬಿಸಿಲ 
ಚೆಂದುಡಿಗೆಯನ್ನು ವಿಂಧ್ಯೆಯ ್ಹಗಿರಿಶಿಖರಗಳಿಗೆ ತೊಡಿಸುತ್ತಿದ್ದಾನೆ 
(ಮತಿತ. ೧). [ಬೆಂ * ತುಡಿಗೆ ( ಆತೊಡುಗೆ) ] 
ಚೆಂದುಳ್ಳಿ 'ಚಂದೊಳ್ಳೆ' ನೋ. 
ಚೆಂದುಳ್ಳಿ "ಚೆಂದೊಳ್ಳಿ' ನೋ. 
ಚೆಂದೆಂಗಾಯ್‌ (ನಾ). ಎ ಚೆಂದೆಂಗು : ಎಸೆವ ಚೆಂದೆಂಗಾಯ್ಗಳೊಂದೊಂದ 
ನೊಡೆಯೊತ್ತಲೆೊಸರಿ ಸೋರ್ವೆಳನೀರ್ಗಳಘರ್ಯ್ಯಂಗಳಾಗೆ ರಂಜಿಸುವ ಬನ 
ದೇವಿ (ಜೈಮಿಭಾ. ೩-೨೭). [ಚೆ ತೆ೨ಗಾಯ್‌ ] 
ಚೆಂದೆಂಗು, ಚಂದೆಂಗು (ನಾ). ಕೆಂಪು ಬಣ್ಣದ ತೆಂಗು ಮತ್ತು ಅದರ 
ಕಾಯಿ: ಕಾಯ್ತೂಟಿಗಲಂ ವೇಜಿನಿರ್ದ ಚೆಂದೆಂಗು ಕಟ್ತಿಲಿಸುತ್ತಿರ್ವೆಲೆವಳ್ಳಿ 
. - ಎಸೆಗುಂ (ಅದಿಪು. ೧-೬೭); ಭೂಲತಾಂಗಿ ತೆಗೆದೆತ್ತಿಟ್ಟ ರಸರತ್ನಮವೋ 
ಎನಿಸಿ ಫಲಿತ ಚೆಂದೆಂಗೆಸೆದುವು (ಹಠಳಾ. 4-೨6) ; ಒಪ್ಪುವ ಚೆಂದೆಂಗಲ್ಲದೆ 
ಮಾವಲ್ಲದೆ ಕೌಂಗಲ್ಲದೆ ಗಿಡುಮರಗಳೆಂಬುವಿಲ್ಲಾ ನಾಡೊಳ* (ಕಲಿಕಾ. 3೦): 
ಮೇಘರಾಜನ ಬರವನೆ ಪಾರ್ವ ಚೆಂದೆಂಗುಗಳ ಪಂತಿಗಳ* (ರಾಮಾಕ್ಯ. 
6-೨3). ಚಂದೆಂಗು : (8). (ಚೆಂ, * ತೆಂಗು] 


60 


46 


ಚೆಂಬಾನ್‌ 


ಚೆಂದೊಂಗಲ್‌ (ನಾ). ಕೆಂಪಾದ ಗೊಂಚಲು ; ಚಿಗುರಿನ ಗೊಂಚಲು: 
ಅಗ್ನಿ ನೀಡಿದನಲ್ತೆ ತನ್ನಂಗಳದ ಮರದ ಮಾಂದಳಿರ ಚೆಂದೊಂಗಲಂ? 
(ಶ್ರೀರಾಮಾ. ೪೮-೫8೧). [ಚೆಂ; 4 ತೊಂಗಲ*] 
ಚೆಂದೊರಳೆ (ನಾ). ಕೆಂಪಾದ ಗಂಲ್ಮ-ಪ್ಲೀಹ : ಕರುಳ ಪೂಗೊಂಚಲು 
ಖಂಡದ ಕಳಿಕೆ ಬಂಧುರದೆಲು ಶಾಖೆಗಳಾಗೆ ಪಿರಿದು ಚೆಂದೆೊರಳೆದಳಿರ 
ಕಬಂಧದ್ರುಮ ಮೆಟ್‌ದುವು ಖಡ್ಗ ಚೈತ್ರದಲಿ (ಕಂನವಿ. ೦೩-೫೧). 
(ಚೆಂ, + ತೊರಳ್ಳೆ ) 
ಚೆಂದೊಳ್ಳೆ "ಚಂದೊಳ್ಳಿ' ನೋ. 
ಚೆಂದ್ರಕಾಳಿ (ಚಂದ್ರಕಾಳಿ' ನೋ. 
ಚೆಂಬಕ "ಚಂಬಕ' ನೋ. 
ಚೆಂಬಕವಣ"* "ಚಂಬಕವಆ್‌' ನೋ. 
ಚೆಂಬಟ್ಟೆ (ನಾ). ಕೆಂಪು ಬಟ್ಟೆ, ವಸ್ಥೆ: ಬಾಲೆಯುರದೊಳೊಂದಿದ ಪೊಸ 
ಬೆಮರ್ಮೂತ್ತು ಬೀಳಲುಳಿದ ಚೆಂಬಟ್ಟೆಯ ನೂಲಂತೆ ಕಂಗೆಸೆದುದು 
ತೋರವಮೊಲೆಗಳ ಮೇಲೆ ರಂಜಿಪ ನೀಲ ನಖರೇಖೆ (ತ್ರಿಭುತಿ. ೦೩-೩೪). 
(ಚೆಂ; * ಬಟ್ಟಿ) 
ಚೆಂಬಡಿ (ನಂ). ಒಂದು ಪ್ರದೇಶದ ಹೆಸ್ಕರು (?) : - ಅನ್ನೆ ತೆ[ಂ]ಕ 
ಅತ್ತಿಯೋಡು ಪಳ್ಳೆಂ[ಬೆ]« ಗಾಲು ಬೆಮ್ಚಡಿ (ಎಇ. ಸ, ೬೭-೯೪; 9ನೆಯ ರತ). 
[?] 
ಚೆಂಬಣ್ಣ (ನಾ). ೧. ಕೆಂಪುಬಣ್ಣ : ಚೆಂಬಣ್ಣ ಮಾಂದಳಿರಸುಗೆ ಪುನ್ನಾಗ 
ದಾಳಿಂಬ ತ್ರಿಪರ್ಣ ಪುಷ್ಪಗಳು . . . ಬನದಿ ರಂಜಿಸಿತು (ಮೋಹತ. ೪-೪೯): 
ಬಾಯ್ದೆಅ್‌ಬವಳದ ಚೆಂಬಣ್ಣಮಿಂತು ಬನ್ನಂಬಡಿಕುಂ (ಚಿಕವಿ. ೬-೬೩೩ ೨. 
ಕೆಂಪುಬಣ್ಣ ದ ವಸ್ತ್ರ,-ಬಟ್ಟೆ : ಕುಂಭಾಂಡ ಮಂತ್ರಿಶೇಖರ ಮುಖ್ಯ 
ದೈತ್ಯರ್ಗೆ ಚೆಂಬಣ್ಣವನುಡಿಸಿದನು' (ಮೋಹಕ. ೩8-9೪). ([ ಬೆಂ,* ಬಣ್ಣ) 
ಚೆಂಬಣ್ಣು (ನಾ). ಕೆಂಪಾದ ಹಣ್ಣು ; ಪಕ್ವವಾದ ಹಣ್ಣು : ಚೆಂಬಣ್ಣು 
ಗಾಯ್ಗ ಳಂ ತೊಡವಿಟ್ಟು ಹೂವಿಟ್ಟು ಕುಣಿಯುವಳ* 
೧೨೦-೨೩೧). ಚೆಂ; * ಪಣ್ಣ್ಯ (ಪಣ್‌) ) 
ಚೆಂಬದುವ (ನಾ). ಕೆಂಪು ಕಮಲ : ಅದಜ ಮೊದಲ್‌ ಸುವರ್ಣಫಟಿಶಂ 
ಚೆಂಬದು(?)ವದ ಘಂಟಿಕಾಪಟಕಮಂ ತಳೆದಿಂತೊಗೆದಿರ್ಪುದು 
(839ತೀಶ್ಶ. ೧೬-೩೨). [ಬೆಂ * ಪದುವ ( ಆಪದುಮ)) 
ಚೆಂಬರಣಿ (ನಾ). ಕೆಂಪು ಭರಣಿ : ಏಂ ಬಣಿದೆ ಪರಪುವೈ ಪಲವುಂ 
ಬರಣಿಯನಿರಿಸು ಕೆಲಕೆ ನೆಲೆವೆಲೆವೇಟಿಾ ಪೊಂಬರಣಿಗಳೆರಡರ್ಕಂ 
ಚಿಂಬರಣಿಗಮಿನಿತಅಿಂದೆ ತಣಿದಪೆವೀಗಳ* (ಜಕವಿ. ೬-೫೦). 
{ ಚೆಂ, + ಬರಣಿ] 
ಚೆಂಬರಿಗೆ (ನಾ'. ಚೆನ್ನಾದ ಗುರಾಣಿ : ಕಚಂ ಸಾರಮೆನಿಪ್ಪ ಚೆಂಬರಿಗೆಯಂ 
ನಳಿತೋಳಸಿಯಂ ಸಮಂತು ಪೋಲ್ತಾ ರಮಣೀನಿಕಾಯದಿನನಂಗನ 
ನಚ್ಚಿನ ದಿವ್ಯಶಸ್ತ್ರ ಭಂಡಾರದ ಗೇಹಮಂ ನೆಆ್‌ಯೆ? ಪೋಲ್ತೂದು ಭೂವನಿ 
ತೇಶನೋಲಗಂ (ಧರ್ಮಾಮ್ಮ. ೪-೦೪೦). [ಚೆಂ * ಪರಿಗೆ] 
ಚೆಂಬವಳ (ನಾ). ಕೆಂಪು ಹವಳ : ಕರ್ಮಣಿಸರದೊಳ್‌ ಚೆಂಬವಳಮಂ 
ಕೋದಂತಿರೆ . . . ತಿರುಳ್ಗನ್ನಡದೊಳೆ ಕತೆಯನುಸಿರ್ವೆಂ (ಕಾಮಾಕ್ಯ. 
೬-೦೫) ; ನಡುವಿನಿಂದ ಜಗ್ಗುತ್ತಿದ್ದ ಚೆಂಬವಳದ ಒರೆಯನ್ನು ನಡುಪಟ್ಟಿಯ 
ಸಮೇತ ಕಳಚಿ (ಸವತಿ. ೪೮). [ಚೆಂ * ಪವಳ ] 
ಚೆಂಬಳದಿ (ನಾ). ಕೆಂಪು ಮಿಶ್ರಿತವಾದ ಹಳದಿಯ ಬಣ್ಣ : ಬಿರುಕು 
ದೋರ್ದೊಳ್ಳಿ ದುದು ಪೊನಲ* ಚೆಂಬಳದಿಯಾ ಮತಂಗನ ಪೆಸರ ಮಡುವಿ 
ನೊಳ್‌ ನೀರು ಓಕುಳಿಯಾಯ್ತು (ಶ್ರೀರಾಮಾ. ೨೮8-4). [ ಚೆಂ, * ಪಳದಿ 
ಚೆಂಬಾನ್‌ (ನೂ). ಕೆಂಪಾದ ಆಕಾಶ: ಚೆಂಬಾನ ಕುಂಬಿಡುವ ಬೆಟ್ಟಗಳ 
[ಚೆಂ, * ಬಾನ್‌. ) 


(ಕಾಲೂರ. 


ಸಾಲು (ಳಾಲೂರ. ೨೫-೦೧೨). 


ಚೆಂಬಾಯ್‌ 


ಚೆಂಬಾಯ್‌ (ನಾ). ಕೆಂಪಾಗಿರುವ ಬಾಯಿ: ಆ ಸತಿಗೆಡ್ಡಂಬಡೆದವು ನಗೆ 
ಮೊಗವಾಸುರವಡಗಿದ ಚೆಂಬಾರ್ಯ ನಜುಸುಯ* ಸೂಸುವ ನಾಸಿಕ 
(ಉದ್ಯದೇ. 3-8೬); ಬೆಂಬಾಯ್ದ್ವೇನನೀಂಟುತ್ತುಂ (ಜಿಕವಿ. ೬-೨೩೩). 
ಚೆಂ + ಬಾಯ್‌] 
ಚೆಂಬಾಯ್ದೆಣ್‌(ನಾ). ೧. ಕೆಂಪನೆಯ ತುಟಿ. ೨. ಕೆಂಬಣ್ಣ ಬಳಿದ 
ಬಾಗಿಲು. '೧, ೨: ಕಾಣಿದೆ ಚೆಂಬಾಯ್ದೆ ಅಯಂ ಮಾಣಿನ್ನೀ ಪರಿಯ 
ಮನದ ಬಲುಸಂದೆಯಮಂ (ಜಳವಿ. ೬-೬೨. ([ಚೆಂ;* ಬಾಯ್ದೆಆ್‌] 
ಚೆಂಬಾವುಗೆ (ನಾ). ಕೆಂಪಾದ ಪಾದುಕೆ,-ಹಾವುಗೆ: ಲಾಲಿತ ಚೆಂಬಾವುಗೆ 
ಮೆಟ್ಟಿ ಸಗ ಸಲೀಲೆಯಿಂದೆದ್ದಳಾ ಕುವರಿ (ಮೋಹತ, ೨೮-೬). 
[ ಚೆಂ, + ಪಾವುಗೆ ) 
ಚೆಂಬಾವುಡೆ (ನಾ). ಕೆಂಪು ಬಣ್ಣದ ವಸ್ತ್ರ : ಚೆಂಬಾವುಡೆಯುಡಿವಸನವು 
ತೋಯ್ದು . . . ಮೆಣ್‌ಯೆ ಪೀತಾಂಬರ ನೋಡಿ ಹಿಗ್ಗಿದನು (ಮೋಹತ. 
೧೪-೩೮). [ ಚೆಂ; + ಪಾವುಡೆ (ಎಪಾವುಡ)] 
ಚಿಂಬಾಟ್‌ (ನಾ). ಬಾಳೆಯಲ್ಲಿ ಒಂದು ಬಗೆ; ಕೆಂಪುಬಾಳೆ; ಚಂದ್ರಬಾಳೆ: 
ಪಣ್ರ ಪೊಂಬಾಟಿಯ ಚೆಂಬಾಟ್‌ಯ ರಂಗುಬಾಟಿಕಯ ಶತೋಂಟದಿನೊಳ 
ಗೊಳಗೆ ಬಾಂಬಟ್ಟೆಗರ್ಕ್‌ ಪೊಟಲ ಸೊಬಗಂ ನಿರುಕಿಸಲೈಂದು (ರಾಮಾಕ್ಕ. 
(ಚೆಂ * ಬಾಟಿ*] 
ಚೆಂಬಿಸಿಲ್‌, ಚೆಂಬಿಸಿಲು (ನಾ). ಕೆಂಪು ಬಣ್ಣ ದ ಬಿಸಿಲು: ಕೆಂದಾವರೆ 
ಚೆಂಬಿಸಿಲಿಂದೊಂದುವ ತೆಅದಿಂದೆ ನಿನ್ನ ಮೃದುಪದಯುಗಮೆಂದಂದಿನ 
ವೊಲಲಕ್ತಕ ರಸದಿಂದಂ ಪೇಟಕೊಂದಿತಿಲ್ಲಿದೇನಿಂದುಮುಖೀ (ಕಾದೆಂಪೂ. 
೩೩3) ; ಪೊಸರನ್ನೆದ ಲೋಲಾಂಶು ಪುರಗೋಪುರಗಳ ಮೇಲೆ ಚೆಂಬಿಸಿಲಂತೆ 
ಚೆಂದ್ರಿಕೆಯಂತೆ' ತಮಾಲದಂತೆಸೆದವು (ತ್ರಿ ಉತಿ. ೨-೨೩); ಇನಬಿಂಬ ಕಂದಿ 
ಚೆಂಬಿಸಿಲಿಷ್ಟು ಮಾಸೆ ಮಾರ್ದನಿಗೊಟ್ಟುವೆಂಟುದಿಕ್ಕುಗಳು (ಛರದ. 
೩೦-೦೧೬). ಚೆಂಬಿಸಿಲು: ಹೂಬಿಸಿಲು ಹೊಂಬಿಸಿಲು ಚೆಂಚಿಸಿಲು 
ಚುಂಬಿಸಲು ಎದೆಯನ್ನೆ ತುಂಬಿಸಲು ಬಿಂಬಿಸುತಿರೆ (ಛಾವಜೀ. ೨೦-೪೦೩). 
“ಕೆಂಬಿಸಿಲ್‌' ಪರಾ. [ಚೆಂ + ಬಿಸಿಲ್‌] 
ಚೆಂಬಿಸಿಲ (ನಾ). ಕೆಂಪಾದ ಬೆಳಕಿನಿಂದ ಕೂಡಿದವನು ; ಸೂರ್ಯ : 
ಚೆಂಬಿಸಿಲನಂ ಪಾಲ್ಸಡಲನುರುಮದಗಜವಂ . . . ಕನಸಿನೊಳು ನಿಟ್ಟಿಸಿದಳಾ 
ಬೆಳಗಪ್ಪ ಜಾವದೊಳ್‌ (ಸಾಳ್ಕಭಾ. ೩-೩೮). : [ ಚೆಂಬಿಸಿಲ್‌, + - ಅ) 
ಚೆಂಬಿಸಿಲು "ಚೆಂಬಿಸಿಲ್‌' ನೋ. 
ಚೆಂಬು, ಚಂಬು, ಚೊಂಬು (ನಾ). ೧. ತಾಮ್ರ ಮೊದಲಾದ ಲೋಹ 
ಗಳಿಂದ ಮಾಡಿದ ಬಾಯಿ ಕಿರಿದಾಗಿರುವ ಗುಂಡನೆಯ ಪಾತ್ರೆ; 
ತಂಬಿಗೆ : ಸಾದಿನ ಭರಣಿ ಪನ್ನೀರ ಚೆಂಬುಗಳು . . . ತೈಲದ ಕುಖ್ಪಿಗೆ 
ಗಳಾ ಗೃಹದೊಳು ಬಿಡಿಬಿಡಿಯಾಗಿಹವು (ಅಂಜಡ. ೩-೦೦೬); ಪನ್ನೀರ ಚೆಂಬು 
ಗಂಥೋದಕ ಹೂಜೆ . . . ತಲೆಗಿಂಬಿನೊಳ್‌ ತಂದಿರಿಸಿದರು (ಮೋಹತ. 
೨೭-೩೫). ೨. ಗೋಪುರದ ಕಲಶ: ಯೂ ಹೊನು ಮಹಾದೇವರ ಚೆಂಬಿನ 
ಒಡಿಲು ಹೊನ್ನಕಕಶಕೆ ಮಾಡಿದ ಧರ್ಮ (ಸಸ. 28-11, ೪೫೦-೨೨; 1444); 
ಬೆಂಮಣ ಭಂಡಾರಿಯ ವೆೊಂವುಗಳ ಮಗಳು ಸಂಕಂಮವೊದಲಿತಿ 
ಮಹಾದೇವರ ಚೆಂಬಿನ ಕೆಲಸಕ್ಕೆ ಕೊಟ್ಟ ದೊಡವರಹೆ (ಸೌಇಇ. 1ಸ-।1, 
೪೭೯-೦೯ ; 1810). ೩. ತಾವ್ರೂ: 'ಚೆಂಬು' ಅಂದರೆ ತಾಮ್ರ ಮತ್ತು 
ತಾಮ್ರದ ಪಾತ್ರೆ (ಸಂಕೋಧ. 66). "ಚೆಂಬಂಕಂಟಿಗ' ಪರಾ. ಚಂಬು; 
೧. ಹೊನ್ನೆ ತಂಬಿಗೆ ಗಿಂಡಿ ಪನ್ನೀರ ಚಂಬಿನಲಿ ಪೂರ್ಣ ಜಲವ ಕೊಂಡು 
(ಕಂನವಿ. ೩-೫೫) ; ಹಸಿರು ಪೇಯದಿಂದ ತುಂಬಿದ ಕಟ್ಟಿಗೆಯ ಚೆಂಬನ್ನು 
ನಮಗೆ ಕೊಟ್ಟು ಕುಡಿಯ ಹೇಳಿದರು (ಮೀದಿಮ. ೦೧೨); ಅಂಬು ಬಿಡಲಿಕ್ಕೆ 
ತಿಳಿಯದೇ ಇದ್ದರೆ ಚಂಬು ಮುಣುಗಿಸ ತಿಳಿಯದೇ. (ಗಾದ). ಚೊಂಬು , 
೧. ಚಂದ್ರಕಾಂತಶಿಲೆಯ ಚೊಂಬುಗಳ ಬಾಯಿ ಕಟ್ಟಿ (ಸೌಗಂಧಿ. ೨೦೫-೦೦). 


೦೦೦-೨೯). 


೨೮೮೨ 


ಲಾ 


20 


ಚೆಂಬೆಳಗು 


ಚಂಬನವೂಳಿಗೂನೀರನ್ನು ತಂದು ಕೊಡುವ ಊಳಿಗ : ದೇವರಾಜ 
ಒಡೆಯರೈಯ್ಯನವರ ಚಮ್ಚಿನ ವೂಳಿಗದ ಚಲುವವೈಯವರ ಕುಮಾರರಾದ 
ದೊಡ್ಡ ದೇವೈಯ್ಯನವರು (ಎಕ. 111 ಶ್ರೀರಂಗ. ೦೪-೯೬ ; 1686). 
[ದೇ.8 ತಮಿ. ಚೆಮ್ಬು; ಮಲ. ತುಳು. ಚೆಂಬು; ಕೊಡ. ಚೆಂಬೀ; 
ತೆಲು. ಚೆಂಬು ) 

ಚೆಂಬು, (ನಾ). ಸೋರೆಯ ಜಾತಿಗೆ ಸೇರಿದ ಒಂದು ಬಗೆಯ ಬಳ್ಳಿ : 
“ತುಂಬಃ- ಚೆಂಬು, ಸೋರೆ, ತುಂಬೆ” (ಓಷಧಿ. ೬೦). [ ಸಂ. ತುಂಬ) 

ಚೆಂಬುಕ "ಚಂಬಕ' ನೋ. 

ಚೆಂಬುಕುಟಿಗ, ಚಂಬುಕುಟ್ಟಗ, ಚಂಬುಕುಟ್ಟಿಗ (ನಾ). ತಾಮ್ರದ ಕೆಲಸ 
ಮಾಡುವವನು ; ತಾಮ್ರಕಾರ : “ತಾಮ್ರಕುಟ್ಟಕ ” (ನಾಜಿರಾ. ಕ). 
-ಚಂಬುಕುಟ್ಟಗ: “ಶೌಲ್ಪಿ ಕಃ, ತಾಮ್ರಕುಟ್ಟಕಃ- ೨ ಚಂಬುಕುಟ್ಟಗನ ಪೆಸರು 
ಗಳು” (ಸಿದ್ಧಾಂತಿ. ೨೬೭). ಚಂಬುಕುಟ್ಟಿಗ; ಚಂಬುಕುಟ್ಟಿಗನೊಬ್ಬನ ಲಯ 
ಬದ್ಧವಾದ ಸುತ್ತಿಗೆಯ ಏಟಿನಂತೆ ಕೇಳಿಸುತ್ತದೆ (ತೋಮದು. ೨). 

[ ಚೆಂಬು; + - ಕುಟಿಗ್ಯ 1 

ಚೆಂಬುಗೆಂಪು (ನಾ). ತಾಮ್ರದ ಬಣ್ಣ ; ಕೆಂಬಣ್ಣ : ನಿಜಬಿಂಬಂ ಚೆಂಬು 
ಗೆಂಪೇಜಿಕಿ . . . ಸಾರ್ದಂ ದಿನನಾಥನಸ್ತಗಿರಿಮಸ್ತಪ್ರಸ್ತರ ಪ್ರಾಂತಮಂ 
(ಅನಂಪು. ೩-೬೬). [ ಚೆಂಬು, * ಕೆಂಪು, ) 

ಚೆಂಬುಡಿ (ನಾ). ಕೆಂಪುಹುಡಿ, -ದೂಳು : ಭೂರಮೆಯ ಸಸಿಂಧೂರ 
ಸೀಮಂತ ರೇಖೆಯಂತೆ ಚೆಂಬುಡಿ ತಳ್ತು ಕಂಗೊಳಿಪ ಘಂಟಾಪಥದ ಪರಿ 
ಸರದಲ್ಲಿ (ರಾಜರೀ. 5-30 ವ). (ಚೆಂ, * ಪುಡಿ) 

ಚೆಂಬುರುಳ್‌ (ನಾ). ಸೊಗಸಾದ ಅರ್ಥ ; ಪರಮಸತ್ವ : ಹುಟ್ಟೆಂಬ 
ಹೆಡ್ಡತನ ಹರಿಯೆ ಹಿರಿದೆಂಬ ಚೆಂಬುರುಳ ಕಾಣುವುದೆ ಅಟ್‌ವು (ಕುಜಳ್‌. 
೧-೩೬-೮). [ಚೆಂ ೬ ಪುರುಳ್‌]) 

ಚೆಂಬುಳುಕಾಯಿ (ನಾ). ಒಂದು ಬಗೆಯ ಮರ : ದೇವದಾರಿ, ಗಂಧಗಿರಿ, 
ಗ್ಯಾದಾರಿ, ಚೆಂಬುಳುಕಾಯಿ (ಮೈಔಗಿ. ೩೫-೬೮೩). [7] 

ಚೆಂಬೂ (ನಾ). ಕೆಂಪು ಬಣ್ಣದ ಹೂ: ಇಳಾತಳದ ತಾರಗೆಯಂತುಪಹಾರ 
ಮಾದ ಚೆಂಬೂಗಳಳುಂಬಮಾಗೆ ನಯನೋತ್ಸವಮಾದುದು ತತ್ಪುರೋ 
ತ್ಸವಂ (ಕಂದ್ರಭು. ೩-೯೬). [ಬೆಂ, -- ಪ್ಯೂ) 

ಚೆಂಬೂತ "ಚೆಂಬೋತ' ನೋ. 

ಚೆಂಬೆಣ್ಣೆಗರುಗ (ನಂ). ಗರುಗದಲ್ಲಿ ಒಂದು ಬಗೆ: “ಬಲಾ, ವಾಟ್ಯಾಲಕಃ 
ಈ ೨ ಚೆಂಬೆಣ್ಣೆಗರುಗ ” (ನಾಚಿರಾ. ೧೧೦).  [ ಬೆಂ; * ಬೆಣ್ಣೆಗರುಗ ] 

ಚೆಂಬೆರಲ್‌ (ನಾ). ಕೆಂಪನೆಯ ಬೆರಳು : ಸರ್ವಪುರುಷಾರ್ಥಕ್ಕಂ ನಿಧಿ 
ಸ್ಥಾನವಿತಾ ಪದಮೆಂಬಂತಿರೆ ಚೆಂಬೆರಲ್ಲುಡಿಗಳಂ ಕೀಟನ್ಮಾಡಿ ಸಸ್ನೇಹಹಸ್ತದೆ 
ಶೇಷಾದ್ರಿಯೆ ಮುನ್ನಮಪ್ಪೆಡೆಗಳೊಳಳ ಪಾದಾಬ್ದಮಂ ತೋಟುವೈ 
(ವಸ್ತವಂ. ೦೨-೮6). "ಕೆಂಬೆರಲ್‌' ಪರಾ. (ಚೆಂ, + ಬೆರಲ್‌] 

ಚೆಂಬೆಲರ್‌ (ನಾ). ದಕ್ಷಿಣದ ಗಾಳಿ; ತೆಂಗಾಳಿ: ವನಲಕ್ಷ್ಮಿಯ ನರ್ತಕಿಯಂತೆ 
ಚೆಲ್ವನಾಳ್ನು ದು ಫಲಭಾರಕುಂಬುಲತೆ ಚೆಂಬೆಲರ್ವೊಯ್ಲಿನ ಲೋಲ 
ವೃತ್ತಿಯಿಂ (ಕಾತೀಕ್ವ. ೦೦-೮೯). [ಗ ಇದು “ತೆಂಚೆಲರ್‌' ಎಂಬುದರ 
ಅಪಲಿಖಿತವಿರಬಹುದು. 1 

ಚೆಂಬೆಳಕು 'ಚೆಂಬೆಳಗು' ನೋ. 

ಚೆಂಬೆಳಗು, ಚೆಂಬೆಳಕು (ನಾ). ಕೆಂಪುಬಣ್ಣದ ಕಾಂತಿ,- ಪ್ರಭೆ,- ಪ್ರಕಾಶ: 
ಪಡುಗಡಲ ತಡಿಯ ಯೆಡೆಯೊಳಿಡಿದ ವಿದ್ರುಮಲತೆಯ ಕುಡಿಯ ನಿಡು 
ಚೆಂಬೆಳೆಗೊ (ನಂದಿಮಾ. ೧೮-೧೮). ಚೆಂಬೆಳಕು: ಅಂಬುಜಸಖಂ ಬಂದನಂ 
ಬರದಲಿ ತುಂಬಿದ್ದ ಬಲು ಕತ್ತಲೆಂಬ ಕಂಬಳಿ ಕಳಚಿ, ಚೆಂಬೆಳಕು ಹಾಸಿ 
ನಿಂದುಪ್ಪವಡಿಸಿ (ಕಎಪು. ೨೬-೪). "ಶೆಂಬೆಳಗು' ಪರಾ. 

[ ಚಿಂ, + ಬೆಳಗ್ಗು] 


ಚೆಂಬೊಂಗಟ್ಟು 


ಚೆಂಬೊಂಗಟ್ಟು (ನಾ). ಚಿನ್ನದಿಂದ ಮಾಡಿ ದ ಕಟ್ಟು,-ಚೌಕಟ್ಟು : 
ಭಟಶ್ರೇಣಿಯ ಚೆಂಬೊಂಗಟ್ಟು ತಳ್ತಡ್ನಣದ ಪೊಳೆಪು ಕೆಂದೂಳಿಯಿಂದೊಂದಿ 
ಕೆಂಬಟ್ಟೆಯ ಮೇಲ್ಲ ಟ್ಟಾದುದು (ಅನಂಪು. ೧೩-೭೪). 

[ ಚೆಂಬೊನ್‌ + ಕಟ್ಟು ] 

ಚೆಂಬೊಂಗಳಸ (ನಾ). ಚಿನ್ನದ ಕಲಶ: ಒಪ್ಪಂಬೆತ್ತ ಚೆಂಬೊಂಗಳಸ 
ದೆಳವಿಸಿಲ" ಸಂತತಂ ವ್ಯೋಮಗಂಗಾಬ್ಜದ ಪೆರ್ಚಂ ಮಾಡೆ (ಗವಿ. ೯-೯೩); 
ಚೆಂಬೊಂಗಳ ಸಬ್ಗಳೆಂ ಹರಿಹರ ಶ್ರೀಗೇಹಮಂ ಕೂಡೆ ಮಾಡಿಸಿದಂ (ಎಳ. 
XI, ದಾವಣ. ೨೫-೭೨; 1224). [ ಚೆಂಬೊನ್‌ + ಕಳಸ್ಯ(ಇಕಲಸ)) 

ಚೆಂಬೊಗರ್‌ (ನಾ). ಕೆಂಪು ಬಣ್ಣ ದ ಕಾಂತಿ: ಬಂದುಗೆಪೂವಿನ ಪರಾ 
ಗಮಂ ಕಳಚಿ ಪೊರಳ್ಳು ಚೆಂಬೊಗರನಾಂತು . . . ಚರಿಸುವಂ ಮೆಲ್ಲ 
ಮೆಲ್ಲನೆ ಮಂದಮಾರುತಂ (ನಂದಿಮಾ. ೩-೨೬) ; ಚೆಂಬೊಗರಿಂ ರಂಗೇರಿಹ 
ಜಲದಾಬ್ಹಮುಖಿ ತುಸ ತುಟಿತೆರೆದು ಶಿಶುಚಂದ್ರನ ನಗೆ ನಗುವಳು(ಗಜೇಕ. 
೩೧-೨). "ಕೆಂಬೊಗರ್‌' ಪರಾ. [ಚೆಂ + ಪೊಗರ್‌] 

ಚೆಂಬೊನ್‌, ಚಂಬೊನ್‌, ಚೆಂಬೊನ್ನು (ನಾ). ೧. ಚಿನ್ನ ; ಬಂಗಾರ ; 
ಅಪರಂಜಿ : “ ಸೊನ್ನೆ, ಕಸವರಂ, ಚೆಂಬೊ ನ", ಮಿಸುನಿ-ಈ ೪ 
ಸುವರ್ಣಂ” (ಕರಸಾ. 8-೬೧) ; ಚೆಂಬೊನ್ನ ತಳಿಗೆಗಳೊಳ್‌ ತೆಕ್ಕನೆ ತೀವಿದ 
ಬಿಡು ಮುತ್ತಿನ ಸೇಸೆಗಳುಂ ಬೆರಸು ಮಹತ್ತರ ದೇವಿಯರ" ಬಂದು ಪೊಡೆ 
ಮಟ್ಟು (ಅದಿಫು. ೨-೬೭ ವ) ; ಚೆಂಬೊನ್ನ ದೋಣಿಗಳೊಳಮಳಂಕರಿಸಿದ 
ಪಳುಕಿನ ಪಟ್ಟವಣೆಗಳೊಳಂ (ಕಾದಂಪೂ. ೭೦) ; ಚೆಂಬೊನ್ನ ಘಟಂಗಳಿನ 
ಮೃತಾಂಬುಧಿಯಂಬುಗಳನಾಂತು (ಪಾರ್ಶ್ವೃಪು. ೧೪-೮೪). ೨. ತಾಮ್ರ: 
ನಲ್‌ ಸಮೆದ ಚೆಂಬೊನ್ನ ಕೊಡಮೆತ್ತಿ ಮೂಜು ತಣಿಯೆಣೆದು ಮುಡಿ 
ಗೆಯ್ದಳಾ ಪೆಣಕೆ (ಅಂತಿಗೊ. 30-೪೧೬). ೩. ಚಿನ್ನದ ನಾಣ್ಯ : ಚೆಂಬೊಂ 
ಗಳನೋರಂತಿರೆ ಬೇಡಿಕೊಳ್ಳಿನೆನ್ನಾರ್ಪನಿತಂ (ಧರ್ಮಾಮ್ಮ. ೦-೧೩೭) ; 
ತುಂಬುರನ ಕಯ್ಯಿಂದ ಹತ್ತೆಂಟು ಸಾವಿರದ ಚೆಂಬೊನ್ನೆ ಜಾಳಿಗೆಯ ಕುಡ 
ಲೆಂದು ತರಿಸೆ (ಸಾಂದಪು. ೧೫-೪೬). ಚಂಬೆೊನ್‌ ; ೨. ಚಂಬೊನ್ನ ತಾಳ 
ಕಿನ್ನರಿಗಳನಾಂತು ನಿತಂಬಿನಿಯರುಗಳಿಯ್ದಿದರು (ಜೀವಂಸಾಂ. ೧೦-೩೯). 
ಚೆಂಬೊನ್ನು ; ೧. “ ಚೆಂಬೊನ್ನೆನಲು ಸುವರ್ಣಂ” (ಕಠರ. ೩೬) ; ನಿನ್ನ 
ಕೃಪಾರಸದಿಂದೈಸೆಯಾನು ಕರ್ಬೊನ್ನು ಚೆಂಬೊನ್ನಾದಂತೆ... 
ಭಾಗ್ಯ್ಕೋನ್ನ ತಿಯೊಡಗೂಡಿಹೆನು (ಹದಿಬ. ೧-೩೫). \ 

[ ಚೆಂ, * ಫೊನ್‌./ತಮಿ. ಚೆಮ್ಬೊನ* ] 

ಚೆಂಬೊನ್ನು "ಚೆಂಬೊನ್‌' ನೋ. 

ಚೆಂಬೊಳೆಪು (ನಾ).ಎಚೆಂಬೆೊಗರ್‌ : ಪೊಳೆವ ಪಳಿಕಿನ ಜಪಸರಂ ಕುಸುಮ 
ಮಾಗೆ ಚಿಂಬೊಳೆಪಾಂತ ಜಡೆಗಳೆಳದಳಿರ್ದೊಂಗಲಾಗೆ . . . ಮುನಿಕುಲ 
ವೊಬ್ಬತಾ ಮಹಾಕಾನನದೊಳು(ನಂದಿಮಾ. ೨-೨೪). (ಚೆಂ, ಪೊಳೆಪು] 

ಚೆಂಬೋತ, ಚಂಬೋತ, ಚೆಂಬೂತ (ನಾ). ಒಂದು ಬಗೆಯ ಕೆಂಪು 
ಬಣ್ಣ ದ ಪಕ್ಷಿ; ಕೆಂಪು ಕಾಗೆ: ಸಂಬಾರಗಾಗೆ: “ ಧೂಮ್ರಚ್ಛದು 
ಚೆಂಬೋತ[ಪಾಕಾಂ. ಕೆಂಚೋತ) ಮೆಂದೆನಿಕ್ಕುಂ ” (ಮಂಗರಾ. 83-೦೦) ; 
ಅಂಚೆಯ ಚೆಂಬೋತನ ಚಿಲಕೂಲಿಯ ಕೊಂಚೆಯು(ಹಮ್ಮಿರ. ೪-೧೨ ರಗಳ) ; 
`ಚಂಬೋತ,; ಸಾಳುವ ಚಿಲಿಮಿಲಿಗ ಚಂ[ಶಾಕಾಂ. ಚೆಂ]ಬೋತ ಮಿಸನ್ಬುಲಿಗ 

- ಮೊದಲಾದಖಳ ಖಗಕುಲ ಬಿದ್ದುದುರಿಯೊಳಗೆ (ಕುವಕ್ಕಆ. ೨೦-೩೩); 
ಮರಕುಟಿಗ ಚಂಬೋತ ಶುಕ. . . ಸರಟ ಸಾರ ಸಮೂಹ ಮೇಳ 
ಗಳಿತ್ತಲಿವೆ (ಕೊರರಾ. ೩-೧-೩೨). ಚೆಂಬೂತ ; ಏಕ್ಕುಳಿಕ ಚೆಂಬೂ[ಶಾಕಾಂ. 
ಬೋ]ತ ಗೀಜಗ . . . ಕೆಂಡವಕ್ಕಿಗಳವಜೊಳೊಪ್ಪಿದುದು (ಸಾಳ್ಮಧಾ. 
8-೨೨) ; ಕಾಗೆ ಹಿಕನಂ ಚೆಂಬೂಶ ಮಯೂರನಂ. . . ಮೆಚ್ಚದೊಡದೇಂ 
ಭಂಗಗಳೇ ಧಾತ್ರಿಯೊಳ್‌ (ನೀಪಿಸಾ. ೭೦೨). 'ಕೆಂಬೋತ' ಪರಾ. 
[ದೇ.8 ತಮಿ. ಮಲ. ಚೆಮ್ಬೋತ್ತು ) 


೨೮೮೩ 


೩೦ 


ಬ 
ಐ 


85 


40 


ಚಿಕ್‌ ಚೆಕ್ಕು” ನೋ. 

ಚೆಕ್ಕಂದ "ಚಕ್ಕಂದ' ನೋ. 

ಚೆಕ್ಕನೆ (ಅ). ಥಟ್ಟನೆ ; ಬೇಗನೆ ; ಕೂಡಲೆ : * ಭೋಂಕನೆ ಚಿಕ್ಕನೆ . . . 
ಚೆಚ್ಚರ ಬೆಚ್ಚರಮುಂ ಕೂಡಿರೆ ತಮ್ಮೊಳೊದವುಗುಂ ಶೀಘ್ರಾರ್ಥಂ ”(ಕಮದ. 
೩೦); ಉರೋಭಾಗಮಂ ಪಾದದಿಂ ಪೋಗೊದೆಯುತ್ತುಂ ಕೋಟ್ಯಳಂ 
ಚಿಕ್ಕನೆ ಕಿಟ! (ಅಗವಿ, ೬-೩೫) ; ಕೊಳದೊಳು ಕಾಲಂ ತೊಳೆಯಲ್ಪುಗೆ 
ಯಲ್ಲಿರ್ದ ನಕ್ರಂ ಚೆಕ್ಕನೆ ಚರಣಮಂ ಪಿಡಿಯೆ (ಪುಣ್ಕಾಸ್ತ. 
ಕಣ್ಬಿಟ್ಟು, ಚೆಕ್ಕನೆದ್ದು ಹೊರಟು ಹೋಗುವನು (ಜಿಟ್ಮಅ. 
ಚೆಕ್ಕಚೆಕ್ಕನೆ (ದ್ವಿರುಕ್ತಿ) : ಪಟ್ಟವನು ಚಿಕ್ಕಚೆಕ್ಕನೆ[ಪಾ೫೨ಂ. ಚಕ್ಕಚಕ್ಕನೆ) 
ಕಟ್ಟಿಯವರವರಕ್ಕಟ್‌ನ ಖಾಂಡಕ್ಕವರ ಪೆಸರಿಕ್ಕೆ (ಮದೇಪು. ೫-೬೬). 
[ ದೇ.8 ತಮಿ.ಚಿಕ್ಕೆನ5; ಮಲ. ಚಿಕ್ಕೆನ್ನು. ಚಿಕ್ಕನೇ ; ತುಳು. ಚಕ್ಕ ] 

ಚಿಕ್ಕವತ್ತ "ಚಕ್ಕವತ್ತಿ' ನೋ. 

ಚೆಕ್ಕಿತ (ನಾ). ಸ್ಪಷ್ಟ. ನಿರ್ದಿಷ್ಟ: ಚೆಕ್ಕಿತಹ ಮಾರ್ಗದೊಳು ಬಹು 
ಜನ್ಮಕ್ಕೆ ಸಾಧನವಹ ಭವಂಗಳನೊಕ್ಕಲಿಕ್ಕುವ ಭೇದವನು ಕೃಪೆಯಿಂದ 
ಲೆನ್ನೊಳಗೆ ಮಿಕ್ಕು ಬೆರಸಲ್ಪೇಕೆನುತ ಮೈಯಿಕ್ಕಿ ಬನ್ನೈಸಿದರೆ ಶಿಷ್ಯಂ 
ಗಕ್ಕಟಿಂ ಬೆಸಸಿದನು ಸದ್ದು ರುನಾಥನುಚಿತದಲಿ (ಸದ್ಮುರು. ೧-೧೩); ಮಾತಿ 
ನಲ್ಲಿ ಮತ್ತು ನಡವಳಿಕೆಯಲ್ಲಿ ಚಿಕ್ಕಿ ತವಾಗಿದ್ದರೆ ಜೀವನದಲ್ಲಿ ಕಷ್ಟಗಳು 
ಬರುವುದಿಲ್ಲ (ಕೂಢಿ). [ ಆಖಚಿತ?] 

ಚಿಕ್ಕಿಸು (ಕ್ರಿ). ಹಿಂದಕ್ಕೆ ಅಟ್ಟು ; ಹಿಮ್ಮೆಟ್ಟಿಸು : ಅದರಿಂದೆ ಕೈಗಾಯ್ದ 
ನಲ್ಲದೊಡೆ ನಿಲಿಸಿ ಬಾಜಿಯಲಿ ಚಿಕ್ಕಿಸದೆ ಬಿಡೆ (ವೆಂಕಾರಾ. ೬-೧೦-೪೨). 

[ ಚಿಕ್ಕು * - ಇಸ್ಕು] 


೬-೧೪ ವ); 


೨೨-೧೦). 


ಚೆಕ್ಕು; "ಸೆಕ್ಕೆ' ನೋ. 

ಚಿಕ್ಕು, ಚಕ್ಕ್‌, ಚಕ್ಕ, ಚೆಕ್‌ (ನಾ). ೧. ಚೌಕುಳಿ ಬಟ್ಟೆ ; ಚೌಕುಳಿ 
ಆಕೃತಿಯಾಗಿ ನೆಯ್ದ ಅಥವಾ ಅಚ್ಚೊತ್ತಿದ ಬಟ್ಟೆ : "ಚಾಕುಳಬಟ್ಟಿ. 
ಪಪ್ಪಳಿಬಟ್ಟೆ ; ಚಿಕ್ಕು ಬಟ್ಟೆ (0೬. ಇಂಕನಿ). ಚೆಕ್‌, ೨. ತಾಳೆ 
ನೋಡುವುದು ; ಸರಿ ನೋಡುವುದು : ಲೆಕ್ಕ ಚಕ್‌ಮಾಡಿ ಆಮೇಲೆ 
ಹಣ ಕೊಡು (ರೂಂ). ಚೆಕ್ಕು : ೧. ಚಕ್ಕು ಸೀರೆ ಈಗಿನ ಹೊಸ ಫ್ಯಾಶನ್ನು 
(ರೂಂ). ಚೆಕ್‌: ೨. ಅವರು "ಚೆಕ್‌' ಮಾಡಿದ ಬಳಿಕ . . . ರಾತ್ರಿ 
ಎಂಟರ ವರೆಗೆ ಕೆಲಸ (ನಾಪೋಲೀ. 0೬). [4€-%ಇ0. check] 

ಚಿಕ್ಕು, ಚಕ್ಕ್ಯು (ನಾ). ಬ್ಯಾಂಕುಗಳಿಂದ ಹಣ ಪಡೆಯಲು ಕೊಡುವ 
ಆದೇಶಪತ್ರ : ದರ್ಶನಿ ಹುಂಡಿ; ಧನಾದೇಶ : ಆರುಸಾವಿರದ 
ಇನ್ನೂರೈವತ್ತು ರೂಪಾಯಿಗಳಿಗೆ ರಂಗಾಚಾರಿಯ ರುಜು ಇದ್ದ ಒಂದು 
ಚೆಕ್ಕು ಇತ್ತು (ಇಬದು. ೧೩೭); ಸಮಯಕ್ಕೆ ದೊರೆಯುವ ರೂಪಾಯಿ 
ಚಿಲ್ಲರೆ ನೂರರ ಚೆಕ್ಕಿಗೆ ಮಿಗಿಲು (ಕಂದ್ರವೀ. ೧೪೯-೯೩). ಚೆಕ್ಕು: ಈಗ 
ತಾನೇ ನನಗೆ ಒಂದು ಸಾವಿರ ರೂಪಾಯಿಗೆ ಚಕ್ಕು ಬಂದಿದೆ (ರೂಢಿ). 
"ಚಕ ಹಂಂಡಿ' ಪರಾ. [ *೨ಇಂ. 0೬6086) 

ಚೆಕ್ಕುದಣಿ, ಚಕ್ಕುದಣ (ಕ್ರಿ) - ಚೂರಾಗುವಂತೆ ಕಡಿ : ಚೆಕ್ಕೆಯಾಗು 
ವಂತೆ ಕತ್ತರಿಸು: ವೀರರಂ ತಡೆಗಡಿದ ನೆತ್ತರ ಕಡಲ್ಯಟ್ಟೆ ಚೆಕ್ಕುದಟ 

೦ತಾಗೆ ತಳ್ತ, ಕೂರಾಳ್ಗಳಂ . . . ಬಗಿದು (ಇಹಕ. ದೇ. ೪೨-೩). 

ಚಕ್ಕುದಟ್‌ ; ಕೂರಸಿಯೆಸಕಕ್ಕೆ ಚಕ್ಕುದಲ್‌ಯಲುಜ* ಯಾವವ 
ನೆಂದೆನುತ್ತೆ ಗರ್ಜಿಸಿ ಜಡಿದೆಟ್ಟಿನಾ ಯಮಸೂನು ಕರಾಗ್ರದ ಖಡ್ಗಧೇನುವಂ 
(ಮಜಾನೇ. ೭-೧೫). 1 ಚಿಕ್ಕು( ಎಸೆಕ್ಕೆ) * ತಜ್ನ] 

'ಚೆಕ್ಕುಲಗುಲಿ "ಚಕ್ಕಲಗುಳಿ' ನೋ. 

ಚೆಕ್ಕುಲಿ "ಚಕ್ಕುಲಿ' ಕೋ 


45 | ಚಿಕ್ಕೆ "ಸೆಕ್ಕೆ' ನೋ. 


ಚೆಕ್ಕೆವತ್ತ "ಚಕ್ಕವತ್ತಿ' ನೋ. 


ಚೆಗಳ್‌ 


ಚೆಗಳ್‌, ಚಗಳು (ನಾ). ಉತ್ಪನ್ನ ; ಫಸಲು (?) : ಪಗಲಾದಿತ್ಯಂ ಮಕ 
ರಂಬುಗುವೊಡೆ ಕರಮೊಳ್ಳಿತಾಗಿ ಜೋಳಂ ಬೆಳೆಗುಂ ನೆಗಬ್ವಿಂದಿರುಳುಂ 
ಪೊಕ್ಕೊಡೆ ಚೆಗಳಗಣಿತಮಲ್ಲಿ ಜೋಳನಾಡೆಯೆಂದಂ ಅಟ್ಟಂ (ಇಟ್ಟರು. 
6-೨೦೪). ಚಗಳು : ಆ ಯೆರಡುತೋಟದ ಒಳಗುಳ ಹಲಸು ಮೆಣಸು 
ಮಾವು ಚೆಳುವೊಟೆಯ ಮೊದಲಾಗಿ ಯೇನು ಉಳಂಥಾ ಬೆಳೆಯ ಚಗಳ 
ನೆಲ್ಲವನು ಆಗು ಮಾಡಿಕೊಂಡು (ಎಕ. ೪111, ತೀರ್ಥಹ. ೩೨-೪೬ ; 1418 ?). 
[?] 
ಚೆಗಿಚೆ (ನಾ). ನುಗ್ಗೆಮರ : “ಶೋಭಾಂಜನ” (ಪಂಡಿತ). 
| [?./ಮರಾ. ಶೇಗಟ, ಶೇಗವಾ] 
ಚೆಗತಳಿ :ಚಗತಿಳಿ' ನೋ. 
ಚೆಚ್ಚರ "ಚಚ್ಚರ' ನೋ. 
ಚಿಚ್ಚರಂ "ಚಚ್ಚರಂ' ನೋ. 
ಚೆಚ್ಚರಿಕೆ (ನಾ). ಚಳಕ; ನೈಪುಣ್ಯ ; ಕೌಶಲ ; ವೇಗ : ಮೆಯ್‌ ಮೆಯ್‌ 
ಚಲದಿಂ ಮುಟ್ಟಿ ಪೊಣರ್ದು ತಲ್ತಿಅ್‌ವು[ರ್ಕಿಂ] ಕೆಯ್‌ ಚೆಚ್ಚರಿಕೆಯ ಚಲದಿಂ 
ಕೆಯ್‌ ಚಳಿವಿನಮಿಆ್‌ದರೆರಡು ಬಲದೊಳಮದಟರ (ಪಂಪಭಾ- ೧೩-೩೪). 
[ ಚೆಚ್ಚರ( ಎಚಚ್ಚರ) + - ಇಕೆ] 
ಚಿಚ್ಚರಿಗ “ಚೆಚ್ಚರಿಗ ನೋ. 
ಚೆಚ್ಚರಿತ (ನಾ). ಜಾಗರೂಕನಾದವನು ; ಜಾಗೃತನಾದವನು : ಪೊಚ್ಚ 
ಪೊಸಗಂಪನೀಯುತುಮಚ್ಚಿಗೊಳಿಪ್ಪಮಲಧೂಪಮಂ ಶಾಂತಂಗಂ ಚೆಚ್ಚರಿತ 
ನರ್ಪಿಸುತ್ತುಂ ಸಚ್ಚಿನ್ಮುದವಾಂತು ರಂಜಿಸಿದಂ (ಉದ್ಮಟಿ. ೦೦-೬೮), 
[ ಆಚಿಚ್ಚರ) 
ಚೆಚ್ಚರಿಸು (ಕ್ರಿ). ಎಚ್ಚರಿಕೆಯಿಂದಿರು ; ಜಾಗ್ರತೆಗೊಳ್ಳು : ಪನ್ನಗರಾಜನ 
ನೊತ್ತಿ ಕಟ್ಟಿ: ಚೆಚ್ಚರಿಸಿ ಕರಾಗ್ರದೊಳ್‌ ನಿಅ೨ವೆನೋ ಪಿಡಿದೇಜುವೆನೋ 
ಸುರೇಭಮಂ (ಧರ್ಮಾಮೃ. ೯-೧೮೨). [ಚೆಚ್ಚರ (ಆ ಚಚ್ಚರ) + - ಇಸ್ಕು) 
ಚೆಚ್ಚರು "ಚಚ್ಚರ' ನೋ. 
ಚೆಚ್ಚು, “ಚಚ್ಚು? ನೋ. 
ಚಿಚ್ಚು, ಚರ್ಚು, ನೋ. 
ಚೆಜಕರ (ನು). ಒಂದು ಬಗೆಯ ಜೋಳ : ಈ ಜಿಲ್ಲೆಯಲ್ಲಿ ವೊಟ್ಟಿಗೆ ೧೮ 
ಪ್ರಕಾರದ ಜೋಳ ಬೆಳೆಯುವದು . . . ಅವುಗಳ ಹೆಸರುಗಳು - ಮೂರ 
ತಿಂಗಳ ಜೋಳ . . . ಚೆಜಕರ, ಕಾಗಿಜೋಳ (ಕಛಾಗೆ. ೨೭೦). [?) 
ಚೆಜ್ಜ “ಛಜ್ಮ' ನೋ. 
ಚೆಜ್ಜೆ, "ಸೆಜ್ಜೆ? ನೋ. 
ಚಿಜ್ಜೆ, "ಸೆಜ್ಜೈ' ನೋ. 
ಚೆಜ್ಜೈ (ನಾ). ಒಂದು ಬಗೆಯ ವಾದ್ಯ (?) : ಜೆಜ್ಜೆದನಿ ಕೇಳಿ ಎದ್ದು 
ಮಜ್ಜಣ ವಿಸದು ರುದ್ರಾಕ್ಷಿ ತೊಟ್ಟು ಮಡಿಯುಟ್ಟು ಸಿದ್ಧರ ಊಳಿಗದ 
ಶಿವಗುಡಿಗೆ ನೀನು ಹೋಗಮ್ಮ (ಕರತ. 30). [?] 
ಚೆಟೆಗೆ (ನಾ). ಒಂದು ಬಗೆಯ ಆದಾಯ (?) : ಆರಮನೆಗೆ ತೆಜುವ 
ಸಂಬಳ ಸರತಿ ಕುಡಿಕೆ ಚೆಟೆಗೆ ಅಧಿಕಾರಿ ಸೇನಬೋವರ ಸಂಬಳ ಎಲ್ಲವನು 
ಬಿಟ್ಟೇಗೂ (ಎಳ. 111,ಮಳವ. ೬೭-೩; 1550 1). [ ಇಚಟ್ಟಿಗೆ ?) 
ಚೆಟ್ಟಿ, /ಚರಟ' ನೋ. 
ಚಿಟ್ಟ “ಚಟ್ಟ” ನೋ. 
ಚೆಟ್ಟಬೆಳಗು (ಕ್ರಿ). ಚರ್ಮವನ್ನು ಸುಲಿ; ಹಿಂಸೆಮಾಡು : ಅವರು ಚಿಟ್ಟ 
ಬೆಳಗದಿದ್ದರೂ ಅವರು ಬಿಡುವ ಎಚ್ಚರಿಕೆಯ ಹುಸಿಗುಂಡಿಗೇ ತಮ್ಮಾಜಿ 
ಗತಪ್ರಾಣನಾಗುತ್ತಿದ್ದ (ದೀಪಹ. 1, ೩೮). 
[ ಚೆಟ್ಟ, (<ಚರಟ) + ಬೆಳಗು, ) 
ಚೆಟ್ಟಿ, "ಚಟ್ಟಿ,' ನೋ. 


೨೮೮೪ 


20 


80 


ಚನ್ನ 


ಚೆಟ್ಟಿ "ಛಟ್ಟಿ' ನೋ. 

ಚೆಟ್ಟಿ (ನಾ) ಒಂದಂ ಬಗೆಯ ಪಕ್ಷಿ: “ಟಟ್ಟಿಭಾಃ, ಕ್ಷುದ್ರ ಪಕ್ಷಿಕಾಃ - ಈ 
೨ ಚಿಟ್ಟಿ [ಐಾತಾಂ. ಚಿಟ್ಟೆ” (ಹಣಾಯು. ೪೨.೯೫). [7] 

ಚೆಟ್ಟಿಗೆ (ನಾ). ತೊತ್ತು ; ದಾಸಿ : ಚೆಟ್ಟಿಗೆಯ ಮಗ ಮಲ್ಲನಂ ಕರೆದು 
ನೊಸಲಲ್ಲಿ ಕಟ್ಟುಗ್ರವಾಗಿ ರಾಜಿಪ ಅಗ್ನಿನೇತ್ರವನು ... ತೋಣಿಸಲೈ 
(ಪ್ರೌಢರಾ. ೦೪-೩೮). [ ಸಂ. ಚೇಟಿಕಾ] 

ಚೆಟ್ಟಿಸು (ಕ್ರಿ). ಚೇಷ್ಪಿಸು ; ಕೆಲಸ ಮಾಡು: ತ್ರಿಜಗವನೆತ್ತುವ ವೀರ್ಯಂ 
ನಿಜವಾಗಿಹುದವರ್ಗೆ ಚೆಟ್ಟಿಸದೆ ತೆಪ್ಪನಿಹಂ ತ್ರಿಜಗದ ಸುಖಕಧಿಕ ಸುಖಂ 
ನಿಜವಾಗಿಹುದೆಂತುಟೆಂತು ನುಡಿಯಲಸಕ್ಕಂ (ತ್ರಿಲೋಕ, ೧೦೬). 

[ ಆಚೇಷ್ಟಿಸು] 

ಚೆಟ್ಟಿ” "ಚಟ್ಟಿಕಿ' ನೋ. 

ಚೆಟ್ಟು, "ಚಟ್ಟ್ಯ' ನೋ. 

ಚಿಟ್ಟು 'ಚಟ್ಟು' ನೋ. 

ಚೆಟ್ಟು "ಚಟ್ಟು' ನೋ. 

ಚೆಡಿಯಕ್ಕ (ನಾ). ಒಬ್ಬಾಕೆಯ ಹೆಸರು: ಗೋವಿನ್ನ ಮಾಧವರಸರ್‌ 

ಮೂವತ್ತುಮಾಳೆ ಚೆಡಿಯಕ್ಕಂ ಪೊಯ್ದ ಮಣ್ಣು 

ಇರ್ಕ್ಯಣ್ಣುಗಂ (ಎಕ. ೫17, ಮದ್ಮಗಿ. ೩೦-೫; ಸು. 960 ?). 

[ ಚೆಡಿ * ಅಕ್ಕ] 


ಕೂಡಲೂರಾ 


ಚೆಡ್ಡಿ "ಚಡ್ಡಿ]' ನೋ. 
ಚೆಣಿತಿ (ನಾ). ಹಿಮ್ಮೇಳದ ವ್ಯಕ್ತಿ (?): ಇನ್ನಾಡುವೆ ಜಂಗಮ ಬಹುರೂಪ 
. « ಇಲ್ಲೆನ್ನೋ ಮದ್ದಳಿಗ ಒಲ್ಲೆ ಎನ್ನೋ ಕಹಳೆಕಾಅ ಬಿಂದವ ಹರಿದು 
ನಿಂದು ಹಾಡಿರೋ ಚಿಣಿತಿಯರಿರಾ (ಸರ್ವವ. 96-388) "ಚಿಹಣಿ' ಪರಾ. 
[?) 

ಚೆಣ್ಣವೂರ್‌ (ನಾ). ಒಂದು ಊರಿನ ಹೆಸರು: ಅವರಾಳ್ವೆಣ್ಣವೂರೊಳೆ 

ಎಜಿಮ್ಮನಾಸನ್ನಿ ಅಳೆ (ಎಕ. ೪1, ಕಡೂರು. ೧೪೫-೪ ; ಸು. 760). 
[ಚೆಣ್ಣ? + ಊರ್‌] 

ಚೆದರಿಸು "ಕೆದಟ್‌ಸು' ನೋ. 

ಚೆದಜು "ಕೆದಟ್‌' ನೊ. 

ಚೆದುಕ (ನಾ). ಒಂದು ಬಗೆಯ ಮರ (?) : ಬೆಟ್ಟ ಕಿಬ್ಬಿಯಲ್ಲಿ ಚೆದುಕದ 
ತಾಳಲ್ಲಿ ಈಶಾನ್ಯ ಮುಖವಾಗಿ ನಟ್ಟ ಕಲ್ಲು ೧ (ಎಳ. ೩1೪, ನಂಜನ. ೨೯೩ 
ಪುಟ. ೧೫೦-೩೩ ; 3716). [?] 

ಚೆದುರು, "ಕೆದಟ್‌', ನೋ. 

ಚೆದುರು, "ಚದುರ್‌” ನೋ. 

ಚೆದುಟ್‌ಸು "ಕೆದಟ್‌ಸು' ನೋ. 

ಚೆದುಜು "ಕೆದಟ್‌,' ನೋ. 

ಚಿನ್ನ, ಚನ್ನ, (ನಾ). ೧. ಸುಂದರನಾದವನಂ ; ಚೆಲುವನಾದವನು : 
ಪೊನ್ನುಳ್ಳವನೆ ಕುಲೀನಂ ಚೆನ್ನಂ ಕಲಿ ಸತ್ಯವಾದಿಯೆನಿಸುಗುಂ (ಕಾವ್ಯಾವ. 
60); ಚಲದಭಿರಾಮನಣ್ಮಿನ ತವರ್ಮ್ಮನೆ ಚೆನ್ನರ ಚಕ್ರವರ್ತಿ (ಎಕ. 111, 
ಸೊರಬ. ಸು. 1165) ; ಎನ್ನೌನಂದಸುಧಾಬ್ಧಿ ವರ್ಧನ ಕಳಾ 
ಸಂಪನ್ನನಂ ಚೆನ್ನನಂ . . . ಕಂಡೆಂ (ಪಂಪತರ. &8); ಬೆಲುವರ ಚೆಲ್ವ 
ಚೆನ್ನಿಗರ ಚೆನ್ನ ಸುವೀರರ ವೀರ (ಅಪಶ. ೧೨೨). ೨. ಶೂರ; ಪರಾಕ್ರಮಿ: 
ಚೆನ್ನರನಡಿಗೊತ್ತಿ ಮಂಡಳಿಕರಂ ಬೆಸಕೆಯ್ಸಿ (ಪಂಪಛಾ. ೬-೦೦). "ಚೆನ್ನ 
ಪೊಂಗ' ಪರಾ. ೩. ಒಳ್ಳೆಯದು : ತಾನು ಒಬ್ಬ ತಳವಾರನಾಗಿದ್ದರೆ 
ಎಷ್ಟು ಚೆನ್ನ (ಧರ್ಮಸಾ. ೬೩). ೪. ಚೆಲುವು; ಸೌಂದರ್ಯ; ಸೊಗಸು: 
ಬಿಸುಗದಿರಳಿದಹಿಮಕಿರಣನಂತೆ ನೋಳ್ಪರ ಕಣ್ಣೆ ಚಿನ್ನಬಸವಂ ಚೆನ್ನಮಂ 
ತಳೆದನು (ಜಬಪು. ೩-೪೨). ೫. ಅಂದವಾದಂದು : ಮನೋಹರ 


೨೭೭-೪೨ ; 


ಚೆನ್ನಂಗಿ 


್ನ ೨೮೮೫ 


ವಾದಂದು : ಭೃಂಗಕೋಕಿಳ ಕೀರಪ್ರಿಯ ಚೂತರಾಜ ತರುಗಳ್‌ ನಿನ್ನಂತೆ 


ಚೆನ್ನಂಗಳೇ (ಆದಿಪು. ೧೧-೯೮). (ಗು). ೬. ಅಂದವಾದ ; ಚೆಲುವಾದ: 
ಧರಣೀನಾಥನ ಚೆನ್ನ ಹೊನ್ನ ಕರುಮಾಡಂ ಮಾಳ್ಪುದಾಶ್ಚರ್ಯಮಂ 
(ಬಾಧಪು. ೪-೩೨). 'ಚೆನ್ನಪೂ' ಪರಾ. ಚನ್ನ: (8). [ ಚಿನ್ನು + - ಅ) 

ಚೆನ್ನಂಗಿ, ಚನ್ನಂಗ, ಚನ್ನಂಗ್ಕಿ, ಚಿನ್ನಗ್ಗೆ, ಚೌನಂಗಿ (ನಾ). ಒಂದು 
ಬಗೆಯ ಮರ: “ಚೆನ್ನಂಗಿ ಚಲಿಯಕ್ಕುಂ” (ಮಂಗರಾ. ೩೭-೦೯); 
ಹಲಸಾಲಂ ತಡಸಾಸು . . . ಚೆನ್ನಂಗಿ ಬೊಬ್ಬುಲಿ (ಪಾರ್ಶೃಪು. ೦೨-೩೮) ; 
ಕರುವಿಡಿದಿರ್ಪಾ ಚೆನ್ನಂಗಿಯ ತರು ಡಾಣೆಗೆ (ಕಮದ. ೬೨ ಪ್ರಯೋ) ; 
ಚೆನ್ನಂಗಿ ಬನ್ನಿ ಹೊನ್ನೆಯ ತರುಗಳ್‌ (ಹಮ್ಮಾರ. ೪-೬೯) ; ತೇಗ ಚೆನ್ನಂಗಿ 
ಬನ್ನಿ ಪಾದ್ರಿಯು . . . ಮೆರೆದವರಣ್ಯದಿ (ಗೋಹಾಡು. ೪). ಚನ್ನಂಗ : (8). 
ಚನ್ನಂಗಿ,: ಹೂಲಿ ಮಾಲಿನಿ ಬನ್ನಿ ಹೊನ್ನೆ ಚನ್ನಂಗಿ [ಪಾಕಾಂ. 
ಸೊಗಡಗಿಲು] (ಸೋಮಡ. ೩-೨) ; ಹೊನ್ನೆ ಹೆೊನ್ನೆಯೆಗಳೆ ಮಗನಂ 
ಮನ್ನಿಸಾ ಚ[ಪಾಕಾಂ. ಚೆ]ನ್ನಂಗಿಯೇ ಅ ಚೆನ್ನಯ್ಕಂಗೊಲಿದಭವನೆಂದಿಗೆ 
ಚೆನ್ನಮಾಡುವನು (ಬಸಪು. ೪೩-೩೭); ಚನ್ನಂಗಿ (ಬೊಂದಾರ) ... 
ಇಮಾರತಿಗೆ ಮೇಲಾದದ್ದು (ಕಭಾಗೆ. ೩೪). ಚೆನ್ನಗ್ಗೆ: ಎಲವದ ಬೇಲ 
ಚೆನ್ನಗೆಯ ಪೊನ್ನೆಯ ಕಮ್ಮರದ (ಲೀಲಾಪ. ೬-೨೬). ಚೌನಂಗಿ: ಮರಗಳು: 
ಹೆಸವ, ಹೆಬ್ಬಲಸು . . . ಗೊರವಿ, ಹೆಣ್ಣುಗೊರವಿ; ಚೌನಂಗಿ, ಮಡ್ಡಿ 
(ನಮ್ಮನು. ೨೩೬). [ದೇ.8 ತೆಲು, ಚೆನ್ನಂಗಿ, ಚೆನಂಗಿ 

ಚೆನ್ನಂಗಿಬಿದಿರು, ಚನ್ನಂಗಿಬಿದಿರು (ನಾ). ಒಂದು ಬಗೆಯ ಬಿದಿರು : 
ಅಣ್ಣ ತಮ್ಮರು ಕೂಡಿ ನಿನ್ನೆ ಗುಡ್ಡವನೇರಿ ಚೆನ್ನಂಗಿಬಿದಿರ ಕಡಿದಾರ 
(ಳನ್ನಕಾ. ೦೮). ಚೆನ್ನಂಗಿಬಿದಿರು: ಅಣ್ಣ ತಮ್ಮ ಕೂಡಿ ನಿನ್ನೆ ಗುಡ್ಡಾ 
ಏರಿ ಚನ್ನಂಗಿಬಿದಿರ ಕಡಿದಾರೊ (ಹಳ್ಳಿಯ. ೩೧). 

[ ಚೆನ್ನಂಗಿ * ಬಿದಿರ್ಯು (ಬಿದಿರ) ] 

ಚೆನ್ನಕ್ಷಿ (ನಾ). ಒಳ್ಳೆಯ ಕಣ್ಣು; ದೋಷರಹಿತವಾದ ಕಣ್ಣು : ನಿನ್ನ 

ನಯನದೊಳೆನ್ನ ಚೆನ್ನಕ್ಷಿಯನಮರ್ಚುವೆನು (ಬಸಪು. ೧೮-೭೦). 
[ ಚೆನ್ನ * ಅಕ್ಷಿ) 

ಚೆನ್ನಗಂಡ (ನಾ). ಸುಂದರನಾದ ವೀರ; .ಚೆಲುವನಾದ ಸಾಹಸಿ: 
ವಿಸದುಟುಣ್ಮಿ ಪುಷ್ಪಕೃತ ಶೇಖರದಂತಿರೆ ಕೊಂಡು ಪೋದರಚ್ಚ ರಸಿಯರಣ್ಮಿ 
ಸತ್ತ ಭಟರಂ ಕೊನೆಮಿಸಾಸೆಯ ಚೆನ್ನಗಂಡರಂ (ಗದಾಯು. ೪-೨೨). 

[ ಚೆನ್ನ ಗಂಡ) 
ಚೆನ್ನಗೆ, `ಚೆನ್ನಂಗಿ' ನೋ. 
ಚಿನ್ನಗೆ, (ನಾ). (ಕರಾ) ಬಾಯಿಂಕಟ್ಟೆರುವ ಚೀಲದಲ್ಲಿರುವ ಧಾನ್ಯವನ್ನು 


ಪರೀಕ್ಷಿಸುವುದಕ್ಕಾಗಿ ಸ್ವಲ್ಪ ಹೊರಗೆ ತೆಗೆದುಕೊಳ್ಳಲಂ ತಂದಿಯಲ್ಲಿ | 


ಚೂಪಾಗಿದ್ದು ಕೊಳವೆಯಂತಿರಂವ ಕಬ್ಬಿಣದ ಸಾಧನ ; ಸಕ್ಕರೆ 
ಗುತ್ತಿ : ಅಕ್ಕಿ ಪರೀಕ್ಷಿಸಲು ಚೆನ್ನಗೆ ಸಾಲದೆ (ಕೂ). 1? 

ಚೆನ್ನಡಿ, ಚನ್ನಡಿ (ನಾ). ೧. ಚೆಲುವಾದ ಪಾದ ; ಮನೋಹರವಾದ 
ಪಾದ : ತಾವರೆಗಳಡಿಯ ಥಳಥಳಿಪ ಚಿನ್ನಡಿಗಳಸಿಯಡಿಯ ಲಲಿತಾಂಗಿ 
ಯರ್‌ (ಜಿಬಪು. ೩೭-೪೦); ಎನ್ನ ಜನ್ಮಕ್ಕೆ ಸಾಫಲ್ಯಮಾದುದು ನಿನ್ನ 
ಚೆನ್ನಡಿಯೂಳಿಗದಿಂದ (ಹದಿಬ. ೧-೩೯) ; ಚೆನ್ನಡಿ ಬಿಣ್ಣೊಡೆ ಬಡನಡು 
(ಜಿಕವಿ. ೩-೯೦). ವಿ. ಮೇಲಾದ ಪಾದ: ಶ್ರೇಷ್ಠವಾದ ಪಾದ : 
ಸನ್ನುತ ಕವಿ ಪಂಪರಾಜನು ಮೊದಲರ ಚೆನ್ನಡಿಗಳಿಗೆಅಗುವೆನು 
(ಅಂಜಠ. ೦-೬೯), ಹ, ಚೆನ್ನಾದ ಅಡಿಭಾಗ,- ತಳಭಾಗ : ಗೂಳಿಯ 
ಪಂದಿಯ ಪೊನ್ನ ಬೀರಸಂಕಲೆಯ ತೊಳಪ್ಪ ಕನ್ನಡಿಯ ಚೆನ್ನಡಿಯಡ್ಡಣ 
ವೆಡ್ಡ ಮಾಗೆ ಮೂದಲಿಸಿ ಪೊಡರ್ಪು ಪೆರ್ಚಿ ಕೆಲರುರ್ಕುಡಿಗಳ್‌ ತಟೌಸಂದು 
ಕಾದಿದರ್‌ (ಕಲ್ಬಿಕಾ. ೨೭೨). ಚನ್ನಡಿ: ೨. ಸನ್ನುತ ಚತುರ್ವಿಂಶತಿ ಜಿನರಾಜರ 
ಚನ್ನಡಿಗಳಿಗೆಣಗುವೆನು (ತ್ರಿ ಪುಸಾಂ. ೧-೬. [ ಚೆನ್ನ + ಆಡಿ] 


6 


18 


20 


25 


ಚೆನ್ನಾಕಳ 


ಚೆನ್ನನಾಯಿ (ನಾ), (ಕರಾ) ಒಂದು ಬಗೆಯ - ಕಾಡುನಾಯಿ ; 
ಹುಲಿಯನ್ನ್ನ ಹೆದರಿಸುವ ಒಂದು ಬಗೆಯ ನಾಯಿ. 
[ ತುಳು. ಚೆನ್ನನಾಯಿ2ತೋಳ ] 
ಚೆನ್ನನೆ (ಅ). ಅಂದವಾಗಿ ; ಮನೋಹರವಾಗಿ : ಸುರಹೊನ್ನೆಯ 
ಚೆನ್ನನಪ್ಪ ರಲನೊತ್ತರದೆ ಸುತ್ತಿ ತೆತ್ತಿಸಿದ ಕೈರವದ ಕರ್ಣಪೂರಂಗಳುಮಂ 
(ಜಗವಿ. ೩-೦೬ ವ). 
ಚೆನ್ನಚೆನ್ನನೆ (ದ್ವಿರುಕ್ತಿ) : ಸನ್ನಿ ತೆಜಪುಗೊಡಿ ಸಾಗಿ ಮೆಲ್ಲಗೆಯೆಂದು 
ಚೆನ್ನಚೆನ್ನನೆ ಸೊಲ್ಲಿಸಿದರು (ಧರಡ. 5-೯೫). [ ಚೆನ್ನ - ಅನೆ] 
ಚೆನ್ನಪೂ (ನಾ). ಅಂದವಾದ ಹೂವು: ಮಿಳಿರ್ವ ಕುರುಳ್ಗಳೊಳ* 
ತೊಡರ್ದು ದೇಸಿಯನಾವಗವಿತಾವ ಚೆನ್ನಪೂಗಳನವನೊಯ್ಯ 
ನೋಸರಿಸುತುಂ ( ಪಂಪಥಾ. ೨-೦೭) ; ತೊಳಗುವ ಚೆನ್ನಪೂಗಳಲಕಾವಳಿ 
ಯೆೊಳ್ಳಿಮುಗಲ್‌ (ಕಾದಂಪೂ. ೭೩೪). | ಚೆನ್ನ *- ಪ್ಯೂ) 
ಚೆನ್ನಪೊಂಗ (ನಾ). ೧. ಸಂಂದರನಾದ ವೀರ; ಚೆಲುವನಾದ ಪರಾಕ್ರಮಿ: 
ಕೊಂಡು ಪೋದರಚ್ಚರಸೆಯರಣ್ಮಿ ಬಿಬ್ಬಿ ಭಟರಂ ಕೊನೆವಿತಾಸೆಯ ಚಿನ್ನ 
ಪೊಂಗರಂ (ಕಾವ್ಯಾವ. ೮೩೪); ಕವಿ ಪಂಡಿತರೋದುವ ಕೊಂಕು ಚೆನ್ನಪೊಂಗರ 
ಕುಡಿಮುಂಜೆಅಂಗು ನಿಡುಬಯ್ತಲೆ ಬಾರ್ತೆಯೆ (ಅನಂಪು. ೮-೪೯) ; ಮಾಧವಂ 
. - . ಗಾಡಿಯಿಂ ಬರ್ಪ ಚೆನ್ನಪೊಂಗನಂ ಕೈಗೊಟ್ಟು ಕೂಡಿವಂದೋಲಗದ 
ಸಾಲೆಯಂ ಪುಗಿಸಿ (ಕಾಮಾಕ್ಕ. 8೭-೧೫) . ೨. ಉತ್ತವಂನಾದ ವೀರ: 
ಶ್ರೇಷ್ಠನಾದ ಕಲಿ: “ ಚೆನ್ನಪೊಂಗಂ- ವೀರಂ” (ಕಮದ. ಪರಿ. ೨); 
ಕುರುಬಲದೊಳ್‌ ಕರಂ ನೆಗಟ್ಡಿ ಬೀರರ ಚಿನ್ನರ ಸಂದ ಚೆನ್ನಪೊಂಗರ ತಲೆ 
ತಾಟ ಪಣ್‌ ಕೆದಟ್‌ದಂತೆ ನಿರಂತರಮಾಜಿರಂಗದೊಳ್‌ ಪರೆದಿರೆ (ಪಂಪಧಾ. 
6-೧0೬). [ ಚೆನ್ನ ೬ ಪೊಂಗ] 
ಚೆನ್ನಭಕ್ತಿ, ಚನ್ನಭಕ್ತಿ (ನಾ). ಉತ್ತಮವಾದ ಭಕ್ತಿ : ಅಭವಂ ನಗುತ್ತಾ 
ನಿಂಬಿಯಕ್ಕನ ಚೆ[ಶಾಕಾಂ. ಚ]ನ್ನಭಕ್ತಿಗೆ ಮೆಚ್ಚಿಯಾರೋಗಿಸಿ ಮುದಂಬೆತ್ತು 
(ಬಸಪು. ೨೪-೭೩). ಚೆನ್ನಭಕ್ತಿ: ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ಚೆನ್ನ * ಭಕ್ತಿ) 
ಚೆನ್ನಭಾಷಿತ (ನಾ). ಸೊಗಸಾದ ಮಾತು ; ಉತ್ತಮವಾದ ಮಾತು ; 
ಸುಭಾಷಿತ; ವಂಶಾವಳಿಯುಮಂ ನಿಜಾವಳಿಯುಮನೊಳ್ಳಿತ್ತಾಗಿ 
ಪೇಟ್ಲೀ ನಿನ್ನ ಚೆನ್ನಭಾಷಿತಮದೊಳ್ಳಿತ್ತಾದುದು (ಗದಾಯು. ೨3-೮ ವ). 
[ ಚೆನ್ನ + ಭಾಷಿತ ) 
ಚಿನ್ನಲರ್‌ (ನಾ). ಅಂದವಾದ ಹೂವು: ಅಮರರು ಚಿನ್ನಲರ್ಮಳೆಯ 
ಕಟ್‌ದರು (ಛರಡ. ೪೭-೦೦೯). [ ಚೆನ್ನ * ಅಲರ್‌,] 
ಚೆನ್ನಸರ (ನಾ). ಚೆನ್ನಾಗಿರುವ ಕಂಠಹಾರ ; ಸುಂದರವಾದ ಹಾರ : 
ಲುಳಿದಾರ ಕಂಠಿ ಖಡೆಯ ಪೊಂಗಲು ಹೊನ್ನ ಬಳೆಯುತ್ತರಿಗೆ ಚೆನ್ನಸರವಾ 
ಕಳುಪು (ಕುರಾಸಾಂ. ೪೨-೨3೩): ಹರಳೋಲೆ ಕಟ್ಟಾಣಿಮುತ್ತಿನ' ವೆಂಟೆಯ 
ಮಿಜುಗುವ ಚೆನ್ನಸೆರಗಳು (ಕಂನವಿ. ೯-೭೫). [ಚೆನ್ನ + ಸರ್ಕ] 
ಚೆನ್ನಸುಗೆ (ನಾ). ಸಂಂದರವಾದ ಅಶೋಕವೃಕ್ಷ: ಚೆನ್ನಸುಗೆಯ 
ನೆಟಲಡಿಯ ನಮಣ್ಮಟಲೊಟ್ಟಿ ಲೊಳ್‌ ಕೆಂದಳಿರಿಂ ನಲ್ವಾಸುಗೆಯ್ದು 
(ರಾಮಾಶ್ಮ. ೩೧-೨೫). [ ಚೆನ್ನ + ಅಸುಗೆ ) 
ಚೆನ್ನಳಗ (ನಾ). ಚೆಲುವಾದ ಹವಳದ ಬಣ್ಣದ ಕುದುರೆ : ಜನ್ನ ಜಿನ್ನಾರ 
ಚೆನ್ನಳಗ ಚೆಲುವ ಚೇರ ತನ್ನೀಲ ಭೈರ ಕಂಕರಿಗಂ ಸನ್ನುತ ಸಾಂಬ್ರಾಣಿ 
ಯನೇಟ್‌ ನೃಪಕುಲರನ್ನರಿಗಂದು ತೋಟಿೀದರು 
[ಚಿನ್ನ * ಅಳೆಗ] 
ಚೆನ್ನಾಕಳ್‌ (ನಾ). ಉತ್ತಮವಾದ ಹಸಂ; ಒಳ್ಳೆಯ ಜಾತಿಯ ಗೋವು: 
ಯತ್ತಿಜರೆಲ್ಲರ್‌ . . . ರನ್ನಮಂ ಪೊನ್ನ ಹೇಟಂ ಚೆನ್ನಾಕಳಂ ಪ್ರತಿಗ್ರಹಿಸಿ 
ತಾಮನಂ ಪರಸಿ ಬೀಟಕ್ಕೊಂಡರ್‌ (ರಾಮಾಕೃ. ೦೬೬-೦೩). [ಚೆನ್ನ ಆಕಳ] 


(ಆಂಜಡ, ೬-೮೩). 


ಚೆನ್ನಾಟ 


ಚೆನ್ನಾಟ (ನಾ). ಲೀಲೆ; ವಿಲಾಸ: ವಿನೋದ : ಊಟವ ಮಾಡಿದು 
ವಧುಬಂಧುಗಳು ಚೆನ್ನಾಟದಿ ಕೃಷ್ಣ ಕೈದೊಳೆದು . . . ಕರ್ಪೂರಕೂಟ 
ವೀಟಿಕೆಯನು ಸವಿದು (ಮೋಹಕ. ೧೪-೦೬). [ ಚೆನ್ನ ಆಟ) 

ಚೆನ್ನಿ, ಚನ್ನಿ (ನಾ). ಚೆಲುವೆ ; ಸಂಂದರಿ : ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿ 

ಇತ್ತಿತ್ತ ಹೋಗೇತಿ ಎತ್ತೆತ್ತ (ಗರಿ. ೧೦೧-೫). ಚೆನ್ನಿ: “ಚನ್ನಿಎಚೆಲ್ವೆ” 
(ಕಾರಕ. ೩೯) ; ಚನ್ನಿಗೆ ನಾರಿಕುಲರನ್ನಿಗೆ ಭಾಗ್ಯಸಂಪನ್ನಿಗೆ ಸಗರಕುಲ 
ಪಾವನೆಗೆ (ತೀರ್ಥಮ. ೧೪). [ಚೆನ್ನ * -ಇಣ್ಯ) 

ಚೆನ್ನಿಕೆ (ನು). ಚೆಲುವು; ಸೌಂದರ್ಯ : ಕಲಿ[ತ]ನದುರ್ಕೈ ಜೌವನದ 
ಚಿನ್ನಿಕೆ ರೂಪಿನೊಳೊಲ್ಟೆ *ಳ್ತು ಮಾರ್ವ್ವಲೆದದಟಿರ್ದ್ದ ವೀರ್ಯ 
ವಿರದಾಯದೊಟ್‌ನ್ನು ಮನಕ್ಕೆ ಸಂಕೆಯನ್ನೊಲಗಿಸಿದಂ (ಸೌಇಇ. 
X1-1, ೪೦-೩೫; 969). (ಚೆನ್ನು - -ಇಕೆ) 

ಚೆನ್ನಿಗ, ಚನ್ನಿಗ (ನಾ). ೧. ಚೆಲುವನಾದವನು; ಸುಂದರ; ಸ್ಪುರದ್ರೂಪಿ: 
ತಮ್ಮ ವಿಭೂತಿಯ ತಮ್ಮ ತಮ್ಮ ಚೆಲ್ವುಗಳ ವಿಲಾಸದುರ್ಮೆಗಳೊಳಾವೆವ 
ಗಾಗಿವೆನೆಂದು ಬಂದ ಚೆನ್ನಿಗರುಮನಾಸೆಕಾಅರುಮನೊಲ್ಲದೆ 
(ಪಂಪಭ:. ೧-೧೦೬: ಕಡುಗೂರ್ಪ ಮಡದಿಯ ಮತ್ತೊಬ್ಬ ಚೆನ್ನಿಗ ಕೊಂಬ 
(ಬಸನ. ೪೦) ; ಧರೆಗೆ ಕಾಮನೆ ಚೆಲ್ವ ಕಾಮನಿಂದಾ ಚಕ್ರಧರನೆ ಚೆನ್ನಿಗ 
ನೆನಲೆಸೆದಾ (ಥಕಕ. 8೧-೬೪). ೨. ಎ ಚೆನ್ನಿಗರಾಯಂ : ನೆಅಕಿ ನಂಬಿದೆನು 
ಬೇಲೂರ ಚೆನ್ನಿಗನ (ಪುರಂದ.೧-೯೦-೩). ಚನ್ನಿಗ; ೧. ಚ[ಪಾಣ. ಚೆ)ನ್ನಿಗನು 
ಮಡಿದನು ಶಿವಶಿವಾ ಎನ್ನದೆ (ಬಸಪು. ೪೮-೧೦) ; ಬನ್ನಿರೈ ನೀವ್‌ ಘಟ್ಟ 
ಬೆಟ್ಟದ ಚನ್ನಿಗರು (ತೊರರಾ. ೬-೦೪-೨೯). [ ಚೆನ್ನು * - ಇಗ) 

ಚೆನ್ನಿಗತನ, ಚನ್ನಿಗತನ (ನಾ). ಚೆಲುವು; ಸೌಂದರ್ಯ: ಗಜ ಕಿಟ್ಟಿ ಕೀತ 
ಬಾವಲ ತೆಜದಿಂ ಬೀಭತ್ಸಮವ್ಪೊಡಲ್ಲೆ ಕೆಲರ್‌ ಬೇಸಜುತುಂ ನೆನೆವರ್‌ 
ಮುನ್ನಿನ ಪೆಜರಂಗನೆಯರ್ಗೆ ಮೆಟ್‌ವ ಚೆನ್ನಿಗತನಮಂ (ವರ್ಧಪು. ೦೦-೩೯). 
ಚನ್ನಿಗತನ : ಮನಂ ಪೆಜರಂಗನೆಯರ್ಗೆ ಮೆಆ್‌ವ ಚನ್ನಿಗತನಮಂ 
(ಕ್ರಾವಕಾ. ೨೧-೮). ಚೆನ್ನಿಗ - ತನ] 

ಚೆನ್ನಿಗರಾಯ, ಚನ್ನಿಗರಾಯ (ನಾ). ವಿಷ್ಣಾವಿನ ಒಂದಂ ಮೂರ್ತಿ ; 
(ಬೇಲೂರಿನ) ಚನ್ನಕೇಶವ : ಕಂತುಪಿತನು ವೇಲಾಪುರದ ಚೆನ್ನಿಗರಾಯ 
ಎಂಥಾ ಗಾಡಿಗಾಟಿನೆ (ಪುರಂದ. ೧-೦೬೦ ಪಲ್ಲವಿ); ಮದನನ ಹೆತ್ತವನು 
ವರಪುರದರಸ ಚೆನ್ನಿಗರಾಯ (ನಳದ. ೨-೪೯); ಮಂಗಳಂ ಬೇಲೂರು 
ಚೆ[ಪಾಕಾಂ. ಚ]ನ್ನಿಗರಾಯ ಕೇಶವಗೆ (ಹರಿಸಾ. ೧೧೦). ಚನ್ನಿಗರಾಯ : 
ಮೇಲಿನ "ಹರಿಸಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ ಚೆನ್ನಿಗ + ರಾಯ ) 

ಚಿನ್ನಿತು 'ಚೆನ್ನಿತ್ತು' ನೋ. 

ಚೆನ್ನಿತ್ತು, ಚನ್ನತಂ, ಚೆನ್ನಿತು (ಗು). ೧. ಸುಂದರವಾದ ; ರಮಣೀಯ 
ವಾದ : “ರಯುಃ, ರಯಣಂ, ರಯ್ಕಂ, ರಯಣೀಯಂ, ಈ ೪ ಚೆನ್ನಿತ್ತು” 
(ಕಾಶಕ್ಕ. ೧೦೦). ಚನ್ನತು : ಪಿ. ಒಳ್ಳೆಯ ; ಚೆನ್ನಾದ : ಈ ಸುದಿನ 
ಚನ್ನತಾಹವವೀರರೆಂಬುದನ್ನೆರಿಯೆನಾ (ತುರಂಗ. ೬೬-೧೦). ಚೆನ್ನಿತು: ೩. 
ದಪ್ಪವಾದ ; ಪುಷ್ಟವಾದ : “ ಮೇದಸ್‌-ನೆಣಂ: ಮೇದುರಂ-ಚೆನ್ನಿತು” 
(ಕಾಶಕ್ಕ. ೦೩೦). [ ಎಚೆನ್ನು] 

ಚೆನ್ನೀರ್‌ (ನೂ). ನೆತ್ತರು ; ಕೆನ್ನೀರಂ; ರಕ್ತ: ಕರುಳುಗಳೊಕ್ಕು ಕಾಳಿಜ 
ಹಾಯ್ದು ನಿಡುನರ ಹಜ್‌ದು ಚೆನ್ನೀರ್ಗಳು ಹರಿದು (ಕಂನವಿ. ೧೪-೮೭). 
'ಕೆನ್ನೀರ್‌,' ಪರಾ. (ಚಿಂ, * ನೀರ್‌) 
ನ್ನು, ಚನ್ನು (ನಾ). ೧. ಅಂದ ; ಸೊಗಸು ; ಚೆಲಂವು : ಸೂಳೆಯಂತೆ 
ಚೆನ್ನ ಮೆಜ್‌ಯದೆ (ಧರ್ಮಾಮ್ಮ. ೩-೯೯): ಬಣ್ಣ ರೂಪವಹ ಚೆನ್ನುವ 
ಹರಿದಲ್ಲಿ ಅದನಲ್ಲಿಯೇ ಮಾಡಬಹುದು (ಮೊಳಿಮಾ. ೯೩-೩೭೬): ಎನಗೆ 


ಹೊನ್ನುಂ ನೀನೆ ಎನಗೆ ಚೆನ್ನುಂ ನೀನೆ (ಆರರ. ಹ. ೧೨೩-೦೪); ಉಚ್ಚಾರಣೆಗೆ 


೨೮೮೬ 


20 


30 


86 


40 


46 


ಚೆನ್ನೆ 


ಇತಿ 


ಚೆನ್ನಲ್ಲವೆಂಬುದನ್ನು ಲಕ್ಷಿಸಿಯೇ ಕನ್ನಡಕ್ಕೆ ಸಹಜವೆನಿಸುವಂತೆ 
ಅನುಸ್ವಾರವನ್ನಾಗಿ ಇಟ್ಟುಕೊಂಡರು (ಸಂಶೋಧ. ೩೦). ೨. ಸರಿ 
ಯಾಗಿರುವಿಕೆ; ನೇರ್ಪು: ಖಂಜುತೆ : ಚಿನ್ನೇವುದೋ ಸಚ್ಚರಿತಂ ಚೆನ್ನಲ್ಲದೆ 
ದೇಹಿಗೆ (ಸಮಪ. ೬-೪೪) ; ಚೆನ್ನಿಂ ನಮಸ್ಕರಿಸಿ (ಪದ್ಮರಾ. ೭-೨೨). ಚನ್ನು: 
೧. “ಚೆಲುವಿಕೆ” (ಕಾನಕೋ. 88). ೩. ನೆಟ್ಟಗಿರಂವುದಂ: ನೇರವಾಗಿರು 
ವುದು: ನಾಯ ಬಾಲ ಸೆಡೆಯಂ ಕಟ್ಟಲೈ ಚ[ನಾಕಾ. ಚೆ)ನ್ನಪ್ಪುದೆ 
(ಸೋಮೇಕೆ. ೪೭). 
ಚನ್ನಹ - ಅಂದವಾದ ; ಚೆಲುವಾದ : ಚನ್ನಹ ಮಾಡಮಂ ಬಿನ್ನಣ 

ದಿಂದಡರ್ದು (ಹಾಲಾಸ್ಮ. ೧-೦೬-೪೭). ಚೆನ್ನಾಗಿ, ಚನ್ನಾಗಿ ಎ ಸೊಗಸಾಗಿ : 
ಸಂಪೂರ್ಣವಾಗಿ ; ಹದವಾಗಿ : ಚೆನ್ನಾಗಿ ತಿಳಿದು ಪಾಪಾನುರಾಗಮಂ 
ಪತ್ತುವಿಟ್ಟು (ಧರ್ಮಾಮೃ. ೨-೯೧): ಮುನ್ನ ಬೆಸಸಿದ ಸದಾಚಾರಗಳುಂ 
ಚಿನ್ನಾಗಳವಟ್ಟವು (ದೀಕಾ ಬೋ. ನಿನ್ನೊಡವುಟ್ಟಿದರಾದಿ 
ಯಾಟವರೆಲ್ಲ ಚೆನ್ನಾಗಿರ್ದಪರೀಗ (ಅಂಜ. ೦೧-೦೩೩) ; ನಿಮ್ಮ ಊರು 
ಚೆನ್ನಾಗಿದೆ (ಕಾಯಕ. 60); ಜನ್ನಿಗೆಯ ಪಾಲಂ ತೆಗೆದು ಚ[ಐಃಂಂ. ಚೆನ್ನಾಗಿ 
ಕಾಸಿದ ನಂತರದೊಳು (ಬಸಪು. ೦೪-೫); ಬೆ[ಪಾಉಾಂ. ಚೆ]ನ್ನಾಗಿ ನೀವನು 
ನಯದಿ ನೋಡಲು ರೋಗಿಯಾದವನುಂ ನಿರೋಗಿಯೆನಲ್ಕೆ ಬಾಳ್ಯನಲಾ 
(ಬಸಪು. ೪೭-೬೫) ಚೆನ್ನಾಗು-ಅಂದವಾಗು; ಸೊಗಸಾಗು ; ಅಯ್ಕಯ್ಕಾ 
ಚೆನ್ನಾದುದೆನೆ ಕನ್ನಡಿಗರು ರಯ್ಕಾ ಮಂಚಿದಿಯೆನೆ ತೆಲುಗ (ಧರಣ. ೦-೭) ; 
ಚೆನ್ನಾದ ಕುಂಕುಮಗಾರಣೆಯಿಂದ ಸಂಪನ್ನತೆವಿಡಿದುದಾಸ್ಕಾನ (ಕಂನವಿ. 
6-೧೧). [ದೇ.8 ತೆಲು. ಚೆನ್ನು] 

ಚೆನ್ನುಗೆಡು (ಕ್ರಿ). ಅಂದಗೆಡಂ ; ಹಾಳಾಗು: ಕಣ್ಣಾವಗಾಲದ ಹೊಳೆಯಲ್ಲಿ 
ಮುಳುಗಿ ಚೆನ್ನುಗೆಟ್ಟರಯ್ಯಾ (ಮೋಳೆಮಾ. ೨೪೪-೭೯೩). 

[ ಚೆನ್ನು + ಕೆಡು) 

ಚೆನ್ನುಡಿ (ನಾ). ಒಳ್ಳೆಯ ಮಾತು ; ಸೂಕ್ತಿ : ನಿರಹಂಕಾರಕ್ಕೆ ಭಕ್ತಿಯೇ 
ಶೃಂಗಾರವೆಂಬ ತನ್ನ ಚೆನ್ನುಡಿಯಂತೆ ನಿರಹೆಂಕಾರದ ಮೂರ್ತಿ ಯಾಗಿ 
(ಕರಣೆ. ೪೧೮). . [ ಚೆನ್ನ * ನುಡ್ಡಿ ) 

ಚೆನ್ನುಡೆ (ನಾ). ಸೊಗಸಾದ ಉಡುಗೆ : ಚಿನ್ನುಡೆಯ ಹೊಂಬಣ್ಣದ ಬಿಚ್ಚು 


೦೨೬-೮) ; 


ಗೂದಲ . . . ಹೆಣ್ಣುಮಗು (ಪುನರು. ೪90). [ಚೆನ್ನ * ಉಡೆ,] 
ಚೆನ್ನೈ, ಚನ್ನೆ (ನಾ). ಚೆಲುವೆ; ಸುಂದರಿ: ಚಿನ್ನೆ ಪೊನ್ನೆಯರಲಂ 


ಕೊಯ್ದಳ್‌ (ಆದಿಪು. ೧೧-೧೦೨) ; ಪೆಜರಂ ತನ್ನಂತು ಬಗೆದು ಲೋಗರ 
ಚೆನ್ನೆಯರಂ ಬಯಸಲಾಗದಟಾ್‌ವುಳ್ಳ ನರಂ (ಸಮಪ. ೫-೬೨) ; ಕಜ್ಮಳದ 
ಕನ್ನಡಿಯ ಚೆನ್ನೆಯರ್ವೆರಸು ಇಚ್ಛೆಗಾರ್ತಿ ನಡೆವಾಗಳ್‌ (ಳಬ್ಬಿಳಾ. ೩೨೪). 
ಚನ್ನೈ : ಚ[ಪಾಠಾಂ. ಚೆ]ನ್ನೆಯ ಕಣ್ಮಲರೊಳ್‌ ಕಾಡಿಗೆಯನೆಚ್ಚಿ ದಳ 
ಮತ್ತೊರ್ವಳ್‌ (ಪಂರಾಮಾ. ೩-೮೫) ; ಪೊಗಳ್ನುಂ ಭೂಮಂಡಳಂ 
ಸಂತತಂ ಪಿರಿದುಂ ಮಾಳಲದೇವಿಯಂ ಬಹುಕಳಾಸಂವನ್ನೆಯಂ ಚನ್ನೆಯನ್‌ 
(ಕ೩. 1೪, ೦-೩೮; 1204); ವರಪತಿವ್ರತೆ. ಚನ್ನೆಯರ ಗರುವೆನಿಸಿ ನಡೆದಳು 
(ಳುವ್ಯಾಆ. ಓರಿಇ. ೩೩-೨೦). [ಬೆನ್ನ * - ಎ-್ಯ] 

ಚೆನ್ನೈ, (ನಾ).ಐಚೆನ್ನಂಗಿ : ಅರಳೆಯಿಂದೆಕ್ಕೆಯಿಂ ಕಕ್ಕೆಯಿಂ , . . ಬನ್ನಿಯಿಂ 
ಚೆನ್ನೆಯಿಂ (ನಂದಿಮಾ. ೦೩-೦೨) ; ಎಲವಂ ಸಂಪಗೆ ಹೆೊನ್ನೆ ಚಿನ್ನೆ ಕವಳಂ 
ಕಾರಾಚಮಾಚಂ ಪುಲಿಂಗಿಲ್‌ (ಕಾಜರೇ. 8-೫೬). [ <ಎಚೆನ್ನಂಗಿ] 

ಚೆನ್ನೈ (ನಾ). (ಕರಾ) ಎರಡು ಸಾಲುಗಳಲ್ಲಿ ಏಳೇಳು ಗುಣಿಗಳನ್ನುಳ್ಳ 
ಮಣೆಯಂ ಮೇಲೆ ಕವಡೆ ಅಥವಾ ಹುಣಿಸೆಬೀಜಗಳಿಂದ ಆಡುವ ಒಂದು 
ಬಗೆಯ ಆಟ ; ಅಟ್ಟುಗುಳಿಮಣೆ ಆಟ : ಚೆನ್ನೆಯಾಡದೆ ಶತಮಾನವೇ 
ಕಳೆದುಹೋದಂತಿತ್ತು ನನಗೆ (ಪಳಮ. ೧೨); ಗೊಂಬೆಮದುವೆಯನ್ನೊಮ್ಮೆ 
ಮಾಡಿ, ಚೆನ್ನೆಯೆಕ್ಕಡಿಯೊಮ್ಮೆ ಹೂಡಿ (ಗಿಳಿವಿಂ. ೬೧-೧೪). 

[ ತುಳು. ಚೆನ್ನೆ) 


ಚೆನ್ನೆಕಾಯಿ 


ಚೆನ್ನೆಕಾಯಿ (ನಾ). ಚೆನ್ನೈ ಆಟದಲ್ಲಿ ಬಳಸುವ ಬೀಜ,-ಕಾಯಿ : ಚೆನ್ನೈ 
ಕಾಯಿಗಳು ನನ್ನ ಕೈಯಿಂದ ಮೆಲ್ಲಮೆಲ್ಲನೆ ನಡುಗಿ ನಡುಗಿ ಚಿನೆ ಗುಳಿಗೆ 
ಬೀಳುತ್ತಿದ್ದುವು (ಪಳಮೆ. ೧೨). [ಚೆನ್ನೈ * ಕಾಯ್ಕಿ (ಕಾರ್ಯ) ) 

ಚೆನ್ನೆಗ್ಗಿಲು, ಚನ್ನೆಗ್ಗಿಲು (ನಾ). ಕೆಂಪು ನೆಗ್ಗಿಲುಗಿಡ ; ಕೆನ್ನೆಗ್ಗಿಲು : 
“ ಕಪಿಪಿಪ್ಪಲಿ-ಚೆನ್ನೆಗ್ಗಿಲು, ಗಜಗಿಪ್ಪಲಿ” (ಓಷಧಿ. ೨೬) ; ಬಿಳಿಕೊಮ್ಮೆ 
ಬೇರನೂ ಚಿನ್ನೆಗ್ಗಿಲ ಬೇರನೂ ನೀರಲ್ಲಿ ಅರೆದು ಮುಖಕ್ಕೆ ಲೇಪಿಸಲು 
ಸ್ತ್ರೀಯರುಗಳ ಮುಖದ ಕರಿಬಂಗು ಶಮನವಹುದು (ವೈದ್ಯಸಾ. 11, ೦೪೬). 
ಚನ್ನೆಗ್ಗಿಲು: ಕಡವದ ಬೇರು, ಚನ್ನೆಗ್ಗಿಲು, ಹಿಟ್ಟುಳುಕನ ಬೇರು ಇವಂ 
ಹಸುವಿನ ಹಾಲೊಳರೆದು . . . ಕೊಳ್ಳಲು ಕಲ್ಲುಕಟ್ಟು ಮೂತ್ರಕೃಚ್ಛ 
ಸಹೆ ಮಾಣ್ಣುಂ (ಸಕವೈ. ೩೭೯). [ಚೆಂ * ನೆಗ್ಗಿಲು (ಎನೆಗ್ಗಿಲ್‌)] 

ಚಿನ್ನೆನಪು (ನಾ). ಸರಿಯಾದ ನೆನಪು: (4). [ಚೆನ್ನ * ನೆನಪು] 

ಚೆನ್ನೆಮಣೆ, ಚನ್ನೆಮಣೆ (ನಾ). (ಕರಾ) ಚೆನ್ನೆ ಆಟವಾಡುವ ವಂಣೆ ; 
ಅಟ್ಟುಗುಳಿಮಣೆ : ಆ ಚೆನ್ನೆಮಣೆ ಇಲ್ಲಿ ತಾ (ಪಳಮ. ೧೨). ಚನ್ನೆಮಣೆ: 
ಚನ್ನೆಮಣೆಗೆ ಹಾಲುವಾಣದ ಕಾಳು, ಪೆಟ್ಲಿಗೆ ಗಜ ಒದಗಿಸುತ್ತಿದ್ದವರು 
ರಾಗಜ್ಜ (ಪ್ರಕ್ಕೆ. 6೮. [ಚೆನ್ನೈ + ಮಣೆ) 

ಚೆನ್ನೆಯ್ಸಿ ೮, ಚನ್ನೆಯ್ದಿಲ್‌, ಚನ್ನೈದಿಲು, ಚೆನ್ನೈ ದಿಲ್‌, ಚೆನ್ನೈದಿಲೆ 
(ನಾ). ಕೆಂಪು ನೈದಿಲೆ ; ರಕ್ತೋತ್ಪೆಲ : “ ಸೌಗಂಧಿಕಂ, ಕಲ್ಹಾರಂ- 
ಈ ೨ ಚೆನ್ನೆಯ್ದಿಲ್‌”(ಹಲಾಯು.೧೧೨-8೯); ಅಲರ್ದ ಚೆನ್ನೆಯ್ದಿಲ್ಲಳೊಳ್ಗಂಬ 
ನಿಂಪನಲಂಪಿಂ ತೆಗೆದೊಟ್ಟಿಕೊಂಡು . . . ತೀಡಿತ್ತೊಂದು. ಮಂದಾನಿಲಂ 
(ಕಾದಂ. ೪೨೮). ಚನ್ನೆಯ್ದಿಲ್‌ : “ಆವಲೆಂದುಂ ಚಂಗಲವೆಯೆಂದುಂ 
ಚ[ಪಾಕಾಂ. ಚೆ)ನ್ನೆಯ್ದಿ ಲ್‌” (ಕಸ. ೯-೧೬೬). ಚೆನ್ನೆ ದಿಲು: ಒಂದು ಹೂ 
ಮಂದಾರವುತ್ತಲ ಒಂದು ಚನ್ನೈದಿಲು [೫9ಂ. ಚೆನ್ನೆಯ್ದಿಲು] ಬಕುಳ 
ವೊಂದೊಂದು ಅರವಿಂದ (ಲಸಪು. ೧೯-೬೫)-ಚೆನ್ನೈದಿಲ್‌: ಚೆನ್ನೈದಿಲ ಕಂಪ 
ನೆಯ್ದ ಲಾರ್ಪುವೆ ಪೂಗಳ" (ಆದಿಪು. ೦೧-೦೨೩): ಕೆಲರಂಭೋರುಹದಿಂ ಕೆಲರ್‌ 
ಸುರಗಿಯಿಂ ಚೆನ್ನೈದಿಲಿಂದಂ ಕೆಲರ್‌ , . . ಪೂಜಿಸಿ(ಛರ್ಮಾಮ್ಯ. ೩-೨೩೨) ; 
ಚೆನ್ನೈದಿಲಲರ ಮಾಲೆ (ಕಂ. ೯6-98). ಚೆನ್ನೈದಿಲೆ : “ ಚೆನ್ನೈದಿಲೆಯು 
ಚೆಂಗಲವೆಯುಮದೆನ್ನಲ್‌ ಸಲೆ ರಕ್ಟೋತ್ಸಳಮಕ್ಕುಂ” (ಳವಿಳಂ. ೯೫). 
“ಕೆನ್ನೆಯಿರ್ದಲೆ' ಪರಾ. [ಚೆಂ ೬ ನೆಯ್ದಿಲ್‌) 

ಚೆನ್ನೆಯ್ದಿಲ್ಲೊಳ, ಚೆನ್ನೈ ದಿಲ್ಲೊಳ (ನಾ). ಕೆಂಪುನೈದಿಲೆಗಳನ್ನೂಳ್ಳ 
ಕೊಳ : ಅಲರ್ದಂಭೋರುಹೆಷಂಡಮುಳ್ಳಲರ್ದ ಚೆನ್ನೆಯ್ದಿಲ್ಲೊಳಂ(ಅದಿಪು. 
೦-೬೦. ಚೆನ್ನೈದಿಲ್ಲೊಳ : ಚೆನ್ನೈದಿಲ್ಲೊಳದವೊಲಾಯ್ತಾ ಸಂಜೆಗೆಂಪಿನಿಂ 
ಗಗನತಳರ (ಕಾದಂಪೂ. 8೦೦). ([ಚೆನ್ನೆಯ್ದಿಲ್‌ + ಕೊಳ್ಳ] 

ಚೆನ್ನೇಸಅ*, ಚೆನ್ನೇಸಲು. (ನಾ). ಕೆಂಪು ಬಣ್ಣದ ಸೂರ್ಯ : ಚಿನ್ನೇಸಜ 
ಬಿಂಬಂ ಬಿಸುಪನುಳಿದು ಭೂಮಾತಳಕಂಬರದಿಂದಿಳಿತರ್ಪಂದದಿಂ (ಜಯಳಾ. 
4-೬೭). ಚೆನ್ನೇಸಜು: ಚೆನ್ನೇಸಜು ಮೂಡಗಡೆ ಬೆಳೆವಂದದಿ ಸನ್ನುತ 
£ತಿ3ವೆತ್ತು ಬೆಳೆದನು (ನೇಮಿಸಂ. 8-೦೧೨). [ಚೆಂ * ನೇಸಲ್‌) 

ಚೆನ್ನೇಸಜು (ಚೆನ್ನೇಸಟ್‌' ನೋ. 

ಚೆನ್ನೈ ಅದಿಲ್‌ "ಚೆನ್ನೆಯ್ದಿರ೯' ನೋ. 

ಚೆನ್ನೆ ದಿಲೆ "ಚೆನ್ನೆಯಿಂಲ್‌' ನೋ. 

ಚೆನ್ನೈದಿಲ್ಲೊಳ 'ಚೆನ್ನೆಯ್ದಿಲ್ಗೊಳ' ನೋ. 

ಚೆನ್ನೊಪ್ಪು (ಕ್ರಿ). ಚೆನ್ನಾಗಿ ಶೋಭಿಸು : ,ಶಿರೆಯುಂ ಮಟ್‌ಜೆಳೆಗಳಿಂ 
ಚೆನ್ನೊಪ್ಪಿ ಬಜಿಗಾಲಮಂ ಕಾಣದಾಯ್ತುೂ (ಅದ್ಭುತ. ೭-೨೧). 

[ ಚಿನ್ನ * ಒಪ್ಪು, ) 


ಚೆನ್ನೌಡಲ (ನಾ). ಒಂದಂ ಬಗೆಯ ಔಡಲ; ಕೆಂಪು ಹರಳಿನ ಗಿಡ:. 


“ಉತ್ತನ(ಪತ)ಪತ್ರ - ಹೇರೌಡಲ, ಚೆನ್ನೌಡಲ?” (ಓಷಧಿ. ೦೭). 
ಚೆಂ, * ಔಡಲ ( ಆಅವುಡಲ) ) 


46 


೨೮೮೭ 


ಹ SSS 


ಚೆಯ್ಗುಡು 


ಚೆಪ್ಪಗೊಡಲಿ "ಚಪ್ಪಗೊಡಲಿ' ನೋ. 

ಚಿಪ್ಪರಿ «ಚಪ್ಪಿರಿ' ನೋ. 

ಚೆಪ್ಪಲಿ “ಚಪ್ಪಲಿ' ನೋ. 

ಚೆಪ್ಪಾಳೆ `ಚಪ್ಪಳೆ' ನೋ. 

ಚಿಪ್ಪು `ಚೇಪ್ಕು' ನೋ. 

ಚೆಪ್ಪೆ "ಚಪ್ಪೈ' ನೋ. 

ಚೆಪ್ಪೆಜಾಡ್ಕ 'ಚಪ್ಪೆಜಾಡ್ಯ' ನೋ. 

ಚೆಪ್ಪೆವಡೆ (ಕ್ರಿ). ಚಪ್ಪಟೆಯಾಗು : ಪೊಡವಿಯ ಪೊತ್ತ ಫಣೀಂದ್ರನ ತಲೆ 
ಚೆಪ್ಪೆ ವಡೆದುದು (ನೇಮಿಸಂ. ೨೬-೦೦೩), [ ಚೆಪ್ಪೆ (ಆ ಚಪ್ಪೈ;) + ಪಡೆ,] 

ಚೆಪ್ಪೋಡು "ಚಪ್ಪೋಡು' ನೋ. 

ಚೆಬ್ಬೆ "ಸಬ್ಬೆ' ನೋ. 

ಚೆಮ್ಮ "ಚಮ್ಮ' ನೋ. 

ಚೆಮ್ಮಣಿ (ನಾ). ಕೆಂಪು ರತ್ನ ; ಮಾಣಿಕ್ಯ ; ಪದ್ಮರಾಗ : ಕಡಲೊಡೆಯನು 


ನಿಟ್ಟಿಪ ಚೆಮ್ಮಣಿಗಯ್ಯ ಪಿ[ಪಾ830. ಚೆನ್ನಮಣಿಗನ್ನ, ಚನ್ನಮಣಿ 
ಗೈವಿ]ಡಿಯೆನೆ. . . ಪಗಲಾಣ್ಮನೆಸದನು (ಸೊಬಸೋ. ೯-೭). 
[ ಚೆಂ, + ಮಣಿ) 


ಚೆಮ್ಮಣಿಗೆ `ಚಮ್ಮಾಳಿಗೆ' ನೋ. 

ಚೆಮ್ಮಣಿವಟ್ಟು, ಚಮ್ಮಣಿವಟ್ಟು (ನಾ). ೧. ಬೈತಲೆಯ ಮಣಿ (?) : 
ಭಳಿರೆ ಜಡ ಜಾರಜಂಗುಳಿಯ ನಟ್ಟ ನಡುವಲೆಗಿಟ್ಟ ಚೆಮ್ಮಣವಟ್ಟೆ 
ಮುಟ್ಟದಿರೆನಲು ಬೆಜ್ಜರವಟ್ಟು ನಿಟ್ಟಿಸುತ್ತಿರಲು ತದ್ವಿಹಗಾಂಗನೆಯು 
ಮುಗುಳಿ (ಮದೇಪು. ೬-೦೫). ಚಮ್ಮಣಿವಟ್ಟು : ೨. ಕುಂಕಂಮದ ಬಟ್ಟು; 
ಕೆಂಪು ಶಿಲಕ: ಕಮಳದಳನೇತ್ರೆ ಕಲಧೌತಗಾತ್ರೆ ರಮಣಿಯರ ನುಣ್ಣೊಸಲ್ಗ 
ಮರ್ದ ಚಮ್ಮಣಿವಟ್ಟೆ ಕುಮತಿಯೆಂದಿಟ್ಟಿಸದಿರೆನ್ನನೆಂದ (ಮದೇಪು. 6-೧೩). 

[ ಚೆಮ್ಮಣಿ * ಬಟ್ಟು ( ಆ ಬಟ್ಟ) 1] 

ಚೆಮ್ಮಾವುಗೆ “ಚವ್ಮೂವಾವುಗೆ' ನೋ. 

ಚೆಮ್ಮಾಳಿಗೆ (ನಾ). ಚಂದವಾದ ಮಾಳಿಗೆ: ಹಣ್ಣಡಿಕ್ತಾಸುಮಂಚ ಕುಶಲದ 
ತಲೆಗಿಂಬು ಚೆಮ್ಮಾಳಿಗೊಳೆಗೆ ತೆನೆಯಾದ ರಾಜನವ ನಿಮ್ಮ ರಾಯರು 
ಬಿತ್ತಿ, ಬೆಳೆದರು (ನಾಪದ. ೭೫). [ಬೆ 4 ಮಾಳಿಗೆ] 

ಚೆಮ್ಮೂಗು (ನಾ). (ಗಿಳಿಯ) ಕೆಂಪಾದ ವಂಗಂ,-ಕೊಕಲು : ದಾಳಿಂಬ 
ದೊಳ್ಳಣ್ಣನೊಡೆದು ಚೆಮ್ಮೂಗಿಟ್ಟು ಹೇಟಲಳವಡದ ಸಲ್ಲೀಲೆಯೊಳಗಳ 
ವಟ್ಟು (ಉದ್ಮಲ. ೩-೯3). [ಬೆಂ, * ಮೂಗು) 

ಚೆಮ್ಮೌಗ (ನಾ). ಕೆಂಪಾದ ವಂಖ : ಏದುತ್ತೇದುತ್ತ ಸೇದೆನೀರಲ್ಲಿ ಮಿಂದ 
ಚೆಮ್ಮೊಗವನ್ನು ಚೇಲಾಂಚಲದಿಂದ ತೊಡೆದುಕೊಂಡು (ಮಂಶ್ರಶ. ೬೪-೦೫). 

[ ಚೆಂ, * ಮೊಗ] 

ಚೆಯ್‌, 'ಚಯ್ಕ್‌' ನೋ. 

ಚೆಯ್‌ "ಸಯ್ಯ್‌' ನೋ.. 

ಚೆಯಿಪಲ್ಲ (ನಾ). ಒಂದಂ ಮನೆತನದ ಹೆಸರಂ (?) : ಸುಸೌಖ್ಯಸಂಗಮಂ 
ಕೋಮಳಗಾತ್ರ ತಮ್ಮ ಮಲ್ಲಿರಾಯನು ಸ್ವರ್ಗಮನೆಯ್ದ ಚೆಯಿಪಲ್ಲದಾಮ 
ದೀಪಂ ಮದಶೋವಿಭ(ತಮ್ಮಂ]ಮನೆ ಸಂವರಿಸಿದು(ಳ. 1, ೩೮-೯; 1408). 

[?] 

ಚೆಯ್ದುಡು, ಚೈಗಂಡು (ಕ್ರಿ). ಲಲ್ಲೆಯಾಡು ; ವಯದ್ದಾಡು ; ಪಡೆಯದೆ 
ಬರ್ಕುಮೇ ಸುತನ ವಕ್ವಮನೀಕ್ಷಿಪ ಲಲ್ಲೆಗೆಯ್ವ ನಣ್ಣಿಡಿದನುರಾಗದಿಂ 
ನಗಿಸುವಳ್ಕ ೯ಸೊಳೊಪ್ಪುವ ನೆತ್ತಿಯೊಡ್ಡಿ ಚೆಯ್ಗಿ[ಸಾಕಾಂ. ಬೈಗು]ಡುವ 
- - * ಸೈಪು ಸರೋರುಹೇಕ್ಷಣೆ (ವೃಷವಿ. ೨-೩೩). ಚೈಗುಡು : ಚೈಗುಡುವ 
ಪೆಣ್ಮಣಿಯ ಸೈವಿಂಗೆ ತಿಳಿವಡೆಣೆಯುಂಟೆ (ಕಿರೀಟೀ. ೨-೨೮). 

[ ಚೆಯ್‌, (ಚಯ) + ಕುಡು, ( ಆಕೊಡ್ಕು) 


ಚೆಯ್ಮುಂಡಾಡು 


ಚೆಯ್ಮುಂಡಾಡು, ಚೈಮುಂಡಾಡು (ಕ್ರಿ). ಮಂದ್ಹಾಡು ; ಲಲ್ಲೆಯಾಡು: 
(8). ಚೈಮುಂಡಾಡು : ತೆಗೆದು ತಕ್ಕೈಸಿ ಬೋಳ್ಳೆಸಿ ಚೈಮುಂಡಾಡಿ 
ಒಗುವಿಗೆಯ ಸುಖಸುಧಾನಂದದೊಳಗೋಲಂಡಿ (ದೀ ಕ್ಷಾದೋ. 
೧೪೪-೬) ; ದಾ ಎನುತ ಚೈಮುಂಡಾಡಿ [ಪಾಕಾಂ. ಕೈಮುದ್ದಾಡಿ] ಮುಂದಲೆ 
ವಿಡಿದು ಕುಣಿಕುಣಿದಾಡಿ ಸೌಖ್ಯವನೀಯುತಿರ್ದಳು ಮಾಯೆ ಮೋಜಿನಿಗೆ 
(ಪ್ರಥುಲೀ. ೩3೯); ಒಸೆದು ಚೈಮುಂಡಾಡುತಾಲಿಂಗಿಸಿದಳನುರಾಗ 
ಪ್ರಪಂಚದ ಕೊಸಜಿಕೆಯ ಕಳವಳದ ಮೈಮಜವೆಯಲಿ ಮಸ್ತಕವ 
(ತೊರರಾ. ೬-೧೨-೩೦). [ಚೆರ್ಮ, (ಎ ಚೆಯ್‌ 2) + ಮುಂಡಾಡು ] 

ಚೆಯ್ಯಾಕ (ನಾ). ಒಂದು ಬಗೆಯ ತಾಳವಾದ್ಯ : ಚೆಯ್ಯಾಕಗಳು ಚೆಳ್ಮ್‌.. 
ಚೆಯ ಎಂದು ಕುಟ್ಟುತ್ತಿರುವುವು (ಕನ್ನಣಾ. ೧೪). [?] 

ಚೆಯ್ಯಾಟ /ಚಯ್ಯಾಟ' ನೋ. 

ಚೆಯ್ಕಾಡು "ಚಯ್ಯಾಡು' ನೋ. 

ಚೆರಗ /ಚರುಗ' ನೋ. 

ಚೆರಪು 'ಸೆಅಪು' ನೋ. 

ಚೆರಿಗೆ "ಚರಿಗ್ಗೆ' ನೋ. 

ಚರೆ "ಚರೆ' ನೋ. 

ಚೆರೆಮದ್ದು (ನಾ). ಸಿಡಿವಂದ್ಲು ; ಚರೆ : ಅದರಲ್ಲಿ ತುಂಬಿಸುವುದು ಮಾತ್ರ 
ಚೆರೆಮದ್ದು (ಜಟ್ಟ. 86). [ಚೆರೆ(ಎಚರೆ) + ಮದ್ದು; (ಆಮರ್ದು)) 

ಚೆಲ್‌, ಚೆಲು (ಗು). ಚೆಲಂವಾದ ; ಸಂಂದರವಾದ. “ಚೆಲ್ಲ ದಿರ್‌', 
“ಚೆಲ್ವಡೆ' ಪರಾ. ಚೆಲು: ಹುಣ್ಣವೆಯ ಶಶಿಯಂತೆ ಚೆಲು ಚೆಲುವೆಣ್ಣು 
ಗಳು ಸಹ ಬಂದನೆಂದೀಕ್ಷಿಸಿತು ಪುರಜನವು (ಸಾಳ್ಮಛಾ. ೧೮-೯೬). "ಚೆಲು 
ಕಾಂತಿ' ಪರಾ. ([ ಆಚೆಲ್ವು, 

ಚೆಲಂಕು "ಚಲಂಕಂ' ನೋ. 

ಚೆಲಂಗು "ಚಲಂಕಂ' ನೋ, 

ಚೆಲದಿ ಸೆಲಂದಿ' ನೋ. 

ಚೆಲಪಿಳೆರಾಯ “ಚೆಲ್ಹ ಪಿಳ್ಳೆರಾಯ' ನೋ. 

ಚೆಲಬಾಗೆ (ನಾ). ಒಂದು ಬಗೆಯ ಗಿಡ: ಚೆಲಬಾಗೆ. ಚೇಲ. ಎಲೆಸುಜ್ಜಲ 
ಬಾಗೆ (ಮೈಔಗಿ. ೪-೬೩. [?] 

ಚೆಲವೆ "ಚಲುವೈ' ನೋ. 

ಚಿಲು /ಚೆಲ್‌' ನೋ. 

ಚೆಲುಕಾಂತಿ (ನಾ). ಅಂದವಾದ ಕಾಂತಿ,-ಶೋಭೆ : ಕಣ್ಣಿದಿರಿನ ಚೆಲು 
ಕಾಂತಿ ಚೆಲ್ಲುವ ಸೆರೆಗಣ್ಣು (ನಿಮ್ಮದ್ಮ. 8). [ ಚೆಲು(-ಆಚೆಲ್‌) + ಕಾಂತಿ] 

ಚೆಲುಗಬ್ಬ (ನಾ). ಸುಂದರವಾದ ಕಾವ್ಯ : 'ಕಾಲೂರ ಚೆಲುವೆ' ಒಂದು 
ಚೆಲುಗಬ್ಬ (ಕಾಲೂರ. ೧೧ ಹರಕೆ). [ಜೆಲು (ಎಚಿಲ್‌) + ಕಬ್ಬ,) 

ಚೆಲುಬಿಸಿಲು (ನಾ). ಅಂದವಾದ ಬಿಸಿಲು : ಬಂಗಾರದ ಜೆಲುಬಿಸಿಲ 
ಕಿರೀಟದ ಶೃಂಗಾರದ ತಲೆ ಎತ್ತು ವನು (ಕಎಪು. 8-೩). 

[ ಚೆಲು (ಚಿಲ್‌) + ಬಿಸಿಲು ( ಇಬಿಸಿಲ್‌) ) 

ಚೆಲುವ, ಚೆಲ್ವ' ನೋ. 

ಚೆಲುವ, (ನಾ). ಒಂದಂ ಬಗೆಯ ಪಕ್ಷಿ: ಹಲುಬುವ ಗೌಜು ಕರ್ಕಟ 
ಕಪ್ಪುರಸೆಟ್ಟಿ ಚೆಲುವ ಬೆಳವ ಕುಕ್ಕಟಿಗ (ಮೋಹತ. ೭-೦೪. "ಸಾಳುವ? 
ಪರಾ. [₹?) 

ಚೆಲುವಳಿ, ಚಲುವಳಿ (ಕ್ರಿ). ಅಂದಗೆಡು ; ವಿಕಾರವಾಗು : ಹೊರಟು 
ಪಾಂಡ್ಯನ ಚೆ [ಪಾಕಾಂ. ಚ)ಲುವಳಿದು ನೆಅ್‌ ಹೊರಟು ನೆಲೆಗೊಂಡಿದ್ದ 
ಬೆನ್ನಿನ ಹೊರಟು ಹೋಗಲು ಮಿಥ್ಯೈಯಾಯಿತು (ಬಸಪು. ೩೦-೩೧). 
ಚಲುವಳಿ: ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ, 

[ ಚಿಲುವು (ಚೆಲ್ವ) * ಆಳಿ, (ಆ ಅಟ್‌) 


೨೮೮೮ 


46 


ಚಿಲ್ಲಣ 


ಚೆಲುವಾನ್‌, ಚಲಂವಾನ್‌ (ಕ್ರಿ). ಚೆಲುವನ್ನು ಹೊಂದಂ ; ಅಂದವನ್ನು 
ಪಡೆ: ಚೆಲುವಾಂತ ರಾಜಮಂದಿರಗಳಿಸೆದಿಹ ಕೇರಿಯಲಿ ಮೆಲ್ಲನೈತಂದು 
(ವೆಂಕಾರಾ. ೫-೩-೩8). ಚಲುವಾನ್‌ : ಮೋಹನದೆ ಇರ್ಪೆದು ಕರ್ಣಾಟಕ 
ರಾಜ್ಯ ಚಲುವಾಂತುವೊಪ್ಪುವ ಸಕಲ ಸಂಭ್ರಮದೆ (ಕಂನವಿ. ೨-೧೦). 
[ ಚೆಲುವು (ಚೆಲ್ವ) + ಆನ್‌) 
ಚೆಲುವಿಕೆ "ಚೆಲ್ಪಿಕೆ' ನೋ. 
ಚೆಲುವು "ಚೆಲ್ಪು' ನೋ. 
ಚೆಲುವುತನ (ನಾ). ಅಂದಗಾರಿಕೆ: ಸೊಗಸುತನ; ಚೆಲ್ವಿಕೆ : 
ಚೆಲುವುತನವಿರ್ದೊಡೇನು ಬೆಲೆವೆಣ್ಣೆ (ರೇವಣ. ೬೬-೨೩). "ಚೆಲ್ವತನ' 
ಪರಾ. ( ಚೆಲುವು (ಚೆಲ್ವ) + - ತನ] 
ಚೆಲುವೆ, “ಚೆಲ್ಪೆ' ನೋ. 
ಚೆಲುವೆ "ಚಲುವೈ' ನೋ. 
ಚೆಲುವೆಣ್ಣು (ನಾ). ಸಂಂದರಿ ; ಚೆಲುವೆ : ಅಣ್ಣವಳಿಯದೆ ಬಣ್ಣಗುಂದದೆ 
ಹುಣ್ಣವೆಯ ಶಶಿಯಂತೆ ಚೆಲು ಚಿಲುವೆಣ್ಣುಗಳು ಸಹ ಬಂದನೆಂದೀಕ್ಷಿಸಿತು 
ಪುರಜನವು (ಸಾಳ್ಕ ಭಾ. ೧೮-೯೬). 
[ಚೆಲು (ಆ ಚೆಲ್‌) * ಪೆಣ್ಣು (ಎವೆಣ್‌)] 
ಚೆಲ್ಲದಿರ್‌ (ನಾ). ಸುಂದರವಾದ ತೆನೆ: ಉಬ್ಬಿದೊಡಲೇಂ ಪೊಲಂ 
ಚಿಲ್ಲದಿರ್‌ ಪಾಲ್‌ ಪಡೆದು ತುಂಬಿ ಬೆಳೆದಿದೆ (ಕಾಲರ. ೪೧-೩೧). 
ಸ [ ಚಿಲ್‌ + ಕದಿರ್‌,] 
ಚೆಲ್ನಡೆ (ನಾ). (?): ಸೋರ್ಮುಡಿ ಪದಿರ್ಮಡಿ ಸೋಗೆಗೆ ಪುರ್ವ ಕೊರ್ವ 
ಚೆಲ್ನಡೆಗೆ ನಖಂ ಮುಖಂ ಪತಿಗೆ ತೋಳ್‌ ಕರವಾಳ್‌ ಮದನಂಗೆ 
ಕಾಂತೆಯಾ (ಪುಷ್ಕಪು. ೯-98). [೧ ಇದು "ಬಿಲ್ಲೆಡೆ' ಎಂಬುದರ ಅಪ 
ಲಿಖತವಿರಬಹುದು.] (ಜೆಲ್‌ * ನಡೆ,] 
ಚೆಲ್ಲ, 'ಚಲ್ಲ,' ನೋ. 
ಚೆಲ್ಲ, "ಸೆಳ್ಳ' ನೋ. 
ಚೆಲ್ಲಂಗೆಯ್‌ (ಕ್ರಿ). ಸರಸವಾಡಂ ; ವಿನೋದಮಾಡು : ಕಳಮಾಳಿ 
ಯೆಸೆದುವಲ್ಲಲ್ಲಿ ಚೆಲ್ಲಂಗೆಯ್ತುತುಂ ಕಾಯ್ವ ವಲ್ಲವಿಯರಿಂ (ಪದ್ಮರಾ. 
6-09). [ಚೆಲ್ಲ (ಆಚಲ್ಲ;) * ಕೆಯ್‌;1 
ಚೆಲ್ಲಂದೋಕು (ಕ್ರಿ). ವಿನೋದವನ್ನು ತೋರು; ಸರಸವಾಡು: 
ಇಲ್ಲಿ ಪಲವುಂ ಚೆಲ್ಲಂದೋಜುವೆಂ ನಿಲ್ಲಿಂ (ಅಳವಿ. ೬-೦೩೩ ವ). 
[ಚೆಲ್ಲ (ಆಚಲ್ಲ,) * ತೋಣು) 
ಚೆಲ್ಲಂಬೀಟು (ಕ್ರಿ). ವಿಲಾಸವನ್ನು ಬೀರು; ಒಯ್ಯಾರ ಮಾಡು: 
ಜೆಲ್ಲಂಬೀಜುವವೊಲಿರ್ದುವವಯವವನಿತುಂ (ಧರ್ಮಾಮ್ಮ. ೧೩-೦೦೨). 
[ ಚೆಲ್ಲ (ಆಚಲ್ಲ) * ಬೀಟು) 
ಚೆಲ್ಲಂಬೆರಸು "ಚಲ್ಲಂಚಬೆರಸು' ನೋ. 
ಚೆಲ್ಲಕಾತಿ "ಚಲ್ಲಗಾರ್ತಿ' ನೋ. 
ಚೆಲ್ಲಕೇತನ (ನಾ). ಒಂದು ಬಿರುದು: ವಿಜಯಲಕ್ಷ್ಮೀನಿವಾಸಿತ ಚೆಲ್ಲಕೇತನ 
ಶ್ರೀಮತ್‌ ಬಂಕೆಯರಸ (ಕೂ. 1, ೦೩-೩; 7). "ಚಲ್ಲಧ್ವಜ' ಪರಾ. 
[ ಚೆಲ್ಲ * ಕೇತನ ] 
ಚೆಲ್ಲಗಣ್‌ "ಚಲ್ಲಗಣ್‌' ನೋ. 
ಚೆಲ್ಲಗಣ್ಟೊಣರ್‌ (ನಾ). ವಿಲಾಸವನ್ನು ಬೀರುವ ಕಣ್ಣುಗಳ ಜೊತೆ: 
ತನ್ನಯ ಚೆಲ್ಲಗಣ್ಟೊಣರ ಲೀಲೆಯನೇಲಟಪ ಬಾಳೆಮಾನ್ಗಳಂ (ಪುಷ್ಪ ಪು. 
೯-೯೯). ([ಚೆಲ್ಲಗಣ್‌ (ಎಚಲ್ಲಗಣ್‌) + ಪೊಣರ್‌, ] 
ಚೆಲ್ಲಗಾತಿ "ಚಲ್ಪಗಾರ್ತಿ' ನೋ. 
ಚೆಲ್ಲಗಾರ್ತಿ "ಚಲ್ಲಗಾರ್ತಿ' ನೋ. 
ಚೆಲ್ಲಣ "ಚಲ್ಲಣ' ನೋ. 


ಚಿಲ್ಲನೆ ೨೮೮೯ ಚೆಲ್ವಡೆ 


ಚಿಲ್ಲನೆ (ಅ). ಶೀಘ್ರವಾಗಿ ; ಕೂಡಲೆ: ನೆಲ್ಲಿ ಬೆಳುಹೂಲಿಗಳ ಬೇರಿಲ್ಲಣ| | ಚೆಲ್ಲೆಯ "ಸೆಲ್ಲೆಹ' ನೋ. 
ಮುಳುಗೊಗ್ಗಿ ಯೆಂಬಿನಿತ್ತ ಆ ಪುಡಿಯಂ ಚೆಲ್ಲನೆ ಮೂಗಿನೊಳೂಡಿದೊಡೆಲ್ಲಾ ಚೆಲ್ಲೆಹ "ಸೆಲ್ಲೆಹ' ನೋ. 
ಪಾವಿನ ವಿಷಕ್ಕೆ ತವಿಲದೆ ಸಾಲ್ಗಂ(ಐಮರ. ೭-೫೩). [ಬೆಲ್ಸ್‌ + - ಅನೆ? ಚೆಲ್ಲೆಹೋಗು (ಕ್ರಿ.) ಚೆಲ್ಲಾಟಕ್ಕೆ ಹೋಗು (?): ಚನ್ಮ್ರವನದಲ್ಲಿ 


ಬೆಲಪಯ್ಯ (ನಾ). ಒಬ್ಬಾತನ ಹೆಸರು : ಇವರುಭಯ ಸನ್ಮಥದೊಳ್‌ ಕೊೋಣಪ್ಪ್‌ ಜಟ್ಟಿಯೊಡನೆ ಚೆಲ್ಲೆಹೋಗಿಯಿದ್ದು ರಾತ್ರಿ ಕಾವಲಿದ್ದದ್ದಕ್ಕೆ 
ಬರದೊಂ- ಚೆಲ್ಲಪಯ್ಕಂ (ಎಳ. ೩1, ಹೊಳಲೈ. ೩೦-೦೩ ; 964). 5] (ಬೆಟ್ಟಿ. ೫-೦). ([ ಚೆಲ್ಲ, 4 ಹೋಗು; (ಆಪೋಗ್ಯು)] 

[ ಚೆಲ್ಲಪೃ * ಅಯ್ಯ, ಚೆಲ್ವ, ಚಲುವ, ಚಲ್ವ, ಚೆಲುವ, (ನಾ). ೧. ಅಂದವಾದಂದು ; 
ಚೆಲ್ಲಪಿಲ್ಲಿ "ಚಲ್ಲಾಪಿಲ್ಲಿ' ನೋ. ಸಂಂದರವಾದಂದಂ; ಚೆನ್ನಾದಂದಂ ; ಉತ್ತಮವಾದುದು: ಮತ್ತಾ 
ಚೆಲ್ಲವತ್ತ "ಚಲ್ಲವತ್ತ' ನೋ. ಪುರಂ ಚೆಲ್ವನಾಪುರಮಿಂಬಾಪುರಮೊಳ್ಳಿತಾಪುರಂ (ಅನ ಪು. ೧-೧೨೦). 
ಚೆಲ್ಲವಾಡು "ಚಲ್ಲವಾಡಂ' ನೋ. ೨. ಅಂದ; ಚೆಲಂವು; ಸೌಂದರ್ಯ: ಮೊದಲ ಪದಂ ನ್ಯೂನಾಕ್ಷರಂ . . . 
ಚೆಲ್ಲವೆರು (ಕ್ರಿ). ಎಲಾಸವನ್ನೂ ಪಡೆ; ಸರಸದಿಂದ ಕೂಡಿರು:|1ಂ ಇದಟ್‌್‌ಂ ಛಂದೋಭಂಗೆಂ ಪದನಜ*ಿದದನಿಂತು ಸಮಜಾ ಪೇಲಕ್ಜೊಡೆ 

ಚೆಲ್ಲವೆತ್ತೋರೆನೋಟಕ್ಕೆಡೆಯಾಗೇಕಾಂತಮಂ ಪೇಳ್ವವೊಲೆ ಚೆಲ್ವಂ (ಕವಿರಾ. ೦-೯೨). ೩. ಸುಂದರನಾದವನಂ ; ಸ್ಪುರದ್ರೂಪಿ: 
ಜಿನುಗುತಿರ್ದಪ್ಪೆ ಕರ್ಣಾಂತದೆೊಳ್‌ (ಶಾಳುಂತ. ೧೧-೨೪). ಕ ಚೆಲ್ವ ರ್ಕಳಭಿಜನರ್ಕಳ್ಗು ಣಿಗಳ್‌ ' (ಕವಿರಾ. ೨.೨೬); ಪುಷ್ಪಸಂಕುಳದೊಳ 
[ ಚೆಲ್ಲ; (ಆಚಲ್ಲ;) + ಪೆರು (ಆಪೆಣ್ಮು) ] ನೀನೇ ವಿಳಾಸಿಯೈ ಮಿಡಿಗಳೊಳ್‌ ನೀಂ ಚೆಲ್ಹನೈ (ಆದಿಪು. ೧೧-೯೮) ; ಕರ 
ಚೆಲ್ಲವೊಳ್ತ «ಚಲ್ಪವತ್ತ' ನೋ. ಚೆಲ್ವ[ಪಾಕಾಂ. ಚೆಲುವ] ಶ್ರೀಶೈಲಚನ್ನ ಮಲ್ಲಿಕಾರ್ಜುನನ ಸಜ್ಜನ ಗಂಡನ 
ಚೆಲ್ಲಾಟ, ಚಲ್ಲಾಟ್ಯ' ನೋ. 26 ಮಾಡಿಕೊಂಬೆ (ಮಹಾದೇ. ಬ. ೧೪೪-೩೨೮). ೪. ಒಬ್ಬಾತನ ಹೆಸರು : 
ಚೆಲ್ಲಾಟ್ಯ "ಚಲ್ಲಾಟ್ಕ' ನೋ. ಇಷ್ಟಬ್ರಿತ್ಯನಪ್ಪ ಪೊಲೊಕ್ಕುಪ್ರಿಯ ಚೆಲ್ವ . . . ಚೆಲ್ವ ಸಂಪನ್ನ (ಎಇ: 
ಚೆಲ್ಲಾಡಿಸು (ಕ್ರಿ). ಚದರಿಸಂ: ಇರಲಿ ನೋಡುವೆ, ಚೆಂಗಾಳ್ವರನ್ನು 7%, ೨೦-೪; ). 800 ಚಲುವ: ೧. ನಿಮ್ಮ ಕರುಣವೇ ಕರ ಚಲುವ 
ಚೆಲ್ಲಾಡಿಸುತ್ತೇನೆ ಎಂದರು (ಜೆಂಗಾಳ್ಕ. ೨೫). ಸಕಳೇಶ್ವರಯ್ಯ (ಸಮಾವ. ೩-೧೮) ; ಚೆ[ಪಾತಾಂ. ಚೆ]ಲುವವಹ ಮೃದುತರ 
[ ಚೆಲ್ಲಾಡು, ( ಆಚಲ್ಲಾಡು;) * - ಇಸ್ಕು] ವೆನಿಪ ಪರಿಮಳಿಪ ಪೊಸಖಂಡಂಗಳಂ ಸವಿಗೊಳುತ (ಬಸಪು. ೧೮-೨೯). 
ಚಿಲ್ಲಾಡ್ತು. /ಚಲ್ಲಾಡ್ಮು' ನೋ. 20| ೩. ಚಲುವ [ಪಾಠಾ. ಸುಜನ]ರುಲ್‌ಗೆ ರೂಪಿನ ಮದಮಂ (ಸಮಪ. 
ಚಿಲ್ಲಾಡ್ಕು ಚಲ್ಲವಾಡು' ನೊಃ. ೪-೦೦೮) ; ಸಾವಿಲ್ಲದ ಕೇಡಿಲ್ಲದ ಚ[ಪಾಕಾಂ. ಚೆ]ಲುವಂಗಾನೊಲಿದೆನವ್ವಾ 
ಚೆಲ್ಲಾಪಿಲ್ಲಿ: "ಚಲ್ಲಾಪಿಲ್ಲಿ' ನೋ. (ಮಹಾದೇ. ಐ. ೧೨೨-೨೮೩). (ಗು). ೫. ಅಂದವಾದ ; ಸೊಗಸಾದ: 
ಚೆಲ್ಲಿ "ಚಲ್ಲಿ' ನೋ. ಉತ್ತಮವಾದ : ಬೇಜಕೊಂದು ನಾತೊಡೆ ಚಲುವ ಚಂದನದ ಪಡಿ 
` ಚೆಲ್ಲಿಪಿಲ್ಲಿ "ಚಲ್ಲಾಪಿಲ್ಲಿ' ನೋ. ಯೆಂನಿಸದಡೆ (ಐಸಪು. ೨೭-೪) ; ಚಲುವ ವಧು ಕೇಳಿಲೆ ದುರಾತ್ಮಕರಳಿವರೇ 
ಚೆಲ್ಲಿಸು, "ಚಲ್ಲಿಸ್ಲು' ನೋ. 25] ಯೆನ್ನನು (ಕುಪ್ಕಾವಿ. ೬ರಿಇ. ೨-೩೧). ಚೆಲ್ವ: ೧. ಚ[ಪಾಕಾ. ಚೆ]ಲ್ವವಹ 
ಚೆಲ್ಲಿಸು, *ಚಲ್ಲಿಸಂಂ' ನೋ. ಮೃದುವಪ್ಪ ಗಂಧಂ ನಿಲ್ವ . ... ಬಿಲ್ವಪತ್ರೆಯನೆಯ್ದೆ ಕೊಯ್ದು (ಬಸಪು. 
ಚೆಲ್ಲು, "ಚಲ್ಲಂ,'. ನೋ. ೪4-೨೬). ೩. ಚಲ್ವನೇ ಹರನಂ ಮೋಹಿಸಲಾರ್ಪ್ಪನೆಂತುವಧಿಕಂ ಶ್ರೀವಿಷ್ಣು 
ಚಿಲ್ಲು "ಚಲ್ಲ' ನೋ. ಭೂಪಾಳಕಂ (ಎಳ. ೪, ಬೇಲೂರು. 8೮-೩೯; 1117). ಚೆಲಾವ,: ೧. 
ಚೆಲ್ಲುತನ "ಹಲ್ಲುತನ' ನೋ. ಪರಿಣಾಮದೊಳಗೆ ಮನದ ಪರಿಣಾಮವೆ ಚೆಲುವ ಸಂಗದೊಳಗೆ ಶರಣರ 
ಚೆಲ್ಲುಮಲ್ಲಿ(ನಾ). ಗಾಂಭೀರ್ಯವಿಲ್ಲದವಳು ; ಚೆಲ್ಲಗಾತಿ : ಈ ಹುಡುಗಿ |9| ಸಂಗವೆ ಚೆಲುವ (ಅವಶಂ. ೦೧೯-೩೩೮). ೩. ನೀಲೋತ್ಪಲನಿಭಾಂಗದ 
ಶುದ್ಧ ಚೆಲ್ಲುಮಲ್ಲಿ (ನಿಂದನೆ. ೩೦). ' [ ಜೆಲ್ಲು (ಚಲ್ಲು) * ಮಲ್ಲಿ) ಮುದ್ದುವದನದ ಚೆ[ಪಾಕಾಂ. ಚ]ಲುವ ದೇವರ ದೇವನೆಸೆದನು ಬಾಲ 
ಚೆಲ್ಲೆ, ಚಲ್ಲೆ, (ನಾ). ೧. ಉದ್ದ; ನೀಳ; ದೀರ್ಫತೆ: “ಚೆ[ಜಾತಾಂ. ಚ)ಲ್ಲೆ ಕೇಳಿಯಲಿ (ಕೊ ರ ರಾ. ೦-೮-60); ಚೆಲುವರರಸನರ್ಚನಾದ್ರವ್ಯವೆರಸಿ 
ಯೆನೆ ನಿಡಿದು? (ಕಜ್ಮಮುಂ. .8೦). (ಗಂ). ೨. ಉದ್ದ ವಾದ ; ನಿರ್ಮಲಯೋಗಿಪಥಕೈದಿದನು (ಧಕನ. 8-೭). ೫. ಪೂಸಿದ ವಿಭೂತಿ 
ದೀರ್ಫ್ಥವಾದ, "ಚೆಲ್ಲೆಗಣ್‌' ಪರಾ. ಚೆಲ್ಲೆ,: ೧. “ಚಲ್ಲೆಯೆನೆ ನಿಡಿದು” ಕಯ್ಕೊಳು ಪಾತ್ರೆಯೇಕ ಜೆಡೆ ಭಾಸುರದ ಪುಲಿದೊವಲು ಲಾಕುಳಂ ಚೆಲುವ 
(ಕಲಿಕೆ. 8೦). "ಬೆಲ್ಲೆಗಣ"' ಪರಾ. 856| ನಡೆ (ತಿರುರ. ದೇ. ೦೦-೧೦). 
ಚಿಲ್ಲೆಗಣ್‌, ಚಲ್ಲೆಗಣ್‌ (ನಾ). ನೀಳವಾದ ಕಣ್ಣು; ಅಗಲವಾದ ಕಣ್ಣು: ಚೆಲುವಾನೆಗಳ್ಳಎಒಳ್ಳೆಯ ಆನೆಗಳನ್ನು ಹಿಡಿಯುವವನು; ಒಂದು 
ಬಂದರ್‌ ನಗೆಗಣ್ಗಳ ಚೆಲ್ಲೆಗಣ್ಗ್ಣಳಲರ್ಗಣ್ಣಳ  ವಿಡುಗಣ್ಣಳ ಬೆಡಂಗಿಯರ* ಬಿರುದು : ಕೋಡೂರ್ಪ್ಸರವರೇಶ್ವರಂ ಚೆಲುವಾನೆಗಳ್ಳಂ ವೈರಿ 
(ಆಗಪಿ. ೪-೦೨೪) ; ಮಡದಿಯರ ಚೆಲ್ಲೆಗಣ್ಣೆಳವಿಂಂಚಿನಂತಿರಲು (ನಾದಿರೆ. [ಹೃತ್ಲೆಲ್ಲಂ] (ಕಇಅ. ೦೨೬-೩೭-೯ ; 1107). 
೧೩-೭೭); ` ನಲ್ಲರೂಪಿಲ್ಲೆಂದಡೀಕ್ಷಿಸು ಚೆಲ್ಲೆಗಂಗಳಿಂ (ಲಸಪು. ೪೦-೧೪). [ ದೇ.॥ ತಮಿ. ಚೆಲ್ವ ; ತೆಲು. ಚೆಲುವ, ಚೆಲ್ವ 
ಚಲ್ಲೆಗಣ್‌ : ಚಲ್ಲೆಗಣ್ಣ ತುಟುಗೆಮೆಯ ವಿಶಾಲಗಂಡಸ್ಥಳದ . . .|40| ಚೆಲ್ಹಕಾಣಿ (ನಾ). ಅಂದಗಾರ ; ಚೆಲುವ ; ಸುಂದರ : ಚೆಲ್ವಕಂಗಳ ಚೆಲ್ವ 
ವಾರನಾರೀಕದಂಬಂ - (ಧರ್ಮಾವನ್ಮಿ. ೮-೧೯೬) ; ಆತನ ಡಲ್ಲೆ ಗಣ್ಣಳಾತನ ಕಾಜ ನೋಡ ಬಂದೆ ನಿನ್ನ ಬಳಿಸಾರ ಬಂದೆ (ಕನಕ. ೧೨೫ ಪಲ್ಲವಿ). 
ಬಗೆಗೊಳ್ಳ ಪೆರ್ದೊಡೆಗಳ್‌ (ಗವಿ. ೧೧-೧೩): ಶ್ರುತಿಯುವತಿ ಸೂಸುವ [ಚೆಲ್ವ + - ಕಾಜಿ] 
ಚಲ್ಲೆಗಂಗಳ ಮೊನೆಗೆ ಮಾಸಲುಗುಡದ ಮೈಸಿರಿಯ (ಕುವ್ಯಾಅ. ೪-90). | |ಚೆಲ್ವಡೆ (ಕ್ರಿ). ೧. ಎ ಚೆಲ್ವುವಡೆ : ತೆಳ್ಟೊಡೆ ಕಡು ಚೆಲ್ವಡೆದುವು 
( ಚಿಲ್ಲೆ + ಕಣ್‌] (ಅನಂಪು, ೬-೫). ವಿ. ಅಂದವನ್ನುಂಟು ಮಾಡು: ಕರಮೆ ಚೆಲ್ವಡೆದು 
ಚೆಲ್ಲೆಗಾತಿ "ಚಲ್ಲಗಾರ್ತಿ' ನೋ. 45, ಸಿಂಗರಮಾಡಿ ವಾಮೇತರಹಸ್ತದೊಳು ಖಡ್ಗಮಿತ್ತ (ಶ್ರೀಪಾಲ. 6-೩೮). 


ಚೆಲ್ಲೆನೋಟ "ಚಲ್ಲೆನೋಟ' ನೋ [ ಚೆಲ್‌ + ಪಡೆ,] 


ಚಿಲ್ಪತನ 


ಚೆಲ್ವತನ, ಚಲು ವತನ (ನಾ). ಅಂದಗಾರಿಕೆ; ಸೊಗಸುಗಾರಿಕೆ ; 
ಚೆಲಂವಿಕೆ : ಸ್ರಿರುಷನ ಭಾವಂ, ಪುರುಷತನಂ, ಏವಂ ವೀರತನಂ, ಶೂರ 
ತನಂ, ಬಲ್ಲತನಂ, ಚೆಲ್ವತನಂ (ಕಬ್ಮಾನು. ೪೩೦ ಪ್ರಯೋ). ಚಲುವತನ: 
ಚಲುವತನವನು ತೋಟಾ ರಾಮನನೊಲಿಸಲೈದಿದ ಶೂರ್ಪಣಖಿಯನು ಕಲಿ 
ಸುಮಿತ್ರಾಸೂನು ಹಿಡಿದಿಳುಹಿದನು ನಾಸಿಕವ (ತೊರರಾ. ೩-೪ ಸೂಕನೆ). 

[ ಚೆಲ್ವ + - ತನ] 

ಚೆಲ್ಪನೆ, ಚಲಂವನೆ (ಗು). ಸಂಂದರವಾದ; ಸೊಗಸಾದ: ಪೊನ್ನೋಲೆಯಂ 
ತೊಡಿಸಿ ಚೆಲ್ವನಪ್ಪ ಪೂಮಾಲೆಯಂ ಮುಡಿಯಿಸುತ್ತುಂ (ಧರ್ಮಾಮ . ೩-೯); 
ಚಿಲ್ಪನಪ್ಪ ನವಹಾಟಕನಿರ್ಮಿತಮಪ್ಪ ಕೋಂಟೆ ಮುಟ್ಟಿ ರೆ ಮುಗಿಲಂ 
(ಡಂದ್ರ ಪು. ಚಲುವನೆ : ಹಲವನಟ್‌ದಿಂತೊರೆದುದಕೆ ಕರ 
ಚ[ಪಾಕಾಂ. ಚೆ]ಲುವನಾಯಿತ್ತು (ಬಸಪು. ೩೧-೪೧). 

[ಚೆಲ್ಹು, * - ಅನ್ಸೆ( ಎ -ಅನೆಯ್ಯ) ] 

ಪಿಳ್ಳೆ (ನಾ). ಮುದ್ದಾದ ವಂಗಂ ; ಸಂಂದರನಾದ ಬಾಲಕ ; ಬಾಲ 
ೈಷ್ಣ : ಡಿಳ್ಳಿಯೊಳೊಂದುಗೂಡಿರೆ ದೇವರು ಚೆಲ್ವಪಿಳ್ಳೆ ಬಾರೆನೆ ನಿನ್ನ 
ಬೆಂಬಟ್‌ಯ ಬರಲು (ಗೀತಗೋ. ೪೬). ಓ ತವಿಂಳಿನಲ್ಲಿ ಈ ಪದವನ್ನು 
ವಿಶೇಷವಾಗಿ ಸ್ಕಂದನಿಗೆ ಅನ್ವಯಂಸಂತ್ತಾರೆ. 

( ತಮಿ. ಚಿಲ್ವಪ್ಪಳ್ಳೈ ] 

ಚೆಲ್ವಪಿಳ್ಳೆರಾಯ, ಚಿಳ್ಳಿಪಿಳ್ಳಿರಾಯಂ, ಚೆಲಪಿಳೆರಾಯ (ನಾ). (ಮೇಲಂ 
ಕೋಟೆಯ) ಚೆಲುವರಾಯಸ್ವಾ ವಿಂ : ಉಲ್ಲಾಸದಿಂ ಯಾದವಾದ್ರಿಗೈದಿಸಿ 
ಚೆಲ್ವಪಿಳ್ಳಿರಾಯಗೆ ನೀ ಪಿತನೆಂದೆನಿಸಿದೆ(ಗೀತಗೋ. ೪೬). ಚಿಳ್ಳೆಪಿಳ್ಳೆರಾಯ: 
ಮೇಲ್‌ಕೋಟೆಯಲ್ಲಿ ಕೃಷ್ಣನ (ಚಿಳ್ಳೆ ಪಿಳ್ಳೆ ರಾಯನ) ಗುಡಿಯನ್ನು ಕಟ್ಟಿಸಿ 
(ಮುಂಬಯಿ. ೬-೦೧೬). ಚೆಲಪಿಳೆರಾಯ : ಶ್ರೀ ಚೆಲಪಿಳೆರಾಯರಿಗೆ ನಿತ್ಯ 
ಸಂದಿ ತೆಪ್ಪ ತಿರುನಾಳು ಚೆಅಪು (ಎಕ. ೫11೪, ಶ್ರೀರಂಗ. ೯೩-೨; 1686). 

[ ಚೆಲ್ವಪಿಳ್ಳಿ + ರಾಯ] 

ಚಿಲ್ಪರಾಯ, ಚಲುವರಾಯ (ನಾ). ೧. = ಚೆಲ್ವಪಿಳ್ಳಿರಾಯ : ಈ 
ಪರಿಯಲಿ ಮೇಲುಕೋಟೆ ಇಂದಿರೆವರ . . . ತಾಪತ್ರಯಗಳ ಬಿಡಿಸಿ ಚೆಲ್ವ 
ರಾಯ ಗೋಪಾಲ ಮೂರುತಿ ಪುರಂದರವಿಠಲ (ಪುರಂದ. ೨-೯-೩). 
ಚಲುವೆಕಾಯ : ೧. ಮೇಲುಕೋಟೆಯ ಚಲುವರಾಯಸ್ವಾಮಿಯ ಗುಡಿ 
ಸೊಗಸಾಗಿದೆ (ಕ). ೨. ಚೆಲುವರಲ್ಲಿ ಮಿಗಿಲಾದವನಂ ; “ಕಂಮಾರ 
ರಾಮ” (ಉನಕೋ. 88). (ಚೆಲ್ವ + ರಾಯ] 

ಚೆಲ್ವಿಕೆ, ಚಲಂವಿಕೆ, ಚಲ್ವಿಕೆ, ಚೆಲಂವಿಕೆ (ನಾ). ಅಂದ; ಚೆಲುವು ; 
ಸೊಗಸಂ ; ಸೌಂದರ್ಯ : ಎಜ್‌ದೀವುದುಮಜನೀಕೆಯ ನಳಿತೋಳಿಂ 
ಗೊಲ್ಲು ತಮ್ಮ ಚೆಲ್ವಿಕೆಯಂ ಕಂಡೆಳಲತೆಗಳ್ಳೂವುಗಳಂ ತಳಿದಿರ್ದುಂ ತಳೆಯ 
ವಿರ್ಪುವಾ ಫಲಿನತೆಯಂ (ಛರ್ಮಾಮೃ. ೩-೦೩೩) ; ನೋಡು ಮೈಥಿಲಿ ವಿಶ್ವ 
ಕರ್ಮನು ಮಾಡಿಹುದ ಲಂಕಾತ್ರಿಕೂಟದ ಕೋಡುಗಲ್ಲಿನ ನಡುವೆ ಚೆಲ್ವಿಕೆ 
ಯಿಂದ ಮೆಟ್‌ಯುವುದ (ಉಶಿರಾ. ೪೪-೦೬); ಅವನ ಚೆಲ್ವಿಕೆ ಗಂಡು ಪೆಣ್ಗಳ 
ಕಂಗಳ ಸೆಲಕಿವಿಡಿದಿಹುದು (ಛ6ಜೆ. 9-8೦). ಚಲುವಿಕೆ: ಆವಳಿವ 
ಳೂರ್ವಶಿಯೊ ರಂಭೆಯೊ ದೇವವಧುಗಳ ಸುಳಿವೊ ತಾನೆನಲಾವ ಚ 
[ಪಾಕಾಂ. ಚೆ]ಲುವಿಕೆ ಶಿವಶಿವಾಯೆಂದರಸ ಬೆಳಗಾದ (ಕುವ್ಮಾಆ. ೫-೦೧) ; 
ಚಲುವಿಕೆಗೆ ಹಿಮವಂತಸುತೆಗಗ್ಗಳೆ ; ಏನಗ್ಗಳೆಯೊ ಶಿವಶಿವ ಸೀತೆ 
ರೂಪಿನೊಳು (ತೊರರಾ. ೩-೭-೧೯) : ಚಕ್ರೇಶ ಚಲುವಿಕೆಯಾಗಿ ಪೂಜೆಯ 
ಮಾಳ್ದೆನೆಂದು ತನ್ನೊಳಗಿಂತು ನೆನೆದನು (ಧರಕ. ೭೩-೨೪). ಚೆಲ್ವಿಕೆ: 
“ ಚಲ್ವಿಕೆಯೆನಲ್‌ ಸೌಂದರ್ಯದೊಳು ” (ಕರರ. ೧೨೩). ಚೆಲುವಿಕೆ: 
ಮಿಸುನಿಗಳ ಗಂಟೆಯಿಂದೆಸೆವ ಚೆಲುವಿಕೆಯನವನೀಶ ನೋಡುತ ಬಂದನು 
ಪಡಕಾ. ೪-೪೦) ; ಮಡದಿಯೊರ್ವಳು ಬಾಗಿಲಲಿ . .. ಕಡು ಚೆಲುವಿಕೆಯ 
ಬೀಆದಳು (ಕಂನವಿ. ೬-೧೦೦). ([ ಚೆಲ್ವ, * -ಇಕೆ) 


೧-೧೧೪). 


ಚೆಲ್ವ 
ಕ್ಷ 


೨೮೯೦ 


10| ಚೆಲ್ವ್ಯು, ಚಲಂವು, ಚಲ, 


40 


45 


ಚೆಲ್ವುವಡೆ 


ಚೆಲ್ವಿಕೆದಾಳು (ಕ್ರಿ). ಸೌಂದರ್ಯವನ್ನು ಪಡೆ; ಚೆಲಂವಾಗು; 
ಸುಲೋಚನೆಯುಂ ಲಕ್ಷ್ಮೀಮತಿಯುಂ ಸಂಜನಿಯಿಸಿ ಪಿರಿದುಂ ಚೆಲ್ವಿಕೆ 
ದಾಳಿದರು (ಜಯಕಾ. &-೧೯). [ ಚೆಲ್ವಿಕೆ * ತಾಳ್ಗು( ಎತಾಕ್‌;)] 
ಚೆಲ್ವಿಡಿ (ಕ್ರಿ). ಚೆಲಂವಿನಿಂದ ಕೂಡಿರು; ಸೌಂದರ್ಯದಿಂದ ತುಂಬಿರಂ : 
ಪಳಂಚಲೆವ ಪಂಚಜಡೆ ನೊಸಲೊಳೆೊಡಂಬಡುವರಳೆಲೆಯಿವಲ30 ಚೆಲ್ಲಿಡಿ 
ದಿರ್ದುದು ಬಾಳಕೇಳಿ ಧರ್ಮಾತ್ಮಜನಾ (ಪಂಪಾ. ೨-೪); ಚೆಲ್ವಿಡಿದ 
ಸರೋರುಹಾಂತರಕೆ ಮಾನಿತ ಮಾನಸರಾಜಹೆಂಸಿಯಂ ನಡೆಯಿಸುವಂತೆ 
(ಶಾಂತಿಪು. ೩-೧೧೩) : ಮೃಡನಾಗಳ್‌ ಗಿರಿಜೆಯ ಚೆಲ್ವಿಡಿದ ಮೊಗಂಗಂಡು 
[ ಚೆಲ್ವ; * ಇಡ್ಮಿ) 
ಚೆಲಂವು (ನಾ). ೧. ಅಂದ ; ಚಂದ ; 
ಸೊಗಸು ; ಸೌಂದರ್ಯ : * ಚೆ[ಪಾಕಾಂ. ಚ]ಲ್ಪೆಂಬುದಂದವೆನಿಕ್ಕು ” 
(ಕಬ್ಮಿಕ್ಕೆ. ೩೧) ; ಚೆ[ಪಾಕಾಂ. ಚ]ಲ್ವ ಪಾಂಗಟಿ್‌ಯ([ದ]ಂತಿದನಿಂತಿರೆ ಪೇಟ್ಸ್‌ 
ವಿಕಲ್ಪವಂಂ (ಕವಿ೦೫. ೧-೧೩೫); ಚೆಲ್ಜಿನಿಂ ದೇವಾಸುರರ್ಕಳಂ ಗೆಲ್ವ 
ರೂಪನೆೊಡೆಯಂ (ವಡ್ಮಾರಾ. ೩೩-೧೪) ; ಕೊಂಕಿದ ಕೊಂಕು ತದ್ವಿಷಯ 
ಕಾಂತೆಯ ಪುರ್ವಿನ ಕೊಂಕಿನಂತೆ ಚೆಲ್ವಂ ಕುಡೆ (ಅದಿಪು. ೧-೬೧); 
ಇದಾರ ಪುಣ್ಯದ ಪುಂಜವಿದಾರ ಚೆಲ್ವಿ ನಂಕುರಂ(ಸಂಬಿರ. ೨-80). ೨. ಸಂಂದರ 
ವಾದುದು; ಮನೋಹರವಾದಂದು : ಅಳಿ ಬಿರಿದಿರ್ದ ಜಾದಿಯೊಳೆ 
ಪಲ್ಕೊರೆಯುತ್ತಿರೆ ... ಸಾರೆ ಚಚೋರಮಿಂದುಮಂಡಳಗಳಿತಾಮೃತಾಸವ 
ಮನುಂಡುಸಿರುತ್ತಿರೆ ಚೆಲ್ವು ಶಾರದಂ (ಪಂಪಛಾ. ೭-೬೦). ಚಲುವು: 
೧. ಚ[ಪಾಕಾ. ಚೆ]ಲುವು ಮಿಗೆ ಪೂಜಾಪ್ರಬಂಧಗಳನಭಿನಯಿಸುವಂ 
(ಬಸಪು. ೪೮-೨೨) ; ರಾಯನ ಚಲುವನೀಕ್ಷಿಸಿ ನಲಿದು ಕೊಂಡಾಡಿದರು ಮನ 
ವೊಲಿದು (ನಳಿಡ. ೩-೧೬). ಚಲ್ವು : ೧. ಕಂಪಿನ ಕಾರಾಗಾರಮುಂ ಚ 
[ಐಾ8ಾ9. ಚೆ]ಲ್ಹಿನ ಕುಲಗೃಹಮುಮಿರ್ಪಂತಿರ್ದ ವಸಂತಗೃಹಮಂ ಪೊಕ್ಕು 
(ಆಂದ್ರಪು. ೭-೯೫ ವ); ೨. ಮನ್ನೆಖೇಟದಿ ತೆಂಕ ನಿನ್ನ ದೇಗುಲ ಚಲ್ಕು 
(ಎಕ. ೪111, ನಗರ.೬೨-೪;; ಸು. 800). ಚೆಲುವು: ೧. ಗಾನದೊಳು ವಿದ್ಯ 
ದೊಳು ಪ್ರಾಯದೊಳು ಚಿಲುವಿನೊಳು . . . ಪ್ರತಿಯಿಲ್ಲ(ಸಿದ್ದರಾ. ೦-೨೪); 
ಲಲನೆಯೊಳು. . . . ಚೆಲುವಿನೊಳು ದಶರಥಾತ್ಮಜನೊಳತಿ ಕಪ್ಪಿನೊಳು 
ಬಿಳುದಿನೆೊಳು ರಾಮವೆನಿಸಿಕ್ಕು(ಮಂಗರಾ. ೧೪೭-೪೦) ; ಉಸುರಿಲ್ಲದೊಡಲಿನ 
ಚೆಲುವಿನಂತಿರೆ ನಮ್ಮ ಬಲ (ಕುವ್ಯಾದ್ರೋ. ೯-೩3). ೨. ಚೆಲುವೆನಿಸರ್ದೀ 
ಕುಸುಮಾವಳಿಯಂ ಕೆಯ್ದು ವನಿಸುತೆಯ ಕರತಳರಾಗಂ ಬಳಸಿದುದೆಂಬಿನ 
ಮೆಸೆದುವು. . . ಪಲ್ಲವ ಪ್ರಕರಂಗಳ್‌ (ಉಾದಂಪೂ.೦೦೪). 
ಚೆಲ್ವಾಗು, ಚೆಲುವಾಗು ಎ ಸಂಂದರವಾಗು; ವಂನೋಹರವಾಗಂ : 
ತಂತಮ್ಮ ಠಾಣುಂತರಂಗಳೊಳಿರ್ದಂಗಜತಂತ್ರದಂತೆಸೆವಿನಂ ಚಿಲ್ಮಾದು 
ವಿಮ್ಮಾವುಗಳ್‌ (ಅದಿಫು. ೧೧೯೬): ಸಾಸನಮನ್ನಿದೆ ಚೆಲ್ವಾಗೆ ಸಾಮಿ 
ಯಣ್ನಂ ಬರೆದೋಂ (ಸೌಇಇ. ೫1.1, ೪0-8೭; 969); ಪೃಥುಳೋನ್ನತ 
ಕರಾಂಬುಜಯುಗಂ ಚೆ[ಪಾಕಾಂ. ಚೆ]ಲುವಾಯಿತಯ್ಯಂಗೆ(ಬಸಪು. ೩6-೪೦). 
[ ದೇ.8 ತಮಿ. ಚೆಲ್ವು ; ತೆಲು. ಚೆಲುವು, ಚೆಲ್ವು ] 
ಚೆಲ್ವ್ಯು (ನಾ). ಒಂದಂ ಬಗೆಯ ವಂರ : ಪಾವಕನ ಶರೀರದಂಕಿರುಡಿ 
ಸುಂಕಿಗನಂತಿರೆ ಚೆಲ್ವು ಸಂದ ಲಾವಕನ ನಿಯೋಗದಂತೊಗೆದ ಬೊಟ್ಬುಲಿ 
ಪರ್ವಿದಟವ್ಮಮದ್ಭುತಂ (ಪುಕ್ಕಾಸ್ತ. ೮-೯೪). [?) 
ಚೆಲ್ವುದೋಹು(ಕ್ರಿ). ಅಂದವನ್ನು ಕಾಣಿಸು; ಸೊಗಸನ್ನಂಟಂಮಾಡಂ: 
- ಅಮ್ರಭೂಷಿತಕಮನಾಮ್ರಪಕ್ವಫಳದೊಳ್‌ ಶುಕಕಾಮಿನಿ ಚಿಲ್ವದೋಟ್‌ 
ದಳ್‌ (ಅದಿಫುೆ. ೦೦-೯೯). [ಚೆಲ್ವ * ತೋಟಿ] 
ಚೆಲ್ವುವಡೆ. (ಕ್ರಿ). ಅಂದವನ್ನು ಪಡೆ ; ಸಂಂದರವಾಗು : ರಂಗ ನಿನ್ನಯ 
ಚೆಲ್ವುವಡೆದೊಳುದೊಡೆಯ ಬೆಡಂಗಿಯ ಬಗೆಯ ಬಣ್ಣಿಪೊಡೆ ಕಂಗಳಿಂ 
ಕೇಳ್ವಂಗರಿದು ಗಡ (ಕತಸಾಂ. ೧-೪). ([ ಚೆಲ್ವ, ೬ ಪಡೆ,] 


(ಗಿರಿಕ. ೧೦-೯೨). 


ಚೆಲ್ಹುವರಿ 


ಚೆಲ್ಹುವರಿ (ಕ್ರಿ). ೧. ಅಂದವಾಗಿ ಓಡು,-ವಂಂದಂವರಿ ; ಇನ್ನಪ್ಪ ಚಕ್ರ 
ವರ್ತಿಗಳೆನ್ನೀ ಮಾರ್ಗದೊಳೆ ನಡೆಯಿಮೆಂದಟ್‌ಪುವಮೋಲ್‌ ತನ್ನ ರಥಾಂಗಾ 
ಹತಿಯಿಂ ಮುನ್ನಮೆ ನೀರ್‌ ತಳರೆ ಚೆಲ್ವುವರಿದತ್ತು ರಥಂ (ಅದಿಪು.೧೨-೮೪). 
೨. ಚೆಲುವನ್ನು ಹರಡಂ,- ಸೂಸು : ಗುರುವಿಕೆಯನಾಂತ ಸಾಂತಂಗಂ 
ಚೆಲ್ವುವರಿವ [ಐಃತಾಂ- ಚೆಲ್ವರಿವಪ್ಪ] ಬಲ್ಲವೈಗಮೊಪ್ಪುವ ಲೆಕ್ಕಿಗರರಸ 
ನೊಗೆದನೆಸೆವಾಂಡಯ್ಕಂ (ಕಬ್ಳಿಕಾ. ೦೧). [ಚೆಲ್ವ * ಪರಿ] 

ಚೆಲ್ವೂವೀಜು (ಕ್ರಿ). ಅಂದವನ್ನು ಸೂಸಂ; ಸೊಗಸನ್ನು ಬೀರು: ನಿರವಧಿ 
ಸೌಷ್ಠವದಿಂ ತನ್ನಿರವಧಿಕಂ ಚೆಲ್ವುವೀಜಕ (ಜಗವಿ. ೧೦-೪೭) 

[ಚೆಲ್ಹು, * ಬೀಜು ] 

ಚಿಲ್ಪುವೆು, ಚಲುವೆಜಂ (ಕ್ರಿ). ಅಂದವನ್ನು ಪಡೆ ; ಸಂಂದರವಾಗು ; 
ವಿನಯಮಾವೆಡೆಗಾವುದು ಚೆಲ್ವುವೆತ್ತು ರಂಜಿಸುಗುಮದರ್ಕದಂ 
ಸಮಣ ನಿಚ್ಚಲುಮಾ ಬಿಯಮಾ ವಿನೋದಮಾ ಪಸದನಮಾ ವಿಳಾಸ 
ದೊಳೊಡಂಬಡೆ ಭೋಗಿಸಿದಂ ಗುಣಾರ್ಣವಂ (ಪಂಪಥಾ. ೧೪-೩೮): ಮೊಗ 
ಮಾಸೆ ಬಾರದಿರ್ದುಂ ಸೊಗಯಿಪ ತನ್ಮುನಿಕುಮಾರವದನಾಬ್ಬಂ ದಿಟ್ಟಿಗೆ 
ಚೆಲ್ವುವೆತ್ತು ಮಲಟ್‌ದುಂಬಿಗಳೆಅಗದ ಕನಕಕಮಲಮಂ ನೆನೆಯಿಸುಗುಂ 
(ಕಾದಂಪೂ. ೭೩೪). ಚಲುವೆಚು : ನೋಟಂ ನೋಟದೊಳು ಸಲೆ ಹೊಕ್ಕು 
ಯಿಬ್ಬರ ಕಂಗಳೆರಡೆರಡಕ್ಕಜಂ ಮಿಗೆ ಏಕವಾಗಿಂತೆಯ್ದೆ ಚ[ಪಾಕಾಂ. ಬೆ) 
ಲುವೆತ್ತು (ಬಸಪು. ೧೮-೮4). [ ಚೆಲ್ವ, + ಪೆಣು,1 

ಚೆಲ್ಜೆ, ಚಲುವೆ, ಚಲ್ವೆ, ಚೆಲಂವೆ, (ನಾ). ಸುಂದರಿ; ರೊಪವತಿ: ಅವ 
ರಿರ್ವರ್ಗಂ ಪ್ರಿಯನಂದನೆ ಗುಣಗಣಾಭರಣೆಯನಂತಮತಿಯೆಂಬಳ್‌ ಆತಿ 
ಚೆಲ್ವೆ  (ಧರ್ಮಾಮ್ಮ. ೩-೭); ಚೆಂದುಟಿಯ ಚೆಲ್ವೆ (ಉದ್ಮಟಿ. 8-8೩) ; 
ಮಂಡಾಲದೊಳು ಚೆಲ್ವೆ ಕೊರವಂಜೀ ನಿನ್ನ ಗಂಡನಿನ್ನೆಂತೋನೆ (ಕೈಏಡಿ. 
೧೩೨). ಚೆಲುವೆ: ತಾನೇ ಚಲುವೆಯೆಂದು ಅವಳು ತಿಳಿದಿದ್ದಾಳೆ (ಕಂಗರೋ. 
೧೬೩). ಚೆಲ್ಚೈ: ಇವನ ವಧು ಚಲ್ಲೆ ರೂಪಿನೊಳ್‌ (ಸಮಪ. ೫-೨೮). ಚೆಲುವ: 
ಚಾರುಚರಣದಿಂದ. ಚೆಲುವೆ ಗಂಗೆಯ ಪಡೆದ (ಪುರಂದ. ೦-೨೩೩-೨) ; ಚೆಲು 
ವೆಗೆ ತಕ್ಕ ಸಿಂಗರವ ನಿರ್ಮಿಸಿ (ಮೋಹತ. ೨೩-೫೩) ; ಚಿಗರಿಗಂಗಳ ಚೆಲುವೆ 
ಚೆದರಿ.ನಿಂತಾಳ (ಸಬೀಗೀ. ೦೦೦-೧). [ ಚೆಲ್ವ, * -ಎೈ್ಯ) 

ಚೆಲ್ವೆಸೆ.(ಕ್ರಿ). ಚೆನ್ನಾಗಿ ಶೋಭಿಸು : ಕತ್ತುರಿಯ . . . ಸೊವಡೊಳ* 
-ಕಡುಸೊರ್ಕು ಸೊರ್ಕಿಗಾವರಿಸುವ ತುಂಬಿ ಚೆಲ್ವೆಸೆಯೆ ಕಣ್ಣೆ ಸೆದತ್ತು 
ಖಗೇಂದ್ರನೋಲಗಂ (ಅದಿಫು. ೨-8); ತೆೊ.ಳಪ್ಪ ಕನ್ನವುರಂ -ಚೆಲ್ವೈಸೆದಿರೆ 
(ಕಾವ್ಯಾವ, ೪೪೦); (ರಮದ. ೬೨ ಪ್ರಯೋ. ನೋ). [ ಚೆಲ್ವ, + ಎಸ್ಕೆ) 

ಚೆಲ್ಜೆಳವೆ (ನಾ). ಅಂದವಾದ ಹೊಸಪ್ರಾಯಂ: ಚಿಲ್ವೆಳವೆ ಬಾವನ್ನದಿಂದೆದೆ 
ತುಂಬುತಿಹುದೆ (ಕಾಲೂರ. ೧೪೮-೩೨೪). 

[ ಚೆಲ್ವು, * ಎಳವೆ ( ಆಎಳಮೈ) ) 

ಚೆಲ್ಚೆಳಸು (ನಾ). ಸೊಂಪಾಗಿ ಬೆಳೆದ ಬೆಳೆ: “ ಪಿರಿದಾಗಿ ಬೆಳೆದ ಬೆಳೆ 
ಯೆಂದುಆ್‌ ಚೆಲ್ವೆಳಸೆನ್ನಲಕ್ಕು” (ಕವಿಕಂ. ೨೩೭). [ ಚೆಲ್‌ + ಬೆಳಸ್ಕು ) 

ಚಿಲ್ವೆಖು (ಕ್ರಿ). ಎ ಚೆಲ್ಪುವೆಆಂ : ಮರುತ್ತಿನಕ್ಷತೆಯಿಟ್ಟು ದೇವಿ ನೃಪನ 
ಚಿಲ್ವೆತ್ತು ನೋಡಲು ಕಣ್ಣಕಾಂತಿ ಬಿತ್ತರಿಸಿದುದು (ಶ್ರೀಪಾಲ. ೦೦-೦೦೦). 

[ಚೆಲ್‌ + ಪೆಲ್ಕು) 

ಚೆಲ್ಹೊಂದು (ಕ್ರಿ). ಸೌಂದರ್ಯವು ಒಟ್ಟುಗೂಡು,-ಸೇರು : ಸುಡು 

ಮೈಯ ಚೆಲ್ವೊಂದಿ ಬಿಡದಿರ್ದೊಡಂ ಬಾಡಿ (ಕಾಲೂರೆ. ೧೬೬-೩೭೦). 
[ಚೆಲ್ವು, * ಒಂದು; ] 

ಚೆಲ್ಹೊಗೆ (ಕ್ರಿ). ಚೆಲುವಾಗು; ಶೋಭಿಸಂ: ಚೆಲ್ವೊಗೆದ ಮಲ್ಲಳಿಗಾರ್ತಿ 
ಯೆನೆ ಸುತ್ತಿ ಬರ್ಪಾಕೆ (ಕಲ್ಕಳ್ಳಿ. ೨೭). [ಚೆಲ್ವ + ಒಗೆ) 

ಚೆಲ್ವೊಡರಿಸು (ಕ್ರಿ). ಚೆಲುವನ್ನುಂಟಂಮಾಡಂ; ಅಂದಗೊಳಿಸು: 
ಕಡುಗಾಡಿ 'ನಾಡೆಯುಂ ಕಣ್ಣೆಡಅ ಮನಂ ಬೆರ್ಚೆ ಸುತನ ಬರ್ಪಂದುಂ 


೨೮೯£೧ 


1 


ಐ 


20 


89 


ಚೆಳ್ಳೆ 


ಚೆಲ್ಕೊಡರಿಸಿ ಬಲ್ವಿಡಿವಿಡಿದುದು ತೊಡರ್ದಳಿಪಿಂ ನೋಟ್ಟ ನೋಟಕರ್ಕಳ 
ಮನಮಂ (ಕಾವ್ಯಾವ, 300); ಸಮಂತೊಡನೆ ಮಹೇಶನಂ ಪ್ರಿಯ 
ದೆೊಳೆಪ್ಪಿದಳ್‌  ಗಿರಿಜಾತೆಯಾಹೆ ಚೆಲ್ಲೊ ಡರಿಸಿತಾಹ ದಂಪತಿಗಳಾಹ 
ಜಗತ್ತ್ರಭುಗಳ್‌ ಸುಭಾಗ್ಯರೆನ್ನೊಡೆಯರೆನುತ್ತೆ ಕೆಯ್ಮುಗಿದು ಬಣ್ಣಿಸು 
ತಿರ್ದಳತಿ ಪ್ರಮೋದದಿಂ (ಗಿರಿಕ. ೧೦-೧೦೩). 
[ ಚೆಲ್ವ; * ಒಡರಿಸು] 

ಚೆಲ್ವೊರೆ (ಕ್ರಿ). ಸೊಗಸಿನಿಂದ ತುಂಬು ; ಸುಂದರವಾಗಿರು : ನೀಅನ 
ಚೆಲ್ಹೊರೆದ ಸವಿದುಟಿಯನೊಲವಿಂ ಬರೆ ಪೀರ್ದುವು ನೋಡುವಿಚ್ಚೆ 
ಗಾರ್ತಿಯ ಕಣ್ಗಳ" (ಕಬ್ಬಿಕಾ. ೩3೯). [ಚೆಲ್‌ * ಪೊರೈೈ) 

ಚೆಲ್ವೋಡು (ಕ್ರಿ). ಸೌಂದರ್ಯ ಹೋಗು; ಅಂದಗೆಡು : ಬಾಡದ 
ಬಾಸಿಗಮುಡೆ ಚೆಲ್ಹೋಡದ ದಿವ್ಯಾಂಬರಂ ಮನಂಗೊಳಿ (ಆದಿಪು. ೬-೪೦). 

[ ಚೆಲ್ವ, * ಓಡು) 

ಚೆವಕೊಳ್ಗಂಡ (ನಾ). ಒಂದು ಬಿರುದು : ಮಹಾರಾಜನೊಳ್ಳಾದಿ ಸತ್ತ 
ಕೆಲ್ಲಗಾವುಣ್ಣ ಚಿಮೊನ್ನಚೂಡಮಣಿ ಚೆವಕೊಳ್ಗಣ್ಣ ಸಮರೈಕಪಾತ್ರ 
(ಮರಿ. ೧೯೩೨,&೭-೮ ; ಸು. 950). , [?] 

ಚೆವು, :ಚವ್ಮ, ಚವ್ಯು. ಚೆವ್ಚು, ಚೌವು (ನಾ). ಮುತ್ತುರತ್ನಗಳನ್ನು 
ತೂಗುವ ಒಂದು 'ಬಗೆಯ ತೂಕದ ಪ್ರಮಾಣ,-ತೂಕಕಟ್ಟಳೆ : 
ಹವಳಕ್ಕೆ. ಕಣಜುಗಟ್ಟಳೆ ಭುವನದೊಳಂ ಚೆವು ಅಡಹು ಮುತ್ತಿನ ಮಣಿಗಂ 
(ವ್ಯವಹಾ. ಅನು. ೧, &-೧8). ಚವ್ಮ: ಚವದ ಮೇಲೆ ಕಿಮ್ಮತ್ತು 
ಆಗತಕ್ಕ ಜೀನಸಗಳು . , . ೧೦೦ ದೋಕಡೆ . .. ೧ ಚವ ಮತ್ತು 
ಟಿಕ್ಕಾ (ಮುಂಬವ್ಕಾ. ೧೩೭). `ಚವ್ಕು: ಮುತ್ತಿನ ಚವು ಕತ್ತೆಗೆ ತಿಳಿದೀತೇ 
(ಗಾದೆ): ಚೆವ್ಹು: ಮುತ್ತಿನ ಮಣಿಗಳಿಗೆ ತೂಕಕಟ್ಟಳೆ ಚೆವ್ಚುಗಳೆಂದು 
ವುಂಟು (ವೃವಹಾ. ಅನುಬಂಧ. ೧, ೦-೪ ಟೀಕಾ ). ಚೌವ್ರೆ: ಚೌವ ಗುಣಿಸುವ 
ವಿವರಾ : ಮಣಿಯೇಸು ತೂಕವಿದೆಯೆಂಬದ ನೋಡಿಕೊಂಡು ಆ 
ತೂಕವನು ೪ ಪಾಲು ಮಾಡಿ ... ಅದರಲಿ ಮಣಿ ಎಷ್ಟುಂಟು ಅಷ್ಟರಿಂ 
ಭಾಗಿಸಲು ಬಂದದ್ದು ಚೌವು (ಛಾಸ್ಮರ. ೭೮-3). 

[ದೇ.॥ ತಮಿ, ಚಿವ್ರು; ತೆಲು. ಚವಿ. / ಮರಾ. ಚವ್‌) 

ಚೆವ್ಚು "ಚೆವು' ನೋ. 

ಚೆವ್ವೆಣ್ಣೆ (ನಾ). ಮಗು ಹುಟ್ಟಿದೊಡನೆ, ಜೇನುತುಪ್ಪದೊಂದಿಗೆ ಬೆರಸಿ 
ಚೀಪಿಸುವ ಹರಳೆಣ್ಣೆ,-ಕೈಯೆಣ್ಣೆ,-ಔಡಲೆಣ್ಣೆ ; ಚಿವ್ವೆಣ್ಣೆ : ಚಿವ್ವ 
ತಮಿಳಿನಲ್ಲಿ ಕೆಂಪು; ಮಗು ಹುಟ್ಟಿದೊಡನೆ ಕುಡಿಸುವ ಕೈಯೆಣ್ಣೆ 
(ನಮ್ಮನು. ೧೦೭). [ «ತಮಿ. ಚಿವ್ವೆಣ್ಣೈ) 

ಚೆಳೆ (ನಾ). ಒಂದಂ ಕ್ಷಂದ್ರದೇವತೆಯ ಹೆಸರಂ : ಮಾರಿ, ಮಸಣಿ, 
ಬಳಹರಿ, ಚೌಡಿ, ಚೆಳೆ ಇತ್ಮಾದಯೋಪಿ ಶಬ್ದಾಃ ಉಪಸಂಗ್ರಾಹ್ಯಾಃ 
(ಕಬ್ಮಾನು. ೧೦೩ ವ್ಯಾಖಾ). 1? 

ಚಿಳ್ಳ "ಸೆಳ್ಳ' ನೋ. 

ಚಿಳ್ಳಕಾಯಿ «ಚೆಳ್ಳೆಗಾಯ್‌' ನೋ. 

ಚೆಕ್ಕಮರ:(ನಾ). ಒಂದು ಬಗೆಯ ಮರ; ಚಳ್ಳೆಮರ : ಶ್ಲೇಷ್ಮಾತಕ : 
ತೆಂಕಣ (ಲು) ಪುತ್ತು ಚೆಳ್ಳ (ಚೇಳ) ಮರದಿಂ ಬಡಗಲ" ಪ (ಪ್ಪಗಳಾ) 
ದವಾಜು ಕೆಯ್ಯನಾದಂ ಕುಟ್‌ಮಾಟಿಿದು (ಅಟ್ಟಿ ಮ. ೧೧-೨೩). 

[ಚೆಳ್ಳ (-ಸೆಳ್ಳ) * ಮರ್ಕ 

"ಸೆಳ್ಳ? ನೋ, 

ಚಿಳ್ಳು "ಸೆಳ್ಳು,' ನೋ. 

ಚೆಳ್ಳುಗುರ್‌ «ಸೆಳಂಗುರ್‌ ನೋ. 

ಚೆಳ್ಳುಗುರು "ಸೆಳಂಗುರ್‌' ನೋ. 

ಚೆಳ್ಳೆ "ಸೆಳ್ಳ' ನೋ. 

182 


ಚೆಳ್ಳೆಗಾಯ್‌ ೨೮೯೨ ಚೇಣಿ, 


ಚೆಳ್ಳೆಗಾಯ್‌, ಚಲ್ಲಗಾಯ್‌, ಚೆಳ್ಳೆಕಾಯಿ: (ನಾ). ಉಪ್ಪಿನಕಾಯಿಗೆ 
ಉಪಯೋಗಿಸುವ ಚಳ್ಳಿವಂರದ ಕಾಯಿ: ಗಾವಟಿ ಬೆಲ್ಲವತ್ತ ವರ 
ಮಾದಲವಂಬಟೆ ಚಿಲ್ಲು ಚೆಳ್ಳೆಗಾಯ್‌ [2ಕಾಂ. ಚೆಳ್ಳ ಚಿಲ್ಲಕನಾಯ್‌] 
ಮಾವಿನ ಕಾಯ್ಗಳೆೊಪ್ಪು ವರಗಪ್ಪುರ ಮಾಗುಳಿಗಳ್‌ (ಸೂಕ್ತಿ ಸು. ೧೧-೮೭) ; 
(ನಳರಂ. ೪೩೨ ನೋ). ಚೆಲ್ಲಗಾಯ್‌ : ಪಿಪ್ಪಲಿ ಚ[ಪಾಕಾಂ. ಬೆ]ಲ್ಲಗಾಯ್‌ 
ಮೆಟಿಸು ಮಾಗುಳಿವೇರ್ಮೊಳೆಯಲ್ಲವೇಲೆ . . . ಆದಿಯಾದುಪ್ಬನಕಾಯ್ಗಳಂ 
ಮಗಮಗಿಪ್ಪು ವನಿಕ್ಕಿದನಬ್ದಪತ್ರದೊಳ್‌ (ಲಾವ. 8-೭೧), ಚೆಳ್ಳಕಾಯಿ : 
“ದ್ವಿಕುತ್ತಿತಃ-ಚೆಳ್ಳಕಾಯಿ” (ಓಷಧಿ. ೭೬). [ಚೆಳ್ಳೆ (ಆಸೆಳ್ಳ) *ಕಾಯ್ಕ್‌) 

ಚೆಅಪು "ಸೆಟಪು' ನೋ. 

ಬೇಗಿ "ಚೇಗೆ' ನೋ. 10 

ಚೇಗು, "ತೇಗ್ಗ'? ನೋ. 

ಚೇಗ್ಕು (ನಾ). ೧. ಗಿಡ ವಂರಗಳ ಮಧ್ಯದ ತಿರಂಳಂ ; ಕೆಚ್ಚು : “ಕೆಚ್ಚು 


ಚೇಗೇರು (ಕ್ರಿ). ಸತ್ತ್ವ ಹೆಚ್ಚಾಗಂ; ಹುರಿಗೊಳ್ಳು: ಕಷ್ಟಗಳು ಹೆಚ್ಚಿದಷ್ಟೂ 

ಅವನ ಕೆಚ್ಚೆದೆಯು ಚೇಗೇರಿತು (ಪೈಮಹ. ೪೦). 
[ ಚೇಗ್ಕು * ಏರು (ಆ ಏಜ್‌) 

ಚೇಗೊಡತಿಸೊಪ್ಪು (ನಾ). ಒಂದಂ ಬಗೆಯ ಸೊಪ್ಪು: ಆಡುಸೋಗೆ 
ಸೊಪ್ಪಿನ ರಸ, ಬಳ್ಳಿಸೊಂಡೆ ಕಷಾಯ . . . ಚೇಗೊಡತಿಸೊಪ್ಪಿನ ರಸ 
(ಸಳವೈ. ೨೨೭). ([ ಟೇಗೊಡತ್ತಿ * ಸೊಪ್ಪು, 

ಚೇಟ (ನಾ). ಸೇವಕ ; ಆಳಂ ; ದಾಸ: ” ಚೇಟಃ, ಭುಜಿಷ್ಯಃ, ಕಿಂಕರಃ- 
ಈ ೩ ಭಂಟಂ” (ಹಲಾಯು. ೬೦-೨೦೦) ; ನಿಮ್ಮ ಚೇಟರು ಇಬ್ಬರೊಳಗೆ 
ಕಲಹ ಇದೆ (ದೇವಮ. ೧೧೧). [ಸಂ.] 

ಚೇಟಕ (ನಾ). ಎ ಚೇಟ. (ಸಂ.] 

ಚೇಟಿ (ನಾ). ಹೆಣ್ಣುಳು ; ದಾಸಿ; ಸೇವಕಿ: “ಚೇಟೀ ಸಮಾಖ್ಯೆ ದಾಸಿ 
ದಲಕ್ಕುಂ” (ವಸ್ತುಕೋ. ೩೪-೦೨): ದ್ರೌಪದಿಯ ಕೆಲದೊಳಿರ್ದ ಸುಂದರ 


ತಂತುವಾಯಕ್ರಿಯಾಯಾಂ (ನೇಯ್ಗೆಯ ಕೆಲಸ) ತರುಸಾರೇ ಚ (ಚೇಗು)” 
(ಕಮಧಾ) ; “ಸಾರಃ ಮಜ್ಜ - ೨ ಗಿಡದಲ್ಲಿರುವ ಚೇಗಿನ ಹೆಸರು; ಚೇಗು 
ಅಂದರೆ ಬಲಿತಿರುವಿಕೆ” (ಸಿದ್ಧಾಂತಿ. ೯). ೨. ಸಾರ; ಸತ್ವ್ವ ; ಗಟ್ಟಿ 
ಯಾದಂದಂ ; ಸತ್ತ್ವಯಂತವಾದಂದು: ಕೂತದ್ದು ಕುಟ್ಟೆ, ಗೇದದ್ದು 
ಚೇಗು (ಗಾಡು. "ಚೇಗೇರಂ' ಪರಾ. ೩. ಪಾತ್ರೆಯ ತಳಕ್ಕೆ ಅಂಟಿ 


ಮಾಲೆಯೆಂಬ ಚೇಟಿ (ಪಂಪಛಾ: ೩-೩೩ ವ): ದಾಸೋಹವನಲರ್ಚುವ ಚೇಟಿ 
(ಐಸಪು. ೬-೦೦) ; ಪಾಡಿನೊಳ್ಳಂ ಕೇಳ್ದು ಅಗಣಿತ ಚೇಟಿಯರ್‌ ನೆರೆದರ್‌ 


(ಅದ್ಭುತ. ೧೯-೧೩). (ಸಂ. ಚೇಟೀ) 


ಚೇಟಿಕೆ (ನಾ). ಎ ಚೇಟಿ : ಮುಂದೆ ಬಂದೇಲ್‌ದ ಚೆನ ಗನ ಡಿಯ ಚೇಟಿಕೆ 


(ಪಂಶಿಳಾ. ೯-೦೦೦). [ಸಂ. ಚೇಟಿಕಾ] 


ಚೇಡಿ "ಚೇಡೆ' ನೋ. 
ಚೇಡಿಸು "ಛೇಡಿಸು' ನೋ. 
ಚೇಡುಬೀರ (ನಾ). ಒಂದಂ ಬಗೆಯ ಗಿಡ: ಸಿತ್ತುಂಡೆ ಗಿಡ, ಸಿಡಿಗೋಲಿ, 


ಕೊಂಡಿರುವ ಕಪ್ಪುವಂಸಿ : ಈ ಬಾಣಲೆಯ ತಳಕ್ಕೆ ಚೇಗು ಏರಿಬಿಟ್ಟಿದೆ. 
ಉಜ್ಜಲಿಕ್ಕೆ ಅಗುವುದಿಲ್ಲ (ಕ). ೪. ಒಂದಂ ಬಗೆಯಂ ಹಂಛ್ಲಂ (?) : 
ಆ ವಿಶಾಲವಾದ ಹಣೆಯಂಚಿನ ಹುಬ್ಬುಗಳು ಚೇಗಿನಂತೆ ಬಳಿದು | ೩0 


ಪುಷ್ಕವಾಗಿ ಇಳಿದುಬಿದ್ದು ಕಣ್ಣಿಗಡ್ಡವಾಗುತ್ತಿದ್ದ ಕಾರಣ . . . ಎತ್ತಿ 
ಕಟ್ಟಿರುತ್ತಿದ್ದನು (ಸವತಿ. ೩೨). `ಚೇಗಂಗಡ್ಡೆ > ಪರಾ. 
[ ದೇ.8 ತಮಿ. ಚೇಗು, ಚೇಗ; ತೆಳು. ಚೇಗ, ಚೇವ] 

ಚೀಗ್ಕು "ಚೇಗೆ' ನೋ. 

ಚೇಗುಗಡ್ಡೆ (ನಾ). ಒಂದಂ ಬಗೆಯ ವಂಲಿಕೆ : ಚೇಗುಗಡ್ಡೆ, ಅಚೂರ 
ಮುಳ್ಳು (ಮೈಔಗಿ. ೭೭-೦೩೬೪). [ ಚೇಗ್ಯು + ಗಡ್ಡೆ ] 

ಚೇಗೆ, ಚಾಗೆ, ಚೇಗಿ, ಚೇಗ್ಕು, ಛೇಗಿ, ಛೇಗೆ (ನಾ). ಕೇಡಂ ; ಭಂಗ; 
ನಷ್ಟ; ನಾಶ: ಆಗಿಗೆ ಮನಗೊಡದೆ ಚೇಗೆಗೆ ದುಃಖಿತನಾಗದೆ ಕಂಡ 
ಕಂಡವರಲ್ಲಿ ಬಂಡುಗೆಲಿಯದೆ (ಮೋಳಿಮಾ. ೧೧೯-೪೬೭); ಆಗುಮಾಡಿದ 


ಸುಕೃತವಂ ನೆಆ್‌ ಚೇಗೆಯಾಗಲು ಬಗೆದೆ ಶಿವಶಿವ (ಎಸಳು. ೨೪-೨೩) : ಆಗು [3 


ಹೋಗು ಚೇಗೆಗಳೆಂಬ ಕುಳಿ ತೆವರು ನೋಡಾ (ಸಿದ್ದೇವ. ೧೮೧-೩೪೮) : 
ಮಹೇಶ್ವರನ ತಿರುಪಿನೊಳುರು ಭುಜೋದ್ಯೂತ ವಾಯುವಿಂದೆ ಬೇಗೆ 
ಯಾದುವು [ಪಾಠಕಾಂ. ಜೋಗಿಯಾದಂ] ಚರಾಚರವು (ಜಿಬಪು. ೧೨-೨೦). 
« ಆಗುಚೇಗೆ' ಪರಾ. ಚಾಗೆ: ಭಕ್ತಂಗೆ ಆಗೂ ಇಲ್ಲ ಚಾಗೆ[ಪಾಳಾಂ. 
ಚೇಗೆ]ಯೂ ಇಲ್ಲ (ಜನ್ಮವ.ಕ. ೬೩೩-೦೪೦೦). ಚೇಗಿ: 'ಆಗಂ೦ಚೇಗಿ' ಪರಾ. 
ಚೇಗ್ಕು: ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಕಾ ತನಗಾದ ಆಗೇನು 
ಅವರಿಗಾದ ಚೇಗೇನು (ಬಸವ. ೨96). ಛೇಗಿ: ಈಗ ಬಹುವಿಧ ದುರ್ನಿವಿತಿತ್ತ 
ಗಳಾಗುತಿದೆ ನಿಜಪತಿಯನಿಂದೇಕಗಲಿದೆನೊ ತಾನು ಛೇಗಿಯಾಗದೆ 
ಬಿಡದು ಬಜ್‌ದೇ ಹೋಗದೆನ್ನಯ ಬಯಕೆ (ಉತ್ತರಾ. ೨೯-೩೩). ಛೇಗೆ : 
ಆಗಿಗೆ ಮುಯ್ಕಾಂತು ಛೇಗೆಗೆ ಹಲುಬುತ್ತ ಸುಖದುಃಖವೆಂಬ ಉಭಯವ 
ಸರಿಗಾಣದೆ (ಏಲೇಕ್ಕ. ೪೭); ಆಗಾವುದು ಬಿಡದಿದ್ದಡೆ ಛೇಗೆಯಾವುದು 
(ಕಲ್ಯಾಶಾಂ. ೪೯); ಆಗಿಗೆ ಮುಯ್ಯಾಂತು ಛೇ[ಪಾಕಾ. ಚೇಗಗೆಗೆ ಮನ 
ಗುಂದುವವನಲ್ಲ (ಅಂಬಿವ. ೩೮೭-೧೪೩೩). "ಲೆ ಗುಟಿೀೀಗೆ' ಪರಾ. 

ಚೇಗೆಮಾಡು - ಕೆಡಿಸಂ ; ಬಿಟ್ಟುಬಿಡು : ಸುವ್ರತವನು ಚೇಗೆಮಾಡದೆ 


96 


«0 


ಪಲಕಾಲ ತಪಸುಗೆಯ್ದು ನೀಗಿದನಾ ಮುನಿ ತನುವ (ನೇಮಿಸು. ೭-೭೮). |($ 


[ ಆಪ್ಪಾ. ಛೇಅ./ ಸಂ. ಛೇದ] 


ಹನುಮಂತ ತೊಪ್ಪಲು, ಚೇಡುಬೀರ (ಮೃಕಗಿ. ೨೧-೩೯೩). [77 


ಚೇಡೆ, ಚೇಡಿ (ನಾ). ೧. ಮಾಟ, ವಂದ ವಂಂತಾದ ಕ್ಷುದ್ರ 


ಕರಗಳ ಅಧಿದೇವತೆ ; ಬೇತಾಳ: (8). ಚೇಡಿ: ೨. ಮಾಟ; 
ವಂಂತ್ರ ; ಯಕ್ಷಿಣೀವಿದ್ಯೆ : ಸುಡುಗಾಡ ಸಿದ್ಧನ ನಾಡಾವದು ಗೊತ್ತಿಲ್ಲ 
ಓಡಿಸಿ ಓಯ್ದಾನ ಹಸಗೂಸು ಅವನೆಂಥ ಚೇಡಿ ಬಲ್ಲವನಿರಬೇಕು 
(ಸಿದ್ಧಪು. ೪-8೮). [ “ಮರಾ. ಬೇಡಾ] 


ಚೇಣ, ಚಾಣ, ಚಾನ (ನಾ). ಕಲ್ಲು ಮೊದಲಾದಂವನ್ನೂ ಒಡೆಯಂವ 


ಉಳಿ; ಟಂಕ: ಜನರ ನೆರವಿಯೆಂಬ ಚೇಣದಿಂ ದೇವಗತಿಯೆಂಬ ನಿಗಳಮಂ 
ಛೇದಿಸದೆ (ಧರ್ಮಾಮ್ಮ. ೭-೯೭); ಉಕ್ಕಿನ ಘಟ್ಟಿಯ ಮೃತ್ತಿಕೆಯ ಚೇಣ 
ಕಡಿಯಿತ್ತು (ರಿಲ್ಮವಾ. ೬೦-೨೨೩); ಉಕ್ಕಿನ ಬಲು ಚೇಣವೊ ಸಿಡಿದ 
ಕುಡುಹುಗಳೊ (ಸೊಬಸೋ. ೭-೪೩. ಚಾಣ : ಅಟಿ*ಯಂ ಸೀಳುವೊಡಾನೆ 
ಮೆಟ್ಟಲಹುದೇ ಚಾಣಂಗಳಿಂದಲ್ಲವೇ (ಸೋಮೇಶೆ. ೭೩೬); ಕೇವಲ ಕಲ್ಲಾಗಿದ್ದ 
ಅದನ್ನು ಯಾವ ಚಾಣವು ಕಲೆಯ ನೆಲೆವನೆ ಮಾಡಲಿತ್ತೋ (ಐಾಜಲ. ೯೯). 
ಚಾನ : ದಾನವೆಂದರೆ ತಲೆಯ ಚಾನದಲಿ ಕಡಿದಂತೆ (ಸರ್ವಜ್ಮ. ೬೩೬೨); ಆ 
ಕಲ್ಲುಗಳನ್ನು. ದೊಡ್ಡ ಸುತ್ತಿಗೆಯಿಂದ ಚಾನಗಳಿಂದ . . . ಒಡೆದು 
(ಕೃಓಪ್ತ. ೪೦). [ದೇ.8 ತುಳು. ಚೇಣು, ಚೇನು ; ತೆಲು. ಸೇನ] 


ಚೇಣಪಟ್ಟಸು (ನಾ). ಜಟ್ಟಿಕಾಳಗದಲ್ಲಿ ಒಂದು ವರಸೆ: ಸಂದ ಕೊಕ್ಕಸ 


ಗುಂಡು ಗೋಣಿಯು ವಿಂದೆಪಟ್ಟಸು ಚೇಣಪಟ್ಟಸುವೆಂದೆನಿಪ ವಿಂದಾಣದಲಿ 
ಕಾದಿದರು ಜಟ್ಟಿಗಳೂ (ಸಾಳ್ಕಭಾ- ೨೨-೭೨). [?] 


ಚೇಣಿ, (ನಾ). ೧. ನೀರಿನಲ್ಲಿ ಬೆಳೆಯಂವ ಒಂದು ಬಗೆಯ ಗಟ್ಟಿಯಾದ 


ಹುಲ್ಲಂ : ಚೇಣೀಯ ಹುಲ್ಲು ತುಳಕೊಂಡು ಮಾದೇವ ಈದ್ದುಲಿಯ ಬೇಟೆ 
ಹೊರಟಾನೊ (ಹಳ್ಳಿಯ. ೩೦); ನದಿಯ ದಡದಲ್ಲಿದ್ದ ಚೇಣಿಯಲ್ಲಿ ಹಕ್ಕಿಗಳು 
ಕುಳಿತಿದ್ದವು (ಮಣಿಸ. ಇಂ): ಚೇಣಿಯ ಚಾವೆಗಳು ಸಾಲದುದರಿಂದ ಹಜಾರದ 
ಒಂದು ಕಡೆಗೆ ., . ಈಚಲು ಚಾಪೆಗಳನ್ನು ಹಾಸಿದ್ದರು (ಗರುದಾ. ೭೨). 
೨. ಒಂದು ಬಗೆಯ ಕಬ್ಬು. «ಚೇಣಿಕಬ್ಬು' ಪರಾ. [?) 


ಚೇಣ್ಮಿ "ಕೇಣ್ಮಿ' ನೋ, 


ಚೇಣಿ, 


ಚೇಣ್ಕಿ (ನಾ). (?) : ಹತ್ತೂಕಾಲೇಣಿ ಮುತ್ತಿನ ಚೇಣಿ ಮತ್ತಾರಿಗೆ ಹೊವ 
ಕುಯ್ತಾಯೊ ನೀನು (ಹಳ್ಳಿಬಾ. 80). [7] 

ಚೇಣಿಕಬ್ಬು (ನಾ). ಒಂದಂ ಬಗೆಯ ಕಬ್ಬು: ರಸದಾಳಿ ಮತ್ತು ಪಟ್ಟಾಪಟ್ಟಿ 
ಮತ್ತು ಚೇಣಿಕಬ್ಬಲ್ಲದೆ ಈಚೆಗೆ ಅನೇಕ ತಳಿ ಕಬ್ಬುಗಳನ್ನು ಪ್ರಚಾರಕ್ಕೆ 
ತಂದಿರುತ್ತಾರೆ (ವ್ಯವಮ. ೩೧). [ ಚೇಣಿ, * ಕಬ್ಬು, (<ಕರ್ವ;)1 

ಚೇಣಿಮಂದಲಿಗೆ (ನಾ). ಚೇಣಿಹುಲ್ಲಿನಿಂದ ಮಾಡಿದ ಚಾಪೆ: ಒಳಗಿನಿಂದ 
ಒಂದು ಚೇಣಿಮಂದಲಿಗೆಯನ್ನು ತಂದು ಜಗುಲಿಯ ಮೇಲೆ ಹಾಕಿದಳು 
(ಕಂಗಳ. ೪). [ ಚೇಣಿ; + ಮಂದಲಿಗೆ] 

ಚೇತ (ನಾ). ವಂನಸ್ಲ್ಲ ; ಚೇತಸಲ್ಸ : “ ಮನಮಾಶಯಮಂತಃಕರಣ 
ನಾಮಮದೆ ಚಿತ್ತಮಂತೆ ಚೇತಂ ಸ್ವಾಂತಂ ಮನದಿಡುವಟ್‌ಯೊಳೆ 
ವರ್ತಿಕುಂ” (ವಸ್ತುಕೋ. ೭೦-೨೫) : ಸುಚರಿತ್ರತೆಯಿಂ ಸಮಸಂದ ಸೌಷ್ಠವಂ 
ಚೇತದೊಳುಣ್ಮೆ ಕನ್ನೆ ತಳೆದಳ್‌ ಕಿಲಿಕಿಂಚಿತಭಾವಚೇಷ್ಟೆಯಂ (ಕಂದ್ರಪು. 
8-೦೨9); ಪ್ರಭುದೇವದೇವನನಿಶಂ ರಾಜಿರ್ಕೆ ಮಚ್ಚೇತದೊಳ" (ಹಮ್ಮೂರ. 

[ «ಸಂ. ಚೇತಸ*) 

ಚೇತಕಿ (ನಾ). ಅಳಲೆಕಾಯಂ ; ಹರೀತಕಿ : “ ಚೇತಕಿ ಶಿವೆ ಹೈಮವತಿ 
ಹರೀತಕಿ” (ವಸ್ತುಳೋ. ೩೩-೦೨), (ಸಂ. ಚೇತಕೀ) 

ಚೇತನ (ಗಂ). ೧. ಇಂದ್ರಿಯಗ್ರಹಣಶಕ್ತಿಯಂಳ್ಳೆ ; ಪ್ರಜ್ಞೆಯಂಳ್ಳ. 
೨. ಜೀವಂತವಾದ ; ಸಜೀವವಾದ . "ಚೇತನ ಪ್ರತಿಮೆ' ಪರಾ. ೩ 
ಸ್ಪಷ್ಟವಾದ ; ಪ್ರಮುಖವಾದ ; ಉತ್ತಮವಾದ. (ನಾ). ೪. 
ಮನಸ್ಸೂ; ಬುದ್ಧಿ: ಪ್ರಜ್ಞೆ : ಅವನಾಡುವ ಮಾತುಗಳನ್ನು ಆ ನಿರ್ಮಲ 
ಚೇತನದಿಂದ ಹೊರಬರುವ ಅನುಭವಪೂರಿತ . . . ಮಾತುಗಳನ್ನು 
ಸುಮ್ಮನೆ ಆಲಿಸಬೇಕು (ಕುಸುಸಂ. ೦೦೧). ೫. ಆತ್ಮ; ಜೀವ ; “ಕ್ಷೇತ್ರಜ್ಞಂ 
ಚೇತನನಾತ್ಮಂ” (ವಸ್ತುಕೋ. ೦೮-೩): ಓ ನನ್ನ ಚೇತನ ಆಗು ನೀ 
ಅನಿಕೇತನ (ಅನಿಳೇ. ೬೦-೦). ೬. ಪರಮಾತ್ಮ: ವಿಶ್ವಮಂ ಸರ್ವತ್ರ ತುಂಬಿ 
ದಂತರ್ಯಾಮಿ ಚೇತನಂ ತಾ ಪ್ರೇಮಾತ್ಮವಾಗಿರ್ಪದು (ಶ್ರೀಕಾಮಾ. 
೧೦-3೪೯). ೭. ಚೈತನ್ಯವುಳ್ಳುದು; ಜೀವಿ; ಪ್ರಾಣಿ. ೮. ಚಟಂವಟಿಕೆ; 
ಚೈತನ್ಯ. ೯. ಶಕ್ತಿ; ಸುಮರ್ಥ್ಯ: ನಷ್ಟಹೊಂದಿದ ಮೆದುಳಿನ ಭಾಗದಿಂದ 
ಚೇಶನವನ್ನು ಪಡೆಯುವ ದೇಹದ ಅಂಗಗಳು ನಿಸ್ತೇಜವಾಗಿ ನಿರುಪ 
ಯೋಗವಾಗಬಹುದು (ಮನೋನಂ. ೦೦೦); ನಿಮ್ಮನ್ನು ಮಾತ್ರವಲ್ಲನಿಮ್ಮ 
ಹೆಂಡತಿ ಮಕ್ಕಳನ್ನು ಕೂಡಾ ಸಾಕುವಷ್ಟು ಚೇತನ ನನಗಿದೆ (ಛ್ರಮಾನ.೦೯೭). 

[ಸಂ.) 

ಚೇತನಂಗುಂದು, ಚೇತನಗಂಂದಂ (ಕ್ರಿ). ಶಕ್ತಿಗುಂದಂ; ಚೈತನ್ಯ 
ಉಡುಗು : ಅರುಮರುಹಿನಿಂ ಚೇತನಂಗುಂದಿ ಭ್ರಮಣೆಯೊಳೊಂದಿ 
ಮಲಗುತ್ತೆ (ನವಮೋ. ೦೩-೬೩). ಚೇತನಗುಂದು: ಅಹಿನಾಥ ಮೂರ್ಛೆಯ 
ನಾಂತ ತಳಕೆ ಚೇತನಗುಂದಿ ದಿಗ್ದಂತಿ ಮಂಡಿಸಲಾಗ ಭೂತಲವೆಲ್ಲ ಕಂಪಿಸಿತು 
(ಮೋಹತ. ೩೮-೬೨). [ಚೇತನೆ4 ಕುಂದ್ಕು) 

ಚೇತನಂಗೆಡು, ಚೇತನಗಿಡು (ಕ್ರಿ). ಚೈತನ್ಶವಿಲ್ಲದಂತಾಗು; ಜಡವಾಗು; 
ಪ್ರಜ್ಞೆ ತಪ್ಪು ; ಶಕ್ತಿಗುಂದಂ: ನಿಂದಳಯ್‌ ಪ್ರಕೃತಿ ತಾಂ ಜನಕಜಾ 
ಹೃತ್ಛೃತಿಯೆನಲ* ಪ್ರತಿಯೆನಲ್‌ ಚೇತನಂಗೆಟ್ಟು! (ಶ್ರೀರಾಮಾ. 
೨೪೪-೪೩೯). ಚೇತನಗಿಡು: ಚೇತನಗಿಡದೆ ಮುಷ್ಟಿಕನಾಗಿ ನಿಲ್ಲೆಂದಾತನ 
ಕರೆದು ಬೊಬ್ಬಿ ಅದ (ಮೋಹತ. ೧೨-೮೩). [ ಚೇತನ * ಕೆಡು; ) 


೦-೦೧). 


೨೮೯೩ 


ಲಾ 


ಚೇತನಂಬಡೆ, ಚೇತನವಡೆ (ಕ್ರಿ). ಚೇತರಿಸಿಕೊಳ್ಳು ; ಚೈತನ್ಯವನ್ನು 


ಪಡೆ : 'ಆತನರಮನೆವೊಗಲ್‌ ಬಸವನುಸಿರಾಡಿದುಡು . . . ಸಮಾಪಕೆ 
ಬರಲ್‌ ತನು ಚೇತನಂಬಡೆದುದು (ಕಲ. ೬-೨೭). ಚೇತನವಡೆ: ದನುಜನ 
ಮಾಯೆಯೊಂದಿನಿಸು ಚೇಗದಿನೊರ್ಮೆಯೆ ಮಾಯಮಾಗೆ ಚೇತನ 
(೫8. ನೆ]ವಡೆದು (ಕಂದ್ರಪು. ೫-೬). [ಚೇತನ * ಪಡೈ) 


45 


ಚೇತರಣೆ 


ಚೇತನಗಿಡಿಸು (ಕ್ರಿ). ಚೈತನ್ಯಗುಂದಿಸು ; ಶಕ್ತಿಗುಂದಿಸಂ : ಚೇತನಗಿಡಿಸಿ 
ಕೆೊಲ್ಲುತೆ ಕೊಂಡು ಪೋಪೆಮದೂತರ ನೋಡುತೆಯ್ದಿ ದಳ್‌ (ಮೋಹತ. 
೨೯-೧೪). [ ಚೇತನ ಕಿಡಿಸು ( ಆಕೆಡಿಸು) ] 

ಚೇತನಗಿಡು "ಚೇತನಂಗೆಡಂ' ನೋ. 

ಚೇತನಗುಂದು "ಚೇತನಂಗುಂದು' ನೋ, 

ಚೇತನತ್ವ (ನಾ). ಚೈತನ್ಯ: ಆತ್ಮವಸ್ತುಗಳಿಗೆ ಚೇತನತ್ವ, ಜ್ಞಾತೃತ್ವ, 
ಕರ್ತೃತ್ವ, ಭೋಕ್ತೃತ್ವ ಮೊದಲಾದ ವ್ಯವಹಾರಗಳಿರುವುವು (ಹಿಂದಸಾ. 
೨೩೯). [ಸಂ.] 

ಚೇತನದಪ್ಪು (ಕ್ರಿ). ಚೈತನ್ಯ ಉಡಂಗು ; ವೆ್ಫವಂರೆ ; ಜಡವಾಗು : 
ಅಸಹಾಯರಾಗಿದ್ದ ಗಂಡಂದಿರನ್ನು ದ್ರೌಪದಿಯು ನೋಡುತ್ತ ಚೇತನದಬ್ಬ 
ದಂತಿರಲು (ವಕಥಾ. ೯6). [ ಚೇತನ ತಪ್ಪ, 

ಚೇತನದಾಯಕ (ಗು). ೧. ಚೈತನ್ಯವನ್ನು ಕೊಡಂವ ; ` ಉತ್ಸಾಹಕರ 
ವಾದ. (ನಾ). ೨. ಚೈತನ್ಯವನ್ನು ಕೊಡುವಂತಹುದಂ; ಇವು ಆಹಾರ 
ವಸ್ತುಗಳಲ್ಲ: ಚೇತನದಾಯಕಗಳು (ಅಡುಸೌ. 60). [ಸಂ.) 

ಚೇತನಧರ್ಮ (ನಾ). ಚೈತನ್ಯವುಳ್ಳ ಅಥವಾ ಸಜೀವವಾದ ವಸ್ತೂಗಳ 
ಗಂಣ : ಅನುಗತಮಪ್ಪಂತಿರೆ ಚೇತನಧರ್ಮಂಗಳನಚೇತನಾರ್ಥಂಗಳೊಳಂ 
* * * ವಿವರ್ಣಿಪರರೆಬರ್‌ (ಕಾವ್ಯಾಪ. ೯೩೨). [ ಚೇತನ + ಧರ್ಮ] 

ಚೇತನಪ್ರತಿಮೆ (ನಾ). ಸಜೀವವಾದ ಬೊಂಬೆ.-ಪ್ರತಿವೆಂ ; ಶ್ರೀತರುಣಿ 
ವಲ್ಲಭಗೆ ಜೀವರು ಚೇತನಪ್ರತಿಮೆಗಳು (ಹಸಾರ. ೨೪-೧೭). 

[ ಚೇತನ + ಪ್ರತಿಮೆ 

ಚೇತನಭಾವ (ನಾ). ಚೈತನ್ಯವಿರುವಿಕೆ: ತನಮಿಕೆಯುಮೆಂಬಿವುಂ ಚೇತನ 
ಭಾವದೊಳಕ್ಕುಂ (ಕಾವ್ಯಾವ. ೩೪4); ಪ್ರಕಟಂ ಚೇತನಭಾವದೊಳಿಕೆ 
ತನಮುಮೆಯಕ್ಕುಂ (ಕಮದ. ೨೧೧). [ ಚೇತನ + ಭಾವ್ಮ) 

ಚೇತನವಡೆ "ಚೇತನಂಬಡೆ' ನೋ. 


`ಚೇತನಾಚೇತನ (ಗಂ). ಸಜೀವವಾದ ಮತ್ತು ನಿರ್ಜೀವವಾದ : ಮರ, 


ಗಿಡು, ಬಳ್ಳಿ . . . ಕನ್ನಡಿ, ಕಳಸ ಇಂತಪ್ಪ ಚೇತನಾಚೇತನವಸ್ತುಗಳೆಲ್ಲಂ 
ನಪುಂಸಕಮೆ (ಕಮದ. ೪೦ ಪ್ರಯೋ); ಚೇತನಾಚೇತನಾತ್ಮಕವಾದ ಪ್ರಪಂಚ 
ದಲ್ಲಿ ಇಪ್ಪತ್ತೈದು ತತ್ವಗಳಿವೆ (ಭಾರದ. ೧೨8). [ಚೇತನ ಅಚೇತನ) 

ಚೇತನಿಸು (ಕ್ರಿ). ಚೈತನ್ಯವನ್ನು ಪಡೆ ; ಜೀವತುಂಬಿಕೊಳ್ಳು : ಚಿತ್ರದ 
ಬೊಂಬೆಯ ಹಾಗೆ ಎಲ್ಲಕ್ಕೆ ಆತ್ಮನಿಂದ ಚೇತನಿಸಿ ನಡೆವುತ್ತಿವೆ. (ಮದೇವ. 

[ ಚೇತನ + - ಇಸ್ಕು] 

ಚೇತನೆ (ನಾ). ೧. ಪ್ರಜ್ಞೆ ; ಎಚ್ಚರ : ಎಷ್ಟೋ ಹೊತ್ತಿನವರೆಗೆ ಪ್ರಯತ್ನಿಸಿದ 
ಬಳಿಕ ಫಾಕ್ಸನಿಗೆ ತುಸು ಚೇತನೆಯುಂಟಾಯಿತು (ಅಂಬಿಕೆ. ೧೬೦). "ಚೇತನೆ 
ಗೊಳ್‌',"ಚೇತನೆವಡೆ' ಪರಾ. ೨. ಗ್ರಹಣಶಕ್ತಿ; ಬುದ್ಧಿ:ಆಲೋಚನಾ 
ಸಾಮರ್ಥ,. ೩. ಚೈತನ್ಯ ; ಶಕ್ತಿ: “ಚೇತನೆ ಚೈತನ್ಯಂ* (ವಸ್ಮುಳೋ. 
೧೦೫8-೨೭) ; ಔಷಧಕ್ಕಿಂತಲೂ ಅವಳ ಹೆಸನ್ಮುಖದ ಅಂತಃಕರಣದ 
ನೋಟವೇ ಅವರಲ್ಲಿ ಚೇತನೆಯನ್ನು ತುಂಬುತ್ತಿತ್ತು (ಕುಂಕುಮ. 6೪). 

[ಸಂ. ಚೇತನಾ] 

ಚೇತನೆಗೊಳ್‌ (ಕ್ರಿ). ಚೈತನ್ಯವನ್ನು ಪಡೆ ; ಜಾಗ್ರತವಾಗು : ಯಾವನನು 
ಕಂಡೊಡನೆ ಜೀವ ಚೇತನೆಗೊಂಡು ಭಾವಭಕ್ತಿಯ ಪುಪ್ಪವಾಯಿತಾತ್ಮಾ 
ಸನದಿ (ಕೃಷ್ಠಾಕು. ೯-೦). ([ ಚೇತನೆ 4 ಕೊಳ್ಳ) 

ಚೇತನೆವಡೆ (ಕ್ರಿ). ಎ ಚೇತನಂಬಡೆ;:ದನುಜನ ಮಾಯೆಯೊಂದಿನಿಸು ಬೇಗದಿ 
ನೊರ್ಮೆಯೆ ಮಾಯಮಾಗೆ ಚೇತನೆ[ಪಾಕಾಂ. ನ)ವಡೆದು (ಡಂದ್ರ ಪು. ೩-೬). 

[ ಚೇತನೆ + ಪಡೆ] 

ಚೇತರಣೆ (ನಾ). ಚೈತನ್ಯ ; ಪ್ರಜ್ಞೆ ; ಎಚ್ಚರ : ಬಬಲ್ಹ ಮೆಯ್ಗೆ ಚೇತರಣೆ 

ಯಲರ್ಚಿ (ಜಂದ್ರಪು. 6-೭೦). [ ಸಂ. ಚೇತಸ್‌] 


೨೭೭-೩೦). 


ಚೇತರಾಶಿ 


ಚೀತರಾಶಿ, ಚಾತರಾಸಿ, ಜ)ತರಾಸಿ (ನಾ). ಒಂದು ಬಗೆಯಂ ಮೂಲಿಕೆ : 
ಚಿಃತರಾಶಿ, ನೈದಿಲಗೆಡ್ಡೆ, ತುರುಚನ ಬೇರು, ಕೊತ್ತಂಬರಿ ಬೀಜ :.. 
ಹಿಪ್ಪಲಿ ಇಷ್ಟನ್ನು ಕಷಾಯವ ಕಾಸಿ ಕೊಡಿಸಲು ವಾತ, ಪಿತ್ತ, ಶ್ಲೇಷ್ಮಂ 
ಗಳಿಂದುಂಟಾದ ವಿಸರ್ಪ ಶಮನವಹುದು(ವೈದ್ಯಸಾ. 1, ೩೬೩). ಚಾತರಾಸಿ: 
ಹಾವುಮೆಕ್ಕೆ ಬೇರು, ಚಾತರಾಸಿ, ಗೊರಟಿ, ನೆಲಗುಳ್ಳ ಈ ಬಗೆಗಳ ರಸವ 
. . ಹಾಕಿ (ಸಕವೈ. ೧೫೩). ಜಾತರಾಸಿ: ಜಾತರಾಸಿ, ಸಹಮೂಲ 
೬ « * ಕಷಾಯವನಿಕ್ಕಿ ತೆಗೆದುಕೊಳ್ಳಲು ಶೀತಜ್ವರ ಪರಿಹಾರಮಾಗುವುದು 
(ಸಳವೈ. ೬೫). [ ತೆಲು. ಚೇತರಾಸಿ, ಚೇದರಾಸ] 
ಚೇತರಿಸು (ಕ್ರಿ). ೧. ಚೈತನ್ಯವನ ಪಡೆ ; ಎಚ್ಚೆತ್ತುಕೊಳ್ಳು ; ಜಾಗ್ರತ 
ನಾಗು : ಕಿಆದು ಬೇಗಮನಿರ್ದು ತನ್ನಿಂ ತಾನೆ ಚೇತರಿಸಿ (ಪಂಪಧಾ. 
8-೧೫ವ); ಸೀತಾದೇವಿ ಕೇಳ್ದು ಮೂರ್ಛೆವೋಗಿ ಕಿಜ೨ದುಂ ಬೇಗದಿಂ ಚೇತರಿಸಿ 
(ಪಂರಾಮಾ. ೧೩-೭೫ ವ) ; ವಾತಜನ ಮೂಲಿಕೆಗೆ ಕಪಿಬಲ ಚೇತರಿಸಿದುದು 
(ಕೌಕಿರಾ. ೩೬-೨೦). ೨. ಎಚ್ಚರಿಸು ; ಜಾಗ್ರತೆಗೊಳಿಸಂ ; ಚೈತನ್ಯವನ್ನು 
ತುಂಬು: ಸಂಸಾರಾಸಾರತೆಯನಜದನುಂ ಮಹಾಸತ್ತ್ವನುಮಪ್ಪು ದಜೌಂ 
ತನ್ನಂ ತಾನೆ ಸಂತೈಸಿಯುಂ ಚೆ"ತರಿನಿಯುಂ (ಪಂಪಛಾ. ೧೩:೨೦ ವ): 
ಪ್ರಪಂಚವನ್ನು ನಿನ್ನ ಹೃದಯದೊಲುಮೆಯಿಂದ ಚೇತರಿಸಿ ಬದುಕಿಸಿ 
ಬೆಳೆಯಿಸಬಲ್ಲ ಸೃಷ್ಟಿಯ ಮಾಯೆ ನೀನು! (ಕಮನೆ.' ೨೦೩). 
ಚೇತರಿಸಿಕೊಳ್ಳು ಎ ಎಚ್ಚೆತ್ತುಕೊಳ್ಳು ; ಪುನಃ ಚೈತನ್ಯವನ್ನು ಪಡೆ; 
ಮತ್ತೆ ಶಕ್ತಿಯನ್ನು ಪಡೆ: ಆ ತಳೋದರಿ ಬಳಿಕ ಮೆಲ್ಲನೆ ಚೇತರಿಸಿ 
ಕೊಂಡೆದ್ದು (ಕೊರರಾ. 8-8-೬೩೪). [ ಚೇತರಣೆ 4 - ಇಸ್ಕು] 
ಚೇತಸ್ಸು (ನಾ). ೧. ಪ್ರಜ್ಞೆ: ಬುದ್ಧಿಶಕ್ತಿ. ೨. ಮನಸ್ಸು ; ಚಿತ್ರ. 
೩, ಜೀವ ; ಆತ್ಮ. [ಸ9. ಚೇತಸ್‌] 
ಚೇತೋಜಾತ (ನಾ). ಮನಸ್ಸಿನಲ್ಲಿ ಹುಟ್ಟಿದವನು ; ಮನ್ಮಥ : ಚೇತೋ 
ಜಾತನ ಮೂರ್ತಿಗಾತನೆ ಮಿಗಿಲ್‌ (ಕಾಂತೀಕೃ. 3-೩೪).  ಚೇತೋಜಾತ 
ವೈರಿ”, "ಚೇತೋಜಾತಹರ' ಪರಾ. [ ಸಂ. (ಚೇತಸ್‌ + ಜಾತ)] 
ಚೇತೋಜಾತವೈರಿ (ನಾ). ಮನ್ಮಥನ ವೈರಿ: ಶಿವ: ಅಂತಾತಗಂ 
ಬದುಕುಂಟೆ ಚೇತೋಜಾತವೈ ರಿಯ ಬಾರಿಯಲಿ (ಬಸಪು. ೩೪-೪೭). 
[ ಚೇತೋಜಾತ + ವೈರಿ] 
ಚೇತೋಜಾತಹರ (ನಾ). ೧. ಮನ್ಮಥನನ್ನು ಸಂಹರಿಸಿದವನು ; ಶಿವ. 
೨, [ಛಂದ] ಗುರು ಅಕ್ಷರದ ಸಂಜ್ಞೆ : ಶೀತಕರಾಗ್ನಿ ಚೇತೋಜಾತ 
ಹರರ್ಕಳಿರ್ದಂದು .. . ವಿನಿಮ್ನಂ (ಛಂದೋಂಬು. ೨-೮೪). [ಸಂ.] 
ಚೇತೋನಂದನ (ನಾ). ಮನಸ್ಸಿಗೆ ಆನಂದದಾಯಕವಾದಂದು : ಜನ 
ಚೇತೋನಂದವಂ ನಂದನಂ ಲಳಿತ ಶ್ರೀಪರಿರಂಜನಂ ಜನಮೆನಲ* ಚೆಲ್ವಾದು 
ದುರ್ವೀತಳಂ (ಜಗವಿ. 3-3). (ಸಂ. (ಚೇತಸ್‌ + ನಂದನ) 
ಚೇತೋರಥ (ನಾ). ಮನೋರಥ ; ಬಯಕೆ; ಅಭೀಷ್ಟ : ಲೋಕಮಂ 
ರಕ್ಷಿಸುತಿರ್ಕ್ಕುಪೂರ್ಣ್ಣಂ ಚೇತೊ:ರಥಯುತಂ ಕಮಳಾಕಲ್ಪವಲ್ಲೀವಿಳಾಸಾ 
ವಸಥಂ ಶ್ರೀವಿಷ್ಣು ದಂಡಾಧಿಪ ದಿವಿಜಕುಜಾತೆಂ (ಎಳ. ೪, ಬೇಲೂರು. 
೧೬-೨೬ : 1136). [ ೫0. (ಚೇತಸ" + ರಥ) ] 
ಚೇತೋವೃತ್ತಿ (ನಾ). ಮನಸ್ಸಿನ ವ್ಯಾಪಾರ ; ಚಿತ್ತವೃತ್ತಿ : ತೋಜದೆ 
ಚೇತೋವೃತ್ತಿಯಂ ಕೊರಗುವೆ (ಪುಪೃಪು. ೩-೧೦೦). 
[ ಸಂ. ( ಚೇತಸ್‌ + ವೃತ್ತಿ)] 
ಚೇತೋಹಾರಿ (ಗು). ಮನಸ್ಸನ್ನು ಸೂರೆಗೊಳ್ಳುವ ; ವಂನೋಹರ 
ವಾದ : ಸಂಂದರವಾದ : ಸೊಗಯಿಕುಂ ಶೋಭಾವಹಂ . . . ಸಮಸ್ತ 
ಜನಟೇತೋಹಾರಿ ಶಯ್ಯಾಗೃಹಂ (ಪಂಠತಂ. ೧೨೩-೭); ತನ್ನೆದುರಾಗಿ ಕೆಳಗೆ 
ಪರ್ವಿರ್ದ ಚೇತೋಹಾರಿ ದೃಶ್ಯಮಂ ದರ್ಶಿಸುತ್ತಿರೆ(ಶ್ರೀರಾಮಾ. ೨೮೪-೧೭೮). 
[ ಸಂ. ಚೇತೋಪಹಾರಿನ್‌ 1 


೨೮೯೪ 


30 


15 


26 


80 


46 


ಚೇರ" 


ಚೇತ್ರ (ನಾ). ಪುಣ್ಯಸ್ಥಳ ; ಕ್ಷೇತ್ರ: ಪುಣ್ಯಗ್ರಹಂಗಳ ನಡುವಣ ಮಿತ್ರ 
ಮಂಡಲದಂತೆ ಸುಕ್ಷೇತ್ರದೊಳ್ಳಾಶಿಚೇತ್ರದಂತೆ (ಕಪು. ೨೯-೮). 
[ ಆಸಂ. ಕ್ಷೇತ್ರ] 
ಚೇದಿ (ನಾ), ಒಂದು ದೇಶದ ಹೆಸರು : ಮರುವಂಗಾರಗ `ಕಳಿಂಗ . . . 
ಲಾಟ ಕರಹಾಟಚ್ಚೇದಿ ಕಾಸ್ಮೀರ ಗುರ್ಜರ . . . ಪ್ರಸಿದ್ಧಾವನೀಶ್ವರರಂ 
ಸಾಧಿಸಿ (ಎಳ. ೫1, ದಾವಣ. ೩-೧೦: 1121); ಸರ್ವೆವಿತ್ತವನಡಕಿತನಿಲ 
ಜನಾಳು ಮುಂದಣ ಚೇದಿ ದೇಶದಲಿ (ಕುವ್ಠಾಸ. ೪-೨). [ಸಂ.] 
ಚೇದಿಯ (ನಾ). ಬಸದಿ ; ಚೈತ್ಯ: ಪರಲೂರಾ ಚೇದಿಯದ ಬಟ್‌ ಪ್ರಭಾ 
ಚೆನ್ನ ) ಗುರಾವರ್‌ ಪಡೆದಾ[ರ್‌] (ಇಆ: ೫1, ೭೦-೨೦; ಸು. 6ನೆಯ ಶತ): 
ಜೇಬುಳಗೇರಿಗೆ ಕಲಿಯಮ್ಮಗಾಮಣ್ಣುಗೆಯ್ದಾ 'ಚೇದಿಯಮುನ್ಮಾಡಿಸಿ 
ದಾನ್‌ (ಸೌಇ. 1-1, ೫-೯; ?). 
[ ಆಪ್ರಾ. ಚೇಇಅ./ ಪಾಲಿ. ಚೆ:ತಿಯ./ಸಂ. ಚೈತ್ಯ ] 
ಚೇಪರಿಸಿನ (ನಾ). ಒಂದಂ ಬಗೆಯ ಅರಿಸಿನ ; ಕೆಂಪು ಅರಿಸಿನ : ಕಡೆದ 
ಚೆೇಪರಿಸಿನ ಕಸ್ತೂರಿ ಕುಂಕುಮವು (ಇಗೀಕೆ. ೭೨). [ ಬೇವು *:ಅರಿಸಿನ 
ಚೇಪರ್ದು (ನಾ). ಒಂದು ಬಗೆಯಂ ಹದ್ದು ; ಕೆಂಪು ಹದದ್ತಿ: ಕರಿಯ 
ಪರ್ದುಟ್‌ಪರ್ದು ಚೇಪರ್ದು[ಐಾಾಾಂ. ಚೆಂಬರ್ದು1ರುತರದ ಹಡೆಹರ್ದು 
ಪೆರ್ವರ್ದವಲೊಳೊೊಪ್ಪಿದವೂ (ಸಾಳ್ಕಛಾ. 8-38). [ ಚಿ:ಪ್ಯು * ಪರ್ದು] 
ಚೇಪಿಡು '(ಕ್ರಿ). ಅರಿಸಿನವನ್ನು ಇಡು : ಆ ಪಾಪಿಯಾ ಪರುಷಾಕ್ಷರಮಾ 
ಲಾಲಾಪಕ್ಕೆ ಕಿನಿಸ್ವನಗೇಳ್ದು ಚೇಪಿ[ಪಾಕಾಂ. ಜೇಪೆ,: ಜೀವ, ಜೇ]ಡೆಯು 
ಡುಗು ಉರಗನೆಂತೆ ನಡುಗುತ ನಾ ಪಕ್ಕದೊಳು ತಲೆಯುಡುಗಿದೆ(ಸೊಬಸೋ. 
9೯-9೫); ಚೆಂಪಕದ ಮೈಯವರ್‌ ಚೇಪಿಟ್ಟ ಚಿತ್ತಿನಿಯರೂ(ಪರಕು. 6-೬). 
[ ಚೀವ್ಯ + ಇಡು, ] 
ಚೀಪು; "ತೇಪು' ನೋ. 
ಚೇಪು,, ಸೇಪು (ನಾ), ಕೆಚ್ಚಲಿನ .ಹಾಲು ತೊರೆಯಂವುದಂ,-ಹೆೊರ 
ಚಿಮ್ಮುವುದು. *ಚೇಪುಬಿಡು' ಪರಾ. ಸೇಪು: "ಸೇಪುಬಿಡು' ಪರಾ. 
[. ದೇ.8 ಕೊಡ. ತೆಲು. ಚೇವು] 
ಚೇಪ್ತ, ಚೆಪ್ಪ (ನಾ). ೧. ಒಂದು ಬಗೆಯ ಅರಿಸಿನ; ಕೆಂಪು ಅರಿಸಿನ: 
ಚಿನ್ನದ ಓಲೆಗಳ ಕಾಂತಿಗಳಿಂದ ಹೊಳೆಯುತಲಿರುವ ಕೆನ್ನೆಗಳಲ್ಲಿ ಚೀಪನ್ನು 
ತೊಡಕೊಂಡು (ಶಿವದ. ೩೦-೮); ತಿಗಳರುಡುಗೆಯುಟ್ಟು ಸೊಗಸು ಚೀಪು 
ಗಳಿಟ್ಟು ಅಗಿಲು ಚಂದನ ಗಂಧ ಧರಿಸಿ (ಸೌಂದಳಾ. ೩-೨೩). ವಿ. ಕೆಂಪು. 
"ಚೇಪರ್ದು' ಪರಾ. ಚೆಪ್ಪು:. ೨. ಕೆಂಪು ಚಿಪ್ಸು ಅರಿಸಿನ ಗಂಧ 
ಇಂಪಾದ ಹರಿನಾಮದ ಬಟ್ಟು (ನಾಪದ. 9೦೪). [ «ತಮಿ. ಚೇಪ್ಪ`] 
ಚೇಪುಬಿಡು, ಸೇಪುಬಿಡು (ಕ್ರಿ). (ಎಮ್ಮೆ, ಹಸು ಮೊದಲಾದುವು) 
ಹಾಲಿನ ಧಾರೆಯನ್ನು ಬಿಡು ; ಸೊರುಬಿಡು : (8). ಸೇಪುಬಿಡು: 
ಈವತ್ತು ಎಮ್ಮೆ ಯಾಕೋ ಸೇಪುಬಿಡಲೇ ಇಲ್ಲ (696). 
[ ಜೆೇವ್ಯ * ಬಿಡು) 
ಚೇಪೆ, “ಚಾಪೆ” ನೋ. 
ಚೇಪೆ "ಸೀಬೆ' ನೋ. 
ಚೇಪೆಕಾಯಿ "ಸೀಬೆಕಾಯಿ' ನೋ 
ಚೇರ (ನಾ). ೧. ಒಂದಂ ದೇಶದ ಹೆಸರಂ; p ಪ್ರಾಚೀನ ಪಾಂಡ್ಯ, 
ಚೋಳ ವಂತ್ತು ಚೇರ ಎಂಬ ಮೂರು ತಮಿಳು ರಾಜ್ಯಗಳಲ್ಲಿ ಒಂದಂ; 
ಈಗಿನ ಕೇರಳ : ಗೌಳ ಲಾಟ ಚೋಟ ಚೇರ ಪಾಂಡ್ಯ ಕಳಿಂಗಾದಿವಿಷಯಂ 
ಗಳಂ ಸಾಧಿಸಿ (ಧರ್ಮಾಮ್ಮ. ೧೦-೬೧). ೨. ಚೇರದೇಶದ ರಾಜ : ಚೋಳನ 
ಜೂಬು ವಾಳವನ ಗೋಣ್ಮುರಿ ಟೇರನನಟ್ಟಿ ತಿಂಬ ಮಾಕಾಳಿ (ಎಳ. ೪1, 
ಶಿವಮೊ. 1218), ಟೇರಂ ವಾರುವಕೋಟಿಯಂ . . . ಕಳಿಪಿದಂ 
(ದಕಳು. ೮-೬೧). ೩ ಚೇರದೇಶದ ಜನ. ೧, ೩: ವೈವಾಹಗೇಹದ 


೫-೭; 


ಚೇರಟಿ 


ಸಿರಿಯವೊಲು ಮಂಗಳಮಯವು ಮಲೆಯಾಳ ಜನಪದದ ಅರಸಿನಂತಿರೆ 
ಚೇರಮಯವೆನಲುರವಣಿಸಿ ನೂಕಿದರು ನಿಡುವಕ್ಕರಿಕೆಗಳ ಗರುವಾಯಿಗಳ 
ಘನಮದದ ತೇಜಿಗಳ (ಕುವ್ಯಾಛೀ. ೪-೩೧). "ಕೇರಲ' ಪರಾ. ೪. ಚೇರ 
ದೇಶದ ಕುದುರೆ ; ಮಾಸಲಂಗೆಂಪು ಬಣ್ಣದ ಒಂದು ಬಗೆಯ 
ಕುದಂರೆ:. “ ಆರುಣಂ ಮಾಸೆ ಚೇರನಕ್ಕುಂ ” (ಮಂಗರಾ. ೮೧-೧೪); ಜನ್ನನಂ 
ನೀಲನನಳಗನಂ ತನ್ನಿ... ಚೇ[ಐಾಕಾಂ, ಜೇ]ರನನು ತನ್ನಿ (ಬಸು. 
ಳಿಯುವು ಬಾಲದ. ಮೊಳೆಗಳ ಬೆಳರ್ಗವಿಲಂ ಮೆಯ್ಯ ಬಣ್ಣ 
ಮಾದೊಡೆ ಚೆ:ರಂ (ಅಕ್ಕ. ೨-೧೦). [ಸಂ.] 
ಚೇರಟೆ "ತೇರಂಟಿ' ನೋ. 
ಚೇರಡಿ (ನಾ). ಕಟ್ಟಡದಲ್ಲಿ ಕಂಬಗಳ ಮೇಲಿನ ಭಾಗ; ಲೋವೆ (?) : 
ಇಂಗೆ ನೀಲ್ಲಳ ಸೊಗಯಿಷ್ಟ ತೊಲೆಗಳಿಂ ತೆಂಗಿನ ಸುಟ್‌ಯಲೆಯಚ್ಚ 
ನೆಲೆಗಳಿಂ ಮಂಜು ಶಿರೀಷದ ಚೇರಡಿಯಿಂದಂ ಚೆಂಜಾಜಿಯ ಗೊಂಚಲ 
ಗುಡಿಯಿಂದಂ (ಉದ್ಭಟ. £ ೨೦); ಕೀರಣಿಗೆಲಸದ ಹೆದಿನಾಟು ಕಂಭ 
ಗಳ್ವೇರಡಿ ಮದನಕ್ಕೆಯಿಂದ ಸೇರಿದ ಮುತ್ತಿನ ಗಡಗೆ ಬೋದಿಗೆಯಿಂದ 
ಸಾರಸಿಂಗರದೊಳೊಪ್ಬಿದ:ವು (ನಾಗಕು. ೨೭-೧೬). [?) 
ಚೇರಣಿಗ (ನಾ). ಕೇರಳದೇಶದವನು : *ಕೇರಳನೆನಲ್‌ 
[ಪಾಕಾಂ. ವೇರಡಿಗ)ನಕ್ಕು "' (ಣು ಗರಾ. ೧೦೨-೭). 
[ಚೇರಣ್ಯ (ಆಕೆ:ರಲ) + - ಇಗ] 
ಚೀರಮಾನಿ (ನಾ). ಒಂದು ಬ.'ಯ ಕುದುರೆ; ಚೇರದೇಶದ. ಕುದಂರೆ : 


8೯-೪೦): 


£ರಣಿಗ 


“ ಸಾಂಬ್ರಾಣಿ .ಕಲಹತಿ ಚೇರಮಾನಿಯೆಂಬೀಸಲಕೊಳು ಫುಟ್ಟಲಾ ದೇಶ- 


ವೆಸರಿಂದಲಾ ಕುದುರೆಗಭಿಧಾನಮಕ್ಕುಂ? (ಮಂಗರಾ. 98-೨೧). . [-೭ ಚೇರ) 
ಚೇರಿ 'ಕೇರಿ' ನೋ. ಟೆ 
ಚೇರಿಸು "ಸೇರಿಸು' ನೋ. 


೨೮೯೫ 


ಕಾ 
೦ 


18 


ಚೇರು (ನಾ). ಗುಹ್ಮರೋಗದಿಂದ ಉಂಟಾದ ತರುಡಿನ ಬಾವು,-ಊತ: | - 


“ ಚೇರುಃ ಎ ತರುಡು ಊದುವುದು” (ಕಾರಕ. 3೧೦). 
ಚೇರುಇಳಿ ಎ ಗುಹ್ಮರೋಗದಿಂದ ತರುಡು ಊದಿಕೊಂಡು 

-ಜೋಲಂ :. (8). ([ ಇತೆಲು. ಚೆ:ರು, ಚೀಟು) 

ಚೇರುಕುಟಿ (ನಾ). ಚೇರು ರೋಗದಿಂದ ಬರುವ ಬೊಕ್ಕೆ: ಚೇರುಕುಟಿಗೆ:- 
ಗಜ್ಜುಗದ ತಿರುಳು ನಾಲ್ಕು ತೂಕ . . . ಹಾಲಲ್ಲಿ ತೇದು ಉದಯದಲ್ಲಿ 
ದಿನಂಪ್ರತಿಯೂ ತೆಗೆದುಕೊಳ್ಳುವುದು ಚೇರುಕುಟಿ ಮಾಣ್ಣುಂ (ವಿವೈವಿ. 
೧೨೬). ([ಚೆ:ರು ಕುಟ್ಟಿ. /ತೆಲು. ಚೇಮಿಕುಟಗ, ] 

ಚೇರೆ `ಚಹರೆ' ನೋ. 

ಚೇಲ್ಲ, ಚೇಳ (ನಾ). ೧. ಬಟ್ಟೆ ; ವಸ್ತ್ರ: “ಚೇಲಂ, ಚೀರಂ, 
ವಾಸಃ, ಕರ್ಪಟಂ . . . ವಸ್ತ್ರಂ, ಸಿಚಯಃ, ಪಟಃ-ಈ ೧೦ ಸೀರೆ” 
(ಹಲಾಯು. ೯೦-೩೯೪ ). ನೀಲಚೇಲದುಡೆಯುಂ ಮೇಲ್ಕೊಂಡ 
ಪೊಂಬಟ್ಟೆಯುಂ . . . ಚೆಲ್ವಾಗೆ (ಜಗವಿ. ೩-೦೩): ನೀಲಾಭರಣಭೂಷಿತನಾಗಿ 
ಕಾಗಿನ ಚೇಲವ ಹೊದ್ದು (ಮೋಹಕ. ೧6-50). “ಚೇಲಾಂಚಲ' ಪರಾ. 
ಚೇಳು: ೧. “ಚೀರಂ-ಚೇಳಂ ಕರ್ಪಟಂ” (ವಸ್ತುಳೋ. ೭೮-೨೧). ವಿ. 
ಕೆಟ್ಟುದು ; ಕೀಳಾದುದು : “ ಅರ್ವಾಣಂ, ಅಣಕಂ . . . ಅಧಮಂ. 
ಚೇಳಂ, ಕಾಂಡಂ,,. . ಈ ೧೩ ಹೊಲ್ಲಹ ವಸ್ತು” (ಹಲಾಯು. ೫೬-೧೮೨); 
* ಅವಮಂ . . . ಚಿ:ಳವವದ್ಯಂ ಕುಶ್ಲಿತಂ ಕುಪೂಯಂ ಯಾಪ್ಕಂ" 
(ವಸ್ನುಕೋ. ೧೦೪-೫೩೯). [ಸಂ.) 

ಚೇಲ್ಕ, ಚೇಲಾ, ಚೇಲ್ಕಿ, 'ಚೇಲೆ (ನಾ). ೧. ಶಿಷ್ಯ ; ವಿದ್ಯುರ್ಥಿ: 
ಗವಯಿಗಳ ಹಿಂದ ಚೇಲ ಇರುವಂತೆ (ಯಕ್ಷಬ. ೯೩). "ಚೇಲವಾಡಿ' ಪರಾ. 
೨. ಅನುಯಾಯಿ ; ಸೇವಕ ; ತೈನಾಶಿ: ನಡುವೆ ನಡುವೆ ಚೇಲರು 
ಹತ್ತಿಸಿಕೊಟ್ಟ. ಭಂಗಿ ಚಿಲುಮೆಯನ್ನು ... . ಸೇದಿ. (ಡೆಯ್ಕಮ. ೧೦) ; 


25 


40 


46 


ಚೇಷ್ಟಾಲು 


ಕಣಿವೆಯ ಕೆಳಗಿನವರ ಚೇಲನಾಗಿ ಕುಣಿಯುತ್ತ ಉಂಡಮನೆಗೆರಡು 
ಬಗೆಯುವ ಅವನ: ದ್ರೋಹವರ್ತನೆ (ರಾಗಿ. ೧೨೨). ೩, ಬಲಾತ್ಕಾರ 
ದಿಂದ ಎಳೆವಯಸ್ಸಿನಲ್ಲಿಯೆ ಮುಸಲ್ಮಾನನಾಗಿ ಮಾಡಲ್ಪಟ್ಟವನಂ; 
:£ ಇಂತಹ ಬಾಲಕರನ್ನು ದೊಡ್ಡವರಾದ ಮೇಲೆ ಚೇಲ ಎಂಬ 
ಹೆಸರಿನೊಂದಿಗೆ ಸೈನ್ಯಕ್ಕೆ  ಸೇರಿಸಿಕೊಳ್ಳಲಾಗುತ್ತಿತ್ತು. (ಕೈ.ಸ್‌ ಗೆ- 
11,. 1೪4). ಚೇಲಾ: ವಿ. .ಉಳಿದವರೆಲ್ಲ .ಅವರ ಚೇಲಾ ಆಗಿಯೆ: 
ಇರಬೇಕೆಂಬುದು ಅವನ ಸಿದ್ಧಾಂತವಾಗಿತ್ತು. (ಗ್ರಾಮಾಯ. ೪೩೯): 
ಅದರಲ್ಲಿರುವವರು ಆಡಳಿತಗಾರರ ಚೇಲಾಗಳು (ಕಾಮಿಕಾಂ. ೭೩). ಚೇಲ್ಕಿ: 
೩. ಉತ್ತಮವಾದ ಎಲ್ಲಾ ಜಾತೀ ಜನಗಳನ್ನು ತನ್ನ ಜಾತಿಗೆ ಸೇರಿಸಿಕೊಳ್ಳ 
ಬೇಕೆಂದು ಕೆಲವು ಜನರನ್ನು ಚೇಲಿಗಳನ್ನಾಗಿ ಮಾಡಿಕೊಂಡನು (ಣಾಮವಂ. 
೨೩೪). ಚೇಲೆ: ೩. ಕೊಡಗು ಜನರನ್ನೆಲ್ಲಾ ಮುಂಜಿ ಮಾಡಿ ಕುಲಗೆಡಿಸಿ 
ಚೇಲೆಯರ ಮಾಡಿ ಇಟ್ಟುಕೊಂಡು (ಕೇಂದ್ರ. ೧೭). 
[ ಹಿಂ. ಮರಾ. ಚೇಲಾ. /ಪ್ರಾ. ಚಿಲ್ಲ] 

ಚೇಲ್ಕ (ನಾ). ಒಂದು ಬಗೆಯ ಗಿಡ : ಚೆಲಬಾಗೆ, ಚೇಲ, ಎಲೆಸುಜ್ಮಲ 
ಬಾಗೆ (ಮೈಔಗಿ. ೪-೬4). [?] 

ಚೇಲವಾಡಿ(ನಾ) ವಿದ್ಯಾರ್ಥಿನಿಲಯ: ವಿದ್ಯಾನಿಕೇತನದ ಚೇಲವಾಡಿಯನ್ನು 
ವಿಸ್ತಾರಗೊಳಿಸುವುದಕ್ಕೆ ನೂರು ಹೊನ್ನು ಕಳುಹಿಸಿದ್ದೇನೆ 
(ಸಣ್ಮಕೆ. ೪111, 30). [ಚೇಲ್ಯ + ವಾಡಿ, (<ಎಪಾಡಿ1)] 

ಚೇಲಾ (ಚೇಲ್ಕ' ನೋ. 

ಚೇಲಾಂಚಲ (ನಾ). ವಸ್ತ್ರದ ತುದಿ; ಸೆರಗು: “ಸೆಜಂಗೆಂದು ಚೇಲಾಂಚಲಂ” 
(ಕಶಸಾ. 3೦-೩೯೭); ದೇವ ನಿಮ್ಮ ದಯೆಗೆಯ್ದ ಫಳಂ ಕೇವಲ. ಶುಭ 
ಸೂಚಕಮೆಂದಾ ವಧು ಗುಡಿಗಟ್ಟೆ ಚಿ:ನಚೀಲಾಂಚಲಮಂ (ಮಲ್ಲಪು. ೪-೩೫). 

[ ಚೇಲ, + ಅಂಚಲ] 

ಚೇಲಾಚಾರ (ನಾ). ಹೀನ ನಡವಳಿಕೆ : ಎಲ್ಲಾ ಒಂದಾದರೆ ಶಾಲ್ಯನ್ನ 

ಉಂಟುವರು ಹುಲ್ಲನೇತಕೆ ಮೆದ್ದು ಬದುಕರು ಸುವ್ವಿ ಹುಲ್ಲನೇತಕೆ ಮೆದ್ದು 
. ಬದುಕರು ಚೇಲಾಜಾ (ಚಾ ರಾ ಜಲದೊಳಾಚರಿಸಿ ಅಳುವುದೇಕೆ ಸುವ್ವಿ 

(ವಾದಿಕೀ. ೧೩೩-೧೭). [ಚೇಲ್ಕ + ಆಚಾರ) 

ಚೇಲಿ, (ನಾ). ಕೆಟ್ಟ ಹೆಂಗಸು ; ದುಷ್ಟೆ. [ಸಂ. ಚೇಲೀ] 

ಚೇಲಿ, 'ಚೇಲ್ಕ' ನೋ. 

ಚೇಲಿಕ, ಚೇಳಿಕ (ನಾ). ಬಟ್ಟೆ ಹೆ೧ಲೆಯುವವನು ; ಚಿಪ್ಪಿಗ ; ಸಿಂಪಿಗ ; 
ದರ್ಜಿ: “ಚಿಪ್ಪಿಗನು ಚೆ:ಲಿ[ಪಾ8೨0. ೪ಿ]ಕಂ ಸೂಚಿಕಂ ತುನ್ನವಾಯನೆನಿಕ್ಕು” 
(ಮಂಗಲಾ. ೧೧೧-೨). ಚೇಳಿಕ: ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. ([ಚೇಲ್ಕ * - ಇಕ) 

ಚೇಲಿಕೆ, ಚೇಳಿಕೆ (ನಾ). ಪುನುಗು: “ಚೇಲಿ[ಪಾಕಾಂ. ೪ಿ]ಕೆಯೆನಲ್‌ ಪುಣುಗು” 
(ಮಂಗರಾ. ೯೯-೨೨). ಚೇಲಿಕೆ: ಕುಸುಮ ಮೃಗಮದ ಗಂಧ ಚೇಳಿಕೆಯು 

[?) 


ಹ 


(ಮದೇಪು. ೨-೪೪). 
ಚೇಲೆ 'ಚೇಲ್ಕ' ನೋ. 
ಚೇಷ್ಟಾಕೃತ (ನಾ). [ನಾಟ್ಯ] ಮೂರು ಬಗೆಯ ಆಂಗಿಕಾಭಿನಯಗಳಲ್ಲಿ 

ಒಂದು : “ ಆಂಗಿಕಾಭಿನಯವು ಶಾರೀರ, ಮುಖಜ, ಚೇಷ್ಟಾಕ ತ ಎಂದು 

ಮೂರು ವಿಧ; ಕೈ ಕಣ್ಣು ಮುಂತಾದ ಅಂಗೆ ೋಪಾಂಗಗಳ ಚಲನೆಗಳು 
ಶಾರೀರ ಮತ್ತು ಮುಖಜ: ನೃತ್ತ ಎಶೇಷ್ಟಗಳು ಚೇಷ್ಟಾಕೃತ” 

(ಸಂನಾಟಿ. ೧೧). [ಸಂ. (ಚೇಷ್ಟಾ + ಕೃತ)) 
ಚೇಷ್ಟಾಲು (ನಾ). ಕೀಟಲೆ ಅಥವಾ ಕಂಚೇಷ್ಟೆ ಮಾಡುವ ಸ್ವಭಾವ 

ದವನು ; ವಿನೋದಪ್ರಿಯ : “ನಿನಗೆ ಮನೆಯ ಹೆಂಬಲಿದ್ದರೆ, ನೀನು 

ಹೋಗು ” ಎಂದು ಚೇಷ್ಟಾಲುವೊಬ್ಬನು ಉತ್ತರಕೊಟ್ಟನು (ಯದುರಾ. ೭೧). 

( ಇದು "ಕೃಪಾಲು' ಎಂಬ ಪದದ ಅನುಕರಣೆಯಿಂದಾದುದು] 


ಚೇಪ್ಪಿತ 


ಚೇಪ್ಪಿತ (ಗಂ). ೧. ಕೆಲಸ ಮಾಡಿದ,-ಮಾಡಲ್ಪಟ್ಟ. ೨. ಕದಲಿಸಿದ ; 
ಚಲಿಸುವಂತೆ ಮಾಡಿದ. ೩. ಯಂತ್ನಿಸಿದ ; ಯಂತ್ಲಿಸಲ್ಪಟ್ಟ. (ನಾ). 
೪. ಕಾರ್ಯ; ಕೆಲಸ; ನಡೆವಳಿಕೆ: ಸೃಷ್ಟಿಸಮಯದೊಳದರ್ಕಿದು 
ಚೇಬ್ಬತಮೆಂದಖಳ ಜಾತಿಯೊಳ್‌ ಕಲ್ಪಿಸೆ ನೀಂ ದುಷ್ಟತೆ ನಿಸರ್ಗಮಾಯ್ತು 
(ಜಗವಿ. ೩-೧೧೨) ; ತೊಟ್‌ವುದು , . . ನಿರ್ಹೇತುಕಮಪ್ಪ ಖೇದಮನಿದಲ್ಲು 
ಕೃಪಾವಶಿಯರ್ಗೆ ಚೇಪ್ಪಿತಂ (ಜಂದ್ರಪು. ೩-೬೫) ;ಚೆ? ಕಷ್ಟಮಿಾ ಚೇಷ್ಟಿತಂ 
(ಭುಪೃಫು. ೦೩-೩೧). ೫. ಗತಿ; ಸಂಚಾರ. ([ಸಂ.] 

ಚೇಪ್ಪಿಸು (ಕ್ರಿ). ೧. ಚಲಿಸು; ಅಲಂಗಾಡು. ೨. ಉದ್ಕೋಗಿಸಂ ; 
ಆಚರಿಸು ; ಕೆಲಸಮಾಡಂ : ಇಲ್ಲಿಗೆ ತಕ್ಕುದೇನುಮಂ ಚೇಷ್ಟಿಪಂ 
(ಕಂದ್ರಫು. ೩-೬೮): ಮಿಕ್ಕಿನ ಸರ್ವಾಂಗಂಗಳುಂ ನಿಮ್ಮಯೆ ದೆಸೆಗೆ ಕರಂ 
ಚೇಖ್ಪಿಸುತ್ತೊರ್ಮೆಯುಂ ನಿಲ್ವಿನಂ (ಕಳ್ನಾಕ. ೬೬) ; ಧರ್ಮದೆೊಳ್‌ ಚೇಪ್ಪಿಸಿ 
ಶಾಸ್ತ್ರದೊಳ್‌ ತಿಳಿದು (ದಶ ಕು. ೦೪-೨೪). ೩. ಚಲನೆಯಂಂಟಂ 
ಮಾಡು ; ಚೈತನ್ಯವನ್ನು ತಂಂಬು : ಆ ಸಂಸಾರ ಪ್ರಪಂಚಿಕವನೆಲ್ಲವಂ 
ಚೇಪ್ಪಿಸಿ ಜಗತ್ತಯವನೊಕ್ಕಲಿಕ್ಕಿ ಕೊಲುತ್ತಿಪ್ಪುದೆಲ್ಲವು ಮಾಯೆ (ಗೂಛಾ. 

ನೀನು ಚೇಷ್ಟಿಸದಿರಲ್‌ ಕಾಲ್ನಡೆಯಬಲ್ಲವೆ (ಏಳೋಪು. ೦೪-೯೮), 
೪. ಚೇತರಿಸಿಕೊಳ್ಳು ; ಜಾಗ್ರತವಾಗು: ವನಮೃಗರಾಜಿಗಳ್‌ ತೃಷೆಯ 
ಕೋಟಲೆಯಿಂ ವನವೆಲ್ಲಮಂ ತೆೊಟಲ್ಜಿನಕಿರಣಂಗಳಿಂ ಕೆಡೆದು ಚೇಷಪ್ಪಿಸ 
ಕಂಡು ಮರೀಚಿಕಾಜಲಕ್ಕನುನಯದಿಂ ಕರಂ ಪರಿದು ಲಂಘಿಸಿ (ದಕಕು. 
೪-೨೩) ; ಷೋಡಶ ಫಟಿಕೆ ಸಂದುದು . . . ಶಿವಾರ್ಚನೆಯ ಮಾಡಬೇಕೆಂದು 
ಕಟ್ಟಿಗೆಕಾಅರು ಕೊಂಡಾಡಲೈ ಕ್ಷಣದೆ ಚೇಷ್ಟಿಸಿದ (ಮೋಹತ. ೨೦-೩೦). 
೫. ಕೆಣಕು; ಚಲ್ಲಾಟವಾಡು: ಚೇಷ್ಟಿಪ ವೇಶ್ಯಾಭುಜಂಗರ ಮಧುಪಾನ 
ಗೋಷ್ಠಿಯ ಸೊಬಗನೀಕ್ಷಿಸಿದ (ಮೋಹಕ: ೧೮-೯೬). [ಚೇಪ್ಪೆ* - ಇಸು] 

ಚೇಪ್ಪೆ (ನಾ). ೧. ಅಂಗಾಂಗಗಳ ಚಲನೆ ; ಸಂಜ್ಞೆ; ಚಲನವಲನ ; 
ದರ್ಪಣದ ಪ್ರತಿಬಿಂಬಕ್ಕೊಂದು ಚೇಷ್ಟೆಯುಂಟೆ (ಅದವ. ೨೮-60) ; 
ಆಯತನೇತ್ರೆಯಾಕ್ಷಿಸಿದ ರೀತಿ ತದಾಸ್ಕದ ಚೇಷ್ಟೆಯಿಂ . . . ಅಜಯ 
ಲಾಯ್ತೆನಗಂದಿದಿರಲ್ಲಿ ನಿಶ್ಚಯಂ (ದಶಕು. ೧೩-೩೮). ವಿ. ಉದ್ಯೋಗ ; 
ಕ್ರಿಯೆ; ಕಾರ್ಯ: ಧೈರ್ಯಂಗೆಟ್ಟು ಮೇಲ್ವಾಯ್ವ ಚೇಷ್ಟೆಗೆ ಪೌಲಸ್ತ್ಯನು 
ಮೊತ್ತುಗೊಟ್ಟನೆನಲಾಜಂ ದರ್ಪಕಂ ದಂಡಿಸಂ (ಪಂರಾಮಾ. ೯-೦೪೮): 
ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೆ 
ಬೀಜ ೩. ವರ್ತನೆ; ನಡವಳಿಕೆ: 
ಪರವೆಯರ ವಾರ್ತೆಯಂ ಕೊಂಡು ಚೆಚ್ಚ ರದಿಂದೆ ಬರಲವನ ಚೇಷ್ಟೆಯಂ 
ಕಾಣುತೆರ್ದೆ ಹಡಿದೆಆ₹ದು (ನಂಬಿರ. ೧೭-೦೦೪). ೪. ಚಾಲನೆ; ಪ್ರೇರಣೆ; 
ಸಂಚಲನೆ: ತತ್ಕಳಿಂಗಕನ್ನಿಕೆಯ ಗರಂ ನೆಲೆಯಲ್ತದಲ್ಲದಿರ್ದೊಡೆ 
ನೆಲೆಯಾಕೆಗೆ ಕಡೆಗೆ ಗರದ ಚೇಷ್ಟೆ ನಿತಾಂತಂ (ದಕಕು. ೧೩-೬೦); ಬಲುಭೂತ 
ಸೋಂಕಿತೋ ಗ್ರಹದ ಚೇಷ್ಟೆಯೋ ಪೈತ್ಯ ತಲೆಗಡರ್ದುದೊ (ನವಮೋ. 
೨೫-೪೯). ೫. ಹಂಡುಗುಟ; ತಮಾಷೆ : ಅವನ ಮಿತ್ರರನೇಕರು ಚೇಷ್ಟೆ 
ಮಾಡಿದಾಗಲೆಲ್ಲ ಅವನು ನಕ್ಕು ಅದನ್ನು ತೇಲಿಸಿಬಿಡುತ್ತಿದ್ದ (ಭಾರತಿ. ೦); 
ಕುಂಟನಿಗೆ ಎಂಟು ಚೇಷ್ಟೆ ಕುರುಡನಿಗೆ ನಾನಾ ಚೇಷ್ಟೆ (ಗಾರ). ೬. ಸರಸ; 
ಚೆಲ್ಲಾಟ.  ಚೇಷ್ಟಿಸಂ' ಪರಾ. ೭. ತುಂಟತನ ; ತುಂಟಾಟ; 
ಕೀಟಲೆ : ಆ ಹುಡುಗನದು ಬಹಳ ಚೇಷ್ಟೆ (6ೂ9).  [ಸಂ.ಚೇಪ್ಟಾ] 

ಚೇಪ್ಪೆಕೋರ, ಚೇಷ್ಟೆಪೋರ (ನಾ). ಹಂಡುಗಾಟದ ಸ್ವಭಾವದವನು ; 
ತಮಾಷೆಗಾರ : ಇತ್ತೀಚೆಗೆ ಈ ಮುದುಕರ ಗದ್ದಲ ಒಂದಿನಿತು ಕಡಿಮೆ 
ಯಾಗಿದೆ; ನಾನು ಚೇಷ್ಟೆಕೋರನಾದ್ದರಿಂದ ಹಾಗಾಗಿರಬೇಕು (ಜಿಂದುಟಿ. ೯3). 
ಚೇಷ್ಟೆಖೋರ : ಸೃಷ್ಟಿಯೊಳಗೆ ಇಂಥ ಚೇಷ್ಟೆಖೋರನ ಕಾಣೆ (ಪುರಂದ. 
೦-೭೩ ಅನುಪಲ್ಲವಿ) ; ಇದೆಲ್ಲ ಚೇಷ್ಟೆಖೋರರ ಹಾರಿಕೆಯ ಸುದ್ದಿ (ಗೆಂಗಾಸಾ. 

[ ಚೇಷ್ಟೆ + - ಕೋರ್ಯ) 


೪೪); 


(ಮಹಾದೇ. ಬ. ೨೪-೪೬). 


೦೦೯), 


೨೮೯೬ 


ಲಾ 


ಚೇಳುವಾಲ 


ಚೇಷ್ಟೆಖೋರ (ಚೇಷ್ಟೆಕೋರ' ನೋ. 
ಚೇಪ್ಪೆಗಾರ (ನಾ). ಎ ಚೇಪ್ಟೆಕೋರ : (8). 
[ ಚೇಷ್ಟೆ + - ಗಾರ( ಆ ಕಾಜ) ) 

ಚೇಷ್ಟೆಗೆಡು (ಕ್ರಿ). ಚಲನೆ ನಿಂತುಹೋಗಂ ; ಚೈತನ್ಯ ಉಡುಗಂ : ಈ 
ದೇಹದೊಳಿಂದೀ ಪ್ರಾಣಮುಳ್ಳನ್ನೆಗಮೆ ತಡೆಯದಾತ್ಮೇಶನಂ ಕಾಣ್ಟೆನೋ 
ಪುಣ್ಯದಿನೆಂದಾಂ ಚೇಷ್ಟೆಗೆಟ್ಟಂದವಳನೆ ಪಿಡಿದಲ್ಲಿಂದಮೆಂತಾನುಮೆಬಕಿಂ 
(ಕಾಡಂಪೂ. 66೭) ; ಕರಣ ಬಲ ಪ್ರಾಣದ ಚೇಷೈಗೆಟ್ಟು ಭರತಂ ಪದಾನತಂ 
ವಿಕಲನಾಗಿ ಮೂರ್ಛೆಗೆ ಸಂದಂ (ಶಂಕಾಮಾ. ೭-೧8). [ಚೇಷ್ಟೆ + ಕೆಡ್ಕು) 

ಚೇಹರಾ "ಚಹರೆ' ನೋ. 

ಚೇಳ್‌ (ನಾ). ಒಂದಂ ಬಗೆಯ ವಿಸಾನಂ: ಚೇಳ್ಪಸಿಗಂ ಸಸಿಲ್ಗೊದಳೆ ಮಾನ್‌ 
ಡಾ ಬಣ್ಣ ಮಾನೆನಿಪಿವೆಲ್ಲಂ ಬಿಳ್ತುವಾ ತಾಣದೊಳ್‌ (ರಾಜಶೇ. ೩-೦೦8). 

[ ತಮಿ. ಬೇಲ್‌) 

ಚೇಳ (ಚೇಲ್ಕ' ನೋ. 

ಚೇಳಿಕ "ಚೇಲಿಕ' ನೋ. 

ಚೇಳಿಕೆ "ಚೇಲಿಕೆ' ನೋ. 

ಚೇಳು, "ತೇಲಕ್ಕ್‌' ನೋ. 

ಚೇಳು, (ನಾ). ಒಂದಂ ಬಗೆಯ ಗಿಡ: “ ಗಂಧಪುಷ್ಟಿ - ಚೇಳು” 
(ಓಷಧಿ. ೪೬). [?) 

ಚೇಳುಕೊಂಡಿ (ನಾ). ಚೇಳಿನ ಬಾಲದ ತುದಿಯಲ್ಲಿರುವ ವಂಂಳ್ಳು. 
"ಚೇಳುಕೊಂಡಿಗಿಡ' ಪರಾ. ([ಚೇಳು,(ಆತೇಟ್‌,) + ಕೊಂಡಿ] 

ಚೇಳುಕೊಂಡಿಗಿಡ (ನಾ). ೧. ಚೇಳಂ ಕೊಂಡಿಯಂತಹ ಕೊಂಡಿಯಿರುವ 
ಬಣ್ಣ ಬಣ್ಣದ ಹೂವುಗಳನ್ನು ಬಿಡುವ ಒಂದಂ ಬಗೆಯ ಸಣ್ಣ ಗಿಡ; 
ಕರ್ಣಕಂಂಡಲ: ಚೇಳುಮಣಿಗಿಡ, ಚೇಳುಕೊಂಡಿಗಿಡ (ಮೈಕಿಗಿ. ೪೨-೮೩೩)- 
೨. “ ನಾಗದಂತಿ” (ಶಂಕ). ೩. ಒಂದಂ ಬಗೆಯ ವಂಂಳಪೊದೆ: 
“ವೃಶ್ಚಿಕ॥-ಮುಳ್ಳುಹುಳ, ಚೇಳು, ಚಕಾರದಿಂದ . .. ಚೇಳುಕೊಂಡೀಗಿಡ” 
(ಸಿದ್ಮಾಂತಿ. ೩3೦). | ಚೇಳುಕೊಂಡಿ * ಗಿಡ (-ಆಗಿಡು) ] 

ಚೇಳುಬಾಣ (ನಾ). ಒಂದಂ ಬಗೆಯಂ ಮದ್ದಿನ ಬಾಣ: ಉರಿಬಾಣ 
ಚೇಳುಬಾಣಗಳ ಬಿಡುತ ಪರಿಪರಿಯಲ್ಲಿ ಪುಷ್ಪಬಾಣಗಳಾ ಸುರಿವುತ 
ಬರುತಿರ್ದರರ್ತಿಕಾಆರು' (ಛರದ. ೨೦-೭೨) ; ಚೇಳುಬಾಣಗಳ ಅಇಟಳವುರಿ 
ಪೊಟ್ಟಣವೇಳುವ ಜಂತ್ರದ ದಗಳು . . ಪಟ್ಟಣದಾಳುವೇರಿಯ 
ತುಂಬಿಹುವು (ಕಂನವಿ. ೬-೨೦). [ಚೇಳು (ಎತೇಟ್‌ ) * ಬಾಣ) 

ಚೇಳುಬಾಲ "ಚೇಳುವಾಲ' ನೋ. 

ಚೇಳುಮಣಿ (ನಾ). ಚೇಳಿನ ವಿಷವನ್ನು ಇಳಿಸತಕ್ಕ ಒಂದು ಬಗೆಯ 
ವಂಣಿ : (೪. [ಚೇಳು(ಎತೇಟ್‌್‌,) * ಮಣ್ಮಿ) 

ಚೇಳುಮಣಿಗಿಡ (ನಾ). ಚೇಳಂಕೊಂಡಿ ಗಿಡ ೧: ಚೇಳುಮಣಿಗಿಡ, 
ಬೇಳುಕೊಂಡಿಗಿಡ (ಮೈಔಗಿ. 93-6೩೩). [ಚೇಳುಮಣಿ + ಗಿಡ( ಎಗಿಡು)] 

ಚೇಳುರಿಗಿಡ (ನಾ). ಒಂದಂ ಬಗೆಯ ಗಿಡ; ತುರಂಚೆ : ಅಂಟು 
ಸುರುಸುರಿಗೆ ಬಳ್ಳಿ, ತುರಚಿಬಳ್ಳಿ, ಚೇಳುರಿಗಿಡ (ಮೈಡಿಗಿ. ೭೩-೦೫೩೨). 

[ ಚೇಳು, (ಎತೇಟಿಸ್‌) * ಉರಿ + ಗಿಡ (ಎಗಿಡು)] 

ಚೇಳುವಾಲ, ಚೇಳುಬಾಲ (ನಾ). ೧. ಚೇಳಿನ ಬಾಲ. ೨. ಎ ಚೇಳು 
ಕೊಂಡಿಗಿಡ ೨; “ಯುಗಫಲ-ಕೆ೧ಡಸಿಗೆ, ಚೇಳುವಾಲ” (ಓಷಧಿ. ೦೩೨); 
ಚೇಳುವಾಲದ ಗಿಡುವಿನ ಬೇರು, ಗಂಟುಭಾರಂಗಿ ಇಷ್ಟನು ಸಮಾಂಶವಾಗಿ 
ತೆಗೆದುಕೊಂಡು (ವೈದ್ಯಸಾ. ಚೇಳುಬಾಲ: ೨. 
“ ಅಹಿದಂಷ್ಭ್ರಾ-ಚೇಳುಬಾಲ” (ಅಕಾನಿ. ೨-೦೧); ತಗಚೆಸೆೊಬ್ಬನ ರಸ, 
ಚೇಳುಬಾಲದ ಸೊಪ್ಪಿನ ರಸ .. . ಪ್ರಾತಃಕಾಲದಲ್ಲಿಗೆ ೪ ತೂಕವಂ 
ಸೇವಿಸುವುದು (ಸಳವೈ. ೨೦೭). [ ಚೇಳ್ಳು(ಎತೇಟಿಕ್‌) + ಬಾಲ್ಕ) 


1, ೦೩೦) . 


ಚೇಳುವಾಲಿ 


ಚೇಳುವಾಲಿ, ಚೇಳಂವಾಳಿ (ನಾ). ಎ ಚೇಳುವಾಲ ೨: “ಉಷ್ಟಧೂಮ- 
ಚೇಳುವಾಲಿ” (ಓಷಧಿ. ೦೬): “ವ ೈಶ್ವಿಕಾಹ್ಹಾ-ಚೇಳುವಾಲಿ” (ಓಷಧಿ. ೦೩೭). 
ಚೇಳುವಾಳಿ: “ಭೂವೃಶ್ಚಿಕಾಳಿ- ಚೇಳುವಾಳಿ” (ಓಷಧಿ. ೧೧೩). 

[ ಆಚೇಳುವಾಲ) 

ಚೇಳುವಾಳಿ /ಚೇಳಂವಾಲಿ' ನೋ. 

ಚೀಟ್‌ "ತೇಟ್‌್ಮ' ನೋ. 

ಚೈ /ಚಯ್ಕ್‌' ನೋ. 

ಚೈಕೋಲ್‌ (ನಾ). ಒಂದು ಪ್ರದೇಶದ ಹೆಸರಂ (?) : ಅದಲ ತದನನ್ನರ 
ಚೈಕೋಲ ತಾಟಮರ ಅದಜ ತದನಾನ್ತರ ಮಟ್ಟಜ್‌ಯ ಕುರಚಿಗೊಣ್ಣ 
(ಸೌಇಇ. 7%, 9೧-೨8 ; ?). [?)] 

ಚೈಗುಡು "ಚೆಯ್ಗುಡು' ನೋ. 

ಚೈತ (ಗು). ಚಿತೆಗೆ ಸಂಬಂಧಿಸಿದ. "ಚೈತಾಗ್ನಿ' ಪರಾ. [ಸಂ.] 

ಚೈತನ್ಯ (ನಾ). ೧. ಜೀವದ ಲಕ್ಷಣ ; ಜೀವಂತಿಕೆ. ೨. ಗ್ರಹಣಶಕ್ತಿ ; 
ಬಂದ್ಬಿ ಶಕ್ತಿ; ಅರಿವು ; ಪ್ರಜ್ಞೆ : “ ಚೇತನೆ ಚೈತನ್ಯಂ” (ವಸ್ತುಕೋ. 
೧೧೩-೨೭): ಮುನಿಯ ಮಾತಿನ ಬಲೆಗೆ ಸಿಲುಕಿತು ಜನಪತಿಯ ಚೈತನ್ಯಮೃಗ 
(ಕುವ್ಯಾಸೆ. ೦-೯೩). ಹ. ಬೀವ ; ಆತ್ಮ ; ಚಿತ್‌ಶಕ್ತಿ : ಭೂತಚತುಷ್ಟಯ 
ಸಂಭೂತಚೈ ತನಂ ಪಿಷ್ಟೋದಕಗುಡಧಾತಕ್ಕಾದಿಯತ್ತಣಿಂ ಮದಶಕ್ತಿ 
ಪುಟ್ಟುವಂತೆ ಪುಟ್ಟುಗುಂ (ಕಾಂತಿಪು. ೮-೧೨೮ ವ); ಜಡವಸ್ತುಗಳಲ್ಲಿ 
ಬೈತನ್ಯವು ಪೂರ್ಣವಾಗಿ ತಿರೋಹಿತವಾಗಿರುವುದು (ಕಕ್ಕಿವಿ. ೯): ಎಲ್ಲಾ 
ಪ್ರಾಣಿಗಳಲ್ಲಿಯೂ ದೇವರ ಚೈತನ್ಯ ಇದೆ ಎಂದು ತಿಳಿಯಬೇಕು (ನೀತಿಆಂ. 1, 
99) . ೪. ಚಟುವಟಿಕೆ ; ಚಲನ ; ಎಚ್ಚರ : “ಮಿಡುಕು, ಮಿಡುಂಕು- 
ಚೈತನ್ಯೇ (ಚೇತರಿಸು)” (ಕಮಠಾ) : ಕತ್ತಲೆಗೆ ಕಾಠಿಣ್ಯವನು ಚೈತನ್ಯವನು 
ಗಿರಿಗಳಿಗೆ. . . ಕೊಟ್ಟರೆ ಲೇಸು ಬಳಿಕೇನು (ಕುವ್ಮಾಳ. ೬-೭): ಇಂಥ 
ಸಣ್ಣಪುಟ್ಟ ಇಂಧನವನ್ನೇ ಸಾಧನವನ್ನಾಗಿಸಿಕೊಂಡು ಮಹಾಚ್ಛತನ್ಯಾಗ್ನಿ 
ಯೊಂದು ದೇಶದಲ್ಲೆಲ್ಲ ಏಳುವದಿತ್ತು (ಸಮಜೀ. ೭೧೯). ೫. ಶಕ್ತಿ; 
ಸಾಮರ್ಥ್ಯ: ಒಬ್ಬ ಹಣಗಾರನು ಸಾವಿರಾರು ವರಹಗಳ 
ಚೈತನ್ಯವುಂಟಾದವನಾಗಿದ್ದು (ಕಥಾಮಂ. 1೪, ೦೩). "ಚೈತನ್ಯಗೆಡಂ', 
"ಚೈತನ್ಮದಾಯಕ” ಪರಾ. ೬. ಬಂಗಾಳದಲ್ಲಿ ಭಕ್ತಿಪಂಥವನ್ನು 
ಪ್ರಚಂರಪಡಿಸಿದ ಒಬ್ಬ ಸಂತ; ಗೌರಾಂಗಪುಭು: ತನ್ನ ಭಕ್ತಿಭಾವನೆ 
ಯಿಂದ ಉತ್ತರಭಾರತವನ್ನು ಚೇತನಗೊಳಿಸಿದವನು ಚೈ ತನ್ಯದೇವ (ಛಾರದ. 
೨೮೯). ಸಂ.) 

ಚೈತನ್ಯಂಬಡೆ, ಚೈತನ್ಯವಡೆ (ಕ್ರಿ). ೧. ಜೀವಂತವಾಗಂ ; ಜೀವದಂಂಬಿ 
ಕೊಳ್ಳು : ಮೊದಲ್ತೋಣಿದ ಚಿತ್ರವೆ ಚೈತನ್ಯಂಬಡೆದಂತೆ ಮನಃುಜೇಶ್ವರ 
ನೊರ್ವಂ ಮನೆಯಂ ಪೊಕ್ಕು (ಜಯಕಾ. ೪-೨೩). ಚೈತನ್ಯವಡೆ : ೧. 
ಹೇಮಗಂಭಂಗಳ* ಚೈತನ್ಮವಡೆದು ಮುಂಬರಿದೆಡೆಯಾಡುವಂತೆ ತತ್ಕು 
ವರಿಯ ಹೊಂಬಾಳೆದೊಡೆಗಳೊಪ್ಪಿದುವು (ಮೊ € ಹ ತ. ೨೩-೦೬). ವಿ. 
ಚೇತರಿಸಂ; ಎಚ್ಚರಂ : ಅನ್ನೆವರ ಹನುಮಂತ ನಸು ಚೈತನ್ಯವಡೆದನು 
(ಕೌಶಿರಾ. 38-3೭). [ ಚೈತನ್ಯ + ಪಡೆ; ) 

ಚೈತನ್ಯಗೆಡು (ಕ್ರಿ). ಸಾಮರ್ಥ್ಯಗಂಂದಂ ; ಉತ್ಸಾಹವಿಲ್ಲದಂತಾಗು : 
ತೂಕಡಿಕೆಯುಂಟಾಗಿ ಮೈಕಾಂತಿಗುಂದಿ ಚೈತನ್ಮಗೆಟ್ಟು ನುಡಿಯಿಲ್ಲದೆ . . . 
ಕಪ್ಪವುಂಟಾಗಿರ್ಪದೆ ಅಭಿನ್ಮಾಸ ಸನ್ನಿಪಾತಲಕ್ಷಣವೆಂದು ಅರಿದುಕೊಳ್ಳುದು 
(ಸಳವೈ. ೧೬೭). [ ಚೈತನ್ಯ + ಕೆಡು) 

ಚೈತನ್ಯದಾಯಕ (ಗಂ). ಸಾಮರ್ಥ್ಯವನ್ನು ಕೊಡಂವ; ಉತ್ಸಾಹವನ್ನು 
ನೀಡುವ: ವನ್ಯೂಷನ ಧ್ವನಿಯೂ ಗಾಡಿಯ ಧ್ವನಿಯೂ ಮಾತ್ರ ಆಗಾಗ್ಗೆ 
ಅವನ ಚೈತನ್ಮದಾಯಕವಾದ ಯವ್ವನದ ನಿದ್ರೆಯನ್ನು ಕೆಡಿಸುತ್ತವೆ 
(ಮಲೆನಾ. ೦೫). [ಸಂ.) 


೨೮೯೭ 


ಚೈತ್ಯಕ 


ಚೈತನ್ಯದಾಯಿ (ಗಂ). ಎ ಚೈತನ್ಯದಾಯಂಕ: ಚೈತನ್ಯದಾಯಿಯಾದ ಹೊಸ 
ಗಾಳಿಯನ್ನು ಸೇವಿಸಿದನು (ಪುನರು. ೧೩೫). (ಸಂ. ಚೆ ತನ್ಯದಾಯಿನ*) 


| ಚೈತನ್ಯಭಾವಿ (ನಾ). ೧. ಆತ್ಮಸ್ವರೂಪಿ ; ಚಿತ್‌ಸ್ವರೂಪನಾದವನು : 


5 


ಕಾ 


0 


89 


ಅಪರಿಮಿತ ಸೂಕ್ಷ್ಮದೊಳಖಿಳಮಂ ಕಪಟನಾಟಕಸೂತ್ರವಿಧ್ಯಾನಿಪುಣದಿಂ 
ಪ್ರಕಟಿಸುವ ತತ್‌" ಚೈತನ್ಮಭಾವಿ ಶಿವಂ (ಬಸಪು. 8೧-೩೧). ೨. ಬುದ್ಧಿ 
ವಂತನಾದವನಂ ; ಪ್ರಜ್ಞಾ ವಂತ. (ಸಂ. ಚೈತನ್ಯಭಾವಿನ್‌ ] 

ಚೈತನ್ಯವಡೆ “ಚೈತನ್ಯಂಬಡೆ' ನೋ. 

ಚೈತನ್ಯವಡೆಸು (ಕ್ರಿ). ಉತ್ಸಾಹವನ್ನು ತುಂಬು; ಪ್ರೋತ್ಸಾಹಿಸಂ : 
ತೋರದಾಸೆಯನಿಕ್ಕಿ ಚೈತನ್ಯವಡೆಸಿದಳಾ ರಾಜಮುಬಿ ತನ್ನ ಸಖಿಯ 
(ಮೋಹತ. ೨೮-೩). [ ಚೈತನ್ಯವಡೆ (< ಚೈತನ್ಯಂಬಡೆ) 4. -ಸ್ಕು] 

ಚೈತನ್ಯವಾದ (ನಾ). “ಇಂದ್ರಿಯ ಗೋಚರವಾಗಂವ ಬಾಹ್ಯವಸ್ತುಗಳು 
ವಾಸ್ತವವಾಗಿ ಭಾವನಾಮಯವಾದವು ಎಂಬ ವಾದ” (146೩16೩. 
ಇಂಕನಿ): ಚೈತನ್ಯವಾದಕ್ಕೆ ಪುಷ್ಟಿಕೊಡುವ ೨೦ನೇ ಶತಮಾನದ ಜೀವ 
ಶಾಸ್ತ್ರಜ್ಞರ ಕಾಣಿಕೆ... ಸಾಹಾಯ್ಕಕವಾಗಿದೆ'(ಜುಕ್ಕಾರ. ೩೮ ಓೀರಿಕೆ). 

[ ಚೈತನ್ಯ + ವಾದ್ಯ] 

ಚೈತನ್ಯಸ್ಥ (ನಾ). ೧. ಪ್ರಜ್ಞಾಶೀಲ ; ಬುದ್ಧಿವಂತ : ಅತುಳಿತಾನಂದಿತ 
ಪರವಶೀಯುತ ಮಹಿಮ ತತ್ತ್ಯ್ವಸ್ಪುರಣಗತಿಮತಿ ಸಕಾಯ ಸಕರ್ಮ 
ಚೈತನ್ಮಸ್ಥ ರತಿವಿತತಿ ಸತತಮುಂ ನಿಮ್ಮಲ್ಲಿರಲು ಸಮ್ಮತಿಸಿ ಕರುಣಿಸು 
(ಬಸಪ. ೬೦-೩೯). ೨. ಹಣವಂತ ; ಶ್ರೀಮಿಂತ. [ಸಂ.] 

ಚೈತನ್ಯಾತುಮ (ನಾ). ಚೈತನ್ಯ ಸ್ವರೂಪವಾದ ಆತ್ಮ; ಪರಮಾತ್ಮ : 
'ಪ್ರೀತಿ ಮಿಗಲಾ ಹರಿಯೆ ಚೈತನ್ಯಾತುಮನು ತಾನೆಂಬ ನಿಜಧ್ಯಾನಾತಿ 
ಶಯಮಳವಡಲು ವೃಷ್ಟಿಸಮಾಧಿಯೆನಿಸುವದು (ಗೆಗೆತಾ. ೦೩-೩೭). 

[ ಆಚೈತನ್ಯಾತ್ಮ) 

ಚೈತನ್ಯಾತ್ಮ (ನಾ). ಎ ಚೈತನ್ಮಾತುಮ: ಹರಿಯಂತಿರಲಿ ಚೈತನ್ಮಾತ್ಮನಾತನ 
ಮಾತದೇಕೆಂದ (ಕುವ್ಯಾದ್ರೋ. ೦೩-೩೪). [ಚೈತನ್ಯ ಆತ್ಮ] 

ಚೈತಾಗ್ನಿ (ನಾ). ಚಿತೆಯ ಬೆಂಕಿ: ಸೂರ್ಯತನಯಂ ತೇಜೋಗ್ನಿಯಿಂದಂ 
ದ್ವಿಷದ್ಧಲಮಂ ಸುಟ್ಟನುದಾತ್ತಪುಣ್ಮನವನಂ ಚೈತಾಗ್ನಿಯಿಂ ಸುಟ್ಟಿನಿಲ್ಲ 
(ಪಂಪಛಾ. ೧೩-೬೦). [ ಚೈತ: ಅಗ್ನಿ ] 

ಚೈತ್ತ (ಗಂ). ಚಿತ್ತಕ್ಕೆ ಸಂಬಂಧಿಸಿದ: ಲೋಕದಲ್ಲಿ ಜ್ಞಾನ ಸುಖ ದುಃಖ 

ಮೊದಲಾದ ಭಾವಗಳು ಸರ್ವಜನ ಪ್ರಸಿದ್ಧಗಳಾಗಿರುತ್ತವೆ. ಇವು 

ಗಳಿಗೆ ಮೂಲವಾಗಿರುವುದನ್ನು ಚಿತ್ತವೆಂದೂ, ಇವುಗಳನ್ನು ಚೈತ್ತವೆಂದೂ 
ಸಾಮಾನ್ಯವಾಗಿ ವ್ಯವಹರಿಸುವರು (ಹಿಂದಸಾ. ೧೦೯). [ಸಂ.) 

ಚೈತ್ಯ (ಗು). ೧. ಚಿತೆಗೆ ಸಂಬಂಧಿಸಿದ. (ನಾ). ೨. ಚಿತಾಭಸ್ಮವನ್ನೂ 
ಹೂಳಿದ ಜಾಗದಲ್ಲಿ ಕಟ್ಟಿದ ಸ್ಮಾರಕ : ಚೈತ್ಯ ಎಂದರೆ ಶವದಹನಾ 
ನಂತರ ಭಸ್ಮವನ್ನು ಇಡುವ ಸ್ಥಳ (ಸೌಂದಸ. ೦೨೦). ೩. ಯಜ್ಞ ಶಾಲೆ. 
೪. (ಬೌದ್ಧ ಅಥವಾ ಜೈನ) ದೇವಾಲಯ : ಒಪ್ಪಂಬೆತ್ತುವಂ ಮಾಡಿಸಿ 
ದರತುಲ ಚೈತ್ಯಂಗಳಂ ಭಕ್ತಿಯಿಂದಂ (ಕೆಂದ್ರಪು. ೩-6೦); ಏನೊಪ್ಪಿರ್ಪವೊ 
ಪೋಲ್ತು ದಿವ್ಯ ಜಿನಚೈತ್ಕಂಗಳ* ಬಹಿತ್ರಂಗಳಂ (ಪುಷ್ಕಪು. 3-೭೪); ಬುದ್ಧನು 
ಚರ್ಚೆ ನಡೆಸಿದ ಸ್ಥಳದಲ್ಲಿ ಅರವತ್ತು ಮೊಳ ಎತ್ತರದ ಚೈತ್ಯವನೆತ್ತಿ 
(ಪ್ರವಾಇ. 7, ೧೬೯). ೫. ಜೀವಾತ್ಮ. ೬, ಅರಳಿವಂರ. 'ಚೈತ್ಯಕ್ಷಿತಿಜಾತ' 
ಪರಾ. [ಸಂ.) 

ಚೈತ್ಯಕ (ನಾ). ಸ್ಮಾರಕ ಶಿಲೆ: ಸ್ಮಾರಕ: ಪ್ರೀತ್ಯಾಶೈಲಮಿದಂ ಸ್ವಯಂ 
ನೃಪತಿನಾ ಸಂಸ್ಥೂಪಿತಂ ಚೈತ್ಯಕಂ (ಎಇ. XXVII, ೧೩3-೨; 6ನೆಯ ರೆತ); 
ಅವಳ ಮರಣದ ಸ್ಮಾರಕವಾಗಿ ಮತ್ತು ತನ್ನ ಪ್ರೀತಿಯ ಸ್ಮಾರಕವಾಗಿ 
ಅವಳ ಗಂಡನು ಶಿಲೆಯ ಚೈತ್ಯಕವನ್ನು ನಿಲ್ಲಿಸುತ್ತಾನೆ (ಕಕಾಅ. ೪೨೦). 

[ಸಂ.] 


ಚೈತ್ಯಕ್ಷಿತಿಜಾತ 


ಚೈತ್ಯಕ್ಷಿತಿಜಾತ (ನಾ).ಅರಳಿಮರ; ಅಶ್ವತ್ನವೃಕ್ಷ: ತುಂಗಶಾಖಾಚ್ಛದಚ್ಛನ್ನ 
ತರುಚ್ಛಾಯಾವನೀಭಾಗದೊಳಳವಡೆ ಕೈಯಿಕ್ಕಿ ಕೊಂಡಿರ್ದು ಚೈತ್ಯಕ್ಷಿತಿ 
ಜಾತ ಪ್ರಾಂತದೇಶಸ್ಥಿತ ಕನಕಮಯ ಪ್ರಾತಿಹಾರ್ಯಾಷ್ಟಕಾರ್ಹತ್ಪ,ಶಿ 
ಬಿಂಬಭ್ರಾಂತಿಯಂ ಮಾಡಿದಂ (ಡಂದ್ರಪು. ೨-೮೨). "ಚೈತ್ಯವೃಕ್ಷ' ಪರಾ. 
[ ಚೈತ್ಯ 4 ಕ್ಷಿತಿಜಾತ] 
ಚೈತ್ಯಗೃಹ (ನಾ). ಜಿನಾಲಯ; ಬಸದಿ: ಭಕ್ತಿಭರಾವನತನಪವರ್ಗಲಕ್ಷ್ಮಿಯ 
ಮನಮಂ ಪುಗುವಂತೆ ಚೈ ತ್ಯಗೃಹಮಂ ಪೊಕ್ಕ೦ (ಮಲ್ಲಿಪು. ೧೦-೧೧೮). 
[ಚೈತ್ಯ * ಗೃಹ) 
ಚೈತ್ಯಗೇಹ (ನು). ಎ ಚೈತ್ಯಗೃಹ : ಅನಿಶಂ ಪೊಂಪುಟ್‌ಮೋಪುದಾ ಪುರದ 
ಚಂಚಚ್ಚೆತ್ಯಗೇಹೋತ್ಕರಂ (ದಂದ್ರಫು. ೧೧-೭೩). [ ಚೈತ್ಯ * ಗೇಹ) 
ಚೈತ್ಯಪುರುಷ (ನಾ). ಜೀವಾತ್ಮ : ಚೇತನವೂ ಮನವೂ ನಮ್ಮಲ್ಲಿ ಹಣಿಕೆ 
ಹಾಕುತ್ತ ಪ್ರತಿವ್ಯಕ್ತಿಯೊಳಗಿನ ಚೈತ್ಯಪುರುಷನು (Psych) ಈ ಪೃಥ್ವಿ 
ಯಲ್ಲಿ ಹೇಗೆ ಮುಂದುವರಿಯುತ್ತಿದ್ದಾನೆಂಬುದರ ಒಳನೋಟವನ್ನು 
ನಮಗೆ ತೋರಿಸಿಕೊಡುವವು (ಮಹಾಯೋ. ೧).  [ ಚೈತ್ಯ * ಪುರುಷ] 
ಚೈತ್ಯಭವ (ಗು). ಚೈತ್ಯಗೃಹದಲ್ಲಿ ಉದ್ಭವಿಸಿದ.-ಉಂಟಾದ : ಗಗನದ 
ತೆಅಪಂ ತೀವಿತ್ತು ಚೈತ್ಯಭವ ಶಂಖರವಂ (ಕಂದ್ರಪು. ೮-೯೯). 
[ ಚೈತ್ಯ * ಭವ] 
ಚೈತ್ಯರಾಜಿ (ನಾ). ಬಸದಿಗಳ ಸಾಲು : ನೀಮೆರಡುವರೆ ದ್ವೀಪದ ಚೈತ್ಯ 
ರಾಜಿಗೊಯ್ವುದೆ ಬೆಸಂ ಬೆಸಂ ಪೆಅತುಂಟೇ (ಕಾಂತಿಪು. ೯-೭೨). 
[ ಚೈತ್ಯ + ರಾಜಿ] 
ಚೈತ್ಯವೃಕ್ಷ(ನಾ). ಎ ಚೈತ್ಯಕ್ಷಿತಿಜಾತ: “ ಚೈತ್ಯದ್ರುಮ - ಚೈತ್ಯವೃಕ್ಷು ಇದ. 
ಅರಳಿಯ ಮರಕ್ಕಂ (ಅಪ್ಪದು)?” (ಓಷಧಿ.೩೮); ಶ್ರೀಮದಶೋಕ ಪ್ರಾಸಾ 
ದಾಮರತರು ಚೈತ್ಯವೃಕ್ಷ ಸಿದ್ಧಾರ್ಥ ಮಹಾಸಾಮಜ ರಿಪುವಿಷ್ಟರ ಲಕ್ಷ್ಮೀ 
ಮಂಟಪ ಗಂಧ ಕುಟಿಯದೇನೊಪ್ಪಿ ದುದೋ (ಅಜಿಫು. ೭-೨೦): ದೇವಾಲಯವು 
ಪವಿತ್ರವಾದ ತೀರ್ಥವಾದುದರಿಂದ ಸ್ನಾನಕ್ಕಾಗಿ ಕೊಳ (ಕಲ್ಯಾಣಿ); 
ಚೈತ್ಯವೃಕ್ಷ * * * ಮುಂತಾದುವನ್ನು ನಿರ್ಮಿಸಬೇಕು (ಹೊಯ್ಮವಾ, ಎ೨). 
[ ಚೈತ್ಯ * ವೃಕ್ಷ ] 
ಚೈತ್ಯಸಂಪ್ರಜ್ಞೆ (ನಾ). ಚೈತ್ಯದ ಅರಿವು : ತನ್ನಭೀಪ್ಲಾದೂತನಂ 
ಮೃಣ್ಮಯದ ಜಡಕೆ ಸಂವಾದಿಯಾಗಿರ್ಪ' ಸುಪ್ತಚಿತ್ತದ ಗುಪ್ತತಿಮಿರದ 
ಸೆರೆಯ ಚೈತ್ಯಸಂಪ್ರಜ್ಞೆಯಂ ಪುಡುಕಿ ಕಂಡೈತರಲ್‌ ಕಳುಹುವಧ್ಯಾತ್ಮ 
ದೋಲ್‌ ಶ್ರೀರಾಮನಟ್ಟಿದಾ ಸುಗ್ರೀವದೂತೋತ್ತಮಂ ಪೊಕ್ಕನೈಸಲೆ 
ಲಂಕೆಯಂ (ಶ್ರೀರಾಮಾ. ೪೩೩-೭). [ಬೈತ್ಯ'* ಸಂಪ್ರಜ್ಞೆ ] 
ಚೈತ್ಯಾಲಯ, ಚೈತ್ಯಾಳಯ (ನಾ). ಜೈನ ಅಥವಾ ಬೌದ್ಧ ದೇವಾಲಯ: 
'ಚೈತ್ಯಾಲಯ ನಿರ್ಮಾಣ ನಿರ್ಮಾಪಣ ಶಾಸನಾರೋಪಿತ ಗ್ರಾಮಕ್ಷೇತ್ರ 
ವಿತರಣಮುಂ (ಆದಿಪು. ೧೫-೧೩ ವ): ಮಂದರಾಚಲದ ಕೃತ್ರಿಮ ಚೈತ್ಯಾ 
ಲಯಂಗಳೆಲ್ಲಂ ಸೌಧಾಲಯಂಗಳಿನಿಸೆಯುಂ (ಅಜಿಪು. ೪-೬೭ ವ) ; ಬೈತ್ಕಾ 
ಲಯಗಳು ಬುದ್ಧನನ್ನು ಪೂಜಿಸುವ ಸ್ಥಳಗಳು (ಮೈ ವಾಸ್ತು. ೨೪). 
ಚೈತ್ಯಾಳಯ: ಸಿಂಹೆಣನ್ಸ್ಯಾಚಾರ್ಯರ್‌ ಮುಡಿವೆದೆಡೆ[ಯೊಳ್‌] ಬೆಡೆಂಗಂ 
ಪಡೆದಿರೆ ಮಾಡಿಸಿ ಜನೇನ್ಹ ,ಚೈತ್ಯಾಳಯಮಂ (ಕಇಅ. ೭೨-೮-೦೦ ; 1008). 
[ ಚೈತ್ಯ * ಆಲಯ] 
ಚೈತ್ಯಾವಸಥ (ನಾ). ಐ ಚೈತ್ಯಗೃಹ : ರಸವತ್ಸಂಗೀತ ನಾನಾ ಪಟುಪಟಹ 
ನಿನಾದಂಗಳಿಂ ತೀವೆ ಚೈತ್ಯಾವಸಥಂಗಳ್‌ (ಸುಕುಮಾ. ೧೦-೩೩). 
[ ಚೈತ್ಯ + ಅವಸಥ] 
ಚೈತ್ಯಾವಾಸ (ನಾ). ಎ ಚೈತ್ಯಗೃಹ : ಅಮರನಿಕಾಯಾನ್ವಿತಂ ವಿಶ್ರುತಾ 
ಕೃತ್ರಿಮ ಚೈತ್ಕಾವಾಸಪೂಜೋತ್ಸ ವದಿನಗಲನಲ್ಲಿಂದಮೆಂದುಂ ಸುರೇಂದ್ರಂ 


(ಸುಕುಮಾ. ೯-೪೧). [ಚೈತ್ಯ + ಆವಾಸ] 


೨೮೯೮ 


25 


30 


46 


ಚೈತ್ರಾದೀಪ 


ಚೈತ್ಯಾಳಯ 'ಚೈತಾಲಯ' ನೋ. 


-ಚೈತ್ಯಾಳಿ (ನಾ). ಜಿನಗೃಹಗಳ ಸಾಲು: ಎರಡುಂ ವಿದ್ಯಾಧರಶ್ರೇಣಿ 


ಯೊಳೆಡೆಯೆಡೆಯೊಳ್‌ ಜೈನಚೈತ್ಯಾಳಿ ತಳ್ತಂಬರಮಂ ತಟ್ಟೈಸಿ (ಕಾಂತಿಪು. 

[ ಚೈತ್ಯ * ಆಳಿ (ಆಲಿ) ] 

ಚೈತ್ಯೇಶ (ನಾ). ಇ ಚೈತ್ಯಪುರುಷ : "ಆಂತರ್ಯದೊಂದು ಚೈತನ್ಯ ನಿನ್ನೆ 
ಕೈಂಕರ್ಯ ಕರ್ತ್ಸೃವಾಗಿ ಕ್ಷೇತ್ರಜ್ಞ ಬರಲಿ ಚೈತ್ಕೇಶನಾಗಿ ಮಧುಬೋಧ 
ಮೋದವಾಗಿ (ಅರಳು. ೩-೧೦). [ಚೈತ್ಯ * ಈಶ] 

ಚೈತ್ರ (ನಾ). ಚಿತ್ರಾನಕ್ಷತ್ರದಲ್ಲಿ ಪೂರ್ಣಚಂದ್ರನಿರುವ ತಿಂಗಳಂ; 
`ಚಾಂದ್ರಮಾನ ಸಂವತ್ಸರದ ಮೊದಲನೆಯಂ ಶಿಂಗಳಂ ; ವಸಂತ 
ಯತುವಿನ ಮೊದಲ ತಿಂಗಳಂ ; ಮಧುಮಾಸ: ಮಂದಾನಿಲಂ 
ತೆಂಕಣಿಂ ಬರೆ ಚೈತ್ರಂ ಕುಡುವರ್ಫ್ಯಲಾಜತತಿಯೋ (ಕಾದಂಪೂ. ೭೪೧); 
ನವಚೂತಂ ತಳಿರ್ವಂದದಿಂ ತಳಿರ್ಗುಮೇ ಸ್ಮಾಣೂತ್ಯರಂ ಚೈತ್ರದೊಳ್‌ 

ಚೈತ್ರನಾಗಮವಾಯ್ತು ಮಂಥರೆಯ ಶಿಶಿರಕ್ಕೆ 
(ಶ್ರೀರಾಮಾ. ೨೩-೬೦೮). [ಸಂ.] 

ಚೈತ್ರದೂತ (ನಾ). ವಸಂತಾಗಮನವನ್ನು ತಿಳಿಸುವ ಹಕ್ಕಿ; ಕೋಗಿಲೆ : 
ನಳನಳಿಪ ಮಾಮರದ ಕೆಂದಳಿರನುಂಡು ಕುಕಿಲುದಾ ಚೈತ್ರದೂತನ 
ದುಃಸ್ಥಿತಿಯ ಕಂಡು (ಕೋಗಿಲೆ. ೩-೭೩). [ ಚೈತ್ರ + ದೂತ] 

ಚೈತ್ರದೂತಿ (ನಾ). ಒಂದಂ ಬಗೆಯ ಬಳ್ಳಿ ಮತ್ತು ಅದರ ಹೂವು ; 
ಅದಿರ್ಗಂತಿ; ಅದಿರ್ಮುತ್ತೆ; ವಸಂತದೂತಿಕೆ: ವನಪಾಲಂ ಕಾಣ್ಯೆಗೈದಂ 
ವಿಚಕಿಲದರಲಂ ಪಚ್ಚೆಯಂ . . . ಚೈತ್ರದೂಶೀಘನಗುಚ್ಛವ್ರಾತಮಂ 
(೦೨ಜರೇ. ೦೦-೨). [ ಚೈತ್ರ + ದೂತಿ } 

ಚೈತ್ರಪವಿತ್ರ (ನಾ).. ಚೈತ್ರಮಾಸದಲ್ಲಿ ಆಚರಿಸುವ ಒಂದಂ ಉತ್ಸವ : 
ಶ್ರೀಕಣ್ಮೇಶ್ವರದೇವರ ಅಂಗಭೋಗಕ ರಂಗಭೋಗಕ ಚೈತ್ರಪವಿತ್ರಕ್ಕ 
ತಪೋಧನರಾಹಾರದಾನಕ್ಕ (ಎಕ. ೫111, ಸೊರಬ: ೪೭೬-೧೮; 939) ; 
ಶ್ರೀಮಾಳೇಸ್ವರದೇವರ ಗ(0)ನ್ಶಪೂಟ್ಬಿಧೂಪದೀಪನಿವೇದ್ಯಕ್ಕಂ ಚೈತ್ರ 
ಪವಿತ್ರಕ್ಕಂ ಖಣ್ಣ ಸ್ಪುಟಿತ ಜೀರ್ಣ್ನೋದ್ಮಾರಕ್ಕಂ (ಸೌಇಇ. ೫8-11,0೬3-3೭; 

ಚೈತ್ರಪವಿತ್ರಂಗಳೊಳು ಗಾಣದಲ್ಲಿ ವೀಸವೈದು (ಎಇ. ೫೩, 

[ಸಂ. 

ಚೈತ್ರಮಾಸ (ನಾ). ಎ ಚೈತ್ರ: ಚೈತ್ರಮಾಸಂ ಪೋದುದು (ಜೈ ಮಿಧಾ. 
೩-೧೮). . [ ಚೈತ್ರ * ಮಾಸ್ಕ) 

ಚೈತ್ರಮಿತ್ರ (ನು). ವಸಂತ ಯತುವಿನ ಗೆಳೆಯ; ಮನ್ಮಥ: 
ತುಂಬಿಯಿಂದಂ ಗಿಳಿಯಿಂದಂ ಬೀರಮಂ ಪಾಡಿಸಿ ಪೊಗಲುಸುವಂ ಚೈತ್ರ 
ದೊಳ್‌ ಚೈತ್ರಮಿತ್ರಂ (ಜಗವಿ. ೧೪-೪೧). [ಚೈತ್ರ * ಮಿತ್ರ) 

ಚೈತ್ರರಥ (ನಾ). ಅಲಕಾನಗರದ ವನ ; ಕುಬೇರನ ಉದ್ಯಾನವನ: 
ಅಂತಾ ಚಿತ್ರರಥನಿಂ ಚೈತ್ರರಥಮೆಂಬ ಬನಮು ಮಚ್ಚೋದಮೆಂಬ 
ಸರೋವರಮುುಮುಮಾದುದಲ್ಲದೆಯುಂ (ಕಾದಂಪೂ.೭೧೦) : ಅದು ಮೆಚ್ಚ ದು 
ಚೈತ್ರರಥದ ಚಿತ್ರಾಸ್ಪದಮನೆನಲ್ವೀತಶೋಕ ಪುರವರಮೆಸೆಗುಂ (ಮಲ್ಲಪು. 
೨-೩೨). [ಸಂ.) 

ಚೈತ್ರಾಗಮ (ನಾ). ವಸಂತಯತುವಿನ ಪ್ರಾರಂಭ: ಈ ಕೋಮಳೆ 
ಕಾಮಕ್ಷಿಷ್ಟೆ : ಚಿತ್ತಕ್ಕಳಲನೊಲವುಮಂ ಪುಟ್ಟಿಪಳ್‌ ನೋಡೆ ಪತ್ರಾವಳಿ 
ಶೋಷಂಬೆತ್ತ ಚೈತ್ರಾಗಮಪವನಪರಿಸ್ಟೃಷ್ಟ ವಾಸಂತಿಯಾವೋಲ್‌ 
(ಶಾಕುಂತ. ೩೫-೬೧). [ ಚೈತ್ರ * ಆಗಮ] 

ಚೈತ್ರಾದೀಪ (ನಾ).'(?) : ಶ್ರೀಪೌಲೋವಿಸಾಶ ಭೂಭೃತ್ಸಮುದಯವಿನು 
ತಂಗಳ" ತಮಸ್ರೋಮ ಚೈತ್ರಾದೀಪಂಗಳ್‌ . ಪುಷ್ಪದಂತ 
ಶ್ರೀವಾದಂಗಳ* ಸಮಂತ್ಪಾದಿಸುಗೆಮಗೆ ಹೃದಿಂದೀವರಾನಂದದೊಳ್ಳೆಂ 
(ಪುಪ್ಕಪು. ೧-೧). [P ಇದು “ಜೈತ್ರಾದೀಪ' ಎಂದಿರಬಹುದೆ? ] 


೨-೧೧೭). 


(ಜಗವಿ. ೧-೧೩) ; 


1112); 


೧೨-೦೧೭ : 1167). 


Val ೪ 44ಗಿ 


ಚೈತ್ರಾನಿಲ 


ಚೈತ್ರಾನಿಲ, ಚೈತ್ರಾನಿಳ (ನಾ). ಚೈತ್ರಮಾಸದ ಗಾಳಿ; ವಸಂತ 
ಯತಂವಿನ ಗಾಳಿ: ಮಳಯಾವನೀಧರಚರಂ ತಾಂ ಬಂದುದಾ ದಾನ 
ಬಂಧುರ ಗಂಧಾಕುಳ ಭೃಂಗಮಂಗಜಗಜಂ ಬರ್ಪಂತೆ ಚೈತ್ರಾನಿಲಂ 
[ಪಾಕ90. ೪0] (ಂದ್ರಪು. ೬-೩6). ಚೈತ್ರಾನಿಳ : ಮೇಲಿನ ಪ್ರಯೋಗದ 
ಪಾಠಾಂತರವನ್ನೂ ನೋಡಿ. [ ಚೈತ್ರ + ಅನಿಲ] 
ಚೈತ್ರಾನಿಳ “ಚೈತ್ರಾನಿಲ' ನೋ. 
ಚೈತ್ರಿ'(ನಾ).ಎಚೈ ತ್ರ. '[ಸಂ. ಚೈತ್ರೀ] 
ಚೈತ್ರಿಕ (ನಾ).ಎಚೈತ್ರ. [ ಸಂ. ] 
ಚೈದ್ಯ (ಗು).-೧. ಚೇದಿದೇಶಕ್ಕೆ ಸಂಬಂಧಿಸಿದ. (ನಾ). ೨. ಚೇದಿದೇಶದ 
ಇಜ ; ಶಿಶುಪಾಲ: ಸೋತನೈ ಹರಿಯೆಂದು ಚೈದ್ಯನ ಬೂತುಗಳು 
ಬಣ್ಣಿಸಿದರು (ಕುವ್ಕಾಸ. ೧೦-೬೯): ಶಿವಶಿವಯೆನುತ ಚೈದ್ಯನನು ಬೈವುತ 
ನೆರೆದ ಸುರ ಮುನಿಜನವಿರಲು (ನಿಧಾಗೆ. ೧೦-50-೧೧). [ಸ9.] 
ಚೈನಿ, ಚೈನಂ, (ನಾ). (ಉಕ) ವಿಲಾಸ; ಸುಖಭೋಗ; ಮಜ; ಷೋಕಿ: 
ಕಾಲೇಜಿಗೆ ಹೋಗಿ ಚೈನಿ ಮಾಡುವ ಸಂಧಿ ದೊರೆಯುವದೆಂದು ಮೊದಲಿ 
ನಿಂದ ಅಭ್ಯಾಸದಲ್ಲಿ ತೊಡಗಿದ್ದೆ (ಅನ್ನ. ೧೯೦) ; ರೈತಾಪಿ ಕಸುಬು ಬಿಟ್ಟು, 
ಚೈನಿ ಮಾಡಿಕೊಂಡು ತಿರುಗಿದವರು ಯಾರು ಉದ್ಧಾರವಾದರು ಹೇಳಿ 
(ಜೆಳುಮ. ೨೧೧). ಚೈನು : ಇಡೀ ದಿನವೂ ಅವಳ ಮನಸ್ಸಿಗೆ ಚೈನೆಂಬುದು 
ಇರಲಿಲ್ಲ(ಕಾಗೆಕ. ೬೯). 
ಚೈನಿಹೊಡೆಎಷೋಕಿಮಾಡು ; ಮಜಾಮಾಡು : ಕಾಲೇಜು ಅಂದರೆ 
ಚೈನಿ ಹೊಡೆಯುವದೆಂದು ಬಂದಿರಬೇಕು (ಳೂಮಿತಾ». 8೩). 
[ «ಹಿಂ. ಮರಾ. ಚೈನ್‌] 
ಚೈನು “ಚೈನಿ' ನೋ. 
ಚೈನ್ಸು (ನಾ). ೧. ಸರಪಣಿ. ೨. ಕೊರಳಿನಲ್ಲಿ ಅಥವಾ ಕಾಲಿನಲ್ಲಿ ಧರಿಸುವ 
ಆಭರಣ : ಕಾಲಿಗೆ ಬೆಳ್ಳಿಯ ಚೈನು (ನಡದಾ: 1, 886) ; ಕುತ್ತಿಗೆ ಚೈನಿಗೆ 
ಯಾರೋ ಕೈಹಾಕಿದಂತೆ ಭಾಸವಾಯಿತು (ಸಾವಿಸ. ೧೦). [*-ಇಂ. Chain] 
ಚೈಮುಂಡಾಡು "ಚೆಯ್ಮ್ಮಂಡಾಡು' ನೋ. 
ಚೈರಂತನ (ಗಂ). ಪುರಾತನವಾದ ; ಪ್ರಾಚೀನವಾದ : ಇಂತು ಕವೀಂದ್ರ 
ಸಮಯಮಂ ಚೈರಂತನಮಾರ್ಗದೊಳೂಂದೆ ತಿಳಿಯೆ ಪೇಟ್ಡಿಂ 
ನಾಕಿಗಂ (ಕಾವ್ಯಾವ. ೯೧೯) ; ಚೈರಂತನ ಯೋಗಿನಾಯಕಯಶಸ್ಸ ಮಕೀರ್ತಿ 
. . * ಮಾಘಣಂದಿ ಸೈದ್ಧಾಂತಿಕಚಕ್ರವರ್ತಿ (ಕಂದ್ರಪು. ೧-೨೨). (ಸಂ, 
ಚೈರಂತನಕ್ರಮ (ನಾ). ಪ್ರಾಚೀನ, ಸಂಪ್ರದಾಯ : ಮಳಲೊಂದನಲ್ಲಿ 
ಕುಜಿ*ಪಂ ಮಾಡಿಟ್ಟು ಡೈರಂತನಕ್ರಮದಿಂದಾ ಮಣಲೆಲ್ಲಮಂ ಮಗುಬಕ 
ಪಾರಾವಾರದೊಳ* ಪೊಯ್ದು ಮತ್ತಮದಂ ಸೋದಿಸಿ ಕಾಣ್ಬವೊಲ್‌ 
(ಸುಕುಮಾ. ೩-೩೩). [ ಚೈರಂತನ + ಕ್ರಮ) 
ಚೊಂಕು (ನಾ). (?) : ಅಲ್ಲಿ ಜಡೆಮುಡಿ ಚೊಂಕು: ಮಂಡೆಯಲಿ ರುದ್ರಾಕ್ಷಿ 
ಯಲ್ಲಿ ರಚಿಸಿದ ಟೋಪಿ (ಕೋರಬ. ೪-೧೬). [?] 
ಚೊಂಗೆ (ನಾ) .ರೊಟ್ಟೆಯಂತಹ ಒಂದಂ ಬಗೆಯಂ ಸಿಹಿ ಖಾದ್ಯ; “ಒಂದಂ 
ಸೀ ತಿನಿಸು” (ಕಾನಕೋ. 86). [ *-ಮರಾ. ಚೋಂಗಾ] 
ಚೊಂಚ (ನಾ). ಸೊಟ್ಟಗೈಯಂವನು; ಚೊತ್ತ : ಚೀಲ ಚೀಲ ಬೋನವ 
ಬಸಿದು ಚೊಂಚರಿಗೆ ನೀಲವ್ವ ಉಣಿಸಿ ಬರುವಳು (ಸಿದ್ಧಪು. ೩-೨೩) ; 
ಗುಳ್ಳಗಣ್ಣಿ, ಗುಜ್ಜ, ಚೊಂಚ ಎಂದು ನಿಂದಿಸುವುದು ಅನ್ಯಾಯ (ದಾಜುತ್ತಿ. 
೩೦). [ ಚೊಂಚು , - ಅ) 
ಚೊಂಚು (ನಾ). ಡೊಂಕಂತನ ; ವಕ್ರತೆ. “ಚೊಂಚುಗೈ' ಪರಾ.  (?] 
ಚೊಂಚುಗೈ (ಸಾ): ಡೊಂಕಾದ ಕೈ ; ಸೊಟ್ಟಗೈ : ಆ ಚೊಂಟುಗೈ ಹೆಣ್ಣು 
ಮಗಳಿಗೆ ಜೀವನದಲ್ಲಿ ಇಷ್ಟಾದರೂ ಸಮಾಧಾನ ಬೇಡವೆ (ಸಮಜೀ. ೯೭೭). 
[ ಚೊಂಚು + ಕೈ, (ಆ ಕೆಯ) ) 


೨೮೯೯ 


ಚೊಕ್ಕಕಾಲ 


ಚೊಂಟ "ಸೊಟ್ಟ' ನೋ. 
ಚೊಂತತಟಾಕ (ನಾ). ಒಂದು ಕೊಳದ ಹೆಸರು: ಚೊನ್ತ ತಟ(ಟಾ)ಕಮೆ 
ವಟವೃಕ್ಷಮೆ (ಇಆ. ೪111, ೨೧೪-೩೭; ಸು. 10ನೆಯ ರತ). 
[ ಚೊಂತ್ಯ + ತಟಾಕ] 


5| ಚೊಂದಕಪ್ಪೆ (ನಾ). ಬಾಲದ ಕಪ್ಪೆ; ಗೊದಮಟ್ಟೆ: ಚೊಂದಕಪ್ಪೆ ಇಲ್ಲವ 


10 


ಬಾಲಕಪ್ಪೆಗಳು ತಮ್ಮ ತಮ್ಮ ಅಂಗಿಯನ್ನು ಕಳಚಿ ಕಪ್ಪೆಯಾಗುವುವು 

(ಬಾಲಪ್ರ. 111, ೧೩೨೦). ([ ತುಳು. ತೊಂದಷ್ಪೆ ] 

ಚೊಂಬು .ಚೆಂಬ' ನೋ. 

ಚೊಂಯ್‌ (ನಾ). ಒಂದು ಅನುಕರಣ ಪದ: ಚೊಂಯ್‌ ಚೊಂಯ್‌ 
ಅನ್ನೋ ಸದ್ದು ಎಣಿಸುತ್ತ ಕೂತಿರುತ್ತಾರೆ ಆರೇಳು ಮಂದಿ 
(ಜೆಂಗೂಲಿ. ೧೩೬). 

ಚೊಕ್‌ (ನಾ) .ಒಂದಂ ಅನುಕರಣ ಶಬ್ದ: ರೊಜಕ್ಕಿಂಬ ರುಮ್ಮೆಂಬ ಚಕ್ಕೆಂಬ 
ಚೊ[ಪಾಕಾಂ. ಛೊ)ಕ್ಕೆಂಬ . . . ಕೂರಸಿಗಳುರವಣೆಯ ದನಿಯಡಸುತಂ 
ಪುಟ್ಟಿ (ಇಹರ. ಹ. ೧೩೯-೭). 


15| ಚೊಕ್ಕ, ಚೊಕ್ಕುು, ಚೋಖು (ಗು). ೧. ಶುದ್ಧವಾದ : ಸ್ವಚ್ಛವಾದ: 


20 


«8 


ಸಕ್ಕರೆ ಬೆರೆಸಿದ ಚೊಕ್ಕ ಪಾನಕಕಿನ್ನು ಮಿಕ್ಕಿ ಮೆರೆಯುತಲಿದೆ ರಕ್ಕಸಾರಿಯ 
ಧ್ಯಾನ (ಜಗದಾ. ೧೦೧). " ಚೊಕ್ಕಚಿನ್ನ ' ಪರಾ. (ನಾ). ವಿ. 
ಸುಂದರವಾದಂದು ; ಮನೋಹರವಾದುದು: “ ನಿಗರ, ನೆಟ್ಟೆ, ಕೆನೆ. 
ಚೊಕ್ಕಳಿಕೆ, ಚೊಕ್ಕ ... ಕಣ್ಣೆ ವಂದುದು, ಪರಿವಡೆದುದು - ಈ ೧೪ 
ಮನೋಹರಂ” (ಕಶಸಾ. ೧೧-೨೦೦); “ಚೊಕ್ಕವೆನಲ್ಕೊಳ್ಳಿತ್ತು" (ಕರ್ಣಾನಿ. 
೧೩) : ಒಕ್ಕಲಿಗಂ ಚೊಕ್ಕೆಲೆಗಳಂ ತಂದು ಪೊಟಿ್ತಿರ್ದ ಕರಗದ ನೀರಂ ಕಟ್ಟಿ 
ದೋಗರದ ಮೊಟ್ಟೆಯಂ ತೆಗದು (ಪುಣ್ಕಾಸ್ತ. ೧೨-೧೬ ವ); ಸುಗಂಧದ 
ಪುಷ್ಪಸಮೂಹದ ಮಾಲೆಯಿಂ ಚೊಕ್ಕಮಾದ ಮೇಲ್ಕಟ್ಟೆಸೆವುತಿರಲಾಗಿ 
` (ಮನೋವಿ. ೧-೨೬ ಬೀಕು). ಹಿ. ಸ್ವಚ್ಛವಾದಂದಂ ; ಶುದ್ಧವಾಡುದು ; 
ಕಲಂಕವಿಲ್ಲದುದು ; ದೋಷರಹಿತವಾದುದು : ಈ ಪಂಥದವರು 
ಚೊಕ್ಕಾದ ಮರಾಠಿಯಲ್ಲಿ ವಿಪುಲಸಾಹಿತ್ಯವನ್ನು . . . ನಿರ್ಮಿಸುತ್ತಾ 
ಬಂದಿದ್ದಾರೆ (ಮಸಾಹಿ. ೧೦). ೪. ಉತ್ತಮನಾದವನು ; ಶ್ರೇಷ್ಠನಾದ 
ವನಂ; ದೋಷರಹಿತನಾದವನಂ: ಯಜನ ಯಾಜನವಧ್ಯಯನಾಧ್ಯಾಪನ 
. * * ಮಾಡುವ ಚೊಕ್ಕ ದ್ವಿಜಮಹಾರಾಜರೊಪ್ಪಿದರು (ವೋಹತ. ೩-೩೮): 
ಚೋದ್ಯಪುರುಷನೆ ಚೊಕ್ಕನೆ ಜಯ ಭವರೋಗವೈದ್ಯ ಚಿದಂಬರಪುರುಷ 
(ಥರಣ. ೬೪-೦೦೮) : ಅಕ್ಕನ ರೂಪಿಗೆ ತಕ್ಕ ಚೆನ್ನಿಗನಿವ ಚೆೊಕ್ಕನಾದೊಡೆ 
ವೀಣೆಯಲಿ ಸಕ್ಕರೆ ಪಾಲೊಳು ಬೆರೆದಂದವೆಂದು (ನಾಗಕು. ೧೨3-೮೫). ೫. 
ಪರಿಶುದ್ಧತೆ: ಸ್ವಚ್ಛತೆ. ಚೊಕ್ಕು: ೩. ಕಳವು ಆಗ್ಯಾವೇನೋ ಅಂತ 
ಲೆಖ್ಬಪತ್ರದ ಕಾಗದಾ ತಗದು ನೋಡತೇನಿ, ಲೆಖ್ಬ ಎಲ್ಲಾ : ಚೊಕ್ಕು 
(ಗಂಮಾಯಿ. ೧೩೦). "ಜೊಕ್ಕುತನ' ಪರಾ. ೬. ಸೌಂದರ್ಯ; ಚೆಲುವು: 
ಅಕ್ಕನಾ ಗಾಂಧಾರಿ ವಿವಹಕೆ ತೆಕ್ಕೆಯೊಳಗೈದಿರ್ದ ಭಾವನ ಚೊಕ್ಕ 
ನೋಡೀತನಿಗೆ ಬೇಡಿದರಮ್ಮ ನಿನ್ನುವನು (ಜಿನಠಾ. ೪-೧). ಚೋಖುಃ ೩. 
ಆಚಾರ್ಯರು ಎಷ್ಟು ಚೋಖಾಗಿ ಪಾಲು ಮಾಡಿಟ್ಟರು. 
ಇದಕ್ಕನಬೇಕು ನ್ಯಾಯ ಪಕ್ಷಪಾತಿ ಅಂತ! (ಸಮಜೀ. ೧೮೦). 
ಚೊಕ್ಕಮಾಡು-ಶಂದ್ಯಮಾಡಂ; ಸ್ವಚ್ಛಮಾಡು: ನಾವೇ ಬೀಗ ತೆಗೆದು 
ಒಳಗೆಲ್ಲ ಗುಡಿಸಿ ಚೊಕ್ಕಮಾಡ್ತೇವೆ (ರಂಗಕ. ೩೧). 
[ ದೇ.8 ತಮಿ. ಚೊಕ್ಕ, ಚೊಕ್ಕು ; ಮಲ. ಚೊಕ್ಕ, ಚೆೊಜ್ಕು ; 
ತುಳು.ತೆಲು. ಚೊಕ್ಕ. / ಪ್ರಾ. ಚೋಕ್ಸ. /ಸಂ. ಚೋಕ್ಷ] 
ಚೊಕ್ಕಕಾಲ (ನಾ). ಉತ್ತಮವಾದ ಕಾಲ ; ಸುಖದ ಕಾಲ: ಸೊಕ್ಕೇಜು 
ತಿದ್ದುದು ಸುಖತೃಪ್ತಿ ತೋಜುವ ಚೊಕ್ಕಕಾಲವನೇನನೆಂಬೆ(ಧರಡ. ೪೧-೮೭). 
[ಚೊಕ್ಕ * ಕಾಲ] 


ಚೊಕ್ಕಚಿನ್ನ 


ಚೊಕ್ಕಚಿನ್ನ (ನಾ). ಶುದ್ಧವಾದ ಚಿನ್ನ; ಅಪ್ಪಟ ಬಂಗಾರ; ಅಪರಂಜಿ: 
ಚೆನ್ನಾಗಿ ಪುಳಿದೊಡೆದೊಪ್ಪವಿಕ್ಕಿದ ಚೊಕ್ಕಚಿನ್ನದ ಪತುಮೆಗಳಂತೆ 
(ಮೋಹತ. ೧೮-೩೬). [ ಚೊಕ್ಕ + ಚಿನ್ನ, 

ಚೊಕ್ಕಟ, ಚೊಕ್ಕಟ್ಟ, ಚೊಕ್ಕಣ, ಚೊಕ್ಕಳ (ನಾ). ೧. ಅಂದ; ಸೊಬಗು; 
ಸೌಂದರ್ಯ; “ಗರಗರಿಕೆ ಚೊಕ್ಕಟಂ” (ಕತುನಿ.೯0); “ಸುಭಗತೆಗೆ ಚೊಕ್ಕಟೆಂ 
ಬುದಕ್ಕುಂ” (ಕ4ರ. ೩೭). ೨. ಸ್ವಚ್ಛವಾದುದಂ ; ಪರಿಶುದ್ಧವಾದಂದಂ : 
ಚೊಕ್ಕಟಹ ಸುರಧೇನುವಿಂಗೆಣೆಯೆ ಪಾರಿಜಾತಕ್ಕೆಣೆಯೆ (ಷಫಿಐ. ೩-೩). 
೩. ಕಂಂದಿಲ್ಲದಿರಂವಿಕೆ ; ಅಚ್ಚುಕಟ್ಟೂ ; ಓರಣ : ಮಕ್ಕಳನು ಬಯಸಿ 
ದೈವದ ಮುಂದೆ ನೋಂಪಿಯ ಚೊಕ್ಕಟದಿ ಮಾಡಿತಿಲ್ಲ (ಸಮ್ಮಕ್‌. ೩-೦೫): 
ಚೊಕ್ಕಟವಾಗಿ ರಾಜ್ಯವನಾಳು ದ್ವಾರಕಿ ಹೊಕ್ಕು ಬರುವೆನು ಬೇಗದಲಿ 
(ಮೋಹತ.೦೩-೮); ಚರಲಿಂಗಕೊಲವಿನಿಂ ಚೊಕ್ಕಟದೆ ಮಾಡಿಸಿದ ಪರಿಪರಿಯ 
ಪರಿಕರಂಗಳನಿರದೆ ತರಿಸಿ (ಕೆಲಪು. ೬3-೧೧) ; ಅಕ್ಕಜಿಕೊಳಗೆ ಬಹು ಬಗೆಯ 
ಧಾನ್ಯಗಳಸು ಚೊಕ್ಕಟವಾಗಿಯೆ ಬೆಳೆದು (ಕಂನವಿ. ೬-8೨). ಚೊಕ್ಕಟ್ಟ : 
ವಿ. ಕಿಟ್ಟಗಟ್ಟಿದ ಕಬ್ಬಿಣಕ್ಕೆ ಪುಟವ ಹಾಕಿಸೊ ಚೊಕ್ಕಟ್ಟ[ಪಾಕಾಂ.ಉತ್ಕ ಷ್ಟ] 
ಬಂಗಾರದೊಳು ಎನ್ನ ಸೇರಿಸೊ (ಪುರಂದ. ೨-೨೩-೩). ಚೊಕ್ಕಣ: ೧. 
ತನುವಿಂ ನರುವಂ ದೆಸೆಗಳ್ಗೆ ಕೊಟ್ಟು ಸಂಪನ್ನತೆವೆತ್ತು ನೆಟ್ಟೆಗೊಳೆ ಚೊಕ್ಕಣ 
ಮಾದೆಣೆಗಂಟು ಕಟ್ಟು (ಕಮಮಾ. ೦೩-೩೪). ಚೊಕ್ಕಳ : ೧. ತೊಳಪ್ಪ 
ಬೆರಲುಂಗುರಮಿಂಚರವಿಸಾವ ನೇವುರಂ ಚೊಕ್ಕಳವಪ್ಪ ಚಿಲ್ವನೊಳಕೊಂಡಿರೆ 
(ಕಲಿಕಾ. ೩೦೪); ಚೊಕ್ಕಳಮಪ್ಪಳ ರೂಪಿಂ ರತಿಯಂ ಮಿಕ್ಕಳಂ (ಉದ್ಕದೇ. 
೨-೪೮); ಇಕ್ಕೆಲದರಸುಗಳೋಳಿ ಸಭಾಲಕ್ಷ್ಮಿಯಿಕ್ಕಿದ ಕಂಠಿಕೆಯೆನಲು 
ಚೊಕ್ಕಳವಾಗೆ (ನಾಗಳು. ೩೨-006), ವಿ. ಚೊಕ್ಕಳಮಣಿಯೋಲೆವೆಳಗು 
ಸೊಗಸಿದುದವಳಾ (ಉದ್ಯಟ. ೫೩-೪3): ಚೊಕ್ಕಳದ ನೀರ್ದಾಣಮಂ 
ಬನಮಂ ದೇಗುಲಮಂ ಕಂಡು (ರಾಮಾಕೃ. ೫೪-೨೭); ಮುಕ್ಕಣ್ಣನಡಿ 
ಗೊಪ್ಪಿಸುತ್ತ ತದ್ದೇಹಮಂ ಚೊಕ್ಕಳವ ಮಾಡಿದಂ (0ಂಗಪು. ೬-೩೧). 
೪. (ಅರಿವಿನಿಂದ)ಪರಿಶಂದ್ಭನಾದವನಂ; ತಿಳಿವು ಪಡೆದವನಂ: ಚೊಕ್ಕಳ 
ನೆನಿಪಂ ನಿಜವಧು ಮಕ್ಕಳ್ವಡೆದಂದು ಭೋಗಿಸಲ್‌ ಪೇಸಿಯೆ ಪಿಂತಿಕ್ಕುವ 
ತೆಜದಿಂದಂ ಪಿಂತಿಕ್ಕಿದನಾ ರಾಜ್ಯವನಿತೆಯಂ ತತ್ತ್ವ ವಿದಂ(ಪಾರ್ಶ್ವಪು. ೪-೯೦). 
[ ಆಚೊಕ್ಕ./ತುಳು. ತೆಲು. ಚೊಕ್ಕಟ./ಮರಾ, ಚೋಖಟ, ಚೋಖಟಾ) 

ಚೊಕ್ಕಟಂಬಡೆ (ಕ್ರಿ). ಸೊಗಸಾಗಂ; ಅಚ್ಚುಕಟ್ಟಾಗು: ಚೊಕ್ಕಟಂಬದಡೆ 
ಸಂಭಾರಮಂ ಬಗೆಯನ್‌ದೊಡವೆರಸಿ ಕಲಸಿ (ಸೂಪಶಾ. ೪-೩)- 

[ ಚೊಕ್ಕಟ + ಪಡೆ, ] 

ಚೊಕ್ಕಟಗೊಳಿಸು (ಕ್ರಿ). ಸ್ವಚ್ಛ ಮಾಡಂ: ಮಿಕ್ಕ ಮಾಂಸವ ಬಲು ಕೈಗೆಲಸ 
ಗಳಿಂದೆ ಚೊಕ್ಕಟಗೊಳಿಸಿ . - ರಕ್ಕಸರಾಯಗಾತಿಥ್ಯವ ಗೆಯ್ದಳು 
(ಮೋಹಕ. ೦೧-೪೮). [ ಚೊಕ್ಕಟ + ಕೊಳ್‌, + - ಇಸ್ಕು] 

ಚೊಕ್ಕಟ್ಟ "ಚೊಕ್ಕಟ' ನೋ. 

ಚೊಕ್ಕಣ 'ಚೊಕ್ಕಟ' ನೋ. 

ಚೊಕ್ಕಣಿಕೆ(ನಾ). ಒಂದು ಬಗೆಯ ಮೂಲಿಕೆ: “ತುಲಪೋಟಃ- ಚೊಕ್ಕಣಿಕೆ, 
ಆವರೆ, ಬಲುಗುಣಿಕೆ, ಎಲಚಿ, ನೆಲದಾಳು” (ಓನಧಿ. ೬೫); ಸಣಬಿನ ವಿಷಕ್ಕೆ 
ಕುಡು ಚೊಕ್ಕಣಿಕೆಯ ಕೂಡಮೃತಲತೆಯಂ (ಅಮರ. ೨-೪೫). [?] 

ಚೊಕ್ಕತನ, ಚೊಕ್ಯುತನ (ನಾ). ಅಚ್ಚುಕಟ್ಟುತನ ; ಒಪ್ಪ ; ಓರಣ: 


ಅಕೆ ಚೊಕ್ಕ ತನದಿಂದ ಸಂಸಾರ ಮಾಡಿಕೊಂಡು ಇದ್ದಾಳೆ (ರೂಢ).. 


ಚೊಕ್ಕುತನ: ಮಾದ್ರಿಯ ಒರಲಿಕೆ “ಕೆಟ್ಟೆಂ' ಎಂಬುದರಿಂದ ಮೊದ 
ಲಾದುದೂ ಮುಂದೆ ಬರುವ ಓಕಾರದ . ಅಂತ್ಯಪ್ರಯೋಗವೂ ಪಂಪನ 
ದೇಸಿಯ ಚೊಕ್ಕುತನವನ್ನು ಒಕ್ಕಣಿಸುತ್ತವೆ (ತವನಿ. ೬೪); ಕೆಲಸದ ಚೊಕ್ಕು 
ತನದಿಂದ ಆಗದಿದ್ದರೆ ಇನ್ನಾವುದಾದರೂ ರೀತಿಯಿಂದ ಆದರೂ ಈ ಬೈಗಳು 
ತಪ್ಪಿಸಿಕೊಳ್ಳಬೇಕು (ಗಂಮಾಯಿ. ೨೭). [ಚೊಕ್ಕ + - ತನ] 


೨೯೦೦ 


48 


ಚೊಕ್ಕಳಕಾತಿ 


ಚೊಕ್ಕದಂಬುಲ (ನಾ). ಉತ್ತಮವಾದ ತಾಂಬೂಲ ; ರಂಚಿಕರವಾದ 
ವೀಳೆಯ: ಎತ್ತಿ ಪೊನ್ನ ಬಟ್ಟಲೊಳೆಟಕಿದೀವ ಕುಂಕುಮರಸಂ ಹಿಡಿಹಾರದಿ 
ನೀವ ಚೊಕ್ಕದಂಬುಲಮೆಸೆವನ್ನೆ ಗಂ ಮೆಟ್‌ದಳಂದು ವಿಲಾಸಿನಿ 
ತದ್ವಿಲಾಸಮಂ (ಜೆಂದ್ರಪು. 6-೪೬), [ಚೊಕ್ಕ + ತಂಬುಲ) 
ಚೊಕ್ಕನೆ (ಅ). ಚೆನ್ನಾಗಿ ; ಅಂದವಾಗಿ : ಚೊಕ್ಕನೆಸೆವ ಜವ್ವನಾಯುಷ್ಯ 
ಭೋಗಗಳಕ್ಕ ವ್ಯರ್ಥಗಳೆಂದಳವಳು (ಜಂಪ್ರ ಸಾಂ. &-೧೦೪); ಸೊಕ್ಕುಜವ್ವನೆ 
ಯರ ಮೊತ್ತದೊಳು . . . ನೈಪತಿ ಚೊಕ್ಕನಾನಂದಿಸುತಿರ್ದನು ಮದಗಜ 
ಪೊಕ್ಕು ನೀರಾಟವಾಡುವೊಲು (ಭರದ. ೩೫-೭೭). 
ಚೊಕ್ಕಚೊಕ್ಕನೆ (ದ್ವಿರುಕ್ತಿ): ಚೊಕ್ಕಚೊಕ್ಕನೆ ತಾನಗಳ ತಂದು 
ಕೊರಳಲ್ಲಿ ಜಕ್ಕುಲಿಸಿದರು ಜಾಣೆಯರು (ಧರಠ. ೩-೬೨). 
[ಚೊಕ್ಕ + - ಅನೆ,] 
ಚೊಕ್ಕಬಂಗಾರ, ಚೊಕ್ಕುಬಂಗಾರ (ನಾ). ೬ ಚೊಕ್ಕಚಿನ್ನ : ಚೊಕ್ಕ 
ಬಂಗಾರವೇ ಬೇಕೆಂಬ ಹಟವೇಕೆ ನಿನಗೆ (ನೆಲಮು. 3೭-೩). ಚೊಕ್ಕು 
ಬಂಗಾರ ; ಇಲ್ಲಿ ಬಂದ ಹರಟೆಗಳಲ್ಲಿ ಎಲ್ಲವೂ ಹರಟೆಯ ಹದಿನಾರಾಣೆ 
ಚೆೊಕ್ಕುಬಂಗಾರವೇ ಆಗಿರಲಿಕ್ಕಿಲ್ಲ (ಮುಂಗಾಪು. ೭). [ಚೊಕ್ಕ + ಬಂಗಾರ] 
ಚೊಕ್ಕಬೆಳ್ಳಿ “ಚೊಕ್ಕವೆಳ್ಳಿ' ನೋ. 
ಚೊಕ್ಕಭೋಜನ (ನಾ). ೧. ಸೊಗಸಾದ ಊಟ. ೨. ಮಾಂಸವಿಲ್ಲದ 
ಆಹಾರ; ಸಸ್ಮಾಹಾರ (ಎಸಮೈ. ೬1, ೧೭)... [ ಚೊಕ್ಕ + ಭೋಜನ] 
ಚೊಕ್ಕಮಾತು ಚೊಕ್ಕವಾತಂ' ನೋ. 
ಚೊಕ್ಕಮುತ್ತು (ನಾ). ಶ್ರೇಷ್ಠವಾದ ಮುತ್ತ ; ಕುಂದಿಲ್ಲದ ಮುತ್ತಾ : 
ಅರಳ ಕುಲಕಂ ಬೈತಲೆಯ ಚೊಕ್ಕಮುತ್ತೆನಿಪ ಮಲ್ಲಿಗೆಗಳೇಂ ಬಿರಿದುವೋ 
(ಕೆಬಪು. ೪8-೧೬). [ಬೊಕ್ಕ + ಮುತ್ತು) 
ಚೊಕ್ಕಯ್ಯ (ನಾ). ಒಬ್ಬಾತನ ಹೆಸರಂ ;: ಚೊಕ್ಕೆಯ್ಯಜ್ಗಂ ಆಚಬೈಗಂ 
ಪುಟ್ಟಿದಂ ಬಿಕ್ಕೆಯಣಂ (ಎಳೆ. 217, ಶಿರಾ. ೩೫-8; 948). 
[ ಚೊಕ್ಕ * ಅಯ್ಯ) 
ಚೊಕ್ಕರೆಯ (ನಾ). ೧. ಚೊಕ್ಕ ಹರೆಯ ; ಒಳ್ಳೆಯ ಪ್ರಾಯ. ಪಿ. 
ಚೊಕ್ಕಹರೆಯಂವುಳ್ಳವನಂ ; ಏರುಜವ್ವನಿಗ : ವರ ವರೂಥದಿ ಸ್ಮಾಣು 
ಗಿರಿಜೆಯರಿರವಿನೊಳಗೆೊಪ್ಪಿರ್ದನವ ಚೊಕ್ಕರೆಯನೀ ಬ್ರಾಹ್ಮಣಗೆ ಮುನ್ನಾ 
ಚರಣೆ ಫಲ ವದಗೀ ದೊರೆದಳಾಹಾ ಜಾತಿವಂಜಿಯು ಕುರುಡನಿಗೆ ಸಫಲಾದ 
ವೋಲ್‌ (ಜಿನಛಾ. ೨೦-೨೨). [ಚೊಕ್ಕ + ಹರೆಯ (ಆ ಪರಯ) ] 
ಚೊಕ್ಕವಾತು, ಚೊಕ್ಕಮಾತು (ನಾ). ಅಚ್ಚಾಕಟ್ಟಾದ ಮಾತು; 
ಜಾಣ್ಮೆಯ ನಂಡಿ : ಬಿಡುಮುತ್ತಿಗೆಣೆಯಹೆ ಚೊಕ್ಕವಾತುಗಳನು ನುಡಿವು 
ತಿರ್ದುದು ತಾನೀಗ ಕಡುಚಿಂತೆವಡೆದಂದವೇನು (ನಾಗಳು. ೩-೦೦೫). 
ಚೊಕ್ಕಮಾತು : ಅಕ್ಕ ನಿನ್ನೀ ನುಡಿ ನನ್ನ ಚಿತ್ತಕೆ ಬಾರದಕ್ಕಟ ಬಂದರು 
ಸುರೆನೆ ಪಕ್ಕಿಗೇತಕೆ ಬಹುದೀ ಜಾಣ್ಮೆಯೆಂದುದು ಚೊಕ್ಕ ಮಾತಿನ ರಾಜಕೀರ 
(ಭರಣ, ೬-೯೯). [ ಚೊಕ್ಕ + ಮಾತ್ತು, 
ಚೊಕ್ಕವೆಳ್ಳಿ, ಚೊಕ್ಕಬೆಳ್ಳಿ (ನಾ). ಶಂದ್ಧವಾದ ಬೆಳ್ಳಿ: ದಿವಿಜವರನೀಶ 
ನೊರ್ವನೇ ಪತಿಯೆಂದು ಮೇದಿನಿಗಅಿೌಪೆ ಚೊಕ್ಕವೆಳ್ಳಿಯೊಳ್‌ ಸಮದು 
ನಭದಲ್ಲಿಯೊಂದಟಿ ಲೆಕ್ಕಮಂ ಸಾದರದಿನೆಮರೆ ಪತ್ತಿಸಿದನೋ . , . 
ಎನಲ್ಕಾಗಳರೆವೆಆ್‌ಯೊಗೆದುದು (ಪದ್ಮರಾ. 6-೭೩) ; ಚಾರುಮುದ್ರಾಪುರದ 
ಚೊಕ್ಕವೆಳ್ಳಿಯ ಕೋಂಟೆ (ಏಳೋಪು. ೪-೩). ಚೊಕ್ಕಬೆಳ್ಳಿ : ಅದು ಕಂದು 
ಬೆಳ್ಳಿಯದಲ್ಲ : ಚೊಕ್ಕ ಬೆಳ್ಳಿಯದು (ರೂಢಿ). [ ಚೊಕ್ಕ ಬೆಳ್ಳಿ) 
ಚೊಕ್ಕಳ 'ಜೊಕ್ಕಟ' ನೋ. 
ಚೊಕ್ಕಳಕಾತಿ (ನಾ). ಅಣಿಗಾತಿ; ಓರಣಗಾಶಿ : ತಕ್ಕೈಸಿ ಬಾಯ್ಗೆ 
ತಂಬುಲವಾ ಇಕ್ಕಿ ದನೊಡನೆ ಧೂಥೂಯೆನುತುಗುಳ್ಳುದು ಚೊಕ್ಕಳಕಾತಿ 
ಭಾವೆಂದ (ಧರಣ. ೪೩-೬೩). [ ಚೊಕ್ಕಳ (ಚೊಕ್ಕಟ) + - ಕಾಶ್ಮೀ) 


ಚೊಕ್ಕಳತನ 


ಚೊಕ್ಕಳತನ (ನಾ).ಎಚೊಕ್ಕತನ : ಚೊಕ್ಕಳತನದಿಂ ಮಿಕ್ಕಲರ್ಗೆ ಮೊಗಸ 
ದಿರುಳುಣ್ಣದೊಡಲ ಪಸಿವಿಂಗೆ ಪಾಯ್ದು ಬೀಸರವಾಗದೊಸಗೆ 
ಗಂಪನುಣ್ಬ ಬಾಕುಳಿದುಂಬಿಗಳೆ (ಲಲಾವ.೩-3೧ವ): ಚೊಕ್ಕಳತನದಿಂ ಸವಿದಂ 
ಮೊಕ್ಕಳಂ (ವೃಷವಿ. ೪೦-೭೩). [ ಚೊಕ್ಕಳ( ಆ ಚೊಕ್ಕಟ) + - ತನ] 

ಚೊಕ್ಕಳವೆಳಗು (ನಾ). ಶಂಭ್ರವಾದ ಬೆಳಕು ; ಬೆಳುದಿಂಗಳಂ : ಚೊಕ್ಕಳ 
ವೆಳಗಾವರಿಸುವವನಿತಳವಕ್ಕಜುಗೊಂಬ ವಿರಹಿಗಳಿ್‌ ನೆಯ್ದಿಲ ತಕ್ಕನುದಯ 
ಗಿರಿಶಿಖರಮನೇಅಲ್‌ ಪಿರಿದುಂ ಸೊಗಸಿದುದು (ಜಯಕಾ. ೦೦-೫೪). 

( ಚೊಕ್ಕಳ (ಎ ಚೊಕ್ಕಟ) + ಬೆಳಗು,] 

ಚೊಕ್ಕಳಿಕೆ, ಚೊಕ್ಕಳಿಕ್ಕೆ (ನಾ). ೧. ಸೊಗಸಂ ; ಚೆಂದ ; ಅಚ್ಚುಕಟ್ಟು ; 
ಮನೋಹರತೆ : “ ನಿಗರ, ನೆಟ್ಟೆ, ಕೆನೆ, ಚೊಕ್ಕಳಿಕೆ, ಚೊಕ್ಕ . . . ಕಣ್ಣೆ 
ವಂದುದು, ಪರಿವಡೆದುದು ಈ ೧೪ ಮನೋಹರಂ ”(ಕಶಸಾ. ೧೦-೨೧೦); 
ಸಕ್ಕದಮಂ ಮಜಕಿಗೊಳ್ಳದೆ ಚೊಕ್ಕಳಿಕೆಯಿನಚ್ಚಗನ್ನಡಂ ಬೇಟ್ಬಿರ ಕಯ್ವೊಕ್ಕ 
ನಿಧಿಯೆನಿಪಪಭ್ರಂಶಕ್ಕಂ ದೇಶೀಯ ಪದಕಮುಂಟು ಸಮಾಸಂ (ಕಮದ. 
೨೯೯) : ಚೊಕ್ಕಳಿಕೆಯ ನವಚಂದ್ರಿಕೆಯೆನೆ ಹೃದಯಕ್ಕೆ ವಿಲಾಸಮನೀವುದು 
ಸತ್ತ ಭುರಾಜನ ಸವಿವಾತು (ಜಯಕಾ. ೧-೨೪); ಉಳುಗಂ ಬಿತ್ತುತೆ ನಾಡೆ 
ಚೊಕ್ಕಳಿಕೆಯಿಂ ಸ್ರಕ್ಚಂದನಾಮೋದಮಂ ತಳೆದೋರಂತೆಸೆದಿರ್ಪ ಸೂಳೆಯರ 
ಪೆರ್ಮೆೇಳಂಗಳಿಂದಂ (ವೀರವಿ. ೬-೯೪) ; ರಕ್ಕಸವಾಣಂತಿಯರು ತಲೆಬುರುಡೆ 
ಯೊಳಕ್ಕಟು ಮಿಗೆ ಮೊಗೆಮೊಗೆದು ಲೆಕ್ಕವಿಲ್ಲದೆ ಬಿಸಿನೆತ್ತರ ಮಿಂದೊಂದು 
ಚೊಕ್ಕಳಿಕೆಯನೇನೆಂಬೆ (ನಾಗಳು. ೧೦-೧೨೩) ; ಉನ್ನತಕುಶಲನಲ್ಲವೆಂಬೊಡಂ 
ನೀನೀಗಳೆನ್ನ ಸವಿನುಡಿಯ ಚೊಕ್ಕಳಿಕೆಯಿಂ ತಿಳಿಯಿದಲ್ಲೆನ್ನ ಸತ್ಪೌ ಢಿಗೇಳು 
(ಪಾಸೋಪು. ೭-೪೬) ; ಸಲ್ಲದ ನಿನ್ನಂಕದ ಬಿಂಕದ ಮೈಸಾಸದ ಸಡಗರದ 
ಬಿಡುನುಡಿಯ ಚೊಕ್ಕಳಿಕೆಯಿಂ ಒಲ್ಲದೆ ನಿಲ್ಲದೆ ಮರಲ್ವಾದೆಂದಂ (ರಾಮಾಕ್ಯ. 
೯೦-೦೦). ೨. ಪ್ರಸಿದ್ಧಿ : “ ಚೊಕ್ಕಳಿಕೆ ಪ್ರಸಿದ್ಧದೊಳೆ ” (ಕರ್ತಾನಿ. ೯0). 
ಚೊಕ್ಕಳಿಕ್ಕೆ : ೨.ಅಂಗುಸರಾಯನ ಗಂಡುಬೀರಮಂ ಕಂಡಿಸಿ ಚೊಕ್ಕಳಿಕ್ಕೆ 
ಯೊಡನೊಂದಿದ ಪಟ್ಟದ ಭೋಜರಾಜನಂ ಕೊಂಡನೆನಲೈ ಚಂಡಿಸುವ 
ಗಂಡರದಾರ್ಗಳ ಚಾಮರಾಜನೊಳ್‌ (ಜಿಕವಿ. ೨-೭೩). 

[ ಚೊಕ್ಕಳ (ಚೊಕ್ಕಟ) + - ಇಕೆ) 

ಚೊಕ್ಕಳಿಕೆವಡೆ (ಕ್ರಿ). ಅಂದವನ್ನು ಹೊಂದು ; ವಂನೋಹರವಾಗು : 
ಚಿಕ್ಕಹರೆಯದೊಳು ಚಿನ್ನದ ಬೊಂಬೆಯಂತೆ ಕಡು ಚೊಕ್ಕಳಿಕೆವಡೆದ ಚೆಲ್ವು 
(ಸಮ್ಮಳೌ. ೦೨-೨೭). ([ ಚೊಕ್ಕಳಿಕೆ + ಪಡೆ;] 

ಚೊಕ್ಕಳಿಕ್ಕೆ 'ಬೊಕ್ಕಳಿಕೆ' ನೋ. 

ಚೊಕ್ಕಳೆ (ನಾ). ಸೊಗಸಂಗಾತಿ ; ಚೆಲಂವೆ : ಹಸನಹ ರೂಪು ತಕ್ಕ ಹರೆ 
ಯಂ ಕಡು ಚೊಕ್ಕಳಿ ಜಾಣೆ ಹಕ್ಕಿವೊಲ್‌ ಕೊಸರುವ ಲಾಗು ಕೂಡಿ ತಣಿ 
ವಿಲ್ಲದ ಬಾಕುಳಿ . , . ಬಸನದ ಬಿತ್ತೆನಿಪ್ಪಳೊಡಗೂಡಿದೊಡಲ್ಲದಲಂಪು 
ಪೋಪುದೇ (ಸೂಕ್ತಿಸು. ೮-೪0೧). [ ಚೊಕ್ಕಳ + - ಎ) 

ಚೊಕ್ಕು; (ಕ್ರಿ). ಕಂಗ್ಲು; ಪರಿತಪಿಸಂ : ನೀನೆ ಬೇಡೆನಲ್ಲುರವಂದ್ಯ ನಕ್ಕು 
ವಾಹನನಾಗ್ದು ತನಗೆನಲ್ಕೇಳಿ ತಲೆಗುಕ್ಕಿದಂ ಹೋ ಹೋ ಕೋಳ್ಪಿಡಿದ 
ತನ್ನನುಮಹಂಕಾರದಿಂ ಕೆಟ್ಟೆನೆಂದು ಚೊಕ್ಕಿದಂ ಬಳಿಕ ಹರುಷವ ತಾಳ್ಮು 
ಮನದೊಳಗೆಯುಕ್ಕಿದಂ ಹರಿಪದಕೆ ತನುವನೀಡಾಡಿ ಜನ್ಮಕ್ಕೆ ಸಫಲ 
ವಿದಾಯ್ತು ನಿನ್ನ ಪೊತ್ತುದರಿಂದ ಸುಖಿಯಾದೆ ನಾನೆಂದನು(ತುರಂಗ.೪-೩೪). 

[ ಆಸುರ್ಕು,?) 

ಚೊಕ್ಕು, 'ಚೊಕ್ಕ' ನೋ. 

ಚೊಕ್ಕುತನ "ಚೊಕ್ಕತನ' ನೋ. 

ಚೊಕ್ಕುಬಂಗಾರ "ಚೊಕ್ಕಬಂಗಾರ' ನೋ. 

ಚೊಕ್ಕೆಯ, ಚೊಕ್ಕೆಹ, ಜೊಕ್ಕೆಯ (ನಾ). ೧. ಬಿನ್ನಾಣ; ಚಾತಂರ್ಯ : 
ಪ್ರಥಮಾಲಿಂಗನದೊಳೆ ಸಫಲಮಾಗೆ ಮತ್ತೆ ಮತ್ತುಜ್ಯಲಿಸುವ ಚೊಕ್ಕೆ 


ರ್ಶಿಂ೧ 


ಚೊಚ್ಚಿಲು 


[ಪಾಕಾಂ. ಬೊಬ್ಬೆ ]ಯದನುಭವಕ್ಕೆ ಸಿರಿಮಂಚಂ ಸುಖದುಕ್ಕಡಮಾಗೆ 
(ನಂಬಿರ. ೧೦-೯೮). ೨. ವಂಲ್ಲಯುದ್ಧ ದಲ್ಲಿ ಒಂದಂ ಪಟದ : ಕಡಂಗುವ 
ಮಲ್ಲನನಡಸಿ ತಿವಿದು ಕಡುಪಿಂ ಕೆಡವಿ ಕೊಪ್ಪರದೊಳ್‌ ಕುಮ್ಮಿ ಮಂಡಿ 
ಯೊಳ್‌ ಮಿದಿದು ಕುದಿದು ಸದೆದು ಸಣ್ಣಿಸುವ ಚೊಕ್ಕೆಯದಾಸೆಗೆ ಪೊಕ್ಕ 
ಮಲ್ಲನನಿಕ್ಕಿ ಮೆಟ್ಟಿ (ಗಿರಿಳ. ೨-೦೦೩ ಐ); ಇಕ್ಕಿದರು ಗಳಹತ್ತದಲಿ ಸಲೆ ಮಿಕ್ಕು 
ಸತ್ರಾಣದಲಿ ಮಿಗೆ ಸರಿವೊಕ್ಕು ಹಿಡಿದರು ಬಿನ್ನಣದ ಚೊ[ಪಾಕಾಂ. ಜೊ] 
ಕೈಯದ ಜೋಡಿಯಲಿ (ಕುವ್ಯಾಸ. ೨-೯೬). ೩. ಸಂದೇಹ ; ಅನಂಮಾನ 
(2): ಅವರವರೆಂದಂತೆ ಎನ್ನದೆ ತನ್ನಿರವ ಭಿನ್ನವ ಮಾಡದೆ ಮೂಢಸಾಧನೆ 
ಯವನೊಡನೆ ಕಾಡುವ ತೆಅದಂತೆ ಅವನಿಗೆ ಚೊಕ್ಕೆಯ [ಪಾಳಾಂ.ಹ) ಇವನಿಗೆ 
ನಿಶ್ಚಯ ಉಭಯವ ನೀವೇ ಬಲ್ಲಿರಿ (ಮೋಳಿಮಾ. ೦೪೯-೩೬೪). ಚೊಕ್ಕೆಹ; 
೧. ಸೊಕ್ಕುಗಲೆಗಳ ಸೋಲಕ್ಕೆ ಮೈಗೊಟ್ಟು ಮೇಲಿಕ್ಕಿ ಲಲ್ಲೈಪ ಭಾವಕಿಯಾ 
ಚೊಕ್ಕೆ ಹದನುಭಾವದಕ್ಕರಗಳಿಗೆ ಸಂಯಕ್ಕಾಗಿ ತೋರ್ಪದೀ ಕಾವ್ಯ(ಳೈರವೇ. 
೧-೦೪). ೩. ಮೇಲಿನ "ಮೋಳಿಮಾ' ಪ್ರಯೋಗದ ಪಾಠಾಂತರವನ್ನ 
ನೋಡಿ. ೪. ಯರುಕ್ತಿ : ಭಕ್ತನಾಗಿದ್ದಲ್ಲಿ ಉಭಯದ ಮಾರ್ಗವ ಗುರುವಿನ 
ಚೊಕ್ಕೆಹವ [ಪಾಕಾಂ. ಬೊಕ್ಕವಹ] ಆ ಜಂಗಮದ ಅಪೇಕ್ಷೆಯ ಇದಿರಿಟ್ಟು 
(ಆ೫ಮಾ. ೦೨೯.೯೨); ವಾದಿಯ ಚೊಕ್ಕೆಯ ವಾಗ್ಮಿಯ ಚೇತನ (ಡಬೊಮ್ಮ. 
೨೩೯-೪೪). ಜೊಕ್ಕೆಯ: ೨. ಗಾಯವುಂಟೇ ತೋಜು ನಿನಗಡುಪಾಯೊ 
ಬಿಡು ಜೊಕ್ಕೆಯವನೆನುತಲಿ (ಳು ನ್ಯಾ ಅ. ೬-೩೧); ಜೊಕ್ಕೆಯದೊಳಗೆ 
ಮುಂದಲೆವಿಡಿದು (ಮೈರಾಕಾ. ೪-೭೬). 

ಚೊಕ್ಕೆಯತನ (ನಾ). ಚಾತಂರ್ಯ ; ಜಾಣ್ಮೆ : “ ಚೊಕ್ಕೆಯತನಮೆ ನಾಡೆ 
ಬಿನ್ನಾಣಮೆಂಬರ್‌ ” (ಛಾರನಿ. ೬೩೪). [ ಚೊಕ್ಕೆಯ + - ತನ] 

ಚೊಕ್ಕೆಹ "ಚೊಕ್ಕೆಯ' ನೋ. 

ಚೊಗಚೆ "ಚಗಚೆ' ನೋ. 

ಚೊಗರು, “ತೊವಣಜಂ' ನೋ. 

ಚೊಗರ್ಕು "ತೊಗರಂ,' ನೋ. 

ಚೊಗೆ, ಚೋಗೆ (ನಾ). ಪಾದದವರೆಗೆ ಇರಂವ ಉದ್ದವಾದ ಅಂಗಿ ; 
ನಿಲಂವಂಗಿ : ಕಾಗಿನ ಚೊಗೆಯಾಂತು ಬಲರಾಮದೇವನಂತಾಗಿರ್ಪ ಜನರ 
ಕಣ್ಮನಕೆ (ಮೋಹತ. ೧೭-೭೬) ; ಮೃಗಶತ್ರುಚ್ಚರ್ಮದಿಂ ಮಾಡಿದ ಚೊಗೆ 
ಮೆರೆಯಲ್‌ (ಹಾಲಾಸ್ಕ- ೪-೨-೩೨); ಸೊಗಸಿಂದ ನಿದ್ರೆಗೈದಿಂದುಹಾಸನು 
ತೊಟ್ಟ ಚೊಗೆಯ ಕುಪ್ಪಸದ ಕೊನೆಯಲ್ಲಿ ಬಿಗಿದು ಕಟ್ಟಿರ್ದ ಪತ್ರಿಕೆಯನ್ನು 
ಮೆಲ್ಲನೆ ತೆಗೆದುಕೊಂಡಳು ಮಂಶ್ರಿತನುಜೆ (ಕಂದ್ರಜಾ, ೩-೨೦): ಬಾಲ 
ಬಂಗಾರು ಚಿಲ್‌ ಪಟ್ಟೆದುಕೂಲ ಚೊಗೆಯಿಂ (ಶಕುಠಾ. ೦೯-೩)- ಚೋಗೆ: 
ಉಟ್ಟ ಚಲ್ಲಣ ಜಟ್ಟಿಚೋಗೆ ಕುಲ್ಲಾಯಿಗಳಿಟ್ಟ ಕಸ್ತುರಿಬೊಟ್ಟು 
ಮೆಅ?ವ ಕಟ್ಟಾಳುಗಳಂತೆ . . . ಇಟ್ಟುಡಿದರು ತುಂಬಿ ಜಲವ (ಗೋಮರೀ. 
೦೭-೦೪೯). [ *-ಹಿಂ. ಮರಾ. ತುರ್ಕಿ, ಚೋಗಾ) 

ಚೊಚ್ಚ (ಗಂ). ಸ್ವಚ್ಛ; ನಿರ್ಮಲ ; ಶುದ್ಧ : ಸುಧರ್ಮರೆಂಬ ದಿಗಂಬರರ 
ಪೊರ್ದಿ ಚೊಚ್ಚೆ ಧರ್ಮವ ಕೇಳ್ದು (ಸಾಳ್ಮಭಾ. ೨೦-೭೬). 

[ ಆಸಂ. ಸ್ವಚ್ಛ] 

ಚೊಚ್ಚನೆ (ಗು). ಶಂಭ್ರವರ್ಣದ ; ಸ್ವಚ್ಛವಾದ ; ಬಿಳಂಪಾದ : ಮೈದು 
ವಾಕ್ಯನಸೃಕ್ಷಾರಂ ಸುದೃಷ್ಟಿ ಮೇಧಾವಿ ನಿಡಿಯನನಿಲಕಫಾತ್ಮಂ ಸದಯಂ 
ಚೊ [ಪಾಕಾಂ. ಕೆ]ಚ್ಚನೆ ಮೈ ಬಟ್ಟಿ ದನತಿಚಪಳಂ ಸಖಪ್ರಿಯಂ ಸಸಿಯೆನಿಕುಂ 
(ತತ. ೨-೨೦). [ ಚೊಚ್ಚ + - ಅನೆ (ಆ. ಅನೆಯ್ಯ) ] 

ಚೊಚ್ಚಲ್‌ "ಚೊಚ್ಚಲ್‌' ನೋ. 

ಚೊಚ್ಚಲು "ಚೊಚ್ಚುಲೌ' ನೋ. 

ಚೊಚ್ಚಿಲ್‌ "ಚೊಚ್ಚುಲ್‌' ನೋ. 

ಚೊಚ್ಚಿಲು "ಚೊಚ್ಚುಲ್‌' ನೋ. 


(9 


ಚೊಚ್ಚುಲ್‌ 


ಚೊಚ್ಚುಲ್‌, ಚೊಚ್ಚಲ್‌, ಚೊಚ್ಚಲು, ಚೊಚ್ಚಿಲ” . ಚೊಚ್ಚಿಲು (ನಾ). 
೧. ಮೊದಲನೆಯ ಬಸಿರು; ಮೊದಲ ಸೂಲು: ಗೃಷ್ಟಿಃ, ಸಕೃತ್ವ) 
ಸೂತಾ-ಈ ೨ ಚೆೊಚ್ಚು [ಪಾಕಾಂ. ಚ್ಚ]ಲ ಮಣಿಕಂ (ಹೆಲಾಯು. ೪೬-೧೦೮). 
ಚೊಚ್ಚ ಲ್‌; ೧. ಚೊಚ್ಚಲ" ವೆಟುವಳಂತೆ ತೊಟಿಲುತ್ತುಂ (ಧರ್ಮಾಮ್ಮ. 
೧-೧೬೦). (ಗು). ೨. ಮೊತ್ತಮೊದಲನೆಯ; ಪ್ರಪ್ರಥಮ: ಪಟಯಿಸಿದ 
ಳ್ಯೊಂತಿ ತನ್ನ ಚೆೊಚ್ಚೆ [ಪಾಠಾಂ. ಚ್ಚಿ]ಲ೮ ಮಗನಂ (ಗದಾಯು. ೦೦-೧೮) ; 
ಶಾರಿಕೆಯ ಚೊಚ್ಚಲ ಶಾಬಕಮೋದಿದಪ್ಪುದು ( ಅರ್ಥನೇ. ೧-೪೪); 
ಸುಭುಜನುಂ ತನ್ನ ಚೊಚ್ಚಲ ಮಗಂಗೆ ಪಟ್ಟಮಂ ಕಟ್ಟಿ (ರಾಮಾಕ್ಕ. ೯೯-೪). 
ಚೊಚ್ಚಲು : ೧. ಕರುವು ಚೊಚ್ಚಲು: ತೊರೆದ ಕೆಚ್ಚಲು (ಕಎಪು. 3೦-೯): 
ಚೊಚ್ಚ ಲು ಬಸುರಿ ಉಡಿ ತುಂಬಿಸಿ ಕಳುಹಿಸಬೇಕು (ರೂಪಸಂ. ೧೬): ಗೌರಿ 
ಚೊಚ್ಚಲು ಬಾಣಂತಿ (ಮುಂಗಾಪು. ೨೩). ವಿ. ಹೊಚ್ಚ ಹೆಣಸ ಚೊಚ್ಚಲನು 
ಭವಕೆ ಕುಯುತಿದ್ದೇನೆ (ಕೋಗಿಲೆ. ೪-೯೬): ರಾಘವಾಂಕನು ಗುರುವಿನ 
ಪಾದಕ್ಕೆ ಶರಣು ಮಾಡಿ. ತನ್ನ ಅಚ್ಚುಮೆಚ್ಚಿನ ಚೊಚ್ಚಲು ಕೃತಿಯನ್ನು 
ಬೊಗಸೆಯಲ್ಲಿ ಹಿಡಿದು (ತುಂಗನ- ೪೫). ಚೊಚ್ಚಿಲ್‌: ೧. ಹಲವು ಸೂಲ 
ಕಳು ವರೇಷ್ಟಿಕೆಯೆನಿಕ್ಕು ಚೊಟ್ಟಿ ಲದು ಗೃಷ್ಟಿಯೆನಿಕ್ಕು (ಮಂಗರಾ. ೩೪-೪). 
೨. ನೀಮುಂ ನಿಮ್ಮ ಚೊಚ್ಚಿಲ ಮಗನಪ್ಪ ಸೂರ್ಯಸೂನುವಂ ಸೂರ್ಯ 
ದಿನದಂದು ಕಂಡು (ಪಂಪಥಾ. ೯-೬೩ ವ): ಚೊಚ್ಚಿಲ ಕೂಸು ಮೊಲೆಯ 
ತೊಟ್ಟು ನುಂಗಿತ್ತು (ಕಲ್ಮಾಕಳಿಂ. ೧೦೬-೮). ಚೊಚ್ಚಲು: ೧. ಮುಚ್ಚು 
ಮಜಕಯೇಕಿನ್ನು ಸುತರಲಿ ಚೊಚ್ಚಿಲವ ನೀನೆಂದು ಮೈದಡವಿದನು 
ಶಶಿಮೌಳಿ (ಕುವ್ಯಾಗ. ೯-೨೩). ೨. ನೀಲವ್ವನನ್ನು ಚೊಚ್ಚಿಲ ಹೆರಿಗೆಗೆ ತನ್ನ 
ಹಳ್ಳಿಗೆ ಕರೆದುಕೊಂಡು ಹೋಗಲು (ಟರಣಾ. ೧೮). 

ಚೊಚ್ಚಿಲುಸಂಭ್ರಮ ಎ ಪ್ರಥವಂ ಪ್ರಯತ್ನಗಳಲ್ಲಿ ಮಾಡುವ 
ಉತ್ಸಾಹದ ಕಾರ್ಯ. ([ಚೊಚ್‌? + ಚುಲ್‌(<ಸೂಲ್‌). / ತೆಲು. 
ಚೊಚ್ಚಿಲು, ಚೊಚ್ಚಿಲ್ಲು = ಪ್ರಾರಂಭಿಸು; ವೆೊದಲುಮಾಡು] 

ಚೊಟ್ಟ "ಸೊಟ್ಟ' ನೋ. 

ಚೊಟ್ಟಗಾಲು "ಸೊಟ್ಟಗಾಲಂ' ನೋ. 

ಚೊಟ್ಟಗೆಯ್‌ "ಸೊಟ್ಟಗೆಯ್‌' ನೋ. 

ಚೊಟ್ಟಿ, "ಸೊಟ್ಟ' ನೋ. 

ಚೊಟ್ಟಿ, (ನಾ). ಅಂಗಹೀನೆ ; ಹೆಳವಿ : (8). 

[ ಚೊಟ್ಟ( ಸೊಟ್ಟ) + -ಇ್ಯ) 

ಚೊಟ್ಟಿ(ನಾ).ಹುಂಜದ ತಲೆಯ ಮೇಲಿರುವ ಕೆಂಪು ಬಣ್ಣದ ಕೊಟ್ಟು,- 
ಜುಟ್ಟು: ಹುಂಜಗಳ . . . ಕೆಂಗೆಂಪು ಚೊಟ್ಟಿಗಳು ಸೇರೆಗಾರರ ತಲೆ 
ವಸ್ತ್ರಕ್ಕಿಂತಲೂ ಕೆಂಪಾಗಿ ರಂಜಿಸಿದುವು (ಕಾನೂರು. ೩೦೫). 'ಕೊಟ್ಟ', 
“ಚುಟ್ಟಿ' ಪರಾ. [ ದೇ.8 ತಮಿ. ಮಲ. ಚುಟ್ಟಿ. / ಪ್ರಾ. ಚೋಟ್ಟೀ 

ಚೊಟ್ಟಿಗೆಯ್ಯ "ಸೊಟ್ಟಗೆಯ್ಯಾ' ನೋ. 

ಚೊಟ್ಟು "ಸೊಟ್ಟು' ನೋ. 

ಚೊಟ್ಟೆ, .ಚಟ್ಟೈ'' ನೋ. 

ಚೊಟ್ಟೆ, (ನಾ). ಹೀನಸ್ವಭಾವದ ವಂನಂಷ್ಯ ; ಅಲ್ಪ : (8). 

[ «ಹಿಂ. ಛೋಟಾ) 

ಚೊಟ್ಟೈ, ಸೊಟ್ಟೈೆ (ನಾ). ೧. ರಸ ತೆಗೆದ ಮೇಲೆ ಉಳಿದ ಭಾಗ; 
ಸಿಪ್ಪೆ. "ನಿಂಬೆಚೊಟ್ಟೆ' ಪರಾ. ಸೊಟ್ಟೈ: ೧. (ಎತ್ತುಗಳ) ಮೈಯನ್ನು 
ದಿನದಿನದ ಸಾಯಂಕಾಲದಲ್ಲಿ ಹೀರೇಕಾಯಿ ಸೊಟ್ಟಿಯಿಂದ ಚೆನ್ನಾಗಿ ತಿಕ್ಕಿ 
ಒರಿಸಿ (ಕೃಷಿಪ್ರ. ೧೯). ೨. ತೆಂಗು ಮೊದಲಾದುವುಗಳ ಮೇಲ್ಪ ದರ; 
ಮೊಟ್ಟೆ : ತೆಂಗಿನ ಸೊಟ್ಟೆಯನ್ನು ಮೊದಲು ಒಂದು ವರ್ಷ ಕೆಸರೊಳಗೆ 
ಹುಗಿದಿಟ್ಟು (ಕಛಾಗೆ. ೧೮೪). ೩. ಬುರುಡೆ: ತಂತಿ ರುಣಗುಡದ ಪೊಳ್ಳು 
ಸೊಟ್ಟೆ ಎನಿಸೀತು ಹೇಗೆ ವಿ:ಣೆ? (ಅರಳು. ೬೬-೧೦). 


6 


ಲು 


5 


10 


25 


20 


26 


80 


40 


46 


ts 


ಚೊಲ್ಲೆಯ, 


ಚೊಟ್ಟೆಹಾಕು-ವೃರ್ಥವಾಗಿ ಕಾಲಕಳೆ : ರಾಮಸ್ವಾಮಿ ಅಯ್ಯಂಗಾರಿ 

ನಾಲ್ಕುದಿವಸ ಮೈಸೂರಿಗೆ ಹೋಗಿ ಸಂಗೀತ ಕಲಿಯುತ್ತೇನೆಂದು 'ಚೊಟ್ಟೆ' 
ಹಾಕಿ ಬಂದಿದ್ದ (ಸಂಧ್ಕಾರಾ. ೨೬). "ಚರಟ'. ಪರಾ. (?] 

ಚೊಟ್ಟೆ( (ನಾ). ಒಂದಂ ಬಗೆಯ ವಂರ: ಚೆಳ್ಳೆಹಣ್ಣುಮರ, ಸೊಳ್ಳೆ, 
ಚೊಟ್ಟೆ, ಕೆಂದಲ್‌, ಮಣ್ಣಡಿಕೆ, ಚೆಡ್ಲು . (ಮೈಔಗಿ. ೨೪-೪೩೩). [7] 

ಚೊಟ್ಕಾಲುಗುಬ್ಬಿ (ನಾ). ಕುದುರೆಗೆ ಕತ್ತಿನ ಮೇಲೆ ಹಾಕುವ ಒಂದು 
ಬಗೆಯ ಒಡವೆ: ಸುವರ್ಣರಜತಮ ನಿರ್ಮಿಸಿದ ಉಚ್ಚೆ ಶ್ರವಸ್ಸೆಂಬ ಅಶ್ವ 
ರತ್ನದ ಆಭರಣದ ಲೆಕ್ಸ್ಟ ... ೧ತುರಾಯಿ ಪೀಠ ಸಹ ೧೮ ಚೆೊಟ್ಕಾಲುಗುಬ್ಬಿ 
(ಎಳೆ. XIV, ನೆಂಜನ. ೨೯೩: 1947). [ ಚೊಟ್ಟಿ < ಅಯಾಲು+ಗುದ್ಬಿ 

ಚೊಣ್ಣ "ಚಲ್ಪ್ಲಣ' ನೋ. 

ಚೊತ್ತ :ಸೊತ್ತ್ಯ' ನೋ. 

ಚೊತ್ತಮ್ಮ (ನಾ). ಒಬ್ಬಾತನ ಹೆಸರು: ಅರಟ್ಟಿಗಳರಸರ್‌ ಚೊತ್ತಮ್ಮನ್‌ 
ಎಡೆತ್ತೊಟ? ನಾಡು ಸಾಸಿರವುಂ ಆಳುತ್ತಿದು (ಎಳೆ. 111, ಮೈಸೂರು. ೬8-೩8: 
740). ([ಚೊತ್ತ್ಯ * ಅಮ್ಮ) 

ಚೊತ್ತಿ "ಸೊತ್ತಿ' ನೋ. 

ಚೊತ್ತಿಗೆ "ಜೊತ್ತಗೆ' ನೋ. 

ಚೊತ್ತು “ಸೊತ್ತು,' ನೋ. 

ಚೊಪ್ಪಟೆ (ನಾ). ದೇವದಾರು ವೃಕ್ಷ : “ಚಿ೧[ಪಾಕಾಂ. ಬೊ]ಪ್ಪಟಿಯೆನಲ" 
ದೇವದಾರುವಕ್ಕುಂ ” (ಮಂಗರಾ. ೩೬-೧೬). ({?] 

ಚೊಬ್ಬೆ (ನಾ). ಪುಟ್ಟಿ: ಬುಟ್ಟಿ: ಬೆತ್ತದ ಚೆೊಬ್ಬೆಯಲ್ಲಿ ಹಿಡಿದುಕೊಂಡಿದ್ದ 
ಮಾವಿನ ಹಣ್ಣುಗಳಲ್ಲಿ (ಆರೋ ಲೀ. ೩೨). "ಚಿಬ್ಬಲ್‌' ಪರಾ. [?) 

ಚೂಮ್ಮನೆ "ಜೊವದ್ಮನೆ' ನೋ. 

ಚೊರ್‌ (ನಾ). ಒಂದು ಅನಂಕರಣ ಶಬ್ದ : ಕಾದ ಹಂಚಿನ ಮೇಲೆ 
ನೀರು ಸಿಡಿದಾಗ ಚೆಣರ್ರೆಂದಿತು (ರೂಢ). 

ಚೊಲ್ಲ (ನಾ). ಹರಡಿರುವುದು ; ವ್ಯಾಪಕವಾಗಿರುವುದು (?) : ಎಲ್ಲಿ 
ನೋಡಲು ಮಡಿದ ವೀರರ ವಲ್ಲಭೆಯರಾರ್ತಧ್ವನಿಯು ನೆಣ ಚೊಲ್ಲವಾಗಿರೆ 
ಕಂಡು ಬೆದಜುತ ಬಂದನಾ ವಿದುರ (ತಿಮ್ಮಸ್ಥೀ. ೧-೧೮). [ ಆಚಲ್ಲು,) 

ಚೊಲ್ಲಣ "ಚಲ್ಲಣ' ನೋ. 

ಚೊಲ್ಲಣಿಗೆ (ನಾ). ಚೆಲುವು; ಸೊಗಸು; ಹೊಳಪು (?): ಅಲ್ಲಿ ಸಾವಿರದ 
ನಾನೂರು ಯೋಜನದೆಡೆಯ ಪಲ್ಲವಿತಮಾದ ಶಿವಗಣಗಳಾಗಾರದಿಂ 
ಚೊಲ್ಲಣಿಗೆವಡೆದ ನವರಂಗ ಮಣಿಮಯಗೇಹ ಸಲ್ಲಲಿತ ಹರ್ಮ್ಯಕುಳದ 
(ಲಿಂಗಪು. ೩-೧೪) ; ಕೋಟೆ ಹರ್ಮ್ಮಗಳ ಮಲ್ಲಿಕಾಗ್ರದಿ ರಾಜಿಪ ಚೊಲ್ಲಣಿಗೆ 
ವಡೆದ ಚಿಂತಾರತ್ನ ಕಳಶದಿಂ ತೆಲ್ಲವಣ್ಣದ ಬಾಗಿಲಿಂ ಕನಕವಲಗೆಯಿಂ . . . 
ಸಲ್ಲಲಿತಮಾಗೆಸೆದುದು (ಲಿಂಗಪು. ೩-30). [?) 

ಚೊಲ್ಲಣಿಸು (ಕ್ರಿ). ಶೋಭಿಸಂ ; ಹೊಳೆ (?) : ಮಾದೇವ ಸಲ್ಲಲಿತ ನಂದಿ 
ಗೆೊಲಿದು ಮೆಲ್ಲಡಿಗಳಿಂ ತೋರ್ಪ ದೃಷ್ಟಿಯಿಂ ಕಟಕದಿಂ ಪಲ್ಲವದ ಸಂಗ್ರಹಣ 
ವತೌಲದಿಂ ಸೊಬಗಿಡಿವುತಲ್ಲಿ ಕುಂಡಿಲಮನಲುಗುತ ಮುಂದೆ ಶೋಭಿಸಿದ 
ಚೆ.ಲ್ಲಣಿಸಿ ವೃಷಭ ವೆಚ್ಚೆ (ರಿಂಗಪು. ೧೪-೪೩). [?) 

ಚೊಲ್ಲೆಯ,, ಚೊಲ್ಲೆಹ, ಜೊಲ್ಲಯಂ, ಜೊಲ್ಲೆ, ಜೊಲ್ಲೆಯ,, ಜೊಲ್ಲೆಹ 
(ನಾ). ೧. ತುರುಬಿನ ಕೊನೆ: “ಚೊಲ್ಲೆಯ[ಪಾಕಾಂ. ಹ]ಮೆಂದು ತುಜು 
ಬಿನ ಕೊನೆ” (ಕಶಸಾ. ೨೦-೪೧೫): ಕತ್ತುರಿಯಡ್ಡಬೊಟ್ಟೆಸೆಯೆ ಮುತ್ತಿನ 
ಮೂಗುತಿ ಯೆೊಪ್ಲೆ . ಜೊಲ್ಡಿರೆ ಚೊಲ್ಲೆಯಂ (ರೀಲಾವ. ೨-೩೯): 
ಕತ್ತರಿಪೀಲಿಯನಾಂತ ಚೊಲ್ಲೆಯಂ (ಚಂದ್ರ ಪು. ೮-೩೦) ; ಚೆಲ್ಲಣವನಳವಡಿಸಿ 
ಚಾಜ್‌ದ ಚೊಲ್ಲೆಯವ ಮಿಗೆ ಸಂವರಿಸಿಕೊಂಡು (ಜೀವಂಜೆ. ೧೬-೬೦): 
ಚೊಲ್ಲೆಯದ ಬಳಲುಮುಡಿಯ ತೊಳಪ ಕೆಂಬಲ್ಲ ಕಂಬುಗ್ರೀವದ (ಕೈವಲ್ಯ. 
೨-೧೨-೩): ಕೆದಟಿ್‌ ಕುರುಳೊದರೆ ಟಚೊಲ್ಲೆಯಂ (ಚಿಳವಿ. ೬-೪೪). ವಿ. 


ಚೊಲ್ಲೆಯ್ಯ 


ತುರಂಬಿನಲ್ಲಿ ಮಂಡಿಯಂವ ಹೂವಿನ ದಂಡೈ,-ಮಾಲೆ : ಸುರಯಿಯ 
ಚೊಲ್ಲೆಯಮುಂ ಪೊಸಸುರಹೊನ್ನೆಯ ಮೊಗ್ಗೆಯೆಕ್ಕಸರಮುಂ (ಕವ್ಮಿಕಾ. 
೩೨೩); ಮಲ್ಲಿಗೆಚೊಲ್ಲೆಯಂ (ಶಂಶಂ. ೩-೧೧); ಗೆಲ್ಲವೆಣ್ಣೆ ಜಸದ ಪೊಸ 
ಚೆ೧ಲ್ಲೆಯಮಂ ಸೂಡಿ ಕೂಡಿವರ್ಪ ಬಲ್ಲಾಳ್ತನದ ಗಂಡುಗಲಿಗಳಿರಾ 
(ಊಉಮಾಕ್ಕ. ೪೭-೪). ಚೊಲ್ಲೆಹ: ೧. “ ಚೊಲ್ಲೆಹಮೆಂದು ತುಲುಬಿನ 
ಕೊನೆಯಕ್ಕುಂ” (ಕವಿಳಂ. ೦೮೦): ಇವರ ಚೊಲ್ಲೆಹವತನು ಪಿಡಿವ ಸೆಲ್ಲೆಹ 
(ಸೌಂದಪು. ೭-8೩೫); ಕವಿವ ಕುರುಳ ಕಟ್ಟು ಸಡಿಲಿದ ಚೊಲ್ಲೆಹೆದೆವೆಯಿಕ್ಕ 
ದೆಸಳುಕಣ್ಣುಗಳ (ಹದಿಲ. ೭-೦೮). ೨. ಪರಿಮಳವಿಡಿದ ಚೊಲ್ಲೆಹಕ್ಕಳಿ 
ಗಳಿಅಗುತಿರೆ(ಇಹರ. ದೇ. ೩3-೭): ಇಟ್ಟು ಜೆಡೆ ಚೊಲ್ಲೆ ಹವಮರ್ದಿರೆ ತೊಟ್ಟು 
ಕಂಚುಕಮಂ (ಬಸಫು. ೧೨-೪೩). ೩. ಹೂವಿನ ಗೊಂಚಲಂ,-ಗುಚ್ಛ : 
ಓಡ ಕುದುರೆಯ ಮೇಲೆ ಮಸಿಯ ಹಲ್ಲಣವ ಹಾಕಿ ಬಸಲೆಯ ಹಂಬ 
ಬಾಯಿಗೆ ಕಟ್ಟಿ ದೆಸೆವರಿವ ಅಸುರಾವುತ ಚೊಲ್ಲೆಹದ ಬಲ್ಲೆಹೆವ ಹಿಡಿದು 
ಮುಗುಳು ನಗೆಯವಳಲ್ಲಿ ಏಜ” ತಿವಿಯೆ ಚೊಲ್ಲೆಹದ ಬಲ್ಲೆಹ ಮುಟ್‌ದು 
ಓಡಿನ ಕುದುರೆ ಒಡೆದು ಮಸಿಯ ಹಲ್ಲಣ ನುಗ್ಗುನುಸಿಯಾಗಿ ಬಸಲೆಯ 
ಬಾಯಿಕಟ್ಟು ಹಣಿದು ಅಸುರಾವುತ ಅವಳ ಕಿಸಲಯರಸಕ್ಕೊಳಗಾದ 
(ಕೋಲಶಾಂ. ೨೪-೧೦) ; ಉರಿಯ ' ಸಿರಿಯ ನಡುವೆ ಒಂದು ಸರೋವರದಲ್ಲಿ 
ನರಿ.'ತಿರುಗಾಡುತ್ತದೆ' ಬಾಲ ಉಡುವಿನಂದ ನಡು ಬಳ್ಳುವಿನ ಚೊಲ್ಲೆಹ 
ದಂದ ತಲೆ ಕೋಡಗದಂತೆ ರೂಪು ನರಿಯಾಗಿ ಆತ್ಮ ಕುಕ್ಕುರನಾಗಿ ಏತಕ್ಕೂ 
ಸಿಕ್ಕಡೆ ಸರೋವರದಲ್ಲಿ ಹರಿದಾಡುತ್ತದೆ (ಅಮಾ. ೧೩೫-೧೦೩). 
ಜೊಲ್ಲಯ : (೪. ಜೊಲ್ಲೆ: ೨. ಮಲ್ಲಿಗೆಯ ಜೊಲ್ಲೆಯಂ ಮೊಲ್ಲೆಯ 
ಮುಗುಳ್ಗಳಂ ... . ಭೂವಲ್ಲಭನ ವಲ್ಲಭೆಗಲಂಕರಿಸಿ (ವೆಂಕಾರಾ. ೦-೮-೮). 
೩. ಒಂದೆರಡು ಜೊಲ್ಲೆ ಸಾಲದೇ? ಮರಕ್ಕೆ ಮರವೇ ಕೆಳಗೆ ಬರಬೇಕೇನು 
(ಮುಗಿಯು. ೦೭). ಜೊಲ್ಲೆಯ : ೧. ಏತಕೀ ಬಳೆಗೈಗೆ ಬಿಲು ಹಿಣಿಲೇತಕೀ 
ಜೊಲ್ಲೆಯ[ಶಾಕಾಂ. ಚೊಲ್ಲೆಹ]ಕೆ ಚಲ್ಲಣವೇತಕೀ ಹೆಣ್ಣುಡಿಗೆಗೆ (ಳುವ್ಶಾಕ. 
೨೨-೨ಬ್ಲ. ಜೊಲ್ಲೆಹ: ೧. “ಕಬರಿಯಗ್ರ?” (ಡತುನಿ. ೬.1, ೩೦). 
[ ದೇ.8 ತೆಲು.ಚೊಳ್ಗ, ಚೆೊಳ್ಲಿಯ, ಜೊಲ್ಲೆ, ಜೊಳ್ಗೆ ] 
ಚೊಲ್ಲೆಯ್ಯ (ನಾ). ಕಂಚುಕಿ: ತಂಬುಲಿಗರ್‌ ನಂಬುಗೆಗೆಟ್ಟವರಂತೆ ಪೆಜ 
ಸಾರೆ ಚೊಲ್ಲೆಯರ್‌ ಗಲ್ಲೆಯಂಬಲಿಯಂತೆ. ನೆಲನಂ ಪತ್ತೆ (ಧರ್ಮಾಮ್ಮ. 
೨೬೬೪). [ ಪ್ರಾ. ಚೋಲಅ. / ಸಂ. ಚೋಲ ಇ ಕುಪ್ಪಸ; ಕಂಚುಕ] 
ಚೊಲ್ಲೆಯಂಗೆಯ್‌ (ಕ್ರಿ).ತುರುಬನ್ನು ಕಟ್ಟು; ತುರಂಬಿನ ಕೊನೆಯನ್ನು 
ಎಳೆದಂ ಬಿಗಿಗೊಳಿಸು : ಸ್ತನಮಂ ಮೇಲ್ಸೆಅಗಿಂದಮರ್ಚಿ ನಿಆ್‌ಯಂ 
ತತ್ಕಾಂಚಿಯೊಳ್‌ ಸೆರ್ಕಿ .ಪೂವಿನ ಭಾರಕ್ಕಿಟ್‌ವಾ ಬಬಲ್ಮುಡಿಯನೆಲ್ಲಂ 
ಚೊಲ್ಲೆಯಂಗೆಯ್ದು (ಕಾಂತೀರ್ಕ. ೪-೨೨೦). [ ಚೊಲ್ಲೆಯ, + ಕೆಯ್‌, ] 
ಚೊಲ್ಲೆಹ "ಚೊಲ್ಲೆಯ್ಕ' ನೋ. 
ಚೊಲ್ಲೆಹಗಾಅ (ನಾ). ಕಂಚ್ಚಿನ ಅಲಂಕಾರವನ್ನು ಉಳ್ಳವನು : ಬಿಲ್ಲಿನ 
ನಾರಿಯ ಇಲಿ ಬಂದು ಕಡಿಯಲಾಗಿ ನಾರಿ ಜಾಅಕಿತ್ತು ಬಿಲ್ಲು ಮುಟಯಿತ್ತು 
ಬಿಲ್ಲಿನೊಳಗಾಡುವ ಚೊಲ್ಲೆಹಗಾಟಿರೆಲ್ಲಿಯ ೂ ಇಲ್ಲ(ವೋಳಿಮಾ. ೧೯೧ ೭೧೭). 
[ ಚೊಲ್ಲೆಹ ( ಆಚೊಲ್ಲೆಯ್ಯ) * - ಕಾಜ) 
ಚೊಲ್ಲೆಹದುಜುಬು (ನು). ಒಂದು ಬಗೆಯ ತುರುಬು: ವಾರಿದುಜುಬಿನ 
ವರಿವತುಜುಬು ಚೊಲ್ಲೆಹದುಜುಬು ಬಾರದುಯುಬಿನ ಬಟ್ಟದುಜುಬು 
ಏಣಿಲಾಂತ ಘನ ತೋರ ಜೆಡೆ (ಪ್ರಥುಪು. ೪-೭೯). 
[ ಚೊಲ್ಲೆಹ (-ಆಚೊಲ್ಲೆಯ್ಯ) * ತುಜುಬ್ಯು ( ಎತುಮುಂಬ್ಬು) ] 
ಚೊಳ್ಳೆ "ಸೆಳ್ಳ' ನೋ: 
ಚೊಜಿ (ನಾ). ಒಂದು ಬಗೆಯ ಮಾನು: (8). 
[ ದೇ.8 ತಮಿ. ಚುಜ, ಚುಲಿವ. ಚುಲವು, ಚುಟಇ; ಮಲ. ಚುಲಾ, 
ತುಅಾವು, ಶ್ರಾವು; ತೆಲು. ಚೊಜ, ಬೋಲ, ಸೊಜ] 


೨೯೦೩. 


10 


15 


20 


26 


30 


85 


ಚೋಜಿಗ: 


ಚೋಕು, ಚೌಕ್ಕು (ಗು). ೧. (ಕರಾ) ಚಪ್ಪಟೆಯಾದ; ಒಲೆಯ ಬಳಿಯಲ್ಲೇ 
ಒಳಕ್ಕೆ ಕಟ್ಟಿದ ಕೆಲವು ಚೋಕು ಮೈಸೂರು ಕದಳಿ: ಬೂದಿಬಾಳೆಗೊನೆಗಳೂ 
ಅವರ ದೃಷ್ಟಿಗೆ ಬಿದ್ದವು (ಬಾಳಿಗಿ. ೧೫೦). ೨. ಕ್ಷೀಣವಾದ; ಬಡಕಲಾದ; 
ಜೀರ್ಣವಾದ: ಹಳೆಯ. “ಚೋಕುವಂರ' ಪರಾ. ಚೌಕ್ಕು: ೨. ತೋಟ 
ದಿಂದ ಅಡಕೆಯೆ ಮರ ೮೭೮೦ ಕೆ ಸಸಿ ೮೨೧ ಚೌಕು ೨೦೦೧ ಉಭಯಂ 
ಮರ ೨೮೨೨೯ (ಎಳ. ೪111, ತೀರ್ಥಹ. ೮೮-೦೯; 1641) ; ಗದೆ ಅಂಚಿನ 
೯೫ಕೆ ಸಸಿ ೧೯ ಚೌಕು ೧೧ ಉಭಯಂ ಮರ ೩೦೯ . , ,. ತೋಟದಿಂದ 
ಮರ ೧೭೬೩ಕೆ ಸಸಿ ೧೭೩ ಚೌಕು ಮ ೩೨೬ ಉಭಯಂ ಮರ ೪೯೯ 
(ಎಳ. ೫111, ತೀರ್ಥಹ. ೮೮-೨೩; 1642). 

ಚೋಕಾಗುಎಕ್ಷೀಣವಾಗು; ಹಳತಾಗು: ಕೆರೆಯ ಏರಿ ಎಲ್ಲೊ ಒಂದು. 

ಕಡೆ ಚೋಕಾಗಿದೆ (ರೂಂ). ([ «ತುಳು. ಚೋಕ*) 

ಚೋಕುಮರ (ನಾ). ಹಳೆಯ-ಮರ; ಹಣ್ಣು ಬಿಡುವುದು ನಿಂತುಹೋದ 
ಮರ: ತೆಂಗಿನ ಮರನಿಂದ ಕ್ರಯ `ಸಂವತ್ಸರದಲುಯೇಣುಕೆ ಫಲಮರ 
೫೦೩ ಸರ್ವಜಿತ್ತು ಸಂವತ್ಸರದಲ್ಲುಯೆಡಸಸಿ ೨೭೬ ಖರ ಸಂವತ್ಸರದಲು 
ಕೂಡಿದು ಚೋಕುಮರ -೩೦೬ಕೆ ಪಾಲು ೧ಕೆ ಮರ ೭೬ (ಎಕ. ೫॥1], 
ಕೀರ್ಥಹ. ೯೫-೭೬; 1709). [ ಚೋಕು  ಮರ್ಯ 

ಚೋಕ್ಷ (ಗು). ೧. ಸ್ವಚ್ಛವಾದ ; ಶುದ್ಧವಾದ; ಚೊಕ್ಕ. ೨. ಮನೋ 
ಹರವಾದ ; ಸುಂದರವಾದ. ೩. ಪ್ರಾಮಾಣಿಕವಾದ. ೪. ಜಾಣ್ಮೆ 
ಯುಳ್ಳ . ೫. ಚುರುಕಾದ ; ತೀಕ್ಷ್ಣವಾದ ; ಉಗ್ರವಾದ. (ಸಂ.] 

ಚೋಖು “ಚೊಕ್ಕ” ನೋ. 

ಚೋಗೆ "ಚೊಗೆ' ನೋ. 

ಚೋಚ (ನಾ). ೧. ತೊಗಟೆ ; ಸಿಪ್ಪೆ. ೨. ದಾಲ್ಚಿನ್ನಿ ಚಕ್ಕಿ; ಲವಂಗ 
ಪಟ್ಟೆ. ೩. ತೆಂಗು : “ತೆಂಗಿನ ಫಲಂ ಚೋಚಯೆನಿಸುವುದು” (ನಾಆರಾ. 
೧೦೩); ಬೆಳೆದೆಅಗಿರ್ದ್ದ ಕೆಯ್ಯೊಲದಿನುಂನತ ಚಂಪಕ ಚೋಚಮೋಚ ಪಾಟಳ 
ಪನಸಾಂಬ್ರ ಪೂಗವನ ನಾಗಲತಾಳಿಯಿ:ಂ (ಸೌಇಇ. IX-1, ೧೧೮-೨೩ ; ೩057); 
ದಾಡಿಮ ದ್ರಾಕ್ಷಾ ಟೋಚ ಮೋಚಾದಿ ಫಳಕುಳಂಗಳುಂ ಸೊಗಯಿಪುವು 
(ದಂದ್ರಪು. ೬-೩೪ ವ). ೪. ಬಾಳಿ ; ಕದಳಿ: ವಿಧುಮಣಿ ಕಲಶಂ ದ್ರಾಕ್ಷೆ 
ಚೋಚಂ ವರಾಟಂ (ಪಂದ್ರಭ್ಯು. ೧೩-೬೮). [ಸಂ] 

ಚೋಜಿಗ, ಚೋದಿಗ, ಸೋಜಿಗ (ನಾ). ೧. ಆಶ್ಚರ್ಯಕರವಾದುದು; 
ಚೋದ್ಯ ; ವಿಚಿತ್ರವಾದುದಂ : ಅಂಗನೆಯೊಳ್‌ ಕಳ್ಲಿರ್ಪುದನಂಗಾಹಿಯ 
ನಲಿದು ಪೇಟ್ಟು ಪೊಡೆಯಂ ಕಡುಪಿನ್ನಂಗಂ ದೊರೆಕೊಂಡಿರೆ ಕೊಂಡಂ 
ಗಡಮೆಲೆ ತೈಗ ಹುಯಿಲದೇಂ ಚೋಜಿಗಮೋ(ಕಾವ್ಕಾವ. ೪೪೫): ಕಡುಚಾಗಿ; 
- ಕಣ್ಚ್ವಲ್ಲಂ; ಚಿಕ್ಕಚೋಜಿಗಂ (ಕಮದ. ೬೩-ಪ್ರಯೋ): ಇವಳನ್ನು ಆರಿಯೆಯ? 
ಏನೋ ಚೋಜಿಗವಾಗಿದೆ. ನಿಮ್ಮ ಬೀದಿಯಲ್ಲಿಯೇ ಕೆಳಭಾಗ . . . ಆ 
ಚೌಕದ ಬಳಿ (ಮುಸುಗ. 3). ಚೋದಿಗೆ: ಚೋದಿಗಂ ಜಗದೊಳಿೀ 
ಸೌಂದರ್ಯ ಸದ್ಯೂಷಣಂ (ಜಂದ್ರಭ್ಮು. ೧೩-೯೭). ಸೋಜಿಗ: ೨. 
ಆಶ್ಚರ್ಯ : ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ (ಬಸವ. 
೩೬೮): ತರದಿಂ ರೊಃಗಂ ವಿಷಂ . . . ದುರ್ಜನಂ ದುರ್ಮುದಂ ತಸ್ಕರ 
ರೆಂಬೀ ಕಂಟಕಸ್ತೋಮದ ನಡುವೊಡಲಿರ್ಪಂದಮೆಃ?ಂ ಸೋಜಿಗಂ (ರಕ್ಷಾಶ. 
೨೪); ಜಗದ ಜೀವರ ಯಂತ್ರಮಯ ಹಾಹೆಗಳನಾಡಿಸಿ ತೋರ್ಪ ನಾಟಕಿ 
ಮಗುವುತನದಲಿ ಬಾಲಕರ ಕೇಳೀಕಲಾಪದಲಿ ಸೊಗಸುವುದು ಸೋಜಿಗವಲ 
(ಕೊರರಾ. ೧-೮-೭೭). ಹಿ. ಆಶ್ಚರ್ಯಕರವಾದ ವಿಷಯ : ಈ ಯಷಿಗಳು 
» «» ನಿಸರ್ಗಪ್ರೀತಿ ಎಂದರೇನೆಂಬುದನ್ನು ಆವರು ಬಲ್ಲವರು ಅದರ ಸೋಜಿಗ 
ಗಳಲ್ಲಿ ಕರಗಿ ತಮ್ಮು ಮತ್ತು ನಿಸರ್ಗದ ಸಾಮರಸ್ಯವನ್ನು ಕಂಡವರು 
(ಸಾಂದಸ. ೦೦೩) : ಮರೆತು ಜಗ ಮಲಗಿರಲು, ಅರಿಯಲಾ ಸೋಜಿಗದ 


(ಳನ್ನಜಾ. ೩೦೩). [ ಸಂ. ಚೋದ್ಯಕ] 


ಚೋಜಿಗಂಬಡು ೨೯೦೪ ಚೋದ್ಕಂಬಡು 


ಚೋಜಿಗಂಬಡು, ಚೋದಿಗಂಬಡು, ಚೋದಿಗವಡಂ, ಸೋಜಿಗಂಬಡು, 
ಸೋಜಿಗಪಡು, ಸೋಜಿಗವಡು (ಕ್ರಿ). ಆಶ್ಚರ್ಯಪಡಂ: ಅದಂ 
ಕಂಡು ಕಡು ಚೋಜಿಗಂಬಟ್ಟು (ಜಾಛಪು. ೪-೬೨ ವ). ಚೋದಿಗಂಬಡು: | 
ಸಮ್ಮಕ್ಕುದ ಮಹಾತ್ಮೆಯಂ . . . ಚೋದಿಗಂಬಟ್ಟು ಕೇಳ್ದಂ (ಸಮ್ಮಳ್‌. 
03-69). ಚೋದಿಗವಡು : ಆ ದೇಶಾಧಿಪ ಚಿಂತಿಸಿ ಚೋದಿಗವಡುತಿರ್ದ| 5 
ನಾಗ (ಶ್ರೀಪಾಲ. ೮-9). ಸೋಜಿಗಂಬಡು : ಓಹಿಲಯ್ಕನಂ ಶ್ರೀಹಸ್ತದಿಂ 
ಸೋಮನಾಥಂ ಬರತೆಗೆದು ಮುಂದಿರಿಸಿಕೊಂಡು ಸವಿನುಡಿಗಳಿಂ ಸಂತ 
ಮಿಡುತ್ತಮಿರೆ ಪೂಜಾರಿಗಳ್ಳಂಡು ಸೋಜಿಗಂಬಡುತ್ತುಂ ಬೆಆಗಾಗಿ (ಓಹಿರ. 
ಹ. 3೦೭-3೪) ; ನೋಟಕರ* ಮೂಗಿಂಗೆ ಬೆರಳಿಟ್ಟು ಸೋಜಿಗಂಬಡುತಿರೆ 
ಸಮಸ್ತ ಬಲಮಂ ನೆರಪಿ ಮನದ ಗೆಲವಿಂ (ಪದ್ಮರಾ. ೩-೪೦). ಸೋಜಿಗ |10 
ಪಡು : ಈ ಜಗದಲ್ಲಿಯಿದಕೆ ಸಮನಿಲ್ಲೆಂದು ಸೋಜಿಗಪಡುತಿರ್ಪರವರು 
(ಕಂನವಿ. ೭-೦೪). ಸೋಜಿಗವಡು: ಬಿಟ್ಟ ಸೂರಿಯೊಳು ವಿಮಾನವೆಂದಾಗಸ 
ವಟ್ಟೆಯೊಳಗೆ ಬರುತಿರ್ದು ತೊಟ್ಟನೆ ನಿಂದೊಡಿದೇನೆಂದು ಸೋಜಿಗವಟ್ಟು 
ದಖಿಲ ಜನವೆಲ್ಲ (ಅಂಜಠ. ೧೪-೮೦). [ಚೋಜಿಗ + ಪಡು) 

ಚೋಟನ (ನಾ). ಚಿಟಿಕೆ: ಮಾಡಿತು ಜನನ ಮಸ್ತಕಕಂದೊಲವನು |15 
ಕೂಡಿತಂಗುಲಿಗೆ ಚೋಟನವ (ಅನಂಶ. ೦೨-೩೩). [ ಎಸಂ. ಛೋಟನ] 

ಚೋಟು (ನಾ). ೧. ಚಾಚಿದ (ಕೈಯ) ಹೆಬ್ಬೆರಳ ತಂದಿ ಹಾಗು ತೋರು 


ಚೋದನ (ನಾ). ೧. ಅಟ್ಟುವುದಂ; ದೂಡುವುದಂ. ೨. ಪ್ರೇರಿಸುವುದಂ; 
ಆದೇಶ ನೀಡಂವುದಂ. [ಸಂ.7 

ಚೋದನಾತ್ಮಕ (ನಾ). ಪ್ರೇರಕವಾದುದು; ಪ್ರಚೋದಿಸುವಂತಹಂದು: 
ಈ ಧರ್ಮವು ಚೋದನಾತ್ಮಕವಾದುದು ಎಂದರೆಇದೇ ಎಲ್ಲರನ್ನೂ 
ಕಾರ್ಯಪರರನ್ನಾಗಿ ಮಾಡುವುದು (ನಡೆದಾ. 11, ೧೪೩೫). [ಸಂ.] 

ಚೋದನೆ (ನಾ). ೧.ಎಚೋದನ. ೨. [ತತ್ತ್ವಶಾ] “ಚೋದನಾ ಎಂದರೆ 
ಪ್ರವರ್ತಕ ಅಥವಾ ನಿವರ್ತಕವೂದ ವಾಕ್ಯ” (ಥಾತತ್ತ್ಮ್ಯ. ೩6೩): ಧರ್ಮ 
ಎಂದರೆ ಚೋದನಾಗಮ್ಯವಾದುದು (ತತ್ತ. ೩೮೩). [ಸಂ. ಚೋದನಾ] 

ಚೋದಹಲಸು (ನಾ). ಒಂದು ಬಗೆಯ ಹಲಸಂ : ಚೋರ-ಉಪ್ಪು 
ಮಣ್ಣು, ಖಚೋರ, ಚೋದಹಲಸು, ಲವಂಗ, ತೇಗ (ಓಷಧಿ. ೩೮). 

[ ಚೋದ್ಯ + ಹಲಸು (ಆಪಲಸು) ] 

ಚೋದಿಗ (ಚೋಜಿಗ' ನೋ. 

ಚೋದಿಗಂಬಡು "ಚೋಜಿಗಂಬಡು' ನೋ. 

ಚೋದಿಗಗೊಳ್‌ (ಕ್ರಿ).ಎಚೋಜಿಗಂಬಡಂ : ವಾರುವಗಳ ಕಂಡು ಭೂರಿ 
ಚೋದಿಗಗೊಂಡು (ಯಾದವಾ. ೦6). [ಚೋದಿಗ ( <ಚೋಜಿಗ)4 ಕೊಳ್‌] 

ಚೋದಿಗವಡು "ಚೋಜಿಗಂಬಡು' ನೋ. 

ಚೋದಿಸು (ಕ್ರಿ). ೧. ಗಾಡಿ, ರಥ ಮೊದಲಾದುವನ್ನು ನಡೆಯಿಸು : 


ಬೆರಳ ತಂದಿ ಇವುಗಳ ನಡುವಿನ ಅಳತೆ: “ಪ್ರಾದೇಶಮೆಂದೆನೆ ಚೋಟು” 
(ಮಂಗರಾ. ೯೩-೦೦); ಕುಂಬಳದ ಕಾಯ ನಾಲ್ವೆರಳಗಲ ಚೋಟುದ್ದ ವೆಂಬಂತೆ 
ಸಂಬಳಿಸಿ (ಸೂಪಕಾ. 8-೧೮) ; ಮೂಜು ಚೋಟೆಂದಾಟು ಖಂಡವ ಕಂಡು 
ಬಲಾಟ್‌ಕೆಯೊಳು ಬಹವೇಳು (ಧರಣ. ೨೦-೦೩) ; ಚೋಟು ಕೊಂಬಿನದಕ್ಕೆ 
೩೦ ವರಹಗಳನ್ನೂ . . . ಕೊಡುತ್ತೇವೆ (ಜಾಮವಂ. 11, ೫೮). (ಗು). 
೨. ಚಿಕ್ಕ; ಸಣ್ಣ. 

ಚೋಟಗಲ- ಒಂದು ಚೋಟಿನಷ್ಟು ಅಗಲ : “ ಪ್ರಾದೇಶಃ, ತಾಲಃ, 
ಗೋಕರ್ಣಃ . . . ಚೋಟುದ್ದ, ಚೋಟಗಲ, ಚೋಟೆತ್ತರ” (ಸಿದ್ಧಾಂತಿ. 
೦೬6). ಚೋಟುದ್ದ ಎ೧.ಒಂದು ಚೋಟಿನಷ್ಟು ಉದ್ದ: ನೋಡಿದೊಡೆಂಟು 
ಗೇಣೊಡಲ ಚೋಟುದ್ಧವ ಮಾಡಿ (ಮೋಹತ. ೪೦-೨೩): ಚೋಟುದ್ದ 
ದವನು "ಬಾಳಿನ ಹೆಂಬಲ' ಮೇಲೆ ಏನು ಬರೆದಿದಾನೋ ನೋಡೋಣ 
(ಕಾಮಾನೆ. 6೭): ಚೋಟುದ್ದ ಮಗುವಿಗೆ ಗೇಣುದ್ದ ಕುಲಾವಿ (ಗಾದೆ). 
೨. (ಆಲಂ) ತೀರ ಚಿಕ್ಕ ವಯಸ್ಸಿನ ವ್ಯಕ್ತಿ ; ಕಿರಿಯ; ಚೋಟುದ್ದ 
ಇದ್ದಾಳೆ ನನಗೇ ಬುದ್ಧಿ ಹೇಳುತ್ತಾಳೆ ನೋಡಿ (ಹೂಹಣ್ಮು. ೪೨). 
ಟೋಟೆತ್ತರ ಎ ಚೋಟಂದ್ಧ : “ಪ್ರಾದೇಶಃ, ತಾಲಃ, ಗೋಕರ್ಣಃ . . . 
ಚೋಟುದ್ದ, ಚೋಟಗಲ, ಚೋಟೆತ್ತರ” (ಸಿದ್ಧಾಂತಿ. ೦೬೮). 
[ದೇ.॥8 ಮಲ. ಚೋಟ್ಟಚ್ಚಾನೆ; ತುಳು. ಚೋಟು, ಚೋಟ್ಟು; ಚುಟ್ಟಿ; 

ಕೊಡ, ಚುಟಿ;) 

ಚೋಡ (ನಾ). ಒಬ್ಬಾತನ ಹೆಸರಂ : ಸಂಕರಸ ಚೋಡಮಹಾರಾಜಗೆ 
ಪದ್ಮಲದೇವಿಗಂ ಹುಟ್ಟಿದಳ್‌ (ತೆಲಂಕಾ. ೮-೨೩: 1060). 
ಚೋಡಿ (ನಾ). ೧. ಕೋಪ; ಮುನಿಸು. ೨. ಈರ್ಷ್ಯೆ; ಮತ್ಸರ; 
ಸ್ಪರ್ಧೆ: ಅರಿಯದ ಮಗುವಿನ ಮೇಲೆಯೇ ನಿನ್ನ ಚೋಡಿ? (ಮಾಮರಾ. ೯೦); 
ಏಶ್ವಾಮಿತ್ರನು ಚೋಡಿಯಿಂದ ಈ ಯಜ್ಞವನ್ನು ನಡೆಸುತ್ತಾ, ದೇವತೆಗಳಿಗೆ 
ಆಹುತಿಯನ್ನು ಕೊಡಿಸಿದನು (ನೀತಿಚಿ. ೪11, ೨೯). [+ ಕೆೊಡ. ಚೋಡಿ) 
ಚೋದಕ (ಗು). ನಡಸುವ; ಪ್ರೇರಿಸುವ; ಪ್ರೇರಕವಾದ: ಒಳಸ್ರವಿಸುವ 
ನಿರ್ನಾಠಗ್ರಂಧಿಗಳು . ಇವುಗಳ ಚೋದಕ ಸ್ರವಣಗಳು- 
“ ಹಾರ್ಮೋನ್ಸ್‌ ” ರಕ್ತದ ಹರಿವಿಗೆ ಪ್ರಸರಿಸುತ್ತವೆ (ಕೀಟಜಿ. ೪೦); ಇದು 
ಸಸ್ಮಗಳಲ್ಲಿ ಸಿಕ್ಕುವ ಒಂದು ಚೋದಕಸ್ರಾವ 
(ನಿಕಕಾ. ೧೬). [ಸಂ.] 


(Plant hormone) 


20 


80 


46 


ಸಾರಥಿ ರಥಮಂ ಲೀಲೆಯೆ ಚೋದಿಸೆ ತೆರೆಗಳ ಮಾಲೆಯನವಯವದೆ 
ದಾಂಟಿ ಪರಿದುವು ಹರಿಗಳ್‌ (ಆದಿಫು. ೦೨-60); ಬರವೇಟ್ದಂ ನರನುದ್ದ, 
ಮಪ್ಪ ರೆಥಮಂ ಚೋದಿಪ್ಪ ಕೃಷ್ಣಾಖ್ಯನಂ (ನೇಮಿಪು. ೧೨-೯೮); ವಾರಣಾ 
ರೋಹಕರೆಲ್ಲಂ . . . ಆನೆಗಳಂ ಚೋದಿಸುವುದುಂ (ಜಾರಫು. ೧೩-೮೯ ಪ). 
೨. ಪ್ರಚೋದಿಸು ; ಪ್ರೇರೇಪಿಸು: ಪ್ರಾರ್ಥನಾತೀವ್ರತೆಯ ಸಾತ್ವಿಕ 
ತಪಶ್ಶಕ್ತಿ, ಪೇಳ್‌, ತಾಂ ಸ್ವಯಂಕ್ರಿಯೆಯಾಗಿ ಚೋದಿಸದೆ ಸೃಷ್ಟಿಯಂ 


(ಶ್ರೀರಾಮಾ. ೩9೩-೧೯೨). [ ಚೋದನ 4 - ಇಸ್ಕು) 


ಚೋದ್ಯ (ಗಂ). ೧. ಅಟ್ಟಬೇಕಾದ ; ಓಡಿಸಬೇಕಾದ. ೨. ಪ್ರೇರಿ 


ಸಲ್ಪಡಂವ ; ಬಲಾತ್ಕರಿಸಲ್ಪಡುವ ; ನಿರ್ಬಂಧಿಸಲ್ಪಡುವ. (ನಾ). 
೩. ಪ್ರಶ್ನೆಯನ್ನೂ ಎತ್ತುವುದಂ; ಆಕ್ಷೇಪಿಸುವುದು. ೪. ಆಶ್ಚರ್ಯ ; 
ಸೋಜಿಗ; ವಿಸ್ಮಯ: ಬೆರಳನೆಣಿಸಿ ಪರಮಾರ್ಥವ ಹಡೆದೊಡೆ ಚೋದ್ಕ 
ವಲ್ಲವೆ ಹೇಳಾ (ಬಸವ. 8೮0); ಮನಕ್ಕಾದ ಚೋದ್ಯಮಂ (ಕುಸುಮಾ. 
೧೩-೪). ೫. ಆಶ್ಚರ್ಯಕರವಾದ ವಿಷಯಂ ; ಸೋಜಿಗದ ವಿಷಯ : 
ಕಮಳದೊಳನಿಮಿಷಯುಗಮೊಪ್ಪಿ ತೋರ್ಪುದಿಂತಿದು ಚೋದ್ಯಂ (ಕವಿರಾ 
೩-೨೦೮): ಒಂದು ಚೋದ್ಯಮಂ ಕಂಡೆಂ (ಕಾಂತಿಪು. ೨-೨೧ ವ); ಈತನ 
ಮಾತು ಅಶ್ರುತಪೂರ್ವವಿಸಾ ಚೋದ್ಯಮಂ ನೋಡುವಂ(ಶಂಠಡತಂ.೦೭೦-೧೩)- 
೬. ಒಂದಂ ಬಗೆಯ ವಿಷಚಿಕಿತ್ಲಾಕ್ರವೆಂ : ಪತ್ರಾಚ್ಛಾದನದಿಂದಂ 
ಚಿತ್ರತೆಯಂ ಮಾಟ್ಬು ದದುವೆ ಚೋದ್ಯಮೆನಿಕ್ಕುಂ (ಐಮದ. ೩-6). [ಸಂ.] 


ಚೋದ್ಯಂದಳೆ (ಕ್ರಿ). ಆಶ್ಚರ್ಯಪಡು: ಅದಕೆ ಚೋದ್ಯಂದಳಿದು ಕುವರಂಗೆ 


ಹೆರಣವೆಂತೊದಗಿತ್ತು' ಪೇಳೆಂದು . . . ಪದಪಿನಿಂ ಕೇಳಲು (ಕೊಟ್ಯೂಬ.. 
[ಚೋದ್ಯ + ತಳ್ಳೆ 


೧೨-೧೩). 


ಚೋದ್ಯಂಬಡು, ಚೋದ್ಯಪಡಂ, ಚೋದ್ಯವಡು (ಕ್ರಿ). - ಚೋದ್ಕಂ 


ದಳೆ : ಅರಸಂ ಮೊದಲಾಗಿ ಪೊಟಿಲ ಜನವೆಲ್ಲಂ ಚೋದ್ಯಂಬಟ್ಟು 
ಬೆಜಗಾಗಿ ನೋಡುತ್ತಿರ್ದು (ವಡ್ಮಾರಾ. 6೪-೧೩); ತಪೋವನದ ತಪೋಧನರ 
ತಪಃಪ್ರಭಾವಕ್ಕೆ ಚೋದ್ಯಂಬಟ್ಟು (ಪಂಪಥಾ. ೧-೧೧೩ ವ).ಚೋದ್ಯಪಡು: 
ಒಬ್ಬರಿಗೊಬ್ಬರು ಆಡಿಕೆೊಳ್ಳುತ್ತಿದ್ದ ಮಾತುಗಳನ್ನು . . . ಕೇಳಿ ಚೋದ್ಯ 
ಪಟ್ಟು ಬೆರಗಾಗಿದ್ದರು(ಕಸಾಜ. ೩). ಚೋದ್ಯವಡು: ಅರಮಗನೆಂದವೋಲ್‌ 
ನೆಗಳ್ದ ಕಜ್ಜಮನೀಕ್ಷಿಸಿ ಚೋದ್ಕವಟ್ಟು (ರಾಜರೇ. ೦೪-೩೪). 

[ ಚೋದ್ಯ + ಪಡು 


ಚೋದ್ಯಕರ 


ಚೋದ್ಯಕರ (ನಾ). ಸೋಜಿಗವನ್ನುಂಟಂಮಾಡತಕ್ಕುದು ; ಆಶ್ಚರ್ಯ 
ಕರವಾದಂದು : ಚಕ್ರಗಳು ಭೂತಳಕೊರಗಿ ಭೀತಿಯಿಂ ಪುಲ್ಲ ಕಚ್ಚಿ ದುವೊ 
ಯೆನೆ ಪಲ್ಲೊಳಂಟಿಹ ಪಾಸೆಯೇಂ ಚೋದ್ಯಕರಮೆನಿಪುದೊ (ಬಿಂಕಾಕಾ. 
8-3-5೪). [ಸಂ.] 

ಚೋದ್ಯಪಡು "ಚೋದ್ಯಂಬಡಂ' ನೋ. 

ಚೋದ್ಯಮಯ (ಗು). ಆಶ್ಚರ್ಯಕರವಾದ; ಅದ್ಭುತವಾದ; ಆದಿಯ 
ವರೆಲ್ಲರು ಹೊದರು ಹೊಲಬುಗೆಟ್ಟು ಎನಗಿನ್ನಾ ದವರಾರೋ ಭೇದಕ್ಕತೀತ 
ಚೋದ್ಯಮಯ ನಿಃಕಳಂಕಮಲ್ಲಿಕಾರ್ಜುನಾ (ಮೋಳಿಮಾ. ೦೦೧-೪೦೪). 

[ಸಂ.) 

ಚೋದ್ಯವಡು 'ಚೋದ್ಕಂಬಡು' ನೋ. 

ಚೋದ್ಯವಡೆ (ಕ್ರಿ). ಆಶ್ಚರ್ಯಕರವಾಗಿರಂ: ಭೂವಲಯಕೆ ಚೋದ್ಯವಡೆದ 
ದುರ್ಗವ ಕೊಳ್ಳ ಭಾವವ ಚಿತ್ತೆ, ಸೆಂದ(ಕಂನವಿ. ೧೬-೭೩). [ಟೋದ್ಮ+ಪಡೆ,] 

ಚೋದ್ಯಾವಹ(ನಾ) .ಆಶ್ಚರ್ಯಕರವಾದುದು; ವಸ್ಮಯಂಕರವಾದುದಂ: 
ಜಗಕ್ಕತಿಚೋದ್ಯಾವಹವಣಾಗೆ ಪೆಂಪುವಡೆದತ್ತಂತಾತ್ಮಜನ್ಮೋತ್ಸ ವಂ(ಆದಿಪು. 
೭-೩೭). [ಸಂ. (ಚೋದ್ಯ + ಆವಹ) 

ಚೋಪದಾರ, ಚೋಪುದಾರ (ನಾ). ಹಿರಿಯ ಅಧಿಕಾರಿಯ ಮಂದೆ 
ಕೋಲು ಹಿಡಿದಂಕೊಂಡು ಹೋಗುವ ಸಿಪಾಯಿ ; ಕಟ್ಟಿಗೆಕಾರ ; 
ವೇತ್ರಧಾರಿ : ಚೋಪದಾರ ಮಹೆಲದಾರ ನಕೀಬ . ಇವರೇ 
ಮೊದಲಾದವರು ಅಲಾಹಿದ ಷಾಗಿರ್ದ ಪೇಪಾಕಚೇರಿಗೆ ಸೇರಿದವರು 
(ಡಾಮವಂ. ೨೨೬); ರತ್ನದ ಕೆಲಸಾ ಮಾಡಿದಂಥ ಚೋಪದಾರರ ಮುರುಕು 
ಆಸಾಗಳು ಸೋಟಾಗಳು. ಇವುಗಳ ದೊಡ್ಡ ರಾಸಿ... ಬಿದ್ದಿತ್ತು 
(ಮುಸುಗ. ೨6) : ಮೇಣೆಗಳೊಳಗೂ ಕೂತು ಭಾಲದಾರ ಚೋಪದಾರ 
ಮೊದಲಾದ ಪರಿವಾರದೊಂದಿಗೆ ಬರುತ್ತಿದ್ದರು (ಮಂಜುಳ. ೦೯). 
ಚೋಪುದಾರ : ಬರಿಸೊಂದು ಮಾರ್ಗದೊಳುಯಿರಿಸುತ್ತ ಚೋಪುದಾರರ 
ನಲ್ಲಿಗಲ್ಲಿ ಬಿಡದೆ ತರಿಸು (ಕೃಷ್ಣವಿ. ೩-೨೧); ಸಾರೋಟು ಚೋಪುದಾರ 
ನೊಡನೆ ಕಳುಹಿಸಿ . . . ಅವರನ್ನು ಕರೆಯಿಸಿ (ಮಹಾವೂ. 11, ೦೨೦); 
ದೊರೆಗಳು ಅದನ್ನು ಪರಿಶೀಲಿಸಿ ಕಟ್ಟಿಗೆಯವರು ಚೋಪುದಾರರುಗಳಿಂದ 
ಪರಾಕು ಹೊಗಳಿಸಿಕೊಳ್ಳುತ್ತಾ (ಕೃಷ್ಣ ಛೂ. ೧೪೮). 

[( “ಮರಾ. ಚೋಪದಾರ್‌ ; ಫಾರ. ಹಿಂ. ಚೋಬ್‌ಗಾರ್‌ ] 

ಚೋಪದಿತುಪ್ಪ (ನಾ). ಒಂದು ಬಗೆಯ ಸಸ್ಯ (?) : “ಚೋರ- 
ಉಪ್ಪು ಮಣ್ಣು, ಖಚೋರ, ಚೋದಹಲಸು . . . ಚೋಪದಿತುಪ್ಪ” 
(Luo. 86). [2] 

ಚೋಪಾರ, (ನಾ). (ಕರಾ) ಕಷ್ಟದ ಪರಿಸ್ಥಿತಿ ; ದಾರಿದ್ರ್ಯ. 

[ «ತುಳು. ಚೋಪಾರೊ 

ಚೋಪಾರ, 'ಜಾಪರ' ನೋ. 

ಚೋಪುದಾರ "ಚೋಪದಾರ' ನೋ. 

ಚೋಮ (ನಾ). ಒಬ್ಬಾತನ ಹೆಸರು : ಚೋಮತ್ತಟ್ಟಾರ ನಾಮಧೇಯೇನ 
ಲಿಖಿತಂ ತಾಮ್ರಸಾಧನಮ್‌ (ಮೈಅರಿ. ೧೯೪೨ , ೩೦-೫೩; ಸು. 610). 

[ ಆಸಂ. ಸೋಮ] 

ಚೋರ್‌ ಇನಾಂ (ನಾ). ಕಂದಾಯ ಕೊಡದೆ ಕಳ್ಳತನದಿಂದ ಅಥವಾ 

ಅನಧಿಕೃತವಾಗಿ ಅನುಭವಿಸುವ ಜವಿಖಾನಂ (ಮೈಗೆಜಿ. 17, ೭೬೬). 
[ ಇಆಚೋರ ೬ ಇನಾಂ] 

ಚೋರ (ನಾ). ಕಳವು ಮಾಡಂವವನಂ ; ಕಳ್ಳ : ಜಾರ ಚೋರ ವೀರರ 
ಕಥೆಯಂತೆ ಬಾಯ್ಸವಿಯ ಮಾತುಗಳಂ ಬಜ್‌ಕೆಯ್ವ ಚರ್ಚೆಯಲ್ಲ (ಅನಂಪು. 
೦-೩೬); ಚೋರರು ಇವರನ್ನು ಸವಿಖಪಿಸದೆ ಇರುವಂತಾಗಲಿ (ಹುಕ್ಕಾರ. 

[ಸಂ.] 


೨೯೮). 


೨೯೦೫ 


ಳಾ 


«5 


ಚೋರಯ್ಯ 


ಚೋರಕ (ನಾ). - ಚೋರ : ಕೃಪಣಿಯರು ಚೋರಕರೆ ತಾಯ್ದಳು ಕುಪಿತ 
ಮತಿಗಳು ಖೂಳೆಯರು (ಏಸಪು. ೪೦-೫೪) ; ನೆರೆ ಹೊಲ್ಲ ದುರಾಚಾರಿಗಳ 
`ನೆರೆ ಹೊಲ್ಲ ಜಾರ ಚೋರಕರ (ಆಖಂಡೇ. ೧3೮-೯೨). [ಸಂ.] 

ಚೋರಕಂಡಿ "ಚೋರಗಂಡಿ' ನೋ. 

ಚೋರಕಂಡಿಕ "ಚೋರಖಂಡಿಕ' ನೋ. 

ಚೋರಕವೃತ್ತಿ (ನಾ). ಕಳ್ಳತನ; ಚೌರ್ಯ: ಒತ್ತರಿಸಿ ನಡುವಿರುಳು 
ಚೋರಕವೃತ್ತಿಯಲಿ ಬಂದಾವ ಪರಿಯಲಿ ಚಿತ್ತಜಾರಿಯ ನಿಳಯದಲಿ 
ಪೊಕ್ಕು (ಬಸಪು. ೪೩-೩೦). [ಚೋರಕ ವೃತ್ತಿ) ಕ 

ಚೋರಖಂಡಿಕ, ಚೋರಕಂಡಿಕ (ನಾ). ಒಂದು ಬಗೆಯ ಸಸ್ಯ: 
“ ಚೋರಖಂ[ಪಾಕಾಂ. ಕಂ]ಡಿಕಮೆನಲು ಹುಲ್ಲುಸರಡೆನಿಸಿಕ್ಕು ” (ಮಂಗರಾ. 
೪೩-೮0). ಟೋರಕಂಡಿಕ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [?) 

ಚೋರಗಂಡಿ, ಚೋರಕಂಡಿ, ಚೋರ್ಗಂಡಿ (ನಾ). ೧. (ಕೋಟೆ ಮೊದ 
ಲಾದುವುಗಳಲ್ಲಿ)ಗಂಪ್ರವಾಗಿ ನಂಸಂಳಿ ಹೋಗಲು ಮಾಡಿರುವ ಕಂಡಿ; 
ಕಳ್ಳದಾರಿ: ಅಲ್ಲಿ ನೂಲ ಹದಿನೈದು ಚೋರಗಂಡಿ ಅವಕ್ಕೆ ನೂಲ ಹದಿನೈದು 
ಮೊಳೆಯ ಕದಂಗಳು (ಜನ್ಮವ. ಕ. ೧೫೬-೩೩೬೭): ಒಯ್ಯನೆ ಚೋರಗಂಡಿ 
ಯಲಿಳಿದು ಹೊಕ್ಕನು ಭೂರಿವೆಳಗಿನ ಮೊದಲ ವಳಯದ ಕೋಟೆಯನು 
ಬಳಿಕ (ತೊರರಾ. 8-೨-೬) . ೨. (ಆಲಂ) ಕಳ್ಳ: ಈಗ ಓಡುವುದೀ 
ಚೋರಗಂಡಿಯೆಂದಣಕವನಾಡರೆ ನಾಡವರೆಲ್ಲ (ನೇಮಿಸಂ. ೩೦-೮೨). 
ಚೋರಕಂಡಿ: ೧. ಚೋರಕಂಡಿಗಳಂಬುಕಂಡಿಗಳೊಳು ಗುಜ್‌ಯೇಟ್‌ಸಿ 
ಮೆಟವ ಕೈಗೋವಿ (ಕಂನವಿ. ೦೦-೦೩೭). ಚೋರ್ಗಂಡಿ : ೧. ಆ ಪೊಳಲ 
ಚೋರ್ಗಂಡಿಯರಿಶವಂಗಳ ಭಂಡಿ (ಏಳೋಪು. ೪-೦೦). [ಬೋರ- ಕಂಡ್ಮಿ) 

ಚೋರತನ (ನಾ). ಕಳ್ಳತನ : ಉರುಪತಿವ್ರತೆಯ ಚೋರತನದಲಿ ಕೊಂಡು 
ಹೋಹವನಾರು (ತೊರರಾ. ೩-೧೦-೧೦). [ಚೋರ + - ತನ] 

ಜೋರತೆ (ನಾ). (2): ಸ್ಮಾಣುವೊಳಹುದು ಚೋರತೆ ಚೋರತೆಗೆ ಕೈ 
ಗಾಣಿಕೆ ಕೊಟ್ಟೀ ಕಂಗಳಿಗೇ ಕೇಣಿಗೊಂಡನ್ಕ ವನದ ತನ್ನ ಮಾಡಿ 
ಕೊಂಡೂಣೆಯದಿಂದೆ ಸುಖೇಚೈ (ಅರಸಾ. 8೩-೨೨೫). [?.) 

ಚೋರದಿಡ್ಡಿ (ನಾ). ಇ ಚೋರಗಂಡಿ : ಬಲುಭಟರು ಹೆತ್ತಿಳಿದು 
ಹೊಲಡುವ ಚೋರದಿಡ್ಲಿಗಳ (ಮೈರಾಳಾ. ೨-೦೮). [ಚೋರ ದಿಡ್ಡಿ) 

ಚೋರಪಹರೆ, ಚೋರಂಪಹರೆ (ನಾ). 'ಗುಪ್ತಕಾವಲು ; ರಹಸ್ಯವಾಗಿ 
ಮಾಡುವ ಪಹರೆ : ಆಣೆ ಭಾಷೆಗಳಿಂದ ಬರೆದ ಸುಳ್ಳು ಕಾಗದಗಳು ಚೋರ 
ಪಹರೆಯಲ್ಲಿ ಶಿಕ್ಕಿದನ್ನು ಖಂಡೆರಾಯ ನೋಡಿಕೊಂಡು (ಹೈದರೆ. ೦೦೬೩). 
ಚೋರುಪಹರೆ : ಗರಡಿಮನೆ ಹತ್ತರ ಶಬ್ದ ಕೇಳಿದರಿಂದಾ, ಯರಡು ಜನ 
ಪಹರೆದವರ ಚೋರುಪಹರೆ ಇಟ್ಟಲ್ಲಿ (ರಾಜೇಂದ್ರೆ. ೧೪೧). 

[ ಚೋರ + ಪಹರೆ] 

ಚೋರಪುಖ್ಬ (ನಾ). ಒಂದು ಬಗೆಯಂ ಸಸ್ಯ; “ ಕಡಿಯಾಲದ ಗಿಡ, 
ಹಕ್ಕರಕೆ ಸೊಪ್ಪು ” (ಅಮರ. ಟೀಕ) : “ ಶಂಖನೀ, ಚೋರಪುಪ್ಪ್ರೀ ಈ ೨ 
ಚೋರಪುಷ್ಪಿ ” (ನಾಚಿರಾ. ೧೦೦). (ಸಂ. ಚೋರಪಷ್ಪೀ) 

ಚೋರಮಾಳಿಗೆ (ನಾ). ರಹಸ್ಯವಾದ ಮಾಳಿ ಗೆ; ನೆಲಮಾಳಿಗೆ : 
ಬಳಸಿದಗಳುಗಳಲ್ಲಿ ಶರಧಿಯ ಹಳೆಯ ಕೂರ್ಮನ ಕಂಡಿಹವು ಮೇಣ್‌ ನೆಲ 
ದೊಳೆಸೆಯುವ ಚೋರಮಾಳಿಗೆ ಕಾಲುಕಣ್ಣಿಗಳ (ಮೈರಾಕಾ. ೨-೧೭). 

[ಚೋರ + ಮಾಳಿಗೆ) 

ಚೋರಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀ ಪೃಥವೀವಲ್ಲಭಂ ಪಲ್ಲವ 
ಕುಲತಿಲಕಂ ಪಲ್ಲವಾದಿತ್ಯಂ ಶ್ರೀಮನ್ನೊಟಿಂಬಾಧಿರಾಜಂ ಚೋರಯ್ಯ 
ನೊಬಂಬರ್ತ್ತಂದೆ ಮೂವರುಂ (ಎಳ. 2, ಮುಳಜಾ. ೮೪-೭: 974). 

[ಚೋರ ? + ಅಯ್ಯ) 


ಚೋರವಿದ್ಕೆ 


ಚೋರವಿದ್ಯೆ (ನಾ). ಕಳ್ಳತನದ ವಿದ್ಯೆ; ತಸ್ಕರಶಾಸ್ತ್ರ : ಅವರ ಚೇತನ 
ವನು ನೀನು ಹಗಲೊಳೆ ಕದಿಯುವೆ ನೀನೆಲ್ಲಿ ಕಲಿತೆಯೆ ಇಂತಹ ಚೋರ 
ವಿದ್ಯೆಯನು (ಇ:ತಾಪ. ೦೧೩-೫೩). [ಚೋರ ವಿದ್ಯೆ] 

ಚೋರವೆ (ನಾ). ಒಬ್ಬಾಕೆಯ ಹೆಸರು : ಆತನ ಮದವಳಿಗೆ ಚೋರವೆ 

[ಚೋರ? + ಅವೈ ( ಆಅವ್ವೆ) ] 6 

ಚೋರವ್ರಜ (ನಾ). ಕಳ್ಳರ ಗುಂಪು: ಚೋರವ್ರಜದಿಂದಮರ್ಥಪತಿ 

[ಬೋರ + ವ್ರಜ] 

ಚೋರಿ (ನಾ). ಕಳವು; ಅಪಹರಣ : ಕಳವು, ಚೋರಿ, ದರೋಡೆ, ಖೂನಿ, 
ಆತ್ಮಹತ್ಯೆ ಮುಂತಾದುವು, . . ನಡೆದ ಸಮಯದಲ್ಲಿ (ಗ್ರಾಮಾಕ. ೪). 

[ «ಹಿಂ. ಚೋರೀ ] 


(ಮೈ ಆರಿ. ೧೯೨೫. 8೦-೯; ೧). 


ಯಕ್ಕು ಮವಂ (ಹಾತತಿ. ೧೨-೩೦). 


ಚೋರಿಸು (ಕ್ರಿ). ಕಳವು ಮಾಡು : ಗಂಧಮಂ ಕುಸುಮಮಂ ಧಾನ್ಯಮಂ 
ಪಾದರಕ್ಷೆಗಳಿವು ಮರಂಗಳಿನಿತೈಸೆಂದು ಚೋರಿಸಿದವಂ (ವೀಕೈಫು. 

9-೦೭-೪೧). [ಚೋರ * - ಇಸ್ಕು] 

ಚೋರುಪಹರೆ "ಚೋರಪಹರೆ' ನೋ. 

ಚೋರೆ, `ಸೋರೈೆ' ನೋ. 

ಚೋರೆ (ನಾ). ರಕ್ತ ; ನೆತ್ತರು: ನಾವು ಗಡಿಮದ್ದು ಹಾಕಿ ಕಟ್ಟಿ ಚೋರೆ 
ಸೋರುವುದು ನಿಲ್ಲಿಸಿದೆವು (ಹುಲಿಹಾ. 3೨೭). ([ದೇ.8 ತಮಿ. ಚೋರಿ, 
ತೋರೈ ; ಮಲ. ಚೋರ, ಚೋರಿ; ಕೊಡ. ಚೋರೆ] 

ಚೋರೆಕುರಿ (ನಾ). ರಕ್ತದ ಗಂರುತು ; “ರಕ್ತತಿಲಕ” (ಹು೦ಹಾ. ಕೋಕ): 
ತಂಗ. ಇದೇಕೆ ನನ್ನ ಹಣೆಗೆ ಚೋರೆಕುರಿ ಇಟ್ಟೆ? (ಹುಲಿಹಾ. ೨೭೬9). 

[ «ಕೊಡ. ಚೋರೆಕುರಿ] 

ಚೋರ್ಗಂಡಿ "ಚೋರಗಂಡಿ' ನೋ. 

ಚೋಲ್ಕ. (ನಾ). ದೆವ್ವ ; ಬೇತಾಳ : ತನುಲಕ್ಷ ಚತುರಸೀತಿಯ ಸೂಕ್ಷ್ಮ 
ಶರೀರವದು ಮನೆಮನೆಯ ಹೊಕ್ಕು ಬರ್ಪನ ಚೋಲದಂತೆ ಬೆಂಬಿಡದಿರಲು 

[ «ತಮಿ. ಚೋಟ ) 


16 


20 


(ಕೈಕವ. ೨-೪-೩). 

ಚೋಲ್ಕ, ಜೋಳ್ಕ (ನು). ೧. ಅಂಗಿ ; ಕವಚ. ೨. ಕುಪ್ಪಸ ; ರವಿಕೆ. 
ಚೋಳ್ಕ : ೧. ಉಚ್ಚೈಃ ಕರಧೃತ ವಿಲಸತ್ಪಲ್ಲವಂ ಪಲ್ಲವಂ ಚೂರ್ಣಿತ 
ಚೋಳಂ ಚೋಳನಾದಂ ಕದನವದನದೊಳು ಭೇರಿಯಂ ಪೊಯ್ಯೆ . . . 
ಅತುಳಬಳಂ ವೀರಬಲ್ಲಾಳದೇವಂ (ಎಕ. 1೪, ನಾಗಮಂ. ೦೩-೩೬ ; 1179) 
೨. ಸೀರೆಯಂ ತತ್ತರುಣಿಗುಡಿಸಿ ಬಳಿಕಸಿತ ಚೋಳಮಂ ತೊಡಿಸಿ (ಸಿರಳಾ. 
09-0೪). ಕಟ್ಟುಂಜೋಳ' ಪರಾ. (ಸಂ.] 


26 

ಚೋಲಕ, ಚೋಳಕ (ನಾ). ೧.೬ ಚೋಲಿ: “ವಾರವಾಣಕಂ ಕಂಚುಕಂ 
ಚೊೋಲ![ಪಾ530- ೪1ಕ0 ಕುಪ್ಪಸಂ ಬಾಚಿಯಕ್ಕುಂ `(ಮಂಗರಾ. ೧೦೦-೨೯). 
೨. ಯೋಧರು ಧರಿಸುವ ಎದೆಕವಚ. ಚೋಳಕ: ೧. ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ: ೨. “ ಚೋಳಕಮುಮಣಾಗೆ 
ಕಂಚುಕಮಕ್ಕುಂ” (ವಸ್ತುಕೋ. ೦೩೦-೭೪). ಹಿ. (ಬೆಂಕಿಯನ್ನು 
ಹುಟ್ಟಿಸುವ) ಮರದ ಚಕ್ಕೆ; ಅರಣಿ : ಚೋಳಕವಿಲ್ಲದಿದ್ದರೆ, ಪುರುಷನ 
ಸಾಮರ್ಥ್ಯ ಪ್ರಯತ್ನಗಳಿಲ್ಲದಿದ್ದರೆ, ಅಗ್ನಿ ಹುಟ್ಟುವುದೆ? (ಬುದ್ಕಪ. ೭೪, 
ಮಿಲಿಂದ). [ಸಂ.] 

ಚೋಲಿ, ಚೋಳಿ (ನಾ). ರವಿಕೆ; ಕುಪ್ಪಸ: ಜರಿಯ ಸೀರೆಯುಟ್ಟು 
ಅದೇ ಬಣ್ಣದ ಚೋಲಿ ಹಾಕಿಕೊಂಡಳು (ರೂಜಿಟ್ಕಿ. ೦೯. ಚೋಳಿ: 
ಚೊೋಳಿಗಳನ್ನು ಕೊಂಡು (ಕಾಮಿಕಾಂ. ೨೨೨). [ಸಂ. ಚೋಲೀ) 

ಚೋಷಣ (ನಾ). ಹೀರಿಕೊಳ್ಳುವುದು ; ಚೀಪುವುದು. [ಸಂ.] 

ಚೋಷ್ಯ (ನಾ). ಹೀರಿಕೊಂಡು ಸವಿಯಬಹುದಾದುದು ;: ಚತುರವಿಧ 
= ಬಾದ್ಕ, ಪೇಯ, ಚೋಷ್ಯ, ಲೇಹೈವೆಂಬ ೪ ವಿಧಗಳು (ಹಸಾರ. 

[ಸಂ.] 


«5 
೪-೧ ಟೀಕು). 


೨೯೦೬ 


ಚೋಟಿ, 


ಚೋಹ “ಜೋಹ' ನೋ. 

ಚೋಳ; "ಚೋಟ' ನೋ. 

ಚೋಳ, `ಚೋಲ್ಕ' ನೋ. 

ಚೋಳಂಗಿ (ನಾ). ಗರ್ಭಿಣಿಗೆ ಮಾಡುವ ಒಂದು ಸಂಸ್ಕಾರ ; ಕುಪ್ಪಸ 
ತೊಡಿಸಂವ ಒಸಗೆ ; ರವಿಕೆಶಾಸ್ತ್ರ (?): ಒಂದು ದಿವಸಂ ತನ್ನ ಮಗ 
[೪೦] ಚೋಳಂಗಿ[ಪಐಾಕಾಂ. ಚೋಳಗೆ, ಚೆೋಗಳಿ]ಯೊಳ್‌ ಸ್ವಜನ ಬಾಂಧವ 
ಜನ ಪರಿಜನರ್ಕಳೆಲ್ಲರುಮಂ ಬರಿಸಿ ದಿವ್ಯಾಹಾರಂಗಳನೂಡಿ (ವರ್ಮಾರ. 
೧೮೪-೧೮). [ ಆ ಚೋಲ್ಕ?) 

ಚೋಳಕ 'ಬೋಲಕ' ನೋ. 

ಚೋಳಿ 'ಚೋಲಿ' ನೋ. 

ಚೋಳಿಕ (ನಾ). ಚೋಳದೇಶದ ಅರಸ ; ಚೋಳರುಜ : ಕ್ಷಣದಿಂ 
ಮಾಳವಮೇಳುಮೆಯ್ದೆ ವಿಳಯಕ್ಕೆಯ್ದಿತ್ತು ... ಆಹವಾಂಗಣದೊಳು 
ಚೋಳಿಕನವ್ಮಿ ಸತ್ತಂ (ಎಕ. ೪11, ಶಿಕಾರಿ. ೧೧೮-೧೩ ; 1054) ; ಮಾಳವಂ 
ವಿಂಧ್ಯ ನಿಕುಂಜಪ್ರಾಪ್ತನಾದಂ. ಜಲಧಿನಿಕಟಮಂ ಚೋಳಿಕಂ ವೇಳೆಗೊಂಡಂ 
(ಎಕ. ೫11, ತಿಪಟಿಇ. ೧೨೮-೨೨೬; 1202). "ಚೌಳಿಕ' ಪರಾ. [ಆ ಚೋಟ್ಕ) 

ಚೋಳಿಗ (ನಾ). (?) : ವಸ್ತ್ರಕಾರ ಕ್ಷೇತ್ರಾತ್‌ ಪಶ್ಚಿಮೇನ ಮಹಾಪಥಾ 
ದುತ್ತರೇಣ ಚೋಳಿಗವಣಿಜಕ್ಷೇತ್ರಾದ್ದಕ್ಷಿಣೇನ ದ್ವಾದಶ ಖಣ್ಣುಕಂ 
ಶ್ಯಾಮಾಕ್ಷೇತ್ರ ದತ್ತಂ (ಎಳ. ೫೪1, ತುಮಕೂ. ೭೮-೦೪; ಸು, 400 ?). 

[?) 

ಚೋಳಿತಿ (ನಾ). ಚೋಳದೇಶದವಳು : ಮದನಕಲಹಾಸಕ್ಕೆ ಪುದುವೆನಿಪ 

ನೀಲಕೇಶದ ಸಿತಗೆಯವಳೆ ಚೋಳಿತಿ ನಲ್ಲಳೆ (ಜನವ. ೬-೨೯). 
[ಚೊೋಳ್ಕ. (ಆಚೋಟ) + - ಇತಿ (ಆ - ಇತ್ತಿ)] 

ಚೋಳು "ತೇಟ್‌' ನೋ. 

ಚೋಳ್ನೆಲ (ನಾ). ಚೋಳದೇಶ : ಚೋಳನಾಡು : ಅಳವಿಗಳುಂಬವಪ್ಪ 
ಭುಜಗರ್ವ್ಯದಚೋಳನ್ರಿ ಪಾಳನಂಜಿ ತಲ್ಲಳಿಸೆ ತಗುಳು ಚೋಳ್ನಿಲನನಾಳ್ನೆಲ 
ನಾಗಿರೆ ಮಾಡಿಕೊಂಡ ಹೊಯ್ಸಳನದರ್ಪ್ಟಿ 
೪8-೧೩; 1145). [ ಆಚೋಬ - ನೆಲ) 

ಚೋ (ನಾ). ಒಂದು ವಂಶದ ಹೆಸರು (?): ಅವರ ಮಗನ್ನೊನ್ನ 
ಮಾರನ್‌ ಚೋಜದ ನಚ್ಚಯನೊಳ್ತೊಟ್ಟು (ಎಳ, ೩, ಗೋರೀಬಿ 
೭೬೨೩; 760). [7] 

ಚೋಟ, ಚೋಳ, (ನಾ). ೧. ಒಂದು ದೇಶದ ಹೆಸರು ; ಪ್ರಾಚೀನ 
ತಮಿಳುರಾಜ್ಯಗಳಲ್ಲಿ ಒಂದು: ಗೌಳ ಲಾಟ ಚೋಟ ಚೇರ ಪಾಂಡ್ಯ 
ಕಳಿಂಗಾದಿ ವಿಷಯಂಗಳಂ ಸಾಧಿಸಿ ಕಪ್ಪಂಗೊಂಡು (ರರ್ಮಾಮ್ಮ. ೧೦-೭೬೧). 
೨. ಚೋಳದೇಶದ ರಾಜ: ಚೋಟನ ಮೇಲೆಟ್ಟಾಯ್ಕನ ಮಕ್ಕಳ್‌ 
(ಎಳ. 1೫, ಹೊಸಳೋ. ರಹ-೧; ಸು. 750), ಪ್ರೆತಾಪಾವನತ ಚೇರ, ಚೋಬಿ 
ಪಾಂಡ್ಕ ಪಲ್ಲವಸ್ಯ ಪ್ರಶಿಪಾಳಿತ ಜಿನಶಾಸನಸ್ಯ (ಎಳ. ೧, ೫೯-೨೨; 
974); ಬೋಜನ ಪಂದಲೆಯೊಂದೆ ಕೈಗೆವಂದುದೆ ಕರಿಕೋಟಿ ಬಂದುದು 

. ಬಗೆದಂತೆ ಚೇರಮನ ಚೋಟನ ಪಾಂಡ್ಯನ ನಾಡೆ ಕೈಗೆ ವಂದುದು 

(ಸೂಕ್ತಿ ಸು. ೫-೭). ಚೋಳ, : ೧. ಎಲೆ ಚೋಳ ಕ್ಷಿತಿಪಾಳಸನ್ತವೆಟಿಕ್ತಿಯಂ 
ನೀಂ ನಿವಿಕೋಳ" (ಎಳ. 11, ೩೯-೦೦೦: 914). ೨. ಚೋಳ ತೆಲುಂಗ 
ಭೂಭುಜರವನೆಸುಗೆಯ ತಾಳಲಾಟದೆ ತೊಲಗಿದರು (ನಿೀೀಮಿಸಂ. 
೦೨-೮೩). ೩. ಚೋಳದೇಶದ ಕುದುರೆ : ಧಾರಿಣಿಯೊಳು ನಿಂದು ನಿಲ್ಲದೆ 
ಕುಣಿದೇಳ್ವ ಕಾರುರಗನು ಕಣೆವಟ್ಟಾ ಚೇರ ಚೋಳನು ಕೈರ ತೇಜಿಗಳೊಡ 
ಗೂಡಿ ಚೇರದೇಶದ ರಾಯರ ಕಂಡಾ (ಧರದ. ೨೨-೨೩. ೪. ಚೋಳ 
ದೇಶದ ಜನ: ಇವನು ಚೋಳರು, ಪಾಂಡ್ಯರು ಮತ್ತು ಲುಟರು 
ಇವರುಗಳ ಮೇಲೆ ದಂಡೆತ್ತಿ ಹೋಗಿ ಜಯಗಳಿಸಿದನು (ಮೈವಾಸ್ತು. ೮). 


(ಎಕ. 21, ದಾವಣ. 


ಚೋಟಗಾಮುಂಡ 


ಚೋಟನ ಸಿಂಗಂ ಕೊಳಗ ಎ ಒಂದು ಅಳತೆ ; ಚೋಳನಸಿಂಗನ 
ಹೆಸರಿನಲ್ಲಿರುವ ಒಂದು ಕೊಳಗ : ಪಲ್ಲವಗಟ್ಟಿನ ತೂಬಿನ ಮೊದಲಲ್‌ 
ಚೋಟನಸಿಂಗಂ ಕೊ[ಳ]ಗದಲ್‌ ಕಣ್ಣುಗಮ್‌ ಗಟಸ್ತಿಯುಮ್‌ (ಎಇ. ೪, 
೨೦೬-೧೩ ; 1047). ಚೋಟನ ಸಿಂಘ - ಚೋಳರಲ್ಲಿ ಸಿಂಹಪ್ರಾಯ 
ನಾದವನು ; ಒಂದು ಬಿರುದಂ: ಶ್ರೀಮತ್‌ ದಣ್ಣನಾಯಕಮ 
ಅಪ್ಪಿ ಮಯ್ಕನಪ್ಪ ಒರ್ಕೆತ್ತುಗಣ್ನ್ಣಮ್‌ ಗಣ್ಣನಾರಾಯಣ ಚೋಟನ 
ಸಿಂಘಮ್‌ ರಾಜೇನ್ಹ,, ಚೋಟಬ್ರಹ್ಮಮಾರಾಯರ್‌ (ಎಇ. ೪, ೨೦೭-೩; 
೩047). 

[ದೇ.॥8 ತಮಿ. ಮಲ. ಚೋಟ ; ತುಳು. ಚೋಳ ; ತೆಲು. 
ಚೋಲ, ಚೋಡ) 
ಚೋಟಗಾಮುಂಡ (ನಾ). ಒಬ್ಬಾತನ ಹೆಸರು: ಸಾಕ್ಷಿ ಸಂಗಮದ 
ಪೆಂರ್ಮಾನಡಿ ಗಾಮುಣ್ಣರುಂ ರಣವಿಕ್ರಮಗಾಮುಣ್ಣರುಂ ಚೋಟಗಾ 
ಮುಣ್ಣರುಂ (ಎಕ. 17, ಎಡತೊ. ೬೦-೬೯; ಸು. 890). 
[ ಚೋಟ + ಗಾಮುಂಡ] 
ಚೋಟಪೆರ್ಮಡಿ (ನಾ). ಒಬ್ಬಾತನ ಹೆಸರು: ಪುನಕಾಲರ ಮಗಂ 
ಜೂನಿಕವನ ತಮ್ಮಂ ಚೋಟಪೆರ್ಮ್ಮಡಿ (ಎಕ. 11, ೩೭೮-೪; ಸು. 1016). 
[ ಚೋಟ + ಪೆರ್ಮಡಿ (ಆ ಪೆರ್ಮಾನಡಿ) ] 
ಚ್ಕೌ, ಚವ್ರು, ಚವ್ವ, (ನಾ). ೧. ನಾಲ್ಕು: “ಚೌ ಚತು . . . ಜಳರಾಶಿ 
ಎಂದು ನಾಲ್ಕಜ ನಾಮಂ” (ವ್ಯವಹಾ. ೯-೪); ಏಕ ದ್ವಿ ತ್ರಿ ಚತುಃ 
ಶಬ್ದಾಕೃತಿಗೆಕ್ಕ ದು ತಿ ಚೌಗಳಾದೇಶಂಗಳ (ಕಮದ. ೨೯೦). "ಚೌಪದಿ', 
"ಚೌಮೊಗ' ಪರಾ. ಚವು,: ಅಹಿತನ ಹೊಟ್ಟೆಯನು ಚವು ಕಡಿಯ 
ಮಾಡಿಯೆ ಕಟ್ಟಿ ಕೊಂಡಾಡಿದನು ಕೌಶಲಮಲ್ಲ ನಿಮಿಷದಲಿ (ಳುವ್ಮಾಆ, 
ಓರಿಇ. ೨೬-೩೩). "ಚೆವುದಂತ', "ಚವುವಟ್ಟೆ' ಪರಾ. ಚವ್ಹ್ಯ: ೨. 
ನಾಲ್ಕುನಾಲ್ಕರ ಲೆಕ್ಕ: ತಾಳ ಚವ್ವ ಚಕ್ಕ ಕುಣಿತ ತಕ್ಕ ತಕ್ಕ 
(ಗರಿ. ೪೯-೩). ಹಿ. ಒಂದು ಬಗೆಯ ಆಟ ; ನಾಲ್ಕೂ ಕಾಯಿಗಳನ್ನು 
ಇಟ್ಟುಕೊಂಡು ನಾಲ್ಕು ಕವಡೆಗಳಿಂದ ಆಡುವ ಆಟ; ಚೌಕಾಬಾರದ 
ಆಟ: ಚಕ್ಕಂದ, ಚವ್ವ, ಚದುರಂಗ, ಇಸವೇಟುಗಳನ್ನು ಆಡುತ್ತಿದ್ದರೆ? 
(ಗಾಳಿಪ. ೫೭). ೪. ಚೌಕಾಬಾರದ ಆಟದಲ್ಲಿ ಬೀಳುವ ನಾಲ್ಕರ ಗರ: 
ಈಗ ಚವ್ವ ಬಿದ್ದರೆ, ನನ್ನ ಕಾಯಿ ಹಣ್ಣು (ಕೂರಿ). 
[ “ಪ್ರಾ. ಚಉ./ಸಂ. ಚತುರ್‌] 


ಚ್ಕೌ "'ಚವ್ಮ' ನೋ. 


ಚೌಕ, (ನಾ). ಕಡಿವೆಂ ಬೆಲೆಯುಳ್ಳುದಂ ; ಅಗ್ಗವಾದುದಂ: ಹಣ್ಣು 
ಬೌಕವಾಗಿ ಸಿಕ್ಕಿದ್ದರಿಂದ ಹೆಚ್ಚು ಕೊಂಡು ತಂದೆ (ರೂಢಿ). 
[ ದೇ. ತಮಿ. ಚವುಕ್ಕೈ ; ತೆಲು. ಚವುಕ, ಚೌಕ] 

ಚೌಕ್ಕ, ಚಉಕ, ಚವಕ, ಚವುಕ, ಚವುಕು, ಚೌಕಂ, (ನಾ). ೧. ನಾಲ್ಕು 
ಮೂಲೆಗಳುಳ್ಳುದು; ಚತುಷ್ಕಾಕಾರವಾದುದು: ಚೌಕಮಂ 
ಕೀಟುತುಂ ತೆಗೆದಾಚ್ಛಾದಿಸೆ ಕೇಳ ನೀಳಪಟಮಕ್ಕುಂ . . . ದಟ್ಟೈಸಿತ್ತನಿತ್ತಂ 
ತಮಂ (ಗಿರಿಳ. ೪.೭೬) ; ಕಳನೊಳುದಕದ ಸೈವಳೆಯ ಸೆಲೆಯಣ್‌ದು ಚೌಕಕೆ 
ಸೀಳಿದನು ನೆಲನ (ಕುವ್ಕಾದ್ರೋ. ೧೦-೨೮); ಹಲ್ಲೆಯ ಚೌಕದೊಳು 
ಕೊಯಿದು ಮೊದಲ ರಸದೊಳು ಇಳಿಯಬಿಡಲಮೃತಪಾನವೆಸರಂ ಧರಿಸಿ 
ಸವಿವಡೆದುದು (ಸೂಶಶಾ. 0-೪೩): ಮೂಡಣಾಶ್ರಯದಲ್ಲಿ ವರ್ತುಳಂ 
ಚೌಕಮಂ ವರ್ತಿಸುತ (ವೀಶೈಪು. ೩-೩-೭); ಮಿಸುನಿಗಂಬಗಳ ಮೇಲೆಸೆದಿಹ 
ಚೌಕದ ಪೊಸ ನವರತ್ನ ಬೋದಿಗೆಯ(ಕಂನವಿ. ೭-೭೫). ೨. ಚತುಷ್ಕೋಣಾ 
ಕೃತಿಯಾದ ಅಂಗಳ : ಆರ್ದ್ರಮೃತ್ತಿಕಾ ಎರಚಿತಮಪ್ಪ ಚತುರಾಂತರ 
ದೊಳ್‌ ಮುತ್ತಿನ ಚೌಕದ ನಡುವಣ ಚೆಂಬೊನ್ನ ಪಟ್ಟವಣೆಯ ಮೇಗಣ 
ದುಗುಲದ ಪಸೆಯೊಳ್‌ . . . ಕುಳ್ಳಿರಿಸಿ (ಪಂಪಸಛಾ, ೩-೭೪ ವ); ಕಂದನಂ 


೨೯೦೭ 


ಚೌಕ್ಕ 
ತಂದು ಚೌಕದೊಳಿರಿಸಿದಂ (ದೀಕ್ಷಾಜೋ. ೧೦೭-೯): ಶಿವನೆಯಿತಂದು 
ಚೌಕದೊಳಿರಿಸಿ . . . ಅಭಯಕರವ ಶಿರದೊಳಿಟ್ಟು (ಬಸಪು. ೦೮-೩). 


೩. (ಮದುವೆ ಮೊದಲಾದ ಸಂದರ್ಭಗಳಲ್ಲಿ) ಇಡುವ ಚತುಷ್ಕಾಕಾರ 
ವಾಗಿ ಮಾಡಿದ ಆಸನ ; ಹಸೆ: ಸೊಗಯಿಪ ಚೌಕದ ಬಿಡುಮುತ್ತು 
ಗಳೊಳ್‌ ಪೂವಲಿಯ ಮಲ್ಲಿಕಾಮುಕುಳಶ್ರೇಣಿಗಳಂ (ಜಗವಿ. ೯-೧೩೦). ೪. 
ನಾಲ್ಕು ಬೀದಿಗಳು ಕೂಡುವ ಸ್ಥಳ; ಚೌವಟ್ಟ ; ಚತುಷ್ಪಥ: 
ಸುರೇಂದ್ರನ ಭವನದಲಿ ಗುಡಿ ನೆಗಹಿತಮರಾವತಿಯ ಚೌಕದಲಿ ತವತವಗೆ 
ತನಿವರಿವ ಜನದುತ್ಸವವನದನೇನೆಂಬೆ (ಕುವ್ಮಾಅ. ೧೨-೩೮); ಜನರು 
ಚೌಕಗಳಲ್ಲಿಯೂ ಸಭೆಗಳಲ್ಲಿಯೂ ಸೇರಿ . . . ಮಾತನಾಡಿಕೊಳ್ಳುತ್ತಿದ್ದರು 
(ವಡಭಾ. 3೭); ದೊಡ್ಡ ಪೇಟೆಯ ಚೌಕ ಬಂದಿತು (ರಂಗಳ. ೨). ೫. 
(ಪಗಡೆ, ಲೆತ್ತ ಮೊದಲುದ ಆಟಗಳಲ್ಲಿ) ನಾಲ್ಕರ ಗರ,-ದಾಯ. 
"ಚೌಕದಾಯ' , «ಚೌಕದುಗ' ಪರಾ. ೬ ಇಷ್ಟಲಿಂಗವನ್ನಿಡುವ 
ಭರಣಿ,-ಕರಡಿಗೆ; ಲಿಂಗದಕಾಯಿ; ಗುಂಡಗಳಿಗೆ (ಉಕ): ಚಲುವಾದ 
ಚಂದ್ರಹಾರಂ ಚೌಕ ಶಿವಥಾರ (ಸಿದ್ಧಕಾ. ೧೦-೧೨) ; ಶಂಬುಲಿಂಗಯ್ಯ 
ಇಂಬಾದ ಚೌಕವು ತುಂಬಿಡಿ ದುಡ್ಡು ದಮಡೆಗಳನು (ರೋಕಗೀ. ೬೮). 
೭. ಚೌಕಾಕಾರವಾಗಿರುವ ವಸ್ತ್ರ ; ಕರವಸ್ತ್ರ: ಕೈಯನ್ನು ಚೌಕದಿಂದ 
ಒರೆಸಿಕೊಳ್ಳುತ್ತ ಬಂದರು (ಕಲಾಸಾ. ೭) ; ಚೌಕದಲ್ಲಿ ಕಣ್ಣೊರೆಸಿಕೊಂಡು 
(ಅವತಂ. ೧೬೦). ೮. ಬಯಲು; ಕಣ; ರಂಗ: ಅರುಣಜಲದಲಿ 
ಚಟ್ಟಿಲಿದು ರಿಪು ಚಾರಿವರಿದನು ಕಳನ ಚೌಕದಲಿ (ಕುವ್ಮಾಳ. 3೦-೨); 
ಗೂಳಿಕಾಳಗಗಳ ಧೂಳಿಯ ನೆಲದೊಳು ಕೇಳಿಯ ಚೌಕವ ಮಾಡಿ 
(ಕಂನವಿ. ೭-೧೬). ೯. ಸಂಗೀತದಲ್ಲಿ ಮಧ್ಯಲಯ: “ ತತ್ವಂ, ಓಘಃ, 
ಘನಂ ಈ ಮೂರು ಶಬ್ದಗಳನ್ನೂ . . . ಕ್ರಮದಿಂದ ವಿಲಂಬಿತಂ- 
ಸಾವಕಾಶಗತಿಯಾದ ವಿಲಂಬಮಾನಕ್ಕೂ, ದ್ರುತಂ-ತ್ವರೆಯಾದ ಗತಿಯುಳ್ಳ 
ದ್ರುತಮಾನಕ್ಕೂ ಮಧ್ಯಂ-ಸ್ಮಾ ಯಿಯ ನಡಿಕಟ್ಟಾದ ಮಧ್ಯಮಾನಕ್ಕೂ 
ಹೆಸರುಗಳು ಅಂದರೆ ಪುರು, ಚೌಕ, ಮುಕ್ತಾಯಗಳು” (ಸಿದ್ಧಾಂತಿ. ೩೫) ; 
ಅಂಕುರಸ್ಕಾಯಿ, ಶ್ರುತಿಸ್ಮಾಯಿ, ಮೂರ್ಛಸ್ಥಾಯಿ, ಚೌಕ ಖೇಚರೀ 
ಸ್ಥಾಯಿ ರವಸಂಗತಿ, ಮುಕ್ತಾಯಗಳೆಂಬ ಸಪ್ತಾ ವಸ್ಥೆ ಗಳಲ್ಲಿಯುಂ (ವಿವೇಕ. 
೨೩೫). ೧೦. ಚಮತ್ಕಾರ ; ಚದುರಂ : ಬೇಡ ಚೌ[ಪಾಕಾ. ಜೌ]ಕದ 
ಮಾತು ನಿನಗೆಂದಾಡುವಂದಾ ಚೌಕದಾಯವನಾಡುವನು ಪಂಚೇಂದ್ರಿಯಕೆ 
ಲಿಂಗಪ್ರಸಾದವನು ಕೂಡಿ (ಬಸಪು. ೪೩-೬); ಮಾತು ಚೌಕನಾಯಿತು 
ತಕ್ಕರೆ, ಮನ ತಣಿಯಲಿಲ್ಲ (ಜಿಕರಾ. 8೧೦). ೧೧. ತುದಿ; ಅಗ್ರ: ಬಗೆ 
ನೊಸಲಲ್ಲಿ ಕೂಡೆ ನಿಲೆ ತಪ್ಪದೆ ಮೂಗಿನ ಚೌಕ[ಪಾ ೫೦. ಕೌತ]ದಲ್ಲಿ 
ದಿಟ್ಟಿಗಳಿರೆ . . . ಜಾನಿಸುತ್ತಗಲದೆ ನಿಂದನೊರ್ವ ಸವಣಂ (ಕಬ್ಮಿಳಾ. 
೨೨೭). ೧೨. ನಾಲ್ಕು ರೂಪಾಯಿ: (8). ೧೩. ನಾಲ್ಕರ ಗುಂಪು; 
ಒಡ್ಡಿ. ೧೪. ಕಂದುರೆಯ ನಾಗಾಲೋಟ; ಪ್ಲುತ: “ಪ್ಲುತ-ಕುದುರೆಯ 
ಬೌಕ ನಡಿಗೆ” (ಗಂಗಾಮ. ೨೨೩). ಚೆಉಕ : ೧೫. ನೂರಂ ಎಲೆಗಳ 
ಕಟ್ಟು : ಯಡದೊರ್ರೆ ಕೋಟೆ ಮಾರ್ಗದಲ್ಲಿ ಮೂಲೆ ಹೇರ್ರಿಗೆ ಕಾಸು ೧ 
ಜವಳಿ ನಡೆಗೆ ಕಾಸು ೨ ಹೊಗೆಸೊಂಪಿನ ನಡೆಗೆ ಕಾಸು ೨ ಯಲೆ ನಡೆಗೆ 
ಯಲೆಕಂಠು ೧ ತಲೆಹೊರೆಗೆ ಚಉಕ ೧ (ಮೈ ಆರಿ. ೧೯೩೦, ೪೫-೧೩ ; 1771). 
ಚವಕ : ೧೬. ಚೌಕಟ್ಟು (?) : ಆ ಮುದ್ದೆಯ ದಂಣಾಯಕರು ಮಾಡ್ಸಿ 
ಕೊಟ್ಟ ಕನಕದಂಡದ ಚವಕ ಸದಕ ಹಳತಾದಡೆ ಹೊಸತ ಮಾಡಿಸುವನು 
(ಸೌಇಇ. 1%, ೪೧೭-೪೩: 1377). ಚವುಕ: ೧. ವಜ್ರದ ಸರಳ 
ಕಿ_ವಿವರೆಗುಗಿದು ಚವುಕಕೆ ಧರಣಿಯನು ಸೀಳಿದನು ನಿಮಿಷಾರ್ಧದಲಿ 
ಕಲಿಪಾರ್ಥ (ಕುವ್ಕಾರ್ರೋ. ಓರಿಇ. ಪರಿ. ೨೯೬); ಬಾಲೆಯ ನೊಸಲೊಳು ಬಗೆ 
ಯಿಟ್ಟಾ ಬಲ್ಲಹನೊಲವಿಂ ಚವುಕದ ಬೊಟ್ಟಂ ಕುಂಕಮದಿಂದಿಡೆಯಂಗಜ 
ಚಕ್ರೇಶಂ . . . ಉರುಮಹಿಷೀಪದಮಂ ಕೊಟ್ಟು (ಆಯಕಾ. ೧೪-೬೪). 
183 


ಚೌಕಂಗೊಳ್ಳು 


೩. ದೊನ್ನೆಗಳ ಹರಹಿ ಬಾಳೆಲೆ ಹಸಳೆಯಂ ಹಾಕಿ ಬಿನ್ನಣದಿಂ ಮಾಡಿದಾ ಚವುಕ | 


[ಪಾಕಾಂ.ಚೌಕ]ದೆಡೆಗಳ ಮುಂದೆ . , . ಚೆನ್ನಾಗಿಯಾಪೋಷಣಮನೆತ್ತಿ 
ಕುಳ್ಳಿರ್ದು (ಸಮ್ಮಳಿ. ೭-೨೩. ಚವುಕು : ೧. ಇಮಾರತಿ ಕಟ್ಟಿಗೆ, ಚವುಕು 
ಮತ್ತು ಗೋಲು (ಮುಂಬವ್ಕಾ. ೧೪೫). ಜೌಕು: ೨. “ಚತುಶ್ಶಾಲ, ಸಂಜವನ” 
(ನಾಜಕಾ- ಕಿ). ೬. ಅವರ ಕೊರಳಲ್ಲಿ ಚಿನ್ನದ ಚೌಕು (ದೆಟ್ಟಿಹೊ. ೨). 

ಚಚ್ಚೌಕ ; ಚಕ್ಕಚೌಕ - ನಾಲ್ಕೂ ಕಡೆಗೆ ಚೌಕವಾಗಿರಂವುದು; 
ಸಮಚತಂರಸ್ರ ; ಚದರ: “ ಚಚ್ಚೌಕ-ಚಕ್ಕಚೌಕ ” (ಗಂಗಾಮ. ೧೨೭) ; 
ಚಚ್ಚೌಕಮಾಗಿ ಘನಕುಂಡಮಂ ತೆಗೆದು (ಕೆಬಪು. ೨೧-೧೨): ರಾಜನು ಈ 
ಸ್ಥಳದಲ್ಲಿ... . ಚಚ್ಚೌಕವಾದ ಒಂದು ಅವರಣವನ್ನು ನಿರ್ಮಾಣ 
ಮಾಡುವಂತೆ ಆಜ್ಞೆ ಮಾಡಿದ (ಪ್ರವಾ. 1, ೨೬೩); ನಾಲ್ಕು ಕೋನಗಳು 
ಸಮವಾಗಿಯೂ, ನಾಲ್ಕು ಬಾಹುಗಳು ಸಮವಾಗಿಯೂ ಉಳ್ಳದ್ದು 
ವರ್ಗಕ್ಷೇತ್ರ ಅಥವಾ ಚಚ್ಚೌಕವೆಂದು ಹೇಳಲ್ಪಡುವುದು (ಧೂಮಿಅ. ೧೦). 
ಚೌಕವನೆಣಿಸು ಎ ನಾಲ್ಕು ನಾಲ್ಕಾಗಿ ಎಣಿಸು: ಅವರಿಗೆ ಸಾವಿರ 
ಹೊಂಗಳಂ ಚೌಕವನೆಣಿಸಿ ಕೊಟ್ಟಿನ್ನಳುಪಿ ಬಂದವಘಡಿಸಿದೊಡೆ 
ಬಿಡೆನೆನುತ (ಬಸಪು. ೨೮-೪೧). ಚೌಕಾಗಿಕೂಡು ಎ ಚಚ್ಚೌಕವಾಗಿ ಕುಳಿತು 
ಕೊಳ್ಳು; ಪದ್ಮಾಸನ ಹಾಕಿಕೊಂಡು ಅಚ್ಚುಕಟ್ಟಾಗಿ ಕುಳಿತುಕೊಳ್ಳು: 
ಎರಡನೇ ಪಂತಿಯಲ್ಲಿ ಚೌಕಾಗಿ ಕೂತು ಬೇಕಾದಷ್ಟು ಕೆಚ್ಚುವಿಯಂತೆ 
(ಪವಶೀ. ೩೨). [ ಪ್ರಾ. ಚಉಕ್ಕ./ಸಂ. ಚತುಷ್ಕ ] 
ಟೌಕಂಗೊಳ್ಳು (ಕ್ರಿ). ನಾಲ್ಕು ಸಾಲುಗಳನ್ನು ಹೊಂದು : ಸಾಂಗತ್ಯ 
ವಾದರೂ ಈ ಮುಕ್ಕಾಲ್ವಾಡುಗಳು (ತ್ರಿಪದಿ) ಚೌಕಂಗೊಂಡಾದು 
ವೆಂಬುದನ್ನೂ ಅವನು ಸೂಚಿಸದೆ ಇಲ್ಲ (ಸಾಹಿವಿ. ೦೦೫); ತ್ರಿಪದಿ 
ಚೌಕಂಗೊಂಡು ಸಾಂಗತ್ಯವೆನಿಸುವುದು (ಸಂಶೋಧ. ೦೪೨). 

[ ಬೌಕ್ಕ + ಕೊಳ, ) 

ಚೌಕಂಡ, ಚೌಖಂಡ (ನಾ). ಚಚ್ಚೌಕವಾದ ಮಂಟಪ : ಚತುಃಖಂಡ 
-ಚೌಕಂಡ (ಕಮದ. ೨೯೦ ಪ್ರಯೋ). ಚೌಖಂಡ: ಪಳುಕಿನ ಚೌಖಂಡಂಗಳ 
ಕೆಳಗಣ ಚೆಂಬೊನ್ನ ಮತ್ತವಾರಣದೊಳ್‌ (ಪಂರಾಮಾ. ೩-೩೭); ("ಮನೆಯ 
ತೊಟ್ಟಿ" (ಪಂರಾಮಾ. ಕೋಕ). [ ೦೫೦. ಚತುಪ್ಪಂಡ] 
ಚೌಕಟ್ಟು (ನಾ). ೧. ನಾಲ್ಕು ಮೂಲೆಯಾಗಿರುವ ಮರದ ಅಥವಾ 
ಲೋಹದ ಕಟ್ಟು : ಚಾಮಪ್ಪಾಜೀಯವರಿಂದ ಹಿತ್ತಾಳೆ ಚೌಕಟ್ಟು 
ಗುಬ್ಬೀಕದ ಸಹಿತವಾಗಿ ಮಾಡಿಶಿ ವಪ್ಪಿಶಿದ ನಿಲುವಿನ ಸೇವಾರ್ಥ (ಎಕ. 
X1೪, ಜಾಮರಾ. ೨೦೬-೩: ಸು. 1868 ?); ಕಿಟಕಿಗಳಿಗೆಲ್ಲಾ ಕಂಚಿನ ಚೌಕಟ್ಟು 
ಹಾಕಬೇಕೆಂದಿದ್ದವನು ಈಗ ಉಕ್ಕಾದರೂ ಸಾಕು ಎಂದುಕೊಂಡ 
(ಯೋಧಪು. ೩೪). ೨. ಸ್ಥೂಲವಾದ ರೂಪರೇಖೆ: ಬೋಧನ ಕಾರ್ಯಕ್ಕೆ 
ಪಠ್ಯಪುಸ್ತಕ ಒಂದು ಚೌಕಟ್ಟು ಮಾತ್ರ (ಶಿಕ್ಷರ. ೨೭೪). ಹಿ. ವಿಂತಿ; ಕಟ್ಟು: 
ಸಂಸರು, ಚರಿತ್ರೆಯ ಇತರ ಅಂಶಗಳನ್ನು ಅದಕ್ಕೆ ಚೌಕಟ್ಟುಮಾಡಿ . .. 
ಈ “ ವಿಜಯ ನಾರಸಿಂಹ” ನಾಟಕವನ್ನು ಬರೆದಿದ್ದಾರೆ (ಸಂಸಳ. ೧೧೩) ; 
ವಿಷಾದದ ಚೌಕಟ್ಟಿನಲ್ಲಿ ಅರಳಿದ ಅರೆನಗೆ (ವಾತ್ಮಲ್ಯ. ೨೯೦). ೪. ಬಂಧ; 
ರಚನೆ : ದ್ರಾವಿಡ ಭಾಷೆಗಳ ಪ್ರಮುಖ ಕಾವ್ಯಗಳೆಲ್ಲ ಸಂಸ್ಕೃತ ಮಹಾ 
ಕಾವ್ಯಗಳ ಅನುವಾದಗಳು, ಇಲ್ಲವೆ ಅವುಗಳ ಮಾದರಿಯ ಚೌಕಟ್ಟಿನಲ್ಲಿ 
ರಚಿತವಾದವು (ದ್ರಾವಿವಿ. ೨೨೪). ೫. ವರ್ಗ ; ಪಂಗಡ : ಒಡನೆ (ತೆ)- 
ತೋಡ-ತೋ ಎಂಬ ಪ್ರತ್ಯಯಗಳು ತೃತೀಯೆಯ ಚೌಕಟ್ಟಿನಲ್ಲಿ ಸೇರುತ್ತ 
ವೆಂದು ತೋರುತ್ತದೆ (ದ್ರಾವಿವಿ. ೨೨೪). 

[ ಆಪ್ರಾ. ಚಉಕಟ್ಮೀ./ಹಿಂ. ಚೌಖಟ್‌ ; ಮರಾ. ಚೌಕಟ್‌] 
ಬೌಕಡಿ (ನಾ). ೧. ನಾಲ್ಕರ ಗುಂಪು ; ಚತುಷ್ಕ : ಒಂದು ಚೌಕಡಿ ತಿರುಗೆ 
ಧರಣಿಯನಂದು ಸೋಕುವುದುದಕ ಚೌಕಡಿ ಕುಂದದೆಪ್ಪತ್ತೆರಡು ತಿರುಗಲು 
ಧ್ರುವನ ಮಂಡಲವ ಬಂದು ಸೋಕುವುದು 


(ಸಂ ಧ ಪ. ೪-೧೩) ; 


ರ್ಪಿೀ೦೮ 


10 


20 


35 


ಚೌಕವಿಲಾಸ 


ವಿನುತಕೃತಯುಗ ಮೊದಲ ಮನುವಿನ ನಾಲ್ಕು ಚೌಕಡಿಯ(ಕುವ್ಮಾ ಅ. ಓರಿಇ. 
3೩-3೪). ೨. ನಾಲಕ್ಕಿ ವಸ್ತುಗಳ ಅಥವಾ ವ್ಯಕ್ತಿಗಳ ಮೇಳ, -ಗಂಂಪು: 
ಆರಾಣೆಯ ಬಾಕಿನ ಮೇಲೆ, ಈ ಚೌಕಡೀ ವಿರಾಜಮಾನವಾಗಿತ್ತು 
(ದೀಪಹ. 11, ೩೩೮). ೩. ಸೀರೆ ಮೊದಲಾದುವುಗಳ ಮೇಲೆ ಇರುವ 
ಚಚ್ಚೌಕಮನೆಗಳು : ಚೌಕಡಿ ಸೀರೆ ಕೆಲವರಿಗೆ ಬಹಳ ಇಷ್ಟ (ರೂಢಿ). 
"ಚೌಕಳಿ' ಪರಾ. ( -ಮರಾ. ಚೌಕಡೀ] 


ಚೌಕಡೆ (ನಾ). ನಾಲ್ಕು ಕಡೆ: ಗ್ವಾಡಿಗಳಲಿ ನೋಳ್ಬರ ಚಿತ್ತಭ್ರಾಮಕ 


ಚೌಕಡೆಯಲಿ ನಿಲುಗನಡಿ (ಕಥವಿ. 9೦೩). [ಚ್ಕೌ * ಕಡ್ಕೆ) 


ಚೌಕದಾಯ (ನಾ). ಪಗಡೆಯಾಟದಲ್ಲಿ ದಾಳಗಳನ್ನು ಎಸೆದಾಗ ನಾಲ್ಕು 


ನಾಲ್ಕಾಗಿ ಹೆಚ್ಚು ತ್ತ ಹೋಗುವ ಗರಗಳು ; ನಾಲ್ಲು, ಎಂಟು, 
ಹನ್ನೆರಡಂ ಈ ಗರಗಳಂ : ಬೇಡ ಚೌಕದ ಮಾತು ನಿನಗೆಂದಾಡುವಂದಾ 
ಚೌಕದಾಯವನಾಡುವನು (ಬಸಪು. ೪೩-೬). [ ಚೌಕ + ದಾಯ್ಯ 1 


ಚೌಕದುಗ (ನಾ). (ಪಗಡೆಯಾಟದಲ್ಲಿ) `ಒಂದಾದ ಮೇಲೆ ಒಂದರಂತೆ 


ನಾಲ ಸಲ ಬೀಳುವ ಎರಡರ ಗರ: ಚೌಕದುಗಮಂ ಚೌಪಂಚಿ 

ಬಾಯೆಂದು (ಉದೃಟ. ೧೦-೧೪); ಸಾರಿಗಳಂ ಪರಾಕರಿಸಿ ಸುಂಕಿಗ 

ನಂತಿರೆ ಹೂಡಿ ರೇಖೆಯಂ . . . ಚೌಕದುಗನಿದುಗನಿದ್ದುಗನಿತ್ತಿಗನೆಂಬ 

ದಾಯಮಂ ಪೋರಿಸಿ ಬೇಡಿದ ದಾಳಮಳವಟ್ಟಿರೆ (ಪುಣ್ಮಾಸ್ತ. ೪-೧೮); 

ಆಡುವನು ತಾಂ ಚೌಕದುಗವಂ ಚೌಕದುಗಕ್ಕಿಕ್ಕಿ (ಬಸಪ್ಪ. 
[ಚೌಕ್ಯ + ದುಗ) 


೪೩-೩೬). 


ಚೌಕಬಂಧ (ನಾ). “ ಅಡ್ಡನಾಗಿ ಓದಿದರೂ, ಮೇಲಿಂದ ಕೆಳಕ್ಕೆ ಓದಿ 


ದರೂ ಒಂದೇ ರೀತಿ ಇರುವಂತೆ ಅಳವಡಿಸಿದ ಶಬ್ದಗಳ ಚೌಕ ; 
ಚೌಕಬಂಧ?” (Word-8qusre. ಇಂಳನಿ). [ ಚೌಕ್ಕ + ಬಂಧ 


ಚೌಕಲಾಣಿ (ನಾ). (ಉಕ) ಚೊಚ್ಚಿಲಮಗನ ವಂದಂವೆಯಂಲ್ಲಿ 


ಮದುವಂಗನ ತಾಯಿಗೆ ಮಾಡುವ ವಿಶೇಷವಾದ ಅಭ್ಯಂಗಸ್ನಾನ 
ಮತ್ತು ಊಟ-ಉಪಚಾರ;pಕುಡಿಬಾಳೆಯೆಲೆಯಲ್ಲಿ ಊಟ ಮಾಡ 
ದಿರುವುದು, ಹಸಿರಂ ಸೀರೆಯ ನ್ನೊ ಉಡದಿರುವುದು, ಹಾಗಲ 
ಹಂದರದಲ್ಲಿ ಹಾಯಂದಿರುವುದು-ಇವು ಚೊಚ್ಚಿಲ ಮಗನ ತಾಯಿ 
ಅನುಸರಿಸಂವ ನಿಯವಂಗಳಂ. ಚೊಚ್ಚಿಲ ವಂಗನ ವರಿದುವೆಯಲ್ಲಿ 
ಚೌಕಲಾಣಿಯ ವಂಲಕ ಈ ನಿಯಮಗಳನ್ನು ಮುಕ್ತಾಯಗೊಳಿಸ 
ಲಾಗುವುದು ; ಇದಕ್ಕೆ “ನಿಯವಂ ಬಿಡಿಸಂವುದು” ಎಂದಂ ಹೆಸರು: 
ಟೆೊಚ್ಚಿಲ ಮಗನ ತಾಯೀ ನೇಮ ಬಿಡಿಸಬೇಕು. ಚೌಕಲಾಣಿ ಹಾಕಬೇಕು 
ಹಾಗಲ ಹಂದ್ರ ಹಾಕಬೇಕು (ಅಮನಿ. ೩೪). 
[ -ಮರಾ. ಚೌಕನಹಾಣ್‌ ) 


ಚೌಕವರ್ಣ (ನಾ). [ಸಂಗೀತ] (ಶೃಂಗಾರರಸಪ್ರಧಾನವಾದ, ನಾಟ್ಯಕ್ಕೆ 


ಮಾಸಲಾದ) ಹಾಡಿನ ಒಂದು ರಚನೆ,-ಬಂಧ (?) : ಪದವರ್ಣವನ್ನು 
ಚೌಕವರ್ಣವೆಂದೂ ಕರೆಯುವ ರೂಢಿಯುಂಟೂು (ಸಂಗೀಠಂ. ೭೨) ; ಭಾಸ್ಕರ 
ಸೇತುಪತಿಯವರನ್ನು ಹೊಗಳಿ ಎಷ್ಟೋ ಚೌಕವರ್ಣಗಳನ್ನು ಇವರು 
ರಚಿಸಿದರು (ಸಂಗೀತ. ೩). 'ಪದವರ್ಣ' ಪರಾ. (ಚೌಕ್ಯ + ವರ್ಣ] 


ಚೌಕವಿಲಾಸ, ಚೌಕವಿಳಾಸ(ನಾ).ಒಂದಂ ಬಗೆಯ ವಸ್ತ್ರ?) ವಿಶಾಲವಾದ 


ಸ್ತಂಭಗಳ ನಡುವೆ ಮೇಘವಣ್ಣಿಗೆಯ ಮೇಲುಕಟ್ಟು, ಚೌಕವಿಲಾಸದ 
ಕಡೆಗಟ್ಟು ಸುಯ್ಯಾಣದ ತೆರೆ, ಪಂಚರಂಗದ ಚೂಣಿಕೆ . . . ನೇತ್ರಾವಳಿ, 
ರತ್ನಾವಳಿಗಳಿಂದ ಮಂಟಪ ಸುಂದರವಾಗಿ ರಾರಾಜಿಸುತ್ತಿತ್ತು (ಗಿರಿನ. ೧೨೩). 
ಚೌಕವಿಳಾಸ : ಪುರಜಗಲಕ್ಕೆ ವಿಸ್ತರಿಸಿದ ವಿವಾಹಮಂಟಪ ವಿಶಾಲಸ್ತಂಭ 
ಕೋಟಿಗಳ ನಡುವೆ ಕಟ್ಟಿರ್ದ ಮೇಘವಣ್ಣಿಗೆಯ ಮೇಲುಕಟ್ಟಿನ ಪುಲ್ಲಿಯ 
ಚೌಕವಿಳಾಸದ ಕೇಥಾಯಿಯ![ಪಾಕಾಂ. ಚೌಕತದ ಕದಾಯಿಯ]ಕಡೆಗಟ್ಟಿನ 
ಸುಯ್ಕಾಣದ ಥೆರೆಯ (ಮದೇಕ. ೪-೧0). [ಚೌಕ್ಯ + ವಿಲಾಸ] 


ಚೌಕವಿಳಾಸ 


ಚೌಕವಿಳಾಸ "ಚೌಕವಿಲಾಸ' ನೋ. 

ಚೌಕಶಿ, ಚೌಕಸಿ, ಚೌಕಾಶಿ, ಚೌಕಾಸಿ (ನಾ). ೧. (ನ್ಯಾಯನಿರ್ಣಯ 
ಮುಂತಾದ ಸಂದರ್ಭಗಳಲ್ಲಿ) ಕೂಲಂಕಷವಾದ ವಿಚಾರಣೆ; 
ತಪಾಸಣೆ ; ನಾಲ್ಕು ಜನ ಕೂಡಿ ಮಾಡುವ ಪರಾವಂರ್ಶೆ : ಸ್ತ್ರೀಯ 
ರನ್ನು ಹೊಡೆದ ಬಗ್ಗೆ ಚೌಕಶಿ ಮಾಡಬೇಕು (ಕರವೀ. ೧೮೦): ನಮ್ಮ 
ತುಳಸಿಯ ಲಗ್ನದ್ದೂ ಚೌಕಶಿಯಾಗಬೆ:ಕಲ್ಲ (ಮೂರುದಾ. ೨೩೫). ವಿ. 
ವ್ಯಾಪಾರ ಮೊದಲಾದುವುಗಳಲ್ಲಿ ಬೆಲೆ ಕಡಿವೆಂ ಕೇಳುವುದು ; ಬೆಲೆ 
ಕಡಿಮೆ, ಸರಕು ಜಾಸ್ತಿ ಎಂದು ಎಳೆದಾಡುವುದು : ಕೊಳ್ಳುವ ಪ್ರತಿ 
ಯೊಂದು ಮಾಲನ್ನು ಪೂರ ಚೌಕಶಿ ಮಾಡಿಯೇ ಕೊಳ್ಳಬೇಕು (ಮೂರುದಾ. 

ಚೌಕಸಿ: ೧, ಅವಳು . . . ನಿನ್ನ ಬಗ್ಗೆ ಎಲ್ಲ ತರದ ಚೌಕಸಿ 
ಮಾಡಿದಳು (ಮುಕ್ತಿ. ೧೩೩). ೨. “ ಬೌಕಸಿ” ಮಾಡಿ ವ್ಯಾಪಾರ ಮುರಿದು 
ಕೊಂಡು ಎಲ್ಲವ್ವನ.ಇ ಹೊರಟಳು (ಲನಸಿ. ೯೨). ಚೌಕಾಶಿ : ೨. ನಿನ್ನ 
ಹಾಗೆ ವ್ಯಾಪಾರದಲ್ಲಿ ಚೌಕಾಶಿಯನ್ನು ಮಾಡುವರೇ ಇಲ್ಲ (ಸೋಕ್ರಮ. ೩೪). 
ಚೌಕಾಸಿ : ೨. ಅವನೊಡನೆ ಚೌಕಾಸಿ ವಾಡಿ ಹನ್ನೊಂದಾಣೆಗೆ ಒಂದರಂತೆ 
ಕೊಳ್ಳುತ್ತೇವೆ (ನಾಡಿಗೇ. ೩3). ೩. (ಆಲಂ) ದಾಕ್ಷಿಣ್ಯ; ಸಂಕೋಚ: 
ಊಟ ಉಪಚಾರಗಳಲ್ಲಿ ಚೌಕಾಸಿಯೇನೂ ಇಲ್ಲ (ದುಂಬಿಳ. ೩೭). 

[ «ಮರಾ. ಚೌಕಶೀ, ಚೌಕಸೀ; ಹಿಂ. ಬೌಕಸೀ] 

ಚೌಕಸ (ನಾ). ಜಾಣತನ; ಚಾತುರ್ಯ: ನಿವ್ಮಿಬ್ಬರಿಗೂ ಕುಸ್ತಿ ಬೇಡಕಟ 
ನಿಮ್ಮೊಳಗೆ ನೀವು ಚೌಕಸವಾಗಿ ರಾಜ್ಯಮಂ ಹಂಚಿಕೊಂಡು ರೂಢಿಯಂ 
ಪಾಲಿಸಲು ನಿಮ್ಮೊಳಗೆ ನೀವು ಮನಗೂಡಿ ಬದುಕುವದೊಳ್ಳಿತು (ತುರಂಗ. 
೩೯-೧೩). [:*-ಹಿಂ. ಮರಾ. ಬೌಕಸ ಎ ಚಾಣಾಕ್ಷ, ದಕ್ಷ) 

ಚೌಕಸತ್ತಿಗೆ, ಚವುಕಸತ್ತಿಗೆ (ನಾ) .ಚಚ್ಚೌಕವಾದ ಕೊಡೆ,-ಛತ್ರಿ: ಕೊಡೆಯ 
ತಟ್‌ಯ ಸೀಗುರಿಯ ಚೌಕಸತ್ತಿಗೆಯ ಮುತ್ತಿನ ರುಲ್ಲರಿಯ ಮೊತ್ತಮಂ 
ತುಜುಗಲಾಗಿ ಪಿಡಿಯಿಸಿಯುಂ (ಡಂದ್ರಪು. ೧೨-೮೩ ವ). ಚವುಕಸತ್ತಿಗೆ : 
ಕೆತ್ತಿಸಿದಕನಕದ ಚವು[ಪಾಣಾ.ಟೌ]ಕ ಸತ್ತಿಗೆಯ . .. ಭಟಕುಲಲಲಾಮನ 
ತೇರು ಬಂದುದು ತೀವಿದಸ್ತ್ರದಲಿ (ಕುಪ್ಶಾದ್ರೋ. ೪-೫೦). 

[ ಟೌಕ್ಕ + ಸತ್ತಿಗೆ) 

ಚೌಕಸಿ "ಚೌಕಶಿ' ನೋ. 

ಚೌಕಸುದ್ದ (ನಾ). ಶುದ್ಧ ವಾದ ಚತುರಶ್ರ; ಓರೆಕೋರೆಗಳಿಲ್ಲದ 
ಚಚ್ಚೌಕ : (8). [ಚೌಕ್ಯ * ಸುದ್ದ 1. 

ಚೌಕಳಿ, ಚವುಕಳಿ, ಚವುಕುಳಿ, ಚೌಕುಳಿ (ನಾ). ೧. ನಾಲ್ಕುಮುಂತ್ತು 
ಗಳುಳ್ಳ ಕಿವಿಯ ಆಭರಣ : ಪೊಳೆವ ಪೂವಿನ ಚೌಕಳಿಯಂ ವಧೂಜನಂ 

. * ಆಂತುದರ್ಥಿಯಿಂ (ಜಾಧಪು. ೧೪-೧೦೨); ಮಕರಕುಂಡಲ ನೀಲ 
ಮುತ್ತಿನ ಚೌಕಳಿ [ಪಾಕಾಂ. ಬಾವುಲಿ] ಇಡುತಲಿ (ಪುರಂದ. ೨-6೨-೨). 
ಚವುಕಳಿ : ೧. ಮುತ್ತಿನ ಚವುಕಳಿ ಮೋಹನವಸ್ವ ಚೆಲ್ವೆತ್ತ ಮುದ್ರಿಕೆಗಳ 
ನಾಂತು (ಜೀವಂಸ39. 8-83). ಚೆವುಕುಳಿ: ೧. ಚೆಲುವ ರನ್ನದ ಬೆಳಗುಗಳ 
ಚವುಕುಳಿಯ ಮುತ್ತಿನ ಸಣ್ಣ ಕಡುಕಿನ ಹೊಳೆವ ಮುತ್ತಿನ ಕೊಪ್ಪುಗಳ 
ಕರ್ಣಾಭರಣವೆಸೆಯೆ (ಬಸಪ. ೪-೩೯) ; ಕಂಠಸರವು ಘನ ಒಂಟಿ ಚವು 
ಕುಳಿಯು (ಶರಲೀ. ೧೧೨-೨). ಚೌಕುಳಿ : ೧. ಮುತ್ತಿನೇಕಾವಳಿ ತ್ರಿಸರ 
ಪಂಚಸರ » ೫ » ಚೌಕುಳಿಯ ತೊಳಪಂ (ಕುಮುರಾ. 3-೬೩೯) ; ತೂಗುವ 
ಕಿರೀಟಮಲುಗುವ ಚೌಕುಳಿಗಳ (ಜಿಬಪು. ೭-೨೪); ಹಾರ ಕಡಗ ಕಂಠಮಾಲೆ 
ಕರ್ಣದೊಳಿಹ ತೋರಮಂತ್ತಿನ ಚೌಕುಳಿಯ (ಕಂನವಿ. ೯-೯೮). ೨. ಸೀರೆ 
ಮೊದಲಾದುವುಗಳ ಮೇಲೆ ಇರಂವ ಚಚ್ಚೌಕದ ಮನೆ : ಕೈಮಗ್ಗದ 
ಚೌಕುಳಿ ಪಂಚೆಯನ್ನು ಸುತ್ತಿಕೊಂಡಿರುವನು (ನಡದಾ. 1, ೩೫೮); ಬೌಕುಳಿ 
ನಮೂನೆಯಾಗಿ ನೆಯ್ದ ಅಧವಾ ಅಚ್ಚೊತ್ತಿದ ಬಟ್ಟೆ (ಯ. ಇಂಕನಿ). 
[ ತಮಿ. ಚವುಕ್ಕಳಿ; ಮಲ. ಚವುಕ್ಕಿಳಿ; ತೆಲು. ಚೌಕಳಿ ] 


೧೩೪). 


೨೯೦೯ 


[) 


'| ಚೌಕಿ, ಚವಕಿ, ಚವುಕಿ (ನಾ). ೧. ನಾಲ್ಕು 


26 


80 


46 


ಚೌಕಿ 


ಚೌಕಳಿಸು (ಕ್ರಿ). ನಾಲ್ಯು ಕಡೆಯಿಂದ ಮುತ್ತು (?): ಚೂಣಿಗರ ಚೌಕಳಿಸಿ 
ಕೆಡಹುತಂ ಕೊಡವುತಂ ಬಾಣಂಗೆಳಂಗವಿವರಂ ಹೀಳ್ದು ಮಿಗೆ ತಾಳು 
ಖಾತಿಯಿಂ ಭೀತಿಗೆೊಳೆದೆ (ನಂದಿಮಾ. ೧೩-೩೦). [ -ತೆಲು. ಚೌಕಳಿಂಚು ] 

ಚೌಕಾಬಾರ, ಚೌಕಾಬಾರಾ (ನಾ). ಒಂದು ಬಗೆಯಂ ಆಟ; ಚಕ್ಕದ ಆಟ: 
ಚೌಕಾಬಾರವಾಡುವಾಗ ಮೊದಲನೇ ಆಟದ ಫಲವನ್ನು ಅದು ಚೌಕವಾಗಲಿ 
ಕಡೆಗೆ ಬಾರವಾಗಲಿ ದೇವರಿಗೆ ಸಮರ್ಪಣೆ ಮಾಡದ ಹುಡುಗರು 
ನಮ್ಮೂರಲ್ಲೇ ಇರಲಿಲ್ಲ (ಹುಟ್ಕಹ. ೧೨೭). ಚೌಕಾಬಾರಾ : ನನ್ನ ಜತೆ 
ಚೌಕಾಬಾರಾ, ಅಡುಗುಣಿಮನೆ, ಆನೆಕಟ್ಟುವುದು ಮೊದಲಾದ ಆಟಗಳನ್ನೂ 
ಆಡುತ್ತಿದ್ದರು (ದೂರಸ. ೨೬೪); ಹೆಂಗಸರು, ಗಂಡಸರು " ಚೌಕಾಬಾರಾ ' 
ಆಡುತ್ತಾ ನಗುತ್ತಿದ್ದರು (ನಮ್ಮೂರ. ೧೪೩. ಓ ಮೊದಲಿಗೆ ಈ ಆಟದಲ್ಲಿ 
ಆರು ಮತ್ತು ಹನ್ನೆರಡರ ಗರಗಳ ಲೆಕ್ಕದಿಂದ ಕಾಯಿಗಳನ್ನು 
ನಡೆಸುತ್ತಿದ್ದರು. ಅದರಿಂದಲೇ ಈ ಹೆಸರಂ ಬಂದಿರಬೇಕು. ಈಗ 
ನಾಲ್ಕು ಮತಂ, ಎಂಟರ ಗರಗಳ ಆಟಕ್ಕೂ ಈ ಹೆಸರಿದೆ. 

[ <ಚೆಕ್ಕ + ಬಾರ್ಕ) 


| ಚೌಕಾಬಾರಾ "ಚೌಕಾಬಾರ' ನೋ. 


ಚೌಕಾಶಿ 'ಚೌಕಶಿ' ನೋ. 
ಚೌಕಾಸಿ "ಬೌಕಶಿ' ನೋ. 
ಲಂಗಳುಳ್ಳೆ ಆಸನ; 
ಪೀಠ ; ಮಣೆ: ಬಲ್ಲಹಿಗೆಲ್ಲವಣ್ಣೆ ಸಮೆದಿತ್ತಂ ಚೌಕಿಯಂ ಜೋಕೆಯಿಂ 
(ಚಿಕವಿ. ೨-೬೧); ಒಂದು ಚೌಕಿಯನ್ನೆಳೆದುಕೊಂಡು ಕುಳಿತಳು 
(ಅರಗಿ. ೧೨೮). ೨. ಮಾಳಿಗೆ: ರಾಯನೀ ಪರಿ ಬೇನೆಯ ನೆವಂಗೊಂಡು 
ಪೂಗೋಲನಟ್ಟುಳಿಯಂ ಮಜಸಿಕೊಂಡು ಜಂತದ ಚೌಕಿಯೊಳಿರ್ದಪಂ 
(ಮಿತ್ರಗೋ. ೩6). ೩. ನಾಲ್ಕು ಮನೆಗಳ ವಠಾರ: (8). ೪, ಮನೆಯ 
ಒಳಅಂಗಳ ; ತೊಟ್ಟಿ : ಗೆಲ್ಲದ ಗರುಡಿಯುಂ ಚದುರ ಚೌಕಿಯುಂ 
ಐಸಿರಿಯರಮನೆಯುಂ (ಚಿಕವಂ. ೧೧೪-೧೧); ಆ ಮಹಾದ್ವಾರಗಳನ್ನು 
ಪ್ರವೇಶ ಮಾಡಿದರೆ ವಿಶಾಲವಾದ ಚೌಕಿ (ಶ್ರೀರಾಯ. ೪೫). ೫. (ಯಕ್ಷ 
ಗಾನದ) ಪಾತ್ರಧಾರಿಗಳು ವೇಷ ಹಾಕುವ ಮನೆ; ನೇಪಥ್ಯ: ಚಾಕಿ;- 
ಇದು ವೇಷವನ್ನು ಹಾಕುವ ಮನೆ; ಗೂಡಾರ ಇದನ್ನೇ ಸಂಸ್ಕೃತನಾಟಕ 
ಗಳಲ್ಲಿ 'ನೇಪಥ್ಯ' ಎನ್ನುವುದು (ಪಾರ್ತಿಸು. ೪೯); ಬಣ್ಣ ಹಾಕುವ ಚೌಕಿ 
ಯಲ್ಲಿಯೇ ರಂಗಪೂಜೆ (ಯಕ್ಷಬ. ೩೬). ಓ. ಕಾವಲಂಗಾರರ ಚಾವಡಿ ; 
ಪೋಲೀಸ್‌ ಠಾಣೆ : ನನ್ನನ್ನು ಕರೆದುಕೊಂಡು ಚೌಕಿಗೆ ಹೋಗಿ, ಅಲ್ಲಿ 
ನಾನು ಅರಸುಮಗನ ಕೊಲೆ ಮಾಡಿರುತ್ತೇನೆಂತಲೂ . , . ಹೇಳಿದನು 
(ಬೀರದ. ೪೩) ; ನನ್ನೆನ್ನು ಇವರು ಹಿಡಿದು ಚೌಕಿಗೆ ಒಯ್ದು ಕೂಡಿಸಿದರೆ 

» * ಜನ ಗುಲ್ಲೆಬ್ಬಿಸುವರು (ಸ್ಮೃಕಿಚಿ. ೧೯೦): ಊರೊಳಗೆ ಪೋಲಿಸ 
ಚೌಕಿ ಇದ್ದಿತು (ಜಮಿನ್ಮಾ. ೪). ೭. ಕಾವಲು; ಪಹರೆ: ಕಿರೀಟಿ ರಾಮ 
ರಾಯನು . .. ಮೂರು ದಿವಸ ವಿಜಾಪುರದ ಸುತ್ತ ಚೌಕಿಯ ಮಾಡ್ಕಾನು 
(ಕಾಲಸಂ. ೧೦೪-೬). ಲೆ. ಚಚ್ಚೌಕವಾದ ಮಂಟಪ ; ಚಪ್ಪರ : ನೀಲದ 
ನೆಲಗಟ್ಟುಗಳ ಮೇಲೆ ಚೌಕಿಗಳನ್ನು ರಚಿಸಲಾಗಿತ್ತು (ರಾ ಜೂ. ೪೪). 
ಚವಕಿ: ೧. ಎಂದಿಲ್ಲದಣ್ಣಯ್ಕ ಇಂದ್ಕಾಕ ಬಂದಾನ ಕುಂಡರ ಕೊಡಲೆ 
ಮಣಿ ಚವಕಿ (ಮಲ್ಲಿಗೆ. ೯೨). ಚೆವುಕಿ: ೬. ಪಟ್ಟದ ಕೋಟೆ ಬಾಗಿಲುಗಳ 
ಚವುಕೀಪಹರೇಕ್ಕೆ ತಮ್ಮ ಕಡೆ ಬಾರಿನ ಜವಾನರನ ಯಿಟ್ಟು ಬಂದೋಬಸ್ತು 
ಮಾಡಿ (ಹೈದರ. ೭೬). 

ಚೌಕಿಊಟ ಎ ಮಠದಲ್ಲಿ ಸ್ವಾಮಿಗಳ ಸಮಕ್ಷವಂದಲ್ಲಿ ವಿಶೇಷ 
ಆವಂಂತ್ರಿತರಿಗೆ ನೀಡುವ ಭೋಜನ ; ಮಠದಲ್ಲಿಯ ಗೌರವ 

ಜನ ; ಅಲಂಕಾರಪಂಕ್ತಿ. 

[ -ಮರಾ. ಹಿಂ. ಚೌಕೀ. / ಸಂ. ಚತುಷ್ಕ ] 


ಚೌಕಿಂಗೆ ೨೯೧೦ 


ಚೌಕಿಂಗೆ "ಚೌಕಿಗೆ' ನೋ. 
ಚೌಕಿಗೆ, ಚವುಕಿಗೆ, ಚೌಕಿಂಗೆ (ನಾ). ೧. ಮನೆಯ ಒಳಅಂಗಳ,-ಹಜಾರ 
ತೊಟ್ಟೆ : “ ಸಂಜವನಂ, ಚತುಶ್ಶಾಲಂ-ಈ ೨ ಚೌಕಿ[ಪಾಕಾಂ. ರಗೆ” 
(ಹಲಾಯು. ೪೯-೧೩೭); “ಸಂಜವನಮುಾ ವಿಭವ ಚೌಕಿಗೆಯೆನಿಕ್ಕು” (ಮಂಗರಾ. 
2೮-೮) ; ಚಂದನದ ಚೌಕಿಗೆಯ ಮುಂದೆ ಮರಕತದೊರಲೊಳ್‌ ಮುತ್ತಿ 
ನಕ್ಕಿಯಂ ಪೊಯ್ದು ಕನಕದೊನಕೆಯಂ ನಳಿತೋಳ್ಗಳಿಂ ನೆಗಪಿ (ಲೀರಾವ. 
೨-೩೪) ; ಒಳೆಗಂ ಪೊಕ್ಕು ಮಾಡದ ಮುಂದಣ ಚೌಕಿಗೆಯ ರಂಗದೆೊಳ್‌ 
ವಿಸ್ತರಿಗೆಗಳನೇಜಲಿಕ್ಕಿ ಕುಳ್ಳಿರ್ದರ್‌ (ಬಂಹರಿ. ೩-೬೯ ವ): ಪಟಪಟನೆ 
ಬೆಳೆದ ಬಾಟ್‌ಯ ತಿವುರಿಯೊಳಂ ಸೊಂಪಾದ ಪಾದರಿಯ ಚೌಕಿಗೆಗಳೊಳಂ 
ಬಿಟ್ಟ ಬೀಡು ಬರೆದಂತೆ ಕಂಡರಿಸಿದಂತೆ ಕಣ್ಣೆ ಸೆದಿರ್ದುದು (ಕಬ್ಮಿಕಾ. ೨೩೮); 
ಹೊಗರ ನೀಲದ ಸರಿಯ ನೆಲಗಟ್ಟುಗಳ ಚಪ್ಪರದೆಡೆಯೆಡೆಯ ಚೌಕಿಗೆಯ 
ಚತುರಂಗದ ವಿಚಿತ್ರದ ರಚನೆ ಚೆಲುವಾಯ್ತು (ಕುವ್ಕಾಸ. ೬-೨೩). ೨. 
ಮಂಚ: ಚೌಕಿಗೆಗೆ ಬಪ್ಪು ದುಮಾಗುಳಿ ಮುನ್ನ ಬಪ್ಪು ದುದ್ದೆಸದೆ ಬೊಜಂಗ 
ನೊಳ್‌ ನುಡಿಯುತುಂ ಕೊರೆವಳ್‌ ಕಡುನಿದ್ರೆಗಣ್ಣಿಯೇ ಕಿಸುಕುಳಿ ಕುಂಭ 
ಕರ್ಣನೆೊಡವುಟ್ಟಿದಳೋ ಹಡೆದುಂಬ ಸೂಳೆಯೋ (ಸೂಕ್ತಿಸು. ೮-೪೫೦). 
ಚವುಕಿಗೆ: ೧. ಕನ್ಯಾಮಾಡದೆರಡನೆಯ ನೆಲೆಯ ಮುಂದಣ ಚವುಕಿ[ಪಾಕಾಃ. 
ಚವುಪಳಿ, ಚೌರಿ]ಗೆಯ ಮೇಲೆ . . . ನಡಪಾಡುತ್ತಿರ್ದಳ ಮುಂದೆ 
(ವಡ್ಮಾರಾ. ೧೪೮-೧೨) ; ರಾಯನರಮನೆ ಮಂಡವಿಗೆ ಗುಡಿ ಲಾಯ ಚವುಕಿಗೆ 
ನಿಖಿಳಭವನನಿಕಾಯವನು ತೆಗೆದೊಟ್ಟಿದರು ಬಂಡಿಗಳ ಹಂತಿಯಲಿ 
(ಕುವ್ಮಾಗ. ೪-೧೭) ; ನಾಮತೀರ್ಥದ ಚವುಕಿಗೆಯ ಮುಂದಣ ಮೊಗಸಾಲೆ 
ಯೆೊಳ್‌ (ಚಿಕವಂ. ೩೪-೧೬), ಚೌಕಿಂಗೆ : ೧. ಪಾಳೆಯವ ಬಿಡುವ ಠಾವಿ 
ನೊಳು ಗುಡಿ ಬೌಕಿಂಗೆ ಶಾಲೆ ಗಡ ಕರಿತುರಗ ಲಾಯಗಳ ಸೇನೆಗಂ ಕೂಳು 
ಖಜ್ಞಾಯಗಳ ಮಾಡಿಸಿದೆ (ತುರಂಗ. ೩೯-೨೪). 
 ಎಪ್ರಾ. ಚವುಕ್ಕಿಆ. / ಸಂ. ಚತುಷ್ಕಿಕಾ] 
ಚೌಕಿದಾರ “ಚೌಕೀದಾರ' ನೋ. 
ಚೌಕಿಸು (ಕ್ರಿ). ಚೌಕಾಕಾರವಾಗಿ ಲಟ್ಟಿಸು (?): ತಂಡುಲವ ತಿಲವನುದ್ದಂ 
ಗೋದಿಯಂ ಜವದಿ ಚಂಡನಂಗೈವುತಂ . . . ಸಣ್ಣಿಸುತ ನಾದಿ ಗುಡ 
ದುಂಡೆಯಿಂ ಘಟ್ಟಿಸುತ ಬೆಣ್ಣೆಯಂ ಕೈಗಲಸಿ ದಂಡಿಗಲ್ಲಿಂ ಚೌಕಿಸಿ ತೊಂಡೆ 
` ವಸುರಂ ಫೃತವ ತೊಡೆದ ಭಾಜನದೆಡೆಯ ಕೆಂಡವಿಸಿಯಿಂ ಪಚನಿಸಲು 
ಚೆಲ್ವಿನೊಳು ರಸಂಗಂಡ ಕೋಮಲದ ಸೌಖ್ಯದ ಸವಿಯ ಸಕ್ಕಜದ ಮಂಡಗೆ 
ಶಿವಾರ್ಪಣ ಸುಖ (0ಂಗಪು. 6-00). [ಚೌಕ್ಕ ? 4 - ಇಸ್ಯು) 
ಚೌಕೀದಾರ, ಚೌಕಿದಾರ (ನಾ). ಕಾವಲುಗಾರ ; ಪಹರೆಯವನು : 
ಗಾಡಿಗಳು ಚೌಕೀದಾರನ ಕಣ್ಣು ತಪ್ಪಿಸಿಯೇ ಹೋಗಬೇಕಾಗುತ್ತಿದ್ದವು 
(ಪ್ರಣಸ. ೪8): ಅಷ್ಟು ಹೊತ್ತಿಗೆ ಊರ ಚೌಕೀದಾರನು ಚೌಕಿಯ ಬಾಗಿಲಿಗೆ 
ಬಂದು ನಿಂತಿದ್ದ (ಜಮಾನ್ಮಾ. ೪). ಚೌಕಿದಾರ : “(ರಾತ್ರಿ) ಕಾವಲುಗಾರ; 
ಚೌಕಿದಾರ” (Chaukidsr. ಇಂಕನಿ). 
[ ಚೌಕಿ+ - ದಾರ್ಮ. / ಹಿಂ. ಮರಾ. ಚೌಕೀದಾರ್‌) 
ಚೌಕೀದಾರಿ (ನಾ). ಪಹರೆ ; ಕಾವಲು: ಬಿಹಾರ ಬಂಗಾಲ ಓಡಿಸಾಗಳಲ್ಲಿ 
ಚೌಕೀದಾರಿ ತೆರಿಗೆಯನ್ನು ನಿಲ್ಲಿಸಬೇಕು(ಕರವೀ. ೩೧). 
[ ಹಿಂ. ಮರಾ. ಚೌಕೀದಾರೀ ] 
ಚೌಕು, "ಚೌಕ್ಕ' ನೋ. 
ಚೌಕ್ಕು 'ಚೋಕು' ನೋ. 
ಚೌಕುಳ (ನಾ). ೧. ನಾಲ್ಕು ಜಾತಿ : (೪. ೨. [ಸಂಗೀತ] ಶಾರೀರದ 
ಗತಿಯಲ್ಲಿ ಒಂದು ಬಗೆ (?) : ನಿಗುರ್ವ ಚೌಕುಳವೆಂಬ ಶಾರೀರ 
ಸುಗತಿಯಿಂದನುಬದ್ಧ ಗೂಡಿ ಪ್ರಗಣಿತಾಳತಿಯೆಸೆಯೆ ಸಂಧಿಸೆ ಗಮಕ 
ಸಪ್ತಕವು (ಬಸಪು. ೧೯-೧೦). [ಚೌ + ಕುಳ್ಳ (ಎಕುಲ)) 


5 


10 


20 


35 


ಚೌಜಂತ 


ಚೌಕುಳಿ "ಚೌಕಳಿ' ನೋ. 
ಚೌಕೋಣ (ನಾ). ನಾಲ್ಕು ಕೋನಗಳನ್ನುಳ್ಳುದು; ಚತುಷ್ಕೋನಾಕೃತಿ: 


ಬೌಕೋಣದ ಕ್ಷೇತ್ರಫಲ (ಕೂಮಿಅ. ೪೩): ತ್ರಿಕೋಣ, ಚೌಕೋಣ, ಅಷ್ಟ 
ಕೋಣದ ಸುತ್ತುವರ್ತುಳ (ನೆಲಮು. ೫೮-೧೩). 
[ಚೌ + ಕೋಣ್ಯ. / ಪ್ರಾ. ಚಉಕ್ಕೋಣ) 


ಚೌಖಂಡ 'ಚೌಕಂಡ' ನೋ. 
ಚೌಗಡ 'ಚೌಘಡೆ' ನೋ. 
ಚೌಗಳಿಗೆ (ನಾ). ನಾಲ್ಕು ಮಡಿಕೆ; ನಾಲ್ಕು ಪದರ: ನಡಸಿದನು 


ಹರಿಗೋಲನಂಬಿಗ ಒಡೆಯ ಸಿದ್ಧನು ತನ್ನ ಕಂಥಿಯ ಚೌಗಳಿಗೆಯನು ಮಾಡಿ 
ಹಿಡಿದ ಲಾಕುಳ ಹುಟ್ಟುಮಾಡಿದ (ರೇವಳಾ. ೬-೪)... [ ಚ್ಕೌ 4 ಗಳಿಗೈೆ) 


ಚೌಗಾಂವೆ "ಚೌಗಾವೆ' ನೋ. 
ಚೌಗಾವೆ, ಚವುಗಾವೆ, ಚೌಗಾಂವೆ (ನಾ). ನಾಲ್ಕು ಗ್ರಾಮಗಳ ಕೂಟ,- 


ಸಮುದಾಯಂ: ಚತುರ್ಗ್ರಾಮ-ಚೌಗಾವೆ (ಕಮದ. ೨೯೦ ಪ್ರಯೋ) ; 
ಶ್ರೀಸೋಮನಾಥ ದೇವರಿಗೆ ಮಹಾಜನಂಗಳುಂ, ಆಸನ್ನ ಚೌಗಾವೆ 
ಸಮಕ್ಷದಲು ಸ್ತೋತ್ರವನು ಬಿಟ್ಟರು (ಎಕೆ. ೩1, ದಾವಣ. ೧೬೨-೧೭; 1266). 
ಚವುಗಾವೆ: ರಾಜವೂರ ಕೊಳವಿಯ ಕಲ್ಲಗವುಡ ದೇವಸಾಣಿಯ ಜಕ್ಕ 
ಗೌಡನ ಮಗ ಸೋಮಗೌಡ ಯಿಂತೀ ಚವುಗಾವೆಯ ಮುಂದೆ ಧಾರಾ 
ಪೂರ್ವ್ವಕಂ ಮಾಡಿಕೊಟ್ಟರು (ಎಕ. ೪, ಅರಸೀ. ೧೦೮-೬೮; 1265). 
ಚೌಗಾಂವೆ : ಊರೊಡೆಯ ಪ್ರಮುಖ ಮಹಾಜನಂಗಳಿನ್ನೂರ್ವ್ವರುಂ 
ಸವಿಠಾಣಮಹಾಸಭೆಯಾಗಿರ್ದ್ದು. ಚೌಗಾಂವೆಯ ನವಿಲೂರ ಕುರುಂಬ 
ಸೇಣಿಗರು . . . ಕೊಟ್ಟ ಕ್ರಮಂ (ಕಕುಲ. ೨೩-೩೯; 3). 
[ಚೌ + ಗಾವೆ (ಗಾಮ) / ಸಂ. ಚತುರ್ಗ್ರಾಮ] 


ಚೌಫಡೆ, ಚೌಗಡ (ನಾ). ದೇವಾಲಯ, ಅರಮನೆ ಮೊದಲಾದ 


ಕಡೆಗಳಲ್ಲಿ ನಾಲ್ಕುಗಳಿಗೆಗೊಮ್ಮೆ ಬಾರಿಸುವ ಕಹಳೆ, ನಗಾರಿ,ನಾಗಸ್ವರ 
ಮೊದಲಾದ ವಾದ್ಯಗಳ ಮೇಳ : ದೇವಾಲಯಗಳಲ್ಲಿಯೂ, ದೊಡ್ಡ 
ದೊಡ್ಡ ಸರದಾರರ ಮನೆಗಳ ಮುಂದೆಯೂ ' ಚೌಘಡೆ 'ಗಳ ಸಮ್ಮೇಲನದ 
ಮಧುರವಾದ ಧ್ವನಿಗಳಾಗುತ್ತಿದ್ದುವು (ಯದುಕಾ. ೦೬೦). ಚೌಗಡ : 
ಗುಡಿಯಲ್ಲಿಯ ಓಲಗದವರು * ಚೌಗಡ ' ಬಾರಿಸುತ್ತಿದ್ದರು (ಬನಸಿ. ೨೨೬): 
ಹೊರಲಗಸಿ ನೌಬತ್ತು ಅರಮನೆಯ ಚೌಗಡವು(ಕನ್ಮಜಾ. ೩೦೮); ಅರಮನೆಯ 
ಮುಂದಿರುವ ನೌಬತ್ತು ನಗಾರಿ... ದಿಮ್ಮ ಚೌಗಡ ಕಣಕಣಸಿ 
(ಲೋಕಗೀ. ೨೦೧). [ಇ- ಮರಾ. ಚೌಘಡಾ) 


ಚೌಚೌ (ನಾ). ಒಂದು ಬಗೆಯ ಬಳ್ಳಿ ಮತ್ತು ಅದರೆ ಕಾಯಿ; 


ಸೀಮೆಬದನೆ : ಚೌಚೌ, ಸೀಮೆಬದನೆಕಾಯಿ (ಮೈಕಿಗಿ. ೬೯-೪೦೭) ; 
ಸರಿಯಾಗಿ ಕಾಪಾಡಿದರೆ ವಿಶೇಷವಾಗಿ ಕಾಯಿಬಿಡುವುದರಿಂದ ಚೌಚೌವನ್ನು 
ಹೆಚ್ಚಾಗಿ ಬೆಳೆಯುತ್ತಾರೆ (ತರಜಿ. ೨೧). [*-ತಮಿ. ಚೌಚೌ] 


ಚೌಚೌ, (ನಾ). ೧. ಹಲವು ಬಗೆಯ ಪದಾರ್ಥ, ವಿಷಯ 


ಮೊದಲಾದವುಗಳ ಮಿಶ್ರಣ: ಆ ಪ್ರದರ್ಶನ ಒಂದುಬಗೆಯ " ಚೌಚೌ ' 
ಪ್ರದರ್ಶನವಾಗಿ ಬಿಡುತ್ತದೆ (ಕಾಮರಾ. 63). ೨. ಹಲವು ಬಗೆಯ 
ಖಾದ್ಯಗಳನ್ನು ಮಿಶ್ರಮಾಡಿದ ಒಂದು ಬಗೆಯ ಖಾರದ ತಿನಿಸು : 
* ಸಂಗೀತ' ಇಲ್ಲವೆ "ಮಿಸಳ' ಎನ್ನುವ ಅರ್ಥದಲ್ಲಿ ನಾವು ಚಹದ ಅಂಗಡಿಗಳಲ್ಲಿ 
ಕೇಳುವ "ಬೌ-ಚೌ' ಶಬ್ದವು ಚೀನಿ ಭಾಷೆಯದು (ಛಾಷಾಶಾ. ೧೭೮); 
ಒಂದು ಚೌಚೌ ತೆಗೆದುಕೊಂಡು ಬಾ (ಕಾಮಿಕಾಂ. ೪೮). 

[4-ಇಂ. chow Chow] 


ಚೌಜಂತ(ನಾ). ನಾಲ್ಕುಕೋರೆಗಳನ್ನುಳರ್ನಿ ದು; ಐರಾವತ: ಚತುರ್ದಂತ- 


ಬೌಜಂತ (ಕಮದ. ೨೯೦ ಪ್ರಯೋ) ; ನೆಗಟ್ಲು . . . ಚೌಜಂ[ಪಾಕಾಂ. ದಂ)ತ 
ಮಿಗೆ ಸುರಕರಿಗೆ (ಕಬ್ಮಮಂ. ೧೦). [ಚೌ * ಜಂತ) 


ಚೌಟ 


ಚೌಟ, ಚಉಟ, ಚಉಟ್ಟ, ಚವಟ (ನಾ). ಒಂದು ರಾಜವಂನೆತನ 
ವಂತ್ತು ಆ ಮನೆತನಕ್ಕೆ ಸೇರಿದವನು : ಚೌಟ, ಆಳ್ವ, ಪಕ್ಕಳ, ಅಜಿರಿ, 
ಬಂಗ... ಎಂಬ ಹೆಸರುಗಳು ಹೊರತಾಗಿ ಉಳಿದು ಬಂಟರಿಂದ 


೨೯೧೧ 


ಬಂದವುಗಳು (ತುಳುನಾ. ೧೮೯): ಸ್ಥಾನಸ್ಥಾನದಿ ನಮಗೆ ಮದಿಪು ವೌನ |. 


ಕೊಟ್ಟರು ಚೌಟರು (ಕಎಪು. ೧೮-೧೩): ಒಡೆಯ! ಕಾರ್ಕಳದೊಡೆಯ ! 
ಚೌಟರೆ! ನುಡಿದ ತಪ್ಪನು ಕಾವುದು (ಕಎಪು. ೨೦-೩೯). ಚೆಉಟ : ಅಲ್ಲಪ್ಪ 
ಸೇಖರಾದ ಚಉ[ಟ]ರು ಅವರ ತಂಮ ದೇವರು ಶೇಖರು ಬೀಮಂಣ 
ಶೇಖರು . . . ಬರಸಿಕೊಟ್ಟ ಶಿಲಾಶಾಸನದ ಕ್ರಮವೆಂತೆಂದರೆ (ಸೌಇಇಇ. 
73.11, 9೪೬೦-6;; 1465). ಚಉಟ್ಟ : ಕುಂದಹೆಗ್ಗಡೆ ಹೊಂನ ಬಡ್ಡಿ ಯಿಂದ 
ಗ ೩೦ ಬೆಳುಮಂಣುಯಿಂದ ಚಉಟ್ಟರ ಕಾಹೆನ ಅಕಿ ಗ ೭ (ಎಕ. ೪121, 
ಕೀರ್ಥಹ. 1709). ಚವಟ : ಮಹಾಪ್ರಧಾನಿ ಮಂಗಪ 
ದಣಾಯಕರು ತುಲುರಾಜ್ಯದ ಮೇಲೆ ದಂಡೆತ್ತಿಬಂದು ಬಿ(€)ದಿ(€) ರೆಯಲು 
ಪಾಳೆಯ ಬಿಟ್ಟು ಚವಟರ ಕೆಡಹಿ(ಕಇ. 1, ೩೩.-೪ : 15967). 
[ «ತುಳು. ಚೌಟ) 

ಚೌಟಗಿ "ಚವಡಿಕೆ' ನೋ. 

ಚೌಡ, (ಗು). ೧. ಚೂಡಕ್ಕೆ ಸಂಬಂಧಿಸಿದ ; ಜುಟ್ಟಿಗೆ ಸಂಬಂಧಪಟ್ಟ ; 
ಚೌಲಕ್ಕೆ ಸಂಬಂಧಿಸಿದ. (ನಾ). ೨. ಜುಟ್ಟುಬಿಡಿಸುವುದು ; ಚೌಲ 
ಕರ್ಮ ; ಚೂಡಾಕರ್ವು. [ಸಂ.] 

ಚೌಡ, (ನಾ). ಒಂದು ಬಗೆಯ ಕುದುರೆ: ಚೌಡನನೇಜ್‌ ಪುಯ್ದಳಗೂಡಿ 
ಗಗನಕೆ ಲೌಡಿಯನಿಡುತಾನುತೈದಿ (ಧರಣ. ೨೨-೩೨). ೨. ಒಂದಂ ಜಾತಿಯ 
ಹೆಸರಂ : ಬ್ರಾಹ್ಮಣನು ಕ್ಷತ್ರಿಯನು . . . ಪಾಂಚಾಳನು ಕುಂಬಾರನು 
ಚಿತ್ರಬರೆವವನು ಚೌಡನು ನಾವಿಂದನು ಅಗಸನು ಮುಚ್ಚಿಗನು ಹೊಲೆ 
ಯನು ಮಾದಿಗನು . . . ಜಾತಿಗಳು ಹದಿನೆಂಟು ಉಂಟು (ಐಡಟೀ. 
೩-೨೭). [ ?] 

ಚೌಡಂಗಿ "ಚವುಡಂಗಿ' ನೋ. 

ಚೌಡಕಿ "ಚವಡಿಕೆ' ನೋ. 

ಚೌಡಾಲು, ಚೂಡಾಲು (ಗು). ೧. ನಾಲ್ಕು ಕಡೆಗಳೂ ತೆರೆದಿರುವ : 
ಹವುದೆ ಚೌಡಾಲ ಕಂಬಂಗಳೂ ರವಿಬಿಂಬವೆಸೆದಂತೆ ತಳುಕುಲೋವೆಗಳಿಂದ 
ಹವುದೆ ಒಪ್ಪಿತು ರತ್ನಕಲಶ (ಸಿಂದಳಾ. ೫-೫೬). (ನಾ), ೨. ನಾಲ್ಕು 
ಕಡೆಗಳಲ್ಲಿಯೂ ತೆರಪಾಗಿರುವ ಅಂಬಾರಿ : ಆನಿಗೆ ಚೌಡಾಲ ಬಿಗಿರೆಂದ 
(ಲೋಳಗೀ. ೧೭೬). ಚೂಡಾಲು: ೧. ಎಸೆದೊಪ್ಪವೆತ್ತ ಸಿಂಹನ ಮಿಸುನಿಯ 
ಚೂಡಾಲ ಹೌದೆಯಂ ಪಾ[ವುಡ]ಮಂ . . . ಇತ್ತರ್‌ (ಬೀಳವೆಂ. ೧-೧೧೦). 

[ -ಮರಾ, ಚೌಢಾಳ್‌ ) 

ಚೌಡಾಳಿಸು 'ಚಡಾಳಿಸು' ನೊ 

ಚೌಡಿ 'ಚಾವುಂಡಿ' ನೋ. 

ಚೌಡಿಕೆ "ಚವಡಿಕೆ' ನೋ. 

ಚೌತ (ನಾ). ಆಧಿಕ್ಕ ; ಹೆಚ್ಚಳ (?): ಗಟ್ಕನೆ ಕೊಳೆ ಕಡುಗಂಪಿನೊಳಟ್ಕಮೆ 
ಗೊಳಗಪ್ಪೆವೆಂದು ಮಧುಪಂಗಳ್‌ ತಮ್ಮಟ್ಕಮೆಯೆ ಚೌತವಾಗಿರೆ ನಿಟ್ಕರಿ 
ಸಿದುವುಂತೆ ಚಂಪಕಕ್ಕೆಜಗದುವೇ (ಅದಿಪು. ೧೦-೧೧೫) ; “ಅಮಾನ್ಯ” 
(ಆದಿಪು. ಕೋರ). [?] 

ಚೌತನ (ನಾ). ಆಧಿಕ್ಕ ; ಹೆಚ್ಚಳ (?) : ಆನುವನೀವ ಚೌತನವನನ್ನಮ 
ಗುರ್ಬ್ಬನ ಬಲ್ಬನನ್ನದಾಸ್ಥಾನದೊಳಾದಯಂ ಮಿಗುವ ತೇಜವನನ್ನವಧೀಶ 
ನೆಂದುದಂ ತಾನೆ ತಗುಳ್ಳು ಮಾರ್ಪ್ಪದಟಂ . . . ವಿನೋದವನನ್ತವನನ್ನ 
ಪಾಳನ (ಇಇ. 7೫.1, ೨೦೩-೪೯ ; 1196); ಕಟ್ಟಾಯದ ಕಣಿ ಪೆಂಪಿನ 
ಕಟ್ಟಳೆ ಚೌತನ[ಪಾಕಾಂ. ವಟ)ದ ಮೇರು ನನ್ನಿಯ ತವರೂರ" (ಕಾವ್ಕಾವ. 

[?] 


೪೫-೭೨; 


೨೨೯). 


6 


45 


ಚೌಥಾಯಿ 


ಚೌತರಘು, ಚೌದರ್ಪು (ನಾ). ನಾಲ್ಕು ದಿಕ್ಕು; ನಾಲ್ಕು ಕಡೆ: ಈ 
ಅಗ್ರಹಾರದ ಚೌತರಘುಗಳಿಗೂ . . . ಶಿಲಾಪ್ರತಿಷ್ಠೆಗಳನ್ನು ಮಾಡಿಸಿ 
ಕೊಡುವಂತೆಯೂ (ಮಹಾವಂ. 11, ೧೩೩. ಬೌದರ್ಪು: ಆ ಹಜಾರವೂ 
ನಾವು ಕುಳಿತಿದ್ದ ಹಜಾರದಪ್ಪೇ ಹೆಚ್ಚು ಕಡಿಮೆ ಚೌದರ್ಪಿನದಾಗಿತ್ತು 
(ಜಂಗಾಳ್ಕ. ೩೬೮). [ *-ಹಿಂ. ಮರಾ. ಚೌತರಫ್‌ ) 

ಚೌತಾಯ :ಚೌಥಾಯಿ' ನೋ. 

ಚೌತಾಯಿ "ಚೌಥಾಯಿ' ನೋ. 

ಚೌತಾಳ (ನಾ). [ಸಂಗೀತ] ಒಂದು ತಾಳದ ಹೆಸರು: ಚೌತಾಳದ ಮಾತ್ರಾ 
ಸಂಖ್ಯೆ ಆದಿತಾಳದಂತೆಯೇ ಇರುತ್ತದೆ (ಸಂಕೋಧ. ೧೬೨). 

[ಚೌ * ತಾಲ (ಎತಾಲ) ) 

ಚವುತಿ (ನಾ). ಪಕ್ಷದ ನಾಲ್ಕನೆಯ ತಿಥಿ; ಚತುರ್ಥಿ : 
ಜ್ಯೇಷ್ಠ ಶುದ್ಧ ಚೌತಿಯ ಬೆಳಗಪ್ಪ ಜಾವದೊಳ* ... . ಮೋಕ್ಷಕ್ಕೆ ಸಂದರ* 
(ಣಾವುಂ ಪು. ೪೫-೧೧); ಚತುರ್ಥೀ, ಚೌತಿ (ಕಣ್ಣನು. ೧೬೦ ಪ್ರಯೋ). 
ಜನತ: ಚವತೀ ಹಬ್ಬದ ದಿನಗಳಲ್ಲಿ... ಗಣಪಗಳನ್ನು ಮಾಡುವವರು 
ನಮ್ಮ ಊರಿನಲ್ಲಿ ಮೂರೇ ಜನರು (ಆದೋಲೀ. ೩೭). "ಚವತಿಚಂದ್ರ' 
ಪರಾ. ಚವುತಿ: ವಿನಾಯಕನಧಿದೇವತೆಯಾಗುಳ್ಳ ಚೆವುತಿ (ವಿವೇಕ. ೩೨೦). 

[ ಪ್ರಾ. ಚಉತ್ಕೀ. / ಸಂ. ಚತುರ್ಥೀ) 

ಚೌತಿಚಂದ್ರ, ಚವತಿಚುದ್ರ (ನಾ). ಗಣೇಶಚತುರ್ಥಿಯ ದಿನದ 
ಚಂದ್ರ : ಚೌತಿಚಂದ್ರನನ್ನು ನೋಡಿ ಇಲ್ಲದ ಅಪವಾದ ಕೇಳಬೇಕುಯಿತು 
(ರೂಂ). ಚೆವತಿಚಂದ್ರ: ಅಗೋ ಚವತಿಚಂದ್ರ ನೋಡು ಮೂಡಿದಂತೆ 
ಎರಡು ಕೋಡು (ಅರಳು. 3೬೯-೭0). [ಚೌತಿ ಚಂದ್ರ) 

ಚೌತಿವೇಂ (ನಂ). ಎ ಚೌತಿಚಂದ್ರ : ವರಚೌತಿವೆಜಕಿಗಂಡು ನೆರೆದವಳಿಗೀ 
ರತ್ನವರಶ್ಯಮಂತಕವ ನಾಂ ತಂದೆ (ಸಾನಂಡ. 3-೧೧೨). [ಚೌತಿ ೬ ವೆ] 

ಚೌತೀಸ (ನಾ). ಮೂವತ್ತುನಾಲ್ಕೂ: ಕೃತಯುಗ ಚೌತೀಸಲಕ್ಷ ಐವತ್ತಾಜು 
ಸಾವಿರ ವರುಷದಲ್ಲಿ ಕೇತಾರೇಶ್ವರ ದೇವರು ಪೃಥ್ವಿಗೆ ಮೂಲಸ್ಥಾನ 
(ದನ್ನವ. ೩೧-೧). [ ಆಪ್ರಾ. ಚಉತೀ ಸ್‌. / ಸಂ. ಚತುಸ್ತಿಂಶತ*1 

ಬೌತೆಟ (ನಾ). ನಾಲ್ಕು ಬಗೆ: ಭಾವದೊಳ್‌ ಪದುಳಮಾಗಿರೆ ಚೌತೆಜನರ್ಥ 
ವೃತ್ತಿಯೊಳ್ಳನಿ ಪೊಸದೇಸಿ ಮಾತಿನೊಳುದಾರತೆವೆತ್ತಿರೆ ಸಯ್ತು ಪೇಟ್ಬು 
ದಿಂಪೆನಿಸೆ ಕವೀಶ್ವರಂ ಕೃತಿಯಂ (ಪುಷೃಪು. ೧-೩೯). [ಚೌ * ತೆಜ್ಕ) 
ಚೌತ್ಥಾಯಿ "ಚೌಥಾಯಿ' ನೋ. 

ಚೌಥಾಯಿ, ಚವುಥಾ ಯ, ಚೌತಾಯ, ಚೌತಾಯಿ, ಚೌತ್ಮಾಯಿ, 
ಚೌದಾಯಿ (ನಾ). ಮಾಂಡಳಿಕರ ಆದಾಯದಲ್ಲಿ ರಾಜನಿಗೆ ಸಲ್ಲಿಸ 
ಬೇಕಾದ ನಾಲ್ಕನೆಯ ಒಂದು ಭಾಗ: ಮೊಗಲರ ರಾಜ್ಯದೊಳಗೆ 
ಚೌಥಾಯಿ (ವಸೂಲಿನ ನಾಲ್ಕನೇ ಪಾಲು) ಸರದೇಶಮುಖ (ವಸೂಲಿನ 
ಹತ್ತನೇ ಪಾಲು) ಎಂಬ ಬಾಬುಗಳನ್ನು ಇವನು ಶಾಹೂರಾಜನಿಗೆ 
ಸಂಪಾದಿಸಿ ಕೊಟ್ಟನು (ಕರ್ನಾಇ. ೭೭). ಚೆವುಥಾಯ : ಆರ್ಕಾಟಶೀಮೆ 
ಚವುಧಾಯಹಣದ ನಿಮಿತ್ಯಾ ಯಾ ಪ್ರಾಂತ್ಯದಲ್ಲಿ ಸಂಚರಿಸುತ್ತಾ ಯಿದ್ದ 
ವರಿಗೆ (ಹೈದರ. ೭೭). ಚೌತಾಯ : ಪಾದುಶಾಹನಿಹ ದೇಶದೊಳ್ಕೊದಲಾಗಿ 
ಚೌತಾಯಮಂ ಕೊಂಡು ಪ್ರಸಿದ್ಧಿ ವೆತ್ತಿರ್ಪಂ (ಸಕವೈ. ೨, ಪ್ರಸ್ತಾವನೆ). 
ಚೌತಾಯಿ : ಮಹೀಶೂರ ರಾಜ್ಯದ ದವಲತ್ತಿಗೂ . . . ಚೌತಾಯಿಗೂ 
ಕುಂಪಣಿಯವರು ಯಾವ ಹಕ್ಕನ್ನೂ ಮಾಡಕೂಡದು (ಜಾಮವಂ. ೨೧೩). 
`ಚೌತ್ಥಾಯಿ : ನೇತಾಜಿ ಪಾಲ್ಕರನು . . . ಚೌತ್ಕಾಯಿಯನ್ನು ಸಂಗ್ರಹಿಸಿ 
ಅವರಂಗಾಬಾದಿನವರೆಗೆ ದೇಶವೆಲ್ಲವನ್ನೂ ಬಾಯ್ಬಿಡಿಸಿದನು (ರತ್ರಶಿ. ೬೪). 
ಚೌದಾಯಿ: ತಾನಾಳ್ವ ದೇಶಕೋಶಂಗಳೊಳ* ತನಗೆ ಬರ್ಪರ್ಥದೊಳ* 
ಚತುರಂಶದೊಳೊಂದು ಭಾಗ ಧನಮಂ ಕೊಂಬುದೆಂದು ಚೌದಾಯಿಯ 
ಪರಮಾನಂ ಬರೆಸಿ (ಕೆಳನ್ಶ್ಮ. ೯-೮೯). ( ಹಿಂ. ಮರಾ. ಚೌಥಾಈ) 


ಚೌತಿ, ಚವತಿ: 


ಚೌದಂತ 


ಚೌದಂತ, ಚವುದಂತ (ನಾ). ೧.ಇಚೌಜಂತ : “ ಕುಂಭಿನಿಯೊಳ್ಳೆರಾವತಕ್ಕೆ 
ಚೌದಂತವೆಂದೆಂಬ ನುಡಿ” (ಕರರ. ೩೭) ; ಚೌದಂತ ಮದಕರಿಯೊಳಡಗಿತ್ತು 
(ಅವಕಂ. ೨೪೦-೧೦೯೦); ಚತುರ್ದಂತ-ಚೌದಂತ (ಕಮದ. ೨೮೯ 
ಪ್ರಯೋ); ದೇವೇಂದ್ರನಾ ವಜ್ರಾಯುಧ ವ ಜಡಿದು ನೂಂಕಿದಂ 
ಬೌದಂತನಾ (ವೀರ್ಕಿ ಪು. ೩-3೧-೨೦); ಇಂದ್ರಂಗೆ ದೂಅಲ್ಯವನತಿಭರದಿಂದೆಯ್ದೆ 
ಚೌದಂತಮಂ . . . ಏರ್ದು (ಜಾಲಾಸ್ಕ. ೧-೨-೩೧). ವಿ. ಆನೆ : ಜಯ 
ವೆಲ್ಲಿಯದು ನಮಗಿನ್ನು ಸಾಕಿನ್ನೆಲ್ಲವೇತಕೆ ಚಿತ್ತವಿಸು ಚೌದಂತನಾಹವವ 
(ಕುವ್ಯಾದ್ರೋ. ೩-೨೩): ಚೌದಂತನ ಕಾದುದಾರಚಂಡಚಕ್ರಧರ ಜಯತು 
(ಕತಸಾಂ. ೭೫-೮೩). ಚೆವುದಂತ: ೩. ನಾಲ್ಕು ದಂತೆಗಳಂ : ಆದಿರುದ್ರನ 
ಪಾದದ ನಿಡುಬೆರಳಲ್ಲಿ ಹುಟ್ಟಿದ ಯಮಂಗೆ ಐದು ಪಾದ ಚವುದಂತ 
ಚುಂಚುಟುದಲೆ (ರುದ್ರಾ. ರ೯). 

ಚೌದಂತಕವಿ - ರಾಘವಾಂಕ ಕವಿಯ ಒಂದು ಬಿರುದು: ಹರ 
ನೊಲ್ಮೆಯಂ ಪಡೆದು ಶಿವಶರಣರಂ ನುತಿಸಿ ಚೌದಂತಕವಿಯೆನಿಸುವ . . . 
ರಾಘವನ ಕಥೆಗೇಳ್ವುದು (ರಾಘಣ. ೦-೨೩). 
[ಚೌ + ದಂತ./ಪ್ರಾ. ಚಉದಂತ / ಸಂ. ಚತುರ್ದಂತ] 

ಚೌದಂತಿ (ನಾ). ನಾಲ್ಕುದಂತಗಳುಳ್ಳುದು; ಐರಾವತ: ದೊರೆ ಕೇಳ್ತಾವಕ 
ಪುಣ್ಯಕೀರ್ತಿಯುವತಿ ಪ್ರಸ್ಥಾನಮಂಗೆಯ್ದು ನಿರ್ಜರಗಂಗಾತಟದಲ್ಲಿ ವಿಶ್ರ 
ಮಿಸಿಕೊಂಡಲ್ಲಿಂದೆ ಚೌದಂತಿಯಾಗರದೊಳ್‌ ಸತ್ಯೃತಿಗೊಂಡು . . 
ಗೆಯ್ವಳ್ವಿನೋದಂಗಳಂ (ನರಣ. ೭೯-೨೦೩). [ ಸಂ. ಚತುರ್ದಂತಿನ್‌ ] 

ಚೌದರಿ 'ಚೌಧಂರಿ' ನೋ. 

ಚೌದರ್ಪು "ಚೌತರಘು' ನೋ. 

ಚೌದಲೆಯ (ನಾ). ನಾಲ್ಕು ತಲೆಗಳನ್ನುಳ್ಳವನಂ; ಬ್ರಹ್ಮ: 
“ ಚೌದಲೆಯಂ ಪಂಕಜಸಂಭವಾಹ್ವಯನೊಳ್‌? (ಕರ್ಣಾನಿ. ೯೬). 

[ಚ್ಕೌ 4 ತಲೈ 4 -ಆಅ) 

ಚೌದಶ (ನಾ). ಹದಿನಾಲ್ಕು: ತರಳ ತಿಳಿ ನಾಡಿಗಳ ಚೌದಶಗಳಿಗೆ ನಾಮಗಳ 
(ಗಗತಾ. ೯-0೧). [ ಪ್ರಾ. ಚೌದಸ./ಸಂ. ಚತುರ್ದಶ. ] 

ಚೌದಸೆ (ನಾ). ಚತುರ್ದಶಿ: ಚತುರ್ದಶಿ-ಚೌದಸೆ (ಕಬ್ಮಾನು. ೧೬೦ಪ್ರಯೋ)- 

[ ಆಪ್ರಾ. ಚಉದಸೀ, ಚಾವುದ್ದಸೀ./ಸಂ. ಚತುರ್ದಶೀ ] 

ಚೌದಳ, ಚವುದಳ (ನಾ). ೧. ನಾಲ್ಕು ದಳಗಳು,-ಎಸಳಂಗಳಂ. ೨. 
ನಾಲ್ಕು ಎಸಳುಗಳಂಳ್ಳೂದು : ಚತುಃಕೋಣೆ ಟೌ[ಪಾಕಾಂ. ಚವು]ದಳ 
ಪದ್ಮ ಅಲ್ಲಿಹ ಅಕ್ಷರ ನಾಲ್ಕು (ಅವಣಂ. ೪೪-೧೮೮) ; ನಲಿದ ಚೌದಳ ಪಂಕರು 
ಹಮಂ ಕಳೆದು (ಬಸಪು. ೩-9): ಓಳಿಕಂತಪ್ಪದಳಂಗಳ ಮುಂದೇ ನಳನಳಿಸುವ 
ಚೌದಳಂ (ಹಾಳಾಸ್ಕ. ೦-೧-೨೧ ರಗಳಿ). ಚೆವುದಳ: ೨. ಮೇಲಿನ "ಅವಚಂ' 
ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಚೌ + ದಳ್ಳ (ವ ದಲ)] 

ಚೌದಾಯಿ 'ಚೌಥಾಯಿ' ನೋ. 

ಚೌದಾರೆ(ನಾ). ಒಂದು ಬಗೆಯ ಬಾಣ; ನಾಲ್ಕು ಅಲಗುಗಳುಳ್ಳ ಬಾಣ: 
ನಾರಾಚ ಕಣಿಗಿಲೆಲೆ ಸಿಲುಕುಬಳೆ ತಳುಕ ಚೌದಾರೆ ದಸಿ ಬಿಸುಗದಿರು ಸವಿ 
ವಾಯನೆಂಬ ನಾನಾ ಸರಳನು (ಸೋಮಹ- ೬-೨೬). [ಟೌ * ದಾರ] 

ಚೌದಿಕ್ಕು (ನಾ). ನಾಲ್ಕು ದಿಕ್ಕು : ಚೌದಿಕ್ಕಿನೊಳಗೆಸೆವಾ ಹೊಳೆವ ರತ್ನದ 
ಗೋಪುರಗಳಿಂ . . . ನಿಳಯ ಶ್ರೀಸತಿಯಿಂದಲಿಸೆದುಡು ತುತ್ತರಾಧಿಪನ 
(ಸನತ್ಕು. ೨-೩೨). [ಟ್ಕೌ +೬ ದಿಕ್ಕು) 

ಚೌದಿನ (ನಾ). ೧. ನಾಲ್ಕು ದಿನ. ೨. ನಾಲ್ಕನೆಯ ದಿನ: ದೀವಳಿಗೆಯ 
ಚೌದಿನದೊಳ*[ಪಾಕಾಂ. ಬಾವುದಿನಂ]ಭಾವಿಸಿ ಶುದ್ಧಾತ್ಮನಾಗಿ ವೃಕ್ಷಾದಿಯ 
ಪತ್ರವಳಿಯಂ . . . ಮೆಲುಗೆ ನಿರ್ವಿಷಂ ವರ್ಷಾಂತಂ (ಬಮದ.೧೬-೧೬೮). 

[ಚೌ + ದಿನ] 


ರ೯೧೨ 


ಚೌಪದಸ್ಥ 


ಚೌದೆಸೆ (ನಾ). ಎ ಚೌದಿಕ್ಕ : ಇಂತಪ್ಪ ಪುರದ ಚೌದೆಸೆಯ ಬಾಗಿಲುಗಳ 

ಮುಂತಿಹ ಚಾವಡಿಗಳಲಿ (ಕಂನವಿ. ೬-೨೪); ಪುರಲಕ್ಷ್ಮಿ ಮೈಮಂರೆದು 

ಕಣ್ಮುಚ್ಚಿ ಕೊಂಡಳಿನೆ ಮುಚ್ಚಿ ದವು ಗೋಪುರಂ ಚೌದೆಸೆಗಳಾ (ಪರರು. ೩೮-೬). 
[ಚ್ಕೌ + ದೆಸ್ಕೆ) 


5| ಚೌಧುರಿ, ಚವುದರಿ, ಚೌದರಿ, ಚೌಧೊರೆ (ನಾ). ೧. ಹಳ್ಳಿಯ ಒಬ್ಬ 


96 


85 


ಸರ್ಕಾರೀ ಅಧಿಕಾರಿ; ಪಟೇಲ: ತಮ್ಮಣ್ಣಯ್ಯ ಚೌಧುರಿ (ಮೈಎರಿ. 
೧೯೩೪, ೧೩೯ ; 1600). ಚೆವುದರಿ: (8). ಚೌದರಿ: ೨. ಹೆಂಡ ಇಳಿಸು 
ವವರಲ್ಲಿ ಒಂದು ಜಾತಿ: ಟೌದರಿಗಳು.-ಇವರು ಕಾನಡಾಜಿಲ್ಲೆಯ ಘಟ್ಟದ 
ಮೇಲಿನ ಭಾಗದಲ್ಲಿ ಮಾತ್ರ ಇರುತ್ತಾರೆ (ಕಥಾಗೆ. ೧೮೧). ಚೌಧೊರೆ: ೧. 
ನಾಡಮನ್ನೆಯರುಂ ಚೌಧೊರೆಗಳುಂ ಪ್ರಭುಗಾವುಣ್ಣ ಗಳುಮಿಟ್ಟು 
ಕೊಟ್ಟರ್‌ (ಸೌಇಇ. IX-1, ೧೭9-au; 1106). 
[ «ಹಿಂ. ಮರಾ. ಚೌಧರೀ) 

ಚೌಧೊರೆ “ಚೌಧುರಿ” ನೋ. 

ಚೌನಂಗಿ "ಚೆನ್ನಂಗಿ' ನೋ. 

ಚೌಪಂಚಿ, ಚೌಹಂಚಿ (ನಾ). ಪಗಡೆಯಾಟದಲ್ಲಿ ಒಂದಾದ ಮೇಲೆ ಒಂದ 
ರಂತೆ ನಾಲ್ಕು ಸಲ ಬೀಳಂವ ಐದರ ಗರ: ಇರ್ದುಗಮುಮಂ ಚೌಪಂಚಿ 
ಯಿರ್ಪಂಚಿಯಿತ್ತಿಗೆದೊಳದ್ರಿಕೆ ಕಚ್ಚೆ ಚೌಕದುಗಮಂ ಚೌಪಂಚಿ ಬಾಯೆಂದು 

- ಕರೆಯುತ್ತೆ ಲೆತ್ತಮನಲಂಪಂಬೆತ್ತು ತಾವಾಡಿದರ್‌ (ಉದೃ್ಭಟ. 

೧೦-೧೪) ; ವನಿತೆ ಮೆಚ್ಚುಗು ಪಂಚಿ ಹಾಯ್ಕಿದೊಡೆನುತ ಚೌಪಂಚಿಯ 
ನೊಸೆದು ತಾನನಘನಾಡುವನು (ಬಸಪು. ೪೩-೮). ಚೌಹಂಚಿ : ತಡೆಯದೆ 
ಪಂಚಿಟ್ಟಾಡುವ . . . ನಾಲ್ಕುಂ ಕರಣದ ಜೀವದ ಕಡೆಯೊಳ್‌ ಶಂಕರನಂ 
ನಿಲಿಸುತ್ತಾಡುವ ಚೌಹಂಚಿಯನು (ಉದ್ಮದೇ. &-೦೨). [ಬ್ಕೌ + ಪಂಚಿ, ) 

ಚೌಪಟ "ಚೌವಟ್ಟ' ನೋ. 

ಚೌಪಟಂಬರಿ "ಚೌವಟಂಬರಿ' ನೋ. 

ಚೌಪಟಮಲ್ಲ 'ಚೌವಟವಂಲ್ಲ' ನೋ. 

ಚೌಪಟಮಲ್ಲತನ (ನಾ). ಅತಿಶಯವಾದ ಪರಾಕ್ರವಂ,-ಶೌರ್ಯ : ಬಲ್ಲ 
ಬಲುಮೆಯದೆನ್ನ ಗಂಡನೊಳಲ್ಲದಾರಿಗೆ ಹೇಳು ಚೌಪಟಮಲ್ಲತನ ಮರ್ಕಟ 
ರೊಳಲ್ಲದೆ ಮೆಚಿಕಿಯದೇ ನಿನಗೆ (ತೊರರಾ. ೪-೫-೧೯). 

[ ಚೌಪಟಮಲ್ಲ (ಇ ಚೌವಟಮಲ್ಲ) + - ತನ] 

ಚೌಪಥ (ನಾ). ನಾಲ್ಕು ದಾರಿಗಳು ಕೂಡುವ ಜಾಗ ; ಚೌಕ : ಗ್ರಾಮ 
ಮಧ್ಯಗಳಲ್ಲಿ ಚೌಪಥ ಪಟ್ಟಣಪ್ರದೇಶದಲ್ಲಿ ಹಿರಿಯಾಲದ ಮರದಲ್ಲಿ ಮನೆಯ 
ಮಾಡಿ (ಬಸವ. ೫೫೭). [ಚ್ಕೌ *. ಪಥ./ಸಂ. ಚತುಷ್ಪಥ] 

ಚೌಪದ (ನಾ). ೧. ನಾಲ್ಕೂ ಪಾದಗಳುಳ್ಳ ಒಂದು ಪದ್ಯಜಾತಿ; ಚೌಪದಿ: 
ಚತುಃಪದ - ಚೌಪದ (ಕಮದ. ೨೯೦ ಪ್ರಯೋ); ಕೈಯಲ್ಲಿ ಬಿಲ್ಲು ಬಾಣ 
ಅಥವಾ ಚೌಪದದ ಕೋಲು ಹಿಡಿದು ಹೊರಟ ಈ ಹುಡುಗರ ತಂಡವನ್ನು 
ನೋಡಲು ಬಹಳೆ ಚಂದ (ನನ್ನೂರು. ೧೧೩). ವಿ. ಮಂಕ್ತಿಯ ನಾಲ್ಕು 
ಪದವಿಗಳು. "ಚೌಪದಸ್ಥ' ಪರಾ. ( ಚ್ಕೌ + ಪದ್ಮ./ಸಂ. ಚತುಪ್ಪದ] 

ಚೌಪದನ (ನಾ). ಎ ಚೌಪದ ೧: ಅಂದು ನಿನ್ನೊಡನಿದ್ದು, ಕಂಡು ಕಣ್ಣಾರೆ 
» * * ಇಂದಾದೆ ಹಾಡಿ ಬಾಲ್ಕದ ಚೌಪದನವಾ (ಕಎಫು. ೨6-೭) 

[ ಆಚೌಪದ 

ಚೌಪದಸ್ಥ (ನಾ). ಸಾಲೋಕ್ಕ, ಸಾವಿಖಾಪ್ಯ, ಸಾರೂಪ್ಯ ಮತ್ತು 
ಸಾಯುಜ್ಯ ಎಂಬ ವಂಕ್ತಿಯ ನಾಲ್ಕು ಪದವಿಗಳಲ್ಲಿ ಒಂದಕ್ಕೆ 
ಅರ್ಹನಾದವನಂ: ರುದ್ರಪ್ರಮಥ ತಿಂಧಿಣಿಗೆ ನಮಿಸಿ ಶಿವನ ಕಾಂತೆಗೆ 
ನಮಸ್ಕರಿಸಿ ಚೌಪದಸ್ಮರ್ಗೆಜಗಿಯಂತರಿಕ್ಷತ್ರಯಾತೀತ ಗುರುಚರಣದೆೊಳ 
ಸ್ವಾಂತಮಂ ಬೈಚಿಟ್ಟು ಗುರುವಿಂದ ಬೀಳ್ಕೊಂಡು (ಏಳೋಪು. 6-೭೨). 

[ ಸಂ. ಚತುಷ್ಪದಸ್ಥ ] 


ಚೌಪದಿ 


ಚೌಪದಿ, ಚವುಪದಿ (ನಾ). ೧. ನಾಲ್ಕು ಕಾಲುಗಳುಳ್ಳ ಪೀಠ : ಹಿಂದಕ್ಕೆ 
ಬಿದ್ದು ಬೆನ್ನು ಆನಿಸಿ ಕಟ್ಟಿಗೆಯ ಆ ಚೌಪದಿಯಲ್ಲಿ ಕುಳಿತುಬಿಟ್ಟಳು (ಸಿವಛಾ. 
೨೮) ; ಅಲ್ಲಿ ಒಂದು ಚೌಪದಿಯ ಮೇಲೆ ಇಂದುವದನೆಯು ಕುಳಿತಿದ್ದಳು 
(ಏಶಾಪ. ೭೩). ವಿ. [ಛಂದ] ನಾಲ್ಕು ಪಾದಗಳುಳ್ಳ ಒಂದು ಪದ್ಯಜಾತಿ: 
ಮದನನ ತಂದೆಯ ಮುಂದುದಯಿಸೆ ಶಂಕರನೋಳ್ಪೊದವಿರೆ ಸಂದುದು 
ನೋಡಿದೆ ಸತಿ ಚೌಪದಿಗೇ .ಛಂದೋಂಬು. 8-೨8೨) : ನಾಗವರ್ಮನು ಹೇಳಿ 
ರುವ ಅಕ್ಕರಿಕೆ, ಮದನವತಿ, ಛಂದೋವತಂಸ, ಚೌಪದಿ, ಗೀತಿಕೆ, 
ಸಾಂಗತ್ಯ, ಏಳೆ-ಇವು ಏಳೂ ಅಕ್ಕರದ ಪ್ರಸ್ತಾರದೊಳಗೇ ಸೇರುತ್ತವೆ 
(ಕೈಏಡಿ. ೧೩೦). ಚೆವುಪದಿ: ೨, ಕಂದಂಗಳ್ಪಲವಾಗಿರೆ ಸುಂದರವೃತ್ತಂ 
ಗಳಕ್ಕರಂ ಚವುಪದಿ [ಐಾಕಾಂ. ಚೌಪದಿ) ಮತ್ತಂದಲ್ಲೀತಿಕೆ ತಿವದಿಗಳಂದಂ 
ಬೆತ್ತೆಸೆಯೆ ಪೇಟಕ್ಟೊಡದು ಚತ್ತಾಣಂ (ವಿರಾ. ೦-೩೫). 

[ ಆಸಂ. ಚತುಷ್ಪದೀ) 

ಚೌಪದಿಗ (ನಾ). ಚೌಪದಿಗಳನ್ನ ರಚಿಸುವವನಂ ; ಚೌಪದುಳಿಗಂ, ಚೌಪದಿ 
ಗಂ (ಕಬ್ಮಾನಂ. ೪೧೦ ವ್ಯಾಖ್ಯಾ). [ ಚೌಪದ * - ಇಗ) 

ಚೌಪದಿಗವಿತೆ (ನಾ). ಚೌಪದಿಯ ರೂಪದಲ್ಲಿ ಬರೆದಿರುವ ಕವಿತೆ: 
ಸಣ್ಣವರುಗಳನೋದಿಸುತಿರ್ಪ ಕಸೆಯ ಕೋಲಣ್ಣಗಳ್‌ ಚೌಪದಿಗವಿತೆ ಬಣ್ಣ 
ಗಂಬಿಯ ಪುಸ್ತಕಲಿಖತಜ್ಞರು ಕನ್ನಡಕವ ತಾಳ್ವಿಹರು (ಮೋಹತ. ೩-೪೦). 

[ ಚೌಪದಿ * ಕವಿತೆ) 

ಚೌಪದುಳಿಗ (ನಾ). ಎ ಚೌಪದಿಗ : ಚೌಪದುಳಿಗಂ, ಚೌಪದಿಗಂ (ಕಜ್ಮಾನು. 
೪೦೦ ವ್ಯಾಖ್ಯಾ). [ ಚೌಪದ * - ಉಳಿಗ್ಯ) 

ಚೌಪನ್ನ (ನಾ). ಐವತ್ತುನಾಲ್ಕು : ಪಟುಭಟಪರಾಕ್ರಮಾನ್ವಿತ ವೀರರು 
ಗಳು ಸಂಘಟಿಸಿ ಚೌಪನ್ನ ಕೋಟಿಯು . . . ಕಟಕಪತಿ ದಳವಡೆಯರಂ 
ಕೂಡಿ (ನವಮೋ, ೨೯-೫೪). [ “ಪ್ರಾ. ಚಉಪನ್ನ./ಮರಾ. ಚೌಪನ* ) 

ಚೌಪಳಿ (ನಾ). ಎ ಬೌಪಳಿಗೆ ೩ : ಕುಳಿಶಾವಳಿಗಳನಮರ್ದಿಂ ತೊಳೆದಡಿಗಲ್ಲಿಕ್ಕಿ 
ಬೆಳ್ಳಿಯಿಟ್ಟಿಗೆಯಿಂ ಚೌಪಳಿಯಿಕ್ಕಿದಂತೆ ತೊಳತೊಳತೊಳಗಿ ಬೆಡಂಗಿಡಿದ 
ಪಾಂಡುಕಾಹ್ವಯ ಶಿಲೆಯೊಳ್‌ (ಕಾಂತಿಪು. ೧೦-೨೯). [ ಆಚೌಪಳಿಗೆ) 

ಚೌಪಳಿಕೆ 'ಚೌಪಳಿಗೆ' ನೋ. 

ಚೌಪಳಿಗೆ, ಚೌಪಳಿಕೆ, ಚೌಪಾಳಿಗೆ, ಚೌವಳಿಗೆ (ನಾ). ೧. ಚಚ್ಚೌಕವಾದ 
ಹಜಾರ,-ಮೊಗಸಾಲೆ : ಸುಭದ್ರೆಯೆಂಬ ಕನ್ನೆ ಕೆಮ್ಮುಗಿಲ ತೆರೆಯ ಪೊರೆ 
ಯೊಳ್‌ ನೆಗೆದು ಪೊಜಮಡುವ ವಿದ್ಯಾಧರಿಯಂತೆ ತನ್ನ ಚೆಂಬೊನ್ನ ಕನ್ನೆ 
ಮಾಡದ ಮೇಗಣ ನೆಲೆಯ ಚೌಪಳಿಗೆಯ ಬಾಗಿಲೊಳ್‌ ನಿಂದು (ಪಂಪಥಾ. 
೪-೩೯ ವ). ವಿ. ಚಚ್ಚೌಕವಾದ ಮಂಟಪ: ಮಾ [ಡ]ದ ನೆಲೆಯ ಚೌಪಳಿಗೆ 
(ಪಾಕಾಂ. ಚಾವಡಿ]ಗಳುಮನವಜಿ ಮೇಲಿರ್ದೆಲೆಯಡಕೆಯುಮಂ ತೆಂಗಿನೆಳ 
ನೀರುಮಂ ಕೊಳಲಿಂಬಪ್ಪಂತಿರೆ ವಡಿ ನಟ್ಟ ಕೌಂಗಿನ ತೆಂಗಿನ ಮರಂ 
ಗಳುಮಂ (ಪಂಪಥಾ. ೩-೪೭ ಪ); ಮನಂಗೊಳಿಸುವ ಪಳಿಕಿನ ಚೌಪಳಿಗೆಯ 
ನೀಲ ಶಿಲಾಸ್ತಂಭಮಂ ಮಲಂಗಿ (ಪೂರಾಮಾ. 8-8೭ ವ್ರ; ಬಂದ 
ನೆರವಿಯೆಲ್ಲಮಂ ಚೌಪಳಿಗೆಯೊಳಂ ಬಯಲ್ಲಳೊಳ[ಮ]ವರ್ಗೆ ತಕ್ಕಂತಿರಿಸಿ 
(ಬಂಹರಿ. ೬-೪೭ವ); ಐವತ್ತಾಜು ದೇಶದ ಭೂಲಲನೇಶರಿಗೆ ಮಾಡಿಸಿದ 
ವಿಲಸಿತಮಪ್ಪ ಚೌಪಳಿಗೆಗಳಂದು ಹೊಂಗಲಶದೊಳಗೆ ರಂಜಿಸಿದವು(ರಾಮವಿ. 


೭-೩೦). ಬೌಪಳಿಕೆ: ೩. ಪೀಠ; ಆಸನೆ: ಗೋಸನೆವಿಡಿ[ಯಲಾ]ಗಳ್‌' 


ಪೊಟಲೆಲ್ಲಾ ಕೈಗೆಯ್ದು ಮಹಾವಿಭೂತಿಗಳಿಂ ಬಂದು ತಂತಮ್ಮ ಚೌಪಳಿಕೆಗಳ 
ಮೇಲೆ ಲೀಲೆಯಿಂದಿರ್ದರ*್‌ (ಬಂಹರಿ. ೨-೩೦ ವ). 
೧. ಹರುಷದಿಂದಲಿ ಕನ್ನೆ ಮಾಡದ ಏರಿಯ ಚೌಪಾ[ಪಾಕಾಂ. ಮಾ]ಳಿಗೆಯಲತಿ 
ವಿಸ್ತರದಲೋಲಗ ಗೊಟ್ಟು ಕುಳ್ಳಿತು ಸಕಲವಿಭವದಲಿ (ಪ್ರಧುಲೀ. ೩-೧೮). 
ಚೌವಳಿಗೆ : ೨. ಕಡೆಯ ಚೌವಳಿಗೆಯೊಳಿರ್ದ ರಾಜಂ . .. ಪಟಹಮಂ 


[ಕೆ.ಂ)ಡು ಬಾಜಿಸುತಿರ್ದಂ (ಬಂಹರಿ. ೫-೧೨ ವ). [-೭ಸಂ. ಚತುಷ್ಪಲಕ?) 


ಚೌಪಾಳಿಗೆ:. 


೨೯೧೩ ಚೌಬೀನೆ 


ಚೌಪಾರ (ನಾ). ಒಂದು ಬಗೆಯ ಔಷಧಿ ಸಸ್ಯ; 
-ಚೌಪಾರ, ಅಜಮೋದ ” (ಓಷಧಿ. ೧೪೧). [? 

ಚೌಪಾಳಿಗೆ "ಚೌಪಳಿಗೆ' ನೋ. 

ಚೌಪೀಠ (ನಾ). ನಾಲ್ಕು ಕಾಲಂಗಳುಳ್ಳ ಪೀಠ,-ಆಸನ ; ರತಿ ಮಣಿ 
ಖಚಿತ ಚೌಪೀಠದೊಳು ಮಂಡಿಸಿ (ನವವೋ. ೧೪-೧೮). [ಚೌ ವೀಠ) 

ಚೌಪುಲ್ಲಿ (ನಾ). ಒಂದು ಬಗೆಯ ಸೀರೆ: ಚಂದ್ರಗಾವಿಯ ಗುಳ್ಳಗಾವಿಯ 
ಬರಹದ ಮಾಂದಳಿಯುದಯರಾಗಗಳ ಇಂದ್ರಾಣಿಯ ಚೌಪ್ಪಲ್ಲಿ 
ಸೀರೆಯನುಟ್ಟು ಚಂದದಿಂ ನಡೆದರಾಳಿಯರು (ಣನದಂ. ೧೮-೩೮). ಪುಲ್ಲಿ' 
ಪರಾ. [ಚ್ಕೌ * ಪುಲ್ಲಿ) 

10| ಚೌಬಲ (ನಾ). ಚತುರ್ಬಲ ; ಚತುರಂಗ ಬಲ: ಚೌಬಲಂ ಬೀದಿಬೀದಿ 
ಗಳೊಳುಂ ಬೆಂಬಿಡದೆ ನಡೆಗೊಂಡುದುರ್ವರೆಯು ತಲ್ಲಣಿಪೊಲು (ಪರಶು. 
30-0೬), [ಚೌ . ಬಲ) 

ಚೌಬಾಗಿಲು (ನಾ). ನಾಲ್ಕು ಕಡೆಯೂ ಬಾಗಿಲುಗಳುಳ್ಳುದಂ : ಮೊಗ 
ಸಾಲೆ ಚೌಬಾಗಿಲುಪ್ಪರಿಗೆಯ ದಾಂಟಿ ಪೊಗಲು ರಾಮನು ಮುದದಿಂದ 
(ಅಬ್ಬಲೂ. ೩-೮6). [ಟ್ಕೌ 4 ಬಾಗಿಲು ( ಆಬಾಗಿಲ್‌) 

ಚೌಬಾಜಾರ (ನಾ). ಚೌಕದ ನಾಲ್ಕುಕಡೆಗಳಲ್ಲಿಯೂ ಇರಂವ ಅಂಗಡಿಗಳ 
ಸಾಲು: ಇಂತಪ್ಪ ಪುರವರದಿ ನವಮಣಿಕನಕದಿಂದೆ ನಿರ್ಮಿಸಿದ ಚೌಬಾಜಾರ 
ದಿಂದೆಣಿಕೆಯಿಲ್ಲದ ಸಾಲುವುಪ್ಪರಿಗೆ ಸೌಧ ಧವಳಾರ ಸಾರಣೆ ಕಾರಣೆ 
(ನವಮೋ. ೨-೩೪), [ಟೌ.. ಬಂಜಾರ (ಎಬಾಜಾರು)] 

20| ಚೌಬಾರ, ಚವುಬಾರ, ಚೌಬಾರಿ, ಚೌಭಾರ, ಚೌಭಾರಿ(ನಾ). ೧. ನಾಲ್ಕು 
ಕಡೆಯೂ ಬಾಗಿಲುಗಳುಳಂದು ; ಉಪ್ಪರಿಗೆಯ ಮೊಗಸಾಲೆ : 
ಗೊಂದಣಿಸಿದ ಗೋಪುರಂಗಳಿಂ ಚಂದಮಾದ ಚೌಬಾರಂಗಳಿಂದತಿರಮಣೀಯ 
ವಾಗಿ (ವಿರೂಪಾ. ೪೩ ವ); ಎಡಬಲದ ಚೌಬಾರದುಪ್ಪರಿಗೆ ಗೋಪುರಗಳಿ 
ಡಿಕಿರಿದ ಸೌಧಗಳ ಧವಳಸಂಕಾಶದಿಂ (ನವನೋ. ೨-೩೧). ಚೆವುಬಾರ: 
೧. ಪುರಮಂ ಪೊಕ್ಕಂಗಡಿವೀಧಿಯೊಳಗಣಿಂ ಬಂದು ಚವುಬಾರದ ಮಂಠೆಯ 
ದೊಳು ಕುಳ್ಳಿರ್ಪುದುಂ (ಪುಕ್ಕಾಸ್ಟ. ೭-೭೬ ವ). ಚೌಬಾರಿ: ೧. ತೋರಿಯ 
ನಿಖಿಳ ಪೊಂಗಳಸದಿ ಮೆಟ್‌ವ ಚೌಬಾರಿಯ ಹರ್ಮ್ಮದ ಮುಂದೆ ವಾರಿಜದಳ 
ಲೋಚನೆಯರೊಪ್ಪವ ಸೂಳೆಗೇರಿಯ ಸೊಬಗ ನಿಟ್ಟಿಸಿದ (ಮೋಹತ. 
೦೮-೩೪). ೨. ನಾಲ್ಕು ರಸ್ತೆಗಳು ಕೂಡುವ ಸ್ಥಳ ; ಚೌಕ ; ಬಳ್ಳೋಡಿ 
ಗಾಮಕ ಬಂದಾಳ ಚೆನ್ನಮ್ಮ ಚೌಬಾರಿಗೆ ಡೇರಿ ಹೊಡಿಸ್ಕಾಳ . . . ಹತ್ತ 
ನೂರ್ಹಳಬರು ಹಿಂಬಾಲ (ಲೋಕಗೀ. ೨೨೫). ಚೌಭಾರ : ೧. ಕರುವಾಡ 
ಕಳಸದುಪ್ಪರಗುಡಿ ಭಿತ್ತಿಯು ಹಿರಿಯುಪ್ಪರಿಗೆಯು ಚೌಭಾರ (ಅಮುಸಾಂ. 
೪-೬೬); ಎಡಬಲದ ಚೌಭಾರದುಪ್ಪರಿಗೆಗಳ ಮೇಲೆ ಕಡುಚಲುವ ಗಣಿಕೆ 
ಯರು ನಿಂದಿರಲು (ಗುಧಕ. ೦-೬೮). ಚೌಭಾರಿ : ೧. ಕುಂದಣ ನವರತ್ನ 
ಖಚಿತ ಚೌಭಾರಿಯ ಮುಂದಣ ನಾಲ್ದೆಸೆಗಳಲಿ ಸಂದಣಿಸಿದರು (ಮೋಹತ. 
೨೦-೨೦). [ “ಪ್ರಾ. ಚಉವಾರ,/ಸಂ. ಚತುರ್ದ್ವರ ] 

ಚೌಬಾರಿ 'ಚೌಬಾರ' ನೋ. 

ಚೌಬೀದಿ "ಚೌವೀದಿ' ನೋ. 

ಚೌಬೀನಿ "ಚೌಬೀನೆ' ನೋ. 

ಚೌಬೀನೆ, ಚೌಬೀನಿ (ನಾ). ೧. ಬಡಗಿಯ ಕೆಲಸಕ್ಕೆ ಬರುವ ಮರ,- 
ಕಟ್ಟಿಗೆ. ೨. ವಂರದಿಂದ ಮಾಡಿದ ಸುವಸಾನು : ಚೌಬೀನೆ ವ್ಯಾಪಾರ 
-ಬೇರೆ (ಜಿತ್ರಕೂ. ೪೧) ; ಚೌಬೀನೆಗಾಗಿ ಮರಗಳನ್ನು ಬೆಳೆಸುವ ಉದ್ಯೋಗ 
ವುಳ್ಳ ಅಧಿಕಾರಿ (೯9೮6೬: ಇಂಕನಿ). ೩. ತೊಲೆ: (ರೈಸಗೆ. 77, ೫೪೩೫). 
ಚೌಬೀನಿ: ೧.ಆ ಪ್ರವಾಹದಲ್ಲಿ. . . ಚೌಬಿ:ನಿ ಮರಗಳು ಬಿಡಿಬಿಡಿ ಯಾಗಿ, 

ಗುಂಪುಗುಂಪಾಗಿ ಹೊಡೆದು ಕೊಂಡು ಬರುತ್ತಿದ್ದುವು (ಮಹಾಗೆ. ೨೧೭). 
[ -ಪಾರ. ಚೋಬೀನ೯; ಮರಾ. ಚೋಬೀನಾ) 


“ ರೋಮಕರ್ಕಶಿಕಾ 


6 


15 


86 


40 


46 


ಚೌಭಾಗಿ 
ಚೌಭಾಗಿ (ನಾ). 


(ಕಬದ್ಮಾನು. ೩೭೬ ಪ್ರಯೋ). 
ಚೌಭಾರ 'ಚೌಬಾರ' ನೋ. 
ಚೌಭಾರಿ "ಚೌಬಾರ' ನೋ. 
ಚೌಮೂಲೆ (ನಾ). ನಾಲ್ಕೂ ಮೂಲೆಗಳು : ಹೇಳಲೇನದ ಮಂಟಪಡ 

ಚೌಮೂಲೆಯಗಲದ . . . ಬಹಳ ರತ್ನವಿತಾನದುಬ್ಬರದ (ತೊರರಾ. 

೦-೧೩-೭) ; ಕುಂದನರೆಯಿಂ ಮೂಡಲು ಚೌಮೂಲೆ ಬಳಿಯ ನೆಟ್ಟ ಕಲು 

(ಎಕ. ೫1೪, ಗುಂಡ್ಲುಪೇ. ೧೨೭ ೧೦; ?). [ಚೌ « ಮೂಲೆ] 
ಚೌಮೊಗ (ನಾ). ೧. ನಾಲ್ಕು ಮುಖಗಳು. ೨. ನಾಲ್ಕು ಮುಖ 

ಗಳುಳ್ಳವನು ; ಬ್ರಹ್ಮ ; “ ಬೊಮ್ಮ ಚೌಮೊಗಂ ” (ಕರ್ಣಾನಿ. ೬೧). 

[ಟೌ + ಮೊಗ) 
ಚೌರ,, ಚವುರ್ಕ (ನಾ). ೧. ಕ್ಷಾರ; ಹಜಾಮತಿ : ” ಚೌರ-ಕ್ಷಾರ” 

(ತದೃಳೋ. ೧೩) ಭಕ್ತಿಯಲಿ ಮಜ್ಜನವ ಚೌರವ ಮಾಡಿಕೊಂಡು (ಅರ್ಣಾವಿ. 

೧೩-೩೬). ೨. (ಆಲಂ) ನಷ್ಟ ; ಪೋಲು: ಸ್ನೇಹಿತರಿಗೆ ಕಾಥಿ, ತಿಂಡಿ 

ಯೆಂದು ನಾಲ್ಕು ರೂಪಾಯಿ ಚೌರವಾಯಿತು (ರೂಢ). ಚವುರ್ಕ : ೧. ಈತ 

ಚವುರದ ನಾಚಿತಂದೆ ಕೇಳೀತನೇ ಕಾಳಾಂಜಿಯಪ್ಪಣ್ಣನು (ಜಿಬಪು. ೫೭-೫೯)- 

[ “ಸಂ. ಕ್ಷೌರ] 


ಎಲ್ಕು ಭಾಗಗಳುಳ್ಳುದಂ : ಚೌಭಾಗಿ, ಚತುರ್ಭಾಗಿ 
[ ಆಸಂ. ಚತುರ್ಭಾಗಿನ್‌] 


ಚೌರ, 'ಚವರೆ' ನೋ. 

ಚೌರಂಗ, ಚವರಂಗ (ನಾ). ೧. ಸೈನ್ಮದ ನಾಲ್ಕು ಅಂಗಗಳು; ಚತುರಂಗ. 
«ಚೌರಂಗದಳ' ಪರಾ. ೨. ನಾಲ್ಕು ಕುಲುಗಳನ್ನುಳ್ಳ ಪೀಠ; ಮಂಚಿಕೆ; 
ಚೌಕಿ : ತನಗೆ ಕುಳಿತುಕೊಳ್ಳಲಿಕ್ಕೆ ಸಿದ್ಧಪಡಿಸಿದ್ದ ಚೌರಂಗದ ಮೇಲೆ 
ಹೋಗಿ ಕುಳಿತುಕೊಂಡಳು (6ತ್ರಪ. ೪೩); ಚೆವರಂಗ: ೨. ಕೂಡುವುದಕ್ಕೆ 
ಚಂದನದ ಅಷ್ಟಕೋನಾಕೃತಿಯಾದ ಚವರಂಗವನ್ನು ಇಟ್ಟು (ಮಂಜುಳ. ೬೩). 

[ ಆಪ್ರಾ. ಚಉರಂಗ./ಸಂ. ಚತುರಂಗ] 

ಚೌರಂಗದಳ (ನಾ). ಚತುರಂಗ ಸೈನ್ಯ : ತನ್ನ ಚೌರಂಗದಳಮನಿತುಮಂ 
ಸಜ್ಜುಗೊಳಿಸಿದಂ (ಮಿಶ್ರಗೋ. 88). [ ಚೌರಂಗ + ದಳ (ಎದಲ) ] 

ಚೌರಗೆ "ಚೌರಿಗೈೆ' ನೋ. 

ಚೌರಬೊಂಬಾಳ (ಚವರಬೊಂಬಾಳ' ನೋ. 

ಚೌರಶೀತಿ, ಚೌರಾಶೀತಿ, ಚೌರಾಸೀತಿ, ಚೌಶೀತಿ (ನಾ). ಎ ಚೌರಾಸಿ೧ಿ : 
ಚೌರಶೀತಿಯ ಬಂಧವ ನೆಗಳ್ದನರ್ಧಿಯಲಿ(ಮೋಹತ. ೩೨-೧೬). ಚೌರಾಶೀತಿ: 
ಈತ ಕಾಣಿರೆ ಹಿಂದೆ ಚೌರಾಶೀತಿ ದುರ್ಗದೊಳೋಡಿ ಬದುಕಿದನು(ಕುವ್ಕಾಸ. 
೨-೭೭). ಚೌರಾಸೀತಿ : ಹದಿನೆಂಟುಸಾವಿರ ಶೀಲ ಚೌರಾಸೀತಿ ಪದವೆತ್ತ 
ಲಕ್ಷಸದ್ಗುಣವ (ವರ್ಧಕ. ೧೨-೪೨) ; ಮುದವಡೆದೆಸೆವ ಚೌರಾಸೀತಿ ಬಂಧದ 
ವಿಧದ ರತಿಯ ತೋಟಾ ಮೆಜಿಿವ ಪುದುಗಿದ ನವರತ್ನದ ಪ್ರತಿಮೆಗಳಿಂದ 
(ಕಂನವಿ. ೭-೩೯). ಬೌಶೀತಿ: ದಿಕ್ಕರಿಗೆಣೆ ಮಿಗಿಲೆನಿಸುವ ಚೌಶೀತಿ ಲಕ್ಕ 
ಹೆಸ್ತಿಗಳ್‌ (ಶ್ರೀಪಾಲ. ೦೩-೧೭೪) ; ಲೇಸಿನ ವಿಟರವಯವದಲಿ ಮೋದದೆ 
ಚೌಶೀತಿ ಬಂಧದೆ ಕೂಡಿ (ಮೋಹತ. ೧೮-೪೦). [ ಸಂ. ಚತುರಶೀತಿ ] 

ಚೌರಸ, ಚವುರಸ (ನಾ). ೧. ನಾಲ್ಕು ಮೂಲೆಗಳುಳ್ಳುದಂ ; ಚಚ್ಚೌಕ ; 
ಚತುರಸ್ರ : “ ಚೌರಸ-ಚತುರಸ್ರ(ಶ್ರ) ಎ ಚಚ್ಚೌಕ” (ತದ್ಕಳೋ. 0೩) ; 
ಮಿಸುವ ಪವಳದ ಪುತ್ತಳಿ ಪೊನ್ನ ಪೊದಕೆ ರಂಜಿಸಿತು ಚಾವಡಿಯ 
ಚೌರಸದೆಡೆಯೊಳು(ಜೃಮಿಧಾ. ೧೭-೨೩. ೨. ಚದರ; ಚೌಕ: ಐದುಜನರುಳ್ಳ 
ಒಂದು ಮನೆತನಕ್ಕೆ ವರ್ಷಕ್ಕೆ ೮೦ ಚೌರಸ ಯಾರ್ಡು ಬಟ್ಟೆ (ಪಾದಿಕಾ.-೯೯); 
ಈ ಜಿಲ್ಲೆಯ ಜನಸಂಖ್ಯೆಯು ಚೌರಸ ಮೈಲಿಗೆ ೧೦೯ ರಂತೆ ಬೀಳುವದು 
(ಕಾಂವ. ೪೦). ಚೆವುರಸ: ೧. ಕೊಪ್ಪೇಶ್ವರದೇವರ ಬಡಗದೆಸೆಯಲು 
ಮಾಣಿಕೇಸರದ ಚವುರಸ ೫೦ ಕಯಿ ನಿವೇಸಣ (ಸೌಇಇ. ಸತ, ೧೮೪-೩೨; 


1199). ([ ಇಪ್ರಾ. ಚಉರಂಸ ; ಚಉರಸ್ಸ. / ಸಂ. ಚತುರಸ್ರ] 


ರ್ಪಿ೧೪ 


80 


495 


ಚೌರಿಯ 


ಚೌರಾಯಿಸಿ "ಚೌರಾಸಿ' ನೋ. 

ಚೌರಾಶಿ "ಚೌರಾಸಿ' ನೋ. 

ಚೌರಾಶೀತಿ "ಚೌರಶೀತಿ' ನೋ. 

ಚೌರಾಸಿ, ಚವುರುಶಿ, ಚೌರಾಯಿಸಿ, ಚೌರಾಶಿ (ನಾ). ೧. ಎಂಬತ್ತು 
ನಾಲ್ಕು : ಚೌರಾಸಿ (ಪಾಂ. ಚೆತುರಾಶೀತಿ, ಚವುರಾಶಿ, ಚೌರಾಶಿ] ಲಕ್ಷ 
ಜೀವರಾಶಿಗಳಿಗೆ ರಾಶಿವಾಳ ತಾನಾಗಿ (ಅವಶಂ. ೩-6); ಅಂಡಜ ಸ್ವೇದಜ 
ಜರಾಯುಜ ಉದ್ಭಿ ಜವೆಂಬ ಚೌರಾಸಿ ಲಕ್ಷ ಜೀವಂಗಳೇಕಾದವು (ವಡಸಂ. 
೩೪೧-೨೪); ಪಯೋಜನಾಭನು ನಿರ್ಮಿಸನೆ ಚೌರಾಸಿದುರ್ಗಗಳ (೦ಸಪು. 
೫೨-೩೬). ಚೆವುರಾಶಿ: ೧. ಮೇಲಿನ  ಅವಚಂ ' ಪ್ರಯೋಗದ 
ಪಾಠಾಂತರವನ್ನು ನೋಡಿ. ಚೌರಾಯಿಸಿ : ೧. ಮಿಗೆ ಚೌರಾಯಿಸಿ 
ಲಕ್ಷಯೋನಿಮುಖಸಂಜಾತ ಪ್ರಯಾಸಂಗಳು (ಉದ್ಕಓ. ೧೧-೩೩). ಚೌರಾಶಿ: 
೧. ಧರಣಿಯಲಿ ಚೌರಾಶಿ ಲಕ್ಕದ ಕರಣಜೀವರ ಹರಣಕಾಗಳು ವರಮಹಾ 
ಕೃಪೆಯುಳ್ಳನು (ಸಂಪ. ೪-೨). ೨. ಎಂಬತ್ತುನಾಲ್ಕು ಲಕ್ಷ ಜೀವರಾಶಿ: 
ನರಸುರ ಚೌರಾಶಿಗಳಿಗೆಲ್ಲ ನೀನಿತ್ತಲ್ಲದಿಲ್ಲ ನೋಡಯ್ಯಾ (ಮೋಳಿಮಾ, 
೩೪-೧೪೪). [ <ಪ್ರಾ. ಚಉರಾಸೀ. / ಸಂ. ಚತುರಶೀತಿ ] 

ಚೌರಾಸೀತಿ "ಚೌರಶೀತಿ' ನೋ. 

ಚೌರಾಸೀಶ (ನಾ). ಎಂಬತ್ತುನಾಲ್ಕು ಗ್ರಾವುಗಳ ಒಡೆಯ (?): 
ಕಡುಬಂದಂ ಧರಣೀಶ್ವರಂ ಬೆಸಸೆ ಚೌರಾಸೀಶನಂ ಬಂದಿಯಂ ಪಿಡಿದು 

[ ಚೌರಾಸಿ + ಈಶ] 


(ಎಇ. XVI, ೬3-೪0; 1081). 


ಚೌರಿ, 'ಚವರಿ' ನೋ. 

ಚೌರಿ, (ನಾ). [ಜೈನ]ಮಂನಿಗಳಿಗೆ ನೀಡುವ ಭಿಕ್ಷೆ; ಚರಿಗೆ (?): 
ಹರಶರಣರುಗಳಿಗಾದಯ್ಕ ಪರ್ವವ ಮಾಡಿ ನಿರುತದಿಂದಾ ದಿವಸ 
ಪಾರೀಶನಂ (ನುಂತ ತನ್ನ ಗುರುಗಳಿಗೆ ಚೌರಿಯನುವೆಸಗಿ ಭೋಜನವ 
ಮಾಡಿಸುತಿರಲು (ಪ್ರಥುಪು. 6-೩೬). [ ಆಸಂ. ಚರ್ಯಾ?] 

ಚೌರಿಂದ್ರಿಯ (ನಾ). ಚರ್ಮ, ನಾಲಗೆ, ಮೂಗು, ಕಣ್ಣು ಎಂಬ ನಾಲ್ಕು 
ಇಂದ್ರಿಯಂಗಳನ್ನುಳ್ಳುದಂ : ತ್ರಿಯಿಂದ್ರಿಯಕೆಂಟುಲಕ್ಷ ಚೌರಿಂದ್ರಿಯದಲ್ಲಿ 
ವೊಂಭತ್ತುಲಕ್ಷ (ದ್ಶಾದಕಾ. ೧೦-೨೧೩). 

[ ಆಪ್ರಾ. ಚಉರಿಂದಿಯ, / ಸಂ. ಚತುರಿಂದ್ರಿಯ] 

ಚೌರಿಕುಪ್ಪಿಗೆ. (ನಾ). ಚವಲಿತುಂಬಂ : ಕೆಂದಾವರೆಯ ಮೊಗ್ಗೆಯಂ 

ಚೌರಿಕುಪ್ಪಿಗೆಯಂತೆ ಯಿರಿಸಿ (ಸೌಗಂಧಿ. ೦೭೦-೯). 
[ ಚೌರಿ, (ಆಚವರಿ) + ಕುಪ್ಪಿಗೆ) 

ಬೌರಿಕೊಟ್ಟು "ಚವರಿಕೊಟೂ' ನೋ. 

ಚೌರಿಗೆ, “ಚರಿಗ್ಗೆ' ನೋ. 

ಚೌರಿಗೈೆ, ಚೌರಗೆ (ನಾ). ಮನೆ: “ ಚೌರಿಗೆಯೆಂದು ಮನೆ” (ಕಠಸಾ. 
೧೬-೩೦೬) ; ಗುಡಿಗೂಡಾರಂ ಚೆಲ್ವಂಗಡಿ ಚೌರಿಗೆ ಚಂಪೆ ತಿವುರಿ ದುಮ್ಮಳ 
ವಿವಜಟ್‌ೊಂದಡಸಿದ ಪಸುರಿಂ ಕಬ್ಬಂ ಕಡುಗೆಂಪಿಂ ಮೆಆ್‌ದುದವನ ಪೊಆ 
ಏಡು ಕರಂ (ಐಾಛಪು. ೧೦-೧೯); ಬೆಂದುದು ದೇವ ಮಾಧವನ ಪೆರ್ಮನೆ 

. - ಆದಿವಿಠಲನ ಚೌರಿಗೆ ಕೂಚಿಯ ಸನ್ನಿಕೇತನಂ (ವೃಷವಿ. ೩ರ-೧೦೧). 

ಚೌರಗೆ : “ ಸಂಜವನಂ, ಚತುಶ್ಕಾಲಂ-ಈ ೨ ಚೌರ[ಪಾಂ. ಕಿ)ಗೆ” 
(ಹಲಾಯು. ೪೯- ೧೩೭). [ ಪ್ರಾ. ಚಉರಿಯಾ ಎ ಲಗ್ನಮಂಟಪ) 

ಚೌರಿಮಾಸೆ (ನಾ). ಚೌರಿಯಂತೆ ಹುಲುಸಾಗಿ ಬೆಳೆದ ಮಾಸೆ: ತೊಯ್ದಿದ್ದ 
ಚೌರಿಮಾಸೆಗಳನ್ನು ನೀವಿಕೊಳ್ಳುತ್ತಾ (ಮಲೆಮ. ೧೪). 

[ ಚೌರಿ, (ಚವರಿ) + ಮಾಸೆ] 

ಚೌರಿಯ (ನಾ). ಕಳ್ಳತನ ; ಕಳವು: ಸಪ್ರವ್ಯಸನಂಗಳವಾವುವೆಂದಡೆ 

ದ್ಯೂತಮುಂ ಮಾಂಸೆಮುಂ .. . ಚೌರಿಯಮುಂ (ಪಸಾರ. ೩೯೩-೭). 
[ ಆಸಂ. ಚೌರ್ಯ) 


ಚೌರ್ಯ 


ಚೌರ್ಯ (ನಾ) ಎಚೌರಿಯ : ತಾರತಮ್ಮ ವಿವೇಕವರಿಯದಾ ಸಂಸ್ಕಾರ 
ಪ್ರೇರಕವೋ ಚೌರ್ಯಕ್ಕೆ (ಮಂಕುಕ, ೮೭೦); ನಾರೀಹೃದಯಚೌರ್ಯ 
ನಿಪುಣಂಗೆಯ್ದ ಮಾಟಮೆ ದಿಟಂ (ಶ್ರೀರಾಮಾ. ೪6೨-೨೨೧). [೫0.7 

ಚೌರ್ಯವ್ಯಸನಿ (ನಾ). ಕಳ್ಳತನದ ಗೀಳು ಉಳ್ಳವನು : ಎಸದಿರೆಸದಿರು 
ಗೋಪ ಚೌರ್ಯವ್ಯಸನಿಯನು (ನಿಭಾಗ. ೪-೧೩-೧೪). 

[ ಸಂ. ಚೌರ್ಯವ್ಮಸನಿನ್‌ ] 

ಚೌಲ್ಲ, ಚೌಳ(ನಾ), ಷೋಡಶ ಸಂಸ್ಕಾರಗಳಲ್ಲಿ ಒಂದು; ಚೂಡಾಕರ್ಮ; 
ಜುಟ್ಟು ಬಿಡಿಸುವುದು; ಜಾವಳ : ಜಾತಕರ್ಮನಾಮಕರಣಾನ್ನಪ್ರಾಶನ 
ಚೌಲೋಪನಯನಾದಿ ಸಮುಚಿತಕ್ರಿಯೆಗಳಿಂ (ಸುಳು ಮಾ. ೩-೫೦ ವ); 
ಗರ್ಭಾಧಾನ . . . ಜಾತಕರ್ಮ ನಾಮಕರಣ ಅನ್ನಪ್ರಾಶನ ಚೌಲ . . 
ಎಂಬ ಷೋಡಶಕರ್ಮಗಳೊಡನೆಯು (ವಿವೇಕ. 8) ; ಚೌಲವಾದಾಗಲೇ 

; ಬ್ರಾಹ್ಮಣರೊಬ್ಬರು ಅಕ್ಷರಾಭ್ಯಾಸ ಮಾಡಿಸಿದರು (ೆಂಗಾಳ್ಕ. ೨). 

ಚೌಳ : ಮಂತ್ರತಂತ್ರಗಳಿಂದ ಚೌಳಮುಹೂರ್ತಮಂ ಬೆಳೆಯಿಸಿ (ಸೌಗಂಧಿ. 
೪೫-೫೩). [No] 

ಚೌಲ್ಯ "ಚವಲ್ಲ' ನೋ. 

ಚೌಲ್ಯ, ಚೌವಲ (ನಾ). ಒಂದು ನಾಣ್ಯ; ಹಾಗ: ಪ್ರತಾಪಕೆ ಚೌಲ ನಾಲ್ಕುಂ 
ಸತತಂ ಚೌಲಕ್ಕೆ ನಾಲ್ಕು ಪಾಯಿಗಳಕ್ಕುಂ (ವ್ಯವೇಣ. 8-೨೭ ಅನು. 1); 
ಬೇಳೆ ಖಂಡಗದ ಹದಿನೈದು ಕೊಳಗವೊಬ್ಬಳಕ್ಕಂ ಗದ್ಯಾಣ ಏಳು 
ಚೌಲದುವಲ ಬೆಲ್ಲ ಸಾವಿರದೆಂಬತ್ತಕ್ಕಂ ಗದ್ಮಾಣ ಹತ್ತು (ಎಕ. ಸ?» 
ಮೊಳಕಾ. ೩೧-೦೨ ; 1890). ಚೌವಲ: ಆ ಮೂ([ವ)ತ್ತಜಕೊಳಗೆ ಇಪ್ಪತ್ತ 
ನಾಲ್ಕಕಂ ಅರುವಣ ಮತರಿಗೆ ಚೌವಲ ಶ್ರೀ. ಮೂಲಸ್ತಾನದೇವರ್ಗ್ಗೆ 
[ ಅನಿಗರದ ] ಮತರು [೬] (Ava. X1-1, ೬೮-೦೩ ; 2053). [?. 

ಚೌಲಕರ್ಮ (ನಾ). ಎಬೌಲ್ಕ. [ ಚೌಲ; * ಕರ್ಮ] 

ಚೌಲ, "ಚವರಿ' ನೋ. 

ಚೌಲ್ಕಿ "ಚವಲ್ಕ' ನೋ. 

ಚೌವಂಗುಲ, ಚವ್ವಂಗುಲ (ನಾ), ನಾಲ್ಕು ಅಂಗುಲ; ನಾಲ್ಕು ಬೆರಳುಗಳ 
ಅಳತೆ : ಗಳಹತ್ತ ಡೊಕ್ಕರವ ತಡೆವ ಚೌವಂ [ಶಾಕಾಂ. ಚವ್ವಂ)ಗುಲ 
ದುವಂಗುಲಕೊಡೆಮುರಿವ ಪಟ್ಟಸಕೆ ಚಾಚುವ ರುಡಿತೆಗೊದಗುವ ಭಟರು 
ಹೆಣಗಿದರು (ಕುವ್ಮಾಸ. ೨-೯೭). ಚವ್ವಂಗುಲ: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. (ಚೌ, + ಅಂಗುಲ] 

ಚೌವಂದ (ನಾ). ನಾಲ್ಕು ಬಗೆ,-ತೆರ; ಸುಗ್ಗಿಯುಮಾ ತೆಂಗಾಳಿಯು 
ಮಿರ್ವರುಂ ಸಜ್ಜುವಂ ಪಡೆದು ಚೌವಂದದ ದಟಕಂ ಸೆಲವಿತ್ತೊಡ 
ಗೊಂಡು ಬರೆ (ಕಬ್ಶಿಣಾ. ೦೯೬). [ಚೌ + ಅಂದ] 

ಚೌವಟ "ಚೌವಟ್ಟ' ನೋ. 

ಚೌವಟಂಬರಿ, ಚೌಪಟಂಬರಿ (ಕ್ರಿ). ನಾಲ್ಕುದಿಕ್ಕುಗಳಲ್ಲಿಯೂ ಹರಡಂ: 
ಚಕೋರಿಗಳ ನಿರ್ಮಳ ಹರುಷ ಬೆಳೆಯಿತೊೋಯೆಂದೆಂಬ ಸಂದೇಹ 
ಕೊಳಗುಗಿ ಚೌವ[ಪಾ೫ಾಾ. ಪ]ಟಂಬರಿದು ಪಸರಿಸಿತು ಬೆಳುದಿಂಗಳೆಲ್ಲಾ 
ದೆಸೆಯೊಳು (ಹಕಕಾ. ೩-೮9). ಚೌಪಟಂಬರಿ : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [( ಚೌವಟ ( ಆ ಚೌವಟ್ಟ) + ಪರಿ,] 

ಚೌವಟಮಲ್ಲ, ಚವುಪಟಮಲ್ಲ, ಚೌಪಟಮಲ್ಲ (ನಾ). ಮಹಾ ಪರಾ 
ಕ್ರವಿ: ಶ್ರೇಷ್ಠ ಭಟ; ಅತಿಶಯದ ಯೋಧ: ತೋರಹತ್ತನೆಂಬ 
ಚೌವಟಮಲ್ಲನೆಂಬ ಮುಟ್‌ವ ರಕ್ಕಸನೆಂಬ . . . ತನ್ನೊಡ್ಡಿನ ವೇರಾನೆಗಳಂ 
ಕಂಡು ಕಡುಮುಳಿದು (ಕದ್ಮಿಕಾ. ೨೮೬) ; ಕೆಲಬಲದ ಭಟರೆಲ್ಲರಿಗೆ ಕೈವೀಸಿ 
ಚೌವ [ಜಾ೫90. ಪ] ಟಮಲ್ಲ ನುಡಿದನು (ಕುವ್ಕಾದ್ರೋ. ೨-೩೦). ಚವು 
ಪಟಮಲ್ಲ: ನಿಲ್ಲುನಿಲ್ಲೆಂದೆನಲು ಚವು[ಪಾಕಾಂ. ಚೌ]ಪಟಮಲ್ಲನದ ಲೆಕ್ಕಿಸದೆ 
ಮುಂದಕ್ಕೆ ನಿಲ್ಲದಡಿಯಿಡೆ (ತೊರರಾ. 8-೨-೯). ಚೌಪಟಮಲ್ಲ: ರಾಯ 


೨೯೧೫ 


ಚೌವೀದಿ 


ಚೌಪಟಮಲ್ಲ ಮಲೆವರಿರಾಯಧೂಳಿಪಟ್ಟ . .. ಭೀಕರ ಭೀಮ ಕೊಂದನು 

ಕೌರವಾನುಜನ (ಕುವ್ಕಾಳ. ೦೯ ಸೂಕನೆ]; ಸಮರ ಚೌಪಟಮಲ್ಲನಾಗಿ ನಿಲು 

ತಾಳೋಕಿಸುವ ಹರಿಯ ರೌದ್ರಮಂ ಕಾಣುತ (ಲಶಿಜಿಂ. ೪-೦ಏ. 
[ಚೌವಟ (ಎಚೌವಟ್ಟ) + ಮಲ್ಲ] 


5| ಚೌವಟ್ಟ, ಚವ್ವಟ, ಚೌಪಟ, ಚೌವಟ (ನಾ). ನಾಲ್ಕು ರಸ್ತಿಗಳು 


* |20 


40 


ಕೂಡುವ ಜಾಗ; ಬೀದಿಯ ಚೌಕ: ನಗರಾಭ್ಯಂತರ ದೇವತಾಭವನದೊಳ್‌ 
ಚೌವಟ್ಟದೊಳ್‌ ಬೀದಿವೀದಿಗಳೊಳ್‌ . . . ನೀತಿಗೆಟ್ಠಾ ಿಡುವರ್‌ (ಸುಳುಮಾ- 
೨೭); ಹರ್ಮ್ಮತಳಕ್ಕೆ ಪಾಯ್ದು ಚೌವಟ್ಟಮನೆಯ್ದಿ - * * ದಿಂಕಿಟ್ಟುದು 
ದುಂದುಭಿಸ್ವನಮನೇಳಿಸಿ ಭೋಂಕನೆ ಶಂ ಖನಿಸ್ವನ.ುಂ (ಪಂರಾಮಾ. 
8-೧೦೭); ಜನಮೆಲ್ಲಂ ನೋಡೆ ಚೌವಟ್ಟದ ಬಿಸುವುಡಿಯೊಳ್‌ ಬೀಟ್ತು 
ಸಾವಂತುಟಾಯ್ತೇ(ಕಾವ್ಶಾವ. ೩೬೪): ಚತುಃಪಟ್ಟ - ಚೌವಟ್ಟ (ಕಮದ. ೨೯೦ 
ಪ್ರಯೋ). ಚೆವ್ವಟ: ಆ ಸಂಯಮಿ ಪೊಟಲೊಳ್‌ ಕೂಡೆ ತೊಟಲುತ್ತುಂ 
ಬಂದು ಬಟಲ್ಲೊೊಂದು ಚವ್ವಟದ ಪುಣ್ಯಗೃಹದ ಭಿತ್ತಿಯೆ ೧ತ್ತಂ ಸಾರ್ದು ಕಂಠ 
ಗತಪ್ರಾಣನಾಗಿರೆ (ಮಹಾನೇ. ೨-೦೨೦). ಚೌಪಟ: ಪಟುಗತಿಯ ಗರುವಾಯಿ 
ಯಲಿ ಸಂಘಟಿಸಿ ಹಯವನು ಸುಳಿಸಿದನು ಚೌಪಟದೆೊಳೆೊಯ್ಕಾರಿಸುತ 
" ಬೋಳಯಿಸಿದನು ಕಂಧರವ (ಕುವ್ಕಾಭೀ. ೩-೩); ಭೂವಲ್ಲಭಂ ಮೆಲ್ಮೆಲ್ಲನೆ 
ಸಲ್ಲೀಲೆಯಿನಂ ಮುಂಬರಿಯುತ್ತಿರೆ ಚೌಪಟ ಚೌಪಟದೊಳುಂ (ಮರಾಠ. 
8-೧೩. (ಚರಣಚೌಪಟ' ಪರಾ. ಚೌವಟ: “ ಚತುಷ್ಪಥದೊಳಂ ಸಲೆ 
ಚೌವಟಮೆಂದು ಭೂವಿಕುಂ” (ಕರ್ಣಾನಿ. ೪೨); “ ಸಭೆ ದೇವಾಗಾರಂ ಚೌವಟ 
ಮೆಸೆದಿರ್ಪಾರವೆಯೆಂಬೆಡೆಗಳುಚಿತವೋ ಸಜಿಕಿಗೇ ಟಿಲ್‌ (ಲೋಕೋಪ. 
೨೨-8೩); ಪಲವುಂ ಮಂಟಪದಿಂ ದೇಗುಲದಿಂದಾ ಪಣ್ಯವೀಧಿಯಿಂ ಚೌವಟ 
ದಿಂ... ಕುಕ್ಕನೂರು ಚೆಲ್ವಂ ತಳೆಗುಂ (ಕಾಸಪ. 69) ; ಪತಿಯ ಪರೋಕ್ಷ 
ದೊಳೊಪ್ಪುವ ಸತಿ ತಾಂ ಚೌವಟದ ಪಣ್ರ ಮರದಂತಿರ್ಕುಂ (ಬಂಹರಿ. 
[ ಸಂ. ಚತುಃಪಟ್ಟ] 
ಚೌವಟ್ಟಿ (ನಾ). ಮಲ್ಲಯಂದ್ಭ್ಧದ ಒಂದು ವರಸೆ: ಕತ್ತರಂ ಕರವಡಂ 
- « * ಮುಹಡಂ ಚೌವಟ್ಟಿ ಪಿಟ್ಟಾಳಸಂ ಎಂದು ಮಲ್ಲವಾತುಮಂ ನುಡಿದು 
(ಬಾಧಪು. ೦೬-೧೯). [?] 
ಚೌವಲ "ಚೌಲ್ಕ' ನೋ. 
'ಚೌವಳಿಗೆ "ಚೌಪಳಿಗೆ' ನೋ. 
ಚೌವಾಣ (ನಾ). ಒಂದು ವಂಶದ ಹೆಸರು. 
ಚೌವಾಣ ಸಹಸ್ರಬಾಹು-ಚೌವಾಣ ವಂಶಕ್ಕೆ ಕಾರ್ತವೀರ್ಯಾರ್ಜುನ 
ನಂತಿರಂವವನು ; ಒಂದು ಬಿರುದು : ಶೌರ್ಯ್ಯನಾರಾಯಣಂ ರಾಯ 
ಮುಂನೀರ ಬಡವಾನಳಂ ಚೌವಾಣಸಹೆಸ್ರಬಾಹು ರಾಯಜಗರುಂಪಿ 
ಕೀರ್ತಿವಿದ್ಕಾಧರಂ . . . ಶ್ರೀಮತೈ(ತ್ತೈ) ಲಪದೇವರ `ವಿಜಯರಾಜ್ಯಂ 
(ಎಳ. VII, B70. ೦೨೩-೬; 1019); (ಇಆ. V. ೧8-೬; 1010 ನೋ.). 
[ ಹಿಂ. ಚೌಹಾನ ; ಮರಾ. ಚವ್ಹಾಣ) 
ಚೌವಿಧ (ನಾ). ನಾಲ್ಕುವಿಧ,-ಬಗೆ: ಚೌವಿಧಂ, ಚತುರ್ವಿಧಂ (ಕದ್ಮಾನು. 
೩೭೬ ಪ್ರಯೋ). [ಚೌ * ವಿಧ) 
ಚೌವೀದಿ, ಚೌಬೀದಿ (ನಾ). ೧. ನಾಲ್ಕು ಬೀದಿಗಳು ಕೂಡುವ ಎಡೆ ; 
ಚೌಕ : ಪೊನ್ನ ಕಲ್ಲ ನೆಲೆಯಲ್ಲಿಟ್ಟಲ್ಲಿ ಚೌವೀದಿಯೋಳ* ತುಂಬುಂ ಚೆಲ್ವಿನ 
ವಿಗ್ರಹಂ ಮನವನೇನೀಟ್ತಿಂತು ಸೋಲಿಕ್ಕುಮೋ (ಮೈಸೂವಮೆ. ೪-೩). 
-ಚೌಬೀದಿ : ೨. ನಾಲ್ಕು ರಸ್ತೆಗಳು ; ಚತುಷ್ಪಥ : ಉಸುರಲಳವೇ 
ಚೌಬೀದಿಯ ಶೃಂಗಾರದೆಸಕ ವನೇನೆಂಬೆನದನಂ (ಅನಂಶ, ೦೪-೪6); ಪಡುವಣ 
ತೆಂಕಣ ಮೂಡಣ ಬಡಗಣ ಚೌಬೀದಿಗಳ್ವಿರಾಜಿಸಿ ತೋರ್ಕುಂ (ಹಾಲಾಸ್ಯ: 
೦-೪-೭೩); ಆ ನೃಪಾಲಕರ ಗುಡಿವ್ರಜಮೆಲ್ಲ . . . ರಾಜಿಸುತಿರ್ದುದತಿ 
ವಿಚಿತ್ರತೆವೆತ್ತು ಚೌಬೀದಿಯೊಳ್‌ (ನವಮೋ. ೨೯-೬೭). [ಬೌ + ಬೀದಿ] 


೧೦-೨೯). 


ಚೌವೀಶ 


ಚೌವೀಶ "ಚೌವೀಸ' ನೋ. 

ಚೌವೀಸ, ಚವ್ವೀಶ, ಚೌವೀಶ (ನಾ), ಇಪ್ಪತ್ತುನಾಲ್ಕು: ಚೌವೀಸ ತೀರ್ತ್ನ 
ಕರ ಮಾಡಿಸಿ ಕೊಟಿರು (ಕೊಪ್ಪಶಾ. ೯; ಸು. 2600); ಮತ್ತೆ ಚೌವೀಸ ತೀರ್ಥ 
ಕರೆನುತ್ತಿಹರು (ವೀಕ್ಮಭ್ಛ. ೪-೭-೩೩): ವಿದಿತ ಜೌವೀಸಾಖ್ಯ ಗುರುಗಳು 
ಮೊದಲಿಗರು (ನಿಧಾಗೆ. ೦೧-೦೬-೩೭). ಚವ್ವೀಶ: ಚವ್ವೀಶ ಶೀರ್ಥಕರ 
ನಾಮಪೂರ್ವಕಂ ಪ್ರದಕ್ಷಿಣಂಗೊಂಡು (ಫುಣ್ಮಾಸ್ತ. ೧೯೮ ವು; ಚವ್ವೀಶ 
ಜವರೇಶ ಶರಣೆಮಗೆ (ಕಂಪ್ರಸಾಂ. ೨೮-೦೩೪). 'ಚೌವೀಶ : ಚೌವೀಶ 
ತೀರ್ತ್ವಕರ ಮಾಡಿಸಿ ಕೊಟರು (ಕಇಆ. ೭೩-೧೦-೪ ; ಸು.12ನೆಯ ಶತ). 

[ ಆಪ್ರಾ. ಚಉವೀಸ. / ಸಂ. ಚತುರ್ವಿಂಶತಿ ] 

ಚೌವು "ಚೆವು' ನೋ. 

ಚೌವೇದಿ (ನಾ). ನಾಲ್ಕೂವೇದಗಳನ್ನು ಅಭ್ಯಾಸಮಾಡಿದವನು ; 
ಚತುರ್ವೇದಿ : ಚತುರ್ವೇದಿ - ಚೌವೇದಿ (ಕಮದ. ೨೯೦ ಪ್ರಯೋ). 

[ ಆಸಂ. ಚತುರ್ವೇದಿನ್‌ ] 

ಚೌವೇದಿಭಟ್ಟ (ನಾ). ಒಬ್ಬಾತನ ಹೆಸರು: ಧರೆ ನಕ್ಷತ್ರಮಾ ಮೇರು 
ನಿಲ್ವನ್ನೆಗ ನೋಡಾರಂಭಬ್ರಿಂದಂ ಒಸೆದು ತಣಿಯಲುಂ ತನ್ಮ ಚೌವೇದಿಭಟ್ಟ 
(ಕಇಆ. ೭೮-೦೩-೦೩ ; 1098). [ ಚೌವೇದಿ * ಭಟ್ಟ ] 

ಚೌವೇರ (ನಾ). ೧. ಚತುರ್ವೇದಗಳನ್ನು ಅಭ್ಯಾಸಮಾಡಿದವನು ; 
ಚತುರ್ವೇದಿ : ಪನ್ನಿರ್ಬ್ಬರ್‌ ಚೌ[ವೇ]ರರುವುಂ ಪೆ[ಣ್ನ ][ರಂ]ಕವಿಲೆಯ 
ಮನಟ್‌ದ . ಮಹಾಪಾತಕಮಾದ([ನ್ಹೆ) (ಸೌಇಇ. ೩1-1, ೪೦-೦೬ ; 965). 
೨. ಒಂದು ವಂಶದ ಹೆಸರಂ: ಶ್ರೀಧರ ಚೌವೇರ ಪುತ್ರಸ್ಯ ಬಿಣಮ್ಮದ್ವೇದಿ 
- « - ವತ್ಸಗೋತ್ರಃ ಮಾದ(ಧ)ವ ಚೌವೇರರ್ಗ್ಗಂ (ಇಆ. 31112, 
೩೬೭-೦೭: 8ನೆಯ ಕತ); ಅವರೊಳ್‌ ಪೋತೆಯ ಚೌವೇರವೆಸರೊಳೆಸೆದಿರ್ಪ್ಪ 
ಯಜ್ಞ. ದೀಕ್ಷಿತೆಸೆದರ್‌ (ಎಇ. £111, ೪8-೪೦ ;: 1132). 

[ ಆಸಂ. ಚತುರ್ವೇದ) 

ಚೌಶತ (ನಾ). ನಾಲ್ಕು ನೂರು. [ಟ್ಮೌ * ಶತ) 

ಚೌಶೀತಿ "ಚೌರಶೀತಿ' ನೋ. 

ಚೌಷಷ್ಟಿ, ಚವುಷಪ್ಪಿ (ನಾ). ಅರಂವತ್ತುನಾಲ್ಕು : ಚತ್ತೀಸ -ದೃಷ್ಟಿ 
ಬೌಷಪ್ಟಿ ಹಸ್ತಂಗಳಂ ಬಿತ್ತರಿಸುವುದು ಕೋಪೆನಿಕ್ಕು (ಮಂಗರಾ. ೨೫೩-೪): 
ಚೌಷಷ್ಟಿ ಯೋಗಿನಿಯರ್ಗೆ ಬಲಿಗೊಟ್ಟು (ಕೈಮಿಭಾ. 8-೭೨). ಚಪುಷಖ್ಬ : 
ಇಪ್ಪತ್ತೈದು ಗ್ರಾಮಂಗಳು ಚಪುಷಷ್ಟಿ[ಪಾಂ30. ಬೌಷಷ್ಠಿ] ಪಟ್ಟಣ ಚಪ್ಪನ್ನೆ 
ವೀಧಿಗಳ ದಾಂಟಿ (ಅವಹಂ. ೬೧-೨೬೭). 

[<ಎಪ್ರಾ. ಚಉಸಷ್ಮಿ. / ಸಂ. ಚತುಷ್ನಷ್ಟಿ ] 

ಚೌಷಪ್ಪಿಕಲೆ, ಬೌಷಪ್ಟಿಕಳೆ (ನಾ). ಅರುವತ್ತುನಾಲ್ಕು ಕುಶಲವಿದೈೆ 
ಗಳು,-ಕಲೆಗಳು; ೪" (ಅ) ವಾತ್ಸ್ಯಾಯನ ಕಾಮಸೂತ್ರದಲ್ಲಿ : 
ಗೀತ (ಹಾಡಾಗಾರಿಕೆ), ವಾದ್ಯ (ವಾದ್ಯಗಳನ್ನು ನುಡಿಸುವುದು), 
ನೃತ್ಯ (ನರ್ತಿಸುವುದು), .ಆಲೇಖ್ಯ (ಚಿತ್ರಗಳನ್ನು ರಚಿಸುವುದು), 
ವಿಶೇಷಕಚ್ಛೇದ್ಯ (ಹಣೆಯ ಮೇಲೆ ತೊಡಲು ಆಗುವಂತೆ ವಿಧವಿಧಾ 
ಕೃತಿಗಳಲ್ಲಿ ಎಲೆಬಿಡಿಸುವುದು), ತಂಡುಲ ಕುಸುಮ ಬಲಿವಿಕಾರ 
(ಪೂಜೆಗಾಗಿ ಅಕ್ಕಿ ಮತ್ತು ಹೂಗಳನ್ನು ಬಗೆಬಗೆಯಾಗಿ ಜೋಡಿ 
ಸುವುದು); ಪುಷ್ಪಾಸ್ತರಣ (ಮನೆಯನ್ನೋ ಕೊಠಡಿಯನ್ನೋ 
ಹೂಗಳಿಂದ ಮಂಚ್ಚು ವುದು ಅಥವಾ ಅಲಂಕರಿಸುವುದಂ), ದಶನ 
ವಸನಾಂಗರಾಗ (ಹಲ್ಲುಗಳಿಗೂ, ಬಟ್ಟೆಗಳಿಗೂ ವಂತ್ರು ಶರೀರಕ್ಕೂ 
ಬಣ್ಣಗಳನ್ನು ಹಚ್ಚುವುದಂ), ಮಣಿಭೂಮಿಕಾಕರ್ಮ (ರತ್ನಜಡಿತ 
ವಾದ ನೆಲೆಗಟ್ಟು ಮಾಡುವುದು ; ಮೊಸಾಯಿಕ್‌ ಕೆಲಸ. "ಗೊಂಬೆ 
ಗಳನ್ನು ಮಾಡಂವುದು' ಎಂದು ಅರ್ಥೈಸಿದ್ದಾರೆ.), ಶಯನರಚನ 
(ಹಾಸಿಗೆಗಳನ್ನು ಮಾಡುವುದು), ಉದಕವಾದ್ಕ (ಮುರಜ ಮೊದ 


೨೯೧೬ 


20 


36 


40 


66 


ಚೌಷಖ್ಬಕಲೆ 


ಲಾದುದರ: ದನಿಯಾಗುವಂತೆ ನೀರಿನ ಮೇಲೆ ಬಾಜಿಸುವುದು), 
ಉದಕಾಘಾತ (ಜಲಕ್ರೀಡೆಯಲ್ಲಿ-ನೀರನ್ನು ಬೊಗಸೆಗಳಲ್ಲಿ ತುಂಬಿ 
ಇತರರ ಮೇಲೆ ಬಲವಾಗಿ ಸೂಸುವುದು), ಚಿತ್ರಾಯೋಗ (ಮದ್ದು 
ಮೂಲಿಕೆಗಳಿಂದ, ಔಷಧಿಗಳಿಂದ, ಮಂತ್ರಗಳಿಂದ ಬೇರೆಯವರು 
ಕೃಶಕಾಯರೂ, ಅಕಾಲಿಕವಾಗಿ ತಲೆ ನರೆತವರೂ, ಹುಚ್ಚರೂ 
ಮುಂತಾಗಿ ಆಗುವಂತೆ ಮಾಡುವುದು.), ಮಾಲ್ಯಗ್ರಥನ ವಿಕಲ್ಪ 
(ಹಲವು ರೀತಿಗಳಲ್ಲಿ ಪುಷ್ಪಹಾರಗಳನ್ನು ಕಟ್ಟುವುದು), ಶೇಖತಕಕು 
ಪೀಡಯೋಜನ (ಶೇಖರಕ ಗಳ ನ್ನೂ ಆಪೀಡಕಗಳನ್ನೂ ಧರಿ 
ಸುವುದು-ಉಚಿತವಾದ ಸ್ಥಳಗಳಲ್ಲಿ ಶಿರೋಭೂಷಣವಾಗಿ ತೊಡುವ 
ಎರಡು ಆಭರಣಗಳು), ನೇಪಥ್ಯ ಪ್ರಯೋಗ (ತಾನು ವಸ್ತ್ರಾಲಂಕಾರ 
ಮಾಡಿಕೊಳ್ಳುವುದು ಅಥವಾ ಇತರರಿಗೆ ಮಾಡುವುದು), ಕರ್ಣಪತ್ರ 
ಭಂಗ: (ದಂತ ಮೊದಲಾದುವುಗಳಿಂದ - ಕರ್ಣಾಭರಣಗಳನ್ನು 
ಮಾಡುವುದು), ಗಂಧಯಂಕ್ತಿ (ಪರಿಮಳ ದ್ರವ್ಯಗಳ ತಯಾರಿಕೆ), 
ಭೂಷಣಯೋಜನ (ಆಭರಣಗಳನ್ನು ಮಾಡುವುದು), ಐಂದ್ರ 
ಜಾಲಾಯೋಗ (ಇಂದ್ರಜಾಲದ ವಿಧಾನಗಳು ಎಂದರೆ ಭ್ರವಾಸೃಷ್ಟಿ 
ಯನ್ನು ನಿರ್ಮಿಸುವುದು-ದೇವತೆಗಳು, ಸರ್ಪಗಳು, ಸೈನ್ಯಗಳು 
ಇತ್ಯಾದಿ. ಕೌಚುಮಾರಯೋಗ (ಕುಚುಮಾರನ ಚಿಕಿತ್ಸಾನಿರ್ದೇಶನ 
-ದೃಢದೇಹಿಯೂ, ವೀರ್ಯವಂತನೂ ಆಗಲು ಸಾಧ್ಯವಾಗುವಂತೆ), 
ಹಸ್ತಲಾಘವ (ಎಲ್ಲ ಕೆಲಸಗಳಲ್ಲಿಯೂ ಕೈಗಳ ಎಂದರೆ ಹಸ್ತದ 
ಚುರುಕು ; ವ್ಯಕ್ತಿಗಳೆದುರಿನಲ್ಲಿಯೇ ಪದಾರ್ಥಗಳನ್ನು ಕದಿಯು 
ವುದು' ಎಂದೂ ಆಅರ್ಥೈಸಿದ್ದಾರೆ.), ವಿಚಿತ್ರಶಾಕಯೂಷ-ಭಕ್ಷ್ಯ 
ವಿಕಾರಕ್ರಿಯಾ (ಬಗೆಬಗೆಯ ಕಾಯಿಪಲ್ಯದ ತಯಾರಿಕೆಯನ್ನೂ, 
ಸಾರು, ಹುಳಿ ಇತ್ಯಾದಿಗಳನ್ನೂ, ಭಕ್ಷ್ಯಗಳನ್ನೂ ತಯಾರಿಸುವುದು.), 
ಪಾನಕರಸರಾಗಾಸವಯೋಜನ (ಪಾನಕ, ರಸ ಮೊದಲಾದ ಬಗೆ 
ಬಗೆಯ ಪೇಯಗಳನ್ನು ಸಿದ್ಧಮಾಡುವುದು), ಸೂಚಿವಾನ ಕರ್ಮ 
ಗಳು (ಹೊಲಿಯುವುದು, ನೇಯುವುದು, ಕಸೂತಿ ಹಾಕುವುದು, 
ವಂಡಿಕೆ ಮಾಡುವುದು.), ಸೂತ್ರಕ್ರೀಡಾ (ದಾರಗಳಿಂದ ಆಡುವುದು 
ಎಂದರೆ ಚೆರಳುಗಳಲ್ಲಿ ದಾರವೊಂದನ್ನು ಹಿಡಿಯುವುದು ಮತ್ತು 
ಅದು, ಮನೆ ದೇವಾಲಯ. ಇತ್ಯಾದಿಗಳ ಸ್ಥೂಲರೇಖೆಯನ್ನು 
ತಳೆಯುವಂತೆ ಮಾಡುವುದು; * ದಾರಗಳನ್ನೆಳೆಯುವುದರಿಂದ 
ಆಕೃತಿಗಳು ಚಲಿಸುವಂತೆ ಮಾಡುವುದು' ಎಂದೂ ಅರ್ಥೈಸಿದ್ದಾರೆ.), 
ವೀಣಾಡಮರುಕ ವಾದ್ಯಗಳು (ವೀಣೆ, ಡಮರುಕ, ಮತ್ತಿತರ 
ವಾದ್ಯಗಳನ್ನು ನುಡಿಸುವುದಂ), ಪ್ರುಹೇಲಿಕಾ (ಒಗಟುಗಳು), ಪ್ರತಿ 
ಮಾಲಾ (ಒಂದು ಆಟ ; ಒಬ್ಬನು ಒಂದು ಶ್ಲೋಕವನ್ನು ಹೇಳು 
ತ್ತಾನೆ. ಇನ್ನೊಬ್ಬನು ಅದರ ಅಂತ್ಯಾಕ್ಷರದಿಂದ ಮೊದಲುಮಾಢಿ 
ಇನ್ನೊಂದು ಶ್ಲೋಕವನ್ನು ಹೇಳುತ್ತಾನೆ. ಹೀಗೆಯೇ ಮುಂದುವರಿ 
ಯುತ್ತದೆ. ಇದನ್ನು "ಅಂತ್ಯಾಕ್ಷರಿ' ಎನ್ನುತ್ತಾರೆ.), ದುರ್ವಾಚಕ 
ಯೋಗ (ಇನ್ನೊಂದು ಆಟ; ಪ್ರ ್ರತಿಯೊಬ್ಬ ಸ್ಪರ್ಧಿಯೂ ಪರುಷಾಕ್ಷರ 
ಘಟಿತವಾದ ಶ್ಲೋಕಗಳನ್ನು ಹೇಳುವುದು.). ಪುಸ್ತಕವಾಚನ(ಪುಸ್ತಕ 
ಗಳನ್ನು ಓದುವುದು), ನಾಟಕಾಖ್ಯಾಯಿಕಾದರ್ಶನ (ನಾಟಕಗಳು 
ಮತ್ತು ಆಖ್ಯಾಯಿಕೆಗಳ ಜ್ಞಾನ), ಕಾವ್ಯಸಮಸ್ಕಾಪೂರಣ (ಕವಿತೆಯ 
ರಚನೆ ; ಶ್ಲೋಕದ ಕೊನೆಯ ಪಾದವು ಮೊದಲೇ ಕೊಡಲಾಗಿದ್ದು 
ಅದರ ಮೊದಲ ಮೂರು ಪಾದಗಳನ್ನು- ನಾಲ್ಕು ಪಾದಗಳೂ 
ಕೂಡಿ ಸವಂಂಜಸ ಅರ್ಥ ಬರುವಂತೆ-ಆಮೇಲೆ ಸೇರಿಸುವುದು. ), 
ಪಟ್ಟಿಕಾ ವೇತ್ರವಾನವಿಕಲ್ಪ (ಬೆತ್ತ ಮತ್ತು ಬಿದಿರುಗಳಿಂದ-ಮಂಚ 
ಗಳು ಆಸನಗಳು ಮೊದಲಾದ-ಬೇರೆ ಬೇರೆ ವಸ್ತ್ರಗಳನ್ನು. ಮಾಡಂ 


ಚೌಷಖ್ಬಕಲೆ 


ವುದು.), ತಕ್ಷಕರ್ವಗಳು (ಕೆತ್ತನೆಕೆಲಸ. ಎಂದರೆ ಚಿನ್ನ, ಉಕ್ಕು, 
ಮರ ಮೊದಲಾದಂವುಗಳಲ್ಲಿ ಕೆಲಸಮಾಡಂವುದು.),ತಕ್ಷಣ(ಬಡಗಿಯ 
ಕೆಲಸ ಅಥವಾ ಮರಗೆಲಸ), ವಾಸ್ತುವಿದ್ಯಾ (ಗೃಹನಿರ್ಮಾಣ 
ಎಜ್ಞಾನ; ಮನೆಗಳನ್ನು ಹೇಗೆ ಕಟ್ಟಬೇಕು, ಎಂಥ ಭೂಮಿಯ 
ಮೇಲೆ ಕಟ್ಟಬೇಕು, ಎಂಥ ಪದಾರ್ಥಗಳನ್ನು ಬಳಸಬೇಕು ಇತ್ಯಾದಿ), 
ರೂಪ್ಯರತ್ನಪರೀಕ್ಷಾ (ನಾಣ್ಯಗಳು ಮತ್ತು ರತ್ನಗಳ ಪರೀಕ್ಷೆ), 
ಧಾತುವಾದ (ಧಾತುಗಳ ಎಂದರೆ ಖನಿಜಗಳ ಮಿಶ್ರಣ, ಶುದ್ಧಿ ಕರಣ, 
ಇತ್ಯಾದಿ). ಮಣಿರಾಗಾಕರಜ್ಞಾನ (ಹರಳುಗಳು ಮತ್ತು ರತ ಗಳಿಗೆ 
ಬಣ್ಣಹಾಕುವ ವಿಧಾನಗಳ ತಿಳಿಪಂಕಿ ಮತ್ತು ಗಣಿಗಳ ಸ್ಥಲಪರಿಜ್ಞಾನ 
ಮತ್ತು ಕಾರ್ಯಪರಿಜ್ಞಾನ.), ವೃಕ್ಷಾಯುರ್ವೇದಯೋಗ(ಸಸ್ಯಗಳಿಗೆ 
ಔಷಧಿಗಳು ಎಂದರೆ ಮರಗಳು ವಂತ್ರು ಇತರ ಗಿಡಗಳು ರೋಗ 
ರುಜಿನವಿಲ್ಲದೆ ಸೊಂಪಾಗಿರುವಂತೆಯೂ, ವಿಶೇಷ ಚಿಕ್ಕದಾಗಿ 
ಅಥವಾ ಎತ್ತರವಾಗಿ ಮಾಡಲು ಸಾಧ್ಯವಾಗುವಂತೆಯೂ, ಉಪ 
ಯುಕ್ತವಾಗುವ ವಿಧಾನಗಳ ತಿಳಿವಳಿಕೆ.), ಮೇಷಕುಕ್ಕುಟಲಾವಕ 
ಯುದ್ಧ ವಿಧಿ (ಟಗರು, ಹುಂಜ ಮತ್ತು ಲಾವಗೆಗಳು ಯುದ್ಧ 
ಮಾಡುವಂತೆ ಮಾಡುವುದು), ಶುಕ ಸಾರಿಕಾ ಪ್ರಲಾಪನ (ಗಂಡು 
ಮತ್ತು ಹೆಣ್ಣು ಗಿಳಿಗಳು ಮಾತುಗಳನ್ನು ಆಡುವಂತೆ ಕಲಿಸುವುದು), 
ಉತ್ಸಾದನ-ಸಂವಾಹನ-ಕೇಶಮರ್ದನದಲ್ಲಿ ಕೌಶಲ (ಹಸ್ತಪಾದ 
ಗಳಿಂದ ತಲೆ ಮತ್ತು ಶರೀರವನ್ನು ತಿಕ್ಕುವ ಎಂದರೆ ಮರ್ದಿಸುವ 
ಕೌಶಲ), ಅಕ್ಷರ ವರುಷ್ಟಿಕಾಕಥನ (ಅಕ್ಷರ ಶ್ರೇಣಿಗಳಿಂದ ಅರ್ಥವನ್ನರಿ 
ಯುವುದು. ಉದಾ: « ಮೇವೃವಿಂಕಸಿಂಕತುವೃಧಮಕುಂಮಾ ' 
-ಎಂಬ ಅಕ್ಷರಶ್ರೇಣಿ ಮೇಷ ವೃಷಭಾದಿ ದ್ವಾದಶ ಮಾಸಗಳನ್ನು 
ಸೂಚಿಸುತ್ತವೆ.), ಹ (ಗೂಢಲಿಪಿ ಭಾಷಾಭೇದಗಳು 
ಎಂದರೆ ಉದ್ದಿಷ್ಟ ವ್ಯಕ್ತಿಗಲ್ಲದೆ ಅನ್ಕರಾರಿಗೂ ತಿಳಿಯಲಾಗದ 
ಭಾಷೆಗಳು.), 'ದೇಶಭಾಷಾವಿಜ್ಞಾ ನ (ನಿಖಿಲ ದೇಶೀಯ ಭೂಷೂ 
ಪಾಂಡಿತ್ಯ), ಪುಷ್ಪಶಕಟಿಕಾ (ಪ್ರಷ್ಟ ಗಳ ಗಾಡಿ ಎಂದರೆ ಪ್ರೇಮ 
ಪತ್ರಗಳನ್ನು ಇಟ್ಟು ಕಳುಹಿಸಲು- ಪುಷ್ಪಗಳಿಂದ ಗಾಡಿಗಳು, ಕುದುರೆ 
ಗಳು, ಆನೆಗಳು, “ಪಲ್ಲಕ್ಕಿ ಗಳು ಇತ್ಯಾದಿಗಳನ್ನು ಮಾಡುವುದು.). 
ನಿಮಿತ್ತಜ್ಞಾ ನ (ಶುಭ ಮಖ ಅಶುಭ 'ಶಕುನಗಳ ಜ್ಞಾನ), ಯಂತ್ರ 
ಮಾತೃಕಾ ''ಸಂಚಾರಕಾರ್ಯಕ್ಕಾಗಿ, ಜಲ ಮತ್ತು ಯುದ್ಧೋ 
ದ್ಯೋಗಗಳಿಗಾಗಿ ಯಂತ್ರನಿರ್ಮಾಣ ಮಾಡುವುದು.) ಧಾರಣ 
ಮಾತೃಕಾ (ವಿಷಯಂಗಳನ್ನು ನೆನಪಿಟ್ಟುಕೊಳ್ಳುವ ವಿದ್ಯೆ. "ಕೈಗಳಲ್ಲಿ 
ವಸ್ತ್ರ ಮತ್ತು ಇತರ ಪದಾರ್ಥಗಳನ್ನು ಹಿಡಿದುಕೊಳ್ಳುವುದು' 
ಎಂದೂ ಅಥೈೈಸಿದ್ದಾರೆ.), ಸಂಪಾಠ್ಯ (ಒಂದು ಕ್ರೀಡೆ. ಒಬ್ಬನು 
ಒಂದು ಶ್ಲೋಕವನ್ನು ಹೇಳುತ್ತಾನೆ. ಅದು ಇನ್ನೊಬ್ಬನಿಗೆ ಅಪರಿಚಿತ 
ವಾದದ್ದು. ಆದರೂ ಆತನು ಅದನ್ನು ಮತ್ತೊಮ್ಮೆ ಯಥಾರೀತಿ 
ಹೇಳಿ ಒಪ್ಪಿ ಸಬೇಕು. )- ಮಾನಸೀ (ಇನ್ನೊ ಂದುಕ್ರೀಡೆ ; ಅನುಸ್ವಾರ 
ವತ್ತು ವಿಸರ್ಗಗಳನ್ನು ಯಥಾವತ್ತಾಗಿ ಬರೆದು, ಉಳಿದ ಅಕ್ಷರ 
ಗಳೆಡೆಯಲ್ಲಿ ಕೇವಲ ಅವುಗಳ ತಲೆಕೊಟ್ಟು ಕೊಂಬು ಇತ್ಯಾದಿ ಚಿಹ್ನೆ 
ಗಳನ್ನು ತೋರಿಸಿ, ಒಬ್ಬನು ಒಂದು ಶ್ಲೋಕವನ್ನು ಬರೆಯುತ್ತಾನೆ. 
ಇನ್ನೊಬ್ಬ ಆಟಗಾರ ಆ ಚಿಹ್ನೆಗಳಿರುವೆಡೆಯಲ್ಲಿ ಉಚಿತವಾದ ಅಕ್ಷರ 
ಗಳನ್ನು ಪೂರ್ತಿಯಾಗಿಬರೆಯಬೇಕು.),ಕಾವ್ಯಕ್ರಿಯಾ(ಕಾವ್ಯರಚನೆ), 
ಅಭಿಧಾನಕೋಶಛಂದೋವಿಜ್ಞಾನ (ಶಬ್ದಕೋಶ ವಂತ್ತು ಛಂದ 
ಶ್ಶಾಸ್ತ್ರಗಳ ಜ್ಞಾನ), ಕ್ರಿಯಾಕಲ್ಪ ("ಕಾವ್ಯ' ವಂತ್ತ. "ಅಲಂಕಾರ'), 
ಛಲಿತಕಯೋಗಗಳು (ವಂಚನೆಯಂ ವಿಧಾನ ಎಂದರೆ ವ್ಯಕ್ತಿಯ 
ಆಕೃತಿ ಮತ್ತು ಸ್ವರವನ್ನು ಗುರುತು ಹಿಡಿಯಲಾಗದಂತೆ, ಅಥವಾ 


೨೯೧೭ 


೪ 


ಶ್ರ 
ಲಾ 


ಚೌಷಪ್ಟಿಕಲೆ 


ಗುರುತಿಸಲಾಗದೆ ಮತ್ತೊಬ್ಬನ ಕಡೆಗೆ ಮುಂದುವರಿಯುವಂತೆ 
ಮರೆಮಾಡಿಬಿಡುವುದು.), ವಸ್ತ್ರಗೋಪನ (ವಸ್ತ್ರಗಳ ಗೋಪನ ; 
ವಸ್ತ್ರಗಳನ್ನು ತೊಡುವುದರಲ್ಲಿ ಭ್ರಮೋತ್ಪಾದನೆ ; ತುಂಡುಬಟ್ಟೆ 
ಯನ್ನು ತೊಟ್ಟಿರೂ ತಂಂಡುಬಟ್ಟೆಯೆಂದು ಕಾಣದಂತೆ ಮಾಡಂವುದು 
ಇತ್ಯಾದಿ.), ದ್ಯೂತವಿಶೇಷ (ದ್ಯೂತದ, ಹಲವು ವಿಧಗಳು; ದುರೋ 
ದರಾದಿ ಕಪಟಕಲಾ ಪ್ರೌಢತ್ವ.). ಆಕರ್ಷಕ್ರೀಡಾ (ಪಗಡೆಯಿಂದಾ 
ಡುವ ಒಂದು ದ್ಯೂತವಿಶೇಷ.), ಬಾಲಕ್ರೀಡೆಗಳು (ಮಕ್ಕಳಿಗಾಗಿ 
ಆಟಗಳು ; ಚೆಂಡುಗಳು ಗೊಂಬೆ ಇತ್ಯಾದಿಗಳ ಆಟ.), ವೈನಯಾ 
ಕೀಯ ವಿದ್ಯೆಗಳ ಜ್ಞಾನ (ವ್ಯಕ್ತಿಯನ್ನು ವಿದ್ಯಾವಂತನನ್ನಾಗಿ 
ಮಾಡುವ ವಿಜ್ಞಾನ ವಿಷಯಗಳ ಮತ್ತು ಕಲೆಗಳ ತಿಳಿವಳಿಕೆ.), 
ವೈಜಯಿಕೀಯಂ ವಿದ್ಯೆಗಳ ಜ್ಞಾನ (ಜಯವನ್ನು ಗಳಿಸಿಕೊಡಂವ ವಿದ್ಯೆ 
ಗಳ ತಿಳಿವಳಿಕೆ.), ವ್ಯಾಯಾಮಿಕೀಯ ವಿದ್ಯೆಗಳ ಜ್ಞಾನ(ವ್ಯಾಯಾಮ 
ಅಥವಾ ಅಂಗಸಾಧನೆಯ ವಿದ್ಯೆಗಳ ತಿಳಿವಳಿಕೆ.) (ವಾತ್ಸ್ಯಾಯನಕೃತ 
ಕಾಮಸೂತ್ರ ಪು.೩೨,೩೩ ಮತ್ರೂಂಯಂಶೋಧರಕ್ಕೃತ ಜಯಮಂಗಲಾ 
ವ್ಯಾಖ್ಯಾನದ ವಿವರಣೆ-ದಿ ಕಲಾಸ್‌, ಎ.ವೆಂಕಟಸುಬ್ಬಯ್ಯ; ಶ್ರೀಧರ 
ಸ್ವಾವಿಂಗಳ ಭಾಗವತ ಟೀಕೆ ೧೦-೪೫-೩೬; ಶಕದ್ರು. 11 - ೫೮.). 
(ಆ)ಯಶೋಧರನ ವಾತ್ಸ್ಯಾಯನ ಕಾಮಸೂತ್ರದ ಜಯಂಮಂಗಲಾ 
ವ್ಯಾಖ್ಯಾನದಲ್ಲಿ : ಗೀತ (ಹಾಡಂವುದು), ನೃತ್ಯ (ನರ್ತಿಸುವುದು), 
ವಾದ್ಯ (ವಾದ್ಯಗಳನ್ನು ನುಡಿಸಂವುದಂ), ಲಿಪಿಜ್ಞಾನ (ಲೇಖನ 
ಮತ್ತು ಅಕ್ಷರಗಳನ್ನು ಕೊರೆಯಂವ ವಿದ್ಯೆ), ವಚನೌದಾರ್ಯ 
(ಉದಾರತೆಯುಳ್ಳ ಮಾತಂ), ಚಿತ್ರವಿಧಿ (ಎವಿಧಾಕೃತಿಗಳಲ್ಲಿ ರೂಪಿಸ 
ಬಹುದಾದ ಪದ್ಯರಚನೆ ಅಥವಾ ಚಿತ್ರಕಲೆ), ಪುಸ್ತಕರ್ಮ (ವಸ್ತ್ರದ 
ಮೇಲೆ ಚಿತ್ರಕಾರ್ಯ ಮಾಡುವುದು), ಪಶ್ರಚ್ಛೇದ್ಯ (ವಿವಿಧಾಕಾರ 
ಗಳಲ್ಲಿ ಎಲೆ ಬಿಡಿಸುವುದು), ಮಾಲ್ಯವಿಧಿ (ಹಾರ, ತುರಾಯಿ 
ಮೊದಲಾದವನ್ನು ಮಾಡುವ ಕಲೆ), ಆಸಾದ್ಯ ವಿಧಾನ (ಭೋಜ್ಯ 
ಪದಾರ್ಥಗಳನ್ನೂಮಾಡುವ ಕಲೆ ಎಂದರೆ ಸೂಪಶಾಸ್ತ್ರ),ರತ್ನಪರೀಕ್ಷಾ 
(ರತ್ನಗಳ ಪರೀಕ್ಷೆ). ಸೀವ್ಯ (ಬಟ್ಟೆ ಹೊಲೆಯುವುದು). ರಂಗ 
ಪರಿಜ್ಞಾನ (ರಂಗಭೂವಿಂಯ ತಿಳಿವಳಿಕೆ), ಉಪಕರಣಕ್ರಿಯಾ 
(ಯಂತ್ರಗಳು, ಯಂತ್ರೋಪಕರಣಗಳು ಇತ್ಯಾದಿಗಳ ತಯಾರಿಕೆ). 
ಮಾನವಿಧಿ (ಅಳತೆ ಮಾಡುವುದು ; ಯಾನವಿಧಿ-ಎಂದರೆ ಪಯಣಿ 
ಸಂವುದು ಎಂಬರ್ಥವಿರುವ ಪಾಠಭೇದವೂ ಉಂಟು.),ಆಜೀವಜ್ಞಾನ 
(ಉಪಜೀವಿಕೆಯ ಎಂದರೆ ಜೀವನೋಪಾಯದ ತಿಳಿವಳಿಕೆ), ತಿರ್ಯ 
ಗ್ಯೋನಿಚಿಕಿತ್ಸಿತ (ಪಶುವೈದ್ಯ), ವಳಾಯಾಕೃತ ಪಾಷಂಡಸವಂಯ 
ಜ್ಞಾ "ನ (ಮಾಯೆಯಿಂದ ಕೃತವಾದ ಪಾಷಂಡ 1. ಜ್ಞಾನ), 
ಕ್ರೀಡಾ ಕೌಶಲ (ಆಟಗಳು, ಸ್ಪರ್ಧೆಗಳಲ್ಲಿ ನೈಪುಣ್ಯ), ಲೋಕಜ್ಞಾನ 
(ಪ್ರಪಂಚಜ್ಞಾನ), ವೈಚಕ್ಷಣ್ಯ 4. ಸಂವಾಹನ (ಅಂಗ 
ಮರ್ದನ), ಶರೀರ ಸಂಸ್ಕಾರ (ಶರೀರವನ್ನು ಸಂಸ್ಕರಿಸಿಕೊಳ್ಳುವುದು 
ಎಂದರೆ ವಸ್ತ್ರವಿಭೂಷಣಾದಿಗಳಿಂದ ಅನುಲೇಪನಾದಿಗಳಿಂದ 
ಎಂದರ್ಥ), ವಿಶೇಷಕೌಶಲ(ವಿಶೇಷ ಕಲೆಗಳಲ್ಲಿ ಪ್ರೌಢಿವೆಂ), ಆಯುಃ 
ಪ್ರಾಪ್ತಿ, ಅಕ್ಷವಿಧಾನ, ರೂಪಸಂಖ್ಯಾ, ಕ್ರಿಯಾಮಾರ್ಗ. ಬೀಜ 
ಗ್ರಹಣ, ನಯ ಜ್ಞಾನ, ಕರಣಾದಾನ, ಚಿತ್ರಾ ಚಿತ್ರವಿಧಿ,ಗೂಢರಾಶಿ. 
ತಂಲ್ಮಾಭಿಹಾರ, ಕ್ಷಿಪ್ರಗ್ರಹಣ, ಅನುಪ್ರಾಪ್ತಲೇಖಾಸ್ಕೃತಿ, ಅಗ್ನಿ 
ಕ್ರಮ, ಛಲವ್ಯಾಮೋಹನ, ಗ್ರಹದಾನ (ಪಗಡೆ ಕವಡೆ ಮೊದಲಾದ 
ವುಗಳಿಂದ ಆಡುವ ದ್ಯೂತವಿಶೇಷಗಳು). ಉಪಸ್ಥಾನವಿಧಿ (ಹಂಂಜ 
ಇತ್ಯಾದಿಗಳನ್ನ ನಿಲ್ಲುವಂತೆ ಮಾಡುವುದಂ) ಯುದ್ಧ (ಅವುಗಳನ್ನೂ: 
ಕುಳಗವಾಡಂವಂತೆ ಮಾಡುವುದು), ರಂತ (ಅವುಗಳ ಕೂಗು). 


ಚೌಪಖ್ಬಕಲೆ 


ಗತ (ಕುದುರೆ ಮೊದಲಾದವು ಓಡುವಂತೆ ಮಾಡುವುದು), ನೃತ್ತ 
(ಹುಂಜ ಮೊದಲಾದವು ನರ್ತಿಸುವಂತೆ ಮಾಡುವುದು), ಪುರುಷನ 
ಭಾವಗ್ರಹಣ (ಪುರುಷನ ಪ್ರೀತಿಭಾವವನ್ನು ಕಂಡುಕೊಳ್ಳುವ ಕಲೆ), 
ಸ್ವರಾಗ ಪ್ರಕಾಶನ (ಪ್ರಿಯಂವ್ಯಕ್ತಿಯಲ್ಲಿ ಸ್ವರಾಗವನ್ನು ಪ್ರಕಾಶ 
ಪಡಿಸುವುದಂ), ಪ್ರತ್ಯಂಗದಾನ (). ನಖದಂತ ವಿಚಾರ (- .), 
ನೀವೀಸ್ರಂಸನ (-). ಗಂಹ್ಕ ಸಂಸ್ಪರ್ಶನ ಅನುಲೋಮ್ಯ (), 
ಪರಮಾರ್ಥಕೌಶಲ (), ಹರ್ಷಣ (-), ಸಮಾನಾರ್ಥತೆ- 
ಕೃತಾರ್ಥತೆ (-), ಅನಂಪ್ರೋತ್ಸಾಹನ (- 2), ಮೃದಂಕ್ರೋಧ 
ಪ್ರವರ್ತನ (ಅಲ್ಪವಾಗಿ ಕೋಪವನ್ನು ಉಂಟುಮಾಡುವುದಂ), 
ಸಮ್ಯಕ್‌ಕ್ರೋಧ ನಿವರ್ತನ (ಕೋಪವನ್ನು ಪೂರ್ತಿಯಾಗಿ ನಿವರ್ಶಿ 
ಸುವುದು), ಕ್ರುದ್ಧಪ್ರಸಾದನ (ಕೋಪಿಷ್ಠನನ್ನು ಸಮಾಧಾನ 
ಪಡಿಸುವುದು ಮತ್ತು ಅವನ ಕ್ಷವೆಂಯನ್ನು ಪಡೆಯುವುದು), 
ಸಂಪ್ರಾಪರಿತ್ಕಾಗ (). ಚರವಂಸ್ವಾಪವಿಧಿ (--), ಗುಹ್ಮಗೂಹನ 
(...), ಸಾಶ್ರುಪಾತವಾಗಿ ರವಂಣನೆದುರಿನಲ್ಲಿ ಶಾಪನ (ಅಶ್ರುಪಾತ 
ಪೂರ್ವಕವಾಗಿ ಪ್ರಿಯವ್ಯಕ್ತಿಯೆದುರಿನಲ್ಲಿ ಶಪಥ ಮಾಡುವುದು), 
ಸ್ವಶಪಥಕ್ರಿಯಾ (ತನ್ನ ಮೇಲೆಯೇ ಶಪಥ ಮಾಡಿಕೊಳ್ಳುವುದು), 
ಪ್ರಸ್ಥಿತಾನುಗಮನ (ಅಗಲಿದ ಪ್ರಿಯವ್ಯಕ್ತಿಯನ್ನು ಹಿಂಬಾಲಿಸು 
ವುದಂ), ಪುನ ಪುನರ್ನಿರೀಕ್ಷಣ (ಪ್ರಿಯವ್ಯಕ್ತಿಯನ್ನು ಮೇಲಿಂದ 
ಮೇಲೆ ನೋಡುವುದು). (ದಿ ಕಲಾಸ್‌. ಪು.೪೧-೪೪). (ಇ)ವಿದರ್ಭ 
ರಾಜನ ಚಂಪೂರಾಮಾಯಣವನ್ನು ಮುಂದುವರಿಸಿದ ಲಕ್ಷ್ಮಣ 
ಕವಿಯ ಮೊದಲ ಪದ್ಯವನ್ನು ವ್ಯಾಖ್ಯಾನಿಸಂತ್ತ ರಾವಂಚುದ್ರನಂ 
ಹೇಳಿರುವುದು : -ಇತಿಹಾಸಾಗಮಾದಿಗಳಂ (ಇತಿಹಾಸ, ವೇದ, 
ಇತ್ಯಾದಿ), ಕಾವ್ಮಾಲಂಕಾರನಾಟಕ (ಕಾವ್ಯ ಅಲಂಕಾರ, ನಾಟಕ), 
ಗಾಯಕತ್ವ (ಹಾಡುಗಾರಿಕೆ), ಕವಿತ್ವ (ಕಾವ್ಯರಚನೆ), ಕಾಮಶಾಸ್ತ್ರ, 
ದುರೋದರ (ದ್ಯೂತ), ದೇಶಭಾಷೆಗಳು, ಲಿಪಿಜ್ಞಾನ, ಲಿಪಿಕರ್ಮ 
(ಲೆಪ್ಪ, ಲೇಖನ, ಅಕ್ಷರಗಳನ್ನು ಕೊರೆಯಂವುದಂ), ವಾಚಕ(ವಾಚನ), 
ಸರ್ವ ಅಪದಾನಗಳು (ಎಲ್ಲ ಪೂರ್ವ ವೃತ್ತಾಂತಗಳು), ಸ್ವರಶಾಸ್ತ್ರ 
(ಉಚ್ಚಾರವಿಧಾನ ವಿದ್ಯೆ). ಶಾಕುನ (ಶುಭಾಶುಭ ನಿವಿಂತ್ತಗಳಂ), 
ಸಾಮುದ್ರಿಕ (ಹಸ್ತ, ಪಾದ ಮತ್ತು ಶರೀರ ಪರೀಕ್ಷೆಯಿಂದ ವ್ಯಕ್ತಿಯ 
ಅದೃಷ್ಟ ಇತ್ಯಾದಿಗಳನ್ನು ತಿಳಿಸುವ ಶಾಸ್ತ್ರ), ರತ್ನಶಾಸ್ತ್ರ (ರತ್ನ 
ಪರೀಕ್ಷೆ), ರಥಗತಿಕೌಶಲ (ರಥಚಾಲನ ಕೌಶಲ), ಅಶ್ವಗಶಿ ಕೌಶಲ 
(ಕುದಂರೆಗಳನ್ನು ತಕ್ಕಂತೆ ನಡೆಸುವ ಕೌಶಲ), ಮಲ್ಲಶಾಸ್ತ್ರ (ಕಂಸ್ತಿ), 
ಸೂದಕರ್ಮ (ಸೂಪಶಾಸ್ತ್ರ), ಭೂರುಹಗಳ ದೋಹದ (ಮರಗಳಿಗೆ 
ಕಸಿಮಾಡುವುದಂ, ಎಲ್ಲ: ಬಗೆಯ ದೊಡ್ಡ ದೊಡ್ಡ ಫಲಗಳನ್ನು 
ಕೊಡಂವಂತೆ ಮಾಡಂವುದು ಇತ್ಯಾದಿ,), ಗಂಧವಾದ (ಗಂಧಕವನ್ನು 
ಎಂಶ್ರಣ ಮಾಡುವುದಂ, ಭಸ್ಮವಾಗಿ ಇಳಿಸುವುದಂ, ಶುದ್ಧಿ ಕರಿಸು 
ವುದಂ ಇ. ,), ಧಾತಂವಾದ (ಧಾತುಗಳ ಮಿಶ್ರಣ, ಭಸ್ಮವಾಗಿ ಪರಿ 
ವರ್ತಿಸುವುದು, ಬೇರ್ಪಡಿಸುವುದು ಇತ್ಯಾದಿ). ಖನ್ಯಾವಾದ (ನಿಧಿ 
ನಿಕ್ಷೇಪವನ್ನು ಗುರುತುಹಚ್ಚುವುದು, ಅಧೀನ ಮಾಡಿಕೊಳ್ಳುವುದಂ 
ಇ.,), ರಸವಾದ (ಪಾದರಸದ ಮಿಶ್ರಣ ಇ.,). ಜಾಲವಾದ 
(ಮಂಕಂಮಾಡಂವುದಂ : ಅಥವಾ ಮರಂಳಂಮಾಡುವುದು), ಅಗ್ನಿ 
ಸಂಸ್ತಂಭ (ಅಗ್ನಿಯ ಗುಣಗಳನ್ನು ಅಥವಾ ಶಕ್ತಿಗಳನ್ನೂ - ತಡೆ 
ಗೊಳಿಸಂವುದು ; ನಿರ್ಬಾಧಿತವಾಗಿ ಬೆಂಕಿಯ ಮೇಲೆ ನಡೆಯುವ, 
ಕೈಯಲ್ಲಿ ಬೆಂಕಿಯಂನ್ನು ಹಿಡಿಯುವ ಸಾಮರ್ಥ್ಯವನ್ನು ಗಳಿಸಿಕೊಡುವ 
ಒಂದಂ ಮಾಂತ್ರಿಕ ವಿದ್ಯೆ), ಖಡ್ಗಸ್ತಂಭ (ಖಡ್ಗ ಗಳಿಂದ ಗಾಯ 
ಗೊಳ್ಳದಿರಲು ಸಹಾಯಕವಾದ, ಖಡ್ಗದಿಂದ ಗಾಯಂಗೊಳಿಸುವ 


20 


85 


ಚೌಷಪ್ಟಿಕಲೆ 


ಶಕ್ತಿಯನ್ನು ತಡೆಗೊಳಿಸುವ ಒಂದು ಮಾಂತ್ರಿಕ ವಿದ್ಯೆ), ಜಲಸ್ತಂಭ 
(ಜಲಶಕ್ತಿಯನ್ನು ಅಥವಾ ಜಲಗಂಣಗಳನ್ನು ತಡೆಗೊಳಿಸುವುದು ; 
ನೀರಿನ ಮೋಲೆ ದಿವಸಗಳವರೆಗೆ ನಡೆಯಲು ಸಹಾಯಕವಾಗುವ 
ಇನ್ನೊಂದಂ ಮಾಂತ್ರಿಕ ವಿದ್ಯೆ.), ವಾಚಸ್ತಂಭ (ಇನ್ನೊಬ್ಬನ ವಾಕ್‌ 
ಶಕ್ತಿಯನ್ನು ತಡೆಗೊಳಿಸಂವ ಎಂದರೆ ಮಾತಾಡದಂತೆ ಮಾಡುವ 
ವಿದ್ಯೆ], ವಯಸ್ತಂಭ (ವ್ಯಕ್ತಿಯ ಜರೆಯನ್ನೂ ಸ್ಮವಿರತೆಯನ್ನೂ 
ತಡೆಗೊಳಿಸುವ ವಿದ್ಯೆ.). ವಶ್ಯ (ಅನ್ಯವ್ಯಕ್ತಿಯನ್ನು ಪೂರ್ತಿಯಾಗಿ 
ತನ್ನ ಪ್ರಭಾವಕ್ಕೆ ಒಳಪಡಿಸಿಕೊಳ್ಳಲು ಸಹಾಯಕವಾದ ವಿದ್ಯೆ.). 
ಆಕರ್ಷಣ(ಅನ್ಯವ್ಯಕ್ತಿಯನ್ನು ತನ್ನಕಡೆಗೆ ಬರುವಂತೆ ಬಲಾತ್ಕರಿಸಲು 
ಸಹಾಯಕವಾಗುವ ವಿದ್ಯೆ), ವಿದ್ವೇಷಣ (ಒಬ್ಬನಂ ಇನ್ನೊಬ್ಬನನ್ನು 
ದ್ವೇಷಿಸುವಂತೆ ಮಾಡಲು ಸಹಕಾರಿಯಾದ ವಿದ್ಯೆ), ಉಚ್ಚಾಟನ 
(ಓಡಿಸಿಬಿಡುವುದು, ಎಂದರೆ ಮನೆ ಅಥವಾ ಹಳ್ಳಿಯಂತಹ ಯಾವುದೇ 
ಸ್ಥಳದಿಂದ ವ್ಯಕ್ತಿಯನ್ನು ಓಡಿಸಿಬಿಡುವುದಂ; ಹಾಗೆಯೇ ಭೂತಗಳು, 
ಪಿಶಾಚಿಗಳು, ಗ್ರಹಗಳು ಮೊದಲಾದವುಗಳನ್ನು ಆವಿಷ್ಟವಾದ 
ಮನೆಗಳಿಂದಲೋ ಮನಂಷ್ಕರಿಂದಲೋ ಬಿಡಿಸಿ ಅಟ್ಟುವುದು.), 
ಮಾರಣ (ಅಭಿಚಾರವಿದ್ಧೆಯ ಸಹಾಯದಿಂದ ಇನ್ನೊಬ್ಬನನ್ನ 
ಕೊಲ್ಲುವುದು), ಕಾಲವಂಚನ (ಸಮಯದ ವಂಚನೆ ಎಂದರೆ ಒಬ್ಬನು 
ತನ್ನ ಜೀವಿತವನ್ನು ಅಥವಾ ಕಾಲಧರ್ಮವನ್ನು ಮುಂದುವರಿಸಿ 
ಕೊಳ್ಳಲು ಸಹಾಯಕವಾಗಂವ ವಿದ್ಯೆ), ಪಯಸಿ ಪ್ಲವ ಚಾತುರ್ಯ 
(ನೀರಿನಲ್ಲಿ ಧುವ್ಮಿಕ್ಕುವ ಕೌಶಲ), ಪಾದುಕಾಸಿದ್ಧಿ (ಇಷ್ಟಬಂದೆಡೆಗೆ 
ತಕ್ಷಣವೇ ತೆರಳಲು ಸಹಾಯಕವಾದ ವಿದ್ಯೆ), ಮೃತ್ತಿದ್ದಿ (ಮಣ್ಣಿನ 
ಸಿದ್ಧಿ ; ಮಣ್ಣಿಂದ ತನಗೆ ಇಷ್ಟವಾದುದನ್ನು ಪಡೆಯಲು ಸಹಾಯಕ 
ವಾದ ವಿದ್ಯೆ.) ಘುಟಿಕಾಸಿದ್ದಿ (ಗುಳಿಗೆಗಳ ಸಿದ್ಧಿ ಎಂದರೆ ಸರ್ವವಿಧ 
ವಾದ ಅದ್ಭುತಗಳನ್ನೂ ಉಂಟುಮಾಡಲು ಸಹಾಯಕವಾದ ವದೈ), 
ಐಂದ್ರಜಾಲಿಕ (ಭ್ರಮೋತ್ಟಾದನೆ), ಅಂಜನ (ಭೂತಾಂಜನ, 
ದ್ರವ್ಯಾಂಜನ, ಅದೃಶ್ಯಾಂಜನ ಇತ್ಯಾದಿ ಅಂಜನವಿಧಗಳನ್ನು ಮಾಡು 
ವುದು), ನರ ದೃಷಿ ವಂಚನ (ಮನುಷ್ಯನ ದೃಷ್ಟಿಯನ್ನು ವಂಚಿಸು 
ವುದು), ಸ್ವರವಂಚನ (ಸ್ವರವನ್ನು ವಂರೆಮಾಚಿ ಇತರರನ್ನು 
ವಂಚಿಸುವುದು), ವಂಣಿಸಿದ್ಧಿ (ಅದ್ಭುತಗಳನ್ನು ಮಾಡಿ ತೋರಿಸಲು 
ಸಹಾಯಕವಾಗಂವ ರತ್ನಗಳ ಸಿದ್ಧಿ), ಮಂತ್ರಸಿದ್ಧಿ (ಮಂತ್ರಗಳ 
ಸಿದ್ದಿ), ಔಷಧಸಿದ್ಧಿ (ಮದ್ದ ವಂಲಿಕೆಗಳ, ಔಷಧಗಳ ಸಿದ್ಧಿ), 
ಚೋರಕರ್ಮ (ಕಳ್ಳತನ), ವೃತ್ರಕ್ರಿಯಾ (ವೃತ್ರ ಎಂಬ ಜಾತಿಯ 
ಶಿಲೆಯ ಕೆಲಸ), ಲೋಹಕ್ರಿಯಾ, ಅಶ್ಮಕ್ರಿಯಾ (ಶಿಲೆಯ ಕೆಲಸ), 
ಮೃತ್‌ಕ್ರಿಯಾ, ದಾರುಕ್ರಿಯಾ, ವೇಣುಕ್ರಿಯಾ, ವರ್ಮಕ್ರಿಯಾ 
(ಲೋಹಕವಚ ನಿರ್ಮಾಣ), ಅಂಜನಕ್ರಿಯಾ (ಅಂಜನ ತಯಾರಿಕೆ), 
ಅದೃಶ್ಯಕರಣೀ (ಅದೃಶ್ಯನನ್ನಾಗಿ ಮಾಡಿಕೊಳ್ಳುವ ವಿದ್ಯೆ), ದೂರ 
ಕರಣೀ (ತನ್ನನ್ನಾಗಲೀ ಇತರರನ್ನಾಗಲೀ ದೂರಾಂತರಿಸುವ ಒಂದು 
ವಿದ್ಯೆ), ಮೃಗಯಾರತಿ (ಬೇಟೆಯ ವ್ಯಸನ), ವಾಣಿಜ್ಯ, ಪಾಶು 
ಪಾಲ್ಯ, ಕೃಷಿ, ಆಹವಕರ್ಮ (ಯುದ್ಧವಿದ್ಯೆ). ಲಾವಕುಕ್ಕುಟ 
ಮೇಷಾದಿ ಯುದ್ಧ ಕಾರಣ ಕೌಶಲ (ಲಾವಗೆ, ಹುಂಜ ಮತ್ತು 
ಟಗರುಗಳನ್ನು ಹೋರಾಡುವಂತೆ ಮಾಡುವ ಕೌಶಲ).(ದಿ ಕಲಾಸ್‌, 
ಪು.೪೪-೫೦).(ಈ) ಇತಿಹಾಸ, ಆಗವಂ, ಕಾವ್ಯಾಲಂಕಾರ, ನಾಟಕ, 


` ಗಾಯಂಕತ್ವ, ಕವಿತ್ವ, ಕಾಮಶಾಸ್ತ್ರ, ದುರೋದಠ, ದೇವಭಾಷಾಲಿಪಿ 


ಜ್ಞಾನ, ಲಿಪಿಕವ೯, ವಾಚನ, ಗಣಕ, ವ್ಯವಹಾರ, ಸ್ವರಶಾಸ್ತ್ರ, 
ಶಾಕುನ, ಸಾಮುದ್ರಿಕ, ರತ್ನಶಾಸ್ತ್ರ, ಗಜಾಶ್ಚರಥಕೌಶಲ, ಮಲ್ಲ 
ಶಾಸ್ತ್ರ, ಸೂಪಕರ್ಮ, ಭೂರಂಹದೋಹದ, ಗಂಧವಾದ, ಧಾತು 


ಚೌಷಪ್ಟಿಕಲೆ 


ವಾದ, ಖನಿವಾದ. ರಸವಾದ, ಬಿಲವಾದ, ಅಗ್ನಿಸಂಸ್ತಂಭ, ಖಡ್ಗ 
ಸ್ತಂಭ, ಜಲಸ್ತಂಭ, ವಾಚಸ್ತಂಭ, ವಯಸ್ತಂಭ, ವಶೀಕರಣ, 
ಆಕರ್ಷಣ, ಮೋಹನ, ವಿದ್ವೇಷಣ, ಉಚ್ಚಾಟನ, ಮಾರಣ, ಕಾಲ 
ವಂಚನ, ಪರಕಾಯ ಪ್ರವೇಶ, ಪಾದುಕಾಸಿದ್ಧಿ, ವಾಕ್ಸಿದ್ಧಿ, ಘುಟಿಕಾ 
ಸಿದ್ಧಿ, ಐಂದ್ರಜಾಲಿಕ, ಅಂಜನ, ಪರದೃಷ್ಟಿವಂಚನ, ಸ್ವರವಂಚನ, 
ಮಣಿಮಂತ್ರೌಷಧ ಸಿದ್ಧಿ, ಚೋರಕರ್ಮ, ಚಿತ್ರಕ್ರಿಯಾ, ಲೋಹ 
ಕ್ರಿಯಾ, ಅಶ್ಮಕ್ರಿಯಾ, ಮೃತ್‌ಕ್ರಿಯಾ, ದಾರುಕ್ರಿಯಾ, ವೇಣು 
ಕ್ರಿಯಾ, ಚರ್ಮಕ್ರಿಯಾ, ಅಂಬರಕ್ರಿಯಾ,ಅದೃಶ್ಯಕರಣ, ದಂತಿಕರಣ, 
ಮೃಗಯಾವಿಧಿ, ವಾಣಿಜ್ಯ. ಪಾಶುಪಾಲ್ಯ, ಕೃಷಿ, ಆಸವಕರ್ಮ, 
ಲಾವಕುಕ್ಕುಟ ಮೇಷಾದಿಯುದ್ಧಕಾರಕಕೌಶಲ(ಶಿವತತ್ತ್ವ ರತ್ನಾಕರ. 
೧-೨-೪೩-೫೩.) (ಉ) ವೇದಾಸ್ಸರ್ವೇಸವೇದಾಂಗಾ ಇತಿಹಾಸ 
ಸ್ತಥಾಗಮ ನ್ಯಾಯಶಾಸ್ತ್ರ, ಕಾವ್ಯಾಲಂಕಾರನಾಟಕ, ಕವಿತ್ವ, 
ಕಾಮಶಾಸ್ತ್ರ,ದ್ಯೂತನ್ನೆ ಪುಣ್ಯ. ದೇಶಭಾಷಾ ಪರಿಜ್ಞಾನ, ಲಿಪಿಜ್ಞಾನ, 
ಲಿಪಿಕ್ರಿಯಾ, ಸಮಸ್ತಾವಧಾನ (ಹಲವು ವಿಷಯಗಳ ಮೇಲೆ 
ಏಕಕಾಲದಲ್ಲಿ ಗಮನಕೆೊಡುವುದು). ಸ್ವರಶಾಸ್ತ್ರ, ವಾಚಕ, 
ಸಾಮುದ್ರಿಕ, ಶಾಕುನ, ರತ್ನಪರೀಕ್ಷೆ. ಸ್ವರ್ಣಪರೀಕ್ಷೆ. ತುರಗಲಕ್ಷಣ, 
ಗಜಶಾಸ್ತ್ರ, ಮಲ್ಲವಿದೆ. ಪಾಕಕರ್ಮ, ದಶದೋಹಲವಿದ್ಯೆ, ಗಂಧ 
ವಾದ, ಧಾತುವಾದ, ಖನೀವಾದ, ರಸವಾದ, ಅಗ್ನಿಸ್ತಂಭ, 
ಜಲಸ್ತಂಭ, ಅಸಿಸ್ತಂಭನ, ವಾಯುಸ್ತಂಭ, ವಶ್ಯ, ಮೋಹನ, 
ಆಕರ್ಷಣ, ಉಚ್ಚಾಟನ, ವಿದ್ವೇಷ, ಮಾರಣ, ಕಾಲವಂಚನ, 
ವಾಣಿಜ್ಯ, ಪಾಶುಪಾಲ್ಕ, ಕೃಷಿ, ಆಸವಕರ್ಮ, ಲಾವುಕಾಯೋಧನ 
ಪ್ರೌಢಿ (ಲಾವಗೆಗಳನ್ನು ಕಾದುವಂತೆ ಮಾಡುವ ಕೌಶಲ), ಮೇಷ 
ಯಂದೃಶಕೌಶಲ, ರತಿಕೌಶಲ, ಆಖೇಟ, ಅದೃಶ್ಯಕರಣೀ, ಚಿತ್ರರೋಹ 
ಕ್ರಿಯಾ (?). ಅಶ್ಮಕ್ರಿಯಾ, ಮೃತ್ಛಿಯಾ, ದಾರುಕ್ರಿಯಾ, ವೇಣು 
ಕ್ರಿಯಾ, ಚವ್ಪ೯ಕ್ರಿಯಾ, ಅಂಬರಕ್ರಿಯಾ, ದೂರಕರಣೀ, ಚೋರ 
ಕರ್ಮ, ಅಂಜನಕರ್ಮ, ಮಂತ್ರೌಷಧಸಿದ್ಧಿ ಕ ಸ್ವರವಂಚನ, ದೃಷ್ಟಿ 
ವಂಚನ, ಜಲಪ್ಲವನಸಿದ್ಧಿ ,ವಾಕ್ಸಿದ್ಧಿ, ಘಟಕಾಸಿದ್ಧಿ, ಪಾದುಕಾಸಿದ್ಧಿ, 
ಇಂದ್ರಜಾಲ,ಮಹೇಂದ್ರಜಾಲ(ಶ್ರೀತತ್ವ್ವನಿಧಿ,ಪು. ೧೦೨-ದಿ ಕಲಾಸ್‌ 
ಪು. ೭೨). (ಊ) ಶುಕ್ರನೀತಿಸಾರದಲ್ಲಿ: ಹಾವಭಾವಾದಿ ಸಂಯುಕ್ತ 
ನರ್ತನ (ಹಾವಭಾವಾದಿ ಯಂಕ್ತವಾದ ನರ್ತನ), ಅನೇಕವಾದ್ಕ 
ವಿಕೃತಿ ತದ್ವಾದನಜ್ಞಾನ (ಹಲವು ವಾದ್ಯಗಳನ್ನು ಗೋಷ್ಠಿಯಲ್ಲಿ 
ನಂಡಿಸಂವುದರ ಕೌಶಲ), ಸ್ತ್ರೀಪುರುಷರ ವಸ್ತ್ರಾಲಂಕಾರ ಸಂಧಾನ 
(ಸ್ತ್ರೀಪುರುಷರ ವಸ್ಟ್ರಾಲಂಕಾರಗಳ ಯೋಜನೆಯಲ್ಲಿ ಸಹಾಯ 
ಮಾಡುವುದು), ಅನೇಕರೂಪಾವಿರ್ಭಾವಕೃತಿಜ್ಞಾನ (ದಾರುಶಿಲಾದಿ 
ಗಳಿಂದ ವಿವಿಧಾಕೃತಿಗಳ ನಿರ್ವಾಣ), ಶಯ್ಯಾಸ್ತರಣ ಸಂಯೋಗ 
ಪುಷ್ಪಾದಿಗ್ರಥನ (ಹೂಗಳಿಂದ ಹಾಸಿಗೆಗಳನ್ನೂ ಹಾರಗಳನ್ನೂ 
ಮಾಡುವುದು), ದ್ಯೂತಾದ್ಯನೇಕ ಕ್ರೀಡಾಭಿರಂಜನ (ದ್ಯೂತಾದಿ 
ಅನೇಕ ಕ್ರೀಡಾದಿಗಳಿಂದ ಮನೋರಂಜನೆ ಮಾಡಿಕೊಳ್ಳುವುದು). 
ಅನೇಕಾಸನ ಸಂಧಾನ ರತಿಜ್ಞಾನ (ಅನೇಕ ಆಸನಗಳಲ್ಲಿ ರತಿಯ 
ಜ್ಞಾನ), ವಂಕರಂದಾಸವಾದಿಗಳೆ ಮದ್ಯಾದಿಗಳ ಕೃತಿ (ಮಕರಂದಾ 
ಸವ ಮತ್ತು ಇತರ ವಂದ್ಯಾದಿಗಳ ತಯಾರಿಕೆ), ಶಲ್ಯಗೂಢಾಹೃತಿ. 
ಸಿರಾವ್ರಣ, ವ್ಯಧಜ್ಞಾನ (ನೆಟ್ಟ ಬಾಣಗಳನ್ನೂ ಕತ್ತಿಗಳನ್ನೂ 
ತೆಗೆಯುವುದಂ ವಂತ್ತು ಗಾಯಗಳನ್ನೂ, ರಕ್ತನಾಳಗಳನ್ನೂ ಕೆರೆದು 
ತೆಗೆಯಂವುದು), ಹೀನಾದಿರಸಸಂಯೋಗಾನ್ನಾದಿ ಸಂಪಾಚನ 
(ವಿವಿಧರಸ ಸಂಯೋಜನೆಯಿಂದ ವಿವಿಧ ಪಾಕಗಳ ತಯಾರಿಕೆ), 
ವೃಕ್ಷಾದಿಪ್ರಸವಾರೋಪಪಾಲನಾದಿಕೃತಿ (ಗಿಡಗಳನ್ನು ಕಸಿಮಾಡಂ 


ರ್ಪಿ೧್ಗ 


ಚೌಪಪ್ಟಿಕಲೆ 


ವುದು ಮತ್ತೂ ಪೋಷಣೆ), ಪಾಷಾಣಧಾತ್ವಾದಿದೃತಿಭಸ್ಮಕರಣ 
(ಪಾಷಾಣ ಧಾತ್ವಾದಿಗಳನಲ ಕರಗಿಸುವುದು, "ಭಸ್ಮ' ಮಾಡು 
ವುದು), ಸಕಲ ಇಕ್ಷಂವಿಕಾರಗಳ ಕೃತಿಜ್ಞಾನ (ಕಬ್ಬಿನ ಹಾಲಿನಿಂದ 
ತಯಾರಿಸಬಹಂದಾದ ಎಲ್ಲವನ್ನೂ ತಯಾರಿಸುವುದು), ಧಾತ್ವೌಷಧಿ 
ಗಳ ಸಂಯೋಗಕ್ರಿಯಾಜ್ಞಾನ (ಧಾತು ವಂತ್ರು ಓಷಧಿಗಳ ಮಿಶ್ರಣ), 
ಧಾತುಸಾಂಕರ್ಯಪಾರ್ಥಕ್ಕರಣ (ಧಾತುಗಳ ಮಿಶ್ರಣ ವಂತ್ತೂ 
ಪೃಥಕ್ಕರಣ), ಧಾತ್ವಾದಿಗಳ ಸಂಯೋ ಗಾಪೂರ್ವವಿಜ್ಞಾನ 
(ಧಾತ್ವಾದಿಗಳ ಹೊಸ ಹೊಸ ಮಿಶ್ರಣಗಳ ಜ್ಞಾನ), ಕ್ಷಾರನಿಷ್ಕಾಸನ 
ಜ್ಞಾನ (ಧಾತ್ವಾದಿಗಳಿಂದ: ಷಡ್ರಸಗಳಲ್ಲಿ ಒಂದಾದ 'ಕ್ಷಾರ'ವನ್ನು 
ತೆಗೆಯುವುದು), ಪದಾದಿನ್ಯಾಸದಿಂದ ಶಸ್ತ್ರಸಂಧಾನನಿಕ್ಷೇಪ (ಬಿಲ್ಲಿನ 
ಮೇಲೆ ಹಜ್ಜೆಯನ್ನಿಡುವುದಂ ಮಂಂತಾದುದರಿಂದ ಬಿಲ್ಲನ್ನು ಸಿದ್ಧ 
ಗೊಳಿಸುವುದು ಮತ್ತು ಅದರಿಂದ ಬಾಣ ಪ್ರಯೋಗಮನಾಡುವುದು), 
ಸಂಧ್ಯಾಘಾತಾಕೃಷ್ಟಿಭೇದಗಳಿಂದ ವಂಲ್ಸಯು ದ್ಧ (ಬಗೆಬಗೆಯ 
ಪಟ್ಟಿನಿಂದ ಬಗೆಬಗೆಯಾಗಿ ಕುಸ್ತಿಮಾಡಂವುದು), ಅಭಿಲಕ್ಷಿತ 
ದೇಶದಲ್ಲಿ ಯಂತ್ರಾದ್ಯಸ್ವನಿಪಾತನ (ಗುರಿಯನ್ನು ಭೇದಿಸುವಂತೆ 
“ಯಂತ್ರಗಳಿಂದ” ಬಾಣಾದಿಗಳನ್ನು ಬಿಡಂವುದು), ವಾದ್ಯಸಂಕೇತ 
ದಿಂದ ವ್ಯೂಹರಚನಾದಿ (ವಾದ್ಯವಾದನಕ್ಕನಂಸಾರವಾಗಿ ಸೇನೆ 
ಯನ್ನು ವ್ಯೂಹವಾಗಿ ರಚಿಸುವುದು), ಗಜಾಶ್ವರಥಗಳ ಮೇಲಿಂದ 
ಯು ದ್ಧ ಸಂಯೋಜನ (ಗಜಾಶ್ವರಥಗಳನ್ನು ಹತ್ತಿದವರಾಗಿ 
ಯುದ್ಧೋನ್ಮುಖರಾಗುವುದು) ವಿವಿಧಾಸನ ವಂದ್ರೆಗಳಿಂದ 
ದೇವಾತಾತೋಷಣ (ವಿವಿಧ ಆಸನ ಮತ್ತು ಮಂದ್ರೆಗಳಿಂದ ದೇವತೆ 
ಗಳನ್ನು ಒಲಿಸುವುದಂ), ಸಾರಧ್ಯ (ರಥಚಾಲನ), ಗಜಾಶ್ವಾದಿಗಳಿಗೆ 
ಗತಿಶಿಕ್ಷಣ (ಆನೆ ಕುದುರೆಗಳನ್ನು ತರಬೇತು ಮಾಡುವುದಂ), 
ಮೃತ್ತಿಕಾಕಾಷ್ಠಪಾಷಾಣ ಧಾತುಭಾಂಡಾದಿ ಸತ್ಕಿಯೆ (ಮಣ್ಣು, 
ಮರ, ಕಲ್ಲು ವಂತ್ತು ಲೋಹಗಳಿಂದ ಪಾತ್ರೆ ಮೊದಲಾದುವನ್ನು 
ಮಾಡುವುದು), ಚಿತ್ರಾದ್ಯಾಲೇಖನ (ಚಿತ್ರಲೇಖನ), ತಟಾಕವಾಪೀ 
ಪ್ರಾಸಾದ ಸಮಭೂಮಿಕ್ರಿಯೆ (ಕೆರೆ, ಕೊಳ, ಮನೆ ಇವುಗಳನ್ನು 
ನಿವ್ಣಸುವುದಂು, ಭೂಮಿಯನ್ನು ಸಮತಲಗೊಳಿಸುವುದು), ಘಟ್ಕಾ 
ದೃನೇಕಯಂತ್ರಗಳ ವಾದ್ಯಗಳ ಕೃತಿ (ಘಟೀಯಂತ್ರಾದಿ ಅನೇಕ 
ಯಂತ್ರಗಳನ್ನೂ ವಾದ್ಯಗಳನ್ನೂ ತಯಾರಿಸುವುದು), ಹೀನಮ 
ಧ್ಯಾದಿ ಸಂಯೋಗ ವರ್ಣಾದಿಗಳಲ್ಲಿ ರಂಜನ (ವಿವಿಧ ಪ್ರಮಾಣ 
ಗಳಲ್ಲಿ ಬೆರಸಿದ ಬಣ್ಣಗಳಿಂದ ಚಿತ್ರರಚನೆ), ಜಲವಾಯ್ವಗ್ನಿ 
ಸಂಯೋಗನಿರೋಧಗಳಿಂದ ಕ್ರಿಯೆ (ನೀರು ಬೆಂಕಿ ಮತ್ತು ಗಾಳಿ 
ಗಳನ್ನೊಂದುಗೂಡಿಸಿಯೂ ನಿರೋಧಿಸಿಯೂ ಕೆಲಸ ಮಾಡು 
ವುದು.), ನೌಕಾರಥಾದಿ ಯಾನಗಳ ಕೃತಿಜ್ಞಾನ (ನೌಕಾರಥಾದಿ 
ಯಾನಗಳನ್ನು ಕಟ್ಟುವ ಜ್ಞಾನ), ಸೂತ್ರಾದಿ ರಜ್ಜುಕರಣ ವಿಜ್ಞಾನ 
(ನೂಲು, ಹಗ್ಗ ಇತ್ಯಾದಿಗಳನ್ನೂ ಮಾಡುವುದು), ಅನೇಕ ತಂತು 
ಸಂಯೋಗಗಳಿಂದ ಪಟಬಂಧ (ನೂಲನ್ನು ನೆಯ್ದು ಬಟ್ಟೆಮಾಡು 
ವುದಂ), ವೇಧಾದಿ ಸದಸಜ್ಜಾನ (ರತ್ನಪರೀಕ್ಷೆಯ ಜ್ಞಾನ ಮತ್ತು 
ರತ್ನಗಳನ್ನು ಕತ್ತರಿಸಂವುದು ವೆಜ್ಜಕೊರೆಯುವುದು ಇತ್ಯುದಿ), 
ಸ್ವರ್ಣಾದಿಗಳ ಯಾಥಾರ್ಥ್ಯ ವಿಜ್ಞಾನ (ಸ್ವರ್ಣಾದಿಗಳ ಪರೀಕ್ಷೆಯ 
ಜ್ಞಾನ). ಕೃತ್ರಿವಂಸ್ವರ್ಣರತ್ನಾದಿ ಕ್ರಿಯಾಜ್ಞಾನ (ಕೃತಕವಾಗಿ ಸ್ವರ್ಣ 
ಮತ್ತಿ ರತ್ನಾದಿಗಳನ್ನು ತಯಾರಿಸುವ ಜ್ಞಾನ), ಸ್ವರ್ಣಾದ್ಯಲಂಕಾರ 
ಕೃತಿ (ಚಿನ್ನದಿಂದ ಆಭರಣಗಳನ್ನು ಮಾಡುವುದು), ಲೇಪಾದಿ 
ಸತೃತಿ (ಗಿಲೀಟಂ, ಪಾಲಿಷ್‌ ಇತ್ಯಾದಿ ಲೇಪನಕ್ರಿಯೆ), ಚರ್ಮಗಳ 
ಮಾರ್ದವಾದಿ ಕ್ರಿಯಾಜ್ಞಾನ (ಚರ್ಮವನ್ನು ಹದಮಾಡಂವುದ 


ಚೌಜ್ಟಕಲೆ 


ಇತ್ಯಾದಿ), ಪಶುಚೆರ್ಮಾಂಗನಿರ್ಹಾರಜ್ಞಾನ (ಪ್ರಾಣಿಗಳ ಅಂಗ 
ಗಳಿಂದ ಚರ್ಮ ಮತ್ತು ಇತರ ಅಂಗಾಂಶಗಳನ್ನು ತೆಗೆಯುವ 
ತಿಳಿವಳಿಕೆ), ದುಗ್ಗದೋಹಾದಿಫೃತಾಂತ ವಿಜ್ಞಾನ (ಹಾಲನ್ನು 
ಕರೆಯುವುದಂ ಅದರಿಂದ ತುಪ್ಪಮಾಡುವುದು - ಇವುಗಳ ಪರಿ 
ಕ್ರಮದ ಜ್ಞಾನ). ಕಂಚುಕಾದಿಗಳ ಸೀವನ ವಿಜ್ಞಾನ (ಕಂಚುಕಾದಿ 
` ಗಳನ್ನು ಹೊಲಿಯುವುದು), ಓಲಬಾಹ್ವಾದಿಭಿಸ್ತರಣ (ತೋಳು 
ವಂಂತಾದುದರಿಂದ ನೀರಲ್ಲಿ ಈಜುವುದು), ಗೃಹಭಾಂಡಾದಿ 
ಮಾರ್ಜನ ವಿಜ್ಞಾನ (ಮನೆಗಳು, ಮನೆಯ ಪಾತ್ರೆ ಪದಾರ್ಥಗಳು 
ಮೊದಲಾದುವನ್ನು ತೊಳೆಯುವುದರ ಜಾಣ್ಮೆ), ವಸ್ತ್ರ 
ಸಮ್ಮಾರ್ಜನ (ಬಟ್ಟೆಗಳನ್ನ ಒಗೆದು ಮಡಿಮಾಡುವುದು), ಕ್ಷುರ 
ಕರ್ಮ (ಕ್ಷೌರ), ತಿಲಮಾಂಸಾದಿ ಸ್ನೇಹ ನಿಷ್ಕಾಸನ ಕೃತಿ (ಎಳ್ಳು, 
ಮಾಂಸ ಮೊದಲಾದವರಿಂದ ಸಾರವನ್ನು ತೆಗೆಯುವುದು), 
ಸೀರಾದ್ಯಾಕರ್ಷಣಜ್ಞಾನ (ಉಳುವುದು, ಕಳೆಕೀಳುವುದು ಮುಂತಾ 
ದುವುಗಳ ಜ್ಞಾ ನ), ವೃಕ್ಷಾದ್ಯಾರೋಹಣಜ್ಞಾನ (ಮರ ಹತ್ತುವುದು 
ಇತ್ಕಾದಿಗಳ ಜ್ಞಾನ), ಮನೋನಂಕೂಲಸೇವಾ ಕೃತಿಜ್ಞಾನ 
(ಅನ್ಯರಿಗೆ ಮೆಚ್ಚಿಕೆಯಾಗಂವಂತೆ ಸೇವೆಯನ್ನು ಮಾಡುವುದರ 
ತಿಳಿವಳಿಕೆ), ವೇಣುತೃಣಾದಿಪಾತ್ರ ಕೃತಿಜ್ಞಾನ (ಬಿದುರು, ಲಾಳದ 
ಕಡ್ಡಿ ಅಥವಾ ಜೊಂಡು ಮೊದಲಾದವರಿಂದ ಪಾತ್ರೆಗಳನ್ನು 
ಮಾಡುವುದರ ತಿಳಿವಳಿಕೆ), ಕಾಚಪಾತ್ರಾದಿಕರಣ ವಿಜ್ಞಾನ (ಗಾಜಿ 
ನಿಂದ ಪಾತ್ರೆ ಮುಂತಾದುವನ್ನು ಮಾಡುವುದರ ತಿಳಿವಳಿಕೆ), 
ಜಲಸಂಸೇಚನ ಸಂಹರಣ (ನೀರನ್ನು ತರಂವುದು, ತಳಿಯುವುದು), 
ಲೋಹಾಭಿಸಾರ ಶಸ್ತ್ರಾಸ್ತ್ರಕೃತಿಜ್ಞಾನ (ಲೋಹಗಳಿಂದ ಶಸ್ತ್ರಾಸ್ತ್ರ 
ಗಳನ್ನು ಮಾಡುವುದರ ತಿಳಿವಳಿಕೆ), ಗಜಾಶ್ವವೃಷಭೋಷ್ಟ್ರ 
ಪಲ್ಯಾನಾದಿ ಕ್ರಿಯೆಂ (ಆನೆ ಕಂದುರೆ ಎತ್ತು ಒಂಟೆ_ಇವುಗಳ ಸವಾರಿಗೆ 
ಬೇಕುದ ಹಲ್ಲಣ ಮೊದಲಾದುವನ್ನು ಮಾಡುವುದು), ಶಿಶುವಿನ 
ಸಂರಕ್ಷಣ ಧಾರಣ ಕ್ರೀಡನ ಜ್ಞಾನ (ಮಕ್ಕಳನ್ನು ಬೆಳೆಸುವುದು, 
ಎತ್ತಿಕೊಳ್ಳುವುದು, ಒಡನಾಡುವುದು - ಇವುಗಳ ತಿಳಿವಳಿಕೆ), 
ಅಪರಾಧಿ ಜನಸುಯುಕ್ತತಾಡನ ಜ್ಞಾನ (ಅಪರಾಧಿಗಳನ್ನು ಚೆನ್ನಾಗಿ 
ಶಿಕ್ಷಿಸುವುದರೆ ತಿಳಿವಳಿಕೆ), ನಾನಾದೇಶೀಯವರ್ಣ ಸುಸಮ್ಯಗ್ಲೇಖನ 
ಜ್ಞಾನ (ನಾನಾ ದೇಶಗಳ-ಅಕ್ಷರಮಾಲೆಯ-ಅಕ್ಷರಗಳನ್ನು ಚೆನ್ನಾಗಿ 
ಬರೆಯುವುದರ ತಿಳಿವಳಿಕೆ), ತಾಂಬೂಲರಕ್ಷಾದಿಕೃತಿ ವಿಜ್ಞಾನ 
(ತಾಂಬೂಲ ಮೊದಲಾದಂವನ್ನು ಸಿದ್ಧಪಡಿಸುವುದರ ತಿಳಿವಳಿಕೆ, 
ಆದಾನ (ಕಲೆಗಳನ್ನು ಗ್ರಹಿಸುವುದು ಅಥವಾ ಹೃದ್ಗತ ಮಾಡಿ 
ಕೊಳಂ ವುದು). ಆಶುಕಾರಿತ್ವ (ಶೀಘ್ರವಾಗಿ ಕಾರ್ಯವಮಾಡುವುದು). 
ಪ್ರತಿದಾನ (ಕಲೆಗಳನ್ನು ಮರಳಿ ಕೊಡುವುದು ಅಥವಾ ಕಲಿಸುವುದು), 
ಚಿರಕ್ರಿಯೆ(ವಿಳಂಬವಾಗಿ ಕಾರ್ಯಮಾಡುವುದು.) (ಶುಕ್ರನೀತಿಸಾರ. 
ಪು. ೧೨೬-ದಿ ಕಲಾಸ್‌ ಪು. ೫೨-೫೬). (ಯ) ಪಾಂಚಲ ಬಾಭ್ರವ್ಯನ 
ಪ್ರಕಾರವಾಗಿ ಕಾಮಶಾಸ್ತ್ರದ : (1) ಆಲಿಂಗನ ಭೇದಗಳು-ಸ್ಪಷ್ಟಕ, 
ವಿದ್ಧಕ, ಉದ್ಭೃಷ್ಟಕ, ಪೀಡಿತಕ, ಲತಾವೇಷ್ಟಿತಕ, ವೃಷಾಧಿರೂಢಕ, 
ತಿಲತಂಡುಲಕ, ಕ್ಷೀರನೀರಕ ; (11) ಚುಂಬನ ಭೇದಗಳು-ಸವಂ, 
ತಿರ್ಯಕ್‌,ಉದ್ಭಾ )ಂತ,ಅವಪೀಡಿತ; (111) ದಂತಕರ್ಮ-ಗೂಢಕ, 
ಉಚ್ಛೂನಕ, ಬಿಂದು, ಬಿಂದುಮಾಲಾ, ಪ್ರವಾಸಮಣಿ, ಮಣಿ 


ಮಾಲಾ, ಖಂಡಾಭ್ರಕ, ವರಾಹಚರ್ವಿಕ; (1೪) ನಖಕ್ಷತ-ಆಚ್ಛುರಿತಕ,' 


ಅರ್ಧಚಂದ್ರ, ಮಂಡಲ, ರೇಖಾ, ವ್ಯಾಘ್ರನಖ, ಮಯೂರಪದಕ, 
ಶಶಪ್ಲುತಕ,ಉತ್ಪಲಪತ್ರಕ;(೪)ಸೀತ್ಕಾರ.ಹಿಂಕಾರ,ಸ್ತನಿತ,ಕೂಜಿತ, 
ರುದಿತ, ಸ ಸೈತ. ದೂತೃತೆ, ಫೂತೃತ, ಅಂಬಾರ್ಥಕ ಶಬ ಗಳು; 


೨೯೨೦ 


ಶಾ 
ಐ 


80 


ಚೌಸುತ್ತು 


(vi) ಸಂವೇಶನ-ಉತ್ಫು ಲ್ಲಕ, ವಿಜೃಂಭಿತಕ, ಇಂದ್ರಾಣಿಕ, ಸಂಪುಟಕ, 
ಪೀಡಿತಕ, ವೇಷ್ಟಿತಕ, ವಾಡವಕ; (೪11) ಉಪಸೃಪ್ತಕ-ಉಪಸೃಷ್ಟಕ, 
ಮಂಥನ, ಹುಲ, ಅವಮರ್ದನ, ಪೀಡಿತಕ, ನಿರ್ಫಾತ, ವರಾಹ 
ಘಾತ, ವೃಷಾಘಾತ, ಚಟಕವಿಲಸಿತ, ಸಂಪುಟ; (೪111) ನರಾಯಿತ 
-ಸಂದಂಶ,ಭ್ರಮರಕ, ಪ್ರೇಂಖೋಲಿತಕ; (1x) ಔಪರಿಷ್ಟಕ-ನಿವಿಂತ, 
ಪಾರ್ಶ್ವತೋದಷ್ಟ. ಬಹಿಸ್ಸಂದಂಶ, ಅಂತಸ್ಸಂದಂಶ, ಚುಂಬಿತಕ, 
ಪರಿಮೃಷ್ಟಕ, ಆಮ್ರಚೂಹಿತಕ, ಸಂಗರ. (ಕಾಮಸೂತ್ರ. ಪು. ೯೬- 
೧೭೬-ದಿ ಕಲಾಸ್‌. ೩೭-೩೯). (ಯೂ) ವಂಹಿಳಾಗುಣಗಳು:.- 
ನೃತ್ಯ, ಔಚಿತ್ಯ, ಚಿತ್ರ, ವಾದಿತ್ರ, ಮಂತ್ರ, ತಂತ್ರ, ಜ್ಞಾನ, ವಿಜ್ಞಾನ, 
ದಂಭ, ಜಲಸ್ತಂಭ, ಗೀತನಾದ, ತಾಲಮಾನ, ಮೇಘವೃಷ್ಟಿ, 
ಫಲಾಕೃಷ್ಟಿ, ಆರಾಮರೋಪಣ. ಆಚಾರಗೋಪನ, ಧರ್ಮವಿಚಾರ, 
ಶಕುನಸಾಗರ, ಕ್ರಿಯಾಕಲ್ಪ, ಸಂಸ್ಕೃತಜಸ್ಪ, ಪ್ರಸಾದ ನೀತಿ, 
ಧರ್ಮನೀತಿ, ವರ್ಣಿಕಾವೃದ್ಧಿ ಸುವರ್ಣಸಿದ್ಧಿ ೆ ಸುರಭಿತೈಲಕರಣ, 
ಲೀಲಾಸಂಚಾರಣ, ಗಜತುರಗ ಪರೀಕ್ಷಣ, ಪುರುಷಸ್ತ್ರೀಲಕ್ಷಣ, 
ಸುವರ್ಣರತ್ನಭೇದ, ಅಷ್ಟಾದಶಲಿಪಿ ಪರಿಚ್ಛೇದ, ತತ್ಕಾಲಬುದ್ಧಿ, 
ವಾಸ್ತುಸಿದ್ಧಿ, ವೈದ್ಯಕಕ್ರಿಯಾ, ಕಾಮವಿಕ್ರಯ, ಘಟಭ್ರಮ, ಸಾರಿ 
ಪರಿಶ್ರಮ, ಅಂಜನ ಯೋಗ, ಚೂರ್ಣಯೋಗ, ಹಸ್ತಲಾಘವ, 
ವಚನಪಾಟವ, ಭೋಜ್ಯವಿಧಿ, ವಾಣಿಜ್ಯವಿಧಿ, ಮುಖಮಂಡನ, 
ಶಾಲಿಖಂಡನ, ಕಥಾಕಥನ, ಪುಷ್ಪಗ್ರಥನ, ವಕ್ರೋಕ್ತಿ, ಕಾವ್ಯಶಕ್ತಿ, 
ಸ್ಫಾರವೇಷ, ಸಕಲಭಾಷಾವಿಶೇಷ, ಅಭಿಧಾನ ಜ್ಞಾನ, ಆಭರಣ 
ಪರಿಧಾನ, ಭೃತ್ಕೋಪಚಾರ, ಗೃಹಾಚಾರ, ಕಾವ್ಯಕರಣ, ಪರನಿರಾ 
ಕರಣ, ರಂಧನ, ಕೇಶಬಂಧನ, ವೀಣಾನಿನಾದ, ವಿತಂಡಾವಾದ, 
ಅಂಕವಿಚಾರ, ಲೋಕವ್ಯವಹಾರ, ಅಂತಾಕ್ಷರಿಕಾ, ಪ್ರಶ್ನಪ್ರಹೇಲಿಕು 
(ಕಲ್ಬಾಂತರ ವಾಚ್ಯಾನಿ-ದಿ ಕಲಾಸ್‌. ೭೬-೭೭) (ಶ್ರೀವತ್ಕ ನಿಘಂಟು. 
ಪುಟಿ ೯೩ ಮತ್ತು ೩೩೬); ಕವಿ ಗಮಕಿ ವಾದಿ ಗಾಯಕ ವಾಗ್ಮಿ ನಟ ಹಾಸ್ಯ 
ದವರಾದಿ ಚೌಷಷ್ಟಿಕಲೆಯವರು (ತಲಪು. ೪೭-೪೩). ಚೌಹಖ್ಬಕಳೆ : ಅತಿ 
ಚತುರ ಚೌಪಬ್ಬಕಳೆ ಸಾಮಭೇದಾದಿ ಮಂತ್ರಾಳಾಪ ವೀಶಭಕ್ತಿ ನುತವೀರ 
ವಿತರಣಗುಣಂ . . ನೆರೆದು ರೂಪಾದುದೆಂಬಂತೆ (ಹಕಳಾ. ೧-೪೬). 
[ ಚೌಷಬ್ಬ + ಕಲೈ] 


ಚೌಷಪ್ಪಿಕಳೆ "ಚೌಪಬ್ಬಿಕಲೆ' ನೋ. 


ಚೌಹಬ್ಬವಿದ್ಯೆ (ನಾ). -ಚೌಷಜ್ಟಿಕಲೆ: ಚೌಷಜ್ಟವಿದ್ಯಾಕಳಾವಿದನೆನಿಸಿಕೊೊಂಬ 


ನಲ್ಲದೆ ಲಿಂಗವಂತನೆನಿಸಿಕೊಂಬುದಿಲ್ಲ (ಮಡಿಮಾ. ೪೩-೬೧): ಟೌಷಪ್ಟಿವಿದ್ಮಾ 
ಕಲಾಭರಿತ ಸುಪ್ರೌಢ ಶಿಷ್ಕಾಸಂತತಿಯ ಸನ್ಮಾರ್ಗ ಶೀಲವರ್ತನೆಯೊಳು 
(ವೀಕೈಪು. ೭-೧೬-೨); ಕಲಿಸಿದನು ಚೌಷಷ್ಟಿವಿದ್ಯಾವಳಿಗಳನು (ನಿಧಾಗ. 
೧೦-೪೧-೬): ಭರತನಾಟಕ ಮದನಶಾಸ್ತ್ರ ಕವಿತಾರಚನೆ ಪಿರಿದೆನಿಪ ಬೌಷಷ್ಟಿ 
ವಿದ್ಯಾಕಳಾಪ್ರೌಢಿ (ಛಿ ಕಾ 5. ೩-೯): ಬೌಷಸ್ಪಿವಿದ್ದೆ ಕಲೆಗಳಿಲ್ಲದಂದು 
- * - ನಿಮ್ಮ ನೀವರಿಯದೆ ಅನಂತಕಾಲವಿರ್ದಿರಂದು (ಅಐಂಡೇ. ೧-೧). 

[ ಚೌಷಷ್ಟಿ + ವಿದ್ಯೆ] 


ಚೌಸರ, ಚವುಸರ (ನಾ). ನಾಲ್ಕು ಎಳೆಗಳ ಸರ: ತೋರಮುತ್ತಿನ 


40 


ಕಂಠಮಾಲೆ ಚೌಸರದಿಂದ ವಾರಿಜಗಂಧಿಯೆಸೆದಳು (ಕಂನವಿ. 
ಚವುಸರ : ಮುತ್ತಿನೋಲೆಯ ಮೂಗುತಿಯ ಮಣಿವಿಸ್ತರದ ಚವುಸರವ 
ಕೊರಳಲಿ ಹತ್ತಿಗಟ್ಟಿದ ಪದಕ ಹೀರಾವಳಿಯ (ಕಕ್ಕೋಳೆ. ೧-೪). 

[ಚೌ + ಸರ್ಯ) 


೯-೭೦). 


ಚೌಸುತ್ತು (ನಾ). ನಾಲ್ಕುಕಡೆ; ಸಂತ್ತುಮಂತ್ತೂ: ನಮ್ಮ ಸೀಮೆ ಚೌಸುತ್ತು 


46 


ಸರಹದ್ದಿನ ನಾಲ್ಕೂಕಡೆ ಮಾರ್ಗಕ್ಕೂ ಮಂದಿ ಇಟ್ಟು ಬಂದುಬಸ್ತು 
ಮಾಡಬೇಕು (ರಾಜೀಂದ್ರ. ೯೧). [ಚೌ * ಸುತ್ತು) 


ಚೌಸೊಪ್ಪಿ 


ಚೌಸೊಪ್ಪಿ, ಚೌಸೊಪ್ಪು (ನಾ). (ಉಕ) ಅಂಗಳದ ಸುತ್ತಲೂ (ಎತ್ತರ 
ವಾದ ಕಟ್ಟೆಗಳ ಮೋಲೆ) ಇರುವ ಪಡಸಾಲೆ : ಇವನ್ನ ಚೌಸೊಬ್ಬಯ 
ಕೆಂಡಿಯೊಳಗಿಂದ ಒಳಗಿಳಿಸಿ ಬಾಗಿಲ ತೆಗೆಯಲಿಕ್ಕೆ ಹೇಳೋಣ(ಮೇದಿವಂ.೧೬). 
ಚೌಸೊಪ್ಪು : ಮಹಾದ್ವಾರವನ್ನು ದಾಟಿದ ನಂತರ ವಿಶಾಲವಾದ ಕಲ್ಲಿನ 
ಚೌಸೊಪ್ಪು (ದೀಪಹ. 11, ೮೭). [ “ಮರಾ. ಚೌಸೋಪೀ) 

ಚೌಸೊಪ್ಪು /ಚೌಸೊಬ್ಬ' ನೋ. 

ಚೌಹಂಡ "ಚೌಪಂಚಿ' ನೋ. 

ಚೌಳ (ಚೌಲ್ಯ' ನೋ. 

ಚೌಳಾರೆ (ನಾ). “ಚೌಳುಮಣ್ಣು ಏಳುವ ಪ್ರದೇಶ” (ಸನ್ಮೂರು. ಏಶತ); 
ನನ್ನೂರಿನ ಕೆರೆಯ ಹಿಂದಿರುವ ಚೌಳಾರೆಯಲ್ಲಿ ಬೆಳ್ಳನೆ ಚೌಳು ಸಿಕ್ಕುತ್ತದೆ 
(ನನ್ನೂರು. ೨99). ಚೌಳು ( ಆಸವುಳ್ಳು) + ಅರ್ಕ] 

ಚೌಳ್ಳಿ, ಚವುಳಿ (ನಾ). ಒಂದಂ ಬಗೆಯ ಇರುವೆ; ಕೆಂಜಿಗ; 
ಉರಿ (ಕರಾ) : ಗುರುವ ಮರದ ಮೇಲಿಂದ ಚೌಳಿಮೊಟ್ಟೆಯೊಂದನ್ನು 
ಕಿತ್ತು ತುದ (ಅನಾಥೆ. ೧೪೫. ಚವುಳಿ: ಮರದ ತುಂಬಾ ಚೆವುಳಿ ತುಂಬಿ 
ಕೊಂಡಿವೆ (ರೂ9). [?] 

ಚೌಳ್ಯಿ (ನಂ). (?): ರಾಜ್ಯವನಾಳುವ ಕಾಲದಲೂ ಚೌಳಿಯ ಕೇರಿಯ 
ವೊಳಗೆ (ಸೌಇಎ. ೧೯೩೨, ಉಡುಪಿ. 3೬೯-೧೦; 1412); ಬಸವಿಸೆಟಿ ಕಯ್ಯಾಲು 
ಚೌಳಿಯ ಕೇರಿಯ ಅಯಿವರು (ಸೌಇಎ. ೧೯೩೨, ಉಡುಪ. ೨೬೮-೦೨: ?). 

[?] 

ಚೌಳಿಕ (ನಾ). ಚೋಳದೇಶದ ರಾಜ: ಚಲಮಂ ಕೈಕೊಣ್ಣ ಕಟ್ಟಾಳ್ಪಲರಧಿ 
ಕರಣ(ದಿ)ಂದ ಬಲ್ಲಾಳ್ಕರಂ ತೋಳ್ವಲಮಂ ಕೊಂಡಾಡಿದುರ್ಕ್ಕೊಳಿನಿಸಿದ 
ಬಿರುದಂ ಚೌಳಿಕಂ ತನ್ನ ಚಾತುರ್ಬ್ಬಲದಿಂ ಬಂದುಡ್ಡೆ ವೆನ್ಶದ್ವಿಪಘಟಿಯ 
ನಿಭೌಂದ್ರಾರಿ ಪೊಕ್ಕಂತೆವೋಲ್‌ (6೩೮. ೨-೨-೫೦; 1058). [-- ಚೋಳಿಕ ] 

ಚೌಳಿಸು (ಕ್ರಿ). ಆಗಿ ; ಚರ್ವಣಮಾಡು: 'ಹಸ್ತವಂ ತೊಳದೆಲ್ಲ ಕುಳ್ಳಿರ್ದು 
ವೀಳ್ಕಮಂ ಮತ್ತಲ್ಲಿ ಚೌಳಿಸುತಲಿರೆ ಮದ್ಮಪಾನಗಳ್ನೆತ್ತಿಗಡರಿತು (ತುರಂಗ. 
66-೬೩). ' [74 - ಇಸ್ಕು) 

ಚೌಳು *ಸವುಳ್ಳು' ನೋ. 

ಜೌಳುನೀರು "ಸವುಳಂನೀರು' ನೋ. 

ಚೌಳುನೆಲ "ಸವುಳುನೆಲ' ನೋ. 

ಚೌಳುಪ್ಪು "ಸವುಳುಪ್ಪು' ನೋ. 


ಚೌಳುಭೂಮಿ "'ಸವುಳಂಭೂವಿಂ' ನೋ. 

ಟೌಳುಮಣ್ಣು 'ಸವುಳುಮಣ್ಣು' ನೋ. 

ಚ್ಯವನ (ಗು). ೧. ಚಲಿಸುವಂತೆ ಅಥವಾ ಹೋಗುವಂತೆ ಮಾಡುವ. 
(ನಾ). ೨. ಚಲಿಸಂವುದಂ; ಚಲನೆ. ೩. ಬೀಳುವುದು; ಜಾರಂವುದು: 
ಅವನೀಕಂಪನಮಬ್ಬಿ ಘೋಷಣಮರಣ್ಕೋನ್ಮೂಲನಂ . . . ಶಾರಕುಚ್ಕ 
ವನಂ ಪದ್ಮಭವಾಂಡ ನಿರ್ದಳನಮಾಯ್ತಸ್ಮದೃಲಾಟೋಪದಿಂ (ಜಗವಿ. 
೭-೪). ೪. ಒಬ್ಬ ಯಷಿಯ ಹೆಸರಂ: ಚ್ಯವನಂ ಪುರೋಹಿತನಾಗೆ 


ರಾಜಂ ಯಾಗಮಂ ತೆೊಡಂಗಿ (ಕಾಮಾಶೈೆ. ೭೦-6). [0.7 


೨೯೨೧ 


19 


20 


25 


ಚ್ಯುತಿ 


ಚ್ಯುತ (ಗು). ೧. ಬಿದ್ದ ; ಜಾರಿದ. ೨. ಸ್ರವಿಸಿದ. ೩. ಕಳೆದ ; ನಷ್ಟ 
ವಾದ: ಸ್ತುತಿಗೆಯ್ವೆಂ .. . ಶತಪತ್ರಾಕ್ಷ ಕಥಾಮೃತಚ್ಯ್ಕುತಸ್ತೋಮಾ 
ಘನಂ ಮಾಘನಂ (ಜಗವಿ. ೧-೮). ೪. ಭ್ರಷ್ಟ. (ನಾ). ೫. ಕಳೆದಂ 
ಕೊಂಡವನಂ : ರೋಷಚ್ಕುತಂ ವಾಲಿ ಶಾಂತನಾದಂ (ಶ್ರೀರಾವೂ. 
೩೧೦-೨೩೦). ಓ. ಹೊರದೂಡಿಸಿಕೊಂಡವನು. “ನಾಕಚ್ಕುತ' ಪರಾ. 

{ ಸೆಂ. ] 

ಚ್ಯುತಕ್ರಮ (ನಾ). ಎ ಚ್ಯುತಯಾಥಾಸಂಖ್ಯ : ಶಬ್ದಪುನರುಕ್ತಿ ಆರ್ಥ 
ಪುನರುಕ್ತಿ ಅರ್ಥಲೋಪ ವಿರುದ್ಧಾರ್ಥ ಚ್ಯುತಕ್ರಮ ವ್ಯವಹಿತ ವಿಸಂಧಿ 
ನೇಯಾರ್ಥವೆಂಬೆಂಟು ಶಬ್ದದೋಷಂಗಳಿಲ್ಲದೆ (ವಿವೇಕ. ೨೨೬). 
(ಚ್ಕುತ* ಕ್ರಮ) ಕೆ 
ಚ್ಯುತತ್ವ (ನಾ). ೧. ಚಲಿಸುವ ಸ್ಥಿ ತಿ. ೨. ಮಂಳಂಗಿರಂವಿಕೆ. [ಸಂ.) 
ಚ್ಯುತದತ್ತಾಕ್ಷರ (ನೂ). [ಕಾವ್ಯವಿಸಾ] ಒಂದಂ ಬಗೆಯ ಚಿತ್ರಕವಿತೆ ; 
P ಪದ್ಯದಲ್ಲಿ ಒಂದು ಅಕ್ಷರವನ್ನು ತೆಗೆದಂ ಅದೇ ಸ್ಥಾನದಲ್ಲಿ 
ಮತ್ತೊಂದು ಅಕ್ಷರವನ್ನಿಟ್ಟಾಗ ಹೊಸ ಅರ್ಥವು ಸ್ಫುರಿಸುವಂತೆ 
ಮಾಡುವುದಂ : ಚ್ಯುತದತ್ತಾಕ್ಷರಮುಂ ಗೋಪಿತಕ್ರಿಯಾಕಾರಕಂ ನಿಗೂಢ 
ಚಶುರ್ಥಂ ಪ್ರತಿನಿಯತ ಗತಪ್ರತ್ಕಾಗತಂ ದಲೆಂದಿಂತು ಪೆಅವುಮಕ್ಕುಂ 
ಚಿತ್ರಂ (ಕಾವ್ಶಾವ. ೫೮೭). 

[ಚ್ಕುತ * ದತ್ತ * ಅಕ್ಷರ) 

ಚ್ಯುತಯಾಥಾಸಂಖ್ಯ (ನಾ). [ಕಾವ್ಯವಿಖಾ] ಕಾವ್ಯದೋಷಗಳಲ್ಲಿ ಒಂದು; 

P ಮೊದಲು ಹೇಳಿದ ಉದ್ದೇಶಪದಗಳಿಗೂ ಮುಂದೆ ಹೇಳುವ 


ವಿಧೇಯಪದಗಳಿಗೂ ಯಥಾಸಂಖ್ಯವಾಗಿ -ಅನ್ವಯವಾಗದಿರು 
ವುದು: ಯತಿಭಂಗಮರ್ಥಶೂನ್ಯಂ ಚ್ಮುತಯಾಧಾಸಂಖ್ಯಂ 
ವ್ಯವಹಿತಮಚ್ಛಂದಂ ವಿಸಂಧಿಕಂ ನೇಯಾರ್ಥಂ (ಕವಿರಾ. ೧-೬೮6). 

[ಸಂ.] 


ಚ್ಯುಕಸಂಸ್ಕಾರ (ನಾ). [ಕಾವ್ಯವಾ] ಪದದೋಷಗಳಲ್ಲಿ ಒಂದಂ; 
ಅಶುದ್ಧ ಪದಗಳ ಪ್ರಯೋಗ : ದೋಷವುಳ್ಳ ಪದಗಳನ್ನು - ೧. 
ಶ್ರುತಿಕಟು, ೨. ಚ್ಯುತಸಂಸ್ಕಾರ, ೩. ಅಪ್ರಯುಕ್ತ . . . ೧೩. ವಿರುದ್ಧ 
ಮತಿಕೃತ್‌ ಎಂದು ವಿಭಾಗಿಸಬಹುದು . . . ಚ್ಯುತಸಂಸ್ಕಾರ-ವ್ಯಾಕರಣಕ್ಕೆ 
ವಿರುದ್ಧ ವಾಗಿರುವುದು (ಕೈಬಿಡಿ. ೨೨೭). 
( ಚ್ಕುತ * ಸಂಸ್ಕಾರ] 
ಚ್ಯುತಿ (ನಾ). ೧. ಜಾರಂವುದು ; ಸ್ಪಲನ. ೨. ಬೀಳುವುದು ; ಪತನ. 
೩. ನಾಶವಾಗುವುದು ; ಹಾನಿ; ಲೋಪ: ಚ್ಯುತಿಯಲ್ಲದ ತಾಣಂ 
ನಿರ್ವತಿಯೊಂದೆ ದೆಲ್‌ (ಪಾರ್ಶೃಪು. ೭-೬೮): ಹೇಳು ಹೇಳೀ ನಾಸಿಕಚ್ಕುತಿ 
ಯಾರ ದೆಸೆಯಿಂದ ಮೇಳವಿಸಿದುದು (ಶೊರರಾ. ೩-೩-೪): ನಿರ್ಮಳಕೀರ್ತಿ 
ಚ್ಯುತಿಗಧಟನಪ್ಪೊಡಂ ಭೂಪತಿಯಳ್ಳಲ್ವೇಳ್ಕು೦ (೦ಾಜರೇ. ೧೩-೨೨). 
ಚ್ಯುತಿಬರು - ಹಾನಿಯಾಗು : ಭಂಗವಾಗು: ಅತ್ತಾಗಲೆಲ್ಲಾ ಮಗು 
ವಿಗೆ ಹಾಲನ್ನು ಕೊಟ್ಟರೆ, ಮಗುವಿನ ಆರೋಗ್ಯಕ್ಕೆ ಚ್ಕುತಿಬರುತ್ತದೆ 
(ಗೈಹವಿ. ೧೦೫). [ ಸಂ. ] 


ಛ 

ಛ (ನಾ). ೧. ಕನ್ನಡ ವರ್ಣಮಾಲೆಯ ಇಪ್ಪತ್ತೇಳನೆಯ ಅಕ್ಷರ ; 
ಛಕಾರ. ೨. ಏಳು ಎಂಬ ಸಂಖ್ಯೆಯ ಸಂಕೇತ : “ಛಥಸಮದೇಬು” 
(ಮಂಗಲ. ೧೦೪-೧೦೦). 

ಛಂಗನೆ (ಅ). ಚಕ್ಕನೆ ; ಕೂಡಲೆ; ಚಂಗನೆ: ಆ ಹುಲಿ . . . ಛಂಗನೆ 
ಪಕ್ಕಕ್ಕೆ ನೆಗೆದು ಕಾಡಿನಲ್ಲಿ ಕಣ್ಮರೆಯಾಯಿತು (ಕಳಹು. ೬). 

[ ಛಂಗ್ಸ್‌ + -ಅನೈೆ,) 

ಛಂದ, ಚಂದ, (ನಾ). ೧. ೬ ಛಂದಸ್ಸು ೫: ಅಲ್ಲಿ ಉಕ್ತಿ... 
ಉತ್ಕೃತಿ ಎಂದಿಪ್ಪತ್ತಾಜು ಛಂದಂಗಳಕ್ಕುಂ (ಛಂದೋಂಬು. ೦-೪೩೬ ವ); 
ಕನ್ನಡ ಛಂದದಲ್ಲಿ ವಿಷ್ಣುವೇ ಪ್ರಧಾನ ಗಣ (ಛಂದೋವಿ. 6೬). ೨. 
ಇಪ್ಪತ್ತಾರು ಎಂಬ ಸಂಖ್ಯೆಯ ಸಂಕೇತ: “ ಛಂದಮೆನಲಿಪ್ಪತ್ತಾಣುಂ” 
(ಮಂಗರಾ. ೧೦೪-೯)- ಚಂದ್ಮ: ೧. “ಚಂದಮೆಂದು ಛಂದಂ” (ಕಕಸಾ. 
೧3-38೯); “ ಚಂದಮೆನೆ ಛಂದಮದು ತಾಂ” (ಕವಿಳಂ. ೧೧೬); ಜಿನೇಂದ್ರ 
ಕಥಾಪ್ರಸಂಗವನೇಚಂದದಿಂ ಭಾವಿಸುವ ಚಂದದೊಳೊಂದಿಸುವ . . . 
ಕಬ್ಬಿಗನವೊಲು ಧನ್ಮನವನಾರೋ (ಸಾಳ್ಮಛಾ. ೧-೩೮). 

[ಆ ಸಂ. ಛಂದಸ) 

ಛಂದ, (ನಾ). ೧. ಅಂದವಾದುದು ; ಚೆಲುವಾದುದು ; ರಮ್ಯ 
ವಾದುದು : ಜಂಬುಕ ಶಸ್ತ್ರದ ಫಳವ ನುಂಗಿ ಜಂಬೂದ್ವೀಪವೆಲ್ಲಾ 
ಪ್ರಳಯವಾಯಿತ್ತು ಎಂದಡೆ ಅದು ಛಂದವೇ (ಸರ್ವವ. ೪೨-೦೦೪). 
೨. ರೀತಿ; ಭಂಗಿ: “ಸ್ವಸ್ತಿಕಃ, ವರ್ಧಮಾನಃ, ನಂದ್ಯಾವರ್ತ - ಈ ೩ 
ಮೊದಲಾಗುಳ್ಳುವು ಅರಮನೆಯ ಛಂದಂಗಳ್‌ ” (ಹಲಾಯು. ೩೦-೦೫೦) ; 
“ ಭಂಗಿಯೆನೆ ವ್ಯಾಕೃತಿಯೆನಲು ಛಂದಮೆಂದೆನಿಕು ” (ಮಂಗರಾ. ೧೩೨-೨೩); 
ಕಂದ ನೀಂ ಕಜುಗಾಯ್ವ ಛಂ[ಪಾಕಾ. ಚೆಂ]ದವಾಯ್ತೆನುತೋವಿ ಕಂದನಂ 
ನೋಡುತಂ ಕಣ್ಣನೀರಂ ಶೀವಿ (ಕಂಡೇರ. ಹ. ೧೩೭-೨೭) ; ಹರಿ ಕಟಕಿಯಲಿ 
ನಾನಾಛಂದದಲಿ ಮೂದಲಿಸಿ (ಅಕ್ತೂಕ. ೭-೮೦) ; ವೆಂಕಣ್ಣ ದಿನಕ್ಕೊಂದು 
ಛಂದಾಗಿ ಸೊರಗಹತ್ತಿದ (ಸಾವೀಣ. ೨೦೪). ೩. ಸಂತೋಷ; ಹರ್ಷ: 
ಬಂದ ಛಂದವನು ಶರಣನಾಡಿನ ವಾರ್ತೆಯಂ ವಿಸ್ತರಿಸಿ ಹೇಳುತ್ತ (ಬಸಪು. 
೨೪-೧೯); ಇಂದುವದನೆಯಕಾ ಸುದಾಮಗೆ ಛಂದದಿಂದಾರತಿಯನೆತ್ತಿದರು 
(ಸುದಾಮ. 8-8). ೪. ಇಚ್ಛೆ ; ಪ್ರೀತಿ ; ಆಸಕ್ತಿ :ಪಾಂಡುಪುತ್ರರ ಛಂದ 
ವನು ತಾನಜ್‌ಯದೆ (ಕುವ್ಯಾಆ. ಓರಿಇ. ೨೪-೦೮). [ಸಂ.] 

ಛಂದಂಬಡೆ (ಕ್ರಿ). ವಂನೋಹರವಾಗಂ : ಛಂ[ಪಾಕಾಂ. ಚಂ]ದಂಬಡೆ 
[ಪಾಕಾಂ. ಬಿಡಿ)ದಿರೆ ದೇವಚ್ಛಂದಂ ಮಣಿತೋರಣಂಗಳಿಡೆಯೊಳ್‌(ಪಾರ್ಶ್ಮಪು. 
೦೩೨೭). [ಛಂದ್ಯ* ಪಡೆ] 

ಛಂದಕ (ನಾ). ೧. ಛಂದ. ೨. ವಿಷ್ಣು. ೩. ಸಂರಕ್ಷಕ. [ಸಂ.] 

ಛಂದಶ್ಶಾಸ್ತ್ರ (ನಾ). ಛಂದಸ್ಸನ್ನು ವಿವರಿಸುವ ಶಾಸ್ತ್ರ; ವೇದ್ದದ 
ಆರು ಉಪಾಂಗಗಳಲ್ಲಿ ಒಂದು : ಪದ್ಯಗಳ ನಿಯಮವನ್ನು ಛಂದ 
ಶಾಸ್ತ್ರವು ತಿಳಿಸುವುದು (ಕೈಪಿಡಿ. ೬೯); ಕಾವ್ಯವೆಂಬ ಸಾಗರವನ್ನು 
ಪ್ರವೇಶಿಸುವಾತನಿಗೆ ಛಂದಶಾಸ್ತ್ರವು ಹಡಗು (ಸಂಕೋಧ. ೯೪). 

(ಸಂ. (ಛಂದಸ್‌ + ಶಾಸ್ತ್ರ] 

ಛಂದಸಿಗ "ಛಾಂದಸಿಗ' ನೋ. 

ಛಂದಸ್ಸು (ನಾ). ೧. ವೇದ; ವೇದಮಂತ್ರ: ಹೀಗೆ ಪೂರ್ಣವಾಗಿ 
ಹುತನಾದ ಪುರುಷನಿಂದಲೇ . . . ಸಾಮವೇದ, ಛಂದಸ್ಸು - ಎಲ್ಲವೂ 


ಛಗಭಕ್ಷ 


ಹುಟ್ಟಿದುವು (ಛ9ರದ. ೨೭). ೨. ಇಚ್ಛೆ: ಅಪೇಕ್ಷೆ; ಅಭಿಲಾಷೆ. ೩ 
ಸ್ವೈರಾಚಾರ; ಸ್ವತಂತ್ರೇಚೈೆ: ಸ್ವಚ್ಛಂದ ವರ್ತನೆ. ೪.ಎಛಂದಶ್ಶಾಸ್ತ್ರ: 
ಛಂದಸ್ಸು ಲಕ್ಷಣಮಲಂಕಾರ ಭಾವರಸಮೊಂದೆ ಕಳೆವೆತ್ತ ಸತ್ಯೃತಿ 
(ಜೈಮಿಭಾ. ೧-೬); ಭಾಷೆಗೆ ವ್ಯಾಕರಣದಂತೆ ಛಂದಸ್ಸೂ ಸಾಧಕವಾಗಿರುವುದು 

[3 (೪, ಬಡ. ೪೪). [ ಸಂ. ಛಂದಸ] 

ಛಂದೋಗತಿ (ನಾ). ಲಯಬದ್ಧವಾದ ಗಮನ: ಹಗಲಿರುಳು ತಿರುಗಿದವು 
ಜಗದ ಛಂದೋಗತಿಗೆ (ನೆಲಮು. ೪೪-೧೪). [ಸ0. (ಛಂದಸ್‌ + ಗತಿ) 

ಛಂದೋನಿಬಂಧನ (ನಾ).೧. ಛಂದಸ್ಸಿನ ಕಟ್ಟುಪಾಡು. ೨. ಛಂದಸ್ಸಿನಲ್ಲಿ 
ರಚಿತವಾದ ಪ್ರಬಂಧ ; ಪದ್ಯಕಾವ್ಕ : ಛಂದೋನಿಬಂಧನದಂತೆ 
ಯತಿಗಣಮುಂ . .. ಎಂಬ ಮಹನೀಯ ಮಹಿಮೆಯಂ ತಳೆದು (ಪುಷ್ಪ ಪು. 

[ ಸಂ. (ಭಂದಸ* + ನಿಬಂಧನ) ] 

ಛಂದೋಭಂಗ (ನಾ). [ಕಾವ್ಯವ] ಒಂದು ಬಗೆಯ ಕಾವ್ಯದೋಷ; 
ಪದ್ಮದ ರಚನೆಯಲ್ಲಿ ಛಂದಸ್ಸು ತಪ್ಪಿರಂವುದಂ ; ಛಂದಸ್ಸಿನ 
ನಿಯಮವನ್ನು ವಿನಾರುವುದು: ಗುರುಲಘುವಿನ್ಯಾಸಕ್ರಮವಿರಚನೆಯೂ 
ನಾತಿರಿಕ್ತಮಾದೊಡೆ ಕೃತಿಯೊಳ್‌ ನಿರುತಂ ಛಂದೋಭಂಗಂ (ಳವಿರಾ. 

[ಸಂ. (ಛಂದಸ್‌ + ಭಂಗ) ] 

ಛಂದೋವತಂಸ (ನಾ). [ಛಂದ] ದೇಶೀಛಂದಸ್ಸಿಗೆ ಸೇರಿದ ಒಂದು 

ವ ೈತ್ವ : ಮಂದರಧರಗಣಮೆಸೆದಿರೆ ಮೊದಲೊಳೆ ಬಂದಿರೆಯುಂ ನಾಲ್ಕೆಡೆ 

ಬಿಸರುಹಜನ್ಮಂ ಸಂದುದು ಲಕ್ಷಣಮವನಿಯೊಳೀ ತೆಅದಿಂ ಛಂದೋವತಂಸ 

ಕೆಸೆದುದು (ಛಂದೋಂಬು. 8-೨8೩). [ಸಂ.] 

ಛಂದೋವಿಚ್ಚಿತ್ತಿ (ನಾ). ೧. [ಛಂದ] ಛಂದಸ್ಸುಗಳ ಭೇದ. ೨. [ಛಂದ] 
ಛಂದಸ್ಸುಗಳ ವೈಚಿತ್ರ್ಯ,- ಚಮತ್ಕಾರ: ಗೌಡವೈದರ್ಭಮಾರ್ಗದ್ವಯ 
ರಮಣೀಯಮುಂ ಅಪ್ಪ ಕಾವ್ಯಗುಣದೋಷೋದ್ಯಾವಮಂ ಛಂದೋ 
ವಿಚ್ಛಿತ್ತಿಯುಮಂ ಪೇಟ್ಲುಂ (ತತ್ತ್ವಪ್ರ. ೬ಬ. 

[ ಸಂ. (ಛಂದಸ್‌ + ವಿಚ್ಛಿತ್ತಿ)] 

ಛಂದೋವಿದ್ಯೆ (ನಾ). ಎ ಛಂದಶ್ಶ್ಯಾಸ್ತ್ರ: ಮತ್ತಮತಿಲಲಿತಮತಿವಳ 
ಭಿಚ್ಛಂದಂಗಳಿಂ ಛಂದೋವಿದ್ಯೆಯುಮಂ . . . ವಿವಾಹೆಮುವ'ನನುಕರಿಸಿ 

ಶೋಭಿಸುವುದು (ಸುಕಾಮಾ. ೧೦-೩೦ ವ). 

[ಸಂ. ಛಂದೋವಿದ್ಕಾ (ಛಂದಸ್‌ + ವಿದ್ಯಾ) ] 

80| ಛಂದೋವೃತ್ತ (ನಾ). [ಛಂದ] ಪ್ರತಿಪಾದದಲ್ಲೂ ಇಪ್ಪತ್ತು ಅಕ್ಷರಗಳಂ 
ಬರುವ ಒಂದಂ ಅಕ್ಷರ ವೃತ್ತ: ರಂನಭಂಮಸಸಲಂಗಮೆ ಧಂದೋವೃತ್ತ 
ಮದೆಂದುಣಿ ಪೇಟ್ದಪರ್‌ (ಕೈಏಡಿ. ೮೩). [ಸಂ. (ಛಂದಸ್‌ + ವೃತ್ತ) ] 

ಛಕಡಿ "ಚಕ್ಕಡ್ಕಿ' ನೋ. 

ಛಕಾರ (ನಾ).ಎಛ ೧: ಛಕಾರಕ್ಕೆ ಚಕಾರಂಛವಿ- ಚವಿ (ಕಮದ. ೨೩೫ 
ಪ್ರಯೋ). [ಸಂ.) 

ಛಕ್ಕ “ಚಕ್ಕ' ನೊ. 

ಛಕ್ಕಡಿ «ಚಕ್ಕಡ್ಮಿ' ನೋ. 


೩೦ 


೯-೩೦ ವ). 


15 


0-೯೦). 


20 


25 


86 


ಛಗ (ನಾ). ಗಂಡುವೇಕೆ ; ಹೋತ: “ಅಜಃ... ಛಗಃ- ಈ ೬ 
ಹೋತು” (ಹಲಾಯು. ೬೪-೦೨೨), [ಸಂ.] 
40| ಛಗಭಕ್ಷ (ನಾ). ಒಂದು ಬಗೆಯ ಸಸ್ಯ ; ಕಬ್ಬಳ್ಳಿ : “ ಛಗಭಕ್ಷಮೆನಲೈದೆ 
ಕಬ್ಬಳಿ * (ಮಂಗರಾ. ೪೪-೪೩). [ಸಂ.] 


Mat ಜ್ರ ಇಟ 


ಛಗಲಕ 


ಛಗಲಕ, ಛಗಳಕ (ನಾ).ಎಛಗ: “ತುಭಃ, ಛಾಗಃ, ಬಸ್ತಃ, ಛಗಲಕಃ, ಅಜಃ 


೫ ಆಡುಹೋರಿ, ಗಂಡಾಡು, ಹೋತ” (ಸಿದ್ಧಾಂತಿ. ೨೩೪). ಛಗಳಕ: 
“ಅಜಃ . . . ಛಗಳಕಃ, ಛಗಃ-ಈ ೬ ಹೋತು” (ಹಲಾಯು: ೪೬-೧೨೨). 
[ಸಂ.) 


ಛಗಲಾಂಡಿ (ನಾ) .ಒಂದಂ ಬಗೆಯ ಸೊಪ್ಪು; ಅನಂತನಗೊಂಡೆಸೊಪ್ಪು: 
“ ಯಕ್ಷಗಂಧಾ, ಛಗಲಾಂಡೀ, ಆವೇಗೀ, ವೃದ್ಧದಾರಕಃ, ಜುಂಗಃ ೫ 
ಅನಂತನಗೊಂಡೇಸೊಪ್ಪು ” (ಸಿದ್ಧಾಂತಿ. ೧3೬). [ಸಂ. ಛಗಲಾಂಡೀ) 

ಛಗಲಾಂತ್ರಿ (ನಾ). ಐ ಛಗಲಾಂಡಿ: “ ಛಗಲಾಂಡೀ . . . ಛಗಲಾಂತ್ರೀ 
ಯೆಂದು ಪಾಠಾಂತರವು” (ಗುವಿಮೋ. ೦೭೩). [ಸಂ. ಛಗಲಾಂತ್ರೀ] 

ಛಗಳಕ "ಛಗಲಕ' ನೋ, 

ಛಜ್ಜ, ಚಜ್ಜ, ಚೆಜ್ಜ(ನಾ). ೧. ಕಟ್ಟಡದ ಗೋಡೆಯಿಂದ ಹೊರಚಾಚಿ 
ಕೊಂಡಿರುವ ಛಾವಣಿಯ ಭಾಗ; ಕಿಟಕಿ, ಬಾಗಿಲುಗಳ ಮೇಲೆ ಚಾಚಿ 
ಕೊಂಡಿರುವ ಛಾವಣಿ : ದ್ವಾರದಲ್ಲಿ ದ್ವಾರಪಾಲಕರು, ಜಾಲಂದ್ರ 
ಮುಂದಕ್ಕೆ ಚಾಚಿರುವ ಛಜ್ಜ (ಹೊಯ್ಯವಾ. ೦೩೮). ಚೆಜ್ಜ: ೨. ಸಾಮಾನು 
ಗಳನ್ನಿಡಲು ಗೋಡೆಯಿಂದ ಮುಂದೆ ಚಾಚಿರುವ ಹಲಗೆಯಂತಹ 
ಭಾಗ; ಬಡು: ಮನೆಗಳಲ್ಲಿ ಚಜ್ಜಗಳಿದ್ದರೆ ಸಾಮಾನುಗಳನ್ನಿಡಲು ಅನು 
ಕೂಲ (ರೂಢಿ). 
ರಿಂದ ಮಳೆಯ ನೀರು. ಮನೆಯ ಒಳಗೆ ಬರುವುದಿಲ್ಲ (ರೂಢ). ೩ ಮೇಲ್ಭಾ 
ವಣಿ ; ವಿತಾನ : ಬಾನ ಚೆಜ್ಜದ ಕೆಳಗೆ ಹೆಬ್ಬಾವಿನುಬ್ಬಸದ ಹತ್ತಿ ಬಿಲ್ಲಿನ 
ಕಸದ ಕತ್ತಲೆಯಲಿ ನಿರ್ನಾಮವಾಗಿರುವ ನೀಲ ನಗರಾವಳಿಯ 
(ಶಿಲಾಲ. ೪೧-೫). (ಹಿಂ. ಛಜ್ಡಾ), 

ಛಟ್‌ (ನಾ). ೧. ಒಂದು ಅನಂಕರಣ ಶಬ್ದ : ಛಟ್‌ ಅಂತ ಒಂದೇಟು ಕೊಟ್ಟೆ 
(ಕೂಡ). ೨. ನಾಶ; ಹಾಳು: ಕುಡ್ಕುರ್ಕೆಗೆ ಸಿಕ್ಕ ಕುಡ್ಕೆ ಹೊನ್ನು ಮೂರ್ದಿ 
ವಸ್ಟಲ* ಛಟ್‌ (ಸಿಡಿಲು. 88). "ಚಟ್‌' ಪರಾ. 

ಛಟಚ್ಛ ಕೈಟ(ನಾ) . ಒಂದು ಅನುಕರಣ ಶಬ್ದ: ನಿಶಾಟರನುಂಡನಗ್ನಿ ಛುಮ್ಮೆಂಬ 
ಛಟಚ್ಛಟೆಂಬ ಧಗಯೆಂಬ ಧಗದ್ಧಗಯೆಂಬ ಥಟ್ಟುಪೊಟ್ಟೆಂಬ ರವಂ ಕಟು 
ತ್ತಡಸಿ ಮೆಲ್ವ ಸರಕ್ಕನುಸಾರಿಯಪ್ಪಿನಂ (ಕಾವ್ಕಾವ. ೨೮). 

ಛಟಛಟ (ನಾ). ಒಂದು ಅನುಕರಣ ಶಬ್ದ: ಹೊರಳಿಗಿಡಗಳ ಛಟಛಟ ಧ್ವನಿ 
ಮಸಗಿತಡಿಗಡಿಗೆ (ಕುವ್ಮಾಳ. ೨೫-58) ; ಛಟಛಟ ಧ್ವನಿಯಿಂದೆ ಬಿಸಿಯ ಕೆಂಗಿಡಿ 
ಗಳು ಪುಟನೆಗೆದುವು ನಭಸ್ಕಳಕೆ (ಮೋಹತ. ೪೦-೩೮). 

ಛಟಛಟನೆ (ಅ). ಛಟಛಟ ಎಂಬ ಶಬ್ದ ದೊಡನೆ : ಛಟಛಟನೆ ಕೆಡೆಯಲೈ 
ನೋಡುತ (ಬಸಪು. ೨೩-೦೬): ಅಗ್ಗ ರಣೆಯಂ ಛಟಧಟನೆ[ಪಾಣಂ. ದಟದಟ) 
ಕೀಳ್ತು (ರಾಜಕೇ. ೬-೧೦ ವ). [ಛಟಛಟ+ - ಅನೆ] 

ಛಟಛಟಿಸು (ಕ್ರಿ). ಛಟಛಟ ಎಂದಂ ಧ್ವನಿಮಾಡಂ: ಮಕುಟಬದ್ಧ ಮಹೀಶ 
ವೇಣುಪ್ರಕರದಲಿ ಛಟಛಟಿಸಿ . . . ಬೀದಿವರಿದುದು ಭೀಮದಾವಾಗ್ನಿ 

[ಛಟಛಟ + - ಇಸ್ಕು) 

: ಕಾಳುಗಳು ಛಟಪಟ ಎಂದು 


(ಕುವ್ಕಾದ್ರೊ ೋ. ೧೨-೨೪). 
ಛಟಪಟ (ನಾ). ಒಂದು ಅನುಕರಣ ಶಬ್ದ 
ಸಿಡಿದುವು (ರೂಂ). "ಚಟಪಟ' ಪರಾ. 
ಛಟಿ (ನು). ೧. ಸವಂಹ; ಗುಂಪು: ಮಂಡಿತೋರುಜಟಾಛಟಾ[ಪಾಂಂ. 
ಟ]ಪ್ರೋದ್ದಂಡಹತಿಯಿಂ (ಬಸಪು.೧೬-೧೮). ನ. ಕಾಂತಿ; ದೀಪ್ತಿ; ಪ್ರಕಾಶ: 
ಮಂಡಳಿಸಿ ನಿಂದುವೀಕೆಯ ಪಾಂಡುರಲೋಲತ ೈಟಾಕ್ಷಮಾಲಾಚ್ಛ ಟೆಗಳ್‌ 
ಗಂಡಸ್ಥಳದೊಳೆನಲ್‌ (ಜಗವಿ. ೧೦-೧೨೧). [ಸಂ. ಛಟಾ) 

ಛಟ್ಟನೆ (ಅ). ಕೂಡಲೇ ; ತಟ್ಟನೆ: ಗುಂಡಪ್ಪ ಛಟ್ಟನೆ ಮೇಲಕ್ಕೆದ್ದ 


ನ ಸ [ಛಟ್‌ + - ಅನೆ] 
ಛಟ್ಟಿ, ಚಟ್ಟಿ, ಚೆಟ್ಟಿ, (ನಾ). ೧. ಚಾಂದ್ರಮಾನ ಗಣನೆಯಲ್ಲಿ ಪಕ್ಷದ 
ಅಸಮ ತಿಥಿ; ಷಷ್ಟಿ ; ಜೇಷ್ಠ ಬಹುಳ ಛಟ್ಟಿ [ಪಾಳಾಂ ಷಷ್ಮಿ]ಯ 


ಚೆಜ್ಜ: ೧. ಕಿಟಕಿ, ಬಾಗಿಲುಗಳ ಮೇಲೆ ಚೆಜ್ಜ ಇರುವುದ | 


೨೯೨೩ 


ನ 
೦ 


೩0 


46 


ಛಡಿ 


ಬೆಳಗಪ್ಪ ಜಾವದೊಳ್‌ . . . ಷೋಡಶ ಸ್ವಪ್ನಂಗಳಂ ಕಂಡು (ಠಾವೂಪು 

ಪೌಶ್ಯ ಸುದ್ಧ ಛಟ್ಟಿ ಸೋಮವಾರದಂದು (ಎಳ, ೩1, 
ಜಿತ್ರದು. ೪೭-೨೧; 1067). ೨. (ಉಕ) ಕಾರ್ತಿಕಮಾಸದಲ್ಲಿ ಬರುವ 
ಅಮಾವಾಸ್ಯೆ: ಛಟ್ಟೀ ಮುಂದಿನ ಬಿಟ್ಟಿ ಮೋಡವು ಬಂದು (ಸವೀಗೀ. 
೧೨-೧). ಚಟ್ಟ : ೧. “ಷಷ್ಮೀ-ಚಟ್ಟೆ” (ಕಮದ. ೨63 ಪ್ರಯೋ); “ಚಟ್ಟಿಯೆ 
ಷಷ್ಮಿಯೊಳ್‌” (ಕರ್ಣೂನಿ.3೯); ಮಾಘ ಶುದ್ಧ ಚಟ್ಟೆ ಸೋಮವಾರಂ 
(ಎಕ, ಸ1, ದಾವಣ. ೧೭-೩: 839); ಚಟ್ಟಿದಿನ ಬಿಟ್ಟಿಗೂ ಹೋಗಬೇಡ (ಗಾದೆ). 
ಚೆಟ್ಟಿ : ೧. ಆದರದಿಂದಾಶ್ವಯುಜದೊಳಾದಾ ಚೆಟ್ಟೆಯೊಳೆ ಚಂದ್ರನಿರೆ 
(ಇಟ್ಕಮ. ೮-೦೬6). [ ಪ್ರಾ. ಛಟ್ಟೀ./ಸಂ. ಷಷ್ಮೀ] 

ಛಡ "ಚಢ' ನೋ. 

ಛಡಕಿ "ಚಡಿಕೆ' ನೋ. 

ಛಡತ ಚಡಿತ್ಕ' ನೋ. 

ಛಡಸವಾಲು "ಚಢಸವಾಲು' ನೋ. 

ಛಡಸವಾಲುದಾರ (ನಾ). ಛಡಸವಾಲನ್ನು ಮಾಡುವವನು ; ಹರಾಜಿ 
ನಲ್ಲಿ ಹೆಚ್ಚಿ ನ ಹಣಕ್ಕೆ ಕೂಗಂವವನು, -ಬೇಡುವವನಂ: ಬಹಿರಂಗವಾದ 
ಹೆರಾಜು EN, ಛಡಸವಾಲುದಾರನಿಗೆ ವಿಕ್ರಯಿಸತಕ್ಕ ದ್ದು 
(ಗ್ರಾಮಾಳ, ೩೮). [ ಛಡಸವಾಲು ( ಆಚಢಸವಾಲು) + - ದಾರ್ಮ | 

ಛಡಸಾಲ್‌, ಚಡ್‌ಸಾಲ್‌ (ನಾ). ಹೆಚ್ಚಾಗಿ ಕಂದಾಯವು ವಸೂಲಾದ 
ವರ್ಷ : ಕಂದಾಯದ ಪಟ್ಟಿಯನ್ನು ನೋಡಿದರೆ ಈ ವರ್ಷವೇ 
ಛಡಸಾಲಾಗಿ ಕಾಣುತ್ತದೆ (ರಂ). ಚೆಡ್‌ಸಾಲ್‌ : .(ಕೈಸ್‌"ಗೆ. 11. ೫೪೫) ; 
(ಮೈಗೆಕ, 19, ೭೬೬). [ಛಡ (ಆಚಢ) + ಸಾಲ್‌] 

ಛಡಾಛಡಿ (ಅ). ಜಾಗ್ರತೆಯಾಗಿ : ಛಡಾಛಡಿ ಬರಬೇಕು ಅಲ್ಲೇ ಬೇರು 
ಬಿಟ್ಟು 'ಬಿಡಬೇಡ (ರೂ). [ ಹಿಂ. ಚಢಾಚಢೀ ) 

ಛಡಾಯ "ಚಡಾಯ' ನೋ. 

ಛಡಾಯಿಸು "ಚಡಾಯಿಸು' ನೋ. 

ಛಡಾಯ್ಸು "ಚಡಾಯಿಸು' ನೋ. 

ಛಡಾವು "ಚಡಾವು' ನೋ. 

ಛಡಾಳ (ಚಡಾಳ' ನೋ. 

ಛಡಾಳತನ (ನಾ). ಹೆಚ್ಚಳ ; ಆಧಿಕ್ಕ ; -ಚಡಾಳತೆ : ನಿನ್ನಂಘವಣೆಯ 
ಛಡಾಳತನವನು ಮುದ್ರಿಸುವೆನೆನುತೆಚ್ಚನಭಿಮನ್ಮು '(ಕಾವ್ಯಾದ್ರೋ. ೫-೩೧). 

[ ಛಡಾಳ( ಎ ಚೆಡಾಳ) + - ತನ] 

ಛಡಾಳತೆ "ಚಡಾಳತೆ' ನೋ. 

ಛಡಾಳನೋಟ (ನಾ). ಉಗ್ರವಾದ ನೋಟ; ತೀಕ್ಷ್ಣವಾದ ದೃಷ್ಟಿ: 
ಆಲಿದಣಿಯದೆ ಮಗುಳೆ ಮಗುಳೆ ಛಡಾಳನೋಟದ ಬಿಲ್ಲ ತಿರುವಿನ ಕೋಲ 
ತೋಹಿನ ರಾಮನಿರ್ದನು ನೋಡುತಾಹವವ (ತೊರರಾ. ೪-೩-೦೫). 

[ ಛಡಾಳ (ಎಚಡಾಳ) + ನೋಟ) 

ಛಡಾಳಿ (ನಾ). ಹೆಚ್ಚಳ ; ಅತಿಶಯ ; ಆಧಿಕ್ಯ : ಕಮಠಫಣಿರಜಾಳಿ 
ಬಿಮ್ಮುಗಿಡಲಲ್ಲಿ ಮಣದುದು ಭಾಪು ಚತುರ ವೈಹಾಳಿ ಹರ್ಷದ ಛಡಾಳಿ 
(ಧಾವಜಿಂ. ೮-೧3). [ ಛಡಾಳ [೮ ಚಡಾಳ) +-%] 

ಛಡಾಳಿಕೆ "ಚಡಾಳಿಕೆ' ನೋ. 

ಛಡಾಳಿಸು "ಚಡಾಳಿಸು' ನೋ. 

ಛಡಿ, ಚಡ್ಡಿ (ನಾ). ತೆಳ್ಳಗಿರುವ ನೀಳವಾದ ಕೋಲು,-ಬೆತ್ತೆ: ಅಪರಾಧಿಗೆ 

ಇಪ್ಪತ್ತು ಛಡಿಯ ಏಟುಗಳ ಶಿಕ್ಷೆ ಕೊಡಲಾಯಿತು (ಕೂ). ಚೆಡಿ: ಒಡನೆ 

ಬಂದುದು" ವಾನರೇಂದ್ರನ ಗಡಣ ಚಡಿಗಳನೆತ್ತಿ ಹೋಹೋ ತಡೆಯಿ 

ತಡೆಯಿಯೆನುತ್ತೆ 8-8-೨); ಬೆಡಿ ಹಿಡಿದ ಗಣಿತೇಶ್ವರನು 

ಅಪೂರ್ಣಾಂಕಗಳನ್ನು . . . 'ಬಿಡಿಸಿರಿ' ಎಂದು ಹೇಳುವನು(ಗಾಳಿಪ. ೧೭೭). 

184 


11, ೨೩-೦೧) ; 


(ಮಾಸಂ. 


ಛಡಿಕೆ ೨೯೨೪ ಛತ್ರಿಕೆ 


ಛಡಿಯವರು ೬ ವೇತ್ರಧಾರಿಗಳು ; ಕೋಲುಕಾರರು : ಶಾಸ್ತ್ರಿಗಳು | 


೬, ಪಂಡಿತರು ೮, ಛಡಿಯವರು ೨೫, ಪೌಜುದಾರ್ರು ೫ (ಗುಕುದ. ೧೧). 
[ «ಹಿಂ. ಮರಾ. ಛಡೀ ] 

ಛಡಿಕೆ "ಚಡಿಕೆ' ನ್ನೋ. 

ಛಡಿತ, "ಚಡಿತ್ತ' ನೋ. 

ಛಡಿತ್ಯ (ಚಡಿತ್ಕ' ನೋ. 

ಛತ್ತರಿಗೆ "ಚತ್ತರಿಗೆ' ನೋ. 

ಛತ್ತೀಸ (ನಾ). ಮೂವತ್ತಾರು : ನಿಲವಿನ ಪದಿನೆಂಟು ಕೋಟಿಗೆ ಛತ್ತೀಸ 
ಕೋಟಿ ಬಾಹತ್ತರಕೋಟಿಗಳಿಂ ಮಿಗಿಲೆನಿಸಿ (ಬಸರ. 5-038) ; ಮುನ್ನ 
ಕೊಂಡೊಯ್ಯನೆ ಮಹಾದೇವನ ಪುರಕೆ ಛತ್ತೀಸ ನಗರಿಗಳಾ ಸಾಮವೇದಿ 
ಗಳು (ಅಸಫು. ೫೭-೪). [ ಪ್ರಾ. ಛತ್ತೀಸ./ಸಂ. ಷಟ್ರಿಂಶತ್‌ ] 

ಛತ್ತು, ಚತ (ನಾ). ಪಲ್ಲಕ್ಕಿ, ಪಲ್ಲಂಗ, ಮಂಟಪ ಮೊದಲಾದುವು 
ಗಳಿಗೆ ಕಟ್ಟುವ ವಸ್ತ್ರದ ಮೇಲ್ಕಟ್ಟು ; ವಿತಾನ ; ಆಕಾಶವು ನೀಲ 
ವರ್ಣದ ಛತ್ತಿನಂತಿದೆ (ಚೀನಬಾ. 8); ಬಾಳೆಯ ಕಂಬ ತಳಿರು ತೋರಣ 
ಜುಮುರು' ಮೇಲ್ವಾಸು (ಛತ್ತು)ಗಳಿಂದ ಆ ಭಾಗವೆಲ್ಲ ಅಲಂಕೃತವಾಗಿ 
ದ್ಮಿತು (ಮಬಲಿ. ೧೩). [+ ಹಿಂ. ಮರಾ. ಛತ್‌./ಸಂ. ಛದಿ ] 

ಛತ್ರ, “ಚತ್ರ ನೋ. 

ಛತ್ರ, (ನಾ). ೧. ಕೊಡೆ ; ಚತ್ತರಿಗೆ ; ಆತಪತ್ರ: “ಆತಪತ್ರಂ, ಛತ್ರಂ- 
ಈ ೨ ಕೊಡೆ” (ಹಲಾಯು. ೭೦-೨೬೯): “ ಸತ್ತಿಗೆಯೇ ಛತ್ರ” (ಕವಿಳಂ. 
೨೬೧). ೨. ಗೌರವಸೂಚಕವಾಗಿ ದೇವರಿಗೆ ಹಾಗು ರಾಜರಿಗೆ ಹಿಡಿ 
ಯುವ ಬಿಳಿಯ ಕೊಡೆ: ಮನ್ಮಥಗೆ ವರವಸಂತಕನೆತ್ತಿ ಪಿಡಿದ ಮುತ್ತಿನ 
ಧತ್ರದಿರವೆನಿಸಿತು ಚಂದ್ರಬಿಂಬ (ಜೀವಂಸಾಂ. ೦೬-೪೩). ೩. ನುಯಿಕೊಡೆ; 
ಅಣಬೆ. ೪. [ಜ್ಯೋತಿ] ಒಂದು ಯೋಗ. “ಛತ್ರಯೋಗ' ಪರಾ. 

[ ಸಂ. ] 

ಛತ್ರಕ (ನಾ). ೧. ಕೊಡೆ ; ಛತ್ರಿ: “ ಛತ್ರಕಂ-ಸತ್ತಿಗೆ ” (ಕಾರಳ್ಕ. ೨೩೬) 
೨. ಅಣಬೆ ; ನಾಯಿಕೊಡೆ. [ಸಂ.] 

ಛತ್ರಚ್ಛಾಯೆ (ನಾ). ೧. ಕೊಡೆಯ ನೆರಳು. ೨. (ಆಲಂ) ರಾಜನ 
ಆಡಳಿತಕ್ಕೆ ಒಳಪಟ್ಟುದು; ಪ್ರಭುತ್ವ: ಈ ನಮ್ಮ ಪುರಾತನದೇಶವನ್ನು 
ಒಬ್ಬ ಸಾರ್ವಭೌಮರಾಜನ ಛತ್ರಚ್ಛಾಯೆಯಲ್ಲಿ ಏಕೈಕರಾಜ್ಕವನ್ನಾಗಿ ಕಟ್ಟ 
ಬೇಕೆಂಬ ಮನಸ್ಸಂಕಲ್ಪ . . . ತೋರಿಬರುತ್ತದೆ (ರಾಜ್ಯಕಾ. ೯). 
“ಏಕಚ್ಛತ್ರಚ್ಛಯೆ” ಪರಾ. [ಸಂ. ಛತ್ರಚ್ಛಾಯಾ (ಛತ್ರ * ಛಾಯಾ)] 

ಛತ್ರಧಾರಕ (ನಾ). (ರಾಜನ ತಲೆಯ ಮೇಲೆ) ಕೊಡೆಯನ್ನು ಹಿಡಿ 
ಯುವವನು ; ಛತ್ರಿಯನ್ನು ಹಿಡಿಯುವ ಸೇವಕ: ಬಳಿವಿಡಿದು 
ಭೂಭುಜರ ಯಾನಂಗಳೊಳಗಳುಕದೆ ಢಗೆಯ ಸೈರಿಸಿ ಬಳಸುವವನೇ ಛತ್ರ 
ಧಾರಕನು (ಕುವ್ಶಾಸ. ೧-೬೪) ; ಅರಸನಭ್ಯುದಯವನು ನೀನಧಿಕರಿಸಿ ಗೆಲು 
ವಡೆ ನಿನ್ನ ಹಂಗೇಕರಿಗಳನು ಜಯಿಸುವರು ನಮ್ಮಾ ಛತ್ರಧಾರಕರು 
(ಕುಪ್ಕಾಕ. ೯-೩೪). [ಸಂ.] 

ಛತ್ರಪತಿ (ನಾ). ೧. ರಾಜತ್ವದ ಸೂಚಕವಾಗಿ ಛತ್ರವನ್ನು ಹಿಡಿಸಿ 
ಕೊಳ್ಳುವ ಪ್ರಭು ; ರಾಜ. ೨೨. ಶಿವಾಜಿಗೆ ಅನ್ವಯಿಸುವ ಒಂದಂ 
ಬಿರುದು: ೧೬೭೪ರಲ್ಲಿ ಶಿವಾಜಿ ಶಿವಛತ್ರಪತಿ ಎನಿಸಿಕೊಂಡನು 
(ಛಾರರ. ೪೨೩). [ಛತ್ತು4* ಪತಿ] 

ಛತ್ರಪ್ರಸರ (ನಾ): ರಾಜ ಚಿಹ್ನವಾದ ಛತ್ರಿಗಳ ಸವಂೂಹ,-ಕೊಡೆಗಳ 
ಸಾಲು: ದೆಸೆಯಂ ಛತ್ರಪುಸರದೆ ಮುಸುಂಕಿ ಕಟ್ಟಿ ಲೆಯನೊರ್ಮೆ 
ಮಣಿಭೂಷಣರುಗ್ವಿಸರದೆ ಮುಸುಂಕಿ ಸಂಜೆಯ ಬಿಸಿಲಂ ಮತ್ತೊರ್ಮೆ 
ಮಾಡಿದುದು ತದ್ಮಾನಂ (ಚಂದ್ರಫು. ೭.೮೧). 

[ ಛತ್ರ್ಯ * ಪ್ರಸರ] 


ಛತ್ರಭಂಗ (ನಾ). ೧. ಕೊಡೆಯು ವಂಂರಿದುಬೀಳುವಿಕೆ. ೨. (ಆಲಂ) 
ಅರಸೊತ್ತಿಗೆ ತಪ್ಪಿಹೋಗುವುದು ; ಕೇಳಿಕೆಯ ಮನ ಛತ್ರಭಂಗದ 
ಮೇಲೆ ಮುಜಯದೆ ಛಲಪದದ ಪರಿಪಾಳಿಯಿಂದುಪ್ಪವಡಿಸಿದನುಪ್ಪರದ 
ಗರ್ವದಲಿ (ತೊರರಾ. ೬-೧೦-೧): ಮಂಗಲೇಶನ ಮರಣಾನಂತರದಲ್ಲಿ 
5 ಚಲುಕ್ಕರ ಛತ್ರಭಂಗವಾದುದರಿಂದ ಪುಲಿಕೇಶಿಯು ಉನ್ಮತ್ತರಾದ ರಾಜ 
ರನ್ನು ಸೋಲಿಸಿ ವಾತಾಪಿಪುರವನ್ನು ಪ್ರವೇಶಿಸಿದನು (ಕರ್ಡಾಆ. ೫೭). 
[ ಛತ್ರ * ಭಂಗ) 
ಛತ್ರಭವ (ನಾ). [ಜ್ಯೋತಿ] ಛತ್ರಯೋಗದಲ್ಲಿ ಹುಟ್ಟಿದವನು: 
ಹಿತಕರನಾತ್ಮಬಾಂಧವಗೆ ಛತ್ರಭವಂ (ಜಾತಕಿ. ೧೩-೧೮). [ಸಂ.] 

30/ ಛತ್ರಯೋಗ (ನಾ). [ಜ್ಯೋತಿ] ಜನನ ಕಾಲದಲ್ಲಿ ಸಪ್ತಮಸ್ಕಾನದಿಂದ 
ಲಗ್ನದವರೆಗೆ ಏಳುರಾಶಿಗಳಲ್ಲೂ ಗ್ರಹಗಳು ಇರಂವ ಒಂದು ಯೋಗ: 
ಛತ್ರಯೋಗದಲ್ಲಿ ಹುಟ್ಟಿದವನು ತನ್ನ ಬಂಧುಗಳಿಗೆ ಅನುಕೂಲಮಾಡು 
ತ್ತಾನೆ (ಣಾತತಿ. ೧೩-೧೮ ಅಡಿಟಿ). [ಛತ್ತು « ಯೋಗ] 

ಛತ್ರರತ್ನ (ನಾ). [ಜೈನ] ಚಕ್ರವರ್ತಿಗೆ ದೊರೆಯುವ ಏಳು ಅಜೀವ 

16 ರತ್ನಗಳಲ್ಲೊಂದು : ತನ್ನ ನೆಟಲೊಳಿ ಕಾವ ಸೂರ್ಯಪ್ರಭಮೆಂಬ 
ವಿಚಿತ್ರಮಣಿಮಯೂಖಚಿತ್ರಿತಚ್ಛತ್ರರತ್ನವುುಂ (ಅದಿಪು. ೧೧-೩ ವ); 
ಲೀಲಾಸನಾಳಧವಳಶತಪತ್ರಮೆನಿಪ ಸೂರ್ಯಪ್ರಭಮೆಂಬ ವಿಚಿತ್ರಚ್ಛತ್ರ 
ರತ್ನಮುಂ (ಕಂದ್ರಪು. ೬-00೧ ವ). "ಚರ್ಮರತ್ನ' ಪರಾ. 

[ ಛತ್ರ * ರತ್ನ) 

20| ಛತ್ರರೇಖೆ (ನಾ). [ಸಾಮುದ್ರಿ] ಒಂದು ಬಗೆಯ ಸಾಮುದ್ರಿಕ ಲಕ್ಷಣ ; 
(ಕೈಯಲ್ಲಿಯ) ಕೊಡೆಯಾಕಾರವಾದ ರೇಖೆ: ಶತ್ರುಪಕ್ಷಹಾನಿಯು 
ರಾಜಮನ್ನಣೆಯು ನಿತ್ಯದಲ್ಲಿಯೂ ಅನ್ನದಾನವೂ ಛತ್ರರೇಖೆಗೆ ಫಲ 
(ಸಾಮುಲ. ೧೦೦-೧೧). [ಛತ್ತು + ರೇಖೆ] 

ಛತ್ರವಳಯ (ನಾ). (ಆಲಂ) ಅರಸುತನ: ಪ್ರಭುತ್ವ: ಇಹಲೋಕ 

26 ಪರಲೋಕ ತಾನಿದ್ದಲ್ಲಿ... ಉತ್ತರೋತ್ತರಚ್ಛತ್ರವಳಯ [ಪಾಕಾಂ 

ಚತುರ್ವಳಯ) ತಾನಿದ್ದಲ್ಲಿ (ಅವಡಂ. ೮೨-೩೭೦). 
[ ಛತ್ರ್ಯ * ವಳಯ ( ಎ ವಲಯ) 

ಛತ್ರಾಕಾರ (ನಾ). ವರ್ತುಲಾಕಾರ: ಛತ್ರಾಕಾರದೆ [ಪಾಕಾಂ. ಚಿತ್ರಾಕಾರದ] 

ಗದೆಯಂ ಚಿತ್ರವಿಧೆಂ ಬೀಸೆ ಗಗನದೆೊಳ್‌ (ಗದಾಯು. 5-೨೫). 
30. [ ಛತ್ರ್ಯ * ಆಕಾರ] 

ಛತ್ರಾಕಿ (ನಾ). (ಮುಂಗಂಸಿಗಳಿಗೆ ಇಷ್ಟವಾದ) ಒಂದು ಬಗೆಯ ಗಿಡ; 
ಹಾವಿನ ವಿಷಕ್ಕೆ ಔಷಧಿಯಾಗಂವ ಈಶ್ವರೀಹಂಬಂ ; ಹಾವುಕಣ್ಣಿನ 
ಗಿಡ; ಸರ್ಪೂಕ್ಷಿಗಿಡ: “ ನಾಕುಲೀ . . . ಛತ್ರಾಕೀ, ಸುವಹಾ-೮ 
ಸರ್ಪಾಕ್ಷಿ ಗಿಡದ ಹೆಸರು” (ಸಿದ್ಯಾಂತಿ. ೦೨೦). (ಸಂ. ಛತ್ರಾಕೀ] 

86 ಛತ್ರಿ, (ನಾ). ಕೊಡೆಯಂನ್ನು ಹಿಡಿದುಕೊಂಡಿರುವವನಂ; ಚತ್ರಿಯನ್ನು 
ಹೊಂದಿರುವವನು: ಛತ್ರಿಗಳ್‌ ನಡೆದಪರೆಂದಿಂತು ಅಚ್ಛತ್ರಿಗಳೊಳ್‌ 
ಛತ್ರಿವ್ಮವಹಾರಂ ವರ್ತಿಸುವಂತೆ ಸೂತ್ರದಲ್ಲಿ ಮಿಶ್ರಗ್ರಹಣವಿಲ್ಲದೊಡಂ 
ಸಾಹಚರ್ಯದಿಂ ಮಿಶ್ರಗ್ರಹಣಂ ಘಟಿಯಿಸುಗುಂ (ತತ್ತೃಪ್ರ. ೨೨೦). 


[ ಸಂ. ಛತ್ರಿನ್‌] 
| ಛತ್ರಿ, ಚತ್ತರಿ, ಚತ್ರಿ (ನಾ). ಕೊಡೆ ; ಚತ್ತರಿಕೆ: ಎದ್ದು ವಸ್ತ್ರ ಜಾಡಿಸಿ 
ಕೊಂಡು . . . ಛತ್ರಿ ಮಡಿಚಿ ತಯಾರಾಗುತ್ತಾನೆ (ಎತ್ತಿಳಿ. ೬೨). 


ಚತ್ತರಿ : (8). ಚತ್ರಿ: ಮಳೆಗಾಲಕ್ಕೆ ಚತ್ರಿ ಬೇಕು (ರೂಢಿ). 
[ «ಮರಾ. ಛತ್ರೀ. / ಸಂ. ಛತ್ರ) 
ಛತ್ರಿಕೆ (ನಾ). ೧.ಎಛತ್ರಕ ೧: “ಛತ್ರಿಕಾ-ಸತ್ತಿಗೆ” (ಕಮದ. ೨೩೬ ಪ್ರಯೋ); 
45 “ಸತ್ತಿಕೆ ಛತ್ರಿಕೆಯೆಂಬುದು” (ತುನಿ. ೬೩೩. ೨. ಅಣಬೆ; ನಾಯಿಂಕೊಡೆ: 
” ಕೆಸವು ಛತ್ರಿಕೆಯಕ್ಕು '' (ಮಂಗರಾ. ೪೪-೪೭). [ಸಂ.ಛತ್ರಿಕಾ 


ಛತ್ರೆ 


ಛತ್ರೆ (ನಾ). ೧. ಅಣಬೆ; ನಾಯಿಕೊಡೆ; “ ಛತ್ರ್ಯಾ ಅತಿಛತ್ರಃ, ಪಾಲಘ್ನಃ 
-೩ ಕೊಡೆಹುಲ್ಲಿನ ಹೆಸರುಗಳು” (ಸಿದ್ಧಾಂತಿ. ೦೩೨). ವಿ. ಸಬ್ಬಸಿಗೆ. ೩, 
ಕೊತ್ತುಂಬರಿ. [ಸಂ. ಛತ್ರಾ] 

ಛತ್ವ (ನಾ). ಎ ಛ೧: ಖತ್ವಕ್ಕಂ ಬಹುಳತೆಯಿಂ'ಗತ್ವಂ - ಛತ್ವಂ ದ್ವಿರುಕ್ತಿಯಿಂ 
ಕೂಡಿರೆ ಮೇಣ್‌ ಯತ್ವಾನ್ವಿತಮಿರೆ ಚತ್ವಂ (ಕಮದ. ೨೩೬). [ಸಂ.] 

vel (ನಾ). ೧. ಮನೆ. ೨. ಲತಾಗೃಹ ; ಬಳ್ಳಿಮಾಡ. [0.7 

ದ (ನಾ). ೧. ಗವುಸು; ಹ ಆಚ್ಛಾದನೆ. "ದಂತಚ್ಛೆದ' 

ಪರಾ. ೨. ಹಕ್ಕಿ ಗಳ ರೆಕ್ಕೆ,-ಗರಿ: “ ತನೂರುಹಂ . . . ಛದ,-ಹಿಂಛಂ, 
ವಾಜಃ, ಪಕ್ಷಃ- ಈ ೯ i (ಹಲಾಯು. ೪೦-೮೬) ; ರಾಜಕೀರಚ್ಛ 
ದಾನಿಳಲೋಲತ್ಯಣಿಶಾಲಿಶಾಳಿ ಜನಚೇತೋನಂದನಂ ನಂದನಂ 
ಚಲ್ವಾದುದುರ್ವೀತಳಂ (ಜಗದಿ. ೨-೨). ೩. ಎಲೆ; ಪರ್ಣ: “ ಬರ್ಹಂ; 


ರ೯೨೫ 


ಛನ್ನವೀರ 
ಛದ್ಮ ಬಾಲಿಶ (ನಾ). ವೇಷಾಂತರವನ್ನು ಹೊಂದಿ ಹುಡುಗಾಟ ಮಾಡಂ 
ವವನು ; ರೂಪ ವಂಠೆಸಿ ಲೀಲೆಯಾಡುವವನು : ಆರ್ಗೆಲ್ವರೀ ಛದ್ಮ 


ಬಾಲಿಶನಂ ದೈವವಿಸೂತ್ರಮೆಂ ಪುರುಷಕಾರಂ ಮಾಜಲೇನಕ್ಕುಮೇ : 
(ಜಗವಿ. ೩-೦೯). [ಛದ್ಮ +೬ ಬಾಲಿಶ] 


5) ಛದ್ಮರೂಪ (ನಾ). ವೇಷಾಂತರಗೊಂಡ ರೂಪ; ವಂರೆಸಿದ ಆಕಾರ: ಇಳೆ 


ಪರ್ಣಂ, ದಳಂ, ಪತ್ರಂ, ಪಲಾಶಂ, ಛದನೇ, ಛದಃ-ಈ ೭ ಮರದ 


ಎಲೆ” (ಹಲಾಯು. ೩೧-೩೧); ಶಿಶಿರಪಯಃಕಣವೆರಸಿದ ಕುಶೇಶೆಯಚ್ಛ 
ದಮನಕ್ಷಿಗಳ್‌ ಬಾಷ್ಪ ಜಲಪ್ರಶಮಿತ ರುಚಿಗಳ ಪೋಲ್ತಿರೆ (ಜಗವಿ. ೩-೮೭); 
ಅಸವಸದೆ'ಬಿಸಿಲ್ಲೆತ್ತು ಜೀರ್ಣಚ್ಛದಂಗಳ್‌ ಮೇಳಂಗೊಂಡೆೊಪ್ಲೆ ಶಾಖಾಗ್ರ 
ದೊಳಡರ್ದಲುಗಲ್ಲೂಸೆ (ರಾಜಕೇ. ೯-೨೯). [ಂ.] 

ಛದನ (ನಾ). ಮುಸುಕು; ಆಚ್ಛಾದನೆ; ಅದು ಬಳಿಕ ಲೋಕಾಯತಾಂ 
ಗಚ್ಛದನಪರನಾರಾಚ ನಿರ್ಮಾಣದಲಿ ಭಂಗಿತವಾಯ್ತು ಪಾರ್ಥನ ಬಾಣ 
ದೊಡ್ಡ ವಣೆ (ಕುವ್ಕಾಕ. ೨೦-೨೯). ೨. ರೆಕ್ಕೆ; ಗರಿ: “ತಸೂರುಹಂ, 'ಗರುತ್‌, 
ಪತ್ರಂ, ಪತತ್ರಂ, ಛದನಂ, ಛದಃ, ಪಿಂಛಂ, ವಾಜಃ,' ಪಕ್ಷಃ- ಈ ೯ ಎಲಿ 
(0)ಕೆ”(ಹಲಾಯು. ೪೦-೮೬); ಕಾಕಗೃಧ್ರನಿಕಾಯಚ್ಛ ದನಾವಗೂಹಿತಮನಲ್‌ 
ಬಿಟಕ್ತಿರ್ದನಂ ಗೆಲ್ಮೂ (ಜಗವಿ. ೪-೩). ೩. ಎಲೆ; ಪರ್ಣ: “ ಛದನಂ 
ಪತ್ರಂ ಪರ್ಣಂ ಛದಂ ಪಳಾಶಂ ದಳಂ ಸಮಮವೇಕಾರ್ಥಂ” (ವಸ್ತುಕೋ. 
೩೦-೩); “ಪತ್ರಂ ದಳಂ ಛದನಂ[ಪಾಕಾಂ. ಛತ್ರದಳಂ]ಪಲಾಶಮೆನೆ ಪರ್ಣ 
ಮಕ್ಕುಂ” (ಮಂಗರಾ. ೩೨-4). " [ಸಂ.] 

ಛದಿ (ನಾ). (ಮನೆ ಮೊದಲಾದಂವುಗಳ) ಮೇಲ್ಭಾವಣಿ; ಮಾಡು; 
ಮಂಸುಕಂ ; ಹೊದಿಕೆ; ಆಚ್ಛಾದನೆ : “ ಪೊದಯಿಸಿದಾಚ್ಛಾದನಮುಂ 
ಛದಿಯುಂ ಪಟಳಮುಮೆನಿಪ್ಪೆ ದು? (ವಸ್ತುಕೋ. ೪೭-೦೫) ; “ ಪಟಲಂ, 
ಛದಿಃ - ೨ ಮನೆಯ ಮೇಲುಹೊದಿಕೆಯ ಹೆಸರು: ಮನೆಯ ಮೇಲು 
ಮುಚ್ಚಳ” (ಸಿದ್ಧಾಂತಿ. ೯೧). [ಸಂ.] 

ಛದೆ (ನಾ). ಎ ಛದಿ : “ ಮನೆಗೇಟ್‌ಸಿದ ಹೊದಿಕೆ ವಳಭಿಚ್ಛದೆಯೆನಿಕ್ಕು ” 
(ಮಂಗರಾ. 8೯-೧೩). (ಸಂ. ಛದ) 

ಛದ್ಮ (ನಾ). ೧:ಎಛದ ೧. ೨. ವೇಷವನ್ನು ಮಾರ್ಪಡಿಸಂವುದಂ; 
ವೇಷಾಂತರ: ಗೋಪ್ಯ, ಛದ್ಮಗಳು ಕೀಟಗಳಲ್ಲಿ ಚೆನ್ನಾಗಿವೆ (ಕೀಏದೆ. ೨೨). 


"ಛದ್ಮವೇಷ' ಪರಾ. ಹ. ಮೋಸ ; ಕಪಟ; ವಂಚನೆ. ೪, ಕಾರಣ; 
ನೆಪ; ವ್ಯಾಜ: “ಕೈತವಂ... ಛದ್ಮ . . . ವೃಪದೇಶಃ-ಈ ೧೦ | 
ನೆವಂ” (ಹಲಾಯಂ. ೧೧೭. ೨೪). [ಸಂ. ಛದ್ಮನ್‌] 


ಛದ್ಮಚಮು (ನಾ). ವೇಷಾಂತರಗೊಂಡ ಸೈನ್ಯ: ಬಂಧು ಬಳಗವು 
ಮಂತಕನ ಚಮುವೊ, ಛದ್ಮಚಮು ದಂದುಗದ ಬಾಗಿನಗಳವರ ನಲುಮೆ 
ಗಳು (ಮಂಕುಕೆ. ೧೭೩). [ಛದ್ಮ + ಚಮು] 

ಛದ್ಮನೆ (ನಾ). ೧. ಮುಸುಕಂ; ಮರೆ; ಆಚ್ಛಾದನೆ: ನಿಂತುದಾ ಜೀಮೂತ 
ಛದ್ಮನೆಯನಾಂತ ರಾವಣರಥಂ ನಿಶ್ಚಲಂ (ಶ್ರೀರಾಮಾ. 3೩೦-೩೬). ವಿ. 
ಮೋಸ ; ಕಪಟ; ವಂಚನೆ : ಭೀಮವಿಕ್ರಮವಿಹಗೇಂದ್ರನಂ ವೀಕ್ಷಿಸುತೆ 
ಶಂಕೆ ಪುಟ್ಟಿತು ನಿಶಾಚರರೊಂದು ಛದ್ಮನೆಯ ಭಯಕೆ (ಶ್ರೀರಾಮಾ. ೦೯೪-೭); 
ಈಗ ನಮ್ಮ ಭೇಟಿ ಮಾಡಬೇಕೆಂದು ಅಪೇಕ್ಷಿಸುವ ಛದ್ಮನೆಯೂ ನಮಗೆ 
ತಿಳಿಯಿತು (ಜಿತ್ರಪಾ. ೮೩). [ ಸಂ. ಛದ್ಮನ್‌] 


16 


20 


ಓಡಿ 
ಐ 


86 


45 


'ಗಿಳಿದು ಪವಡಿಸಿಹ ಚಂದ್ರನೆಯೆ ಅಕಳಂಕ ಛದ್ಮರೂಪದೊಳಿಂತು (ಕಂದ್ರಸ. 
೭೮-6). [ಛದ್ಮ+ ರೂಪ) 

ಛದ್ಮವೇಷ (ನಾ). ನಿಜವಾದ ಸ್ವರೂಪವನ್ನು ವಂಚ್ಚಲು ಧರಿಸಿದ ಬೇರೆ 
ರೂಪ; ವೇಷಾಂತರ: ಈ ಪ್ರಪಂಚ ಏನೋ ಒಂದು ಛದ್ಮವೇಷ ತಾಳಿ 
ನಮ್ಮನ್ನು ಮೋಸಗೊಳಿಸುತ್ತಲಿದೆ (ದೇಕನೈ. ಛದ್ಮವೇಷವನ್ನು 
ಕಿತ್ತೊಗೆದು ತನ್ನ ನಿಜಸ್ವರೂಪವನ್ನು ಏಕೆ... ತೋರದು? (ದೇಕನ್ನೈ. ೫). 

(ಛದ್ಮ * ವೇಷ] 

ಛದ್ಮ ವೇಷಧಾರಿ A ನಿಜವಾದ ಸ ಕ್ವೈರೂಪವನ್ನು ಮುಚ್ಚಿ ಬೇರೆ ರೂಪ 
ಧರಿಸಿದ ವ (ಕಿ; ವೇಷಾಂತರ ಮಾಡಿಕೊಂಡವನು: ಧದ [ವೇಷಧಾರಿ 
ಯಾದ ಗು ಗುರುತನ್ನು ಯಾರೂ ಹಿಡಿಯಲಾರದಿದ್ದರು 
(ಭೀಷ್ಮಡ. 60); ಛದ್ಮವೇಷಧಾರಿಯಾದ ಗೂಢಚಾರನೋ? (ದೌಲತ್‌. 0). 

[ ಸಂ. ಛದ್ಮ ವೇಷಧಾರಿನ್‌ 

ಛದ್ಮಸ್ಥ (ನಾ). ೧. ಮರೆಯಲ್ಲಿರುವವನಂ ; ,ಅಡಗಿಕೊಂಡಿರುವವನು. 
೨. ಜೈ ನ] ಕೇವಲಜಾ ಎ್ಲನಿಯಾಗುವುದಕ್ಕೆ ಹಿಂದಿನ ಅವಸೆ ಕೈಯಲ್ಲಿರು 
ವವನು: ಪ್ರಥಮಶುಕ್ಷ ಧ್ಯಾನಪರಿಣಶಿಯಿಂ ಕ್ಷೀಣಕಷುಯವೀತರಾಗ 
ಛದ್ಮಸ್ಮ ಗುಣಸ್ಥಾನ ವ್ಯವಸ್ಥಿ ತನಾಗಿ (ಸುಕುಮಾ, 6-೬೨ ವ); ಸಾಕಾರಂ 
ಜಾ ಇ್ಲಾನಮನಾಕಸಿರಂ . ದಾ ತದುಭಯಂ ಚ ಸೈ ರೊಳ್‌ ಕ್ರಮದಿಂ 
ನಿರಾವರಣರೊಳಕ್ರಮದಿಂ ವರ್ತಿಸುಗುಂ (ತತ್ವ, ಸಸ [ ಸಂ.) 

ಛದ್ಮಸ್ಥಕಾಲ (ನಾ). [ಜೈನ] ಛದ್ಮ: ಸ್ಥಾವಸ್ಥೆ ಲ್‌ ಕಾಲ: ಪದಿ 
ನಾಲ್ಕು ವರ್ಷಂ ಛದ್ಮಸ್ಥಕಾಲಂ ಪೋಗೆ ಸಹೇತುಕವನದೊಳ್‌ ಷಷ್ಟೋಪ 
ವಾಸಂಗೆಯ್ದು (ಜಾವುಂಪು. ೧೩೦); ಚಂದ್ರಪ್ರಭಮುನಿಪ್ರಭು ಪರಮ 
ಪಂಚಮಜ್ಞಾನ ಸಂಜನನಕರಣಾತ್ಯಂತಶುದ್ಧಧ್ಯಾನೋದ್ಯೋಗ ಸಂಸಕ್ತ 
ಚಿತ್ತಂ ಛದ್ಮಸ್ಥ ಕಾಲಂ ಮಾಸತ್ರಯಪ್ರಮಿತಮುದುದೆಂಬಂದಿಂಗೆ 
(ಡೆಂದ್ರಪು. ೦೪-೫೭ ವ). [ಛದ್ಮಸ್ಥ * ಕಾಲ) 

ಛದ್ಮಿಸು (ಕ್ರಿ). ಮರೆ ಮಾಡು; ಅಡಗಿಸಂ: ತಮ್ಮ ಕುಲಂಗಳಂ ಛದ್ಮಿಸಿಯುಂ 
ಜಾತಿಸಂಕರಂ ಮೊದಲಾದ ದೋಷಂಗಳ್ಳೆರಸಿ 'ಸತ್ಪಾತ್ರಕ್ಕೆ 'ದಾನಮಂ ` 
ಮಾಡಿದವರುಂ . . . ಮೊದಲಾದವರಿಗೆ ಕುಮನುಷ್ಯತ್ವದಾಸ್ರವಮಕ್ಕುಂ 
(ಪಸಾರ. ೯೨-೦೬). [ಛದ್ಮ + -ಇಸ್ಕು) 

ಛನ್‌ (ನಾ). ಒಂದು ಅನುಕರಣ ಶಬ್ದ: ಮೊಗಮಂ ನೆಆ್‌ ಚುರ್ಚುತ್ತುಂ 
ಛನ್ನೆಂದಟುಗುಟ್‌ಗಳ ನೆರವನಟ್‌ದು ಪೋಗದೆ ಪೆಣೆವರ್‌ (ರರ್ಮಾಮೃ. 
೬-೦೯೦). 

ಛನ್ನ (ಗು). ೧. ಮುಚ್ಚಿದ; ಹೊದಿಸಿದ ; ಆವೃತವಾದ ; ಉನ್ನತ 
ಧವಳಚ್ಛತ್ರಚ್ಛನ್ನವಿಯತ್ತಳನಂ . . . ಪಟುವಿನೊಳೆನ್ನರಸನನಿಂತು ಬಿದಿಯೆ 
ತಂದಿಕ್ಕುವುದೇ (ಪಂಪಭಾ. ೨-೨೨): ಶೆಯ್ಯಾಶ್ರಿತ ಸಿತಮೃದುಳ 
ಪ್ರಚ್ಛದಚ್ಛನ್ನಶಯ್ಯಾತಳದೊಳ್‌ (ಕಾದಂಪೂ.60). (ನಾ). ೨. ಅಡಗಿರು 
ವುದು ; ರಹಸ್ಯವಾದುದು: ಛನ್ನವಾ ಯಣಮಾರ್ಗ (ಮಂಕುಕ. ೫೧೦). 

[ ಸಂ. ] 

ಛನ್ನವೀರ (ನಾ). ಒಂದು ಬಗೆಯ ಕೊರಳ ಹಾರ,-ಸರ: ಅಭಯ 
ತ್ರಿಶೂಲ ಮಾಲೆ ಯಜ್ಞೋಪವೀತ ಉದರಬಂಧ ಛನ್ನವೀರಗಳನ್ನು ಹೊಂದಿ 
ಎಡಗೈಯಿಂದ ನಿಂತಿರುವ ಪಾರ್ವತಿಯನ್ನಾಲಿಂಗಿಸುತ್ತಿರುವನು 
(ಹೊಯ್ಕ್ಯವಾ. 3೨೬). [ಸಂ.] 


3): 


ಛಪಾಯಿಸು (ಕ್ರಿ).. ವಂರೆವಾಡಂ; ಅಡಗಿಸು: ಅವನ ಕಾಗದವನ್ನೂ ರತ್ನ 
ವನ್ನೂ ಸಹ ಕೊಡದೆ ಛಪಾಯಿಸಿ ಬಿಟ್ಟನು (ಕಥಾಮಂ. 1, ೪೯): ನಾವು 
ಮಾಡೂದು ಖೂನಿ ಛಪಾಯಿಸುವ ಗುನ್ಹೇನ ಸರಿ (ಗ್ರಾಮಾಯ. ೩೩). 
[ ಛಪಾವಣೆ * - ಇಸ್ಸು] 


೨೯೨೬ 


ಛಲ, 


ಛಪ್ಪಿಸು, ಛರ್ಪಿಸು (ಕ್ರಿ). ಮೇಲೆ ಬೀಳು ; ವಂಂತ್ರು ; ಆಕ್ರಮಿಸು : 

ವರ್ಗದ್ವಿತೀಯಾಕ್ಷರಂಗಳ್ಗೆ . . . ಧರ್ಪಿಸಿದಂ (ಛಪ್ಪಿಸಿದಂ) (ಕಮದ. ೦೫ 

ವೃತ್ತಿ). ಛರ್ಪಿಸು : ಮೇಲಿನ "ಶಮದ:' ಪ್ರಯೋಗವನ್ನು ನೋಡಿ. 
[ಛಪ್ಪ್ಯ (P ಪ್ರಾ. ಚಪ್ಪ) + - ಇಸ್ಮು] 


ಛಪಾವಣೆ (ನಾ). ಮರೆಮಾಚುವುದು ; ಬಚ್ಚಿಡುವುದು : ಶಿರಸ್ತೆದಾರ | 8| ಛಪ್ಪೆ ಚಪ್ಪೈ' ನೋ. 


ವಗೈರೆ ಜನಗಳ ಖುರ್ದು ಬರ್ದು, ಛಪಾವಣೆ ವಿಚಾರಗಳಲ್ಲಿ ನಡೆಸತಕ್ಕ 
ಕ್ರಮ (ಮಹಾವಂ. 11, ೩೭): ಕಚೇರಿಯಲ್ಲಿ ಒಂದು ಸಣ್ಣ ಛಪಾವಣೆ- 
ಅದರ ಗೊಂದಲಕ್ಕೆ ಸಿಕ್ಕಿಬಿದ್ದೆ (ನಟಿಸಾ. 8೭೭). 
[ ಮರಾ. ಛಪಾವಣೇ, ಛಪವಣೀ 

ಛಪ್ಪನ್ನ, ಚಪ್ಪೆನ್ನ (ನಾ). ಐವತ್ತಾರು: ಚೌಷಷ್ಠ್ಮಿ ಪಟ್ಟಣ ಛ[ಪಾಂಾ0. ಚ) 
ಪ್ಪನ್ನ ವೀಧಿಗಳ ದಾಂಟಿ (ಅವಡಂ. ೬೧-೨೬೭). ಚಪ್ಪನ್ನ. "ಚಪ್ಪನ್ನದೇಶ' 
"ಚಪ್ಪನ್ನಭಾಷೆ' ಪರಾ. 

[ ಮರಾ. ಛಪ್ಪನ್ನೌ, ಛಪನ್ನ್‌ ; ಹಿಂ. ಛಪ್ಪನ*) 

ಛಪ್ಪನ್ನದೇಶ, ಚಪ್ಪನ್ನದೇಶ (ನಾ). ಐವತ್ತಾರು ದೇಶಗಳಂ ; ಛಪ್ಪನ 
ದೇಶಗಳು : ಮತ್ತಮಾ ಭರತವರುಷದಲ್ಲಿಯೇ ಅಂಗ ವಂಗ ಕಳಿಂಗ 
ತೆಲುಂಗ ಕೊಂಗ ಲಾಟ ಬಂಗಾಳ ಚೋಳ ಕೇರಳ ಗೌಳ ಪಾಂಚಾಳ ಸಿಂಹಳ 
ಕುಂತಳ ನೇಪಾಳ ಮಳಯಾಳ ತುಳವ ಸೈಂಧವ ಕೊಂಕಣ ಕುರು ಮಗಧ 
ಮತ್ಸ್ಯ ವಿದರ್ಭ ಕೋಸಲ ಶೂರಸೇನ ಕಾಶ್ಮೀರ ಮಹಾರಾಷ್ಟ್ರ ಕರ್ಣಾಟ 
ಕಿರಾತ ತುರುಷ್ಕ ಶಂಕರ ಬರಮ ತ್ರಿಗರ್ತ ನಿಷಧ ಮಧ್ಯ ಜೈನ ಬರ್ಬರ 
ಬಾಹ್ಲೀಕ ಲಾಟ ಚೈನ ಕರಾಳ ಓಢ್ರ ಘೂರರ್ಭುರ ಕಾಂಭೋಜ ಸೌರಾಷ್ಟ್ರ 
ಸೌವೀರ ಪಾಂಡ್ಕ ಹೂಣ ಯವನ ಮ್ಲೇಚ್ಛ ಹೈಹಯ ಆರ್ಯಾವರ್ತ 
ಭೋಜದ್ವೈಪ ಅಮರುಕ ಉತ್ತರಕುರು ಗ್ರೈಟೆಗಳೆಂಬೈವತ್ತಾಲು ಬಗೆಯ 
ಜನರಿಂದ . . . ನಿರೂಢಮಾದೈವತ್ತಾಣು ಪ್ರಾಂತಂಗಳಿರ್ಪವಾ ದೇಶಂ 
ಗಳಲ್ಲಿ (ವಿವೇಕ. ೨೪೩) ; ಸಂದಣಿಸಿದರು ಛಪ್ಪನ್ನದೇಶದ ಜನವೃಂದ 
ಜೂದಿನ ವಿಷಯಜದಲಿ (ಮೋಹತ. ೨೦-೨೦); ಛಪ್ಪನ್ನ ದೇಶದ ನೃಪರು 
ಖೇಚರರಿಹರೊಪ್ಪವ ಮಾಡು ಹೋಗೆಂದಾ (ಭರಡ. ೫೩-೬೦). 
ಚಪ್ಪನ್ನದೇಶ: ಚಪ್ಪನ್ನದೇಶಾಧಿಪರ ಚಿತ್ರಗಳ ದೂಷಣಿಗೆಯ್ದು 
ನಿಟ್ಟಿಸಲೊಲ್ಲ ದವಳಾಯಾಸವ ಕಂಡಳು ಕುವರಿ (ಮೋಹಕ. ೩೦-೦೯) ; 
ಚಪ್ಪನ್ನದೇ ಶದೊಳ್ನಿನಗೆ ಮಲೆತಿದಿರಾಗಿ ಬಪ್ಪ ಭೂಮಿಪರಿಲ್ಲ 


(ಜೈಮಿಥಾ. ೨೩-೧೨). [ಛಪ್ಪನ್ನ * ದೇಶ] 


' ಛಪ್ಪನ್ನಭಾಷೆ, ಚಪ್ಪನ್ನಭಾಷೆ (ನಾ). ಐವತ್ತಾರಂ ಭಾಷೆಗಳು : ಛಪ್ಪನ್ನ 


ಭಾಷೆಯ ಸುಲಿಪಿಯಲ್ಲವಿದನು ಬಹುಮುಪ್ಪದಪ್ಪು ಗರೋದಿದರೆಯೋದು 
ವರು (ಪ್ರಥುಪು. ೭-೦೭). ಚಪ್ಪನ್ನಭಾಷೆ: ಚಪ್ಪನ್ನಭಾಷೆಯಟ್‌ವ ಧೀರರೀ 
ಗಳೆ ನೋಡಿಯೆಂದು ಬಿಜ್ಜಳನೃಪಂ ಸಾಜಸಿದಂ ಡಂಗುರವಂ (ಅಶಿಜಂ. 
೩೦-೪೯). [ ಛಪ್ಪನ್ನ + ಭಾಷೆ) 

ಛಪ್ಪನ್ನೈವತ್ತಾರು, ಚಪ್ಪನ್ನೈವತ್ತಾರು (ನಾ) .ಎಛಪ್ಪನ : ಛಪ್ಪನ್ನೈವ 
ತ್ತಾರು, ಕುಡುವೊಕ್ಕಲಿಗ ಇವೆ ಮೊದಲಾದ ಶಬ್ದಪ್ರಯೋಗಗಳು ಕಾಲ 
ಕ್ರಮದಲ್ಲಿ ಮೂಲಶಬ್ದಾರ್ಥದ ಮರೆವು ಹೆಚ್ಚಾದುದರ ದ್ಯೋತಕಗಳಾಗಿವೆ 
(ಕನ್ನನು. ೦-೬). ಚೆಪ್ಪನ್ನೈವತ್ತಾರು: ಚಪ್ಪನ್ನೈವತ್ತಾರು ದೇಶಗಳು 
ಹಿಂದೆ ಪ್ರಸಿದ್ಧವಾಗಿದ್ದುವು (ರೂಢಿ). 

[ಛಪ್ಪೆನ್ನ * ಐವತ್ತು (ಆ ಅಯ್ದತ್ತು) * ಆರ್ಕು (ಆ ಆಜ್ಯು)) 

ಛಪ್ಪರಿಸು "ಚಪ್ಪರಿಸು' ನೋ. 

ಛಪ್ಪಳೆ (ಚಪ್ಪಳೆ' ನೋ. 

ಛಪ್ಪ ಳೆಯಿಡು (ಕ್ರಿ). ಚಪ್ಪಾಳೆತಟ್ಟು,-ಹೊಡೆ ; ಜನನಿ ಛಪ್ಪಳೆಯಿಟ್ಟು 
ಕರೆಯಲಪ್ಪುವನಾ ಜಿನನಾಟ ಕಡುಚೆಲುವಾಯ್ತೂ (ಅನಂಶ. ೭-೧೦). 

[ ಛಪ್ಪಳೆ (ಎ ಚಪ್ಪಳಿ) + ಇಡು; ] 


10 


15 


ಬ 
೦ಎ 


25 


0 


46 


ಛಪ್ರಾಸಿ "ಚಪರಾಸಿ' ನೋ. 

ಛಮ್‌ (ನಾ). ಒಂದು ಅನಂಕರಣ ಶಬ್ದ: ಅನುಕರಣ ಸಂಧಿಗೆ-ಛಮ್ಮೆಂಬ, 
ಛಟಛಟೆಂಬ (ಕಮದ. ೬೦ ವೃತ್ತಿ). 

ಛಮ್ಮನೆ (ಅ). ಛಮ್ಮೆಂಬ ಶಬ್ದದೊಡನೆ : ಅನುಕರಣಕ್ಕೆ - ಖಣಿಲ್ಲನೆ. 
ಖಟಿಸಿಲನೆ, ಛಮ್ಮನೆ, ಧುಮ್ಮನೆ (ಕಮದ. ೧೪ ಪ್ರಯೋ). 

[ಛಮ್‌ + - ಅನೆ] 

ಛರು (ನಾ). ಕತ್ತಿಯ ಹಿಡಿ,-ಹಿಡಿಕೆ : “ ಛರುವಡಾಯುಧಗಳ ಪಿಡಿ 
[ಪಾಠಾಂ. ತೈರುವೆನಲ್ಪಿಡಿ]” (ಮಂಗರಾ. 6೮-೩೭) : "ಛರು-ತ್ನರುಎಆಯುಧ 
ಗಳ ಹಿಡಿಕೆ” (ತದ್ಯಕೋ. ೧೩). [ <ಪ್ರಾ. ಛರು./ಸಂ. ತ್ಸರು) 

ಛರ್ದಿ (ನಾ). ಕಾರುವಿಕೆ ; ವಾಂತಿ; ವವಂನ: ಚರಿಗೆಪೊಕ್ಕೊಡಾರುಂ 
ನಿಟ್‌ಸುವೊರಿಲ್ಲಮೂಟ್‌ತ್ತು ನಿಜಿಸಿದೊಡಂ ಛರ್ದಿಯಕ್ಕುಂ (ವಡ್ಮಾರಾ. 
೧೬೦-೯); ಎಳಗಟಿಕೆಯನಕ್ಕಿಗರ್ಚಿನೆೊಳ್‌ ಕುಡಿಯೆ ಛ[ಪಾಕಾಂ.ತ]ರ್ದಿಯಂ 
ಮಾಣಿಸುಗುಂ (6ಲೋಕೋಪ. ೯-೩೪) ; ತಾರೆಕುಯಿ, ಸಕ್ಕರೆ, ಬಿಸಿನೀರಲ್ಲಿ 
ಕುಡಿಸಲು ಛರ್ದಿ ಮಾಣ್ಣುಂ (ವಿವೈವಿ. ೦೦೯). [ಸಂ.] 

ಛರ್ದಿಗೆಯ್‌(ಕ್ರಿ). ಕಾರು; ವಾಂತಿಮಾಡು; ವವಂನಮಾಡು: ಸುವ್ರತೆಯ 
ರೆಂಬ ಕಂತಿಕೆಯರ್ಗನ್ನದಾನಂ ಕೊಟ್ಟೊಡವರುಪವಾಸಶ್ರಮದಿಂ ಛರ್ದಿ 
ಗೆಯ್ಯೆ (ಜಾವೂಪು. ೨೦೫) ; ತಾನಲ್ಲಿ ಛರ್ದಿಗೆಯ್ಕಲು ನೀನು ಸಮ್ಮಕ್ವ್ವ 
ಹೀನದಿ೨ ಜುಗುಪ್ಸೆಗೆಯ್ದು ದಅ0 (ಕಾಂತೀಣ. ೩-೩೯). [ಛರ್ದಿ + ಕೆಯ] 

ಛರ್ದಿಸು (ಕ್ರಿ).ಇಛರ್ದಿಗೆಯ್‌ : ನಿರವದ್ಕಾಹಾರಮನಿಕ್ಕಲುಂಡಿರ್ದು ಛರ್ದಿ 
ಸುವುದುಂ (ನೇಮಿಪು. ೭-೧೮೩ ವ) ; ಕೊಳ್ಳಿರೆ ನಿಮ್ಮ ಕೂಬನೆನುತಂ .. . 
ಛರ್ದಿಸಿದಾಗಳ* ಮನೆ ಪೂಟ್‌ ಕೂಟಿ* ಕವಿವುದಂ ಕಂಡು (ಬಂಹರಿ. ೯-೩೦). 

[ ಛರ್ದನ್ಮ + - ಇಸ್ಕು 

ಛರ್ಪಿಸು "ಛಬ್ಬಸು' ನೋ. 

ಛಲ, " ಚಲ್ಲ' ನೋ. 

ಛಲ್ಕ, ಛಳ (ನಾ). ೧. ನೆಪ; ವ್ಯಾಜ : ಅನ್ನೆಗಮಿತ್ತ ಲಾಂಛನಚ್ಛಲದಿಂ 
ಶೋಕಾನಲದಗ್ಗಮ ಪ್ಪ ಮಹಾಶ್ವೇತಾಹೃದಯಮಂ ವಿಡಂಬಿಸು 
ವಂತೆಯುಂ ಮುನಿಕುಮಾರವಧಮಹಾಪಾತಕಮಂ ತಾಳ್ವಿದಂತೆಯುಮಾಗಿ 
(ಕಾದಂಪೂ. ೯೮೨) ; ಸುಧಾಸೂತಿ ಧಾಶ್ರಿಯೊಳ್‌ ಶಿಶುರೂಪಚ್ಛಲದಿಂ ನೆಲೆ 
ವಡೆದವೊಲುಜ್ವಲತನು ರೋಹಿಣಿಗನಂತನಂದುದಯಿಸಿದಂ (ಜಗವಿ.೨-೪6). 
೨. ಮೋಸ; ವಂಚನೆ; ಕಪಟ. «ಛಲಿಸು' ಪರಾ. ೩, 
[ನ್ಯಾಯ] ನ್ಯಾಯವಿಚಾರಕ್ಕೆ ಬೇಕಾದ ಹದಿನಾರಂ ಪದಾರ್ಥ 
ಗಳಲ್ಲಿ ಒಂದು; ವಾದಿಯು ಹೇಳಿದ ಶಬ್ದಕ್ಕೆ ಬೇರೆ ಅರ್ಥವನ್ನು 
ಕಲ್ಪಿಸಿ ಪ್ರತಿವಾದಿಯು ಹೇಳುವ ದೂಷಣೆ: ಗೌತಮೋಕ್ತ ನ್ಯಾಯವು 
'ಪ್ರಮಾಣ ಪ್ರಮೇಯ . . . ಛಲ ಜಾತಿ ನಿಗ್ರಹೆಸ್ಮಾನಂಗಳೆಂಬ ಷೋಡಶ 
-ಪದಾರ್ಥಂಗಳಂ ನಿರೂಪಿಸುತ್ತಲೀ ಪ್ರಪಂಚಕ್ಕೆ ಪರಮೇಶ್ವರ ಕರ್ತೃ 
ಕತ್ವಮಂ ನಿಶ್ಚಯಿಸುವದು (ವಿವೇಕ.೧೦): ವಾಕ್ಕಗಳಿಗೆ ಅಪಾರ್ಥವೆಂಬುದು 
ಛಲ (ಹಿಂದಸಾ. ೧೧). ೪. [ಕಾವ್ಯಮಾ] ದಶರೂಪಕಗಳಲ್ಲಿ ಒಂದಾದ 
ವೀಥಿಯ ಒಂದು ಅಂಗ; ಪ್ರಿಯವಾಗಿರುವಂತೆ ತೋರುವ ಅಪ್ರಿಯ 
ವಾಕ್ಯಗಳಿಂದ ಮೋಸಗೊಳಿಸಂವುದಂ. ಛಳ: ೧. ಜಳಪಾನಚ್ಛಳದಿಂ 
ಪ್ರಪಾಪ್ರಣಯಿನೀಶೃಂಗಾರಲೀಲಾಸುಧಾಜಳಮಂ ಕಣ್ಣಳಿನೀಂಟಿ 


ತದ್ವಿಷಯದಧ್ವನ್ಮರ* ಮನಂ ಬೆರ್ಚುವರ್‌ (ಕಂದ್ರಫು. ೧-೯೫). [ಸಂ.] 


ಛಲಗಾರ 


ಛಲಗಾರ "ಚಲಗಾರ' ನೋ. 
ಛಲಗಾರ್ತಿ (ನಾ). ಹಟಸ್ವಭಾವದವಳು: ಎಂಕಮ್ಮನೂ ಒಳ್ಳೆಯ ಛಲ 
ಗಾರ್ಕಿಯೇ ಸೈ (ಒಡ್ಮಿಉು. ೩೨). 
[ ಛಲಗಾರ (ಆ ಚಲಗಾರ) + - ತಿ (<ಎ-ಇತ್ತಿ)] 
ಛಲಗೆಡು (ಕ್ರಿ). ಹಟವನ್ನು ಬಿಡು: ಲಜ್ಜಿಗೆಟ್ಟಿನು ನಾಣುಗೆಟ್ಟೆನು ಕುಲ 
ಗೆಟ್ಟಿನು ಛಲಗೆಟ್ಟಿನು (ಬಸವ. 8೨೨). [ ಛಲ, (ಎ ಚಲ ) + ಕೆಡು] 
ಛಲಗೇಡಿ (ನಾ). ಹಟಮಾರಿತನದಿಂದ ಕೇಡನ್ನು ಅನುಭವಿಸಂವವನು : 
ಆಡಲೇಕಿನ್ನು ನಿಮ್ಮಡಿಗೆ ಕೌರವನು ಛಲಗೇಡಿ ವಾತಜನೊಡನೆ ದ್ವೇಷಮಂ 
ಮಾಳ್ಬನು (ತುರಂಗ. ೭೩-೩೩). [ ಛಲ, (ಆಚಲ್ಮ) * ಕೇಡಿ] 
ಛಲಗ್ರಾಹಕ (ನಾ). ಹಟಹಿಡಿಯುವಿಕೆ; ಹಟಮಾರಿತನ ; ಮೊಂಡುತನ: 
ಸಾಹಸಿಗನೆಂದಿನ ಪರಿಯ ದಾಸೋಹದಿಂ ಬಿಡದಗೆಯಲುಂ ಛಲ 
ಗ್ರಾ[ಪಾಕಾ. ಗಾ]ಹಕದಿನವರೆಯ್ದಿ ಮಿಳಿಯಂ ಪಜ್‌ದು ಬಿಸುಡಿಸಲು 
(ಬಸಪು. ೪೯-೪೩). [ಛಲ (-ಆಚಲ್ಯ) * ಗ್ರಾಹಕ] 
ಛಲಚೇತನ (ನಾ). ಹಟಸ್ವಭಾವದವನು; ಚಲಗಾರ: ಛಲಚೇತನನು ಸಲೆ 
ಚಂಡಿಯಾದನು ಕಳನ ಚೌಕದಲಿ (ಕುವ್ಶಾಗ. ೩-೧೩). 
[ಛಲ, ( ಆಚಲ್ಮ) * ಚೇತನ] 
ಛಲನೆ (ನಾ). ಕಾಟ ; ಪೀಡೆ ; ಹಿಂಸೆ: ಇದು ನನ್ನ ಛಲನೆ ಮಾಡಲೆಂದೊ? 
(ಮುತ್ತೈದೆ. ೬೦): ಹೆಣ್ಣಾದವಳಿಗೆ ಇಷ್ಟೊಂದು ಛಲನೆಯ ಆವಶ್ಯಕತೆ 
ಉಂಟು (ಇಪೃಕ. ೨೦೨). [ ಮರಾ. ಛಲನಾ) 
ಛಲಮದ (ನಾ). ಹಟದಿಂದ ಉಂಟಾಗುವ ಗರ್ವ : ಕುಲಮದ ಛಲಮದ 
ಎದ್ಯಾಮದದವರ ತೋಟದಿರಾ (ಅವ. ೧೦೨-೪೬೪) ; ಛಲಮದ 
ವಿದೇನಯ್ಕಾ ದರುಶನಭ್ರಾಂತಿ ಇದೇನಯ್ಕಾ (ಬಸವ. ೮೯೪). 
[ ಛಲ, (<ಚಲ;) * ಮದ) 
ಛಲವಾದಿ "ಚಲವಾದಿ' ನೋ, 
ಛಲವಿಡಿ "ಚಲಂಬಿಡಿ' ನೋ. 
ಛಲವೇಳು(ಕ್ರಿ). ಮೊಂಡಾಟ ಮಾಡು; ಹಟಹಿಡಿ: ರಾಮನಾಥನುಜುಬೆಯ 
ನಿಲಿಸುವ ವೀರರಿಲ್ಲೆನುತ ಬಂದನು ಬೇಗ ಛಲವೆದ್ದು ಮಗ ಹೊಯ್ಸಳನು 
(ಕುರಾಸಾಂ. ೧೩-೯೧). [ ಛಲ (ಎ ಚಲ) * ಏಳ್ಕು (ಆಏಟರ್ಕೆ)) 
ಛಲಿ "ಚಲ್ಲಿ' ನೋ. 
ಛಲಿಪದ (ನಾ).ಹಟಗಾರನ ಸ್ಥಾನ; ಹಟವತಾರಿತನ: ಕೇಳಿಕೆಯ ಮನ ಛತ್ರ 
ಭಂಗದ ಮೇಲೆ ಮುರಿಯದೆ ಛಲಿ[ಪಾ899. ಲ]ಪದದ ಪರಿಪಾಳಿಯಿಂದುಪ್ಪ 
ವಡಿಸಿದನುಪ್ಪರದ ಗರ್ವದಲಿ (ಶೊರರಾ. ೬-೧೦-೧). 
[ ಛಲಿ (ಆ ಚಲ್ಲಿ) * ಪದ್ಮ] 
ಛಲಿಸು, ಛಳಿಸ್ಮು (ಕ್ರಿ). ೧. ವಂಚಿಸು; ಮೋಸಮಾಡು : ಮಾತುಮಾತಿ 
ಗವನು ಅಮ್ಮನವರ ಅಣೆ ದೇವರ ಆಣೆ ಮಾಡಿ ನನ್ನನ್ನು ಛಲಿಸಿದನು 
(ಕಳವಿ. 11, ೩೦೪). ೨. ಪೀಡಿಸು; ಕಾಡು: ಆದರೆ ಒಬ್ಬ ಮಂಬಾಜಿ 
ಯಲ್ಲದೆ ಬೇರೆ ಯಾವ ಕ್ರಿಸ್ತೀಯನೂ ಟಿಳಕರನ್ನು ಛಲಿಸಲಿಲ್ಲ (ಸ್ಮೃತಿಚಿ. 
೪೪೧) ; ಸರ್ಪಗಳ ತಾಯಿಯಾದ ಕದ್ರುವು ಗರುಡನ ತಾಯಿಯಾದ 
ವಿನತೆಯನ್ನು ಛಲಿಸಿ: ಛಲಿಸಿ ಹಣ್ಣುಮಾಡಿದ ಸಂಗತಿಯು ನಿಮಗೆ 
ಗೊತ್ತಿಲ್ಲವೆ? (ತುಳಸಿ. ೧೦೪); ಸುರಪಶಿಯ ಛಲಿಸಿದ ನಿವಾತ ಕವಚರನ್ನೆಲ್ಲ 
ಲೀಲೆಯಲಿ ನಿರ್ನಾಮಮಾಡಿದನು (ಛಾಸನಾ. ೪೪), ಛಳಿಸ್ಕು : ೨. ಬಹಳ 
ವಾಗಿ ಹಿಂಸಿಸಿ, ಛಳಿಸಿದ ಕಥೆಯನ್ನು ಅವಳಿಗೆ ಹೇಳಿದನು (ಟಾಕತೆ. ೬೮). 
[ಛಲ್ಕ * - ಇಸ್ಕು] 
ಛಲೋಕ್ತಿ (ನಾ). ಹಟದ ಮಾತು; ಮೊಂಡುತನದ ನುಡಿ; ನೀವೇ 
ನಿಮ್ಮ ಶಿಷ್ಠನ ಛಲೋಕ್ತಿಯಂ ಬಿಡಿಸೆಂದು ಸಂತೈಸಲು (ತುರಂಗ. ೭೫-೩೩). 
[ಛಲ (ಆಚಲ್ಮ) * ಉಕ್ತಿ] 


೨೯೨೭ 


ಶ್ರ 


೩0 


ಕಿ 


ಛಳಿಸ್ಕು 


ಛಲ್ಲಣಿ 'ಚಳಣ' ನೋ. 

ಛಲ್ಲಿ, "ಚಲ್ಲಿ' ನೋ. 

ಛಲ್ಲಿ (ನಾ). ೧. ಮರದ ಸಿಪ್ಪೆ,-ತೊಗಟೆ : ಅಲರಂ ಬಸಂತದೊಳ್‌ 
ತತ್ಸಲಮಂ ಗ್ರೀಷ್ಮದೊಳೆ . . . ಪ್ರಾವೃಡ್ಡಿನಂಗಳೊಳ್‌ ಛಲ್ಲಿ [ಪಾಕಾಂ 
ರುಲ್ಲಿ, ಬಳ್ಳಿ, ವಲ್ಲಿ]ಗಳೆಂ . . . ಸಾಧಿಪುದು ಮಹಾಮಯ ಹಾಲಾಹಳಕ್ಕೆ 
ಸಂಗ್ರಹೆಕಾಟಿಂ (ಬಮದ. ೧-೭೪). ೨. ಬಳ್ಳಿ ; ಲತೆ. ೩. ಒಂದು ಬಗೆಯ 
ಹೂವು. ೪. ಗಡ್ಡೆ : ಮರದರಿಸಿನದ ಕಪಿತ್ತದ ವರುಣದ ಪದ್ಮಕದ 
ಛಲ್ಲಿಯೊಳ್‌ ಸಮನಿಪುದಂ ಪರಿಶೋಷಿಸಿ (ಗೋಳೋಪ. ೭-೩೬). ೫. ಸಂತತಿ; 

- ಸಂತಾನ. [ಸಂ.ಛಲ್ಲೀ] 

ಛವಿ (ನಾ). ೧. ಕಾಂತಿ; ಹೊಳಪು; ಶೋಭೆ: ಹರಗಳ ತಮಾಳ ನೀಳ 
ಚ್ಛವಿಯಿಂ (ಪಂಪಭಾ. 8-89); ಪಕ್ಷಂಗಳ ಶಾಡ್ವಲಚ್ಛವಿ ಮನಂಗೊಳೆ 
ಪಾಟುವ ಕೀರಮಾಲೆ . , . ರೆಂಜಿಕುಂ (ಗವಿ. ೪-೬೬); ಛವಿಕೋಟಿ 
ಯೆರಚಲ್‌ ಪ್ರತಿಚ್ಛಾಯೆ ಎಲಸಿಪುದು (ಮಂಕುಕ. ೧೨೭). ೨. ಚರ್ಮ ; 
ತೊಗಲು. ೩. ಬಣ್ಣ. ೪. ಅಂದ. [ಸಂ.] 

ಛವಿಕಲ್ಯಾಣ (ನಾ). [ಬೌದ್ಧ] ಚರ್ಮದ ಸೌಂದರ್ಯ; ೪ ಹೆಂಗಸಿಗೆ 
ಇರಬೇಕಾದ ಕೇಶಕಲ್ಯಾಣ, ಮಾಂಸಕಲ್ಮಾಣ, ಅಸ್ಥಿ ಕಲ್ಯಾಣ, 
ಛವಿಕಲ್ಯಾಣ ಮತ್ತು ವಯೋಕಲ್ಯಾಣ ಎಂಬ ಐದು ಕಲ್ಕಾಣಗಳಲ್ಲಿ 
ಒಂದು : ಚಂದನವನ್ನಾಗಲಿ ಇತರ ವರ್ಣಕಗಳನ್ನಾಗಲಿ ಲೇಪಿಸದಿದ್ದರೂ 
ಚರ್ಪುವು ನೀಲೋತ್ಸಲದ ಹಾರದಂತೆ ನುಣಂಪಾಗಿರಬೇಕು, ಕರ್ಣಿಕಾರ 
ಪುಷ್ಪದ ಹಾರದ ಹಾಗೆ ಶುಭ್ರವಾಗಿರಬೇಕು. ಇದು ಛವಿಕಲ್ಯಾಣವೆಂಬುದು 
(ಹತ್ತುಮ. ೨೧). "ಕೇಶಕಲ್ಯಾಣ' ಪರಾ. ([ ಛವಿ* ಕಲ್ಕಾಣ 

ಛವಿವಡೆ (ಕ್ರಿ). ಕಾಂತಿಯನ್ನು ಹೊಂದಂ; ಶೋಭೆಯನ್ನು ಪಡೆ: 
ಪೊಡವಿಯೊಳಗೆಂದುಂ ಪ್ರಭವಿಸದ ಗಿಡುವಿನೊಳು ಛವಿವಡೆದು ನವಕಂಬಡೆದ 
ನವ್ಯಸಹಸ್ರದಳಶತದಳಮನರ್ಬಿಸುತ(ಬಸಪು. ೩೩-೧೩). [ ಛವಿ * ಪಡೆ,] 

ಛಳ (ಛಲ್ಕ' ನೋ. 

ಛಳಕು (ಚಳಕ, ನೋ. 

ಛಳಛಳಿಸು(ಕ್ರಿ), ಲಕಲಕಿಸು; ಹೊಳೆ: ಉತ್ತಮಶುಕ್ತಿಯೊಳಗೆ ಛಳ ಛಳಿಸುತ 
ಮುತ್ತಿನ ಮಣಿ ಬೆಳೆವಂತೆ (ಡಂಪ್ರಸಾಂ. 5೪-೬೦). 

[ ಛಳಛಳ್ಳ * - ಇಸು) 


530] ಛಳಯ “ಚಳಿಯ” ನೋ. 


36 


40 


48 


ಛಳಿ "ಚಳ್ಳಿ' ನೋ. 
ಛಳಿಗಾಣ್‌ (ಕ್ರಿ). ನಡುಕಹೊಂದಂ ; ಹೆದರು: ಛಲವೆತ್ತು ಛದ್ಮನೆಯಿಂ 
ತುಚ್ಛಭೂಪರು ಛಳಿಪ ಕೂರ್ಗಣೆಗಣೆಯಾಗೆ ಛಳಿಗಂಡವೊಲು ಮೂರ 
ಗೈಸಿ ವಧಿಸಿದತಿ ಛಲವಾದಿ ಛಂದವಿಡೆನ್ನೆ (ಕಶಸಾಂ. ೬೯-೪೪). 
[ಛಳಿ (ಆಚಳ್ಳಿ) * ಕಾಣ್‌) 
ಛಳಿಗಾಲ `'ಚಳಿಗಾಲ' ನೋ. 
ಛಳಿಜ್ಜರ "ಚಳಿಜ್ವರ' ನೋ. 
ಛಳಿತು (ನಾ), (?): ಎಂತು ಮೋಸವ ಗೈದಿರೊಳಿತೆಂದು ಛಳಿತೆಂದು 
ಇಂತಿದೆಲ್ಲವ ಭರ್ತನಗ್ರದೋಳ್‌ ಶೀಘ್ರದೋಳ್‌ ನೀಂ ತೋರಿವೆಂದತ್ತ 
ಪಾರಿದಳ್‌ ಸಾರಿದಳ್‌ (ಜನಮು. ೩೪-೨೦). [? ) 
ಛಳಿಯೊತ್ತು (ಕ್ರಿ). ಚಳಿಯಿಂದ ಪೀಡಿತವಾಗು ; ತಣ್ಣಗಾಗು : ಹಿಮದ 
ಧಾಳಿಗೆ ವಡಬ ಛಳಿಯೊತ್ತುವುದೆ (ಉಶಿರಾ. ೩8-೨೭). 
[ಛಳಿ (ಎಚಳ್ಳಿ)* ಒತ್ತು) 
ಛಳಿಲ್‌ "ಛಟ್‌ಲ್‌' ನೋ. 
ಛಳಿವೆಟ್ಟು "ಚಳಿವೆಟ್ಟು' ನೋ. 
ಛಳಿಸು, "ತಳಿಸ್ಮು' ನೋ. 


ಛಂಸ್ಕು 


ಛಳಿಸ್ಕು "ಛಲಿಸು' ನೋ. 
ಛಳುಕು "ಚಳಕ್ಕು' ನೋ. 
ಛಳೆಯ, "ಚಳೆಯಂ' ನೋ, 
ಛಳೆಯ್ಕ "ಚಳಯ್ಕ' ನೋ, 
ಛಳೆಯಂಗೊಡು "ಚಳೆಯಂಗೊಡು' ನೋ. 
ಛಟ್‌ಲ್‌, ಛಳಿಲ್‌ (ನಾ). ಒಂದಂ ಅನುಕರಣ ಶಬ್ದ. 
ಛಟ್‌ಲ್‌ಧಬಾಲ್‌, ಛಳಿಲ್‌ಛಳಿಲ್‌ (ದ್ವಿರುಕ್ತಿ) : ಪಟುವಟ್‌ಯಂ 
ತಗುಳ್ಹಳುರ್ವ ಬೇಗೆವೊಲೆಚ್ಚ: ಶರಾಳಿಗಳ್‌ ಛಟ್‌ಲ್‌ಛಟಲೆನೆ ಪಾಯೆ 
(ಪಂಪಭಾ. ೮-೧೦೩): ಛಳಿಲ್‌ಛಳಿಲೆಂದು ಕೊಳ್ಳ ಬಡಿಗಂ ಚಳಿತು (ಧರ್ಮಾಮೃ. 
೬-೮೮). 
ಛಾಂದಸ (ಗಂ). ೧. ವೇದಕ್ಕೆ ಸಂಬಂಧಪಟ್ಟ,-ಸೇರಿದ. ೨. [ಛಂದ] 
ಛಂದಸ್ಸಿಗೆ ಸೇರಿದ. (ನಾ). ೩. ವೇದವನ್ನು ಓದಿದವನು ; 
ಶ್ರೋತ್ರಿಯ ; “ ಛಾಂದಸ-ವೇದವನೋದಿದಾತನು * (ನಾಜರಾ. ಕಿ): 
ಮಠದಿಂ ಪೊಲಮಟ್ಟು 'ನಿಂದ ಛಾಂದಸ ಬ್ರಾಹ್ಮಣನಂ ಕಂಡು (ಪಂದಕಂ. 
ದಾಮೋದರಭಟ್ಟಂ ಮೊದಲಾದ ಛಾಂದಸರು 
ನೆರೆದರಮನೆಗೆ ಬಂದು (ಬಸರ, ೧೦-೨೫): ಛಾಂದಸನದೊರ್ಬನು 
ಭೂಸುರೇಂದ್ರನು ಭಿಕ್ಷವಂ ಬೇಡಿ. . . ಮನೆಗಯ್ತೆರಲರಿಯವಮಂ ಒಸೆದು 
ತಾನೇ ತಂದು ಭಿಕ್ಷವನಿಕ್ಕಲೊಡಂ (ಬಸಪು. ೫೩-೩೯). ೪, ಛಂದಸ್ಸನ್ನು 
ಅರಿತವನು ; ಛಂದಶ್ಶಾಸ್ಟ್ರಜ್ಞ: ಕ್ರಿಯಾಶಾಲಿಯಾದ ಕವಿ ವೈಯಾಕರಣಿ 
ಯನ್ನಾಗಲಿ ಛಾಂದಸನನ್ನಾಗಲಿ ಮೆಚ್ಚಿಸುವುದಕ್ಕೆ ಬರೆಯ ಹೊರಡುವುದಿಲ್ಲ 
(ಸಾಕಾಪ್ರ. ೨೩೨). ೫. (ಆಲಂ) ಹಳೆಯ ಸಂಪ್ರದಾಯಂಗಳಿಗೆ ಅಂಟಿ 
ಕೊಂಡಿರುವವನು ; ಕಂದಾಚಾರದವನಂ : ಅತಿಜಡಂ ಛಾಂದಸಂ 
ಪದ್ಮಜಂ ನಿಕ್ಕುವಮಲ್ಲಂ ಕರ್ತೃವಾದಂದಿನಿತತಿಶಯಮಂ ತಾಳ್ಕುದೇ 
ಕನ್ನೆಯಂದಂ (ಕಾವ್ಕಾವ, ೪೨); ಬರುಬರನ್ನು ಬಲ್ಲವರೆಂದೂ, ಸಕಲ 
ಶಾಸ್ತ್ರಕೋವಿದರನ್ನು ಛಾಂದಸರೆಂದೂ ಅವರು ಹೆಸರಿಟ್ಟು ಕರೆಯುತ್ತಾರೆ 
(ನಂಜುಂಡ. ೦೬೬). ಓ. (ಆಲಂ) ಸೋಮಾರಿ; ಜಡ: ಛಾಂದಸನಧಿಕ 
ದರಿದ್ರಂ ಮಂದಂ ಜಿಹ್ವಾನಲಂಪಟಂ ಗತಭಾಗ್ಯಂ (ದಕಕು. ೩-೨೪) ; 
ಅಣ್ಣಂ ದೊಡ್ಡ ಹೊಟ್ಟೆಯತಿಛಾಂದಸಂ ಪರಿಕಿಸಲೈ ಭಾರಿಯಂಗಂ (ವೀಕ್ಕ ಪು. 
೩-೧೮-೭), [ಸಂ.) 
ಛಾಂದಸಿಕ (ನಾ). ವೇದಾಧ್ಯಯನದಲ್ಲಿ ನಿರತನಾದವನಂ; ವೇದಾಭ್ಯಾಸ 
ದಲ್ಲಿ ಪ್ರವೀಣ. [ಸಂ. 
ಛಾಂದಸಿಕ್ಕೆ (ನಾ). ಮಂಂದಾಲೋಚನೆಯಿಲ್ಲದಿರುವುದು ; ಚಾಂದಸಿಕೆ ; 
ದಡ್ಡತನ: ನಿನ್ನನಟ್ಕರೊಳಾಂ ಮುದ್ದಾಡಿಸೆ ಮುನಿಸನ್ನಿಧಿಯೊಳ್ಕಾಡಿದುದಂ 
£ ದುಂ] ಛಾಂದಸಿಕ್ಕೆಯೊಂದೊದವಿಂದಂ (ಧರ್ಮಾಮ್ಮ. ೩-೨೩೭). 
| [ಛಾಂದಸ+ - ಇಕ್ಕೆ (ಆ - ಇಕೆ] : 
ಛಾಂದಸಿಗ, ಚಂದಸಿಗ, ಛಂದಸಿಗ (ನಾ). ೧. ೬ ಛಾಂದಸಿಕ: ದೇಗುಲಿಗಂ, 
ಅಕ್ಕರಿಗಂ, ಛಾಂ[ಶಾಕಾಂ. ಚಂ, ಛಂ]ದಸಿಗಂ (ಕಮದ. ೦೯೭ ಪ್ರಯೋ). 
ಚಂದಸಿಗ: ೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
ವಿ. (ಆಲಂ) ಚುರುಕಿಲ್ಲದವನಂ; ವಂಂದ; ಜಡ: ಅಯ್ಕೋ, ಆ 
ಚಂದಸಿಗನಿಂದ ಈ ಕೆಲಸ ಆಗುವುದುಂಟೇ ? (ರೂಂ). ಛಂದಸಿಗ: ೧. 
ವೋಲಿನ "ಶಮದ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ “ಸಂ. ಛಾಂದಸಿಕ) ಫಿ 
ಛಾಂದೋಗ್ಯ (ನಾ). ಸಾಮವೇದಕ್ಕೆ ಸೇರಿರುವ ಒಂದು ಉಪನಿಷತ್ತು: 
ಛಾಂದೋಗ್ಯ . . . ಮೊದಲಾದುವೇ ಶತೋಪನಿಷತ್ತುಗಳು (ವಿವೇಕ. ೪); 
ಛಾಂದೋಗ್ಯೋಪನಿಷತ್ತು ಸಾಮವೇದದ ಬೌಧುಮಶಾಖೆಗೆ ಸೇರಿದೆ 
(ಭಾರದ. ೩6). (ಸಂ.] 


೦೮೭-೧೪) ; 


೨೯೨೮ 


ಲಾ 


* [16 


80 


35 


ಛಾದರು 


ಛಾಂದೋಗ್ಯಸೂತ್ರ (ನಾ). ಸಾಮವೇದದ ಒಂದು ಆಂಗ : ಸಾಮವೇದ 
ಕಲ್ಪಸೂತ್ರಗಳಿಗೆ ಛಾಂದೋಗ್ಯಸೂತ್ರಗಳೆಂದು ಹೆಸರು (ಸುಣ್ಮಾದಂ. ೧ 
ಪ್ರಕಳಾ). [ಛಾಂದೋಗ್ಯ + ಸೂತ್ರ] 

ಛಾಕಾರ(ನಾ).(?): ಬಂದನಾ ಪುರಕೆ ಸೆಟ್ಟಿಯ ದೇಹ ತಾನಂದದಿಂದಲೈತಂದು 
ವಂದಿಸಿ ದೇವರ್ಗೆ ಕುಳ್ಳಿರೆ ಸೆಟ್ಟಿಯು ಬಂದಿ ಛಾಕಾರವಿತ್ತಾ (ತರ್ಕೇಣಿ. 

[?] 

ಛಾಗ(ನಾ). ಎ ಛಗ: “ಅಜಃ, ಸ್ತಬಃ, ಬಸ್ತಃ,ಛಾಗಃ, ಛಗಳಕಃ, ಛಗಃ-ಈ ೬ 
ಹೋತು” (ಹಲಾಯು. ೪೬-೧೨೨): ಛಾಗದ ತೋವಲಕ್ಕೆ ಕಡುಕರ್ಪೆಸೆವೆಟ್ತಿನ 
ಗಂಗೆದೋವಲಕ್ಕೆ (ರೋಕೋಪ. ೬-೪೦೧). [ಸಂ.] 

ಛಾಗರಿ (ನಾ). (9) : ಮೂಡಲೆಕೆ ಗದೆಯ ವಿವರ ಬಳಕಂಡ ಕಡುಮಂಣ್ಣ 
ಕೊಡಗೆ ಛಾಗರಿ ಗದೆ ಯಿ ಕೊಡಂಗೆ ದಾಜು ಮಾದಳಿಕ ಕೊಡಂಗೆ (ಕ. 1, 

3482 ?). [7] 

ಛಾಗಲ (ನಾ). ಎಛಗ : ಭಟ್ಟಂಗೆ ಭ್ರಾಂತಿ ಪುಟ್ಟಿ ನಿಂದು ಪೆಗಲೊಳಿರ್ದ 
ಛಾಗಲಮಂ ಭೂಭಾಗದೊಳಿಟ್‌ಪಿ (ಪಂಜತಂ. ೧೪೭-೧). [ಸ0.) 

ಛಾಗಿ (ನಾ). ಹೆಣ್ಣಾಡು; ಮೇಕೆ: “ ಅಜಾ, ಛಾಗೀ-೨ ಆಡು” (ಸಿದ್ಧಾಂತಿ: 
೨೫೪). [ಸಂ. ಛಾಗೀ) 

ಛಾಟಿ "ಚಾಟೆ' ನೋ. 

ಛಾಡ (ಚಹಡ' ನೋ. 

ಛಾಡಿ 'ಚಹಡ' ನೋ. 

ಛಾತ (ಗಂ). ೧. ಕತ್ತರಿಸಿದ; ಹರಿದ; ವಿಭಾಗಿಸಿದ; `ಹೋಳುಮಾಡಿದ. 
(ನಾ). ೨. ಮಾಂಸಪುಷ್ಟಿಯಿಲ್ಲದವನು ; ದಂರ್ಬಲ ; ಕೃಶವಾಗಿರಂ 
ವವನು: “ ಅಮಾಂಸಃ, ದುರ್ಬಲಃ, ಛಾ([ಶಾಕಾಂ. ಶ2731-೩ ಬಡ 
ಬಡಕಲುಮೈಯುಳ್ಳವನು, ನರಪೇತಲವನು, ಬಲವಿಲ್ಲದವನು, ಅಶಕ್ತನಂ” 
(ಸಿದ್ಧಾಂತಿ. ೧೫೭). [ಸಂ.] 

ಛಾತಿ (ನಾ). ೧. ಎದೆ; ವಕ್ಷಸ್ಮಳ. ೨. ಧೈರ್ಯ ; ಸಾಹಸ; ಕೆಚ್ಚು : 
ನಿಮ್ಮಲ್ಲಿ ಯಾರಲ್ಲಾದರೂ ಆಯುಧಗಳಿದ್ದರೆ; ನಿಮಗೆ ಛಾತಿಯೂ ಇದ್ದರೆ, 
ಇಷ್ಟವಿದ್ದರೆ ಮಾತ್ರ ಬರಬಹುದು (ಸಕತೆ. ೮೧); ಅವಳಿಗೆ ಸಿಟ್ಟು ಮಾಡುವ 
ಛಾತಿ ಇವರೊಬ್ಬರಿಗೂ ಇಲ್ಲಾ (ಮೂರುದಾ. ೪). ೩. ದಕ್ಷತೆಯಿಂದ 
ಕೆಲಸ ಮಾಡುವುದರ : ಛಾತಿಯಿದ್ದ ನಾಲ್ಕು ಜನ ಮಿತವ್ಯಯ ಮಾಡಿ 
ಲಾಭಗಳಿಸಿದರೆ ಸಾಲದೆ? (ಶಿಲೃನಾ. ೦೭೮). [ «ಹಿಂ. ಛಾತೀ] 

ಛಾತ್ರ (ನಾ). ಶಿಷ್ಯ ; ವಿದ್ಯಾರ್ಥಿ : “ ಶಿಷ್ಯಃ, ಅಂತೇವಾಸಿನ್‌, ಛಾತ್ರಃ, 
ಶೈಕ್ಷಃ, ಪ್ರಾಥಮಶಲ್ಪಿಕಃ-ಈ ಐದು ಶಿಷ್ಯಂ” (ಹೆರಾಯು. ೬೬-೨೪೬); 
ಪರ್ವತನುಂ ಛಾತ್ರಸಹಿತಂ ಸಾಕೇತನಮಂ ಪೊಕ್ಕು (ಕಾವುಂಪು. ೩೦೪-3೭) ; 
ಪೊಣ್ಮಿತುಚ್ಛೃಂಖಲಂ ಗೋತ್ರಗಿರಿಚ್ಛಾತ್ರಾನುವಾದಾಧ್ಯಯನ ಗುರು 
ಜರಾಸಂಧಭೇರೀನಿನಾದಂ (ಜಗವಿ. ೭-೩೯). [ಸಂ.] 

ಛಾತ್ರಪಾಲಕ (ನಾ). ಶಿಷ್ಕರನ್ನು ನೋಡಿಕೊಳ್ಳುವವನು; ವಿದ್ಯಾರ್ಥಿಗಳ 
ಯೋಗಕ್ಷೇಮವನ್ನು ನೋಡಿಕೊಳ್ಳುವವನು: ಆದರೆ ಸಾಹೇಬ- 
ಕುಮಾರಿಗೆ, ಅಖಂಡಜ್ಞಾನಸತ್ರವಿಡುವ, ನಮ್ಮಂಥ ಛಾತ್ರಪಾಲಕನ 
ಅಗತ್ಯವಿತ್ತು (ದೀಪಹ. 11,೦೯). [ಛಾತ್ರ ೬ ಪಾಲಕ] 

ಛಾತ್ರಾಲಯ (ನಾ). ವಿದ್ಯಾರ್ಥಿಗಳ ವಸತಿ ವಂತ್ರು ಊಟಕ್ಕೆ 
ಏರ್ಪಾಡು ಮಾಡಿರುವ ಆಲಯ; ವಿದ್ಯಾರ್ಥಿನಿಲ ಯ: 
ಸಮಾಪದಲ್ಲಿಯೇ ಮಾಯಾಶಂಕರನ ಮಿತ್ರಭವನವಿತ್ತು. ಅದೊಂದು ಚಿಕ್ಕ 
ಛಾತ್ರಾಲಯವೇ ಆಗಿತ್ತು (ಪ್ರೇಮಾಶ್ರ. ೨೪೩). [ಛಾತ್ರ * ಆಲಯ] 

ಛಾದ (ನು). - ಛಾದನ. (ಸಂ.] 

ಛಾದನ (ನಾ). ವಂಚ್ಚು ವುದು ; ಮರೆಮಾಡುವುದಂ. [ಸಂ.] 

ಭಾದರು 'ಚುದರ' ನೋ. 


೦೧-೨೨). 


8೦-೧೩ ; 


ಭಾದಿತ 


ಛಾದಿತ (ಗು). ಮುಚ್ಚಿದ ; ಮರೆಮಾಡಿದ., [ಸಂ.] 

ಛಾದ್ಯ (ಗು). ೧. ಮುಚ್ಚಿಡುವ ; ಮರೆಮಾಡುವ. (ನಾ). ೨. 
ಮೇಲ್ಭಾವಣಿ; ಮೇಲ್ಕಟ್ಟು ; ವಿತಾನ : ಮುಕ್ತಾಮಣಿಗಣರಚಿತಂ 
ಛಾದ್ಯ ಹೃದ್ಯಂ . . . ಕಾಯಮಾನಂ ನವೀನಂ (ಡಂದ್ರಪು. ೧೨-೧೦೭). 

[ ಸಂ. 

ಛಾನಸ 'ಚಾಂದಸ' ನೋ. 

ಛಾನಸಗಾರ (ನಾ).“ನಿಧಾನಸ್ವಭಾವದವನು ; ಜಡಪ್ರವೃತ್ತಿಯವನಂ ; 
ಸೋಮವರಾರಿ: (8). [ಛಾನಸ (ಎಚಾಂದಸ) + - ಕಾರ, (<-ಕಾಅ)] 

ಛಾನಸತನ (ನಂ). ನಿಧಾನಸ್ವಭಾವ ; ಸೋವತಾರಿತನ : ಇವರ 
ಛಾನಸತನದ ಕಾಲಾಗ ನಮ್ಮ ಕೈ ಹೋಗತಾವು (ನಡುಮ. ೧೦೦). 

[ ಛಾನಸ (ಎಚಾಂದಸ) + - ತನ] 

ಛಾಪ "ಛಾಪು' ನೋ. 

ಛಾಪಖಾನೆ (ನಾ). ಅಚ್ಚುಮಾಡುವ ಸ್ಥಳ; ಮುದ್ರಣಾಲಯ : 
ಛಾಪಖಾನೆಗಳಲ್ಲಿ ಮೊಳೆ ಜೋಡಿಸುವವರು ಬೇರೆ (ಮುಂಬಯಿ. 8-೨೩೩) ; 
ಛಾಪಖಾನೆಗಳು ಹೆಚ್ಚಿದ ಬಳಿಕಂತು, ಸಾವಿರಾರು ಜನರಿಗೆ ಭಾಷೆಯ 
ಸುಖವನ್ನು ಸವಿಯಲು ಅವಕಾಶವಾಗಿದೆ (ದಾಲಪ್ರ. 1, ೮೭); ಬಳ್ಳಾರಿ 
ಯಲ್ಲಿ ಒಂದು ಛಾಪಖಾನೆಯನ್ನು ಸುಮಾರು ೧೮೨೦ರಲ್ಲಿ ಸ್ಥಾಪಿಸಿದ್ದೇ 
ಕನ್ನಡನಾಡಿನಲ್ಲಿ ವೊದಲನೇದಾಗಿದೆ (ಪಾಕ್ಕಾವಿ. ೨೬೬). 

[ಛಾಪ (ಛಾಪ) + ಖಾನೆ. / ಹಿಂ. ಮರಾ. ಛಾಪಖಾನಾ ] 

ಛಾಪಾಕಾಗದ "ಛಾಪೆಕಾಗದ' ನೋ. 

ಛಾಪಿಸು, ಚಾಪಿಸು (ಕ್ರಿ). ಮುದ್ರಿಸಂ; ಅಚ್ಚುಹಾಕಂ: ಛಾಪಖಾನೆಗಳಲ್ಲಿ 
ಮೊಳೆ ಜೋಡಿಸುವವರು ಬೇರೆ . . , ಛಾಪಿಸುವವರು ಬೇರೆ (ಮಾಂಬಯಿ. 
8-೨೩೩) ; ಅವನ್ನು ಹಿಂದೀಭಾಷೆಗೆ ಅನುವಾದಿಸಿ ಛಾಪಿಸಿಯೂ ಆಗಿದೆ 
(ಯಾಂಾಡಿ. ೧೦೦). ಚಾಪಿಸು: ಈ ಪುಸ್ತಕವನ್ನು ಸರಕಾರಿ ಮುದ್ರಣಾಲಯ 
ದಲ್ಲಿ ಚಾಪಿಸಲಾಯಿತು (ರೂಂ). [ಛಾಪು ಎ ಇಸ್ಕು] 

ಛಾಪು, ಚಪ್ಪೆ. ಛಾಪ, ಛಾಪೆ (ನಾ). ೧. ಅಚ್ಚು ; ಮುದ್ರೆ: ಗೊರೂ 
ರವರ ಕಲೆಯು ಎಲ್ಲಿಂದಲೋ ರಫ್ತಾಗಿ ಬಂದ ಸೀಮೆ ಛಾಪಿನ ಸರಕಲ್ಲ 
(ಗರುದಾ. ೭ ಮುನ್ನುಡಿ) ; ಸರ್ಕಸ್ಸನ್ನು ಸೇರಿದ ಕೂಡಲೆ ಪ್ರತಿಯೊಬ್ಬನಿಗೂ 
ನಂಬರು ಹಾಕಿ ತಮ್ಮ ಸರ್ಕಸ್ಸಿನ ಛಾಪುಳ್ಳ ಗಿ ಒಂದು ತಾಮ್ರದ ಬಿಲ್ಲೆಯನ್ನು 
ಕೊಡುತ್ತಿದ್ದರು (ಮೇದಿಮ.೬೭). ೨. (ಆಲಂ) ಪ್ರಭಾವ ; ವರ್ಚಸ್ಸು : 
ಅಪ್ಪರಾಯಭಟ್ಟರಿಗೆ ಅಂದು ಪಾದ್ರಿ ಸೋಜನು ದಂಬನ ಮೇಲೆ ಒಗೆಯಲು 
ಹೋದ ಛಾಪು ಯಾವುದೆಂದು ಸಾಕಷ್ಟು ವಿದಿತವಾಗಿತ್ತು (ದಂಬನಃ. ೩೧). 
ಚಪ್ಪೈ: ೧. ಚಪ್ಪೆ. ಛಾಪಾ- ಸುಂಕದ ಕಟ್ಟೆಯಲ್ಲಿ ಸರಕಿನ ಮೇಲೆ 
ಒತ್ತುವ ಮುದ್ರೆ (ಕಸಂಗ್ಗ್‌. ೦೪೬). ಛಾಪ: ೧." ಛಾಪಖಾನೆ' ಪರಾ. 
ಛಾಪೆ : ೧. "ಛಾಪೆಕಾಗದ' ಪರಾ. 

ಛಾಪುಹಾಕು - (ಆಲಂ) ಪರಿಣಾಮಕಾರಿಯಾಗುವ ರೀತಿಯಲ್ಲಿ 
ಪ್ರಭಾವ ಬೀರು : ನಿಮ್ಮಂಥವರ ಮ್ಯಾಲೆ ಛಾಪುಹಾಕಲಿಕ್ಕೆ ಹೇಳೋ 
ಮಾತವು (ಗ್ರಾಮಾಯ. ೩೪೬). 
[ «ಹಿಂ. ಛಾಪ್‌, ಛಾಪಾ; ಮರಾ, ಛಾಪ್‌, ಛಾಪಾ, ಛಪ್ಪಾ] 

ಛಾಪೆ 'ಛಾಪು' ನೋ. 

ಛಾಪೆಕಾಗದ, ಛಾಪಾಕಾಗದ (ನಾ). ಸರ್ಕಾರದ ಛಾಪೆಯನ್ನು ಮುದ್ರಿ 
ಸಿರುವ ಕಾಗದ ; ವ್ಯವಹಾರದ ದಾಖಲೆಗಾಗಿ ಉಪಯೋಗಿಸಂವ 
ಸರ್ಕಾರದ ಅಧಿಕೃತ ಮುದ್ರೆಯಿರುವ ಕಾಗದ: ಸರಕಾರದವರು ಛಾಪೇ 
ಕಾಗದ ನೋಂದಣಿ ಮುಂತಾದ ಕಾಯಿದೆಗಳನ್ನು ಮಾಡಿದರು (ಮುಂಬಯಿ. 

ಛಾಪಾಕಾಗದ : ಈ ಐವಜಿಗಾಗಿ ಛಾಪಾಕಾಗದದಲ್ಲಿ ಪತ್ರ 

[ಛಾಪೆ (ಆ ಛಾಪು ಕಾಗದ) 


೬-೦೦೦). 


ಬರೆದುಕೊಡುತ್ತೇನೆ (ಕಛಾಮಂ. 1೪, 9). 


ರೀತೀ 


ಛಾಯಾಗ್ರಾಹಿ 


ಛಾಯ (ನಾ). ೧. ನೆಳಲಂ ; ನೆರಳು: ತಾಯೆ ಭ್ರಮರಾಂಬೆಯೆ ಗಾಯ 
ಗೊಂಡೇನವ್ಹ ಛಾಯದ ತಂಪು ಬೀಸವ್ವ (ಸಿದ್ದ ಪು.8-69). ೨. ಪ್ರತಿಬಿಂಬ; 
ಪಡಿಯಚ್ಚು : ಬಹುವರ್ಣದ ಧಾತ್ರಿಯಲ್ಲಿ ಅವಅವಜ ವರ್ಣಛಾಯ 
ನಿಂದಿತ್ತು (ನೋಳಿಮಾ. ೬-೧೯). [ಸಂ. ಛಾಯಾ] 
ಇಯಗಾರಿಕೆ (ನಾ). ಗ್ರಹಗಳಿಗಿರಂವ ಒಂದು ಶಕ್ತಿವಿಶೇಷ; ನೆರಳನ್ನೂ 
ಹಿಡಿದಂ ಆಯಾಯ ವ್ಯಕ್ತಿಯ ಮೇಲೆ ಪ್ರಭಾವವನ್ನ ಬೀರುವಿಕೆ : 
ಛಾಯಗಾರಿಕೆಯಿಂದ ದುಷ್ಪಗ್ರಹಗಳ ಸಮುದಾಯ ಪೀಡಿಸಿ ಭಯಾ 
ತೋರುತವೇನಯ್ಯಾ (ಮೋಕ್ಷದೀ. ೩೭-೧). [ಛಾಯ ?] 
ಛಾಯರಂಗ (ನಾ). ವಜ್ರದಲ್ಲಿ ಒಳಗೆ ಬೆಳಕಂ ಹೊಳೆಯುವ ಸ್ಮ ಳ: 
ಬಾಲಾರ್ಕನಿದಿರಿನೊಳು ಪಿಡಿಯೆ ರತ್ನದ ಮಧ್ಯೆ ತಾ ತೋರುತಿರಲು ಪಾಲಿ 
ಸದ ಛಾಯರಂಗಮದೆಂದು ಪೇಳ್ವರದನಾಲಿಸೈ ಮಾಣಿಕಕೆ ಕಾಂತಿ ರಂಗು 
ಗಳನ್ನು ಮೇಲೆ ಶಿರದೊಳು ನೋಡಿ (ರಶ್ನಕಾ. ೧೦-೧4). 
[ಛಾಯ + ರಂಗ) 
ಛಾಯಾಕರಣ (ನಾ). (ಚಿತ್ರಕಲೆಯಲ್ಲಿ) ವಸ್ತುಗಳ ಮೇಲೆ ಬೀಳುವ 
ಕತ್ತಲೆ ಬೆಳಕನ್ನೂ ತೋರಿಸುವುದು: ಮೊಗಲ ಚಿತ್ರಗಳ ಛಾಯಾಕರಣವು 
(Shading) ಸಹ ಅತಿ ಸೂಕ್ಷ್ಮವಾದುದು (ಥಾಜಿತ್ರ. ೩೨). [ಸಂ. 
ಛಾಯಾಗೌಳ (ನಾ). [ಸಂಗೀತ] ಒಂದು ರಾಗದ ಹೆಸರು: ಕರ್ಣಾಟಗೌಳ 
. * * ಛಾಯಾಗೌಳ . . , ದ್ರಾಮಿಡಗೌಳವೆಂಬೇಳುಂ ಉಪಾಂಗ ಗೌಳ 
ರಾಗಂಗಳು (ವಿವೇಕ. ೨೩೪). [ಸೆಂ.] 
ಛಾಯಾಗ್ರಹ (ನಾ). ೧. ಪ್ರತಿಬಿಂಬವನ್ನು ಗ್ರಹಿಸುವುದಂ ; ಕನ್ನಡಿ. 
೨. [ಜ್ಯೋತಿ] ಸೂರ್ಯಚಂದ್ರರಿಗೆ ಕತ್ತಲೆಯನ್ನು ತರುವ ಗ್ರಹ ; 
ರಾಹು ಮತ್ತು ಕೇತಂ: ವಿವಾಹದಲ್ಲೂ ಉಪನಯನದಲ್ಲೂ ಛಾಯಾಗ್ರಹೆ 
ಗಳಾದ ರಾಹುಕೇತುಗಳ ದೋಷವಿಲ್ಲ (ರೂ). [ಸಂ. (ಛಾಯಾ + ಗ್ರಹ)] 
ಛಾಯಾಗ್ರಹಣ(ನಾ), ೧. ನೆರಳನ್ನಿ ತಡೆಹಿಡಿಯುವುದು; ತನ್ನಲ್ಲಿರಂವ 
ಪ್ರಭಾವವಿಶೇಷದಿಂದ ವ್ಯಕ್ತಿಯ ಗಮನವನ್ನು ನಿರೋಧಿಸಲಂ 
ಅವನ ನೆರಳನ್ನು ಹಿಡಿಯುವಿಕೆ. "ಛಾಯಾಗ್ರಹಣಂಗೆಯ್‌' ಪರಾ. 
೨. ಭಾವಚಿತ್ರವನ್ನು ತೆಗೆಯುವುದು ; ಫೋಟೋ ತೆಗೆಯುವುದಂ. 
೩, (ಆಲಂ) ಸ್ಥ್ಠೂ ಲವಾಗಿ ತಿಳಿದುಕೊಳು ವುದು : ಇಂತಹ ಉಪಕರಣ 
ಗಳಿಂದ ವಿಶ್ವತತ್ವದ ಛಾಯಾಗ್ರಹಣವನ್ನು ಮಾಡಲು ಮಾತ್ರ ಸಾಧ್ಯ 
(ಹಳ್ತಾರ. ೪೦ ಹೀರಿಕೆ. [ಸಂ. (ಛಾಯಾ + ಗ್ರಹಣ) ) 
ಛಾಯಾಗ್ರಹಣಂಗೆಯ್‌ (ಕ್ರಿ). ವ್ಯಕ್ತಿಯ ಚಲನವನ್ನು ನಿರೋಧಿಸಲು 
ಅವನ ನೆರಳನ್ನೂ ತಡೆಹಿಡಿ: ವಿಮಾನಾರೂಢಂ ರಣಕ್ರೀಡೆಗೊಡರಿಸುವುದುಂ 
ಶ್ರೀಶೈಳಂ ತದ್ವಿಮಾನಮಂ ಭಾಯಾಗ್ರಹಣಂಗೆಯ್ಕೆ ನೆಲಕ್ಕೆವರ್ಪದುಂ 
(ಪಂರಾಮಾ. ೧೧-೩೨ ವ). (ಛಾಯಾಗ್ರಹಣ + ಕೆಯ", ) 
ಛಾಯಾಗ್ರಹಣಯಂತ್ರ (ನಾ). ಭಾವಚಿತ್ರವನ್ನು ತೆಗೆಯಲು ಉಪ 
ಯೋಗಿಸುವ ಯಂತ್ರ; ಫೋಟೋ ತೆಗೆಯುವ ಯಂತ್ರ; ಕ್ಯಾಮರಾ: 
ಆ ದೂರದರ್ಶಕಯಂತ್ರಕ್ಕೆ ಒಂದು ಛಾಯಾಗ್ರಹಣಯಂತ್ರ (೦೩ರ) 
ವನ್ನು ಜೋಡಿಸಿ ಛಾಯಾಚಿತ್ರ ಹಿಡಿದರೆ (ಅಕಾಶ. ೭). 
[ ಛಾಯಾಗ್ರಹಣ * ಯಂತ್ರ) 
ಛಾಯಾಗ್ರಾಹಿ (ಗಂ). ೧. ನೆರಳನ್ನು ಹಿಡಿಯುವ : ಬರ್ದಿಲವಟ್ಟೆಯೊಳ್ಳೆ 
ತರುತಲಿರ್ದ ಹನುಮನಂ, ದೂರದಾಕಾಶದೊಳ್‌ ಚುಕ್ಕಿಯೋಲಿರ್ದನಂ 
ತಿಳಿದಳಾ ಸಿರಿಹಿಕೆ, ದಶಗ್ರೀವನಾಜ್ಞೆಯಿಂ ಕಡಲ ಕಾವಲುಗಾರ್ತಿ, 
ಕಾಮರೂಪಿಣಿ, ಕಾಳಿ, ಛಾಯಾಗ್ರಾಹಿ ದನುಜೆ (ಶ್ರೀರಾಮಾ. ೪೧೦-೨೦೮). 
(ನಾ). ೨. ಭಾವಚಿತ್ರವನ್ನು ತೆಗೆಯುವವನು : “ಅವರ ಮದುವೆ 
ಯಲ್ಲಿ ಪ್ರಸಿದ್ಧ ಭಾಯಾಗ್ರಾಹಿಯನ್ನು ಕರೆಸಿದ್ದರು (ರೂಢ). 
[ ಸಂ. ಛಾಯಾಗ್ರಾಹಿನ್‌ ] 


20 


[SN 
೦ 


46 


ಛಾಯಾಚಿತ್ರ 


ಛಾಯಾಚಿತ್ರ (ನಾ). ೧. ನೆರಳು ಚಿತ್ರ. ೨. ಛಾಯಾಗ್ರಹಣಯಂತ್ರದ 
ಸಹಾಯದಿಂದ ತೆಗೆದ ಚಿತ್ರ ; ಭಾವಚಿತ್ರ: ಫೋಟೋ : ಛಾಯಾ 
ಚಿತ್ರಗಳು, ತೈಲಚಿತ್ರಗಳು, ನೀರು ಬಣ್ಣದಿಂದ ಬರೆದ ಚಿತ್ರಗಳು, ಇವೆಲ್ಲವೂ 
ಹಾಫ್‌ಟೋ೯ ಪಡಿಯಚ್ಚಿಗೆ ಯೋಗ್ಯವಾದ ಮೂಲಪ್ರಶಿಗಳು 
(ಮುದ್ರಕ. ೬೦); ಛಾಯಾಚಿತ್ರ ತೆಗೆದುಕೊಳ್ಳುವುದಕ್ಕೆ ಮೊದಲು, 
ದೂರದರ್ಶಕ ಯಂತ್ರವನ್ನು . , . ಸಿದ್ಧಗೊಳಿಸಿಕೊಳ್ಳುವುದು ಅಗತ್ಯ 
(ಅಕಾಶ. ೭). [ಸಂ. (ಛಾಯಾ + ಚಿತ್ರ) ] 
ಛಾಯಾಚಿತ್ರಗಾರ (ನಾ). ಭಾವಚಿತ್ರಗಳನ್ನು ತಯಾರುಮಾಡುವವನಂ; 
ಫೋಟೋ ತೆಗೆಯುವವನು : ಚಿತ್ರಗಾರ, ಶಿಲ್ಪಿ, ಛಾಯುಚಿತ್ರಗಾರ, 
ಮೊ.ರು ತಕ್ಕ ಬೆಳಕಿನ ಅನುಕೂಲವಿರುವಂತೆ ಏರ್ಪಡಿಸಿಕೊಂಡಿರುವ 
ಕೆಲಸದ ಕೋಣೆ (810610, ಇಂಕನಿ). 
[ ಛಾಯಾಚಿತ್ರ + - ಗಾರ (ಆ -ಕಾಅ)] 
ಛಾಯಾಚಿತ್ರಲೇಖನ (ನಾ). ಒಂದಂ ಬಗೆಯ ಚಿತ್ರಕಲೆ : ಛಾಯಾಚಿತ್ರ 
ಲೇಖನ ಒಬ್ಬನ ನೆರಳನ್ನು ಕಂಡು ಅವನ ಚಿತ್ರವನ್ನು ಬರೆಯುವ ಕಲೆ 
(ಛಾಚಿತ್ರ. ೨೦). [ಛಾಯಾಚಿತ್ರ + ಲೇಖನ] 
ಛಾಯಾತನಯ (ನಾ). ಛಾಯಾದೇವಿಯ ಮಗ ; ಸೂರ್ಯನ ಮಗ ; 
ಶನಿ. [ಸಂ. (ಛಾಯಾ + ತನಯ) ) 
ಛಾಯಾತೋಡಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ಛಾಯಾ 
ತೋಡಿ ತುರುಷ್ಕತೋಡಿಯೆಂಬೆರಡುಂ  ಉಪಾಂಗತೋಡಿರಾಗಂಗಳು 
(ವಿವೇಕ. ೨೩೪). [ಸಂ. ಛಾಯಾತೋಡೀ (ಛಾಯಾ * ತೋಡೀ)] 
ಛಾಯಾದೇವಿ (ನಾ). ಸೂರರ“`೯ನ ಹೆಂಡತಿ,-ಪತ್ನಿ : ಸೂರ್ಯವಿಗ್ರಹ 
ಆರು ಅಡಿ ಎತ್ತರವಿದೆ . . . ಎರಡು ಪಕ್ಕಗಳಲ್ಲಿ ಛಾಯಾದೇವಿಯರು 
ಬಾಣಗಳನ್ನು ಬಿಡುತ್ತಿರುವರು (ಹೊಯ್ಕವಾ. ೧೪೮). 
[ಸಂ. ಛಾಯಾದೇವೀ (ಛಾಯಾ + ದೇವೀ) 
ಛಾಯಾನಂದನ (ನಾ). ಎ ಛಾಯಾತನಯಂ. 
[ಸಂ. (ಛಾಯಾ + ನಂದನ) ] 
ಛಾಯಾನಟ (ನಾ). [ಸಂಗೀತ] ಒಂದು ರಾಗದ ಹೆಸರು : ಛಾಯಾನಟ 
ರಾಗದ ಆಲಾಪನೆ ಮೃದು ಮಧುರವಾಗಿ ಮೂರ್ತಿಭವಿಸತೊಡಗಿತು 
(ರೂಪಸ. ೨೨೨). ([ ಆಸಂ. ಛಾಯಾನಾಟ) ಸ್ವ 
ಛಾಯಾನಾಟಕ (ನಾ). ೧. ಪಾತ್ರ ಅಥವಾ ಬೊಂಬೆಯ ನೆರಳು 
ಮುಂದಿನ ತೆರೆಯ ಮೇಲೆ ಬೀಳುವಂತೆ ಮಾಡಿ ಪ್ರದರ್ಶಿಸುವ 
ನಾಟಕ ; ನೆರಳಂನಾಟಕ. ೨. ರೂಪಕದ ಕೆಲವು ಲಕ್ಷಣಗಳು ಮಾತ್ರ 
ವಿರುವ ನಾಟಕ : ಇದು ಒಂದು “ ಛಾಯಾನಾಟಕ " (ಸಂನಾಟ. 3೮೦). 
[ಸಂ. (ಛಾಯಾ ೬ ನಾಟಕ) ] 
ಛಾಯಾನುವಾದ (ನಾ). ಮುಖ್ಯಾಂಶಗಳನ್ನು ಮಾತ್ರ ತಿಳಿಸುವ ಅನು 
ವಾದ : ಸಂಸ್ಕೃತ ಸಾಹಿತ್ಯದ ಅನೇಕ ಕೃತಿಗಳ ಭಾವಾನುವಾದ, 
ಛಾಯಾನುವಾದ ಮತ್ತು ಅನುವಾದಗಳೂ ಬಂದವು (ಛ೪೪ರದ. ೪೬೩). 
[ಸಂ. (ಛಾಯಾ + ಅನುವಾದ) ) 
ಛಾಯಾಪತಿ (ನಾ). ಛಾಯಾದೇವಿಯಂ ಗಂಡ; ಸೂರ್ಯ: ಛಾಯಾ 
ಪತಿಯನೌಕುವ ತಮೋನಿಧಿಯ ಬಹಳತೆಯ ಭಣಿತೆಯಲಿ (ತೊರರಾ. 
8-೧-೧೬). [ಸಂ. (ಛಾಯಾ 4 ಪತಿ) ] 
ಛಾಯಾಪಥ (ನಾ). ಆಕಾಶದಲ್ಲಿ ಕಾಣುವ ಬಿಳಿಯ ರಸ್ತೆಯಂತಿರುವ 
ಪಥೆ ; ಆಕಾಶಗಂಗೆ : ಛಾಯಾಪಥ (ಆಕಾಶಗಂಗೆ ೫॥೬y-೪y) ಎಂದು 
ಹೆಸರುಳ್ಳ, ಆಕಾಶದಲ್ಲಿನ ಬಿಳಿಯ ರಸ್ತೆಯು ಅನೇಕ ನಕ್ಷತ್ರಗಳು 
ಒತ್ತಾಗಿರುವುದರಿಂದ ಹಾಗೆ ತೋರುವುದೆಂದು ಅವನು ಕಂಡುಹಿಡಿದನು 
(ವಿಜ್ಠಾಳ. 8೩೩). [ಸಂ. (ಛಾಯಾ + ಪಧಿನ್‌ + -)] 


೨೯೩೦ 


ಛಾಯೆಗೆಡು 


ಛಾಯಾಯಂತ್ರ (ನಾ). ನೆರಳಿನಿಂದ ಕಾಲವನ್ನು ಕಂಡುಹಿಡಿಯಂವ 

ಸಾಧನ.-ಯಂತ್ರ : ಚಾಂದ್ರಮಾನದ ಪಂಚಾಂಗ, ಏಳುದಿನಗಳ ವಾರ, 

ಛಾಯಾಯಂತ್ರ (868-6181) ಇವನ್ನು ಬಳಕೆಗೆ ತಂದರು (ಶಿಲ್ಕನಾ. ೬೧). 
[ಸಂ. (ಛಾಯಾ * ಯಂತ್ರ) 


5| ಛಾಯಾಲಕ್ಷಣ (ನಾ). (ಕುದುರೆಗಳಲ್ಲಿ) ಬಣ್ಣದ ಲಕ್ಷಣ : ಲಕ್ಷಣಮೆನಿ 


20 


20 


40 


46 


ತನಿತಟಿ ೊಳುಪಲಕ್ಷಿಸಿ ವಿವಿಧಪ್ರಕಾರದಿಂದಂ ಛಾಯಾಲಕ್ಷಣಮನಟಾದು 
ನೋಡಿಯಪೇಕ್ಷಿಸುವುದು ಪಂಚವಿಧದಿನಭಿನವಚಂದ್ರಾ (ಅಕ್ಕಕಾ. ೩-೪೫). 
[ ಸಂ. (ಛಾಯಾ + ಲಕ್ಷಣ) ] 

ಛಾಯಾಲಕ್ಷ್ಯ (ನಾ). (ಒಂದು ವಸ್ತುವಿನ) ನೆರಳನ್ನು ನೋಡಿ ಹೊಡೆಯ 
ಬೇಕಾದ ಗುರಿ : ಛಾಯಾಲಕ್ಷ್ಯಮನೊಡ್ಡಿ ಯುಮಾಯದ ನೀರೊಳಗೆ ತನ್ನ 
ನಡಸಿದ ನೆಗಟಿಂ ಬಾಯಟ್‌ವಿನವಿಸಿಸಿಯುವುರೆ ಹೋಯಜ ಬಾಪ್ಟೆಂದು 
ಹರಿಗನಂ ಗುರು ಪೊಗಟ್ಲಿಂ (ಪಂಪಛಾ. ೨-೬೦). 

[ ಸಂ. (ಛಾಯಾ + ಲಕ್ಷ್ಮ) ) 

'ಭಾಯಾವಿದ್ಯೆ (ನಾ). ನೆರಳಿನಿಂದ ಕಾಲವನ್ನು ಕಂಡಂಹಿಡಿಯುವ ಕಲೆ: 
“ಸೂರ್ಯ, ಚಂದ್ರ, ನಕ್ಷತ್ರ, ಮೊ.ಗಳಿಂದಾದ ನೆರಳಿನಿಂದ ಹೊತ್ತು 
ಕಂಡುಹಿಡಿಯುವ ವದೈ: ಛಾಯಾವಿದ್ಯೆ; ಛಾಯಾ ಕಾಲನಿರ್ಣಯ(ವಿದೈ)” 
(Sctagraphy. ಇಂಕನಿ). (ಸಂ. ಛಾಯಾವಿದ್ಕಾ (ಛಾಯಾ + ವಿದ್ಯಾ) ] 

ಛಾಯಾವೇರು (ಚಾಯಬೇರು' ನೋ. 

ಛಾಯಾಶರೀರ (ನಾ). ೧. ದೇಹದ ನೆಳಲು, ೨. (ಆಲಂ) ನೆರಳಿನಂತೆ 
ಯಾವಾಗಲೂ ಅನುಸರಿಸುವವನು : ಭರತಂಗೆ ಛಾಯಾಶರೀರವೆನೆ 
ಶತ್ರುಘ್ನನಿರ್ದನು (ಶ್ರೀರಾಮಾ. ೨೬-೬೯೯). [ಸಂ. (ಛಾಯಾ + ಶರೀರ) 

ಛಾಯೆ (ನಾ), ೧. ನೆಳಲು; ನೆರಳು: ಮೇಯವಲ್ಲದ ಮಹಿಮೆ 
ಛಾಯೆಯಾ ಬ್ರಹ್ಮನದು (ಮಂಕುಕ. ೦೪೩) ; ಮಂಟಪದ್ವಾರದ ಛಾಯೆ 
ಯಲ್ಲಿ ಕೆಲವು ದುರ್ದೈವಿಗಳು ನಿಂತುಕೊಂಡು ಅತನೆಧ್ವನಿ ಹೊರಡಿಸುತ್ತ 
ಭಿಕ್ಷೆ ಬೇಡುತ್ತಿದ್ದರು (ಅಕ್ರಮ. ೨೫). ೨. ಪ್ರತಿಬಿಂಬ ; ಪಡಿಯಚ್ಚು 
ಸಂಪೂರ್ಣವಾಗಿ ಮೂಡುವಿಕೆ : ಇಲ್ಲದಿದ್ದರೆ ಪ್ರತಿಯಲ್ಲಿ ಛಾಯೆಯು 
ಒಂದೇ ಸಮನಾಗಿರುವುದಿಲ್ಲ (ಮುದ್ರಕ. ೨೫). ೩, ವರ್ಚಸ್ಸು; ಪ್ರಭಾವ: 
ಮಹಾಭಾರತದಲ್ಲಿ ಕಾವ್ಯದ ಛಾಯೆಯಂತೆಯೇ ಶಾಸ್ತ್ರದ ಛಾಯೆಯೂ 
ಅನ್ವಯಿಸುತ್ತದೆ (ಧ್ಮನ್ಮಾಲೋ. ಸಾಧನೆಯ ಛಾಯೆ ಕಲೆ; 
ವಿಶ್ವಾತ್ಮವದಕೆ ನೆಲ್ಕ(ಕೋಗಿಲೆ.69-೭); ನಮ್ಮ ದೇಶದಲ್ಲಿ ಆಚಾರ್ಯರುಗಳು 

ಮತದ ಛಾಯೆಯಲ್ಲಿ ಸ್ವಲ್ಪಮಟ್ಟಿಗೆ ಐಕಮತ್ಯವನ್ನು 
ಸಾಧಿಸಿರುತ್ತಾರೆ (ಭಾರದ. ೨೬೮). "ಛತ್ರಚ್ಛಾಯೆ' ಪರಾ. ೪. ಹೊಳಪು; 
ಪ್ರಕಾಶ : ಆಲ್ಬವಾದ ಛಾಯೆಯುಳ್ಳ ಕಣ್ಣಿನಲ್ಲಿಯೂ - ಹೆಚ್ಚಾಗಿ 
ಚಾರುಗಟ್ಟಿದ ಕಣ್ಣಿನಲ್ಲಿಯೂ ಅಂಜನಕ್ರಿಯೆ ಪ್ರಯೋಗಿಸುವುದು 
(ಸಕವೈ. ಶಾಂತವಾದ ವಿಶಾಲವಾದ ನೀಲಿಯ ಛಾಯೆಯು 
ಅಂತರಿಕ್ಷವನ್ನೆಲ್ಲಾ ವ್ಯಾಪಿಸಿಕೊಂಡಿತು (ಮಲಿನಾ, ೬). ೫. ಸೂಚನೆ; 
ಗುರುತು; ಸುಳಿವು: ಮಳೆಯ ಛಾಯೆ ಕಾಣಿಸುತ್ತಿದೆ (ರೂ). 
«ಛಾಯೆಗಾಣಿಸಂ' ಪರಾ. ೬. ಬಣ್ಣ. "ಛಾಯೆಗೆಡಂ' ಪರಾ. ೭. 
ಛಾಯಾದೇವಿ. [ಸಂ. ಛಾಯಾ] 

ಛಾಯೆಗಾಣಿಸು (ಕ್ರಿ). ಸೂಚನೆಯಂನ್ನು ಕೊಡು ; ಸುಳಿವು ತೋರು: 
ತಾಯೆ ನೀನೇತಕೆಳಸಿದೆ . * . ರಥಂ ಪಣ್ಣಿ ಬಂದಿದೆ ಕೊ ಬಿಜಯಂಗೈವು 
ದೆಂದು ಮಜುಗಿ ಛಾಯೆಗಾಣಿಸಿ ಸುಮಿತ್ರಾತ್ಮಜಂ ನುಡಿದಭಿಪ್ರಾಯಮಂ 
ತಿಳಿಯದೆ (ಕೈಮಿಛಾ. ೧5-೬೧). [ಛಾಯೆ * ಕಾಣಿಸು] 

ಛಾಯೆಗೆಡು (ಕ್ರಿ). ಬಣ್ಣಗೆಡು ; ಬಣ್ಣಗುಂದು : ರಕ್ತ ವಣುಮಾತ್ರ 
ಅಂಗವೊಡೆದುಕ್ಕಿದಡೆ ಮುನ್ನಿನ ಹಾಂಗಿರದೆ ಹೊಗೆ ಛಾಯೆಗೆಟ್ಟಡೆ 
ಇಂಗಳಂ ಕೊಳದಿದ್ದಡಂ (ಬಸಪು. ೪೪-೨೭). [ಛಾಯೆ + ಕೆಡ್ಕು) 


೨೪೬) ; 


೨೬); 


ಛಾರಾಕ್ಕಿಮುರಸಕೆಲ್ಲ 


ಛಾರಾಕ್ಕಿಮುರಸಕೆಲ್ಲ (ನಾ). ಒಬ್ಬಾತನ ಹೆಸರಂ : ಛಾರಾಕ್ಕಿ ಮುರಸಕೆಲ್ಲ 

ಪುತ್ರೋ ಮಾತ್ರಿವರ್ಮ್ಮಾಣಮ್‌ (ಮೈಅರಿ. ೧೯೧೩, ೧೮-೨೩; 400 ಕೃಶಾ). 
[?3 

ಛಾರ್ಜು "ಚುರ್ಜು' ನೋ. 

ಛಾವಟಿ "ಚಾಟಿ' ನೋ. 

ಛಾವಡಿ (ಚಾವಡಿ' ನೋ. 

ಛಾವಣಿ, ಚಾವಣಿ, ಛಾವನಿ (ನಾ). ೧. ಸೈನ್ಯದ ಪಾಳೆಯ ; ದಂಡಿನ 
ಬಿಡಾರ ; ಸೇನಾಶಿಬಿರ: ಆ ಬಳಿಕ ಟೀಪುಸುಲ್ತಾನರು ಬೆಟ್ಟ ಕೋಟಿ 
ತೆಗೆದುಕೊಳ್ಳಬೇಕು ಯಂಬದಾಗಿ ಅಲ್ಲೆ ಛಾವಣಿ ಮಾಡಿಕೊಂಡು ಸನ್ನದ್ಧ 
ರಾಗುತ್ತ ಇದ್ದರು (ರಾಜೇಂದ್ರ. ೨6). ೨. ವಂನೆಯಂ ವೇಲಿನ ಮಚ್ಚು ; 
ಮಾಡು; ಮಾಳಿಗೆ; ಕನ್ನಡಿಯ ಛಾವಣಿಯನ್ನು ಬಹು ಎತ್ತರವಾಗಿ 
ಹಾಕಿದ್ದಾರೆ (ಮುಂಬಯಿ. ೬-೩೭) ; ಛಾವಣಿಯನ್ನು ಹೊದೆಸಿ ಅಲ್ಲೇ ಮಳೆ 
ಗಾಲವನ್ನು ಕಳೆಯುವುದು ಎಂದು ನಿರ್ಧರಿಸಿದ (ಅನಾಥೆ. ೦8೨).೩. ಮನೆ: 
ಆ ಪ್ರಕರಣವೀಗ ತುಳಸಿಯ ವಿರುದ್ಧ ರೂಪಚಂದನ ಛಾವಣಿಯಲ್ಲಿ ಕಳವು 
ಮಾಡಿದನೆಂದು ಅಲ್ಲ (ಇಮಿನ್ಮಾ. ೧೪೯). ಚಾವಣಿ : ೨. ಊರ ಕಾಮನ 
ಕಟ್ಟೆಯ ಚಾವಣಿಯ ಹಂದರದಲ್ಲಿ ಬಲು ಡೌಲಿನಿಂದ ಕಾಮನನ್ನಿಡುವ 
ವಾಡಿಕೆಯಿದೆ (ಕನ್ನಣಾ. ೧೭೨); ಆಮೇಲೆ ನಿಯಾಸ್‌ ಚಾವಣಿಯ ಮೇಲಕ್ಕೆ 
ಹೋಗಿ ತಂಗಾಳಿಯಲ್ಲಿ ಮಲಗಿಕೊಂಡನು (ನಗೆಹೊ. ೧೩೪) ; ಚಾವಣಿಯಲ್ಲಿ 
ಸಮೃದ್ಧವಾದ ನೈದಿಲೆ ತುಂಬಿದ ಕೊಳ . . , ಚಿತ್ರಿತವಾಗಿದೆ (ಭಾರದ. 
೩೨೭). ಛಾವನಿ : ೧. ಸ್ವಾತಂತ್ರ್ಯ ಸಮರಕ್ಕೆ ಎರಡು ಚಿಹ್ನೆಗಳು ಕಾಣಿಸಿ 
ಕೊಂಡವು-ತಾವರೆ ಮತ್ತು ದವಸಧಾನ್ಯ. ಭಾರತದ ಪ್ರತಿಯೊಂದು 
ಛಾವನಿಯಲ್ಲೂ ತಾವರೆಹೂವುಗಳು ಹರಡಿದವು (ಕೂರಾಜೆ. ೨೩೩). 
ಛಾವಣಿಮಾಡು-ಸೇನಾಶಿಬಿರವನ್ನು ಹೂಡಂ; ಸೈನ್ಯದ ಡೇರೆ ಹಾಕು: 
ಟೇಪುಸುಲ್ತಾನರು . . . ಕೊಯಮತ್ತೂರಿಗೆ ಹೋಗಿ ಛಾವಣಿಮಾಡಿ 
ಜಗಳಕ್ಕೆ ಬೇಕಾದ ಸನ್ನಾಹ ಮಾಡುತ್ತ ಇದ್ದರು (ರಾಜೇಂದ್ರ. ೨೪). 

[ «ಮರಾ. ಛಾವಣೀ, ಛಾವನೀ ; ಹಿಂ. ಛಾವನೀ./ 
ಪ್ರಾ. ಛಾಯಣೀ./ಸಂ. ಛಾದನೀ) 

ಛಾವಣಿಹೊಡೆ (ಕ್ರಿ). ವಸತಿ ಮಾಡು; ಗುಡಾರಹಾಕಂ; ಬೀಡು ಬಿಡು: 
ಸುತ್ತಮುತ್ತಲಿನ ಹಳ್ಳಿಯ ಜನರೂ ಬಂದು ನಮ್ಮ ಊರಲ್ಲಿಯೆ ಛಾವಣಿ 
ಹೊಡೆದರು (ಜನಜೀ. 6). [ಧಾವಣಿ * ಹೊಡೆ;( ಆಪೊಡೈೈ) ] 

ಛಾವನಿ "ಛಾವಣಿ' ನೋ. ಕ 

ಛಿಂದಕ (ನಾ). ಒಂದು ಬಗೆಯ ಬಳಿ ಗಿ: ಓರೊಂದೆಡೆ ಛಿಂದಕ ಸುರದಾರು 
ಲವಂಗಾಸನದ್ರುಮಂಗಳಿನೆಸೆಗುಂ (ವರ್ಧಮಾ. ೩-೪೫; “ಅವಂರದವಳ್ಳಿ? 
(ವರ್ಧಮಾ. ಕೋಕ). [?] 

ಛಿಂದಿಸು (ಕ್ರಿ). ಚೂರಂಮಾಡು; ನಾಶಮಾಡು: ಕೊಂದು ಕೂಗುವ 
ಕರ್ಮಂಗಳನು ಛಿಂದಿಸಿ ಮೋಕ್ಷಕೆ ತೆರಳುವ ಮಾತನಾನೊಂದನಾಡುವೆ 
ಕೇಳು ಚದುರ (ಜ್ಮಾನಜೆ. ೨3-೯0). [ ಎಚಿಂದಿ, * - ಇಸ್ಕು] 

ಛಿಃ, ಛೀ (ನಾ). ಜುಗಂಪ್ಲೆ, ತಿರಸ್ಕಾರ ವರಂತಾದುವುಗಳನ್ನು 
ಸೂಚಿಸಂವ ಒಂದು ಶಬ್ದ : ಲಾಂಛನಕ್ಕೆ ತಕ್ಕ ಆಚರಣೆಯಿಲ್ಲದಿದ್ದರೆ 
ಕೂಡಲಸಂಗಮದೇವಾ ನೀ ಸಾಕ್ಷಿಯಾಗಿ ಛಿಃ ಎಂಬೆನು (ಬಸವ. ೭೩೭). 
ಛೀ : ಬಡಿಯದಿರ್ಬಾಲಮಂ ಸುಡು ನಾಯೆ ಛೀಯೆಂದು (ಏಂಡೋರ. ಹ. 
೩೦೪-8) ; ಕೊನೆಗೆ ಇಬ್ಬರಿಂದಲೂ ಛೀ ಅನಿಸಿಕೊಂಡರು (ಆಳನಿ. ೧೩೮) - 

ಛೀಪೆಟ್ಟು ಹಾಕು - ಛೀಹಾಕಂ : ಅವನಿಗೆ ಚೆನ್ನಾಗಿ ಛೀಪೆಟ್ಟು ಹಾಕು 

(ರೂಂ). ಛೀಹಾಕುಎಆಕ್ಷೇಪಣೆ ಮಾಡು ; ತೆಗಳು ; ಛೀಮಾರಿಹಾಕು : 
ದಿನಾ ಒಂದಿಷ್ಟು ಅವನಿಗೆ ಛೀಹಾಕು (ಮುಗಿಮ. ೪೪): ಅಣ್ಣಪ್ಪನವರು 
ತುಂಗಳಮಾಸ್ತರರನ್ನು ಒಳಿತಾಗಿ ಛೀಹಾಕಿದರು (ಕಂಗರೋ. ೩೨). 


೨೯೩೧ 


ms 


25 


46 


ಛಿದ್ರಾನ್ವೇಷಣ 


ಛಿಕ್ಕಾರ (ನಾ). ಒಂದು ಬಗೆಯ ಜಿಂಕೆ. [ಸಂ. ] 

ಛಿಟಿಲ್‌ (ನಾ). ( ಬೆಂಕಿ ಉರಿಯಂವಾಗ ಉಂಟಾಗುವ) ಒಂದು 
ಅನುಕರಣ ಶಬ್ದ. "ಛಿಳಿಛಿಟಿಲ್‌" ಪರಾ. 

ಛಿದುರ (ಗು). ೧. ಕತ್ತರಿಸುವ ; ಸುಲಭವಾಗಿ ಒಡೆಯುವ ; ಭಂಗುರ 
ವಾದ : ಮದವದರಿಹಸ್ತಿ ಮಸ್ತ ಕಛಿ[ಪಾಕಾಂ. ಭಿ]ದುರಂ [ಭಯ)ವಿಧುರನ 
ನನ್ಯಬಾಣಚ್ಛಿದುರಂ . .. ವೃಷಸೇನಂ (ಗದಾಯು. ೪-೬೩); ಪ್ರಾಲೇಯಾದ್ರಿ 
ನವಪ್ರಸೂನ ಭಛಿ[ಪಾಕಾಂ. ಭಿ)ದುರಂ :.. ಮಾರುತನೊಯ್ಯನೂದಿ 
ಕಳೆದತ್ತಾ ದಂಪತಿಶ್ರಾಂತಿಯಂ (ಕಾವ್ಕಾವ. ೯೪೭). (ನಾ). ೨. ಶತ್ರು. 

[ ಸಂ.] 

ಛಿದ್ರ (ನಾ). ೧. ತೂತು; ಬಿರುಕು: ರಂಧ್ರ; ಕನ್ನ: “ನಿಮ್ನಂ, ಅಗಾಧಂ 
- * * ಛಿದ್ರಂ. . . ಕುಹರಃ, ದರಃ - ಈ ೧೫ ಕುಬ್‌” (ಹಲಾಯು. 

ಕುಹರಕರುವೆಯನಿಡುಕಿ ಛಿದ್ರಮಂ ಮುಚ್ಚಲಿಕ್ಕೆಳಸಲು 
(ಶ್ರೀರಾಮಾ. ೭೭-೬೧೬) : ಬಾಗಿಲಿಗಿರುವ ಛಿದ್ರಗಳ ಮೂಲಕ ಕಿರಣಗಳು 
ಕಾಣಿಸುವಂತೆ ಅವನ ವಿಶಾಲನೇತ್ರಗಳಿಂದ ಪ್ರಕಾಶ ಹೊರಚಿಮ್ಮುತ್ತಿತ್ತು 
(ಕಕ್ರಮ. 89). ೨. ಕೊರತೆ; ದೌರ್ಬಲ್ಯ: ನ್ಯೂನತೆ: ಛಿದ್ರಮನೆ 
ಪಾರ್ವರ್‌ ಬೇಗಂ ಕೂರ್ತಂತೆ ಭಕ್ತಿಯಂ ಪೊಸಯಿಪರ್‌ (ಮದತಿ. ೧೦-೭೩). 
“ಛಿದ್ರಾನ್ವೇಷಿ' ಪರಾ, ೩. (ಆಲಂ) ವಿರಸ ; ಮನಸ್ತಾಪ: ಅಮ್ಮ 
ಚಿಕ್ಕಮ್ಮನ ನಡುವೆ ಛಿದ್ದ ದೊಡ್ಡದಾಗಿ ಮನೆ ಪಾಲಾಯಿತು (ಹೊಸಕ್ಷಿ. 
3೪೯). ೪. [ಜ್ಯೋತಿ] ಲಗ್ನದಿಂದ ಎಂಟನೆಯ ಸ್ಥಾನ : ಛಿದ್ರಮದು 
ಲಗ್ನಕ್ಕಷ್ಟಮಸ್ಕಾನಕಂ (ಜಾತತಿ. ೧-೩೫). [ಸಂ.] 

ಛಿದ್ರಕ (ನಾ). ಎ ಛಿದ್ರ ೧. "ಛಿದ್ರಕದ್ವಾರ' ಪರಾ. [ಸಂ.] 

ಛಿದ್ರಕದ್ವಾರ (ನಾ). (ನೀರು ಹೊರಗೆ ಹೋಗಲು ಮಾಡಿರುವ)ತೂತು; 
ನೀರುಗಂಡಿ ; ತೂಬು: ಛಿದ್ರಕದ್ವಾರದ ತೂಂತನುರ್ಚಿ ನೀರಂ ಕಳೆದಾಗಳ್‌ 

[ಛಿದ್ರಕ + ದ್ವಾರ) 

ಛಿದ್ರಗೊಳಿಸು (ಕ್ರಿ). ಚೂರಂಮಾಡು ; ಒಡೆ: ಸಮಾಜವನ್ನು ಛಿದ್ರ 
ಗೊಳಿಸುತ್ತಿರುವ ಜಾತೀಯ, ಮತೀಯ . . . ಭಿನ್ನತೆಗಳನ್ನು ಮರಸಿ 
ಭಾರತೀಯತೆಯ ಸಮಗ್ರ ದೃಷ್ಟಿಯಲ್ಲಿ ಜನಾಂತದ ಐಕ್ಕತೆಯನ್ನೂ 
ರಾಷ್ಟ್ರದ ಭದ್ರತೆಯನ್ನೂ ಪೋಷಿಸಬೇಕು (ಶಿಕ್ಷರ. ೭೭೭). 

[ಛಿದ್ರ * ಕೊಳ್‌, + - ಇಸ್ಕು) 

ಛಿದ್ರನಿವಾಸ (ನಾ). ೧. ಬಿಲದಲ್ಲಿ ವಾಸಿಸುವುದಂ; ಹಾವು. ೨. ಇತರರ 
ದೌರ್ಬಲ್ಯವನ್ನು ದಂರಂಪಯೋಗ ಮಾಡಿಕೊಳ್ಳುವವನು. ೧,೨: 
ಛಿದ್ರನಿವಾಸರಂ ಪದವಿಹೀನರನಶ್ರುತರಂ ದ್ವಿಜಿಹ್ವರಂ . .'. ಕೃತಘ್ನರಂ 
ರೌದ್ರತರಾಸ್ಕರಂ ಬೆರಸುವಾತನನೀತಿಯ ಸೇತುವಲ್ಲವೇ (ನಳಕಂ. ೬೦೧). 

'“ [ ಛಿದ್ರ + ನಿವಾಸ] 

ಛಿದ್ರಪಾಹಾಣ (ನಾ). ಒಂ ದಂ ಬಗೆಯ ವಿಷ: ಇಲಿಪಾಷಾಣ, 
ಛಿದ್ರಪಾಷಾಣ, ಕೆಂಪಿನ ಪಾಷಾಣ . . . ಇಷ್ಟನ್ನೂ ಸಮಾನತೂಕ ವಸ್ತ್ರ 
ಗಾಳಿತವಂ ಮಾಡಿ (ವಿವೈವಿ. ೬6). [೫0.7 

ಛಿದ್ರಾನ್ವಿತ (ನಂ). ೧. ರಂಧ್ರದಿಂದ ಕೂಡಿಕೊಂಡಿರುವುದು ; ಒಡಕಂ 
ಇರಂವುದಂ. ೨. ದೋಷದಿಂದ ಕೂಡಿರುವುದಂ; ನ್ಯೂನತೆ 
ಯಜಳ್ಳುದು. ೧. ೨: ಮತಿ ಕಂಭಂ ಘನಮಾಗುವ ಧೃತಿ ಕೇರ್‌ 
ಗುಪ್ತಿಗಳೆ ಪಡಿಗಳಾಗಿರ್ದ ಮಹಾವ್ರತಗೃಹಮಿನಿಸುಂ ಭಿದ್ರಾನ್ವಿತ 
ಪಾಕಾಂ. ರಂಧ್ರಾನ್ವಿತ ]ಮಾದೊಡೆ ವಸ್ತುವೆಲ್ಲಮುಂ ಕೋಟ್ಟಿಡದೇ 
(ಜೀವಸಂ. ೧೩೯-೨೧). [ಛಿದ್ರ + ಅನ್ವಿತ] 

ಛಿದ್ರಾನ್ವೇಷಣ (ನಾ). ದೋಷವನ್ನು ಹುಡುಕುವುದು : ಈಗಿನ ಕಾಲದಲ್ಲಿ 
ವ್ಯಕ್ತಿಗಳಲ್ಲಿ ಗುಣ ಹುಡುಕುವುದಕ್ಕಿಂತ ಛಿದ್ರಾನ್ವೇಷಣ ಮಾಡುವುದೇ 
ಹೆಚ್ಚು (ರೂಂ). [ಛಿದ್ರ * ಅನ್ವೇಷಣ) 


೧೦೩-೨): 


(ವೆಡ್ಮಾರಾ- ೨೬-೨೦). 


ಛಿದ್ರಾನ್ವೇಷಿ 


ಛಿದ್ರಾನ್ವೇಷಿ (ಗಂ). ೧. ರಂಧ್ರವನ್ನು ಹುಡಂಕಂವ: ಛಿದ್ರಾನ್ವೇಷಿ ನಿಶಾಟಂ 
ರೌದ್ರತ್ವಮನುಟ್‌ದು ಗೋಪ ವೇಷದೆ' ಬಂದಂ (ಜಗವಿ. ೪-೪೯). ೨. 
ಲೋಪದೋಷವನ್ನರಸುವ. (ನಾ). ೩. ತಪ್ಪನ್ನು ಹಂಡುಕುವವನು; 
ದೋಷಗ್ರಾಹಿ : ಆಷಾಢಭೂತಿ ತಾಂ ಛಿದ್ರಾನ್ವೇಷಿಯಪ್ಪ ದಅೌಂ ತನ 
ಗಿದುವೆ ಪದನೆಂದು ಬಗೆದು(ಪಂಶತಂ. ೭೧-೦೩). [ಸಂ. ಛಿದ್ರಾನ್ವೇಷಿನ್‌ ] 
ಛಿದ್ರಿತ (ಗು). ತೂತಂಮಾಡಿದ ; ಕೊರೆದ. [ಸಂ.7 

ಛಿದ್ರಿಸು (ಕ್ರಿ). ೧. ಭೇದಿಸು; ಚೂರುವನಾಡಂ : ಉದ್ರೇಕದಿಂದೆಮ್ಮ 
ಸೇನೆಯ ಭಟಾಳಿಯಂ ಛಿದ್ರಿಸುತೆ ಮುಂಬರಿದು ಬರ್ಪ ವೀರಂ ವೀರ 
ಭದ್ರನೋ (ಜಬಪು. ೪೩-೪೨). ೨. ಎರಸವನಂ ಂಟುಮಾಡಂ; ಮನಸ್ಸು 
ಒಡೆಯುವಂತೆ ಮಾಡು : ರಸದಾನಾದಿಗಳೊಳ್‌ ಛಿದ್ರಿಸುವಮಪ್ಪೊ ಡವ 
ರಾಪ್ತ್ರವಂತರುಂ ಬುದ್ಧಿ ವಂತರುಮಾಗಿ ನೆಗಟ್ಡಿರಿನ್ನಾವ ಮಾಟಕ್ಕಿಯೊಳ್‌ 


ಪಗೆಯಂ ಕೆಯ್ಸೆ ಮಾಡುವಂ (ಪಂಪಥಾ. ೬-೬೭ ವ); ಪೆಜರಂ ಛಿದ್ರಿಸು| 


ವವರಂ ಕೊಟ್‌ಕೊಟ್‌ದೆರ್ದೆಗಬ್ಬಲಪ್ಪಿನಂ ಛಿದ್ರಿಸುವರ್‌ (ಸುಕುಮಾ. 
೧೧-೪೭). ೩. ಅವಮಾನ ಮಾಡಂ : ಒಂದು ದಿವಸಂ ದುರ್ಯೋಧನನ 
ಮನ್ಮುನಂ ಸಿಂಧುದೇಶಾಧೀಶ್ವರಂ ಸೈಂಧವನವರಂ ಛಿದ್ರಿಸಲೆಂದು 
ಮೆಯ್ಲಟಿ*ದು ಬಂದು (ಪಂಪಧಾ. ೭-೩೦ ವ). ೪. ಮೋಸಮನಾಡು ; 
ವಂಚಿಸು : ಹೆಜರ ಛಿದ್ರಿಸುವುದು ತನು ಕೆಡುವನ್ನಕ್ಕ ಮಾಣದು 
(ಲಸವ.೧0). ೫. ಕದಿ ; ಕನ್ನಹಾಕು: ಪರರ ಕಾವ್ಯಾರ್ಥಮುಮಂ ಛಿದ್ರಿಸು 
ವಂಗತಿ ಶಬ್ದ ದರಿದ್ರಂಗಕ್ಕುಮೆ ನವೀನ ಕಾವ್ಕಾರಂಭಂ (ಗಿರಿ. ೧-೨೬). 
[ಛಿದ್ರ + - ಇಸ್ಕು] 
ಛಿನಾಲಿ, ಚಿನಾಲಿ, ಚಿನ್ನಾಲಿ, ಚೀನಾಲಿ (ನಾ). ಕುಲಟೆ ; ಹಾದರಗಿತ್ತಿ ; 
ಆಕಿ ಛನಾಲಿ, ಊರ ಬಸವಿಯ ಹಂಗ... ಮಾನಾ ಮಾರಾಕ 
ಹತ್ತಿದಾಳೆ (ಮಣ್ಮುಹೆ. ೮೧); ಹೇಗಿದ್ದಳು, ಈಗ ಹೇಗಾಗಿ ಬಿಟ್ಟಿದಾಳೆ. 
ಛಿನಾಲಿ! (ಸಾಹೇಬ್‌. ೧೪೪). ಚಿನಾಲಿ: ಜಯ ಅದೆಂಥ ಚಿನಾಲಿ ಅಂತೀರಿ 
(ಕಾಮಿಕಾಂ. 300). ಚಿನ್ನಾಲಿ: ಈಗ ಒಬ್ಬಳು ಚಿನ್ನಾಲಿ ಬಂದವೈ 
(೪ೀಮಕಾ. ೧೫೩) ; ಇದೆಲ್ಲಾ ಕಲ್ಮಾಣಿಯ ತಾಯಿ ಆ ಚಿನ್ನಾಲಿಯ ಮಾಟ 
(ಶಿವರಾ. ೧೦೧). ಚೀನಾಲಿ: ಯಾಲಕ್ಕೀಗೌಡನ ಮಗಳು ಎಂತ ಚೀನಾಲಿ 
ಹೆಣ್ಣು (ನಾಪದ. ೧೩೨). 
[ «ಮರಾ. ಛಿನಾಲೀ ; ಹಿಂ. ಛಿನಾಲ್‌. / ಪ್ರಾ. ಛಿಣ್ಣಾಲೀ) 

ಛನ್ನ (ಗು). ೧. ಕತ್ತರಿಸಿದ ; ತುಂಡಂಮಾಡಿದ ; ವಿಭಾಗಿಸಿದ. ೨. 
ಒಡೆದ ; ನಾಶಗೊಳಿಸಿದ. (ನಾ). ೩. ಶ್ವಾಸರೋಗಗಳಲ್ಲಿ ಒಂದಂ 
ವಿಧ: ಈ ಶ್ವಾಸರೋಗವು ಕ್ಷುದ್ರಕವೆಂದೂ, ತಮಕವೆಂದೂ, ಛಿನ್ನ 
ವೆಂದೂ, ಮಹಾನೆಂದೂ .. . ಐದು ವಿಧವಾಗಿರ್ಪುದು (ಸಕವೈ. ೨೨೮). 
೪. [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದಂ : ಅಲಪಂಕಜದ 


ಕರಂಗಳ್‌ ನಿಲೆ ಕಟಿಯೊಳ್‌ ಕ್ರಮದೆ ಛಿನ್ನಕಟಿಯಂ ಮಾಡಲ್‌ ... 
ಛಿನ್ನಾಖ್ಯವೊಂಬ ಕರಣಮೆನಿಕ್ಕುಂ (ಉಾಸ್ಕರಂ. ೪-೯೦). ೫. ನೃತ್ಯದಲ್ಲಿ 


ಉಪಾಂಗವೆನಿಸಿದ ಹಲ್ಲಿನ ಭೇದಗಳಲ್ಲಿ ಒಂದಂ ; ಹಲ್ಲಂಗಳನ್ನು 
ಕಚ್ಚಿರುವಿಕೆ: ಕುಟ್ಟನ, ಖಾದನ, ಭಿನ್ನ . . . ನಿಷ್ಯರ್ಷ-ಈ ಎಂಟು 
ಹಲ್ಲಿನ ಭೇದಂಗಳ್‌ (ಲಾಸ್ಕರಂ. ೩-೮೮ ವ). 

ಛಿನ್ನಛಿನ್ನ (ದ್ವಿರುಕ್ತಿ) : ಎನ್ನ ಬಾಧೆಯೊಳೆಂತು ಬದುಕುವೆ ಛಿನ್ನಛಿನ್ನಂ 
ಮಾಡುವೆನು ನಾನಿನ್ನನೆನುತತಿಕೋಪದಿಂದಜ*ಯಟ್ಟಿ ಬರೆ (ಬಸಪು. ೧೪-೩೧); 
ಚೆನ್ನಮಗನಂ ಪಿತನ ಕೈಯಲಿ ಛಿನ್ನಛಿನ್ನಂಗೆಯ್ಸಿದೆಡೆಯಲಿ ಪನ್ನಗೇಂದ್ರಾ 
ಭರಣ ಕರುಣದಿನಶ್ರುಜಲವಿಲ್ಲ (ಬಸ ಪು. ೧೮-೩೨). ಭಿನ್ನಛಿನ್ನವಾಗುಎ 
ಚೂರುಚೂರಾಗಂ ; ಕತ್ತರಿಸಿಹೋಗಂ : ಅರ್ಜುನನು . . . ಮೊಸಳೆಗೆ 
ಹೊಡೆದನು. ಮೊಸಳೆಯು ಭಿನ್ನಛಿನ್ನವಾಗಿ ದ್ರೋಣನ ಕಾಲನ್ನು ಬಿಟ್ಟಿತು 


(ವಣಛಾ. ೨೦). [ಸಂ.) 


೨೯೩೨ 


\B 


ಛುರಿಕೆ 


ಛಿನ್ನಪ್ಪಬಾಪ್ಪು (ನಾ). ಒಬ್ಬಾತನ ಹೆಸರಂ : ಶ್ರೀಮತ್‌ಛಿನ್ನಪ್ಪ ಬಾಪ್ಪು 


ಯರು ಬಪ್ಪೂಗೆ ಕೊಟ್ಟ ಕಟ್ಟುಗೊಡಗೆ ಸಸನ ಕ್ರಮ (ಮೈಆರಿ. ೧೯೨೩, 
[1] 


೧೪-೨ ; ?). 


ಛಿನ್ನಭಕ್ತ (ನಾ). [ದ್ವೈತ] ಸ್ವಲ್ಪಕಾಲ ಬಿಟ್ಟು ಮತ್ತೆ ಭಕ್ತಿತೋರಂ 


ವವನಂ ; ನಿರಂತರಭಕ್ತಿ ಇಲ್ಲದವನು: ಛಿನ್ನಭಕ್ತರು ಎನಿಸುತಿಪ್ಪರು 
ಸುಪರ್ಣ ಶೇಷಾದ್ಯಮರರೆಲ್ಲಾ (ಹಸಾರ. ೨೩-೧೪). [ಛಿನ್ನ + ಭಕ್ತ) 


ಛಿನ್ನರುಹೆ (ನಂ). ಒಂದು ಬಗೆಯಂ ಬಳ್ಳಿ ; ಅಮೃತವಳ್ಳಿ : “ ವತ್ಸಾದನೀ, 


ಛಿನ್ನರುಹಾ . .. ಮಧುಪರ್ಣೀ ೯ ಅಮೃತಬಳ್ಳಿ ಹೆಸರು” (ಸಿದ್ಧಾಂತಿ. 
[ ಸಂ. ಛಿನ್ನರುಹಾ] 


೧೧೩). 


190 ಛಿಲ್‌ (ನಾ). ಒಂದು ಅನಂಕರಣ ಶಬ್ದ : ಖಮ್ಮೆನೆ, ಘಟಾಲೆನೆ, ಛಿಲ್ಲಿನೆ, 


15 


25 


40 


45 


ಛುಚ್ಛುಂದರ (ನಾ). ಮೂಗಿಲಿ. 
ಛುಮ್‌ (ನಾ). ಒಂದು ಅನುಕರಣ ಶಬ್ದ: ನಿಶಾಟರನುಂಡನಗ್ನಿ ಛುಮ್ಮೆಂಬ 


ಪಠಿಲೆನೆ (ಧಾಷಾಧೂ. ೧೧ ಉದಾ): ಛಿಲ್ಲೆಂದು ರಕ್ತವು ಬಂತು (ದೌಲತ್‌. 


೧೧೩). 


ಛಿಳಿಛಿಟಿಲ್‌ (ನಾ). ಒಂದಂ ಅನುಕರಣಶಬ್ದ: ಭುಗುಭುಗಿಲ್‌ ಛಿಳಿಛಿಟಿಲ 


[ಪಾಕಾಂ. ಚಗಿಲ್‌ಭುಗಿಲ, ಭುಗುಲ್‌ಭುಗಿಲ]ನೊಗೆದುದು ಮಹಾವಿಷಂ 
(ನಂಬಿರ, ೦-೧೩) ; ಅಜಕಿಯಟ್ಟಿ ಕುಟ್ಟಿ ಛಿಳಿಛಿಟಿಲೆಂಬ ಸಿಡಿಲ್ಲಳಿಂ (ಸಾನಂಶ. 


೪-೧೪೯). 

ಛೀ "ಛಃ ನೋ. 

ಛೀಗುಟ್ಟು (ಕ್ರಿ). ತಿರಸ್ಕರಿಸು; ಧಿಕ್ಕರಿಸು; ಛೀಮಾರಿ ಹಾಕಂ: 
ದೇವದತ್ತನು ಅಜಾತಶತ್ರುವನ್ನು ಛೀಗುಟ್ಟಿದನು. (ಹತ್ತುಮ. ೬೭) ; 


ದುರ್ಯೋಧನನು ಈ ಮಾತುಗಳನ್ನು ಕೇಳಿ ದರ್ಪದಿಂದ ವಿದುರನನ್ನು 
ಛೀಗುಟ್ಟಿ ಪ್ರಾತಿಕಾಮಿಯನ್ನು ಕರೆದು. . . ಎಂದನು (ವರಭಾ. ೯೬). 
[ಛೀ (ಅಭಛಿಃ ) * ಕುಟ್ಟು ' 


ಛೀಮಾರಿ (ನಾ). ತೆಗಳಿಕೆ ; ತಿರಸ್ಕಾರ ; ಧಿಕ್ಕಾರ : ಛೀಮಾರಿ ಪುರಾಣದ 


ಕಥೀ ಏನು ಸತಿಪತಿಗೆ ನುಗ್ಗಿದಾ ಗತಿ (ಮೂರ್ತಿ ಉ. ಇಂ-೪). 

ಛೀಮಾರಿಮಾಡುತತೆಗಳಂ ; ಧಿಕ್ಕರಿಸು ; ಗಂಡನಿಗೆ ದಿನಕ್ಕೊಂದೆರಡು 
ಸಲವಾದರೂ ಛೀಮಾರಿ ಮಾಡದಿದ್ದರೆ ಅವರಿಗೆ ತೃಪ್ತಿಯಿಲ್ಲ (ತಾಯಿಕ. ೭); 
ನಾಲ್ಕು ದಿವಸ ಕಂಪೆನಿಯಲ್ಲಿಟ್ಟುಕೊಂಡು ಛೀಮಾರಿ ಮಾಡಿ ಆಚೆಗಟ್ಟ 
ಬೇಕೂಂತ ಯಜಮಾನ್ರ ಇರಾದೆ (ನಟಿಸಾ. ೦೦೮). ಛೀಮಾರಿಹಾಕು ಎ 
ಛೀಮಾರಿಮಾಡು : ಏನಾದರೊಂದು ನೆಪ ತೆಗೆದು ಯಾರಿಗಾದರೂ 
ಛೀಮಾರಿಹಸ ಕುತ್ತಾ ವಠಾರದ ಉದ್ದಗಲಕ್ಕೂ ಅವರು ಓಡಾಡಿದರು 
(ರಂಗವ. ೩೬) ; ನೆರೆದ ಕೇರಿಯ ಹೆಂಗಸರು ಛೀಮಾರಿ ಹಾಕಿದಾಗ ... 
ಪರಿಹಾಯ್ಡನಂತೆ (ಹೊಸಕ್ಷಿ. ೧೬೮). [ಛೀ (-ಆಛಿಃ) * ಮಾರ್ಕಿ (ಎ ಮೋಆ್‌)] 
[ಸಂ.] 


ಛಟಚ್ಛಟೆಂಬ . . . ಥಟ್ಟುಪೊಟ್ಟೆಂಬ ರವಂ ಕಜುತ್ತಡಸಿ (ಕಾವ್ಯಾವ. ೨೮). 
ಛುಮ್‌ಛುವ್‌ (ದ್ವಿರಂಕ್ತಿ) : ಮೊನೆಯಂಚುಗಳ" ಮಹಾಮಸಕದೆ 
ಛುಮ್‌ಛುಮ್ಮೆನೆ ವಿರೋಧಿಭಟರ್ಕಳ ಮೆಯ್ಸಳಲ್ಲಿ ತೆತ್ತಿಸಿ ಪೊಜಪಾಯ್ಡು 


(ಮಹಾನೇ. ೦೨-೨೯). 


ಛುರಣ (ನಾ). ಹರಡುವಿಕೆ ; ವ್ಯಾಪನೆ ; ನಂದನ ಹರಿಚಂದನಚ್ಛಟಾ 


ಚ್ಛ್ಭುರಣದೊಳಮೆಡವಜೌಯದೆ ಪುಡಿಗುಟ್ಟಿದ ಮುತ್ತಿನ ಮಳಲ್ಲೆದಜ್‌ದ 
ಮಣಿಕುಟ್ಟಿಮದೊಳಂ ಮಾಣದೆ . . . ವಾರಿಧಾರೆಗಳಿಂ ತಳ್ಳೊಯ್ವು 
ದಂತಂತೆ. ಸಿಡಿಲ ಕಿಚ್ಚಿನವೊಲಗ್ಗ ಳಮಂರಿವುದು (ಕಾದಂಉ. ೩೨೬). [ಸಂ.] 


ಛುರಿಕೆ (ನಾ). ೧. ಚೂರಿ ; ಸಂರಿಗೆ ; ಬಾಕಂ: ಛುರಿಕೆಯಿಂ ಕುಯ್ದು 


ಪೋಳೆಸಗದೆ ನರಂಗೆ ತಿನ್ನಲ್‌" ಸುಲಭಮಲ್ಲ ತೆಗೆ ಪನಸಫಲಗಳ (ಮಲ್ಲರ. 
೯-೧೬) ;. ತುಪ್ಪುಳ್‌ ಮಾಸೆಗಳ ಬಿಂಕಗೊಂಕುಗಳ್‌ ಕಾವಲಿರ್ದುವು 
.  ವದನದುರ್ಗದ್ವಾರಪಾಲಕ ಕರಪ್ರಖರ ಛುರಿಕೆಗಳವೋ ಲ್‌ 


ಛುರಿತ 


(ಶ್ರೀರಾಮಾ. 8೬೭-೪೨೫). ೨. [ನಾಟ್ಯ] ದೇಶೀಯ ಭೌವಂಚಾರಿಗಳಲ್ಲಿ 
ಒಂದು ; ಸಮಪಾದದಿಂದ ಮಂಂದಕ್ಕೆ ನಡೆಯಂವುದಂ : ರಥಚಕ್ರ 
- _ಛುರಿಕೆ . ಸಮಸ್ಟಲಿತ: ಈ ಮೂವತ್ತೈದು ದೇಶಿಯ 
ಸಂಬಂಧದ ಭೌಮಚಾರಿಗಳು (ರಾಸ್ಕರಂ. ೬-೧೭ ಐ). [ಸಂ. ಛುರಿಕಾ] 
ಛುರಿತ (ಗಂ). ಒಂದಕ್ಕೊಂದು ಬೆರಸಿದ, - ಕೂಡಿದ : ಉತ್ಪಾತಾಸಿ 
ಚ್ಛುರಿತ ಭುಜಪರಿಘರೊಂದೊರ್ವರ ಸೆಣಸಿಂ ಲಗ್ಗೆ ಗೆಯ್ದು ಪಾಯಿಸೆ 
ಜವದಿಂ (ಕಾಂತಿಪು. ೪-೧೫). [0.7 
ಭುಜ್‌ (ನಾ). ಒಂದು ಅನಂಕರಣ ಶಬ್ದ: ಛುಅಕ್ಕಿಂದೆಣ್ಣೆ ಯೊಳಿಕ್ಕಿಯುಂ 
ತ್ವರಿತದಿಂ ಕೈಗಾಯದೋರೊರ್ವರಂ ಗಿಅಕ್ಕಿಂದಾರ್ದಿದಿರಾಗಿ ಬಂದು ತಲೆ 
ಜೀಆ್‌ೇಟ್‌ ಪೊಯ್ದುಗ್ರದಿಂ (ಧರ್ಮಾಮ್ಮ. ೬-೧೮೪). 
ಛೂ (ನಾ). ನಾಯಿಯಂನ್ನು ಇತರರ ಮೇಲೆ ನಂಗಣ್ಗವಂತೆ ಹೇಳುವ 
ಮಾತು. "ಛೂಬಿಡಂ' ಪರಾ. 
ಛೂಬಾಣ (ನಾ). ೧. (ಆಲಂ) ವಿಡಂಬನೆಯಿಂದ ಕೂಡಿದ ಚುಚ್ಚುವ 
ಮಾತಂ. ೨. ಅಂತಹೆ ಮಾತಿನಿಂದ ಕೂಡಿದ ಬರಹ: “ಪ್ರಜಾವಾಣಿ' 
ದಿನಪತ್ರಿಕೆಯ ಛೂಬಾಣ ಪ್ರಸಿದ್ಧವಾಗಿದೆ (ರೂಢಿ). [ಛೂ + ಬಾಣ) 
ಛೂಬಿಡು (ಕ್ರಿ). ೧. ನಾಯಿಯನ್ನು ಇತರರ ಮೇಲೆ ನುಗ್ಗುವಂತೆ 
ಮಾಡಂ : ಯಾರಾದರೂ ಭಿಕ್ಷಗೆ ಬಂದರೆ ಅದನ್ನು ಅವರ ಮೇಲೆ "ಛೂ' 
ಬಿಡುತ್ತಿದ್ದ (ಹೇಮಕೂ. ೧೨). ಸಂಕಟವು ಭಯವು-ಛೂಬಿಟ್ಟ ವಿಧಿಯ 
ಕ್ರೂರಾತ್ಮ ಕರ್ಮಶುನಕ (ಅರಳು. ೧೭೯-೭). ೨. (ಆಲಂ) ವಿರುದ್ಧವಾಗಿ 
ನಿಲ್ಲಿಸು; ಚುಚ್ಚಿಕೊಡು : ಸಂಪತ್ತುಗೆ ಅವರ ಮಾತಿನಿಂದ ರೇಗಿತ್ತು. 
ನಾವೂ ಛೂಬಿಟ್ಟೆವು (ಆಲಹೂ. 3೯): ಪ್ರಭಾವಶಾಲಿಗಳ ವಿರುದ್ಧ ಅಲ್ಪ 
ರನ್ನು ಛೂಬಿಡುವುದು ಕಷ್ಟ (ರೂಂ). [ಛೂ ಬಿಡ್ಕು) 
ಛೂಮಂತ್ರ (ನಾ). ದೆವ್ವ ಬಿಡಿಸುವ ಮಂತ್ರ. 
ಛೂಮಂತ್ರಗಾಳಿ ಎ ದೆವ್ನ, ಭೂತ, ಪಿಶಾಚಿ ಮೊದಲಾದಂವುಗಳ 
ಪೀಡೆಯನ್ನೂ ಪರಿಹರಿಸುವುದಕ್ಕಾಗಿ ಮಾಡುವ ಒಂದಂ ಬಗೆಯ 
ಮಂತ್ರ ಪ್ರಯೋಗ : ಇಂತಹ ಮಿಥ್ಯಾಜ್ಞಾನವು ಛೂಮಂತ್ರಗಾಳಿ 
ಯಿಂದಾಗಲಿ, ಕಿವಿಕಚ್ಚು ವ ಉಪದೇಶದಿಂದಾಗಲಿ ಹೋಗತಕ್ಕದ್ದಲ್ಲ 
(ಜೀವಾತ್ಮ. ೨೭೪) ; ಸೋಮಣ್ಣ ಅಜ್ಜಿಗೆ ಯಾರೋ" ಛೂಮಂತ್ರಗಾಳಿ 
ಹಾಕಿ ಎಲ್ಲಿಗೆ ತೆಗೆದುಕೊಂಡು ಹೋದರು? (ಹೊಸಸ್ಸಿ. ೦೨೧). 
[ಛೂ ಮಂತ್ರ] 
ಛೂರಿ (ನಾ). ಎ ಛಂರಿಕೆ ೧: ನಾಯರರು . . . ಮುಂಂಜಿಗೆ : ಬದಲಾಗಿ 
೧೬ನೇ ವರ್ಷದ ವಯಸ್ಸಿನಲ್ಲಿ ಹುಡುಗರ ನಡುವಿಗೆ ಛೂರಿಯನ್ನು 
ಕಟ್ಟುವರು (ಕಛಾಗೆ. ೦೦೬). [ಸಂ. ಧೂರೀ) 
ಛೇ (ಆ). ಮೂದಲಿಕೆ, ತಾತ್ಸಾರ, ನಿರಾಕರಣ, ನಿಷೇಧ ಮೊದಲಾದ 
ಭಾವಗಳನ್ನು ಸೂಚಿಸುವ ಒಂದು ಶಬ್ದ : ಛೇ, ಆದಾಗದು. ನೀವು 
ಕೊಡಲೇ ಬೇಕು (ಎತ್ತಿಕ್ಕೆ. ೭೦). 
ಛೇಛೇ (ದ್ವಿರುಕ್ತಿ) : ಛೇಛೇ. ನನಗೆ ಅದೇನೂ ಬೇಡ (ರೂಢಿ). 
ಛೇಕ (ನಾ). ೧. ಮನೆಯಲ್ಲಿ ಸಾಕಿದ ಮೃಗ, ಪಕ್ಷಿ ಮೊದಲಾದ ಸಾಧು 
ಪ್ರಾಣಿ; ಸಾಕಂಪ್ರಾಣಿ. ೨. ಜಾಣ ; ಬಂದ್ಳಿವಂತ. ೩. ಪಟ್ಟಣಿಗ ; 
ನಾಗರಿಕ. ೪. ರಸಿಕ; ಎದಗ್ಗೆ. [ಸಂ. 
ಭೇಕಾನುಪ್ರಾಸ (ನಾ). [ಕಾವ್ಯಮಾ] ಅನಂಪ್ರಾಸಗಳಲ್ಲಿ ಒಂದಂ ಬಗೆ ; 
ಒಂದಂ ಬಗೆಯಂ ಶಬ್ದಾಲಂಕಾರ : ಒಂದು ಪದ್ಯದೊಳೆರಡೆರಡುಮಕ್ಕರಂ 
ಜತೆಜತೆಯಾಗಿ ಪಲವುಂ ಬಟ್‌ಯೊಳ್ಳರೆಯದು ಛೇಕಾನುಪ್ರಾಸಮೆನಿಪುದು. 
ಎಂತೆನೆ :-ಕಂದಂ ಕವಿಕೋಕಿಲಮಾಕಂದಂ ಕೋಮಲವಿಕಾಸಿ 
ಕೃತಿಕಲ್ಪಲತಾ ಕಂದಂ ವಿಸೃಮರ ರಸದುಕ್ಕಂದಂ ಚಿಕದೇವರಾಯಚಂದನ 
ಚಂದಂ (ಅಪ್ಪತಿ. ೨೯.೭). [ಛೇಕ 4೬ ಅನುಪ್ರಾಸ] 


೨೯೩೩ 


೩0 


ತ 
ಲಾ 


20 


26 


30 


40 


46 


ಛೇದಿ 


ಛೇಕಾಪಹ್ನುತಿ (ನಾ). [ಕಾವ್ಯಮಾ] ಅರ್ಥಾಲಂಕಾರದಲ್ಲಿ ಒಂದಂ 
ಪ್ರಭೇದ ; ಅಪಹ್ನೂತಿ ಅಲಂಕಾರದ ಆರಂ ಭೇದಗಳಲ್ಲಿ ಒಂದು ; 
ಮತ್ತೊಬ್ಬರಿಗೆ ಉಂಟಾದ ಸಂಶಯವನ್ನು ನಿವಾರಿಸಲಂ ಜಾಣತನ 
ದಿಂದ ನಿಜವನ್ನಿ ಮರೆಮಾಚುವುದಂ : ಒಂದು ವಸ್ತುವನಿರ್ದುದ 
ನಿರ್ದಂತೆ ತಿಳಿಯಲೆಳಸಿದರ್ಗೆ ಅದಂ ಮಣಿಸಿ ಪೇಟ್ವುದು ಛೇಕಾಪಹ್ನುತಿ 
ಯೆನಿಪುದು. ಎಂತೆನೆ:-ಪಲ್ಲೇಂ ಪೆರ್ಬಾಲೆಯ ಪುಯಲಲ್ಲಿಯೆ 
ಮುಟ್‌ದುದಿರ್ದುದೆಂದು ಕೇಳ್ವಿನೆಗಂ ತಾಂ ತಲ್ಲಣಿಸಿ ಚನ್ನಬಸವಂ ಸೊಲ್ಲಿಸಿ 
ಯಳಿನೆತ್ತಿ ತನ್ನದೆಂದಳವಟ್‌ದಂ(ಅಪ್ರತಿ. ೪೮-೧೪). [ಛೇಕ4 ಅಪಹ್ನುತಿ] 

ಛೇಕೋಕ್ತಿ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದಂ ; 
ಲೋಕಪ್ರಸಿದ್ಧವಾದ ನಾಣ್ಣುಡಿಗೆ ಬೇರೆ ಅರ್ಥವನ್ನು ಕಲ್ಪಿಸು 
ವುದಂ : ಈ ನಾಟ್ನುಡಿಗೆ ಪ್ರಸಿದ್ಧ ಮಾದರ್ಥಮಲ್ಲದೆ ಪೆಜತೊಂದರ್ಥಮಂ 
ಕಲ್ಪಿಸಿ ಪೇಟ್‌ಯದು ಛೇಕೋಕ್ತಿಯೆನಿಪುದು. ಎಂತೆನೆ:- ಕತ್ತರಿಸಿ 
ನೆತ್ತಿದೊವಲಂ ಪತ್ತಿಸಿ ಪೊಸಮೂಗುಗೆಯ್ವ ಮೆನಲೆಸವಂತಂ ಸತ್ತಾಂ ಸಗ್ಗಂ 
ಬಡೆವೆಂ ಮತ್ತೆ ವಿರಕ್ತಂಗೆ ಮೂಗದೇತರ್ಕೆಂದು (ಅಪ್ರತಿ ೧೩೧-೫). 

[ಛೇಕ ಉಕ್ತಿ) 

ಛೇಗಿ “ಚೇಗೆ' “ನೋ. 

ಛೇಗೆ "ಚೇಗೆ' ನೋ. 

ಭೇಡಿಸು, ಚೇಡಿಸಂ (ಕ್ರಿ). ಕುಚೇಷ್ಟೆ ಮಾಡಿ ರೇಗಿಸಂ ; ಕೆರಳಿಸು ; 
ಚುಡಾಯಿಂಸಂ: ಸ್ಫೂರ್ತಿ ಬಂದಾಗ ಹರಟೆ ಹೊಡೆಯಬೇಕೆಂದು ಗೆಳೆಯನ 
ಮನೆಗೆ ಹೋದರೆ, “ಮೊದಲೇ ಕಾರ್ಯಕ್ರಮವನ್ನೇಕೆ ತಿಳಿಸಲಿಲ್ಲ' ಎಂದು 
ಅವನು ಛೇಡಿಸಿದರೆ ? (ಮುಂಗಾಪು. ೭೬) ; ಯಾವಾಗಲೂ ಆಕೆ ಅವನನ್ನು 
ಛೇಡಿಸುತ್ತಿರುತ್ತಾಳೆ (ಬನಸಿ. ೩ ಚೇಡಿಸು: ಆದರೂ ಈ ಅಯಾಚಿತ 
ಜತನಕ್ಕಾಗಿ ಸ್ನಿಗ್ಧವಾಗಿ ಜೇಡಿಸದಿರುವುದು ಅವಳಿಂದಾಗಲಿಲ್ಲ (ಅರಗಿ. ೧೭೫). 

[ಛೇಡ್ಕ (P + ಹಿಂ. ಛೇಡನಾ) * - ಇಸ್ಯು 

ಛೇದ (ನಾ). ೧. ಕತ್ತರಿಸಂವುದಂ; ನಾಶಮಾಡಂವುದು : 
ಭೂಭಾರಚ್ಛೇದವಿನೋದಿ ಕೃಷ್ಣನೆಮಗೀಗಾನಂದಸಂದೋಹಮಂ (ಜಇಗವಿ- 
೧-೧): ಪಿ. ತಂಂಡಂ; ಚೂರು. ೩. [ಗಣಿತ] ಭಿನ್ನರಾಶಿಯಲ್ಲಿ ಭಾಜಕ 
ವಾದ ಅಂಕಿ: “ಭಿನ್ನರಾಶಿಯಲ್ಲಿ ಅಡ್ಡಗೆರೆಯ ಕೆಳಗಿನ ಅಂಕಿ: ಛೇವ” 
(Denominator. ಇಂಕನಿ). "ಅಂಶ' ಪರಾ, ೪. [ನಾಟ್ಯ] ನೃತ್ಯದಲ್ಲಿ 
ಹೇಳಿರುವ ಇಪ್ಪತ್ತು ಹಸ್ತಭೇದಗಳಲ್ಲಿ ಒಂದು: ಧೂನನ . . . 
ಛೇದ, ಭೇದ . . . ಆಹ್ವಾನ, ತರ್ಜನ-ಈ ಇಪ್ಪತ್ತು ಕರಕರ್ಮಭೇದಂಗಳ* 
(ಲಾಸ್ಕರೆಂ. ೪-೧೩ ವ). ೫. [ಜೈನ]ಒಂದು ಆಚಾರದ ಕ್ರವಂದಲ್ಲಿ ಭಂಗ : 
ವಿನಿರ್ಮಳ ತಪಸ್ಕೋಪಸ್ಥಾ ಪನದ್ವಂದ್ವದೊಳ್‌ ನಿರುತಂ ಛೇದ 
ವಿಕಲ್ಪದೊಳ್‌ ನಿಬಿಡ ಕಾಯೋತ್ಸರ್ಗದೊಳ್‌ ಶುದ್ಧಿ ತಳ್ತಿರೆ ದೋಷ 
ಪ್ರತಿಕಾರ ಸಾರತಪಮಂ ತತ್ತಾಪಸಂ ತಾಳ್ಜಿ ದಂ (ಸುಕುಮಾ. ೪-೧೩). 


4 


[ ಸಂ.] 
ಛೇದನ (ನಾ). ಛೇದ ೧: ಅಯ್ಯಾ ನಿಮ್ಮ ಅನುಭಾವದಿಂದ ಎನ್ನ 
ಕರ್ಮಛೇದನವಾಯಿತ್ತ (ಬಸವ. ೩೧೦); ಘನಮೋಹಪಾಶಾಛೇದನಂ 
ಮಾಳ್ಪ ದಂಡಿಯುಳ್ಳೆನ್ನಪ್ಪ ಬಾರಾ (ಬಸಪು. ೨೪-೩೯); “ಭಂತೇ, 


ಮನಸಿಕಾರದ ಲಕ್ಷಣವೇನ್ನು? ಪ್ರಜ್ಞೆಯ ಲಕ್ಷಣವೇನು ₹" ಎಂದನು. 
“ಮಹಾರಾಜ, ಮನಸಿಕಾರದ ಲಕ್ಷಣ ಊಹನ. ಛೇದನವು ಪ್ರಜ್ಞೆಯ ಲಕ್ಷಣ” 
(ಬುದ್ಧಪ. ೪೩ ಮಿಲಿಂದ). [ಸಂ.] 

ಛೇದಿ (ಗಂ). ೧. ಕತ್ತರಿಸಂವ ; ಚೂರುಮಾಡಂವ. (ನಾ). ೨. ಕತ್ತರಿಸುವ 
ಸಾಧನ ; ಕತ್ತರಿ: “ಕರ್ತರಿಚ್ಛೇದಿಯಕ್ಕುಂ” (ಮಂಗರಾ. 
೩. ಕತ್ತರಿಸುವ ವ್ಯಕ್ತಿ; ಭಂಗಗೊಳಿಸಂವವನಂ : ಸುಖಚ್ಛೇದಿಗಳು 
ಕಪಟಿಗಳು (ಬಸಪು. ೪೦-೬೩). [ಸಂ. ಛೇದಿನ್‌] 


೧೧೧-೨). 


ಛೇದಿಸು 


ಛೇದಿಸು (ಕ್ರಿ). ೧. ಕತ್ತರಿಸಂ; ತಂಂಡಂಮಾಡು : ಮರನಂ ಛೇದಿಸುವುವು 
ಷಟ್ಟರಣಂ ಗಂಧಕ್ಕೆ' ಸೋಲ್ತು ತಾವರೆಯೆಸಟಂ ಭರದಿಂ ಛೇದಿಸಲಾಜಿದೆ 
ಪರಿದಪ್ಪತಿಮೋಹದಿಂದಮಟ್‌ವುವು ಧರೆಯೊಳ್‌ (ಧರ್ಮಾಮ್ಮ. ೩-೨೪). 
೨. ಸೋಲಿಸು; ನಾಶವನಾಡಂ : ಮದ್ವಿರೋಧಿಯಂ ಛೇದಿಸಲಾನೆ 
ಸಾಲ್ವೆಂ (ಪಂಪಛಾ. ೦೩-೪೩) ; ಕಕ್ಕಸ ನಿನಗಿದು ಹವಣಲ್ಲ ಛೇದಿಸೆ ವೆಕ್ಕಸ 
ವಹುದು (ಮೋಹತ. ೩೩-೨೦), [ಛೇದನ - ಇಸ್ಕು] 

ಛೇದೋಪಸ್ಥಾ ಪನ (ನಾ). [ಜೈನ] ಏಳು ಬಗೆಯ ಸಂಯಮಗಳಲ್ಲಿ 
ಒಂದು; £ ಪ್ರಮಾದದಿಂದ ದೋಷವುಂಟಾದರೂ ಅದನ್ನು 
ದೂರೀಕರಿಸಿ ಶ್ರೇಷ್ಠವಾದ ವಿಕಲ್ಪರಹಿತವಾದ ಸಾಪುಯಿಕ 


೨೯೩೪ 


6 


ಜಂಕು 


ಛೇದ್ಯ(ಗು).೧.ಕತ್ತರಿಸಲ್ಪಡಂವ ;ತಂಂಡಂಮಾಡಲ್ಪ್ಬಡಂವ. ೨.ಕತ್ತರಿಸಲಂ 
ಯೋಗ್ಯವಾದ ; ತುಂಡುಮಾಡಲು ಸಾಧ್ಯವಾದ. [ಸಂ.] 
ಛೊಳ್ಳೆ (ನಾ). ಒಂದಂ ಪ್ರದೇಶದ ಹೆಸರು (?): ನೀರ್ಗುಂಧ ಛೊಳ್ಳೆಯ . 
ವೊಳ್‌ಗೊಳದ ಸೇಂದ್ರಕ ಯೋಧ ಮಹಾಮಾತ್ರ- (ಮೈಆರಿ. ೧೯೨೪, 
[7] 


ಓ೪-೨೭; ?), 


`! ಛೋಕರ (ನಾ). ಹುಡುಗ; ಬಾಲಕ; ಪೋರ;: ಆ ಛೋಕರಾನೆ 


ದಲ್ಲಿರಂವುದಂ : ಸಾಮಾಯಿಕಚ್ಛೇದೋಪಸ್ಥಾಪನಾ ಪರಿಹಾರವಿಶುದ್ಧಿ |೩0 


» . ಸಂಯಮಂ ಸಪ್ತವಿಧಂ (ತತ್ತ್ವಪ್ರ. ೦೭). ; 
[ ಛೇದ ಉಪಸ್ಕಾ ಪನ ] 


ಜ (ನಾ). ೧. ಕನ್ನಡ ವರ್ಣಮಾಲೆಯ ಇಪ್ಪತ್ತೆಂಟನೆಯ ಅಕ್ಷರ; 
ಜಕಾರ. ೨. [ಗಣಿತ] ಎಂಟಂ ಎಂಬ ಸಂಖ್ಯೆಯ ಸಂಕೇತ: “ ಜದಹ 
ಮೆಂಟು” (ಮಂಗರಾ. ೦೦೪-೦೦). ೩. [ಛಂದ] ಅಕ್ಷರಗಣಗಳಲ್ಲಿ ಒಂದರಿ; 
ನಡಂವೆ ಗುರುವಿರುವ ಗಣ; ಜಗಣ (ಟ-ಟ). 

ಜಂಕಣೆ, ರುಂಕಣಿ, ರುಂಕಣೆ (ನಾ). ೧. ಗದರಿಕೆ ; ಬೆದರಿಸುವಿಕೆ ; 
ಜರ್ಬು : “ ಜರ್ವೆಂದು ಜಂ [ಪಾಠಾಂ. ರಂಂ]ಕಣೆಯು "(ರಬ್ಗಮಂ."೪೦); 
ವೈಶ್ವಾನರಂ ಈ ಪುರ್ಬಿನೊಂದು ಜಂಕಣೆಗೆ ಬೆದ೨ ನಡುಗಿ (ರಾಮಾಕ್ಮ. 
೬೪-೨೪): ತಾಯ ಲಲ್ಲೆಯೊ ತೆಂದೆಯಕ್ಕರೆಯ ಜಂಕಣೆಯೊ (ಗೊಲ್ಮೊಥಾ. 
4-೭೬). ೨. (ಪಕ್ಷಿಗಳ) ಕೂಗಂ ; ಕಂಕಿಲಂ ; ಚಪ್ಪರಣೆ ; “ಬಗ್ಗೆ ನಲ್ಹಂ 
[ ಪಾಕಾಂ. ಲ್ಹಂ)ಕಣೆ ” (ಕತುನಿ. ೨೨). ೩. ಹೀಯಾಳಿಸುವಿಕೆ. "ಜಂಕಿಸು' 
ಪರಾ..ರುಂಕಣಿ: ೩. “ ರಬಂಕಣಿಯೆ ಹೀಯಾಳಿಪುದು ” (ಕಶರ. ೪೦). 
ರುಂಕಣೆ: ೧. ಗುಣಕೆಜಿಗುವೆನಹುದಣ್ಣನೆಂದೊಮ್ಮೆ ರಬಂಕಣೆಗೆಅಗುವೆನೆ 
ತಾನೀಗ (ಛರಡ. ೪೮-೪೦). ೨. “ ಚಪ್ಪರಣೆಯುಮೆನ್ನೆ ರಬಂಕಣೆಯು 
ತಾನಕ್ಕುಂ” (ಕವಿಕ. ೧೨೩); ಉಲಿವ ಕೋಗಿಲೆಯ ರಂಕಣೆಗೆ 
`ನಿಲಲಾಅದಳವಳಿದದಂ ಸಖಿಯರಿಂ ತೆವರಿಸುತ (ಸೌಂದಪು. ೧೪-೯). ೪. 
ಗದಾಯುದ್ಧದಲ್ಲಿ ಒಂದಂ ವರಸೆ: ರಭಾಡಿ ರುಂಕಣೆ ರಂಡಪು ಖಾಡಾ 
ಖಾಡಿ ದೃಢಗತಿ ದೃಷ್ಟಿಪಾತಾಲೀಢ ಗೋಮೂತ್ರಿಕ ಪರಿಭ್ರಮಣ .. 
ಫಲ್ಲಣೆಗಳಲಿ ಗದೆ ಕುಣಿದಾಡಿದವು (ತೊರರಾ. ೬-೦೪-೦೬). 

[ ಜಂಕಿಸು * - ಅಣೆ] 

ಜಂಕಿಸು, ರುಂಕಿಸು (ಕ್ರಿ). ೧. ಗದರಿಸು ; ಬೆದರಿಸಂ : ಬಿಸುಗದಿರಿನ 
ಕಡುಗಾಯ್ಬ 0 ಮಸುಳಿಸಿದುವು . . . ಮುಳಿದರಂ ಜಂಕಿಸಿದುವು 
ಬಿಡದಾರ್ದು` ಕಾವನೆಚ್ಚಲರ್ಗಣೆಗಳ್‌ (ಕಬೈಿಕಾ. ೩೦೧) ; ಸೀರೆಗಳ ಮೊಟ್ಟೆ 
ಯನು ಸೋಂಕಿದವದಿರನಿಟ್‌ವೆನೆನುತಂ ಜಂ[ಪಾಠಾಂ. ` ರಬುಂ)ಕಿಸುತ 


ಜ 


15 


20 


25 


ಮಾರಿ ಚಪಾತಿ ಹಾಂಗ ಆಗಿತ್ತಂತ (ಶರಿಲ. ೧೩). 
[ ಹಿಂ. ಛೋಕರಾ, ಛೋಕಡಾ) 
ಛೋಟೀನಿಗೂಹನ (ನಾ). [ಕಾವಂಶಾ] ರತಿಕ್ರೀಡೆಗಳಲ್ಲಿ ಒಂದು: 
ಬಳಿಕ ಸಂಯುತೋರುಕರಣ . , . ಛೋಟೀನಿಗೂಹನ . , . ಮಣಿ 
ತೋನ್ಮುಖರವೆಂಬ ಕ್ರಿಯಾವಿಶೇಷಗಳಿಂದಾದಿಮಧ್ಯಾಂತರತಿತಂತ್ರ ಚತು 
ರರಿಂ (ವಿವೇಕ. ೨೩೦). [?) 


(ಬಸಪು. ೨೧-೧೫) ; ಅಂತು ಕಾಯ್ದಾಕ್ಷಿಸಿ ಸಪ್ತಶತಸಂಖ್ಯಾಕರಂ ' ಜಡಿದು 
ಜಂ[ಪಾಕಾಂ. ರಯಂ]ಕಿಸಿ ನುಡಿದು (ವೃಷವಿ. ೩೯-೪೩ ವ); ಪರರ ಬೆಳಕ 
ನಳುಪುವಿರೇಂ? ಸುಡದೆ ನಿಮ್ಮ ಗರಿಯೆ.? ಜಂಕಿಸಿತಿಂತುಡುಸಂಕುಳ 
ಹೊಂಚುವ ಮಿಂಚುಹುಳಂಗಳ ಬೇಸಗೆ ಕೊನೆವರಿಯೆ (ಗಿಳಿವಿಂ. ೯೩-3). 
೨. ಹೀಯಾಳಿಸು ; ತಿರಸ್ಕರಿಸು : ಕೊಂಕಿದ ಪುರ್ಬು ನೀಳ್ಡ ನಗೆಗಣ್ಯಳೆ 
ವೆತ್ತ ಮುಖೇಂದು ಶಂಖಮಂ ಜಂ[ಪಾಕಾಂ. ರುುಂ]ಕಿಪ ನುಣ್ಣೊರಲ್ತೊಳ 
ಪುರಸ್ಕಳ. . . . ರಂಜಿಕುಮಾ ಕುಮಾರನಾ(ರಾಜಕೀ. 6-೪೭). ೩, ಕಿರಿಚು; 
. ಕಿರಲು ; ಚೀರು: ದಾಂಟಲನುಗೆಯ್ಯುತೆ ತೂಗುತೆ ಜಂ[ಪಾಕಾಂ. ರುಂ] 
ಕಿಸುತ್ತೆ . . .' ನಗಿಸಿತ್ತು ತಾಪಸಕುಮಾರರನಲ್ಲಿಯದೊಂದು ಮರ್ಕಟಂ, 
(ಗಿರಿಕ. 8-೨೦). ರುಖಂಕಿಸು: ೧. ಬಿಜ್ಜಳಭೂಪಂ ಮೆಲ್ಲಮೆಲ್ಲನೆ ಮಾತು 
ಮಾತಿಂ ಲೆಕ್ಕದ ಮಾತಂ ತೆಗೆದು ಕರಣಿಕರ ರುಂಕಿಸಿ ಭಂಡಾರದ ಆದಾಯ 
ಬೀಯಮಂ ನೋಡೆ(ಬಸರ. 9-0೧3); ಘುಡುಘುಡಿಸಿ ಕೋಪಾಟೋಪದಿಂ 
ಜಜಿದು ರಂಕಿಸಿದನವನಿಪನನಾವಿಕನನು (ಹಶಕಾ. ೦೧-೧೯) ; ಬಡಿವ 
ನಲ್ಲಿಯ ಮಕ್ಕಳನು ತಲೆಯೊಡೆವನರೆಬರನವರ ತಾಯ್ದಿರು ಜಡಿದು 
ರುಂಕಿಸಿ ಪೊಡೆಯ ಬಂದಡೆ ಕಾಲುವಿಡಿವಂತೆ ಅಡಿವಿಡಿದು ಪೊಡವಿಗೆ ಕೆಡಹಿ 
ತಾ ಹಿಡಿದೆಳೆವನು (ಸಾಳ್ಕಥಾ. ೨೦-೩೪) ; ಸತ್ಪ ಣವಭರಿತ ಚಮ್ಮಟಿಗೆಯಿಂ 
ವೇದಮಯ ವಾಜಿಗಳನಿರದೆ ರುಂಕಿಸಲೊಡಂ ರಥಸಹಂ ಹಯಮಭ್ರ 
ಮಂಡಲವನಂಡಲೆದುವು (ಜಿಬಪು. ೪೧-೪೩). ೨. ಸಲೆ ಕೊರಲ್‌ ಜಡಜಾತ 
ಶಂಖಮಂ ರುಂಕಿಸೆ (ಪದ್ಮರಾ. ೩-3೪). [ಜಂಕು+ - ಇಸ್ಕು] 
ಜಂಕು (ಕ್ರಿ). ಬೆದರು ; ಹಿಂಜರಿ; ಹೆದರಂ: ಇದಕ್ಕೆಲ್ಲ ಜಂಕುವನೇ 
(ಕಾಬರೂ. ೦೪). 
[ ದೇ. ತಮಿ. ಚಬ್ಮು ; ತೆಲು. ಜಂಕು. ; ಕುವಿ. ದಂಗ್‌ ; ಕುರುಖ್‌. 
ಜಂಕ; ಮಲ್ಕೊ. ಜಂಖ್‌ 


ಜಂಕೆ 


ಜಂಕೆ, ರಯಿಂಕೆ; (ನಾ). ೧. ಗರ್ಜನೆ; ಅಬ್ಬರ; ಆರ್ಭಟ : ಪೊಡೆವ ಬೀರರ 
ಜಂಕೆಗೆ ಗೊಂಟಿನಾನೆಗಳ* ಕೋಡುವಿನಂ (ಕದ್ಮಿಕಾ. ೨೦೫) ; ರುುಕಾರಕ್ಕೆ 
ಜಕಾರಂ . . . ರುಂಕಾ- ಜಂಕೆ ; ರುಎಂರಭಾ - ಜಂಜು (ಕಮದ. ೨೩೫ 
ಪ್ರಯೋ) ; ಮದವೇದಂಡಂ ಡೆಂಡಣಿಸಿ ಚಂಡನಂಕೆಗೆ ಜಂಕೆಗನುವಾಗ 
ದಿರುತ್ತಿರೆ (ಹಮ್ಮಿರ. £-೩೦ ವ). ೨. ಕೊಗು; ಧ್ವನಿ: ಪಕ್ಕಿ ಸೋವ 


ಪಾಮರಿಯರ ಜಂ[ಪಾಕಾಂ. ರುಂ]ಕೆಗಲ್ಲಿ ಗಿಳಿಯಂಜದೆ ಬೆರ್ಚದೆ ನಿಲ್ಯು. 


ಮಾವಗಂ(ಗಿರಿಕ. ೨-೧೫). ರುಂಕೆ; : ೧. ನಿಮ್ಮ ಅಂಕೆಗೆ ರಖಂಕೆಗೆ ಶಂಕಿಸಿದೆ 
ನಾದರೆ ಎನ್ನ ಲೆಂಕತನಕ್ಕೆ ಹಾನಿ (ಬಸವ. ೭೨೮) ; ರೋಷಭಯಂಕರಾನನ 
ನೆದ್ದ » * * ರಯಂಕೆ ಮಿಗಲೇಆ೨ದನು ಮದನಿಶ್ಯಂಕ ಗಜವನು (ನಿಧಾಗ. 
೧೦-೬೯-೨೨). ೨. ಉಲಿವ ತೇಜಿಯ ರುಂಂಕೆಗಳ ಗೊಂದಳದ ಕರಿಘಟಿ 
ಗಜಜುಗಳ . . . ಕೌರವಸೈನ್ಯಶರಧಿಯಲಿ(ಕುವ್ಕಾದ್ರೋ. ಓರಿಇ. ಪರಿ. ೨೭೬); 
ಮೂದಲೆವಾತುಗಳ್‌ ಗಡ ಮಹಾನಿಗಮೋಕ್ತಿಗತೀತನೊಳ್‌ ಜಯಾಹ್ಲಾದದ 
ರಂಂಕೆಗಳಿ ಗಡ (ಕಬರಂ.. ೪-೧೩೧). [ ಇಜಂಕು) 

ಜಂಖಾನ "ಜಂಬುಕಾನ' ನೋ. 

ಜಂಗಟ (ನಾ). (2): ಘಟ ಕುಂಭದಲ್ಲಿ ಜೀವನೆಂಬ ಜಂಗಟ ಬಂದಿತ್ತು 
ದೃಷ್ಟವ ಇಷ್ಟ ದಲ್ಲಿ ಕಟ್ಟಲಾಗಿ ಮೊಳೆ ಮುಟ್‌ದು ಒಡಲಾಯಿತ್ತು (ಸರ್ವವ. 
೦೪೦-೬೯೫). [7] 


ಜಂಗಡೆ (ನಾ). ಮಾಂಸ; ಖಂಡ: ಬಸೆ ನೆಣನ ಸುಂಟಿಗೆಯ ಹರಹಿದ 


೨೯೩೫ 


ಶಿ 
೦ 


ಹಸಿಯ ತೊಗಲಿನ ತಳಿತ ಖಂಡದ ಹಸರದುಟುಗಲ ಕಾಳಿಜದ ಜಂಗಡೆಯ | 


ಗಳಗೆಗಳ ಕುಸುರಿದೆಲುವಿನ ಕೋದ ವಿಸಾನಂಗಡಿಯಲೈತಂದ 
(ಕುವಾ,ಅ. ೧೩-೮). [ ಸಂ. ಜಂಗಲ) 

ಸಂಗಮ, (ಗಂ). ೧. ಚಲಿಸಂವ ; ಸಂಚರಿಸುವ ; ಚೈತನ್ಯವುಳ್ಳ ; 
ಜೀವಿಸಿರುವ : ಲತೆಗಳ ಜಂಗಮರೂಪದಿಂ ನೆರೆದುವೋ(ಪಪಲ್ಲಾ ೪-೩೯); 
ಮುನಿಯೇ ಜಂಗಮ ಜೈನಬಿಂಬನನವದ್ಯಾಚಾರನೇ (ಬೋಕಶಾ..೧೯೪೪, 
ಬಂಕಾಪುರ. ೦-58; 048). (ನಾ). ೨. ಜೀವವುಳ್ಳುದು ; ಚಲನೆ 
ಯುಳ್ಳದಂ ; ಸಂಚಾರವುಳ್ಳುದು : ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿ 
ವಿಲ್ಲ (ಲಸವ. ೮30); ಸ್ಥಾವರಕೆ ಜಂಗಮಕೆ ನೀನೇ ಜೀವಚೇಷ್ಟಕನು 
(ಕುವ್ಯಾಉ. ೭-೦೦). ಹ. [ವೀಶೈ) ಮಂಠಮಾನ್ಯಗಳಿಲ್ಲದ ಲೋಕಸಂಚಾರಿ 
ಯಾದ ವಿರಕ್ತ; ಆಯ್ಕ: ಜಂಗಮವ ಕೂಡಿಕೊಂಡು ಲಿಂಗಾರ್ಚ 
ನೆಯ ಮಾಡುವುದು ಲೇಸಯ್ಯಾ ಭಕ್ತಂಗೆ (ಬಸವ, ೩೨೪) ; ನಿಚ್ಚ ಸಾವಿರ 
ಜಂಗಮಂಗಳಿಗೆ ಪಂಚ ವಿಧ ಪಕ್ವಾನ್ನಪಾನಾದ್ಯಂಚಿತಿಷ್ಟಾರ್ಥಂಗಳಂ . . . 
ನೀಡುತ (ಬಸಪು. ೨೪-೩) ; ಜೋಗಿ ಜಂಗಮ ದರವೇಸಿಗಳಿಗೆ ನೆಟ್‌ ಮೂಗ 
ಬಧಿರರಂಧಕರಿಗೆ ಬೇಗದೆ . . . ಅನ್ನವನೀವ ರಾಗದ ಭವನವೊಪ್ಪಿದುವು 
(ಕಂನವಿ.30-೪೭). ೪. ಹಾವು ಮೊದಲಾದ ಪ್ರಾಣಿಗಳಿಂದ ಉಂಟಾಗುವ 
ವಿಷ : ಸರ್ಪ, ಚೇಳು ಮೊದಲಾದ ಪ್ರಾಣಿಗಳಿಂದ ಉಂಟಾದ ವಿಷ 
ಜಂಗಮವೆನಿಸಿಕೊಂಬುದು (ವೈದ್ಯಸಾ. 11, ೦೭೫). 

ಜಂಗಮವಾಗು ಎ ಜೀವ ತಾಳು ; ಚೈತನ್ಯವನ್ನು ಪಡೆ: ಸಿಡಿಲು 

ಜಂಗಮವಾಯ್ತೊ ಪ್ರಳಯದ ಮೃಡನು ಬಾಲಕನಾದನೋ ಕೊಲೆಗಡಿ 
ಕನಹುದೋ ಕಂದ (ಕುವ್ಯಾದ್ರೋ. ೬.೪೮). [ಸಂ. ] 

ಜಂಗಮ್ಮ (ನಾ). ಒಂದು ಬಗೆಯ ಔಷಧಿ ಸಸ್ಯ : ಗುರುವಾಡೆ, ಜಂಗಮ, 
ವಾಡೆಮಡಿಗೆ (ಮೈಔಗಿ. ೩೯-೭೮೧). [?. / ತುಳು. ಜಂಗಮೆಮರ] 

ಜಂಗಮಗಿತ್ತಿ (ನಾ). ಜಂಗಮನ ಹೆಂಡತಿ : (8). [ಜಂಗಮ್ಮ,+ - ಗಿತ್ತಿ] 

ಜಂಗಮತಿ (ನಾ). ಎಜಂಗಮಗಿತ್ತಿ: (ಕಿ). [ಜಂಗಮ್ಮ* -ತಿ] (<-ಇತ್ತಿ)] 

ಜಂಗಮತೆ (ನಾ). ಚಲಿಸುವಿಕೆ ; ಚಲನೆ: ಜಗದೀ ದೈನಂದಿನ ಜಂಗಮತೆ 
ನನ್ನೊಳು ಜನಿಯಿಸಿತೇತಕೆ ಮಮತೆ ? (ಸೌಂದಸ. ೦೦). 

[ ಸಂ. ಜಂಗಮತಾ] 


[2 
[= 


ಜಂಗಲ್‌; 


ಜಂಗಮಪ್ರಾಣ (ನಾ). [ವೀಶೈ] ಜಂಗಮರನ್ನೇ ಜೀವವನ್ನಾಗಿ 
ಭಾವಿಸುವ ಸ್ವಭಾವ : ತ್ರಿವಿಧಭಕ್ತಿನಿಯುಕ್ತ ರಾಜ್ಯೋತ್ಸವದೊಳಾ 
ಬಸವಣ್ಣನಿರಲೊಂದೆವಸವಾತನ ಜಂಗಮಪ್ರಾಣವನಜ್‌ಯಲೆಂದು ಶಿವನು 
. * ಎಯಿತಂದು (ಬಸಪು. ೩೬-೧). [ಜಂಗಮ್ಮ * ಪ್ರಾಣ] 
ಜಂಗಮಪ್ರಾಣಿ (ನಾ). [ವೀಶೈ] ಜಂಗಮರೇ ಪ್ರಾಣವಾದವನಂ : 
ಗುರುಲಿಂಗಜಂಗಮಪ್ರಸಾದಪಾದೋದಕಸ್ವರೂಪ ನೀನೆಯಾದ ಕಾರಣ 
ಜಂಗಮಪ್ರಾಣಿಯಾಗಿ ಸದಾಚಾರಿಯಾದೆ 
ಶರಣರಂ ಸಂಗನೆಂದಲ್ಲದೆ ಕಾಣೆ . . 
೮-೪೩). [ಜಂಗಮ + ಪ್ರಾಣಿ] 
ಜಂಗಮಪ್ರೇಮಿ (ನಾ). ಜಂಗಮರನ್ನು ಪ್ರೀತಿಸುವವನು : ದುರ್ವ್ಯ್ಯಸನಿ 
ದುರಾಚಾರಿಯೆಂದೆನಿಸದಿರಯ್ಕಾ ಎನ್ನ ಲಿಂಗವ್ಯಸನಿ ಜಂಗಮಪ್ರೇಮಿ 
ಯೆಂದೆನಿಸಯ್ಯಾ (ಬಸವ. ೨೬೧). [ ಸಂ. ಜಂಗಮಪ್ರೇಮಿನ್‌ ] 
ಜಂಗಮಲಾಂಭನ (ನಾ). ೧. [ವೀಶೈ] ಜಂಗಮರ ಗುರಂತು,-ಲಕ್ಷಣ. 
೨. ಜಂಗಮವೇಷವನ್ನು ತೊಟ್ಟವನು : ಅಯ್ಯಾ ನೀನೆನ್ನ ಭವವ 
ಕೊಂದಹೆನೆಂದು ಜಂಗಮಲಾಂಛನನಾಗಿ ಬಂದೊಡೆ ನಾನು ಭಕ್ತನೆಂಬ 
ವಾಹನವಾಗಿರ್ದೆ (ಬಸವ. ೩). [ ಜಂಗಮ್ಮೆ * ಲಾಂಛನ] 
ಜಂಗಮಲಿಂಗ (ನಾ). ೧. [ವೀಶೈ] ಜಂಗಮನ ರೂಪದಲ್ಲಿರುವ ಲಿಂಗ,- 
ಶಿವ: ನಾನೊಬ್ಬನೆ ಭಕ್ತನು ಮರ್ತಲೋಕದೊಳಗಣ ಭಕ್ತರೆಲ್ಲರೂ 
ಜಂಗಮಲಿಂಗ ನೀನೆ ಅಯ್ಕಾ (ಬಸವ. 6೯8) ; ಒಲಿದ ವೃಷಭಾಧಿಪತಿ 
ದರುಶನದೊಳಗೆ ಜಂಗಮಲಿಂಗರೂಪಂದಳೆದು . . . ಬೆಸಸಿದನು (ಬಸಪು. 
೩-೧6). ೨. [ವೀಶೈ] ಆರು ಬಗೆಯ ಲಿಂಗಗಳಲ್ಲಿ ಒಂದು; ಆಚಾರ 
ಲಿಂಗವ ಆಂಗೈಯೊಳಳವಡಿಸಿ .. . ಆ ಕರದಲ್ಲಿ ಜಂಗಮಲಿಂಗ ನೆಲೆ 
ಗೊಂಡಿತ್ತು (ಘನವ. ೬೪): ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, 
ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ (ಇವು ಆರು, ಷಟ್‌ ಸ್ಥಲದ 
ಷಡ್ಲಿಂಗಗಳು) (ಶಿವಾಸೂ. ೧-೪ ಅಡಿ). [ ಜಂಗಮ; + ಲಿಂಗ] 


(ಅವಡೆಂ. 3೪೧-೧೦೯೫) . 
. ಜಂಗಮಪ್ರಾಣಿಯಾಗಿಪ್ಪೆ (ಬಸರ; 


"| ಜಂಗಮವಾಡಿ (ನಾ).ಜಂಗಮರ ಮಠ: ಜಂಗಮವಾಡಿ-ಕಾಶಿ, ಪ್ರಯಾಗ, 


ರಾಮೇಶ್ವರಗಳಲ್ಲಿರುವ ಜಂಗಮರ ಮಠಗಳ ಹೆಸರು (ಕರಸಾ. ೨೪-೮). 
[ ಜಂಗಮ್ಮ 4 ವಾಡಿ] 
ಜಂಗಮವಿಕಾರಿ (ನಾ). ಎ ಜಂಗವಂಪ್ರಾಣಿ : ಲಿಂಗವಿಕಾರಿಗೆ ಅಂಗವಿಕಾರ 
ವೆಂಬುದಿಲ್ಲ ಜಂಗಮವಿಕಾರಿಗೆ ಧನವಿಕಾರವೆಂಬುದಿಲ್ಲ ಪ್ರಸಾದವಿಕಾರಿಗೆ 
ಮನವಿಕಾರವೆಂಬುದಿಲ್ಲ (ಬಸವ. ೭೯೫). [ಸಂ. ಜಂಗಮವಿಕಾರಿನ್‌ 
ಜಂಗಮವಿಷ (ನಾ). ೧. ಹಾವು ಮೊದಲಾದ ಪ್ರಾಣಿಗಳಿಂದಾಗುವ 
ವಿಷಬಾಧೆ : ಸ್ಥಾವರವಿಷ, ಜಂಗಮವಿಷ, ಕುಷ್ಮ . . . ಮುಂತಾದ 
ರೋಗಗಳು ಕಾಣಿಸಿದಲ್ಲಿಯೇ ಪ್ರತೀಕಾರವಂ ಮಾಡಬೇಕು (ಸಕವೈ. ೨೨). 
೨. ನಡೆದಾಡುವ ವಿಷ; ಕೆಡುಕ ; ನಿನ್ನಂ ಜಂಗಮವಿಷಮಂ 
ಪಿಡಿದಾವಂ ಗಡ ಪಿತೃವನಕೆ ತಂದು ತುಡಿಸಿದ ಬಂಟಂ (ಅರ್ಥನೇ. 3-೩೪). 
[ ಜಂಗಮ + ವಿಷ] 
ಜಂಗಮಸ್ವಾಯತ (ನಾ). [ವೀಶೈ] ಜಂಗಮ ಭಾವದ ಸಾಕ್ಷಾತ್ಕಾರ : 
ಬ್ರಹ್ಮರಂಧ್ರದಲ್ಲಿ ಲಿಂಗಸ್ವಾಯತ ಭ್ರೂಮಧ್ಯದಲ್ಲಿ ಜಂಗಮಸ್ವಾಯತ 
(ಅವಡಂ. ೪೭-೨೦೦). [ ಜಂಗಮ್ಮ + ಸ್ವಾಯತ] 
ಜ6ಗಮಿಸು (ಕ್ರಿ). ನಡೆ; ಹೋಗು: ಕಂಗಳು ಬಂಭ್ರವಿಂಸಿ ಹಮ್ಮುಕ್ಕಿ 
ಜಂಗಮಿಸಿ' ಎದೆ ಮೊಗ ಕೆಳಗಿಳಿಸಿ ನೋಡುತಿರೆ (ಸವೀಗೀ. ೪೪-೯೦೪). 
[ ಜಂಗಮ + -.ಇಸ್ಕು) 
ಜಂಗಮೇತರ (ನಾ). ಅಚಲವಾದಂದು ; ಸ್ಥಾವರ. 
[ ಜಂಗಮ, + ಇತರ] 
ಜಂಗಲ್‌, "ಜಂಗಾಲ್ಕ್‌' ನೋ. 


ಜಂಗಲ್‌, 


ಜಂಗಲ್‌, ಜಂಗಲು (ನಾ). ಅರಣ್ಯ ; ಕಾಡು. “ಜಂಗಲ*ಬಾದಾಮಿ' 
ಪರಾ. ಜಂಗಲು : ಆ ಭೂಖಂಡಗಳಲ್ಲಿ ಜಂಗಲಿನ ಜಾನವಾರುಗಳು 
ಮೇಯುವುದನ್ನು ಸಹಿಸುವರೆ ಹೊರತು (ಜಗಸಂ. ೧೭). 

[ ಪಾರೆ. ಹಿಂ. ಮರಾ. ಜಂಗಲ್‌./ಸಂ. ಜಂಗಲ] 

ಜಂಗಲ್‌ಬಾದಾಮಿ (ನಾ). ಔಷಧಕ್ಕೆ ಬಳಸುವ ಒಂದು ಬಗೆಯ ಗಂದಿಗೆ 
ಸಾಮಾನಂ: ಧೂಪ-ಮಹಿಷಾಕ್ಷಿ, ಗುಗ್ಗುಳು, ಗೋರೋಜನ, ಬಿಳಿಸಾಸುವೆ, 
ವಾಯುವಿಳಂಗ, ಜಂಗಲ್‌ಬಾದಾವಿ . ವೋಮ ಇವನ್ನೆಲ್ಲಾ 
ಚೂರ್ಣಮಾಡಿ ಹೊಗೆಹಾಕಲು ಬಿಕ್ಕಳಿಕೆ ನಿಲ್ಲುವುದು (ಸಕವೈ. ೪೪೯ ಪರಿ.). 

[ ಜಂಗಲ್ಮ್‌ * ಬಾದಾಮಿ] 

ಜಂಗಲ (ನಾ). ೧. ಕಾಡು; ಅರಣ್ಯ. ೨. ಬಂಜರುಭೂಮಿ ; 
ಮರಳುಗಾಡಂ. [ಸಂ.] 

ಜಂಗಲಿ (ಗು). ಅರಣ್ಯಕ್ಕೆ ಸಂಬುಧಿಸಿದ ; ಕಾಡಿಗೆ ಸಂಬಂಧಪಟ್ಟ. 
"ಜಂಗಲಿಜ್ವರ' ಪರಾ. [ «ಹಿಂ. ಮರಾ. ಜಂಗಲೀ] 

ಜಂಗಲಿಜ್ವರ (ನಾ). ಅರಣ್ಯದಲ್ಲಿ ಸಿಷಗಾಳಿಯಿಂದುಂಟಾಗುವ ಜ್ವರ ; 
“ (ಕಾಡಿನೆಲ್ಲಿಯ ವಿಷಗಾಳಿಯಿಂದ ಬರುವ) ಜಂಗಲಿಜ್ವರ ” (382816 
(6೪9, ಇಂಳನಿ), [ಜಂಗಲಿ + ಜ್ವರ] 

ಜಂಗಲು 'ಜಂಗಲ್ಕ್‌' ನೋ. 

ಜಂಗಳ (ನಾ). ೧. ಬಿಗಿಯಲ್ಲದುದಂ ; ಸಡಿಲವಾದಂದು : “ ಜಂಗಳ 
ಬಟಿಲು ಸೋರ್‌ ಸಡಿಲ್ದುದಕ್ಕುಂ? (ಶಬ್ಮಮಂ. 8೦) ; “ಜಂಗಳಮೆಂದು 
ಸಡಿಲ್ದುಡೆ(್ಲಿದೆ] ” (ಕವಿಕಂ. ೨೨೪) ; ಕಠಾರಿಯ ಕೋಲಿಂ ಮುಂದಣ 
ರತ್ನಸ್ತಂಭಮಂ ಕಿಜ್‌ಹಿ ಸೋಂಕುತುಂ ಒಂದೆರಡು ಲಾಗಿಂ ಜಂಗಳಮಂ 
[ಪಾಕಾಂ. ಜಂಗಳು] ಸರಳಿಸುತುಂ (ನಂಬಿರ. ೪.೯೬). ೨. ಸುರಿಯಂವಿಕೆ; 
ಹೊರಹೊಮ್ಮ್ಧವಿಕೆ : ಬಡುದಲೆಯ ಸಿಡಿಲಿಂಗಳದ ಜಂಗಳ[ಪಾಕಾಂ. ಣ) 
ದಕ್ಷಿಯುಗಳಗಳ ... ವಿಲಯಭೈರವನಂತೆ ಮುಂದಕೆ ಸುಳಿಯಲಾಚರಿಸಿ 
ದಳು ಕಂಡು ಕುಮಾರಿ ಕುಂಭಿನಿಯ (ತೊರರಾ. ೩-೧-೮). ೩. ಕೃಶವಾಗು 
ವಿಕೆ (?) : ಭಾರಿಯ ತೋಳು ಗುತ್ತಿನ ಜಯಲಕುಮಿ ಜಂಗಳವ ಜಾಣ 
ದಡೆ ಭಾಳಲಿಪಿಗಳೆ ಲೆಕ್ಕವನು ಪ್ರತಿಕೂಲವಿಧಿ ಪಲ್ಲಟಿಸಿ ಬರೆದಡೆ ಹೇಳಿ 
ಫಲವೇನಶಿ (ಕುವ್ಕಾಗ. ೩-೨೮) ; ಅಳಲದಿರಿ ನೀವಿನ್ನು . . . ನಿಮ್ಮಡಿಯರ 
ಸನನು ತಿಂಗಳಿಗೆ ತಾರದಿರೆ ಬಳಿಕ ತಾ ಡಿಂಗರಿಗನೇ ಜಂಗಳದ ಜಾಡ್ಕವ 
ಜಾಜಿಬಿಡಿ (ತೊರರಾ. ೩-೩-೧೦೦೧). 7?) 

ಜಂಗಳಂಬರಿ (ಕ್ರಿ). ತುಂಬಿ ಸೂಸಿ ಹರಿ; ಪ್ರವಾಹವಾಗಿ. ಹರಿ: 
ಹಿಂಗಿದಸುವಿನ ದುಂದುಭಿಯ ಮೈ ಜಂಗಳಂಬರಿ [ಪಾಕಾಂ. ಜಂಗಳವ ಬರಿ] 
ದರುಣಜಲ ಮುನಿಯಂಗಲತೆಯಲಿ ಸಿಡಿಯೆ ಕಿಡಿಕಿಡಿಯೋದನಾ ಮುನಿಪ 
(ತೊರರಾ.. ೪-೨-೩೮). [ಜಂಗಳೆ + ಪರಿ] 

ಜಂಗಳಿಸು (ಕ್ರಿ). ಸಡಿಲಿಸು; ಕಳಚಂ: “ ಭ್ರಶತೇ-ಜಂಗಳಿಸಿದಪಂ ” 
(ಕಾಶಕ್ಕ. ೧೩೨). [ಜಂಗಳ+ - ಇಸ್ಕು) 

ಜಂಗಾಲ್‌,, ಜಂಗಲ್‌, (ನಾ). ಹಲಗೆಗಳನ್ನು ಜೋಡಿಸಿ ಕಟ್ಟಿದ 
ಜೋಡಿದೋಣಿ ; ಜೋಡುತೆಪ್ಪ : (8). ಜಂಗಲ್‌, : ಪುಣ್ಮಕ್ಕೆ ಒಂದು 
ಕಾರು ಹೊತ್ತುಕೊಂಡು ಆಚೇ ಕಡೆಯಿಂದ ' ಜಂಗಲ್‌' ಬರ್ತಿತ್ತು 
(ತರು. ₹೧). [ *-ಪೋರ್ಚ್‌. ಜಂಗಡ./ತುಳು. ಜಂಗಾಲ್‌, ಜಂಗಲ್‌, 

ಜಂಗಾ೦*./ಮರಾ. ಸಾಂಗಡ ) 

ಜಂಗಾಲ್ಯ್‌, ಜಂಗಾಲ (ನಾ). ಒಂದಂ ಬಗೆಯ ಹಸಿರು ಬೆರೆತ ನೀಲಿ 
ಬಣ್ಣ: “ ಪಾಲಾಶಃ-ಪಲಾಶಃ-ಹರಿತಃ-ಹರಿತ್‌ ಎಲೆಪಚ್ಚೆ ಬಣ್ಣದ ಹೆಸರ5 
ಗಳು, ಅಂದರೆ ಜಂಗಾಲ*” (ಸಿದ್ಧಾಂತಿ. ೪9). ಜ೦ಗಾಲ : ಜಂಗಾಲಬಣ್ಣ 
(ಹಸರಬಣ್ಣ) . » « ಗುಲಾಬನೀರು ಮುಂತಾದವುಗಳು (ಮುಂಬವ್ಕಾ. ೧೦೦). 

[ «ಪಾಠ. ಜಂಗಾರ್‌; ಹಿಂ. ಜಂಗಾಲ್‌, ಜಂಗಾರ್‌ ] 


೨೯೩೬ 


20 


$0 


46 


ಜಂಗ್ಕು 


ಜಂಗಾಲ (ಜಂಗಾಲ್ಕ್‌' ನೋ. 

ಜಂಗಿ (ಗು). ೧. ಯುದ್ಧ ಕೈ ಸಂಬಂಧಿಸಿದ. "ಜಂಗೀಸಾಮಾನಂ' ಪರಾ. 
೨. ಹೇರಳವಾದ ; ಅತಿಶಯವಾದ ; ಹೆಚ್ಚಿನ ; ವಿಶೇಷವಾದ : 
ಅಂಗಳದ ಬೈಲ್ನಾಗ, ಜಂಗಿ ಚಂಡಿನ ಆಟದಂಗ . . . ರತ್ನಾಲಿ ಕಂಗೆಟ್ಟು 
ಸೋತು ನೋಡ್ಕಾಳ (ಜನಗೀ. ೬೮); ಇಷ್ಟೆಲ್ಲ ಘಟಾಟೋಪ ನಡೆದ ಮೇಲೆ 
ಪಾತರದವರ ನಾಚಿನ ವ್ಯವಸ್ಥೆ ಯಾದರೊ ಜಂಗೀ ಇರಬಹುದು (ದೇಯಾನಿ. 
೧8೩); ಆ ದಿವಸ ಒಂದು ಜಂಗೀ ಮಾರಾಮಾರಿ ಚಿತ್ರಪಟ ಬಂದಿತ್ತು 
(ಥೂಮಿತಾ. ೩೭); ಹೊರಟಾವೆಲ್ಲೊ ಜಂಗಿ ಜಾತ್ರಿಗೇನೊ (ಹಾಡುಪಾ. 
೨3-1). ([ «ಅರ. ಹಿಂ. ಮರಾ. ಜಂಗೀ) 

ಜಂಗಿಡು (ಕ್ರಿ). ೧. ಗೆಜ್ಜೆ ಸದ್ದಿನೊಡನೆ ಹೆಜ್ಜೆಯಿಡಂ,-ನಡೆ; ಕಂಗಳು 
ಮುನ್ನೂಜು ಘನಪಕ್ಷಿಯು ಜಂಗಿಟ್ಟು ನಡೆವ ಕಾಲುಗಳು ಹನ್ನೆರಡು 
(ಅವಣಂ. ೩೦೨-೧೩೧೯): ಎಸಕದಿಂ ಜಂಗಿಡುತ ಬಂದರು ಶಬರನಾರಿಯರು 
(ಆನಂರಾ. ೩-೩-೪). [ಜಂಗ್ಕು + ಇಡ್ಕು) 

ಜಂಗಿಸರಂಜಾಮು (ನಾ). ಯುದ್ಧದ ಸಲಕರಣೆ ; ಯಂದ್ಧಸಾಮಗ್ರಿ: 
ಅಲ್ಲಿ ಜಂಗಿಸರಂಜಾಮು ಬಹಳವಾಗಿದೆ (ಚಿತ್ರಪಾ. ೭೭). 

[ಜಂಗಿ + ಸರಂಜಾಮು 

ಜಂಗಿಸು ಚೆಂಗಿಸು' ನೋ, 

ಜಂಗೀಕುಸ್ತಿ (ನಾ). ಭಾರೀ ಕುಸ್ತಿ; ದೊಡ್ಡ ಮಲ್ಲಯುದ್ಧ: ಬೀದಿಯಲ್ಲಿ 
ಹುಡುಗರೆಲ್ಲ ಗುಂಪು ಕಟ್ಟಿಕೊಂಡು ನೋಡಿದ್ದೊಂದು ಜಂಗೀಕುಸ್ತಿ 
(ಕಂಗವ. ೯); ಹಲ್ಲಿನ ಬುಡದಲ್ಲಿ ದೋಷವಿರಬಹುದು . . . ಎಂದು 
ನುಡಿಯುವಾಗಲೆ ಹಲ್ಲಿನೊಡನೆ ಜಂಗೀಕುಸ್ತಿ ಹಿಡಿದೇ ಬಿಟ್ಟರು (ಹುಕ್ಕು ಹು. 
&0). [ಜಂಗಿ ಕುಸ್ತಿ) 

ಜಂಗೀಲಢಾಯಿ (ನಾ). ದೊಡ್ಡ ಹೋರಾಟ ; ಭಾರೀ ಹೊಡೆದಾಟ: 
ಹತ್ತು ಹದಿನೈದು ನಿಮಿಷಗಳವರೆಗೆ ಜಂಗೀಲಢಾಯಿಯೇ ಆಯ್ತು 
ನೋಡಿರಿ (ಬರತಾ. ೧೫೬). [ಜಂಗಿ * ಲಢಾಯಿ (ಲಡಾಯಿ) ) 

ಜಂಗೀಸಾಮಾನು (ನಾ). ಯುದ್ಧದ ಸಾವಂಗ್ರಿ; ಈ ಮೇರೆ, ಯರಡು 
ಜನಕ್ಕೂ ಜಂಗೀಸಾಮಾನು ಕೊಟ್ಟು ತಯಾರುಮಾಡಿ . . . ಕಳುಹಿದಲ್ಲಿ 
(ಕಾಜೇಂದ್ರ. ೫೬); ನಿಂತ ಕಡೆಯಲ್ಲಿ ನಿಲ್ಲದೆ ಬೇಕಾದ ಜಂಗೀಸಾಮಾನುಗಳನ್ನು 
ಒದಗಿಸುತಾ ಸೇನೆಯವರಿಗೆ ಧೈರ್ಯವನ್ನು ಹೇಳುತಾ ಬಂದನು (ಮುಸುಗ. 
೧೬). [ಜಂಗಿ * ಸಾಮಾನು] 

ಜಂಗೀಸಿಪಾಯಿ (ನಾ). ಯುದ್ಧದ ಸಿಪಾಯಿ ; ಸೈನಿಕ: ಕೆಲವು ರಾಜಸ 
ಸ್ವಭಾವದ ಜನ ಮೆಚ್ಚುವುದು “ಜಂಗೀಸಿಪಾಯಿ” ಯನ್ನೇ (ಬಂಕಿಮ.೨೦೯). 

[ ಜಂಗಿ + ಸಿಪಾಯಿ] 

ಜಂಗ್ಕು (ಕ್ರಿ). ತುಕ್ಕುಹಿಡಿ ; ಕಿಲುಬು : ನನ್ನ ತಂಬಿಗೆ ಎಲ್ಲಿ ಜಂಗುತ್ತದೆ 
(ಮುಂಬಯಿ. ೧-೨೫). [ “ಮರಾ. ಜಂಗಣೇ)] 

ಜಂಗ್ಕು, ಜೆಂಗು (ನಾ). ೧. ತುಕ್ಕು ; ಕಿಲುಬಂ ; ಕಿಟ್ಟ : ಹವೆಯೊಳಗಿನ 
ಆಮ್ಲಜವು ಕಬ್ಬಿಣಕ್ಕೆ ಕೂಡಿ ಜಂಗು ಹುಟ್ಟುತ್ತದೆ (ಮುಂಬಯಿ. ೬-೭) ; 
ನೇಗಿಲು ಮಾತ್ರ ಜಂಗು ಹತ್ತಿ ಬಲು ಕೆಟ್ಟಿರುವುದು (ಬ್ರಹ್ಮಜೀ. ೦೯೪). 
೨. ಜಂಗಮರಂ ಕಣಕಾಲಲ್ಲಿ ಕಟ್ಟಿಕೊಳ್ಳುವ ಒಂದು ಬಗೆಯಂ ದಪ್ಪ 
ನಾದ ಹಿತ್ತಾಳೆಯ ಗೆಜ್ಜೆ : ಜಂಗಮದ ಸರ್ವಸಂಗವ ಮಾಡುವ ಜಂಗು 
ಜಂಘೆಯ ಮುಜ್‌ದು (ದಾಸೋಸಂ. ೩೭); ಜಂಗಮ ಜಂಗುಕಟ್ಟೆ ಹಿಂಗದೆ 
ತಿರುಗಲು ಸಂಗನ ಶರಣರಿಗೇನು!ಫಲ (ಕರೀಫ.೭೦ ಕವಿಕಾವ್ಯ ಪರಿಣಯ); ಶಿವ 
ಕುಣಿದ ಹಂಬಲಿಸಿ ಜಂಗ ಕಟಿಗೊಂಡು(ಕನ್ನ ಕಾ. &೧೩).೩. ಎತ್ತು, ಕಂದಂರೆ 
ಮುಂತಾದುವುಗಳ ಕೊರಳಿಗೆ ಕಟ್ಟುವ ಗಂಟೆ, -ಗೆಜ್ಜೆ : ಕೋಡಣಸು 
ಮುಖರಂಭ ಜಂಗು ಘಂಟೆಯು . . . ಶೃಂಗರವ ಮಾಡಿ ನಿಂದಿರ್ದ 


(ಸವಮೋ. ೨೧-೩೦); ಕತ್ತಿಗೆ ಹಾಕಿರುವ ಸಾಮಾನು ... ಪಿ೬ 


ಜಂಗ್ಕು 


ಜಂಗು ೨೫ ದೊಡ್ಡದು ಜಂಗು ೧ ಸಹಾ ೨ಯಾ ಜಂಗಿನ. ಹಗ್ಗದ ಪಟ್ಟಿ 
(ಎಕೆ. 21%, ನಂಜನೆ. ೨೮೯-೧ನೆಯ ಕಲಂ; 1847); ಸಾವಿರೆತ್ತಿನ ಮುಂದೆ 
ಹೋಗೋದು ನಮ್ಮೆತ್ತು ಪಾದಕ್ಕೆ ಜಂಗು ಮೊಕರಂಬೆ (ಹಳ್ಳಿಯ. ೫೦). ೪. 
ಯುದ್ಧ; ಕಾಳೆಗ: (4). ೫. ಸೈನ್ಯ; ಸೇನೆ: ಶ್ರೀಮತು ರಾಚಮಲ್ಲದೇವರ 
ಜಂಗಿನ ಸೇನಬೋವ ಸುಭಕರಯ್ಯ ಬನ್ನಿಸಿದ (ಎಕ. 11, ೧೫೪-೧: 1000).| 5 
ಜೆಂಗು: ೩. ಕರಿಯ ಸಾರಂಗ ಮೇಲ್ಮೆರವ ಹಲ್ಲಣ ಚೆಲ್ಲಿ ತರಗೊಳಿದ 
ಗೊಂಡೆ ಜೆಂಗು ಬಿರಿದೀನ ಕಾಲಪೆಂಡೆಯು ಬೆಳ್ಳಿ ಸರಪಣಿ ಕೊರಳ ಕಂದರದ 
ಮೇಲ್ಗಳಸಾ (ಸೌಂದಕಾ. ೩-೬೯). ಓ. ಯಕ್ಷಗಾನ, ಬಯಲಾಟದ 
ಪಾತ್ರಗಳು ಕಣಕಾಲಿಗೆ ಕಟ್ಟುವ ಗೆಜ್ಜೆ: ಜೆಂಗು (ಚೆಂಗು) ಅಥವಾ 
ಜೆಂಗೆಜ್ಜೆ (ಚೆಂಗೆಜ್ಜೆ)-ರಾಜವೇಷ ರಾಕ್ಷಸವೇಷಾದಿಗಳೆಲ್ಲ ಮೊಣಕಾಲ 
ಮುಂಗಡೆಗೆ ಕಟ್ಟುವ ಒಂದು ಬಗೆಯ ಗೆಜ್ಜೆ (ಪಾರ್ತಿಸು. ೪೭). 
ಜಂಗುತಿನ್ನು ಎ ತುಕ್ಕುಹಿಡಿ: ಕಿಡಿಕಿಯ ಜಂಗು ತಿಂದ ಸಿರಳುಗಳ ಮೇಲೆ 
ಬೆರಳಾಡಿಸುತ್ತ ಬಾಯಲ್ಲಿ ತುಂಬಿಬಂಡ ಕವಳದ ಎಂಜಲವನ್ನು . 
ಉಗುಳಿದ (ಮೂರುದಾ. ೧೩೭). ಜಂಗುಹಿಡಿ ಎ ೧. ಜಂಗುತಿನ್ನು : ಜಂಗು 
ಹಿಡಿದ ತಗಡಿನ ಡಬ್ಬಿಗಳು (ಸ್ಮೃತಿಚಿ. ೩೧೯). ೨. (ಆಲಂ) ಜಡವಾಗು ; 
ನಿಷ್ಕಿ ೨ಯಂವಾಗು: ಕಳೆದ ಆರುವರ್ಷದಿಂದ ರಾಷ್ಟ್ರೀಯಸಭೆಗೆ ಜಂಗು 
ಹಿಡಿದಿತ್ತು (ಕಾಂಗ್ರೆಸ. ೯). [ «ಪಾರ. ಹಿಂ. ಮರಾ. ಜಂಗ್‌] 
ಜಂಗ್ಕು ಚೆಂಗ್ಮು' ನೋ. " 
ಜಂಗ್ಕು (ನಾ). ತೆಕ್ಕೆ ; ಹಿಡಿತ. "ಜಂಗುಜರಿ' ಪರಾ. [?] 
ಜಂಗುಜರಿ.(ಕ್ರಿ). ಹಿಡಿತ ತಪ್ಪು ; ತೆಕ್ಕೆ ಸಡಿಲು ; ಕುಸಿದು ಬೀಳು: 
ಜೈನರೆಲ್ಲ ಜಂಗುಜರಿದು ಯಷಿಗಳೆಲ್ಲ ಮಟ್ಟವಾಗೆ (ವೈಜರ. ಹ. ೨೬೯-೧೬); 
ಜಾರೆಯರು ನಲಿಯಲು . . . ಪೊಣರ್ವಕ್ಕಿಗಳ ಜಂಗು[ಪಾಕಾಂ. ಜಗ್ಗು) 
ಜರಿಯೆ . . . ತರಣಿ ಪಶ್ಚಿಮಪಯೋರಾಶಿಗೈತಂದನು (ಹಡಳಾ. ೪-೩೭); 
ಜಂಗುಜರಿದವನಿಜೆಯನೆಡದ ಕರಂಗಳಲಿ ಬಿಡದವಚಿ ಖೇಚರರಂಗದಲಿ ನೆಲ 
ಕಿಳಿಯಲು (ತೊರರಾ. ೩-೧೦-೧೬). [ ಜಂಗ್ಕು * ಜರ್ಮಿ (ಸರಿ)? 
ಜಂಗುಡಿ (ನಾ). ಹೆಗಲು ; ಭುಜಪ್ರದೇಶ: “ಜಂಗುಡಿಯೆನೆ ಭುಜದೇಶಂ” 
(ಛಾರನಿ. ೪೭. [?) 
ಜಂಗುಲಿ "ಜಂಗಂಳಿ' ನೋ. 
ಜಂಗುಳಿ, ಜಂಗುಲಿ (ನಾ). ೧. ಸಮೂಹ ; ಮೊತ್ತ; ಗುಂಪು; ರಾಶಿ: 
“ ಬಂಬಲ್‌, ತುಟುಗಲ* . , , ಜಂಗುಳಿ, ದೊಂದುಳಿ . . . ಗೊಂದಣಿ, 
(ಉಂದಲ*)-ಈ ೪೦ ಸಮೂಹೆಂ” (ಕಠಸಾ. ೧೧-೨೨೨) ; ಸಿಂಗದ ಜಂಗುಳಿ 
ಯಂತಿರಸುಂಗೊಳೆ ಪೊಅಮಟ್ಟು ಕಾದೆ ವರುಣಕುಮಾರರ್‌ (ಪಂರಾಮಾ. 
ಸಿಂಗದ ಜಂಗುಳಿಯೊಳಾಂತ ಮಾತಂಗ ಸಂಘಾತದಂತೆಯುಂ 
(ಜೆಂದ್ರಪು. ೧೦-೮೭ ವ): ಇತ್ತಲಿದು ಕಲ್ಪಂತರುದ್ರನ ಮೊತ್ತ ಕಾಳೋರಗನ 
ಜಂಗುಳಿ ಮೃತ್ಯುವಿನ ಮೋಹರ ಕೃತಾಂತನೆ ಧಟ್ಟು (ಕುವ್ಕಾಭೀ. ೨-೧೬); 
ಪೊಸಬಳ್ಳಿಯ ಜಂಗುಳಿ ವೊಂಗಳಸದ ಸಂದಣಿಯಲರ್ದಂಬುಜದ ಕದಂಬಮೆ 
ನಡೆವಂತೆ (ಜಯಕಾ.8-೪೧). ೨. ನಾಡಾಡಿಗಳ ಗುಂಪು; ಜನಸಾಮಾನ್ಯರ 
ಗುಂಪು. "ಜಂಗುಳಿಜಸ', “ಜನಜಂಗುಳಿ' ಪರಾ. ೩. ದನದ 
ಮಂದೆ,- ಹಿಂಡು: ಜಂಗುಳಿಯ ಕಾವ ಗೋವ ಹಲವು ಹಸುವ ನಿವೂಡಿ 
[ಪಾಣಾಂ. ರಿ]ಸುವಂತೆ ತನು ಭಕ್ತನಾಯಿತ್ತು (ಬಸವ. ೨೮೪) : ಜವನ ಕೈಲಿ 
ಜಂಗುಳಿ ಕಾಯಿಸುವರು (ಪುಕಂದ. ೧-೧೪೩-೦). -ಜಂಗುಲಿ: ೧. 
ಮುರಿದುದು ತುಂಬುರಬಲ . . . ಪೆರ್ಬುಲಿಗಂಡು ಬೆದಜಿ*ದ ಮಬಟೀವುಲ್ಲೆ 
ಗಳ ಜಂಗುಲಿಯಂತೆ (ತ್ರಿ ಭುತಿ. ೦೮-೩೧). 
ಜಂಗುಳಿದೇವರು  ಹಿಂಡುದೇವತೆಗಳು ; ಅನೇಕ ದೇವತೆಗಳು : 
ಜಂಗುಳಿದೇವರನೊಂದಟುದಿಂಗಳ್‌ ಕುಳ್ಳಿರ್ದು ಪೂಜಿಸುತ್ತಿರದೆ . . . ಜಿನನ 
- ಪದಂಗಳನರ್ಚಿಪುದು (ಸಮಪ. ೧-೧೨೭). ಜಂಗುಳಿಮನ್ನೆಯ ಬೇಂಟೆಕಾಅವ 


20 


೧೦-೨೦೭) ; 


45 


೨೯೩೭ 


| ಜಂಥಾಬಲ (ನಾ). ಕಾಲುಗಳಲ್ಲಿಯ ಶಕ್ತಿ; ನಡೆಯವ ಶಕ್ತಿ ; 


ಜಂಘಾಬಲ 


ಒಂದು ಬಿರುದು : ಆಳಿಂ ಮುಂನಿಟ್‌ವಂ ಶೌರ್ಯ್ಯಮಂ ಮೆಟ್‌ವಂ 

ಜಂಗುಳಿಮಂನೆಯ ಬೇಂಟೆಕಾಆಂ ಮಾರ್ತಣ್ನ್ಣದೇವನಂಕಕಾಆಂ (ಸೌಇಇ- 

21-11, ೧೬೫೩-೧೧ ; 1113), [ದೇ.8 ತೆಲು. ಜಂಗಿಲಿ. / ಸಂ. ಸಂಕುಲ) 

ಜಂಗುಳಿಕ "ಜಂಗುಳಿಗ' ನೋ. 

ಜಂಗುಳಿಗ, ಜಂಗುಳಿಕ (ನಾ). ೧. ಹಾವಾಡಿಗ; ಗಾರುಡಿಗ; ವಿಷವೈದ್ಯ: 
ಜಂಗುಳಿಗಗೇರಿಗಳೊಳಗೆ ರಖಾಡಿಸಿದನು ಶಿಖಾಳಿಗಳ (ತೊರರಾ. 8-೮-೫೩). 
ಜಂಗುಳಿಕ: ೨. ಐಂದ್ರಜಾಲಿಕ : “ಜಂಗುಳಿಕ-ಜಾಂಗುಲಿಕ ಇ ಐಂದ್ರ 
ಜಾಲಿಕ, ಗಾರುಡಿಗ” (ತದೃಕೋ. ೧೪). [ ಸಂ. ಜಾಂಗುಲಿಕ 

ಜಂಸುಳಿಗದಿರ್‌ (ನಾ). ಗುಂಪಾದ ಕಿರಣ: ಅಂಗುಲಿಯ ಮಾಣಿಕ್ಕ 
ದುಂಗುರಂಗಳೊಳೊಗೆದ ಜಂಗುಳಿಗದಿರ್ಪಿಡಿದ ಕೈದೀವಿಗೆಗಳ ಪೊಳಪಂ 
ಗೆಲಲು (ಸೌಂದಫು. 6-68). [ಜಂಗುಳಿ + ಕದಿರ್‌, ) 

ಜಂಗುಳಿಜಸ (ನಾ). ಜನಸಾಮಾನ್ಯರಿಂದ ಬಂದ ಯಂಶಸ್ಸು ; ಅಗ್ಗದ 
ಕೀರ್ತಿ : ಬಜ್ಜರಕ್ಕಿದ್ದಿಲಿನ ಸಾಣೆಯಂ ಪಿಡಿವ ಗಾಂಪಿಗೆ ಜಗುಳ್ಳೊಂದು 
ಜಂಗುಳಿಜಸಕೆ ಬಾಯ್ವಿಡುವ ನೀರಳ್ಕೆಯೆನ್ನೆಡೆ ಸುಳಿಯದಿರ್ಕೆ (ಶ್ರೀರಾಮಾ. 

[ಜಂಗುಳಿ + ಜಸ] 

ಜಂಗುಳಿಮೋಹಿ (ನಾ). ನಾಡಾಡಿಗಳನ್ನು ಮೋಹಿಸುವ ವ್ಯಕ್ತಿ: ತಳಿ 
ರಡಿಯ ತರಳೆ ಕಿಂಚಿತ್ಯಾವಿ ಕೋಪಿ ಜಂಗುಳಿಮೋಹಿ ಶೀಘ್ರಗಾಮಿನಿ 
ರಕ್ತವಸನೆ ಬಾಗಿಲ ದಾಂಟಿ ನಿಂದಿರ್ಪಳಿವಳೆ ಶಂಖನಿಯೆಂದು ವಿಟನುಸಿರ್ದನ 
ವಳಿರವನು (ಜೆಐಪು. ೧೦-೨೪). [ಜಂಗುಳಿ ಮೋಹಿ] 

ಜಂಗುಳಿಸು (ಕ್ರಿ). ಗುಂಪಾಗಿ ನುಗ್ಗು : ಜಲಧಿಯಲಿ ಜಂಗುಳಿಸಿ ಕುಧರಕೆ 
ಕುಲಿಶಭೀತಿಯ ಬೀ? ಕಣೆ ಬಳಿಸಲಿಸಿ ಹರಿದಾಡಿದವು ಸುಭಟರ ಗೋಣ 
ಗುಟ್‌ಮಾಡಿ (ಕುವ್ಮಾಳೀ. 9-೧೯). [ಜಂಗುಳಿ ಜೂ ಇಕ್ಕು] 

ಜಂಗುಟ? (ಕ್ರಿ). ಎ ಜಂ ಗುಜರಿ: ಮದಸೇವೆಗೆಆಗುವ ಮಧುಕರ 
ರುಣತ್ಕ್ಯಾರಮಂ ಮಧುಸಖನ ಧನುಜ್ಯಾರುತಿಯೆಂದು 'ಜಿಂಗುಟಿ 
[ಪಾಠಾಂ. ರಿ]ಯುತುಂ (ಕಾಂತೀಶೈ. ೧೧-೬೫ ವು. [ಜಂಗ್ಗು + ಉಲಿ ] 

ಜಂಗೆ (ನಾ). ೧.೩ ಜಂಘೆ : ಜಾನು ಜಂಗೆ![ಪಾಕಾಂ. ಫೆ]ಯಲ್ಲಿ. ಹುಟ್ಟಿ 
ಜಂಗಮವೆನಿಸಿಕೊಳಬಹುದೆ (ಅವಶಂ. ೧೦೪-೪೭೦). ವಿ. ದಾಪು ; ಹೆಜ್ಜೆ. 
“ಕುಟಂಜಂಗೆ' ಪರಾ. [ ಆಸಂ. ಜಂಘಾ) 

ಜಂಘಚಾರಣ (ನಾ). [ಜೈನ] ಎಂಟು ಬಗೆಯ ಚಾರಣ ಶಕ್ತಿಯುಳ್ಳವ 
ರಲ್ಲಿ ಒಬ್ಬ ; ನೂರಾರು ಯೋಜನದವರೆಗೆ ನೆಲಕ್ಕೆ ಕಾಲೂರದೆ ನಡೆ 
ಯುವವನು ; ಐ ಜಲ, ಜಂಘ, ಅಗ್ನಿ, ಧೂಮ, ಮೇಘ, ತಂತು, 
ವಾಣಿ ಮತ್ತು ಶ್ರೇಣಿ ಎಂಬುವು ಎಂಟು ಚಾರಣಗಳು. ಈ ವಿವರ 
ಗಳಲ್ಲಿ ಫಲ, ಪತ್ರ, ಪುಷ್ಪ ವಂತ್ತು ಬೀಜವನ್ನು ಕೆಲವರು ಸೇರಿಸು 
ತ್ತಾರೆ: ಅತನ ತಂದೆವಿರಪ್ಪ ಶತಬಾಹುಗಳೆಂಬ ಜಂಘಚಾರಣರ್‌ ಧರ್ಮ 
ವಾತ್ಸಲ್ಯದಿಂ ಬರ್ಪುದುಂ ದಶಮುಖನಿದಿರೆಟ್ಟು ಭಕ್ತಿಭರದಿಂ ವಂದಿಸಿ 
(ಪಂರಾಮಾ. ೧೦-೧೮೧ ವ). [ ಆಸಂ. ಜಂಘಾಚಾರಣ) 

ಜಂಘಾಕರಿಕ (ನಾ). ೧. ಜೋರಾಗಿ ಓಡಂವವನು ; ಚುರಂಕು ಕಾಲಿ 
ನವನು. ೨. ಓಡುವ ಉದ್ಯೋಗದಿಂದ ಜೀವಿಸುವವನು ; ದೂತ ; 
ವಾರ್ತಾಹರ: “ಜಂಘಾಕರಿಕಃ, ಜಾಂಭಿಕಃ -೨- ದೂರವಾಗಿ ವೇಗದೊಡನೆ 
ಹೋಗಿ ಅಲ್ಲಿಯಣ ಸುದ್ಧಿಯನ್ನೂ ವಾರ್ತೆಯನ್ನೂ ಬೇಗ ತಿಳಿದು ತಂದು 
ಹೇಳಿ ಅದರ ಮೆಹನತ್ತಿನಿಂದ ದ್ರವ್ಯವನ್ನು ಪಡೆದು ಜೀವನ ಮಾಡುವವನು” 

[ಸಂ.] 


8೭೦-೪೯೨). 


(ಸಿದ್ಧಾಂತಿ. ೨೨೧). 
ಚಲನ 
ಶಕ್ತಿ : ಹೆಡ್‌ಮಾಸ್ಟರರಿಗೂ ಜಂಘಾಬಲವೇ ಉಡುಗಿಹೋಗಿತ್ತು (ನಟಿಸಾ. 
೧೯೮): ಆಈ. ಘರ್ಜನೆ ಕೇಳಿಯೇ ವೆಂಕಟರಮಣನ ಅರ್ಧ ಜಂಘಾಬಲ 
ಉಡುಗಿಹೋಯಿತು (ಮೂರುದಾ. ೧೭೭). [ಸ9. (ಜಂಘಾ * ಬಲ) ] 


ಜಂಘಾಲ 


ಜಂಘಾಲ, ಜಂಘಾಳ (ಗು). ೧. ಓಡುವ ; ವೇಗವಾದ ; ಚುರುಕಾದ. 
(ನಾ). ೨. ವೇಗದಿಂದ ನಡೆಯಬಲ್ಲವನು; ಚೆನ್ನಾಗಿ ಓಡುವವನು: 
ಅತಿ ಜಂಘಾಲಂ ಭಯಕಂಪಿತತನು ನಿಜಪತಿಯನಿಂದ್ರನಂ ಕಂಡು ಪದಾನತ 
ನೆಂದಂ (ಪಂರಾಮಾ. ೧೦-೦೬೩); ಕಡುಮನದ ಕರ್ಣಾದಿಗಳು ಕೈದುಡುಕಿ 
ದೊಡೆ ಕೈಗಾಯ್ದು ಧರ್ಮದ ತಡಿಗೆ ಜಾಟ್‌ ಜಯಾಧ್ವದಲಿ ಜಂಘಾಲ 
ರಹಿರೆಂದ (ಕುವ್ಮಾಅ. 08-3೯). ಜಂಘಾಳ : ೧. ಚಂಡಾಜಿ ವಿಕ್ರಾಂತ 
ಮರ್ತ್ನೃನಿಳಾಕ್ರಾಂತಹಯೌಘಮೂರ್ಜಿತಜಯಪ್ರಖ್ಯ್ಕಾತ ಜಂಘಾಳ 
ಪತ್ತಿನಿಕಣಾಯಂ (ಅದಿಪು. ೪-೯೦). ೨. ತಿವಳಿವಿಡಿದುಗ್ರೇಭಂ ಪೋದತ್ತು 
ಮಾಣದೆ ಪೋಗಿ . . . ವಾರ್ತೆಯನೊಂದೆರಟ್ಟಿ ವಸದೊಳೆ ತನ್ನಿಂ ನೀಮೆಂ 
ದಟ್ಟಿದಂ ಸಮಕಟ್ಟೆ ಕಟ್ಟವಧಿಗವನೀನಾಥಂ ಜಂಘಾಳಮಂ ಚರಜಾಳಮಂ 
(ದಂದ್ರಪು. ೯-003); ಮನೋವೇಗವನ್ನೂ ಮಾರಿ ಮಿಂಚಿ ಸಂಚರಿಸಬಲ್ಲ 
ಪ್ರಯಾಣಸಾಮರ್ಯ ದ ಕಟ್ಟುರದ ಜಂಘಾಳ-ಆತನಾಗಿರಲೇಬೇಕು 
(ಜೆಟ್ಟಿ. ೨೦೫-೨೩). [ಸಂ.] 

ಜಂಘಾಲಂಘಿತ (ನಾ). [ನಾಟ್ಯ] ಕುಂಚಿತಪಾದವನ್ನು ಇನ್ನೊಂದು 
ಕಾಲಿನಿಂದ ದಾಟುವುದಂ : ದಂಡಪದಮಂಭ್ರತಾಡಿತಮಂಡಿತಮೆಂದೆನಿಸಿ 
ತೋರ್ಪ ಜಂಘಾಲಂಘಿತ ಮಂಡಲಿ ಪಲಾತಕಂಗಳ್‌ . ಕೇಳ 
ಜಂಘಾವರ್ತಂ (ರಾಸ್ಕರಂ. ೬-೧೫). [ಸಂ. (ಜಂಘಾ+ ಲಂಘತ) 1 

ಜಂಘಾವರ್ತ (ನಾ). [ನಾಟ್ಕ] ಅಂಗಾಲನ್ನು ಒಳಕ್ಕೆ ತಿರುಗಿಸಿ 
ಮಂತ್ತೊಂದು ಮೊಳಕಾಲಿನ ಹಿಂಭಾಗದಲ್ಲಿರಿಸಿ ಹೊರಪಾರ್ಶ್ವದಿಂದ 
ಮೊಳಕಾಲ ಪಕ್ಕಕ್ಕೆ ತರುವುದರ : ದಂಡಪದೆಮಂಭ್ರತಾಡಿತಮಂಡಿತ 
ಮೆಂದೆನಿಸಿ ತೋರ್ಪ ಜಂಘಾಲಂಘಿತ ಮಂಡಲಿ ಪಲಾತಕಂಗಳ* 
ಕೇಳ ಜಂಘಾವರ್ತಂ (ಲಾಸ್ಕರಂ. ೬-೦೩). [ ಸಂ. (ಜಂಘಾ * ಆವರ್ತ) 

ಜಂಘಾಳ "ಜಂಘಾಲ' ನೋ. 

ಜಂಘಾಳತನ (ನಾ). ಓಡಿಹೋಗುವಿಕೆ ; ಪಲಾಯನಪಟಂತ್ನ : ಜಾಳ 
ಜಟ್‌ದು ಜಡಾತ್ಮರಿಗೆ ಜಂಘಾಳತನವನು ಮೆಜ್‌ದು . .. ಚೂಣಿಯ 
ಚರರ ಚಪ್ಪರಿಸಿ ಆಳುತನದಲಿ ಬೆರೆವ ನಿನಗವ ಸೋಲಲಟಿ*ಯನು 
(ಕುವ್ಕಾಳ. ೦೬-೨೧). [ ಜಂಘಾಳ (ಎ ಜಂಘಾಲ) + - ತನ] 

ಜಂಘಾಳಿ (ನಾ). (7): ಘೋಳಿಡುವ ಹಾಹಾರವದ ಜಂಘಾಳಿ ಮಂಪುಗೆ 
ದಿಗಂತರವ (ಆನಂರಾ. ೪-೦-೬೩). 

[ಐ ಇದು "ಜಂಗುಳಿ' ಯ ಅಪಲಿಖತವಿರಬಹುದು ] 

ಜಂಘೆ (ನಾ). ೧. ಕೆಳದೊಡೆ; ಕಿರುದೊಡೆ : “ಕಿಣುದೊಡೆ ಪ್ರಸೃತಮಾ 
ಜಂಘೆಯಕ್ಕು” (ಮಂಗರಾ. ೯೮-೦೮); ಪರಿವೃತ್ತ ಮನೋಹರ ಜಂಘೆ ಹಸ್ತಿ 
ಹಸ್ತವನಿಟ್‌ಸುತ್ತಮಿರ್ಪ ತೊಡೆಗಳ" (ಯೋಕೋಪ. ೧೧-೩4); ರುದ್ರ 
ಮುಖದಲ್ಲಿ ವಿಷ್ಣು ಭುಜದಲ್ಲಿ ಜಂಘೆಯಲ್ಲಿ ಅಜ ಜನನವು (ಬಸವ. ೩೩೪). 
೨. ಮಾನಕಂಡ; ಕಣಕಾಲು. [ಸಂ. ಜಂಘಾ) 

ಜಂಚಾಲು "ಜಂಜಾಲು' ನೋ. 

ಜಂಜಡ, ಜಂಜಾಟ, ಜಂಜಾಲ, ಜಂಜಾಳ, ಜೊಂಜಾಟ, ರುಂರಯಾಟಿ 
(ನಾ). ೧. ತೊಂದರೆ ; ಕ್ಲೇಶ ; ಕಷ್ಟ: ಎನ್ನ ಜೀವದ ಜಂಜಡವ 
ಬಿಡಿಸಯ್ಯ (ಮಹಾದೇ. ಲ. ೦೯-೨೯); ಹೋಮದ ಜಪದ ಜಂಜಡದೊಳಗೆ 
ಸಿಲುಕಿ ಜನಾರ್ದನನ ಮವ ಅಪಸದರು ನಾವ್‌ (ಕುವ್ಕಾಅ. ೦೪-೧೩). 
೨. ತೊಡಕು; ಸಿಕ್ಕು: ಪ್ರೀತಿವಿರಹಿತ ದುಃಖ ಸುಖದ ಜಂಜಡಮಿಲ್ಲದಾ 
ತಪೋವನದೊಳಗೆ ಖುಹಿವಧುಗಳೊಡನೆ ವೈದೇಹಿ ಪದುಳದೊಳಿರ್ದಳು 
(ಕೈನಿಭಾ. ೦೯-೪೩). ಜಂಜಾಟ: ೧. ನೀನೊರ್ವನು ಹಲಬರ ಹೋರಾಟ 
ಜ್ಞಾನೋತ್ತರ ಮಾರ್ಗಕ್ಕೆ ಜಂಜಾಟ, (ಅವಧೂ. ೦೦). ೨. ಕೊರಳಲ್ಲಿ 
ವಿಶೇಷಾಭರಣಗಳ ಜಂಜಾಟ ಕಟ್ಟಿಕೊಂಡಿರಲಿಲ್ಲ (ನೂ ರಜ. 
ಜಂಜಾಲ: ೧. ಈಗ ಈ ಒಣ ಜಂಜಾಲವಿಲ್ಲ (ಕುರಿಹಿಂ. ೧೧೫). ಜಂಜಾಳ: 


೨೮). 


೨೯೩೮ 


10 


ಶ್‌ 
ಲಾ 


20 


ಬ 


5 


80 


85 


ಜಂಜಾಳ 


ಪಿ. ದೇವಬಲಿ-ಯಜ್ಞ ಕರ್ಮ ಮುಂತಾದ ಧಾರ್ಮಿಕ ಜಂಜಾಳವು ಅಂದು 
ಅತ್ಯಂತ ಅವಶ್ಯವಿತ್ತು (ಮಾವಾದ. ೭೩). ಜೊಂಜಾಟ: ೧. ಈ ಜೊಂಜಾಟ 
ದಲ್ಲಿ ನಿಮ್ಮ ಅಭ್ಯಾಸಕ್ಕೆ ತೊಂದರೆಯಾಗಬಾರದು (ಮುತ್ತೈದೆ. ೬೧); ಅದೆಲ್ಲ 
ಜೊಂಜಾಟ ನಿನಗಿಲ್ಲ (ಷೋಡಶಿ. ೦೬). ರುಂರಭಾಟ : ೧. ಈ ಸಂಸಾರದ 
ರುಂರಯಾಟವೇ ನನಗೆ ಹಿಡಿಸುವುದಿಲ್ಲ! (ಗಂಸಮ, 3೧೦). 

[ «ಮರಾ. ಜಂಜಾಲ*; ಹಿಂ. ರುಂರುುಟ್‌,/ಸಂ. ಜಂಜ] 
ಜಂಜಣ (ನಾ). ಒಂದು ಅನುಕರಣ ಶಬ್ದ. «ಜಂಜಣಿಸು' ಪರಾ. 
ಜಂಜಣಿಸು (ಕ್ರಿ). ಜಂಜಣ ಎಂದು ಶಬ್ದ ಮಾಡು: (೪). 

[ ಜಂಜಣ + - ಇಸ್ಕು) 
ಜಂಜರ್ಯ, ಜಂಜರಿ, ಜಂಜುರಿ, ಜಿಂಜಿರಿ (ನಾ). ೧. ಸಂಕೋಲೆ ; ಬೇಡಿ ; 
ಶೃಂಖಲೆ : ಆಶೆ ಪಾಶಗಳೆಂಬ ಹಲವು ಜಂಜರಗಳ ನಾನೊಲ್ಲೆ (ಕನಕ. 
೨೧೦-೩). ಜಂಜರಿ: ೧. ಕೋಳ ಜಂಜರಿ[ಪಾ999. ಜಿಂಜಿರಿ]ಸಂಕೋಲೆಯು 
ಸೆಟ್‌ ,ನಿಮ್ಮ ಆಳುವ ದೊರೆಗಳಿಂಬವರ ಕಾಲು ಕೈಯಿಗೆ ಹವಣಾಗಲಾಪೆವೆ 
(ಅಮಂಸಾಂ. ೨-೪೮). ಜ೦ಜುರಿ: ೧. ಎನ್ನ ಧನ ಎಂಬವಂಗೆ ರುದ್ರನಿಕ್ಕಿದ ಆಸೆ' 
ರೋಷ ಜಂಜುರಿ [ಪಾಕಾಂ. ಜಂಜರಿ, ಜಿಂಜಿಟ್‌] ಹೂಡಿತ್ತು (ಜನ್ಮವ. ಕ. ` 
೨೪೩-೫೩೧).ಬಿಂಜಿರಿ; ೧. ಸೊಕ್ಕಾನೆಗೆ ಜಿಂಜಿರಿಗಳ ಹೊಡಿಸುವಾ ಸಂಜೆಯ 
ಕೂಳನಿಕ್ಕಿಸುವ ಜೋದರ (ಶ್ರೀಪಾಲ. ೧೩-೧೦೯); ಕಡಿಯಾಣವನು ಸೂತ್ರ 
ಗೋಲುಗಳಿಂದಿಕ್ಕಿ ಕಡಿಯಲವರು ಜಿಂಜಿರಿಯ ಕಿಡಿ ಸೂಸೆ (ನಾಗಕು. ೮-೫). 
"೨. ಸಿಕ್ಕು; ತೊಡಕು ; ಬಂಧನ: ಹಾಳೂರಿನೊಳಗೊಬ್ಬ ಕೋಳ 
ಜಿಂಜಿರಿಯೊಳು ಕಾಲು ಮೊದಲು ಸಿಕ್ಕಿದಂತೆ (ಅಮುಸಾಂ. ೪-೧೩೫). 
[ «ಪಾರ. ಜಂಜೀರ್‌ ; ಹಿಂ. ಜಂಜರ್‌, ಜಂಜೀರ್‌) 
ಜಂಜರ್ಕ, ಜಂಜರು (ಗು). ಸಾಧಾರಣವಾದ ; ಸಾಮಾನ್ಯವಾದ ; 
ಕ್ರವಂವಾದ : (8). ಜಂಜರು : "ಜಂಜರಂನಂಬರು' ಪರಾ. 
[ «ಪಾರ. ಜಂಜೀರಾ] 
ಜಂಜರಬಂದಿ (ನಾ). ವಿಷಯಗಳನ್ನು ವಿಭಾಗಿಸದೆ, ಸಾಧಾರಣವಾಗಿ 
`` ಒಂದಾದ ಮೇಲೊಂದರಂತೆ ಜೋಡಿಸಿ ಬರೆದ ಕ್ರಮ ; ಸಾಧಾರಣ 
ವಾದ ಅನುಪೂರ್ವಿಯಂಲ್ಲಿ ಬರೆದುದಂ: (೪). [*-ಪಾರ.ಜಂಜೀರಾಬಂದೀ] 
ಜಂಜರಿ 'ಜಂಜರ್ಯ'ನೋ. 
ಜಂಜರು «ಜಂಜರ್ಯ' ನೋ. 
ಜಂಜರುನಂಬರು (ನಾ). ಕ್ರಮವಾಗಿ ಬರುವ ಅಂಕಿ ; ಕ್ರಮಸಂಖ್ಯೆ : 
ಬಾರಾ ನಮೂನೆ ಲೆಕ್ಕಗಳನ್ನೆಲ್ಲ ಅವರು ಬರದದ್ದೇ ಇಲ್ಲ. ಎತ್ತಿಕೊಳ್ಳುತ್ತ 
ನೋಡಿದರೆ ಜಂಜರುನಂಬರನ್ನೇ ಸರಿಯಾಗಿ ಹಾಕುತ್ತಿರಲಿಲ್ಲ (ನನ್ಮೂರು. 
೦೫೨). [ ಜಂಜರು( ಆಜಂಜರ್ಯ) * ನಂಬರು] 
ಜಂಜಾಟ "ಜಂಜಡ' ನೋ. 
ಜಂಜಾಲ “ಜಂಜಡ' ನೋ. 
ಜಂಜಾಲು, ಜಂಚಾಲಂ (ನಾ). ತಿರೆಂಗಣಿಯ ಮೇಲೆ ತಿರುಗಿಸಲು ಅನು 
ಕೂಲವಾದ ಒಂದು ಬಗೆಯ ಉದ್ದವಾದ ನಳಿಕೆಯುಳ್ಳ ದೊಡ್ಡ 
ಫಿರಂಗಿ: ಆ ಸಮಯದಲ್ಲಿ ಅವನ ದಂಡನ್ನು ಶ್ರೀರಂಗಪಟ್ಟಣದ ಕೋಟೆ 
ಮೇಲಿನಿಂದ ಕೋವಿ ಫಿರಂಗೀಗುಂಡು ಜಂಜಾಲು ತುಪಾಕಿ ಮಕರಡಿಬ್ಬಿ 
ಜಬರಜಂಗಿ ಬಾಣ ಮುಂತಾದವುಗಳಿಂದ ಹೊಡೆಯುತ್ತಲಿದ್ದರು (ಜಾಮವಂ. 
೦೫೧): ಕೋಟೆಯ ಮೇಲಿನಿಂದ ಕೋವಿ, ಫಿರಂಗಿ... ಜಂಜಾಲು, ತುಪಾಕಿ 
» * * ಮುಂತಾದುವುಗಳಿಂದ ಮೈಸೂರಿನ ಸೈನಿಕರು ಹೊಡೆಯುತ್ತಿರಲು 
(ಒಡೆಕ. 8೩). ಜಂಚಾಲು : ಜಂಚಾಲುಗಳು ಬಚ್ಚುಗಳು ಜವರುಜಂಗಿಗೆಳು 
ಮಕರದಿಬ್ಬಿ ವೊದಲಾದ ಯಂತ್ರವಿಶೇಷಗಳು (ಕೃವಾಆ. ೧೬೪). 
[ « ಹಿಂ. ಜಂಜಾಲ್‌] 
ಜಂಜಾಳ “ಜಂಜಡ' ನೋ. 


ಜಂಜಿರ 


ಜಂಜಿರ (ನಾ). ಎ ಜಂರುಖಾನಿಲ ೨ : ಜಂಜಿರ ಮಳೆ ಶೀತವಾಯು ಸಿಡಿಲು 
ವೀಂಚು . .. ಮಂಜು ಮುಸುಕಿ (ಕಾಂಕೀಡ. 9-08). [?) 

ಜಂಜು (ನಾ). ಬೀಸುವ ಗಾಳಿಯ ಅಥವಾ ಬೀಳುವ ಮಳೆಯ ಶಬ್ದ : 
ರುಕಾರಕ್ಕೆ 'ಜಕಾರಂ . , . ರುಂರಭಾ-ಜಂಜು, ರುಂಪ-ಜಂಪೆ (ಕಮದ. 
೨೫೩ ಪ್ರಯೋ). [ ಎಸಂ.ರುಂರಾ)] 

ಜಂಜುರಿ “ಜಂಜರ,' ನೋ. 

ಜಂಜೂರಿ (ನಾ). ಗೊಂಡೆ ; ಕಂಚ್ಚು (7): ಕೆಂದ ಬಣ್ಣದ ಬಸವ 
ಮಂದ್ಕಾಗ ಬಂದರ ಜಂಜೂರಿಬಾಲ ಮ್ಯಾಲೆತ್ತಿ ನಂ ಬಸವಗ ಕಂದವ್ನ 
ತಾಯಿ ಕೈಮುಗಿದು (ರೋಕಗೀ. ೧೯೭). "ಜಂಡ್ಕೆ' ಪರಾ. [7] 

ಜಂರುಪೂಗ (ನಾ). ಜಪ ಮಾಡುವವನು; ಭಕ್ತ; ಉಪಾಸಕ; ಮುನಿ: 


ರ೯೩€೯ 


ಲಾ 


ಸಾಲ ಕುಟೌದಟಿಹಿಗಳ ಕರ್ಮದ ಕೂಲಿಗರ ಜಡ ಜಂರುಪೂಗರ ಜಾಲ |, 


ಸಿರಿಯನವಮಿಷರ ಪುರಿ ವಶವಾಯ್ತು ನಿನಗೆಂದ (ಕುವ್ಮಾಆ. ೭-೧೩)- 
[ ಆಸಂ. ಜಂಜಪೂಕ] 

ಜಂರುರ (ನಾ). ಶಿಥಿಲನಾದವನು ; ಜರ್ಜರನಾದವನಂ : ಪಂಜರದರ 
ಗಿಳಿಯಾ ಮಂಜೀರನಾ ಕಯ್ಯಾ ಭಂಜನಿಗಾದಂತೆ ಜಂರುರ ನಾನಾದೆ 
(ವೋಕ್ಷದೀ. ೧೨3೦-೨). 
[P ಇದು "ಜರ್ಜರದ' ಛಂದಸ್ಸಿಗಾಗಿ ಮಾಡಿಕೊಂಡ 

ರೂಪವಿರಬಹುದು] 

ಜಂರಖಾಡಿ (ನಾ). ಮೇಲಂಗಿ (?): ತುರುಕರ ಹುಡುಗನಿಗೆ ತುದಿಗಾಲು 
ಪಾಪಾಸು ಹರಕಂಗಿ ಮೇಲೆ ಜಂರಭಾಡಿ ಹಾಕ್ಕೊಂಡು ಹರಸ್ಕೂಡುತಾನೆ 
ಹುಡುಗೀರ (ಹಳ್ಳಿಯ. ೪೩). [?) 

ಜಂರುಭಾನಿಲ, ಜಂರುಾನಿಳ (ನಾ). ೧. ಮಳೆಹನಿಯೊಡಗೂಡಿದ ಗಾಳಿ: 
ಕೈವಲ್ಮಾಂಗನಾಲೋಲ ಕಮನೀಯಗುಣಸದನ ಸಂವಿತ್ಸದಾಪಾನ 
ವದನಾಭ್ರಜಂರಾನಿಲ (ಏಕೊ ಪು. ೧-೨). ಪಿ. ಬಿರುಗಾಳಿ : ಯಿಂದು 
ನಿನ್ನೊಡನಿಹುದೆ ಸಾಕು . . . ಮನ್ಮಥನೆನ್ನಾ ಕೊಂದು ನೆಜಕಿ ಸುಟ್ಟು 
ಹುಡಿಯಾದ ಭಸಿತವನೂ ಜಂರಖಾನಿಲನೊಳಿತ್ತಿಬಿಡು ಗಂಧವಾಹನ ಕೂಡಿ 
ಬಯಲ ಭಸ್ಮಾಂಗಕ್ಕೆ (ಗುಥಡ. ೨-೧೫). ಜಂರಖಾನಿಳೆ : ೧. ಧಾರಾಳಿಗಳ್‌ 
ಸೂಸುವಿನಂ ತಳ್ಬೊಯ್ವ , ಜಂರಖಾನಿಳಂ . . . ಚೆಲ್ವಾದುದು (ಜಗವಿ. 
೪-೨೭). ೨. ಜಂರಖಾನಿಳನಂತೆ ದೈತ್ಯಪಟ್ಟಣ ಪೊಕ್ಕು ಕಂಜಮುಖ 
ಗೋಸುಗ ಸಂಚರಿಸಿದ ಚರಣ ಜಂರಖಾನಿಳನಿಂ 
ತಿಅಕ್ಕಿಂದು ಬಾನೊಳ್‌ ತಿರುಗಿದಂ (ವಸ್ತವಂ. ೯-೭೦). 

[ <ಸಂ. ರ್ಲುಂಂರಾನಿಲ ] 

ಜಂರುಾನಿಳ "ಜಂರುಾನಿಲ' ನೋ. 

ಜಂರಖಾಪ್ರಭಂಜನ (ನಾ). ಇ ಜಂರುಾನಿಲ ೨: ಬರ್ಪ ರಿಪುಬಲಬಲಾಹಕ 
ಪ್ರಬಲಜಂರಖಾಪ್ರಭಂಜನನಂ ಕಂಡು (ರಾಜಶೇ. ೬-೮೧ ವ). 

[ ಆ ಸಂ. ರುಂರಭಾಪ್ರಭಂಜನ ] 

ಜಂರಖಾಮಾರುತ (ನಾ). ಎ ಜಂರುಾನಿಲ ೨: ಅಂಥ ಸಂಗೀತದ 
ಜಂರಖಾಮಾರುತದಲ್ಲಿ ಭಾವಕ್ಕೂ ರಸಕ್ಕೂ ಭ್ರಾಂತಿಪಟ್ಟು ಬಂದ ರಸಿಕರಿಗೆ 
ಬೇಸರವಲ್ಲದೆ ಇನ್ನೇನು ಬಂದೀತು? (ಗಾನಕ. ೨೫). 

[ ಆಸಂ. ರುುಂರಭಾಮಾರುತ) 

ಜಂರಭಾರ “ಜುಜ್ಬಾ ರ' ನೋ. 

ಜಂರಖಾವಾತ (ನಂ). ಎಜಂರುಾನಿಲ ೨; ಆತನ ಕುವರ... 
ಈತನಾರಾತಿಜೀಮೂತ ಪ್ರಹರ ಜಂರುಾರಾ ಯ ವಾ] ತಭಿನವಭೀಮರಾಜಾ 
(ಛೈರವೇ. ೧-೨೪೭);ಲಕ್ಷ್ಮೀಶನ ನಾದಧಾರೆ ಭಾವತೀವ್ರತೆಯ ಜಂರಭಾವಾತ 
ವನ್ನು ಶೀನಪ್ಪನ ಮನಸ್ಸಿನಲ್ಲಿ ಸೃಷ್ಟಿಸಿತ್ತು (ಅನಾಥೆ. ೧೦). 

[ ಆಸಂ. ರುಂರಭಾವಾತ) 


(ವಿದಾಕೃ. 3೬-3): 


25 


46 


ಜಂಡ್ಕೆ 


ಜಂಟಿ (ನಾ). ೧. ಸೇರುವಿಕೆ; ಒಟ್ಟುಗೂಡುವಿಕೆ : ಕೆಂಗರಿಯ ಕೋಲ್ಲಳಂ 
ಜಂಟಿನಿಂ£ ಯಿಂ3 ದೈನೂರು ಬಿಲ್ಲಳಿಂ ತೂರಲಂದಾಗಸಂ ತೂಗಿತೊಡನೆ 
(ಪರಶು. ೧೦-೪): ಉಂಟು ಒಬ್ಬೊಬ್ಬರಿಗೆ ಬೆನ್ನಲಿ ಎಂಟು ಕೋಟಿ ಪ್ರಮಥರು 
ಟೆಂಟೆಣಿಸಿ ನಿಂದಿಹರು ಗಣಸಭೆ ಜಂಟಿಯಾಗಿ (ಕರಲೀ. ೪೧-೨). ೨. ಒಂದು 
ವಸ್ತುವು ಮತ್ತೊಂದು ವಸ್ತುವಿಗೆ ಸೇರ್ಪಡೆಯಾಗಿರುವಿಕೆ ; 
ಜೋಡಣೆ; ಜೊತೆ; ಜೋಡಿ: ತಂಟೆ ನಂಟನು ಸಲ್ಲ ಒಂಟಿ ಪಯಣವು 
ಸಲ್ಲ ಜಂಟಿಯ ಸಾಲವೆ ಸಲ್ಲ (ಇಂಡಾಪ. ೧೭೦-೪೩). 
ಜಂಟಿದೇವರ್‌ ಎ ಅವಳಿಜವಳಿ ದೇವತೆಗಳು; ಅಶ್ವಿನೀದೇವತೆಗಳು: 
ಜಂಟಿದೇವರ್ಗೆ ಎಂದು ಸುರರೊಳ್‌ ಪಂತಿಗೆ೧ಟ್ಟನೇಕೆ? (ರಾಮಾಶ್ಶ. 
೬೪-೧೪). ಜಂಟಿಹಾಕು ಇ ಜೊತೆಗೆ ಸೇರಿಸು ; ಜೋಡಿಸು : (೪). 
( ದೇ.॥ ತೆಲು. ಜಂಟ, ಜಮಟ) | 
ಜಂಟಿಕಲ್ಲು (ನಾ). ಎಲ್ಲೆಯ ಗುರಂತನ್ನು ಅಥವಾ ಸೀಮಾರೇಖೆಯಂನ್ನೂ 
ಸೂಚಿಸುವುದಕ್ಕಾಗಿ ಸಾಲಾಗಿ ಇಟ್ಟ ಮೂರು ಶಲ್ಲಂಗಳು (ರ್ಮಸ್‌ಗೆ. 11, 
೫೫೧). "ಮುಗ್ಗುಡ್ಡೆ' ಪರಾ. [ಜಂಟಿ + ಕಲ್ಲು(€ಕಲ್ಸ್‌) ] 
ಜಂಟಿಕಾರ್ಯದರ್ಶಿ (ನಾ). ಕಾರ್ಯದರ್ಶಿಯ ಜೊತೆ ವ್ಯವಹರಿಸುವ 
ವಂತ್ರೊಬ್ಬ ಕಾರ್ಯದರ್ಶಿ : ಜಂಟಿಕಾರ್ಯ ದರ್ಶಿಗಳು ವಂದನಾರ್ಪಣೆ 
ಮಾಡಿದರು (ರೂಂ). [ ಜಂಟಿ ೬ ಕಾರ್ಯದರ್ಶಿ] 
ಜಂಟಿಗಾರ(ನು). ೧. ಜೊತೆಗಾರ. ೨. ಪಾಲುಗಾರ ; ಪಾಲುದಾರ: 
೪). [ಜಂಟಿ * - ಗಾರ( ಆ - ಕಣಿ) 
ಜಂಟಿಚೌರಿ (ನಂ). ಜೋಡಿಚವರಿ ; ಚುಮರಗಳ ಜೊತೆ: ಕಾಲ 
ಗಗ್ಗರಗೆಜ್ಜೆಯ, ನೊಸಲ ಜಂಟಿಚೌರಿಯ . . . ಕಾರೊಡಲ ಪೇರಾನೆಗಳ 
(ಕಾಮಾಶ್ಮ. ೯9-೭). . [ಜಂಟಿ * ಚೌರಿ, (ಆಚವರಿ) ] 
ಜಂಟಿಪಟ್ಟೆ (ನಾ). ಇಬ್ಬರ ಹೆಸರಿನಲ್ಲಿ ಒಟ್ಟಿಗೆ ಇರುವ ಹಕ್ಕುದಾರಿಕೆಯ 
ಪತ್ರ: (8). [ಜಂಟಿ + ಪಟ್ಟೈ) 
ಜಂಟಿಪಟ್ಟೆದಾರ (ನಾ). ಜಮಾನಿನಲ್ಲಿ ಜೊತೆ ಹಕ್ಕುದಾರ : ಜಾಯಿಂಟ್‌ 
ಪಟ್ಟಾದಾರನು . . . ತನ್ನ ಜಂಟಿಪಟ್ಟೆದಾರನಿಂದ ಹಣ ವಸೂಲ್ಮಾಡ 
ಬೇಕೆಂದು .. . ನೋಟಿಸು ಕೊಟ್ಟಲ್ಲಿ (ಗಾಮಾಕ, ೭೩). 
[ ಜಂಟಿಪಟ್ಟೆ + - ದಾರ್ಮ) 
ಜಂಟಿವರಸೆ (ನಾ). [ಸಂಗೀತ] ಸಂಗೀತಶಾಸ್ತ್ರದ ಶಿಕ್ಷಣದಲ್ಲಿ ಹೇಳಿ 
ಕೊಡುವ ಜೋಡಿ ಸ್ವರಗಳ ಒಂದು ಕ್ರಮ ; ಜೊತೆಜೊತೆಯಾಗಿ 
ಬರುವ ಸ್ವರಗಳ ವರಸೆ: ಸ್ವರಾವಳಿ, ಜಂಟಿವರಸೆ, ಅಲಂಕಾರಗಳು 
ಮತ್ತು ಗೀತೆಗಳು-ಅವು ಸಂಗೀತ ಶಿಕ್ಷಣತ್ರಯದ ಪ್ರಥಮಪಾಠಗಳಷ್ಟೆ 
(ಹೇಮಕೂ. ೧೦೪). [ಜಂಟಿ ವೆರಸೆ (ಎವರಿಸೆ)] 
ಜಂಟಿಸು (ಕ್ರಿ). ಸೇರಿಸು ; ಹೊಂದಿಸು ; ಮೇಳಿಸು : ಭೇರಿಯಾರ್ಭಟಿಸೆ 
ಕಹಳೆಗಳು ಜಂಟಿಸಿಯೆ ಮೊರೆವುತ್ತ . . . ಆಕಾಶ ತುಂಬಿ ಪೊರಸೂಸು 
ವೋಲ್ಮೆರೆಯಲೊಡನೆ (ಹೋರಬ. ೪-3೨೯): ಜಂಟಿಸಿದ ಹಲವು ಕಂಟಕಗಳಿದು 
ಮುಕ್ತಿಪಥವಂಟಿಸಿದ (ಜಿನಮು. ೪೫-೪೩); ಜಂಟಿಸಿ ವೀಣೆ ಪಿಟೀಲನು 
ನುಡಿಸುತ ಎಂಟುಜನ ಹುಡುಗಿಯರು (ಬಿನ್ನಹ. ೩೨). [ಜಂಟಿ* - ಇಸ್ಟು) 
ಜಂಡರಿಗೆ (ನಾ). ಒಂದು ಬಗೆಯ ಸಸ್ಯ: ಕಾಡುಅಡಿಕೆ, ಜಂಡರಿಗೆ 
(ಮೈಔಗಿ. ೬೨-೧೨೪೬). [7] 
ಜಂಡು 'ಜೊಂಡ್ಕು' ನೋ. 
ಜಂಡೆ; "ರುಖಾಂಡ' ನೋ. 
ಜಂಡೆ, (ನಾ). ಗೊಂಡೆ; ಕುಚ್ಚು: ಕೋಡ ಚಿಮ್ಕಾಡುತ ಕೊಳಗ 
ನಲ್ಲಾಡುತ ಜಂಡೇದ ಬಾಲ ಎಳವುತಾ ಬರುವಾಗ ರಂಬೇರಾರುತಿ 
ಬೆಳ್ಳ್ಯಾರೋ (ಕಶಾಗೀ. 83); ಕಾಲು ಕಂಕಣ ರುಳಿ ಗೆಜ್ಜೆ ಜಂಡೆಗಳು, 
ತೋಳಿಗೊಂಕಿ ಬಾಜುಬಂದು ಗೊಂಡೆಗಳು (ಕರ್ನಾಕ. ೨೮೭). [?] 
185 


ಜಂತ್ಯ 


ಜಂತ, (ನಾ). ೧. ಹಲ್ಲು; ದಂತ: “ದಂತ - ಜಂತ” (ಕಮದ. ೨೬೭ 
ಪ್ರಯೋ); “ಪಲ್ಲು ಜಂತಮೆನೆ ರದನಮಕ್ಕುಂ” (ಕಲ್ಮಮಂ. ೭೧). 
೨. ಆನೆಯ ಕೋರೆ ; ಹಸ್ತಿದಂತ : ಕೋಪಾನಳನಿಂ ಕಣ್ಣಾಣದೆ ಕೆಲ 
ದೊಳಿರ್ದ ಜಂತದ ಪಾವುಗೆಯಿಂದವಿಟ್ಟು(ಧರ್ಮಾಮ್ಮ. ೨-೧೨೦) ; ಜಂತದಿಂ 
ಕಡೆದು ಕಂಡರಿಸಿದ ಪುತ್ತಟ್‌ಯಂತಿರ್ಪಳ್‌ (ಕಬ್ಳಿಕಾ. ೩೧8) ; ಜಂತದ 
ಚಾವಡಿಯೊಳೆಗೆ ಸಂತತ ಸಿಂಹವಿಷ್ಟರದಲ್ಲಿ. ಲಕ್ಷ್ಮಿಯ ಕಾಂತನೊಲಿದು 
ಕುಳಿತಿರ್ದ (ಮೋಹತ. 4-೭೦); ಪೀಲಿಯುಡೆಯ ಜಂತದೋಲೆಯ ಪುಲಿ 
ಯುಗುರ ಬಾವುಲಿಯ . . . ಪುಳಿಂದಿಯರ್‌ (ರಾಮಾಶ್ಮ. 6೩-೨೭). 

[ ಆಸಂ. ದಂತ) 

ಜಂತ, (ನಾ). ಅಗಲ ; ಪನ್ನ ; ಹಂತವಿಲ್ಲದ ಭಾವಿ, ಜಂತವಿಲ್ಲದ ಸೀರೆ. 
ಸಂತೋಷವಿಲ್ಲದ ಸತಿ ಪುರುಷ್ನ ಕೈಹಿಡಿದು ಚಿಂತೆ ಮಾಡಿದರೆ ಫಲವೇನು? 
(ಹಳ್ಳಿದಾ. ೬೬). 1?) 

ಜಂತಗುಂಟೆ (ನಾ). ವ್ಯವಸಾಯದ ಒಂದಂ ಉಪಕರಣ ; ಹಲುಬೆ ; 
ಸೆಳ್ಳು,ಜಂತಗುಂಟೆ, ರಾಘೋಲು ಮೊದಲಾದ ಉಪಕರಣಗಳನ್ನು ಹೊತ್ತು 
(ಕನ್ನಣಾ. ೧೩೫). [ ಜಂತ, + ಕುಂಟೆ] 

ಜಂತಣಿಗೆ 'ಜಂತವಣಿಗೆ' ನೋ. 

ಜಂತರ "ಜಂತ್ರ' ನೋ. 

ಜಂತಲ, ಜಂತಾಲ, ಜಂತಾಳ (ನಾ). ಒಂದಂ ಬಗೆಯ ಮರ: ಮರ 
ಗಳು; - ಹೆಸವ, ಹೆಬ್ಬಲಸು . . . ಜಂತಲ, ಸಾಂಬ್ರಾಣಿ (ನಮ್ಮನು. 
೨೩೬). ಜಂತಾಲ : ಸಪ್ತಪರ್ಣ, ಜಂತಾಲಮರ ಬಂತಲೆ 
(ಮಡಗಿ. 8-೮೩). ಜಂತಾಳೆ: ಕಣಗಿಲೆ (ಕಾಶಿ, ದೇವ) ಜಂತಾಳ, ನಂದೀ 
ಬಟ್ಟಲು . . . ಜಂಡು, ಬಿದಿರು (ನಮ್ಮನು. ೨೩೮). [2] 

ಜಂತವಣಿಗೆ,ಜಂತಣಿಗೆ(ನಾ).ಹಸ್ತಿದಂತದ ಬಾಚಣಿಗೆ: ಚದುರೆಯೊರ್ವಳಿ 
ನವಿರನೊಳ್ಗೆಯ್ಕೆ ಜಂತವಣಿಗೆಯಿನೆತ್ತಿ ಬಾಚಿ ಪೊಟಿಟಳ್‌ (ಶ್ರೀರಾಮ: 
೪-೧೦). ಜಂತಣಿಗೆ : ಜಂತಣಿಗೆಯೊಂದನ್ನು ತೆಗೆದುಕೊಂಡು ತಲೆಯನ್ನು 
ಬಂಚಿಕೊಂಡಳು (ರೂಢಿ). [ಜಂತ * ಪಣಿಗೆ) 

ಜಂತಾಲ (ಜಂತಲ' ನೋ. 

ಜಂತಾಳ 'ಜಂತಲ' ನೋ. 

ಜಂತಿ "ಜಂತೆ' ನೋ. 

ಜಂತಿಗ(ನಾ). ಹಸ್ತಿದಂತದ ವ್ಯಾಪಾರಿ: ಜಂತಿಗರ್‌ [ಪಾಕಾಂ. ದಂತವಳೆ 
ಯರ್‌) ಸಂತತಿಗೆಟ್ಟರಂತಟಲೆ . , . ಚೊಲ್ಲೆಯರ್‌ ಗಲ್ಲೆಯಂಬಲಿಯಂತೆ 
ನೆಲನಂ ಪತ್ತೆ ಸರ್ವಾಂಗದ್ರೋಹರಂ ಕವರ್ವಂತೆ ,ಸರ್ವಸ್ವಾಪಹರಣಂ 
ಮಾಡಿ (ರರ್ಮಾಮ್ಮ. ೨-೬೪). [ಜಂತ + - ಇಗ) 

ಜಂತು (ನಾ). ೧. ಜೀವವನ್ನುಳ್ಳುದು ; ಪ್ರಾಣಿ ; ಜೀವಿ: “ಪ್ರಾಣಿ 
ಜಂತು ದೇಹಿಯೆನಿಕ್ಕುಂ” (ವಸ್ತುಕೋ. ೧೮-೩). ೨. ಸಣ್ಣ ಕ್ರಿಮಿ: 
ಅಮಾಬಾ ಎಂಬುದು ಒಂದೇ ಕೋಷ್ಮದಿಂದ ಕೂಡಿದ ಆದಿ ಜಂತು(ಜೀವಾತ್ಮ. 
೨೩೩. ೩. ಕರುಳಿನಲ್ಲಿ ಹಂಟ್ಟುವ ಒಂದು ಬಗೆಯ ಹುಳಂ : ಜಂತಿ 
ನಂತೆ ಬಸಿಜಂ ತಿಂಬರ್‌ ಪಂದಿಯಂತೆತ್ತುವರ್‌ (ಧರ್ಮಾಮ್ಮ. ೩-೭೩); 
ಜಂತಿನ ಜನ್ಮಭೂಮಿ ಕ್ರಿಮಿಯ ಗೂಡು . . . ಆದಿವ್ಯಾಧಿಯ ವಾಸ 
ಇಂತಿದಟ್‌ೊಳೆಗೆ ನಿನ್ನ ಕುಲಗೋತ್ರಂಗಳಾವುದು ಹೇಳಾ (ಅದವ. ೧೪೬), 

ಜಂತಿನ ಪುಡಿ - ಹೊಟ್ಟೆಯಲ್ಲಿರುವ ಜಂತಂಗಳನ್ನು ನಾಶಮಾಡಲು 
ಸೇವಿಸುವ ಪುಡಿ : ಜಂತು ಆಗಿರಬಹುದು ಅಂದು ಜಂತಿನ ಪುಡಿ ತಗೊಂಡ 
ನಂತ (ಗಂಗಾಸಾ. ೪). [0.1] 

ಜಂತುಫಲ (ನಾ). ಒಳಗೆಲ್ಲ ಹಂಳಂ ತುಂಬಿರುವ ಹಣ್ಣುಳ್ಳ ಮರ; 
ಅತ್ತಿ, ಉದುಂಬರ; “ ಉದುಂಬರಃ, ಜಂತುಫಲಃ. ಯಜ್ಞಾಂಗಃ, 

ಹೇಮದುಗ್ಹ ಕ8-೪ ಅತ್ತಿಮರದ ಹೆಸರು ” (ಸಿದ್ಧಾಂತಿ. ೧೦೨). [ಸಂ.] 


೯೪೦ 


10 


26 


80 


ಜಂತ್ರ 


ಜಂತುರೋಗ (ನಾ). ಕರುಳಿನಲ್ಲಿ ಜಂತುಹುಳುಗಳು ಹೆಚ್ಚಿ ಆಗುವ 
ಕಾಯಿಲೆ: ಚವ್ಯಾದಿಲೇಹ್ಯ ನಿತ್ಯವೂ ಕರ್ಷಪ್ರಮಾಣಂ 
ಸೇವಿಸಲು ಬಹುದಿವಸದ ಕ್ಷಯರೋಗ . . . ಹೊಟ್ಟೆಯೊಳಿರ್ದ ಜಂತು 
ರೋಗ, ಜಲೋದರ ಸಹ ಗುಣಮಕ್ಕು (ಸಳವೈ. ೨೩೬). 

[ ಜಂತು * ರೋಗ) 

ಜಂತುಹುಳು(ನಾ).(ಮನುಷ್ಯರ)ಕರುಳಿನಲ್ಲಿ ಬೆಳೆದಂ ತೊಂದರೆಕೊಡುವ 
ಒಂದಂ ಬಗೆಯ ಹುಳು : ಜಂತುಹುಳು, ಕೊಕ್ಕರೆಕಾಲು : . . ಖಾಸ್‌ 
ಬಂಗಲೆ ಖಾಯಿಲೆಗಳೆಲ್ಲಾ ನಮ್ಮ ಮನೇಲೇನೆ! (ತುಟಮಾ. 3೯): ನಿಮೆ 
ಟೊಡಾ . .. ಈ ವರ್ಗಕ್ಕೆ ಜಂತುಹುಳು . ನಾರುಹುಣ್ಣಿನ ಹುಳು . . . 
ಮುಂತಾದವು ಸೇರುತ್ತವೆ (ಪರಜೀ. ೪೯). 

[ ಜಂತು ೬ ಹುಳ್ಳು ( ಆ ಪುಟ್ಟು) 1 

ಜಂತೆ, ಜಂತಿ(ನಂ). ಮೇಲ್ವಾವಣಿಗಳಿಗೆ ಆಧಾರವಾಗಿ ತೊಲೆಗಳ ಮೇಲೆ 
ಹಾಕುವ ಸಣ್ಣ ಅಡ್ಡಪಟ್ಟಿ; ಹಲಗೆ ಸೇರುವೆಗಾಗಿಯೋ, ತಟ್ಟೆಯಾದ 
ಮೇಲ್ವಾವಣಿಗಾಗಿಯೋ ಆಧಾರವಾಗಿ ಹರಡಂವ ಪಟ್ಟಿ: ಆಗಳ"* 
ದ್ರುಪದಂ ಪಚ್ಚೆಯ ನೆಲಗಟ್ಟಿನೊಳಂ ಪವಳದ ಜಂತೆಯೊಳಂ ಪದ್ಮರಾಗದ 
ಬೋದಿಗೆಯೊಳಂ . . . ಒಪ್ಪುವ ವಿವಾಹಗೇಹಮಂ ಸವೆ೨ಯಿಸಿ (ಪಂಪಧಾ. 
೩-೭೪ ವ); ಆ ಲಲಿತಪಚ್ಚೆಗಳ ತೊಲೆ ರನ್ನಬೋದುಗೆಗಳಾ ಪ್ರವಾಳಂ 
ಗಳಿಂದೆ ಮೇಲೆಸೆವ ಜಂತೆಗಳ* (ಕಪು, ೩-೪೮) : ಬಜ್ಜರದ ಜಂತೆಯಿಂ, 
ರನ್ನದೊಳ್ಗೆಂಬದಿಂ . « - ಮದನಗೈಯ ಬಾಗಿಲ್ವಾಡದ ಸಿಂಗರದೊಂದು 
ದೇಗುಲಂ ಕಣ್ಣೆಡ್ಡಮಾಗಿ ರಂಜಿಕುಂ (ಕಾಮಾಶ್ಯ. 89-೨೧) ; ಉಂಡ ಮನೆ 
ಜಂತೆ ಎಣಿಸಿದರಂತೆ (ಗಾದೆ). ಜಂತಿ: ಉಪ್ಪರು ಕಣ್ಣೆ ಸೆವ ಪಚ್ಚೆ ಜಂತಿಯ 
ಮೇಲೆ ರನ್ನಬುರುಡೆಗಳ್‌ ಸಾಲ್ಗೊಂಡುವೆಡೆಯೆಡೆಯೊಳು 
(ಶ್ರೀರಾಮ. ೪-೫೩೦); ಹಳ ಮನೆಯ ಮುರುಕು ಜಂತಿ (ನಡೆಬಂ. ೭೩-೧೭); 
ಜಂತಿಯ ಹತ್ತಿರ ಒಂದೆರಡು ಚಿಕ್ಕ ಕಿಡಕಿಗಳಿದ್ದವು (ರಕ್ತಧೃ. ೫೭). 

[ ದೇ.8 ತುಳು. ಜಂತೆ, ಜಂತಿ; ತೆಲು. ದಂತಿಯ, ದಂತೆ] 

ಜಂತೆತ್ತು (ಕ್ರಿ). ಕರುಳಿನಲ್ಲಿ ಜಂತುಗಳು ಹೆಚ್ಚಾ ಗಂ,-ವೃದ್ಧಿಯಾಗು: 
ಜಂತೆತ್ತಿದರಂತೋಕರಿಸುತ್ತುಂ (ಧರ್ಮಾಮ್ಮ. ೪-೭೬). [ಜಂತು + ಎತ್ತು) 

ಜಂತೆವಲಗೆ (ನಾ). ಜಂತೆಗೆ ಜೋಡಿಸಂವ ಹಲಗೆ: ಮಹಾಮನೆಯ 
ಕಟ್ಟಿದನಯ್ಯ ಸಂಗನ ಬಸವಣ್ಣನು . . . ಅದಕ್ಕೆ ಕಂಭವೊಂದು ತೊಲೆ 
ಯಾಟಿ ಜಂತೆವಲಗೆ ಮುವ್ವತ್ತಾಟಿ (ಅವಕಂ. 33೨-೦೦೦೮). 

[ ಜಂತೆ * ಪಲಗೆ] 

ಜಂತ್ರ, ಜಂತರ, ಯಂತರ (ನಾ). ೧. ಯಂತ್ರ ; ಯಾಂತ್ರಿಕರಚನೆ ; 
ಯಂತ್ರ ಸಹಿತವಾದ ವಸ್ತು : “ ಆವರಣೆಯೆನೆ ಜಂತ್ರಮಕ್ಕು "(ಮಂಗರ. 
೬೦-೨೦) ; ಆ ಬಿಲ್ಲನೇಆಟ*ಸಿ ಆ ಸರಲ್ಲಳಿಂದಾತನ ಮನೆಯ ಮುಂದೆ ನಭ 
ದೊಳ್‌ ನಲಿನಲಿದಾಡುವ ಜಂತ್ರದ ವಿನಾನನೆಚ್ಚನುಮಾಕೆಗೆ ಗಂಡನಕ್ಕುಂ 
(ಪಂಪಧಾ. ೩-೩3 ವ): ನಮ್ಮ ಬಲಂ ಕೀಲ್ಕಳೆದ ಜಂತ್ರದಂತೆ ಕಟಕುಟ 
ಮಾಗಿರ್ದಪುದು (ಪಂಠತಂ. 3೦೬-೨೦); ತೊಜಿಕಿಯಂ ಜಂತ್ರಂಗಳಿಂ ಕಟ್ಟಿ 
ನಿಜಾಂತಃಪುರಸಹಿತಂ ನೀರಾಟವಾಡಿ ಜಂತ್ರಂಗಳಂ ಕಳೆಯೆ (ಪಂರಾಮಾ. 
೧೦-೧೮೦ ವ); ಪ್ರಣವಂ ಶೃಂಖಲೆ . . . ಸ್ಮೃತಿ ಜಂತ್ರಮಾಗಮಮೆ ಬೆಳ್ಳಾರಂ 

. . ನಾರಾಚಂ ತಪೋವಿಸ್ತ ರಂ (ಕಬಶಂ. ೩-೨೫೩). ೨. ಓಂದು ಬಗೆಯ 

ತಂತಿವಾದ್ಕ : ವೀಣೆ ಜಂತ್ರದ ನಾದಭೇದಸ್ವರಂಗಳಂ ಕಾಣಿಸದೆ ಪ್ರಾಣ 
ತಾನಾಗಿಯಂಗುಲಿಯೊಳಂ (ದೀಕ್ಷಾದೋ. ೦೧೩೨-೧೦): ವರರುದ್ರವೀಣೆ 
ಧನುರ್ವೀಣೆ ಜಂತ್ರ ತುಂಬುರುವೀಣೆ ಕೂರ್ಮವೀಣೆಗಳ ಸ್ವರಮಂಡಲ 
ಮುಖ್ಯ ತಂತ್ರೀವಾದ್ಯದ ಹೆಣ್ಣು ನೆರೆದುದು ಕುವರಿಯೋಲಗದಿ (ಮೋಹತ. 
೨೭-೧೦); ಚೆಂಗು ದಂಡಿಗೆ ತಿತ್ತಿ ಮುಖವೀಣೆ ಜಂತ್ರವುಪಾಂಗ ಮುಂತಾದುವ 
ನಾಂತು ಅಂಗಜನೋಲಗಕಡಿಯಿಡುತಿದ್ದ ಗಾನಾಂಗನೆಯರ ನೋಡುತಿರ್ದಾ 


ಜಂತ್ರಗೊಳಿಸು 


(ಛರಡ. ೪೭-೪೭). ೩. ರಾಟೆ ; ನೂಲು ತೆಗೆಯುವುದು, ನೀರೆತ್ತುವುದು 
ಮೊದಲಾದಂವನ್ನು ಮಾಡುವ ಯಂತ್ರ : ಚೆಲುವೆತ್ತು ರಾಟಿಸುವ 
ತದ್ಗೃಹದ ಮಧ್ಯ ವಿದ್ರುಮದ ಜಂತ್ರದ ಕಾಲ್ಲಳಿಂ (ನವಮೋ. ೦೪-೧೩೫); 
ಗಾಂಧಿಯುಗವು ಪ್ರಾರಂಭವಾದಂದಿನಿಂದ ಅಲ್ಲೊಂದು ಇಲ್ಲೊಂದು ಜಂತ J 
(ರಾಟಿ)ಗಳು ಕಾಣಿಸಿಕೊಳ್ಳುತ್ತವೆ (ನಾಣ್ಮುಡಿ. ೪0). 9. ಬೊಂಬೆ. 
“ಗಿಡಿಗಿಡಿಜಂತ್ರ' ಪರಾ. ಜಂತರ : ೧. ಅಂತ್ಯಕಾಲಕೆ ನೆನಸಿ ಅಂತಕನ 
ಎಡೆಯಾಗಿ ಎಂತು ಮರುಗಿದರೆ ಏನುಂಟು ಎಲೆ ಮನುಜ ಜಂತರದ ಇರಸು 
ಮುರಿದಂತೆ (ಕನ್ನಾ. ೨೭೮). ಯಂತರ: ೧. ೫ಾಟವಳ ಸೂತ್ರದ ಯಂತರ 
ಗಳ ಬಿತ್ತರವನು ಕಂಡರಾಗ (ಕಂನವಿ. ೧೪-೨೬). '[ ಸಂ. ಯಂತ್ರ] 
ಜಂತ್ರಗೊಳಿಸು (ಕ್ರಿ). ಕೀಲುಗೊಳಿಸು ; ಜೋಡಿಸು: ಸೇರಿಸು: 
ನಳಿನಭವನಂಭೋಜ ಬೆಳೆಟ್ಟಮಂ ಜಂತ್ರಗೊಳಿಸಿ (ನಂದಿಮಾ. ೧೮-೨೬), 
[ ಜಂತ್ರ + ಕೊಳ] + - ಇಸ್ಕು] “ 
ಜಂತ್ರದೇವತೆ (ನಾ). ವಾದ್ಯದ ದೇವತೆ ; ಸಂಗೀತದೇವತೆ ; ಜಾಣಿನ 
ಜಂತ್ರದೇವತೆಗಳೊ ನೂತನ ವಾಣಿಯರುಗಳೆಂತೆನಲು ಕ್ಷೋಣಿಗೆ ನಾನಾ 
ಬಗೆಯ ವಿದ್ಯೆಗಳ ಪ್ರವೀಣೆಯರೆಸೆದರೇವೇಳ್ವೆ (ಕಂನವಿ. ೨೪-೦೫). 
[ ಜಂತ್ರ * ದೇವತೆ ] 
ಜಂತ್ರಬಿಜ್ಜೆ (ನಾ). ವಾದ್ಯವಿದ್ಯೆ ;: ಜಾಣಂ ವೀಣೆಯನೀ ಕುಮಾರ ಚಿಕ 
ದೇವಂ ಬಾಜಿಸುತ್ತಿರ್ಪಿನಂ ಪ್ರಾಣಂ ಬಂದುದು ಜಂತ್ರಬಿಜ್ಜೆಗೆ (ಚಳವಿ. 
೪-೧೦೦). [ಜಂತ್ರ + ಬಿಜ್ಜೈ 
ಜಂತ್ರವಾಹ (ನಾ). (ಯುದ್ಧದ ಸವಂಯದಲ್ಲಿ) ಯಂತ್ರವನ್ನು ನಡೆಸ 
ತಕ್ಕವನಂ : ಕೋಟೆಯ ಜಂತ್ರವಾಹ ಹೊಲ್ಲಾಜಂಗೆ ಕಾರುಣ್ಯಂ 
ಗೆಯ್ಮು ಜೀವಿತಮಾರ್ಗ್ಗದಿಂ ಶಾಸಾನವೃತ್ತಿ ಯಾಗಿ ಕೋಟೆಯ ಕಾಲ್ವಳ್ಳಿಗಳ 
. « ಮೂಡಲು ಬಿಟ್ಟ ಎರೆ ಮ ೧೦ ಮನೆ ಮಾನ್ಯ (ಸೌಇಇ. 7111, 
೩೬೭೦-೦೦; 2124). .[ ಆ ಸಂ. ಯಂತ್ರವಾಹ] 
ಜಂತ್ರಿ (ನಾ). ೧. ಕೋಷ್ಟಕ ; ಸಿದ್ಧಗಣಕ ; ಎಣಿಕೆಗಾಗಿ ಬಳಸುವ 
ಕೋಷ್ಟಕ (ರೈಸ್‌ಗೆ. 11, ೫೩೦). ೨. (ಉಕ) ಕ್ರಮವನ್ನು ತಿಳಿಸುವ 
ಪಟ್ಟಿ ; ತಪಶೀಲು ಪಟ್ಟೆ : ಗಿರಣಿಯ ಕೆಲಸವೆಂದರೆ ಒಂದು “ಜಂತ್ರಿ' 
ಇದ್ದಂತೆ ಎಂದು ಗಟ್ಟಿ ಮಾಡಿಕೊಂಡನು (ಅಪವಾ. ೦೦೫). 
[ «ಮರಾ. ಜಂತ್ರೀ] 
ಜಂತ್ರಿಸು (ಕ್ರಿ). ಯಂತ್ರದಲ್ಲಿ ಕಡೆ ; ಸಾಣೆ ಹಿಡಿದು ವೆಂರಂಗುಕೊಡು : 
ಅದ ರಾಗ್ರ ಒಸೆದು ಜಂತ್ರಿಸಿದ ಕಾರ್ಮಣಿಯ ಕೀಲಿಸಿದಂತೆ ಕುಚಚೂಚುಕಂ 
ಮೆರೆದವು (ನವಮೋ. ೨೩-೨೪). ([ಜಂತ್ರ 4 - ಇಸ್ಯು.]. 
ಜಂಪ, "ಜೊಂಪ್ಯ' ನೋ. 
ಜಂಪ್ಕ (ನಾ). ನೆಗೆತ; ಕುಪ್ಪಳಿಸುವಿಕೆ; ಹಾರುವಿಕೆ: ರಠುಕಾರಕ್ಕೆ ಜಕಾರಂ- 
ರುುಂಪ- ಜಂಪ (ಕಮದ ೨೫೫ ಪ್ರಯೋ). [ ಸಂ. ರಂಪ] 
ಜಂಪತಿ (ನಾ). ಗಂಡಹೆಂಡಿರು ; ದಂಪತಿ: ಆ ಜಂಪತಿಗಗ್ರಸುತಂ 
ಭ್ರಾಜಿಷ್ಣು ಫಿ ವಾವಣಾರ್ಯನ್ನೆಗಟ್ಟಿಂ (ಎಇ. X11, 360-೦೪೭; 1077), 
ಆ ಜಂಪತಿಗಳ ವದನಾಂಭೋಜಂಗಳನಾತ್ಮದೃಕ್ಸಹಸ್ರಭ್ರಮರೀ 
ರಾಜಿಗೆಡೆ ಮಾಡಿ ನೋಡಿ (ಪುಷೃಪು. ೦೨-೧೦); ಕರುಣದಿಂದಪ್ಪು ಬಾರೆಂದು 
ಫಲುಬಿದರಾಗ ಜಂಪತಿಗಳು (ವೆಂಕಾರಾ. ೨-೨೩-೪೨). 
[ ಸಂ. ಜಂಪಶೀ) 
ಜಂಪತಿವಕ್ಕಿ (ನಾ). ಜೋಡಿಹಕ್ಕಿ ; ಎಣೆವಕ್ಕಿ ; ಚಕ್ರವಾಕ : ಆ ವೇಳೆ 
ಯೊಳ್‌ ರಾಮರಾಜ್ಯದೊಳಿಂತನುಚಿತಮಾಗಿ ಅಜಂಗೆಟ್ಟುದೆಂದು ಬೆದಟ್‌ 
ತಾರೆಗಳ ದೆಸೆಗೆಟ್ಟುವು; ಚಂದ್ರಮಂ ಕಳೆಗೆಟ್ಟಂ; ಜಂಪತಿವಕ್ಕಿ ಕಂಗೆಟ್ಟುವು 
(ರಾಮಾಶ್ಮ. ೨೬-೨೭). [ಜಂಪತಿ * ಪಕ್ಕಿ] 
ಜಂಪರ್‌ «ಜಂಪರು' ನೋ. 


೨೯೪೧ 


4 
[2 


ವಚ 
೪ 


ಜಂಪೆತಾಳ 


'ಜಂಪರು, ಜಂಪರ್‌, ರುಂಪರು (ನಾ). ಒಂದು ಬಗೆಯ ಕುಪ್ಪುಸ; 
ರವಿಕೆ: ಗೋಡೆಯ ಮಗ್ಗುಲಿಗೆ ಹಿರಿಯ ಮಗಳು ಶಾಂತಳ ಲಂಗ, 
ಜಂಪರು (ಏಳಜೀ.' ೦೭೦) ; ಹುಡುಗನ ಅಂಗಿಗೆ ಎರಡು ಜೋಬುಗಳನ್ನೂ 
ಹುಡುಗಿಯ ಜಂಪರಿಗೆ ಒಂದು ಜೋಬನ್ನೂ ಬರೆದೆ (ಕಾಲೆಮ. ೧೦೦). 
ಜಂಪರ್‌: ಚಿಕ್ಕಹುಡುಗಿಯರಿಗೆ ಅವರ ತುಯಿ, ಅಕ್ಕಂದಿರುಗಳು 
ಕುಳ್ಳಿರಿಸಿ ಲಂಗ ಉಡಿಸಿ, ಜಂಪರ್‌ ತೊಡಿಸಿ, ವಿಧವಿಧದ ಅಲಂಕಾರ 
ಮಾಡುತ್ತಿದ್ದರು (ಮೂಲಾನ. ೦3೩): ಅಪ್ಪಾ, ಹಬ್ಬಕ್ಕೆ ನಂಗೆ ಇಂದು ಜಂಪರ್‌ 
(ನಾಡಿಗೇ. .೯೧). ರುಂಪರು: ನೀಲಿಬಣ್ಣದ "ಶೇಟಿನ್‌' ರುಂಪರು ಟ್ರಂಕಿನ 
ಬಾಯಲ್ಲಿ ಸಿಕ್ಕು ಒದ್ದಾಡುತ್ತಿತ್ತು (ಮುತ್ತೈದೆ. ೨೫; ಒಬ್ಬಳ ಪರಕಾರವಾದರೆ 
ಇನ್ನೊಬ್ಬಳ ಪೋಲಕ, ಮತ್ತೊಬ್ಬಳ ರುಂಪರು ಆದರೆ ಮಗದೊಬ್ಬಳ 
ರಣುಗೂ, ಹೀಗೆಲ್ಲರ ಕಡೆಯಿಂದ ಒಂದೊಂದು ಅರಿವೆಗಳನ್ನು ಇಸಿದುಕೊಂಡು 
(ಹೂಬಿಸಿ. ೨೨). [ €-೯ಇಂ. Jumper] 

ಜಂಪಳ "ರುಂಪಾಳೆ' ನೋ, 

ಜಂಪಳವಿಡು (ಕ್ರಿ). ಮೇಲ್ಮುಸುಕಂ ಹಾಕು; ಮುಚ್ಚು ; ಆವರಿಸು: 
ಮಟ್ಟಿ ಮರಕತಶಿಲೆಯ ನೀಲದ ಬೆಟ್ಟದಿರವೆಂಬಂತೆ ಜಂಪಳವಿಟ್ಟು 
ರಣುಡಿದುದು ಕುರ್ಮುಗಿಲು ಕತ್ತಲಿಸೆ ಕುಂಭಿನಿಯ (ತೊರರಾ. ೪-೩-೩). 

[ ಜಂಪಳ (ರುುಂಪಂಳ) + ಇಡು) 

ಜಂಪಳಿಸು (ಕ್ರಿ). ಮಾತನಾಡಂ; ಜಲ್ಪಿಸಂ (?): ಜಂಪಿನ ಕಡ್ಡಿಯ ಮೇಲೆ 
ಕುಳಿತ`ಗಿಳಿ ಜಂಪಳಿಸುತ್ತಿರ್ದಿತ್ತು ತನ್ನ ತಾನು ಅಕ್ಕಟಾ ಅಕ್ಕಟಾ ಎಂದು 
ತನ್ನ ಪೂರ್ವಾಶ್ರಯದ ಅಕ್ಕನೆಂಬಾ ಅಕ್ಕನ -ಕರೆಯಿತ್ತು (ನನ್ನವ. ಕ. 
೩೮೦-೦೨೮೬): “ತೂಕಡಿಸು” (ದನ್ಮವ. ಕ. ಕೋಶ). 

[ ಆಜಲ್ಬನ? 4 - ಇಸ್ಯು) 

ಜಂಪಿಸು "ಜೊಂಪಿಸ್ಕು' ನೋ. 

ಜಂಪು, .ಜೊಂಪ್ರು' ನೋ. 

ಜಂಪ್ಯು "ಜೊಂಪ,' ನೋ. 

ಜಂಪ್ಕು (ನಾ). ಒಂದು ಬಗೆಯ, ಕಿವಿಯ ಆಭರಣ: ತೂಗುವತಿ 
ಹೊನ್ನೋಲೆ ಮುತ್ತಿನಮೋಘ ಜಂಪಿನ ರತ್ನಬುಗಡಿಯ ನಾಗಹೆಡೆ 
ಮಾಣಿಕ್ಯ ಕೀಲಿತ ತಾಳಿ ಪದಕಗಳ (ಅಂಬಿಕಾ. ೪-೨೨). [-ತೆಲು, ಜಂಪು] 

ಜಂಪ್ಕು (ನಾ). ಸೊಗಸು; ವೈಭವ; ರಮ್ಯತೆ; ಮನೋಹರತೆ ;' 
ಆಕರ್ಷಣೆ : ಈ ಜಗ್ಗು ಯಾ ನಿಗ್ಗು... ಯಾ ಜಂಪು ಯಾ ಯಿಂಪುಮಾ 
ಹದುರು ಚದುರುಗಳು . : , ಆರಿಗಳವಡದು (ವೆಂಕಾರಾ. ೫-೯-೧೦). [?) 

ಜಂಪ್ಯ್ಯ (ನಾ). ೧. ಪಂಜರ : ಜಂಪಿನ ಕಡ್ಡಿಯ ಮೇಲೆ ಕುಳಿತ ಗಿಳಿ 
(ಕನ್ನ ವ. ಕ, 8೮೦-೧೨೮೬). ವಿ. ಬೋನು : ತಳಿದ ಸೂಸಲಿಗೆ ಬಂದಿಲಿ 
ಜಂಪಿನಲಿ ಬೀಳುವೊಲು (ಮೋಳಿಪು. ೫-೦). [?] 

ಜಂಪೆ, (ನಾ). [ಸಂಗೀತ] ಒಂದು ಬಗೆಯ ತಾಳ ; ಐದು ಮಾತ್ರೆಗಳ 
ತಾಳ: ಬಳಿಕಧ್ರುವ . . . ಜಂಪೆ... ಏಕವೆಂಬ ಸಪ್ತತಾಳಭೇದಂಗಳುಂ 
(ವಿವೇಕ. ೨೩೮); ರುಂಪೆ, ಜಂಪೆ (ಶಬ್ಮಾನು. ೧೪೩ ವೃತ್ತಿ); ಸೊಂಪಾಗಿರುವ 
ಜಂಪೇತಾಳದಿಂದ-ದಂಪತಿಗಳ ಆಟವನಾಡಿಸುತ್ತಿರುವ ವಿದೂಷಕನ ಹಾಸ್ಯ 
ರಸದಿಂದ ಆನಂದವನೈದಿ (ಸೌಗಂಧಿ. ೩0೩-೦೩). [ ಎಸಂ. ರುಂಪಾ] 

ಜಂಪೆ, (ನಾ). ಮನೆ ಅಥವಾ ನಿವಾಸದಲ್ಲಿ ಒಂದು ವಿಭಾಗ: ತಿವುರಿ 
ಗುಡಿ ಗೂಡಾರಂ ರುಂಪಾಳಿ ಚೌಕಿಗೆ ಜಂಪೆ ಮಂಡವಿಗೆ... 
ಮಾಡಿತ್ತು ಕಣ್ಣನುರಾಗಮಂ (ಅನಂಪು. ೧೩-೬4). [7] 

ಜಂಪೆ, (ನಾ). '(?): ಜೊಳ್ಳುಮತಿಯ ಕೊಡುವ ಜಂಪೆ ಜಡದೈವ (ವಿಸಾಸು. 

[?] 

ಜಂಪೆತಾಳ (ನಾ).೩ಜಂಪೆ;: ಐದು ಮಾತ್ರೆಗೆ ಜಂಪೆತಾಳ (ಸಂಶೋಧ. ೧೨೦). 

[ ಜಂಖೆ + ತಾಳೆ (ಎತಾಲ) ] 


೩೮-೨). 


ಜಂಬ್ಮ 


ಜಂಬ; "ದಂಬ' ನೋ. 

ಜಂಬ್ಯ (ನಾ).' ಒಂದು ಬಗೆಯ ಕುದುರೆ ; ಮೈಯಲ್ಲಿ ಚುಕ್ಕೆಗಳಿರುವ 
ಕುದುರೆ: “ತುರಗವರ್ಣಂ ಬಿಳಿಯದಾಗೆ ಕರ್ಕನೆನಿಕ್ಕು. . . ನೀಲಂ 
ತುಂಬಿ ಚಿಬ್ಬದೋಟಿರಲು ಜಂಬಂ” (ಮಂಗರಾ. ೮೧-೧೪): ಜನ್ನವಂ 
ನೀೀಲನನಳಗನಂ ತನ್ನಿ ಕತ್ತಳಮೌಹಳಿಗನಂ ತನ್ನಿ ಜಂಬನನಾ ಕಯಿರನಂ 
ತನ್ನಿ (ಬಸಪು. ೩೯-೪೦). [7] 

ಜಂಬ್ಯ (ನಾ). “ದಟ್ಟ” (ಗರತಿ. ಕೋಶ): ತಂದೆ ನನ ಹಡೆದಪ್ಪ ಉಂಡು 
ಹೊರೆಯಕ ಹೊಂಟ ಜಂಬ ಹಾಸೀದ ಜಮಖಾನಿ ನನ ಮನಿಯ ಗೊಂಬಿ 
ಬೀಸ್ಕಾವ ಸುಳಿಗಾಳಿ (ಗರತಿ. ೫೩). "ಜಂಬುಳಿ' ಪರಾ. [?] 

ಜಂಬಕೊಚ್ಚು (ಕ್ರಿ). ತನ್ನನ್ನು ತಾನು ಹೊಗಳಿಕೊಳ್ಳು ; ಆಡಂಬರದ 
ಮಾತುಗಳನ್ನಾಡು : ತಾನು ದಾರ್ಶನಿಕನೆಂದು 'ಆತ ಜಂಬಕೊಚ್ಚಿ 
ಕೊಳ್ಳುತ್ತಿದ್ದ (ಆಶ್ರಮ. ೬೭). [ ಜಂಬ; (ಆದಂಬ) + ಕೊಚ್ಚು, ] 

ಜಂಬಗಾರ (ಡಂಬಗುರ' ನೋ. 

ಜಂಬಗಿತ್ತಿ (ನಾ). ಜಂಬವುಳ್ಳವಳು ; ಬಿಂಕಗಾತಿ; ಒಳ್ಳೆ ಜಂಬಗಿತ್ತಿ 
ಕಾಣತಿ ನೀನು (ಹೊಸಂಸಾ. ೧೪೭೦). [ ಜಂಬ್ಮ ( ಆದಂಬ) + -ಗಿತ್ತಿ] 

ಜಂಬರ, ಜಮರ (ನಾ). ಕೆಲಸ ; ಉದ್ಯೋಗ : ಅತ್ತ ಮೇಲೆ ಕಣ್ಣು 
ತೆರೆವ ದೇವನೆಂಬ ತಂದೆಯಿನ್ನು ಮುಗಿಲಿನಾಚೆಯಿಂದ ಬರುವ ಜಂಭ 
ಜಂಬರಂಗಳಿಲ್ಲ (ನಾದಲೀ. ೭೧-೧೦): ಸೈನ್ಯದ ಸಿದ್ಧತೆಗಾಗಿ: ಊರಲೆಲ್ಲ 
ದೊಡ್ಡ ಜಂಬರ ನಡೆದಿತ್ತು (ಯದುರಾ. ೧೦೨); ಅಣ್ಣಯ್ಯ ನಿನಗೆ ಬೇರೆ 
ಜಂಬರವಿಲ್ಲ (ಮರಮ, ೬೭): ಜಂಬರದವನಿಗೆ ತಂಬೂರವೋ (ಗಾದೆ). 
ಜಮರ: ನೇರವಾಗಿ ಮನೆ ಕಡೆಗೋ, ಅಡ್ಡಜಮರ ಏನಾದರೂ ಉಂಟೋ! 
(ರುದ್ರಿಮ. 8೦). [ದೇ.॥ ತುಳು. ಜಂಬರ, ಜಂಬಾರ, ಜಂಬ್ರ] 

ಜಂಬಾಲ, ಜಂಬಾಳ (ನಾ). ೧. ಕೆಸರು; ಬದಿ; ರಾಡಿ : ಬಾಲಕಂ 
ಧನುವ ಮಿಡಿಯಲ್‌ ಬೆದಟಿಿತವನಿ ಜಂಬಾಲವಾಯ್ರುಬುಧಿ(ಜಿಬಪು. ೩೯-೩೮); 
ಧೂಳಿ ಮಸಗಲು ವಾರಿನಿಧಿ ಜಂಬಾಲಮಾಯ್ತ್ರು (ಆನಂರಾ. ೧-೧೪-೧೧) : 
ಆಂಗದನ ಮಕುಟತಟವನಪ್ಪಳಿಸಲಂದೊಡೆದು ಬಿಸಿರಕುತ ಸುರಿದುದು 
ಧರಾತಳಮೆಲ್ಲ ಜಂಬಾಲಮಪ್ಪಂದದೆ (ವೆಂಕಾರಾ. ೬-೩೧-೨೦). ೨. ಹಾವಸೆ; 
ಪಾಚಿ: ಭೀಷ್ಮಾಕಲಿತಲಲಾಟೀಕ್ಷಣಶಿಖಾಪಟುತರೋಷ್ಮಾವಶೇಷ . . . 
ಜನ್ಮಾಂತರೋಪಚಿತ ವೃಜಿನಜಂಬಾಲಜಾಲಗ್ರೀಷ್ಮಾಗಮಾಭ (ಉದದೇ. 
೧-೩೧), ಜಂಬಾಳೆ: ೧. “ ಜಂಬಾಳ ನಿಷದ್ವರ ಕರ್ದಮ ಶಾದ” 
(ವಸ್ತುಕೋ. ೨೫-೨೦). ೨. ಜಳೆಮಾತ್ರಂ ಪುದಿದಿರ್ಪ ಪಲ್ವಲ ಮಹಾಜಂಬಾಳ 
ದೊಳ್ಳೇಸರಾವಳಿಯಗ್ರಂ ನಸುದೋಟದಂತೆ (ಕಾಂತೀಶ್ಶ. ೧೨-೩೫). [0.3 

ಜಂಬಾಲತೆ (ನಾ). ಕೆಸರಾಗುವಿಕೆ; ರಾಡಿ, ತರಳ ಸುಕುಮಾರನಂಗದ 
ಮಹಾಶೋಕದಿಂ ಧರಣಿಯೊಳ್‌ ಕೆಡೆದು ಪೊರಳುವ ಪರಿಯ ಕಂಬನಿಯ 
ನಿರದೆರೆದು ಜಂಬಾಲತೆಯನೆಸಗೆ ತಾರೆ ತಜ್ವಳದಿ ಮುಳುಗಿರುವಳು 
(ವೆಂಕಾರಾ. ೪-೮-೨೫). [ಸಂ. ಜಂಬಾಲತಾ 1 

ಜಂಬಾಳ "ಜಂಬಾಲ' ನೋ. 

ಜಂಬಿ (ನಾ). ಬನ್ನಿಮರ; ಶವಿಾ ವೃಕ್ಷ: 
(ತದೃ ಕೋ. ೧೪). "ಜಂಬಿಸಾರಿ' ಪರಾ. 

[ದೇ.8 ತೆಲು. ಜಂಬಿ, ಜವ. / ಸಂ. ಶಮಾ] 

ಜಂಬಿಟ್ಟಗೆ, ಜಂಬಿಟ್ಟಿಕೆ, ಜಂಬಿಟ್ಟಿಗೆ, ಜವಿ್ಮಟ್ಟಿಗೆ (ನಾ). ಗಟ್ಟಿಯಾದ 
ಕೆಂಪುಮಣ್ಣಿ ನ ನೆಲದಿಂದ ಅಗೆದು ತೆಗೆಯುವ ಇಟ್ಟಿಗೆ; ಕಟ್ಟೆ ಕಟಲ್ವು 
ಭಿತ್ತಿಯರೆ ಬಿರ್ದು [ » » * ] ಸಡಿಲ್ದುದಿರ್ದ ಜಂಬಿಟ್ಟಗೆ ಕಂಬವೊಗರ್‌ಡಿಸಿ 
ನೆಟ್ಟನೆ ಬಿರ್ದಪುದು (ನಳಚಂ. 8೩೩). ಬಂಬಿಟ್ಟಿ ಕೆ: ಶಿವಮೊಗ್ಗ ಮತ್ತು 
ಬೆಳಗಾಂವಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ಜಂಬಿಟ್ಟಿಕೆಯಿರುವ ಸ್ಥಳಗಳಲ್ಲಿ ಈ 
ಮಣ್ಣು ದೊರೆಯುತ್ತದೆ (ವ್ಯವಮ. 8). ಜಂಬಿಟ್ಟಿಗೆ: ಅವನ ಮೊಣಕಾಲು 


“ ಜಂಬಿ - ಶಮಾ” 


೨೯೪೨ 


‘61 


80 


40 


ಜಂಬುಕಾನ. 


ಮಂಡಿ ಮೊಣಕೈಗಳು ಹಾದಿಯ ಜಂಬಿಟ್ಟಿಗೆ ಕಲ್ಲಿಗೆ ತೀಡಿ ಗಾಯವಾಗಿ 
- * ಆಳುತ್ತಿದ್ದನು (ಮರೆಮ. ೪೯). ಜಮ್ಮಿಟ್ಟಿಗೆ : ಮಲೆನಾಡಿನಲ್ಲಿಯೂ 
ಕನ್ನಡಜಿಲ್ಲೆಗಳಲ್ಲಿಯೂ ವಿಶೇಷವಾಗಿ ದೊರೆಯುವ ಜನಮ್ಮಿಟ್ಟಿಗೆಯಲ್ಲಿ 
(೩೩೭1) ಮಣ್ಣೂ ಕಬ್ಬಿಣವೂ ವಿಶೇಷವಾಗಿ ಬೆರೆದಿರುತ್ತವೆ (ಶಿಲ್ಪನಾ. 
೨೭೮). [ಜಂಬ್ರು * ಇಟ್ಟಗೆ, 
ಜಂಬಿಟ್ಟಿಕೆ "ಜಂಬಿಟ್ಟಗೆ' ನೋ. 
ಜಂಬಿಟ್ಟಿಗೆ "ಜಂಬಿಟ್ಟಗೆ' ನೋ. 
ಜಂಬಿಯಾ (ನಾ). ಕಠಾರಿ; ಕಿರುಗತ್ತಿ: ಫಾತೀಮ ದಿವಾಣಖಾನೆಗೆ 
ಧುಮುಕಿ ಜಂಬಿಯಾ ಒಂದನ್ನು ಒರೆಯಿಂದ ಹಿರಿದುಕೊಂಡು ಬಂದು 
ಉಪ್ಪರಿಗೆಯ ಬಾಗಿಲಿಗೆ ನಿಂತಳು (ನೂರಜ. ೭೧). 
[ ಪಾರ. ಜಂಬಿಯಾ ; ಮರಾ. ಜಂಬಿಯಾ, ಜಂಬ್ರಯಾ] 
ಜಂಬಿಸಾರಿ (ನಾ). ಎ ಜಂಬೂಸವಾರಿ ೧: ಧಾರಿಣೀಶ್ವರನರಮನೆ ಬಾಗಿಲಿಂ 
ಜಂಬಿಸಾರಿ ವಂಂಟಪ ಪರಿಯಂತ ಮೇರೆಯಿಲ್ಲದ ರತ್ನತೋರಣ ಕುರುಜು 
ಗಳ್‌ ಸೇರಿ ಕಟ್ಟಿದುವರ್ತಿಯಲ್ಲಿ (ಕಂನವಿ. ೨೨-೭೪).  [ಜಂಬಿ * ಸಾರ್ಕಿ, 
ಜಂಬೀರ (ನಾ). ೧. ನಿಂಬೆಗಿಡ ವಂತ್ತು ಅದರ ಹಣ್ಣು: “ ಕರಣಃ, 
ಜಂಬೀರಃ-೨ ನಿಂಬೆ” (ಹಲಾಯು. ೩೨-೪೧): * ಜಂಬೀರಮೆನೆ ನಿಂಬೆ” 
(ಮಂಗರಾ. ಏಳಾಲುಂಗಲವಂಗಭೂರ್ಜಲವಲೀನಾರಂಗ 
ಜಂಬೀರಹಿಂತಾಳಾನೋಕಹಸಂಕುಳಂ (ಶಾಂತಿಪು. ೯-೧೪೩): ಮಿಸುನಿಯ 
ವಣ್ಣತೆ ನಾನಾಬಗೆ ವಟಕ ಸುಭೈಷಜ್ಯಕೆ ನರರ ರಸನೆಯ ಸವಿಗೆ ನಾವೆಂಬಾಗ 
ಫಲ ಸಹಿತೆಸೆವ ಜಂಬೀರಗಳಿಹುವು (ಕಂನವಿ. 8-69). ೨. ಒಂದು ಬಗೆಯಂ 
“ಸುವಾಸನೆಯ ಸಸ್ಯ ; ಮರಂಗ. [ಸಂ.7 
ಜಂಬೀರಕ (ನಾ). ಎ ಜಂಬೀರ ೧: ಕಂಕೆಲ್ಲಿ ಕಮ್ಮರನಾಮ್ರಂ ಬೆಳಲಿಂಗುಳಂ 
ಪನಸು ನಿಂಬಂ ಜಂಬು ಜಂಬೀರಕಂ (ಕಾವ್ಯಸಾ. ೧೦೪೦ ಶೂದ್ರಕ). [ಸಂ.1 
ಜಂಬು, (ನಾ). ಒಂದು ಬಗೆಯ ಜವುಗುಸಸ್ಯ; ಜೊಂಡು. 
"ಜಂಬುಹುಲ್ಲು' ಪರಾ. 
[ ದೇ.8 ತಮಿ. ಚಮ್ಪು ; ತೆಲು. ಜಂಬು, ಜಮ್ಮು) 
ಜಂಬು, (ನಾ). ೧. ನೇರಳೆಮರ ಮತ್ತು ಅದರ ಹಣ್ಣು: “ಜಂಬೂ 
ನಾಮಂ ನೇಟ್‌ಲ್‌ ” (ವಸ್ತುಕೋ. ೩೪-೧೦): “ ಜಂಬುವೆನೆ ನೇಟ್‌ಲು ” 
(ಮಂಗರಾ. ೩೫-೧4); ಕಾರ್ತಸ್ವರಪ್ರಾಕಾರದಿಂದೊಳಗೆ ಅಶೋಕವಕುಳತಿಲಕ 
ಹಿಂತಾಲತಮಾಲಜಂಬುಜಂಬೀರಲವಂಗನಾರಂಗಾದ್ಯನೇಕಾನೋಕಹಾನೀಕ 
ಕಮನೀಯಮುಂಂ (ಅಜಿಪು. ೭-೨೦ ವ): ಕುರವಕ ಬಿಲ್ವ ಜಂಬು ಸುರದಾರು 
ನಮೇರು ತಮಾಲ ತಾಲಬಂಧುರ (ಶ್ರೀಮಹಾ. ೧-೪೭). ೨. ಸಪ್ತದ್ದೀಪ 
ಗಳಲ್ಲಿ ಒಂದು. "ಜಂಬುದ್ವೀಪ "ಪರಾ. (ಸಂ.] 
ಜಂಬು (ನಾ). ಒಂದು ಬಗೆಯ ಕೆಂಪು ಗಟ್ಟಿ ಮಣ್ಣು. ಜಂಬಿಟ್ಟಿಗೆ”: 
ಪರಾ. [ «ಮರಾ. ಜಾಂಬಾ] 
ಜಂಬುಕ (ನಾ). ೧. ನರಿ: “ಶಿವೆ ಮೃಗಧೂರ್ತಂ . . . ಜಂಬುಕಂ 
ಸೃಗಾಲಂ ನರಿ” ಜಂಬುಕ ಶಂಭುಧ್ಯಾನದಲ್ಲಿ 
ಸೈವೆಜಗಪ್ಪುದೇ, (ದೇ ದಾವ. ೪೭-೯೪); ನಾಳೆ ಹೆಣದೌತಣದಲುಣ 
ಬಡಿಸುವೆನು ಜಂಬುಕ ಕಾಕಸಂತತಶಿಗೆ ಜಂಬುಕಂ 
ಜನಿಸುವುದೆ ಸಿಂಗದುದರದಲಿ (ಜೈಮಿಜಾ. ೧೭-೩೪). ೨. ವರಂಣ, ೩. 
ನೇರಳೆಮರ. ([ಸಂ.7 
ಜಂಬುಕಾನ, ಜಂಖಾನ, ಜಂಬುಖಾನ, ಜಮಖಾನ, ಜಮಖಾನೆ, 
(ನಾ). ದಪ್ಪನೂಲಿನಿಂದ ಮಾಡಿ ದ ಹಾಸು; `ನೂಲುಗಂಬಳಿ: 
ಜಂಬುಕಾ[ಪಾಶಾಂ. ಖಾ]ನದ ಗದ್ದುಗೆಯೊಪ್ಪುವ ರತ್ನಕಂಬಲ ಮಲಗು 
ಮಂಚಗಳ . . , ಕಳುಪಿದನು (ರಾಮವಿ. ೭-೧೫) ; ಬಂದು ಕಾಣ್ಕೆಯನಿಕ್ತಿ 
ಸಂಬುಕಾನದೊಳೋಜೆಯಿಂದ ಭದ್ರಾಸನಾದಿಗಳ ಮುಂದೆ ಪಾಗುಡವಿತ್ಕು 


೩೪-೧೦); 


(ವಸ್ತುಕೋ. ೪೦-೩): 


(ಕುವ್ಕಾಕೆ. ೩-೮): 


ಜಂಬುಕಿ 


ಕೈಮುಗಿದರು (ರರ. ೩೫-೩೯) ; ಬಂದ. ದಿಬ್ಬಣಿಗರಿಗೆ ಚಂದದಿ ಚಪ್ಪರವೂ 
ಜಂಬುಕಾನವು ಸಕಲಾತಿಗಳಾಸಿ ಚಂದವ ನುಡಿಯೆ ಬಂದ ಬೀಗರು 
ಸಂಭ್ರಮದಿ ಬಂದು ಕುಳೀತಾರೆ (ಕಜಾಗೀ. 66). . ಜಂಖಾನ : ಸಾಲ್‌ 
ಹಿಪ್ಪೆಯಮರದ ನೆರಳಾಗೆ ಕೆಂಗಪ್ಪ ಸಣ್ಣ ಜಂಖಾನ ಕೊಡವ್ಹಾಸೊ ಜಾಣ 
(ನಾಪದ. ೩ಬ) : ಉಪ್ಪಾರದ್ದೆಣ್ಣೆ ನೀ ತುರುಬು ನೆಟ್ಟಗೆ. ಮಾಡು... 
ಜಾಡಿ ಜಂಖಾನ ಒದರ್ಹಾಸು (ಹಳ್ಳಿಯ. ೬೧, ಜಂಬುಖಾನ : ಕಾಗೆಯ 
ಪಟ್ಟೆ ಒಂದಕ್ಕಂ ವೀಸ ರತ್ನಗಂಬಳಿ ಜಂಬುಖಾನದ ಮಳವೆ ಒಂದಕ್ಕಂ 
ಹಾಗ ಓಲೆಯ ಮಳವೆ (ಎಕ. ೪, ಬೇಲೂರು. ೭೫-೯೦ ; 1382) ; ಮುಂದು 
ಗಡೆಯಲ್ಲಿರುವ ಜಂಬುಖಾನದ ಮೇಲೆ, ಸಂಕಣ್ಣ ಕುಳಿತಿದ್ದಾನೆ (ದೇವಮ. 
3೨). ಜಮಖಾನ: ತನ್ನ ಜಮಖಾನವು ಹರಿದಿರುವೆಡೆಯೊಳೆ ಕುಳಿತು 
ಕೊಳ್ಳನು ಯಜಮಾನ (ಡಂದ್ರವೀ. ೧೫೩-೯); ಜಮಖಾನ ಹಾಸಿದ 
ಮೆಟ್ಟಲುಗಳ ಮೂಲಕ ಜಗಲಿ ದಾಟಿ ಮೆಟ್ಟಲಿಳಿದು ಬಂದಿದ್ದನು 
(ಪುನರು. ೨೪೬); ನೆಲಕ್ಕೆ ಹಾಕಿದ್ದ ಜಮಖಾನದ ಒಂದು ಕಡೆ ತಿಂಡಿಗಳು 
ತುಂಬಿದ್ದ ಚಿಕ್ಕ ಬೆತ್ತದ ಪೆಟ್ಟಿಗೆ (ರಂಗಳ. ೬೦). ಜಮಖಾನೆ: ಆ ಬಟ್ಟೆ 
ಬೇಗ ಕಳೆಯಲಿಕ್ಕೆ ಬಾರದಿದ್ದರೆ, ನೆಲದ ಮೇಲೆ ಬಿದ್ದು ಹೊರಳಾಡಬೇಕು ; 
ಇಲ್ಲವೆ ಜಮಖಾನೆಯನ್ನಾಗಲಿ ಕಂಬಳಿಯನ್ನಾಗಲಿ ಗಟ್ಟಿಯಾಗಿ ಸುತ್ತಿ 
ಕೊಂಡು ಮೇಲಿಂದ ಗಸಗಸ ತಿಕ್ಕಬೇಕು (ಮುಂಬಯಿ. ೪-೬೧) ; ಒಂದು 
ಜಮಖಾನೆ ಒಂದು ಚಾದರನ್ನು ತೆಗೆದುಕೊಂಡು ಅಡಿಗೆಮನೆಯ ಕಡೆಗೆ 
ಹೊರಟಳು (ಕಮನೆ. ೩೭). 
[ «ಪಾರ. ಜಮ್‌ ಖಾನಾಹ್‌ ; ಮರಾ. ಜಮ್‌ಖಾನ್‌, 
ಜಮ್‌ಖಾಣ್‌, ಜಮಖಾನಾ] 


೨೯೪೩ 


ಜಂಬುಕಿ (ನಾ). ೧. ಹೆಣ್ಣುನರಿ. ೨. (ಆಲಂ) ಉಪಾಯಗಾತಿ; ತಂತ್ರ |. 


ಗಾತಿ; ಒಂದು ವೇಳೆ ಚಿಕ್ಕವರು ತಾತ್ಸಾರವಾಗಿದ್ದರೂ, ಮನೆಯಲ್ಲಿರುವ 
ವೃದ್ಧ ಜಂಬುಕಿಯರು ಅವರನ್ನು ಸುಮ್ಮನೇ ಬಿಟ್ಟಾರೆ ? (ಮುಸುಗ. ೪). 
[ಸಂ. ಜಂಬುಕೀ ] 

ಜಂಬುಖಾನ "ಜಂಬುಕಾನ' ನೋ. 

ಜಂಬುದ್ವೀಪ (ನಾ). ಎ ಜಂಬೂದ್ವೀಪ, [ಸಂ.] 

ಜಂಬುನಾಯ್ಲಿ (ನಾ). ಒಬ್ಬಾಕೆಯ ಹೆಸರು: ಸ್ವಸ್ತಿಶ್ರೀ ಜಮ್ಬುನಾಯ್ಲಿರ್‌ 
ಕೀಟ್ಜಿದೊಳ್ಳೋನ್ನು ಮುಡಿಪ್ಪಿದರ್‌ (ಎಕ. 11, ೧೮: ಸು. 700). 

[ ಜಂಬು? * ನಾಯ್ದು; (ಎನಾಯಿಗ) + -ಇ್ಯ). 

ಜಂಬುನೇರಳೆ "ಜಂಬುನೇಟ್‌ಲೆ' ನೋ. 

ಜಂಬುನೇರಿಲು "ಜಂಬುನೇಟ್‌ಲೆ' ನೋ. 

ಜಂಬುನೇರಿಲೆ "ಜಂಬುನೇಟ್‌ಲೆ' ನೋ. 

ಜಂಬುನೇಜಕಲೆ, ಜಂಬುನೇರಳೆ, ಜಂಬುನೇರಿಲು, ಜಂಬುನೇರಿಲೆ (ನಾ). 
ಉತ್ತಮಜಾತಿಯ ನೇರಳೆಮರ ವಂತ್ತು ಅದರ ಹಣ್ಣು ; 
ಅರನೇರಳೆ; ಅಂಬರಚರಿಯರ ತನುಗಂಪಿಗೆಜಗುವ ತುಂಬಿಯ 
ಬಳಗದಂದದಲಿ ಮುಂಬರಿದೆಸೆವ ಕಪ್ಪಿಡಿದ ಫಲಾಳಿಯಿಂ ಜಂಬುನೇಟ್‌ಲೆ 
ಗಳೊಬ್ಬಿದುವು (ಕಂನವಿ. ೨-೪೪). ಜಂಬುನೇದಳೆ : ಜಂಬುನೇರಳೆ, ನೇರಳೆ 
(ಮೈಔಗಿ ೭೩-೦೪೯೪). ಜಂಬುನೇರಿಲು: ಚಿಕ್ಕನೇರಿಲು ಜಂಬುನೇರಿಲು 
`ಗಳರುಟಾಳ (ಕುಳ್ಮಾಂಗ-೧೦-೩). ಜಂಬುನೇರಿಲೆ: ಕೊಕ್ಕನು ತೆರೆವುದು 
ಗಿಣಿಯದನುಣಲೆಂದು ಜಂಬುನೇರಿಲೆಯೆಂದು ನಂಬಿ (ಇಂಚಾಪ. ೧೬೪-೩೮). 

[ ಜಂಬ್ಯು + ನೇಟ್‌ಲೆ( ಎನೇಟಲ*) ] 

ಜಂಬುಮಣ್ಣು (ನಾ). ಒಂದು ಬಗೆಯ ಕೆಂಪುಮಣ್ಣು : “ರಸ್ತೆ, 
ಮೊ. ಗಳಿಗಾಗಿ ಉಪಯೋಗಿಸುವ, ಕಬ್ಬಿಣ ಸಂಯುಕ್ತ ಪದಾರ್ಥಗೂಡಿದ, 
ಪುಡಿಪುಡಿಯಾಗುವ ಕೆಂಪು ಜೇಡು ಮೇಲ್ಮಣ್ಣು ; ಜಂಬುಮಣ್ಣು ” 


(Lstorite. ಇಂಕನಿ). [ ಜಂಬ್ಕು * ಮಣ್ಣು( ಮಣ್‌) 


36 


ಜಂಬೂರ್‌ 


ಜಂಬುಮಾನು (ನಾ). ಒಂದು: ಬಗೆಯ ವಿಖಾನಂ: “ ನಲವಿಸಿನಃ, 
ಚಿಲಿಚಿಮಃ, ಹುಲ್ಲಿನೊಳು ತಿರುಗುವ ಮಿಸನಿನ ಹೆಸರುಗಳು-ಅಂದರೆ, 
ಜಂಬುಮಾನು, ಹುಲ್ಲುಮಾನು ” (ಸಿದ್ಧಾಂತಿ. ೭೩). 

[ ಜಂಬು, * ವಿಸನ್ಯು: ( ಆಮಾನ್ಯ) ) 

ಜಂಬುರಿ (ನಾ). ಜಂಬುಹುಲ್ಲಿನಿಂದ ಮಾಡಿದ ಹುರಿ,- ಹಗ್ಗ : ಎಮ್ಮೆ 

ಬಸವಣ್ಣನ ಕಾಲಿಗೆ ಜಂಬುರಿಯಂ ಹಾಕಿ (ಕಾಲಸಂ. ೧೩೮-೨). 
[ ಜಂಬು; *ಹುರ್ಕಿ( ಆ ಪುರಿ) ) 

ಜಂಬುವಾವಿಕೆ (ನಾ). ಒಂದು ಗ್ರಾಮದ ಹೆಸರು: ಯಸ್ಕಾಘಾಟನಾನಿ 
ಪೂರ್ವ್ವತೋ ಜಮ್ಮುವಾವಿಕಾಗ್ರಾಮೆ. (ಇಆ. 211, ೧೬೦-೪೬; 812). 

[?] 

ಜಂಬುಹುಲ್ಲು (ನಾ). ಒಂದು ಬಗೆಯ ಹುಲ್ಲು: “ಕಾಶಂ ಇಕ್ಷುಗಂಧಾ 
ಪೋಟಗಳಃ-೩ ಜಂಬುಹುಲ್ಲು, ಗೊರೆಸುಹುಲ್ಲು ” (ಸಿದ್ಧಾಂತಿ. ೧೩೧). 

[ ಜಂಬು, + ಹುಲ್ಲು( ಆಪುಲ್‌) ] 

ಜಂಬುಳಿ (ನಂ). “ ಹಾಸಿಗೆ” (ಕನ್ನಜಾ. ೨೧೦) : ಜಾಡಿ ಜಂಬುಳಿ ಹಾಸಿ 
ಬೆಳ್ಳಿಹರಿವಾಣವಿಟ್ಟು (ಕನ್ನಜಾ. 4೩9). [?) 

ಜಂಬೂಫೃತ (ನಾ). ನೇರಳೆಮರದ ತೊಗಟೆ ಯ ನಾರಿನಿಂದ 
ತಯಾರಿಸಿದ ಒಂದು ಬಗೆಯ ಔಷಧ: ಜಂಬೂಘೃತ-ನೇರಿಲ ಒಳನಾರಂ 
೧ ಕೊಳಗದಷ್ಟು ನಾಗಳ ನೀರಿನಲ್ಲಿ ಚಾತುರ್ಭಾಗಾವಶೇಷವಾಗಿ ಕಾಸಿ ... 
ಪಾಕಮಂ ಮಾಡುವಾಗ (ಸಕವೈ. ೧೮೯). [ ಸಂ.(ಜಂಬೂ * ಫೃತ)] 

ಜಂಬೂದ್ರುಮ (ನಾ). ನೇರಳೆಮರ : ಜಂಬೂದ್ರುಮೋಪಲಕ್ಷಿತ ಜಂಬೂ 
ದ್ವೀಪದ ಮಂದರದ ಅಪರವಿದೇಹದ ಸೀತೋದಾನದಿಯ ಬಡಗಣ 
ತಡಿಯೊಳ" (ಡಾವುಂಪು. ೧೨-೩೧), [ಸಂ.(ಜಂಬೂ + ದ್ರುಮ) 

ಜಂಬೂದ್ವೀಪ (ನಾ). ಪುರಾಣಪ್ರಸಿದ್ಧವಾದ ಜಂಬೂ, ಪ್ಲಕ್ಷ, 
ಶಾಲ್ಮಲೀ, ಕುಶ, ಕ್ರೌಂಚ, ಶಾಕ ವಂತ್ತು ಪುಷ್ಕರ ಎಂಬ ಸಪ್ತದ್ವೀಪ 
ಗಳಲ್ಲಿ ಒಂದು; ಭಾರತ ಹಾಗು ಅದರ ಸುತ್ತಮುತ್ತಲಿನ ಪ್ರದೇಶ: 
ಅತಿವೃತ್ತದೆ ರವಿಬಿಂಬಾಕೃತಿಯೋಜನ ಶತಸಹಸ್ರವಿಷ್ಯಂಭಂ ವಿಶ್ರುತ 
ಜಂಬೂವೃಕ್ಷ ಮಹಾಪ್ರತೀತಿಯಂ ನೆಗಟ್ಟುದಿಳೆಗೆ ಜಂಬೂದ್ವೀಪಂ 
(ಆದಿಪು. ೧-೪೯); ನಾನಾ ದ್ವೀಪದೊಳಗ್ರಿಮಂ ನೆಗಟ್ಹಿ ಜಂಬೂದ್ವೀಪಮ್‌ 
(ಸೌಇಇ. 22,9೭೧೨ ; 1074) ; ಇರೆ ಜಂಬೂದ್ವೀಪಮಲ್ಲಿಂ ಪೊಜಗಿರೆ 
ಲವಣಾಂಭೋಧಿ (ಪುಷೃಪು. ೧-೯೦). [ಸಂ.(ಜಂಬೂ + ದ್ವೀಪ) ] 

'ಜಂಬೂಫಲ, ಜಂಬೂಫಳ (ನಾ). ನೇರಳೆಹಣ್ಣು: ಮಾಕಂದಂ' 
ಫಲಹೀ ನ ವಾದ ಪದದೊಳ್‌ ಜಂಬೂಫಲಾಸಾ ರ೫ದನಸ್ವೀಕಾರೋತ್ಸವ 
ದಿಂದದಂ ಮಜಕಿದ ಕೀರ ಪ್ರೌಢಿಯಂ ಕಾಣ್ಣುದಲ್ಲೆ (ಮಲ್ಲಪು. ೮-೯೮). 
ಜಂಬೂಫಳ: ಜಳಜಂ ಬಾಳಂ ಜಂಬೂಫಳಮೆಂಬಿನಿತಜ ಕಷಾಯತೋಯ 
ಮನೆಜಕ ಬಂದೆಳಮಾವಿನ ಮೊದಲೊಳ್‌ ತತೃಳಚೆಯಮಾಮೋದ 
ಸುರುಭಿಗಂಧಮನಾಳ್ಗುಂ (ರೋಕೋಪ. ೬-೨೭); ಕಂದಮೂಲಮಂ 
ನವಜಂಬೂಫಳವಾವ್ರುಫಳಂ ಕದಳೀಫಳಂಗಳಂ ತೀವಿ ತಂದು ಮುಂದಿಳು 
ಪುತ್ತೂಂ (ಗಿರಿಕ. ೯-೯೧). [ಸಂ. (ಜಂಬೂ + ಫಲ) 

ಜಂಬೂಫಳ "ಜಂಬೂಫಲ' ನೋ. 

ಜಂಬೂಮೊಡವೆ (ನಾ). ಒಂದಂ ಬಗೆಯ ಮೊಡವೆ; ಕೆಂಪು ಮೊಡವೆ 
(?) : ಸುಣ್ಣ, ಅರಿದಳ, ಆಲದ ಹಣ್ಣೆಲೆ. . . ಅರಿಸಿನ ಇವಂ ಸಮಾನಂ 
ಗೊಂಡು ಅರೆದು ಎಣ್ಣೆಯಲ್ಲಿ ಕಲಸಿ ಪೂಸಲು ಬಂಗು, ಜಂಬೂಮೊಡವೆ 
ಇವೆಲ್ಲಾ ಮಾಣ್ಣುಂ (ವಿವೈವಿ. ೧೩೦). [ ಜಂಬ್ಯು * ಮೊಡವೆ) 

ಜಂಬೂರ್‌ (ನಾ). ಒಂದಂ ಊರಿನ ಹೆಸರು : ಇದಕ್ಕೆ. ಸಕ್ಕಿ ಜಮ್ಬೂರ 
ಪೆಮ್ಮಾಡಿಗಾವುಣ್ಣ ನು ಬಾಗೆಯೂರ ಕಮ್ಮಾ ಅಗಾವುಣ್ಣ ನು (ಎಳ. ೪, ಚನ್ಮರಾ, 


೨೫೩೧-೧೨ ; ಸು, 926). [7? * ಊರ್‌) 


ಜಂಬೂರಿ 


ಜಂಬೂರಿ (ನಾ).ಎಜಂಬುಮಣ್ಣು : ಬೆಳಗಾವಿ, ಕಾರವಾರ, ಮಂಗಳೂರು 
ಮುಂತಾದ ಕಡೆಯಲ್ಲಿ ಜಂಬೂರೀ ಇಟ್ಟಂಗಿಗಳ ಮನೆಗಳನ್ನು ಕಟ್ಟುವರು 


(ಮುಂಬಯಿ. ೪-೨8೦). [ ಆಜಂಬ್ಯು) 


೨೯೪೪, 


ಜರಬೂವಿಟಪ (ನಾ). ಎ ಜಂಬೂದ್ರುಮ : ತೋರ್ಪ ತೊಂಗಲೆ ಜಂಬೂ |' 


ವಿಟಪಪ್ರಹಾರರುಚಿಯಂ ವಕ್ತಾರುಣಂ ಸಂಜೆಯಂ ಗೆಲೆ ಪೋಲ್ತತ್ತು 
(ಕಾವ್ಯಸಾ. ೩೨೫ ಶೂದ್ರಕ). [ಸಂ. (ಜಂಬೂ + ಎಟಪ)) 

ಜಂಬೂಸವಾರಿ(ನಾ). ೧. ಬನ್ನಿವಂರಕ್ಕೆ ಆನೆಯ ವೇಲೆ ಹೊರಡುತ್ತಿದ್ದ 
ಮೆರವಣಿಗೆ. ॥ಮೈಸೂರಂದೇಶದ ಅರಸರು ಸಾಂಪ್ರದಾಯಿಕವಾಗಿ 
ನಾಡಹಬ್ಬದ ಉತ್ಸವದ ಅಂಗವಾಗಿ ಆನೆಯ ಮೇಲೆ ಬನ್ನಿಮರಕ್ಕೆ 
ಹೊರಡುತ್ತಿದ್ದ ಮೆರವಣಿಗೆ: ನಾನೊಬ್ಬನೇ ಜಂಬೂಸವಾರಿಗೆ ಹೊರಡು 
ವುದೇ ಸರಿ ಎಂದು ನಿರ್ಧರಿಸಿದೆ (ವೈದ್ಯವಿ. ೯3). ೨. ಮೆರವಣಿಗೆ: ಭರತನು 
ರಾಮಪಾದುಕೆಯನ್ನು ತಲೆಯ ಮೇಲಿಟ್ಟುಕೊಂಡು ಜಂಬೂಸವಾರಿ 
ಹೊರಟನು (ಹುಟ್ಕಿಹ. ೦೩೬). [ಜಂಬೂ (P 4-೦. 30mbಂ) * ಸವಾರಿ] 

ಜಂಬೆ (ನಾ). ಒಂದು ಬಗೆಯ ಧಾನ್ಯ: ವಿರೋಧಿಸಂವತ್ಸರದಲು ಹೆಚ್ಚಿದ 
ಜಂಬೆಯಿಂದ ವಿಶ್ವನಾಥಪುರದ ಸ್ವಾಸ್ತೆ ಯಿಂದ ಬಿಜ ಖ ೧೦ಕೆ ಭತ (ಮ್ಮೊಆರಿ. 
೧೯೪೩, ೪೪-೩೫; 1711). [7] 

ಜಂಭ, "ದಂಬ' ನೋ. 

ಜಂಭ್ಯ (ನಾ). ೧. ನಿಂಬೆಯ ಗಿಡ ಮತ್ತು ಅದರ ಹಣ್ಣು ; “ಜಂಬೀರಃ, 
ದಂತಶರಃ, ಜಂಭಃ, ಜಂಭೀರಃ।, ಜಂಭಲಃ ೫ ನಿಂಬೇಗಿಡದ ಹೆಸರುಗಳು” 
(ಸಿದ್ಧಾಂತಿ. ೧೦೩); ಪೊಂಗುತಿಹ ಕ್ರಮುಕಾಮಳ ಬಿಲ್ವ ಜಂಭ ನಾರಂಗ ಫಲ 
(ಜಿಲಪು. ೧೦-೨೦). ೨. ದವಡೆ. ೩. ಬಾಯಿ. ೪. ಹಲ್ಲು; ದಂತ; 
ಕೋರೆ. ೫. ಬಾಯಿಂದ ಕಚ್ಚುವುದು; ತಿನ್ನುವುದು. ೬. ಇಂದ್ರನಿಂದ 
ಹತನಾದ ಒಬ್ಬ ರಾಕ್ಷಸನ ಹೆಸರು: ತಾರಕನ ಕೈಟಭನ ಮಹಿಷನ 
ವೀರಜಂಭನ ಕಾಲನೇವಿಯ ತಾರಕಾಕ್ಷನ . . . ಜಜ್ಞಾರತನವಿವ 
ನೊಬ್ಬನಲಿ (ಕುವ್ಮಾದ್ರೋ. ೧೩-೩೭) ; ಬರಹೇಳ್‌ ನಿಕುಂಭನಂ ಶುಂಭನಂ 
ಜಂಭನಂ ಬರೆಹೇಳ್‌ ಸಶಬಲನಂ ಪ್ರಬಲನಂ (ಜಿಬಫು. ೪೭-೨೧). [ಸಂ.] 

ಜಂಭದ್ವಿಷ್ಟ (ನಂ).ಎ ಜಂಭದ್ವೇಷಿ: “ಸುತ್ರಾಮಾಖ್ಯಂ . . . ಪಾಕನಮುಚಿ 
ಜಂಭದ್ವಿಷ್ಟಂ? (ವಸ್ಮುಕೋ. ೬-೩೪). (ಸಂ.] 

ಜಂಭದ್ವೇಷಿ (ನಾ). ಜಂಭ ಎಂಬ ರಾಕ್ಷಸನ ಶತ್ರು; ಇಂದ್ರ: ದೋಷಿ 
ಬಂದನೆನುತ್ತ ಜಂಭದ್ವೇಷಿಯಂ ಬೆನ್ನಟ್ಟಿ ಕರವಂ ರೋಷದಿಂ ಕಡಿದಮರ 
ಜನನಿಯ ಗೋಣಮಂ ಕೊಯ್ದ (ಬಸಪು. 89-8೨). [ಸಂ. ಜಂಭದ್ವೇಷಿನ*) 

ಜಂಭರಿಪು (ನಾ). ಎ ಜಂಭದ್ವೇಷಿ : “ಗಿರಿನಮುಚಿಬಲವೃತ್ರ ಜಂಭರಿಪುವೆನೆ 
» * * ಶಚಿಪಾಲನೆಂದರೆ: ಶಕ್ರನಕ್ಕುಂ” (ಮಂಗರಾ. ೦೨-೨). 

[ ಜಂಭ್ಯ + ರಿಪು] 

ಜಂಭರಿಪುನಾಥ (ನಾ). ಇಂದ್ರನಿಗೆ ಪ್ರಭು; ಶಿವ: ಜಯ ಜನಾರ್ದನವಂದ್ಯ 
. .. ಜಯ ಜಂಭರಿಪುನಾಥ (ಹಶಕಾ. ೧೦-೪೦). [ಜಂಭರಿಪು * ನಾಥ) 

ಜಂಭಲ (ನಾ). ಎ ಜಂಬೀರ ೧: ತಿಲಕಾಶೋಕ ರಸಾಲ ಸಾಲವಕುಳಾಶ್ವ 
ತ್ಕಾ ರ್ಜುನಪುಷ್ಪ ಜಂಭಲ ಜಂಬೂಬದರಿ ತಮಾಲ ಕದಳಿ ಬಂಧೂಕ . . . 
ಕಣ್ಣೊಪ್ಪತಂ (ವೆಂಕಮ. ೩-೫). [ಸಂ.) 

ಜಂಭಾರಿ(ನಾ).ಎಜಂಭದ್ದೆ ಹಿ: ಜಂಭಾರಿ ವಿಕೃತಮಾಡುವ ರಂಭಾನಟಿಯಂತೆ 
ಲಾಸ್ಕದೊಳ* ತಾಂಡವಮುಜ್ಞ್ಯಂಭಿಸೆ (ಕಾಂತಿಪು. ೦೦-೬೪); ಆರು ಕೊಟ್ಟರು 
ಶರವನಿದ ಮದನಾರಿಯೋ ನಿಮ್ಮಯ್ಕನಹ ಜಂಭಾರಿಯೋ (ಕುವ್ಯಾದ್ರೋ. 
೧೪-೧೫). [ಜಂಭ್ಯ +೬ ಅರ್ಮಿ] 

ಜಂಭೀರ (ನಾ). ೧. ನಿಂಬೆಯ ಗಿಡ ಮತ್ತೂ. ಅದರ ಹಣ್ಣು : ಜಂಬೀರಃ 
-. ಜಂಭೀರಃ, ಜಂಭಲ। ೫ ನಿಂಬೇಗಿಡದ ಹೆಸರುಗಳು? (ಸಿದ್ಧಾಂತಿ. ೦೦೩). 
ಪಿ. ಮರುಗ; ಮರಂವಕ. (ಸಂ. 


ಲಾ 


ಹ 
ಲಾ 


ಜಕ್ಕ, 


ಜಂಭೆ (ನಾ). ಒಂದು ಬಗೆಯ ಮರ: ಕೆಲವು ಕಡೆಗಳಲ್ಲಿ ತೇಗ, ನಂದಿ, 
ಹೆಬ್ಬಲಸು, ಬಲಿಗೆ, ದೂಪ, ಜಂಭೆ . , . ಮುಂತಾದ ಗಗನ ಚುಂಬಿತ 
ವೃಕ್ಷಗಳು (ಪಂಜಪಂ. ೨). [?] 

ಜಕಂ "ಜಖಂ' ನೋ. 

ಜಕಜಕನೆ (ಅ). ಗಾಬರಿಯೊಡನೆ; ಹೆದರಿಕೆಯಿಂದ ಕೂಡಿ: ಪ್ರಜೆಯು 
ಜಕಜಕನೆ ಜರದು ಗಜಬಜೆಯಾಗೆ (ಗುರುಣಾ. ೧೩-೯೮). 

[ ಜಕಜಕೃ + - ಆನೆ] 

ಜಕಣಿ "ಜಕ್ಕಿಣಿ' ನೋ. 

ಜಕಮಿ "ಜಖಂ' ನೋ. 

ಜಕಾತಿ, ಜಕ್ಕಾತಿ (ನಾ). ೧. ಸರಕುಗಳಿಗೆ ಉಕ್ಕಡದ ಬಳಿ ಕೊಡುವ 
ತೆರಿಗೆ ನ ಸುಂಕ : ಸರಕಾರದವರು ಉಪ್ಪಿನ ಜಕಾತಿ ಕೂಡ್ರಿಸಿದ್ದರಿಂದ ಈಗ 
ಸ್ವಲ್ಪ ಸ್ಥಳಗಳಲ್ಲಿ ಮಾತ್ರ ಉಪ್ಪು ಹುಟ್ಟುತ್ತದೆ (ಕಥಾಗೆ. ೨೮) : ನಮ್ಮಲ್ಲಿಯ 
` ಜಕಾತಿ' ಹೈದರಾಬಾದ ನಿಜಾಮಶಾಹಿಯಲ್ಲಿ "ಕರೋಡಗಿರಿ' ಯಾಗುತ್ತದೆ 
(ಧಾಷಾಶಾ. ೧೨). ೨. “ಸುಂಕದ ಕಟ್ಟೆ''(ಜಾನಕೋ. 86). ಜಕ್ಕಾತಿ: ೨. ಹಕ್ಕಿ 
ಹಾರಿದರೆ ಬೆದರ್ಯಾವ ನಗರದ ಜಕ್ಕಾತಿ ಮಾರಿ ಬರತಾವ (ಹಳ್ಳಿಯ. ೧೦೯) 

[ ಅರ. ಹಿಂ. ಮರಾ. ಜಕಾತ್‌] 

ಜಕಾತಿಕಟ್ಟೆ (ನಾ). ಸಂಂಕದ ಕಟ್ಟೆ; ತೆರಿಗೆ ವಸೂಲಿಯ ಉಕ್ಕಡ : 
ಜಕಾಶಿಕಟ್ಟೆಯವರಿಗೆ ಸಿಗುವದೆಂದರೆ ಒಂದೇ-ಜಕಾತಿ ತಪ್ಪಿಸಿ ಮಾಲು 
ಸಾಗಿಸುವವರಿಂದ ಸಿಗುವ ಲಂಚ (ಪಾತರ. ೦೪೩). [ಜಕಾತಿ + ಕಟ್ಟೆ] 

ಜಕಾರ (ನಾ). ಇಜ ೧: ಚಿಕಾರಕ್ಕೆ. ಜಕಾರಂ-ಕಾಚ-ಗಾಜು (ಕಮದ. 
೨೩೩ ಪ್ರಯೋ). [ಸಂ.] 

ಜಕೀರ, ಜಕೀರಿ, ಜಕೇರ, ಜಖೀರು (ನಾ). ದಾಸ್ತಾನು ; ಸಂಗ್ರಹ : 
ಸಾರಿಪೆ ವರಮನೆಯಾಳ್ಕೆ ಯ ದೊಡ್ಡ ಜಕೀರಗೆಂದು ಸರ್ವರಿಗಾ 
ರಾಯನರಮನೆವಾರಕದೊಳಗುತ್ತ ಮರೆನಿಸುವೊಬ್ಬೊಬ್ಬ ಮರಾಳನಿತ್ತಂತೆ 
(ಫಕ್ಕಿಸ. 11, ೦೧-೧). ಜಕೀರಿ : ಬಿದುರೂರ ಪರಿಸ್ತರಣಮಂ ವೇಢೈಸಿ 
ಜಕೀರಿ ರಸ್ತು ಮುಸ್ತೈದೆಗಳೊಳಪೊಗದಂತು ಕಂಡಿ ಕಣಿವೆ ಪಥಂಗಳಂ ಕಟ್ಟಿ 
(ಕೆಳನ್ಶ. 8-೪೪). ಜಕೇರ: ಎರಡನೇದು,, ಅರಮನೆ ಜಕೇರವಂತು ಕಂಡು 
ಇದೆ (ರಾಜೇಂದ್ರ. ೩೭). ಜಖೀರು : ಚಿತ್ರದುರ್ಗದ ಪೊರ್ವದ ದೊರೆಗಳು 
ತೆಯಾರ್ಮಾಡಿಸಿ ಹಾಕಿರುವ ಮದ್ದುಗುಂಡು ತೋಫುಖಾನೆ ಬಾಣ 
ಮುಂತಾದರ ಜಖೀರು ಬಹಳವಾಗಿದೆ (ಚಿತ್ರಪಾ. ೭೩). 

[ «ಮರಾ. ಜಕೀರ್‌ ; ಅರ. ಪಾರ. ಜಖೀರಾ ] 

ಜಕೀರಿ /ಜಕೀರ' ನೋ. 

ಜಕೇರ "ಜಕೀರ' ನೋ, 

ಜಕ್ಕ, "ಚಕ್ಕ' ನೋ. 

ಜಕ್ಕ (ನಾ). ೧. ಕುಬೇರನ ಪ್ರಜೆಗಳಲ್ಲಿ ಒಬ್ಬ ; ಯಕ್ಷ: ಕುಬೇರನಿಂ 
ಕಪ್ಪಂಗೊಂಡು ಪೊನ್ನಂ ಜಕ್ಕರೆಕ್ಕೆಯಿಂ ಪೊತ್ತು ಬರೆ ತಡೆಯದಿಂದ್ರಪ್ರಸ್ಥ 
ಪುರಕ್ಕೆ ಬಂದಂ (ಪಂಪಥಾ. ೬-೩೨ ವ); ಜಕ್ಕರ್‌ ಪೂಜಿಸಿ ಪೋದ ಬಟಿಶಿಕ್ಕಂಗದ 
ನೇ ಬಾರಿಸುತ್ತಂಕುಶದಿಂ ದಿಕ್ಕರಿಯನಧಃಕರಿಸುವ ತಕ್ಕಿನ ಕಿಹ್ಕಿಂಧಮೆಂಬ 
ನಿಜವಾರಣಮಂ (ಪಂರಾಮಾ. ೧೪-೯೫). ೨. ಒಬ್ಬಾತನ ಹೆಸರು: 
ಅನಿತುಯೊಳ್ಳುಣಮುಮಣಕವು ಧರ್ಮ್ಮಮುಂ ಜಕ್ಕ ನಿನಗಲ್ಲದಿಲ್ಲ ಭುವನ 
ದೊಳ್‌ (ಎಳ. ೪111, ನಗರ. ೬೨-೨; ಸು. 800) ; ಅವರ ಮಗನ ಮಗಂ 
ಜಕ್ಕ ಪೆಣ್ಣೆರುಡೆಯುಟ್ಟುವ ಪುಯ್ಕಲುಂ ತುಜುಯ್ಯಲುವ ಕೇಳ್ದು ತಾಗಿ 
ಕಾದಿ (ಎಕ. ೫11, ಶಿರಾ. ೪೩-೩: ಸು. 1000. ೩. (ಆಲಂ) ನವೆಯು 
ತ್ತಿರುವವನು; ಕ್ಷೀಣದೇಹದವನು; ಸೊರಗಿ ಹೋಗಂತ್ತಿರಂವವನು: 
ದಿನ ಹೋದ ಹಾಗೆಲ್ಲ ಜಕ್ಕನಾಗುತ್ತಿ. ಉಂಡದ್ದೆಲ್ಲಾ ಎಲ್ಲಿ ಹೋಗುತ್ತುದೆ? 
(ರೂಢಿ). (<ಪ್ರಾ. ಜಕೃ/ ಸಂ. ಯಕ್ಷ] 


ಜಕ್ಕಂಜಅಕ 


ಜಕ್ಕಂಜಅ* (ಕ್ರಿ). ಅತಿಯಾಗಿ ನಿಂದಿಸಂ ; ನಿರ್ದಾಕ್ಷಿಣ್ಯವಾಗಿ ಜರಿ,- 
ಹೀಯಾಳಿಸಂ; ಈ ಪೆರ್ಮೆಗೆ ನೋಂತಳೀ ಹರೆಯಮಿಾ ಪಡಪೀ ಸೊಬಗೀ 
ವಿಳಾಸಮೇಂ ಕಾರ್ಮಟಿ'ಯೆೊಳ್‌ ಬಸಂತನಿವಳೆಂಗದೊಳ್‌ ನೆಲೆಗೊಂಡು 
ದಕ್ಕುಮೇಂ ಅಂತು ಜಕ್ಕಂಜಜ್‌ವ ಕಜ್ಜಮಂ ಕೇಳ್ದು (ಅನಂಪು. ೮-೧೯ ವ). 

[ ಜಕ್ಕನೈ * ಜಲ್‌ (ಜಣ) ] 

ಜಕ್ಕಂದೊಳ "ಜಕ್ಕಂದೊಟಲಿ' ನೋ. 

ಜಕ್ಕಂದೊಳಲಿ "ಜಕ್ಕಂದೊಟಲಿ' ನೋ. 

ಜಕ್ಕಂದೊಳಲಿದೇರ "ಜಕ್ಕಂದೊಲಲಿದೇರ' ನೋ. 

ಜಕ್ಕಂದೊಲ (ನಾ). ಚಕ್ರಾಕಾರವಾಗಿ ಸುತ್ತುವ ಉಯ್ಯಾಲೆ ; 
ಗಿರಕಾಲೆ : ಸುಟ್‌ಗಾಳಿಯ ತೂಲದಂತೆ ಜಕ್ಕಂದೊಟಿದಂತೆ ಅಾಟಣದ 
ಗುಂಡಿಗೆಯಂತೆ ಕುಳಾಳಚಕ್ರದಂತಿಂದುವರಂ ತೊಟಲ್ವರುತುವಿರ್ದುದೆ 
ಸಾಲದೆ ಕರ್ಮಯೋಗದಿಂ (ಶಂದ್ರಪು. ೧೩-೯೦); ದೇವಕಾಂತೆಯರಲ್ಲಾಡದೆ 
ಸಂದ ಸೆಳ್ಳುಗುರ ಸೂಚೀನರ್ತನಂ ಬಾಹುಶೋಭೆಯ ಜಕ್ಕಂದೊಟಿ 
ವಂಶಮಂಡಲದ ಲಾಸ್ಕಂ ತನ್ನ ಮೆಯ್ಕುದ್ದಮಂ (ಅನಂಪು. ೩-೯೭). 

( «ಸಂ. ಚಕ್ರಾಂದೋಲ) 

ಜಕ್ಕಂದೊಬಲಿ, ಜಕ್ಕಂದೊಳ, ಜಕ್ಕಂದೊಳಲಿ, ಜಕ್ಕಂದೋಟ (ನು). 
ಕೋಣ; ಮಹಿಷ: ಜವನೇ ಅದೊಂದು ಜಕ್ಕಂದೊಬಲಿಯಂತೆ 
ಕಣ್ಣೆ ಸೆದುದೇಜ್‌ದಿಭಂ ಚಲದಂಕರಾಮನಾ (ಕಮದ. ೧೭೨ ಪ್ರಯೋ); ಏಂ 
ಮಲೆಪೈ ಜಕ್ಕಂದೊಬಿಲಿಯೆ (ಚಕವಿ. ೬-೨೭೪); ಜವಹುರದ ಜಕ್ಕಂ 
ದೊಟಲಿಯಂ ಗೆಲೆವರ್ಪ ಕಾಟಕ್ಕೋಣವಳಗದಿಂದೆಯುಂ (ರಾಮಾಶ್ಶ. ೩-೨೫). 
ಜಕ್ಕಂದೊಳ : ಜವನೇಔದೊಂದು ಜಕ್ಕಂದೊಳದಂತೆ ಸೇವುಣಘರಟ್ಟನ 
ವೀರವಿಳಾಸಸಿಂಧುರಂ (ಎಳ. ೪1, ತರೀಕೆ. ೪೩-೪೬; 2196). ಜಕ್ಕಂದೊಳಲಿ: 
ಜವನ ಜಕ್ಕಂದೊಳಲಿಯಂತೆ ಮಾರಿಯ ಮಸಕದಂತೆ ಪಸರಿಸಿ ನಿಂದ 
ರಧಿಕಪ್ರತಾನದೊಳಂ (ಗಿರಿಕ. ೬-88 ವ); ಜವನ ಜಕ್ಕಂದೊಳಲಿಯಂತಿರ್ದ 
ಗಜಸಮಾಜದಿಂ (ಹಮಾರ. ೩-೩೩ವ): ಕಾರ್ಮಡುವಣ್ಣ ಹಕ್ಕಂ 
ದೊಳಲಿಯ ತಾ ನನ್ನಿಯಿಂದೇರುತ್ತ (ಅರ್ಡಾವಿ. ೮-೧). ಜಕ್ಕಂದೋಲ: 
ಜವನ ಜಕ್ಕಂದೋಟದೊಡ್ಡೆ ದೆ ಮುಮ್ಮಟ್‌ ಯಪ್ಪ?ತಿದಿರೇಅ್‌ ತಳ್ತುವು 
ರಥಾನೀಕಂ ರಥಾನೀಕದೊಳ್‌ (ಅನಂಪು.೧೪-೫). 7?) 

ಜಕ್ಕಂದೊಟಲಿದೇರ, ಜಕ್ಕಂದೊಳಲಿದೇರ(ನಾ). ಕೋಣವನ್ನು ವಾಹನ 
ವಾಗಂಳ್ಳವನು ; ಯಮ : “ ಜಕ್ಕಂದೊಬಲಿದೇರನೆನೆ ಯಮನಕ್ಕುಂ ” 
(ಕವಿಕಂ. ೩೬). ಜಕ್ಕಂದೊಳಲಿದೇರ : ಈಯೆೊಡಲ್ಲಿಟದೆ ಜಕ್ಕಂದೊಳಲಿ 


ರ್ಪಿ೪೫ 


ಲಾ 


20 


80 


ದೇರನಾಲಯವು (ಸಿದ್ದೇಪು. 8-೨6).  ಜಕ್ಕಂದೊಟಲಿ4ತೇರ್‌್‌+ - ಅ,]]. 


ಜಕ್ಕಂದೋಟ "ಜಕ್ಕಂದೊಟಲಿ' ನೋ. 

ಜಕ್ಕಜವ್ವನ (ನಾ). ಪೂರ್ಣ ಯೌವನ ; ತುಂಬು ಯೌವನ: 
ಅವರೊಳೊರ್ವಳ್‌ ಜಕ್ಕಜವ್ವನದ ಚೆಲ್ಲಗಾರ್ತಿ (ರಾಮಾಶ್ಮ, ೩೦-೧೪) ; 
ಮತ್ತವಮೊಂದೆಡೆಯೊಳೊರ್ವಳ್‌ ಜಕ್ಕಜವ್ವನದ ಚೆಲ್ಲಗಾರ್ತಿ (ಚಂದ್ರಥು. 
೦೪-೧೪೨ ವ). [ ಜಕ್ಕನೆ * ಜವ್ವನ) 

ಜಕ್ಕಡಿ, ಚಕ್ಕಡಿ, ಜಕ್ಕುಡಿ (ನಾ). [ನಾಟ್ಯ] ಒಂದು ಬಗೆಯ ನೃತ್ಯ : 
ಜಕ್ಕಡಿ ಚಿಂದು ಮೊದಲಾದ ಠಾಯವು (ರೇವಣ. ೩೦-೩೮) : ಆದಿರ್ದು 
ಜಕ್ಕಡಿಯ ಕೊಂಡರು ಜಿನಸ್ತುತಿಗೈದರು (ಧರಣ. ೧೨-೧೦೫); ಅನುಗೊಳಿಸಿ 
ಚಿಂದು ಜಕ್ಕಡಿ ಕೋಲಚಾರಿಗಳ್‌. . . ಉಳ್ಳನಿತು ಭೇದಂಗಳಿಂ ನರ್ತಿಸುವ 
ನೃತ್ಯದಬಲಾಜನಂ ಕಣ್ಣೆ ಸೆದುದು (ಕಪು. ೨-೨೯). ಚಕ್ಕಡಿ: ಉರುಪ 
ನೇರಗಳ ಚಕ್ಕಡಿ ಚಿಂತು ಮೊದಲಾದ ಪರಿಪರಿ ನಾಟ್ಕದೋಟದನು (ರರಠ. 
೭೪-೯೧). ಜಕ್ಕುಡಿ: ಗುಡಿಗುಡಿಗಳ ನರ್ತನಗಾತಿಯರೊಳು ಪೆರ್ಬಡಿಸುವ 
ಗೀತಶಬ್ದಗಳ ವಡಿತಪ್ಪದೆ ಕೋಲಚಾರಿಗಳಿಂದ ಜಕ್ಕುಡಿ ಮೆಟ್‌ದುವು 
ದೇವಾಲಯದಿ (ಮೋಹತ. ೧೮-೭). [ ಸಂ. ಜಕ್ಕರೀ] 


86 


60 


46 


ಜಕ್ಕಿಯೋವೈಜ್ವ 


ಜಕ್ಕಣಿ "ಜಕ್ಕಿಣಿ' ನೋ. 

ಜಕ್ಕಣಿತಾಳ (ನಾ). [ಸಂಗೀತ] ಒಂದು ಬಗೆಯ ತಾಳ: ರಾಗ 
ಮಧ್ಯಮಾವತಿ,-ಜಕ್ಯಣಿತಾಳ (ಪ್ರಸಧಃ. ೬೦) 

[ ಜಕ್ಕಣ್ಳಿ (ಸ ಜಕ್ಕಡಿ) + ತಾಳೆ, (ಎ ತಾಲ) 

ಜಕ್ಕನೆ (ಅ). ಸಂಪೂರ್ಣವಾಗಿ: ಕೊಳಗೊಳಂಗಳೊಳ್‌ ತೆಟಲ್ಲು ಬಟಲ್ಲು 

ಬೆಂಡಾಗಿ ಬಿಟ್ಟು ಜಕ್ಕನೆ ಜಣೌವ ಜಕ್ಕವಕ್ಕಿಗಳೆ (ಲೀಲಾವ. ೩-೨೧). 
[? 4+ - ಅನೆ] 

ಜಕ್ಕಬ್ಬೆ (ನಾ). ಒಬ್ಬಾಕೆಯ ಹೆಸರು: ಜಕ್ಕಬ್ಬೆ ತಂಗೆ ಜಾಬೆ ಕಲ್ಲ ನಿಸಿ 
ದಳ್‌ (ಎಕೆ. 11, ೪೫೭-೭: 972). [ಜಕ್ಕ ಅಬ್ಬೆ ] 

ಜಕ್ಕವಕ್ಕಿ "ಚಕ್ಕವಕ್ಕಿ' ನೋ. 

ಜಕ್ಕಸರ (ನಾ). ಒಂದು ಬಗೆಯ ಕಂಠಾಭರಣ : ಆ ಜಕ್ಕಸರಂ ನಿನ್ನರಸಿಗೆ 
(ರಾಮಾಶ್ಕ. ೩೮-೧೮) ; ಆ ಯೆಕ್ಕಸದಂ ತರಳಿಕೆಗೆ ಜಕ್ಕಸರಮಾ ಹರಿಣಿಕೆಗೀ 
ಏಂಡುಗಂಕಣಂ ನಿನಗಾಯ್ಕೌ (ಡಂದ್ರಳ್ಳು. 3-೮೫) (ಜಕ್ಕ? 4 ಸರ್ಯ] 

ಜಕ್ಕಾತಿ "ಜಕಾತಿ" ನೋ. 

ಜಕ್ಕಿ (ನಾ). ಯಕ್ಷಸ್ತ್ರೀ; ಯಂಕ್ಷಿ: “ ಕನ್ನಿಕೆಯರು ಜಲಾಶ್ರಿತೆಯರೆನಲೈ 
ಜಕ್ಕಿಯರೆನಿಕ್ಕು ” (ಮಂಗರಾ. 8-೧೫); ಜಕ್ಕಿಯರೂಟವೆ ಕೂಟದೇಟಕ್ಲಿ 
ಯೊಳ್‌ . ಸುರುಕೆನಬಾರದೆಂಬ ಬೆಲೆವೆಣ್ಣಳ ಕೂಟಮನಿಕ್ಕು ಕಿಚ್ಚಿನೊಳ್‌ 
(ಅನಂಪು. ೮-೩೭) ; ಶರೀರಿಯಿಂ ನೆಮ್ಮಿದ ಕುತ್ತಮೊತ್ತಿದೆೊಡೆ ಗಾಳಿ ಗರಂ 
ನೆಲಮುಕ್ಕಿ ಜಕ್ಕಿಯರ್ಬೊಮ್ಮೆಯನೆಂದು ಜೀವವಧೆಗೆಯ್ದೊಡೆ (ಕಾಸ್ಮಟೀ. 
೨೪.೩); ಶಿರಸ್ಸರಸೀಜದಿಂಡೆಯಂ ಜಾನಿಸದಾಗಳಾಂ ಜಲದ ಜಕ್ಕಿಯರ್ಗೇಟಿ” 
ಸಿದೆಂ ನಿರಂತರಂ (ದಶಕು. ೧೩-೩೧) ; ಜಕ್ಕಿಯ ತೆರೆಯ ತೆಅಕಿದು ಮೈಯ 
ತೋರ್ಪಾಗ ಚಿಕ್ಕಮಾತೇಕೆಂದಳಾಕೆ (ಧರಡ. ೪೨-೧೭). [-ಆಸಂ. ಯಕ್ಷೀ) 

ಜಕ್ಕಿಕೊಳಗ (ನಾ). ಯಕ್ಷಿಗೆ ವಾಸಲಾದ ಕೊಳಗದಷ್ಟು ಧಾನ್ಯ: ಆ 
ಊರಹೆಳ್ಳಿ ಸಹಿತ ಜಕ್ಕಿಕೊಳಗ ಧರ್ಮ್ಮಗೊಳ ದಾನಗೊಳಗ ಕಳದು 
(ಎಳೆ. 1, ಜಾಮರಾ. ೮೩-೩೦: 1117. [ಜಕ್ಕಿ * ಕೊಳಗ] 

ಜಕ್ಕಿಣಿ, ಜಕಣಿ, ಜಕ್ಕಣಿ, ಜಿಕ್ಕಿಣಿ (ನಾ). ೧. ಯಕ್ಷಿಣಿ; p ಮುತ್ತೈದೆ 
ಯಾಗಿ ತೀರಿಕೊಂಡವಳು ತಾಳುವಳೆಂದು ನಂಬಲಾದ ದೇವತಾ 
ರೂಪೆ: ಜಕ್ಕಿಣಿಯನ್ನು ನಿಮ್ಮಪ್ಪನಾದರೂ ನೋಡಿದ್ದಾನೇನು? 
(ನಲದ.೮೬). ವಿ.ಎ ಜಕ್ಕಡಿ: ಪಿರಿದು ಪ್ರಬಂಧ ಜಕ್ಕಿಣಿ ರಾಜಕೀರನ ಮೆಅಕಿವ 
ಕಟ್ಟಳೆಯಾಟಗಳ ದೊರೆ ರಾಯ ನರಸರಾಜೇಂದ್ರಗೆ ಸಂತಸದೊರೆಯಲಾಡಿದ 
ರಂಗನೆಯರು (ಕಂನವಿ. 6-೬೬). ಜಕಣಿ: ೧. ಜಕಣಿಯು ಜಲದೇವರು 
ಮೊದಲಾದ ಭಿಕಾರಿದ್ಯೈವಗಳ ಪೂಜಿಸರವರು (ಪುರಂದ. 
ಒಂದು ಜಕಣಿ ಹಿಡಿದರೂ ತಡೆಯಬಹುದು. ನಿಮ್ಮ ವರಾತ ತಡೆಯಲಿಕ್ಕಿಲ್ಲ 
(ಮರಮ, ೦೩೭೮) ; ಅದು ಬಂದಾಗಿಂದ ಒಂದು ಥರಾ ಮಂಕಾಗಿ ಕೂತು 
ಬಿಟ್ಟಿದೆ. ಜಕಣಿ ಹಿಡಿದು (ಸಂಸ್ಕಾರ. ೧೦೦). ಜಕ್ಕಣಿ : ೧. ಇದು ಜಿನನ 
ಭಾಗಂಗಳಿದು ವಾಣಿಭದ್ರನೊಡಕಿದು ಜಕ್ಕಣಿ [ಪಾಕಾಂ. ಜಕ್ಕಿಣಿ, ರಖುಕೃಣಿ, 
ರುಕ್ಕಿಣಿ]ಯ ಸೆಕ್ಕೆಯಿದು ಬೊಮ್ಮೆಯನ ಚೂರ್ಣವಿದು(ಸೋಮಶ್ಶ. ೪-೮೪); 
ದೆವ್ವ, ಭೂತ, ಜಕ್ಕಣಿ, ಪಂಜ್ರೊಳ್ಳಿ ಮೊದಲಾದ ಅಂತರ ಬೆಂತರಗಳಿಗೆಲ್ಲ 
ಕೋಳಿಗಳನ್ನು ಬಲಿ ಕೊಟ್ಟಿದ್ದಾನೆ (ಕಾನೂರು. 68). ಜಿಕ್ಕಿಣಿ: ೧. ಈ 
ಜಿಕ್ಕಿಣಿ ಹೆಂಡತಿಯದೇ ಚಿಂತೆ (ಮೊಮಗು. ೨೩. 

[ ಪ್ರಾ. ಜಖ್ಕಿಣೀ. / ಸಂ. ಯಕ್ಷಿಣೀ) 

ಜಕ್ಕಿಯಬ್ಬೆ (ನಾ). ಒಬ್ಬಾಕೆಯ ಹೆಸರು : ಜಕ್ಕಿಯಬ್ಬೆ ನಾಟಣ್ಗವುಣ್ಣು 
ಗೆಯ್ಯೂತ್ತಿರೆ (ಎಕ. ೪11, ಶಿಕಾರಿ, ೨೧೯-೧೧; 918). [ಜಕ್ಕಿ* ಅಬ್ಬೆ; ] 

ಜಕ್ಕಿಯೋವೈಜ್ಞ (ನಾ). ಒಬ್ಬಾತನ ಹೆಸರು : ಜಕ್ಕಿಯೋವೈಜ್ಞರ ಮಗ 
ಚನ್ಹ,,ಸೇಕರ ಮಾಡಿ » ೫» » (ಎಕ. ೫11, ಪಾವುಗ. ೪೫-೩; ಸು. 900). 

[ ಜಕ್ಕಿ ? * ಓವೈಜ್ಜ (ಐಒವರುು)] 


೦-೧೪೩-೩) ; 


ಜಕ್ಕಿಲಿ 


ಜಕ್ಕಿಲಿ, ಜಕ್ಕಿಲೆ, ಜಕ್ಕಿಲ್ಲಿ (ನಾ). ಒಂದು ಊರಿನ ಹೆಸರು; p ಈಗಿನ 
ಧಾರವಾಡಜಿಲ್ಲೆಯ 'ರೋಣ ತಾಲ್ಲೂಕಿನ ಜಕ್ಕಲಿ: ದೇವಾರಕ್ಕೆ 
ಜಕ್ಕಿಲಿಯೊಳ್‌ ನಾಲ್ಕು ಮತ್ತಲೈಯ್ಕಂ ಕೊಟ್ಟೊಳ್‌ (ಎಕ. ೪11, ಶಿಕಾರಿ. 
೨೦೯-೧೮ ; 913). ಜಕ್ಕಿಲೆ : ಜಕ್ಕಿಲೆಯ ಬಟ್ಟೆ[ಯಿಂ) ಪಡುವ (ಸೌಇಇ. 
2%, ೪೨-೪೪ ; 12ನೆಯ ಶತ). ಜಕ್ಕಿಲ್ಲಿ: ಜಕ್ಕಿಲ್ಲಿಯಾ ಮೇಲಿ] » « [ಯಾ] 
ದಿತ್ಯನೆಟ್ಟಿಂದೊಡೆ ಊರಟ್‌ವಿನೊಳೆ (ಸಾಇಇ. 1-1, ೩-೨; 7). [?] 

ಜಕ್ಕಿಲೆ "ಜಕ್ಕಿಲಿ' ನೋ. 

ಜಕ್ಕಿಲ್ಲಿ "ಜಕ್ಕಿಲಿ' ನೋ. 

ಜಕ್ಕಿಶರ್ಮ (ನಾ).ಒಬ್ಬಾತನ ಹೆಸರು: ಜಕ್ಕಿಶರ್ಮ್ಮಣ ಏಕಂಶೆಃ (ಇಆ. ೪11, 


೧೮೭-೩೨ ; 668). [ಜಕ್ಕಿ ? + ಶರ್ಮ) 


ಜಕ್ಕಿಸುಂದರಿ (ನಾ). ಒಬ್ಬಾಕೆಯ ಹೆಸರು : ಅತನ ಸತಿ ಸಕಳಜಗನ್ನೂತೆ | 


ಗುಣವಂತೆ ಜಕ್ಕಿಸುಂನ್ಮರಿ ನೆಗಟ್ಹಾ ಖ್ಯಾತಿಯ ಕಾಕಂಬಾಟಕೊಳ್ಳಾತೆ 


ರ೯೪೬ 


10 


ಯೊಳ್ಳಿಸೆಯೆ ಬಸದಿಯಂ ಮಾಡಿಸಿದಳ್‌(ಎಳ. ೫1, ಚಿತ್ರದು. ೬೪-೧೩; 968). | 


[ ಜಕ್ಕಿ * ಸುಂದರಿ] | 

ಜಕ್ಕು, ಜೆರ್ಕು, (ನಾ). ನಖಕ್ಷತ. "ಜಕ್ಕುಗೊಳ್‌” ಪರಾ. ಚೆರ್ಕು: 
ಜೆರ್ಕಿಂಗಾ ಕಾದಲರುಜಿಯಳ್ಳದೆ . . . ಅತನುಸಂಗ್ರಾಮವ ನೀಳ್ಕರಿಸಿದ 
ಚೆನ್ನಪೊಂಗರಂತೆಸೆದಿರ್ದರ್‌ (ವೀರವಿ. ೬೭೯). [ ಆಜರ್ಕು) 

ಜಕ್ಕುಗೊಳ್‌ (ಕ್ರಿ). ನಖಕ್ಷತ ಹೊಂದು : ವಂಜದೊಣಗಿದೆಡ್ಡ ಮಿಂಡಿಯರ 
ಮೇಲುದಂ ಸೆಳೆದು ಕುಸಿದು ಕೆಲಕ್ಕೆ ಎಟ್‌ದು ಜಕ್ಕುಗೊಂಡು £ ಡ, ತಕ್ಕೆಗೆ 
ತೋರವಾದ ಪೇರುರದ ಮೊಲೆಗಳೊಳಪೊಕ್ಕು ಮುಂಂಡಾಡಿಯುಂ(ಲೀರಾವ. 
೩-೨೧ ಪ). [ಜಕ್ಕು+ ಕೊಳ್ಕ್‌ ] 

ಜಕ್ಕುಡಿ ಜಕ್ಕಡಿ' ನೋ. 

ಜಕ್ಕುಲಿ (ನಾ). ೧:`ಕಚಗುಳಿ ; ನಗುವಂತೆ ಮಾಡಲು ಕೈಗಳಿಂದ ಅಳ್ಳೆ' 
ಗಳನ್ನು ಪುಟ್ಟುವಿಕೆ ; ಕಟ್ಟಾಡಿಸುವಿಕೆ. :ಜಕ್ಕುಲಿಗೊಳಿಸು' ಪರಾ. 
೨. ಸಂತೋಷ ; ಆಮೋದ ; ಸುಖ. 'ಜಕ್ಕುಲಿತೆ' ಪರಾ. 

[ ದೇ.॥ ತಮಿ. ಅಕ್ಕುಳ್‌ ಎ ಕಂಕುಳು, ಕಕ್ಷ; ಅಕ್ಕುಳು ಐ ಕಚಕುಳಿಯಿಡು; 
ಕಟ್ಟಾಡಿಸು; ಮಲ. ಅಕ್ಕೂಳ ; ತೆಲು. ಚಕ್ಕಿಲಿ ಎ ಕಂಕುಳು, ಕಕ್ಷ. 
ಜಕ್ಕುಲಿಗಾರೆ (ನಾ). ಒಂದು ಬಗೆಯ ಸಸ್ಯ ; ಮುಟ್ಟಿದರೆ ವಯನಿ: 

“ ವ್ರೀಡೆ ಜಕ್ಕುಲಿಗಾರೆ” (ಮಂಗರಾ. ೪೦-೩೨). [?) 
ಜಕ್ಕುಲಿಗೊಳಿಸು (ಕ್ರಿ). ಕಚಕುಳಿಯಿಡು ; ಚಕ್ಕಳಗುಳಿಯಿಡು : ಜಕ್ಕುಲಿ 


20 


ಗೊಳಿಸುವಳ್‌ ಮುನಿದು ನೋಡುವಳು ತಾ ನಕ್ಕು ತನ್ನೊಳಗೆ ಹಿಗ್ಗು ವಳು |' 


(ಮೋಹತ. ೦೭-೬೭). [ಜಕ್ಕುಲಿ4 ಕೊಳ್‌] ೬ - ಇಸ್ಕು] 

ಜಕ್ಕುಲಿತೆ (ನಾ). ಆಮೋದ ; ಸುಖ; ಸಂತೋಷ: ಮೆಲುವ ಭೂಪರ 
ಮನಕೆ ಹೊಸ ಜಕ್ಕೂಲಿತೆ ಹುಟ್ಟಲು ಬಾಯ ಹಬ್ಬವು ಹೊಳಕಲಮೃತವಿದೆಂಬ 
ಹಾಲುಂಡೆಗಳನೋರಣದಿ ತೆಲುಗನಾರಿಯರೈದೆ ಬಡಿಸಿತು(ಕೌಶಿರಾ. ೨-೬೩). 

[ ಜಕ್ಕುಲಿ* -ತ್ಯೆ7 

ಜಕ್ಕುಲಿಸು, ಜಕ್ಕುಳಿಸು, ರುಂಕ್ಕುಳಿಸು (ಕ್ರಿ). ೧. ಮೆಲ್ಲಗೆ ಮುಟ್ಟಿ 
`ಅಲಂಗಿಸು ; ಕಟ್ಟಾಡಿಸು; ಕಚಗುಳಿಯಿಡು : ಎತ್ತಿದ ಪಟಯಿಗೆ 
ಜಕ್ಕುಲಿಸುತ್ತಿರೆ ನಕ್ಕುವು ಗಗನಮಾಶಾಮುಖದಿಂ ಸುತ್ತಲುಮೆನೆ(ವರ್ಧಪು. 
6-4) ; ಮುದ್ದಂ ಬೇಡುವಳು ಜಕ್ಕುಲಿಸಿ ನಗಿಸುವಳು (ಬಸಪು. ೧೩-೧೪); 
ಮೆಲ್ಲನೆ ಮಲಗಿರೆ ಕದಪಂ ಮೆಲ್ಲನೆ ಜಕ್ಕುಲಿಸೆ ನಕ್ಕು (ಧರ್ಮನಾ. ೩-೧೨೩): 


ನಗಿಸಿ ಕೈವೆರಲ್ಲಳಿಂದಳ್ಳೆಯಂ ಜಕ್ಕುಲಿಸಿ (ಧಾವಿ. ೪-೦೦); ಮುದ್ದಿಸಿ |” 


ನುತಿಸಿ ಮರ್ಮವ ಜಕ್ಕುಲಿಸಿ ಕೇಳಿದೊಡೆ ಪೇಳಿದಳು (ಸಾಳ್ಮಭಾ. ೨೯-೪). 


೨. ಆಕರ್ಷಿಸು; ಮೋಹಗೊಳಿಸು ; ಮೋದಪಡಿಸು : ' ಮುರಿದು |. 


ಸುತ್ತಿದ ಚಂಪಕಮಾಲೆ ಕಣ್ಣಳಂ ಜಕ್ಕುಲಿಸಿತ್ತು (ಅರ್ಧನೇ. ೩-೯೯): ಕಿವಿಯಂ 
ಜಕ್ಕುಲಿಪಂತೆ ನುಣ್ಬಡರ್ದ ಶಬ್ದಂ (ಜಂದ್ರಪು. ೧-೩೦); ರಸಿಕರ ಮನವನಿದು 


ಜಕ್ಕುಳಿಕೆ 


ಜಕ್ಕುಲಿಸದಿರ್ಪುದೇ (ಪದ್ಮರಾ. ೧-೪೧) ; ಚಿತ್ತವ ಜಕ್ಕುಲಿಸದ ಕವಿತ್ವ ಚಂದಿರ 
ನಿಲ್ಲದೆೊಂದಿರುಳು (ಸಾಳ್ಮಭಾ. ೩-೦೧): ಅರಸನ ಮನವ ಜಕ್ಕುಲಿಸಿದರಿಂಪು 
ಸೊಂಪಿನೊಳೆು(ಛರಡ.೩೭- ೨೮). ೩. ಅಪಹಾಸ್ಯ ಮಾಡು; ಹೀಯಾಳಿಸು; 
ಗೇಲಿ ಮಾಡು: ಎಂದು ನುಡಿವ ಜಾಣರ ಜಾಣ್ಮೆಯಂ ಜಕ್ಯುಲಿಸುತ್ತೆ 
(ಧರ್ಮನಾ.೪-೪೩ ವ) ; ದೇವೇಂದ್ರಸಭೆಯ ಜಕ್ಕುಲಿಸುವ ರತ್ನದ ಚಾವಡಿ 
(ಧರಡ. ೩೯-೯೩) ; ಹೆಲುಗಿರಿದು ಜಕ್ಕುಲಿಪ ತಲೆಗಳ (ಮೋಳಿಪು. ೪-೧೬೩). 
೪. ಆವರಿಸು ; ವ್ಯಾಪಿಸು : ಭೇರೀನಿನಾದಂ ರೋದೋಂತರ್ಭಾಗಮಂ 
ಜಕ್ಕುಲಿಸೆ ನೃಪತಿ ಸಾಕೇತಮಂ ಬಂದು ಪೊಕ್ಕಂ (ಪಂರಾಮಾ.೬-೪೨); ಮದನ 
-ವಿಕಾರದ ಜಮ್ಮು ಜಕ್ಕುಲಿಸಿ ಹಮ್ಮದಂಬೋಗಿ (ಗಿರಿಕ. ೭-೧೧ ವ); ಕಿವಿಯ 
ಜಕ್ಕುಲಿಪುದು ದಿವೌಕಸರ್ಕಳ ಪರಸ್ಪರಾಹ್ವಾನರವಂ (ಮಹಾನೇ. ೧೫-೧೧೨) ; 
ಪುಠದಲಿ ಜಕ್ಕುಲಿಸಿ ಮೊಳಗಿದನು ಶಂಖೋತ್ತಮವನಡಿಗಡಿಗೆ (ನಿಧಾಗ. 
೧೦-೬೯-೧೨). ೫. ಸೋಲಿಸು; ಅಧೀನಗೊಳಿಸು ; ಹಿಮ್ಮೆಟ್ಟಿಸು: 
ಜವನಂ ಜಕ್ಕುಲಿಪಂತೆ ಮಾರಿಗಿದಿರಂ ಪೋಪಂತೆ (ಮುಂಬರಾ. ೫,೨೪೩-೨೮ ; 
2219): ಜಗಮಂ ಜಕ್ಕುಲಿಸುವಿಂಗೋಲ್ವಿಲ್ಲನ ಬಲ್ಲಾಳ್ತನಕ್ಕೆಯ್ದು 
ಸರಲ್ಲಳಿಯ್ದವು (ಅನಂಪು. ೨-30 ವ; ಕಪಿಭಟರು . ದೈತ್ಯರ 
ಜಕ್ಕುಲಿಸಿದರು ಕಲ್ಲುಗುಂಡನು ಕಣಕಿದು ಸದೆಬಡಿದು (ಕಇಶಿರಾ" ೨೨-೩): 
ಆ ವೃಂದಾವನದ ಸಿರಿ ಜಕ್ಕುಲಿಸಿದುದು ರಬುಳವನು (ನಿಧಾಗ. 
೦೦-೧೧-೧೮): ಪುಸಿಜಗಳವೆಸಗಿ ಜಕ್ಕುಲಿಪುದು (ಚಿಕವಿ. ೬-೭೮ ಸಾಂಗತ್ಯ). ಹ 
ಕಿತ್ತುಕೊಳ್ಳು; ಅಪಹರಿಸು: ಇಕ್ಕುವುದುಂಬುದು ಕುಡುವುದು ತಕ್ಕೆಡೆಗಂ 
ತೊಳಿತಿಲ್ಲದಿರ್ದೊಡೆ ಧನಮಂ ಜಕ್ಕುಲಿಸಿ ಕೊಳ್ವೆರ್‌ (ಕ್ರಾವಳಾ, ೧೬೨-೩). 
೭. ಸೆಳೆ ; ಎಳೆ; ತೆಗೆ: ಪವನಜಂ ಕೂರ್ಗಣೆಯ ಜಕ್ಕುಲಿಸಿ ಜಡಿದು ಬಿಡಲು 
(ತುರಂಗ... ೫೫-೫೪). ಲೆ. ನಾಶಮಾಡು; ಧೃ ಸಂಸಮಾಡು : ಆತನ ಜೀವನವ 
ಜಕ್ಕುಲಿಸಿ ಯೆನ್ನ ವಚೋವಿಳಾಸವ ಕಾಯ್ದ್ವೆನೆಂದೆನು (ಕುವ್ಕಾಕ. ೦೭-೮): 
ಸೊಕ್ಕಿದಾನೆಯ ಮಣಾಗಳಂತಿರಲೊಕ್ಕಲಿಕ್ಕಿದರಲ್ಲಿಗಲ್ಲಿಗೆ ಜಕ್ಕುಲಿಸಿದರು 
`ತಾಳವನವನು ತುಟುಗಳನು ಹೊಗಿಸಿ(ನಿಭಾಗ. ೦೦-೧೫-೨೫). ೯.ಮುಂಟ್ಟು,; 
ಸೋಕು ; ಜಕ್ಕುಲಿಪಂತೆಯೇಂ ದಿವಮನಚ್ಚರಿಯಾಗಿರೆ ಮೇಗೆ ನೀಳ್ಡು 
° * * ಇರ್ದುದು ವಿಂಧ್ಯಪರ್ವತಂ (ವರ್ಧಮಾ. ೦೬-೩); ಚರಣಾಗ್ರಂ ಜಾನು 
ವಂ ಜಕ್ಕುಲಿಸಡರೆ ನಿತಂಬಕ್ಕೆ ಪಕ್ಕಾಗಿ ಮಧ್ಯಂ ಮುರಿವನ್ನಂ 
ದಕ್ಷಿಣಕ್ಕವ್ವಳಿಸಿದ ಕುಚದೊಳ್‌ ಕೈದಳಿರ್ಕೂಡೆ * » ತರುಣಿ ತಪಂ 
ಗೆಯ್ವವೋಲ್‌ ಕಣ್ಣೆ ವಂದಳ್‌(ಲೀಲಾವ. ೪-೧೪3).೧೦. ಚಾಚು: ಹೊಮ್ಮು 
(2): ಮಿಕ್ಕು ಚೂರಿಸಲಹಿಯ ನಾಲಗೆ ಜಕ್ಕುಲಿಸಿದಂತಾಯ್ತು(ಕುವ್ಕಾಭೀ. 
೪-೪೨). ಜಕ್ಕುಳಿಸು : ೧. ಮತ್ತ ಮೊರ್ವರ್ಗೊರ್ವರ್‌ ನೀರಂ ಸೂಸಿಯುಂ 
ಪೂಸಿಯಂಂ ಮುಕ್ಕುಳಿಸಿಯುಂ ಜಕ್ಕುಳಿಸಿಯುಂ . ೯. ಕೊಳನೊಳಾಡಿದರ್‌ 
: (ರಾಮಾಕೃ. ೧೨೩-೨೭). ೨. ನೋಳ್ಪೆರ ಕಂಗಳನು ಜಕ್ಕುಳಿಸಿ ಬೆಳಗುವ ಪೂರ್ಣ 
ಶಶಿಮಂಡಲದ ವೋಲು (ನಿಧಾಗ. ೪-೧೦-೧೭). ೪. ಹೆಬ್ಬಲದ ಹೆಕ್ಕಳ 
ಜಕ್ಕುಳಿಸಿದುದು ಜಾನಕೀಪತಿಯ (ತೊರರಾ. 9-೩-೦). ೫. ಮುಕ್ಕುಳಿಸಿ 
ಕೆಂಡವಂ ಕಾರಿಸುತ ಕಣ್ಣಿನೊಳ್‌ ಜಕ್ಕುಳಿಸಿ ಕಾಳೆಗದೊಳ*(ತುರಂಗ. ೮3-೦೯). 
೧೧. ಕೀಟಲೆವಾಾಡು ; ಕೆಣಕು : “ ಜಕ್ಕುಳಿಸು-ನರ್ಮಕರಣೇ(ಪರಿಹಾಸ 
ಮಾಡು) ” (ಕಮಧಾ). ೧೨. ಜೊತೆಯಾಗು; ಹೊಂದಿಕೊಳ್ಳು : ಒಂದು 
"ದಿನ ಮಂಚದೊಳು ಜಕ್ಕುಳಿಸಿ ಮಲಗಿರುತೆ (ಪ್ರಾಢರಾ. ೫-೩೮). 
ರುಕ್ಕುಳಿಸು: ೮. ರಕ್ಕಸನು ಮಹೋಗ್ರದಿಂದ ರುುಕ್ಕುಳಿಸುತ ಬರಲು 
(ದೇವೀಪ್ರ. ೩೬೧). [ ಜಕ್ಕುಲಿ + - ಇಸ್ಕು] 
ಜಕ್ಕುಳಿಕೆ (ನಾ). ಅಪಹಾಸ್ಯ; ತಿರಸ್ಕಾರ: ತೊಟ್ಟ ಮಹಾರಾಜಮುದ್ರೆಯ 
ಬಾಳ್ಗುಡುತೆಗೂ, ಹಿಡಿದ ವೀರದಣ್ಮಿನ ಕಯ್ದುವಿಗೂ ಕಟ್ಟೇವವು 
ಜಕ್ಕುಳಿಕೆಯಂ ಅಪಮಾನವು ಅಡಸಿ ಮಸಗುವಂತೆ (ಬಿಟ್ಕಅ. ೨೦೪-೦೩). 
[."ಜಕ್ಕುಲಿ * - ಇಕೆ]. 


ಜಕ್ಕುಳಿಮಾತು ೨೯೪೭ ಜಗಜಾಲಿ 


ಜಕ್ಕುಳಿಮಾತು (ನಾ). ವಾದವಿವಾದ; ವಾಗ್ವಾದ; ಚರ್ಚೆ: “ವಿಗೃಹ್ಯ 

ವಾದಃ-ಜಕ್ಕುಳಿಮಾತು [ಪಾಕಾಂ ಬಕ್ಕುಡಿಮಾತು]” (ನೀತಿವಾ. ೯-೪೪). 
[ಜಕ್ಕುಳಿ? + ಮಾತ್ತು] 

ಜಕ್ಕುಳಿಸು "ಜಕ್ಕುಲಿಸು' ನೋ. 

ಜಖಂ, ಜಕಂ, ಜಕಮಿ, ಜಖಮು (ನಾ). ೧. ಗಾಯ ; ಪೆಟ್ಟು: ಬಹು 
ಜನಕ್ಕೆ ಜಖಂ ಮಾಡಿ (ಹೈರರ. ೭೭). ೨. ನಷ್ಟ; ಕೇಡು: ಯಂತ್ರಕ್ಕೆ 
ಆಗಬಹುದಾದ "ಜಖಂ' ನಿಲ್ಲಿಸಲು ಎರಡು ಕಡೆಯೂ 'ಬಫರ್ಸ್‌' ಇವೆ 
(ಮುದ್ರಕ. ೪೯೫); ಚರ್ಮದ್ದಾದ್ದರಿಂದ ಇನ್ನೂ ಜಖಂ ಆಗದೆ ಉಳಿದು 
ಕೊಂಡಿದೆ (ನಿಂದನೆ. ೩೦). ಜಕಂ: ೧. ಏನಂದಿ? ಜಕಂ ಬಾಳ ಆಗೇತೇನು? 
(ಕಮ್ಮಟ. ೪೧. ಜಕಮಿ : ೧. ಹೇರಳ ಜನ ಮೃತವಾಗಿ ಜಕಮಿ ಆಗಿ 
ಪಡೆಗೆ ಯಿದರಿಗೆ ನಿಲ್ಲಲಾರದೆ (ರಾಜೇಂದ್ರ. ೪4). ಜಖಮು ೨. ೪೦೦ 


-ಜಗಚ್ಚಕ್ರ (ನಾ). ಜಗನ್ಮಂಡಲ; ಭೂಮಂಡಲ (8): ಏನುಜ್ಜಳಿಸಿದುದೊ 
ಜಗಚ್ಚಕ್ರವತಂ ಚಂದ್ರಬಿಂಬಂ (ಅದಿಪು. ೧೨-೯); ಆಕ್ರ್ರಿಂತಸಮಸ್ತಜಗಚ್ಚಕ್ರಂ 
ನೃಪನೊಂದೆ ವಿಕ್ರಮಂ ನಗುತಿರ್ಕುಂ (*ಾದಂಪೂ. ೯). 

[ ಸಂ. ಜಗಚ್ಚಕ್ರ (ಜಗತ್‌ + ಚಕ್ರ)? 

6] ಜಗಚ್ಚಕ್ಷು (ನಾ). ಲೋಕಕ್ಕೆ ಕಣ್ಣಾದವನು ; ಸೂರ್ಯ: ಜಗಚ್ಚಕ್ಷು 
ವೆನಿಪ ಅಂಬುಜಪ್ರಿಯಕುಲಲಲಾಮನು (ಹೆಣಕಾ. ೮-೩೦): ನೀ 
ಜಗಚ್ಚಕ್ಷುವಾಗೆ ಕುಂದುಕೊಅತೆಯಂ  ಕಡೆಗೊತ್ತುತೆನ್ನನುದ್ಧರಿಸೈ 
(ರಾಮಾ: [ಸಂ. ಜಗಚ್ಚಕ್ಷುಸ್‌ (ಜಗತ್‌ + ಚಕ್ಷುಸ್‌) ] 

ಜಗಜಂಪ "ಜಗಜಂಪು' ನೋ. 

10| ಜಗಜಂಪು,, ಜಗಜಂಪ (ನಾ). ೧. ದೊಡ್ಡದಾಗಿರುವಿಕೆ : ವೈಭವ; 
ಅತಿಶಯ : (8). ೨. ಕುಚ್ಚು ಗಳ ಅಲಂಕಾರ ; ಜಾಲರಿ: ಕತ್ತಿಯ 


೨೭-೧೨). 


ಮನೆಗಳು ಪೂರ್ಣ ನಾಶವಾದವು. ೧೪೦೦೦ ಮನೆಗಳು ಜಖಮಾದವು 
(ಪ್ರವಾಸಿ, ೧೬). 
ಜಖಂಪಟ್ಟಿ ಎ ಗಾಯಗೊಂಡ ನೌಕರರಿಗೆ ಔಷಧೋಪಚಾರಕ್ಕಾಗಿ 
ದೊರೆಯುತ್ತಿದ್ದ ಪರಿಹಾರದ್ರವ್ಯ : ನಂಜರಾಜಯ್ಯನು ಹೈದರನಿಗೂ 
ಇತರ ಅಧಿಕಾರಿಗಳಿಗೂ ಖಲ್ಲತ್ತುಗಳನ್ನು ಗಾಯಪಟ್ಟವರಿಗೆ ಜಖಂಪಟ್ಟಿ 
ಯನ್ನೂ ಒಬ್ಬ ಅಧಿಕಾರಿಯೊಡನೆ ಕೊಟ್ಟು ಕಳುಹಿಸಿದನು (ಒಡೆಕ. ೮೩). 
[ + ಪಾರ. ಹಿಂ. ಮರಾ. ಜಖಮ್‌] 


ಹಡಪದ ಪೊಸಜಗಜಂಪಿನ ಸತ್ತಿಗೆಯವರೊಡವರಲು (ಶಂಪ್ರಸಾಂ. ೧೩-೪೩); 
ಹಗಲುಪಂಜಿನ ಬಿರುದಿನ ಸುಭಟರು ನೆಜ್‌ ಜಗಜಂಪಿನ ಸತ್ತಿಗೆಯ 
ಎಗಡವಿಗ್ರಹೆವೀರರುಗಳು ದುರ್ಗವ ಮಿಗೆ ` ಕಾದಿದರೇವೇಳ್ವೆ (ಕಂನವಿ. 
೧೧-೧೪೩) ;` ತೊಂಗಲ್ಪಂಟೆಯ ಜೋಡುಶಂಖದ ಜಗಜಂಪಿನ ಸತ್ತಿಗೆಯ 
ಪಲಬಿರುದುಗಳ್ಗಿಗಳ್ಲೆವಡೆಯೆ (ರಾಜೀ. ೬-೧೧ ಪು. ಜಗಜಂಪ: ೩. 
ದೊಡ್ಡ ಛತ್ರಿ; ಜಾಲರಿಯುಳ್ಳ ಕೊಡೆ: ಎನ್ನ ಸುಮನವೇ ವಾಹನವಯ್ಯ 

a ೪ kd 6 
ನಿಮಗೆ ಎನ್ನ ಸುಬುದ್ಧಿಯೆ ಜಗಜಂಪವಯ್ಯ ನಿಮಗೆ (ಆಖಂಡೇ. ೨೪೧-೮೭). 


ಜಖಮು "ಜಖಂ' ನೋ. 

ಜಖೀರು "ಜಕೀರ' ನೋ. 

ಜಗ (ಗು). ೧. ದೊಡ್ಡ ; ಶ್ರೇಷ್ಠ. "ಜಗಜಟ್ಟಿ' ಪರಾ. (ನಾ), ೨. 
ಲೋಕ ; ಪ್ರಪಂಚ ; “ ಭುವನಂ, ವಿಷ್ಟಪಂ, ಲೋಕಃ, ಜಗತ್‌-ಈ 


[ -ತೆಲು. ಜಗಜಂಪು] 
ಜಗಜಂಪು, (ನಾ). ಜೋಗಿತಿಯರು ಧರಿಸುವ ಉದ್ದವಾದ ನಿಲುವಂಗಿ: 
(8). [?) 
ಜಗಜಗ (ನು). ಹೊಳೆಯುವುದನ್ನು ಸೂಚಿಸುವ ಒಂದು ಅನುಕರಣ 


₹೦. 
ಐ 


೪ ಜಗದ ಪೆಸರ್‌” (ಹಲಾಯು. ೨೨-೧೩೩) : ಜಗಮಂ ಮಾಡಿದ ಪದ್ಮಜಂ 
ಪಡೆದನಿಲ್ಲೀ ಕನ್ನೆಯಂ (ಪಂಪಥಾ. 9-೭೫) ; ಲಿಪಿಗಳಂ . . . ಆದಿಬ್ರಹ್ಮಂ 
ದಯೆಯಿಂದಂ ಜಗಕಟ್‌ಪಿ ಪರಮಗುರು ಧರೆಗೆಸೆದಂ (ಸಮಪ. ೨-೧೩) ; 
ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲಾ ಜಗದ ನಂಟ ನೀನೆ ಅಯ್ಕಾ 
(ಬಸವ. ೨೩); ಜಗದ ಮಹಾವಿಭುವಲಾ ವಿಷ್ಣು ವಿಶ್ವವ್ಯಾಪ್ತನು (ತೊರರಾ. 
ಬಗೆಯಿಂದೆ ಜಗಮನಿತುಮೂುಂ ಜಾರಿ ಮಗನೆ ಮೂಜಗ 
ಜಗಾ ಹೊರುವವಳಿಗೆ ಮಗು 


೧-೮-೧೩) ; 
ಮಾಯ್ತು ! (ಶ್ರೀರಾಮಾ, ೧೭-೪೪೧): 
ಭಾರವೇ? (ಗಾದೆ). 
ಜಗದಯ್ಯ - ಲೋಕದ ತಂದೆ: ಜಗದಯ್ಯನನು ಪಡೆದಾಂ ಧನ 

ಳಾದೆನು (ಸಾಳ್ಮ ಭಾ. ೩೩-೮೭), ಜಗದಾಳ್ಬ ಎ ಜಗತ್ತಿನ ಒಡೆಯ: 
ಜಗದಾಳ್ದನಿನ್ನೊರ್ವನಿರ್ದಪನೆಂಬುದಂ ನಮಗೆ ಪೇಳ್ದುದಿಲ್ಲಿಂದುವರೆಗಂ 
(ಕಬ ಪು. ೪೭-೧೮). ಜಗದೊಬ್ಬಗಂಡ - ಜಗದೇಕವೀರ ; ಒಂದು 
ಬಿರಂದಂ : ಜಗದೊಬ್ಬಗಂಡನೆಂದೆಂಬ ಬಿರುದನುಟ್‌ ಪೊಗಳಿಸಿಕೊಳುತ 
(ಕುರಾಸಾಂ. ೧೧-೩೯). [ ಆಸಂ. ಜಗತ್‌] 
ಜಗಂಜ್ಯೋತಿ (ನಾ). ೧. ಲೋಕವನ್ನು ಬೆಳಗುವಂತಹುದು; 

ಶಿವಾಣಿಯ ಸಿರದಲ್ಲಿ ಜಗಂಜ್ಕೋತಿಯ ಕಂಡೆನಯ್ಯ (ಸಿದ್ದೇವ. ೧೨೮-೩೮೧). 

೨. ಕಂಬ, ಬೊಂಬು ಮೊದಲಾದುವುಗಳ ತುದಿಯಲ್ಲಿ ಅಳವಡಿಸಿ 
- ಎತ್ತರದಲ್ಲಿ ಉರಿಸುವ ಪಂಜು,-ದೀವಟಿಗೆ : (8). 

[<ಎಸಂ. ಜಗಜ್ಟೋತಿ } 

ಜಗಂರುಖಳ್ಳು (ನಾ). ಒಂದು ಅನುಕರಣ ಶಬ್ದ: ಕುರುಬರೆಲ್ಲ ದುರುಗವ್ವ 
ನಿಗೆ ಜಗಂರುಳ್ಳು ಹಾಕಿದರು (ಹಬ್ಬಿಬ. ೫೭). 
ಜಗಗನ್ನ (ನಾ). ದೊಡ್ಡ ಕಳ್ಳ; ಕದೀವಂ ಕಳ್ಳ : ಮಣ್ಣ ಬೆಕ್ಕು ನನ್ನಿಯ 
ಮೂಷಕನ ಮುಟ್ಟಿದುದುಂಟೇ ಜಗಗನ್ನರ ಕ್ರೀವಿರಕ್ತಿ ಪ್ರಸನ್ನನ 
ಮುಟ್ಟಿದುದುಂಟೇ (ಮೋಳಿಮಾ. ೬೪-೨೬೩). [ ಜಗ + ಕನ್ನ) 


80 


ಸ” 


46 


ಜಗಜಗಿಸು (ಕ್ರಿ). ಹೊಳೆ; ಪ್ರಕಾಶಿಸು: 


ಶಬ್ದ . "ಜಗಜಗನೆ', "ಜಗಜಗಿಸು' ಪರಾ. 


ಜಗಜಗನೆ (ಅ). ಪ್ರಕಾಶಮಾನವಾಗಿ: ಜಗಜಗನೆವಡೆಯಲೊ ಜಗದ 


ಪಟ್ಟೊಡೆಯಲೊ ಅರಮನೇ ಒಳಗೊಬ್ಬ ದೊರೆಮಗಾ ಕುಂತವ್ನೆ (ಹುಟ್ಕಹ. 
80). [ ಜಗಜಗ * - ಅನೈ) 

ಶಿವಾಣಿಯ ಸಿರದಲ್ಲಿ 
ಜಗಂಜ್ಕೋತಿಯ ಕಂಡೆನಯ್ಯ ಅದು ಹಗಲಿರುಳನಟ್‌ಯದೆ ಜಗಜಗಿ 
ಸುತ್ತಿದ್ದಿತ್ತು ನೋಡಾ (ಸಿದ್ದೇವ. ೧೨೮-೩೮೧) ; ಜಗಜಗಿಸುತೊಪ್ಪಿತಾ 
ರಜತಾಚಲಂ (ಧಾವಚಿಂ. ೧-೨೩) ; ಪಗಲಾಣ್ಮರ ಕೋಟಿ ತೇಜೋಮಯ 
ಚಕ್ರ ಜಗಜಗಿಸುವ ಜ್ವಾಲೆವೆರಸಿ ನಗರವ ರಕ್ಷಿಸುತಿರೆ ಕಂಡು (ಮೋಹತ. 


೨೯-೨೮). [ ಜಗಜಗ 4 - ಇಸ್ಕು 


ಜಗಜಟ್ಟಿ, ಜಗಜೆಟ್ಟಿ (ನಾ). ಹೆಸರಾಂತ ಮಲ್ಲ; ಮಿಗಿಲಾದ ಮಲ್ಲ: 


ಮಾಚೆಯನಾಯಕನು ರಾಯನಾಯಕ ಹುಲಿಯಗುಳಿ ತೊಲಗದಕಂಭ 
ತಟಿನ ತಲೆಯ ಕಾವ ಜಗಜಟ್ಟಿ ಎಂಬ ಬಿರಿದು ಸಲ್ವುದು (ಮ್ಮೇರಿ. 
೧೯೩೮,' 6&-೯ ; 1266); ಕಟ್ಟಿ ತುರಿ ದೆಸೆ ನಾಲ್ಕಅಲಿ ಬೆನ್ನಟ್ಟಿ ಹೊಯ್ದುದು 
ಬಿನುಗುಗಳ ಜಗಜಟ್ಟಿಗಳನೊಟಿಗಿಸಿತು ಮಲುಗಿಸಿತಸುರನಾರಿಯರ 
(ಕುವ್ಕಾಕ. ೭-೪೧) ; ಮೂಡಣಾವೆಟ್ಟೆಂಬ ಮಲ್ಲಗಂಭಂಗಟ್ಟಿ ಧೈರ್ಯ 
ಮಳವಟ್ಟು ಪೊಅಮಟ್ಟು ಜಗಜಟ್ಟಿಯೆನೆ ಬಿಸುಗದಿರ್ವಟ್ಟು ಚೆಂಬೊಗರಿ 
ಗೆಡೆಕೊಟ್ಟು ಕಾಣಿಸಿತು (ನಂದಿಮಾ. ೨೨-೪೮) ; ಶರ ಜೋಡಿಸಿ ಜಗಜಟ್ಟಿ 
ಕೋಯೆನುತೆಚ್ಚ ಭೂಪ (ಸೌಂದಕಾ. ೮-೩೮). ಜಗಜೆಟ್ಟಿ: ಮುಷ್ಟಿ 
ಸಾಧನವ ಮಾಡುವನು ಬಾರೆಂದು ಜಗಜೆಟ್ಟಿ ಶಂಬರ ಕರೆಯೆ (ನವಮೋ- 


೧೨-5೭). [ಜಗ ಜಟ್ಟ) 


ಜಗಜಾಲಿ (ನಾ). ದೊಡ್ಡ ಮೋಸಗಾರ :' ಜಾಲದೋಳೀ ಜಗಜಾಲಿ 


ಜಾತಿಪ್ರೌಢನವ ಸೋಲನು ಸೋತರೆ ಕೊಡನು (ಸೌಂದಕಾ. ೦-೪೯). 
[ಜಗ * ಜಾಲ್ಕಿ] 


ಜಗಜೆಟ್ಟಿ 


ಜಗಜೆಟ್ಟಿ "ಜಗಜಟ್ಟಿ' ನೋ. 
ಜಗಜ್ಜನ (ನಾ). ಲೋಕದ ಜನ ; ಮಾನವಜನಾಂಗ : ಜಗಜ್ಜನಕಂ 
ತೋಟ್‌ದಪಂ ರಿಪ್ರಜನಕಂ ತೇಜದ ಪೊಡರ್ಪನಿಟ್‌ವ ಬೆಡಂಗಂ (ಗರಾಯು. 
೧-30); ನೇತ್ರಾನಂದರೂಪಂ ಜಗಜ್ಜನಚೂಡಾಮಣಿ ಪುಟ್ಟಿದಂ 
(ಮಲ್ಲಿಪು. ೦೦-೧೩೭). [ಸಂ. (ಜಗತ್‌ + ಜನ)] 
ಜಗಜ್ಜನಕ (ನಾ). ಜಗತ್ತಿನ ಹುಟ್ಟಿಗೆ ಕಾರಣನಾದವನು ; ದೇವರು ; 
ಸೃಷ್ಟಿಕರ್ತ : ಜಗಜ್ಜನಕನಂ ಶಿಶುವೆಂಬುದೊ ಮರ್ತ್ಯನೆಂಬುದೊ 
(ಶಾಂತಿಪು. ೧೦-೮೨); ಜಗಜ್ಜನಕನೆಂಬುದು ಮೇದಿನಿ ಅಾಂತಿವರ್ಮನಂ 
(ಪುಸ್ಕ ಪು. ೧-೭೫). (ಸಂ. (ಜಗತ್‌ + ಜನಕ) ) 
ಜಗಜ್ಜನನಿ (ನಾ). ಲೋಕದ ತಾಯಿ ; ಜಗನ್ಮಾತೆ : ಎಲೆ ಧರ್ಮದೇವತೆ 
ಜಗಜ್ಜನನಿ ಜಾಹ್ನವಿಯೆ ಸಲಹಿಕೊಳ್ಳುದು ತನ್ನ ಮಾತೆಯಂ (ಕೈಮಿಫಾ. 
೦೯-೨೭). [ಸಂ, (ಜಗತ್‌ + ಜನನೀ) ) 
ಜಗಜ್ವಯ (ನಾ). ಲೋಕವನ್ನು ಗೆಲ್ಲುವಿಕೆ; ಜಗತ್ತೆಲ್ಲವನ್ನು ಗೆಲ್ಲುವಿಕೆ: 
ಕಂಕೆಲ್ಲಿ ಶುಕಂ ಏಕಂ ಶಶಿಯೆನಿಬ್ಬವರಂಗದ ಪಂಗದೇಕೆನುತ್ತಲ್ಲಿ 
ಜಗಜ್ಜಯಾರ್ಥಮವರಂಗಮನಂಗಜನೊಲ್ಡು ಸೇವಿಪಂ (ರಾಜರೇ. ೧೨-೫೧). 
'[ಸಂ, (ಜಗತ್‌ + ಜಯ) ] 
ಜಗಜ್ಜಯಿ (ನಾ). ವಿಶ್ವವನ್ನು ಗೆದ್ದವನು : ಲೋಕವಿಜಯಿ : ಆ ಜಗ 
ಜಯಿ ದೈತ್ಯಚಕ್ರೇಶನಂತಲ್ಲಿ ಸಾಷ್ಟಾಂಗದಿಂ ನಮಸ್ಕರಿಸಿರ್ದ ದೃಶ್ಯಮಂ 
ಕಂಡು ಮಂಡೋದರಿಗೆ ಮೊಳೆತುದು ಮನಶ್ಕಾಂತಿ(ಶ್ರೀರಾಮಾ. ೩೩೦-೩೦೯). 
[ಸಂ. ಜಗಜ್ಜಯಿನ*] 
ಜಗಜ್ಞಾಹೀರ 'ಜಗಜ್ಜಾಹೀರು' ನೋ. 
ಜಗಜ್ಜಾಹೀರು, ಜಗಜ್ಜಾಹೀರ (ನಾ). ಲೋಕಕ್ಕೆಲ್ಲ ಪ್ರಕಟವಾದಂದಂ: 
ಈ ರಂಗಣ್ಣಕಾಕಾನ ಮಂಗಣ್ಣತನಾ ಜಗಜ್ಜಾಹೀರಾಗಿ ಬಿಡುತ್ತಿತ್ತು 
(ಬೆಂರಯ. ೯). ಜಗಜ್ಜಾಹೀರ: ಕಾರವಾರದ ಸ್ಟುಡಿಯೋದಲ್ಲಿ ಅದದ್ದು 
ಜಗಜ್ಞಾಹೀರವಾಗಿ ಒಂದಕ್ಕೆ ಹತ್ತಾದಾಗ ಯಾವ ಗಂಡುನಾಯೂ ಕೂಡ 
ನಿನ್ನ ಮೂಸಲಿಕ್ಕಿಲ್ಲ (ಮೂರುದಾ. ೨೨೪). "[ ಆಜಗತ್ತು * ಜಾಹೀರು ] 
ಜಗಜ್ಜೀವನ (ಗಂ). ಜಗತ್ತನ್ನು ಬದುಕಿಸುವ: ನದನದೀಕುಳದೊಳ್‌ ಪರಿ 
ವರ್ಧಿಕುಂ ಜಗಜ್ಜೀವನ ಜೀವನಂ (ಜಗವಿ. ೪-೭೭). 
[ ಸಂ. (ಜಗತ್‌ + ಜೀವನ) ] 
ಜಗಜ್ಜೇತ (ನಾ). ಲೋಕವನ್ನು ಗೆಲ್ಲಂವವನಂ : ಒಲಿಯದ ನಾರಿ ಮಾರಿ 
ಯಾದಾಗ ಜಗಜ್ಜೇತನ ಜೀವನವೂ ದುರಂತವಾಗುತ್ತದೆ (ನಂಜುಂಡ. ೭೩). 
[ ಸಂ. ಜಗಜ್ಜೇತೃ) 
ಜಗಚ್ಚೈತ್ರ (ಗಂ). ಜಗತ್ತನ್ನೇ ಗೆಲ್ಲುವ: ಮಧುಮಿತ್ರ ಜಗಜ್ಜೈತ್ರಾಯುಧ 
ಗೃಹಮೆನೆ ವಿಕಚ ವಿಚಕಿಳಂ ಸೊಗಯಿಸುಗುಂ (ಚಂದ್ರಪು. ೭.೩೦). 
[ಸಂ (ಜಗತ್‌ + ಜೈತ್ರ)] 
ಜಗಜೋತಿ (ನಾ). ಲೋಕದ ಬೆಳಕು; ಸೂರ್ಯ. 
[ಸಂ. (ಜಗತ್‌ * ಜ್ಯೋತಿ)] 
ಜಗಜ್ಜಂಪ (ನಾ). (ತನ್ನ ಶೌರ್ಯದಿಂದ) ಲೋಕವನ್ನು ಗೆದ್ದವನಂ; 
ಜಗದ್ವಿ ಖ್ಯಾತನಾದವನಂ : ಅರಿರಾಯ ಜಗಜ್ಜಂಪೂ (ಪೋ) (ಎಇ. 
XIX, 38-೦೯; 3260). [ಸಂ. (ಜಗತ್‌ + ರಯಂಪ) ) 
ಜಗಜ್ಜಂಪಿ (ನಾ).ಎಜಗಜ್ಜಂಪ : ಸುವರ್ಣ್ಣಗರುಡಧ್ವಜ ಸಹಜವಿದ್ಯಾಧರ 
ತ್ಕಾಗ ಜಗಜ್ಜೃ ವ್ಹಿ ಮಣ್ಣಲಿಕಶಿಖಾಮಣಿ (ಎಇ. ೩1, ೨೬೩-೧೮; 1026). 
[ಸಂ. ಜಗಜ್ಞಂಪಿನ್‌ ] 
ಜಗಜ್ಜಂಪೆ (ನಾ). ಎಜಗಜ್ಜಂಪ : ಯಾದವ ಕುಳಕಮಳ ಅರಿರಾಯ ಜಗ 
ಜ್ಞಂಪೆ ಮಾಳವರಾಯ ಮದನತ್ರಿಣೇತ್ರ (ಎಇ. ಸಃ, ೧೨-೨೦ ; 1260). 
[P ಇದು "ಜಗಜ್ಜಂಪಿ' ಎಂಬುದರ ಅಪಲಿಪಖಿತವಿರಬಹುದು) 


೨೯೪೮ 


20 


28 


40 


46 


ಜಗತೀತಳ 


ಜಗರುಂಪ (ನಾ) .ಎಜಗಜ್ಜಂಪ: ಅರಿರಾಯ ಜಗರಹಥುಂಪ ಮಾಳವರಾಯ 
(ಎಕ. III, 1070) : ಅರಿರಾಯ ಜಗರುಂಪ 
(ಕೊಲ್ಹಾಶಾ. ೧೬-೩೬: 1189). { ಇಜಗಜ್ಜಂಪ) 
ಜಗಣ (ನಾ). [ಛಂದ]ಮಧ್ಯಗಂರುವುಳ ೈ ಅಕ್ಷರಗಣ (ಲ-ಲ): ಮಗಣಂ 
ಭೂಮಿಯೆನಿಕ್ಕುಂ .. . ಜಗಣಾರ್ಕಂ ಭಗಣಂ ಶಶಿ ನಗಣ 'ನಾಕಮಂಬುಜ 
ವದನೇ (ಛಂದೋಂಬು. ೦-೩೭ ಅಡಿಏ). [ಸಂ.] 
ಜಗತ್ತಿ, (ನಾ). ಕಟ್ಟೆ ; ವೇದಿಕೆ; ಜಗಲಿ: ಎಸೆವ ಕಪ್ಪುರದ ಅಕೊಬ್ಬಿ 
ನುರ್ವಿದ ಜಗತಿಯೊಳಸುಕೆಯ ಪೊಸದಳಿರ ಪಾಸಿನೊಳ್‌ ಪಸರಿಸಿದ 
ಕುಸುಮಸಂಚಯದೊಳ್‌ (ಸುರಾ) ಸುರೇಂದ್ರ ವಂದ್ಯನನಿರಿಸಿ (ನೀಮಿಪು. 
೧೩-೨೦ ವ) ; ಪಳುಕಿನ ಜಗತಿ ಪಚ್ಚೆಯ ಲೋವೆ . . . ಥಳಥಳಿಸುವ 
ರತ್ನ ದ ಪಟಶಾಲೆಯಿಂದಿಳೆಗತಿ ಚಲುವಾಗಿಹೆವು (ಅಂಜ. ೩-೧೦೨); 
ಸತ್ಯವತಿಯಿಪ್ಪರಸನ ಮನೆಯಿದಿರುಗಟ್ಟಿನ ಭದ್ರದ ಮುಂದಣ ಜಗತಿಯ 
ಮೇಲಾಕೆ ಕುಳ್ಳಿರ್ದಾಗಳ್‌ (ಪುಣ್ಕಾಸ್ರ. ೭-೧೧ ವು; ಅಡಿಪಾಯ ಭದ್ರವಾದ 
ಮೇಲೆ ಅಂಗಳದಲ್ಲಿ ಸುಮಾರು ಐದು ಅಡಿ ಎತ್ತರದ ಜಗತಿಯನ್ನು 
ಹಾಕುತ್ತಿದ್ದರು (ಹೊಯ್ಮವಾ. ೧೪). [ದೇ.8 ತೆಲು. ಜಗತಿ] 
ಜಗತ್ತಿ; (ನಾ). ೧. ನೆಲ; ಭೂಮಿ: “ಸ್ಮಿರೆ ಧರಣಿ... ಮಹಿ ಜಗತಿ 
ವಿಶ್ವಂಭರೆ” (ವಸ್ತುಕೋ. 3೬-೧) ; ನಗರ ತಾನದು ನೂಜು ಯೋಜನದ 
ಗಲವನಿತಜಿ ನಾಲ್ಕುಭಾಗೆಯ ಜಗತಿ ತಾನೊಳಕೋಟೆಯದಣಜುನ್ನತಿಯ 
ವೈಭವವ ಹೊಗಳಲೆನ್ನಳವಲ್ಲ (ಕೊರರಾ. ೫-೨-೨೬); ಜಗದುದರ ನಸು 
ನಗುತ ಮೂಟಿಡಿ ಜಗತಿಯನು ತನಗೀವುದುಳ್ಳೊಡೆ ಮಿಗಿಲು ಬೇಡೆನೆ 
ಗಹೆಗಹಿಸಿದನು (ನಿಧಾಗ. 6-0೬-೧೬). ೨. ಲೋಕ; ಪ್ರಪಂಚ. ೩. ಮಂತ್ರಿ 
ಮಂಡಲ ; ಸಚಿವಸಮೂಹ : “ ನೃಪಸಚಿವರೊಳ್‌ ಜಗತಿಯೆಂದಲ್‌ 
ಹಕ್ಕು ” (ಮಂಗರಾ. ೧೩೯-೪). ೪. ಹೊರೆಯನ್ನು ಹೊತ್ತು ಜೀವನ 
ಸಾಗಿಸುವವನು : “ ಭಾರೋಪಜೀವಿ ಪ್ರಧಾನಕ್ಷ್ಮಾವೇದಿ ಚತುಪ್ಪ್ತಯಂ 
ಜಗತಿ ಶಬ್ದಂ” (ನಾನಾರ. ೮೭). ೫. ಊರಿನ ಪ್ರಾತಿನಿಧಿಕ ಸಂಸ್ಥೆ : 
ಕಟ್ಟಿಸುವರ್‌ ಕೆಟ್‌ ಪಲಮಃಮ ನೆಟ್ಟನೆ ಧರೆ ಹೊಗಳಲೆತ್ತಿಪರ್‌ . . . 
ಕಾವೆಡೆಗಿಟ್ಟಳ ಕಳಿಕಟ್ಟೆಯೆಸೆವ ಜಗತಿಸಮೂಹೆಂ (ಎಕ. ೪, ಅರಸೀ. ೪೮-೩೪; 
118). ೬. ವಿಜಯನಗರ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದ 
ಲಾದ ಕಡೆ ಇದ್ದ ವ್ಯಾಪಾರಸ್ಥರಿಂದ ಕೂಡಿದ ಗ್ರಾಮ ಕೂಟ,- 
ಸಂಘ (ಊಳಸ. ೭೩. ೭. [ಛಂದ] ಪ್ರತಿಯೊಂದಂ ಪಾದದಲ್ಲಿ 
ಹನ್ನೆರಡು ಅಕ್ಷರಗಳಿರುವ ಒಂದಂ ಸಮವೃತ್ತ ; ಅಕ್ಷರ ಛಂದಸ್ಸಿನಲ್ಲಿ 
ಹನ್ನೆರಡನೆಯಂದಂ: “ತ್ರಿಷ್ಟುಪ್‌ ಜಗತಿಯತಿಜಗತಿ . . . ಉತ್ಕೃತಿ 
ಗಳೆಂದೆನಿಪುವಿಪ್ಪತ್ತಾಜು ಛಂದಂಗಳಕ್ಕುಂ” (ಮಂಗರಾ. ೦೦೬-೧೮). 
ಜಗತಿಯೊಡೆಯ-ಲೋಕದ ಒಡೆಯ; ಜಗದೀಶ್ವರ: ಜಗದೊಳೆಂದು 
ಮನಟ್‌ಯೆವೆಂಬೂ ಜಗತಿಯೊಡೆಯನ ನುಡಿಗೆ ಮೆಲ್ಲನೆ ನಗುತ (ಬಸಪು. 
8೭-೭೫). [ಸಂ.ಜಗತೀ) 
ಜಗತಿಪ (ನಾ). ಅರಸು; ರಾಜ; ಭೂಪಾಲ: ಜಗತಿಪಂ ತಪ್ಪೇನುವಿಲ್ಲದೆ 
ನೀತಿಯಲ್ಲೆಂದು ಬಗೆಯದವರಂ ಕರೆಸಿ ಕಣ್ಣಂ ತೆಗೆಸಿದನು (ಬಸಪು. ೬೦-೪). 
[ ಆಸಂ. ಜಗತೀಪ) 
ಜಗತೀತಲ, ಜಗತೀತಳ (ನಾ). ಭೂಮಿ; ಭೂತಳ; ಪ್ರಪಂಚ; ಒರ್ವನೆ 
ಗಂಡನಲ್ತೆ ಜಗತೀತಲ[ಪಾಕಾಂ. ಳ]ದೊಳ್‌ (ಕಮದ. ೪೭ ಪ್ರಯೋ). 
- ಜಗತೀತಳ : ಅಭಿಷೇಕಪೂರ್ವಕಂ ಭೂತಭವಿಷ್ಯದ್ವರ್ತಮಾನ ಜಗತೀತಳ 
ಮಂ ಪ್ರಭು ಮೇಘರಥಂಗಿತ್ತಂ(ಕಾಂತಿಪು. ೯-೬೨); ಜಗತೀತಳದೊಳಪುತ್ರಸ್ಕ 
ಗತಿರ್ನಾಸ್ತಿಯುಮೆನಿಪ್ಪ ಮುನಿವಾಕ್ಕಂ ನೆಟ್ಟನೆ ಕಾಮಸುಖದಿನಲ್ಲದೆ 
ನೆಗಟ್ಲುಮೆ (ಮದತಿ. ೧-೬೪). [ ಸಂ. (ಜಗತೀ +ತಲ)] 
ಜಗತೀತಳ 'ಜಗತೀತಲ' ನೋ. 


ಸೊರಬ. ೨೭೩೨೬೦; 


ಜಗತೀಧರ ೨೯೪೯ ಜಗತ್ತು ತ 


re > uf 3 


ಜಗತೀಧರ (ನಾ). ಬೆಟ್ಟ; ಪರ್ವತ: ದೇವದೇವ ಜಗತೀಧರಮಂದಿರ ಜಗತ್ತಿತಯ (ನಾ).ಎಜಗತ್ತೆಯ : ಅಪ್ರಮೇಯಕಮಧೋಮಧ್ಯೋರ್ಧ್ಯ 


ಮಂಗಳಾಕರಾ (ರಾಜಕೀ. ೧೦-೩೯). [ಸಂ.] ಭೇದಂ ಜಗತ್ತಿತಯಂ (ಸುಕುಮಾ, ೧೧-೪೧). [ಸಂ. (ಜಗತ್‌+ತ್ರಿತಯ)] 
ಜಗತೀನಾಥ (ನಾ). ಎಜಗತಿಪ: ಆ ನಾಗಪಾಶಮಂ ಜಗತೀನಾಥಂ ಪೊಸೆಯೆ ಜಗತ್ಪತಿ (ನಾ). ಲೋಕದ ಒಡೆಯ : ಸೌರಭನಿಧಿ ತೀರ್ಥಕರಕುಮಾರಕ 
ಕಟ್ಟುಗಳ್‌ ಬಿಟ್ಟರೆ ಫೋಲ್ತೇನೆಸೆದುದೊ ನೃಪಸುತನಪದಾನದ ಶಾಸನಕೆ ನೆಂದಜ್‌ದುಮಾ ಜಗತ್ತ ತಿಗಿಂದ್ರಂ ಸಾರಸುಗಂಧವಿಳೇಪನಭೂರಿಜಳಸ್ನಪನ 
ಲೆಕ್ಕಮಿಟ್ಟಕ್ಕರಮಂ (ಕಾಂತಿಪು. ೮-೩೪); ಜಗತೀನಾಧನೆ ಕೊಟ್ಟ ೬.೬ ೬(| 6 ವಿಧಿಗೊಡರ್ಚಿದನಾಗಳ್‌ (ಜಾಂತಿಪು. ೦೦-8೨); ಇರ್ದಂ ಜಗತ್ಸತಿಯೊಡ್ಡೋ 
ಉಂಡಿಗೆಗಂ ನೀಂ ಬೆಸಕೆಯ್ದು ಮಂಡಲಿಕನಾದೈ (ಅನಂಪು. ೧೩-೫೦). ಲಗದೊಳ* (ಅಗವಿ. ೧-೨೬). [ ಸಂ. (ಜಗತ + ಪತಿ)) 
[ ಸಂ. (ಜಗತೀ + ನಾಥ) ) ಜಗತ್ಪರ್ಯಷ್ಟಿ (ನಾ). ಲೋಕಪೂಜೆ; ಸಮಾಜಗೌರವ: ಅಷ್ಟಗುಣೌಘ 
ಜಗತೀಪಾಲ (ನಾ). ಎ ಜಗತಿಪ: ಜಗತೀಪಾಲರನೊತ್ತಿಕೊಂಡು ಪಿತೃ ದನಂತಚತುಷ್ಟಯದ ಶರೀರಮೆನಿಸಿ ಸಿದ್ಧರ ಖರಕರ್ಮಾಷ್ಟಕಮಟ್‌ಯೆ 
ಗಟ್ಟುತ್ತುಂ (ಪುಷ್ಪ ಪು. 8-೫೭). [ಸಂ. (ಜಗತೀ + ಪಾಲ) ) ಜಗತ್ಪರ್ಯಬ್ಬಗೆ ನೆಲೆಯಾದರಷ್ಟಮಾವನಿನಿಳಯರ್‌ (ಶಾಂತಿಪು. ೧೨-೯). 
ಜಗತೀಪಾಲಕ (ನಾ). ಇ ಜಗತಿಪ : ಕೇಳಿಯಾ ನಿಡುಮಾರ ಜಗತೀಪಾಲಕಂ | 10 [ ಆಸಂ. ಜಗತ್ತರ್ಯೇಷ್ಟಿ ] 
ತನ್ನವನಿಯೊಳು ಪೆಸರೋಳಿವೆತ್ತಾರುಹತರಂ . . . ಕರೆತರಿಸಿ (ಲಸಪು.| |ಜಗತ್ಪಾಲಕ (ನಾ). ಲೋಕವನ್ನು ರಕ್ಷಿಸುವವನು ; ಲೋಕಪಾಲಕ : 
8೦-೪೬). [ಸಂ. (ಜಗತೀ * ಪಾಲಕ)) ಎಲೈ ಅಗ್ನಿಯೆ, ಜಗತ್ಪಾಲಕನಾದ ನಿನ್ನನ್ನು ಯಜಮಾನರು ಯಾಗಾದಿ 
ಜಗತೀವಲಯ (ನಾ). ಭೂಮಂಡಲ : ಜಗತೀವಲಯದಮಲಸೌಭಾಗ್ಯ ಕರ್ಮಗಳಿಂದ ಪಿತೃವಿನಂತೆ ಫೊಜಿಸುತ್ತೂರೆ (ಜುಕ್ಮಾರ. ೨೨). 
ರತ್ನಾಕರಂ ಪೆರ್ಚಿನಿಂ ಮೇರೆವರಿಯೆ (ಜೈಮಿಭಾ. ೧-೧). [ಸಂ. (ಜಗತ್‌ + ಪಾಲಕ) ) 
[ ಸಂ. (ಜಗತೀ 4 ವಲಯ) ] 15| ಜಗತ್ಪಾವನ (ಗು). ಲೋಕವನ್ನು ಶುದ್ಧ ಗೊಳಿಸುವ ; ಲೋಕಕ್ಕೇ 
ಜಗತು (ನಾ). ಎ ಜಗತ್ತು : ತಾನೆ ಜಗತೆಲ್ಲವಂ ಸೈಜಿಸಿಯಂತರ್ಯಾಮಿಸಿ ಪವಿತ್ರವಾದ : ಭರತಾನ್ವಯ ಸಮುತ್ಪನ್ನರಾಗಿ ಫಲವೇನಾವ ತೆಜದಿಂ 
(ತುರಂಗ. ೮೯-೬೩೨). [ ಸಂ. ಜಗತ್‌] ಜಗತ್ಪಾವನಾಶ್ಚಮೇಧವನಾಗಿಸುವೆನಿದಕೆ ನೀವೆಂಬುದೇನು (ಜೈ ಮಿ ಛಾ. 
ಜಗತ್ಕರ್ತ (ನಾ). ಜಗತ್ತಿನ ಹುಟ್ಟಿಗೆ ಕಾರಣನಾದವನು ; ಸೃಷ್ಟಿಕರ್ತ: ೨-೫೬). [ಸಂ. (ಜಗತ್‌ + ಪಾವನ) ] 


ಜಗತ್ಕರ್ತನಾದ ದೇವರು ಹಲವು ಕಡೆಯಲ್ಲಿ ಬೇಕಾದಷ್ಟು ಉಪ್ಪ ದೊರೆ ಜಗತ್ವಕಟ (ಗಂ). ಲೋಕದಲ್ಲಿ ಪ್ರಸಿದ್ಧವಾದ ; ಲೋಕವಿದಿತವಾದ : 
ಯುವಂತೆ ಮಾಡಿದ್ದಾನೆ (ಮುಂಬಯಿ.- ೪-೧೯೮). [ ಸಂ. ಜಗತ್ಕರ್ತೃ|20| ಜಗತ್ತ ಕಟ ಪ್ಲವಸಂವತ್ಸರದ ಕಾರ್ತಿಕಂ ಮುದಮನೀಯೆ (ಅದಿಪು. 


ಜಗತ್ಕರ್ತೃ (ನಾ).ಎಜಗತ್ಯರ್ತ: ಹಸನಾಯ್ತು ದಿಗ್ವಿಜಯದೊಳ್‌ ಗೊರವ ೧೬-೬೬). [ ಸಂ. (ಜಗತ್‌ + ಪ್ರಕಟ) ) 
ನೆಂದು ಪಾಲಿಸಿದೆವವನೇ ಜಗತ್ಕರ್ತೃ[ಪಾಕಾಂ ತ್ತು] ಗಡವೆನುತಾಗಲಸಮ| |ಜಗತ್ಸತೀತ (ನಾ). ಲೋಕಪ್ರಸಿದ್ಧನಾದವನಂ : ಜಗತ್ವ )ತೀತನೀತನೇ 
ದಾನವನಿರದೆ ಮಸಗಿ (ಜಲಫು. ೪೭-೧೯). [ ಸಂ. (ಜಗತ್‌ + ಕರ್ತೃ) ಸರಸ್ವತೀಮಣಿಹಾರಂ (ಅದಿಪು. ೧-೨೮). [ಸಂ. (ಜಗತ್‌ + ಪ್ರತೀತ)] 


ಜಗತ್ತರ್ಪಿ (ನಾ). ಜಗತ್ತಿಗೆ ತೃಪ್ತಿಯುಂಟುಮಾಡುವವನು,- ಸಂತೋಷ ಜಗತ್ಛಥಿತ (ಗು). ಎ ಜಗತ್ಬ್ರಕಟ : ಜಗತ್ತ )ಧಿತಕ್ಷತತ್ರಗುಣಂ ಭವತ್ಸದ 
ವನ್ನುಂಟಂಮಾಡುವವ ನಂ: ಯಶೋಲಹರಿಕಾಮಜ್ಞಜ್ವಗತ್ತರ್ಪಿ |25|  ಪಯೋಜಾತಾಂತಿಕಕ್ಕಟ್ಟಿಧಂ (ಹಂದ್ರಪು. ೯-೯೮). 


ತರ್ಪೀತ ಲೋಕಸ್ತುತ ಕೀರ್ತಿ ಕೀರ್ತ್ತಿತ ಭುಜಸ್ತಂಭಂ ಭುಜಸ್ತಂಭ ಸಂಭೃತ [ ಸಂ. (ಜಗತ್‌ + ಪ್ರಧಿತ)] 
ವಿಕ್ರುನ್ತ`ವಧೂಕರೇಣು ಭರತ ಶ್ರೀಮಚ್ಚಮೂವಲ್ಲಭಂ (ಎಕ. ೪1, ಚಿಕ್ಕಮ. ಜಗತ್ಸ ಭು(ನಾ) .=ಜಗತ್ಪತಿ: ಈ ಜಗತ್ತ ಭುವಿನ ಚಕ್ರವರ್ತಿಯ ನೆಗಟ್ತಿಯಿ 
೧೬೦-೮೦; 1187). (ಸಂ. ಜಗತ್ತರ್ಪಿನ್‌] ನಮ್ಮನುಮ್ಮಂಗಜನ್ಮಸನ್ನಿಭನುಮುದಾತ್ತನುಂ ಕನಕಶಾಂತಿ ದಲಾ ವಿಭುಗೀ 
ಜಗತ್ತು (ನಾ). ಲೋಕ; ಪ್ರಪಂಚ: ಜಗತ್ತನು ಜೀವರನು ವಿಕ್ಷೇಪಶಕ್ತಿಯೆ ವುದೀಕೆಯಂ (ಕಾಂತಿಪು. ೯-೧೬. [ಸಂ. (ಜಗತಿ + ಪ್ರಭು)] 
ಮಾಡುತಿಹುದೆಂದ (ಅಮ್ಮತ. ೪-6) ; ಜಗತ್ತು ಅನಾದಿಕಾಲದಿಂದ ಕೆಲಸ|80 ಜಗತ್ತಾ ಣ(ನಾ). ೧. ಲೋಕಕ್ಕೆ ಪ್ರಾಣಸ್ವರೂಪನಾದವನಂ: ನಿರ್ಧೂಮ 
ಮಾಡುತ್ತಲೇ ಇದೆ (ಧರ್ಮಸಾ. ೦೧೪) ; ಜಗತ್ತು ಕ್ಷಣಿಕ, ಅಸತ್ಯ ಮತ್ತು ಶಿಖಾಳಿಯಂ ಜ್ವಾಳಿಯಂ ಕಂಡುದಟ್‌ನಾಶ್ರಿತ ಸಂತರ್ಪಣ ಪ್ರಚಂಡ ತೇಜಃ 
ಅನಿತ್ಯವೆಂಬುದು ಬೌದ್ಧರ ವಾದವಾದರೆ, ಪ್ರಪಂಚವು ಸತ್ಯವೆಂಬುದು ಪವಿತ್ರನುಂ ಜಗತ್ಪಾ ,ಣನುಮಪ್ಪಂ (ಪುಷ್ಕಪು. ೯-೦೦೯ ವ). ಪಿ. ಗಾಳಿ; 
ದರ್ಶನಗಳ ವಾದ (ಛಾರದ. ೧33) ; ಜಗದೀಶ್ವರನ ದಯೆ ಇದ್ದರೆ ಜಗತ್ತೆಲ್ಲಾ ವಾಯು. "ಜಗತ್ತಾ _ಣಾಸ್ಟ್ರ' ಪರಾ. (ಸಂ. (ಜಗತ್‌ + ಪ್ರಾಣ) ] 
ನನ್ನದು (ಗಾದಿ). [ಸಂ. ಜಗತ್‌] ಜಗತ್ಭ್ರಾಣಾಸ್ತ್ರ (ನಾ). ಒಂದು ಬಗೆಯ ಅಸ್ತ್ರ ; ವಾಯವ್ಯಾಸ್ತ್ರ: ಶಿವ 
ಜಗತ್ತಯ (ನಾ). ಸ್ವರ್ಗ, ಮರ್ತ್ಸ ಮತ್ತು ಪಾತಾಳವೆಂಬ ಮೂರು |48, ಶಿವು ಎನೆ ಜಗ ಜಗತ್ಪಾ )ಣಾಸ್ತ್ರವನು ಹೂಡಿದನು ಕಲಿಕರ್ಣ (ಕುವ್ಕಾಕ 
ಲೋಕಗಳಂ : ಸಿಂಹಾಸನಮಸ್ತಕದೊಳಿರ್ದ ಜಗತ್ತಯತಿಳಕನ ಪಾದ ೨೩-೩೪). [ ಜಗತ್ಪಾ _ಣ * ಅಸ್ತ್ರ] 
ಪದ್ಮಂಗಳ್ಗಿ . . . ವಿಹಿಶೋಪಹಾರನಾಗಿ (ಅದಿಪು. ೧೩-೮೩ವ) ; ಅದನೇ ಜಗತಿಯ (ನಾ). ಲೋಕಕ್ಕೆ ಪ್ರೀತಿಪಾತ್ರನಾದವನು: ಜಗತ್ತಿ $೨ಯನಾದ 
ನೆಂದಪೆನೀ ಜಗತ್ತ್ರಯದ ಪುಣ್ಯಂ ರೂಪುಗೊಂಡಿತೊ (ನಂಬಿರ. ೯-೧): ದೇವನಂಕದ ಗಣನಾಯಕಂ (ಗದಾಯು. ೧-೧೦). 
ನಿರ್ದಾಯದಲಿ ನೆಲನಾಯಿತಲ ಕುರುರಾಯಗೆನುತಿರ್ದುದು ಜಗತ್ತ್ರಯ [ ಸಂ. (ಜಗತ್‌ + ಪ್ರಿಯ) ] 
ವೊಂದು ನಿಮಿಷದಲಿ (ಕುವ್ಕಾದ್ರೋ. ೩-೩8೯); ಮನದಿ ಮೂರ್ತಿತ್ರಯವು | 4%, ಜಗತ್ಸರ್ಗ (ನಾ). ಲೋಕೆಸೃಷ್ಟಿ ; ಪ್ರಪಂಚ ಹಂಟ್ಟೂವಿಕೆ: ಜಡ 
ಕೇಳೈ ಮನದಿ ಶಕ್ತಿತ್ರಯವು ಜಗತ್ತಯ ಮನದಿ ಅಮರಾಸುರರು (ಜ್ಮಾನಸಿಂ. (7886416926) ಪ್ರಕೃತಿಯ ಸಾಮ್ಯಾವಸ್ಥೆಯು ಚ್ಕುತಿ ಹೊಂದಿದಾಗ 
೦೯-೫೩). [ಸಂ. (ಜಗತ್‌ * ತ್ರಯ) ಜಗತ್ಸರ್ಗವಾರಂಭವಾಗುವುದು (ಭಾರದ. 3೩೦). 
ಜಗತ್ತ್ರ್ವಾಣ (ನಾ). ಲೋಕವನ್ನು ರಕ್ಷಿಸುವವನು ; ಜಗದ್ರಕ್ಷಕ; ಜಯ [ಸಂ. (ಜಗತ್‌ + ಸರ್ಗ) 
ಜಯ ಜಗತ್ತಾಣ . . . ಎಂದು ಪೊಗಳುತಿಹ ಜೋಕೆಯಿಂ ಮೆಜಕಿವ ಜಗತ್ಸ್ರುತ್ಯ(ನಾ).ಲೋಕದ ಹೊಗಳಿಕೆಗೆ ಪಾತ್ರನಾದವನಂ: ಜಗತ್ತು _ತ್ಯ 
ಜಗದೀಶನಂ ನಿಟ್ಟಿಸಿದನು (ಹಣಳಾ. ೦೦-೪೦). 46 ಕೃತಕೃತ್ಯನೆನಿಸದೆ ಸತ್ಯಾಶ್ರಯವೆಸರ್ಗೆ ಮುಯ್ಯನಾಂಪನೆ ಭೀಮಂ 


[ ಸಂ. (ಜಗತ್‌ + ತ್ರಾಣ) ] (ಗದಾಯು. ೧-೬೪). [ ಸಂ. (ಜಗತ್‌ + ಸ್ತುತ್ಯ) ) 


ಜಗದಂಡ 


ಜಗದಂಡ (ನಾ). ಬ್ರಹ್ಮಾಂಡ : ದಂಡನಾಥಾಗ್ರೇಸರಂ ಜಗದಂಡಮಂಡಿತ 
ಸಿತಯಶಂ ಶಶಿಖಂಡ ಚೂಡಾಖಂಡಿತಾಮಳ ಭಕ್ತಿನಿಶ್ಚ ಳನು(ಬಸಪು. ೯-೦) : 
ಧೃತಶಶಿಖಂಡ ಜಿತಸುಮಕಾಂಡ ವಿತರಣಶೌಂಡ ಭೃತಜಗದಂಡ(ಕಾಕುಂತ. 
೧೧೬ ಆಡಿಟ). [ಸಂ. (ಜಗತ್‌ * ಅಂಡ) 
ಜಗದಂಬಕ (ನಾ). ಎ ಜಗಚ್ಛೆಕ್ಷು: ಜಗದಂಬಕಂಗೆ ಸರಿಮಿಗಿಲಾಹ ಪುರುಷರೀ 
ಜಗದೊಳಿನ್ನಾರು (ನವಮೋ . ೮-೩೦). [ ಸಂ. (ಜಗತ್‌ + ಅಂಬಕ)] 
ಜಗದಂಬೆ (ನಾ). ಇ ಜಗಜ್ವನನಿ: ದಿವ್ಯರೂಪನಳವಡಿಸಿ ಜಗದಂಬೆ ಜಾಹ್ನವಿ 
ಸಲಿಲಮಧ್ಯದಿಂದೆದ್ದು ಬಂದಾ ಜ್ವಾಲೆಯಂ ಕೇಳ್ದಳು (ಜೈಮಿಭಾ. ೯-೨೮) ; 
ಜಗದಂಬೆ . . . ಎನ್ನ ಮತಿಗೆ ಸಾಕಾರವಾಗಿರು (ವಿದಾಕ್ಸ. ೩-೧). 
[ ಸಂ. ಜಗದಂಬಾ (ಜಗತ್‌ + ಅಂಬಾ) ] 
ಜಗದಳ,(ನಾ). ಭೂಮಿ ; ಜಗತ್ತು : ಸಮನ್ತಾನ್ಮಟ್ಟುರ ಜಗದಳ ಪವಿತ್ರೀ 
ಕೃತ ಎಶುದ್ಧಕುಳೆ”(ಎಇ. XXVIII, 8-೪೦; 1082). [ಆ ಸಂ. ಜಗತ್ತಲ) 
ಜಗದಳ, ಜಗದಾಳ, ಜಗದುಳ (ನಾ). ಜಗತ್ತನ್ನು ಸಂತೋಷಪಡಿಸು 
ವವನಂ ; ಒಂದು :ಬಿರಂದಂ (?) : ಮಣ್ಣಲೀಕಕುಮರ ಜಗದಳೆಂ 
(ಕಇ. 11, ೭-೧೫ : 1030). ಜಗದಾಳ : ನರಪತಿ ಜಗದಾಳ ವೀರಬಿರುದಾಳ 
ದೇವರಸರು (ಮೈಅರಿ. ೧೯೩೦. ೭೧-೬; 1297). ಜಗದುಳ : ಬಿರುದಿಂಗೆ- 
ಜಗ[ಪಾಕಾಂ. ಗಜ]ದುಳ, ಗಜ ಪಾಟಿ (ಕಮದ. ೧೬೪ ಪ್ರಯೋ). [?) 
ಜಗದಾಧಾರ (ನಾ). ಜಗತ್ತಿಗೆ ಆಧಾರದಂತಿರುವವನು,-ಆಶ್ರಯ 
ವಾದವನು: ದೇವ ಸಕಲ ಜಗದಾಧಾರ ದೇವ ಕರುಣಿಸು (ನಂಬರ. 
6೨೭೫). [ಸ0. (ಜಗತ + ಆಧಾರ)? 
ಜಗದಾಧಾರಕ (ನಾ). ಎ ಜಗದಾಧಾರ : ಜಗದಾಧಾರಕನೈ ನೀ ನಗಧರ 
(ಜಗವಿ, 8೩-೧೧೦). [X0.] 
ಜಗದಾರಾಧ್ಯ (ನಾ). ಲೋಕಕ್ಕೆ ಪೂಜ್ಯನಾದವನು : ನಮ್ಮುವನು ಕೃಪೆ 
ಯಿಂದ ಸಲಹುಗೆ ದೇವ ಜಗದಾರಾಧ್ಯ ಗುರುರಾಯ (ಕುವ್ಕಾಅ. ೧-೧೨). 
[ ಸಂ. (ಜಗತ + ಆರಾಧ್ಯ) ) 
ಜಗದಾಳ "ಜಗದಳ್ಳ' ನೋ. 
ಜಗದಿಂಡೆ (ನಾ). ತುಂಬಾ ಒರಟಾದವಳಂ ; ವಂಹಾಧೂರ್ತೆ ; ಮಹಾ 
ದಿಟ್ಟೆ : ಜನದೃಷ್ಟಿಯಲ್ಲಿ ಅತ್ತೆ ಕೆಟ್ಟವಳಾಗಿ ಕಾಣುತ್ತಾಳೆಯೇ ಹೊರತು 
ಸೊಸೆ ಜಗದಿಂಡೆ ಎನ್ನುವುದಿಲ್ಲ (ಪದ್ಮಸ, ೧೧೧). [ ಜಗ + ದಿಂಡ್ವೆ) 
ಜಗದಿಂಡೆಯ (ನಾ). ಲೋಕಕ್ಕೆ ದಿಟ್ಟನಾದವನು; ಹೆಚ್ಚಿನ ಪರಾಕ್ರಮಿ: 
ರಾಜಮಕ್ಕಳಿಗೆಲ್ಲ ನೀವು ಜಗದಿಂಡ್ಕರೆಂಬುದು ನಾವು ಕೇಳಿಹೆವು (ತುರಂಗ. 
80-೪೭). ಓ ಇಲ್ಲಿ "ದಿಂಡ್ಮ' ಎಂಬಂದು ಛಂದಸ್ಸಿಗಾಗಿ ಮಾಡಿಕೊಂಡ 
ರೂಪ. [ಜಗ + ದಿಂಡೆಯ] 
ಜಗದಿಟ್ಟಿ (ನಾ). ಎ ಜಗಚ್ಚಕ್ಷು : “ ಜಗದಿಟ್ಟಿ ಚೆಂಗದಿರನು ನಿಶೆವಗೆಯ , . . 
ಸೂರ್ಯನಾಮಂ” (ಶಬ್ಮಮಂ. ೧೫). [ ಜಗ + ದಿಟ್ಟಿ) 
ಜಗದಿಟ್ಟಿತನ (ನಾ). ಜಗತ್ತಿನ ಎದುರಿಗೆ ಹೆಚ್ಚಿನ ಧೈರ್ಯವನ್ನು 
ತೋರಿಸುವಿಕೆ ; ಯಾರಿಗೂ ಜಗ್ಗದ ಸ್ವಭಾವ : ಕಾಮುಕಿಯ ಜಗ 
ದಿಟ್ಟಿತನವೇ ಅದಕ್ಕೆ ಸಮಾಧಾನ (ಮಂತ್ರಶ. ೯೪-೧೯). 
[ ಜಗ + ದಿಟ್ಟಿ, * - ತನ] 
ಜಗದೀಶ (ನಾ). ಐ ಜಗತ್ತತಿ : ಅದೇನೆಸೆದು ಸೊಗಯಿಸಿ ತೋಲ್‌ತೋ 
ಜಗದೀಶನಿರೆ ಗರ್ಭಂ ಬಳೆದು (ಕಾಂತಿಪು. ೯-೨೧೩): ಒಳಹೊಟಿ ಒಂದಾಗದ 
ವರಿಗೆ ಅಳಿಯಾಸೆದೋಟ್‌ ಬೀಸಾಡುವನವರ ಜಗದೀಶ (ಬಸವ. ೯೬; 
ನೆತ್ತದಾಟವನುಡುಗಿ ನಿನಗನಿಮಿತ್ತಹಾಸ್ಯವದೇಕೆ ಸಂಭವಿಸಿತ್ತು ಸಂಶಯ 
ವಾದುದೆನಗೆ ಮದೀಶ ಜಗದೀಶ ಚಿತ್ತವಿಸು (ಬಸಪು. ೪೨-೧೨): ಜಗದೀಶಂ 
ಲಯವಾರ್ಧಿಯಂತೆ ಕವಿತಂದೆೊಟ್ಟೈಸಿ ಬಂದಲ್ಲಿಯುಂ (ಕಾವ್ಮಸಾ. ೪೩೬). 
[ ಸಂ. (ಜಗತ್‌ * ಈಶ)] 


ರ್ಪಿ೫೦ 


ಲಾ 


20 


25 


30 


86 


ಶಿ 


46 


ಜಗದ್ಗುರು 


ಜಗದೀಶ್ವರ (ನಾ). ಎ ಜಗತ್ಬತಿ;: ಅಖಳಲೋಕಾಲೋಕನಿಕರದೊಳಖಳ 
ಜಗದೀಶ್ವರನ ಭಕ್ತರೆ ಅಖಿಳ ಪಾವನರು (ಬಸಪು. ೩೭-೬೩). 
[ ಸಂ. (ಜಗತ್‌ + ಈಶ್ವರ) ) 
ಜಗದುದರ (ನಾ). ಲೋಕಗಳನ್ನೆಲ್ಲಾ ತನ್ನ ಹೊಟ್ಟೆಯಲ್ಲಿ ಉಳ್ಳವನು; 
ವಿಷ್ಣು: ಒಗುಮಿಗೆಯ ದೈವದ ಪದಾಂಬುಜಯುಗಳದರ್ಚನೆ ಪೂಜನೆಗಳಿವು 
ಜಗದುದರನನು ಮುಟ್ಟವೇ (ಕುವ್ಕಾಉ. ೪-೧೧೪); ಜಗದುದರ 
ಕೊಟ್ಟುದನು ಭುಂಜಿಸು (ಜಗದಾ. ೧೯೩). [ ಸಂ. (ಜಗತ್‌ + ಉದರ) 
ಜಗದುಪತಿ (ನಾ). ಎ ಜಗತ್ತತಿ: ಸರ್ವಾಭರಣಕಾಂತಿಯ ಜಲಧಿಮಧ್ಯದ 
ಜಗದುಪತಿಯನು ಕಂಡೆ ನಾನೆಂದ (ನಿಧಾಗ. ೩-3-೩೪). [ಆ ಸಂ. ಜಗತ್ತತಿ] 
ಜಗದುಳ "ಜಗದಳ' ನೋ. 
ಜಗದೇಕಚಕ್ಷು(ನಾ). ೧. ಸೂರ್ಯ. ೨. ಚಂದ್ರ. ೩. ಯಮ. ೪. ಕರ್ಣ. 
೫. ಯಶಸ್ಸು ; ಕೀರ್ತಿ : “ಅಂತಕಾರ್ಕ ಶಶಿ ಕರ್ಣ ಯಶಂ ಜಗದೇಕ ಚಕ್ಷು 
ವಕ್ಕು” (ನಾನಾರ.8೭). [ ಸಂ. ಜಗದೇಕಚಕ್ಷುಸ್‌ (ಜಗತ್‌ ಏಕ. ಚಕ್ಷಂಸ*)) 
ಜಗದೇಕದೀಪ (ನಾ). ಲೋಕದ ಏಕಮಾತ್ರ ದೀಪವಾಗಿರುವವನು ; 
ಸೂರ್ಯ ; ಒಂದು ಬಿರುದು : ಕೋ[ಟೆ]ಯ ನೀಪಧ್ವಜ[ತಾಂ]ಸೀಗಿರಿ 
ದಾರಿಸುವೆ » ೫x ೫x [ಜ]ಗದೇಕದೀಪಂ (ಸಗಇಇ. ೫X೫, ೩೧-೮: 1144). 
[ ಸಂ. (ಜಗತ್‌ * ಏಕ ೬ ದೀಪ)] 
ಜಗದೇಕದೇವ (ನಾ). ಲೋಕಕ್ಕೆಲ್ಲ ಒಬ್ಬನೇ ಆದ ಪ್ರಭು ; ಭಗವಂತ: 
ಮತ್ತ ಕೇಸರಿಪತಿಯೆತ್ತ ವನ್ಯಗಜಮೆತ್ತ ಪೊಣರ್ಕೆಗಿವೆಂತು ನಿಲ್ವುವಾ ಪರಿ 
ಜಗದೇಕದೇವ ಶಿವನೆತ್ತ ಧನಂಜಯನೆತ್ತ ಧಾತ್ರಿಯೊಳ*್‌ (ಕಬಶಂ. ೪-೦೩೨). 
[ ಸಂ. (ಜಗತ್‌ + ಏಕ 4 ದೇವ) 
ಜಗದೇಕನಾಥ (ನಾ). ಎ ಜಗದೇಕದೇವ : ದೇವದೇವ ಜಗದ್ಭರಿತ ವಸು 
ದೇವಸುತ ಜಗದೇಕನಾಥ ರಮಾವಿನೋದಿತ . . . ರಕ್ಷಿಸು (ಹರಿಸಾ. ೨). 
[ ಸಂ. (ಜಗತ್‌ * ಏಕ + ನಾಥ) ) 
ಜಗದೇಕಬಂಧು (ನಾ). ಲೋಕಕ್ಕೆಲ್ಲ ಒಬ್ಬನೇ ಆದ ಬಂಧಂ; ವಿಶ್ವ 
ಬಂಧು ; ಭಗವಂತ : ಪುರೋಡಾಶ ಕಷಾಯಸ್ನಾನೀಯೋದ್ವರ್ತನ ಸಂಚಾ 
ವಳಿ ಸ್ನಾನೋಪಕರಣಂ ಬೆರಸು ಜಗದೇಕಬಂಧುವಂ ಮಜ್ಜನಂಬುಗಿಸಿ 
(ಶಾಂತಿಪು. ೧೦-೩೭ ವ). [ಸಂ. (ಜಗತ್‌ * ಏಕ ೬ ಬಂಧು) ] 
ಜಗದೇಕಮಲ್ಲ (ನಾ). ೧. ಲೋಕದಲ್ಲಿ ಮಿಗಿಲಾದ ಜಟ್ಟಿ: ಆಗಳುಂ 
ಮೆಟವಾ ಮಹಿಮನ ಮಹಾಗಂಮೆಯಂ ಕೇಳಿ ಮುಖದೊಳು ರಾಗಿಸುತ 
ಜಗದೇಕಮಲ್ಲನ ಸಹ್ಮಭಾವದಲಿ (ಬಸಪು. ೨೩-೨೦೧). ವಿ. ಚಾಲಂಕ್ಕರೆ 
ಇಮ್ಮಡಿ ತ್ರೈಲೋಕ್ಕಮಲ್ಲನ ಬಿರಂದು: ಇಳಿ ಕೂಡಿ ಬಣ್ಣಿಕುಂ ವಿಳಸಿತ 
ವೀರಕಾಮಿನಿಗೆ ನಲ್ಲನನೀ ಜಗದೇಕಮಲ್ಲನ (ಕಾಸಪ. ೧೩); ಜಗದೊಳ್ವಿ ಖ್ಯಾತಿ 
ಯಂ ತಾಳ್ವಿದಂ ಸ್ಥಿರತೇಜಂ ಜಗದೇಕಮಲ್ಲವೆಸರಿಂ ಚಾಥಂಕ್ಕ ಚಕ್ರೇಶ್ವರಂ 
(ಎಕ. ೪11, ಶಿಕಾರಿ. ೧೦೮-೨೪ ; 1164). [ ಸಂ. (ಜಗತ್‌ ಏಕ ಮಲ್ಲ) ] 
ಜಗದೇಕವೀರ (ನಾ). ಲೋಕದಲ್ಲಿ ಮಿಗಿಲಾದ ಪರಾಕ್ರಮಿ: 
ಜಗದೇಕವೀರ ಶಬ್ದಂ ನಗೆಗೆಡೆಯಾಯ್ತೆನಗೆ ಪರ್ಬಿದತ್ತೆಣ್ಣೆ ಸೆಯೊಳ್‌ 
ನೆಗಳ್ಹ ಪಯಶಂ (ಶಬಶಂ. ೪-೯೫); ನಿರ್ಮಲವೃತ್ತಂ ಜಗದೇಕವೀರನಮಳಾ 
ಕಾರಂ (ಸಳಕವೈ. ೨-೯). [ಸಂ. (ಜಗತ್‌ ಏಕ + ವೀರ)) 
ಜಗದ್ಗುರು. (ನಾ). ೧. ಲೋಕಕ್ಕೆಲ್ಲ ಪೂಜ್ಯನಾದವನು ; ಶ್ರೇಷ್ಠ 
ನಾದವನು: ಜಗದ್ಗುರುಗೆ ಬೇಗಮುಚ್ಚಾಸನದಿಂದಿದಿರೇಟ*ಮೆಂದು ಪೇಟ್ವ 
ವೊಲ್‌ (ಆದಿಫು. ೭-೪೦) ; ವಿಜ್ಞಾನದಿಂದಂ ಜಗದ್ಗುರುವಾದಂ (ಗದಾಯು. 
೧-8. ೨. ದೇವರು ; ಭಗವಂತ. ೩. ಮಠಾಧಿಪತಿ: ಜಗದ್ಗುರು. 
ಶ್ರೀ ಶಿವರಾತ್ರೀಶ್ವರಮಹಾಸ್ವಾಮಿಗಳ ದಿವ್ಯಜೀವನ ವಜ್ರ 
ಮಹೋತ್ಸವ ಸಂದರ್ಭದಲ್ಲಿ ಸಲ್ಲಿಸಿದ ಕಾಣಿಕೆ (ಶಿವಗೀ. ಅರ್ಪಣ). 
"ಸಂ. (ಜಗತ್‌ + ಗುರ) 


ಜಗದ್ದಳ 


ಜಗದ್ದಳ(ನಾ).೧. ಜಗತ್ತನ್ನು ಸೀಳುವವನಂ. ೨. ಜಗತ್ತನ್ನಿ ಸಂತೋಷ 
ಪಡಿಸುವವನು ; ಒಂದಂ ಬಿರುದು (?) : ಮಹಾದೇವಿ ಜಗದ್ಧಳ 
ಮಣ್ಣಳೇಶರಾಜ್ಞಿ ೇಶಿರೋವಿಭೂಷಣವೆನಲ್ಕೆ ಜಸಮಂ ತಳೆದಳ್‌ (ಸಾಇಇ. 
1-0, ೦೫೫-೨೧; 1104); ಸಿಂಗದವಾರ್ಯ ಶೌರ್ಯಮ ಸುಹೃನ್ನರಲೋಕ 
ಜಗದ್ಧಳಂಗೆ ರಾಜಂಗೆ (ಮುಂಬರಾ. ೫, ೨೨೪-೩೨: 1805) ; ಕಟಕಜಗದ್ದಳ 
ವೀರಾವತಾರ ಶೃಂಗಾರಪುರೀ ಚಕ್ರವರ್ತಿ (ಮೈಆರಿ. ೧೯೪೨, 
2860). [ ಸಂ. ಜಗದ್ದಲ (ಜಗತ್‌ + ದಲ) } 

ಜಗದ್ಧರೆ (ನಾ).ಲೋಕವನ್ನು ಎತ್ತಿ ಹಿಡಿಯುವವಳು,-ಪಾಲಿಸುವವಳು: 
ದುರ್ವಹ ಜಗದ್ಧ ರೇ ಸುಪರ್ವನುತವೈಭವೆ ಸಗರ್ವದಿತಿಜಾಪಹೆಯಖರ್ವ 
ಗುಣಹಾರೇ (ರಾಜಶೀ. ೮-೧೨೭). (ಸಂ. ಜಗದ್ಧರಾ ] 

ಜಗದ್ಗಾತ್ರಿ (ನಾ). ಲೋಕದ ತಾಯಿ; ಜಗನ್ಮಾತೆ : ವಿಶ್ವಕುಟುಂಬಿನೀ 
ಎಂದು ವರ್ಣಿತಳಾಗಿರುವ ಜಗದ್ಧಾ ತ್ರಿಯು ಅನುಗ್ರಹಿಸಲಿ (ಭಾರದ. ೩೯೪): 
ಜಗದ್ಭಾತ್ರಿ ಲಕ್ಷ್ಮಿದೇವಿ ಸೀತೆಯ ರೂಪದಲ್ಲಿ ಜನ್ಮ ತಾಳಿ ಯವ್ವನೆ 
ಯಾಗಿದ್ದಾಳೆ (ನಿಕಉ. ೩೬). [ಸಂ. ಜಗದ್ಧಾತ್ರೀ (ಜಗತ್‌ + ಧಾತ್ರೀ) ] 

ಜಗದ್ಧಿತ (ನಾ). ಪ್ರಪಂಚದ ಒಳಿತು; ಲೋಕಕಲ್ಯಾಣ : ರಾವಣನ 
ಕೊಲ್ವೆ ಜಗದ್ಭಿತಕೆ ಮತ್ತೆ ಸಲ್ವೆ (ಉ್ರಾಂಡಧ್ಮ. ೪೩). 

[ಸಂ. (ಜಗತ್‌ + ಹಿತ) ) 

ಜಗದ್ಬಂಧು (ನಾ). ಲೋಕದ ನಂಟ,-ಹಿತಚಿಂತಕ ; ಭದ್ರಾಸನಮಂ 
ಭುಜವಿಜಯದ್ರವಿಣಂಗವನಿಪತಿಗೆ ಕೊಟ್ಟೆ ಅಗೆ ಯಶೋಭದ್ರೆ 5 ತಿರಸ್ಕೃತ 
ತುಹಿನಾದ್ರಿ ಜಗದ್ಬಂಧು ಸಿಂಧುದೇವಿಯನರಸಂ ಪೋಗವೇಬ್ಟು (ಕಾಂತಿಪು. 
೧೧-೩೭). [ಸಂ. (ಜಗತ್‌ + ಬಂಧು) 

ಜಗದ್ಭರಿತ (ನಾ). ಜಗತ್ತನ್ನೆಲ್ಲ ತುಂಬಿದವನಂ ; ಸರ್ವಾಂತರ್ಯಾಮಿ: 
ದೇವದೇವ ಜಗದ್ಭರಿತ ವೆಸುದೇವಸುತ . . . ರಕ್ಷಿಸು (ಹರಿಸಾ. ೨1. 

[ಸಂ. (ಜಗತ್‌ * 'ಭರಿತ) ] 

ಜಗದ್ರಕ್ಷಕ (ನಾ).ಲೋಕವನ್ನು ಕಾಪಾಡತಕ್ಕವನು; ಜನನುತಶೋಭೆ ಗಡ 
ನಿರಂಜನನೆೊಳ್‌ ರಕ್ಕೆ ಗಡ ಜಗದ್ರಕ್ಷಕನೊಳ್‌ ಕೆಂಜೆಡೆ ಗಡ ಜಿನನೊಳ್‌ 
(ಅಜಿಪು. ೩-೬೩). -[ ಸಂ. (ಜಗತ್‌ + ರಕ್ಷಕ) ) 

ಜಗದ್ರಾಜ (ನಾ). ಜಗತ್ತಿಗೆ ಒಡೆಯ; ಚಕ್ರವರ್ಶಿ: ಭದ್ರಾವತೀಶ್ವರನೆನಿಪ 
ಯಔೌವನಾಶ್ವಂ ಜಗದ್ರಾಜನಾದ ಪಾಂಡವನೆಡೆಗೆ ಬಂದಂ (ಜೈಮಿಭಾ. ೫-೪). 

[ ಸಂ. (ಜಗತ್‌ + ರಾಜನ್‌) ] 

ಜಗದ್ವಂದಿತ (ಗು). ಜಗತ್ತಿನ ಎಲ್ಲ ಜನರಿಂದ ನಮಸ್ಕರಿಸಿಕೊಳ್ಳುವ : 

ವಿಚಾರಿಸೆ ನಾಕಿಗನಿಂ ಪರೆದತ್ತು ಜಗದ್ವಂದಿತ ಪದ್ಮಮುಖೀ ನಿಜನಾಮದೆ 


೩೨-೨೭; 


ಪದ್ಮಮುಖೀ (ಛಂದೋಂಬತಿ. ೨-೧೬೧). 
ಜಗದ್ವಲಯ, ಜಗದ್ವಳೆಯ (ನಾ). ಭೂಮಂಡಲ. ಜಗದ್ದಳಯ : 
ದೇವಭಕ್ಕನೆಂಬುದು ಪತಿಭಕ್ತನೆಂಬುದು ಜಗದ್ವಳೆಯಂ ಪಡೆವಳ್ಳತೈಲನಂ 
(ಅಜಿಪು. ೧೨-೨೫). [%ಸ0. (ಜಗತ್‌ ೬ ವಲಯ) ] 
ಜಗದ್ದಳಯ "ಜಗದ್ವಲಯ' ನೋ. 
ಜಗದ್ವ್ಯಾಪಾರ (ನಾ). ಲೋಕದ ವ್ಯವಹಾರ: ಇದು ಕಾಲ್ಪನಿಕ ಕಾಲ 
ವಾದರೂ ಶಾಸ್ತ್ರಾಧಾರ ರಹಿತವಾದ ಕಾಲವೂ ಅಲ್ಲ, ಜಗದ್ವ್ವಾಪಾರವನ್ನು 
ನಿರ್ಲಕ್ಷಿಸಿರುವ ಕಾಲವೂ ಅಲ್ಲ (ನಕ್ಷತ್ರ. ೬೩) : ಶಿವಶಕ್ತಿಗಳು ಪರಸ್ಪರವಾಗಿ 
ಕೂಡಿಯೇ ಜಗದ್ವಾ ;ಪಾರಲೀಲೆಯನ್ನು ನಿರ್ವಹಿಸುತ್ತಿರುವರು(ಕಕ ವಿ.೩೩). 
[ಸಂ. (ಜಗತ್‌ + ವ್ಯಾಪಾರ) ) 
ಜಗದ್ವಿಖ್ಯಾತ (ಗು). ಲೋಕಪ್ರಸಿದ್ಧವಾದ; ಪ್ರಪಂಚಕ್ಕೆಲ್ಲಾ ಹೆಸರಾದ: 
ತನ್ನ ನಿರಾಮಯಾಕೃತಿ ಜಗದ್ವಿ ಖ್ಯಾತಮಾದತ್ತು (ಪುಷ್ಪ ಪು. ೧-೨೪); ಈತನಭಿ 
ಮತವಿದು ಜಗದ್ವಿಖ್ಯಾತ ಸಾಹಸಿ ಪಾರ್ಥ ಹೇಳ್ಳಿ ಮಾತಿನಾಳಾಪವನು 


(ಕುವ್ಯಾಉ. ೬-೧೦೨). [ಸಂ. (ಜಗತ್‌ + ವಿಖ್ಯಾತ) ] 


[ಸಂ. (ಜಗತ್‌ + ವಂದಿತ)] 


೨೯೫೧ 


ಲಾ 


80 


46 


ಜಗನ್ಮಂಡನ 


ಜಗದ್ವಿದಿತ ( ಗು).ಐಜಗದ್ವಿಖ್ಯಾತ : ಲಲಾಟಲೋಚನಂ ಜಗದ್ವಿದಿತಾಷಾ 
ದಸಾಶ್ವಮೇಧದೀಕ್ಷಿತಕುಳಪ್ರಸೂತಂ ಸತ್ಮರತ್ನಾಕರಂ (ಸಾಇಇ, ಸಸ, ೪೦-೮: 
1068); ಎಮಗೆ ಜಗದ್ವಿದಿತಂ ಸೂರ್ಯಮಿತ್ರವೆಸರುಂಟು(ಸುಕುಮಾ. ೨-೫೩). 
[ ಸಂ. (ಜಗತ್‌ + ವಿದಿತ) ] 
ಜಗದ್ದಿನಾಶ (ನಾ). ಪ್ರಪಂಚದ ನಾಶ ; ವಿಶ್ವಪ್ರಳಯ. 
[ಸಂ. (ಜಗತ್‌ + ವಿನಾಶ)] 
ಜಗದ್ದಿಶ್ರುತ (ಗು). ೧. ಎ ಜಗದ್ವಿಖ್ಯಾತ. (ನಾ). ೨. ಲೋಕಪ್ರಸಿದ್ಧ 
'ವಾದುದು: ಸಸಿತಪಕ್ಷಂಗೇನನಂತಾಶ್ರಯಂಗೆ ಜಗದ್ವಿಶ್ರುತಮಾಗದೇ 
ವಿಧುಸಮಾಖ್ಯಾನಂ (ರಾಜಶೇ. ೧೧-೭೪). [ಸಂ. (ಜಗತ್‌ + ವಿಶ್ರುತ) ] 
ಜಗನ (ನಾ). ಹೆಂಗಸರ ಕಟ ಪ್ರದೇಶ,-ಕಟಿಪ್ರರೋಭಾಗ,-ಕಿಬ್ಬೊಟ್ಟೆ : 
ಈ ಜಗನಮಿದೇಕೆ ಹೇಮರಶನಾಧ್ವನಿಯಿಲ್ಲದೆ ಮೂಗುವಟ್ಟುದು (ಪಂಪಧಾ. 
೪-೬೨). [ “ಪ್ರಾ. ಜಫಣ. / ಸಂ. ಜಘನ] 
ಜಗನಿರ್ಮಾಣ (ನಾ). ಎಜಗತ್ಯರ್ತ: ಜಗನಿರ್ಮಾಣ ರಕ್ಷಿಸು ನಮ್ಮನನವರತ 
(ಹರಿಸಾ. ೧೩). [ಜಗ+ ನಿರ್ಮಾಣ) 
ಜಗನುಮಯ (ನಾ). ಲೋಕವನ್ನೆಲ್ಲ ತುಂಬಿರುವವನು ; ಜಗತ್ತಿ 
ನಲ್ಲೆಲ್ಲ ತಾನೇ ತಾನಾಗಿ ನೆಲೆಗೊಂಡವನು : ಜಗನುಮಯ ಕೊಡು 
ಸಾಯದಂತಿರೆ ವರವ ನನಗೆ (ನಿಧಾಗ. ೭-೩-೫೩೭). [ಆ ಸಂ..ಜಗನ್ಮಯ)] 
ಜಗನುಮಾತೆ (ನಾ). ಲೋಕದ ತಾಯಿ: ಜಗನು[ಪಾಕಾ. ದ]ಮಾತೆಯ 
ದಾವನುರದಲಿ ಮಂದಿರವ ಮಾಡಿ... ಭಜಿಸುವಳು (ನಿಛಾಗ. ೩-೭-೨೬). 
[ ಇಜಗನ್ಮಾತೆ) 
ಜಗನ್ನಯನ' (ನಾ). ಎ ಜಗಚ್ಚಕ್ಷರಿ : ಅರಳಿದೆ ಜಗನ್ನಯನಮಾದೊಡಂ, 
ಮನುನಗರಿ ಮೂಗುವಟ್ಟಿದೆ (ಶ್ರೀರಾಮಾ. ೦೦೫-೧೩೨). 
(ಸಂ. (ಜಗತ್‌ + ನಯನ) ] 
ಜಗನ್ನಾಥ (ನಾ). ಜಗತ್ತಿನ ಒಡೆಯ; ವಿಷ್ಣು; ಕೃಷ್ಣ: ಕತೆ 
ವಿಷ್ಣುಪುರಾಣಂ . . . ಕೆಥಾಪತಿ ಕೃಷ್ಣಂ ಕೃತಿಯುಂ ಭೂನುತಮೆ ಜಗನ್ನಾಥ 
ವಿಜಯಮೆನೆ ಮೆಚ್ಚ ದರಾರ* (ಜಗವಿ. ೧-೨೦). `[ಸಂ. (ಜಗತ ೬ ನಾಥ)? 
ಜಗನ್ನಿಚಯ (ನಾ). ಲೋಕಸಮೂಹ : ಸಕಲ ಜಗನ್ನಿಚಯದ ಕುಂಭಕಾರ 
(ವಸ್ತವಂ. ೧೫-೧೧೮). [೫೦. (ಜಗತ್‌ 4 ನಿಚಯ)] 
ಜಗನ್ನಿಯಾಮಕ (ನಾ). ಲೋಕವನ್ನು ನಿಯಮಿಸುವವನು ; ಲೋಕ 
ನಿಯಂತ್ರಕ : ಅದಟ್‌ಂ ಶಿವಂ ತಾಂ ಜಗನ್ನಿಯಾಮಕನು (ವೀಕ್ಕಿ ಪು: 
೫-೧೪-೨೬). (ಸಂ. (ಜಗತ್‌ + ನಿಯಾಮಕ) ] 
ಜಗನ್ನುತ(ಗು).೧. ಜಗತ್ತಿನಿಂದ ಹೊಗಳಸಿಕೊಂಡ;ಲೋಕಸ್ತುತ್ಕವಾದ; 
-ವ್ಯಗ್ರತೆಯಂ ತಾಳಿ ಕಡುಗಜ್ಜಮೆಸಪುದನೇಳಿಪುದುರ್ವೀಜನಂ ಜಗನ್ನುತ 
ಚರಿತಾ (ರಾಜಕೇ. ೧೩-೯). (ನಾ). ೨. ಲೋಕದಿಂದ ಹೊಗಳಿಸಿಕೊಂಡ 
ವನಂ: ಕ್ಷಿತಿಪತಿಯಂ ಬರಿಸಿ ಜಗನ್ನುತನಂ ಸಂತೈಸಿ (ಕವಿರಾ. ೨-೮); ಕವಿತಾ 
ಚತುರತೆಯ ಮೆಟ್‌ದು ಜಗನ್ನುತರೆನಿಸಿದರಲ್ಲೆ ಸಿದ್ಧ ಸೇನಾಚಾರ್ಯರ್‌ 
(ಣಾವುಂಪು. ೧೪): ಜಗನ್ನುತನುದಯಾದ್ರಿಮಸ್ತೆಕಸ್ಮಲಮನೇಟ್‌ದಂ 
ದಿವಸಕರಂ (ಪಂಡತಂ. ೨೦೩-೧೦). [ಸ0. (ಜಗತ್‌ + ನುತ)] 
ಜಗನ್ನೂತ (ಗು).ಎಜಗನ್ನುತ ೧; ಆತನ ತನೂಜನುಪಮಾತೀತಂ . 
ಜಗನ್ನೂತ ಪಾದಾಬ್ದಂ ತ್ರಿಜಗಖ್ಯಾತಂ (ಕಇಆ. ೧-೨-೧೧ ; 1068). 
[ ಸಂ. (ಜಗತ್‌ + ನೂತ) ] 
ಜಗನ್ನೇತ್ರ (ನಾ). ಎ ಜಗಚ್ಚಕ್ಷಂ : ಸೋಮಜಗನ್ನೇತ್ರವೀತಿಹೋತ್ರಾಂಬಕ 
* * * ಪಾಲಿಪುದೆನ್ನಂ (ಹಮ್ಮಾರ. ೭-೧). [ ಸಂ. (ಜಗತ್‌ + ನೇತ್ರ)] 
ಜಗನ್ಮಂಡನ (ನಾ). ಲೋಕಕ್ಕೆ ಭೂಷಣನಾದವನು : ಕನತ್ಯನಕರಂಜಿತಂ 
`ನಿಜಕರಂ ಜಗನ್ಮಂಡನಂ ವನೇಜಸಖನೇಕಚಕ್ರರಥನಸ್ತದೋಷೋದಯಂ 


(ಪಂಡತಂ. ೨೩೭-೨೩4). [ಸಂ. (ಜಗತ್‌ + ಮಂಡನ) 


ಜಗನ್ಮತಿ 


ರ್ಶ್ಪಿ೫೨ 


ಜಗಳಗಂಟ 


ಜಗನ್ಮತಿ (ನಂ). ಲೋಕಕ್ಕೆಲ್ಲ ಬುದ್ಧಿ ಕೊಡುವವನಂ : ಸೂರ್ಯಚಂದ್ರರ | ' | ಜಗಲಿ, ಜಗುಲಿ (ನಾ). ೧. ಕಟ್ಟೆ ; ವೇದಿಕೆ: “ ವೇದಿಕಾ, ವಿತರ್ದಿಕಾ- 


ಗತಿಗೆ ಕಣ್ಣಹ ಜಗನ್ಮತಿಗೆ ನಿನ್ನ ಗತಿ, ನಿನ್ನ ಮತಿ, ನಿನ್ನ ಸಾಹಸಕೆ 
ಕಣ್ಣಾಗಲರಿದೇ ? (ಐಾ|39ಶಜ, 80-3). (ಸಂ. (ಜಗತ್‌ + ಮತಿ) 

ಜಗನ್ಮಯ (ಗು). ೧. ಜಗತ್ತನ್ನೆಲ್ಲ ತುಂಬಿರುವ. (ನಾ). ೨. ಲೋಕ 
ವನ್ನೆಲ್ಲ ವ್ಯಾಪಿಸಿರುವವನು ; ಸರ್ವಾಂತರ್ಯಾಮಿ : ಭಯಭರಿತ 
ಭಕ್ತಿಯಿಂ ಭಾವಿಸಿದನಾ ಜಗನ್ಮಯನಂ (ಜೈಮಿಥಾ. ೧೩-೨೯). [ಸಂ.] 

ಜಗನ್ಮಾತೆ (ನಾ): ೧. ಲೋಕದ ತಾಯಿ; ಜಗದಂಬೆ. ೨. ಮಹಾಲಕ್ಷ್ಮಿ. 
೩. ಪಾರ್ವತಿ: ತಾಯೇ ಜಗನ್ಮಾತೆ ಕಾರುಣ್ಯವಾರಿಧಿ (ನಂಬಿರ. ೧೩-೨೭); 
ಜಗನ್ಮಾತೆಯೂ ಶಿವನಿಗೆ ವಿವಾಹಿತೆ (ಕಪಾಳುಂ. ೩೦). [-ಆಸಂ. ಜಗನ್ಮಾತೃ? 

ಜಗನ್ಮಾನ್ಯ (ನಾ). ಲೋಕದ ಜನರಿಂದ ಮನ್ನಿಸಲ್ಪಟ್ಟವನು : ಮುನ್ನ 
ಧೀಶ್ವರನೀಶ್ವರಕಲ್ಪಂ ಸತ್ಯವಚೋನಿಳಯಂ ಜಗನ್ಮಾನ್ಯಂ (ಪಂದತಂ. 

[ ಸಂ. (ಜಗತ್‌ + ಮಾನ್ಯ) ] k 

ಜಗನ್ಮಾಯ (ನಾ). ಲೋಕಕ್ಕೆ ಮಾಯೆಯನ್ನುಂಟುವಾಡುವವನು : 
ರಚಿತಮಾಯ ವಿಮಾಯ ಮಾಯಾನಿಚಿತಮಾಯಾಧಾರ ಮಾಯಾರುಚಿರ 
ಮಾಯಾರೂಪ ಮಾಯಾಮಯ ಜಗನ್ಮಾಯ (ಕುವ್ಕಾಆ. ೬-೮೬). 

[ ಸಂ. (ಜಗತ್‌ + ಮಾಯಾ * -)] 

ಜಗನ್ಮಾರ್ಗ (ನಾ). ಲೋಕದ ಹಾದಿ; ಲೌಕಿಕಮಾರ್ಗ : ಸಂಚರಿಸೆ 
ನೀನನ್ನ ಮಯ ಕಾಲದೇಶದ ಜಗನ್ಮಾರ್ಗದಿಂ ನಿನಗೆ ಬೇಹುದು ದಿನಂ ಪೋಗಿ 
ಬರ್ಪುದಕೆ (ಶ್ರೀರಾಮಾ. ೭೨೦-೩೨೧). [ಸಂ. (ಜಗತ್‌ + ಮಾರ್ಗ) ] 

ಜಗಪತಿ (ನಾ).ಎಜಗತ್ವತಿ : ಜಗಪತಿಯ ತೋರಮ್ಮ ಎನಗೆ ಕರುಣವ 
ಮಾಡಮ್ಮ (ವಿರಾಕೃ. ೩೧-೧); ಜಗಪತಿಯು ನೀ ಸಾಕ್ಷ ನೀ ನಿಜಬ್ರಹ್ಮವಿಹೆ 
(ಜ್ಞಾನಸಿಂ. 6-೧೨೮). [ಜಗ+ ಪತ್ತಿ] 

ಜಗಬಂಡ (ನಾ). ತುಂಬ ನಾಚಿಕೆಗೆಟ್ಟವನಂ ; ಮಾನಗೇಡಿ ; ಸಿಗ್ಗಿಲ್ಲ 
ದವನು; “ ನಾಚಿಕೆಗೇಡಿ” (ಜಾನಕೋ. 86). [ಜಗ ಬಂಡ] 

ಜಗಭಂಡ (ನಾ).ಎಜಗಬಂಡ : ಜಗಭಂಡರಿವರಿಗೆ ಮತ್ತೆ ಬಿರುದುಗಳೆ 
(ಕುವ್ಶಾದ್ರೋ. ೦೦-೪೩); ಜಗಭಂಡ ರಣವಿಜಯದಿದಿರಿನಲಿ ನಿಲದೆ 
ಪೋಗೆಂದು ತೆಗೆದೆಚ್ಚು ಬೊಬ್ಬಿರಿದನು (ನವಮೋ. ೩೧-೪೬). [ಜಗ ಭಂಡ್ಯ) 

ಜಗಭಂಡಿ (ನಾ). ತುಂಬ ಮಾನಗೆಟ್ಟವಳಂ; ತೀರ ನಾಚಿಕೆಯಿಲ್ಲದವಳು: 
ನೀನು ಭಂಡಿ, ಜಗಭಂಡಿ (ಮಲೆಮ. ೭೩೬೦). [ಜಗಭಂಡ+ - ಇಗ] 

ಜಗಭರಿತ (ನಾ).ಎಜಗದ್ಭರಿತ : ಮಣ್ಣನಿತ್ತು ನಿಮ್ಮ ಕಂಡೆಹೆನೆಂದಡೆ 
ಜಗಭರಿತ ನೀನು (ಮದೇವ. 3೮೩-೬೨): ಪರಮಪುಣ್ಮಶ್ಲೋಕ ಜಯ 
ಜಗಭರಿತ ನಿರ್ಮಳರೂಪ ಜಯ (ಕುವ್ಯಾಅ. ೨೩-೫೩) ; ಜಗಭರಿತ 
ನಿನಗೊಂದು ಸ್ಥಳವೇ ಅಗಣಿತದ ರೂಪೆಲ್ಲ ನೀನೇ (ಜ್ಞಾನಸಿಂ. 6-36). 

[ ಜಗ + ಭರಿತ] 

ಜಗಮಗ (ನಾ). .ಹೆೊಳೆಯುವುದನ್ನು ಸೂಚಿಸುವ ಒಂದು ಅನುಕರಣ 
ಶಬ್ದ ; ಚಕಚಕಿಸುವಿಕೆ. "ಜಗಮಗಿಸು' ಪರಾ. 

ಜಗಮಗಿಸು (ಕ್ರಿ). ಲಕಲಕಿಸು ; ಪ್ರಕಾಶಿಸು ; ಹೊಳೆ: ಕವಿಪ್ರತಿಭೆ 
ವಿರಾಟ್‌ ಶೂನ್ಯವೊಂದನ್ನು ಭಾವ ಮತ್ತು ಕಲ್ಪನೆಗಳ ಐಶ್ವರ್ಯದಿಂದ 
ಜಗಮಗಿಸುವಂತೆ ಮಾಡಿದೆ (ಕ್ರೀಷ್ಠಪ್ರ. ೧೧೪). [ಜಗಮಗ + -ಇಸ್ಕು] 

ಜಗಮೊಂಡ (ನಾ). ಅತಿ ಮೊಂಡ; ಮಹಾ ಹಟವಾದಿ; ಬಲುಮೊಂಡ; 
ಣೆ ಪ್ರಸಿದ್ಧ ದಡ್ಡ ” (ಜಾನಕೋ. 86). [ಜಗ+ ಮೊಂಡ] 

ಜಗಲ (ನಾ). ೧. ಮೋಸಗಾರ. ೨. ಮದ್ಯವನ್ನು ತಯಾರಿಸಲು 
ಅನಂಗೊಳಿಸಿದ ನಾನಾ ಪದಾರ್ಥಗಳಿಂದಾದ ಮುದ್ದೆ : “ಮೇದಕಃ, 
ಜಗಲಃ-ಮದ್ಯ ಮಾಡುವುದಕ್ಕೆ ನಾನಾ ದ್ರವ್ಯಗಳೂ ಕೂಡಿಸಿದ ಮುದ್ದೆಯ 
ಪೆಸರು” (ಸಿದ್ಧಾಂತಿ. ೨೭೪). ಹಿ. ವಂಗ್ಲಾರೆಗಿಡ. ೪. ಯುದ್ಧ ಕವಚ. 
೫. ಸಗಣಿ. [ಸಂ.] 


೨೩೬೨೧೯). 


40 


46 


ಈ ೨ ಜಗಲಿ” (ಹಲಾಯು. ೫೦-೧೪೪); ಕಪ್ಪುರವಳುಕಿನ ಜಗಲಿಯನಗಲಿತಾಗಿ 
ಸಮೆದು (ಪಂಪಧಾ. ೩-೬ ವ); ಪೊಳೆವ ವಜ್ರಂಗಳ ಕಾಂತಿಗಳಡರೆ ಪರ್ವಿ 
ಪಚ್ಚೆಯ ಜಗಲಿಯಳೊಪ್ಪಿದುವು ರಂಗವಲಿಯಿಕ್ಕಿ ದವೊಲ್‌ (ಮಲ್ಲಪು. ೩-೯೩); 
ಹಸೆಯ ಜಗಲಿಯಲ್ಲಿ ಮುತ್ತಿನ ಹಸೆಯನಿಕ್ಕಿ (ಸೌಗಂಧಿ. ೩೦-೬). ವಿ. 
ಯಜ್ಞವೇದಿಕೆ: ವೇದಿ ಇ ಯಾಗಕ್ಕೆಂದು ಮಾಡಿದ ಜಗಲಿ (ನಾಚಿರಾ. $). 
೩. ವಿಗ್ರಹದ ಪೀಠ : «8. ಜಗುಲಿ: ೧. “ಜಗುಲಿ ವೇದಿಕೆ 
ವಿತರ್ದಿಕೆಯಕ್ಕುಂ” (ಮಂಗರಾ. ೩೯-೦೨) ; ಕಪ್ಪುರವಳುಕಿನ ಜಗುಲಿಯ 
ಮೇಗಣ ಕುಸುಮದೆಸಟ ಮಿಸುಗುವ ದಳಿಂಬದ ಮೇಗೆ . . . ವಿಶ್ರಮಿಸಿ 
(ಆದಿಪು. ೧೧-೭೩ ವ); ಕರ್ಪುರದ ಜಗುಲಿಯ ಮೇಲೆ ಕಂಕೆಲ್ಲಿಯ ಪಲ್ಲವಂಗಳಿಂ 
ಸಮೆದ ತಳಿರ್ವಾಸಿನ ಮೇಲೆ ಪವಡಿಸಿ (ಛರ್ಮಾಮ್ಮ.೧೧-೧೧೫); ಜಗುಲಿಯ 
ಮೇಲೆ ಕುಳಿತಿರುತ್ತಿದ್ದ ಆತ (ಜೀವನ. ೧). 
[ದೇ.॥ ತುಳು. ಜಗಲಿ; ತೆಲು. ಜಗಿಲೆ, ಜಗ್ಗಿಲೆ 1 

ಜಗಲಿಗಟ್ಟು (ಕ್ರಿ). ಜಗತಿಯನ್ನು ಕಟ್ಟು; ವೇದಿಕೆಯನ್ನು ನಿವಿರಸು : 
ಪೂವಿನ ಪುಡಿಯ ಪುಳಿಲಂ ಜಗಲಿಗಟ್ಟಿ ಪಾಸಂ ಕುಸುಮದೆಸಟಿಿಂ ಪಚ್ಚೆ ವಡಿಸಿ, 
(ಅರ್ಥನೇ. ೫-೩೬ ವ). [ಜಗಲಿ- ಕಟ್ಟು, ) 

ಜಗಲ್ಲಲಾಮಾಯಿತ (ಗ). ಜಗತ್ತಿಗೆ ಭೂಷಣವಾದ: ಜಗಲ್ಲಲಾಮಾಯಿತ 
ಶ್ರೀಕಟ್ಟಪ್ಪುತೀರ್ತ್ತಸನಾಥ ಬೆಳ್ಳೊಳನಿವಾಸಿ (ಎಕ. 111, ಶ್ರೀರಂಗ. 
೧೪೭-೫ ; 900). [Xo.] 

ಜಗವತ್ತಿ "ಜಗವರ್ತಿ' ನೋ. 

ಜಗವರ್ತಿ, ಜಗವತ್ತಿ (ನಾ). ಹಿರಿದಾದ ಬೆಂಕಿ,-ಜ್ವಾಲೆ ; ದೊಡ್ಡಉರಿ: 
ಕೊಂದರಂ ಕೊಂದು ಕಳೆವುದೆ ಧರ್ಮ ಜಗವರ್ತಿಯಂ ಹೊತ್ತಿಸೆಳೆ 
ಹೂಟೆಯಂ ಹೂಡಿಸು ಸಂದುಸಂದಂ ಕಡಸು (ಹಶಳಾ. ೧೩-೮); ಮೊದಲ 
ಪದನಪಭ್ರಂಶಕ್ಕೆ ಬಾರದೆ, ಪರಪದಂ ತದೃವಮಾದ ಸಮಾಸಕ್ಕೆ -ಉತ್ತರ 
ದೇಶ-ಉತ್ತರದೇಸ . . . ಜಗವರ್ತಿ-ಜಗವತ್ತಿ (ಕಮದ. ೨6೯ ಪ್ರಯೋ)... 
ಜಗವತ್ತಿ : ಮೇಲಿನ " ಶಮದ ' ಪ್ರಯೋಗವನ್ನು ನೋಡಿ. 

[ಜಗ + ವರ್ತಿ) 

ಜಗವಿಖ್ಯಾತ (ಗು). ಎ ಜಗದ್ವಿಖ್ಯಾತ : ಮಾತು ಹೋಲುಮೆಯಹುದು 
ಜಗವಿಖ್ಯಾತ ಸಾರಥಿಯಿರೆ ಕುಮಾರಗೆ ಭೀತಿ ಬಳಿಕೆಲ್ಲಿಯದು (ಕುವ್ಕಾವಿ. 

[ ಜಗ * ವಿಖ್ಯಾತ] 

ಜಗವಿದಿತ (ಗು).ಎಜಗದ್ವಿಖ್ಯಾತ: ಕಮ್ಮಾಜಿ ಸಾಂತೋಜ ಜಗವಿದಿತವಾಗಿ 
ಕಾದಿ ಸುರಲೋಕಪ್ರಾಪ್ತನಾದ (ಸೌಇಇ. ೫2, ೧೧೩-೪; 1146). 

[ ಜಗ + ವಿದಿತ] 


೯-೧೪) 


ಜಗಸ್ಥಿತಿ (ನಾ). ಲೋಕದಣರವು,-ಸ್ಮಿತಿ: ರೂಪದೆ ಸತ್ವ 


ರಜಸ್ತಮೋಗುಣಾಧಾರತೆಯಿಂ ಜಗಸ್ಥಿತಿ ಸಮುದ್ಭವ ಸಂಹೃತಿ ಹೇತು 
(ಕಇಆ. ೧-೨-೩ ; 1056). [ ಜಗ ಸ್ಥಿತಿ ] 

ಜಗಹಿತ (ನಾ).ಎಜಗದ್ದಿತ : ಸಾವು ಜೀವಗಳೆರಡು ಭಾವಿಸಲು ಒಂದಯ್ಯ 
ಜೀವಿಸಲು ಬೀಜ ಸಾವಂತ ಜಗಹಿತಕೆ ಸಾವುದೇ ಜೀವ (ಸರ್ವಜ್ಞ. ೦೦೩೦). 

[ ಜಗ + ಹಿತ) 

ಜಗಳ 'ಜಗಟ' ನೋ. 

ಜಗಳಕೋರ (ನೂ). ಜಗಳಗಂಟ ; ಕಲಹವಾಡುವ ಸ್ವಭಾವದವನಂ ; 
ಕಲಹಪ್ರಿಯ : ಕೆಲವು ಮಕ್ಕಳು ಪ್ರಾರಂಭದಲ್ಲಿಯೇ ಶಾಂತಿಪ್ರಿಯರು, 
ಕೆಲವು" ಜಗಳಕೋರರು (ಜೀವಾತ್ಮ. ೧೯೦). 

[ಜಗಳ ( ಆಜಗಟ) + - ಕೋರ್ಯ] 

ಜಗಳಗಂಟ (ನಾ).ಎಜಗಳಕೋರ : ಜಗಳಗಂಟನಾದರೂ ಅವನ ಹೃದಯ 

ಬಹಳ ನಿಷ್ಯಪಟವಾದದ್ದು (ನವನೀ. ೪). [ಜಗಳ (-ಜಗಟಿ) - ಗಂಟ್ಯ 


ಜಗಳಗಂಟಿ, 


ಜಗಳಗಂಟೈ, "ಜಗಟಗಂಟಿ' ನೋ. 


ಜಗಳಗಂಟಿ, (ಗು). ೧. ಕಲಹವಾಡುವ ಸ್ವಭಾವದ: ಆ ಕೀಟಗಳಿಗೆ, 


ಪ್ರತಿಯಾಗಿ ಜಗಳಗಂಟಿ ಕೀಟಗಳು . . . ಮೇಲೆರಗುತ್ತವೆ (ಕೀಟಜಿ. ೨೩. 
(ನಾ). ೨.ಎಜಗಳಕೋರ : ನಾರದನು ಜಗಳಗಂಟಿ (ಕೈಲಾಕ. ೩೭). 
[ಜಗಳಗಂಟ + - ಇ] 
ಜಗಳಗಂಟೈ (ನಾ). ಒಂದು ಬಗೆಯ ಔಷಧಿ ಗಿಡ: ಕಲನಂದಿ, ಜಗಳಗಂಟಿ, 
ಬಿಲ್ಕುನಿಕ (ಮೈಔಗಿ. ೩೧-೬೦೨). [ಜಗಳ (ಆ ಜಗಟ) + ಕಂಟಿ] 
ಜಗಳಗಂಟಿಕ್ಕು (ಕ್ರಿ). ಕಲಹವನ್ನು ತಂದುಹಾಕು ; ಜಗಳವಾಡುವಂತೆ 
ಮಾಡಂ: ಜಗಳೆಗಂಟಿಕ್ಕಿ ನೋಡುವೆನೆಂಬ ಹರಕೆಯೆ (ನವಮೋ. ೨೯. ೪೪). 
[ ಜಗಳ (-ಆಜಗಟ) + ಗಂಟಿಕ್ಕೂ ] 
ಜಗಳಗಂಟಿಗ (ನಾ).ಎಜಗಳಕೋರ : ಈ ಮೂವರು ಜಗಳಗಂಟಿಗರಾಗಿರ 
ಬಹುದೆಂದು ಜರಾಸಂಧನಿಗೆ ತೋರಲೇ ಇಲ್ಲ (ರಾಜಸೂ. ೦೮). 
[ ಜಗಳಗಂಟ + - ಇಗ] 
ಜಗಳಗಂಟಿಮರ (ನಾ). ತೂಬರೆಮರ: (8). [ಜಗಳಗಂಟಿ + ಮರ) 
ಜಗಳಗಾತಿ (ನಾ).ಎಜಗಟಿಗಂಟಿ : ಜಗಳಗಾತಿ ಮಗಳನರಿಯಳು (ಗಾದೆ). 
[ಜಗಳ (ಆಜಗಟ) + - ಕಾತ್ತ್ಮಿ] 
ಜಗಳಪುರ (ನಾ). ಒಂದು ಊರಿನ ಹೆಸರು: ಶ್ರೀಮತ್‌ ಪಿರಿಯಬರಸಿಯರ 
ಮಗನಯ್ಕೆಪದೇವಗೆ ಜಗಳ[ಪು]ರದ ಮೊಸಳೆಯರಸರ » ೫ ೫ (ಸೌಇಇ. 
2231, ೩೧-೫:; 966). [? + ಪುರ್ಕ) 
ಜಗಳಾಟ (ನಾ). ಕಲಹ ; ಕಚ್ಚಾಟ: ಸಂಸ್ಕೃತಿಯೆಂಬುದು . . . ಜಗ 
ಳಾಟಕ್ಕೆ ನೆವವಾಗಿದೆ (ವಿಡಾಮಂ. ೧೫); ಸಾಲೆಗಳಲ್ಲಿಯೂ ಓಣಿಯಲ್ಲಿಯೂ 
ಜಗಳಾಟ ಬೈದಾಟ (ನಿರಾಳ. ೭೬. [ಜಗಳ (ಆಜಗಟ) + ಆಟ] 
ಜಗಳಾಶ್ವ (ನಾ). ಕುದುರೆಯ ಬಾಯಲ್ಲಿಯ ಒಂದಂ ರೇಖೆಯ ಹೆಸರು 
(2) : ದಾಡೆಯಲ್ಲಿ ತೆರೆಗಳು ಮೂವತ್ತೆ ರಡಾಗಿಹವು. ಅದಕ್ಕೆ ಊರ್ಮೆ 
ಯೆಂಬ ಹೆಸರು. ಅದಜ ನಡುವೆ ಉದ್ದವಾಗಿ. ಬಂದ ರೇಖೆಗೆ ಜಗಳಾಶ್ವವೆಂಬ 
ಹೆಸರು (ಅಶ್ಶಟೀ. 8೮-೧೨). {7] 
ಜಗಳೆ, ರುಗಳೆ (ನಾ). ಒಂದು ಬಗೆಯ ವಾದ್ಯ ; ಕಂಚಿನ ತಾಳ; 
ಕಂಸಾಳ; “ಜಗಳೆಯೆ ಕಂಸಾಳಗ (ಕವಿಕಂ. ೨3೪೯) ; ರುಕಾರಕ್ಕೆ ಜಕಾರಂ- 
"ರಭಗಟಾ - ಜಗಳೆ (ಕಮದ. 3೩೩ ಪ್ರಯೋ); ಕಳಸ ಜಗಳೆ ಜಗಟೆ 
ಮೊದಲಾದ ಪಂಚಮಹಾವಾದ್ಕ (ಎಕ, 1೫, ಮಾಗಡಿ. ೦೮-೪೦ ; 1968); 
ಮಂಗಳಗಳ ಪಾಡುತ್ತ ನಿಸ್ಸಾಳ ತಮ್ಮಟೆ ಭೇರಿ ಜಗಳೆ ಪೇರ್ಬೇರಿ ಶಂಖ 
ಕಹಳಾನಿನದದೊಳು (ಸಿಂಗಿರಾ. ೩೦-೪) ; ಜಗಳೆ ಜಾಗಟೆಯಾರ್ಭಟೆಯ 
ಚೌಷಷ್ಟಿಯ ಯೋಗಿಣಿಯರೂ (ದೇವಾಂಪು. 
ರುಗಳೆ: “ರು ಗಳೆ ಯೆಂದು ಕಂಸಾಳೆಂ” (ಕರಸಾ. ೨೦-೬೪೭) ; 
ದಾಳಿಂಬಂ ರಢಿಗಳೆ ವಿಳಂಗಂ ಇವು ಕೂಡೆ ಡಕಾರಕ್ಕೆ ಪುಟ್ಟಿ 
ಆಟಿದಪಭ್ರಂಶತೆಯಂ ಪಡೆದುಂ ರೂಢಿಯ ಕುಳಂಗಳ್‌ (ಕಮದ. ೨0 ವೃತ್ತಿ). 
"ಜೇಗಂಟೆ' ಪರಾ. [?] 
ಜಗಟ, ಜಗಳ (ನಾ). ಕಲಹ; ಹೋರಾಟ: “ ಯುದ್ಧೋತ್ಸುಕಂ 
ದೋರ್ಮಧ್ಯಮೆನೆ ಕರೇತರಮೆನಲು ಜಗಬಕ್ಕೆ ನಾಮಮಕ್ಕುಂ? (ಮಂಗರಾ. 
೧೩೩-೩೦); “ಪೆಟಿಕೆನಲ್‌ ಜಗಟಂ” (ಸಂಜೀವ. ೪); ನುಡಿದ ಜಗಟಿಮದಿನಿ 
ಸಾನುಂ ತ್ರಿಪುರಹರನ ಕಿವಿಗೆಯ್ದುವುದುಂ (ಪಂಪಥಾ. ೧೨-೧೪೨): ಜವದ 
ಜಗಳಕ್ಕೆ ಪುರುಡಿಸುವ ಗರುಡನಂ ಗಜಜುವಂತೆ ದುಂದುಭಿ ಗಭೀರ 
ಹ್ರೇಷಾರವಂಗಳೊಗೆಯೆ (ಪುಷ್ಪಪು. ೨-೯೦ ವ). ಜಗಳೆ : ಸಂಸಾರವೆಂಬ 
ಹೆಣ ಬಿದ್ದರೆ ತಿನ ಬಂದ ನಾಯ ಜಗಳವ ನೋಡಿರೆ (ಅವಣೆಂ. ೧೧-೪೬): 
ಅಂಟಿದ ಜಗಳದೊಳಗೆ ಮಾರ್ಬಲವನು ಪುಟ್ಟಿಸಿ (ಕಂನವಿ. ೬-೬೦); 
ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ (ಗಾದೆ). 


೪-೪೭). 


ರ೯೫೩ ಜಗಿ, 


ಜಗಳತರು ಎ ವಂನಸ್ತಾಪ ಹಂಟ್ಟಿಸು;: ಕಲಹವನ್ನುಂಟು ಮಾಡಂ: 

ಮಾತು ಬಲ್ಲವ ಾಣಿಕ ತಂದ ಮಾತರಿಯದವ ಜಗಳತಂದ (ಗಾದೆ). 
ಜಗಳತೆಗೆ - ಕಲಹವನ್ನು ಪ್ರಾರಂಭಿಸು: ಅವಳು ಸುಮ್ಮಸುಮ್ಮನೆ ಜಗಳ 
ತೆಗೆಯುತ್ತಾಳೆ (ರೊಡ). ಜಗಳದ ಮದ್ದು ಎ ಕೋವಿಮದ್ದು ; ತುಬಾಕಿ 
ಮೊದಲಾದಂವನ್ನು ಹಾರಿಸಲು ಬಳಸುವ ಸಿಡಿಮದ್ದು: “ಬಳಮುರ್ದು 
=ಜಗಳೆದ ಮದ್ದು ” (ಗೆಂಗಾಮ. ೨೩೦). ಜಗಳದ ಮರ-ತೂಬರೆಗಿಡ ; 
ತುಂಬರಗಿಡ : “ ತಿಂದುಕಃ, ಸ್ಫೂರ್ಜಕಃ, ಕಾಲಸ್ಕಂಧಃ, ಶಿತಿಸಾರಕಃ-೪ 
ತುಂಬರಗಿಡ, ತೂಬರೇಗಿಡ ಇದನ್ನು ಜಗಳದ ಮರವೆಂದು ಕೆಲವರನ್ನು 
ವರು” (ಸಿದ್ಧಾಂತಿ, ೧೦೬). ಜಗಳವಾಡು, ಜಗಳಾಡು ಎ ಕಲಹಮಾಡುಂ ; 
ಹೊಡೆದಾಡು : ಜಗಳವಾಡುವರಲ್ಲಿ ಕೆಲರು ಮಾತೆಯರಿಕ್ಕಿದುಗುಳ 
ದಾಂಟಿದರಂದು ಕೆಲರು (ಮೋಹತ. ೧೮-೮೦); ಮೂಡುವನು ರವಿ 
ಮೂಡುವನು ಕತ್ತಲೊಡನೆ ಜಗಳಾಡುವನು (ಕಎಪು. ೩-೧). ಜಗಳವಾತುಎ 
ಯುದ್ಧ ದ ಮಾತು ; ಕಲಹದ ಮಾತು : ಜಗಳವಾತಿಂದ ಜಯದ 
ಜಾಣ್ಣುಡಿಯಿಂದ ನಗೆಯಿಂದ ನಲಿದಾಟದಿಂದ ಮಿಗೆ ಕಳೆದರು ವೀರಭಟರು 
ರಾತ್ರಿಯನಂದು (ಕುರಾಸಾಂ. ೧೪-೮೨). ಜಗಳಹಚ್ಚು ಎ ಕಲಹವನ್ನುಂಟು 
ಮಾಡು: ತಳ್ಳಿ ಎ ೧. ನಡುವೆ ಬಂದು ಜಗಳ ಹಚ್ಚೋಣ. ೨. 
ಬಂಡಾಯ (ಗಂಗಾಮ. ೧೩೦). ([ ಇಪ್ರಾ. ಜಗಡ, ರುಗಡ] 

ಜಗಲಿಂಬೊಗು (ಕ್ರಿ). ಜಗಳತೆಗೆ; ಕಲಹವನ್ನು ಪ್ರಾರಂಭಿಸು: ಜಗಟಂ 
ಬೊಕ್ಕ ವರೊಳ" ಕೆಲರ್‌ ಪೆಟಿವರಾಗಿರ್ದರ* (ಅರ್ಧನೇ. ೨-೮೪). 

[ ಜಗಟ + ಪೊಗು) 

ಜಗಟಿಗಂಟಿ, ಜಗಳಗಂಟಿ; (ನಾ)- ಕಲಹಮಾಡಂವ ಸ್ವಭಾವದವಳು : 
ಜಗಟಿಗಂಟಿಯಂತೆ ಮಿಡುಮಿಡುಮಿಡುಕಿ (ಧರ್ಮಾಮ್ಮ. ೧-೧೬6). ಜಗಳ 
ಗಂಟಿ: ವಂಚಕಿಯರು ಜಗಳಗಂಟಿಯರು ಕಾಮಾತುರೆಯರತಿದವಡಿತಿ 
ಯರಂತಃಕರಣಮಲಿನೆಯರು (ಬಸಪು.೪೦-೩೩): ನಾಲಿಗೆ . :. ಕಪ್ಪಾಗಿ 
ಯಿದ್ದರೆ ಜಗಳಗಂಟಿ ಆಗುವಳು (ಸೌಗಂಧಿ. ೬೭೦-೨೦) ; ಜಗಳಗಂಟಿಗಳನ್ನು 
ಪ್ರತ್ಮೇಕಿಸಿದರು (ಪುನರು. ೧೩೦). [ಜಿಗಟ -. - ಗಂಟ್ಠ * -ಇ್ಯ) 

ಜಗಟವಂತ (ನಾ). ಎ ಜಗಳಕೋರ : ನಿಂದಾಯಾಂ-ಜಗಟಿವಂತಂ, ದೋಸ 
ವಂಶಂ (ಶಬ್ಮಾನು. ೪೦೨ ಪ್ರಯೋ). [ಜಗಟಿ+ - ವಂತ] 

ಜಗಾತ್ಮ (ನಾ). ಬ್ರಹ್ಮ ; ಸೃಷ್ಟಿಕರ್ತ : “ ಸರಸಿಜೋದ್ಭವನಜಂ ಶ್ರೇಷ್ಮಂ 
ಜಗಾತ್ಮಂ . . . ವಿರಂಚಿಯೆನೆ ಬ್ರಹ್ಮನಕ್ಕೂಂ” (ಮಂಗರಾ. ೩-೯). 

[ ಜಗ + ಆತ್ಮ) 

ಜಗ, (ಕ್ರಿ). ೧. ಬಾಯಲ್ಲಿ ನುರಿಸು ; ಅಗಿ ; ಅಗಿದು ತಿನ್ನು ; ಚರ್ವಣ 
ಮಾಡಂ: ಅಂಗಳದಲ್ಲಿ ಒಬ್ಬಳು ಪುಟ್ಟಹುಡುಗಿ ಕಬ್ಬು ಜಗಿಯುತ್ತಾ ನಿಂತಿ 
ದ್ವಳು (ಕಣ್ಮಣಿ. ೭೭); “ಈಗ ಸರಿಯಷ್ಟೆ” ಎಂದು ಅಡಿಕೆಯನ್ನು ಜಗಿ 
ಯುತ್ತಾ ಕೇಳಿದರು (ಅಪವಾ. ೬) : ಇಂದೂ ಅವನು ನಿರ್ದಯತೆಯಿಂದ 
ತಾಂಬೂಲವನ್ನು ಜಗಿಯುತ್ತಿದ್ದ (ಗಾಣ. «೬೫). ವಿ. ಚುಚ್ಚು | 
ನೋಯಿಸು : ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ 
ಮುಳ್ಳಿರಿತಗಳ ಸೈರಿಸೆ ಗುಲಾಬಿ ನಗುವುದೊಂದರೆ ನಿವಿಂಷ (ಮಂಕುಕ. ೪೭೮). 
೩. (ಆಲಂ) ಮೆಲಕುಹಾಕು ; ಪರ್ಯಾಲೋಚಿಸು : ನೂರ ಚಿಂತಿಸಿ 
ದಳು. ಯುಸುಫನ ಮಾತುಗಳನ್ನು ಒಂದೊಂದಾಗಿ ಜಗಿದು ನೋಡಿದಳು 
(ನೂರ. ೩೭). "ಅಗ್ಕಿ' ಪರಾ. 

ಜಗಿ, (ಕ್ರಿ). ಹೊಳೆ; ಪ್ರಕಾಶಿಸಂ; ಹೊಳಪು ಬೀರು: ಜ[ಪಾಕಾಂ. ಜಿ]ಗಿವ 
ಪಸುರಂಗಿಗಳ ಗುರುಗುಂಜಿದಂಡೆಗಳ ನಿಗುರಿಸಿಹ ಮಾಸೆಗಳ ಕೆಂಗಣ್ಣ . . 
ಬೇಡವಡೆ ನಡೆತಂದುದು (ವಂಕಾರಾ. ೩-೬-೨3) ; ದಿನೇ ದಿನೇ ಅವನ 
ಮೈಕಟ್ಟು ತುಂಬಿ ಜಗಿಯಲಾರಂಭಿಸಿತು (ಛೀಮಳಾ. ೩೪). "ಜಗಜಗಿಸು' 
ಪರಾ. [ದೇ.॥ ತೆಲು. ಜಗ್ಗು ಎ ಹೊಳವು] 


ಲಾ 


20 


80 


40 


ಜಗ್ಮಿ 


ರ್ಪಿ೫೪ 


ಜಗ್ಗಿ (ಕ್ರಿ). ಭಾರದಿಂದ ಜೋಲು,-ಬಾಗು : ತೋಟದಲ್ಲಿ ಹಣ್ಣು | 


ಹಂಪಲು4ೆರು ಜಗಿಯುತ್ತಿವೆ (ಆರ್ಯಧ. ೧೫). 

ಜಗಿಸು "ಜರ್ಗಿಸು' ನೋ. 

ಜಗು (ಕ್ರಿ). (?): ಮಘಮಘಿಸುವ ಚಂದನವ ತಿಗುರಿಕ್ಕುವರೆ ಹಸ್ತದುಗುರು 
ತಾಗಿತೊ ಚೆನ್ನಸ್ವಾಮಿ ಜಗುವ ಕಬಾಯದ ಬಿಗುಹು ಬೆನ್ನೊಳು ಸೋಂಕಿ 
ಯುಗಿಯಿತೊ (ಕೋಡಕ. ೨-೪೮). [?) 

ಜಗುನಿ "ಜಮುನೆ' ನೋ. 


[ ಆಜರ್ಗು ?] 


ಜಗುನಿಸಂಗಮ (ನಾ).ಯಂಮುನಾ ಮತ್ತು ಗಂಗಾ ನದಿಗಳ ಕೂಡಲು, - 


ಸಂಗಮ; ಇಡಿಕಿಟ್‌ದ ಪೀವರಸ್ತನಯುಗಳ ಪರ್ವತದ ನಡುವಿತ್ತು ಮುತ್ತಿ 
ನೊಚ್ಚರ ಗಂಗೆಯೊಲು ತೊಡರ್ದ ಬಡಬಾಸೆಯೇ ಜಗುನಿಸಂಗಮದೊಳೆಸೆ 
ವುತಿರೆ (ರಾಘಡ. ೭-೪೬). ([ ಜಗುನಿ ( ಆ ಜಮುನೆ) + ಸಂಗಮ] 

ಜಗುನೆ " ಜಮುನೆ ' ನೋ. 

ಜಗುಲಿ "ಜಗಲಿ' ನೋ. 

ಜಗುಲಿಕಟ್ಟೆ (ನಾ).ಎಜಗಲಿ೧ : ಜಗುಲಿಕಟ್ಟೆ, ಕೆರೆ, ಭಾವಿಕಟ್ಟೆಗಳಲ್ಲಿ ಕಲೆತ 
ಹೆಂಗಸರು ಆಡುವ ಆಡಿಕೆಯ ಮಾತಿನಿಂದ ಎಷ್ಟೋ ಸಂಸಾರಗಳು ಹಾಳಾ 
ಗಿವೆ (ನಿಂದನೆ. 11, ಮುನ್ನುಡಿ). [ ಜಗುಲಿ(-ಆಜಗಲಿ) + ಕಟ್ಟೆ; ] 

ಜಗುಳ್‌ "ಜಗುಟ್‌' ನೋ. 

ಜಗುಳಿಕೆ (ನಾ). ೧. ಜಾರುವಿಕೆ; ಕಳಚುವಿಕೆ. ೨. ಸಾವು: ಮಗನೆ ಕೇಳ್ಳೆ 
ಕುಶನೆ ಕಾಲನ ನಗರಿಗಭಿಮು ಖನಾದ ಮಂತ್ರಿಯ ಜಗುಳಿಕೆಯ 
ಕೇಳ್ಚಸುರಪತಿ ಕಳವಳದ ಕರಣದಲಿ ಉಗುಳಿದನು ತಂಬುಲವ (ತೊರರಾ. 
೬-೨೦-೧). [ಜಗುಳ"( ಆ ಜಗುಟ*್‌) + - ಇಕೆ] 

ಜಗುಳಿತ (ನಾ). ಜಾರಿಕೆ: ಜಗದ -ಮಾಯಾವಲಂಬನವೆಂಬ ಪಲ್ವಲದ 
ಜಗುಳಿತದ ಪೆರ್ಗೆಸರ ನೀರಿಂಗೆ ಮೋಹಿಪುದೆ (ದುರಪು. ೨-೩೩). 

[ ಜಗುಳ" (ಆಜಗುಟಿ್‌) + - ತ್ಯ] 

ಜಗುಳಿಸು (ಕ್ರಿ). ಹೋಗಲಾಡಿಸು ; ನಿವಾರಿಸು ; ಕಳೆ: ಜಗದ ಜೀವನ 
ಪಾಪಕರ್ಮವ ಜಗುಳಿಸಿದ ಶ್ರೀಕಂಠ (ಸಂಛಪ. ೯-೮); ನಿಗಮತತಿದುರ್ಲಭನೆ 
ಅಗಣಿತ ಮನೋಹರನೆ ಸಗುಣ ನಿರ್ಗುಣನೆ ಬಸವಯ್ಯ ಬಸವಣ್ಣ ಜಗುಳಿ 
ಸಿದೆಯೆನ್ನ ಮಜವೆಯಾ (ಗುರುಜೋ.೬೮-೬೧); ನೋಟದಲಾಶ್ರಿತರ ಸಂತಾಪ 
ತ್ರಯಗಳನು ಜಗುಳಿಸುವ ಲೋಚನದ ಕರುಣುಳುಗಳ ದೇವ (ನಿಧಾಗ- 
೩-೦೩-೪೦); ಮುನಿಸುಗೊಂಡಿರುವ ಸತಿಪತಿಗಳ ಜಗಳಮಂ ಜಗುಳಿಸುತ 
(ಸೌಗಂಧಿ, ೦೮೭-೦), [ಜಗುಳ್‌ (ಎಜಗುಟಿ) + - ಇಸ್ಕು] 

ಜಗುಳು "ಜಗುಟಿ*? ನೋ. 

ಜಗುಳುದಲೆ (ನಾ). ಜಾರುವಿಕೆ: ವಾಸಿ ತೋಟ್‌ತು ಮನಕೆ ಜನಕಮಹೀಶ 
ಸುತೆ ನಿನಗಂದು ಭವಬಾಣಾಸನದ ಭಾರಣೆಯ ಬಿಗುಹಿನ ಜಗುಳುದಲೆ 
(ಪಾಠಾಂ. ೪]ಯಿಂದ ದಾಶರಥಿಗಾ ರಮಣಿ ರಾಣೀವಾಸವಾದಳು (ತೊರರಾ- 
4-೭-೧೭). [ಜಗುಳು (ಎಜಗುಟ್‌) + -ದಲೆ) 

ಜಗುಳುನುಡಿ (ನಾ). ನುಣುಚಿಕೊಳ್ಳುವ ಮಾತಂ : ಜಗುಳುನುಡಿ ಜಾಣ್ಮೆ 
ನುಡಿ... ಬನ್ನಣೆಯ ನುಡಿಯ ಭಾವೆಯರು ಬರುತಿರ್ದರಿಕ್ಕೆಲದೊಳು 
(ನವಮೋ. 5೪-೧೩). [ಜಗುಳು (ಆಜಗುಟ್‌) + ನುಡ್ಯಿ) 

ಜಗುಟ*, ಜಗುಳ್‌, ಜಗುಳು (ಕ್ರಿ). ೧. ಓಡಿಹೋಗು; ದೂರ 
ಹೋಗು : “ ಜಗುಟ್‌-ಅಪಸರಣೇ (ಹೊರಟುಹೋಗು) ” (ಕಮಧಾ): 
ಆಗಳಾಕುಳವ್ಯಾಕುಳರಾಗಿ ನಾಣ್ಚಿ ಜಗುಟ್ತಿರ್ವರುಮಂದೊಳಸಾರ್ದು 
ಪೋಪುದುಂ (ಆರಿಪು. ೩-೮೯). ೨. ಜಾರು; ಜಾರಿಕೊಳ್ಳು: “ಜಗುಟ್‌ಂದು 
ಜಾಜುವುದು ” (ಕಶಸಾ. ೨೭-೫೮೦). ೩. ಬೀಳು ; ಕೆಡೆ: ಪಾಪದ ಭರದಿಂ 
ನರಕಕ್ಕೆ ಜಗುಟ್ಟನೆನ್ನಾತ್ಮೇಶಂ (ಧರ್ಮಾಮೃ. ೧೦-೨೧೭). ೪. ತೂಗಾಡು; 
ಜೋಲು : ಸೊಗಯಿಸುವ ಪಾಲೆಯಿಂ ನಸು ಜಗುಟುತ್ತಿರೆ ಕರ್ಣಪೂರ 


46 


ಜಗ್ಗಾಡು 


ಪಲ್ಲವಂ (ಕಾದಂಪೂ. ೩೨). ಜಗುಳ್‌ : ಪಿ. ಪರಿಮಳದ ಕೆಸರ್ಮಸಗಿದೆ 
ವನಸ್ಥಳೆದೊಳ್‌ ಬಿನದದಿಂ ನಡೆವಲ್ಲಿ ಕಾಲ್‌ ಜಗುಳ್ತು ಜೋಲ್ಡು (ಗಿರಿಕ. 
೨-೭೧ ವ). ೫. ಕಳಚಿಕೊಳ್ಳು: ಜಗುಳ್ತು ತಾವೇ ಬೀಳ್ವ ಕಳಿವದದ ಪಣ್ಣಳಿಂ 
ನೈವೇದ್ಶಮಂ ವಿರಚಿಸಿ (ಪದ್ಮರಾ. ೮-೩8) ; ನರೆತ ವಿಸಾಸೆಯ ಜಗುಳ್ಳೆ 
ಹಲ್ಲುಗಳ ಹಾಯಿದೆಲುಗಳ ನೆಗ್ಗಿದವಯವದ ಅಗಿಯಲಲುಗುವ ತಲೆಯ 
ಮು್ಟಿನ ಮುಗುದ (ಕುಪ್ಕಾಭೀ. ೧-೩೫). ಜಗುಳು: ೧. ಮಗಳು 
ಮದ್ದಳೆಯವನ ಬೆನ್ನಲಿ ಜಗುಳಿ ಹೋದುದ ಕೇಳಿ (ಪ್ರಧುಲೀ. 6-೩). 
ಬೆಳೆದಿಹ ಪೈರುಗಳ ಬಿಟ್ಟು ಜನವಂಜಿ ಜಗುಳಿದರು (ಕಂನವಿ. ೦೦-೪೮). 
೩. ಮಡದಿಯೊರ್ವಳಿಗೆ ಗಿಂಡಿಯ ತನ್ನ ಕೈಮುಟ್ಟಿ ಕೊಡುವಾಗ ಜಗುಳಿತಾ 
ಗಿಂಡಿ (ಛರಡ. ೪-೪೭). ೪. ಪರಮೇಶ್ವರನ ಮುಡಿ ಸಡಿಲಿ ಜಗುಳುವ ಜಡೆ 
ಗಳೊಯೆಂಬಂತೆ (ಸೌಗಂಧಿ. ೧೮೬-೧೪). ೫. ಜಗುಳಿದೊಜಕಗಳ ಜಾಳಿಗೆಯ 
ಹೊಗರೊಗಲು (ಕುವ್ಮಾಛೀ. ೧-೪೭). ೬. ಸುರಿಸು ; ವರ್ಷಿಸು : ಜಗುಳಿ 
ದುದು ಕಿಸುಕುಳದ ಮಳೆ ಧರಣಿಗೆ ನಿರಂತರ ಮೂತ್ರ ಶೋಣಿತ ಹೇಯ 
ವೃಷ್ಟಿಗಳ (ನಿಧಾಗೆ. ೩-೮-೨೪). ` 

ಜಗುಟ್ತರ್‌ (ಕ್ರಿ). ಜಾರಿಬೀಳು; ಅಳ್ಳಕವಾಗು; ಸಡಿಲವಾಗು : ಅಲಸಿಕೆ 
ಜಕ್ಕವಕ್ಕಿಗೆ ಜಗುಟ್ತರೆ ಪಕ್ಕದೊಳಾಲ್‌ವೊಕ್ಕು ಜಕ್ಕುಲಿಸಿ ಸಡಿಲ್ದ ತಾವರೆ 
ಯೆಸಟ್ಗುಖುಪಿಂದೊಳವಿಲ್ಟು ನಿದ್ದೆಯಂ ತೊಲಗಿಸಿದಂಚೆವೆಣ್‌ (ಕಂದ್ರಪು. 
6-೯೭) : ನೀವಿ ಜಗುಟ್ತರೆ ನೀಬ್ಜಿ ಕಣ್ಮಲರ್‌ ತನಿವೆಳಗಂ ಕಡಲ್ವರಿಸೆ 
(ಕುಸುಮಾ. 8-೯೯). ( ಜಗುರ್ಲ್‌* ತರ್‌] 

ಜಗೆ(ನಾ). [ಸಂಗೀತ] ಆವುಜವೆಂಬ ತಾಳವಾದ್ಯದ ವಾದನದಲ್ಲಿ ಒಂದರ 
"ಕ್ರಮ : ಸಂಚತ್ರಯ ಸುಸಂಚನೆಂಬಾವುಜಿಗನಾವುಜವನಳವಡಿಸಿ . . . 
ಜಗೆ ಜೋಕೆ ರಾಜಿಸೆ ಬಂಜಿಸುತ್ತಿರೆಯುಂ(ಶಾಂತೀಶೈ. ೧೬-೬೭ ವ). [7] 

ಜಗ್ಗನೆ (ಅ). ರಭಸವಾಗಿ ; ತಟ್ಟನೆ ; ಕೂಡಲೆ ; ಕುಸಿದನ್ಯದೈವಂಗಳೆಲ್ಲ 
ಜಗ್ಗನೆ ಜರಿಯೆ (ಜಾವುಂರೆ. 6೯-೨3೪) ; ಪ್ರಳೆಯಕಾಲ ತುಂಬದ ಮುನ್ನವೆ 
ಮಹಾಪ್ರಳಯ ಬಂದಿತ್ತೆಂದು ಜಗ್ಗನೆ ಉರಿವುತ್ತ 
ಕರಿಘಟಿಗಳುಪ್ಪರಿಸಿ ಜಗ್ಗನೆ ಜರಿದು ನಿಂದವು (ತೊರರಾ. ೧-೧೭-೪) ; 
ಎಮ್ಮೆಯ ಮಾತು ಜಗ್ಗನಿದೊ ನಾಟಿತಾತನ ಮನದೊಳು (ಹೆಬೈರ. ೧೩-೩). 
ಅಧ್ಯಕ್ಷನು ಜಗ್ಗನೇ ಮೇಲಕ್ಕೆದ್ದ (ಯೋಧಪು. ೩೨). [ಜಗ + - ಅನ್ನೆ] 

ಜಗ್ಗರಿಸು (ಕ್ರಿ). (2): ರಾಧೇಯ . . . ಶೌರ್ಯರಸ ವೆಗ್ಗಳಿಸಿ ಜಗ್ಗರಿಸಿ 
ಕಲಕಿದಂ ಮೂದಲೆಗಳಂ ನುಡಿದು(ತುರಂಗ. ೬೯-೩೫). [? * - ಇಸ್ಕು) 

ಜಗ್ಗಲಿಗೆ (ನಾ). ಒಂದಂ ಬಗೆಯ ವಾದ್ಯ : ಮದ್ದಲಿ, ದಿಮ್ಮ, ದಪ್ಪ, . 
ದುಂದುಭಿ . ಜಗ್ಗಲಿಗೆ ಮೊದಲಾದವುಗಳ ಸಂಜೋಡಣೆ ಮಾಡಿ 
(ಕನ್ನಜಾ. ೨೯). [ಜಗ್ಗು (ವ ಜರ್ಗು) + ಹಲಿಗೆ (-ಆಪಲಗೆ) ) 

ಜಗ್ಗಾಟ (ನಾ). ೧. ಎಳೆದಾಟ ; ಎಳೆದಾಡುವಿಕೆ : ಮನೆಯ ಮತ್ತು 
ಆಫೀಸಿನ ಜಗ್ಗಾಟದಲ್ಲಿ ಎರಡು ದಿನಗಳನ್ನು ಎರಡು ನಿಮಿಷಗಳಂತೆ ತಳ್ಳಿ 
ದೆವು (ಕಾಯಕ. ೯೪) ; ವೇಣುಗೋಪಾಲನು ರತಿಕಾಂತನ ವಾತ್ಸಲ್ಯದ 
ಜಗ್ಗಾಟವನ್ನು ಬಲುಮೆಯಿಂದ ಬಿಡಿಸಿಕೊಂಡು “ಹೋಗು ನೀನು” 
ಎಂದನು (ಇಪ್ಮಕ. ೩೦೨). ವಿ. (ಆಲಂ) ಚೌಕಾಸಿ: ಹೀಗೆ ಜಗ್ಗಾಟವಾಗಿ 
ಕೊನೆಗೆ ೬೦೦ ರೂಪಾಯಿಗಳಿಗೆ ಗದ್ದೆ ಒಪ್ಪಿತು (ದಾಸಹು. ೬೩). 

[ ಜಗ್ಗು;(-ಜರ್ಗು) + ಆಟ] 

ಜಗ್ಗಾಡು (ಕ್ರಿ). ೧. ಎಳೆದಾಡು. ೨. ಅತ್ತಿತ್ತ ಓಡಾಡು,-ಸರಿದಾಡು: 
ತಂತಮ್ಮ ಬಂಡಿಗಳಲ್ಲಿ ಅತ್ತಿತ್ತ ಜಗ್ಗಾಡುತ್ತಿದ್ದ ಬಂಡಿಗಾರರ ಕಪ್ಪು ಮೋರೆ 
ಗಳಲ್ಲಿ ಅದೇ ವಿಕಾರಭಾವ ಎದ್ದು ಕಾಣುತ್ತಿತ್ತು (ಪುನರು. ೩೧೦). ೩. 
(ಆಲಂ) ವಿವಾದಮಾಡು ; ಚೌಕಾಸಿಮಾಡು : ಕುದುರೆಯ ಲಗಾಮು 
ಜಗ್ಗಿ ಜಗ್ಗಿ ಎಲ್ಲ ವಿಷಯಗಳಲ್ಲಿ ಜಗ್ಗಾಡುವದು ಆತನಿಗೆ ಅಭ್ಯಾಸವಾಗಿ 
ಬಿಟ್ಟಿದೆ (ಕುರಿಹಿಂ. 6೫). [ಜಗ್ಗು (ಜರ್ಗು) + ಆಡ್ಗು,] 


(ರೂನೈಸಂ. ೪೧-೨೩) ; 


ಜಗ್ಗಿಯರಸ 


ಜಗ್ಗಿಯರಸ (ನಾ). ಒಬ್ಬಾತನ ಹೆಸರು: ಬೀರ ಪೆರ್ಮ್ಮನಡಿಯುಗೊಟ್ಟ 
ಕಲ್ನಾಟು ಬೆಳ್ಗಲಿಯ ನೀರ್ಗ್ಗುನ್ನ ಜಗ್ಗಿ ಯರಸರ್ಗ್ಗೆ ಕೊಟ್ಟರ್‌ (ಎಕ. ೪, 
ಅರಕ. ೬೧-೬ ; 920), [ ಜಗ್ಗಿ * ಅರಸ] 

ಜಗ್ಗಿಸು "ಜರ್ಗಿಸು' ನೋ. 

ಜಗ್ಗು; "ಜರ್ಗು' ನೋ. 

ಜಗ್ಗು, (ನಾ). ಒನಪಿನಿಂದ ಒಲೆಯುವಿಕೆ : ಜಾಣಿಮೆಯ ಬಗೆಗಳು 
ಜಗ್ಗಿನ ಕೇಣದೊಯ್ಯಾರದಲ್ಲಿ (ಕೋಗಯ. ೧೩-೫೦) ; ಜೌವ್ವನದ ಜಗ್ಗು 
ನಿಗ್ಗುಗಳಂ ತೋರ್ಪಂತೆ (ಸಾಗಂಧಿ. ೧೧-೧೨). [ <ಜರ್ಗು] 

ಜಗ್ಗು, (ನಾ). (ಕರಾ) ಒಂದು ಬಗೆಯ ಮಾನು ; ಕುಸುರಿನಂತಿರುವ 
ವಿನಾನು : ಈ ಕೊಳದ ಮಾನುಗಳಲ್ಲಿ ಜಗ್ಗುಗಳು ಹೆಚ್ಚು (ರೂಢ). 

[ “ತುಳು. ಜಗ್ಗ) 


ಜಗ್ಗು (ನಾ). ಒಬ್ಬಾತನ ಹೆಸರು: ಶ್ರೀಧರ ಪುತ್ರಾಯ ಜಗ್ಗು ನಾಮ್ಗೇ | 


ಬ್ರಾಹ್ಮಣಾಯ (ಎಇ. ೪1, 3೧೧-೩೨; 769). [ £ಜಗನ್ನಾಥೆ] 
ಜಗ್ಗುಗಾತಿ (ನಾ). ಮೈಯನ್ನು ಅತ್ತಿತ್ತ ಒಲೆಯುವ ಒನಪುಗಾತಿ ; 
ಒಯ್ಯಾರಿ : ಜವ್ವನದ ಜಗ್ಗುಗಾತಿಯರು (ಸೌಗಂಧಿ. 3೧೩-೧೮). 
[ ಜಗ್ಗು; * - ಕಾತ್ಮೀ) 
ಜಗ್ಗುಟೆ "ಜೇಗಂಟೆ' ನೋ. 
ಜಗ್ಗುಬೀಳು "ಜರ್ಗುವೀಟ್‌' ನೋ, 
ಜಗ್ಗ (ಗು). ಅಗಿಯಲ್ಪಟ್ಟ ; ತಿನ್ನಲ್ಪಟ್ಟ. [ಸಂ.] 
ಜಗ್ಗಿ (ನಾ). ೧. ತಿನ್ನುವಿಕೆ. ೨. ಆಹಾರ; ಊಟ: “ ಉಣಿಸಭ್ಯವಹರಣಂ 
ಭಕ್ಷಣವಶನಂ-ಜಗ್ಗಿ ಜೇಮನಂ ಭುಕ್ತಿ ಸಮಂ” (ವಸ್ತುಕೋ. ೯೩-೭). 
[ ಸಂ.] 
ಜಘನ (ನಾ). ೧. ನಿತಂಬ ; ಕಟಿಪ್ರದೇಶ : ಬರ್ಜಿರೋಮಾವಳೀ ಕಾಂಚನ 
ಕ್ವ ಚೀದಾಮಪಾತ್ರಂ ಜಘನಜಗತಿಯೊಳ್‌ ಶೋಭಿಸಲೈ (ಗದಾಯು. 
೮-೩೮) ; ಕಳಶಕುಚೆಯರು ಜಘನಚಳದಳಕಿಯರು ಕುರುರಾಯನೆಡವಂಕ 
ದಲಿ ಮೋಹಿದರು (ಕುವ್ಕಾಉ. ೮-೪೪); ಕೋಮಳ ತನುಲತೆ ಘನಜಘನಂ 
ಸೆಳೆನಡು ಕಳಹಂಸಗಮನಮೆಳೆಯಳ್ಗಿ ಸೆಗುಂ (ರಾಜಶೇ. ೭-೦೦೨). ವಿ. 
ಕಟಿಪುರೋಭಾಗ. ೩. ಸೈನ್ಯದ ಹಿಂಭಾಗದ ಕಾವಲು. 
[ಸಂ.) 
ಜಘನಕೂಪಕ (ನಾ). ಕುಂಡೆಯ ಕುಳಿ: “ಕುಕುಂದರಃ, ಜಘನಕೂಪಕಃ- ಈ 
೨ ಕುಂಡೆಯ ಕುಟ್‌” (ಹಲಾಯು: ೮೩-೩೫೯). [ ಜಘನ + ಕೂಪಕ ) 
ಜಘನಸ್ಥಲ, ಜಘನಸ್ಥಳೆ (ನಾ). ನಿತಂಬ ಪ್ರದೇಶ : ಸುಲಲಿತ ಜಘನಸ್ಮಲ 
ಮೇಖಲೆಯಗ್ರದೊಳೆಸೆವ ಮಂಜುಮಣಿ (ರಾಜೇ. ೭-೩೪). ಜಘನಸ್ಮಳ | 
ಪುಗೆ ಕೊಳನಂ ಲತಾಲಲಿತೆಯರ್‌ ಜಘನಸ್ಥಳವಮೊತ್ತೆ ಮೇರೆಯಂ 
ಮಿಗುವುದು (ಶಾಂತಿಪು. 6-೨೮). [ಜಘನ -- ಸ್ಥಲ ] 
ಜಘನಸ್ಥಳ "ಜಘನಸ್ಮಲ' ನೋ. 
ಜಘನೇಫಲೆ (ನಾ). ಕಲ್ಲತ್ತಿ ಗಿಡ; ಕಾಕೋದಂಂಬರ : “ಕಾಕೋದುಂಬರಿಕಾ 
. * ಜಘನೇಫಲಾ-ಳಿ ಕಲ್ಲತ್ತಿಗಿಡದ ಹೆಸರುಗಳು” (ಸಿದ್ಧಾಂತಿ. ೧೧೦). 
[ಸಂ. ಜಘನೇಫಲಾ] 
ಜಘನೋಪಗೂಢ(ನಾ).ಎ ಜಘನೋಪಗೂಹನ: ಒಅಗಿದಿನಿಯನನಡರ್ದು 
ಪೊಜವಾಜು ಪೊಟವಾಅನುಜ* ಸೋಂಂಕೆ ನಾಣೆಡೆಯಪ್ಪಿ ನೆಲ? 
ತೋರ್ಪುದದುವೆ ಜಘನೋಪಗೂಢಂ (ಜನವ. ೭-೧೨). [ಸಂ.] 
ಜಘನೋಪಗೂಹನ (ನಾ). [ಕಾಮಶಾ] ಹನ್ನೆರಡು ವಿಧವಾದ 
ಆಲಿಂಗನಗಳಲ್ಲಿ ಒಂದಂ: ಬಳಿಕ ಪುಷ್ಕರ . . . ಜಘನೋಪಗೂಹನ 
. * ಲಲಾಟಕವೆಂಬ ದ್ವಾದಶವಿಧಾಲಿಂಗನಗಳಂ (ವಿವೇಕ. ೨೨೯). 
[ ಜಘನ + ಉಪಗೂಹನ] 


೯೫೫ 


ಜಜ್ಜರ 


.| ಜಘನ್ಯ (ಗು). ೧. ಹಿಂಭಾಗದ ; ಹಿಂದಣ ; ಹಿಂದಿರುವ, ೨. ಕಡೆಯ ; 


10 


86 


40 


45 


ಅಂತ್ಯದ : ಜಂಬೂದ್ವೀಪದ ಹೈಮವತವೆಂಬ ಜಘನ್ಯಭೋಗಭೂಮಿ 
ಯೊಳ್‌ (ವಡ್ನಾರಾ. ೧೬೪-೫). (ನಾ). ೩. ಕೀಳು; ನೀಚವಾದುದು ; 
ಅಧಮವಾದುದು : “ ಕುಪ್ರಿಯಮೆನೆ ಜಘನ್ಯಮೆನಲತಿ ಕೀಟದಕ್ಕು ” 
(ಮೆಂಗೆರಾ. ೧೩೪-೩೧); ಆ ನಾರಕರೆಲ್ಲಂ . . . ದುರ್ಗಂಧರುಂ ನಪುಂಸಕರುಂ 
ಜಘನ್ಯದಿಂ ದಶಸಹಸ್ರವರುಷಾಯುಷ್ಯಮುಂ . . . ಉದಯಿಸುಗುಂ 
(ಸುಕುಮಾ ೧೧-೪೮ವ). ೪. ಕೊನೆಯ ವರ್ಣದವನು; ಹೀನಕುಲದವನು; 
_ಶೂದ್ರ; ಚಾಂಡಾಲ. ೫. ನೀಚವ್ಯಕ್ತಿ : ' ಜಘನ್ಶ ಸೌಧರ್ಮಕಲ್ಪದೊಳು 
ಪಲ್ಲ್ಯೋಪಮ . . . ಸಮಯಾಧಿಕಮಾಗೆ ಮೇಗಣವರು ಜಘನ್ಮಂಗಳು 
(ಕಾಸ್ಕಟೀ. ೩೮-೧೧). 
ಜಘನ್ಯ ಅಂತರಕಾಲ ಎ [ಜೈನ] ಅನ್ಯಗುಣಸ್ಥಾನದಲ್ಲಿರುವ ಜೀವವು 

ಮತ್ತೆ ತನ್ನ ಗುಣಸ್ಥಾನವನ್ನು ಸಂಪಾದಿಸುವವರೆಗಿನ ಕಡಮೆಯಾದ 
ವಿರಹಕಾಲ: ಎಲ್ಲಕ್ಕೂ ಕಡಿಮೆಯಾದ ವಿರಹಕಾಲಕ್ಕೆ ಜಘನ್ಯ ಅಂತರಕಾಲ 
ವೆಂದೂ . . . ಹೇಳುವರು (ಜೈನಪ. ೩೧೬). [ ಸಂ.) 

ಜಘನ್ಯಜ (ನಾ). ೧. ಕಡೆಯಲ್ಲಿ ಹುಟ್ಟಿದವನು; ಕೊನೆಯ ತಮ್ಮ: 
“ ಜಘನ್ಯಜಃ, ಕನಿಷ್ಮಃ, ಯವೀಯಾಃ, ಅವರಜಃ, ಅನುಜಃ-೫ ತಮ್ಮನ 
ಹೆಸರುಗಳು ” (ಸಿದ್ಮಾತಿ. ೧೫೬). ೨. ಕೊನೆಯ ವರ್ಣದವನು; ಶೂದ್ರ. 

[ಸಂ.] 

ಜಘನ್ಯಪಾತ್ರ (ನಾ). ೧. ಅಧಮಪಾತ್ರ ;' ನಾಟಕುದಿಗಳಲ್ಲಿ ಬರುವ 
ಸೇವಕ, ಪರಿಚಾರಕ ಮುಂತಾದ ಪಾತ್ರ: ಇದು ಜಘನ್ಯಪಾತ್ರಂ 
(ಕಾವ್ಯಾವ. ೮೦೩). ಪಿ. [ಜೈನ] ದಾನ ಸ್ವೀಕಾರಕ್ಕೆ ಅರ್ಹರಾದವರಲ್ಲಿ 
ಕನಿಷ್ಠನಾದವನು : ದರ್ಶನವಿಶುದ್ಧನಾಗಿಯುಂ ಶೀಲವ್ರತಭಾವನಾ 
ರಹಿತನಸಂಯುತಂ ಜಘನ್ಯಪಾತ್ರಂ (ಆದಿಪು. ೧೦-೯ ವ). [ಜಘನ್ಯ* ಪಾತ್ರ] 

ಜಜ (ನಾ). ಸಿಪಾಯಿ ; ಯೋಧ ; ಸೈನಿಕ. [ಸಂ.7 

ಜಜೂರಿ (ನಾ). ದೇವಸ್ಥಾನದ ಪರಿಚಾರಕವರ್ಗದಲ್ಲಿ ಒಬ್ಬ (?): 
ಜಜೂರಿಯವನು ಶಂಭುಲಿಂಗನ ಬೆಳ್ಳಿಯ ಗುಡಗುಡಿಯಲ್ಲಿ ನುರಿಯಾಗಿ 
ನಾದಿದ ಗಾಂಜಾವನ್ನು ಹಾಕಿ ಕೆಂಡವನ್ನು ಹೊತ್ತಿ ಸಹತ್ತಿ ದನು(ಗಂಗಾಸಾ,೪೯). 

[?] 

ಜಜ್ಜನೆ (ಅ). ಬಹಳವಾಗಿ ; ಅಧಿಕವಾಗಿ : ಜಜ್ಜನೆ ಜರಿದೆನು ಜಜ್ಜನೆ 
ಜರಿದೆ ನೋಡಯ್ಯಾ (ಬಸವ. ೩೬೪) ; ರುಂಕಿಸಲ್ನಡುಗಿ ಜಜ್ಜನೆ ಜರಿವು 
ತೊಲವರ್ಭ್ಧೊಂಂಕನೆ ನಿಟ್ಟಿಸಲು ಬೆಸನಾಂತು (ಮದೇಪು. ೧೪-೩೮). 

[? -. - ಅನ್ಮೆ) 

ಜಜ್ಜರ, ಜರ್ರುರ್ಮ, ರುಜ್ಜರ (ಗು). ೧. ಶಿಥಿಲವಾದ ; ಸಡಿಲವಾದ: 
ದೈತ್ಯನ ಚಿತ್ತ ಜಜ್ಜರವಾಗೆ ತಾ ಮಿಗೆ ಕತ್ತರಿಸಿ ಕವಚವನು ಡಂಭನ ಗೆಲಿದ 
(ಕೋಗಯ, ೯-೧೨). ಜರ್ಬುರ್ಮ : (ನಾ). ೨. ಒಡಕುಧ್ವನಿ ; ಕರ್ಕಶ 
ಧ್ವನಿ: ಬೆರಸಿರೆ ಕನ್ನಡದೊಳ್‌ ಬಂಧುರಮಾಗದು ಕಾವ್ಯರಚನೆ ಪೇಲಕ್ಟೂಡೆ 
ಪೀನಂ ಪರುಷತರಮಕ್ಕುಮೊತ್ತುಂಗರಡೆಯ ಮದ್ದಳೆಯ ಜರು 
[ಪಾಕಾಂ. ಜ್ಹೃ ೯]ರ ಧ್ವನಿಗಳೆವೊಲ (ಕವಿರಾ. ೦-೫೩) ; ಪಳುಕಿನ ಕೋಡು 
ಗಲ್ಗಳೊಳ್‌ ಪೊಳೆವ ತಮ್ಮ ನೆಲೆ ನೆರೆದ ಮಲ್ಲರ ನೆರವಿಯಾಗಿಯಂಂ 
ನಿಕುಂಜೋಪಾಂತ ಜರರ್ಭುರ ನಿರರ್ತುರ ಧ್ವನಿಯೆ ಮಲ್ಲದಾಳಮಾಗಿಯುಂ 
(ಪಂದ್ರಪು. ೫-೭೭ ವ), ೩. ತಗ್ಗಿದ ಧ್ವನಿ; ಅಸ್ಪಷ್ಟವಾದ ಧ್ವನಿ : 
ಕಮಳಮಧುಪಾನದಿಂ "ಸೊಕ್ಕಿದ ಮುತ್ತಂಚೆಯ ಧ್ವನಿಗಳಂತೆ ಜರ್ರುರ 
ಮಾದ ಪೊಂಗೆಜ್ಜೆಗಳ ಮೆಲ್ಲುಲಿಯೊಳಂ (ಕಾದಂಪೂ. ೬೭). ರುಜ್ಜರ: ೧. 
ಬಲುಶೋಕ ಕಷ್ಟ ತಾಪತ್ರಯ . . . ರುಜ್ಜರ [ಪಾಕಾಂ. ಜರುರ] 
ಕ್ರೂರಮಲಮೂತ್ರ ದುರ್ಗಂಧ ನೆಲೆಯೆನಿಪುದೀ, ತನು (ವೆಂಕಾರಾ. 
೨-೧೯-೦೦). [ ಪ್ರಾ. ಜಜ್ಜರ./ಸಂ. ಜರ್ಜರ] 


186. 


ಜಜ್ಜರಗೈ 


ಜಜ್ಜರಗೈ (ಕ್ರಿ). ನಂಗ್ಲುಮಾಡುಂ ; ಜಜ್ಜು: ಡುರ್ವಾರ ಕರ್ಮವ 
ಜಜ್ವರಗೈದನಪೂರ್ವಾತ್ಮಸುಖವ ಪಡೆದನು (ಧರಡ. ೨೪-೨೪). 
[ ಜಜ್ಜರ * ಕೈ, (ಆ ಕೆಯ್‌,)] 
ಜಜ್ಜರ್ಕ; (ನಾ). ಬಿರುಕು; ಸೀಳು: ರತ್ನದ ಕಾಂತಿಯ ಕಳೆಯಿಂದ 
ತನ್ನಂಗದಲ್ಲಿ ಹುಟ್ಟಿದ ಜಜ್ಜರಿ ಕಾಣಿಸಿಕೆೊಂಬಂತೆ (ಸರ್ವವ. ೧೨೮-೬೫೨). 
[ ಇಜಜ್ಜರ) 
ಜಜ್ಜರ್ಕಿ "ಜರ್ಧ್ಭುರ,' ನೋ. 
ಜಜ್ಜರಿತ, ಜಜ್ಜರಿತ, ಜರಣ್ಣು ರಿತ,ಜರ್ರುರಿತ.(ಗು). ೧. ಜೀರ್ಣವಾದ; 
ಶಿಥಿಲವಾದ; ಸಡಿಲಗೊಂಡ: “ಜಜ್ಜರಿತ ಧೈರ್ಯ ದಿಗಿಲ್‌” (ಚತುನಿ. ಕಿ. 
1, ೬೪. (ನಾ). ೨. ಜೀರ್ಣವಾದಂದು; ಶಿಥಿಲವಾದುದು : ಫಣಿಪತಿ 
ಹೆಡೆಯ ಮಣಿದನು ಕೂರ್ಮ ಜಜ್ಜರಿತಮಾದುದು (ಕಕುಮಾ. ೨೩೭-೧೦) ; 
ಪಂಪಾಸರಸ್ತಟದಿ ಬಲ್ಬೆಳೆದ ತಾಲತರುವೊಂದೊಂದುಮುವನೊಂದೆ ಬಾಣದಿಂ 
ಜಜ್ಜರಿತಮಾಗಿ ಕೆಡೆವುವು ಕಣಾ (ಶ್ರೀರಾಮಾ. ೨೯೭-೩೩೬). ಜಜ್ಜರಿತ : 
೨. ಗರುಡನುಬ್ಬಟೆಗಹಿನಿಕರ ಜಜ್ಜರಿತವಾದವೊಲಿವನ ಕಡುನಿಬ್ಬರದ 
ಧಾಳಿಗೆ ಧೈರ್ಯಗೆಟ್ಟುದು ಕೂಡೆ ಕುರುಸೇನೆ (ಕುವ್ಕಾದ್ರೋ. ೧೬-೧೨). 
ಜರ್ಬುರಿತ : ೨. ನರನ ಶರಹತಿಗೆನ್ನ ತನು ಜರಬ್ಬುರಿತವಾಗಲಿ (ಕುವ್ಕಾಕ. 
5-೩೮). ಜರುರಿತ : ೧. ಮಕುಟಬದ್ಧರ ಮುಡಿಯ ರತ್ನಪ್ರಭೆಗಳಲಿ 
ಜರ್ಕುರಿತ ತನುವಾಯ್ತು (ಕುವ್ಯಾದ್ರೋ. ೦೫-೨೭), ೩. ಚೂರಂ 
ಚೂರಾಗುವುದು ; ಸೀಳಿಹೋಗುವುದು ; ಪವನಜ ಮರಳಿ ತಿವಿದನು 
ಕೀಚಕನ ಪೇರುರವನೆದೆ ಜರ್ಭುರಿತವಾಗಲು (ಕುವ್ಕಾಶಿ. ೩-೯೨). 
[ ಸಂ. ಜರ್ಜರಿತ] 
ಜಜ್ಜರಿಸು, ಜರ್ಜಿಸು, ಜರ್ರುರಿಸುು, ಜರ್ಮ್ಭ೯ಸು (ಕ್ರಿ). ೧. ಶಿಥಿಲ 
ವಾಗು ; ಜೀರ್ಣಗೊಳ್ಳು : “ಶಬ್ದ ತುಂಬಿತು ಅವ್ಯಾಕೃತಾಕಾಶ ಪರಿ 
ಯಂತ ನಿಬ್ಬರ ತರುಗಿರಿಗಳು ಜಜ್ಜರಿಸೆ (ವಿದಾಕ್ಮ. ೭೫-೩). ಜರ್ಜಿಸು : 
೨. ಎದೆಗುಂದಂ; ಧೈರ್ಯಗುಂದು: ಅನಿತರೊಳ್ಳುರುಸೇನೆ ಸಮ್ಮೋಹ 
ನದ ಸೊಗಡನು ಪರಿಹರಿಸಿಕೊಂಡನುವರಾಂಗಣಭೂವಿಯಲಿ ಮರೆ 
ದೊರಗಿದವರೆಲ್ಲ ಕನಸುಗಂಡಂತೆದ್ದು ಜರ್ಜಿಸಿ ಘನತರದ ಚಿಂತೆಯಲಿ 
ತಾವಿಹ ವನದ ತಪ್ಪಲ ಪಾಳೆಯಕ್ಕೆಯ್ಲಿದರು ಮುಂಸುಕಿನಲಿ (ಕೋಗೆಯ. 
೨೩-೭). ಜರ್ಕುರಿಸು: ೨. ನನ್ನ ಮಾತು ಕೇಳಿದೊಡನೆಯೇ ಜರರುರಿಸಿ 
ಹೋದ ರಂಗಪ್ಪ (ಕತ್ತಲೆ. ೩5). ಜರರ್ಭುಸು: ೩. ಶಕ್ತಿಗುಂದಿಸು ; 
ಧೈರ್ಯಗಂಂದಿಸಂ : ಎದೆಯನು ಜರಿರ್ಥುಪ ಕೆಲಸವ ಗೈವಂ ಶ್ಯಾಮಲ 
ವರ್ಣದ ಭೈರವ ಬಾಲಂ (ತುಮಿ. ೧೨೮). 
” ಜ್ವರ 4 -ಇಸ್ಕು) 
ಜಜ್ಜಾಡ "ಜುಜ್ನಾರ' ನೋ. 
ಜಜ್ಜಾರ ಜುಜ್ಬಾರ' ನೋ. 
ಜಜ್ಜಿಸು (ಕ್ರಿ). ಚಚ್ಚಿಸು ; ಪೆಟ್ಟುಕೊಡಿಸಂ. 
ಜಜ್ಜಿಸಿಕೊಳ್‌ ಎ ಬಡಿಸಿಕೊಳ್ಳು ; ಹೊಡೆಸಿಕೊಳ್ಳು : ವಜ್ರೋಪಮ 
ಶ್ರೀಯಚ್ಚ್ವುತಗಾತ್ರದಿ ಜಜ್ಜಿಸಿಕೊಂಡ ಚಾಣೂರ (ಪ್ರಸಭಾ. ೬೪-೨೧). 
[ ಜಜ್ಜು (ಚಚ್ಚು) + - ಇಸ್ಕು ] 
ಜಜ್ಜು "ಚೆಚ್ಚು' ನೋ. 
ಜಜ್ಜು ಗಂತೆ (ನಾ). ಜೀರ್ಣವಾದ ಬಟ್ಟೆ; ಚಿಂದಿಬಟ್ಟೆ : (ಮರುಳಸಿದ್ಧನು) 
ಜಜ್ವು ಗಂತೆಯ ಧರಿಸಿ ಕೊಲ್ಲಾಪುರದ ರಕ್ಕಸಿಯ ಕೊಂದು ಅವಳ 
ಅವಯವಗಳಿಂದ ಕಿನ್ನರವೀಣೆಯೆಂ ಮಾಡಿಕೊಂಡನು (ಕವಿಡ. 1, ೨೧೫). 
[ ಜಜ್ಜು (-ಚಚ್ಚ್ಚು) + ಕಂತ್ಯೆ] 
ಜಜ್ಜುಗಂಥೆ (ನಾ). ಎ ಜಜ್ಜುಗಂತೆ : ಧಾರಣವೆ ಮಣಿವಿಭೂಷಣ ಜಜ್ಜು 


ಗಂಥೆಯುಂ (ಗುರುಣಾ, ೧-೬೭). [ ಜಜ್ಜು (< ಚಚ್ಚು) + ಕಂಥೆ] 


ರ್ವೀ೫೬ 


5 


೩0 


80 


4 


೦ 


ಜಟಗ 


ಜಜ್ಜುಗಾಯ (ನಾ). ಜಜ್ಜಿದ ಗಾಯ; ಮೂಗುಪೆಟ್ಟು : " ಜಜು 

ಗಾಯ :; ಮೂಗು ಪೆಟ್ಟು ” (Contusion. ಇಂಕನಿ) . 
[ ಜಜ್ಜು (ಚಚ್ಚು) + ಗಾಯ] 

ಜಜ್ಜಾಗುಟ್ಟು (ಕ್ರಿ). ಸಣ್ಣಗಾಗುವಂತೆ ಕುಟ್ಟು ; ನಂರಿಸಂ: ಕಜ್ಜವೊಂದಿದೆ 
ಹರಿಯ ಮುಸುಡನು ಜಜ್ಜುಗುಟ್ಟಿಯೆ ನೆಅ್‌ ತಿವಿದೊಂದುಜ್ಜುಗದಿ ಕೊಲ 
ಬೇಹುದಹಿತರನೆಂದು ನೇಮಿಸಿದಾ (ಸಾಳ್ಮಛಾ. ೨೨-೪೮); ಅಜ್ಜನ ಪೆಸರ 
ನಂದಪ್ಪಾಜಿಯಿಟ್ಟುದು ಪಜ್ಮಳಿಸಿದುದಿಂದು ಭವವಾ ಜಜ್ಜುಗುಟ್ಟಿದೆಯಲಾ 
ಭಾಪು ಸಾಹಸಿಯೆಂದು ಪಜ್ಜೆಗೆ ನವಿಸಿದರೊಸೆದು (ಭರಣ. ೭೮-೮); 
ಸಿಹಿಹಾಲೆಬೇರನ್ನು ಜಜ್ಜುಗುಟ್ಟೆ ಕಷಾಯವಂ ಮಾಡಿ ತುಪ್ಪವೆರಸಿ ಸೇವಿಸೆ 
ದಾಹಜ್ವರ ನಾಶವಾಗುವುದು (ಸಕವೈ. ೮೩). 

[ ಜಜ್ಜು (ಆ ಚಚ್ಚು;) + ಕುಟ್ಟು] 

ಜಜ್ಜರಿತ «ಜಜ್ಜರಿತ' ನೋ. 

ಜಜ್ಜಾರ "ಜುಜ್ಞಾರ' ನೋ. 

ಜಜ್ಞಾರತನ .ಜಂಜ್ಜಾರತನ' ನೋ, 

ಜರುಾರೇ (ನಾ). ಕೊಂಡಾಟದ ಮಾತು,-ನಂಡಿ: ರುಾರೇ ಜರುಖಾರೇ 
ಹಳುರೇ . . . ಎಂಬುಲಿ ನೆಗೆವಿನೆಗಂ (ಕದ್ಮಿಕಾ. ೨೭೪). 

ಜರ್ಗುರಿತ "ಜಜ್ಜರಿತ' ನೋ. 

ಜರ ರ "ಜಂಜ್ಞಾರೆ' ನೋ. 

ಜಟಕರಿಸು (ಕ್ರಿ). ೧. ರಭಾಡಿಸು; ಒದರು. ೨. (ಆಲಂ) ಅಪಹಾಸ್ಯ 
ಮಾಡು ; ಅವಹೇಳನ ಮಾಡು ; ತಿರಸ್ಕಾರದಿಂದ ನಂಡಿ : ದೇವಸುತ 
ನಾಗಿದ್ದರೀ ಸಿಲುಬೆಯಿಂದಿಳಿದು ಬಾರ ನೋಡುವ! ಎಂದು ಜಟಕರಿಸೆ 
(ಗೊಲ್ಮೊಥಾ. ೦೨-೦೯). 

[ ಜಟಕರಣ್ಯ (p ಮರಾ. ರಬುಟಕಣೇ) + - ಇಸ್ಕು ] 
ಜಟಕಾ,(ನಾ).ಅಲುಗಾಟ; ಹೊಯ್ದಾಡಂವಿಕೆ.'ಜಟಕಾಹೊಡೆ,' ಪರಾ. 
[ «ಹಿಂ. ಮರಾ. ರುಟಕಾ] 
ಜಟಕಾ, (ನಾ). ಒಂದೇ ಕುದುರೆಯನ್ನು ಹೂಡಿದ, ಕಮಾನಂ ಉಳ್ಳ 

ಬಂಡಿ : "ಜಟಕಾ ಬರಲಿ' ರಾಣಿಯವರ ಅಪ್ಪಣೆಯಾಯಿತು (ರೂಪಸಂ. ೬); 
ಅವರ ಶರೀರವು ಬಾಡಿಗೆಯ ಜಟಕಾ ಕುದುರೆಯಂತೆ ಕೊರಗಿ ಕಂದಿ 
ಹೋಗಿತ್ತು (ಪರಿಣೀ. ೧. [ “ಮರಾ. ರಬಟಕಾ) 
ಜಟಕ್ಕಾ (ನಾ). ಅಂಬಿಗರ ದೇವತೆ: ಜಟಕಾ ಅಮ್ಮ ಬೊಬ್ರಯೆಂಬ 
ದೇವತೆಗಳಿಗೆ ಈ ಅಂಬಿಗರು ನಡಕೊಳ್ಳುವರು (ಕಥಾಗೆ. ೦೮). "ಜಟ್ಟೆಂಗ' 
ಪರಾ. [?1 
ಜಟಕಾಗಾಡಿ (ನಾ). ಕಂದುರೆಯ ಗಾಡಿ: ಬೀದಿಯಲ್ಲಿ ಜಟಕಾಗಾಡಿ ಮನೆಯ 
ಮುಂದೆ ಬಂದು ನಿಂತಿತು (ಮಹಾಗ. ೦). [ಜಟಕ್ಕಾ + ಗಡ್ಡಿ) 
ಜಟಕಾಬಂಡಿ (ನಾ) ಇ ಜಟಕಾಗಾಡಿ : ಬದುಕು ಜಟಕಾಬಂಡಿ ವಿಧಿಯದರ 
ಸಾಹೇಬ (ಮಂಕುಕ. ೬೦೦). [ಜಟಕಾ + ಬಂಡಿ] (ಭಂಡಿ) ] 
ಜಟಕಾಹೊಡೆ, (ಕ್ರಿ). ಹೊಯ್ದಾಡಂ ; ಕುಲುಕಾಡು ; ಜೋಲಿಹೊಡೆ: 
ಹಾಳ್‌ ರಸ್ತೆ! ಗಾಡಿ ತುಂಬಾ ಜಟಕಾಹೊಡೀತದೆ ! ಒಂದು ಸ್ವಲ್ಪ ಮಲಗಿ 
ಕೊಳ್ಳಿ | (ಮಲೆಮ, ೪೩೮).  ಜಟಕ್ಕಾ ೬ ಹೊಡೆ) (-ಆಪೊಡೈ,)) 
ಜಟಕಾಹೊಡೆ, (ಕ್ರಿ). ಜಟಕಾಗಾಡಿಯಂನ್ನು “ಓಡಿಸು : ಅವನು ಜಟಕಾ 
ಹೊಡೆಯುವದರಲ್ಲಿ ನಿಸ್ಸೀಮ (ರೂಢಿ). 
[ ಜಟಕ್ಕಾ *- ಹೊಡ್ಕೆ (ಪೊಡೆ) ] 
ಜಟಕಿಸು (ಕ್ರಿ). ಚಲಿಸು ; ಓಡಾಡು ; ಅಲುಗಾಡು : ಎಚ್ಚರಿರಲಿರದಿರಲಿ, 
ಜಟಕಿಸುತಿಹುದು ಉಸಿರಿನ ಲಾಳಿಗೆ (ಹಾಡುಪಾ. ೫೧- ೧೨). 
[ ಜಟಕ್ಕಾ + - ಇಸ್ಕು] 
ಜಟಗ "ಜಟ್ಟಿಂಗ' ನೋ. 


ಜಟಪಟ 


ಜಟಪಟ (ರುಟಪಟ' ನೋ. 
ಜಟಪಟನೆ (ಅ). ವೇಗವಾಗಿ; ಬೇಗನೆ: ಜಟಪಟನೆ ಬಾ ಅಂತ ಹೇಳಿದರು 
(ಕೂಡ). [ ಜಟಪಟ (ಆ ರ್ಧಟಪಟ) + - ಅನೆ] 
ಜಟಮಟ (ನಾ). ಮೋಸ; ವಂಚನೆ. ಜಟಮಟಿಕೆ', «ಜಟಮಟಿಸು' 
ಪರಾ. [ ಆಅಟಮಟ) 
ಜಟಮಟಿಕ (ನಾ). ಮೋಸಗಾರ ; ವಂಚಕ : ಪಟಮಿದೆ ಸಾಲ್ಗು 
ಮನ್ಯಭವವಲ್ಲಭನಂ ಪಟವಿದ್ಯೆಯೆತ್ತಲುಂ  ಜಟಮಟಿಕರ್ಕಳಂ[ಪಾಕಾಂ. 
ಜಟಮತಿಯರ್ಕಳಂ, ಜಟಕುಟಿಕರ್ಕಳೆಂ] ತೊಡರೆ . . . ತೊಟಲ್ಲಲಿಸಿ 
ನಿನ್ನೊಡಗೂಡಿ (ಆದಿಪು. ೩-೪೫); “ಸಡಗರದವನು” (ಅದಿಪು. ಕೋಶ) ; 
ನಿಜದಿಂ ಜಟಮಟಿಕಂ ಜ್ವಳನಜಟಿಕರಂ ಕುಟಿಳವೃತ್ತನಾತನಸದಳಂ 
(ವರ್ಧಮಾ. 9-೧೦). [ ಜಟಮಟ 4. _- ಇಕ] 
ಜಟಮಟಿಗ (ನಾ). ಎ ಜಟಮಟಿಕ : ಜಟಮಟಿಗರ ಪೇಟಿಕ್ಹೋದನೆ ದಿಟ 
ಮೆಂದದನೊಲ್ಲು ಕೇಳ್ವರ್‌ . . . ಪಂಡಿತರೆನಿಸಿದವರುಮಜ್ಞಾ ನತೆಯಿಂ 
(ಸಮಪ, ೧೧-೧೫೪). [ ಜಟಮಟ * - ಇಗ) 
ಜಟಮಟಿಸು (ಕ್ರಿ). ಮೋಸಪಡಿಸು; ವಂಚಿಸು : ಜಟಮಟಿಸಿಕೊಂಡು 
ನಿಮ್ಮಾ ಘಟಿಯಿಸುವೀ ಸಂಧಿ ಕೌರವರ್ಕಳೊಳೆನ್ನಿಂ ಘಟಿತ ಜರಾ 
ಸಂಧೋರಸ್ತಟ ಸಂಧಿವೊಲೊಂದೆ ಪೊಟ್ತಿಆೊಳ್‌ ವಿಘಟಿಸದೇ (ಪಂಪಥಾ. 
೯೨೩; “ಸಡಗರದಿಂದ ಕೂಡಿ” (ಪಂಪದೀ. ೩೧೦). 
( ಜಟಮಟ + - ಇಸ್ಸು] 
ಜಟಿಮಾಂಸಿ (ನಾ). ಎ ಜಟಾಮಾಂಸಿ: ಕಚೋರ ಗಂಟುಪರಂಗಿ . .. 
ಜಟಮಾಂಸಿ ಉಮ್ಮತದ ರಸದಲ್ಲಿ ಮರ್ದಿಸಿ (ವಾತಾಚಿ. ೧೩-೪). 
[ <ಸಂ. ಜಟಾಮಾಂಸೀ) 
ಜಟಾಖರ್ಜೂರ (ನಾ). ಒಂದು ಬಗೆಯ ಖರ್ಜೂರ : ಜಟಾಖರ್ಜೂರ 
ಉತ್ತುತ್ತೆ . .. ಸುಖಾರ್ಹ ಸಾರ್ವರ್ತುಕಮಾದ ಫಲಂಗಳುಳ್ಳ ತರು 
ನಿಕರಂಗಳುಂ (ವಿವೇಕ. ೨೧೧). [ಸಂ.] 
ಜಟಾಜೂಟ (ನಾ). ಜಡೆವಂಡಿ; ಜಡೆಗಟ್ಟಿದ ಕೂದಲು; ಜಟಾ 
ಸಮೂಹ: ಅಂತು ಸೊಗಯಿಸುವ ಕುರುಜಾಂಗಣವಿಷಯಕ್ಕೆ ರಾಜದ್ರಾಜ 
ಧಾನಿಯಾಗಿರ್ದು ಹರಜಟಾಜೂಟಕ್ಕೆ ಚಂದ್ರಲೇಖೆಯಿರ್ಪಂ![ತೆ] . . . 
ಸೊಗಯಿಸುತಿರ್ದುದು ಹಸ್ತಿನಪುರಂ (ಪಂಪಥಾ, ೧-೫೭ ವ). 
[ ಸಂ. (ಜಟಾ * ಜೂಟ) ) 
ಜಟಾಧರ (ನಾ). ಎ ಜಟಾಧಾರಿ: “ಗಿರಿತನಯಾರ್ಧಾಂಗಧರಂ ಪೃಥು 
ಜಟಾಧರಂ ಚಂದ್ರಧರಂ” (ವಸ್ತುಕೋ. ೩-೧೪). [ಸಂ.] 
ಜಟಾಧಾರಿ (ನಾ). ಜಡೆಗಟ್ಟಿದ ಕೂದಲುಳ್ಳವನಂ; ಜಟೆಗಳನ್ನು 
ಧರಿಸಿದವನು : ಮುಂಡಧಾರಿಯ ತಲೆ ಮುಂದೆ ಬಪ್ಪುದ ಕಂಡೆ ಜಟಾ 
[ಪಾಕಾ. ಜಡೆಯ) ಧಾರಿಯ ತಲೆ ನಡೆದುಹೋಯಿತ್ತ ಕಂಡೆ (ಅವಡಂ. 
೯೫-೪೨೬). (ಸಂ. ಜಟಾಧಾರಿನ*್‌) 
ಜಟಾಪಟಿ (ನಾ). ಜಗಳ ; ಕಲಹ ; ವಾದವಿವಾದ : ಅವರಿಬ್ಬರಿಗೆ 
ಜಟಾಪಟಿ ನಡೆಯಿತು (ಕುಟ್ಕದೊ. ೬೩); ಯುದ್ಧವು ಪ್ರಾರಂಭವಾಯಿತು. 
ಜಟಾಪಟಿ, ಮಾರಾಮಾರಿ . . . ಮುಂತಾಗಿ ಬಹಳ ಗದ್ದಲವು ಹತ್ತಿತು 
(ದೇವೀಣೌ. ೧೩೮); ಕುರ್ಕನ ಕೈಲಿ ಜಟಾಪಟಿ ಆದಾಗ ಹೆಂಗಾಯ್ತು 1 
(ಮಲಿಮ. ೬೨೦). [ «ಹಿಂ. ರುಟಾಪಟಾ : ಮರಾ. ರುಟಾಪಟೀ] 
ಜಟಾಬಂಧ (ನಾ). ಕಟ್ಟಿದ ಜಟೆ; ಜಡೆಗಟ್ಟಿದ ಮುಡಿಯನ್ನು ಒತ್ತಟ್ಟಿಗೆ 
ಸೇರಿಸಿ ಕಟ್ಟಿದ ಗಂಟು : ಕೈಯಲ್ಲಿ ಕಟ್ಟಿಗೆ ಇಲ್ಲ ಕರ್ಣದಲ್ಲಿ ಮುದ್ರೆ ಇಲ್ಲ 


ಶಿರದಲ್ಲಿ ಜಟಾಬಂಧವಿಲ್ಲ (ಮೋಳಿಮಾ. ೧೩೫-೫೮೩) ; ಸುತ್ತಿದ ಜಟಾಬಂಧ ; 


೨೯೫೭ 


- 
೦ 


25 


80 


36 


40 


ದೊಳಗಣ ಸುರನದಿಯೆಂಬ ಸರೋಜಿನೀತಟದೊಳಗಿರ್ದ . . . ಚಂದ್ರ ! 45 


ಕಳೆಯಿಂ (ಬಸರ. ೪-೧೧) [ಸಂ.(ಜಟಾ + ಬಂಧ) ] 


ಜಟಿಲ 


ಜಟಾಭರ (ನಾ). ಜಟೆಗಳ ಸಮೂಹ ; ಜಟಾಕಲಾಪ : ಜಟಾಭರದ 
ಮುನಿನಾಥನು . . . ಮರುತಮಿತ್ರಕಾರ್ಯದ ಪರಿಕರಂಗಳಂ ಸವಕಟ್ಟು 
ತ್ತಿರಲು (ಹಡಕಾ. 8-8೪). [ಸಂ. (ಜಟಾ + ಭರ)] 

ಜಟಾಮಾಂಸಿ (ನಾ), ಒಂದು ಬಗೆಯ ಮೂಲಿಕೆ; ಔಷಧದ್ರವ, ; 
ಸಂಗಂಧಮುಸ್ತೆ ; ತಪಸ್ವಿನೀ ಎಂಬ ಮೂಲಿಕೆ : “ ತಾಪಸೀ - ಜಟಾ 
ಮಾಂಸಿ, ಇಂಗಳ” (ಓಷದಿ, ೬೭); ರಾಸ್ಕೆ, ಬೇಲದ ಹಣ್ಣು . . . ಬಜೆಕರಕು, 
ಜಟಾಮಾಂಸಿ, ನಾಗದಾಳಿ . . . ಇವಂ ಕಹಾಯಂ ಕಾಯಿಸಿ ಕೊಟ್ಟರೆ 
ವಾತಜ್ವರಂ ಕೆಡ:ಗುಂ (ಸಕವೈ. ೬೯). [ಸಂ. ಜಟಾಮಾಂಸೀ) 

ಜಟಾಮುಕುಟ (ನಾ). ದೇವತಾ ಮೂರ್ತಿಗಳ ಕಿರೀಟದಲ್ಲಿ ಒಂದು ಬಗೆ: 
ಜಟೆಗಳ ಕಟ್ಟಿನಂತೆ ಕಾಣುವ ಕಿರೀಟ: ಪ್ರತಿಮೆಗಳಿಗೆ... ಮುಖ್ಯ 
ವಾದ ಆಭರಣಗಳು - ಕೌಸ್ತುಭ, ಕುಂಡಲ, ಕಿರೀಟ, ಜಟಾಮುಕುಟ, 
ಲಂಬಕ , . . ಮುಂತಾದುವು (ಭಾರದ. 80೭). "ಜಡೆಮುಡಿ' ಪರಾ. 

(ಸಂ. (ಜಟಾ * ಮುಕುಟ) ) 

ಜಟಾಳಿ (ನಾ). ಜಟೆಗಳ ಗುಂಪು; ಜಡೆಗಟ್ಟಿದ ಕೂದಲಿನ ಬೊಂತೆ : 
ವಿಜೃಂಭಿಸೆ ಸಿತದೇಹದೊಳ್ಳು ಜಗಮಂಡನವೆೊಪ್ಪೆ ಜಟಾಳಿ ಕೆಂಪುವೆತ್ತೆಸೆಯೆ 
ಶಿರಪ್ರದೇಶದೊಳ್‌ (ಮಾಧವಾ. ೨-೧೪). [ಸಂ. ಜಟಾಲಿ (ಜಟಾ + ಆಲಿ)] 

ಜಟಿ, (ನಾ). ಜಟೆಗಳನ್ನು ಹೊಂದಿರುವ ಹೆಂಗಸು; ಜೋಗಿತಿ; 
ಯೋಗಿನಿ : ಮಾಲೆಗಾತಿಯ ಜಟಿಯ ಸೂತಕಿಯ ಸೈರಂಧ್ರಿಯ ಕರ್ತವ್ಯ 
ದಿಂದಿನಿಬರೊಡನಾಡಿದೊಡೆ ಬಾಲೆಯರ್ತವೆ ದುರಾಚಾರಮಂ ಕಲಿವರ್‌ 
(ಜೈಮಿಭಾ.೫8-8೮). [ ಸಂ. ಜಟಿನೀ] 

ಜಟಿ (ನಾ). ೧. ಜಟೆಯನ್ನು ಹೊಂದಿದವನಂ. ೨. ಯಷಿ ; ತಪಸ್ವಿ : 
ಲಂಪಟನೊರ್ವ ತವಸಿ ಕೌಶಿಕಾಖ್ಯಂ ಆ ಜಟಿಧರ್ಮಪತ್ನಿ ಗುಣಗಣಪಟು 
ಮಾನಿತೆ (ಕಾಂತಿಫು. ೭-೪೩). ೩. ಶಿವ: (8). ೪. ಸ್ಕಂದನ ಒಬ್ಬ ಸೇವಕ: 
(6). ೫. ಬಿಳಿಲುಗಳುಳ್ಳ ಆಲ, ಬಸರಿ ಮೊದಲಾದ ವರ: “ಪ್ಲಕ್ಷ, 
ಜಟಿ, ಪರ್ಕಟಿ-ಜುವ್ವಿಗಿಡ, ಬಸರೀಗಿಡ, ಕಬ್ಬಸರೀಗಿಡ್ನ (ಸಿದ್ಧಾಂತಿ. ೧೦೯). 

[ ಆಸಂ. ಜಟಿನ್‌] 

ಜಟಿಕಾವಳಯ (ನಾ). ಎ ಜಟಾಳಿ: ಕನಕ ಪಿಶಂಗ ತುಂಗ ಜಟಿಕಾವಳೆಯಂ 

ಕುಡುಮಿಂಚಿನೋಳಿಯಂ ನೆನೆಯಿಸೆ (ಪಂಪಳಾ. ೭-೫೯). 
[ ಸಂ.ಜಟಿಕಾವಲಯ (ಜಟಿಕಾ 4 ವಲಯ) 

ಜಟಿಗ "ಜಟ್ಟಿಂಗ' ನೋ. 

ಜಟಿಗಮನೆ (ನಾ). ಜಟ್ಟಿಂಗ ದೇವತೆಯ ಗುಡಿ: ಉಡುಪಿ, ಭಟ್ಕಲ್‌ 
ಮುಂತಾದ ಕಡೆ ಮಾಸ್ತಿಮನೆ, ವೀರಮನೆ, ಜಟಿಗಮನೆಗಳಿವೆ (ಜಟಿಗ 
ಎಂಬುದು ಊರಿನ ರಕ್ಷಣಾಧಿದೇವತೆ) (ಕಶಾಅ. ೨೩೧). 

[ ಜಟಿಗ (-ಆಜಟ್ಟಿಂಗ) + ಮನೆ] 

ಜಟಿಲ, ಜಟಿಳ (ಗು), ೧. ಒಂದಕ್ಕೊಂದು ಹೆಣೆದಂಕೊಂಡಿರುವ ; 
ತೊಡಕಾದ ; ಸಿಕ್ಕಾದ: ರುರು ಘಂಟಾ ಕರ್ಣನಂಡಾಭರಣನಹಿಧರಂ 
ಶಂಕುಕರ್ಣಂ ಪ್ರಕುಂಡೋದರನಂಭೋದಸ್ವನಂ ಧೂರ್ಜಟಿ ಜಟಿಲ 
ಜಟಾಮಾಲಿ ಕಾಲಾಂತಕಂ . . . ವೀರಭದ್ರ ಂ (ರಾಜರೇ. ೧೪-೧೫೩). ೨. 
ಕ್ಲಿಷ್ಟವಾದ ; ಕಷ್ಟಕರವಾದ ; ಬಿಡಿಸಲಾಗದ ; ನಿಜವಾಗಿ ಅಹಂತತ್ವದ 
ವಿತಾಮಾಂಸೆಯು ಜಗತ್ತಿನ ಜಟಿಲ ಸಮಸ್ಯೆಗಳಲ್ಲಿಯೂ ಅತಿ ಜಟಿಲ 
ಸಮಸ್ಯೆಯಾಗಿದೆ (ಛಾರದ. ೩). (ನಾ). ೩. ತೊಡಕು; ಸಮಸ್ಯೆ: 
ಕ್ಲಿಷ್ಟತೆ : ದೊರೆತನದ ಜಟಿಲಗಳ, ಕುಟಿಲಗಳ, ಕಠಿನಗಳ ಭರತನುಳಿಸಿದನೆ 
ರಾಮನ ತೀರ್ಪಿಗೆಂದು? (ಮಂಕುಳ. ೭೦೯) ; ಅವನ ಗ್ರಂಥ ತುಂಬ ಜಟಿಲ 
(ಧೃನ್ಯಾಲೋ. ೪1, ಮುನ್ನುಡಿ). ಜಟಿಳ: ೧. ರತ್ನರಶ್ಮಿಜಟಿಳಂ ಮಕುಟಂ 
ಮಣಿಕುಂಡಳಂ ಕನತ್ಕನಕಪಿಶಂಗ ದೇಹರುಚಿ . . . ಪೊಳಿವ ಕಣಳು 
ಮಟ್ಕಅನೀಯೆ (ಪಂಪಛಾ. 6-೭). [ಸಂ.] 


ಜಟಿಲತೆ 


ಜಟಿಲತೆ (ನಾ). ಕ್ಲಿ ಪತೆ ; ತೊಡಕು ; ಸಿಕ್ಕು: ಮಾನವಧರ್ಮದ ಜಟಿಲತೆ 
ಯನ್ನು ಬಿಡಿಸುವುದಕ್ಕಾಗಿ ... ಉಪಯೋ ಗಿಸಿಕೊಂಡಿದ್ದಾರೆ 
(ಭಾರದ. ೦೦೬): ಈ ಸಮಸ್ಯೆಯ ಬೃಹೆದಾಕಾರವನ್ನೂ ಜಟಿಲತೆಯನ್ನೂ 
ತೋರಿಸುತ್ತದೆ (ಡ್ಕಾವಿವಿ. 30). [ ಸಂ. ಜಟಿಲತಾ] 

ಜಟಿಲಿತ, ಜಟಿಳಿತ (ಗು). ಹೆಣೆದುಕೊಂಡ ; ಜಟೆಯಂತೆ ಸಿಕ್ಕಾದ : 
ನಿಬಿಡವಾದ: ಸೃಟಿಕಮಣಿ ಕಿರಣಜಾಲ ಜಟಿಲಿತ ಮಧ್ಯರಂಗದಿಂ ಸಂಗೀತಕ 
ರನ ತರಂಗಿತ ಬಾಹ್ಯರಂಗದಿಂ . .. ಮನಂಗೆೊಳಿಪ ದೇವಪೂಜಾಗೃಹ ಮಂ 
ಪೊಕ್ಕು (ಪಂರಾಮಾ. ೧೨-೨ ವು: ಷಷ್ಮಿಯ ದೀರ್ಫಾದೇಶಕ್ಕೆ- ಮೃಡನಾ 


ಗೇಗಾಂಬುಧಾರಾಜಟಿಲಿತಜಟನಾ (ಕಮದ. ೧೧೭ ಪ್ರಯೋ). ಜಟೆಳಿತ: 
ದೆಸೆಯೆಲ್ಲಂ ಪಂಚರತ್ನದ್ಕುತಿಜಟಿಳಿತ ನಾನಾವಿಮಾನಂಗಳೊಳ್‌ ರಂಜಿಸೆ 
(ಆದಿಪು. ೬-೧೮). [ಸಂ.] 

ಜಟಿಲೆ, ಜಟಿಳೆ (ನಾ). ಎ ಜಟಾಮಾಂಸಿ. ಜಟಿಳೆ : “ ಜಟಿಳೆ ಮಾಂಸಿ” 
(ವಸ್ತುಕೋ. ೩೬-೨೨). [ಸಂ. ಜಟೆಲಾ] 

ಜಟಿಳ "ಜಟಿಲ' ನೋ. 

ಜಟಿಳಿತ "ಜಟಿಲಿತ' ನೋ. 

ಜಟಿಳೆ "ಜಟಿಲೆ' ನೋ, 

ಜಟುಲ (ನಾ). ಮಚ್ಚೆ ; ಹುಟ್ಟುವಂಚ್ವೆ ; ಸಂಗಾತಿ. (ಸಂ. 


ಜಟೆ (ನಾ), ೧. ಹೆಣೆದುಕೊಂಡು ತೆಕ್ಕೆಯಾದ ತಲೆಗೂದಲು ; ಸುರುಳಿ 
ಸುತ್ತಿ ಬಿಡಿಸಲಾಗದಂತೆ ಜಟೆಗೊಂಡ ಕೂದಲು ; ಜಡೆಗಟ್ಟಿದ 
ಕೂದಲು : ಹುಬ್ಬುಗಂಟಿನಿಂದ ಸುರುಗಿದ ಮುಖದ ಮೇಲೆ ತಲೆಯ 
ಜಟೆಗಳು ಕವಿತುಕೊಂಡಿದ್ದವು (ಕೋಹಿನೂ. 66). ೨. ಹೆಣೆದ ಕೂದಲು ; 
ಹೆರಳು; ಜಡೆ. ೩. ಆಲ ಮುಂತಾದ ಮರಗಳ ಬಿಳಿಲು ; “ಜಟಾ, 
ಶಿವಾ-ಈ ೨ ಮರದ ಬೀಟಲ್‌” (ಹಲಾಯು. ೩೦-೨೯). ೪ಉ. ಹೆಣೆದು 
ಕೊಂಡ ಬೇರು; ಜಡೆಗಟ್ಟಿದ ಬೇರು. ೫. (ಮರದ) ಬೇರು. 
೬. ವೇದದ ಖುಕ್ಕುಗಳನ್ನು ಹೇಳಂವ ಒಂದು ಕ್ರಮ ; ವೇದಮಂತ್ರ 
ಗಳನ್ನು ಹೇಳುವ ಒಂದು ರೀತಿ: “ಶಿಫೆ. . . ಛಂದಂ ಜಟಾಖ್ಯಾನಂ ” 
(ನಾನಾರ. ೧೦೧) ; ಚತುಶ್ಮಾಖೆಯವರ ಬೇರೆ ಬೇರೆ ಜಟಿಗಳ ಮಹಾ 
ರಾಜಾಶೀರ್ವಾದ ಪ್ರವಚನಪೂರ್ವಕವಾದ ಫಲಮಸ್ಟ್ರಾಕ್ಷತೆಗಳನ್ನೂ 
ಸಮರ್ಪಿಸಿ (ಬಿಟ್ಟ ಅ. 8೧-೧೭). ೭. ಕಾಗೆ: “ ಶಿಫೆ.. . ವಿಶೇಷ ಬಲಿಭುಕ್‌ 
ಜಟಾಖ್ಯಾನಂ” (ನಾನಾರ. ೧೦೧) ; ಜಿಗಣಿಯುಪದ್ರಾ ನೋಡಲೋ? 
ಜಟಿಯ ಹಾವಳೀ ನೋಡಲೋ? (ಗಾದೆ). [ಸಂ. ಜಟಾ) 

ಜಟೆಕಟ್ಟು (ಕ್ರಿ). (ತಲೆಗೂದಲು) ಒಂದರೊಡನೊಂದು ತೆಕ್ಕೆಗೊಂಡು 
ಸುರುಳಿಗಟ್ಟು; ಕೂ ದಲು ಬೊಂತೆಗಟ್ಟು,-ಗಂಟುಗಂಟಾಗು : 
ಅವಳು ಕಾವಿಯುಟ್ಟಿದ್ದಳು, ತಲೆ ಜಟೆಕಟ್ಟಿತ್ತು (ವಕಧಾ. ೧೪೪). 

[ ಜಟೆ * ಕಟ್ಟು, ) 

ಜಟ್ಟನೆ (ಅ). ಕೂಡಲೆ; ತಕ್ಷಣ: ದೇವರಿಗೆ ಬಂದು ಕೈಮುಗಿದು ಜಟ್ಟನೇಳು 
ಅನ್ನಬಾರದ ! (ಮಲ್ಲಿ. ೧3). [ಜಟ್‌ * - ಅನೆ] 

ಜಟ್ಟಿ,, ಜೆಟ್ಟಿ. ರುಟ್ಟಿ (ನಾ). ಕುಸ್ತಿ ಮಾಡುವ ಕಸಬಿನವನು ; ಮಲ್ಲ; 
ಪೈಲ್ವಾನ್‌ : ಕಠಾರಾಯಿತರ ಬಾಣಾಯಿತರ ಮಲ್ಲಜಟ್ಟಿಗಳ ... 
ವರ್ತಕರ ಮೊತ್ತದೊತ್ತರದ ತಿಂಧಿಣಿಯನೆ.ತ್ತರಿಸಿ (ಬಸರ, ೬-೨೩) ; ಜಟ್ಟಿ 
ಗಳಂಕದಾಳುಗಳಿದ್ದರಲ್ಲಲ್ಲಿ ಮಿಟ್ಟನೆ ಮಿಡುಕದೆ ನಿಂದು (ಧರಡ. ೧-೬೪); 
ಭಲಾ ಜಟ್ಟಿ ಎಂದರೆ ಕೆಮ್ಮಣ್ಣು ಮುಕ್ಕಿದ (ಗಾದೆ); ಜಟ್ಟಿ ಜಾರಿ ಬಿದ್ದರೂ 
ಮಾನೆ ಮಣ್ಣಾಗಲಿಲ್ಲ (ಗಾದ). ಜೆಟ್ಟಿ, : ಆಲ್ಲಿನ ಪ್ರಸಿದ್ಧ ಜೆಟ್ಟಿಯನ್ನು 
ಸಂಹರಿಸಿ ಬಂದರು (ಸಂಸಕ. ೦೦೪). ದಟ್ಟಿ : ಪರಿವಡಿಯಂಕದಂತೆ ಪೊಆ 
ಮೆಟ್ಟದೆ ಸೂಟಿಜೌವೊಳ್ಳಿ ದುರ್ಜ್‌ಸಿಡಿಲ್ದರೆ. , . ತಾಗುವ ರುಟ್ಟಿ ಮಲ್ಲರ್‌ 
(ವರ್ಧಪು. ೮-೩೭). (ದೇ.8 ತಮಿ.ಚೆಟ್ಟಿ; ತುಳು, ಜಟ್ಟಿ: ತೆಲು. ಜೆಟ್ಟಿ) 


೨೯೫೮ 


10 


me 
ಲಾ 


ಕ 
20 


ಜಟ್ಟಿಗ, 


ಜಟ್ಟಿ, (ನಾ). (ಅಂಗಮರ್ದಕಿಯಾದ) ಸಖಿ (?): ಘನಕುಚ ತಾರಾ 
ಹಾರಗಳು ತೊನೆದಾಡೆ ಜಟ್ಟಿಯರ್‌ ತೊಡೆಯ ತಟ್ಟಿದರು ಜೀವನಗಾತಿ 
ಕಣ್ಮುಚ್ಚು ವಂತೆ (ಮೋಹತ. ೨೭-೩೯). [?] 

ಜಟ್ಟಿಂಗ, ಜಟಗ, ಜಟಿಗ, ಜಟ್ಟಿಗ್ಗ, ಜಟ್ಟುಗ್ಯ ಜೆಟಿಗ, ಜೆಟ್ಟಿಂಗ, 
ಜೋಂಟಿಗ. ರುಟ್ಟಿಂಗ, ರ್ಲೊಟ್ಟಿಂಗ್ಯ ರೋಂಟಿಗ (ನಾ). ಒಂದು 
ಕ್ಷುದ್ರದೇವತೆಯ ಹೆಸರು : ಎಲ್ಲಾಯಿ ಯಕನಾತಿ ಬನದ ಶಂಕರಿ ಮಲ್ಲಗ 
ಜಟ್ಟೆಂಗ ಮಾಳಿಗೆಮನಿದೇವಿ (ವಿಸಾಸು. ೩೮-3). ಜಟಿಗ : ಅಂದಿನ ಮಲೆ 
ನಾಡಿನಲ್ಲಿ ಭೂತ, ಪ್ರೇತ, ಪಿಶಾಚಿ. . . ಜಕಣಿ, ಜಟಗ, ಬ್ರಹ್ಮ, ಕಲ್ಲು 
ಕುಟಿಗ ಮುಂತಾದ ಹಲವು ಹೆಸರಿನ ಹಲವು ಜಾತಿಯ ದೆವ್ವಗಳಿದ್ದವು 
(ಪಂಜಪಂ. ೨). ಜಟಿಗೆ : 'ಜಟಿಗಮನೆ' ಪರಾ. ಜಟ್ಟಿಗ್ಯ: ದಡಿಗ ಜಟ್ಟಿಗರ 
ಗರ್ಜನೆಗಳಿಂ . , . ಎಸೆವ ದುರ್ಗಾನಿಲಯಮಂ . . . ಪೊಕ್ಕು (ದಕಕು. 
೫-8) ; ಬಟ್ಟೆಯೊಳ ಜಟ್ಟಿಗನೊಬ್ಬನಿರ್ದು ಕರಮಂ ಪಿಡಿದಂ ತರಳಾಯ 
ತಾಕ್ಷಿಯಾ (ಫುಣ್ಕಾಸ್ತೆ. ೬-೧8) : ಕಾಳೆಗದೊಳು ಬೊಮ್ಮ ಜಟ್ಟಿಗ ಬೀರ 

- ಡಾಕಿನಿಯರ ತೂಳದೆ ಹೊಯ್ದಾಡಿ ಬೊ.ಬ್ಬಿ ಕ್ಯುತಿಹರು 
(ಮೋಹತ. ೨೯.೧೦) ; ಕುಂಬಾರರು ದುರ್ಗೆ, ಮಡಕೆದೇವಿ, ಜಟ್ಟಿಗ ಈ 
ದೇವತೆಗಳನ್ನು ಪೂಜಿಸುವರು (ಕಠಾಗೆ. ೧೪೯). ಜಟ್ಟುಗ : ಕೆಲಕೆ ಕಾದಿಹ 
ಭೂತಪ್ರೇತವು ಹಲವು ಜಟ್ಟುಗ ಮಾಣಿಭದ್ರರು (ಕೌಶಿರಾ. ೩೮-೨೩) ; ನಿದ್ರೆ 
ಯಲ್ಲಿ ಜಟ್ಟುಗ, ಬೊಬ್ಬರ್ಯ ಬಂದ ಹಾಗೆ ಕಾಣಿಸಬಹುದು(ಸ್ಮಪ್ನಹೊ. ೮). 
ಜೆಟಿಗ: ಜೆಟಿಗನ ಪೂಜೆಗೆ ಭತ್ತ ಖ ೫ ಅಯಿದು ಖಂಡುಗ (ಎಕ. ೪1, 
ತೀರ್ಥಹ. ೧೬೬-೪೬ ; 1610), ಜೆಟ್ಟಿಂಗ : ಮುಟ್ಟುಗೆಯ ಪೆಣನನೊರ್ವಂ 
ಜೆಟ್ಟಿಂಗಂ ನೆಗಪೆ ಕಂಡು ಮತ್ತೊರ್ವಂ ಕಣ್ಬಿಟ್ಟಿರ್ದು ನಿಳ್ಳಿ ನಭಮಂ 
ಮುಟ್ಟುವಿನಂ ನೆಗೆವುತಿರ್ದರೊರ್ವರ್ಗೊರ್ವರ (ಮ ಹಾ ನೇ. ೪-೩೧). 
ಜೋಂಟಿಗ : ರುಕಾರಕ್ಕೆ ಜಕಾರಂ - ರೆೋಂಟಿಗ, ಜೋಂಟಿಗ (ಕಮದ. 
538 ಪ್ರಯೋ). ರುಟ್ಟಿಂಗ: ಬೆಟ್ಟಂ ತಿಜಿಕಿಕಲ್ಲಾಡುವ ರುಟ್ಟಿಂಗಂ[ಪಾಠಕಾಂ. 
ಜಟ್ಟಿಂಗಂ, ರೈೊಟ್ವಿಂಗಂ]ಶೈಳಯುಗಳಮಂ ಬಿಡೆ ತಾಳಂಗುಟ್ಟುವ 
ಭೇತಾಳಂ ಬೊಬ್ಬಿಟ್ಟಚಳಂಗಳನೆ ಚಳಿಯಿಸುವ ಭೂತಕುಳಂ (ಪಾರ್ಶ್ಮಪು. 
08-೧೧೪). ರಖೂಟ್ಟಿಂಗ : ಮೇಲಿನ "ಪಾರ್ಶ್ವಪು' ಪ್ರಯೋಗದ 
ಪಾಠಾಂತರವನ್ನು ನೋಡಿ. ರೋಂಟಿಗ : ಮೇಲಿನ "ಜೋಂಟಿಗ' 
ಉಲ್ಲೇಖಕ್ಕೆ ಕೊಟ್ಟಿರುವ "ಶವಂದ' ಪ್ರಯೋಗವನ್ನೂ ನೋಡಿ. 
[?. / ಪ್ರಾ. ರುಡೋಟಿಂಗ] 

ಜಟ್ಟಿಕಾಳಗ (ನಾ). ಕಂಸ್ತಿ ; ಮಲ್ಲಯುದ್ಧ : ಗೀತನಾಟ್ಯಗಳೇನು, ಜಟ್ಟಿ 
ಕಾಳಗವೇನು (ಕಾವ್ಯಸೆ. ೬೫). [ ಜಟ್ಟಿ + ಕಾಳಗ ( ೭ಕಾಳೆಗ) ] 

ಜಟ್ಟಿಗ,, ಜೆಟ್ಟಿಗ (ನಾ). ೧. ಕುಸ್ತಿಮಾಡುವವನು : ಮಲ್ಲ: ಪೈಲ್ವಾನ್‌: 
ಕೊಟ್ಟೆಗೆ ಕಾಮಾಟ ಕ್ರಮುಕ ಬೆಳ್ಳೆಲೆಗರು ಜಟ್ಟಿಗ ಗೀತಪಾಠಕರು ಸೆಟ್ಟಿಗ 
ಬಲು ಚಿನ್ನವರದರು ಘಟ್ಟಿಪ ಕಟ್ಟಿಗೆಕಾಆರೇಟ್‌ದರು (ಮೋಹತ. ೩೬-೪೩). 
೨. ಶೂರ ; ಸಮರ್ಥ: ನಮ್ಮ ಕುಲದೊಳ್‌ ಮಕ್ಕಳ್ಳೆಆರ್‌ ನೀನೆ 
ಜಟ್ಟಿಗನೈ , . . ಮಗನೇ ಕೈಕೊಳ್‌ ಧರಾಭಾರಮಂ (ಪಂಪಧಾ. ೧-೮೧); 
ಅಟ್ಟಿದ ಜಟ್ಟಿಗರ್‌ ತಡೆದುದರ್ಕೆ ಕನಲ್ಲು ವಿಭೀಷಣಂ . . . ಅಯೋಧ್ಯೆಗೆ 
ಬಂದು (ಪಂರಾಮಾ. ೩-೨೮) ; ಬಿಟ್ಟೆಗನಾಹವಾಂಗಣಕೆ ಜಟ್ಟಿಗಂ(ಎಕ. ಸಃ, 
ದಾವಣ. 38-39; 1224). ಜೆಟ್ಟಿಗ: ೨. ಎನ್ನ ಜೆಟ್ಟಿಗರೊಳಗೀತನೆ 
ಜೆಟ್ಟಿಗಂ (ಪಂಪಥಾ. ೨-೬೦) ; ನಿಮಗೆ ಸಂಶಯಮೇವುದಪಾಯಮಾಗದಾ 
ಜೆಟ್ಟಿಗನಾಗಿಯುಂ ಒಳೆದವಂ ಪೆಅತೊಂದೆಡೆಯೊಳ್‌ (ನೇಮಿಪು. ೬-೬೨); 
ಜೆಟ್ಟಿಗ ಕಾಳಿಮಯಂಗಂ [ಪೆಟ್ಟುಗೆ] ಶುಚಿಮಾರಕಬ್ಬೆ ಗಂ ಗಿರಿಗುಹೆಯೊಳ್‌ 
ಪುಟ್ಟುವ ಸಿಂಘದ ತೆಜದಿಂ ಪುಟ್ಟಿದಂ . . . ತಿಪ್ಪಗವುಂಡ (ಕಇ. 1, 
೨೪-೨೭; ಸು. 3348). [ ಜಟ್ಟಿ; * -ಗೃ?) 

ಜಟ್ಟಿಗ್ಕ "ಜಟ್ಟಿಂಗ' ನೋ, 


ಜಟ್ಟಿಗತನ 


ಜಟ್ಟಿಗತನ (ನೂ). ಕುಸ್ತಿಯ ರೀತ್ರಿ-ವಿದ್ಯೆ : ಶಂಬು ಶಿಷ್ಯನಿಗೆ ಜಟ್ಟಿಗ 
ತನದ ಪರಿವಿಡಿಯನ್ನು ತೋರಿಸಿಕೊಡುತ್ತಿರುವನೋ ಎಂಬಂತೆ 
ಹೋರುತ್ತಿದ್ದನು (ಭಾಮಣಿ. ೧೦೪). [ ಜಟ್ಟಿಗೃ + - ತನ] 

ಜಟ್ಟಿಗರುಡಿ (ನಾ). ಕುಸ್ತಿಯನ್ನು ಕಲಿಸುವ ಮನೆ ; ಕುಸ್ತಿಯ ಪಟ್ಟು 


ರ್ಪಿರ್ಜ 


ಜಡಕರ್ವಿ 


ತೆರನಾಗಿರುವುದೆಂತೆಂದೊಡೆ ಮಂದಾಗ್ನಿ, ತೀಕ್ಷ್ಣಾಗ್ನಿ, ವಿಷಮಾಗ್ನಿ, ಸಮಾಗ್ನಿ 


(ಸಕವೈ. ೧೫) ; ಸಮಗ್ರ ವ್ಯಕ್ತಿತ್ವದ ಜಠರಾಗ್ನಿಯಲ್ಲಿ ಅದು ಕರಗಿದಾಗಲೆ 


. ಆರೋಗ್ಯಕ್ಕೆ, ಪೋಷಣೆಗೆ ರಕ್ತದಾನ ಮಾಡೀತು (ಮೂರುದಾ. 3೦೫). 
೨. ಹಸಿವು. (ಜಠರ ಅಗ್ನಿ) 


ಗಳನ್ನು ಕಲಿಸುವ ಮನೆ; ಮಟ್ಟಿಮನೆ: ಮೆಬ್ಲಿರಿ ಜಟ್ಟಿಗರುಡಿ| 5| ಜಠರಾನಳ (ನಾ). ಇ ಜಠರಾಗ್ನಿ ೨: ಉರಿವುರಿಯನೆ ತಲೆನವಿರನುಕರಿಸಿರೆ 


ಗಳೊಳಂ ನಟ್ಟುವ ಗರುಡಿಗಳೊಳಂ ಕಂಡುದೆಲ್ತು (ಚಿಕವಂ. ೧೬೮). 
[ ಜಟ್ಟ, * ಗರುಡಿ] 
ಜಟ್ಟಿಗಾಸೆ(ನಾ). ಜಟ್ಟಿಗಳು ತೊಡುವ ಕಾಸೆ; ವೀರಗಾಸೆ; ಹೊಂಬಟ್ಟೆಯ 
ಜಟ್ಟಿಗಾಸೆಯಿಂದಳವಟ್ಟ . . . ಬಿಲ್ಲಾಳ್ಗಳ (ಹಮ್ಮಾರ. ೩-೩೩ ವ). 
[ ಜಟ್ಟಿ * ಕಾಸೆ, ] 
ಜಟ್ಟಿಗೆ (ನಾ). ಒಂದು ಬಗೆಯ ಬಾಣ: ತನ್ನಮ್ಹಲವುವ್ಬಿಳಿಯಮ್ಸೂ 
ಜಟ್ಟೆಗೆಗಳುವ್ಹುಸಮಲಟಾವಿನ ಕೊಳೆ. ತಂಂ ಸತ್ತು . . . ಸ್ವರ್ಗಲೋಕದ 
ಸುರಾಂಗನೆಯರೊಳ್ನೆರದೆೊ (ಎಕ. ೫1. ಡಳ್ಕಕೆ. 6-9; 810?) ; ಬೆನ್ನನಟ್ಟಿ 
ನಟ್ಟ ಜಟ್ಟಿಗೆಯಿಂ ಮಿಟ್ಟೆಗೊಂಬಿಟ್ಟೆಯಂತೆಯುಂ ಬಡಿಗೊಂಡ ಮೊಲ 
ದಂತೆಯುಂ ತಲೆಕೆಟಗಾಗಿ ಬಿಬ್ಬರ್‌ (ಕಾಂತಿಪು. ೪-೩೦ ವ). (?] 
ಜಟ್ಟಿಸಾಧನೆ (ನಾ). ಮಲ್ಲನು ಮಾಡುವ ಸಾಧನೆ ; ಗರಡಿ ಸಾಧನೆ : 
ಜಟ್ಟಿಸಾಧನೆಯಲ್ಲಿ ವತ್ತಾನಾಶವು ಆಗುವದು ಇದು ಸಾಧನೆಯ ಗುಣವು 
(ಖಡ್ಮಬೀ. ೫-೮೩). [ಜಟ್ಟಿ ೬ ಸಾಧನೆ] 
ಜಟ್ಟಿಹಿಡಿತ (ನಾ). ಬಿಗಿಮುಖ್ಬ : (೪). 
ಜಟ್ಟುಗ "ಜಟ್ಟಿಂಗ' ನೋ. 
ಜಠರ (ಗು). ೧. ಕರ್ಕಶವಾದ; ಗಡುಸಾದ; ಬಿರಂಸಾದ; ಕಠಿನವಾದ. 
೨. ಮಂಪ್ಪಾದ; ವಯಸ್ಸಾದ. "ಜರಠ' ಪರಾ. (ನಾ). ೩. ಹೊಟ್ಟೆ; 
ಉದರ ; ಅನ್ನಕೋಶ : “ ಪೊಡೆಯೆನಲ್‌ ಜಠರಂ” (ಡತುನಿ. ೪೬). 
೪. ಬಸಿರು; ಗರ್ಭ : ಮಂಡೋದರೀ ಜಠರಜಾಹ್ನವೀವಿಕಸಿತಾರವಿಂದಂ 
ತಂದೆಯ ಮುಖಾರವಿಂದಮಂ ನೋಡಿ (ಪಂರಾಮಾ. ೧೩-೧೩೩ ವ); 
ಅಜಿಿಯದೆ ಜನನಿಯ ಜಠರದಲ್ಲಿ ಬಾರದ ಭವಂಗಳಲ್ಲಿ ಬರಿಸಿದೆ(ಬಸವ. 3೦). 
{ ಸಂ.] 
ಜಠರದಹನ (ನಾ). ಎ ಜಠರಾಗ್ನಿ : ನಿನಗಪ್ಪದನಟ್‌ದೊಳ್ಳಂ ಮಾಟ್ಬುದು 
ಪ್ರದಿದಂತಕಜಠರದಹನನಳುರದೆ ಬೇಗಂ (ಜೀವಸಂ. ೧೧-೧೬). 
[ ಜಠರ ೬ ದಹನ] 


[ ಜಟ್ಟೈ * ಹಿಡಿತ] 


ಜಠರಪರಾಯಣ(ನಾ). ಹೊಟ್ಟೆ ತುಂಬಿಸುವುದರಲ್ಲೇ ಆಸಕ್ತನಾದವನು; | 


ಹೊಟ್ಟೆಹೊರಕ : ಉಯಿದಿರೆ ಧರ್ಮವನು ಜಠರಪರಾಯಣರ 
ಪರಿಣತೆಯಲಾದ ಪಲಾಯನದ ಹೆಬ್ಬೆಳಸ ನೋಡು (ಕುವ್ಕಾಭೀ. ೯-೧). 
[ ಜಠರ + ಪರಾಯಣ 

ಜಠರಭರಣ (ನಾ). ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಿಕೆ ; ಹೊಟ್ಟೆ 
(ವಾಡು: ಬಿಟ್ಟರೆಮ್ಮನು ಜಠರಭರಣಕೆ ನೆಟ್ಟನಾಶ್ರಯವಿಲ್ಲದಿರೆ ಕಂಗೆಟ್ಟು 
ಬಂದೆವು (ಕುವ್ಯಾವಿ. ೧-೦೯)... [ ಜಠರ - ಭರಣ] 

ಜಠರರಸ (ನಾ). ಆಹಾರದಲ್ಲಿನ ಪಿಷ್ಟ ಮತ್ತು ಸಕ್ಕರೆ ಅಂಶಗಳು ಕರಗಿ 
ರಕ್ತಗತವಾಗುವಂತೆ ಮಾಡಲು ಅನ್ನಕೋಶದಲ್ಲಿ ಉತ್ಪತ್ತಿಯಾಗುವ 
ಒಂದು ಬಗೆಯ ದ್ರವ ; ಪಾಚಕರಸ : ಜಠರರಸ . . . ಎಂಬ ರಸ 
ಗಳೊಡನೆ ಬೆರಸಿ ಹೋಗುತ್ತದೆ (ಪ್ರಾಣೆಶಾ. ೫). [ ಜಠರ ೬ ರಸ] 

ಜಠರಾಗ್ನಿ (ನಾ). ೧. ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣವಾಗುವಂತೆ 
ಮಾಡುವ ಅಗ್ನಿ : ಪಾರಣೆಯ ದಿನಂಗಳೊಳವಧಾರಿಸಿ ಜಠರಾಗ್ನಿ ನಂದ 
ದಂದದಿನರ್ಧಾಹಾರಮನಾರೋಗಿಸುವಾಚಾರದಿಂ(ಸುಉುಮಾ. ೪-೫); ಅಂತು 
ನಿಜವರೂಧಿನಿಯ ನಾಲ್ವರುಂ ಮಹಾ ಸಾಮಂತರಂತಕಜರರಾಗ್ನಿಗಾಹುತಿ 
ಯಪ್ಪು ದುಂ(ಪಂಠಾಮಾ, ೧೩-೧೦೧ ವ) ; ಬೇಹದಲ್ಲಿ ಜಠರಾಗ್ನಿಯು ನಾಲ್ಕು: 


10 


25 


45 


ಸಂತಪ್ತಕನಕವರ್ಣಮುಮುರಿಯೊಂದುರುಳಿವೊಲಿರೆ ಜಠರಾನಳನುರಿ 
ವಿನಮಂತೋರ್ವನುರಿಯ ಬಣ್ಣದ ಪಾರ್ವಂ (ಪಂಪಭಾ. ೩-೬೯). 
[ ಸಂ. ಜಠರಾನಲ (ಜಠರ + ಅನಲ) ) 

ಜಠರೆ (ನಾ). ತೋಟ: ಹಿರಣ್ಮಯ್ಯನ ಮಕ್ಕಳುಮರಿಗಳ ಪೋಷಣೆ, 
ಜಮಾನು ಜಠರೆಗಳನ್ನು ನೋಡಿಕೆ೧ೊಳ್ಳುವ ಕೆಲಸ ವೆಂಕಪ್ಪಯ್ಯನವ 
ಕೊರಳಿಗೇ ಬಿತ್ತು (ವಿದ್ಕಾರೆ. ೩೪). [ ಪಾರ, ಜತ್ತ] 

ಜಡ (ಗು). ೧. ಶೀತಲವಾದ. ೨. ಚುರುಕಿಲ್ಲದ ; ಚಟುವಟಿಕೆಯಿಲ್ಲದ ; 
ಮಾಂದ್ಯದ; ಆಲಸಿಕೆಯ.೩. ಭಾವನಾರಹಿತವಾದ; ನಿರುದ್ವಿಗ್ಗವಾದ. 
೪. ಗಟ್ಟಿಯಾದ ; ಬಿರುಸಾದ; ಗಡುಸಾದ. "ಜಡಾನ್ನ' ಪರಾ. ೫. 
ಭಾರವಾದ; ತೂಕವಾದ. (ನಾ).೬. ಅಚೇತನವಾದಂದು: ಜಡವಸ್ತು. 
೭. ಭಾರವಾದುದು: ಬಣ್ಣದಿಂದ ಸ್ವಲ್ಪ ಮಟ್ಟ ಇದ್ದಾಗ್ಯೂ ಜಡವಾಗಿರ 
ಬೇಕು (ಮುಂಬವ್ಕಾ. ೩೨). ೮. ಅರಿಯುವ ಶಕ್ತಿ ಇಲ್ಲದುದು : ಅಸತ್ತು 
ಜಡ ದುಃಖ ಅನಿತ್ಯ ಖಂಡಿತಮೆಂಬವೇ ಮಾಯಾಪಂಚಲಕ್ಷಣಂಗಳು 
(ವಿವೇಕ. ೨೮); ಮದ್ದಿಗೆ ಕಿಡಿ ತಗುಳು ಹೊಮ್ಮುವಂದದಿ ಜ್ಯೋತಿ, ಜಡವೆ 
ಚಿನ್ಮಯವಾಗಿ ಚಿಮ್ಮಿದಪುದಯ" (ಶ್ರೀರಾಮಾ. ೩-೧೨೯). ೯, ಆಲಸ್ಯ ; 
ಸೋಮಾರಿತನ: ಜಡವನು ತೊರೆದೇಳು ಜಗ ನಿನಗಡಿಯಾಳು ಬಾಳೊಂದು 
ವಿಜಯದ ಬೀಡು (ಇಂಕಾಪ. ೧೩೩-೩೨). ೧೦. ಕಾಯಿಲೆ ; ಅಸ್ವಸ್ಥತೆ: 
ಮೇಗ್ರೋಳ್ಳಿ .ಕಣ್ಣಾಪಂಡಿತ್ರು ಕೊಟ್ರು ಅಂತಾ ನಿಮ್ಮ ಜಡಕ್ಕೂ ಮದ್ದು 
ತಂದುಕೊಟ್ಟಾರೆ (ಮಲೆಮ. 9೬೮) ; ೧೧. ಮಂದಮತಿ; ಮೂರ್ಬ; 
ದಡ್ಡ; ತಿಳಿಗೇಡಿ: “ಬಾಲಿಶನಜ್ಞಂ ಮೂರ್ಯಂ ಬಾಲಂ ಮೂಢಂ ಜಡಂ” 
(ವಸ್ತುಕೋ. ೯೯೨೭); ನೀ ಪ್ರಾಣಪ್ರಕೃತಿಯೊಳಡಗಿದ ಭೇದವ ಲೋಕದ 
ಜಡರೆತ್ತ ಬಲ್ಲರೈ (ಬೇದಾವ, ೬-೧೦); ದೃಶ್ಯ ಜಡಸಂಧಾನವೆನಿಸುವ ನಶ್ಚರದ 
ಮನನೇತ್ರವಾಗಾದಿ ಸ್ವಚೇಷ್ಟಾ ದುರ್ಬಲಗಳು (ಅಮೃತ. ೩-೭೮). ೧೨. 
ಅಲಸಿ; ಸೋಮಾರಿ: “ಅಳಸಂ ಮಂದಂ ಜಡೆಂ”(ವಸ್ತುಕೋ. ೧೦೦-೧೧); 
ಊರಿನ ಸತ್ರಗಳಲ್ಲಿ ಅನ್ನವನ್ನು ತಿಂದು ಯಾವ ಕೆಲಸವನ್ನೂ ಮಾಡದೆ 
ಜಡರಾಗುತ್ತಿದ್ದಾರೆ (ನೀತಿಚಂ. ೪111, ೦೩). ೧೩. ಮಾತನಾಡಲಾರದ 
ವನಂ; ಮೂಕ: “ಜಡನಕ್ಕುಂ ಮೂಕಂ” (ವಸ್ತುಕೋ. ೬೪-೪೦) ; “ಜಡಂ 
ಕಳನೆನಲು ಸಂದ ಮೂಗನೆನಿಕ್ಕು” (ಮಂಗರಾ. ೧೧೪-೫). ೧೪. ನೀರು; 
ಉದಕ : “ ಜಲದೊಳು ತುಷಾರದೊಳು ಜಡಮೆನಿಕ್ಕುಂ” (ಮಂಗರಾ. 
೧೫೩-೬೦) : ಘನದ ಬರವಪ್ರಯೋಜನಮೆನುತಟ್‌ದುಂ ಜಡಧಿ ಜಡಮನಿ 
ತ್ತುದು (ರಾಜಕೀ. ೧-೯೮). ೧೫. ಗಿರಿ ; ಬೆಟ್ಟ. ೧೬. ಯಾಗ: “ದ್ರವಿಣಂ 
ತುಷಾರ ಜಲ ಪರ್ವತ ಮೂರ ಮಖಂ ಜಡಾಖ್ಯ” (ನಾನಾರ. 8೪). ` 

ಜಡಜಾಪತ್ತು ಎ ಕಾಯಿಲೆ ಕಸಾಲೆ; ಜಡಜಾಪತ್ತು ಬಂದರೆ ಬೂದಿ 

ಮಂತ್ರಿಸಿಕೊಡುತ್ತಾರೆ (ಹಹಸ. ೭). ಜಡಮಾಗು ಎ ಕ್ರಿಯಾಶೂನ್ಯವಾಗು; 
ಚಟುವಟಿಕೆಯಿಲ್ಲದಿರು; ಒತ್ತುವಶ್ರುಭರದಿಂ ಜಡಮಾದುದು ದೃಷ್ಟಿ 
(ಕಾಕುಂತ. 8೨-೮೪). ಜಡಮಾಡು ಎ ಆಲಸ್ಯಪಡು ; ಬೇಸರಪಡಂ : 
ಕಿವಿಗೆ ಪೀಡಾಪರಿಹಾರವೆನಲುಸಿರುವೆ ಜಡಮಾಡದೆ ಕೇಳು ಮತ್ಕ ತಿಯ 
(ಮೋಹತ.' ೩೫-೨). [ಸಂ.] 

ಜಡಕರ್ಮಿ (ನಾ). ಗೊಡ್ಡುಕರ್ಮದಲ್ಲಿ ನಿರತನಾದವನು : ಬರಿಯ 
ಜಡಕರ್ಮಿಗಳನಾರ್ಜಿಸಿ ಬೆರೆತಿರಲು ನಿಜಮೋಕ್ಷಮಪ್ಪದೆ(ಗಗತಾ. ೧೬-೫೬). 

[ಸಂ. ಜಡಕರ್ಮಿನ್‌] 


ಜಡಕ್ರಿಯ 


ಜಡಕ್ರಿಯ (ನಾ), ಕೆಲಸವನ್ನು ನಿಧಾನವಾಗಿ ಮಾಡುವವನಂ ; ಕಾಲ 
ಹರಣಮಾಡುವವನಂ ; ಸೋಮಾರಿ ; ನಿಧಾನಪ್ರಕೃತಿಯವನಂ : 
“ ತಳುವ ಮಟ್ಟಿ ವಂ ಜಡಕ್ರಿಯನಕ್ಕು ” (ಮಂಗರಾ. ೭೨-೨೦). [ಸಂ.] 
ಜಡಗ್ರಾಹಿ (ನಾ). ೧. ನೀರನ್ನು ಸಂಗ್ರಹಿಸಿರುವವನು. ೨. ಮಾಂದ್ಯ 


೨೯೬೦ 


ವುಂಟಾದವನಂ ; ಆಲಸ್ಯ ಹೊಂದಿದವನು. ೧, ೨: ಆ ರಾಜಹಂಸಾ | 5 


ಹಿತನೆನಿಸಿದೆನೆಂದುಂ ಜಡಗ್ರಾಹಿಯಾನಾದೆನೆನುತ್ತಂ ಚಿಂತೆಯಿಂ ಬೆಳ್ಳೆ ಡರ್ದು 
ದೆನೆ ತದಬ್ದಂ ಶರನ್ಮೇಘಮಿರ್ಕುಂ (ರಾಜಶೇ. ೬-೪). 
[ಸಂ ಜಡಗ್ರಾಹಿನ್‌ ] 
ಜಡಜ (ನಾ). ೧. ನೀರಿನಲ್ಲಿ ಹುಟ್ಟಿದುದು ; ಕಮಲ ; ತಾವರೆ: ಎಡದ 
ಮಡದಿಂದೊತ್ತಿ ನಾಲ್ಕುದಳಗಳನಾರರೆಡೆಯಲ್ಲಿ ದಕ್ಷಿಣಾಂಘ್ರಿಯನಿಟ್ಟು 
ದಶದಳದ ಜಡಜಮಂ ಬಲಿದು ಪದಿನಾರು ಸಂವರ್ತಿಕಾಬಂಧನಗೈದು 
(ವೆಂಕಾರಾ. ೨-೮-೩೦). ೨. ದಡ್ಡನ ಮಗ. «ಜಡಜಜ' ಪರಾ. 
[ಸಂ.] 
ಜಡಜಂಗಮ.(ನಾ). ಚರ ಹಾಗು ಅಚರವಾದ ಜಡವಸ್ತು ; ಚರಾ 
ಚರ : ನಿನ್ನ ತಡೆದಿಡಲೆನ್ನ ಜಾಗರದೊಳಿಲ್ಲ ಜಾಗ ಕಂಡ ಜಡಜಂಗಮಕೆ 
ಕೈಯ ಜೋಡಿಸುವುದೇ ಕುಶಲವೀಗ (ಮಲೆದೇ. ೪೩-೦೦). 
[ ಜಡ + ಜಂಗಮ್ಮ; ] 
ಜಡಜಂತು (ನಾ). ೧. ಅರಿವುಗೆಟ್ಟ ಜೀವಿ; ತಿಳಿಗೇಡಿ ಮನುಷ್ಯ. 
೨. ನೀರಿನ ಪ್ರಾಣಿ ; ಜಲಚರ . ೧, ೨: ಕೇಡನಾಗೆಂದಾಗಂ ಕಿಡೆಂದು 
(?) ವಿಪರೀತಂ ಮಾಡಿಯೆ ನೆಗಬ್ಟು ಜಡಜಂತು ಮೂಡಿ ಮುಟಿಕ್ಯಾಡುಗುಂ 
ಜನ್ಮಜಡಧಿಯೊಳ್‌ (ಶಂದ್ರ ಪು. ೪-೩೪). ' [ ಜಡ 4 ಜಂತು] 
ಜಡಜಗ '(ನಾ). ಜಡರೂಪವಾದ ಜಗತ್ತು ; ಭೌತಿಕವಾದ ಜಗತ್ತು; 
ನಿಷ್ಕಿ)ಯವಾದ ಪ್ರಪಂಚ : ಜಡಜಗಂ ತೋರಿದಪುದಂತರಾತ್ಮದ ಸಿರಿಗೆ 
ಹೊರಮೊಗಂ ತಾನಾಗಿ (ಶ್ರೀರಾಮಾ. ೧೩೩-೨೧೯). [ಜಡ ಜಗ) 
ಜಡಜಗರ್ಭ (ನಾ). ಕಮಲದಲ್ಲಿ ಹುಟ್ಟಿದವನಂ ; ಬ್ರಹ್ಮ : ಜಡಜಗರ್ಭಂ 
ದೇವನೆಂಬುಗೃ,ಡಣೆಯುಡುಗಿತು (ಬಸಪು. ೩೪-೬). [ ಜಡಜ + ಗರ್ಭ] 
ಜಡಜಜ (ನಾ). ೧. ಕವಂಲದಲ್ಲಿ ಹುಟ್ಟಿದವನು; ಬ್ರಹ್ಮ: ಜಡಧಿಯ 
ರತ್ನಂಗಳ್ಳೊಂದೊಡವಿನುಪಾಶ್ರಯದಿನೆಸೆವವೋಲ 
ಜಡಜಜನ ವಿದ್ಯೆಗಳ್‌ ನೂರ್ಮಡಿಸಿದುವು (ಪಂರಾಮಾ. ೩-೫). ೨. 
ದಡ್ಡನ ಮೊವ್ಮ್ಮಗ. ೧, ೨: ಕಲ್ಯಾಣಗರ್ಭನಾಗಿಯುಮಜನಂತಿರೆ 
ಜಡಜಜನೆನಿಸದೆ ತದ್ಗುರುಕರಕಂಜಾತಜಾತನೆನಿಸಿದನೀತಂ (ರಾಜಕೀ. ೧-೬೪). 
"ಜಡಜಾತಜಾತ' ಪರಾ. [ಸಂ.] 
ಜಡಜನ (ನಾ). ಮಂದವಂತಿಗಳಾದ ಜನ ; ಸೋವರಾರಿಗಳಾದ ಜನ: 
ಜಡಜನಮುಮೆಲ್ಲಮೋದಂ ತಡೆಯದೆ ಕಲ್ಲುಂ ಗುರೂಪದೇಶಕ್ರಮದಿಂ 
(ಕವಿರಾ. . ಸಾರ್ವಭೌಮರಪ್ಪ ಸಕಳಚಕ್ರವರ್ತಿಗಳಂ ಕಂಡು 
ಜಡಜನಂಗಳ್‌. ಮೊದಲಾಗಿದು ಮುನ್ನಿನ ಭವದೊಳ್‌ ನೆರಪಿದ ಪುಣ್ಯದ 
ಫಲಮೆಂಬರ್‌ (ಕಾಂತಿಪು. ನೀರ್ಗೆತ್ತು ಬೆಳ್ತನದಿಂ 
ಕತ್ತರಿವಾಣಿಯಂ ಜಡಜನಂ ಕೈಗುತ್ತ ಲೇಟ್ತಿರ್ಪವೋಲ" (ಪಂರಾಮಾ.೩-೪೮). 
[ ಜಡ + ಜನ] 
ಜಡಜನಾರಾಚ (ನಾ). ಕವಂಲಪುಷ್ಪವನ್ನೇ ಬಾಣವಾಗಿ ಉಳ್ಳವನು ; 
ಮನ್ಮಥ ; ಕಾಮ : ಮೃಡನ ಮೌಳಿಯೊಳಿರ್ದ ಕಿಡಿಗಣ್ಣ . . . ತೆರೆವಾಗ 
* * ಜಡಜನಾರಾಚನವುಳುಹಿಕೊಳದಾದೆಯೆಂದುಡುಪತಿಯ ಶಾಪಿಸಿದಳು 
(ನವಮೋ. ೭-೨೯೪).. [ ಜಡಜ +೬ ನಾರಾಚ] 
ಜಡಜಪೀಠ (ನಾ). ಕವಂಲವನ್ನು ಪೀಠವಾಗಿ ಉಳ್ಳವನು ; ಬ್ರಹ್ಮ : 
ಜಡಜಪೀಠನು ನೀಡಿದೀ ಹೇರೊಡಲ ತುಂಬಿಸಲೇನು ಮಾಡೆಯೊ (ಳಾಶಿರಾ. 
[ ಜಡಜ * ಪೀಠ] 


೦-೧೦) ; 


೮-೧೩೭ ವ); 


೨೩-೩೯). 


ದಶರಥನಿಂ| 


26 


45 


ಜಡತಿ 


ಜಡಜಭವ (ನಾ). ಎ ಜಡಜಜ ೧ : ಜಡಜಭವನಭವನ ಸಮಯಮಂ ಪಡೆ 
ವನಕ ದೇಗುಲದ ಹೊಜಗೆಯೆರಡು ಕರವ ಮುಗಿದಿಹನು (ಬಸಪು, ೪೩-೪೨); 
ಮುನಿಪನು ಜಡಜಭವನ ಬೆಸಗೊಂಡ (ಕರ್ನಾಕ. ೨೬೩). 
[ ಜಡಜ + ಭವ] 
ಜಡಜಶರ (ನಾ). ಎ ಜಡಜನಾರಾಚ. "ಜಡಜಶರಸಂತ' ಪರಾ. 
[ ಜಡಜ + ಶರ] 
ಜಡಜಶರಸುತ (ನಾ). ಮನ್ಮಥನ ಮಗ; ಅನಿರುದ್ದ : ಜಡಜಶರಸುತ 
ನೆಡೆಗೆ ಉಷೆಸಹಿತ ಚಿತ್ರಲೇಖೆಯು ಬಂದು ಬಿನ್ನೈಸುತ (ಪ್ರೌಢರಾ. 
೧೦-೫೬). [ ಜಡಜಶರ * ಸುತ) 
ಜಡಜಾಕ್ಷ (ನಾ). ಕಮಲದಂತೆ ಕಣ್ಣುಳ್ಳವನು ; ವಿಷ್ಣು: ಕಡುಗರುವ 
ನಾತನೆಂದಂತೆ ಕೇಳುವೆವೆಂದು ಜಡಜಾಕ್ಷನಂ ಕರಸಲವನೆಯ್ದೆ ಬಂದೆರಡು 
ಕಡೆಯ ಸುರರಸುರರಂ ನೋಡಿ ಮತ್ತಿಂತೆಂದನು (ವೀಶೈಪು. ೩-೦೦-೦೮). 
[ಸಂ. (ಜಡಜ* ಅಕ್ಷಿ -)) 
ಜಡಜಾತ (ನಾ). - ಜಡಜ ೧. "ಜಡಜಾತಜಾತ' ಪರಾ. 
[ ಜಡ 4+ ಜಾತ] 
ಜಡಜಾತಜಾತ (ನಾ). ೧. ಕಮಲದಲ್ಲಿ ಹಂಟ್ಟಿದವನು ; ಬ್ರಹ್ಮ. 
೨. ವೂರ್ವನ ವಂಗನ ಮಗ. ೧, ೨ : ಅಜನಜಡನೆಂದು ನುಡಿವುದು 
ಕುಜನತೆ ಜಡಜಾತಜಾತನೆಂತದಡನವಂ (ಕಕಂ: ೦-೧೭). 
[ ಜಡಜಾತ + ಜಾತ] 
ಜಡಜಾತೋದ್ಭವ (ನಾ). ಎ ಜಡಜಾತಜಾತ ೧ : ಜಡಜಾತೋದ್ಭವನುಂ 
ರಜೋದ್ಭವನುಮಪ್ಪಾ ಕಂಜ ಭೂಸೃಷ್ಟಿ ನೋಟಕ್ಟೂಡೆ ಸಮ್ಮೋಹನ 
ಮಾಗದು (ಶಾಂತೀಶ್ವ. ೧-೧೨೯). [ಸಂ. (ಜಡಜಾತ * ಉದ್ಭವ) ] 
ಜಡಜಾಪ್ತ (ನಾ). ಕಮಲಕ್ಕೆ ಮಿತ್ರನಾದವನು ; ಸೂರ್ಯ. 
[ ಜಡಜ + ಆಪ್ತ 
ಜಡಜಾರಿ (ನಾ). ತಾವರೆಯ ಶತ್ರು; ಚಂದ್ರ. [ ಜಡಜ+ ಅರ್ಕಿ) 
ಜಡಜೀವ (ನಾ). ದಡ್ಡ ; ಅಜ್ಞ : ಹರಿಪರಾಜ್ಮುಖರಾದ ಜಡಜೀವರನು 
ಬಾರದ ಬವಣೆಗೆ ನೆಜ್‌ ಬರಿಸಿ ಕೊಲುವನು (ನಿಧಾಗ. ೨-೧-೮). 
[ ಜಡ * ಜೀವ] 
ಜಡಜೀವನ (ನಾ). ಚಟುವಟಿಕೆಯಿಲ್ಲದ ಬಾಳಂ ; ಉತ್ಸಾಹರಹಿತವಾದ 
ಜೀವನ ; ಸಪ್ಪೆಬದುಕು : ಜನಕ್ಕೆ ಶಿಸ್ತು ನೈರ್ಮಲ್ಯಗಳನ್ನು ಬೋಧಿಸಿ 
ಅವರ : ಜಡಜೀವನಕ್ಕೆ ಹುರುಪುಕೊಡುವುದು ಅವಶ್ಯವಾಗಿತ್ತು 
(ರೂಪಸ. ೧೪೨). [ ಜಡ 4 ಜೀವನ] 
ಜಡಜೀವಿ (ನಾ). ಮಂದಬಂದ್ಧಿ ಯವನು ; ತಿಳಿಗೇಡಿ: ಪಾವಕಾಕ್ಷನ 
ನರ್ಚಿಸುತ ಜಡಜೀವಿಗಳಿಗೀಕ್ಷಣವನೀವುದದಾವ ಸತ್ಪುಣ್ಮವು ಶಿವಾಗಮ 
ನಿಗಮ ದೃಷ್ಟದಲಿ (ಬಸಪು. ೬೦-೭); ಬಡ್ಡಿ ಕಾಅಿನಂತೆ ಒಂದು ಕೊಟ್ಟು ಎರಡು 
ಪಡೆವ ಜಡಜೀವಿಗಳ ಭಕ್ತರೆನಬಹುದೇನಯ್ಯಾ (ಆಖಂಡೇ. ೮೩-೮೪). 
[ ಜಡ * ಜೀವಿ] 
ಜಡತನ (ನಾ). ೧. ಆಲಸ್ಯ; ಸೋಮಾರಿತನ: ಓದಿನ ದಿನಗಳು ಗೆಲುವಿನ 
ದಿನಗಳು ಬಡತವೇನಿದ್ದರೇನು ಆಗಿನ ದಿನಗಳು ನಲಿವಿನ ದಿನಗಳು 
ಜಡತನವೆನಿತಿದ್ದರೇನು (ಇಂಡಾಪ. ೨೮-೨೭). ೨. ಜಾಡ್ಯ ; ಅನಾರೋಗ್ಯ; 
ಕಾಯಿಲೆ : ದಿನದಿನದೊಳವಗಡಿಸುತಿರ್ಪುದಂ ಬಹಳ ಜಡತನ ತನಗೆ 
ಬಂದುದಂ . . . ನೆನೆದು (ಜೃೈಮಿಥಾ. ೬-೨); ಅಡಸಿದ ಜಡತನದೆಡಜಿಂ 
ಬಿಡಿಸೆ ಸುರಂಗಾಗ್ನಿವೈದ್ಯದಿಂದಪ್ರತಿಮಂ ಪಿಡಿದುಪಕಾರಸ್ಮೃತಿಯಂ 
ಪಡೆದುದು ಚಿಕದೇವರಾಜದುರ್ಗಾಭಿಧೆಯಂ (ಅಪ್ತತಿ. ೫೦-3). 
[ ಜಡ + - ತನ] 
ಜಡತಿ "ರುಂಡತಿ' ನೋ. 


ಜಡತೆ 

ಜಡತೆ (ನಾ). ೧. ಶೈತ್ಯ; ಶೀತಲತೆ. ೨. ಅನಾಸಕ್ತಿ; ಆಲಸ್ಯ ; 
ನಿರುತ್ಸಾಹ ; ಲವಲವಿಕೆಯಿಲ್ಲದಿರುವಿಕೆ : " ಒಡಲೊಣಗಿಸಿಯಿರುಳು 
ಪಗಲುಂ ಜಡತೆಯ ಬಿಟ್ಟಾತ ಗುಣವ ಪೆರ್ಚಿಸುತಿಹನು (ಧವ್ಯಾಮ್ಮ, ೧೯). 
೩. ಮೂರ್ಹತನ; ಮಂಕು: ಜಡತೆಯೊಳೆ ಬೆಂದನಲ್ಲಂ . . . ತಕ್ಕ 
ನೆನಿಸಿದೊಳ್ಳಕ್ಕರಿಗಂ (ಸಮಪ, ೦೩-೪೧); ಮಾಯಾಜಡತೆಯಂ ಬಿಡಿಸಲ್ಕೆ 
(ಬಸಪು, ೩೯-೦೫). ೪, [ಕಾವ್ಯಮಾ] ಸಂಚಾರಿಭಾವಗಳಲ್ಲಿ ಒಂದು ; 
“ ಇಷ್ಟಾನಿಷ್ಟಗಳನ್ನು ನೋಡಿದಾಗ ಕೇಳಿದಾಗ ಉಂಟಾಗುವ ಪರ 
ವಶತೆ” (ಛಾರಮಾ. ೩3೦); ಮತಿ ಲಜ್ಜೆ . . . ಜಡತೆ. . . ಅಪಸ್ಮಾರ 
ಗಳೆಂಬ ಮೂವತ್ತುಮೂಟಿ ಸಂಚಾರೀಭಾವಂಗಳಂ ಪರಿವರ್ಧಿಸಿ 
(ವಿವೇಕ. ೨೨೭). [ಸಂ. ಜಡತಾೂ) 

ಜಡತ್ವ (ನಾ). ೧. ನಿಷ್ಕ್ರಿಯತೆ ; ನಿಶ್ಚೇತನತೆ ; ನಿಶ್ಚಲತ್ವ : ಜಡತ್ವವು 
ಧಾತುಗಳ ವಿಶೇಷಧರ್ಮವೆಂದು ಎಣಿಸುತ್ತಿದ್ದರು (ಮುಂಬಯಿ. ೪-೯೨). ೨. 
ದಡ್ಡತನ ; ಮೂರ್ಬತನ : ಈ ಲೋಕದ ಪ್ರಾಣಿಗಳುಂ . . . ತಪೋ 
ದಾನಶೀಲವುತೋಪವಾಸಾದಿಗಳಿನೆಲ್ವುಂ ತೊಗಲುಮಾಗಿರ್ಪರದು 
ಜಡತ್ವಂ (ಕಾಂತಿಪು. 6-೧೨೮); ಧರೆಯಂ ಸುತನುಮಿಟ್‌ಕೆಯ್ದನೀ ದುಷ್ಕೃ 
ತಮಂ ಸ್ತ್ರೀತ್ವದ ಜಡತ್ವದಿಂದೊಡರಿಸಿದೆಂ (ಪಂಠಾಮಾ. ೭-೦೪). ೩. ಭಾರ 
ವಾಗಿರುವಿಕೆ ; ತೂಕವಾಗಿರುವಿಕೆ. [ ಸಂ. 

ಜಡದೆಅಕಿ (ನಾ). ಒಂದು ಬಗೆಯ ತೆರಿಗೆ: ಕಳುಕುಪಣ ೧ ಹಾ ೧೧ 
ಜಡದೆಟ್‌ಯ ಭಾಗ ಗದ್ಯಾಣ ೯ ಪಣ ೬ ಕುದುರೆಯ ಸೇಸೆ ಗದ್ಯಾಣ ೨೨ 
(ಎಳ. ೪, ಬೇಲೂರು. ೭೪-೦೩೮ ; 3261). [ಜಡ ತೆಲ್ಕಿ] 

ಜಡದೇಹ (ನಾ). ೧. ಭೌತಿಕ ಶರೀರ: ದೇಹ ತಾನಭಿಮನ್ಯುವೋ ದಿಟದೇಹಿ 
ತಾನಭಿಮನ್ಯುವೋ ಜಡದೇಹ ತಾನಭಿಮನ್ಮುವಲ್ಲದು ಕೆಟ್ಟರೇನಾಯ್ತು 
(ಕುವ್ಕಾದ್ರೋ. ೭-೨೭). ೨. ಸೋಮಾರಿ ; ಅಲಸಿ: ಮಡೆಯಂಗುತ್ತಮ 
ವಿದ್ಯೆ ಬೆಟ್ಟ ಜಡದೇಹಂಗುಜ್ಜುಗಂ ಬೆಟ್ಟ (ಸೋಮೇಶ. ೮೩). 

[ಜಡ + ದೇಹ) 

ಜಡದ್ರವ್ಯ (ನಾ): ತಾನಾಗಿ ಸ್ಫುರಣಗೊಳ್ಳದ ವಸ್ತು; ಅಚೇತನ ವಸ್ತು; 
ಭೌತವಸ್ತು : ಯಾವ ದ್ರವ್ಯವು ತಾನಾಗಿಯೇ ಸ್ಫುರಿಸುವುದಿಲ್ಲವೋ 
ಎಂದರೆ ಯಾವ ದ್ರವ್ಯದ ಪ್ರಕಾಶವು ಅನ್ಯಾಧೀನವಾಗಿಯೇ ಇರುವುದೋ 
ಅಂಥ ದ್ರವ್ಯವು ಜಡದ್ರವ್ಯವೆನಿಸಿಕೊಳ್ಳುವುದು (ತತ್ತ ರು. ೪): ಅಣ್ವಾತ್ಮಕ 
ವಾದ ಜಡದ್ರವ್ಯವೇ ಜಗತ್ತಿನ ಉಪಾದಾನಕಾರಣ (ಹುಕ್ಕಾರ. ೨೪ ಏರಿಕೆ). 

[ಜಡ + ದ್ರವ್ಯ) 

ಜಡಧರ (ನಾ). ಜಲವನ್ನು ಧರಿಸಿರುವುದು; ಮೋಡ; ಮೇಘ: ಕಡಲ 
ತೆರೆಗಳ ಬುದ್ದುದಂಗಳೆ ಜಡಧರಂಗಳೆ ಶಕ್ರಚಾಪವೆ ಸೊಡರೆ ಬೀದಿಯ 
ಗಾಳಿಯೇ ಮಿಂಚುಗಳೆ ಚಂದ್ರಮನೇ (ಬಸಪು. ೩೭-೨೫) : ನಿಡುಗಳಿಲೆಯ 
ಮೊನೆಯುರ್ಚಿದ ಜಡಧರಮೆಸೆದುದು (ಕಬಶಂ. ೩-೩೮. [ಸಂ.] 

ಜಡಧಿ*(ನಾ). ೧. ಕಡಲು ; ಸಾಗರ ; ಸಮುದ್ರ: ಜಡಧಿವೋಲಿರೆ ಸುರ 
ಸೈನ್ಯಂ . . . ಸಾಂಯಾತ್ರಿಕಂಬೊಲಿರ್ದಂ ಶಕ್ರಂ (ಕಂದ್ರಪು. ೧೨-೭೪); 
ವಡಬಶಿಖಿಯಲ್ಲಾವಿನುತವೇಳ*ಜಡಧಿಗಳು ಕದಡಿದವು (ಬಸಪು. ೩೮-೬೨): 
ಜಡಧಿಯನತ್ಯಣಕಂಗೆಯ್ದಾವೂರಿನ ಹೇರಗಳೋರಂತೆಸೆದಿರ್ಕುಂ (ಉದ್ಯದೇ. 
೨-೩೧) ; ಜಡಧಿ ಪಡೆದುದೊ ಬಿಲಮಿದಗಣಿತಮೆನಲ್‌ . . . ವಣ್ಣಿಸುವೆನು 
(ಜಿಬಪು. ೪೭-೩೩). ೨. ವರೂರ್ಯರ ಆಶ್ರಯಂಸ್ಥಾನ ; ಮೂಢರ ನೆಲೆ: 
ನಾಗೇಂದ್ರಶಯನಾಲಯವ ಜಡಧಿಯೆನಿಸಿ ನುತನಾಗೇಂದ್ರ ವರದಾ 
ಯುಧವ ಪೊಳ್ಳುಗಳೆದು . . . ರಾಜಿಸಿತು ಮೂಜಗದೊಳು (ಜೈಮಿಭಾ. 
೨-೦೨). ೧,೨: ಆ ಜಡಧಿ ಸಂಗತಿಯಿಂ ಜಡಬುದ್ಧಿ ಬುದ್ದೆಯಂ ತೊಲಗಿಸಿ 
ತಕ್ಕುಮಲ್ಲದೊಡೆ ನೀನಿನಿತಂ ನುಡಿವೈ ಪಳಾಳೆಮಂ (ಪಂಪಧಾ. ೯-೪೪). 

[ಸಂ.] 


೨೯೬೧೦ 


ಜಡಭಾವಿ 


ಜಡಧಿಮುದ್ರಿತ (ಗು). ಕಡಲಿನಿಂದ ಸುತ್ತುವರಿದ, - ಆವರಿಸಿದ: 
ಹರಿಶ್ಚಂದ್ರಭೂಭುಜಂ ಜಡಧಿಮುದ್ರಿತ ವಸುಧೆಯೆಲ್ಲವಂ ಪಾಲಿಸುತ್ತಿರ್ದನೇ 
ವಣ್ಣಿಸುವೆನು (ಹಡಕಾ. ೨-೩8). [ ಜಢಧಿ * ಮುದ್ರಿತ] 
ಜಡನೀರು (ನಾ). ಗಡುಸಂ ನೀರು ; ಜಡನೀರೆಂದರೆ ನಮ್ಮ ಶರೀರಕ್ಕೆ 
ಸಲ್ಲದಂಥ ಪದಾರ್ಥಗಳು ಕೂಡಿದ ನೀರು (ಮುಂಬಯಿ. ೫-೧೩೭). 
[ ಜಡ + ನೀರು( ನೀರ) ] 
ಜಡಪ :ರುಂಡಪ' ನೋ. 


| ಜಡಪ್ರಕೃತಿ (ನಾ). ೧. ಚೈತನ್ಯವಿಲ್ಲದ ಪ್ರಕೃತಿ: ಈ ಪ್ರಕೃತಿಯಲ್ಲಿ ಚೇತನ 


30 


35 


46 


ಪ್ರಕೃತಿಯೆಂತಲೂ, ಜಡಪ್ರಕೃತಿಯೆಂತಲೂ ಎರಡು ಪ್ರಕಾರ (ಹಸಾರ. 
೧೪-೦೮ ತಾತೃರ್ಯ). ೨. ಮಂದಸ್ವಭಾದವನು ; ಸೋಮಾರಿ. ೧, ೨: 
ಆ ಮಹಾರ್ಣವಂ . . . ಕಾಳಕೂಟ ಪ್ರಭವಮಾಗಿಯುಂ ಅಮೃತೋದಯ 
ಕ್ಷೇತ್ರಮುಂ ಜಡಪ್ರಕೃತಿಯಾಗಿಯುಮುದಾತ್ತಸತ್ತ್ವಮುಂ . . . ಎನಿಸಿ 
ದುದು (ಜಗವಿ. ೧-೪೪ ವ). [ಜಡೆ ಪ್ರಕೃತಿ) 
ಜಡಪ್ರಪಂಚ (ನಾ). ಅಚೇತನ ಜಗತ್ತು : ಜಡಪ್ರಪಂಚ ಚೇತನಾತ್ಮಕ 
ಪ್ರಪಂಚವೆರಡೂ ವಿಶ್ವತತ್ವದ ಎರಡು ಮುಖಗಳು (ಹುಕ್ನಾರ. ೩೯ ಏೀರಿಕೆ). 
[ಜಡ + ಪ್ರಪಂಚ] 
ಜಡಪ್ರಾಸ (ನಾ). ನಿಷ್ಪ$ಯೋಜಕವಾದ ಪ್ರಾಸ; ಅರ್ಥಸ್ವಾರಸ್ಯವಿಲ್ಲದ 
ಪ್ರಾಸ ; ಪೆಅರ್ಗಳಂ ಪಾರದೆ ಜಡಪ್ರಾಸ ಸೇರದ ಸದರ್ಥಕ್ಕೆ ಪೋರದ 
ಶಬ್ದ ಬಗೆಯಾ ತೋಜಿದೆ . . . ತಿರ್ದುಗೆ ಕೃಪೆಯೊಳು (ಮಂಗರಾ. ೦-೨). 
[ ಜಡ + ಪ್ರಾಸ] 
ಜಡಬಾಳು (ನಾ). ಲವಲವಿಕೆಯಿಲ್ಲದ ಬಾಳು ; ಬರಡು ಬಾಳು ; 
ನಿಸ್ಸಾರವಾದ ಬದಂಕಂ : ನನ್ನ ಜಡಬಾಳಿನ ಅರಣ್ಯದಲ್ಲಿ ದಿಕ್ಕೆಟ್ಟು 
ಅಲೆಯುತ್ತಿರುವಾಗ ನೀವು ತಂಪಾದ ನೆಳಲಿನಂತೆ, ಸೀನೀರಿನಂತೆ, 
ಊಟೆಯಂತೆ ದೊರೆತಿದ್ದೀರಿ (ಕುಸುಸಂ. ೯೨). 
[ ಜಡ + ಬಾಳ್ಕು ( ಆಬಾರ್ಜ್‌) ) 
ಜಡಬುದ್ಧಿ (ನಾ). ಮಂದವಾದ ಬುದ್ಧಿ ; ಮೊದ್ದುತನ ; ಚುರುಕಿಲ್ಲದ 
ಬುದ್ಧಿ ; ಮಂಜನ ಜಡಬುದ್ಧಿಗೆ ಒಂದೂ ತೋಚಲಿಲ್ಲ (ಪದ್ಮಸ. ೨೬೦). 
[ ಜಡ -- ಬುದ್ಧಿ ] 
ಜಡಭರತ (ನಾ). ೧. ಅಲಸಿಕೆಯ ಸ್ವಭಾವದವನು ; ಸೋಮಾರಿ: 
“ ಛಾನಸದವನು ; ಮಂದಮತಿ; ಜಡಭರತ; ಹಿಂದಿನ ಕಾಲದವನು” 
(810೫-0080. ಇಂಕನಿ). ೨. ಒಬ್ಬ ಯಷಿಯ ಹೆಸರು: ಇರದೆ ಸವತಿಯ 
ಮಕ್ಕಳಿಗೆ ಜಡಭರತನು ಬಳಿಕವರು ಬುದ್ಧಿಸ್ಸುರಣೆ ಕಾಲಕ್ರಮದಲಹು 
ದೆಂದೋವಿದರು ಬಿಡದೆ (ನಿಧಾಗ. ೫-೬-೧೦). [0.7 
ಜಡಭರಿತ (ನಾ). ೧. ನೀರಿನಿಂದ ತುಂಬಿದುದು ; ಜಲದಿಂದ 
ಕೂಡಿದುದು. ೨. ಬುದ್ಧಿ ಹೀನ ; ಮಂದಮತಿ. ೧, ೨: ಜಡಭರಿತಂ 
ನೀರದವಿ:ದಅಿಸೊಡನಿರ್ಪುದಯುಕ್ತಮೆಂದು ತಟಿದಂಗನೆ ತಾಂ ಕಡೆಗೊಗೆ 
ದಂತಿರೆ ಮುಗಿಲಿಂ ಸಿಡಿದು ಕೆಲಕ್ಕೊಗೆದ ಖೇಚರಿಯೇನೊಪ್ಪಿದಳೋ 


(ಶೆಬಶಂ. ೧-೪೨); ಕಾಲಪುರುಷಂ ಜಡಭರಿತನೆಂಬೆಯ? ಅಂತದನಾ 
ರೊರೆದರ್‌ ? (ರಾಮಾಶ್ಮ. ೨-೪). [ ಜಡ * ಭರಿತ ] ಎ 
ಜಡಭಾವ (ನಾ). ಜಡತನ ; ಜಡತ್ವ : ದೇಹಮಧ್ಯದಲ್ಲಿ ಪರವಸ್ತು 


ಉಂಟೆಂದಡೆ ಹರಿಯದು ನೋಡಾ ಆ ದೇಹದ ಜಡಭಾವ(ಆಖಂಡೇ. ೦೦೯-೩೨). 
[ಜಡ + ಭಾವ್ಯ] 

ಜಡಭಾವಿ (ನಾ): ೧. ನೀರಿನಿಂದ ಕೂಡಿದುದಂ. ೨. ಆಲಸ್ಯವುಳ್ಳುದಂ ; 

ಮಾಂದ್ಯವುಳ್ಳು ದು. ೧, ೨ : ವಯೋಧಿಕನಾಗಿ ತಾರ್ಕ್ಷ್ಯನಲ್ತತಿ ಜಡಭಾವಿ 

ಯಾಗಿ ಕಡಲಲ್ಲೂ ನಿಜಶ್ರುತಿಶೂನ್ಯನಾಗಿ ಮಾರುತಭುಗುವಲ್ತು (ಪುಷ್ಪ ಪು. 


೧೩-೩೫). [ ಸಂ. ಜಡಭಾವಿನ್‌] 


ಜಡಮತಿ 


ಜಡಮತಿ (ನಾ). ವೂರತನ ; ತಿಳಿಗೇಡಿತನ. ೨. ಮಂದಬುದ್ಧಿ 
ಯುಳ್ಳ ವ್ಯಕ್ತಿ; ಮಂದಮತಿ; ಬುದ್ದಿ ಹೀನ: ಫಳದಿಂ ಕಲ್ಪದ್ರುಮಮಂ 
ಜಳದಿಂ ಜಳನಿಧಿಯನುಕ್ತಿಯಿಂ ಸುರಗುರುವಂ ಬೆಳಗಿಂ ದಿನಪನನರ್ಚಿಪ 
ಜಡಮತಿಗಳ ತೆಜನನಾಮುಮನುಕರಿಸಿರೆವೇ (ಆದಿಪು. ೧೪-೧೧) ; ಗುಣ 
ಹಾನಿಗೆ ಬೆರ್ಚದೆ ಧಾರಿಣಿಯಂ ಪ್ರಣಯದಿನಿಳೇಶನಿತ್ತೊಡಮೇಂ ಲಕ್ಷ್ಮಣ 
ನೀಯಲೀಯನೆಂಬುದನೆಣಿಸಳೆ ಜಡಮತಿಗಳಾಗದಿರ್ಪರೆ ಪೆಂಡಿರ್‌(ಪಂರಾಮೂ. 
ನುಡಿವ ಜಡಮತಿಗಳಂ ಕೆಲರ್‌ ಕೃತಿಮತಿಗಳ್‌ 
ಮಾರ್ಕೊಂಡು (ಪುಪೃಪು. ೧೩-೯೧ ನ). [ ಜಡ ಮತಿ) 
ಜಡಮೂರ್ತಿ(ನಾ). ೧.ತಣ್ಣ ಗಿರುವ ಮೂರ್ತಿ; ಶೀತಲವಾದ ಮೂರ್ತಿ. 
೨. ಜಡಸ್ವರೂಪನಾದವನು ; ಸೋಮಾರಿ. ೧, ೨: ಖರಕಿರಣಂ 
ತೀವ್ರಂ ಶೀತರೋಚಿ ಜಡಮೂರ್ತಿ ಕಲ್ಪವೃಕ್ಷಂ ಸ್ತಬ್ಧಂ ನಿರತಿಶಯ 
ಗುಣಂಗೀ ನೃಪವರಂಗೆ ದೊರೆಯಲ್ಲದಿರ್ಪುದೊಂದಚ್ಚರಿಯೇ (ಶಾಂತಿಪು. 
೨-೭೭). [ ಜಡ 4 ಮೂರ್ತಿ] 
ಜಡರ (ನಾ). ರತ್ನದ ದೋಷಗಳಲ್ಲಿ ಒಂದು (?) : ಕರ್ಕರೆಂಬುದು 
ಮೊರಬಿನಂತೆ ಧರಿಸಲು ಪಾಪಮಕ್ಕರಿನ ಜಡರಮೆಂಬುದು ಕಾಂತಿ 
ಮಸಗಿಹುದು ದುಃಖಮಂ ತೋರಿಪುದು ಶಲಭವೆಂಬುದು ಮತ್ತ ಹಲವು 
ಹರಿಬಣ್ಣಮಿಹುದು. .. ದೋಷಗಳೇಳನುಳಿದು (ರತ್ನಶಾ. ೦೮-೪). [?] 
ಜಡರಾಶಿ (ನಾ). ೧. ಬುದ್ಧಿ ಗೇಡಿತನದ ಗುಂಪು; ದಡ್ಡ ತನದ ಸಮೂಹ: 
ಚೆಲುವೆಯ ಮೊಗದೊಳು ಮಿದುನಗೆ ಮೊಳೆದುದು . . . ಬೆರಗಾಗದು 
ಜಲರಾಶಿ ಜಡರಾಶಿಯಲ್ಲೆ, (ಇಂಡಾಪ. ೧೬೮-೩೦). ವಿ. ನೀರಿನ ಸಂಚಯ; 
ಸಮುದ್ರ. “ಜಡರಾಶೀಂದ್ರ' ಪರಾ. [ಜಡ ರಾಶಿ) 
ಜಡರಾಶೀಂದ್ರ (ನಾ). ಸಮಂದ್ರರಾಜ ; ವರುಣ: ಕಟ್ಟುವೆಂ ಜಡ 
ರಾಶೀಂದ್ರನನೆಯ್ದುವೆಂ ಪವನನಂ ಸರ್ವಸ್ವಮಂ ಕೊಂಡು ಕೂಡಿಪೆಂ 
ವಿತ್ತಪನಂ (ಜಗವಿ. ೩-3೧). [ಜಡರಾಶಿ+ ಇಂದ್ರ] 
ಜಡರು (ನಾ). ಜಡತೆ ; ಆಲಸ್ಯ ; ಸೋಮಾರಿತನ : ವೇದಾಂತದೆೊಳ್‌ 
ಪ್ರಕಾಶಮಾನವಾದ ನಿಜಸ್ವರೂಪಮಂ ತಿಳಿಪಿ ಎನ್ನ ಮನದ ಜಡರಂ 
ಕಳೆದು ನಿನ್ನಡಿಯೊಳ್‌ ಜ್ಞಾನ ಭಕ್ತಿಗಳಂ ಬಲಿಯಿಪುದು (ಚಿಕವಿ. ೧೪-೧3). 
[ ಆಸಂ. ಜಡ) 
ಜಡಲ (ನಾ). ಒಂದು ಸ್ಥಳದ ಹೆಸರು : ಜಡಲ'ಎರೆಯಬ್ನನ್‌ ಗಾವುಣ್ಣನ 
ಮಗಂಗೆ (ಎಕ. 1, 890). [?] 
ಜಡಲಿಂಗಿ (ನಾ). ಅಜ್ಞಾ ನಿಯಾದ ಲಿಂಗಧಾರಕ : ತಿಳಿದರೆ ಪ್ರಾಣಲಿಂಗಿ 
ತಿಳಿಯದಿದ್ದರೆ ಜಡಲಿಂಗಿಗಳೆಂದನಯ್ಮ ನಿಮ್ಮ ಶರಣ (ವಜಸಂ. ೩೯೭-೨೫). 
[ ಸಂ. ಜಡಲಿಂಗಿನ್‌ ] 
ಜಡವಸ್ತು (ನಾ). ಚೈತನ್ಯರಹಿತವಾದ ವಸ್ತು: ಪರಮಾತ್ಮನಿಗೂ ಜಡ 
ವಸ್ತುಗಳಿಗೂ ಪರಸ್ಪರವಾಗಿ ಭೇದವೈಲಕ್ಷಣ್ಮಗಳಿವೆ (ಕಕ್ಕಿವಿ., ೧೭). 
[ ಜಡ * ವಸ್ತು] 
ಜಡವಾದ (ನಾ). ಪಂಚಭೂತವಸ್ತುಗಳಿಂದ ಪ್ರಪಂಚದ ಸೃಷ್ಟಿ 
ಯಾಗಿದೆ ಎಂಬ ವಾದ ; ನಿರೀಶ್ವರವಾದ ; ನಾಸ್ತಿಕವಾದ: ಮಾಂಸ 
ನಯನಾವಿಷಯಮೆಲ್ಲಮಪ್ರತ್ಕಕ್ಷಮೆಂಬೀ ಜಡವಾದಮಂ ಕಂಡು (ಕಾಂತಿಪು. 
[ಜಡ + ವಾದ್ಯ ) 
ಜಡವಾದಿ (ನಾ). ೧. ನಿರೀಶ್ವರ ಸಿದ್ಧಾಂತವನ್ನು ಎತ್ತಿ ಹಿಡಿಯುವವನು: 
ನೀನೆಮಗೆ ತಾಯೆಂದು ಚೀರುತಿಹರಲ್ಲ! ನೀ ದಾಸಿ ಎಂಬುದನು ಜಡವಾದಿ 
ಬಲ್ಲ (ಪಾಂಡಜ. ೨೬-೭). ೨. ಜಗತ್ತಿಗೆ ನೀರೇ ಮೂಲವೆಂದು ವಾದ 
ಮಾಡುವವನಂ : ಧರೆಯಧಿಕವೆಂದನವನ ಮಂಜ್‌ದ ಬಳಿಕಪ್ಪವುರುತರ 
ದೈವವೆಂಬ ಜಡವಾದಿ ಗೌತಮನ ಕೂಡರರೆ ನುಡಿದಂ (ವೀಕ್ಮೈಪು. ೪-೩-೨೩). 
[ ಸಂ. ಜಡವಾದಿನ್‌ ] 


೬-೧೦೭): ನೊಂದು 


೯೬-೪, 


೮-೧೪೧ ವ), 


ರ್ಪಿ೬೨ 


ಳ್‌ 


20 


85 


45 


ಜಡಾತ 
೬ 


ಜಡವಿಕೃತಿ (ನಾ). ೧. ನೀರಿನ ವಿಕಾರ ; ನೀರಿನ ಇನ್ನೊಂದು ರೂಪ. 
೨. ಮೂರ್ಹತನದ ವಿಕಾರ. ೧, ೨: ಘನಭಂಗಂ ಗಾಂಗತೋಯಂ 
ಜಡವಿಕೃತಿಮಯಂ ಮೌಶ್ತಿಕಂ ದಕ್ಷಿಣಾವರ್ತನಯುಕ್ತಂ ಪಾಂಚಜನ್ಯಂ 
(ಡಂದ್ರಪು. ೧೩-೧೭). [ ಜಡ ವಿಕೃತಿ] 
ಜಡವೃತ್ತಿ (ನಾ). ೧. ನೀರಿನಿಂದ ಕೂಡಿರುವಿಕೆ. ೨. ಮಾಂದ್ಯ; ಆಲಸ್ಯ. 
೧, ೨: ಉಪಚಿತ ಜಡವೃತ್ತಿಯಿನೆಯ್ದೆ ಪೋಲ್ನುದಭ್ರಾಗಮಂ 
ಸಗರ್ಭಾಂಗನೆಯಂ (ಶಂದ್ರಪು. ೪-೪೩). [ ಜಡ * ವೃತ್ತಿ) 
ಜಡವೆಣ್‌ (ನಾ). ರಸಿಕಳಲ್ಲದ ಹೆಣ್ಣು; ನ ೀರಸಳಾದವಳಂ: ನಾಣಳಿದೆನು 
... ಜಾಣೋಡಿದತಿಜಡವೆಂಗಳ ನಾಣೆಯದೆೊಳೆಗಾದೆ(ಸೊಬಸೋ. ೨೫-೨೨); 
ಕಡೆಗಣ್ಣನೋಟದಿಂ ಕಾವನ ಕಣೆಗಳ . . . ನೀಜ್‌ಯರ ಗಡಣವಲ್ಲದೆ 
ನೋಡೆ ಜಡವೆಣ್ಣಳಾ ನಾಡೆಡೆಯೊಳಿಲ್ಲ (ಕುರಾಸಾಂ.೨-೬೩). [ಜಡ + ಪೆಣ್‌] 
ಜಡವೇಷ (ನು). ಭೌತಿಕವಾದ ವೇಷ ; ಶರೀರ: ಭಾವಪರಿವೇಷಮಂ 
ಪಡೆದು, ಜಡವೇಷಮಂ ಪಿಂಗಿದಾವೇಶದಿಂ (ಶ್ರೀರಾಮಾ. ೧೪೫-೯೧). 
[ ಜಡ + ವೇಷ] 
ಜಡಸಂಗ (ನಾ). ೧. ನೀರಿನ ಸಂಪರ್ಕ. ೨. ಮೂರರ ಸಹವಾಸ. 
೧, ೨: ಜಡಸಂಗಮುಂ ಪುದಿದ ಕಂಟಕಮುಂ ರಜಮುಣ್ಮಿ ತೋರ್ಪೆದುಂ 
ಪರಿಕಿಪೊಡಿಲ್ಲೆ ನಿಪ್ಪೆ ಸಕಮೇದೊರೆಯೆಂದೆನಿಸಿತ್ತೊ ಪದ್ಮನಾ (ಪುಷ್ಕಪು. ೩-೩). 
[ಜಡ + ಸಂಗ್ಯ ] 
ಜಡಸಂಸಕ್ತಿ(ನಾ). ೧. ಮೂಢರ ಒಡನಾಟ; ಮಂದಮತಿಗಳ ಸಂಪರ್ಕ. 
೨. ಅಲಸಿಕೆಯಿಂದ ಕೂಡುವಿಕೆ. ೩. ನೀರಡಿಕೆ; ಬಾಯಾರಿಕೆ. ೧, ೨, 
೩: ಭಕ್ತದ್ವೇಷಂ ಜಡಸಂಸಕ್ತಿ ಸದಾಚರಿತಲಂಘನಂ  ವಿಕಲವಚೋಯುಕ್ತಿ 
ಕಟುಮುಖತೆ ಕುಂದದಮುಕ್ತಜ್ವರನಂದದಿಂದಮರಸರೊಳೆಂದುಂ (ಶಂದ್ರಪು. 
೧೦-೧೧೮). [ಜಡ + ಸಂಸಕ್ತಿ] 
ಜಡಸ್ಥಲ (ನಾ). ೧. ನೀರಿನ ಸ್ಥಾನ; ಜಲಾಶಯ. ೨. ಮೂರರ 
ನೆಲೆ. ೧, ೨: ಎನಗೆ ಕುಮುದಾಪ್ತನೆಣೆಯೆ ಎಂದು ಕರಮೆ ಬಕನಿಂದುವಂ 
ಜಟೌಿವಮೋಲ್‌ ಜಡಸ್ಕಲದೊಳರರೆ ಅಜ್ಞರ್‌ ಕಲಾನಿಧಿಗಳಂ ಜಟ್‌ 
ವರ್‌ ದುರಭಿಮಾನವೇಗೆಯ್ಯದೋ (ಪದ್ಮರಾ. ೧-೩೫). [ ಜಡ + ಸ್ಥಲ ] 
ಜಡಸ್ಥಿ ತಿ (ನಾ). ೧. ನೀರಿನಲ್ಲಿರುವಿಕೆ. ೨. ಜಡಸ್ವಭಾವ ; ಸೋಮಾರಿ 
ತನ. ೧, ೨: ದಂಡಭ್ರಮಂ ಕುಲಾಲಚಕ್ರದೊಳ್‌ ಜಡಸ್ಥಿತಿ ನಕ್ರದೊಳ್‌ 
. ಅಲ್ಲದಿಲ್ಲಮೆಲ್ಲಿಯಂ (ಡಂದ್ರಪು. ೩-೯ ವ). [ಜಡ + ಸ್ಥಿತಿ) 
ಜಡಹೃದಯ (ನಾ). ಮಂದಬುದ್ಧಿ ಯುಳ್ಳವನು ; ಮೂರ್ಪತನವುಳ್ಳ 
ವನು : ಜಡಹೃದಯರನಾಶ್ರಯಿಸಿರ್ದೊಡೆ ಮೂಳೋಚ್ಛಿತ್ತಿಯಪ್ಪುದು 
(ಪಾರ್ಶ್ವಪು. ೮-೧೮) . [ ಜಡ * ಹೈದಯ] 
ಜಡಾಕರ(ನಾ). ೧. ನೀರಿಗೆ ಆಕಾರವಾದುದು; ಸವಂಂದ್ರು. ೨. ಜಾಡ್ಯಕ್ಕೆ 
ಆಗರ ; ರೋಗದ ಆಶ್ರಯ. ೧, ೨: ಅಂಗೀಕೃತ ಕುಟಜಶೋಭಾ 
ಪ್ರಭಾವಮಾಗಿಯುಂ ಸಂಶೋಷಿತ ಜಡಾಕರಮಲ್ತು (ಶಂದ್ರ ಪು. ೪-೪೨ ವ). 
[ಜಡ + ಆಕರ್ಯ) 
ಜಡಾಕರತ್ವ (ನಾ). ೧. ನೀರಿಗೆ ಆವಾಸಸ್ಥಾನವಾಗಿರುವಿಕೆ; ಸಮುದ್ರ 
ವಾಗಿರುವಿಕೆ ೨. ಮೂಢರಿಗೆ ಆಶ್ರಯವಾಗಿರುವಿಕೆ. ೧, ೨ : ವಿಶಿಷ್ಟ 
ಪಕ್ಷ ಭೂಭೃನ್ನಿಕರಮಾಗಿಯುಂ ಜಡಾಕರತ್ವೋಪೇತಮಲ್ತು (ಡಂದ್ರಪು. 
೧-೧೩೬). [ಸಂ.) 
ಜಡಾತ್ಮ(ನಾ). ೧. ಎ ಜಡಹೃದಯ : ಭಾವರಸಬಂಧುರಂ ಕವಿತಾವಿಷಯ 
ಮಕರ್ಣಹೃದಯನಪ್ಪ ಜಡಾತ್ಮಂಗೇವುದೊ ರತಿಯಿನಿದಂ ಕಿವಿಗೀವುದೆ 
ಬಧಿರಂಗೆ ಸೌಂದರೀಸೀತ್ಕಾರಂ(ಮಲ್ಲಪು. ೧-೩೬). ೨. ಅಲಸಿ; ಸೋಮರಾರಿ: 
ಜಾಳ ಜಲ'ದು ಜಡಾತ್ಮರಿಗೆ ಜಂಘಾಳತನವನು ಮೆಜಿಬಹದು ಖೋಡಿಯ 
ಖೂಳರನು ಖೊಪ್ಪರಿಸಿ (ಕುವ್ಮಾಕ. ೧೬-೨೧). [ಸಂ. ಜಡಾತ ನ್‌ 


ಜಡಾನ 


ಜಡಾನ್ನ (ನಾ). ಬಿರುಸಾದ ಆಹಾರ; ಅರಗಿಸಲು ಕಠಿನವಾದ ಆಹಾರ: 
ಅಶಕ್ತಮನುಷ್ಯರಿಗೆ ಬೇಳೆಯು ತಾಳುವುದಿಲ್ಲ, ಹೊಟ್ಟೆ ಉಬ್ಬುತ್ತದೆ, 
ಅದರಿಂದ ಬೇಳೆಯು ಜಡಾನ್ನವೆಂದನಿಸುತ್ತದೆ (ಮುಂಬಯಿ. ೫-೧೬೬). 

[ ಜಡ + ಅನ್ನ] 

ಜಡಾಯಿಸು (ಕ್ರಿ). ೧. ಒತ್ತಿ ತುಂಬು ; ಗಿಡಿ; ಬಲವಾಗಿ ತುರುಕು ; 
(ಮೊಳೆಯಂಂತೆ ಬಡಿದು) ನೆಡು. ೨. ಬಾಗಿಲಿಗೆ ತಾಳು ಹಾಕಿ ಭದ್ರ 
ಪಡಿಸಂ ; ಬಲವಾಗಿ ಅಗಳಿ ಹಾಕಿ ಬಾಗಿಲನ್ನು ಭದ್ರಪಡಿಸು. 

[ ಜಡ್ಯ(ಐ +“ ಹಿಂ. ಜಡನಾ) * - ಇಸ್ಯು) 

ಜಡಾವಸಥ (ನಾ). ೧. ನೀರಿನ ಆಶ್ರಯವುಳ್ಳುದು. ೨. ಮೂರ್ಯರಿಗೆ 
ಆಶ್ರಯವಾದಂದು. ೧, ೨: ಕೆಸಜಕೊಳ್‌ ಪುಟ್ಟಿದುದಂತುಮಲ್ಲದೆ 
ರಜಸ್ಸಂಲೀಢಮೆಂತುಂ ಜಡಾವಸಥಂ ಚಿಃ ಮಧುಪಪ್ರಸಂಗಿ ಖರದಂಡಂ 
ಮತ್ತೆನುತ್ತಬ್ಬಮಂ ಬಿಸುಟು (ಜಗವಿ. ೧-೬). [ಜಡ + ಅವಸಥ ) 

ಜಡಾವಸ್ಥೆ (ನಾ). ನಿಶ್ಚೇಷ್ಟಾವ ಸ್ಮ : ಚೇತನಾರಹಿತವಾದ ಸ್ಥಿತಿ: 
ಶಕ್ತಿಯು ವಿಶ್ವದಲ್ಲಿ ಎಲ್ಲೆಲ್ಲು ಸಮನಾಗಿ ಹಂಚಿಬಿದ್ದಾಗ ಹೀಗೆ ಬಳಕೆಗೆ 
ಸಿಗದಿರುವುದು. ಹಾಗೆ ಬಳಕೆಗೆ ಸಿಗದಂತೆ ಶಕ್ತಿಯಿದ್ದರೆ, ಆಗ ಜೀವ 
ವೆಂಬುದು ಬದುಕಲಾರದು. ಈ ಸ್ಥಿತಿಯನ್ನು ಜಡಾವಸ್ಥೆ (Atrophy) 
ಎಂದು ಕರೆಯುತ್ತಾರೆ (ಜಾಲಪ್ಪ. 111, ೧೩೬೭). 

[ ಜಡ + ಅವಸ್ಥೆ ) 

ಜಡಾಶಯ (ನಾ). ೧. ನೀರಿಗೆ ಆಶ್ರಯಸ್ಥಾನ : ಮದಮದಿರಾಪ್ರಮತ್ತ 
ಜನತಾಶಯದಂತೆ ಜಡಾಶಯಂ ಕಲಂಕಿದುದು (ಪಂರಾಮಾ. ೭-೧೩೩). 
೨. ಮೂರ್ಯರ ನೆಲೆ: ತಿಳಿಯೆ ಜಡಾಶಯಮೆಸಕಕ್ಕಳವಡೆ ಮಾರ್ಗಂ 
ದಿಗಂಬರಶ್ರೀ ತನ್ನೊಳ್‌ ಬೆಳಗೆ, . . ಊರ್ಜದಂದದಿನಾದಂ (ಕಂದ್ರಫು. 

೧, ಪಿ: ಮಾಜುತವಿರ್ದುದು ಮೇರೆಯನಂದತಿಶಯದೆ 
ಜಡಾಶೆಯಂ ಜಡಾಶಯನನ್ನಂ (ಬಾಧಪು. ೧೨-೪೯). [ಜಡ + ಆಶಯ] 

ಜಡಾಶ್ರಯ (ನಾ).ಎ ಜಡಾಶಯಂ ೧, ೨ : ಅವ್ಯವಸ್ಥೆ ಜಡಾಶ್ರಯದೊಳ್‌ 

« ಪಜ ಭೇದಂ ಲಿಪಿಗಳೊಳ್‌ ಅಕ್ಕುಮಲ್ಲದೆ ಜನಪದದ 

ಜನಂಗಳೊಳಿಲ್ಲ (ಜಗವಿ. 3-೧ ವ). [ಜಡ * ಆಶ್ರಯ] 

ಜಡಿ, ರುಡಿ, (ಕ್ರಿ). ೧. ಗದರಿಸು; ಬೆದರಿಸು : “ ಜಡಿಇತರ್ಜನೇ 
(ಹೆದಜ್‌ಸು). ಅಲ್ಪವೃಷ್ಟೌ ಚ” (ಕಮಧಾ);: ವಾಯುಭೂತಿಯುಂ ಮುಳಿದು 
ಬಯ್ಬು ಜಡಿದು ಕಾಲಿಂದಂ ತಲೆಯನೊದೆದು (ವಡ್ಮಾಲಾ. ೮-೧೬): 
ಪಾಂಚಾಳಿಯಂ ಕಣ್ಣಿ ಡೆ ಜಡಿದು ಮುಡಿಯಂ ಪಿಡಿದು (ಪಂಪಧಾ. ೭-೪ ಐ); 
ಜಡಿವ ರವಂಗಳಿಂ ಸೆಳಿದ ಕೈದುಗಳಿಂ. . . ಮಹಾಧ್ವನಿಯ ಕೊಂಬುಗಳಿಂ 
ಭಯಮಂ ನೆಗಟ್ಟುತಿರ್ದೆಡೆಯೊಳೆ ಮುಂದೆ ಸಂದಣಿಸಿದರ್‌ ಪುರರಕ್ಷಕರ್‌ 
(ದಕಕು. ೮6-೧೧೨) : ನಾದಿಪ ವಾದ್ಯವ ನಿಲಿಸಿ ತನ್ನಯ ಬಿರುದೋದುವ 
ಭಟ್ಟರ ಜಡಿದು (ಕಂನವಿ. ೧೩-೧೨೫). ೨. ಕೂಗು ; ಧ್ವನಿಮಾಡಂ :ಪೋ 
ಪುಗಿಲ್‌ವುಗಿಲೆನುತೆ ಕರಂ ಕಾಪುಗೊಂಡು ಜಡಿವುದು ಪಿಕನಿಕರಂ 
(ಸುಕುಮಾ. ೧೦-೫೩); ಕೇಗುವ ಪಿಕಂ ಜಡಿವಂಚೆ (ಪುಷ್ಪಪು. ೧೪-೨೩); 
ಹೊಳೆವ ಸಿಂಧದ ಜಡಿವ ಕಹಳಾವಳಿಯ ಲಗ್ಗೆ ಯ ವಿವಿಧವಾದ್ಯದ 
(ಕುವ್ಮಾದ್ರೋ. ೬-೨). ರುಡಿ: ೧. ಒಡೆಯನಾಗಿಹ ಸುರಥಭೂಪನ 
ರುಡಿದು ಪಟ್ಟಣದಿಂದ ಹೋಗೆಂದ (ದೇವೀಮ. ೧-೨೬). ೪. ರುುಡಿವ 
ಹೊಂಗಂಟೆಯ (ಕುವ್ಠಾಲೀ. ೪-೬೨). [ದೇ.8ತೆಲು. ಜಡಿ, ಸಡಿ] 

ಜಡ್ತಿ, ರುಂಡಿ, (ಕ್ರಿ). ೧. ಹೊಡೆ ; ಬಡಿ: ಕುಟ್ಟು: ಧರೆಯಂ ರಕ್ಷಿಸಿ 
ದುಷ್ಟರಂ ಜಡಿದು ಸದ್ಭರ್ಮಮಂ ಕಾಯ್ದು (ಧರ್ಮಾಮ್ಮ. ೨-೮೪) ; ಸದೆದನು 
ಬಜಸಿಡಿಲು ಜಡಿವಂತೆ (ಕುವ್ಕಾದ್ರೋ. ೧೮-೩೩); ಜಡಿವ ಕಲ್ಲುಂಡು 
ಧೂಳಿಡುವ ಬಿಜುಗಾಳಿ ಕಂಗೆಡಿಪ ಕತ್ತಲೆ ಮೇಲೆ ಕೆಡೆವ ಗಿರಿತರು 
(ಜೈಮಿಛಾ. ೧-೨೩). ೨. ಇಡಿ ; ಗಿಡಿ ; ತುಂಬು : ಅರಲ ನವಪರಿಮಳಂ 


೯-೪೩), 


ಶೆ ೨೯೬೩ 


ಲಾ 


20 


೪5 


86 


ಜಡಿ 


ಗಳಿಂದಂ ಜಡಿಯದೆಳಗಾಳಿಯೆಳೆಗಿಳಿಯಿಲ್ಲದಿಡ ಬನಮಿಲ್ಲವಾ ನಾಡೊಳು 
(ಜೆಬಪು. ೧೧-೩); ಮುತ್ತಿನಿಂ ಜಡಿವ ಪಲ್ಲಕ್ಕಿಯೊಳು ಬಾಣಾಸುರೋತ್ತಮನ 
» ೬೬ ಕುಳ್ಳಿರಿಸಿ (ನವಮೋ, ೩೪-೨೪; ಇಲಿಬಿಲಕ್ಕೆ ಕಲ್ಲನ್ನು ಜಡಿ (ರೂಢ). 
೩. ಕೂಡಿಸು ; ಸೇರಿಸು; ಕಲಸು: ಮೊಸರೊಳಗೆಯುಪ್ಪ ... 
ಕೊತ್ತುಂಬರಿಯನಿಕ್ಕಿ ಜಡಿದುಕೊಂಡು (ಸೂಪಶಾ. 8-೯).೪. ವ್ಯಾಪಿಸು : 
ಹರಡು : ನುಡಿ ಮೃದುವಾಗೆ ಮುಡಿ ಜಡಿದು ಬೆನ್ನ ಮೇಲೊಲೆಯಲ್‌ 
(ಸೋಮ. ೧-೬೨ ; ಮೂದಲೆ ಗಾಳಿಯಲಿ ದಳ್ಳಿಸುವ ಶೌರ್ಯಜ್ವಾಲೆ 
ಜಡಿದುದು (ಕುವ್ಕಾಳ. ೩-೮೨). ೫. ರುಳಪಿಸು; ಬೀಸು: ಕರಿಘಟೆ 
ಯಿರ್ಕೆಲಂಬಿಡಿದು ಕತ್ತಿಗೆಯಂ ಜಡಿಯುತ್ತುಮಂಗರಕ್ಕರ ಪಡೆ ತಾಗೆ 
(ಪಂರಾಮಾ. ೧೩-೭೮); ನಂದಿಕೇಶನೊಪ್ಪುವ ಹಾಸ್ಯಮುಖನಾಗಿ ವೇತ್ರಮಂ 
ಜಡಿಯುತಾ (ಪದ್ಮರಾ. ಜಡಿವ ಬತ್ತೀಸಾಯುಧಗಳ 
ಸುಭಟರ ಬೆಡಗಿನ ನಿಕರವೊಪ್ಪಿಹವು (ಕಂನವಿ. ೬-8೯). ಓ. ಸ್ರವಿಸಂ; 
ಸುರಿ: ಘುಡುಘುಡಿಸಿ ಮಾಗಧಿಯ ಮಗನಲಿ ಜಡಿದವಿಳೆಗ [ಪಾಕಾಂ. 
ಜಡಿದು ಸುರಿವ]ಶ್ರುಗಳು (ತೊರರಾ. ೩-೯-೨೫). ಪಿ. ಅಲ್ಲಾಡು ನ 
ನಡುಗು : ಕಂಪಿಸು : ಕೈನಡುಗೆ ಪುರ್ಬಲುಗೆ ಮಿಸುಪಧರ ಜಡಿಯೆ 
(ಹಡಳಾ. ೨-೩೩): ಮೊಲಿವ ಭೇರಿಯ ಘುಳುಘುಳುಧ್ವನಿ ಕೂಡೆ ಜಡಿದುದು 
ಕಮಲಜಾಂಡಘಟ (ಕುವ್ಯಾದ್ರೋ. ೫-೪೦) ; ಕಡುರಭಸಕೆ ಬ್ರಹ್ಮಾಂಡ 
ಒಡೆಯಲು ಚೌದೆಸೆ ಜಡಿಯಲು (ಕಂನವಿ. ೧೪-೧); ಜಡಿವ ಮಣಿಕುಂಡಲದ 
ಗಣೇಶನಂ ಕಂಡ (ಕಂಕದಾ. ೧೦-೭೩). ಲೆ. ಎಳೆ; ಸೆಳೆ; 
ಬಲಾತ್ಕರಿಸು : ನಾಣ್ವಿ ಪೋಗಲೆಂದಲ್ಬ ಕನ್ನೆಯಂ ಚೂತಲತಿಕೆಯೆಂಬ 
ಕೆಳದಿ ಜಡಿದು ಕುಳ್ಳಿರಿಸಿ (ಪಂಪಛಾ. ೫-೧೭ ವ) ; ನೃಪನ ಮುಡುಹ ಪಿಡಿದು 
ಜಡಿದುಯ್ಯಲಾಡುವರಾಗಿ ಮುಡುಹಿಷ್ಟು ಕರಿಣವಾಗಿಹುದು(ಧರಡ.೬- ೩೬). 
೯. ಭಾರದಿಂದ ಕೆಳಕ್ಕೆ ಜೋಲು ; ಕುಗ್ಗು : ತಿಳಿಗೊಳನ ತಡಿವಿಡಿದಡಸಿ 
ಫಳಭರದಿ ಜಡಿದೊಜಗುತಿರ್ಪ ನಾನಾಮರಂಗಳಂ (ಹಶಕಾ. ೩-೩೨); 
ತೊಡರ ರುಣರುಣರವದ ಹೆಗಲಲಿ ಜಡಿವ ಹಿರಿಯುಬ್ಬಣದ ಹೆಚ್ಚಿದ 
ಮುಡುಹುಗಳ(ಕುವ್ಕಾದ್ರೋ.೧-೧೪). ೧೦. ಅಲುಗಾಡಿಸು; ಅಲ್ಲಾಡಿಸು: 
ಅಡಿಗಡಿಗೆ ಎನ್ನ ಮನವ ಜಡಿದು ನೋಡದಿರಯ್ಯ (ಬಸವ. ೩3೩). ೧೧. ಬಿಗಿ 
ಮಾಡು : ಭದ್ರಪಡಿಸು : ನೀನು ಬಾಯಿಗೆ ಬೀಗ ಜಡಿದಂತೆ ಮೌನ 
ವಾಗಿ ಕುಳಿತಿರುವೆಯಲ್ಲ (ಹಾಹುತ್ತ. ೨). ೧೨. ಹೊರಿಸು; ಹೇರು: ನಾನು 
ಅವನಿಗೆ ಕೊಟ್ಟ ಸಾಲ ಏನು, ಬಡ್ಡಿ ಹೇಗೆ ಜಡಿದಿರಬೇಕು ? (ಗಾಳಿವ. 
೧೮೭). ೧೩. ರತಿಕ್ರೀಡೆಮಾಡು ; ಸಂಭೋಗಿಸು. ೧೪. (ಆಲಂ) 
ತಿನ್ನು ; ಕಬಳಿಸು : ದಿನಾಲು ಒಂದು ಸೇರು ಮಾಂಸದವರೆಗೆ . . . 
ಜಡಿಯುತ್ತಿದ್ದರು (ಜೀವಪ್ಪ. ೨೫). ರುಡಿ : ೧. ಸಮಸ್ತ ನಖಸಂದಿಗಳಲ್ಲಿ 
ಮೊಳೆಗಳಂ ರುಡಿಸಿಕೊಂಡು (ಶೇಷಧ. ೧೭-೧೪). ೫. ರುಡಿವ ದೂಹತ್ತಿಗಳ 
ಹಾಯಿಕಿ ಹಿಡಿವ ಲೌಡಿಯ (ಕುಪ್ಕಾಭೀ. ೪-೩೫) : ರನಿಡಿದನು ಚಂದ್ರಹಾಸ 
ಕದ (ತೊರರಾ. ೬-೨-೪೩); ಕರಿಯಭಂಟ ತನ್ನ ಖಡ್ಗವ ರಖುಡಿದಂ 
(ಕರಿಕ. ೧೦-೧). 
ಜಡಿದಿಡು ಎ ನಾಶಗೊಳಿಸು ; ಹಾಳುಮಾಡು : ಕಲ್ಪವಲ್ಲಿಗಳೆ ಜಡಿ 
ದಿಟ್ಟು ಮುನಿಗಳ ತಪವನಳಿದು ಕಣ್ಣಿಡಿಸಿದರು (ಕಂನವಿ. ೪-೧೪). 
[ದೇ.8 ತುಳು. ಜಡಿ: ತೆಲು. ಜಡಿಯು ) 
ಜಡ್ಮಿ (ನಾ). ಬೆದರಿಕೆ ; ಗದರಿಕೆ. "ಜಡಿಕೆಯ್‌' ಪರಾ. ( <ಎಜಡಿ,] 
ಜಡ್ಮಿ, ರುಡಿ, (ನಂ). ಹೊಡೆಯುವಿಕೆ ; ಹೊಡೆತ: (೪). ರುಡಿ: 
ಕಡುಗಲಿಗಳೇಟದಲಿ ಮಿಗೆ ರುಡಿ ಪವಾಡ ದೃಢಾಯತಿಕೆಗಿದು ವಡಿಯ 
ನಳರೇವಂತರೆಂದುದು ರಾವುತಿಕೆಗಳಲಿ (ಕುವ್ಯಾಆ. ೭.೨). [ ಜಡಿ) 


೧೧-೧೮೩) ; 


46, ಜಡಿ, ಚೆಡಿ, (ನಾ). ೧. ಎಡೆಬಿಡದಿರುವ ಹನಿಯ ಮಳೆ; ಸೋನೆಮಳೆ : 


“ ಜಡಿ-ತರ್ಜನೇ (ಹೆದಜ್‌ಸು), ಅಲ್ಪವೃಷ್ಟೌ ಚ” (ಸಮಧಾ); 


ಜಡಿಕೆಯ್‌ 


ಬಡಹಂ ಕೈಕೊಂಡಾಗಳು ಜಡಿ ಮಾಣದೆ ಸುರಿಯೆ ನಾಂದು 
(ಪುಣ್ಕಾಸ್ರ. ೬-೩೫); ಜಡಿಯೆಂಬ ನುಡಿ ಮೇಘದುತ್ತಾತ ವರ್ಷದೊಳು 
(ಪ್ರಧುಪು. ೩-೧೦). ೨. ಮೋಡ ಮಯಸಾಕಿರುವುದಂ : ಎಡೆಬಿಡದೆ ಮುಸು 
ಕಿರ್ದ ಮೇಘಮಂ ಜಡಿಯೆಂಬರ್‌ (ಜೈಮಿಧಾ. ೨-೯). ಚಡ್ಮಿ : ೧. ಚಡಿಗೆ 
ಕಡುಸುಗಿದು ತಾಂ ಪೊಜಮಡದೆ (ರಾಮಾಶ್ಯ. ೩-3೯). 

ಜಡಿಕೆಯ (ಕ್ರಿ). ಬೆದರಿಸು ; ಗದರಿಸು ; ಬೆದರಿಕೆ ಹಾಕಂ : ಅಂಗನೆ 
ಯರನು ಪಡಿಯಅತಿಯರು ಸಂಗೊಳಿಸಿ ಜಡಿಕೆಯಿದು ನಿಲಿಸಿದರಿಂಗೊರಳ 
ನುಣ್ಣರದಿ ಹೋ ಹೋ ಗಲಭೆ ಬೇಡೆಂದು (ಸಾಳ್ಕಭಾ. ೩೨-೨೭). 

[ ಜಡಿ + ಕೆಯ್‌, ] 

ಜಡಿಗೊರಡು (ನಾ). ಕುಟ್ಟುವ ಕೊರಡಂ; (ಯಂದ್ಭದಲ್ಲಿ 
ಉಪಯೋಗಿಸುವ) ಮರದ. ದಿವಿದ್ಧಿ: ಅಷ್ಟದ್ಧಾರದ ಬಾಗಿಲ್ಲಳ 
ರಚನೆಯು ಎಷ್ಟೇ ಅನೆಗಳನ್ನಾದರೂ ಎಂತಹ ಹಾರೆ ಜಡಿಗೊರಡು 
ಗಳನ್ನಾದರೂ ವ್ಯರ್ಥಮಾಡಿಬಿಡುವುದು (ಸುಗುಗಂ. ೮೪-೬). 

[ ಜಡ್ಮಿ + ಕೊರಡ್ಕು ( ಎಕೊಟಿಂಡು) ] 

ಜಡಿತ, ರುಡಿತ (ನಾ). ೧. ಹೊಡೆತ ; ಬಡಿತ : ಕಳ್ಳನಿಗೆ ನಾಲ್ಕು ಜಡಿತ 
ಜಡಿದ ನಂತರ ಬಾಯಿಬಿಟ್ಟ (ರೂಢ). ೨. ಹೊಂದಿಕೊಂಡ ವ್ಯಕ್ತಿ : 
ಸುರಬಾಲೆಯಾದರೂ ನನ್ನ ಜೀವನದ ಜೊತೆಗೆ ಎಂದಾದರೂ 
ಜಡಿತಳಾಗಿದ್ದ ಳು ಎಂಬ ಮಾತೇ  . . ಉದಯಿಸಲಿಲ್ಲ (ಇಪ್ಟಳ. ೧೧). 
೩. ಕಂಂದಣಿಸಿದಂದಂ; ಖಚಿತವಾದಂದು: ರತ್ನ ಜಡಿತ ಪೋಹಚೆಯನ್ನು 
ಕೊಟ್ಟು ಅವರನ್ನು ಹಾದಿಗೆ ಹಚ್ಚಿದೆನು (ಮಂಜುಳ. ೦೧೩); ಮೂಳೆಮೂಳೆ 
ಯಲ್ಲಿಯೂ ಜಡಿತವಾಗಿ ನಾಟಿತು (ರೀವೀಡೌ. ೧೨೯). ರುಡಿತ: ೩. ಕಡಗ 
ಕಂಕಣಮಣಿದೋರೆ ದೋಷವಿದೂರೆ ರುಡಿತದುಂಗುರಶೃಂಗಾರೆ 
`(ವಿದಾಕ್ಮ. ೭೦-೩. . [ ಜಡ್ಮಿ * _ ತ್ವ) 

ಜಡಿತರ್‌ (ಕ್ರಿ). ಜಡಿದು ತಾ ; ಹೆದರಿಸಿ ತರು: ತಡೆಯದೊಡ್ಡಾ ಪಂದಿ 
ಮಿಗಗಳ ನಿಡುವಲೆಯ ನೋಡೆಯ್ದೆ ತೋಹುಗರೆಡೆಗವಂ ಸೋವುಗರು 
ಜಡಿತರೆ ವಿಂಧ್ಯಕನು ಕಡುಗಿ (ಸಾಳ್ಮಭಾ. 8-೨೩). [ಜಡಿ * ತಂ] 

ಜಡಿತಿ "ರುಂಡಿತ್ಕಿ' ನೋ. 

ಜಡಿತೆ ರುಂಡಿತ್ಕಿ' ನೋ. 

ಜಡಿನುಡಿ(ನಾ). ಆಕ್ಷೇಪಣೆ; ಗದರಿಸುವಿಕೆ : ಕೈಸರ ತಿಬೇರಿಯನ ಹಿತಶತ್ರು 
ವಾನಹೆನೊ ಮಿತ್ರನೊ ಎಂದು ರುಳಪಿಸಿದ ಜಡಿನುಡಿಗೆ ಮನದ ಧೈರ್ಯಂ 
ಬೆಳರೆ (ಗೊಲ್ಲೊಥಾ. ೭-೧೮8). [ಜಡ್ಮಿ ನುಡಿ] 

ಜಡಿಪ (ನಾ). (ಕೋಗಿಲೆ ಮುಂತಾದ) ಪಕ್ಷಿಗಳ ದನಿ; ಕೂಗು : “ಜಡಿಪ 
ಮೆಂದು ಕೋಗಿಲೆಯ ಚಪ್ಪರಣೆ” (ಕಶಸಾ. ೦೦-೨೦೭); “ಜಡಿಪಮೆನಲದೆ 
ಪಕ್ಷಿಗಳ ದನಿಯೊಳಕ್ಕು” (ಕತರ. ೩೪); ತನ್ನ ಪಾಡುವಿಂಚರದಿಂದೆಮ್ಮ 
ಪಾಟಮಂ ಕೀಲ್ಮ್ಮಾಡಿದಳಿವಳೆಂಬ ಮುಳಿಸಿಂ ಗಜಟ್‌ ಗರ್ಜಿಸುವಂತಿರ್ದ 
ಕೋಗಿಲೆಗಳ ಜಡಿಪಕ್ಕೆ ಬೆದಜುವಳ್‌ (ಕಾದಂಉ. ೩೩೪); ನಲವಿಂದೆ ಪೊಕ್ಕಂ 
ಬೇಗದೆ ಪಡಿಯಜ ಜಡಿಪಮೆಡೆಗೊಳೆ ಬನಮಂ (ಕಬ್ಳಿಕಾ. ೯೯). 

[ ಜಡ್ಮಿ, * - ಪ) 

ಜಡಿಪು; (ನಾ) .ಎಜಡಿಪ: ಮಲೆಯೆಲರಲೆಪುಂ ಮನಸಿಜನಲೆಪುಂ ಕೋಗಿಲೆಯ 
ಜಡಿಪುಮೊಡನೆಗಲ್ಟಿನಮೇನಲ ಜಡಿಯಾದಂತಿರ್ಪವಗಲದಾ ವನಲತೆಯ 
ಜೊಂಪದೆೊಳ್‌ ಜಂಪತಿಗಳ (ಅಜಿಫು. ೨-೦೪). [ಜಡಿ * -ಪ್ರು) 

ಜಡಿಪು, (ನಾ). ರುಳಪಿಸುವಿಕೆ ; ಬೀಸುವಿಕೆ : ಎಡೆಗೊಂಡಿರೆ ತನ್ನಯ 
ತೋಳೆಡೆಯಂ ಜಯಲಕ್ಷ್ಮಿ ಮೊಗದ ಪೊಗರಿಂದಶಿ ನೀಳ್ಜೊಡನೊಡನೆ ನೃಪನ 
ಜಡಿಪದೆ ನಡುಗುವಳಸಿಕಾಂತೆ ಕೂರ್ಪಿದೇಂ ಕೈವಸಮೋ (ಪುಷ್ಟ ಪು.&-೧೬). 

[ ಜಡ್ಮಿ - -ಪ್ರು) 
ಜಡಿಮಳೆ "ಜಡಿವಳೆ' ನೋ. 


೨೯೬೪ 


ಜಡೆ, 


ಜಡಿಮೆ (ನಾ). ಜಡತ್ವ ; ಜಾಡ್ಯ: ನನ್ನ ಎಲ್ಲ ಜಡಿಮೆಯೂ ಕ್ಷಣಕಾಲದಲ್ಲಿ 
ಮಾಯವಾಯಿತು (ಬಾಣಆ. ೧೦೨). ([ ಸಂ. ಜಡಿಮನ್‌ ] 

ಜಡಿವಳೆ, ಜಡಿಮಳೆ, ಜಡಿಮಳೆ (ನಾ). ಸೋನೆಮಳೆ ; ಎಡೆಬಿಡದೆ 
ನಿರಂತರವಾಗಿ ಸಂರಿವ ಸಣ್ಣ ಹನಿಗಳ ಮಳೆ : ಜಡಿಮಳೆ ಜಿನುಂಗು 
ಬಲ್ಲರಿ . . . ಕಳೆದುವಿರುಳುಂ ಪಗಲುಂ (ವೃಷವಿ. ೧೪-೨೬). ಜಡಿಮಳೆ : 
ಜಡಿಮಳೆ ಸುರಿವೋಲ್‌, ಬಿರುಮಳೆ ಬರುಪೋಲ್‌ . . , ಬೀಸುತ ಬಂತೈ 
ತೆಂಕಣಗಾಳಿಯು (ಕಎಪು. ೨೮-೬) ; ಉರಿಯಲ್ಲಿಯೇ ಹೊಮ್ಮಿದ ಜಡಿ 
ಮಳೆಯು ಸುರಿಯುತ್ತಿದೆ (ಮಹಾತ್ಮ. ೧೦೯). ಜಿಡಿಮಳೆ: ಈ ದಿನ ಜಿಡಿ 
ಮಳೆ ಹಿಡಿದುಬಿಟ್ಟಿದೆ (ರೂಢ). [ಜಡ್ಕಿ * ಮಳೆ (ಮಟ) ] 


20 ಜಡಿಸು, ರುಡಿಸು (ಕ್ರಿ). ೧. ಹೊಡೆಯಿಂಸು ; ಬಡಿಯಿಂಸು : ಛಡಿಯಿಂದ 


26 


40 


ನಾಲ್ಕು ಜಡಿಸಿದರೆ ಬುದ್ಧಿ ಬಂದೀತು ಹುಡುಗನಿಗೆ (ರೂಢಿ). ವಿ. 
ಹೊಂದಿಸು ; ಕೀಲಿಸು ; ಭದ್ರಮಾಡಂ : ಹಿಡಿಯಾಳಾಗಿ ಸಿಕ್ಕಿದ ಚಿಕ್ಕ. 
ಹೈದನ ಕಡಿದಡೆ ಕಲಹವಿಲ್ಲೆನುತ ಬಿಡಿಸಿಕೊಂಡಡೆ ನೋಡುವೆನೆಂದು 
ನಿಗಳವ ಜಡಿಸಿದ ಪದಯುಗಳಕ್ಕೆ (ಮೋಹಕ. ೩೬-೧೯): ಇನ್ನೆಂದಿಗೇ ಇರಲಿ 
ಸನ್ನಿಧಿಯ ಭರವಸದ ಕೀಲು ಜಡಿಸಿರುವನಲ್ಲಾ (ನನಲ್ಲ. ೩5-6). ರುಡಿಸು: 
೩. ತುಂಬಂ ; ಗಿಡಿ: ಕಳಕಳದ ಕಡುಹಿನ ಚಿತ್ತಚಲನೆಯ ರುುಡಿಸಿ 
[ಪಾಠಾಂ. ಚಲಿಸಿ]ದಂತಸ್ತಾಪವಿಹ್ವಲದ ಹೊತ್ತಿ ಹೊಗೆವ ಸರೋಷಕದ 
. ಅಸುರನಿದ್ದನು ವಿಷಯ ಚಿಂತೆಯಲಿ (ತೂರರಾ. ೬-೧೩-೪). 
[ಜಡಿ * - ಇಸ್ಮು] 

ಜಡೀಕೃತ (ಗು). ನಿಧಾನವಾದ; ಮಂದವಾದ: ಸ್ವಪರಿಮಳಭರಜಡೀಕೃತ 

| ಗಂಧವಾಹದಿಂ (ಚಂದ್ರಪು. ೬-೦೦೧). [ಸಂ.] 

ಜಡೀಭಾವ (ನಾ). ೧. ಚೆಂರಂಕಿಲ್ಲದಿರುವಿಕೆ; ಅಲಸಿಕೆ. ೨. ಔದಾಸೀನ್ಯ; 
ಉಪೇಕ್ಷೆ. [ಸೆಂ.] 

ಜಡುಲ (ನಾ). ವೊತಂಂಬ ಮಚ್ಚೆಯ ಕಲೆಗಳುಳ್ಳವನು : ವಿನೋದ 
ಪಾತ್ರಂಗಳುಮಪ್ಪ ಬರ್ಬರಶಾಕ ಬಧಿರ ವರ್ಷಧರ ಮೂಕ ಕಿರಾತ ಜಡುಲ 
ಗಡುಲ ಖಂಜರಂಜಕ ಸಮಾಜವಂಂ (ಶಂದ್ರಪು. ೬-೮೫ ವ). "ಜಟುಲ' 
ಪರಾ. [ಸಂ.7 

ಜಡೈ, ಜೆಡೆ (ನಾ). ೧. ತೆಕ್ಕೆಯಾದ ಕೂದಲು; ಗಂಟುಗಟ್ಟಿದ 
ಕೂದಲೂ ; ಜಟೆ: “ಜಟೆ ಜಡೆ” (ಡತುನಿ ೯೩); ಬಳೆದ ಜಡೆ 
ನಿಮಿರ್ದ ಬಳ್ಳಿಗಳೊಳೆ ಪೆಣೆದು ವಿಷೋರಗಾನಳಾರ್ಚಿಗಳಿಂದಂ ಮಿಳಿರ್ದುವು 
(ಅದಿಪು. ೦೪-೦೩೨) ; ದುರ್ಜನನ ನುಡಿಯಂತೆ ಕೊಂಕಿ ಪರಿದ ಜಡೆಗಳುಂ 
(ಧರ್ಮಾಮೃ. ೪-೭೫) ; ಜಡೆ ಗಂಗೆಯ ಸ್ಥಾನ ನೊಸಲು ಚಂದ್ರನ ಸ್ಮಾನ 
(ಬಸವ. 699); ಜಡೆಯುಳ್ಳ ಹಿರಿಯರಿಗೆ ಹೆಡೆಯುಳ್ಳೆ ಸರ್ಪನಿಗೆ ನಡುಗುತ್ತ 
ನಮಿಸಿ (ಸರ್ವಜ್ಞ. ೩೨೬). ೨. ಹೆಣೆದ ತಲೆಗೂದಲು ; ಹೆರಳು: 
ತೊಡರ್ದಮರ್ದ ಬಾಳವಣ್ಣದ ತುಡುಗೆ ಪಳಂಚಲೆವ ಪಂಡಜಡೆ 
ನೊಸಲೊಳೆೊಡಂಬಡುವರಳೆಲೆಯಿವಟ್‌ಂ ಚಿಲ್ಪಿಡಿದಿರ್ದುದು ಬಾಳಕೇಳಿ 
ಧರ್ಮಾತ್ಮಜನಾ (ಪಂಪಥಾ. ೨-೪); ಜಡೆಗಳೊಳಗೆ ಮಲ್ಲಿಗೆಯ ಹೂವಿನ ಸರ 
ಬಿಡದುಟ್ಟ ಸಾಲಿಯ ಸೀರೆ ಕಡುಪರಿಮಳವಾಂತ ದಿವ್ಯಾಂಗದ ಚೆಲ್ವ 
ಮಡದಿರನ್ನೆಯರೊಪ್ಪಿದರು (ಕಂನವಿ. ೨-೯೦). ೩. ಆಲ ಮುಂತಾದ 
ವಂರಗಳ ಬಿಳಿಲು: “ಬಿಟ್‌ ಮರದಜಡೆ” (ಕಮದ. ಪರಿ.0); ಬೀಟಿಲ್ಲರೆದ 
ಜಡೆಗಳಿಂ ನೀಳ್ದು ಚೆಲ್ವಾದ ಶಾಖಾ ಸಮುದಾಯಂ (ದಶಕು. ೧೦-೩). ಜೆಡೆ: 
೧. “ಜಟಾ, ಸಟಾ-ಈ ೨ ಜೆ[ಪಾಠಾಂ. ಜಡೆ” (ಹಲಾಯು. ೮೮-೩೭೮) ; 
ಬೂದಿ ಜೆಡೆ ಲಕ್ಕಣಂ ತಪಕಾದುವೆರಟೌಣಿ ಶರಾ ಸನಂ ಕವಚ 
ಮಿವೆಂತಾದುವೊ ಮುತ್ತುಂ ಮೆಟಿಸುಂ ಕೋದಂತುಟೆ ನಿನ್ನ ತಪದ 
ಪಾಂಗೆಂತು ಗಡಾ (ಪಂಪಭಾ. ೭-೯೨); ಕವಿವ ಜೆಡೆಯ ತೊಂಗಲಿಂ ಸಂಗಳಿಸಿ 
ಬೆಡಂಗನೊಳಕೊಂಡ ಗಂಡಮಂಡಲಂಗಳೆೊಳಂ (ಕಾದಂಪ4: ೯೨೭). 


ಜಡೆ 


ಜೆಡೆಯ ಮೃಗ ಎ ಕವಲುಗೊಂಬುಗಳು ಮತ್ತು ಬಿಳಿಯ ಕಾಲು 
ಗಳುಳ್ಳ ಒಂದು ಬಗೆಯ ಜಿಂಕೆ : “ಯುಷ್ಯ - ಮರೆ, ಜೆಡೆಯ ಮೃಗ” 
(ಓಷಧಿ. ೦೮). [<ಪ್ರಾ. ಜಡಾ./ಸಂ. ಜಟಾ./ತಮಿ. ಚಟೈ ; ಮಲ. ಜಟ, 
ಚಟ ; ಕೊಡ. ಜಡೆ; ತುಳು. ಜಡೆ, ಜೆಡೆ ; ತೆಲು. ಜಡ] 

ಜಡೆ, (ನಾ). ೧. ಜಡಸ್ವಭಾವದವಳು; ದಡ್ಡೆ: ಜಡೆಯೆಂದವ ನಗುವನೊ 
ಜಾಣೆಯಲ್ಲೆಂದು ನುಡಿವನೋ ೨. ನಸು 
ಗುನ್ನಿ ; ನಾಯಿಸೋಂಕು ಗಿಡ. 

ಜಡೆಕಟ್ಟು "ಜಡೆಗಟ್ಟು' ನೋ. 

ಜಡೆಕಳ್ಳಿ "ಜಡೆಗಳ್ಳಿ' ನೋ. 

ಜಡೆಕಾಳಿಂಗ (ನಾ). ಒಂದು ಬಗೆಯ ನಾಗರ ಹಾವು : ಅಲ್ಲಿ ಹಗಲಿನಲ್ಲೇ 
ಜಡೆ ಕಾಳಿಂಗನ ಹಾವು ಸಿಳ್ಳುಹಾಕುತ್ತ ತಿರುಗಾಡುತ್ತದಂತೆ (ಸ್ಮಪ್ಮಹೊ. 
೦೨೭). [ಜಡೆ] * ಕಾಳಿಂಗ (ಐಎಕಾಲಿಂಗ) ] 

ಜಡೆಕುಚ್ಚು (ನಾ). ಹೆಣೆದ ಹೆರಳಿನ ತುದಿಗೆ ಜೋಡಿಸುವ ಗೊಂಚಲಿ 
ನಂತಹ ಒಡವೆ,-ಅಲಂಕಾರ : ಅಮ್ಮಾ, ನನಗೆ ಜಡೆಕುಚ್ಚು ಹಾಕಮ್ಮ 
(ಕೂಢಿ). "ಜಡೆಗೊಂಡೆ' ಪರಾ. (ಜಡೆ, + ಕುಚ್ಚು] 

ಜಡೆಕೋಲಾಟ (ನಾ). ಐದು ಅಥವಾ ಒಂಬತ್ತು ಹುರಿಗಳನ್ನು ಹಿಡಿದು, 
ಜಡೆಯಂತೆ ಹೆಣೆದುಕೊಳ್ಳುವ ಹಾಗೆ ಮತ್ತು ಬಿಚ್ಚಿಕೊಳ್ಳುವ ಹಾಗೆ 
ಸಂಚಾರಕ್ರಮದಿಂದ ಚಲಿಸುತ್ತ ಒಬ್ಬೊಬ್ಬರಂ ಒಂದು ನೂಲನ್ನೂ 
ಹಿಡಿದು ಗೊತ್ತಾದ ರೀತಿಯಲ್ಲಿ ಸುತ್ತುತ್ತಾ ಕೋಲನ್ನು ಹೊಡೆ 
ಯುತ್ತಾ ಆಡಂವ ಒಂದು ಬಗೆಯ ಕೋಲಾಟ: ಸೌಂದರ್ಯ ವಿಲಾಸದ 
ತೊಟ್ಟಿಯ ನರ್ತಕಿಯರು . . . ಜಡೆಕೋಲಾಟದ ಸುನ್ನರಿಯರು (ಜಿಟ್ಮಅ. 
6-೨೦). {ಜಡೆ * ಕೋಲಾಟ] 

ಜಡೆಗ (ನಾ). ಜಟೆಯ ನ್ನು ಹೊಂದಿದವನಂ ; ಜಟಾಧರ ; ಶಿವ: 
“ಎಣ್ಮೆಯ್ಯವನು ಜಡೆಗ ಮುಪ್ಪು ರವಗೆಯಂ” (ಕವಿಳಂ. ೧೭) ; ಜಡೆಗ ತಪ 
ಗೇಡಿಯ ಸೂನು ತನ್ನಯ ಪೊಡೆಯೊಳಗಿರಲು ಬಾಲಕನ ನಿಡಿದೋಳ 
ಮೊದಲ ಭೂಭಾರವ ನೆಲೆದಾಳ್ನು ನಡೆಗೆಟ್ಟು ಬಿಸುಸುಯ್ದಪಳು (ಮೋಹತ, 

[ಜಡೆ * -ಗ್ವ) 

ಜಡೆಗಟ್ಟು,, ಜಡೆಕಟ್ಟು, ಜೆಡೆಗಟ್ಟು, (ಕ್ರಿ). ೧. (ಕೂದಲು) ತೆಕ್ಕೆಗಟ್ಟಿ 
ಗಂಟಂಗಂಟಾಗು ; ಜಟೆಯಾಗು : ಕುಚದ್ವಯಂ ಕೊರಗಿದತ್ತು ಕಚಂ 
ಜಡೆಗಟ್ಟಿತು (ಗಿರಿಕ. ೧೦-೧೩) ; ಹಡೆದ ತಾಯಿಲ್ಲ ತಾಯುಳ್ಳೊಡೆ ತಲೆ 
ಹೀಗೆ ಜಡೆಗಟ್ಟಿಕೊಂಡು ಮಾಸಿಹುದೇ (ಮೋಹತ. 3೧-೨೫). ೨. ಹೆರಳು 
ಹಾಕು; ತಲೆಗೂದಲನ್ನು ಹೆಣೆದಂ ಸಿಂಗರಿಸು: ಓರೆದುಟುಬಂ ತೆಗೆದು 
ಜಡೆಗಟ್ಟಿ ಪೊಜಮಟ್ಟು ಕೇರಿಗೊಂಡೈದಿದಳ್‌ (ಜೈಮಿಧಾ. 3೬). ಜಡೆ 
ಕಟ್ಟು: ೧. ತಣ್ಣೀರು ಅಥವಾ ಬಹಳ ಬಿಸಿನೀರಿನಲ್ಲಿ ನಾರನ್ನು ನೆನೆಹಾಕಿ 
ಉಜ್ಜದರೆ ಇದು ಜಡೆಕಟ್ಟಿಕೊಳ್ಳುತ್ತದೆ (ಗೃಹವಿ. ೬೮). ಜೆಡೆಗಟ್ಟು, : 
೧. ತಲೆರೋಮು ಜೆಡೆಗಟ್ಟಿ ವೇನಿಟಿದು ಬಾಯೊಳ್ತೀವೆ(ಸುಕುಮಾ. ೪-೫೭); 
ತಾಯಿ ತಪಸಿಯನಾಗಲೀವಳೆ ತಾಯಿಯಿರೆ ಜೆಡೆಗಟ್ಟುವುದೆ ತಲೆ (ಬಸಪು. 
೦೩-4). [ಜಡೈ * ಕಟ್ಟು) 

ಜಡೆಗಟ್ಟು,, ಜೆಡೆಗಟ್ಟು(ನಾ). ೧. ಗಂಟುಗಟ್ಟಿದ ತಲೆಗೂದಲಿನ ಕಟ್ಟು. 
೨. ಹೆರಳು ಹಾಕಿ ಎತ್ತಿ ಕಟ್ಟಿದ ಕೂದಲು : “ ಕಡ್ಡಣಮೆಂದು ಜಡೆ 
ಗಟ್ಟು” (ಕಶಸಾ. ೨೨-೪೪೮); “ ಜಡೆಗಟ್ಟದು ಕಡಣಂ ” (ಕವಿಕಂ. ೦೮೮). 
ಜೆಡೆಗಟ್ಟ್ಯೂ: (೪. [ಜಡೆ ೬ ಕಟ್ಟು] 

ಜಡೆಗಳ್ಳಿ, ಜಡೆಕಳ್ಳಿ, ಜೆಡೆಕಳ್ಳಿ(ನಾ). ಕಳ್ಳಿಗಿಡದಲ್ಲಿ ಒಂದು ಬಗೆ; ಚತುರ 
ಕಳ್ಳಿ : ಮಾನ ವಿಷಕ್ಕೆ-ಹಿಡಿಹಿಡಿಕೆಯ ಸೊಪ್ಪನಾದರೂ ಜಡೆಗಳ್ಳಿಯ 
ಸೊಪ್ಪನಾದರೂ ಗಾಯಕ್ಕೆ ಮುಚ್ಚಿ ಕಟ್ಟುವುದು (ವೈದ್ಯಸಾ. 11, ೨೨೦). 
ಜಡೆಕಳ್ಳಿ : (8). ಜೆಡೆಕಳ್ಳಿ: (8). [ಜಡೆ, * ಕಳ್ಳಿ) 


(ಸೊಬಸೋ. ೨೩-೨೩). 
[ಸಂ. ಜಡಾ] 


೦೭-೯). 


೨೯೬೫ 


15 


«0 


ಜಡೆಬಂಗಾರ 


ಜಡೆಗೊಂಡೆ (ನಾ). ತುರುಬಿಗೆ ಅಲಂಕಾರಕ್ಕಾಗಿ ಸೇರಿಸಿ ಹೆಣೆಯಮ 
ಕುಚ್ಚು : ರಾಗಟಿ ಚೌರಿಗಳನು ಮೆರೆವ ಕೇದಕಿ ಚಲ್ವ ಜಡೆಗೊಂಡೆಗಳನು 
(ಡಂದ್ರಾವ. ೪. [ಜಡೆ * ಗೊಂಡೆ (ಕೊಂಡ) ] 

ಜಡೆಗೊಳ್‌, ಜೆಡೆಗೊಳ್‌ (ಕ್ರಿ). ಕೂದಲು ತೆಕ್ಕೆಯಾಗು,-ಗಂಟಂಗಟ್ಟು: 

ಪೊಸೆದು ಜಡೆಗೊಂಡಿರ್ದುದ್ವೃತ್ತಕುಚಯುಗೆಯ ಕೇಶಮನೆತ್ತಂ ಪಸರಿ 
ಸಿದನೆಯ್ದೆ ಪಸರಿಸಿದದಟಿಂ (ಪಂಪಧಾ. ೧೨-೧೩೪) ; ಬೆವುರ ಬಿಂದುಗಳ 
ನಾಂದೆ ಮಂದಯ್ಸಿದಟಿಕ್ಲಿಸಜಿಕೊಳಿಡಿದು ಜ[ಪಾಕಾಂ. ಜೆ)ಡೆಗೊಂಡು ನಗೆ 
ವೊಗಮನಾಗಳಾಗಳ್‌ ಕಟಿಂಗಿಸಿದ ಮಸಿಯ ಕುಂಚಿಗಳಿನಿಸಿ ನೊಸಲಂ 
ಮುಸುಂಕಿದಳಕವಲ್ಲರಿಗಳೆೊೊಳಂ (ವರ್ಧಫು. ೯-೬೦ ವ). ಜೆಡೆಗೊಳ್‌: ಮಣಿ 
ನೂಪುರಮಂ ತೊಡರ್ಚೆ ಮಂಡನದ ಮಯೂಖಲೇಖೆ ಜೆ[ಪಾಕಾಂ. ಜ]ಡ 
ಗೊಂಡು ಮಡಲ್ಹಾ ಕವಲ್ತಲರ್ಚೆ . . . ಜಟಾಯುವೆಸರಾದುದು(ಪಂರಾಮಾ. 
೯-೧೬) ; ಜೆಡೆಗೊಂಡ ಪಿಣಿಲಂ ತಾನೆ ಬಿಡಿಸಿ (ಬಂಹರಿ. ೪-೪೨ ವ). 

[ಜಡ್ಡೆ+ ಕೊಳ, 

ಜಡೆದಲೆ, ಜೆಡೆದಲೆ (ನಾ). ಜಟೆಗಳಿಂದ ಕೂಡಿದ ತಲೆ ; ಜಡೆಗಟ್ಟಿದ 
ತಲೆ: ಜಡೆದಲೆಯನು ಕಂಡು ಮುಡಿದಲೆಯನು ಕೊಟ್ಟ ಕಡುಗಲಿ ಚೋಳ 
ನೃಪಾಲ ಮೃಡನ ಪದವ ನೆಣ ಪಡೆದ (ಮಡಿಳ್ಕಾ. ೪, ೦೨೬೪ ಜೋಳರಾಜನ 
ಸಾಂಗತ್ಯ): ಜಡೆದಲೆಯನೊಲೆವುತ್ತೆ ದಡದಡಿಸಿ ನಡೆಯುತ್ತೆ (ರಾಘಡ. ೨-೪೮). 
ಜೆಡೆದಲೆ: ಬಳಿಕವಾ ತಲೆ ಜೆ[ಪಾಕಾ. ಜ]ಡೆದಲೆಯವೊಲು ಬಲಿದಿರಲು 
ಕಂಡಾಗ ಚಿತ್ತದೊಳಳುಕಿ ಹರಹರ ಎನುತ (ಬಸಪು. ೨೭-೩೮) ; ಜೆಡೆದಲೆಗೆ 
ತನ್ನ ಸಿರಿಮುಡಿದಲೆಯನಿತ್ತು ಶಿವನೊಡನೆ ಸಲೆ ಸಂದ ಕಲಿ ಪಗಲ್ಹೋಳ 
ನೀನೆಡೆಗೊಂಡಿರೆನ್ನ ಮನದಲಿ (ಅಳುಪು. ೨೦). [ಜಡೆ * ತಲೈ । 

ಜಡೆದಲೆಯ(ನಾ). ತಲೆಯಲ್ಲಿ ಜಟೆಗಳುಳ್ಳವನಂ; ಶಿವ: ಎಲ್ಲೆಲ್ಲಿ ನೋಡಲೈ 
ಮೊಗ ಹತ್ತುತೋಳಿನವರೆಲ್ಲೆಲ್ಲಿ ನೋಡಲರೆವೆಜದಳೆದ ಜಡೆದಲೆಯರ್‌ 
(ಜಿಲಪು. &೩೦-೭). ([ ಜಡೆದಲೆ .. - ಅ) 

ಜಡೆದುಟುಂಬು (ನಾ). ಜಡೆಗಟ್ಟಿದ ತುರುಬು: ಶಂಕರನ ಜಡೆದುಉಂಬಿಂಗೆ 
ತನುಲತೆಗೆ ಕಂಬುಕಂಧರಕೆ ರಾಗಂಬಡೆದು . . . ಅಗಜೆ ಸಲಹುಗನಿಶಂ 
ಬಿಡದೆ (ಉದೃದೇ. ೨-೪). [ಜಡೆ * ತುಟುಂಬ್ಯು) 

ಜಡೆದುಜುಗಲ್‌, ಜೆಡೆದುಆಂಗಲ್‌ (ನಾ). ಜಡೆಗಳ' ಸಮೂಹ ; ಜಟಾ 
ಕಲಾಪ: ಪೊಸ ಪೊಂಬಣ್ಣಂ ಪೊದಟೊಪ್ಸವ ಜಡೆದುಜುಗಲ್‌ 
ಭೂಷಣಾಹಿಸ್ಪಟಾರತ್ನಸಹಸ್ರಜ್ಯೋತಿ . . . ಪರಿರಕ್ಷಿಕ್ಕೆ ನಮ್ಮಂ ತ್ರಿಯಕ್ಷಂ 
(ಸೂಕ್ತಿಸು. ೦-೩). ಜೆಡೆದುಜುಗಲ್‌ : ಜೆಡೆದುಜುಗಲೆಡೆಯ ಮಡದಿಯ 
ಮುಡಿಯಗ್ರದೊಳೆಯ್ದೆ ತೊಳಪ ಮುತ್ತಿನ ಪೆಜಕೆ (ರಾಜರೇ. ೧೪-೧೦೮). 

[ ಜಡೆ * ತುಟುಗಲ್‌ (ಎತುಟಿಂಗಲ್‌) ] 

ಜಡೆದೇವ (ನಾ). ಜಟೆಯುಳ್ಳ ದೇವ ; ಶಿವ : ಜಡೆದೇವರಿಗೇ ನೆಲೆ ಇಲ್ಲ, 
ಬೋಳದೇವರಿಗೆ ನೆಲೆ ಉಂಟೇ? (ಗಾದೆ). [ಜಡೆ *- ದೇವ] 

ಜಡೆಧಾರಿ (ನಾ). ಜಟಾಧಾರಿ : ಕಡುಭಕ್ತನಾದರೂ ಜಡೆಧಾರಿಯಾದರೂ 
ನಡೆವ ವೃತ್ತಿಯಲಿ ನಡೆಯದಿರಲಾ ಭಕ್ತಿ ಹೊಡೆವ ಶಂಖೆಂದ (ಸರ್ವಜ್ಞ. 
೨೫೩). [ “ಸಂ. ಜಟಾಧಾರಿನ್‌] 

ಜಡೆನಾಗರ (ನಾ). ೧. ಒಂದು ಬಗೆಯ ನಾಗರಹಾವು : ಗೋದಿನಾಗರ, 
ಕಲ್ಲುಹಾವು, ಜಡೆನಾಗರ (ನಮ್ಮನು. 390). ೨. ತುರುಬಿನ ಮೇಲೆ 
ತೊಡುವ ನಾಗರಹೆಡೆಯ ಚಿತ್ರವಿರುವ ಆಭರಣ. [ಜಡೈೆೈ*ನಾಗರ್ನ) 

ಜಡೆಬಂಗಾರ (ನಾ). ಹೆಣೆದ ಜಡೆಯಲ್ಲಿ ಧರಿಸುವ ಜಡೆಯಾಕಾರ 
ದಲ್ಲಿರುವ ಒಂದು ಬಗೆಯ ಚಿನ್ನದ ಆಭರಣ : ಜಡೆಬಂಗಾರವನಿಟ್ಟು 
ಫಾಲದೊಳಾಗಲೊಡನೆ ಕಸ್ತೂರಿಯ ಬೊಟ್ಟು (ಕಂನವಿ. ೨೧-೧೭): ರೇಗಟಿ 

ಜಡೆಬಂಗಾರ ಮೊದಲಾದ ಆಭರಣಗಳನ್ನು ಧರಿಸಿಕೊಂಡು 

(ಮಲಿಮಂ. ೩೮). [ಜಡೆ * ಬಂಗಾರ (ಆಭಂಗಾರ)] 


ಜಡೆಬಂಧ 


ಜಡೆಬಂಧ (ನಾ). ಕೋಲಾಟದಲ್ಲಿ ಜಡೆಯ ಹೆಣಿಕೆಯಂತೆ ನೂಲುಗಳು 
ಹೆಣೆದುಕೊಳ್ಳುವ ಹಾಗೆ ಒಬ್ಬೊಬ್ಬರು ಒಂದೊಂದು ನೂಲನ್ನು 
ಹಿಡಿದು ಸುತ್ತುವ ಒಂದು ಬಗೆಯ ಆಟಿ: ಒಂದೊಂದು ಸಲ ಹುಡುಗರು 
ಚೌಪದಿಯಿಂದ ಜಡೆಮುಡಿ, ಜಡೆಬಂಧ, ಜಡೆಬಿಡುವುಗಳನ್ನು 
ನಡೆಸುತ್ತಿದ್ದರು (ಹುಟ್ಕಹ. ೪). "ಜಡೆಕೋಲಾಟ' ಪರಾ. 
[ ಜಡೆ; + ಬಂಧ] 
ಜಡೆಬತ್ತಿ (ನಾ). ಗಂಟುಕಟ್ಟಿದ ತಲೆಕೂದಲಿನ ಒಂದು ತೆಕ್ಕೆ ; ಸಿಕ್ಕು 
ಸಿಕ್ಕಾಗಿ ಹೊಸೆದುಕೊಂಡಿರುವ ಕೇಶ : ವಾಕ್ಯವೆಲ್ಲಾ ಒಂದು ಜಡೆಬತ್ತಿ 
ಯಾಗಿ ಹೊಸೆದುಕೊಳ್ಳದ ಹಾಗೆ ನೋಡಿಕೊಂಡು ಮಾತಾಡುವಾಗ 
ಕೂಡಿಸುವುದಕ್ಕಿಂತ ಹೆಚ್ಚು ಸಂಧಿಗೆ ಹೋಗಬಾರದು (ಕಒಸಾ. ೩3). 
[ ಜಡೆ + ಬತ್ತಿ] 
ಜಡೆಬಸರಿ (ನಾ). ಒಂದು ಬಗೆಯ ಬಸರಿಮರ ; ಬಿಳಿಲು ಬಿಡುವ 
ಬಸರಿಮರ: “ಗರ್ದಭಾಂಡಃ, ಕಂದರಾಲಃ . . . ಬಸರೀಗಿಡ, ಜಡೆಬಸರೀ 
ಮರ, ಇದನ್ನು ಫಣೆಯಾಲವೆನ್ನುವರು ” (ಸಿದ್ಧಾಂತಿ. ೧೦೭). 
[ಜಡೈ, + ಬಸರಿ ] 
ಜಡೆಬಿಡುವು (ನಾ). ಜಡೆಕೋಲಾಟದಲ್ಲಿ ಹೆಣೆದ ನೂಲಿನ ಜಡೆ ಬಿಚ್ಚು 
ವಂತೆ ಚಲಿಸುತ್ತಾ ಸುತ್ತುವ ಒಂದಂ ಬಗೆಯ ಆಟ : ಒಂದೊಂದು 
ಸಲ ಹುಡುಗರು ಚೌಪದಿಯಿಂದ ಜಡೆಮುಡಿ, ಜಡೆಬಂಧ, ಜಡೆಬಿಡುವು 
ಗಳನ್ನು ನಡೆಸುತ್ತಿದ್ದರು (ಹುಟ್ಟಹ. ೯). "ಜಡೆಬಂಧ' ಪರಾ. 
[ ಜಡೆ * ಬಿಡುವು] 
ಜಡೆಬಲ್ಲೆ (ನಾ). ಹೆಣೆದ ಹೆರಳಿನಲ್ಲಿ ಧರಿಸುವ ಒಂದು ಬಗೆಯ 
ಆಭರಣ: ಸಲ್ಲಲಿತ ಕೇದಿಗೆ ಜಡೆಬಿಲ್ಲೆಗಳನು (ದುಶ್ಶಾಳ. ೧೦); ಬಾಜೂಬಂದಿ 
ಜಡೆಬಿಲ್ಲೆ ಬೈತಲೆ ಬಟ್ಟು (ಸಿದ್ಮಕಾ. ೧೦-೧೫). [ಜಡೆ * ಬಿಲ್ಲೆ] 
ಜಡೆಮುಡಿ, ಜೆಡೆಮುಡಿ (ನಾ). ೧, ಜಟಾಮುಕುಟ ; “ಮಾಳಿ, 
ಜುಟ್ಟು, ಕಿರೀಟ, ಜಡೆಮುಂಡಿ” (ಸಿದ್ಧಾಂತಿ. ೩೬೨); ಸತ್ಯಭಾಮಾದೇವಿ 
ಮೊದಲಾದ ಜಡೆಮುಡಿಯಲಿಸೆವಷ್ಟಮಹಿಷಿಯರು (ಕೋಗಯ. ೪-೧೯). 
೨. ಜಡೆಗಟ್ಟದ ಕೂದಲಿನ ತಲೆ ; ಜಟೆಗಳಿಂದ ತುಂಬಿದ ತಲೆ : ಜಡೆ 
ಮುಡಿ ಪಂಚಮುಖಂ ನೆಗೆದುಡುಪತಿಕಳೆ . . . ಪುಲಿದೊವಲುಡಿಗೆಗಳಿಂ 
ಶಂಕರಂ ಕರಂ ಮೆಜಕಿದಿರ್ದಂ (ಗಿರಿಕ. ೯-೧೧೯); ಜಡೆಮುಡಿಯವರ ಕರುಳ 
ನಾರ್ಜಿಸುವರಿದೆ ಕಾರ್ತಿಕಕ್ಕೆಳವೆಣ್ಣಳುರದ ಗುಂಡಿಗೆಯನಅಸುವ ಮಹಾ 
ವ್ರತಿಗಳಿದೆ ಬ್ರಹ್ಮರಾಕ್ಷಸರೆಂದನು (ಜೈಮಿಭಾ.೧೬-೨೮). ೩. ಜಡೆಕೋಲಾಟ: 
ಒಂದೊಂದು ಹುಡುಗರು ಚೌಪದಿಯಿಂದ ಜಡೆಮಂಡಿ, ಜಡೆಬಂಧ, ಜಡೆ 
ಬಿಡುವುಗಳನ್ನು ನಡೆಸುತ್ತಿದ್ದರು (ಹುಟ್ಕಹ. ೯). ಜೆಡೆಮುಡಿ : ೨. ಹರನ 
ಜೆಡೆಮುಡಿಗೆ ಪೂಗೊಯ್ವ ಪೊಸಬೇಟದೊಳು ಅಲ್ಲಿಗಿರ್ವರು ವಿಳಾಸಿನಿ 
ಯರಂದೆಯ್ತಂದು (ನಂಬಿರ. ೧-೩೪). [ಜಡೆ * ಮುಡಿ? 
ಜಡೆಯಡ್ಡಿಕೆ (ನಾ). ಜಡೆಯಂತೆ ಹೆಣೆದಂ ಮಾಡಿರುವ ಒಂದು ಬಗೆಯ 
ಅಡ್ಲಿಕೆ:ಜಡೆಯಡ್ಡಿಕೆಯ ಜಾಣೆಯು ರಂಗಾಯೆಂಬ ಮಡದಿ ಮೈದೋರ್ವ 
೪ನ್ನೆಂದೊ (ಕತಸಾಂ. ೨೬-೩೩). [ಜಡೆ -. ಅಡ್ಡಿಕೆ) 
ಜಡೆವಾಳ (ನಾ). ಲಾಮಂ ಚ: ಅಸಿತೇಕ್ಷುಕಾರ್ಮುಕನೊಡಲನೇಳಿಪ 
ದೋರ್ಮೂಲ ಜಡೆವಾಳ ಬೇರ್ಮೂಲವೆರ್ದೆಗೊಳ್ಳ ರತಿಗೆ 
ನೂರ್ಮ ಡಿಯ ಗಾಡಿವಡೆವರ್‌ ಮುಂದೆ ಬಂದರಂದು (ಉದ್ಭದೇ. ೫-೨೨). 
[ ಜಡೆ * ಬಾಳ (ಆಬಾಟ)] 
ಜಡೆವೆಣೆ, ಜಡೆಹೆಣೆ (ಕ್ರಿ). ಜಡೆಯನ್ನು ಹೆಣೆ; ಹೆರಳು ಹಾಕು: 
ಭೃಂಗಕುಂತಲವನು ಬಾಗಿಸಿ ನಿಖಿಲ ಗೋಪಾಂಗನೆಯರು ಜಡೆವೆಣೆಯೆ 
(ಮೋಹತ. ೧೪-೪೨). ಜಡೆಹೆಣೆ : ಮಗುವಿಗೆ ಚೆನ್ನಾಗಿ ಜಡೆಹೆಣೆದಿದ್ದಾರೆ 
(ರೂಢಿ). [ಜಡೆ * ಪೆಣೆ; ) 


೨೯೬೬ 


10 


‘115 


20 


25 


80 


85 


40 


ಜಡ್ಡು, 


ಜಡೆವೊರು (ಕ್ರಿ). ಜಟೆಯನ್ನು ಧರಿಸು ; ಜಡೆಯನ್ನು ಹೊಂದಿರು ; 
ಜಡೆಗಟ್ಟಿದ ಮುಡಿಯಿಂದ ಕೂಡಿರು : ಅಭಯವಚನವನಿತ್ತು ಕಳುಹಿ 
ದನ್‌ ಬೆದರಿದಾ ಜಡೆವೊತ್ತರಂ (ಶ್ರೀರಾಮಾ. 309-3೬೭). 
[ಜಡೈೆ * ಪೊರು (ಆ ಪೊಟು) ) 
ಜಡೆಸರ (ನಾ). ಹೆರಳಿನ ಮೇಲುಗಡೆ ಧರಿಸುವ ಒಂದು ಬಗೆಯ ಒಡವೆ: 


ಜಡೆಸರ ಸೂರಿಯಕಾಂತಿ ಮೌಕ್ತಿಕಗಳ ಮುಡಿವಲೆ , , . ಮುತ್ತಿನ 
ಕುಚ್ಚಿನಿಂದ ಬಲ್ಬೆಡಗಾಗಿ ಮೆಟಕಿದರು (ಕಂನವಿ. ೨೪-೪೨). 
[ ಜಡೆ * ಸರ್ಕ 
ಜಡೆಹತ್ತಿ (ನಾ). ಒಂದಂ ಬಗೆಯ ಹತ್ತಿ ; ಬೀಜಗಳು ಒತ್ತಾಗಿ 
ಜಡೆಯಂಂತೆ ಹೆಣೆದುಕೊಂಡಿರುವ ಒಂದಂ ಬಗೆಯ ಹತ್ತಿ : ಜಡೆಹತ್ತಿ, 


ಮರಹತ್ತಿ (ಮೈಔಗಿ. ೪೦-೭೯೩). [ ಜಡೆ * ಹತ್ತಿ (ಆ ಪಟ) ) 

ಜಡೆಹೆಣೆ "ಜಡೆವೆಣೆ' ನೋ. 

ಜಡೆಹೊಲಿಗೆ (ನಾ). ಜಡೆಯಂತೆ ಹೆಣೆದುಕೊಳ್ಳುವ ಹೊಲಿಗೆ : 
“ ಎರಡು ದಾರಗಳು ಒಂದರೊಡನೊಂದು ಭದ್ರವಾಗಿ ಹೆಣೆದುಕೊಳ್ಳುವಂತೆ 
ಹಾಕಿದ ಹೊಲಿಗೆ ಯಂತ್ರದ ಹೊಲಿಗೆ ; ಜಡೆಹೊಲಿಗೆ ” (Lock-stitch. 
ಇಂಕನಿ). [ಜಡೆ * ಹೊಲಿಗೆ (ಎಪೊಲಿಗೆ) ] 

ಜಡೇಶ (ನಾ). ನೀರಿಗೆ ಅಧಿಪಶಿಯಾದವನು ; ವರುಣ : ಸುರರಾಜಂ 
ಶಿಖ ಕಾಳ ನೈರುತಿ ಜಡೇಶಂ ಮಾರುತಂ (ಎಕ- 
೧೦೯೨-೪೦ ; 1042). [ ಜಡ * ಈಶ) 

ಜಡೋದಕ (ನಾ). ಗಡುಸಾದ ನೀರು; ಉಪ್ಪುನೀರು: ನೀರೊಳಗೆ 
ಕ್ಷೂರಾಂಶವು ಕಡಿಮೆ ಇದ್ದರೆ ಅದಕ್ಕೆ ಮೃದುಜಲವೆನ್ನುವರು, ಬಹಳ ಇದ್ದರೆ 
ಅದಕ್ಕೆ ಜಡೋದಕವೆನ್ನುವರು (ಮುಂಬಯಿ. ೬-೩೮). 

[ ಜಡ + ಉದಕ] 

ಜಡ್ತಿ (ನಾ). ನ್ಯಾಯಾಧಿಪತಿ ; ನ್ಯಾಯಮೂರ್ತಿ : ಒಬ್ಬರಿಗಿಂತ ಹೆಚ್ಚಾದ 
ಜಡ್ಡಿಗಳು ಸೇರಿದ “ ಬೆಂಚ್‌” ಯಾನೆ. ಜಡ್ಡಿಗಳ ಸಮುದಾಯದ ಸಮಕ್ಷ 
ದಲ್ಲಿ ನಡೆಯತಕ್ಕದ್ದು (ಗ್ರಾಮಾಕ. ೧೩); ಡೈವಮೋರ್ಸ್‌(ದಾಂಪತ್ಯವಿಚ್ಛೇದನ) 
ಕೇಸುಗಳಲ್ಲಿ ಜಡ್ಡಿ ಆ ಜಗಳವಾಡಿ ಬಂದ ದಂಪತಿಗಳಿಗೆ ರಾಜಿ ಮಾಡಿಸುವು 
ದಕ್ಕೆ ಮೊದಲು ಪ್ರಯತ್ನಪಡುತ್ತಾನೆಯೋ ಇಲ್ಲವೋ? (ಮಹಾಗ. ೪೫). 

[ ಇಂ. Judge ] 

ಜಡ್ಡಮತಿ ಜಡ್ಡು ಮತಿ' ನೋ. 

ಜಡ್ಡು, (ಕ್ರಿ). ೧. ಉಂಟುಮಾಡು : ಒಡ್ಡಿದ ಭೈರವ ಬಲರಾಮನ ಪೆಟ್ಟು 
ದೊಡ್ಡಿತೆನುತ್ತೆ ನಿಷ್ಮುರದಿ ಒಡ್ಡಿಯ ನುಡಿದು ಕೃಷ್ಣಾಗ್ರಜಾತನ ಮೇಲೆ 
ಜಡ್ಡಿದ ಗದೆಯ ಗಾಯವನು (ಮೋಹತ. ೩೯-೧೩). ವಿ. ಹಿಂದಕ್ಕೆಳೆ : 
ಹಗ್ಗವಿಡಿದು ಜಡ್ಡಬೇಡ ಕರು ಜಡ್ಡು ತಿದೆ (ಕಸಾಪ. ೧-೧೪೦). ೩. (?): 
ಖಡ್ಡಿ ಮುರಿವಗೆ ಕುಳಿತನು ನೆಲನನು ಜಡ್ಡಿ ಬರೆವಗೆ . . . ನಿಲ್ವಳೆ 
ಭಾಗ್ಯವಧು (ಅಂಬಿಕಾ. ೪೭-೯೪). [ < ಜಡಿ] 

ಜಡ್ಡು, "ದಡ್ಡು ' ನೋ. 

ಜಡ್ಡು «ಜಿಡ್ಜ್ಯು' ನೋ. 

ಜಡ್ಡು (ನಾ). ೧. ಜಡತೆ ; ಸೋಮಾರಿತನ ; ಮಾಂದ್ಯ : ಗುರುವಿಗೆ 
ಜಡ್ಡಳಿದ ಭಕ್ತಂಗೆ ಭಕ್ತಿಯ ಜಡ್ಡು ಏಕಯ್ಯ (ಸಿದ್ಧವ. ೭೦-೩೯೧) ; ಜವ 
ದೂತರ ಜಡ್ಡಂ ಕೂಅಇಡುವರಾ ಬಜಿಸಿಡಿಲಂ ಪಿಡಿದು ಮೆಜಕಿವರ್ಪ್ರಶಿ 
ಯಪ್ಪವನಂ ಜವಂಗೆ ಕುಡುವರ್ತ್ವ್ಯವತವಗೋರೊರ್ವ್ಯರೊೊಲ್ಲಡೀವರ್ಕಾ 
ವರ್‌ (ಸೌಇಇ. IX-i, 4೯೧-೬ ; 1195). ೨. (ಉಕ)ಕಾಯಿಲೆ : ಬೇನೆ: 
ಅವನು ಯಾವ ಪ್ರಕಾರದ ವ್ಯಾಯಾಮವನ್ನು ಮಾಡುತ್ತಿರಲಿಲ್ಲ. ಅದರಿಂದ 
ಅವನ ಮೈಯಲಿ ಆಗಾಗ್ಗೆ ಜಡ್ಡಾಗುತ್ತಿತ್ತು (ಮುಂಬಯಿ. ೪-೦೦೮); ತಮ್ಮ 
ಜಡ್ಡು ಜನ್ಮದ ಗಂಟು (ಮಾವಿತೋ. ೯). ೩. ಬಂಜರು ನೆಲ; ಬೀಳಂ 


೪111, ಸಾಗರ. 


ಜಡ್ಡುಕಟ್ಟು 


ಭೂಮಿ ; ಪಾಳುಭೂವಿಂ : ಜಡ್ಡುಬಿದ್ದಿದ್ದ ಗದ್ದೆಯನ್ನು ಸಾಗು 
ಮಾಡುವುದು ಗಿರಿಯಪ್ಪಗೌಡರಿಗೆ ಒಂದು ಸಮಸ್ಯೆಯೇ ಆಗಿತ್ತು (ಪಂಜಪಂ. 
೧೯): ಹಳ್ಳೆದ ಆಚೆಯ ದೂರದಲ್ಲಿ ಲಕ್ಕುಂದದ ಗದ್ದೆ ಕೋಗಿನ ಜಡ್ಡಿನಲ್ಲಿ, 
ಪದೇ ಪದೇ ಬೀಸುತ್ತಿದ್ದ ದೊಂದಿಗಳೂ, ಲಾಟೀನುಗಳೂ ಕಾಣಿಸಿತು 
(ಮಲೆಮ. ೫); ಬೇಡ ಅಯ್ಯ . . .ಸ್ವಲ್ಪ ಮುಂದೆ ಹೋದರೆ ಒಂದು | 6 
ಜಡ್ಡಿದೆ. ಕುಳಿತುಕೊಳ್ಳುವುದಕ್ಕೂ ಜಾಗ ಅನುಕೂಲ (ಪದ್ಮಸ. ೧೮೦). ೪. 
ಗೊಡ್ಡಾದುದು ; ನಿಸ್ಸಾರವಾದುದು : ಈ ಲಿಂಗಲೀಲಾವಿಲಾಸ 
ಚಾರಿತ್ರವೇ ಶರಣಚಾರಿತ್ರವೆಂದು ಪುರಾತರವಚನಂಗಳಿಂದ ಕಾಣಲಾಯಿ 
ತಬ್ರಗಿ ಮಿಕ್ಕಿನ ವೇದಾಗಮಂಗಳು ಜಡ್ಡು ಗೊಜಡೆಂದು ಅವ ಬಿಟ್ಟು 
(ಲಿಂಗಲೀ, ೪೦೯), ([ “ಪ್ರಾ. ಜಡ್ಡ./ ಸಂ. ಜಾಡ್ಕ] 

ಜಡ್ಡುಕಟ್ಟು "ದಡ್ಡ್ದಗಟ್ಟು' ನೋ. 

ಜಡ್ಡು ಗಟ್ಟಿಸು (ಕ್ರಿ). ಗಡುಸಾಗಿಸಂ ; ಬಿರುಸುಗೊಳಿಸು ; ಗಟ್ಟಿಯಾಗು 
ವಂತೆ ಮಾಡು: “ ಜಡ್ಡು ಗಟ್ಟಿಸು; ಜಡ್ಡು ಗಟ್ಟಿಹೋಗು: ಕಲ್ಲೆದೆ ಮಾಡು ; 
ರೂಢಮೂಲವಾಗು " (1868886. ಇಂಕನಿ). 

[ ಜಡ್ಡುಗಟ್ಟು (-ಆದಡ್ನು ಗಟ್ಟು) * - ಇಸ್ಕು] 

ಜಡ್ಡುಗಟ್ಟು "ದಡ್ಡುಗಟ್ಟು? ನೋ. 

ಜಡ್ಡುದೇಹ (ನಾ). ಗಂಟುಗಂಟಾದ ದೇಹ ; ದಡ್ಡೂಗಟ್ಟಿದ ಶರೀರ : 
ಜ[ಪಾಕಾಂ. ಜೆ]ಡ್ಡುದೇಹದ ಗುಜ್ಜುಗೊರಲಿನ ಗಿಡ್ಡು ರೂಪಿನ ಹರುಕು 
ಗಡ್ಡದ ಹೆಡ್ಡನಾದ ಕುರೂಪಿತನದಲಿ ನೃಪತಿ ವಿಷದಿಂದ (ನಳಡ. ೬-೧೪). 

[ ಜಡ್ಡು, (<ದಡ್ಡು) * ದೇಹ] 

ಜಡ್ಡುಮತಿ, ಜಡ್ಡಮತಿ (ನಾ). ಮಂದಬುದ್ಧಿಯವನು ; ಚೂಟಿಯಿಲ್ಲ 
ದವನಂ ; ದಡ್ಡ ; ಮಂದಮತಿ: ಜಡ್ಡುಮತಿಗಳು ಪಾರಮಾರ್ಥದ 
ಛಡ್ಡೆ ಯಿನಿತಿಲ್ಲದರು (ಸದ್ಗುರು. ೬-೨೦). ಜಡ್ಡಮತಿ : ಖಡ್ಡಿಸಿದರೆಂತೆನ್ನ 
ನಜಿಿವರು ಜಡ್ಡ ಮತಿಗಳು (ನಿಧಾಗ. ೧೦-೮-೮). [ಜಡ್ಡು * ಮತ್ತಿ) 

ಜಡ್ಡುವಕ್ಕಿ (ನಾ). ಒಂದು ಬಗೆಯ ಕಾಡುಪಕ್ಷಿ : (8). 

[ ಜಡ್ಡು, (ಜಿಡ್ಡು) + ಪಕ್ಕಿ; ] 

ಜಡ್ಡು ಸೀರೆ (ನಾ). ಒರಟಾದ ಕಡಮೆ ದರ್ಜೆಯ ಸೀರೆ: ಕೊಡುತ್ತಿದ್ದುದು | 
ಜಡ್ಡುಸೀರೆ, ಅದನ್ನು ಹರಡು ಮುಚ್ಚುವಂತೆ ಉಟ್ಟುಕೊಂಡರೆ ಗ್ರಹಚಾರ 
ಬಿಡಿಸುತ್ತಿದ್ದರು (ಮಲಿಮ. ೩೬). [ಜಡ್ಡು (ದಡ್ಡ) * ಸೀರೆ] 

ಜಡ್ತಿ "ರುಡತಿ' ನೋ. 

ಜಣ್‌ (ನಾ). ಒಂದು ಅನುಕರಣ ಧ್ವನಿ; ಗೆಜ್ಜೆ, ಗಂಟೆ. ನಾಣ್ಯ ಮೊದ 
ಲಾದುವುಗಳ ಧ್ವನಿ. 

ಜಣ್‌ಜಣ್‌ (ದ್ವಿರುಕ್ತಿ) : ಬೆಳ್ಳಿರೂಪಾಯಿ ಕೆಳಗೆ ಬಿದ್ದೊಡನೆ ಜಣ್‌ | 

ಜಣ್‌ ಶಬ್ದ ಬಂತು (ಕೂರಿ). 

ಜಣ (ನಾ). ಜನ; ಮನುಷ್ಯ ; ವ್ಯಕ್ತಿ: ದುಟ್ಟಜಣಂಗಳಿತ್ತೊಲವು ನಿತ್ಯವೆ | 85 
ನಾಳೆ ಬಸಂತಮುಂಟೆ (ಕಾಂತೀಶೈ. ೫-೧೦೪). [ <ಎಪ್ರಾ. ಜಣ./ಸಂ. ಜನ] 

ಜಣಜಣ (ನಾ). ಗೆಜ್ಜೆ, ಗಂಟೆ. ನಾಣ್ಯ ಮೊದಲಾದುವುಗಳ ಅನುಕರಣ 
ಧ್ವನಿ. "ಜಣಜಣಿಸು' ಪರಾ. 

ಜಣಜಣಿಸು (ಕ್ರಿ). ಜಣಜಣ ಎಂದು ಶಬ್ದಮಾಡು : (8. 

[ ಜಣಜಣ + - ಇಸ್ಕು] 
ಜಣತ್ಕರಿಸು (ಕ್ರಿ). ಜಣಜಣ ಎಂದು ಶಬ್ದ ಮಾಡಂ : ವರರತ್ನ ಕಂಕಣ 
[ ಜಣತ್ಕರಣ್ಯ * - ಇಸು] 


15 


40 


ಜಣತ್ಯರಿಸೆ (ಸೌಂದಪು. ೧೩-೩೧). 
ಜಣಬೆ "ಜಳವೆ' ನೋ. 
ಜಣರು (ನಾ). ಜಣಜಣವೆನ್ನುವ ಕೊರಳ ಗಂಟೆ,-ಗೆಜ್ಜೆ (?): 

ಕನ್ನೆಣ್ಣೆ ನಿನಗೇಕೆ ಕೆನ್ನೆ ಮೇಲಿನ ತುರುಬು ಉತ್ಸೆತ್ತಿಗೇಕೆ ಹುರಿಗೆಜ್ಜೆ | 46 

ಗಾಣಿಗನ ಮೊನ್ನೆತ್ತಿಗೇಕೆ ಜಣರೆಂಬೆ (ಹಳ್ಳಿಯ. ೧೪೩). [ ಜಣ್‌) 


೨೯೬೭ 


ಜತಿಗುಡು 


ಜಣಿಸು (ಕ್ರಿ). (?): ಶಸ್ತ್ರ್ರಿಸ್ತ್ರಗಳಲಿ ಮುುಿಗಿಸಂಬರದಿಕ್ಕನೆಲನರಿ 
ಯದೋಲೊಮ್ಮೆ ಯಣುಕುವರ್‌ ಜಣಿಸುವರ್‌ ಶರಜಾಲ ಜಾಲಮಂ 
ಕ್ಷಣಕೆದಾಹುತಿಗೊಳಿಪರ* (ಜಿನಮು. ೨೬-೨೦). [?] 

ಜತನ "ಯತನ' ನೋ. 

ಜತನಗೆಯ್‌ "ಯತನಗೈ' ನೋ. 

ಜತನದಪ್ಪು (ಕ್ರಿ). ಜೋಕೆತಪ್ಪು ;ಎಚ್ಚರತಪ್ಪು; ಜೋಪಾನವಿಲ್ಲದಿರಂ: 
ಸಿತರಾಜಾನ್ನ ಸದ್ಭೃತೆ ತೊವ್ವೆಗೂಡಿ ನಿರ್ಮಿತವಾದ ತೋರದುತ್ತುಗಳ 
ಜತನದಪ್ಪದೆ ಕೈಕೊಂಡರು ಕೃಷ್ಣಾರ್ಪಿತವೆಂದು ಪರಿತೋಷವಡೆದು 
(ಮೋಹತ. ೩-೫೫). [ಜತನ (ಆಯತನ) + ತಪ್ಪು, 7 

ಜತನಪೊದ್ದು (ಕ್ರಿ). ಜೋಪಾನವಾಗಿರು; ರಕ್ಷಣೆಹೊಂದಂ; ಸುಭದ್ರತೆ 
ಯನ್ನ ಹೊಂದು : ಒಣಗಿದ ಗಜ್ಜುಗದ ಕಾಯೊಳಗದರ ಬೀಜ 
ಅನುಸರಿಸಿ ಇದ್ದಂತನಾದಿಯಿಂದ ಗುಣತ್ರಯಾತ್ಮಕವಾದ ಲಿಂಗದೊಳಗೆ 
ಜತನಪೊದ್ದಿಪ್ಪ ಆ.ಸಮ್ಮಂಧದಲ್ಲಿ (ವಿದಾಕ್ಕ. ೪೪-೩). 

[ ಜತನ (ಆಯತನ)* ಪೊದ್ದು, ( ಆ ಪೊರ್ದು,) 1 

ಜತನವಂತ (ನಾ). ಪ್ರಯತ್ನಮಾಡುವವನು : “ಯಸ್ತಃ, ಯಸ್ತವಾನ್‌ 

. * . ಯಸಕಃ, ಈ ೫ ಜತನವಂತಂ” (ಕಾಶಕ್ಕ. ೧೯೧). , 
[ ಜತನ (ಆಯತನ) + - ವಂತ] 

ಜತನಿಗ (ನಾ). ಪ್ರಯತ್ನಮಾಡುವ ಸ್ವಭಾವದವನು : “ ಯೇಷತೇ ಎ 
ಜತನಂಗೆಯ್ದವಂ; ಯೇಷಕಃ, ಯೇಷಮಾಣಃ, ಈ ೨ ಜತನಿಗಂ” 
(ಕಾರಕ್ಕ. ೧೨೦). [ ಜತನ (ಆಯತನ) + - ಇಗ] 

ಜತನಿಸು (ಕ್ರಿ). ಪ್ರಯತ್ನಿಸು; ಉದ್ಯೋಗಿಸಂ: “ಯಸ್ಕತಿಐಜತನಿಸಿದಪಂ” 
(ಕಾಶಕೃ. ೧೯೧): [ ಜತನ (ಇ ಯತನ) * - ಇಸ್ಕು] 

ಜತ್ತಿ, (ನಾ). ೧. ಯತಿ ; ಮುನಿ ; ಖುಷಿ: “ಜತಿ ಜೋಗಿ ತಪಸಿ ರಿಸಿಯೆನೆ 
ಕಿತ್ತಡಿಯೆಂದೆನೆಲ ಯಷಿಗೆ ಪೆಸರಕ್ಕು” (ಕವ್ಳಿಕ್ಕೆ. ೩3): ಓಲಗದೊಳ* 
ಕುಳ್ಳಿರ್ದ ಜತಿಗಳೇನೊಪ್ಪಿದರೋ  (ಕಬ್ಬಿಕಾ. ೧೬೨); ಯತ್ನಕ್ಕೆ ಜತ್ವಂ- 
ಯತಿ-ಜತಿ (ಕಮದ, 3೫೯ ಪ್ರಯೋ): ಥಳಿಧಳಿಪ ನಗೆಮೊಗವೊಪ್ಪ ತ್ತಿರೆ 
ವಿರಾಜಸುತಮಿರ್ದಳು ಜತಿಗಳಿರ್ದೆವರಂ ಭೇದಿಸುವ ವಜ್ರಮಯ 
ಸೂಚಿಯಾ ಪರವೆನಾಚಿ (ಸೌಂದಪು. ೬-೪) ; ಚಲಗಯ್ಕೆಂಬುದು ಜತಿಗಳ್‌ 
ವ್ರತಮಂ ಪಿಡಿವಲ್ಲಿ (ಉದೃದೇ. ೨೨-೦೩). ವಿ. [ಸಂಗೀತ] ವಿಶ್ರಾಮ 
ಸ್ಥಾನ; ನಿಲುಗಡೆಯ ಸ್ಥಾನ: ಪೆಸರಚಯದಮರತೂರ್ಯ ಪಸರಂಗಳ 
ಜತಿಗೆ ತೊಡರದಿನಿಸೆಟಲದೆ ಬಣ್ಣಸರಂಗೊಂಡಂತಿರೆ (ಅದಿಪು. ೯-೩೧): 
ಜತಿಯಂ ಸೈತೋಜೆಯಂ ತಾಳಿ ಗೋವಳರಾಯಂ ಕೊಟಲೂದಿದಂ 
(ಜಗವಿ. ೫-೨); ಜಾಣುಣ್ಮೆ ಜೋಕೆಯಿಂ ಜತಿ ರೀತಿ ತಾಳ ಪ್ರಮಾಣ 
ಕಂಪಿತ ಮೂರ್ಛೆ ರಸ ಪಾಡು ಬೆಡಗು . . . ಕೇಳಿಸಿದರವರು (ಜೃಮಿಭಾ. 
೨೧-೫೭). ೩.ಎಜತಿಸ್ವರ: ಗೀತ ಜತಿಗಳ ಮೇಳವಕೆ ಕೆಲರೋತು ಕುಣಿವರು 
(ಬಸಪು. ೪-೮) ; ಎರಡನೆಯ ಆವರ್ತದಲ್ಲಿ ಸುಂದರವಾದ ಜತಿಗಳು ಮಾತ್ರ 
ಇವೆ(ಸಂಗೀತ. ೧೪): ಪ್ರೆಚಾರದಲ್ಲಿರುವ ಅಡವುಗಳನ್ನೆಲ್ಲ ಯುಕ್ತರೀತಿಯಲ್ಲಿ 
ಹೆಣೆದು ಜತಿಗಳನ್ನೋ ಜತಿಸ್ವರಗಳನ್ನೋ ಮಾಡುವರು 
(ಆಥಾನೃ. ೩೨). ೪. [ಛಂದ]ಪದ್ಯದ ಪಾದಗಳನ್ನು ಓದಂವಾಗ ಉಸಿರು 
ನಿಲ್ಲಿಸುವ ಸ್ಥಳ ; ಉಸಿರ್ದಾಣ ; ಯಂತಿ : ಮನಸಿಜನೋಜೆ ಕಣ್ಣಮನ 
ಜಾಣ್ಣುಡಿ ಪಂಪನ ರೀತಿ ಚಂದ್ರಭಟ್ಟನ ಜತಿ ಪೊನ್ನಮಯ್ಯನ ಬೆಡಂಗು 
(ಜಗವಿ. ೦-೧೦). [ “ಸಂ. ಯತಿ] 

ಜತ್ತಿ, (ನಾ). ಒಂದು ಬಗೆಯ ಔಷಧಿ ಸಸ್ಯ: “ಮಯೂಖಃ-ಜತಿ, ಕಿರಣ” 
(ಓಷಧಿ. ೧೧೬) ; ಜತಿ, ಹೊಡೆಮೂಲಂ. ಚಿತ್ರಮೂಲ, ಬಜೆ ಇಷ್ಟು ಪುಡಿ 
ಮಾಡಿ... ಕೊಳ್ಳೆ ಅಂಡಜದ ಕೂಟ ಮಾಣ್ಣುಂ (ವಿವೈವಿ. ೧೯೬). [?]` 

ಜತಿಗುಡು “ಜತಿಗೊಡು' ನೋ. 


ಜತಿಗೆ 


ಜತಿಗೆ "ಜೊತ್ತಗೆ' ನೋ. 

ಜತಿಗೊಡು, ಜತಿಗುಡಂ (ಕ್ರಿ). [ಸಂಗೀತ] ಹಾಡಿನೊಂದಿಗೆ ಸರಿಗೂಡು; 
ಶ್ರುತಿಗೆ ಹೊಂದಿಕೆಯಾಗು : ಜತಿಗೊಡೆ ನೂಪುರಧ್ವನಿ . . . ನಡೆ 
ನೋಡಿದಳಾ ವೃಷೇಂದ್ರನಂ (ವೃಷವಿ. ೫-೯). ಜತಿಗುಡು: ಮಂಜು 
ಮಂಜೀರ ಸಂಜನಿತಧ್ವನಿ ಪದನಖಮಯೂಖಮಾಲಾನರ್ತನಕ್ಕೆ ಜತಿಗುಡೆ 
ಮಂದಯಾನದಿಂ ನಡೆತಂದು (ರಾಜಕೇ. ೪-೧೪ ವ); ಮರ್ದಳೆಯ ತಾಳದ 
ಲಯಂ ಜತಿಗುಡೆ (ಕಾಮಾಶೃ. ೨೩-೧೯). [ಜತ್ತಿ + ಕೊಡು,] 

ಜತಿಮೆಟ್ಟು (ಕ್ರಿ). [ನಾಟ್ಯ] ನೃತ್ಯದಲ್ಲಿ ಲಯಕ್ಕನಂಸಾರವಾಗಿ ಹೆಜ್ಜೆ 
ಹಾಕು : ಲತೆ ತೆಂಬಲರ್ಗೊಯ್ಯನೆ ನರ್ತಿಪಂದದಿಂ ಸೊಗಯಿಸೆ ಗೋಪಿ 
ಡಕ್ಕೆಯ ಲಯಕ್ಕೆ ಪೆಜಳ೯ ಜತಿವೆರಿಟ್ಟುತಾಡಿದಳ್‌ (ಜಗವಿ. ೫-೧೫). 

[ ಜತಿ) * ಮೆಟ್ಟು, ) 

ಜತಿರಾಯ (ನಾ). ಮಂನಿಶ್ರೇಷ್ಠ ; ಯತಿರಾಜ : ವಾಣಿದೇವಿಗೆಯೋದಂ 
ಕಲಿಸುವ ಜತಿರಾಯನೆಸೆದನಲ್ಲಿ (ಜಯಕಾ. ೨-೨೬). [ಜತ * ರಾಯ] 

ಜತಿವಗೆ (ನಾ). ೧. ಯತಿಗಳ ಶತ್ರೊತ್ವ. "ಜತಿವಗೆಯ' ಪರಾ. ೨. 
ಯತಿಗಳಿಗೆ ಶತ್ರುವಾದವನಂ ; ಕಾವಂ: “ ಕುಡುವಿಲ್ಲ ಜತಿವಗೆ ಪಿರಿದಿಂ 
ಗೋಲ್ವಿಲ್ಲು ಕಾವ” (ಕವಿಕಂ. ೨೭). [ಜತಿ + ಪಗ್ಗೆ) 

ಜತಿವಗೆಯ (ನಾ). ಎಜತಿವಗೆ ೨ : “ಇಂಗೋಲ್ವಿಲ್ಲಂ . . . ಜತಿವಗೆಯಂ, 
ಕುಡುವಿಲ್ಲಂ, ಅಯ್ಲರಳಂ, ಗಿಳಿದೇರಂ-ಇವು ೧೩ಕಾಮದೇವಂಗೆ ಪೆಸರ್‌” 
(ಕಶಸಾ. ೪೭-೧೩). [ಜತಿವಗೆ * - ಅ) 

ಜತಿವೆಚು (ಕ್ರಿ). ೧. [ನಾಟ್ಯ] ನೃತ್ಯದಲ್ಲಿ ಜತಿಯಂನ್ನು ಹೊಂದಂ. 
೨. [ಛಂದ] ಕಾವ್ಯವಾಚನದಲ್ಲಿ ನಿಲುಗಡೆಯನ್ನು ಹೊಂದಂ,- 
ಯತಿಯನ್ನ ಪಡೆ. ೧, ೨: ಜತಿವೆತ್ತೊಪ್ಪುವ ಮೃದು ಪದಗತಿಯುಂ 
- ೬ ೬. ತಳ್ತಿರೆ ವಿಳಸತ್ಯೃತಿಯಂ ಪೋಲ್ತಬಳೆ ರಸಿಕರಂ ಮೆಚ್ಚಿಸಿದಳ್‌ 
(ರಾಜರೇ. ೦೨-೧೬). [ಜತಿ + ಪೆಲ್ಮು) 

ಜತಿಶ್ವರ (ನಾ). [ನಾಟ್ಯ] ನೃತ್ಯಕ್ಕೆಂದು ನಿರ್ಮಿಸಿದ ಸ್ವರಯೋಜನೆ : 
ಪದವರ್ಣ ಜತಿಸ್ವರ ಮುಂತಾದ ಹಲವು ಬಾಬುಗಳನ್ನು ಅವರು ರಚಿಸಿದರು 
(ಛಾರದ. ೫೩೫) ; ಸಂಗೀತದ ಹಿನ್ನೆಲೆಯಲ್ಲಿ ಸಮ್ಮಿಳಿತವಾಗಿ ತಾಳಬದ್ಧ ವಾದ 
ಸರಳ ಸ್ಪಷ್ಟ ನರ್ತನವೇ ನೃತ್ತಪು. ಈಗ ನಾವು ನೋಡುತ್ತಿರುವ ಜತಿ 
ಸ್ವರಗಳು ನೃತ್ಯಕ್ಕೆ ಸೇರಿದುವುಗಳು (ಅಥಾನ್ಮ. ೨೭); ಸಾಹಿತ್ಯರಹಿತವಾದ 
ಈ ರಚನೆ ಜತಿಸ್ವರ ಎನಿಸಿಕೊಂಡಿದೆ. ಜತಿಸ್ವರಕ್ಕೆ ನೃತ್ಯದಲ್ಲಿ ಪ್ರಾಧಾನ್ಯವಿದೆ 
(ಸೆಂಗೀಡೆಂ. ೭೧). 'ಸ್ವರಜತಿ' ಪರಾ. (ಜತಿ + ಸ್ವರ) 

ಜತ್ಕು (ನಾ). ಅರಗು ; ಲಾಕ್ಷ : ಶಿವಸಾನ್ನಿಧ್ಯದಿರವಿನಿಂದಗ್ನಿಯೋಳ್ಪತು 
ಕರಗುವಂತೆ ಭಾಸುರವಾರಿಯೊಳುಪ್ಪ ತವಿಪಂತೆ (ಆರಾಡ. ೦೧-೪೭): 
ಶಂಬರವಿಂಂಬುವೆತ್ತ ಚಮರಂ ಜತು ಪೇರುಡ ಪೀಲಿಯೆಂಬಿವಂ 
ತಳೆದದೇಂ ತಳರ್ದತ್ತೊ ಪುಳಿಂದಸಂಕುಳಂ (ರಾಜರೇ. ೩-೧೦೪). [ಸಂ.) 

ಜತ್ಕು (ನಾ). (?): ತೆಂಗಿನ ಮರ ಜತು ಆದ ಹನಮಲ್ಲ ಗದ್ದೆಯ (ಸೌಇಎ. 

ಉಡುಪಿ. ೩೩೮-೭: 1). [?) 

ಜತುಕ (ನಾ). ೧. ಹಿಂಗಂ; ಇಂಗು: “ಜತುಕ-ಇಂಗು” (ಗಂಗಾಮ. ೧೩೭). 
೨. ಅರಗು. ೩, ಬಾವಲಿ ; ಕಣ್ಣುಕಪ್ಪಡಿ ; ಒಂದೊಂದೆಡೆಯೊಳೊಗೆವ 
ದಾವಶಿಖಿಯ ಪೊಗೆಗೆ ಬೆಗಡುಗೊಂಡು ಪುಟುಗಳ್‌ ಬಿಟ್ಟುಪೋದ ನಟ್ಟ 
ಗೊಂಬಿನ ಜೇನಪುಟ್ಟಿಯಂ ಸಾರ್ದು ಪೀರ್ವ ಜತುಕನಿಕರಂಗಳುಂ 
(ದಂದ್ರಪು. ೩-೭೫ ವ). [ಸಂ.] 

ಜತುಕೃತ್ತು (ಗು). ೧. ಅರಗನ್ನೂ ಮಾಡಂವ. (ನಾ). ೨. ಅರಗನ್ನುಂಟಂ 
ಮಾಡುವ ಒಂದು ಬಗೆಯ ಸುವಾಸನೆಯ ವಂರ ; ಅರಗಿನ ಹಂಳು 
ಗೂಡು ಕಟ್ಟಿಕೊಳ್ಳುವ ಒಂದು ಬಗೆಯ ಸುವಾಸನೆಯಂ ವಂರ ; 
ವಂಳ್ಳಗಸೆ. [ ಸಂ. ಜತುಕೃತ್‌ 


೧೯೩೨, 


೨೯೬೮ 


25 


30 


86 


ಜತ್ತಕ್ಕ 


ಜತುಕೆ (ನಾ). ೧. ಅರಗು. ೨. ಮಯಣ; ಮೇಣ ; ಒಂದು ಬಗೆಯ 
ಗೋಂದಂ. ೩. ಬಾವಲಿ. ೪. ಒಂದು ಬಗೆಯ ಸುಗಂಧದ್ರವ್ಯ : 
“ ಜತುಕಿ ಪಾಪಟೆಯೆನಿಕ್ಕುಂ ” (ಮಂಗರಾ. ೪೨-೩೯). 
[ಸಂ. ಜತುಕ) 
ಜತುಗೃಹ (ನಾ). ಅರಗಿನ ಮನೆ ; ಲಾಕ್ಷಾಗೃಹ : ಕನಕನೆಂಬಂ ಬಂದು 
ಪಾಂಡವರಂ ಕಂಡೇಕಾಂತದೊಳ್‌ . , . ಜತುಗೃಹ ಕವಾಟಪುಟಸಂಧಿ 
ಗಳೊಳ್ಳುರಂಗಮಂ ಗಂಗೆಯೊಳ್ಕೂಡುವಂತಾಗೆ ಸಮೆದು ಪೇಟ್ದು 
ಪೋಪುದುಂ (ಪಂಪಧಾ. ೩-೪ ವ); ಅಂದು ಕುಶಸ್ಥಲಂ ಜತುಗೃಹಜ್ವಲನಕ್ಕೆ 
. ವಾರಣಾವತಂ ಸಂದ ಸಭಾಪ್ರತಾರಣಕೆ ಕಾರಣಮೆಂದಣಿಪಲೈ 
ಬೇಡಿದರ್‌ (ಗದಾಯು. ೩-೨೧). ([ ಜತ್ಮು * ಗೃಹ] 
ಜತುಗೇಹ (ನಾ). ಎ ಜತಂಗೃಹ : ಜತುಗೇಹಾನಲ ಬೀಜಮುಗ್ರವಿಷ 
ಸಂಜಾತಾಂಕುರಂ (ಗಡಾಯು. 8-೫೭), ಸೈರಿಸಿದರೇ ಪಾಂಡುಸುತ 
ರಂಭೋರುಹಾಕ್ಷಿ ರಜಸ್ವಲೆಯ ಸುಲಿಸೀರೆಯಲಿ ತತ್ಪೂರ್ವಕೃತ ಜತುಗೇಹ 
ದಾಹದಲಿ (ಕುವ್ಕಾಗ. ೧೧-೪). [ ಜತು * ಗೇಹ) 
ಜತುಭವನ (ನಾ). ಎ ಜತುಗೃಹ : ಕೃತಕದ್ಯೂತೋದ್ಯುಕ್ತಂ ಜತುಭವನವ 
ಚುರ್ಚಿದಾತನುದ್ಧತಗರ್ವಂ (ಧೃನ್ಮಾಲೋ. ೨೩೧). 
[ ಜತ್ಮು * ಭವನ] 
ಜತುಮುದ್ರೆ (ನಾ). ೧. ಅರಗಿನ ವಂದ್ರೆ. ೨. (ಆಲಂ) ಮಂಚ್ಚಿಡುವಿಕೆ; 
ರಹಸ್ಯ : ಮನವನೊರೆಯನೆ ನಿನಗೆ, ಮನದನ್ನ ಕೋರ್ದುದಂ ಕೊಡುವೆ 
ನೆಂದಾಣೆಯಿಟ್ಟಾಡಿದೊಡೆ, ಚುಂಬನದ ಜತುಮುದ್ರೆಯೊತ್ತಿ (ಶ್ರೀರಾಮಾ. 
೬೯-೪೦೩). [ ಜತ್ತು * ಮುದ್ರೆ] 
ಜತುರಸ (ನಾ). ಅರಗಿನ ರಸ ; ಅಲತಿಗೆ: ಸುದತಿಯ ಕೇಸಡಿಯನೂಡಿ 
ದಳ ಜತುರಸದಿಂ (ಜಗವಿ. ೧೦-೧೦೮). [ ಜತ್ಕು * ರಸ] 
ಜತೂಕೆ (ನಾ). “ ಸುರಣೆಗಿಡ, ಮುಳ್ಳಗಸೆ” (ಅಮರ. ಟೀಕೆ): “ ಜನೀ, 
ಜತೂಕಾ, ಜನನೀ, ಜತುಕೃತ, ಚಕ್ರವರ್ತಿನೀ, ಸಂಸ್ಪರ್ಶಾ-೬ ಕೋರಿಂದೇ 
ಗಿಡದ ಹೆಸರು ಚಕ್ರವರ್ತೀಸೊಪ್ಪು ” (ಸಿದ್ಧಾಂತಿ. ೧೨೯). 
[ ಸಂ. ಜತೂಕಾ] 
ಜತೆ "ಜೊತ್ತೆ' ನೋ. 
ಜತೆಕಟ್ಟು `ಜತೆಗಟ್ಟು' ನೋ. 
ಜತೆಗಟ್ಟು, ಜತೆಕಟ್ಟು (ಕ್ರಿ). ೧. ಜೊತೆಗೂಡಿಸಂ ; ಒಟ್ಟುಗೂಡಿಸು : 
ಸತತ ನಿರ್ಮಾಲ್ಯಪುಷ್ಪವನು ಪೊಸಕುಸುಮಕ್ಕೆ ಜತೆಗಟ್ಟುವರೆ (ನವಮೋ. 
೨೬-೭೪). ಜತೆಕಟ್ಟು: ೨. ಸ್ನೇಹಮಾಡು; ಗೆಳೆತನ ಮಾಡು : ಮಾತು 
ಬಿಟ್ಟಿದ್ದ ಅವರಿಬ್ಬರೂ ಈಗ ಜತೆಕಟ್ಟಿದರು (ಕರ). "ಜತೆಬಿಡು' ಪರಾ. 
[ ಜತೆ (ಜೊತೆ) * ಕಟ್ಟು, ] 
ಜತೆಗಾತಿ "ಜೊತೆಗಾರ್ಶಿ' ನೋ. 
ಜತೆಗಾರ "ಜೊತೆಗಾರ' ನೋ. 
ಜತೆಗಾರ್ತಿ "ಜೊತೆಗಾರ್ತಿ' ನೋ. 
ಜತೆಗೂಡು "ಜೊತೆಗೂಡು' ನೋ. 
ಜತೆಬಿಡು "ಜೊತೆಬಿಡು' ನೋ. 
ಜತ್ತ, "ಯತನ' ನೋ. 
ಜತ್ತ (ನು). ಒಬ್ಬಾತನ ಹೆಸರು (?) : ಜತ್ತ ತಳವಾರ ಪೊಗುಣ್ಣಿ ಕಾಳಿ 
ಗದುಳ ಎಟ್‌ದು ಸತ್ತ (ಎಕ. 1೫, ನೆಲಮಂ. ೩೪-೩: ಸು. 7601). (7) 
ಜತ್ತ, (ನಾ).ಬತ್ತ ಮೊದಲಾದ ಧಾನ್ಯಗಳ ಅಳತೆಯ ಒಂದಂ ಪ್ರಮಾಣ 
(?) : ಗದ್ದೆಯಿಂ ಭತ್ತ ಮು ೪ ಬ ೧೫ ಕು ಜತ್ತಂ ಬೆಟ್ಟಿನ ಕುಂ ಜತ್ತವನ 
ಬಾಳಿಕೆಯಿಂದ(ಸಾಇಎ. ೧೯೩೦, ಮಂಗಳೂರು. 8೨೬-೨೬ ; 1375). [? 
ಜತ್ತಕ, "ಜತ್ತುಕ' ನೋ. 


ಜತ್ತಕ್ಕ 


ಜತ್ತಕ್ಕ (ನಾ). ಮನೋಹರನಾದವನು ; ಚೆಲುವ : ತತ್ತನೆಯಂ ಸಕಳ 
ಮಹೀಪೋತ್ತ ಮನನವರತದಾನಿ ವೈರಿನ್ರಿಪಾಳೋನ್ಮತ್ತಗಜಸಿಂಹನಬಳಾ 
ಜತ್ತಕನೆಜ್‌ಯಬ್ಲ ಪೊಯ್ಸಳಂ ಭೂವಿನುತ (ಎಳ. ೪, ಆರಸೀ. ೧೦೨-೦೨; 
1100 ?); ಜತ್ತಕರಂ ಸುತ್ತಿಂದೊಳೆಗುಮಾಟ್ಟಿ ವಾತ್ಸ್ಲ್ಯಾಯನನಂ ಪೊಲ 
ವೊರಸು ಮಾಟ್ಟಿ (ಜಗವಿ. ೨-೨೦ ಅಡಿ); “ಜತ್ತಕನೆಂದು ವೇಶ್ಯಾವರಂ” 
(ಅಯ್ಕಾಶಾ). [?] 

ಜತ್ತಕಿ (ನಾ). ಮನೋಹರೆ ; ಚೆಲುವೆ : ತನುವಂ ತೆತ್ತಿಸಲ್ಕಮರಕಾಂತಾ 
ಜತ್ತಕಿಯರುಯ್ಕೆ ದೇಕಂ ನಾಕಕ್ಕೋದಂ (ಎಳ. ೫11, ಚಿಕ್ಕನಾ., ೧೮-೩೦ ; 
1149) ; ವೊಸಯಿಪ ಬೇಟಮಂ ಬೆಳಸುವಿಚ್ಚೆಯ ಜತ್ತಕಿ ತಾನೆ ಲೋಕ 
ದೊಳ್‌ ಬಸನದ ಬಿತ್ತೆನಿಪ್ಪಳೊಡಗೂಡಿದೊಡಲ್ಲದಲಂಪು ಪೋಪುದೇ 
(ಸೂಕ್ತಿ ಸು. ೮-೪೦೦). [ಜತ್ತಕ್ಕ + - ಇ] 

ಜತ್ತಕುಟಿ "ಜತ್ತೂಕಟು' ನೋ. 

ಜತ್ತಕುಜಿಡು “ಜತ್ತುಕುಜಾಡು' ನೋ. 

ಜತ್ತಕುಜು (ಜತ್ತುಕಣು' ನೋ. 

ಜತ್ತಗನ್ನಡಿ (ನಾ). ಜೋಡಿಗನ್ನಡಿ (?) : ನಿಲುವಗನ್ನಡಿ ಹಿಡಿದು ಮುಕ 
ನೋಡಿ ಅರಸರು ಜತ್ತಗನ್ನಡಿ ಎದಿರೆದುರು ಹಿಡಿಹಿಡಿದು ಸುತ್ತ ನೋಡಾಡಿ 
ಬಲು ತಿದ್ದಿ (ರೋಕಗೀ. ೨೦೧). [ಓಇದು "ಜೊತೆಗನ್ನಡಿ' ಇರಬಹುದು] 

ಜತ್ತನ "ಯತನ' ನೋ. 

ಜತ್ತರಟ್ಟ (ನಾ). ಯುದ್ಧದಲ್ಲಿ ಬಳಸುತ್ತಿದ್ದ ಒಂದು ಬಗೆಯ ಯಂತ್ರ: 
ರಣರಂಗನೀಜನುಂ ಬಿಲ್ಲಂಕಕಾಅನುಂ ಆಹವಜತ್ತರಟ್ಟ . . . ಶರಣಾಗತ 
ವಜ್ರಪಂಜರನುಂ ವೈರಿದಿಕ್ಕುಂಜರನುಂ (ಎಕ. ೪1, ಕಡೂರು. ೧೪೮:೪೭ ; 
1202) ; ತರಿಸಿ ಲೋಹದ ಜತ್ತರಟ್ಟವ [ಪಾಕಾಂ. ಜಂತ್ರರಾಟವ, ಜತ್ತ 
ಗಂಟವ] ಹರಹಿದರು ಸೂಲಿಗೆಯ ಬಂಡಿಯನಿರಿಸಿವರು (ಕುವ್ಯಾಕೆ. ೨-೧೦). 

[?] 

ಜತ್ತರಟ್ಟಿ (ನಾ). [ಛಂದ] ಒಂದು ಬಗೆಯ ವೃತ್ತ : ಆದ್ಯಂತ ಪ್ರಾಸ 
ಯಮಕಮುಂ ಜತ್ತರಟ್ಟಿಯುಮೆಂಬುದಕ್ಕುಂ (ಮದತಿ. ೧-೪4). 1?) 

ಜತ್ತವಟ್ಟ (ನಾ). (?) : ಶಕ್ರನೃತ್ಯದೊಳೊಡಂಬಡೆ ನರ್ತಿಸುವಲ್ಲಿ ಜತ್ತವ 
[ಪಾಕಾಂ. ಲ]ಟ್ಟದ ಮಣಿಯಂತದೇಕಿ ಪದುಳಮಾದುದೊ ದಿವ್ಯವಧೂ 
ಕದಂಬಕಂ (ಆದಿಫು. ೭-೦೨೪). [?) 

ಜತ್ತಾಯತ, ಜತ್ತಾಯಿತ (ನಾ). ಅಧಿಕವಾದ ಜೋಕೆ, ಜೋಪಾನ, 
ಎಚ್ಚರಿಕೆ ; ಇತ್ತ ನಾವೀ ಶರಣರೊಳಗೆ ಕೆಲಬರ್‌ ಸಹಿತೆ ಜತ್ತಾಯತ 
ದೊಳಾನೆ ಕುದುರೆ ಕಾಲಾಳುಗಳ ಮೊತ್ತಸಹಿತತಿಜತನವಾಗಿ ನಮ್ಮರ 
ಮನೆಯನೇ ಕಾದುಕೊಂಡಿರ್ಪೆವು (ಜಿಬಪು. ೬೨-೨೨) ; ಮೈಸೂರವರೆತ್ತಿದ 
ಬಿರುದಿನ ಭಟರು ಕತ್ತಲೆ ಹಗಲಂತಿರುವುದವರಿಗೆ `ನೀವು ಜತ್ರಾಯತದೆ 
ತೆರಳೆಂದ (ಕಂನವಿ. ೧೧-೦೦೮). ಜತ್ತಾಯಿತ : ಅಲ್ಲಿ ಮಾಟಾಂಕದವನೊಪ್ಪೆ 
ಸಿಂಗರಿಸಿ ಭರದಿಂದೆ ಜತ್ತಾಯಿ[ಪಾಕಾಂ. ಯೆ]ತಂ ಮಿಗಲು ತರಹರಿಸಿ 
ಗೆಳೆಯೊಡ್ಡೆ ಸರಸರನೆ ನಡುಗಳಕೆ ನಡೆತರಲು (ಏಣಾರ. ದೇ. ೧೦೮-೨); 
ದೂರಗತಿ ಚಿತ್ರಗತಿಗಳಂ ತೋಜ್‌ ಜತ್ತಾಯಿತಂ ಮಿಕ್ಕು ಹಲಗೆಯ 
ಹಲ್ಲಣೆಯಂ ತೆಆ್‌ದು . . . ನಾಲ್ಕು ತೆಅದ ಧಾರೆಯಂ ಮೂಡು ತೆಟಿದ 
ನಿವಾರಣೆಯಂ ನಾಲ್ಕು ತೆಜಿದ ಪೊಯ್ಲಂ ಬಿತ್ತರಿಸಿ (ತ್ರಿ ಪುವಿ. ೨೩-೧೪ ವ). 

[ ಜತ್ತ, (ಆಯತನ) + ಆಯತ್ಮ] 

ಜತ್ತಾಯತವಡೆ (ಕ್ರಿ). ಎಚ್ಚರಿಕೆಯಿಂದ (ಪೂರ್ವ) ಸಿದ್ಧತೆಯನ್ನು 
ಹೊಂದು,-ಸನ್ನಾಹಗೊಳ್ಳು,-ಸಜ್ಜಾಗಂ: ಬಾಣಾಸುರ ಬರ್ಪ 
ಸಮಯಕ್ಕೆ ನವ ಪಂಚಬಾಣ ಹರ್ಮವನಡರ್ದೊಡನೆ ಬಾಣನಂದನೆಯ 
ಕುಸ್ತರಿಸಿ ಬಂದನು ಬಿಲ್ಲು ಬಾಣ ಜತ್ತಾಯತವಡೆದು (ಮೋಹತ. ೩೫-೧೦). 

[ ಜತ್ತಾಯತ * ಪಡ್ಕೆ 


೨೯೬೯ 


15 


20 


25 


80 


40 


ಜತ್ತುಕುಜಣಡು 


ಜತ್ತಾಯತವೆಉ(ಕ್ರಿ). ಅಧಿಕವಾದ ಎಚ್ಚರಿಕೆ ಹೊಂದು; ವಿಶೇಷ ಗಮನ 
ವಿಡು ; ತುಂಬ ಜೋಪಾನವಾಗಿರಂ.: ಒತ್ತರಿಸಿದ ಸಂಜೆಗೆಂಪು ನುಂಗಿದ 
ಕರ್ಗತ್ತಲೆಯೊಳು ನಿಶಾಚರನು ಜತ್ತಾಯತವೆತ್ತು -ನಡೆತಂದು ಕಂಡ 
ದೇವೋತ್ತಮನಿರ್ದ ಪಟ್ಟಣವ `(ಮೋಹತ. ೦೦-೦೮). 
[ ಜತ್ತಾಯತ + ಪೆಜಿ, ] 


_ಜತ್ತಾಯಿತ (ಜತ್ತಾಯತ' ನೋ. 


ಜತ್ತಿ (ನಾ). ಜಟ್ಟಿ; ವಲ್ಲ; ಮಲುವಕ್ಕದ ಜತ್ತಿಭಟರ್ಕಳ ಪಲರುಮಂ 
ಕೊನ್ನು (ಎಕ. ೫117, `ಸೊರಬ. ೨೨-೪; ಸು,800). [ ಜಟ್ಟ) 

ಜತ್ತಿಗೆ "ಜೊತ್ತಗೆ' ನೋ. 

ಜತ್ತಿಳ (ನಾ). ಕಾಡಿನಲ್ಲಿ ಬೆಳೆಯುವ ಎಳ್ಳು ; ಕಾಡೆಳ್ಳು: “ಜತ್ತಿಳ 
ಮೆಂಬುದು ಕಾಡೆಳ್ಳು ” (ಹಲಾಯು. ೯೫-೪೨೯). [-ಆ ಸಂ.ಜರ್ತಿಲ] 

ಜತ್ತು "ಜೊತ್ತು' ನೋ. 

ಜತ್ತುಕ, ಜತ್ತಕ್ಕ (ನಾ). ೧. ಮೋಸ ; ಕಪಟ ; ವಂಚನೆ : " ಜತ್ತುಕ 
ಮೆನೆ ಕೈತವಂ " (ಜತುನಿ. ೦೨); “ ಕೈದವಂ' ಕೈತ ಜತ್ತುಕಮೆಂದು 
ಕಪಟಕ್ಕೆ ಐದಿರ್ಪ ನಾಮ” (ಶಬ್ದಮಂ. ೫೩); ಜತ್ತುಕದ ಮುರಣದ 
ಹೋಮಧಿ ಹೊತ್ತಿ ದಳ್ಳುರಿ ನಭವನಡರಿತು (ಕೌಶಿರಾ. ೧೯೩೮); 
ಎತ್ತಣ್ತು ವರದನಾಥನ ಜತ್ತುಕದಲ್ಲಾಟವೆಂದು ಬಿತ್ತೆಗರಂ ಬಲ್‌ ಬಿತ್ತರಿಸಿ 
(ಹಮ್ಮಾರ. ೭-೩): ಇಂದಿನೀ ವಿಸಸನದೊಳಾಲ್‌ಯ ಜತ್ತುಕದ ನಿಶಟ 
ನುಬ್ಬಿನ: ಬಲಮಂ ಗೋಣ್ಮುಟ್‌ದು (ರಾಮಾಕ್ಕ. ೦೧೧-೧೨). ಜತ್ತಕ್ಕ: 
೧. “ಜತ್ತಕಮೆಂದು ಕೈತವಂ” (ಕಶಸಾ. ೭೦-೫೨೨); ಮೃತ್ಯುಕರ 
ನಿನ್ನಾಜ್ಞೆ ಪೊತ್ತು ಬೊಮ್ಮಾಳಿಯಂ ತುತ್ತುವೆನಗಘವೇಕೆ ಪೊರ್ದದೆಂದ: 
ಹತ್ತಿತೇ ನಿನಗೆ ಬಿಡು ಜತ್ತಕವಿದೇಕೆಂದು ಮೃತ್ಯು ನಗುತೆಂದುದು (ಸಾನಂಶ. 
೨-೨೩) ; ಆಸೆಯ ಪಳ್ಳೆ ಪಳಾಳದ ವಾಸಂ ಜತ್ತಕದ ಜನ್ಮಭೂಮಿ . . . 
ಎನೆ ಸೂಳೆಗೇರಿ ಕಣ್ಣೆ ಸೆದಿರ್ಕುಂ (ವೀರವಿ. ೬-೯೬); ಈ ಇವನ ವಿಸ್ಪಷ್ಟ 
ಕಲ್ಪನೆಯ ಜತ್ತಕವನ್ನು ಭೇದಿಸಿ (ಮಂತ್ರಶ. ೯೩-೦೭). ೨. ವಂಚನೆಯಂ 
ಮಾತು : ಈ ದೂದವಿ ಜತ್ತಕಮಂ ನುಡಿದು ಜವಕಮಿಲ್ಲದೆ ಕೂಡಿದಳೆಂದು 
ನುಡಿಯುತ್ತುಂ ಪೋಗೆ(ಅನಂಪು. 5-೨೯ ವ). ೩. ಕಪಟಿ; ಮೋಸಗಾರ: 
ಜತ್ತಕನ ನುಡಿಗೆ ತೆಕ್ಕಿದನೆ ತೆರಳಿದನೆ ತಲೆಗುತ್ತಿದನೆ (ಹಜೆಕಾ. ೮-೩೫). 

[ದೇ.8 ತಮಿ. ಮಲ. ಚತಿ ; ಕೊಡ. ಚದಿ; ತೆಲು, ಜಿತ್ತು] 

ಜತ್ತುಕಟು, ಜತ್ತಕುಣ, ಜತ್ತಕುಣು; ಜತ್ತುಕುಣು (ನಾ). ಚೇಷ್ಟೆ; 
ಲೀಲೆ ; ವಿನೋದ : ತೆತ್ತುತನಕ್ಕೆ ತೆತ್ತುತನಮಂ ಪುಸಿನಲ್ಮೆಗೆ ಮೋದಿ 
ನಲ್ಮೆಯಂ ಜತ್ತು ಕಟುಂಗೆ ಜತ್ತುಕಜನಾಸೆಗಮಾಸೆಯನಾದಲಂಪಿನಿಂ . . . 
ಪೊಣರ್ಚುತ್ತು,೦ (ಕಾವ್ಯಸಾ. ೯೮೫ ಶೂದ್ರಕ). ಜತ್ತಕುಟಿ: ಕಾದಿದ 
ಕಾಳಿಗಂ ಜವನ ಜತ್ತಕುಅಕ್ಕೆ ಸಮಾನಮಾದುದು (ಅನಂಪು. ೧೧-೭೮). 
ಜತ್ತಕುಟಿ : ಕೊಲ್ವುದಹಿ ಮುಂ ತಪ್ಪಿತ್ರೆನೆ ಪೊಡೆವುದು ಬಜಿಸಿಡಿ 
ಲೆತ್ತಿದು ಮಾನವರ್ಗೆ ಜವನ ಜತ್ತಕುಟಿಲ್ಲೇ (ಜಂದ್ರಪು. ೯-೦೩); ಜವನ 
ಜತ್ತಕುಟುಮಂ ಪೇಲಿಕ್ಕ್ರೂಡೆ (ಅನಂಪು. 8-೭೦ ವ). ಜತ್ತುಕುಟು : 
"ಜತ್ತೂಕುಜಟಾಡಂ” ಪರಾ. [?1 

ಜತ್ತೂಕುಟು «ಜತ್ತುಕಣು' ನೋ. 

ಜತ್ತುಕುಟಡು, ಜತ್ತಕಂಜಇಡು (ಕ್ರಿ). ಚೇಷ್ಟೆಮಾಡು ; ವಿನೋದ 

: ಮಾಡು ; ಲೀಲೆಯಾಡು : ಜಡಿವಂ ಜತ್ತು[ಪಾಕಾಂ. ತ್ರ]ಕುಜಾಡುವಂ 
ಬಳಸುವಂ ಬೆನ್ನಟ್ಟುವಂ ಮುಟ್ಟುವಂ ಹಿಡಿವಂ ಮಕ್ಕಳನೇಂ ಕರಂ 
ವಿಕರಿಯೊ ಕೂಸಾಟದೋೊಳ್‌ ಕೇಶವಂ(ಅರ್ಧನೇ. ೭-೮೫). ಜತ್ತಕುಅ ಡು: 
ಜತ್ತಕಲಳೋ (ಕುಲಾತ್ತಿಡಿ ಕಂಡೆ ಮದನಂ . . . ತಳರದಿರ್ದುದು[ರಾಜ] 
ಕುಮಾರನಂಗದೊಳ್‌ (ವರ್ಧಮಾ, ೧೦-೨೦). 

[ ಜತ್ತುಕುಣು (-ಆಜತ್ತುಕಜು) + ಅಡ್ಕು ] 


ಜತ್ತುಗ 


ಜತ್ತುಗ (ನಾ). ಚಂದ್ರ. "ಜತ್ತುಗದಲೆಯಂ' ಪರಾ. [<ಸಂ. ಜೈವಾತೃಕ] 

ಜತ್ತುಗದಲೆಯ (ನಾ). ಚಂದ್ರಶೇಖರ; ಶಿವ: “ಎಲುಗೈಯ . . . ಜತ್ತು 
[ಪಾಕಾಂ. ಜೈತು]ಗದಲೆಯನೆನೆ ಸತ್ಯ ವೀಂದ್ರರ್‌ ಸಲೆ ಪೇಟ್ವರ* ಸ್ಮರಹರಂಗೆ 
ನಾಮವಿದೆನುತುಂ” (ಕವಿಕಂ. ೧೮). [ಜತ್ತುಗ* ತಲೆ ೪ -ಅ,] 


ಜತ್ತುಗೊಳ್ಳು (ಕ್ರಿ). ಜೊತೆಯಾಗಿರು ; ಕೂಡಿಕೊಂಡಿರು : ಚಿತ್ತಭವ ರತಿ | 


ದೇವಿಯರು ತಮ್ಮ ವಾಸದಲ್ಲಿ ಜತ್ತುಗೊಂಡಿರಲು (ನವಮೋ. ೩೩-೩೭). 
( ಜತ್ತು ( ಆಜೊತ್ತು;) * ಕೊಳ್ಳು; (ಆಕೊಳ;)) 

ಜತ್ತುವೆ (ನಾ). ಒಂದು ಬಗೆಯ ಸಸ್ಯ: ಯೆಕ್ಕೆ. ಜತ್ತುವೆ. ಹಂಬುಕಳ್ಳಿ. 
ನಂಜಿನ ಕೊರಡು, ಸಮುದ್ರಪಾಲ, ಕಂಚಿ (ನಮ್ಮನು. 3೩೮). [?] 

ಜತ್ತುಳ, (ನಾ). ಕಪಟ; ಮೋಸ; ಠಕ್ಕು: ಅತ್ತಲಾ ಸೆರಗಾಳ್ಗಳಿದನೆಲ್ಲಮಂ 
ನೋರಿ ಜತ್ತುಳವಿಂದೆಂದೊರೆದು ನಗೆ ಹೊಗೆಯೊಳಿಹರು (ಕಾಲೂರ. 
೧೬೮-೩೭೪). [ <ಜತ್ತುಕ] 

ಜತ್ತುಳ್ಳ (ನಾ). ನೊರೆ : “ಜತ್ತುಳಜೆಂದು ಫೇನಂ” (ಕರೆಸಾ. ೫೩-೦೪೪) ; 
“ಜತ್ತುಳಮೆಂದು ವೆಸರಕ್ಕು ನೊರೆಗೆ” (ಕಬ್ಬಿಕ್ಕೆ. ೧೨): '" ಜತ್ತುಳವೆನಲ್‌ 
ನೊರೆಯಕ್ಕು” (ಕಬ್ಮಮಂ. ೩೬) : ನಗೆ ಜತ್ತುಳೆಂ ಜಠರದೊಳ್‌ ತೊರ್ಪಬ್ದ 
ತಾತಾಂಡಸಂಕುಳಮೇ ಬುದ್ಧುದಮಾಗೆ ವಿಷ್ಣುವೆನೆ , ಕಣ್ಣೊಪ್ಪಿತ್ತು 
ನೀರಾಕರಂ (ಉದೃಟ. ೦-೩೮). [?] 

ಶತ್ತೆ (ನಾ). ಜೊತೆ (?) : ನೋಡಲಿಬಾರದ ಆಡಳಿಬಾರದ ಈಡೆಂಬದು 
ಆದಕ್ಕಿಲದುದಾ ಕೂಡದ ಮನ ಬುದ್ಧಿಯ ಯಿಂದ್ರಿಯಗಳ. ರುತಾಡಿಯ 
ವೆಳಗಿಸ ಜತ್ತೆ ಆದಾ (ಚಿದಾಕೋ. ೧೨೧-೩. (?] 

ಜತ್ರು (ನಾ). ಕೊರಳಿನ ಎಲುಬು : ಸುಭಟನುನ್ನತವಕ್ಷನುದಾರಂ ನೆಟ್ಟನೆ 
ಸಂಗತಜತ್ರುವಿಂ ವಿಭವದೈಶ್ವರ್ಯಹೀನನೆನಿಕ್ಕುಂ ನೋಟಕ್ಬೊಡಡಂಗಿದ 
ಜತ್ರುವಿಂ (ಲೋಕೋಪ. ೧೧-೮); ಕಂಠದ ಕೆಟಿಗಂ ಜತ್ರುವೆ .ತಾನೆಂಬ 
ಪಸರುಂ (ಅಕ್ಕಕಾ. 9-೩೦); ಶ್ವಾಸದ ಕೊಳಿವೆಯು ತ್ವಚೆಯಿಂದ ಹುಟ್ಟಿ ಆ 
ರಂಧ್ರದಿಂದ ಜತ್ತುಗಳವರೆಗೆ ನೆಟ್ಟಗೆ ಕೆಳಗಿಳಿದಿದೆ (ಮುಂಬಯಿ. ೬-೩೧೬). 

[ಸಂ.] 

ಜತ್ವ (ನಾ). ಜ ಎಂಬ ವರ್ಣ : ಇರೆಯಲರಹಿತ ವ್ಯಂಜನ ಪರಮಾಗಿ 
ಸಕಾರಮಲ್ಲಿ ಬಹುಳಂ ಚತ್ವಂ ಅರೆಎಡೆಯೊಳ್‌ ಜತ್ವಂ ಮೇಣರೆಎಡೆಯೊಳ್‌ 
ಸಂಖ್ಯೆಯಾಗೆ ನಿಯತಂ ಛತ್ವಂ (ಕಮದ. ೬6). [ಸಂ.) 

ಜದುಗೂರ್‌ (ನಾ). ಒಂದು ಊರಿನ ಹೆಸರು: ನಾಯರ್ಪಣ್ಣಮುಂ 
ಜದುಗೂರಾಳ್ಗೆಯನಾಳುತ್ತು (ಇಅ. ೫1೩, ೧೮೬-೪: 7ನೆಯ ಶತ). 

[?+ಊರ್‌) 

ಜನ (ನಾ). ೧. ವ್ಯಕ್ತಿ: ಮನುಷ್ಯ: ಜನ ನೋಡಿ ಬೇಡಬೇಕು ಜಾಗ ನೋಡಿ 
ಉಗುಳೆಬೇಕು (ಗಾದೆ). ೨. ಮಂನುಷ್ಕರ ಸಮಂದಾಯ; ಪ್ರಜೆ: 
"ಲೋಕಂ ಜನಮುಂ ಜಗಮುಂ” (ವಸ್ಮುಕೋ, ೧೨೧-೨೦) ; “ಜನಃ, 
ಲೋಕಃ, ಪ್ರಜಾ-ಈ ೩ ಪ್ರಜೆ" (ಹಲಾಯು. ೪೭-೧೯); ಪೊಟಲ 
ಜನಂಗಳೆಲ್ಲಂ ಕೇಳ್ದು (ವಡ್ಮಾರಾ. ೮೩-೪) ; ಜನಮಿನಿತದೇಕೆ ಭಯದಿಂ ತನ 
ತನಗೋಡುತ್ತುಮಿರ್ಪದು (ಕುಸುಮಾ. ೧೧-೬); ಜನ ಮರುಳೊ, ಜಾತ್ರೆ 
ಮರುಳೊ (ಗಾದ). ೩. ಐಳಂ ಊರ್ಧ್ವಲೋ ಕಗಳಲ್ಲಿ ಒಂದಂ; ಭೂಮಿ 
ಯಿಂದ ಮೇಲೆ ಐದನೆಯ ಲೋಕ : ಮಹರ್ಲೋಕದ ಮೇಲಿನ 
ಲೋಕ ; ಜನಲೋಕ : “ಬಿತ್ತರದ ಭೂರ್ಭುವಂ ಸ್ವರ್ಮಹಂ ಜನ ತಪಂ 
ಸತ್ಯಮೆಂದೇಟು ಮೇಲಣ ಲೋಕಮಕ್ಕು” (ಮಂಗರಾ. ೧೦-೩೨). [ಸಂ.1 

ಜನಂಗಮ (ನಾ). ಹೊಲೆಯ; ಚಾಂಡಾಲ; “ಅಂತಾವಸಾ (ಶಾ ಯಾ, 
ಚಂಡಾಳಃ, ನಿಪಾದಃ, ಜನಂಗಮಃ - ಈ ೪ ಪೊಲೆಯಂ” (ಹಲಾಯು. 
೯೮-೪೪೪); *ನಿಷಾದಂ ಜನಂಗಮನು ದುಷ್ಕರ್ಮನೆನೆ ಹೊಲೆಯ” 


(ಮಂಗರಾ. ೧೧೨-೬. [ಸಂ.] 


೨೯೭೦ 


28 


ಜನಜನಿತ 


ಜನಕ (ಗಂ). ೧. ಹುಟ್ಟಿಸುವ; ಉತ್ಪತ್ತಿವಾಡುವ; ಉಂಟುಮಾಡುವ. 
(ನಾ). ೨. ಉತ್ಪತ್ತಿಗೆ ಕಾರಣವಾದುದು; ಹುಟ್ಟಿಸುವುದಂ: “ಜನಿಯಿಸೆ 
ಮುನ್ನಂ ಜನಂ ಜನಕದಿನದು ಪೂರ್ವಮೆಂಬುದಕ್ಕುಂ” (ಕಾವ್ಕಾವ. ೬೪೦). 
'ಸಾರಜನಕ'. "ವಿದ್ಯುಜ್ಜನಕ' ಪರಾ. ೩. ತಂದೆ ; ಅಪ್ಪ : “ವಪ್ತಾ, 
ತಾತಃ, ಜನಕಃ, ಪಿತಾ - ಈ ೪ ತಂದೆ” (ಹಲಾಯು. ೮೩-೩೩೦) : ಜನಕನೆ 
ನಾಂ ನಿನಗೆನಗಾ ದನುಜಹರಂ ಜನಕಂ (ಜಗವಿ. ೧-೩೪); ಜನಕಾದೇಶದೆ 
ಬಂದನಲ್ಲಿಗೆ ಕುಮಾರಂ (ಪುಷ್ಪ ಪು. ೪-60). ೪. ವಿದೇಹರಾಜ ; ಸೀತೆಯ 
ತಂದೆ : ಮುನಿಪತಿಯ ಬಳಿಗೆ ಬಂದರು ಜನಕಭೂಪನ ಬಳಿಯ ಮಣಿ 
ಹಾಜರು (ತೊರರಾ. ೦-೧೨-೨): ರನ್ನ ಸೀತೆಯೆತ್ತಮೋದಳ್‌ ? ಜನಕಂ 
ಜನಕಂ ಕರೆದುಯ್ದಿರ್ದನೇಂ (ರಾಮಾರೈ. ೧೭-೧೪)- [ಸಂ.) 
ಜನಕರಾಗ (ನಾ). [ಸಂಗೀತ] ಸಂಪೂರ್ಣರಾಗ ; ಮೇಳಕರ್ತರಾಗ : 
*ಜನಕರಾಗ - ಸಪ್ತಸ್ವರಗಳು, ಆರೋಹಣ ಅವರೋಹಣ ಕ್ರಮದಲ್ಲಿ, 
ಕ್ರಮವಾಗಿ ಮೇಳೈಸಿದರೆ ಜನಕ ಅಥವಾ ಮೇಳಕರ್ತರಾಗವಾಗುತ್ತದೆ” 
(ಸೆಂಗೀರಂ. ೩೦). [ಜನಕ * ರಾಗ) 
ಜನಕುಕ್ಕಲು (ನಾ)... ಜನರ ನಿಂದೆ,-ಮೂದಲಿಕೆ ; ಜನಕುಕ್ಕಲನ್ನು ಕೇಳ 
ದೆಯೂ ಬ್ರಾಹ್ಮಣ ಹಾಳಾಗುವನಲ್ಲ! ಎಂಬ ಭಾವನೆಯಿಂದಲೂ ಎಷ್ಟೋ 
ಜಗಳೆವಾಡುವರು (ಬಾಗಿನ. 8೨). [ಜನ * ಕುಕ್ಕಲು,) 
ಜನಕೂಟ (ನಾ). ಜನ ಸಮುದಾಯ: ಕರ್ಣನು ಅರ್ಜುನನನ್ನು ಯುದ್ಧಕ್ಕೆ 
ಕರೆದ ಕೂಡಲೆ ಜನಕೂಟ ಕುತೂಹಲಗೊಂಡು ಎರಡು ಕಕ್ಷಿಯಾಗಿ ಒಡೆ 
ಯಿತು (ವ್ಯಾಸಔ. ೪೯೪). [ಜನ ಕೂಟ) 
ಜನಕೆ (ನಾ). ತಾಯಿ; ಜನನಿ: ಕ್ಷೀರಾವಾರಿಧಿಕನ್ನಿಕೆ ಮಾರಜನಕೆ ಈರೇಳು 
ಲೋಕನಾಯಿಕೆ (ವಿದಾಕ್ಮ. ೫೩ ಪಲ್ಲವಿ), [ ಸಂ. ಜನಿಕಾ], 
ಜನಕೋಟಿ (ನಾ). ಕೋಟ್ಯಂತರ ಜನ ; ಅಸಂಖ್ಯಾತ ಜನ; ಜನಸಮಂ 
ದಾಯ ; ತಮ್ಮ ಸಾತ್ವಿಕಪ್ರಭಾವದಿಂದ ಜನಕೋಟಿಯನ್ನು ದೈವದ 
ಕಡೆಗೆ ಸೆಳೆಯುತ್ತಿರುವ ಮಂತ್ರಾಲಯದ ಶ್ರೀ ರಾಘವೇಂದ್ರಸ್ವಾಮಿಗಳು 
(ಭಾರದ. 3೯೩). [ಜನ * ಕೋಟ). 
ಜನಗಣತಿ (ನಾ). ಜನರ ಎಣಿಕೆ; ಖಾನೇಷುಮಾರಿ; ಸೆನ್ಸಸ್ಸು: ಕೊನೆಯ 
ಸಾರಿ ನಡೆದ ಜನಗಣತಿಯ ಮೆರೆಗೆ. . . ಏರ್ಪಡಿಸತಕ್ಕುದು (ಛಾಠರಾನ. 
೪೦); ೧೯೬೧ರ ಜನಗಣತಿಯ ವರದಿಯ ಅನುಸಾರವಾಗಿ ಸುಮಾರು 
೧೫೩ ದ್ರಾವಿಡಭಾಷೆ - ಉಪಭಾಷೆಗಳಿವೆ (ದ್ರಾವಿವಿ. ೧ ಹಿನ್ನೆಲೆ). 
[ ಜನ * ಗಣತ್ಮಿ) 
ಜನಗಣನೆ (ನಾ).ಎಜನಗಣತಿ: (೧66. ಪತ್ರಿನಿ. ೧೪). [ ಜನ* ಗಣನೆ) 
ಜನಗಿ, "ಜನ್ನಿಗೆ' ನೋ. 
ಜನಗಿ, (ನಾ). ಒಂದು ಬಗೆಯ ಮರ: ಜನಗಿ-ಮಧ್ಯಮ ವೃಕ್ಷ. ಹಳದೀ 
ಬಣ್ಣದ ಘಲಗಳಾಗುತ್ತವೆ. ಅರದಾಳದಂಥ ಅಂಟು ಅವುಗಳಿಂದ ಸೋರುತ್ತದೆ 
(ಕಛಾಗೆ. ೩೯). 7?) 
ಜನಜಂಗುಳಿ (ನಾ). ಜನಸಮೂಹ,-ಸಮಂದಾಯ : ಸುದ್ದಿ ಕಿಚ್ಚಿನಂತೆ 
ಜನಜಂಗುಳಿಯಲ್ಲಿ ಪಸರಿಸಿತು (ಹುಲಿಜಾ. ೧೨6); ಪ್ರತಿಯೊಂದು ನಿಲ್ದಾಣ 
ದಲ್ಲಿಯೂ ಜನಜಂಗುಳಿ ವಿಶೇಷವಾಗಿ ನೆರೆದಿತ್ತು (ಮೂಲಾನ. ೩). 
[ ಜನ + ಜಂಗುಳಿ] 
ಜನಜನಿತ (ಗು). ೧. ಜನರಿಂದ ಉತ್ಪತ್ತಿಯಾದ, ಲಭಿಸಿದ: ಅವನಿಯಲ್ಲಿ 
ಜನಜನಿತ ಧನಧಾನ್ಮವನು ಕಳಹಲಗೈದು . .. ಒಂದಕೆ ನೂಜುಮಡಿಯಾಗಿ 
ಲವಲವಿಕೆ ಮಿಗಲಿತ್ತು ಸಪ್ತಾಂಗವನು ಸಲಹುತ್ತಿರಲುಬೇಹುದು(ಕುವ್ಮಾಉ. 
೩-೧೨೫). ೨. ಜನರಲ್ಲಿ ಹಬ್ಬಿರುವ; ಎಲ್ಲರಿಗೂ ತಿಳಿದಿರುವ; ಪ್ರಸಿದ್ಧ 
ವಾದ : ಲೋಕಗುರು ಶಂಖಚಕ್ರಗದಾಕರನತಿಶಯ ಚತುರ್ಭುಜಂ: ಜನ 
ಜನಿತ ವ್ಯಾಕುಳದೆ ಬಂದಂ (ಪಂಪಛಾ.೯-೩). (ನಾ), ೩. ಎಲ್ಲರಿ ಗೂ 


ಜನಜಾಗೃತಿ 


` ತಿಳಿದಿರುವ ಸಂಗತಿ; ಪ್ರಸಿದ್ಧವಾದ ವಿಷಯ: ಕೌರವಕುಲಕೆ ಕಣು 
ಗತಿಮತಿಯೆನಿಸಿ ನೀ ಕರ್ಣನೆಂಬುದು ಸಕಲ ಜನಜನಿತ (ಕುವ್ಕಾಕ. ೦೯-೬೦೧) ; 
ನಿನ್ನವ್ವೆ ತೊತ್ತಲ್ಲವೆಂದೆನಿಸಿ ಜನಜನಿತವಂ ಮಾಡಿಸಿ (ತುರಂಗ. ೪-೪೬); ಅವರ 
ಚರಿತ್ರೆ... ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಜನಜನಿತವಾಗಿತ್ತು 
(ಮರಳಿ. ೪). ೪. ಸಾಮಾನ್ಯವಾದ ಜನ: ಲಿಂಗಧಾರಿಗಳುಳಿದು ಜನಜನಿತಂ 
ಗಳಲಿ ಸದ್ಗತಿಯ ಕಾಣ್ಯುತ್ತುಂಗರರಿದೀ ಲೋಕರೊಳಗೆಂದಾಡಿಸೆಲ್ಲರಲಿ 
(ಬಿಜ್ಮಪು. ೪೮-೫೦). 
ಜನಜನಿತಂಮಾಡು - ಎಲ್ಲರಿಗೂ ತಿಳಿಸು; ಪ್ರಕಟಪಡಿಸಂ; ಇನಿಯನ 
ಮೊಗಮಂ ಕಾಣುತ ಮುತ್ತುಗಳನಿಮಿಷದೊಳ್‌ ಸಂಜನಿಸುವುದಂ ಜನ 
ಜನಿತಂಮಾಡುವ ತೆಜಿದಿಂ ಕಣ್ಗಳೊಳಶ್ರು ಜನಿಸಲಾಗ (ಜಯಕಾ. ೨-೪೪). 
ಜನಜನಿತವಾಗು ಎ ಜನರಲ್ಲಿ ಹರಡಂ, -ಪ್ರಚಲಿತವಾಗಂ : ಅವರನ್ನು 
ಒಂದೆರಡು ವಾರಗಳಲ್ಲಿ ಬಿಡುಗಡೆ ಮಾಡಬಹುದೆಂಬ ಸುದ್ದಿ ಜನಜನಿತ 
ವಾಗಿತ್ತು (ಪುನರು. ೩೩೯). [ಜನ + ಜನಿತ] 
ಜನಜಾಗೃತಿ (ನಾ). ಜನಸಾಮಾನ್ಯರಲ್ಲಿ ಉಂಟಾಗುವ ಎಚ್ಚರ, -ಪ್ರಜ್ಞೆ 
ಏಷಿಯಾಭೂಖಂಡವೆಲ್ಲ ಜನಜಾಗೃತಿಯಿಂದ , ತಳಮಳಗುಟ್ಟುತ್ತಿತ್ತು 
(ಕಾಜ್ಕಶಾ. ೦೩): ಭಕ್ತಿಪಂಥ ಪ್ರಚಂಡ ಜನಜಾಗೃತಿಯನ್ನುಂಟುಮಾಡಿತು 
(ಕರ್ನಾಕೆ. ೪೨): ಜನಜಾಗೃತಿ ಹೆಚ್ಚಿದ ಹಾಗೆಲ್ಲಾ ಲೋಪದೋಷಗಳು 
ಕ್ರಮೇಣ ಕಡಮೆಯಾಗುತ್ತಾ ಹೋಗುತ್ತವೆ (ಪಂಜಪಂ. ೦೮8). 
[ ಜನ ೬ ಜಾಗೃತಿ) 
ಜನಜಾತ್ರೆ (ನಾ). ಬಹಳೆ ಜನ ಒಂದೆಡೆ ಸೇರಿರುವ ಗುಂಪು,-ಜಾತ್ರೆ : 
ಜನೆಜಾತ್ರೆಗೆ ಹೋದವನಂತೆ ಕೂಟದಲ್ಲಿ ಗೋಷ್ಠಿ ಹರಿದಲ್ಲಿ ತವ್ಮ ತಮ್ಮ 
ಮನೆಯ ಇರವಿನ ಹಾದಿ (ಮೋಳಿಮೂ. ೭-೨೪); ಜನಜಾತ್ರೆಯಾಗಿ ಕವ್ವರೆ 
ಗೊಂಡು ಆ ನಾಡ ಜನವೆಲ್ಲವು ನೋಡುತಿರೆ (ಶ್ರೀಪಾಲ. ೭-೦೩೦) ; ಒಂದು 
ಲೋಕಲ್‌ ಗಾಡಿ ಬಂದು ಜನಜಾತ್ರೆಯೆಲ್ಲವೂ ಬಯಲಾಯಿತು (ಕಮನೆ.ಂ). 
[ ಜನ +೬ ಜಾತ್ರೆ] 
ಜನಜಾಲ (ನಾ). ಜನಸವೂೂಹ : ಸುರಿವ ಬಿಸುರಕ್ತದಿಂದಾ ಜನಜಾಲ 
ವೈದಿತು ದೆಸೆದೆಸೆಗೆ (ಕಂನವಿ. ೦೦-೫೩೦). [ ಜನ * ಜಾಲ್ಯ) 
ಜನತಂತ್ರ (ನಾ). “ ಪ್ರಜಾರಾಜ್ಯ ; ಪ್ರಜಾಸತ್ತೆ ; ಪ್ರಜಾಪ್ರಭುತ್ವ” 
(Demooraoy. ಪತ್ರಿನಿ. ೩೦). [ ಜನ + ತಂತ್ರ] 
ಜನತಾಧಾರ (ನಾ). ಪ್ರಜೆಗಳಿಗೆ ಆಧಾರವಾದವನು,-ಆಶ್ರಯವಾದ 
ವನು; ಒಂದು ಬಿರುದು: ಜನತಾಧಾರನುದಾರನನ್ಮವನಿತಾದೂರಂ 
(ಎಳ. 11, ೭೩-೮ ; 3148). [೫ಂ. (ಜನತಾ ೬ ಆಧಾರ) ] 
ಜನತಾಧೀಶ (ನಾ). ಅರಸ; ರಾಜ; ಜನತಾಧೀಶನ ಕಾರ್ಯಮಂ ಬರಿಸಮಂ 
. ಪ್ರಯೋಜನಮಂ ತಾನಜಾದೆಲ್ಲಿಯುಂ ಬರೆದವಂಗೊಳ್ಳಕ್ಕುಂ 
(ಸೂಕ್ತಿ ಸು. ೦೬-೨೫). [ಸಂ. (ಜನತಾ + ಅಧೀಶ) ] 
ಜನತಾಧೀಶ್ವರ (ನಾ). ಎ ಜನತಾಧೀಶ: ಜನತಾಧೀಶ್ವರ ಬಿನ್ನಪಂ 
(ಕಾದಂಪೂ. ೨೪). [ಸಂ. (ಜನತಾ * ಅಧೀಶ್ವರ) ] 
ಜನತಾಶಯ (ನಾ). ಜನರ ವಂನಸ್ಸು,_ ಚಿತ್ತ; ಮದಮದಿರಾಪ್ರಮತ್ತ 
ಜನತಾಶಯದಂತೆ ಜಡಾಶಯಂ ಕಲಂಕಿದುದು (ಪಂರಾಮಾ. ೭-೧೫೩). 
[ ಸಂ. (ಜನತಾ + ಆಶಯ) ] 
ಜನತೆ (ನಾ). ಜನಸಮೂಹ ; ಜನ ; ಮಾನವ ಸಮಾಜ: “ಜನತೆ ಜನ 
ಸಮಿತಿ” (ವಸ್ತುಕೋ. ೧೦೩-೩೦) ; ಪರವಂಬ್ರಹ್ಮಶರೀರಪುಷ್ಟಿ ಜನತಾಂತ 
ರ್ದ್ವಷ್ಟಿ . . . ಸರ್ವಾಂಗಸುಂದರಿ ಎದ್ಮಾನಟಿ ನಾಟಕಂ ನಲಿಗೆ ಮತ್ಯಾವ, 
ಸ್ಮಲೀರಂಗದೊಳ* (ಪಂರಾಮಾ. ೦-೬): ವಿವೇಕಾನಂದರು ತಮ್ಮ ಪುಟ್ಟದಾದ 
ಆಶುಭಾಷಣದಿಂದ ಅಮೇರಿಕೆಯ ಜನತೆಯನ್ನು ಗೆದ್ದರು (ಧರ್ಮಸಾ. ೩೦). 
[ ಸಂ. ಜನತಾ] 


ರ೯೭೧ 


80 


48 


ಜನನಾಂಧ 


ಜನದಟ್ಟಣೆ (ನಾ). ಕಿಕ್ಕಿರಿದ ಜನಸಂದಣಿ: ಜನದಟ್ಟಣೆಯು ವಿಶೇಷ 
ವಾಗಿತ್ತು (ಬಂಗಾಹೆ. ೬೬). [ ಜನ 4 ದಟ್ಟಣೆ] 

ಜನದ್ರೋಹಿ (ಗು). ೧. ಜನರಿಗೆ ದ್ರೋಹಮಾಡುವ; ಆ ಜನದ್ರೋಹಿ 
ವಂಚಕರನ್ನು ವಿಚಾರಣೆಯಿಲ್ಲದೆ ಸೆರೆಮನೆಗೆ ತಳ್ಳಿರಿ (ರೂಪಸಂ. ೨೩). 
(ನಾ). ೨. ಜನರಿಗೆ ದ್ರೋಹ ಮಾಡುವವನು. [ಜನ * ದ್ರೋಹಿ] 

ಜನನ (ಗು). ೧. ಹುಟ್ಟಿಸುವ; ಸೃಷ್ಟಿಸುವ; ಉಂಟುಮಾಡುವ. (ನಾ). 
೨. ಹುಟ್ಟಿಸುವುದಂ ; ಉತ್ಪತ್ತಿಮಾಡುವುದು. ೩. ಹುಟ್ಟುವುದು ; 
ಹುಟ್ಟು ; ಉತ್ಪತ್ತಿ : “ಜನನಂ ಜನ್ಮಂ ಪ್ರಸವಂ ಜನಿ ಜನುರುತ್ಬತ್ತಿ 
ಷೂತಿಯೇಕಾರ್ಥಮಿವಿಂತಿನಿತುಂ? (ವಸ್ತುಕೋ. ೦೪-೩); ಜನನ ಜರಾ 
ಮೃತಿಗೊಳಗಾಯ್ತುನಿತು ಜಗಂ (ಮಲ್ಲಪು. ೦೩-೩೫) ; ವೃಧ್ವಿಯಿಂದ ಸಕಲ 
ಜನನವು (ಬಸವ. ೯8೬); ರಸವೆ ಜನನ ವಿರಸ ಮರಣ ಸಮರಸವೇ ಜೀವನ 
(ಗರಿ. ೦೦೪-೪); ಜೀವನು ಶರೀರವನ್ನು ಧರಿಸುವುದೇ ಜನನ (ಜೀವಾತ್ಮ. 
086). ೪. ವಂಶ: “ಸಂತತಿ ವಂಶಂ ಗೋತ್ರ ಸಂತಾನಂ ಜನನಮನ್ವ 
ವಾಯಂ ಕುಲಂ” (ವಸ್ತುಕೋ. 8೬-3೯). ೫. ಜನ್ಮ; ಭವ: ಹಿಂದಣ 
ಜನನವೇನಾದಡಾಗಲಿ ಇಂದಿನ ಭೋಗವು ಕೆಯ ಮೇಲೆ (ಬಸವ. ೦೭೦). 

[ಸಂ.] 

ಜನನಪತ್ರಿಕೆ (ನಾ). ಮಗು ಹಂಟ್ಟಿದ ಕಾಲದ ಗ್ರಹಗತಿಯನ್ನು ವಿವರಿಸಿ 
ಬರೆಯುವ ಪತ್ರಿಕೆ; ಜನ್ಮಪತ್ರ ; ಜಾತಕ. (ಜನನ 4 ಪತ್ರಿಕೆ) 

ಜನನಬೀಜ (ನಾ). ಹುಟ್ಟಿ ನ ಮೂಲ್ಕ-ಕಾರಣ : ಜನನವೇ ಲಯಬೀಜ 
ಮರಣವೆ ಜನನಬೀಜವು ತೋಟಾ ಕೆಡುವೀ ತನುವಿನಭಿರಂಜನೆಯ ಸೌಖ್ಯಕೆ 
ಮಾಜದಿರು ಮನವ (ಕುವ್ಕಾದ್ರೋ. ೭-೦೫8). [ಜನನ ಬೀಜ) 

ಜನನಮರಣದೂರ (ನಾ). ಹುಟ್ಟುಸಾವುಗಳಿಲ್ಲದವನಂ ; ಪರಮಾತ್ಮ : 
ಜಯ ಜಯ ಜನನಮರಣದೂರ ಜಗದೀಶ (ಕತಸಾಂ. ೬೨-೮). 

[ಜನನ + ಮರಣ + ದೂರ) 

ಜನನಮರಣವರ್ಜಿತ (ನಾ). - ಜನನಮರಣ ದೂರ: ಅಮಮ ಬಂದಂ 
ಜನನಮರಣವರ್ಜಿತಂ (ನಂಬಿರೆ. ೭-೦೦೬). [ ಜನನ ೬ ಮರಣ ೬ ವರ್ಜಿತ ] 

ಜನನರಹಿತ (ನಾ). ಜನ್ಮವಿಲ್ಲದವನಂ; ಹುಟ್ಟಿಲ್ಲದವನು; ಪರಮಾತ್ಮ: 
ಜನನರಹಿತನ ಕರುಣವಿಲ್ಲದ ಮನುಜರಿಗೆ ದೊರಕುವುದೆ ತಾನಿಂತು 
(ಬಸಪು. ೦೨-೫೦). : [ ಜನನ + ರಹಿತ] 

ಜನನಸೂತಕ (ನಾ). ಮಗು ಹುಟ್ಟಿದಾಗ ತಂದೆ, ತಾಯಿ ಮೊದಲಾದ 
ವರಿಗೆ ಉಂಟಾಗುವ ಮೈಲಿಗೆ ; ಪುರುಡು; ವೃದ್ಧಿ : ಜಾತಿಸೂತಕ 
ಪ್ರೇತಸೂತಕ ಜನನಸೂತಕ ಉಚ್ಚಿಷ್ಟಸೂತಕ ರಜಸ್ಸೂತಕವೆಂಬ ಪಂಚ 
ಸೂತಕಂಗಳ ಕಳೆದು (ಅಐಂಡೇ. 6೭-೯೦). [ಜನನ * ಸೂತಕ) 

ಜನನಸ್ಥಳ (ನಾ). ಹುಟ್ಟಿದ ಊರು,-ಪ್ರದೇಶ: ಬಾಕ್‌ . . . ಪಾರಸಿ 
ಮತವನ್ನು ಕಂಡುಹಿಡಿದ ಜೋರಾಷ್ಟರ್‌ ಎಂಬವನ ಜನನಸ್ಮಳವೆಂದು 
ಎಣಿಸೋಣವಾಗಿದೆ (ಭೂಗೋಳ, ೯೯). [ಜನನ * ಸ್ಮ ಳ(ಎಸ್ಮಲ) } 

ಜನನಹರ (ನಾ). (ವಂರಳಿ) ಹುಟ್ಟುವುದನ್ನು ತಬ್ಬಸುವವನಂ; 
ಸಂಸಾರದ ಬಂಧನದಿಂದ ಪಾರಂಮಾಡುವವನು : ಜನನಹರ ಮುನಿ 
ದೊದ್ದೊಡಂ ಹಾಸಿನ ನಡುವೆ ಬಿದ್ದಂದವಾಯಿತ್ತೆನಗೆ (ಲಸಪು. ೪೩-೭೦). 

[xo.] 

ಜನನಾಂಗ (ನಾ). ಎ ಜನನೇಂದ್ರಿಯ: ಕೀಟದ ಬಗೆಗಳನ್ನು ವರ್ಗೀಕರಿಸಲು 

ಬಾಹ್ಯ ಜನನಾಂಗಗಳು ಗಣನೆಗೆ ಬರುತ್ತವೆ (ಕೀಟಜಿ. ೬೦). 
[ಜನನ + ಅಂಗ್ಳ] 

ಜನನಾಂಧ (ನಾ). ಹಂಟ್ಟಿನಿಂದಲೂ ಕುರುಡನಾದವನಂ ; ಹುಟ್ಟು 
ಗುರುಡ : ಸರಸೀಜಾತಸಖಂ ನಿಜಗ್ರಹಣಕಾಲಂ ಕೂಡೆ ಲಗ್ನಸ್ಥನಾಗಿರೆ 
ಮರ್ತೃಂ ಜನನಾಂಧನಕ್ಕುಂ (ಕಾತತಿ. 30-೦೯). [ಜನನ +೬ ಅಂಧ] 

187 


ಜನನಾಥ 


ಜನನಾಥ (ನಾ). ಜನರ ಒಡೆಯಂ ; ಅರಸ; ರಾಜ: ತೂಗಿ ತರೆಯಂ 
ಜನನಾಥಂ ವಿಸ್ಮಯಸ್ಮಿತಂಬೆರಸು (ಅದಿಪು. ೪-೭೦) ; ವಿಪುಳ ನಗರಾಧಿಪತಿ 
ಜಯವರ್ಮುನೆಂಬೊಂ ಜನನಾಥಂ (ಕಂದ್ರಫು.-೬-೦೧ ವ). [ ಜನ ನಾಥ) 

ಜನನಾಥಸ್ಥಾನ (ನಾ). ಅರಸನಿರುವ ಸ್ಮಳ, ನಗರ; ರಾಜಧಾನಿ: 
“ ಜನನಾಥಸ್ಥಾನಂ ಶಿಬಿರನಿವೇಶಂ ಪತ್ತನ ನಿಗಮ ನಗರ 
ಪುಟಭೇದನ ನಗರೀ ಪೂಃ ಸಮಾಹ್ವಯಂ ಪುರಮಕ್ಕುಂ`"" (ವಸ್ತುಕೋ. 
೪೬-೩). [ ಜನನಾಥ + ಸ್ಥಾನ ] 

ಜನನಿ, (ಗು). ೧. ಉಂಟಂಮಾಡುವ ; ಕೊಡುವ. (ನಾ). ೨. 
ಹೆತ್ತವಳು ; ತಾಯಿ : “ ಜನನಿ ಸವಿಶ್ರಿ ಮಾತೃ ಸುಷು ತಾಯ್‌” 
(ವಸ್ತುಕೋ. 8೪-೦೭); ಎಲೆ ಮಾಯಾದೇವಿ ಲೋಕಕ್ರಯಜನನಿ (ಜಗವಿ. 
೨-೫೮) ; ಜನನಿಗೆನಗತ್ತಿಗೆಗೆ ನಿನ್ನಯ ತನುಜರಿಗೆ ಮತವಲ್ಲ ಬಲ್ಲೆನು 
(ಳೌಶಿರಾ. ೧೪-೨೪)..೩. ಓಂದು ಬಗೆಯ ಸಸ್ಯ ; ಕಳವಿಗೆ: “ಜನನಿ 
ಕಳವಿ[ಪಾಕಾಂ. ಲ]ಗೆಯೆನಿಕ್ಕುಂ ” (ಮಂಗರಾ. ೪೨-೩೯). [ಸಂ.] 

ಜನನಿ, (ನಾ). ಜ ಜನ್ನಿ : (ಮೈಎರಿ. ೧೯೩೧, ೩ರ೯, ೩೬೦; 1598) ; (ಲೋಕಸೆ, 
೫೮, ೭೩). [P ಇದು "ಜನ್ನಿ'ಯ ಅಪಲಿಖಿತವಿರಬಹುದಂ], 

ಜನನಿಬಿಡ (ಗು). ಜನರಿಂದ ಕಿಕ್ಕಿರಿದು ತುಂಬಿದ : ಜನನಿಬಿಡವಾಗಿದ್ದ 
ಮೂರು ಅಂತಸ್ತುಗಳನ್ನು ದರ್ಪದಿಂದ ಏರಿ ಹೋಗಿ ಜರಾಸಂಧನನ್ನು 
ಕಂಡರು (ವಡಭಾ. ೭೮). [ಜನ ನಿಬಿಡ) 

ಜನನೀಚರ (ಗು). [ಜೈನ] ಹಿಂದಿನ ಜನ್ಮದಲ್ಲಿ ತಾಯಿಂಯಾಗಿದ್ದ : ಎನಗಿ 
ನಿವಿರಿದು ಸುಖಂ ಮಜ್ಜನನೀಚರದಿವಿಜನಿಂದಮಾಯ್ತೆಂದು ಕೃತಂ ಮನ 
ದೊಳ್‌ ಪುದಿದು (ಅದಿಪು. 4-86). "ಮಾತೃಚರ' ಪರಾ. [ಸಂ.] 

ಜನನೀರಾಗ (ನಾ). ೧. ತಾಯಿಯ ಪ್ರೀತಿ. ೨. ಜನರ ಬೇಸರ,- 
ಬೇಜಾರು. ೧, ೨: ಚರಣವಿನ್ಮಾಸದೊಳಪ್ರಗಲ್ಪನು ತಾನು ಜನನೀರಾಗ 
ಕಾರಣನು'. , . ಕುಕವಿಯು ಬಾಲಕನಿವನು (ಇಂಡಾಪ. ೧೭೩- ೫೫). 

[ ಸಂ. (ಜನನೀ + ರಾಗ; ಜನ + ನೀರಾಗ) ] 

ಜನನುತ (ಗಂ). ೧. ಜನರಿಂದ ಸ್ತುತ್ಯೈವಾದ ; ಪ್ರಸಿದ್ಧವಾದ : ಇದು 
ಜನನುತ ಶೋಭೆ ಗಡ(ಆಚಿಪು. 8-೬೦) ; ಜನನುತ ಶಾಂತಿಭೂಷನ ಜಗಜ್ಜನ 
ವಂದ್ಯನ (ರಾಜಕೀ. ೧-೬೭). (ನಾ). ೨. ಜನರಿಂದ ಸ್ತ್ರತ್ಕನಾದವನು : 
ನಿನ್ನ ಜನ್ಮದಿಂ ಜನನುತರಾದೆವಾವಮಳಮ್ತೌಕ್ತಿಕರತ್ನಕೆ ಜನ್ಮಭೂಮಿಯಾ 
ದನುಪಮ ಶುಕ್ತಿಸಂಪುಟದವೋಲ"(ಶುಷೃಪು. ೧೨-೯೨). [ ಜನ. ನುತ] 

ಜನನೇಂದ್ರಿಯ (ನಾ). ಸಂತಾನೋತ್ಪತ್ತಿಗೆ ಕಾರಣವಾಗುವ ಇಂದ್ರಿಯ: 
ಕೀಟಕಗಳ ಹೊಟ್ಟೆಯ ಹಿಂಭಾಗದ ತುಂಡುಗಳಲ್ಲಿ ಚುಚ್ಚುವ ಮುಳ್ಳಾಗಲಿ 
ಇಲ್ಲವೆ ಜನನೇಂದ್ರಿಯಗಳ ಕಾರ್ಯಗಳಲ್ಲಿ ನೆರವಾಗುವ ಅಂಗೆಗಳಾಗಲಿ 
ಇರುತ್ತವೆ (ಕೀಟಟ. 8೫). [ಜನನ ೬ ಇಂದ್ರಿಯ] 

ಜನನೋತ್ಸವ (ನಾ). ವಂಗು ಹಂಟ್ಸಿದಾನ ಮಾಡುವ ಉತ್ಸವ ; 
ಜನ್ಮೋತ್ಸವ : ಕಂದಂಗೆ ರಾಜ್ಯಚಿಹ್ನಮನೊಂದೆರಡುಮನುಲ್‌ಸಿ ಮಂದಿ 
ಗೆರೆದರ್ಧಮನಾ ಮಂದಾರಂ ಕೆಯ್ವಂದಪೊಲೆಂದಿತ್ತೆಸಗುವನೊ ನೃಪತಿ 
ಜನನೋತ್ಸವಮಂ (ಪುಜ್ಪ ಪು. ೩-೯೦). [ ಜನನ * ಉತ್ಸವ] 

ಜನಪ (ನಾ). ದೊರೆ ; ಅರಸ ; ರಾಜ : ಜನಪನ ಕಾದು ರಕ್ಷಿಸುವ ನೀತಿ 
- * * ಏಂ ಪಿರಿದೊ (ಅನಂಪು. ೧-೮೬) ; ಇನಿತು ವೃತ್ತಾಂತವನಟ್‌ದು 
ತಜ್ಞನಪನದಟ್‌ಂ ಮುನ್ನ ತನ್ನಾನನದ ಹಾಸ್ಕರಸಂ ಬಜಿತು (ಬಸಪು. 
೨೧.೪೬): ಜನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ 
ತನುಮನಗಳಿತ್ತಾದರಿಪರುಂಟೇನೊ ಲೋಕದೊಳು(ಹಸಾರ. ೨-೧೭). [ಸಂ.] 

ಜನಪತನ (ನಾ), ದೊರೆತನ ; ರಾಜಪದವಿ : ವನನಿವಾಸ ಧರಾಧಿಪತ್ಯದ 
ಜನಪತನದುಡುಗೊಟ್‌ಯಿದೀಗೆಂದೆನುತ . . . ಹರಸಿದಳು. (ಕೊರರಾ. 

[ಜನಪ - ತನ] 


೨೩-೪೫). 


ರ್ಪಿಓ೨ 


ಜನಪಾಲ 


ಜನಪತಿ (ನಾ).ಎಜನಪ : ಬುಧಭೌಮರ್‌ ದ್ವಿತೀಯದೊಳಿರೆ ಜನಪಸೂನು 
ಜನಪತಿಯಕ್ಕುಂ (ಜಾತತಿ, ೧೨-೨೩) : ತನಯರ*್‌ ಪಲರುಳ್ಳೊಡಮಾ ಜನ 
ಪತಿ ರಂಜಿಸುವನಾ ಕುಮಾರಕನಿಂ(ಚಂದ್ರಪು. ೨-5೬) ; ರೂಢಿ ಮಿಗೆ ಬರೆದಾ 
ಜನಪತಿಗೆ ನೀಡಲೆರಡುಮನೀಸಿಕೊಂಡು (ಬಸಪು. ೫೦-೩೬). 

5 [ ಜನ+ ಪತ್ನಿ] 

ಜನಪಥ (ನಾ). ಜನರು ಓಡಾಡುವ ದಾರಿಿ-ಮಾರ್ಗ : ಸಂಸಾರವೆಂಬ 
ಹೇರಡವಿಯ ಅಂಧಕಾರವೆಂಬ ಜನಪಥದ . ಅಹಂ ಮಮತೆಯ 
ಹೊತ್ತು ನಡೆವ ನರಗುಟ್‌ಗಳಾದ ಜೀವರಿಗೆ ಭವಬಂಧನ ಹಜ್‌ದು ಗುರು 
ಪಥವಪ್ಪದು (ಸರ್ವವ. ೧೭೧-೮೦೭). [ ಜನ ಪಥ) 

10] ಜನಪದ (ನಾ). ೧. ಜನ ; ಜನತೆ; ಜನಾಂಗ: ಕೇವಲ ಶಾಸನದೃಷ್ಟ್ರ 
ಯಿಂದ ಯಾವುದು ರಾಜ್ಯವೋ ಆದೇ ಸಂಸ್ಕೃತಿಯ ದೃಷ್ಟಿಯಿಂದ ಜನ 
ಪದ ಅಥವಾ ಜನಾಂಗ (ರಾಜ್ಯರಾ. ೧೦೪). ೨. ದೇಶ ; ರಾಜ್ಯ ; ರಾಷ್ಟ್ರ: 
“ನಿವೃತ, ಜನಪದಃ, ದೇಶಃ, ಉಪವರ್ತನಂ-ಈ ೪ ನಾಡು "(ಹಲಾಯು. 
೪೭-೧೨೯) ; ಕಾವೇರಿಯಿಂದಮಾ ಗೋದಾವರಿವರಮಿರ್ಪ ನಾಡದಾ ಕನ್ನಡ 
ದೊಳ್‌ ಭಾವಿಸಿದ ಜನಪದಂ ವಸುಧಾವಳಯ ವಿಲೀನ ವಿಶದ ವಿಷಯ 
ವಿಶೇಷಂ (ಕವಿರಾ.೧-೩೬) : ಜನಪದಂಗಳನೈದೆ .ಮಾಡಿ ಪುರಂಗಳಂ ಸಮ 
ಕಟ್ಟೆ (ಅದಿಪು.: ೮-೬೫) ;- ಧೃತರಾಷ್ಟ್ರ ವಿದುರರ್ಕಳ್ಗೆ ಬೇಜವೇಟಖಕ ವಿಸ್ತರದ 
ಜನಪದಂಗಳಂ ನಿರೂಪಿಸಿ (ನೀಮಿಪು. ೧೨-೨೭೦) ; ತಜ್ವನಪದದ ಧನವ 
ಕುಂದಿಸದೆ ನೃಪಮಂತ್ರಿಗಳು ಸಾನಂದದಲಿ ರಕ್ಷಿಸಲು ಬಳಿಕವರಿಂದ 
ಸಕಲೈಶ್ಚರ್ಯಪದವಹುದು (ಕುವ್ಯಾಉ. ೩-೨೪). ೩. ಗ್ರಾವಂಪ್ರದೇಶ. 
"ಜನಪದಸಾಹಿತ್ಯ' ಪರಾ. ( ಜನ + ಪದ್ಯ] 

ಜನಪದಕಜ್ಜ (ನಾ). ರಾಜ್ಯದ ಕಾರ್ಯ: ಜನಪದಕಜ್ಜಮಂ ಕೆಡಿಸಿ ಕೊಳ್ಳಿದ 
ನೆಂದೊಡೆ ಕೊಳ್ಳನನ್ಯಕಾಮಿನಿ ತನಗೊಲ್ಹಳೆಂದೊಡದನಾರಿಸಿಯಾಳ್ವನಿನಪ್ಪ 
ಪಾಯುಮುಂಟಿನೆ ಬೆದಣಂ ಇಂತುಟುಪಧಾಪರಿಶುದ್ಧನಮಾತ್ಮ 
ನಕ್ಕುಮೆ (ಸೂಕ್ತಿಸು. ೧೬-೫೧). [ ಜನಪದ ೬ ಕಜ್ಜ) 

ಜನಪದಸಾಹಿತ್ಮ (ನಾ). ಹಳ್ಳಿಗರು ತಾವಾಡುವ ಭಾಷೆಯಲ್ಲಿ ರಚಿಸಿ, 
ಉಳಿದಂ ಬಂದಿರಂವ ಸಾಹಿತ್ಯ: ಸಾಹಿತ್ಯಚರಿತ್ರೆಯಲ್ಲಿ ಜನಪದಸಾಹಿತ್ಯಕ್ಕೆ 
ಮೇಲಾದ ಸ್ಥಾನವಿದೆ (ಕಸಾಡ. ೧): ಜನಪದಸಾಹಿತ್ಯದ ಬಹುಭಾಗ 
ತ್ರಿಪದಿಯಲ್ಲಿಯೋ ಸಾಂಗತ್ಮದಲ್ಲಿಯೋ ಇರುತ್ತದೆ (ಇಂಣಾಪ. 111, ಅರಿಕೆ ); 
ಈಶ್ವರ ಮದನರ ಯುದ್ಧದ ಕಥೆಯ ಮೂಲವು ಎಲ್ಲಿಯೋ ಜನಪದಸಾಹಿತ್ಯ 
ದಲ್ಲಿ ಅಡಗಿರಬೇಕು (ಸಾಹಿಸ. ೦೩೩). [ ಜನಪದ + ಸಾಹಿತ್ಯ] 

ಜನಪದಾಧಿಕಾರ (ನಾ). ರಾಜ್ಯದ ಅಧಿಕಾರ ; ಅರಸೊತ್ತಿಗೆ: ಜನ 
ಪದಾಧಿಕಾರಂ ದೊರೆಕೊಳ್ಳುಂ ಧನಮುಮಕ್ಕು (ಜಾತತಿ. ೯-೨೯೪). 
[ ಜನಪದ + ಅಧಿಕಾರ] 

85! ಜನಪಲ್ಲಯಪೇಜು (ನಾ). ಒಂದಂ ಬಗೆಯ ಸಂ0ಕ(?): ಪನ್ನಾಯದಲುಂ 
ಪೆರ್ಜ್ಜುಂಕದಲುಂ ಕೂಡಿ ಸಮುದಾಯದಲುಂ ತಿಂಗಳಿಗೆ ಜನಪಲ್ಲಯವೇಟಾ್‌ನ 
ಸುಂಕಮನಾಚಂದ್ರಾರ್ಕ್ಕತಾರಂಬರಂ ಬಿಟ್ಟರು(ಕೊಲ್ಮಾಶಾ. ೪-೧೩: 1083). 

[?] 

ಜನಪಸೂನು (ನಾ). ಅರಸನ ಮಗ ; ರಾಜಪುತ್ರ ; ಜನಪಸೂನು ಜನ 
ಪತಿಯಕ್ಕುಂ (ಠಾತತಿ. ೦೨-೨೩). [ ಜನಪ * ಸೂನು] 

ಜನಪಾಧ್ವರ (ನಾ). ರಾಜಸೂಯಯಾಗ : ಇವರ ಜನಪಾಧ್ವರವನಡ 
ಹಾಯ್ದ ವನನಾಗಳೆ ದೇವಕೀಸುತ ಸವಜ್‌ದನು (ಕುವ್ಮಾಸೆ. ೧೩-೭೭). 

[ ಜನಪ * ಅಧ್ವರ ' 

ಜನಪಾಲ (ನಾ). ಜನರನ್ನು ಸಂರಕ್ಷಿಸುವವನಂ ; ದೊರೆ ; ರಾಜ: ಜನ 

ಪಾಲಂ ಮಿಗೆ ಭೀತಿವಟ್ಟು ನಡೆತಂದು (ವೃಷವಿ. ೧೨-೬೬). 
[ಸಂ. (ಜನ. ಪಾಲ) ] 


40 


45 


ಜನಪಾಲಾಗ್ರಣಿ 


ಜನಪಾಲಾಗ್ರಣಿ (ನಾ). ಅರಸರಲ್ಲಿ ಶ್ರೇಷ್ಠನಾದದನು : ಜನಪಾಲಾಗ್ರಣಿ 

ವಂಚಾಕ್ಷರಮನಮಮ ಜಪಿಸಿದನಾಗಳ್‌ (ರಾಜರೀ. ೦೩-೫೬). 
[ ಜನಪೂಲ + ಅಗ್ರಣಿ] 

ಜನಪ್ರಿಯ (ಗು). ೧. ಜನರಿಗೆ ಪ್ರಿಯವಾದ ; ಎಲ್ಲರಿಗೂ ಬೇಕಾದ. 
(ನಾ). ೨. ಜನರಿಗೆ ಪ್ರಿಯವಾದಂದು: ವೇಮನನ ಪದ್ಮಶತಕ 
ಜನಪ್ರಿಯವಾಗಿದೆ (ಧಾರದ. 908); ಜೋಳ: ದಕ್ಷಿಣ ಹಿಂದೂಸ್ಥಾನದಲ್ಲಿ 
ಅಷ್ಟೊಂದು ಜನಪ್ರಿಯವಾಗಿಲ್ಲ (ಆಡುಸೌ. ೭೫8). [ಜನ ಪ್ರಿಯ) 

ಜನಪ್ರಿಯತೆ (ನಂ). ಜನರ ಮೆಚ್ಚಿಕೆಗೆ ಪಾತ್ರವಾಗಿರಂವಿಕೆ: ಆತನ 
ಪ್ರತಿಭೆ ಮತ್ತು ಜನಬ್ರಿಯತೆಗಳಿಗೆ ಬೇರೆ ಸಮರ್ಥನೆಯೇ ಅಗತ್ಯವಿಲ್ಲ 
(ಸಂಗೀತ. ೬) ; ವಿದ್ಯುರ್ಥಿಗಳಂತೆ ಕುಣಿದು ಗಳಿಸುವ ಜನಪ್ರಿಯತೆ ನನಗೆ 
ಬೇಡ (60ಗರೋ. 86). [ಸಂ. ಜನಪ್ರಿಯತಾ) 

ಜನಬಲ (ನಾ). ೧. ಜನರ ಶಕ್ತಿ ; ” ಕೆಲಸಕ್ಕೆ ಒದಗಬಹುದೌದ, ಆಳುಬಲ, 
ಜನಶಕ್ತಿ, ಜನಬಲ ” (ಚಖು-20೫68. ಪತ್ರಿನಿ. ೩೨). ೨. ಜನರ ಬೆಂಬಲ, - 
ಸಹಾಯ : ಒಂದು ಮಹತ್ಕಾರ್ಯ ನೆರವೇರಬೇಕಾದರೆ ಜನಬಲ ಧನ 
ಬಲ ಎರಡೂ ಬೇಕು (ರೂಢ). [ಜನ+ಬಲ) 

ಜನಬಳಕೆ (ನಾ). ಜನರು ಬಳಸುವುದು,-ಉಪಯೋಗಿಸುವುದು : 
ಜನಬಳಕೆಯಲ್ಲಿಯ ಅಂಕಿಗಳನ್ನು ಉಪಯೋಗಿಸಿ, . . ವರ್ಗೀಕರಿಸಲು 
ಕ್ಲಿಷ್ಟವೆನಿಸಲಾರದು (ಗ್ರಂಥಾಲ. ೦). [ಜನ ಬಳಕೆ] 

ಜನಬಾಹುಳ (ನಾ), ಜನರು ಹೆಚ್ಚಾಗಿರುವುದು ; ಜನಸಂದಣಿ : 
ಐಶ್ವರ್ಯದಲ್ಲಿಯೂ, ಜನಬಾಹುಳ್ಯದಲ್ಲಿಯೂ ವಿಸ್ತೀರ್ಣದಲ್ಲಿಯೂ 
ಇಂಡ್ಕದ ಯಾವ ಭಾಗವೂ ಬಂಗಾಳದ ಕೆಳಗಿನ ರಾಜ್ಯಗಳಿಗೆ ಸಮಾನವಾಗಿಲ್ಲ 
(ಛೂಗೋಳ. ೪೦). [ಜನ *.ಬಾಹುಳ್ಕ ( ಎ ಬಾಹುಲ್ಕ) ) 

ಜನಭರಿತ (ನಾ). ಹೆಚ್ಚಾದ ಜನಸಂಖ್ಯೆಯಿಂದ ಕೂಡಿದುದಂ ; ಜನ 
ನಿಬಿಡವಾದುದಂ; ಬೇಹಾರ*್‌ದೇಶವು ಇಂಡಿಯಾದಲ್ಲಿ: ಅತ್ಮಂತ ಜನಭರಿತ 
ವಾದುದು (ಳೂಗೋಳ. ೪೯). [ಜನ + ಭರಿತ) 

ಜನಮನ (ನಾ). ಜನತೆಯ ಮನಸ್ಸು : ಹುಟ್ಟುಮೂಕನೆಂದು ದಟ್ಟೀಶು 
ಜನಮನ (ಸಿದ್ಧಪು. ೪-೫೭) ; ಹರಿಹರನ ಕಾಲಕ್ಕಾಗಲೆ ಈ ಧ್ವನಿಯ 
ವಿಚಾರದಲ್ಲಿ ಜನಮನದಲ್ಲೂ ಕವಿಕಾವ್ಯಗಳಲ್ಲೂ ಗೊಂದಲ ಗಾಬರಿರಳು 


ಪ್ರಾರಂಭವಾಗಿದ್ದುವು (ದ್ರಾವಿವಿ. ೩೨೮). [ಜನ * ಮನ] 
ಜನಮನ್ನಣೆ (ನಾ). ಜನರ ಆದರಣೆ: ಮೇಳವು ಗಳಿಸಿತು ಜನಮನ್ನಣೆ 
ಯನು (ಇಂಡಾಪ. ೧೧-೪೪). [ಜನ ೬ ಮನ್ನಣೆ] 


ಜನಯಿತ್ರಿ (ನಂ). ಜನನಿ; ತಾಯಿ: “ಜನನೀ, ಜನಯಿತ್ರೀ ಈ ೨ ತಾಯಿ” 
(ಕಾಕಕ. ೦೯೪). [ಸಂ. ಜನಯಿತ್ರೀ) 

ಜನಯಿಸು(ಕ್ರಿ) .ಎಜನಿಸಂ ೨: ಸಂಸರ್ಗಂ ಜನಯಿಸುಗುಂ ಗುಣದೋಷೋದನ 
ತತ್ವಮನೆಲ್ಲಿಯುಂ ಮಹೀಮಂಡಳದೆೊಳ್‌ (ಕಾಂತಿಪು. ೩-೭೯). 

[ಜನನ + - ಇಸ್ಯು) 

ಜನರಂಜನ (ನಾ). ಜನರನ್ನು ಸಂತೋಷಪಡಿಸಂವುದಂ, -ಮೆಚ್ಚಿಸು 
ವುದು : (8). [ಜನ * ರಂಜನ] 

ಜನರಂಜನಿ (ಗಂ). ೧. ಜನರನ್ನು ರಂಜಿಸುವ. (ನಾ). ೨. [ಸಂಗೀತ] 
ಒಂದು ರಾಗದ ಹೆಸರು : ಜನರಂಜನೀರಾಗದಲ್ಲಿ ಅವರು ರಚಿಸಿರುವ 
ಸಂಸ್ಕೃತಕೀರ್ತನೆ “ಪಾಹಿಮಾಂ ಶ್ರೀ ರಾಜರಾಜೇಶ್ವರಿ”ಯಲ್ಲಿ ಸೊಗಸಾದ 
ಚಿಟ್ಟೆಸ್ವರಗಳಿವೆ (ಸಂಗೀತ. ೦೪). [ ಸಂ. ಜನರಂಜನೀ) 

ಜನರಂಜಿನಿ (ನಾ). ಎ ಜನರಂಜನಿ ೨: ಜನರಂಜಿನಿ-೨೯ನೇ ಮೇಳಕರ್ತ 
ಧೀರಶಂಕರಾಭರಣದಲ್ಲಿ ಜನ್ಯ (ಸಂಗೀದಂ. ೧೫೦). [೫0. ಜನರಂಜಿನೀ ) 

ಜನರಮಣ (ನಾ). ಅರಸ ; ರಾಜ: ಜನರಮಣ ಯಾ ಎಪ್ರರಟ್‌ಯರೆ 
ಯೆಂದೆನಲು ಕೇಳ್ದು (ಬಸಪು. ೩೭-೭೩). [ಜನ + ರಮಣ]. 


೨೯೭೩ 


80 


ಜನವಾದ 


ಜನರಲ್‌ "ಜನರಲ್ಲು' ನೋ. 

ಜನರಲ್ಲು, ಜನರಲ್‌, ಜನರಾಲ್‌ (ನಾ). ಸೇನಾಧಿಪತಿ; ದಂಡನಾಯಕ: 
ನಾವೀ ವಿಭುವಿನಿದಿರೋಳ* ಸಾಹಸವ ತೋರ್ಪೆವೆಂದಾವರಿಸಿ ಜನರಲ್ಲು 
ಕರ್ನಲ್ಲು ಮೊದಲಾದ ಸರಕಾರರೈತಂದರು (ಅರ್ಜಾವಿ. ೨೪-೩೪). ಜನರಲ್‌: 
ಆಹ್ಲಾದದಿಂದ ಜನರಲ್ಲುರುಟ ನೋಡಲೆ ಪೊರಮಟ್ಟನು (ಅಜಾ ೯ಎ. 
೨೪-೪೬). ಜನರಾಲ್‌: ಜನರಾಲ್‌ ಮೆತ್ಕುಸರವರು ಬಂದು (ಉಾಜೇಂದ್ರ. ೧೬). 

[ +o. 006881) 

ಜನರಾಗ (ನಾ). ಪ್ರಜೆಗಳ ಪ್ರೀತಿ: ನೀತಿವಿಡಿದರಸಂಗೆ ಬಹಳ ಖ್ಯ್ಕಾತವದು 
ಜನರಾಗ ರಂಗವ್ರಾತದಿಂ ಧನ ಧನದಿ ಪರಿಕರ ಪರಿಕರದಿ ಜಯವು 
(ಕುವ್ಕಾಸ. ೦-೪೮). [ ಜನ * ರಾಗ) 

ಜನರಾಲ್‌ "ಜನರಲ್ಲು' ನೋ. 

ಜನರೌದ್ರ (ನಾ). ಜನರಿಗೆ ಭಯಂಕರನಾದವನು : ಶ್ರೀವೀರಭದ್ರನಂ 
ಕರುಣಾಂಬುರಸಮಯಸಮುದ್ರನಂ ಜನರೌದ್ರನಂ (ವೀಕೈಪು. ೩-೫-೩೨). 

[ಜನ ರೌದ್ರ] 

ಜನರ್ಲೊೋಕ (ನಾ). ಏಳಂ ಊರ್ಧ್ವಲೋಕಗಳಲ್ಲಿ ಐದನೆಯ ಲೋಕ : 

ಪಕ್ಷದಲ್ಲಿ ಮಹರ್ಲೊೋಕ ಕಂಠದಲ್ಲಿ ಜನರ್ಲೊಕ (ಅಬಂಡೇ. ೧೪೨-೦೨೪). 
[ ಸಂ. (ಜನರ್‌ + ಲೋಕ)) 

ಜನಲೋಕ (ನಾ). - ಜನಲ್ಲೋಕ : (4). * [ಜನ 4 ಲೋಕ] 

ಜನವಡೆ (ನಾ). ಜನಸಮುದಾಯ : ಈ ಜನವಡೆಯೊಳಾರಾನುವಮಾ 
ಬಿಲ್ಲನೇಆ್‌ಸಲಾರ್ಪೊಡೆ ಬನ್ನಿಮೆಂದು ಸಾಟುವುದುಂ (ಪಂಪಧಾ. ೩-೬೦ ವ). 

[ಜನ + ಪಡೆ] 

ಜನವರ (ನಾ). ರಾಜ ; ಅರಸ: ಜನವರನೆ ಕೇಳನ್ಯದೈವದ ಮನೆಗದೇತಕೆ 
ಬಾರರವರೆಂದೆನಲಹುದೆ (ಬಸಪು. ೫೩-೩೫). [ಜನ ವರ್ಯ] 

ಜನವಶ್ಯ (ಗು). ೧. ಜನರನ್ನೂ ವಶಪಡಿಸಿಕೊಳ್ಳುವ. "ಜನವಶ್ಯ 
ಚೂರ್ಣ' ಪರಾ. (ನಾ). ೨. ಕನ್ನಡದಲ್ಲಿ ಕಲ್ಲರಸನಂ ಬರೆದ ಒಂದು 
ಕಾಮಶಾಸ್ತ್ರಗ್ರಂಥ : ಚತುರಿಂ ನವೀನಪದ್ಮತಿಯಿಂ . . . ವಿರಾಜಿಸುಗೆ 
ರತಿಯವೊಲ್‌ ಜನವಶ್ಯಮಾತಾರಕಂ '(ಜನವ- ೦೩-50). [ಜನ + ವಶ್ಯ] 

ಜನವಶ್ಯಚೂರ್ಣ (ನಾ). ಜನರನ್ನು ವಶಪಡಿಸಿಕೊಳ್ಳುವ ಒಂದು 
ಬರೆಯ ಚೂರ್ಣ, -ಪುಡಿ ; ಕಂತುನಿರ್ಮಿತ ಜನವಶ್ಯಚೂರ್ಣಮೆನೆ 
ಪಾಂಸುಗಳಂ ಕೆದಟುತ್ತೆ ವೀಕ್ಷಣಾಮೃತಮಯ ಕಂದಳಂ ಪೊಸತರಲ್ಲುದು 
ಕೇದಗೆ ಮೇಘಕಾಲದೊಳ್‌ (ಮಲ್ಲಪು. 6-60). [ಜನವಶ್ಯ ೬ ಚೂರ್ಣ] 

ಜನವಾಣಿ (ನು). ಜನರು ಆಡುವ ಮಾತಂ; ಆಡುನುಡಿ: ಪಂಪನಿಗೆ 
ಜನಜೀವನದ ಮತ್ತು ಜನವಾಣಿಯ ಪರಿಚಯವು ಎಷ್ಟು ಯಧಾರ್ಥವೂ 
ಗಾಢವೂ ಆಗಿತ್ತು (ತವನಿ. ೩೬]. [ಜನವಾಣಿ] 

ಜನವಾದ (ನಾ). ೧. ಜನರಾಡುವ ಮಾತು: ಲೋಕದೆಲ್ಲಿ ಕೆಲವರು 
ಸ್ನೇಹಾತಿಶಯದಿಂದಲೂ ಕೆಲವರು ದಾನಾಪೇಕ್ಷೆಯಿಂದಲೂ ಕೆಲವರು 
ವಿಚಾರಿಸಬೆಯೂ ಕಾರ್ಯಸ್ವರೂಪವನ್ನು ಹೇಳುವರು, ಜನವಾದವು 
ಹೀಗೆ ಬಹುಪ್ರಕಾರವಾಗಿ ಪ್ರವರ್ತಿಸುವುದು (ಕೃವಾಸ. ೨೩). ೨. ಜನರಲ್ಲಿ 
ಪ್ರಚಾರವಾದ ಮಾತು; ವದಂತಿ; ಗಾಳಿಸುದ್ದಿ ; ಸಮಾಚಾರ: 
“ ಜನವಾದಂ ಕಿಂವದಂತಿ ವಾರ್ತೆಯದಕ್ಕುಂ” (ವಸ್ತುಳೋ. ೮೦-೩೨3); 
ಜನಮಣಯದನ್ನೆಗಂ ಮುನ್ನಂ ನಯಮಟ್‌ದಟಜ್‌ಪಲಾರ್ಮೊಡದು ಮಂತ್ರಿ 
ಗುಣಂ ಜನವಾದಂ(ಪಾಕಾಂ. ದಾ]ನೆಗಟ? ನಗಧ್ವನಿವೋಲನುಕರಣವಾರ್ತೆ 
ಮಂತ್ರಿಯ ಗುಣಮೇ (ಕವಿರಾ. ೩-೧೪೩): ವಿಕೃತಕ್ಕೆ ಸಂದ ನಾಗ್ಗ್ಯಮುಮ 
ಪಹಿಂಸೆಯೆಂಬ ಜನವಾದಮುಮಲ್ಲದೆ ವೇಟಿ ಜೀವತತ್ತ್ವಮುಮನಜೀವ 
ತತ್ತ್ವ ಮುಮನೆತ್ತಆವರ್‌ ಜಿನತತ್ತ್ವತಾಶ್ರ್ವಿಕರ್‌ (ಕಾಂತಿಪು. ೮-೧೩೨). 
೩. ಜನಾಪವಾದ ; ಲೋಕನಿಂದೆ. (ಜನ ವಾದ್ಯ) 


ಜನವಾರ್ತೆ 


ಜನವಾರ್ತೆ (ನಾ). ಜನರ ಆಡಿಕೆ ಮಾತು ; ಜನವದಂತಿ. 
[ ಜನ * ವಾರ್ತೆ] 

ಜನಶಕ್ತಿ (ನಾ). ಎ ಜನಬಲ ೧: (ಕೆಲಸಕ್ಕೆ ಒದಗಬಹುದಾದ) ಆಳುಬಲ, 
ಜನಶಕ್ತಿ, ಜನಬಲ (೫೩೦-೨೦೫6. ಪತ್ರಿನಿ, 8೨). [ಜನ 4 ಶಕ್ತಿ) 

ಜನಶ್ರುತಿ (ನಾ). ಎ ಜನವಾರ್ತೆ : “ ಕಿಂವದಂತೀ, ಜನಶ್ರುತಿಃ, ಕೌಳೀನಂ, 
ಲೋಕವಾದಃ-ಈ ೪ ಜನವಾರ್ತೆ” (ಹಲಾಯು, ೨೪-೧೪೬): ರಾವಣನು 
ಆರ್ಯದೇವತೆಗಳನ್ನು `ಸೋಲಿಸಿದ್ದನೆಂದು ಜನಶ್ರುತಿ (ನಿಬಂಧ. 1, ೧೦೪); 
ಆ ದೇವರ ಹೆಸರಿನಿಂದ ಆ ಊರಿಗೆ ಆ ಹೆಸರು ಉಂಟಾಯಿತೆಂದು 
ಜನಶ್ರುತಿಯಾಗಿದೆ (೦ಕ್ಷ್ಮೀಪ್ರ. ೦). [ಜನ 4 ಶ್ರುತಿ 

ಜನಸಂಕೀರ್ಣ ( ಗಂ). ೧. ಜನರಿಂದ ತುಂಬಿದ, (ನಾ). ೨. ಜನರ ಗಂಂಪು: 
ಪ್ರಾಸಾದದ ಮೇಗಿರ್ದು ಜನಸಂಕೀರ್ಣದ ನಡುವೆ ನಾಲ್ಕು ಪೊಟ್ಟಳಿಗೆಯ 
ನೀಡಾಡಿದೊಡೆ (ವಡ್ಮಾರಾ. ೦೩-4). [ಜನ ಸಂಕೀರ್ಣ] 

ಜನಸಂಗ (ನಾ). ಒಂದಂ ಬಗೆಯ ಮರ ; ಮೇಷಶೃಂಗಿ : ಜನಸಂಗ 
(ಖರಸಿಂಗ)-ದೊಡ್ಡ ಮರ ಕಟ್ಟಿಗೆ ನುಣುಪು ಶೋಭೆಯುಳ್ಳದ್ದು. 
ಇಮಾರತಿಗೂ ಶೋಭೆಯ ಸಾಮಾನುಗಳಿಗೊ ಬರುತ್ತದೆ (ಳಛಾಗೆ. ೩೯). 

[7] 
ಜನಸಂಧಿ (ನಾ), ಜನರ ಸವರೂಹ: ಬಂದ ಎದೆ ಬಾವ್ನಂದದಲಿ ಇಳೆತಂದು 


೨೯೭೪ 


ಶಿ 
ಎ 


ಶಿ 
ಲಾ 


ಜೋಲುವ ಕರಡಿಗೆಯ ಜನಸಂಧಿಯೊಳಗೆಲ್ನೂರಕೊಬ್ಬಿ ಹನವನ ಲೋಚನಕೆ 


(ಲಿಜ್ಪಪು. ೬೮-೨೦). [ಜನ * ಸಂಧಿ] 

ಜನಸಂಮರ್ದ (ನಾ). ಜನರ ಗಂಂಪ್ರು-ಸವರೂಹ : ಜನಸಂಮರ್ದೊತ್ಕ 
ಕೋಳಾಹಳ ಕುಪಿತ ಹಯಸ್ಕಂಧಮೂಲಸ್ಥಳಾಸ್ಫಾಳನಲೀಲಂ ತಾಂ 
ಕುಮಾರಂ (ಜಂದ್ರಪು. ೬-೯೬); ಜನಸಂಮರ್ದವನು ತಡೆಯಲು ಶಾಂತ 
ಗೊಳಿಸಲು . . . ನಾಲ್ಕು ಮಾತು ಹೇಳುತ್ತಾರೆ (ಛರ್ಮುಸಾ. ೩೦). 

[ಜನ + ಸಂಮರ್ದ)] 

ಜನಸಂಮೋಹನ (ಗು). ಜನರನ್ನ ಮೋಹಗೊಳಿಸುವ,-ವಂರಂಳಂ 
ಗೊಳಿಸುವ : ಜನಸಂಮೋಹನವಿದೈ ತನ್ನ ಮಧುವಿಂ ಪುಟ್ಟಿತ್ತು (ಮಲ್ಲಫು. 
೬-೫೧). [ಜನೆ* ಸಂಮೋಹನ] 

ಜನಸಾಂದ್ರತೆ (ನಾ). ಜನರ ದಟ್ಟಣೆ: ಚೀನ ಮತ್ತು ಅಮೆರಿಕದ 
ಸಂಯುಕ್ತಸಂಸ್ಥಾನಗಳಲ್ಲಿ ಜನಸಾಂದ್ರತೆ ಬಹಳ ಹೆಚ್ಚು (ಧೂವಿವೆ.. ೦೬೨). 

[ಜನ + ಸಾಂದ್ರತೆ] 

ಜನಸೊಡಿಗ (ನಾ). ಲೋಕವನ್ನು ಸುಡುವವನಂ ; ಪ್ರಳಯಂಕಾರಿ ; 
ರಂದ್ರ: ತನಗಿಂದ ಬಲ್ಲಿದರೊಳು ಕಾದಿ ಕೈಸೋತು ಕನಲುವ ದುಕ್ಕ 
ವಂಶಿರಲಿ ಜನಸೂಡಿಗನ [ಪಾಠಾಂ. ಗೆಯ] ಸೈರಿಸಬಲ್ಲರಾರೆಂದು ಮನಸಿಜ 
ನುಡಿದ ಜೀವನೊಳು (ಮೋಹತ. 8-೪೭). 

[ಜನ +೬ ಸೂಡ್ಕು ೬ - ಇಗ] 

ಜನಸ್ಥಾನ (ನಾ). ಪ್ರಾಚೀನ ದಂಡಕಾರಣ್ಯದಲ್ಲಿ ಒಂದಂ ಭಾಗದ 
ಹೆಸರಂ ; pಜನರಂ ವಾಸವಡಂವ ದಂಡಕಾರಣ್ಯಪ್ರದೇಶ : ಬಳಿಕ 
ಹಾಹಾರವದ ರವಳಿಯಲಾ ಜನಸ್ಥಾನವನು ಹೊಕ್ಕಳು ಸಾರಿದಳು ಸಭೆ 
ಯನು ಖರಾಸುರನ (ತೊರರಾ. 8-8-9) ; ಬಲ್ಮೆಯಿಂ ನಾಂ ಕಳುಹಿದೊಡೆ 
ಜನಸ್ಮಾನದಿಂ ಹೋದೆ ರಾಘವನ ಬಳಿಗೆ (ಕೈಮಿಲಾ. ೦೯-೨೦) : ನರ್ಮದಾ 
ಗೋದೆಯರ ನಡುವಣ “ಜನಸ್ಥಾನ'ವು ಮೂಲ "ದೇಶಿ'ಗೆ ಪೂರ್ಣ 
ಎರವಾಗಿತ್ತು (ಕರ್ಕಾಟಿ. 6೭). [ಜನ ಸ್ಥಾನ] 

ಜನಹರಲೆ (ನಾ). ಜನಾಪವಾದ ; ನಿಂದೆ : ಬಂಜೆಗೆ ಬಂಜೆತನದ ಚಿಂತೆ ; 
ಜನಹೆರಲೆಯ ಚಿಂತೆ (ಕನ್ನಜಾ. ೧೦೩): ಗಂಡನು ಸೂಳೆಯ ಸೋಬತಿ 
(ಸಹವಾಸ) ಮಾಡಿರುವನೆಂದು ಹೆಂಡತಿಯು ಸಂಶಯದಿಂದ ಜನಹರಲೆ 
ಬರುವುದೆಂದು: ಹೇಳಿ (ಕನ್ನಕಾ. ೧೦೨). [ಜನ * ಹರಲೆ) 


48 


ಜನಾನಖಾನೆ 


ಜನಹಿತ (ನಾ), ಜನರ ಹಿತ; ಲೋಕ ಕಲ್ಯಾಣ: ಜನಹಿತದ ಎಲ್ಲ ಕಾರ್ಯ 
ಗಳಿಗೆ ಅವರು ಮುಂದಾಳಾಗಿ ದುಡಿಯುತ್ತಿದ್ದರು (ಳಪಪು. ೩-೬೦), 
[ಜನ ೪ ಹಿತ) 
ಜನಾಂಗ (ನಾ). ೧. ಒಂದು ದೇಶಕ್ಕೆ ಅಥವಾ ಪಂಗಡಕ್ಕೆ ಸೇರಿದ 
ಜನವರ್ಗ - ಜನತೆ ; ಬಡಕಟ್ಟು : ಯೆಹೂದ್ಯರು, ಮುಸಲ್ಮಾನರು 
ಮತ್ತು ಕ್ರೈಸ್ತರು ಇವರ ವಿನಹ ಉಳಿದ ಎಲ್ಲಾ ಜನಾಂಗದವರಲ್ಲೂ ಈ 
ಸಿದ್ಧಾಂತ ಪ್ರಚಾರದಲ್ಲಿತ್ತು (ಜೀವಾತ್ಮ. ೧೮೪). ೨. ಪೀಳಿಗೆ; ತಲೆಮಾರಂ; 
ಹಿಂದಿನಿಂದಲೂ ಬಂದ ಹಲವು ಶಾಸ್ತ್ರಸಾಹಿತ್ಯವನ್ನೂ ಆಚಾರ ವ್ಯವಹಾರ 
ಗಳನ್ನೂ ಮಕ್ಕಳಿಗೆ ಕಲಿಸಿ ಆ ಮೂಲಕ ಅವು ಮುಂದಿನ ಜನಾಂಗಕ್ಕೂ 
ಸಾರೋದ್ಧಾರವಾಗಿ ಬರುವಂತೆ ಮಾಡುವುದೇ ಮೂಲ ಉದ್ದೇಶವಾಗಿತ್ತು 
(ಶಿಕ್ಷದ. ೩೬) ; ಇಂದಿನ ಮಕ್ಕಳೇ ಮುಂದಿನ ಜನಾಂಗ (ಕ್ರಿಯಾಶಿ. ೧). 
| [ ಜನ + ಅಂಗ್ಯ] 
ಜನಾಂತ (ನಾ). ೧. ಜನರು ವಾಸಮಾಡದೆ ಇರುವ ಸ್ಥಳ ; ನಿರ್ಜನ 
ಪ್ರದೇಶ. ೨. ಜನರಿರುವ ಪ್ರದೇಶ,-ಪ್ರಾಂತ್ಕ,-ದೇಶ : ಅರಿಂಜಯ 
ಜನಾಂತದ ವಿಪುಳ ನಗರಾಧಿಪತಿ ಜಯವರ್ಮನೆಂಬೊಂ ಜನನಾಥಂ(ಕಂದ್ರ ಪು. 
೬-೧೦ ವ; ತಿಂತಿಣಿಗೊಂಡೆಸೆವೈವತ್ತಾಜು ಜನಾಂತಂ ನೆಲೆಸಿಹುವು (ಅಯಾ. 
೧-೩೫). [ಸಂ. (ಜನ * ಅಂತ) 
ಜನಾಂತಿಕ (ನಾ). ೧. ಜನರ ಸಮಾಪ. ೨. ಗುಟ್ಟು ; ರಹಸ್ಯ: ಆತನಂ 
ಜನಾಂತಿಕದೊಳಾ ತಳೋದರಿ . . . ಇನ್ನಿರಲಾಗದೆಂದು ಕಳುಪಿದಳ್‌ 
(ಅನಂಪು, ೮-೪೪ ವ). ೩. [ನಾಟ್ಯ] ನಟನಟಿಯರು ಮುಖಕ್ಕೆ ಕೈಯನ್ನು 
ಅಡ್ಡೆವಾಗಿಟ್ಫುಕೊಂಡು ಪಕ್ಕದಲ್ಲಿದ್ದ ವರಿಗೆ ತಿಳಿಯದಂತೆ ಮಾತ 
ನಾಡುವುದು; “ಒಬ್ಬರನ್ನು ಮರೆಮಾಡಿಕೊಂಡು ಮತ್ತೊಬ್ಬರೊಡನೆ 
ಮಾತನಾಡಂವುದು” (ಸಂನಾಟಿ. ೦೫). [ ಜನ + ಅಂತಿಕ] 
ಜನಾಕೀರ್ಣ (ನಾ). ಜನರಿಂದ ತಂಂಬಿದಂದಂ ; ಜನಸಮೂಹ: ನೋಡೆ 
ರಹಸ್ಯ್ಮದೆೊಳ್‌ ಬಳಕೆವೆತ್ತೀ ಚಿತ್ತದಭ್ಯಾಸದಿಂ ದಹನಾಕ್ರಾಂತಮೆನಿಪ್ಪ 
ಮಂದಿರದವೋಲ್‌ ಕಾಣ್ಟೆಂ ಜನಾಕೀರ್ಣಮಂ (ಶಾಕುಂತ. ೬೪-೫). 
[ ಜನ + ಆಕೀರ್ಣ) 
ಜನಾಚಾರ (ನಾ). ಜನರಲ್ಲಿ ರೂಢವಾಗಿರಂವ ಆಚಾರ,-ಸಂಪ್ರದಾಯ: 
ಧರ್ಮದ ತಂತು ಬಹುಸೂಕ್ಷ್ಮವಾದದ್ದು . . . ಜನಾಚಾರವನ್ನನುಸರಿಸಿಯೇ 
ಅದನ್ನು ತಿಳಿಯುವುದಕ್ಕಾ ಗೋಲ್ಲ (ವಂಶವೈ. ೪೭೬). [ಜನ + ಆಚಾರ] 
ಜನಾಧಿಪ (ನಾ). ಅರಸ; ರಾಜ: ಜಿನವಚನರಸಾಯನಮಂ ಜನಾಧಿಪಂ 
ಶ್ರೋತ್ರಪಾತ್ರದೊಳ್‌ ತೀವಿ (ಶಾಂತಿಪು. ೯-೭೦)... [ ಜನ * ಅಧಿಪ] 
ಜನಾನ "ಜನಾನಾ' ನೋ. 
ಜನಾನಂದನ (ನಾ). ಜನರಿಗೆ ಆನಂದವನ್ನುಂಟಂಮಾಡಂವವನು : 
ಎವ್ಮೂಯ್ಯನುಮಿಂದಾನುವೊಡವೋಗಿ ಕಂಡು ಜನಾನಂದನರುರ್ವರಾಸ್ಯ 
ತಿಲಕರಂ (ಕಾ 9ಕಿ ಪು. ೬-೩೦) : ತಂದಿರಿಸಿದ ಜೀವರಾಶಿಯಂ ಬಿಡಿಸಿ 
ಜನಾನಂದೆನರಂ ತನ್ನನುಜೆಯ ನಂದನರಂ ಮಾರಿದತ್ತವಿಭು ಲಾಲಿಸಿದಂ 
(ಯಕೋಣ, ೪-೭೪). [ಜನ + ಆನಂದನ] 
ಜನಾನಖಾನೆ, ಜನಾನಾಖಾನೆ, ರುುನಾನಖಾನೆ (ನಾ). ಇ ಜನುನಾ: 
ನೀವು ಶತ್ರುಗಳನ್ನು ಹಣಿದು ಅವರು ಸಾಗಿಸಿಕೊಂಡು ಹೋಗುತ್ತಿರುವ 
ಜನಾನಖಾನೆಯನ್ನು ಹಿಡಕೊಂಡು ಬರಬೇಕು (ಮಾಧವ. ೩೦೪). 
ಜನಾನಾಖಾನೆ : ಅವರನ್ನು ಕೃಷ್ಣ ತನ್ನ ಜನಾನಾಖಾನೆಗೆ ಸೇರಿಸಿಕೊಳ್ಳು 
ವುದು ಅತ್ಯಂತ ಕ್ರಮಪ್ರಾಪ್ತವಾಗುತ್ತದೆ (ಪ್ರಹಾರ, ೮೯). ರುನಾನಖಾನೆ: 
ವರಿಷ್ಠನನ್ನು ಸುಲ್ತಾನನ ಸ್ಥಾನಕ್ಕೇರಿಸಿ ನವಕರರನ್ನೆಲ್ಲ ಅವನ ರುಂನಾನ 
ಖಾನೆಗೆ ಸೇರಿಸಿಬಿಟ್ಟೆನೆಂದು ನವಕರರ ಪೌರುಷ ನೊಂದುಕೊಳ್ಳದಿರಲಿ 


(ಗಾಳಿಪ. ೫೫). [ «ಪಾರೆ. ಹಿಂ. ಜನಾನಖಾನಾ] 


ಜನಾನಾ 


ಜನಾನಾ, ಜನಾನ, ಜನಾನಿ, ರಬನಾನಾ (ನಾ). ಅಂತಃಪುರ ; ರಾಣೀ 
ವಾಸ : ಮುಸಲ್ಮಾನ ಅಧಿಕಾರಿಗಳಂತೆ ಜನಾನಾ ಸಡಗರವಿರಲಿಲ್ಲ (ಕಠವಿ. 
11, ೨93): ಲುತಉನ್ನೀಸೆಯನ್ನು ತನ್ನ ಜನಾನಾಕ್ಕೆ ಸೇರಿಸಲು ಹಿಂಜರಿ 
ದಿದ್ದನು (ಕಪಾಕುಂ. ೬೪). ಜನಾನ : ಜನಾನಕ್ಕೆ ತೆರಳಿ ನೂರುನ್ನೀಸಾಬೇಗಂ 
ಸಾಹೇಬರಿಗೆ . , , ತಿಳಿಸು (ಅನ್ನಾವ, 3೯): ಬಲಿಷ್ಮ ಗಂಡುಗಳು ತಮ್ಮ 
ಕೊಂಬಿನ ಬಲದಿಂದ ಕೆಲವೊಂದು ಹೆಣ್ಣುಗಳ "ಜನಾನ'ವನ್ನೇ ಕೂಡಿಸು 
ವುದುಂಟು (ದಾಲಪ್ರ. 111, ೦೭೪೨). ಜನಾನಿ; ಜನಾನಿ ಸಂಬಂಧದ ಕೆಲಸ 
ಗಳನ್ನೆಲ್ಲಾ ಇವರೇ ನೋಡಿಕೊಳ್ಳುತಾ ಇದ್ದರು (ಕುರಾಡ. ೪೮): ಒಳಗೆ 
ಹೋದರೆ ರಾಣಿವಾಸದವರ ಜನಾನಿ, ಹೊರಗೆ ಬಂದರೆ ಶಿವನ್ಸೈಯ್ಯನವರ 
ಮರದಾನಿ (ಮುಸುಗ. ೪೬). ರುುನಾನಾ: ರುಸ್ತುಮನು ರಣುನಾನಾದ 
ಗೋಡೆಯನ್ನೇರಿ ಬಂದದ್ದೇ ನಿಜವಾಗಿದ್ದರೆ (ಔರಂಗ. ೨೦). 

[ «ಹಿಂ. ಜನಾನಾ; ಪಾರ. ಜನಾನ] 

ಜನಾನಾಖಾನೆ "ಜನಾನಖಾನೆ' ನೋ. 

ಜನಾನಿ "ಜನಾನಾ' ನೋ. 

ಜನಾನುರಾಗ (ನಾ). ಜನರ ಪ್ರೀತಿ,-ಮಮತೆ; ಜನಪ್ರಿಯತೆ: ಜನಾನು 
ರಾಗಮಿಲ್ಲದ ಪೊಟಲತ್ಕುದಾತ್ತಗುಣಮಿಲ್ಲದ ಮಾನವರಿಲ್ಲದೆಲ್ಲಿಯುಂ 
(ಪುಷ್ಪಪು. ೨-೦೦). [ಜನ + ಅನುರಾಗ] 

ಜನಾನುರಾಗಿ (ನಾ). ಜನರ'ಪ್ರೀತಿಯನ್ನು ಹೊಂದಿದವನಂ; ಜನಪ್ರಿಯ 
ನಾದವನಂ : ರಾಯರು ಬೇಗ ಜನಾನುರಾಗಿಗಳಾಗಿ ದಕ್ಷಶಿಕ್ಷಕರೆನಿಸಿದರು 
(ಇಂಜಾಪ, 6-೨೩೬). [ಸಂ. ಜನಾನುರಾಗಿನ್‌] 

ಜನಾಪವಾದ (ನಾ). ಜನರಿಂದ ಬರುವ ಅಪನಿಂದೆ; ಲೋಕಾಪವಾದ: 
ಜನಾಪವಾದಮುಮಂಂ ಪೆಅಗಿಕ್ಕಿ ಕುಲೋದ್ಭೂತರುಂ ತತ್ತ್ವವೇದಿಗಳುಂ 
ಮನೆವಾಟನಾಸೆವಡಲಾಗದು (ಶಾ 9ತಿ ಪು. ೪-೮3 ವ್ರ: ನಿಜನಾಥಭೀತೆ 
ಸುಚರಿತ್ರೆ ಗುಣವತಿ ಮಾನಿನಿ ಜನಾಪವಾದವಿರಹಿತೆಯೆನಿಪ ನಾರಿ (ಕೈಮಿಳಾ. 
8-೫7೦). [ಜನ .. ಅಪವಾದ] 

ಜನಾಬ್‌, ಜನಾಬು (ನಾ). ೧. ಘನವಂತ ; ಸ್ವಾವಿ; ವಂಹಾಶಯ: 
ದಯಮಾಡಿಸಬೇಕಂ ಜನಾಬ್‌ (ರೂಂ). ಜನಾಬು: ೨. ಸನ್ನಿಧಿ; ಸಮಕ್ಷ: 
ತಮ್ಮ ಜನಾಬಿಗೆ ಕೆಲವು ಸಮಾಚಾರಗಳನ್ನು ತಿಳಿಸಬೇಕೆಂಬುದಾಗಿ ಅರ್ಜಿ 
ದಾರನು ಬಹಳ ವಿನಯದಿಂದ ಬೇಡಿಕೊಳ್ಳುವದೇನೆಂದರೆ (ಣಾಮವಂ. ೨೩೪); 
ಯಜಮಾನರ ಜನಾಬಿನಲ್ಲಿ ನಾನು ದುರ್ನಿರತನೆಂಬ ಅನ್ವಯವಾಗುವ 
ಅಪವಾದಕ್ಕೆ ಬೀಳುವ ಸಂಭವ ಒದಗಿರುವದೆಂದು . . . ಬೆಂಡಾಗಿರುತ್ತೇನೆ 
(ವಾಗ್ಮೇವಿ, ೦೮೮). [ ಅರ. ಪಾರ. ಹಿಂ. ಜನಾಬ್‌) 

ಜನಾಬು "ಜನಾಬ್‌' ನೋ. 

ಜನಾಮಳಪಳಿ (ನಾ). (?): » » » ವಿಳದಿತ ಜನಾಮಳವಪಳಿ ಕಣ್ಣುಗ 
ಮುವತ್ತೆಮೂವೀಸಯುಮನ್ವಿಟ್ಟು ಸರ್ವ ಪರಿಹಾರಂ ಕೊಟಾರ್‌ 
(ಎಳ. ೪1, ಕೊಪ್ಪ. ೪೦-೧೨: ಸು. 1090). [?)] 

ಜನಾರ್ದನ (ನಾ). ೧. ಜನರನ್ನು ಕೊಲ್ಲುವವನಂ; ಲಯಕರ್ತ; ರುದ್ರ: 
“ಜನಾನರ್ದಯತಿಎಜನರಂ ಕೊಂದಪಂ; ಜನಾರ್ದನಃ ಎ ಕಾಲಾಗ್ನಿರುದ್ರಂ” 
(ಕಾಶಕ್ಕ. ೨೯೮). ೨. ವಿಷ್ಣು; ಕೃಷ್ಣ: “ಜನಾರ್ದನಂ . .. ಕೇಶವನಚ್ಕುತಂ 
ಮುರಹರಂ ವೈಕುಂಶನಬ್ಲೋದರಂ” (ವಸ್ತುಕೋ. ೪-೨೦): ಮುಂದೆ 
ನಿಂದಿರ್ದ ಜನಾರ್ದನಂಗೆ ಬದ್ಧಾಂಜಲಿಯಾಗಿ (೬ಗವಿ. ೩-೪ ವ); ಜಯ 
ಜನಾರ್ದನವಂದ್ಯ ಜಯ ಜಲಜಭವಪೂಜ್ಯ (ಹಣಕಾ. ೧೦-೪೦). ೩. [ಜೈನ] 
ವಾಸುದೇವ (ಲಕ್ಷ್ಮಣ) : ಪುರ್ಬನೇಖಿಸುವ ಮಾಟಕ್ಕಿಯಿನಶ್ರಮದಿಂ 
ಪೊಡರ್ಪು ಕೈಮಿಗೆ ರಿಪ್ರಮರ್ದನಂ ಧನುವನೆತ್ತಿದನೇಜೌಸಿದಂ ಜನಾರ್ದನಂ 
(ಪಂರಾಮಾ. ೩-೦೦೦). ೪. ಜನ್ನಕವಿ: ಕವಿ ಭಳಲೋಚನ ಜನಾರ್ದನದೇವ 
ವಿರಚಿತಮಪ್ಪ (ಅನಂಪು. ೦-೦೨೦ ವ), [ಸಂ.] 


ರ್ಪ೭೫ 


ಜನಿಸಿತು 


ಜನಾವರ “ಜಾನಂವಾರಂ' ನೋ. 

ಜನಾಶ್ರಯ (ನಾ). ಮಂಟಪ; ಚಪ್ಪರ; ಸಭಾಮಂಟಪ: “ಜನಾಶ್ರಯಃ, 
ಮಂಡಪಃ- ಈ ೨ ಸಭಾಮಂಟಪಂ” (ಹಲಾಯು. 80-098): "ಮಂಟಪಂ 
ಜನಾಶ್ರಯಂ” (ವಸ್ತುಕೋ. ೪೮-೦೯). [ಜನ ೬ ಆಶ್ರಯ] 


5| ಜನಿ; (ಕ್ರಿ). ಜಿನಂಗಂ ; ಒಸರಂ ; ಸ್ರವಿಸಂ; ಸೋರಂ; ಹರಿ: ಸ್ಕನ್ನಂ, 


10 


185 


20 


«0 


ರೀಣಂ, ಸುತಂ, ಸ್ನುತಂ-೪ ಸೋರಿಹೋದುದು, ಜನಿದು ಹೋದುದು 
(ಸಿದ್ಧಾಂತಿ. 3೯೯); ಶ್ವ್ಯೋತಃ, ಪ್ರಾಘಾರಃ- ೨ ಸೋರಿಹೋಗುವಿಕೆ 
ಸೋರುವಿಕೆ, ಜನಿಯುವಿಕೆ (ಸಿದ್ಧಾಂತಿ. ೩೦೮): ಧಾತುಪಾಠದಲ್ಲಿ ಮಾತ್ರೆವಲ್ಲ 
ದರ್ಪಣದ ಇತರ ಭಾಗಗಳಲ್ಲಿಯೂ ಇಲ್ಲವೆಂದು ಕಿಟ್ಟೆಲ್‌ರ ನಿಘಂಟಿನಿಂದ 
ಎಣಿಸಬಹುದಾದ ಕೆಲವು ಸಿದ್ಧಧಾತುಗಳನ್ನು ಕೆಳಗೆ ಕಾಣಿಸಿದ್ದೇನೆ-ಇಣಿಕು, 
. * ಸೆಂದು, ಜನಿ, ತಲಪು (ಕಸಾಪ. 1, 3೯0). [ ಆಜಿನುಂಗ್ಯು ] 

ಜನ್ನಿ (ನಾ). ೧. ಹೆಂಟ್ಟು ; ಉತ್ಪತ್ತಿ ; ಜನನ: ಮೂಜಗದ ಜನಿಸ್ಥಿತಿ 
ನಾಶಕರ್ಮದ ಹೊಟ್‌ಗೆ ನಿನ್ನಲಿ ತೋರ್ಪ ಗುಣ ಮೂಟಟ ಎಕಾರವ 
ಪೊದ್ದದು(ನಿಧಾಗ. ೧೦-೫೦-೨೬); ಜಗದೊಡೆಯನ ಚರಣಾಂಬುಜಯಂಗಮಂ 
ಮರವೊಕ್ಕರ್‌ ದಾಂಟಿದಪರ್‌ ಜನಿಯೆಂಬಗಾಧಸಾಗರಮಂ (ನೀತಿಮಂ. 11, 
೦೦); ಜನಿ ಮೊದಲಾಗಿರೆ ಮೋಸವನಿನಿಸುಂ ಕಾಣದರ ನುಡಿಯಸತ್ಯಂ 
ಪರವಂಚನೆ ವಿದ್ಯೆ (ಶಾಳುಂತ. ೭೦-೧೨೫). ೨. ಹೆಂಗಸಂ; ಸ್ತ್ರೀ. ೩. ಸೊಸೆ: 
“ ಸ್ನುಷಾ, ಜನೀ, ಪುತ್ರವಧೂಃ, ವಧೂಃ - ಈ ೪ ಸೊಸೆ” (ಹಲಾಯು. 
54-೩80). ೪. ಒಂದಂ ಬಗೆಯಂ ಸುಗಂಧದ ಸಸ್ಯ ; ಕಳವಿಗೆ: (೪). 

[ ಸಂ. ಜನಿ, ಜನೀ] 

ಜನಿಕ (ನಾ). ಜೀವಾಣಂವಿನಲ್ಲಿರಂವ ಎರಡಂ ಅಂಶಗಳಲ್ಲಿ ಒಂದಂ ; 
ವಂಶವಾಹಿ: ಗೊತ್ತಾದ ಜಾಗದಷ್ಟು ದೂರದಲ್ಲಿರುವ ಜನಿಕಗಳು(ಜೀನ್ಸ್‌) 
ಇರುವ ದಾರದಂಥ ಬಣ್ಣದಂಡಗಳು (ಕ್ರೋಮೊಸೋಮಕ್ಲ) ಇದರ 
ನಬ್ಬೀಜದಲ್ಲಿ ಇರುತ್ತವೆ (ಕವಿಕೋ. 1, ೩೦). [ ಸಂ. ಜನಿಕಾ] 

ಜನಿಗೆ «ಜನ್ನಿಗೆ' ನೋ. 

ಜನಿತ (ಗು). ೧. ಹುಟ್ಟಿದ ; ಉತ್ಪತ್ತಿಯಾದ; ಸೃಷ್ಟಿಸಿದ: ಜನಿತ 
ಪುನಸ್ಸ್ವಯಂವರದ ವಾರ್ತೆಯನಾಗಳೆ ಕೇಳ್ಸು (ನಳದಂ. ೬೯೪). (ನಾ). 

೨. ಉತ್ಪತ್ತಿ; ಹುಟ್ಟು: ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ (ಬಸೆವ.೦೫): 

“ಜನ್ಮಸಂಬಂಧ” (ಬಸವ. ಕೋರ). ೩. [ನಾಟ್ಯ] ನೃತ್ಯದ ನೂರೆಂಟು 

ಕರಣಗಳಲ್ಲಿ ಒಂದಂ: “ತಲಪುಷ್ಟವುಟ . . . ನೀವೇಶ ಏಲಾಕ್ರೀಡಿತ ಜನಿತ 

... ಗಂಗಾವತರಣ-ಈ ನೂಜಕೆಂಟು ಕರಣಂಗಳ್‌” (ಉಸ್ಕ ರಂ. ಇ-೪೨ವ). 

೪. ನೃತ್ಯದ ಹದಿನಾರು ಭೌಮಚಾರಿಗಳಲ್ಲಿ ಒಂದು : “ ಸಮಪಾದ, 

ಸ್ಕಿತಾವರ್ತ . . . ಜನಿತ ಊರೂದ್ವೃತ್ತ ಈ ಹದಿನಾಚು ಮಾರ್ಗ 
ಭೌಮಚಾರಿಗಳು” (ಲಾಸ್ಕರಂ. ೬-೧೭ವ); ಚರಣವೆೊಂದಗ್ರತಲ ಸಂಚರಮಂ 
ಮಾಡುತ್ತಮೆರ್ದೆಯೊಳೊಲ್ಲೂಂ ಮುಷ್ಟಿಯ ಕರವಿರಿಸುತನ್ಮಕರ ಪದಮಿರೆ 
ಶೋಭೆಯಿನೊಪ್ಪಿ ತೋಟ್‌ ಜನಿತಮೆನಿಕ್ಕುಂ (ರಾಸ್ಕರಂ. ೬-೩೫). 

[ಸಂ.] 

ಜನಿತವಿಭಾಗ (ನಾ). ಉಂಟಾದ ಭಾಗ್ಯ-ಪ್ರಭೇದ : ಜನಿತವಿಭಾಗಂಗಳ್‌ 
ವಾಜ್ಮನಸಾತೀತಂಗಳಿಂತು ಮಾರ್ಗೊಕ್ತಿಗಳೊಳ್‌ ನೆನೆದಜ್‌ಪಲಾರ್ವರಾರ 
ದನನಿಶ್ಚಿತಕ್ರಮ ವಿಶೇಷಗುಣಯುಕ್ತಕ್ರುಮಂ (ಕವಿರಾ. ೨-೪೮). 

[ ಜನಿತ * ವಿಭಾಗ) 

ಜನಿಯಿಸು "ಜನಿಸಂ' ನೋ. 

ಜನಿವಾರ «ಜನ್ನವಿರ' ನೋ. 

ಜನಿಸಿತು (ನಾ). ಹಂಟ್ಟಿದಂದಂ ; ಜನಿಸಿದಂದು : ಮಹಿಮಾಕರಂ 
ಸಿದ್ಧ ಪತಿಯುಂ ಜನಿಸಿತಕ್ಕೆ ಭೂಲೋಕದ ಸಮಸ್ತ ಜೀವಾಳಿಗಪವರ್ಗಮಂ 
ತೋರ್ಪೆನೆಂದನುಗೆಯ್ದನು (ಸಿದ್ಧರಾ. ೪-೦೬). [ ಜನಿಸು] 


ಜನಿಸು 


ಜನಿಸು, ಜನಿಯಿಸಂ (ಕ್ರಿ). ೧. ಹುಟ್ಟು ;. ಉದ್ಭವಿಸು : ಕರ್ಣದೊಳಗೆ 
ಜನಿಸಿದವರುಂಟಿ ಜಗದೊಳಗೆ (ಬಸವ. 86೯) :: ಶುಕ್ಲ ಶೋಣಿತದಿಂದ 
ತನುಮನ ಜನಿಸಿತ್ತು (ಅದವ, ೨೭-೮೦): 'ಆತನ ಶಾಂತಿಯಿಂದ ಶಶಿ 
ಚಾರಿತ್ರದಿಂ ಗಂಗೆ . . . ಉದಾರತ್ವದಿಂ ಸುರಕಂಜಂ ಜನಿಸದಿರವೆಂದು 
ಕೊಂಡಾಡುತಿರ್ದಂ (ಹಡಳಾ. ೩೬-೪೩4); ದೇವಕೀಸುತನೇನು ಬಂಡಿಯ 
ಬೋವಗುಲದಲಿ ಜನಿಸಿದನೆ (ಕುವ್ಕಾಕ. ೫-೩೪): ಶಿಲಾಯುಗದ ಕೆಲವು 
ಗುರುತುಗಳ ಬಳಕೆಯಿಂದ ಬ್ರಾಹ್ಮೀಲಿಪಿ ಜನಿಸಿತೆಂದು ಒಬ್ಬಿಬ್ಬರು 
ತಿಳಿಸಿದ್ದಾರೆ (ದ್ರಾವಿವಿ. 8೨), ೨. ಹುಟ್ಟಿಸು ; ಉಂಟುಮಾಡು : ತಿನಸು 
ಗೂಳಿಯ ಬಾಳು ಕನಸಿನಲಿ ಉಂಡಂತೆ ತೊನಸಿ ಮುದಿ ಎತ್ತ ಹೆರಿ. ತಿಂದು 
ಹುಳಗಳನು ಜನಿಸಿ ಬಿಟ್ಟಂತೆ (ಸರ್ವಜ್ಞ. ೧೮೩). ಜನಿಯಿಸು : ೧. ಜನಿಯಿಸಿ 
ದಂದು ತೊಟ್ಟಗಲದಾತನನಿಂತಿರಗಲ್ಹ ಪಾಪಕರ್ಮನಂ (ಕಾದಂಉ. 
೪೫೨) ; ಅಲ್ಲಿ ಜನಿಯಿಸಿ ಬಳಿಕ್ಕೆಂದು ಬಪ್ಪೆಂ "ದೇವ (ಬಸರ.' 6-೭೩); 
ಅನುಕೂಲಪವನನಿಂ ಜೀವನಿಷ್ಟದಿಂ ನಾಭಿಮೂಲದೊಳ್‌ ಕಹಳೆಯ ಪಾಂಗಿನ 
ವೋಲ್‌ ಶಬ್ದದ್ರವ್ಯಂ ಜನಿಯಿಸುಗುಂ (ಕಮದ. ೨): 'ವರಸೋಮಪ್ರಭ 
ರಾಜೇಂದ್ರಂಗಂ - ತರುಣಿಗೆ ಸೌಂದರಿಗಂ ಜನಿಯಿಸಿ (ಜಯಳಾ. ೨ ಸೂಣನೆ). 
೨. ಜನಕಂಗೆ ಹೆರ್ಷದೊದವಂ ಜನಿಯಿಸಿ (ಪಂರಾಮಾ. '೪-೩೩); 
ನಭೋಂತಕ್ಕೊಗೆದಿರ್ದ ಸುಭಟತತಿ ಖಚರಬಲಭ್ರಾಂತಿಯನಿನಿಸಂ ಜನಿಯಿಸೆ 
(ಜಗವಿ. ೭-೫೬): ಏನೇನುಣಿಸನುಣಲ್ಲೀಹತರಂ ಜನಿಯಿಸಿದಮೃತಾನ್ನವನೀವ 
ಮಣಿಪಾತ್ರೆಯುಮ ಂ ನೆನೆದು (ಜಯಕಾ. 4-೭೦). ಹಿ. ಒದಗು; 
ಉಂಟಾಗು ; ಆಗಂ: ಪುನರುಕ್ತಮೆಂಬುದಕ್ಕುಂ ನೆನೆಯದೆ 
ಪದಾರ್ಥಮದಲದೀ ಪೂರ್ವೋದಿತಾರ್ಥ. ಪದಪದ್ಧತಿಗೊಂದಿನಿಸುಂ 
ವಿಶೇಷಮಿಲ್ಲದೆ ಜನಿಯಿಸಿದ ದೃಷ್ಟಾಂತಂ (ಕವಿರಾ. ೦-೮೩) ಕೊಲ್‌ ವೆಲ್‌ 
ಎನೆ ಬಗೆದು ಬಗೆದು ಮನದೊಳ್‌ ಜನಿಯಿಸುಗುಮವಂಗೆ ಖಳವಿಭಂಗ 
ಜ್ಞಾನಂ (ಆದಿಪು. ೫-6೩); ನನಮಯಗಣಮಿಂತೀ ನಾಲ್ಕುಮೆತ್ತಂ ಜನಿಯಿಸಿ 
ಯತಿಸಪ್ತಸ್ಥಾನದಿಂದಂ ನಿನಗಟ್‌ಪುವೆನಿಂತೀ ಪಾಂಗಿನೊಳ್ಳಾಮಿನಿ ಬಗೆ 
ಘಟಂ (ಛಂದೋಂಬು. ೨-೦೩೬); ಇನಿವಿರಿದಟಲನ್ಮರೊಳಂ ಜನಿಯಿಸಿತು 
(ಕಾದಂಉ. ೪೬೩); ಶತ್ರುವಿಂ ಜನಿಸಿದ ಕಟ್ತಲೆಯೆಂಬುದು ರತ್ನದ ಬೆಳಗಿಂದಂ 
ಬಿಸಿಲಿಂದಂ ಕಿರ್ಚಿಂದಂ ಕಿಡುವುದಲ್ಲ (ಪಂಶತಂ. ೦೬೯-೧); ಗೀತಮಂ ಮುದಂ 
ಜನಿಯಿಸೆ ಪಾಡುವಲ್ಲಿ (ಕಂದ್ರಪು. ೨-೭). ೪. ಗೋಚರಿಸಂ ; ಸ್ಫುರಿಸು : 
ಎನಲೊಡಮಾ ಭವದೊಳ್‌ ತೊಟ್ಟಿನಿತುಂ ವೃತ್ತಾಂತಮಂತರಂಗ 
ದೊಳಾಗಳ್‌ ಜನಿಯಿಸೆ (ಸುಕುಮಾ. ೭-೩೦). [ಜನ್ಮಿ - - ಇಸ್ಕು ]. 
ಜನುಮ, ಜಲ್ಮ (ನಾ). ೧. ಹುಟ್ಟು ; ಜನ್ಮ: : ಪರಮನ , ಹಾದಿಯನು 
ಅಟ್‌ದು ಸುಖಿಯಾಗು ಜನುಮದ: 'ಹಾದಿಗೊಳಬೇಡ (ಸರ್ವಜ್ಞ.' ೪೭೭)- 
೨. ಜೀವನ ; ಬಾಳುವೆ : ನೆರಳಿನಂತಿದೆ ಜನುವಂ ನಮಗೆ ಧರೆಯೊಳಗೆ 
1ಕಎಪು. ೧೨-೭): ಚಂದ್ರನ ಬೆಳುದಿಂಗಳಿನ ತಣ್ಬನರಿಯದ ತಾವರೆ 
ಜನುಮವೆ ವ್ಯರ್ಥ (ಇಂಜಾಪ. ೧೪೯-೩). ಜಲ್ಮ : “ಜಲ್ಮಾಂತ' ಪರಾ. 
[<ಸಂ. ಜನ್ಮನ್‌ ] 
ಜನುಸ್ಸು (ನಾ). ಹಂಟ್ಟು ; -ಜನ್ಮ ; “ಜನನಂ: ಜನ್ಮಂ ಪ್ರಸವಂ- ಜನಿ 
ಜನುರುತ್ಪತ್ತಿ-ಸೂತಿಯೇಕಾರ್ಥಮಿವಿಂತಿನಿತುಂ ” (ವಸ್ತುಕೋ. '6೮-೩). 
[ ಸಂ. ಜನುಸ್‌] 
ಜನೆ «ತನೆ' ನೋ. 
ಜನೇಶ (ನಾ). ಅರಸ; ರಾಜ: ಜನೇಶನಿಂತೇಕೆ ಕಟದು ಪೋದನೊ 
ಪೇಟಿ೨ಂ (ಕವಿರಾ. ೨-೩೦). [ ಜನ * ಈಶ] 
ಜನೇಶ್ವರ (ನಾ). - ಜನೇ ಶ: ಜಯವರ್ಮ ಜನೇಶ್ವರನಲ್ಲಿಗೆ . 
ಉದ್ಭವನೆಂಬ ದೂತಮುಖ್ಯನನಟ್ಟಿದೊಡೆ (ದಂದ್ರಪು. ೬-೧೮ ವ), 
[ ಜನ + ಈಶ್ವರ ] 


೨೯೭೬ 


ಜನ್ನ] 


'ಜನೋಕ್ತಿ (ನಾ). ೧. ಜನರು ಆಡುವ ಮಾತು; `ಮಂನ್ನಮೆಂಬ ಬಟಃಕೆಂಬ 
. ಜನೋಕ್ತಿಯೊಳಾಯ್ತು ಸೂಚಿಶಕ್ತಿಗೆ ನೃಪರಾನೆ ದಾರದವೊಲಾದುವು 
ರಾಜಕುಮಾರರಾನೆಗಳ್‌ (ಗದಾಯು, ೧-೦೬) ; ಆತನ ಪೂಣ್ಣ ಪೂಣ್ಯ 
ಶಿಲಾತಳಾಕ್ಷರಮೆನಿಸಿರ್ಪ ಜನೋಕ್ತಿಯಂ ಪುಸಿ ಮಾಟ್ಟಿನೇ (ಗದಾಯು. 
೦-೭೦). ೨. ಗಾದೆ; ನಾಣ್ಣುಡಿ ; ಲೋಕೋಕ್ತಿ. [ಜನ ಉಕ್ತಿ) 
ಜನೋದಯ (ನಾ). ೧. ಜನತೆಯಂ ಏಳಿಗೆ,-ಅಭಿವೃದ್ಧಿ. ೨. [ಛಂದ] 
ಪ್ರತಿಯೊಂದಂ ಪಾದದಲ್ಲಿ ನಾಲ್ಕು ಅಕ್ಷರಗಳಿರುವ ಒಂದು ಅಕ್ಷರ 
ವೃತ್ತದ ಹೆಸರು : ದಿನೇಶ ರುದ್ರ ನಿಶ್ಚಿತಂ ಜನೋದಯಂ ತನೂದರೀ 


(ಛಂದೋಂಬು. ೨-0೨). [ಜನ + ಉದಯ) 


16, ಜನೋಪಕಾರ (ನಾ). ೧. ಜನಕ್ಕೆ ಮಾಡಂವ ಉಪಕಾರ. ೨. ಜನಕ್ಕೆ 


15 


20 


96 


80 


95 


40 


45 


ಹಿತಕರವುದುದು ; ಜನರಿಗೆ ಕಲ್ಯಾಣಮವಾಡುವಂಥದು : ಲೋಕ 
ಕಲ್ಮಾಣವಾಗಬೆ1ಕೆಂಬುದು ಈ ಕವಿಯ ಹಿರಿಯ ಉದ್ದೇಶ, ಕಿರಾತಾರ್ಜು 
ನೀಯ ಜನೋಪಕಾರವಾದ ಕಾವ್ಯ (ಭಾರದ. ೪೫೨). [ಜನ ಉಪಕಾರ) 

ಜನೋಲೋಕ (ನಾ). ಎ ಜನಲೋಕ : ಜನೋಲೋಕವೆರದು ತಿಳಿಯ 
ಬೇಕು (ಉತ್ತಟೀ. ೪೩-೧೨). [ ಸಂ. (ಜನಸ್‌ + ಲೋಕ)] 

ಜನ್ನ; (ನಾ). 'ಯಜ್ಞ ; ಯಾಗ : “ ಯಜ್ಞಂ ಜನ್ನಮೆಂದಕ್ಕು ” (ಕಬ್ಮಿಕ್ಕೆ. 
೪೭) : ಜನ್ನೆಮಲ್ಲದೆ ಬನ್ನಮಿಲ್ಲ (ಅಜಿಪು. ೧-೨೭ವ) : ಜನ್ನಕ್ಕೆ ತಂದ ಕನ್ನೆ 
ಯಾಡು ಶ್ರುತಿಯಿಂದ ಹೊಜಿಗು' (ಜನ್ಮವ. ಕ. ೨೪೯-೩೪೨); ಸಾಮವೇದಿಯ 
ಜನ್ನಕಾವುದ್ಧೂ ಮನಂದಿಯನೇಟಿ* ಹೋದೈ (ಬಸಪು. ೨೪-೭೪) ; ಜನ್ನಕ್ಕೆ 
ಕರ್ತನಮರೇಂದ್ರ ವೇದಕ್ಕೆ ಕರ್ತಂ ನಾಲ್ಕೊಗಂ (ಸೌಂದಪು. ೬-೫). 

ಜನ್ನವನುಣ್ಬಣ್ಣರ್‌ ಎದೇ ವತೆಗಳಂ: ಜನ್ನವನುಣ್ಬಣ್ಣರನಾರ್ದು 

ಕೊಂದು (ಕಬ್ಬಿಕಾ. ೦೫೮). [ ಪ್ರಾ: ಜನ್ನ, ಜಣ್ಣ. / ಸಂ. ಯಜ್ಞ) 

ಜನ್ನ್ಯ-[ನಾ). ೧. ಒಬ್ಬಾತನ ಹೆಸರು: ಶ್ರೀಜನ್ನ ಕಲ್ಲ' ನಿಜ್‌ಸಿ ಪನ್ನಿರ್ಕ 
ಣ್ಹುಗ ಬೆದೆ ಮಣ್ಣೊಟ್ಟಾರ್‌" (ಮಆರಿ. ೧೯೪೪, ೬-೩; ಸು. 808); ಶ್ರೀ 
ನೆಕುಣ್ನ್ಣರಾ ವಾಜುಪೇಯಾಜಿಯಾ ಮಗನ್‌ ಜನ್ನನ್ಕೊಟ್ಟದು ಸಲೆ 
ಆಚನ್ನ )ತಾರಕಂ (ಎಕ. ೪1, ಶಿಕಾರಿ. ೪೫-೩೯; ಸು. 890). ೨. ಕನ್ನಡ 
ಸಾಹಿತ್ಯದಲ್ಲಿ ಪ್ರಸಿದ್ಧನಾದ ಒಬ್ಬ ಕವಿಯ ಹೆಸರಂ: ಜನ್ನನ ದೇಸೆ 
ಪಂಪನ ಗುಣಂ ಗುಣನಂದಿಯ ತೊಂಡು (ಸೂಕಿಸು. ೧-೨೬); ಮನ್ನಿಸಿ 
ಸಲಹುಗೆ ಸತ್ಯವಿ ಜನ್ನಂ ಜಾಣೆಸೆಯಲಿತ್ತು ನುಡಿಗಳನೆನ್ನಂ (ಧರ್ಮನಾ. 
೧-೪೦), [ಆಸಂ. ಜನಾರ್ದನ] 

ಜನ್ನ, (ನಾ). ಒಂದು ಬಗೆಯ ಕುದುರೆ ; ಬಿಳುಪಿನಿಂದ ಕೂಡಿದ 
ಕೆಂಬಣ್ಣ ದ ಕಂದುರೆ: “ ಬಿಳಿದುಮಾಗೊರೆದ ಕೆಂಪಿರೆ ಜನ್ನಂ” (ಮಂಗರಾ. 
60-0೪); ಜನ್ನ ಚೆನ್ನಾರ ಚಿನ್ನಳಗ ಚೆಲುವ ಚೇರ , , . ಸನ್ನುತ 
ಸಾಂಬ್ರಾಣಿಯನೇಟ್‌ ನೃಪಕುಲರನ್ನರಿಗಂದು ತೋಟ್‌ದರು (ಅಂಜದೆ. 
೬-೮೩); ಜನ್ನನಂ ನೀಲನನೆಳಗನಂ ತನ್ನಿ ಕತ್ತಳ ಮೌಹಳಿಗನಂ ತನ್ನಿ... 
ವಾಹಕರಿರಾ ನೀವು (ಬಸಪು. ೫೯-೪೦) : .ಪೊಳವಳಗ ತಿಳಗ ಕೊಂಗ ಸವಳ 
ಚಿಂಬೆಯ ನೀಲ ಜನ್ನ ಜಂಬ . . . ಎನಿಪ್ಪಗ್ಗಳಿಕೆಯ ಹಯಮಂ 
ತುರಂಗಿಗಳ* ಕೈಗೆಯ್ದರ* (ತ್ರಿ ಪುವಿ. ೨೪-೨೯೪). [7] 

ಜನ್ನ (ನಾ). ಮಾನ್ಯ ; ದಾನ ಕೊಟ್ಟ ಭೂಮಿ (?): ಕುಂದಾಪುರದ 
'ಪ್ರರೋಹಿತ ಅಧಿವಾಸದ ಜಂನಿ ನಾರಾಯಣ ಕಾರಂತರ -ಮಗ ಜಂನಿ 
ನಂದಿಕಾರಂತರ ಮೂಲದ ಜಂನ ಸರ್ವಸ್ವದ ಚತುಸೀಮೆಯ ವಿವರ 
(ಸೌಇಇ. 1೫-1, ೪೬೫-೩೭: 1479) ; ಆ ಕುದುರವೊಳಗೆ ಅರ್ಧ ಅರುವಾರ 
ಮೂಲಾದಿ ಮಯಿಸಾಲ ಜಂನ ಸರ್ವಸ್ವ ಎಲ್ಲವನೂ . . . ಬರಸಿಕೊಟ 
ಶಾಸನ (ಸೌಇಇ. 1೫-11, ೪೭೧-೩೮ ; 1488) ; ಯಿ ಜಂನಕ್ಕೆ ಉಂಟಾದ 
ಉಡುಗರೆ ಉತ್ತರ ಸೀಮೆ ಸಾಮ್ಯವೇನುಂಟದು ಸಹ ಬಿಡಾರು ವಾರವ 
ಬಿಟ್ಟು (ಸೌಇಇ. 12-1), ೬೨೦-೨೦: ೩546). "ಜವ್ಮಾ' ಪರಾ. [?] 


ಜನ್ನಂಗೆಯ್‌ 


ಜನ್ನಂಗೆಯ್‌, ಜನ್ನಂಗೈ (ಕ್ರಿ). ಯಜ್ಞಮಾಡಂ: ಜನ್ಮಂಗೆಯ್ವುದು 
ಶಂಭು ಭಕ್ತತತಿಗಂ ಸಂತೃಪ್ತಿಯಂ ಮಾಳ್ಳುದೌ (ಹಾಲಾಸ್ಯ, ೨-೭-೨೮). 
ಜನ್ಮಂಗೈ: ಜನ್ನಂಗೈವೆ ಜಾಣ್ಣಿಡಲ್‌ ದಕ್ಷನಂ ತುಡುಕಿ... ಗೋಣ್ಗೊರೆದ 
ವೀರಭದ್ರಂ (ನಂದಿಮಾ. ೧-೮). [ಜನ್ನ * ಕೆರ್ಯ,) 
ಜನ್ನಂಗೈ "ಜನ್ನಂಗೆಯ್‌' ನೋ. 
ಜನ್ನಕೊಂಡ "ಜನ್ನಗೊಂಡ' ನೋ. 
ಜನ್ನಗುದಿರೆ "ಜನ್ನಗುದುರೆ' ನೋ. 
ಜನ್ನಗುದುರೆ, ಜನ್ನಗುದಿರೆ (ನಾ). ಯಜ್ಞಾಶ್ವ: ಅಗ್ಗಳಿಕೆಯನ್ನು 
ತಲೆಯಲ್ಲಾಂತು ಜನ್ನಗುದುರೆ ತಿರುಗಲು ಹೊರಟಿತು (ಬಿದುರೆ. ೩೪). 
ಜನ್ನಗುದಿರೆ : ಸುಡುಸುಡು ನಿನ್ನ ಜನ್ನಗುದಿರೆಯಂ (ಕಾಮಾಕ್ಯ. ೩೯-೧೫). 
[ ಜನ್ನ, + ಕುದುರೆ] 
ಜನ್ನಗೂಳ "ಜನ್ನಗೂಟ ನೋ. 
ಜನ್ನಗೂಟ, ಜನ್ನಗೂಳ (ನಾ). ಯಜ್ಞದಲ್ಲಿ ಅರ್ಪಿತವಾಗುವ 
ಹವಿಸ್ಸನ್ನೇ ಆಹಾರವಾಗಿ ಉಳ್ಳವನಂ ; ದೇವತೆ : ” ಅಮರ್ದುಣಿಸು 
ಗಳ್‌, ಕನಸಿಲ್ಲದರ್‌ . . . ಜನ್ನಗೂಟರ್‌, ಬಿಜ್ಞೋದರರ್‌, ಗಾಳಿ 
ವಟ್ಟೆಗರ್‌, ಅಚ್ಚರ೦್‌ (ಬೋಳಿಯರ್‌) - ೯ ದೇವರ್ಕಳ ಪೆಸೆರ್‌” 
(ಕರಸಾ. ೨-೧೯). ಜನ್ನೆಗೂಳೆ : ಜನ್ನಗೂಳರ್ಕಳೆರೆಯಂ ಮಹಾಭೀತಿಯಿಂ 
ರನ್ನಮಂ ಕೊಟ್ಟು ಸಂತೈಸಿದನೊಯೆನೆ ರತ್ನಶೃಂಗಂಗಳೆಸೆದಿರ್ದವು(ವೆಂಕಾರಾ, 
೨-೨೪-೪). [ ಜನ್ನ್ಯ 4 ಕೊಲ್‌, + - ಅ) 
ಜನ್ನಗೊಂಡ, ಜನ್ನಕೊಂಡ (ನಾ). “ ಯಜ್ಞ ಕಂಂಡ” (ಪ್ರಥಣ್ಮ), 
ಜನ್ನಕೊಂಡ : ಬೇಳ್ವ ಬೇಳಂಬದಿಂ ಜನ್ನಕೊಂಡಂ ಬಳಸಿ. . 
ಹವಿಯನರ್ಪಿಸುತಿರ್ದಂ (ಶ್ರೀರಾಮಾ. ೧೨-೩೦೨). 
[ ಜನ್ನ * ಕೊಂಡ್ಯ 1] 
ಜನ್ನಣಿ (ನಾ). ಯಜ್ಞಶಾಲೆ ; “ಯಾಗಶಾಲೆ” (ತುನಿ, ಕಿ. 1, ೬೦). 
“ಜನ್ನವನೆ' ಪರಾ. [?] 
ಜನ್ನದಾರ (ನಾ). ಜನಿವಾರ ; ಯಜ್ಞೋಪವೀತ : ಜನ್ನದಾರದ ಪನ್ನಗ 
ಭೂಷಣಂ ಪವಿತ್ರದ ಪರಮಾತ್ಮಂ (ಗಿರಿಕ, ೧೦೭೯ ವು; ಮೂಜಿಕಿಟಿಯ 
ಜನ್ನದಾರದಾಣೆ (ರಾಮಾಕ್ಕ. ೧೧೭-೨೪). . [ ಜನ್ನ, + ದಾರ] 
ಜನ್ನಲು (ನಾ). ಕಿಟಿಕಿ: “ಕಿಟಕಿ, ಜನ್ನಲು, ವಾತಾಯನ” (೪609. ಇಂಳನಿ). 
[ -ಪೋರ್ಚ್‌. 78001. / ತಮಿ. ಜನ್ನೆಲ್‌ ] 
ಜನ್ನವಗೆಯ (ನಾ). ೧. ಯಜ್ಞಕ್ಕೆ ಶತ್ರುವಾದವನಂ; ದಕ್ಷಯಜ್ಞವನ್ನು 
ಧ್ವಂಸಮಾಡಿದವನು ; ವೀರಭದ್ರ : “ ಜನ್ನವಗೆಯಂ, ಎಂಟಡಿವರಿಜಂ, 
ಬೀರಂ, ಬಿಸುಗಣ್ಣ ಮಗಂ, ಅರೆವಾನಿಸವಗೆಯಂ - ಈ ೫ ವೀರಭದ್ರಂಗೆ 
ಪೆಸರ್‌ ” (ಕಠಸಾ. ೧-೬): “ ಎಂಟಡಿವರಿಜ ಜನ್ನವಗೆಯ ಬಿಸುಗಣ್ಣಣುಗನು 
ಬೀರನರೆವಾನಿಸವಗೆಯನೆಂದು ಸಲ್ವುದಾ ವೀರಭದ್ರನ ನಾಮ ?(ಕಬ್ಮಮಂ. 
5); ಜನ್ನವಗೆಯಂಗೆ ಸುಗ್ರೀವಂ ಬಿಗುರ್ವರಿಜಂಗಂಗದಂ ನಂದಿಗೆ ನೀಲಂ 
ಮಸಗಿ ಮಾಆಂತರ್‌ (ಕಾಮಾಶ್ಮ. ೧೩೨-೧೭). ವಿ. ಈಶ್ವರ ; ಶಿವ: 
“ ಕಪರ್ದಿ ಜನ್ನವಗೆಯಂ ” (ಕರ್ಣಾನಿ. ೬). [ಜನ್ನ * ಪಗ್ಗೆ * - ಅ) 
ಜನ್ನವನೆ (ನಾ). ಯಜ್ಞಶಾಲೆ ; ಯಾಗಮಂಟಪ ; ಆ ಹರಕೆ ಜನದ 
ಹೃದಯದಿಂ ಜನ್ನವನೆಯಿಂದೇಳ್ವ ಹೋ ಮಧೂಮಂಬೋಲೆ 
ವ್ಯೋಮಾಂತರಕೆ ಪರ್ವಿದತ್ತು (ಶ್ರೀರಾಮಾ. ೦೦-೨೮೮). 
[ ಜನ್ನ, * ಮನೆ] 
ಜನ್ನವರ "ಜನ್ನವಿರ' ನೋ. 
ಜನ್ನವಳ (ನಾ). ಯಂಜ್ಞದ ಹವಿಸ್ಸನ್ನ್ನ ಬಯಸುವವನು ; ಇಂದ್ರ: 
“ಪಲಗಣ್ಣನಿಂದಿರಂ ವಂಂಗಿಲ್ದೇರನುಜಕಿ ಜನ್ನವಳನು ಸಗ್ಗಿಗರಾಣ್ಮನೆನೆ 
ಸುರಪ” (ಕಬ್ಳಿಕ್ಕೆ. ೧೦೨). [ಜನ್ನ, * - ವಳ ( ಆ -ವಾಳ್ಕೆ)) 


ರ್ಪ೭೭ 


ಜನ್ನಿ 


ಜನ್ನವಿರ್‌ (ಕ್ರಿ). ಯಜ್ಞದಲ್ಲಿ ತೊಡಗು : ಯಜ್ಞಮಾಡು : ಯಮುನಾ 
ಜಳೋದ್ಧ ಮಮ್‌ ಮಿಗೆ ಜನ್ನವಿರ್ಪ್ಪೃ: ಭೂವಳೆ[ಯ]ವಿನೂತ ವಿಪ್ರವರ 
ರಿಂದೆಸೆದಿರ್ಪದೆತ್ತ ನೋ ರ್ಪ್ಪ:ಡ ೦ (ಎಇ. ೫111, 9೪-೩೮ ; 1312) 


(ಶಾಪಮಂ. 3೦೭ ನೋ). [ಜನ್ನ +೬ ಇರ್‌) 


5| ಜನ್ನವಿರ, ಜನಿವಾರ, ಜನ್ನವರ, ಜನ್ನಿವರ, ಜನ್ನಿವಾರ, ಜನ್ನುರ (ನಾ). 


10 


36 


ಯಜ್ಞೋಪವೀತ ; ಬ್ರಹ್ಮಸೂತ್ರ: ಕಾಸೆಯನುಟ್ಟು ಜನ್ನವಿರಮಂ 
ಪೆಗಲೊಳ್‌ ತೆಗೆದಿಕ್ಕಿ ವೇದದಭ್ಕಾಸಮನುಂಟುಮಾಡಿ (ಕಾವೈಸಾ. ೫೩೩ 
ಶೂದ್ರಕ): ತಾವರೆಯ ಸೂತ್ರದೊಳಾದ ಜನ್ನವಿರಂ ದುಕೂಲದ ಕೋವಣಂ 
ಕರಮೊಡಂಬಡೆ (ಪಂಪಛ3. ೬-೮); ಒಳ್ಳುವೆತ್ತ ಜನ್ನವಿರಮಂದಂಶುಕುಂಡಳ 
ಯುಗಂ (ವರ್ಥಪು. ೦೬-೪). ಜನಿವಾರ: ಜನಿವಾರವ ಹೆಸರಿಗೆ ಹಾಕಿಹನು ' 
ಜೀನಗಾರನುಯೆಂದೆಂಬೆ (ಚಿದಾವ. ೧೪-೬) : ಎದೆಯ ಮೇಲೆ ಹೊತ್ತ 
ಉತ್ತರೀಯದ ಸಂದಿನಿಂದ ಜೋಲಾಡುವ ಜನಿವಾರ (ಕಳಹು. ೨); 
ಜನಿವಾರದೊಳಗಿನ ಕೃಷ್ಣಾಜಿನ ಆಗಾಗ ಕೊರೆಯುತ್ತಿತ್ತು (ವೈನಿ. ೧೮೩). 
ಜನ್ನವರ : ನೇರಿತೆನಿಪ್ಪ ಜನ್ನವರದಿಂ ಕರಯುಗ್ಮದೊಳಾಂತ ದರ್ಭೆಯಿಂ 
ಚಾರು ಶಿಖಾಕಮಂಡಲುಗಳೊಬ್ಬರೆ ವಾಮನರೂಪುವೆತ್ತ ಗಂಭೀರ 
ನುದಾತ್ತನಾ ಬಲಿಯ ಬೇಟ್ಟುದುಂ (ನೇಮಿಪು. 8-೨೧); ಗಿಳಿವಿಂಡು 
ದರ್ಭೆ ಮಲ್ಲಿಗೆ ಜನ್ನವರ ಕಾಸೆ ತಳಿರಾಗೆ ಕುಸುಮಾಕ್ಷತೆಯಿತ್ತು ಅಲರಂಬನ 
ಪರಸುವ ವಿಪ್ರನಂದಡೆ ಚಲುವಾದುದೊಂದು. ಚೂತಕುಜಾತ (ತ್ರಿಧುತಿ. 
೧೪-೩೮). ಜನ್ನಿವರ : ಅವನ ಜನ್ನಿವರಮಂ ಸಾಭಿಜ್ಞಾನದುಂಗುರಮಂ 
ನಗೆಯೊಳೊತ್ತೆಯೆಂದು ಕೊಂಡು (ಜಾವುಂಪು. ೩೫-೧೩): ಅಬ್ಬತಂತುವಿನ 
ಜನ್ನಿವರಂ ಸುರಭೂಜವಲ್ಕವಮೊಪ್ಪಿರೆ ಪೊಜಮಟ್ಟನಾ ಕೊಳದಿನಾಗಳ 
ದೊರ್ಪ ಕುಮಾರತಾಪಸಂ (ಕಾದಂಉ. ೬೦೬): ಓಜೆವೆತ್ತಿರೆ ಬೆಳ್ಳಿಯುತ್ತರಿಗೆ 
ಜನ್ನಿವರಂ ಬೆಡಂಗಳವಟ್ಟು ಬಾಲದಿನೇಶನಂತಿರೆ (ಧರ್ಮಾಮ್ಮ. ೫-೨೦೬): 
ಒಡಲೊಳೆಸೆವುದ್ಧೂಳನ ತ್ರಿಪುಂಡ್ರಗಳಿನೊಬ್ಬಡಿ ಜನ್ನಿವರದಿಂದೆ . . . 
ದೇಸೆವಡೆದಿಹ ತಪೋಧನರು (ರಾಘಡ. ೦೭- 86). ಜನ್ನಿವಾರ: “ಜನ್ನಿವಾರಂ 
ಬ್ರಹ್ಮಸೂತ್ರಮುಪವೀತಮೆನಿಕ್ಕು” (ಮಂಗರಾ. ೬೫-); ಏಲುಸರದ 
ಜನ್ನಿವಾ[ಪಾಕಾಂ. ವಿ]ರಮನಿಕ್ಕುವುದುರೋಲಿಂಗಂ (ಶಾವೂಪು. 
ಕರ್ಮಲತೆಯಂತಿರ್ದ ಜನ್ನಿವಾರಮಂ ಕಳೆದು ಬಿಸುಟು (ಬಸರ. ೨-೪೨) ; 
ಕಳೆದು ಮುನಿಪತಿ ಜನ್ನಿವಾರವ ಧರೆಗೆ ಬಿಸುಡುತಲಿ (ಕೌಶಿರಾ. &-೦೯). 
ಜನ್ನುರ : ಕತ್ತುರಿಯ ಕಂಪು ಕೈಸುರಿಗೆ ಹೊಂನೊಟಕ ' ಹಟ್ಟಿಗೆ ಸಣ್ಣ 
ಗಗ್ಗರಂ ಮುತ್ತಿನ ದಂಡೆ ತೋಳಮಣಿ ಬೈತಲೆ ನೆಯ್ದಲೆ ತೂಲ 
ಜನ್ನುರಂ . . . ಮೆಯಿವೆತ್ತಿರೆ (ಎಕ. ೪, ಅರಸೀ. 66-೨ 1184). 
[ ಜನ್ನ, * ?. / ಪ್ರಾ. ಜಣ್ಗೋವಈಯ, ಜಣ್ಗೋವವೀಯ. 
/ ಸಂ. ಯಜ್ಞೋಪವೀತ] 

ಜನ್ನವರವಂತ(ನಾ).ಯಜ್ಞೋಪವೀತವನ್ನು ಧರಿಸಿದವನು;ಬ್ರಾಹ್ಮಣ: 

ಜನ್ನವಿರವಂತಂ ಪಾರ್ವಂ (ಶಬ್ಮಾನು. ೪೦೨ ಪ್ರಯೋ). 
[ ಜನ್ನವಿರ + - ವಂತ] 

ಜನ್ನ ಶಾಲೆ (ನಾ). ಯಜ್ಞ ಶಾಲೆ ; ಯಾಗಮಂಟಪ: ಭಿಸ್ನಭಾವನೆ ಬೇಡ 
ನಡೆವುದು ಜನ್ನ ಶಾಲೆಗೆ ನೀವು (ನಿಧಾಗ. 6೦. ೨೧-೨೯). [ಜನ್ನ್ಯ* ಶಾಲೈ] 

ಜನ್ನಿ (ನಾ). ಗ್ರಾಮದ ಮಹಾಜನ; ಧರ್ಮದರ್ಶಿಗಳ ಸಭೆ: 
ಶ್ರೀಪಾರಿಸ್ವದೇವರಿಗೆ ನಾಡೇಳುಮಂದಿ ಜಂನಿಗಳು ಇಪ್ಪತನಾಲ್ಕು 
ಬಳಿಯ ಸಮಸ್ತನಾಡು... ಅರ್ತ್ವವ ಕೊಟು (ಕಡ. 1, ೫೦-೪; 1482) : 
ಧಾರಾಪೂರ್ವಕವಾಗಿ ಬಾಳಿಯೆಂದು ಬರಸಿಕೊಟ್ಟ `ಶಿಲಾಶಾಶನ . . ' 
ಹಾಜುನಾಡು ಸಮಸ್ತರ ವೊಪ ಬೆಲತೂರ ಜಂನಿಗಳ ವೊಪ (ಸಇಇಇ. 1ಸ-11, 
೪೭೯-೦೫; 1610); ಕೋಟ ಅಧಿವಾಸದ ಉ[ರ]ನಾಲ್ವರು ಜಂನಿಗಳು 


[?) 


೬೨) ; 


ವೊಪ್ಪ (ಸೌಇಇ. 2-11, 830-೩೦ ; 2626). 


ಜನ್ನಿಗ 


ಜನ್ನಿಗ (ನಾ). ಯಜ್ಞ ಮಾಡುವವನಂ ; ಅಧ್ವರ್ಯು : “ ಜನ್ನಿಗ (ಗೆ)- 
ಯಾಜ್ಞಿಕ ಎ ಅಧ್ವರಿ” (ತದೃಕೋ. ೦೪), [ ಸಂ. ಯಾಜ್ಞಿಕ ] 

ಜನ್ನಿಗೆ, ಜನಗಿ,, ಜನಿಗೆ (ನಾ). ೧. ದೇವರ ನೈವೇದ್ಯದ ಹಾಲಿಗಾಗಿ 
ಎಸಲು ಬಿಟ್ಟ ಗೋವು, - ಆವು: ದೆಯ್ವದ ಜನ್ನಿಗೆಯುಮನಾ 
ದೆಯ್ವದ ಬಣ್ಣಮುಮನಚ್ಚುಮಾ ಕಳ್ಳರ್ಕೊಂಡೊಯ್ವಲ್ಲಿ ಕಾಯಲಾಜದ 
ದೆಯ್ವಗಂಳ್ತ ಮಗೆ ಭಕ್ತರಂ ಕಾದಪವೆ (ಸಮಪ. ೯-೦೦೬); ಜಂಗುಳಿ 
ದೈವಕ್ಕೆ ಜನ್ನಿಗೆ ಬಿಟ್ಟಾರು ಕೇಡ ನೋಡಿ (ಕಾಲಸಂ. ೮೩-೫): ಕಾಂತೆ 
ಮಡಗಿದ ಜನ್ನಿಗೆಯ ಪಾಲಂ ತೆಗೆದು ಚೆನ್ನಾಗಿ ಕಿಸಿದನಂತರದೊಳ್‌ 
(ಬಸಪು. ೦೪-೫); ಕುನ್ನಿಗಳು ಮನೆವೊಕ್ಕು ಮಡಿಕೆಯ ಜನ್ನಿಗೆಯ 
ವಿಸಸಲನು ಕುಡಿದಂತಾಯ್ತು (ನಿಛಾಗ. ೧-೦೩-೦೦). ೨. ಜನಿವಾರ; 
ಯಜ್ಞೋಪವೀತ: ಕಟ್ಟಿದೆನೊಜಿಯ ಬಿಟ್ಟೆ ಜನ್ನಿಗೆಯ ಓಡದಿರೋಡದಿರು 
ಶರಣರ ಮನೆಯ ಬಿರುದಿನಂಕಕ್ಕೆ ಹಿಮ್ಮೆಟ್ಟದಿರೆಲೆ ದೇವ (ಬಸರ. ೦೨-೨6) ; 
ಮಾಸಲ ವಾರವ ಮರೆಯು ಜನ್ನಿಗೆಯ ಕಿತ್ತೊಗೆಯು . . . ಅಜ್ಞಾನ 
ಕಳೆಯು (ದಾವ. ೦೦೦-೯). ಜನಗ್ಮಿ : ೧. ಮೇಲಾಗಿ ದೇವರಿಗೆ ಜನಗಿ 
ಬಿಟ್ಟದ್ದು (ಆಶೋಕ. 69). ಜನಿಗೆ: ೧., “ದೇವರಿಗೆ ಬಿಟ್ಟ ಆಕಳು” 
(ಜಾನಕೋ. ೫೯). [ ಓಪ್ರಾ. ಜಣ್ಣಿಯ./ಸಂ. ಯಾಜ್ಞಿಕ ] 

ಜನ್ನಿಗೆಯ (ನಾ). ಯಜ್ಞ ಮಾಡಂವವನು ; ಬ್ರಾಹ್ಮಣ: ಕಟ್ಟಿದೆ 
ಒಜಿಯ ಬಿಟ್ಟೆ ಜನ್ನಿಗೆಯರ .ಮುಟ್ಟಿ ಬಂದಿಟ್‌ದರೆ ಓಸರಿಸುವನಲ್ಲ 
(ಬಸವ. ೭೦೦). ([ಜನ್ನಿಗೆ- -ಅ್ಯ)] 

ಜನ್ನಿಗೆಯಾವು (ನಾ). = ಜನ್ನಿಗೆ ೧: ಜನ್ನಿಗೆಯಾವಂ ಪರಸಿದ ಪೊನ್ನಂ 
ಪರಿಯಳಮನೊಯ್ವ ಕಳ್ಳರನಂತಿಂತೆನ್ನದು ಗಡ ಮನೆದೈವದ ಸನ್ನಿಧಿಕೆಯ 
ನೋಡೆ ಮನೆಯ ಕುನ್ನಿ ವಿಶೇಷಂ (ಪಸಾರ. ೪೬೫). [ಜನ್ನಿಗೆ4 ಆವು) 

ಜನ್ನಿವರ "ಜನ್ನವಿರ' ನೋ. 

ಜನ್ನಿವಾರ "ಜನ್ನವಿರ' ನೋ. 

ಜನ್ನಿವಾಸ, ಜಾನ್ವಾಸ, ಜಿನ್ನೀವಾಸ (ನಾ). ೧. ಬಿಡದಿಯ ವಂನೆ ; 
ದಿಬ್ಬಣದ ವಂನೆ: ಮಾಡಿದರಮನೆ ಜನ್ನಿವಾಸದ ಬೀಡಿಕೆಗಳಾದವು 
(ತೊರರಾ- ೦-೦೬-೦೬). ಜಾನ್ಹಾಸ: ೨. ವಂದುವೆಗೆ ಮುಂಚೆ ಬೀಗರನ್ನು 
ಸ್ವಾಗತಿಸುವ ಉತ್ಸವ : ರಾಯರ ಮನೆ ಜಾನ್ಮಾಸ ಬಲಂ ಭರ್ಜರಿಯಾ 
ಗಿತ್ತಿ (ರೂಂ). ಜಿನ್ನೀವಾಸ: ೧. ಬಂದು ಭೂಮಾಶ್ವರರು ನಳನೃಪಗಂದು 
ನಿಬ್ಬಣವಾಯ್ತೂ ವೊಸಗೆಯ ದುಂದುಭಿಯ ರಭಸದಲಿ ಜಿನ್ನೀವಾಸ 
ಕೆಸಗಿದರು (ಅಂಬಿಕಾ. ೪೮-೪೮). 

[ ಸಂ. ಜನ್ಮವಾಸ./ಮರಾ. ಜಾನ್ವಸಾ, ಜಾನವಸಾ] 

ಜನ್ನುರ "ಜನ್ನವಿರ' ನೋ. 

ಜನ್ಮ (ನಾ). ೧. ಹಂಟ್ಟು; ಜನನ: “ ಜನನಂ ಜನ್ಮಂ ಪ್ರಸವಂ ಜನಿ 
ಜನುರುತ್ಸತ್ತಿ ಸೂತಿಯೇಕಾರ್ಥಮಿವಿಂಶಿನಿತುಂ " (ವಸ್ತುಕೋ. ೦೮-೩); 
ಎನ್ನ ಜನ್ಮವ ತೊಡೆದ ನೀ ಧರ್ಮಿ (ಬಸವ. ೪೮೧): ಆಜಿ್‌ವಾವೆಲೆ ದೇವ 
ಹತ್ತಕೆ ಮೂಜಿಳಿಯಲುಳಿದಿರ್ದ , ಜನ್ಮಕ್ಕೆ ಮೂಜು ಜನ್ಮವೆ ಸಾಕು 
(ತೊರರಾ. ೦-೮-೨೦); ಪರತರಾಕುಂಚನೆಯ ಬಲ್ಲವ ಮರಳೆ ಜನ್ಮಕೆಯೂ 
ಪರಮ ಪರತರ ಬ್ರಹ್ಮವಾಗಿಯೇ ನೆರೆ ವಿರಾಜಿಸುತಿರುವನು (ಗಗತಾ. 
೨೦-೬೩): ಜನ್ಮ ಕುಲ ಧನ ಜಾತಿ ವರ್ಣಪ್ರಭೇದಮಂ ಗಣಿಸದೆಯೆ. . . 
ಪಾಲಿಸಿರ್ದನು ತನ್ನ ರಾಜ್ಯಮಂ(ಶ್ರೀರಾಮಾ, ೭-೦೮೦): ಜನ್ಮವೆಂದರೆ ಆತ್ಮನಿಗೆ 
ಶರೀರ ಇಂದ್ರಿಯ ಬುದ್ಧಿ ಇವುಗಳ ಸಂಘಾತಸಂಬಂಧ (ಹಿಂದಸಾ. ೧೨೨). 
೨. ಜೀವಮಾನ ; ಜೀವಿತ ; ಬಾಳ್ವೆ; ಇರುವಿಕೆ: ಎದ್ಯೆಯಿಲ್ಲದ ನರನು 
ನರಪಶುವವನ ಜನ್ಮ ನಿರರ್ಥಕರವೆಂದ (ಕುವಾಾಉ. ೩-೦೧೩): ಜನ್ಮ ಇರುವ 
ವರೆಗೂ ತಮ್ಮ ಉಪಕಾರ ನೆನಸುವೆನು (ಮುಂಬಯಿ. ೪-೫೦): ಜನ್ಮಕ್ಕೆ 
ಹತ್ತಿದ ಶನಿಯಾಗಿ ನೊಣೆದು ನುಂಗಿ ಬಿಡುತ್ತದೆ (ಬಂಕಿಮ, ೦೦೮). 


೨೯೭೮ 


ಲಾ 


ಜನ್ಮದಿನ 


ಜನ್ಮಕೊಡು-ಹೆರಂ ; ಹಡೆ : ಜನ್ಮ ಕೊಟ್ಟ ತಂಯಿ ಪರಮಪೂಜ್ಯಳು 
(ರೂಂ). ಜನ್ಮನೀಗು ಎ ಜೀವನವನ್ನು ನೂಕಂ,-ಸಾಗಿಸಂ : ಯಾರು 


ಯಾರನ್ನೋ  ಇದಿರುಹಾಕಿಕೊಳ್ಳುವುದರಲ್ಲೇ ಜನ್ಮನೀಗಿದ ಹುಡುಗಿ 
ಸಾವಿನಲ್ಲೂ ಯಾರನ್ನೋ ಇದಿರುಹಾಕಿಕೊಂಡಂತಿತ್ತು (ಮೂರುದಾ. ೩೪೪). 
[ ಸಂ. ಜನ್ಮನ್‌] 


ಜನ್ಮಕಲ್ಯಾಣ (ನಾ). [ಜೈನ] ಪಂಚಮಹಾಕಲ್ಮಾಣಗಳಲ್ಲಿ ಒಂದಂ ; 
P ಜಿನಶಿಶಂ ಹುಟ್ಟಿದ ಕೂಡಲೆ ದೇವೇಂದ್ರನು ತನ್ನ ಪರಿವಾರ 
ದೊಂದಿಗೆ ಬಂದಂ ನಡೆಸಂವ ಒಂದು ಉತ್ಸವ ; ಜನ್ಮಾಭಿಷೇಕ ಎಂಬ 
ಕಲ್ಯಾಣ: ತೀರ್ಥಕರ ಜನ್ಮಕಲ್ಯಾಣಾರ್ಥಂ ಬಂದಿಂತೆ ನೆಲಸಿದಪುದಿಲ್ಲಿ 
(ಜಂದ್ರಪು, ೦೦-೭೬). [ಜನ್ಮ + ಕಲ್ಯಾಣ) 
ಜನ್ಮಕುಂಡಲಿ (ನಾ). [ಜ್ಯೋತಿ] ಜನನಕಾಲದ ಗ್ರಹಗಳ ಸ್ಥಿತಿಯನ್ನು 
ಸೂಚಿಸುವ ಪತ್ರ; ಜನ್ಮಪತ್ರಿಕೆ; ಜಾತಕ ; ಜನ್ಮಕುಂಡಲಿ ತಂದ 
ಹೊರತು ಕೂಡುವಳಿ ನೋಡುವುದಕ್ಕಾಗುವುದಿಲ್ಲ (ಕೂಠಿ). 
[ ಜನ್ಮ + ಕುಂಡಲಿ ] 
ಜನ್ಮಕುಂಡಲಿಕ (ನಾ). ಎ ಜನ್ಮಕುಂಡಲಿ: ಶ್ರೀರಾಮ, ಶ್ರೀಕೃಷ್ಣರ 
ಕುಂಡಲಿಗಳಿಗೆ ಸರಿಹಚ್ಚಿ ನೋಡಲಾಗಿ ನನ್ನ ಜನ್ಮಕುಂಡಲಿಕವು ಅವುಗಳಿಗಿಂತ 
ದೊಡ್ಡದಾಗಿ ಕಂಡುಬಂದೀತು (ನಿರಾಧ. ೧೨೮). 
[ ಸಂ. ಜನ್ಮಕುಂಡಲಿಕಾ (ಜನ್ಮ + ಕಂಂಡಲಿಕಾ) 1 
ಜನ್ಮಕ್ಷೇತ್ರ (ನಾ). ಹಂಟ್ಟುವ ಸ್ಥಳ ; ಯೋನಿ: ಮೂತ್ರನಿವಾಸಂ ಜನ್ಮ 
ಕ್ಷೇತ್ರಂ ಗಡ ಶುಕ್ಲಶೋಣಿತಂ ಬಿತ್ತು ಗಡೇಂ ಪಾತ್ರಂ ದೇಹಂ ದೇಹಿಗೆ 
ಮೈತ್ರೀಭಾವಮನೊಡರ್ಚಲುಂ ಮೋಹಿಸಲುಂ (ಮಲ್ಲಿಪು. 9-೬೭1. 
[ ಜನ್ಮ + ಕ್ಷೇತ್ರ] 
ಜನ್ಮಚಕ್ರ (ನಾ). ಪುನಃ ಪುನಃ ಹುಟ್ಟುವುದು : ಭವದುಃಖವೆಂಬ ಕ್ರೂರ 
ಜನ್ಮಚಕ್ರಕ್ಕೀಡಾಗಿ ಅಲ್ಲಿ ತನ್ನ ಮಜ್‌ದು . . . ಮುಳುಗಾಡುತಿಪ್ಪ 
ಅಜ್ಞಾನಿಜೀವಿಗಳು ನಿಮ್ಮನೆತ್ತ ಬಲ್ಲರಯ್ಯಾ (ಮೋಳಿಮಾ. ೨೮೭-೬೫). 
[ ಜನ್ಮ * ಚಕ್ರ] 
ಜನ್ಮಜನ್ಮಾಂತರ (ನಾ). ಅನೇಕ (ಹಿಂದಿನ ಅಥವಾ ಮಂಂದಿನ) 
ಜನ್ಮಗಳು : ಜನ್ಮಜನ್ಮಾಂತರದೊಳಾದೊಡಂ ವೇಳ್ವಿನೋ ನಿನಗೆ ಬೆಸನಂ 
: ಮಗನೆ (ಕೈಮಿಭಾ. ೦8-89) ; ಮತ್ತೆ ಯುಣಸೂತಕವು ಜನ್ಮಜನ್ಮಾಂತರಕೆ 
-ಎತ್ತೆತ್ತಲೂ ಬೆನ್ನುಹತ್ತಿಕೊಂಡಿಹುದು (ಕಎಪು. ೨೩-೪): ಜನ್ಮಜನ್ಮಾಂತರ 
“ದಾವುದೊ ಕರ್ಮವು ಕಾಡುತಲಿಹುದೆನ್ನನಿರದೆ (ಇಂದಾಪ. ೯೯-೮೩). 
[ ಜನ್ಮ + ಜನ್ಮಾಂತರ] 
ಜನ್ಮ ತಾರೆ (ನಾ). ೧. [ಜ್ಯೋತಿ] ಜನ್ಮಕಾಲದ ನಕ್ಷತ್ರ; ಜನ್ಮನಕ್ಷತ್ರ: ನವ 
ಪರಿಶೋಧ್ಯಂ ಸ್ಥಿರರಾಶಿ ದಾನಶೋಭನ ವಿರಹಿತಮಾ ಜನ್ಮತಾರೆಯಂ 
ತರ್ಪೆಡೆಯೊಳ್‌ (ಕಾತತಿ. ೨೪-೨೪). ವಿ. ತಾರಾಬಲಗಣನೆಯಲ್ಲಿ 
ಮೊದಲನೆಯದು : ಆ ದಿನ ವರನಿಗೆ ಜನ್ಮತಾರೆಯಾಗುತ್ತದೆ. ಬೇರೆಯ 
ಲಗ್ನ ಹುಡುಕಿ (ಕೂಠಿ). [ಜನ್ಮ * ತಾರೆ] 
ಜನ್ಮದಾತ (ನಾ). ಜನ್ಮ ಕೊಟ್ಟವನು ; ತಂದೆ: ನಾನು ಜನ್ಮದಾತನನ್ನು 
ತಬ್ಬಿಕೊಂಡು . . . ಮೆಲುವಾತಿನಿಂದ ನುಡಿದೆನು (ಮಣೆಸ. ೩. 
[ಜನ್ಮ + ದಾತ] 
ಜನ್ಮದಿನ (ನಾ). ೧. ಹುಟ್ಟಿದ ದಿನ; ಜನನದ ತಿಥಿ: ಸರಸಿರುಹಬಾಂಧವಂ 
ನಿಂದ ರಾಶಿಯೊಳ್‌ ಭುಕ್ತಭಾಗಮಿತಿಯಿಂ ಸಾಂವತ್ಸರಿಕಂ ಪೇಟ್ವುದು 
ಪೃಚ್ಛಕ ನರಂಗೆ ತಜ್ಜನ್ಮದಿನಮನಶಿಪರಿಣತಿಯಿಂ (ಕಾತತಿ. ೨೪-೯). ವಿ. 
ಹುಟ್ಟುಹಬ್ಬ ; ವರ್ಧಂತಿ ; ಜಯಂತಿ: ಗಾಂಧೀಜಿಯ ಜನ್ಮದಿನವಾದ 
ಐದುದಿನಗಳಲ್ಲಿ . . . ಲಾಹೋರ್‌ ಮೊಕದ್ದಮೆಯ ತೀರ್ಪು ಪ್ರಕಟ 
ವಾಯಿತು (ಅಶ್ಮಾರ್ಪ. ೦೪೪). ಜನ್ಮ + ದಿನ] 


ಜನ್ಮದೇಶ 


ಜನ್ಮದೇಶ (ನಾ). ಹುಟ್ಟಿದ ದೇಶ; ತಾಯ್ನಾಡು ; ಮಾತೃಭೂವಿಂ. 
[ಜನ್ಮ + ದೇಶ] 
ಜನ್ಮಧಾರಣೆ (ನಾ). ಜನ್ಮವನ್ನು ತಳೆಯಂವಿಕೆ : ಹಂಟ್ಟುವಿಕೆ. 
ಜನ್ಮಧಾರಣೆಮಾಡು ಎ ಜನ್ಮತಾಳಂ ; ರೂಪುಗೊಳ್ಳು : ಮುಗ್ಧ 
ಬಾಲಕನಾಗಿ ಕಳೆದ ಬೇಸಗೆಯ ಸುಖಕರವಾದ ದಿನಗಳು ಅವನ ಕಲ್ಪನೆಯಲ್ಲಿ 
ಹೊಸದಾಗಿ ಜನ್ಮಧಾರಣೆ ಮಾಡಿದುವು (ಪುನರು. ೨೯೭). 
[ ಜನ್ಮ + ಧಾರಣೆ, ] 
ಜನ್ಮನಕ್ಷತ್ರ (ನಾ).ಎಜನ್ಮತಾರೆ ೧: ರೋಹಿಣಿಯು ಶ್ರೀಕೃಷ್ಣನ ಜನ್ಮನಕ್ಷತ್ರ 
ವೆಂಬುದನ್ನು ಎಲ್ಲರೂ ಬಲ್ಲರು (ನಕ್ಷತ್ರ. 9). [ಜನ್ಮ * ನಕ್ಷತ್ರ] 
ಜನ್ಮನಾಥ (ನಾ). [ಜ್ಯೋತಿ] ಜನನರಾಶಿಯ ಅಧಿಪತಿ: ಇನಜನ್ಮಂ 
ಬಲಹೀನ ಜನ್ಮಪತಿಯಂ ನೋಟ್ಟಿಂದು ಮೇಣ್‌ ಜನ್ಮನಾಥನನನ್ಯರ್‌ ನಡೆ 
ನೋಡದಿರ್ದೊಡಿನಜಂ ನೋಬ್ಬಂದು ದೀಕ್ಷೂಮಾತ್ರಮಂ 
ಪೊರ್ದುಗುಂ (ಕಾತತಿ. ೧೬-೪). [ಜನ್ಮ + ನಾಥ) 
ಜನ್ಮನಾಮ (ನಾ). ೧. ವಂಗಂ ಹುಟ್ಟಿದಾಗ ಇಟ್ಟ ಹೆಸರು; ಹಂಟ್ಟು 
ಹೆಸರಂ: ಲಕ್ಷ್ಮೀಮಹಾದೇವಿಯೆಂಬ ಸಕಲಕಲ್ಮಾಣಾಭಿರಾಮನಾಮ 
ಮುಮಂ ಧನಶ್ಮ್ರೀಯೆಂಬ ಜನ್ಮನಾಮಮುಮಂ ತಳೆದು (ಮಲ್ಲಿಪು. ೩-೫೨). 
ಪಿ. ಜನ್ಮನಕ್ಷತ್ರವನ್ನ ಅನುಸರಿಸಿ ಇಟ್ಟ ಹೆಸರಂ ; ನಕ್ಷತ್ರನಾಮ : 
ಹುಡುಗಿಯ ಜನ್ಮನಾಮ ತಿಳಿಸಿರಿ (ಊೂ9). [ಜನ್ಮ + ನಾಮ] 
ಜನ್ಮನಿವಾಸ (ನಾ). ಹುಟ್ಟಿದ ಸ್ಥಳ ; ಜನ್ಮಭೂವಿಂ : ಈ ಕಥೆ ಭವ್ಯ 
ಮಧುವ್ರತಾವಳೀಬಂಧು ಸಮಸ್ತಸೌಖ್ಯಫಳಜನ್ಮನಿವಾಸಮೆನಿಪ್ಪ 
ದೆೊಪ್ಪದೇ (ಮಲ್ಲಿಪು. ೦-೩೨). [ ಜನ್ಮ + ನಿವಾಸ] 
ಜನ್ಮನಿವೃತ್ತಿ (ನಾ). ಪುನರ್ಜನ್ಮದಿಂದ ಬಿಡುಗಡೆ; ಮೋಕ್ಷ: ಮುಕ್ತ 
ಪದಕ್ಕೇರಿದ ಆತ್ಮಕ್ಕೆ ಪುನರ್ಜನ್ಮದ ಬಾಧೆಯಿಲ್ಲ. ಈ ಸ್ಥಿತಿಗೆ ಜನ್ಮನಿವೃತ್ತಿ 
ಎಂದೂ ಇವರು ಕರೆಯುವರು (ಜಕೈನಪ. 8೦೭). [ಜನ್ಮ + ನಿವೃತ್ತಿ] 
ಜನ್ಮಪತಿ (ನಾ). ಎ ಜನ್ಮನಾಥ : ಇನಜನ್ಮಂ ಬಲಹೀನ ಜನ್ಮವತಿಯಂ 
ನೋಟ್ಟಂದು . . . ದೀಕ್ಷಾಮಾತ್ರಮಂ ಪೊರ್ದುಗುಂ (ಜಾತತಿ. ೧೬-೪). 
[ ಜನ್ಮ + ಪತಿ] 
ಜನ್ಮಪತ್ರ (ನಾ). ಎ ಜನ್ಮಕಂಂಡಲಿ : ಈ ರೀತಿಯ ಜನ್ಮಪತ್ರವನ್ನು ನಾನು 
ಯಾವಾಗಲೋ ಈ ಮೊದಲು ನೋಡಿದ್ದೇನೆ (ಯಾರಾತ. ೨೬). 
[ ಜನ್ಮ + ಪತ್ರ] 
ಜನ್ಮಪತ್ರಿಕೆ (ನಾ). ಎ ಜನ್ಮಕಂಂಡಲಿ : ಅದು ಜನ್ಮಪತ್ರಿಕೆಯ ಹಾಗೆ 
ಸುರುಳಿಯಾಗಿ ಸುತ್ತಿದ್ದಿತು (ಇಪೃಕ. ೩೩೪). [ಜನ್ಮ + ಪತ್ರಿಕೆ] 
ಜನ್ಮಭವನ (ನಾ). ಹುಟ್ಟಿದ ವಂನೆ; ಜನ್ಮಸ್ಥಳ ; ತವರು: ಆವಾಸಂ 
ಮದನಂಗೆ ಜನ್ಮಭವನಂ ಚೈತ್ರಕ್ಕೆ ಲಾಸ್ಕೈಕಲೀಲಾವೇಶ್ಮಂ ರತಿಗಾಸ 
ವಾವಸಥಮುನ್ಮತ್ತಾಳಿಗೆಂಬಂದದಿಂ . . . ನಂದನಶ್ರೀವಿಸ್ತಾರಮನಾಂತು 
ದುಚ್ಛ ಎತೆದಳೆಚ್ಚಾಯಾತ್ತಪೀತಾತಪಂ (ಕಂದ್ರಪು. ೩-೧೪). 
[ ಜನ್ಮ * ಧವನ] 
ಜನ್ಮಭೀರು (ನಾ). ಹುಟ್ಟಿಗೆ ಹೆದರಂವವನಂ; ಮೋಕ್ಷವನ್ನು 
ಬಯಸುವವನಂ: ಇದನಟ್‌ದು ಜನ್ಮಭೀರುಗಳುದಾತ್ತ ಮನರಖಿಳಕರ್ಮ 
ವೈರಿವಿನಾಶಪ್ರಧಮೆಂದುಟ್‌ಯರ್‌ . ಸಚ್ಚರಿತ್ರದ ಬಬಕಿಯಂ 
(ಹಂದ್ರಪು. ೭-೨೨). [ಜನ್ಮ * ಭೀರು] 
ಜನ್ಮಭೂಮಿ (ನಾ). ಇ ಜನ್ಮದೇಶ: ಉತ್ತರಕುರುವೆಂಬುತ್ತಮ ಭೋಗ 
ಭೂಮಿಯೆ ಜನ್ಮಭೂವಿಯಾದುದು (ಆದಿಪು. ೫-೨೭ ವು: ಹಿಮವದ 
ಗೇಂದ್ರಮೆ ಭೂರ್ಜದ್ರುಮರಾಜಿಗೆ ಜನ್ಮಭೂಮಿ (ಕಾವ್ಯಾವ. ೮56); 
ಖೂಳರಿಗೆ ತಾ ಜನ್ಮಭೂಮಿ ವಿಟಾಳಚರಿತರ ತೌರುಮುನೇ(ಕುಪ್ಕಾಕೆ. ೯-೨೦). 
[ ಜನ್ಮ + ಭೂಮಿ] 


೨೯೭೯ 


466 


ಜನ್ಮಾಂತ 


ಜನ್ಮಮಂದಿರ (ವಾ). ಎಜನ್ಮಭವನ: ಅದು ಪೊಸ ಪೊನ್ನಘೆಂಟೆಯ ದುಕೂಲ 
ವತಾನದ . . . ವಿಳಸತ್ಯವಾಟದ ವಿಚಿತ್ರವಿಭೂತಿಗೆ ಜನ್ಮಮಂದಿರಂ 
(ಪುಷ್ಪಪು. ೨-೯೩). [ ಜನ್ಮ -- ಮಂದಿರ] 

ಜನ್ಮರಾಶಿ (ನಾ). [ಜ್ಯೋತಿ] ಹುಟ್ಟಿದ ನಕ್ಷತ್ರವು ಸೇರಿರಂವ ರಾಶಿ: 
ಹುಟ್ಟಿದ ರಾಶಿ. [ಜನ್ಮ ರಾಶಿ) 

ಜನ್ಮರ್ಷದಿನ (ನಾ). ಜನ್ಮನಕ್ಷತ್ರವಿರಂವ ದಿನ; ಹಂಟ್ಟಿದ ದಿನ: 
ತಂದೆ ಬಾ ಜನ್ಮರ್ಷ್ಷದಿನ ನಿನಗಿಂದು ವಿಪ್ರರಿಗಾಕಳನು ಕೊಡು (ನಿಭಾಗ. 
00-00-80). [ಜನ್ಮ + ಯಕ್ಷ ೬ ದಿನ] 

'ಜನ್ಮವತ್ಸರ (ನಾ). ಹುಟ್ಟಿದ ವರ್ಷ : ಮೊದಲ ವಿಶ್ವದ ಯುದ್ಧ ತೊಡಗಿದ 
ವರ್ಷವು ಅದೆ ನನ್ನ ಜನ್ಮವತ್ಸರವು(ಇಂಜಾಪ. 6-೩0). [ಜನ್ಮ * ವತ್ಸರ 

ಜನ್ಮವೆತ್ತು (ಕ್ರಿ). ಜನ್ಮತಾಳಂ ; ಹುಟ್ಟು; ಜನಿಸು : ರಾಜಮನೆತನದಲ್ಲಿ 
ಜನ್ಮವೆತ್ತಿದರೂ ಅವನು ಎಲ್ಲೂ ಕಷ್ಟಗಳನ್ನು ಸಹಿಸಿಕೊಂಡು ಗಟ್ಟಿ 
ಮುಟ್ಟಾಗಿ ಬೆಳೆದನು (ಮಣಿಸ. ೭೪) : ಬಸವೇಶ್ವರನು ಬಡಗಣ ಸಿಂದವಾಡಿ 
ಯಲ್ಲಿ ಜನ್ಮವೆತ್ತಿದನೆಂದು ನಿಷ್ಟನ್ನವಾಗುತ್ತದೆ (ಮೂರುಉ. 66). 

[ ಜನ್ಮ « ಎತ್ತು, 

ಜನ್ಮವ್ರತ (ನಾ). ಜೀವನದುದ್ದಕ್ಕೂ ಸ್‌ ವ್ರತ್ಕ-ನೇಮ ; 
ದುಷ್ಟರನ್ನು ನಿಗ್ರಹಿಸುವುದು ನಮ್ಮಗಳ ಜನ್ಮವ್ರತವೇ ಆಗಿರುವುದು 
(ಜಿನ್ನಜೀ. ೧೦೩). [ಜನ್ಮ * ವ್ರತ) 

ಜನ್ಮಶಯ್ಕೆ (ನಾ). ಹಂಟ್ಟಿದ ಕೂಡಲೇ ಮಗುವನ್ನು ಮಲಗಿಸುವ 
ಹಾಸಿಗೆ : ಜನ್ಮಶಯ್ಕೆಯಲ್ಲಿದ್ದ ಕುಮಾರಸ್ವಾಮಿಯಂತೆ ಶರಶಯ್ಯೆಯಲ್ಲಿ 
ಕಣ್ಣು ಮುಚ್ಚಿ ಮಲಗಿದ್ದ ಆ ಮಹಾತ್ಮನನ್ನು ನೋಡಿದನು (ವಣಧಾ. ೨೭೭). 

[ ಜನ್ಮ + ಶಯ್ಕೆ 7 

ಜನ್ಮಸದನ (ನಾ). ಎ ಜನ್ಮಭವನ 2. ಕುಸುಮಾಯುಧಮಂಗಳಜನ್ಮಸದನ 
(ಪಂಡತಂ. ೦೬೨-೬). [ಜನ್ಮ + ಸದನ] 

ಜನ್ಮಸವನ (ನಾ). [ಜೈನ] ಪಂಚಕಲ್ಮಾಣಗಳಲ್ಲಿ ಒಂದು ; ಜಿನಶಿಶು 
ಹುಟ್ಟಿದ ಕೂಡಲೆ ದೇವೇಂದ್ರನು ತನ್ನ ಪರಿವಾರದೊಂದಿಗೆ ಬಂದಂ 
ಆ ಮಗುವಿಗೆ ಮಾಡುವ ಅಭಿಷೇಕ; ಜನ್ಮಾಭಿಷೇಕ ಎಂಬ ಕಲ್ಮಾಣ: 
ದಿಟ್ಟಿಗೆ ಪೊನಲಾದುದು ಪೊಂಬೆಟ್ಟಂ ಜಿನ ಜನ್ಮಸವನ ಮಣಿಮಯಪಟ್ಟಂ 


(ಪಂರಾಮಾ. ೧-೪೪). [ಜನ್ಮ + ಸವನ] 


| ಜನ್ಮಸಾಫಲ್ಕ(ನಾ). ಜೀವನದ ಸಾರ್ಥಕತೆ,-ಸಫಲತೆ: ಹರ್ಜಿತೆ ಹರ್ಷಾಶ್ರು 


ಜಲಾರ್ದ್ರನೇತ್ರೆ ಫಲಪೂರಂ ಜನ್ಮಸಾಫಲ್ಮಸಂಸ್ಕಿ ತಿಯರೆ ಮಾಡಿದುದೆಂದು 
ನೋಡಿದಳೆಲಂಪಿಂ (ಪುಷ್ಪ ಪು. 8-00೬). [ ಜನ್ಮ * ಸಾಫಲ್ಯ) 
ಜನ್ಮಸಾರ್ಥಕ (ನಾ). ಎ ಜನ್ಮಸಾಫಲ್ಯ : ಬಾದಷಹನ ಹೆಂಡತಿಯಾಗುವು 
ದೇನೋ ಜನ್ಮಸಾರ್ಥಕವೇ ಅಹುದು (ಕಪಾಕುಂ. ೬೬). [ಜನ್ಮ ಸಾರ್ಥಕ) 
ಜನ್ಮಸ್ಥಳ (ನಾ). ಹುಟ್ಟಿದ ಊರಂ : ಈವೂರೆಮಗೆ ಜನ್ಮಸ್ಥಳ ಪೂರ್ವ 
ದೊಳಾವಿರ್ದೆವಿಲ್ಲಿ (ತ್ರಿಳಾತಿ. ೦೦-೧೦). [ ಜನ್ಮ + ಸ್ಥಳ (ಎ ಸ್ಮಲ)] 
ಜನ್ಮಸ್ಥಾನ (ನಾ). ಇ ಜನ್ಮಸ್ಥಳ : ಯಾವನೊಬ್ಬ ನಾಗರಿಕನ ವಿರುದ್ಧವಾಗಿ 
` _* ಜಾತಿ, ಲಿಂಗ, ಜನ್ಮಸ್ಮೂ ನ ಅಥವಾ ಅವುಗಳಲ್ಲಿ ಯಾವುದೊಂದರ 
ಆಧಾರದ ಮೇಲೆ ಮಾತ್ರವೇ ಯಾವ ತಾರತಮ್ಯವನ್ನೂ ಮಾಡತಕ್ಕುದಲ್ಲ 
(ಭಾಧಾನ. 6). [ಜನ್ಮ * ಸ್ಥಾನ) 
ಜನ್ಮಸ್ನಪನ (ನಾ). ಎ ಜನ್ಮಸವನ : ಇದು ಜನ್ಮಸ್ನಪನಕ್ಕೆ ನೂರ್ಮಡಿ 
ಮಿಗಿಲ್‌ ಕಲ್ಮಾಣಂ (ಆದಿಫು. ೪-39). [ಜನ್ಮ * ಸ್ನಪನ] 
ಜನ್ಮಾಂತ (ನಾ). ಹುಟ್ಟಿನ ಕೊನೆ ; ನಿರ್ವಾಣ; ಮೋಕ್ಷ: ಕಾರ್ಯ 
ಜೀವಾಸ್ತಮಯಸಮಯ ಜನ್ಮಾಂತ[ಪಾಾಂ. ತ್ಯ] ಕೈವಲ್ಯ ದೇಹೋತ್ತರ 
ಕರ್ಮಂ . . . ಇಂತೈದೆ ನಿರ್ವಾಣಮಕ್ಕುಂ (ನಾನಾರ. ೨೦). 
[ಜನ್ಮ + ಅಂತ್ಯ) 


ಜನ್ಮಾಂತರ 


ಜನ್ಮಾಂತರ (ನಾ). ಇನ್ನೊಂದು ಜನ್ಮ ; ಹಿಂದಿನ ಅಥವಾ ಮುಂದಿನ 
ಜನ್ಮ : ಪಿರಿದುಂ ಮದೀಯ ಜನ್ಮಾಂತರಪುಣ್ಯದಿನೆಮಗೆ ನಿನ್ನ ದೊರೆಯ 
ತನೂಜಂ ದೊರೆಕೊಂಡಂ (ಜಗವಿ. ೩-೯೩); ಅವ ಜನ್ಮಾಂತರದ ಸುಕೃತದ 
ಲೋವಿ ಕೂಡಿತೊ ನಿಮ್ಮ ಚರಣದ ಸೇವೆ (ಕಾಶಿರಾ. ೪-೯). [ ಸಂ.) 

ಜನ್ಮಾಂತರಜ್ಞಾನ (ನಾ). ಹಿಂದಿನ ವಂತ್ತು ಮುಂದಿನ ಜನ್ಮದ ಅರಿವು,- 
ತಿಳಿವಳಿಕೆ: ಪರಕಾಯಪ್ರವೇಶ, ಜನ್ಮಾಂತರಜ್ಞಾನ, ಆಕಾಶಗಮನ, 
ತ್ರಿಕಾಲಜ್ಞಾನ, ಖಗೋಳಜ್ಞಾನ ಮೊದಲಾದವುಗಳು ಅವಾಂತರಸಿದ್ಧಿಗಳು 
(ಭಾರದ. ೧೬೫). [ ಜನ್ಮಾಂತರ + ಜ್ಞಾನ] 

ಜನ್ಮಾಂತರವೈರ (ನಾ) . ಪೂರ್ವಜನ್ಮದ ದ್ವೇಷ: ಅನಂತವೀರ್ಯಂ 
ಜನ್ಮಾಂತರವೈರಂ ಕಾರಣಮಾಗೆ ವಿರೋಧಿಯನಾಂತು(ಶಾಂತಿಪು. ೪-೪೩ ವ): 
ದೈತ್ಯನತ್ಯಂತ ದುರ್ಧರ ಜನ್ಮಾಂತರವೈರ ದಾರುಣವನಂ ಭೂಪಾಂತಿಕಾಸೀನ 
ನಾಗಿರೆ ಕಂಡಂ ಶನಿ ಕಾಣ್ಟವೊಲ್‌ ಕುವರನಂ ವಿಸ್ಫಾರತಾರೇಕ್ಷಣಂ 
(ಚಂದ್ರ ಪು. ೩-೪). [ ಜನ್ಮಾಂತರ + ವೈರ ] 

ಜನ್ಮಾಂತರೀಯ (ಗು). ಜನ್ಮಾಂತರದ ; ಪೂರ್ವಜನ್ಮದ : ಕಾವ್ಯವು 
ಜನ್ಮಾಂತರೀಯ ಪುಣ್ಯದಿಂದ ಪ್ರತಿಭಾವಂತರಾದ ಕವಿಗಳಿಗೆ ಮಾತ್ರ 
ಗೋಚೆರವಾಗುವುದೇ ಹೊರತು ಸರ್ವಸಾಮಾನ್ಯರಿಗಲ್ಲ (ಭಾರದ. ೪೪೪). 

[{ ಸಂ. ] 

ಜನ್ಮಾಂತ್ರಿಯ (ಗು). ೧.ಎಜನ್ಮಾಂತರೀಯ. (ನಾ). ೨. ಜನ್ಮಾಂತರಕ್ಕೆ 
ಸಂಬಂಧಪಟ್ಟುದಂ : ಮಾಲಿನ್ಮಕ್ಕೆ ಮೂರು ವಿಧದ ಕಾರಣಗಳು: 'ಓಂದು 
ಜನ್ಮೂಂತ್ರಿಯ, ಒಂದು ಸ್ವಯಂಕೃತ, ಒಂದು ಆಗಂತುಕ. ಜತೆಯಲ್ಲಿಯೇ 
ಹುಟ್ಟಿ ಬರುವುದು ಜನ್ಮಾಂಶ್ರಿಯ (ಆರ್ಯಧ. ೯೭). 

[ಆ ಸಂ. ಜನ್ಮಾಂತರೀಯ)] 

ಜನ್ಮಾಂಧಕಿ (ನಾ). ಹುಟ್ಟಿನಿಂದಲೇ ಕುರಂಡಿಯಾದವಳು; 
ಹುಟ್ಟುಗಂರುಡಿ : ನಂದನವನೋದ್ದೇಶದೊಳಿರ್ದ ಜನ್ಮೂಂಧಕಿಯಲ್ಲಿಗೆ 
ಬಂದು (ಸುಕುಮಾ. 8-೨೩ ವ). [ಜನ್ಮ ೬ ಅಂಧಕಿ) 

ಜನ್ಮಾನುಬಂಧಿ (ನಾ). ಜನ್ಮಜನ್ಮದಿಂದಲೂ ಸಂಬಂಧವುಳ್ಳುದು ; 
ಜನ್ಮಾಂತರ ಸಂಬಂಧಿಯಾದುದಂ : ಜನ್ಮಾನುಬಂಧಿಯಪ್ಪ ಸ್ನೇಹಂ 
ಕಾರಣವಾಗಿ ದುಃಖಮಂ ಸೈರಿಸಲಾಟಿದೆ (ವಡ್ಮಾರಾ. ೩೩-3೯). 

[ಜನ್ಮ + ಅನುಬಂಧಿ] 

ಜನ್ಮಾಭಿಷವ (ನಾ). ಎ ಜನ್ಮಸವನ : ಇದು ಜನ್ಮಾಭಿಷವಕ್ಕವತ್ಯಧಿಕ 
ವೆಂಬನ್ನಂ ಸುರಶ್ರೇಣಿ ನೀಡಿದ ದುಗ್ಳಾರ್ಣವ ದುಗ್ಧಪೂರ್ಣ ಘಟ ಸಂಘಾತಂ 
ಗಳಂ ಕೊಂಡು (ಮಲ್ಲಿಫು. ೧೩-೧೬೬). [ಜನ್ಮ + ಅಭಿಷವ] 

ಜನ್ಮಾಭಿಷವಣ (ನಾ). ಎ ಜನ್ಮಸವನ : ದೇವನಿಕಾಯಮನುಚಿತಸ್ಮಾನ 
ದೊಳ್‌ ನಿಟ್‌ಸಿ ಜನ್ಮೂಭಿಷವಣ ಪರಿಣತಾಂತಃಕರಣನಾದಾಗಳ್‌ (ಆದಿಪು. 
೭-೭೬ ವ); ಜನ್ಮಾಭಿಷವಣಮಂಗಳವಿಧಿಯೊಳ್‌ ತ್ರಿದಶಾಧಿಪರೇಟಲ್ಕಿಕ್ಕಿದ 
ಭದ್ರಾಸನಮವೆರಡುಮೇನೊಪ್ಪಿದುವೋ (ಜಂದ್ರಪು. ೧೨-೧೧೦). 

[ ಜನ್ಮ + ಅಭಿಷವಣ] 

ಜನ್ಮಾಭಿಷೇಕ (ನಾ). ಎ ಜನ್ಮಸವನ : ಅಮರೇಂದ್ರಾವಳಿಯಿಂದಮಿಂದ್ರ 
ಗಿರಿಯೊಳ್‌ ಜನ್ಮಾಭಿಷೇಕಕ್ಕೆ ನೋಂತು (ಅದಿಪು. ಅವರ್ಗೆ 
ಜನ್ಮಾಭಿಷೇಕಮಂ ಸಕಲ ಸುರವರರ* ಸುರಗಿರಿಮಸ್ತಕದೊಳ್‌ ಮಾಟ್ಟು 
ದಂ ನೋಡುತ್ತುಮಿರ್ದು (ಪಂರಾಮಾ, ೧೫-೧೩ ವ) : ಅಘಶೂಸನಂಗೆ ಪಾಕ 
ಶಾಸನಂ ಮಾಟ್ವಿ ಜನ್ಮಾಭಿಷೇಕವಿಧಾನಮಂ ನಿರ್ವರ್ತಿಸಿ (ಪುಷ್ಕಪು. 
೦೧-೩೩ ವು. [ ಜನ್ಮ * ಅಭಿಷೇಕ) 

ಜನ್ಮಾವನಿ (ನಾ). ಎ ಜನ್ಮದೇಶ: ಆ ವಧು... ವಿಶ್ವಜಗದ್ವಿಲಾಸ 
ಜನ್ಮಾವನಿ ಯೋಷಿದಾತ್ಮ ಗುಣನಾಮಮೆನಿಪ್ಪಳದೇಂ ಸುರೂಪೆಯೋ 

[ಜನ್ಮ * ಅವನಿ] 


೬-30). 


(ಕಂದೃಪು. ೩-೨೬). 


೨೯೮೦ 


16 


20 


26 


80 


40 


ಜನ 


é 


ಜನ್ಮಾವಸರ (ನಾ). ಹುಟ್ಟಿದ ಸವಂಯ ; ಜನನ ಕಾಲ: ದಿವಸಕರ 
ಚಂದ್ರಯುತ ಭಾರ್ಗವನಂ ಜನ್ಮಾವಸರದೊಳೀಕ್ಷಿಸುವೊಡೆ ದೇವವಿನೂತಂ 
ಪುಟ್ಟಿದ ಮಾನವನಿರದೆ ನವಾಬ್ದದಿಂ ಪುನರ್ಭವನಕ್ಕುಂ (ಜಾತತಿ. ೬-3೯). 

[ ಜನ್ಮ + ಅವಸರ] 

ಜನ್ಮಾವಳಿ (ನಾ). ಜನ್ಮಗಳ ಪರಂಪರೆ ; ಭವಾವಳಿ : ದೇವೇಂದ್ರನು 
ಮಾಗಳ್‌ ದೇಶಾವಧಿಯಿಂ ಚಿತ್ತದೊಳ್‌ ಪ್ರಯೋಗಿಸಿ ನಿಜ ಜನ್ಮಾವಳಿ 
ಸಮೇತಮಾತ್ಮೀಭಾವಮನಲ್‌ದಂ ವ್ಯತೀ[ತ]ಭವಸಂತತಿಯಂ (ಶಾಂತಿಪು. 
8-೭) : ಮನದೊಳೆನಗೀಶ ಮತ್ತಾ ಕ್ತನ ಜನ್ಮಾವಳಿಯನೆಯ್ದೆ ಕೇಳ್ವಟಿ, 
ಕರಂ ಜನಿಯಿಸಿದಪುದು(ಡಂದ್ರ ಪು. 4-೮). [ ಜನ್ಮ + ಆವಳಿ,( ಎಆವಲಿ) ] 

ಜನ್ಮಾವಾಸ (ನಾ). ಎ ಜನ್ಮಭವನ : ಶ್ರೀವಧುಗೆ ವೇರುರಂ ಜನ್ಮಾವಾಸಂ 
(ಪಂರಾಮಾ, ೧೧-೧): [ಜನ್ಮ + ಆವಾಸ] 

ಜನ್ಮಾಹ (ನಾ). ಹುಟ್ಟಿದ ದಿನ: ದೊರೆಕೊಂಡು ಬಂದುದಯದಾ ದ್ರೇಕ್ಕಾಣ 
ದೊಳ್‌ ಸಂದ ಭಾಗಮನಾರಯ್ದನುಪಾತದಿಂದಟ್‌ಗೆ ತಜ್ಜನ್ಮಾಹಮಂ 
ತದ್ವಿದಂ (ಜಾತತಿ ೨೪-೮). [ ಸಂ. ಜನ್ಮಾಹನ*್‌ (ಜನ್ಮ + ಅಹನ್‌) ] 

ಜನ್ಮಾಳಿ (ನಾ). ಇ ಜನ್ಮಾವಳಿ : ಜೀವತತ್ವಕ್ಕೆ ಪಾಪದೊಳೆಂ . ಪುಣ್ಯದೊಳೆಂ 
ವಿಮಿಶ್ರಣದೊಳಂ ಜನ್ಮಾಳಿ ಸಲ್ಲುಂ (ಕಾಂತಿಪು. 6-೧೩೯). 

[ ಜನ್ಮ * ಆಳ್ಮಿ (ಇಆಲ್ಮಿ) ) 

ಜನ್ಮಿ (ನಾ). ಜೀವಿ; ಪ್ರಾಣಿ. [ಸಂ. ಜನ್ಮಿನ್‌] 

ಜನ್ಮಿಗ (ನಾ). ಎ ಜನ್ಮಿ : ದೈವಬಲಮಿಲ್ಲದ 'ಸೇವಕನಂತೆ ಮುಟ್ಟುಗೆಟ್ಟು 
ಗ್ರಹಬಲಮಿಲ್ಲದ ಜನ್ಮಿಗನಂತೆ ಪೆರ್ಚಿಲ್ಲದೆ (ಕಾಂತಿಪು. ೪-೩೦ ವ). 

[ ಸಂ. ಜನ್ಮಿಕ] 

ಜನ್ಮಿಸು (ಕ್ರಿ). ಜನ್ಮತಾಳಂ ; ಹುಟ್ಟು : ಧರಣಿಯೊಳಗುದಯಿಸಿದ ಫಲ 
ಎಂತಿರಲುವೇಡಾ ನಾವು ಜನ್ಮಿಸಿದಿರವದೇತಕೆ ಬಾತೆ (ಬಸಪು. ೪-೭೨): 
ಮಗು ತನ್ನ ಹಿಂದಿನ ಜನ್ಮದ ಅನುಭವಗಳೊಂದಿಗೆ ಈಗ ಜನ್ಮಿಸುತ್ತದೆ 
(ಜೀವಾತ್ಮ. ೧೭೭). [ ಜನ್ಮ. - ಇಸ್ಕು) . 

ಜನ್ಮೇಶ (ನಾ). ಎ ಜನ್ಮನಾಥ : ಜನ್ಮೇಶಂ ಬಳಯುಕ್ತ ಸಾಗಿರೆ ಸುಹೃತ್ಸೌಮ್ಯ 
ಗ್ರಹಂ ನೋಡೆ ಮೇಣ್‌ ಜನ್ಮೇಶಂ ನಿಲೆ ಜನ್ಮಲಗ್ನಗೃಹದೊಳ* 
ಕೂಸಂ ಸುಧಾಜನ್ಮಂ ರಕ್ಷಿಸುವಂ (ಜಾತತಿ. ೭-೩೫). [ ಜನ್ಮ * ಈಶ) 

ಜನ್ಮೋತ್ಸವ (ನಾ). ೧. ವಂಗು ಹುಟ್ಟಿದಾಗ ಮಾಡುವ ಉತ್ಸವ,- 
ಸಂತೋಷದ ಸಮಾರಂಭ: ಸೂರದತ್ತನಾತ್ಮೀಯಾತ್ಮಜನ ಜನ್ಮೋತ್ಸವಾ 
ಕರ್ಣನದೊಳತ್ಕಂತಹರ್ಷೋತ್ಕರ್ಷಾಂತರಂಗನಾಗಿ ರಾಗಿಸಿ (ಸುಕುಮಾ. 
೧೦-೨೬ ವ); ಅನ್ನು, ವಿಜಯೋತ್ಸವಮುಂ ಕುಮಾರಜನ್ಮೋತ್ಸವಮು 
ಮಾಗೆ . ಸಂತುಷ್ಟಚಿತ್ತನಾಗಿರ್ದ್ದ ವಿಷ್ಣುದೇವಂ (ಎಳ. ೪, ದೇಲೂರು. 
೧೨೪-೩೯;1185). ೨. ಎ ಜನ್ಮಕಲ್ಯಾಣ: ಆ ತ್ರಿಳೋಕತಿಳಕನ ಜನ್ಮೋತ್ಸವ 
ದೊಳ*(ಅದಿಪು. ೭-೩೬ ವ) ; ಅಭಿವೀಕ್ಷಿಸುವ ಜನಕ್ಕೆಯ್ದೆ ಜಿನನ ಜನ್ಮೋತ್ಸವ 
ಮಂ ಬೆಸಕೆಯ್ದ ಮಣಿವಿತಾನದೊಳೆಸೆದಂತೆಸೆದತ್ತಶೇವಿದೇವನಿಕಾಯಂ 
(ಶಾಂತಿಪು. ೧೦-೨೩). [ ಜನ್ಮ + ಉತ್ಸವ] 

ಜನ್ಯ (ಗು). ೧. ಹುಟ್ಟುವ ; ಉಂಟಾಗಂವ ; ಉದ್ಭವಿಸುವ. "ಜನ್ಯ 
ಭಾಷೆ', "ಜನ್ಯರಾಗ' ಪರಾ. (ನಾ). ೨. ಜನರಿಗೆ ಸಂಬಂಧಿಸಿದಂದಂ. 
೩.ಜನ. ೪. ಸುದ್ದಿ; ವದಂತಿ. ೫. ಮದುಮಗನ ಗೆಳೆಯ,-ಸ್ನೇಹಿತ. 
೬. ಯುದ್ಧ ; ಕಲಹ: “ ಸಮರಂ ಸಂಗ್ರಾಮಂ ಯುದ್ಧಮಾಜಿ... 
ಜನ್ಯಮಾಹವಂ ಸಂಯುಗಂ ಪ್ರಘಾತಂ ಕಲಹಂ” (ವಸ್ತುಕೋ. ೮೨-೦): 
ದೇಹದಿಂ ಪುಲಕಂ ಪೊಣ್ಮಿರೆ ನೋಡಂವಂ ಪರಿವಿಂಳದತ್ರಾಜನ್ಮಮಂ ಜನ್ಯಮಂ 
(ಜಗವಿ. ೦೫-೦೬) ; ವನ್ಯಕಿರಾತನೆಂದು ಬಗೆದೆಚ್ಚೆ ನಿದಿರ್ಚಿದೆನಜ್ಞ ಭಾವದಿಂ 
ಜನ್ಯಮನಾಂತು ನಿಂದು ಮಿಗೆ ಮೆಯ್ದೊಣರ್ದೆಂ (ಶಬಶಂ. ೪-೧೨೭) ; 
ನಿನ್ನೊಳುಟಾದೆನಗಾವುದನಂ ಜನ್ಮಂ? (ರಾಮಾಕ್ಶ. ೧೪೪-೨೪). [ಸಂ.] 


ಜನ್ಯಜನಕಭಾವ 


ಜನ್ಯಜನಕಭಾವ (ನಾ). ವಂಲವಸ್ತೂ, ವ್ಯಕ್ತಿ ವಂತ್ತು ಅವರಿಂದ 
ಉತ್ಪನ್ನವಾದ ವಸ್ತು, ವ್ಯಕ್ತಿ-ಇವುಗಳಿಗೆ ಇರಂವ ಸಂಬಂಧ : 
ಸ್ಥಾಯಿಭಾವಕ್ಕೆ ವಿಭಾವಗಳೊಡನೆ “ ಜನ್ಯಜನೆಕಭಾವ” ಎಂದೂ . .. 
ಅನ್ವಯಿಸಿಕೊಳ್ಳಬೇಕ) (ಛಾರಮಾ. ೩೬೦). [ಜನ್ಯ * ಜನಕ + ಭಾವ್ಯ) 

ಜನ್ಯಜನಕಮೋಹ (ನಾ). ತಂದೆ ವಂಕ್ಕಳಲ್ಲಿ ಇರುವ ವ್ಯಾಮೋಹ,- 
ಮಮತೆ : ತಮ್ಮ ಮೂಜನೆಯ ಭವದ. ಜನ್ಮಜನಕಮೋಹಂ ಕಾರಣ 
ಮಾಗಿ (ಕಾಂತಿಪು. ೯-೫೫ ವ). [ ಜನ್ಮ ಜನಕ + ಮೋಹ] 

ಜನ್ಯಭಾಷೆ (ನಾ). ಒಂದಂ ಭಾಷೆಯಿಂದ ಜನಿಸಿದ ಭಾಷೆ; ಉಪಭಾಷೆ: 
ಪಿಡ್ಲಿನ್‌್‌ ಎಂಬುದು ಇಂಗ್ಲಿಷ್‌ಭಾಷೆಯಿಂದ ರೂಪಗೊಂಡ ಒಂದು 
ಜನ್ಯಭಾಷೆ (ದ್ರಾವಿವಿ. ೧೪೦). [ಜನ್ಯ * ಭಾಷೆ) 

ಜನ್ಮರಾಗ (ನಾ). [ಸಂಗೀತ] “ ಜನಕರಾಗದ ಆರೋಹಣದಲ್ಲಾಗಲಿ, 
ಅವರೋಹಣದಲ್ಲಾಗಲೀ ಅಥವಾ ಎರಡರಲ್ಲೂ ಕೆಲವು ಸ್ಪ ಸ್ವರಗಳು 
ವರ್ಜ್ಯವಾಗಿ ಹುಟ್ಟಿದ ರಾಗಗಳು ಜನ್ಯರಾಗಗಳು” (ಸಂಗೀಶಂ. ೩೧). 
"ಜನಕರಾಗ' ಪರಾ. [ಜನ್ಯ ರಾಗ) 

ಜನ್ಯವರ್ಣ (ನಾ). “ ಎರಡು ವಂಲವರ್ಣಗಳ ಮಿಶ್ರಣದಿಂದಾದ 
ವರ್ಣ” (8ೀcondary Colonr. ಇಂಕನಿ). [ ಜನ್ಯ + ವರ್ಣ) 

ಜನ್ಮು (ನಾ). ೧. ಹುಟ್ಟು; ಜನನ ; ಉತ್ಪತ್ತಿ. ೨. ಜೀವಿ: ಪ್ರಾಣಿ. 

[ಸಂ.] 

ಜನೆ (ನಾ). ಮದುಮಗಳೆ ದಾಸಿ: ಅಂಗರಾಜನೊಳಿದಿರ್ಚಿದ ಭಾವನೆ 
ಪೊಚ್ಚಮಾಗೆ ಹೇಮಾಂಬ್ಬುರುಹಾಸ್ಯೆ ಸೋಲ್ವುದೆನೆ ಕನ್ನಿಕೆ ಜನ್ಮೆಯನೊತ್ತೆ 
ಪೋಯುತ್ತಿ ಯಾನಂ (ಶಾಂತಿಪು. ೩-೦೧೬). [ಸಂ. ಜನ್ಯಾ) 

ಜಪ (ನಾ). ಮಂತ್ರವನ್ನು ವಿಧಿಪೂರ್ವಕವಾಗಿ ಮತ್ತೆ ಮತ್ತೆ ಮೆಲ್ಲನೆ 
ಉಚ್ಚರಿಸುವುದು: ಸ್ವಸ್ತಿಯಮ ನಿಯಮ ಸ್ವಾಧ್ಯಾಯ 
ಧ್ಯಾನ ಧಾರಣಮೋನಾನುಷ್ಕಾನ ಜಪ ಸಮಾಧಿ ಶೀಳಸಂಪನ್ನರ್‌ 
(ಸೌಇಇ. xx, ೪೬-೧೭ ; 1072); ಮೃದುವಚನವೇ ಸಕಲ ಜಪಂಗಳಯ್ಯಾ 
(ಬಸವ. ೨೪೪); ಜಪ ಸಮಾಧಿ ಯೊಳಿ ಪ್ಪ ವಮೌಂಜಿಮೇಖಲೆ 
ಗಟ್ಟುವ . . . ಚಾರುಮುನಿಪುತ್ರರ್ಗೆ ವೆಂದಿಸುತ (ಹಕಕಾ. 8-೩೫); ಆವ 
ಸೇರಿಕೆ ಜಪಕೆ ಚಾಪ ಶರಾವಳಿಗೆ ಶಮೆ ದಮೆಗೆ ಖಡ್ಗಕಿದಾವ ಸಮ್ಮೇಳನ 
(ಕುವ್ಯಾಅ. ೪-98) : ಪ್ರಣವಾದಿ ಮಂತ್ರಂಗಳಂ ಸಾಂಗಕಮಾಗಿ ಉಚ್ಚರಿಸು 
ವದೇ ಜಪವೆನಿಸುವದು (ವಿವೇಕ. ೧೩೯) ; ಮಾಡಲರಿಯದೆ ಜಪತಪಂಗಳ 
ಆಡಲರಿಯದೆ ಸಾಧುಮಾರ್ಗದೊಳ"್‌ (ಗಗತಾ. ೨೦-೨). 

ಜಪಮಾಡು - ೧. ಮಂತ್ರವನ್ನು ವಿಧಿಪೂರ್ವಕವಾಗಿ, ಮೆಲ್ಲಗೆ 

ಪುನಃ ಪುನಃ ಉಚ್ಚರಿಸು : ಬಡತನ ಹೋಗಲು ಇವನು ಲಕ್ಷ್ಮೀಮಂತ್ರ 
ವನ್ನು ಜಪಮಾಡುತ್ತಿದ್ದನು (ನೀಕಿಜಿ. 11, 6). ೨. ಒಂದೇ ಸಮನೆ 
ಧ್ಯಾನಿಸು,-ಚಿಂತಿಸಂ : ಅವನು ಪರೀಕ್ಷೆಯ ಫಲಿತಾಂಶ ಯಾವಾಗ 
ಬರುತ್ತದೋ ಎಂದು ಜಪಮಾಡುತ್ತಿದ್ದನು (ರೂಢ). [ಸಂ.] 

ಜಪಕವಳಿಗೆ (ನಾ). ಜಪಸರವನ್ನಿಡುವ ಕೋಶ,-ಚೀಲ: ಬಗಲಲ್ಲಿ ಒಂದು 
ಕಟ್ಟು ದರ್ಭೆ . .. ಇನ್ನೊಂದು ಕೈಯಲ್ಲಿ ಜಪಕವಳಿಗೆಯನ್ನು ಹಿಡಿದು 
ಕೊಂಡು ಜಗಲಿಗೆ ಬಂದಾಗ (ಪದ್ಮಸೆ. ೧೭8). [ ಜಪ * ಕವಳಿಗೆ] 

ಜಪಕಾಮ (ನಾ). ಜಪದಲ್ಲಿ ಆಸಕ್ತಿಯುಳ್ಳವನು: ರತಿಕಾಮರಿಂದಖಳಸಿದ್ಧಿ 
ಸಾಧನಮಕ್ಕುಮತಿತಪೋಕಾಮರಿಗೆ ನೈಷ್ಮೆ ಚಲಿಸದ ರತಿಯು ಸತತ ಜಪ 
ಕಾಮರಿಗೆ ಜಾಗ್ರ ತಪ್ಪದ ರತಿಯು (ನವಮೋ, ೧೩-೫೦). [ಜಪ4ಕಾಮ)] 

ಜಪಗುಟ್ಟು (ಕ್ರಿ) .ಎಜಪಗೆಯ್‌ : ತಾಪಸರು ಜಪಗುಟ್ಟಿ ಜನುಗಿದಡವರನು 


ಜ್ವೀವಿಸಿದ ಠಾವಿದಲ (ಕುವ್ಮಾಉ. ೧-೨೧) : ನಾವು ಆ ನಿನ್ನ ಬೆಟ್ಟಪ್ಪನಲ್ಲ' 


ವೆಂಬುದನ್ನು ಎಡೆವಿಡದೆ ಜಪಗುಟ್ಟಿಕೊಳ್ಳುತ್ತ ಮರೆಯದಿರು (ಬಿಟ್ಟ ಅ. 


೨೦೮-೨೨). [ಜಪ * ಕುಟ್ಟು) 


೨೯೮೧ 


28 


46 


ಜಪಾಪ್ರಸವ 


ಜಪಗೆಯ್‌, ಜಪಗೈ (ಕ್ರಿ). ಜಪಿಸು; ಜಪಮಾಡು: ಕುಸುಮದ ಸಂತತಿಯ 
ಸುರಿದೆಗಿ ನುತಿಯಿಸಿ ಸಂತಸದೆ ಜಪಗೆಯ್ದೂ[ಪಾಣಾಂ. ಗೈದಂ]ಬಳಿಯಂ 
ಕೈಗಳನು ಮುಗಿದು (ಸಾಳ್ಕಛಾ. ೩-೩೧). ಜಪಗೈ : ಎಮ್ಮಡಿಯಿಂದ 
ಮೂಜಿಡಿ ನೆಲನ ಕೊಡು ಜಪಗೈವುತಿಹೆವಿಲ್ಲಿ (ಸಾಳ್ಮಧಾ. ೧೮-೨೬); ಜಪಗೈವ 
ನಿಗೆ ಪಾಪವಿಲ್ಲ (ಇಂಜಾಪ. ೮೦-೯೦). [ಜಪ ಕೆಯ) 

ಜಪಗೈ "ಜಪಗೆಯ್‌' ನೋ. 

ಜಪತಾವಾಡ (ನಾ). ತಾವರೆಬೀಜದ ಜಪವರಾಲೆ : ಕಾವಿ ಜೋಳಿಗೆ 
ದಂಡಕೋಲು ಬೂದಿಯ ಚೀಲ ಪಾವಿಗೆ ಕರ್ನಕುಂಡಲವು ಆವಾಗೆ ಶಿವ 
ಧ್ಯಾನಕೆ ಜಪತಾವಾಡ ವೈಯ್ಯಾರದಿಂದಿತ್ತನವರ್ಗೆ (ಬಿಜ್ಮರಾ. ೨-೨೬). 

[ ಜಪ  ತಾವಾಡ್ಯ ( ಆತಾವಡ) ] 

ಜಪನ (ನಾ).ಎಜಪ: ಸ್ವಪರಪ್ರಕಾಶಭಾಸುರಮಪರಂ ಮುನಿಗಿಂದುಕಾಂತ 
ಪಾತ್ರದೊಳಚ್ಚಾಚ್ಚಪಯಂ ನಿಂದವೊಲೆಸೆದುದು ಜಪನವಿಕಲ್ಪ ಪ್ರಪಂಚ 
ಹೀನಧ್ಯಾನಂ (ಅನಂಪು. ೯-೯೩). [ಸಂ.] 

ಜಪಮಣಿ (ನಾ). ಜಪಮಾಡುವಾಗ ಎಣಿಸುವ ವಂಣಿ: ಕರದಲಿ ಜಪಮಣಿ 
ಬಾಯಲಿ ಮಂತ್ರವು ಅಜ್‌ವೆ ಮುಸುಕು ಮೋಟ್‌ಗೆ ಹಾಕಿ (ಪುಕಂದ. 
೨-೨8-4). [ಜಪ4 ಮಣಿ] 

ಜಪಮಾಲಿಕೆ (ನಾ). ಜಪ ಮಾಡುವಾಗ ಎಣಿಸುವ ಮಣಿಗಳ ಸರ; ಜಪ 
ಸರ : ಕರದಿ ಜಪಮಾಲಿಕೆಯ ಕಂಠದಿ ಮೆರೆವ ರುದ್ರಾಕ್ಷಿಯ ಮಣಿಯ 
(ಗಗತಾ ೨-೭). [ ಜಪ-* ಮಾಲಿಕೆ] 

ಜಪಮಾಲೆ (ನಾ). ಎ ಜಪವನಾಲಿಕೆ : ಸಂದಿಹ ಸೂರ್ಯನ ನೆನಪಿಗೆ ಭಾನು 
ಎಣಿಸುವದಿರುಳೆಲ್ಲವು ತಾನು ಅಗಣಿತತಾರಾ ಜಪಮಾಾಲೆಯನು (ನೆಂಮು. 
೯೫-೩): ವೃದ್ಧಾಪ್ಯವೆಂದಿತು: * ನಾನು ಭಕ್ತಿಯ ಜಪಮಾಲೆ." ಜಗತ್ತು 
ಕೂಗಿ ಹೇಳಿತು: " ನಾನು ಕರ್ತವ್ಯದ ಯಜ್ಞಶಾಲೆ!' (ಕಲ್ಲೋಲ. ೬-೦೦). 

[ ಜಪ + ಮಾಲೆ] 

ಜಪಸರ (ನಾ). - ಜಪವರಾಲಿಕೆ: ಪೊಳೆವ ಪಳಿಕಿನ ಜಪಸರಂ ಕುಸುಮಮಾಗೆ 

(ನಂದಿಮಾ. ೨-೨೪) : ನಿನ್ನ ಜಪಸರವನ್ನಷ್ಟು ತಾ (ಗಾಳಿಪ. ೧೮೯). 
[ ಜಪ + ಸರ್ಕ) 

ಜಪಾಕುಸುಮ (ನಾ). ದಾಸವಾಳದ ಹೂವು: ಜಪಾಕುಸುಮದೊಲು 

ಉಷಾರಮಣಿಯಿರೆ ಜಪಾನವಿದೆ ರಮ್ಮ (ಅರಳು. ೩೩೯-೧೭). 
[ಸಂ. (ಜಪಾ + ಕುಸುಮ) ) 

ಜಪಾಕ್ಷಿತಿಜ (ನಾ). ದಾಸವಾಳದ ಗಿಡ: ರಕ್ತರಸಖಂಡಂಗಳ್‌ ತುಟುಗಿರೆ 
ವರೂಢಿಗಳ್ನೆಅ್‌ ಮೆಟ್‌ದರ್ಕುಸುಮಿತ ಜಪಾಕ್ಷಿತಿಜಂಗಳವೋಲ್‌ (ರಾಜರೀ. 
೬-೬೮6), [ಸಂ. (ಜಪಾ 4 ಕ್ಷಿತಿಜ) ] 

ಜಪಾಟಿ "ರುಪಾಟಿ' ನೋ. 

ಜಪಾತಿ (ನಾ). ಸಮಾನ ; ಸರಿಸವಂ: ಈಗಿನ ಕಾಲದ ಹುಡುಗೀರೇ ಆಟು. 
ಹಿಂದಿನ ಕಾಲದೋರ ಜವಪಾತಿ ಕೆಲಸ ಮಾಡಲಾರೆ (ಸರ್ವಮಂ. ೯). [?] 

ಜಪಾನುಷ್ಮಾನ (ನಾ). ಜಪವನ್ನು ಮಾಡುವುದು ; ಜಪದ ಆಚರಣೆ: 
ರಿಪುಭಟಮಲ್ಲರೊಡನೆಯ ಕದನವಿದು ಜಡರೆಲ್ಲರಿಗೆ ಸುಲಭವೆ ಜಪಾನು 
ಷ್ಠಾನವಲ್ಲೆಂದ (ಕುವ್ಕಾವಿ. ೬-೧೪) : ಕಾಲಕಾಲದ ಜಪಾನುಷ್ಕಾನ ಪೂಜೆ 
ಗಳಿಗಾಲಸ್ಕಮಂ ಮಾಡದೆನ್ನ ಪರಿಚರ್ಯೆಗನುಕೂಲೆಯಾಗಿರ್ದು ಮನವಾಳ್ತಿ 


ಯಂ ಸಾಗಿಪುದು (ಜೈಮಿಳಾ. ೦೦-೨೩). [ ಜಪ + ಅನುಷ್ಠಾನ ] 


| ಜಪಾಪುಷ್ಪ (ನಾ). ೧. ಜಪಾಕಂಸುಮ. ೨. "ಮದ್ದುಗುಣಿಕೆಯ 


. ಹೂವು? (ಗಂಗಾಮ. ೦೩೭). [-ಸ0. (ಜಪಾ + ಪುಷ್ಪ) ] 
ಜಪಾಪ್ರಸವ (ನಾ). ಎ ಜಪಾಕುಸುಮ : ಮುದಮಂ ಜಪಾಪ್ರಸವ ರಕ್ತಾ , 

ಶೋಕ ಬಂಧೂಕ ಶೋಣಮಣಿ ಜ್ಯೋತಿಗಳಿಕ್ಕೆಯಿಂ ಕುಡೆ ಜಯಂ ಭದ್ರಂ 

ಶುಭಂ ಮಂಗಳಂ (ಅದಿಪು. ೧೬-೩). [ಸಂ. (ಜಪಾ * ಪ್ರಸವ] 


ಜಪಾಪ್ರಸೂನ 


ಜಪಾಪ್ರಸೂನ(ನಾ). ಎ ಜಪಾಕುಸಂಮ : ದೆಸೆದೇವತೆಗಳ್ಲೆ ಜಪಾಪ್ರಸೂ 
ನಮಂ ರಕ್ತಬಲಿಯುಮಂ ತಾಮೆ ಕುಡುವಂತೆಸೆದಿರ್ದರೊ ಕಡೆಗಣ್ಣೊಳ್‌ 
ಪಸರಿಸೆ ಕಡುಗೆಂಪು ಭೀಮ ದುರ್ಯೋಧನರಾ (ಗೆದಾಯು. ೮-೩). 

[.ಸ9. (ಜಪಾ + ಪ್ರಸೂನ) ] 
ಜಪಿತ (ನಾ). ಜಪ ಮಾಡಿದವನು. 
ಜಪಿತನಾಗು ಎ ಜಪಿಸು ; ಧ್ಯಾನಿಸು : ವಿಪರಿತಾಹತ ಶಾಸ್ತ್ರಗಳ ಜನ 

ಕುಪಮೆಗೊಳಿಸುವುಪಾದ್ಯರನು ನಿಜ ಜಪಿತನಾಗುವೆ ಕಾವ್ಯವಿದು ರಕ್ಷಿಸಲಿ 
ಯನವರತ (ಬಿಜ್ಮಪು. ೨-೬), [ಸಂ.] 

ಜಹಿಯಿಸು :ಜಪಿಸಂ' ನೋ. 

ಜಫಿಸು, ಜಪಿಯಿಂಸು (ಕ್ರಿ). ಮಂತ್ರವನ್ನು ವಿಧಿಪೂರ್ವಕವಾಗಿ, ಮೆಲ್ಲಗೆ 
ಪುನಃ ಪುನಃ ಉಚ್ಚರಿಸು ; ಜಪಮಾಡಂ : ಮೋನಂಗೊಂಡು ಪಂಚ 
ನಮಸ್ಕಾರಮಂ ಜಪಿಸುತ್ತುಮುಸಿರದಿರ್ಪದುಂ (ಧರ್ಮಾಮ್ಮ. ೩-೯೮) ; 
ಓಂ ನಮಃ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿರ್ದೆನಯ್ಕಾ (ಬಸವ. ೨೦) ; 
ಸಲೆ ಯಥಾವಿಧಿಯನೀಶಾಣುವಂ ಜಪಿಸುತೆ (ಚದ್ಮರಾ. ೧೦-೭೬); ಮಹಾಸ್ಟ್ರ 
ಮಂತ್ರವ ಜಪಿಸಿದನು ಪಾರ್ಥ (ಕುವ್ಯಾದ್ರೋ. ೯-೩9): ರಾಮಮಂತ್ರವ 
ಜಪಿಸೋ ಹೇ ಮನುಜ (ಪುರಂದ. ೨-೨ ಪಲ್ಲವಿ). ಜಪಿಯಿಸು : ಜಿನಶ್ರೀ 
ಪದಾಬ್ಹಂಗಳಂ ಪಂಚನಮಸ್ಕಾರಂಗಳಂ ನಾಲಗೆ ಜಪಿಯಿಸೆ' (ಪಂರಾಮಾ. 
೨-೫೩೪) ; ನಿಯಮದಿ , ಜಓಯಿಸೆ ಮೃತ್ಯುಂಜಯ ಮಂತ್ರಮಂ (ಸಮಪ. 
೧೨-೩೭); ಜಪಿಯಿಪ ಜನ್ನ ಮಾಡುವ ವೇದವೋದುವ (ಶ್ರೀಪಾಲ. ೭-೨6), 

[ ಜಪ + - ಇಸ್ಕು] 

ಜಪೆ (ನಾ). ದಾಸವಾಳದ ಗಿಡ ಮತ್ತು ಅದರ ಹೂವು : “ ರಂದ್ರಪುಷ್ಪಂ, 
ಜಪಾ-ಈ ೨ ದಾಸವಣಂ” (ಹಲಾಯು. ೩೫-೫೪). (ಸಂ. ಜಪಾ] 

ಜಪೋಪೇತ (ನಾ). ೧. ಜಪದಿಂದ ಕೂಡಿದುದಂ. ೨. ದಾಸವಾಳ 
ದಿಂದ ಕೂಡಿದುದು. ೧, ೨: ಆ ಮಹಾವನಂ ಯೌವನದಂತೆ ಮದ 
ನೋತ್ಕಳಿಕಾ ಕಮನೀಯಮುಂ ಆರಾಧಕನಂತಕ್ಷಮಾಲಾಗಣಿತ 
ಜಪೋವೇತಮಂಂ (ಹಂದ್ರಪು. ೫-೫೨ ವ), 

[ ಸಂ. (ಜಪ ಉಪೇತ ; ಜಪಾ + ಉಪಖೇತ)] 

/ಜಪ್ಪ "ಜಪ್ತಿ' ನೋ. 

ಜಪ್ತಿ, ಜಪ್ತ, ಜಪ್ಪು, ಜಫ್ಟ್‌, ಜಫ್ತಿ (ನಾ). (ಸಾಲಗಾರರ ಅಥವಾ 
ತಪ್ಪಿತಸ್ಥನ ಆಸ್ತಿ ಮೊದಲಾದುವನ್ನು) ಬಲಾತ್ಕಾರವಾಗಿ ವಶಪಡಿಸಿ 
ಕೊಳ್ಳುವುದು ; ಮುಟ್ಟುಗೋಲು ಹಾಕಂವುದಂ : ದಿವಾಣಿ ಕೋರ್ಟಿನ 
ಬೇಲೀಫರು ಜಪ್ತಿಯ ವಾರಂಟನ್ನೂ ತುರಂಗವಾರಂಟನ್ನೂ ಕೈಯಲ್ಲಿ 
ಹಿಡಕೊಂಡು ಎಡತಾಕುತ್ತಾರೆ (ಮೋಹಿನೀ. 8೫): ಹಣ ಪಾವತಿ ಮಾಡ 
ದಿದ್ದರೆ ಮನೆ ಜಪ್ತಿಯಾಗುತ್ತದೆ (ಕಾವೇರಿ. ೧೦೨): ಇದ್ದ ಆಸ್ತಿಪಾಸ್ತಿ 
ಸೊತ್ತು ವಗೈರೆ ಜಪ್ತಿಯಾಗದುಳಿಯದು (ಕುರುಳಾ. ೦೨೨). ಜಪ್ತ : 
ಆತನು ತನ್ನ ಜಹಾಗೀರಿಗೆ ಸೇರಿದ ಕೆಲಸಗಳನ್ನು ದುರ್ಲಕ್ಷಿಸಿದನು. 
ಆದುದರಿಂದ ಆತನ ಉತ್ಪನ್ನವು ಜಪ್ತವಾಯಿತು (ಕ್ಯೋತಿಕ್ಕಾ. ೧ಬ). 
ಜಪ್ತು: ಅವರ ಮನೆ ಈ ದಿನ ಜಪ್ಪಾಗು ತ್ತದೆ (ಕೂರಿ). ಜಫ್ಟ್‌ : 
ಅಮಿಸಾನನು ಜಫ್ಡ್‌ ವಂೂಲಕ ಸ್ವತ್ತನ್ನು ವಶಪಡಿಸಿಕೊಂಡನು (ರೂಢಿ). 
ಜಫಿ: ಜಫ್ತಿ ಮೂಲಕ ವಸೂಲ್ಮಾಡುತ್ತಿದ್ದರು (ಮಹಾವಂ. 11, ೪೬). 

ಜಪ್ತಿಮಾಡು, ಜಪ್ತಮಾಡು, ಜಪುುಮಾಡು, ಜಫ್ಟ್‌ಮಾಡು, ಜಫ್ತಿ 

ಮಾಡು ಎ ೧. ಬಲಾತ್ಕಾರವಾಗಿ ವಶಪಡಿಸಿಕೊಳ್ಳು : ನಿಮ್ಮ ಮನೆ 
ಜಹ್ತಿಮಾಡಿ ಬೀಗಮುದ್ರೆ ಮಾಡಿರುವರು (ವಿಧಿವೈ, ೦೯೦); ಸದರೀ ಕಳವಿನ 
ಪತ್ರಿಕೆಯನ್ನು ಜಪ್ತಮಾಡತಕ್ಕದ್ದು (ಗಾಳಿಪ. ೩೪) ; ದ್ರಾವಕದ ತೆರವಾದ 
ಸೀಸೆಯೂ ಜಪ್ತಮಾಡಲ್ಪಟ್ಟಿದೆ (ಸ್ಮೂಲಮಿ. ೦೭೪) ; ಸ್ಕಿ ರಸ್ವತ್ತು .ಜಫ್ತ್‌ 
ಮಾಡಲ್ಪಡಲೂ ಕೂಡದು (ಗ್ರಾಮಾಕ.೩೪). ೨. ಹಂಡಂಕಂ; ಶೋಧಿಸಂ; 


೨೯೮೨ 


16 


20 


28: 


ಜಬರದಸ್ತಿ 


ತಪಾಸಣೆಮಾಡು; ಜಡತಿಮಾಡಂ: ಅವರ ಸಮಕ್ಷದಲ್ಲಿ ಆಟಗಾರರನ್ನು 
ಜಪ್ತಿಮಾಡಿದರು (ಕೊತಕಾ. ೨೬); ನೂಲಿಗೇನು ನಿನ್ನ ಚೀಲ ಜಪ್ಪು ಮಾಡಿ 
ದರೆ ಒಂದು ಹೊರೆ ಸಿಗಬಹುದಂ (ಕೈ ಲಾಳ. ೦೦): ಸ್ವಾಮಿ ದಿಂಬು, ಜಮ 
ಖಾನ ಎಲ್ಲವನ್ನೂ ಚೆನ್ನಾಗಿ ಜಫ್ಮಿಮಾಡಿದ (ಸ್ಕಾಮಿಸ್ನೇ. ೭೪) : ಅಡಿಗೆ 
ಮನೆಯನ್ನೆಲ್ಲಾ ಜಫ್ತಿ ಮಾಡುತ್ತಿದ್ದಳು (ಅವತಂ. ೯೯). 
[+-ಮರಾ. ಜಪ್ತೀ, ಜಪ್ತ್‌; ಹಿಂ. ಜಬ್ರೀ, ಜಪ್ತ್‌, ಜಬ್‌; ಅರ, ಜಬ್‌] 
ಜಪ್ಪು "ಜಪ್ತಿ' ನೋ. 
ಜಪ್ಪನೆ (ಅ). ತಟಕ್ಕನೆ ; ಬೇಗನೆ : ಅಗಲಾ ಬ್ರಾಹ್ಮಣನು ಜಪ್ಪನೆ ಹೋಗಿ 
(ಮಂಬಯಿ. ೪-೧೭೬). [ಜಪ್ಕ್‌ + - ಅನ್ನೆ] 
ಜಪ್ಪಯ್ಯ (ನಾ). ಅಂಗಲಾಚುವ ಒಂದು ಮಾತು. 
ಜಪ್ಪಯ್ಯಅನ್ನು ಎ ೧. : ಆಗ್ರಹಪೂರ್ವಕವಾಗಿ ಕೇಳಿಕೊಳ್ಳು; 
ಒತ್ತಾಯಮಾಡಂ : ನನ್ನಂತವಳಾಗಿದ್ದರೆ " ಜಪ್ಪಯ್ಯಾ' ಅಂದರೂ 
ಹೊಸಿಲು ದಾಟುತ್ತಿರಲಿಲ್ಲ (ನಿಂದನೆ.೬೫) : ನಾನಂತೂ ಜಪ್ಪಯ್ಯ ಅಂದರೂ 
ಗುಟ್ಟು ಬಿಟ್ಟುಕೊಡಲಿಲ್ಲ (ಪುನರು. ೩೮೬). ೨. ಸ್ವಲ್ಪಮಟ್ಟಿಗಾದರೂ 
ಸೋಲರಿ,-ತಗ ; ನಿರ್ಧಾರದಿಂದ ಕದಲು: ಒಳ್ಳೆಯ ಮಾತಿನಲ್ಲಿ 
ಹೇಳಿನೋಡಿದ. ಸೀತಮ್ಮ ಜಪ್ಪಯ್ಯ ಅನ್ನಲಿಲ್ಲ (ನಟಸಾ. ೫): ಜಪ್ಪಯ್ಯ 
ಅನ್ನದೆ ಸೀದ ಹಾಳು ಕಿತ್ತಳೆತೋಟಕ್ಕೆ ಹೋದರು (ಪ್ರಶ್ನಿ. ೨೭). 
“ಜಪ್ಪೆನ್ನೂ' ಪರಾ. [?] 
ಜಪ್ಪಿಸು (ಕ್ರಿ). (ಉಕ) ೧. (ಸರಿಯಾದ ಸಮಯಕ್ಕಾಗಿ) ಕಾಯಂ; ನಿರೀ 
ಕ್ಷಿಸಂ; ಹೊಂಚುಹಾಕಂ: ಬೆಕ್ಕು . . . ಇಲಿಗಳ ಗುದ್ದಿನ ಬಳಿಯಲ್ಲಿ ಜಬ್ಬಸಿ 
ಕಾದುಕೊಂಡು ಕುಳಿತುಕೊಳ್ಳುತ್ತವೆ (ಮುಂಬಯಿ. ೩-೩೦); ಕಳ್ಳಹುದುಲಿನ 
ದಂಡೆ ಆಚೆ ಈಚೆಗೆ ಚಾಚಿಕೊಂಡು ಜಪ್ಪಿಸುವಂತೆ ಸದ್ವಿಲ್ಲದಲೆ ಬಿದ್ದು 
ಕೊಂಡಿಹುದು (ಉಯ್ಯಾಲೆ. ೭೯-೦೦) ; ಬೀಜಗಾಳೇ ನೀನು ಗಾಳಿಯಲಿ ತೇಲಿ 
ಬಹೆ ನಿನಗಾಗಿ ಜಪ್ಪಿಸಿಹೆನನಿ (ಪಯಣ. ೦೦೯-೯). ವಿ. ಎಚ್ಚರಿಕೆಯಿಂದಿರಂ; 
ಮುಂಜಾಗರೂಕತೆ ವಹಿಸಂ : ಆದರೆ ತಾಮ್ರವನ್ನು ಬಹಳ ಜಪ್ಪಿಸಿ 
ಕೊಡಬೇಕು (ಔಷಧೀ. ೪೬) : ನಿಮ್ಮ ಪ್ರಕೃತಿ ಜಪ್ಪಿಸಿಕೊಳ್ಳಿರಿ (ಸಮಜೀ. 
8೦೨) ; ಎಷ್ಟು ಜಬ್ಬಿಸಿ ನಡೆದರೂ ಜನರು ಹಾಯುತ್ತಿದ್ದರು (ಹೊಸಕಿ. 
೨೦೫); ಆ ಬಟ್ಟಲನ್ನು ಜಪ್ಪಿಸಿ ಹಿಡಿ (ಕಸಾಪ. 1, ೦೩೨). 
[ ಜಪ್ಪು (ಐ ಮರಾ. ಜಪಣೇ) * - ಇಸ್ಕು] 
ಜಪ್ಪು "ಜರ್ವು' ನೋ. 
ಜಪ್ಪೆನ್ನು (ಕ್ರಿ). ಜಪ್ಪಯ್ಯ ಅನ್ನು : ಒತ್ತಾಯವರಾಡು : ಗಣೇಶನು 
ಜಪ್ಪೆಂದರೂ ಶಾಲೆಯ ಮೆಟ್ಟಲೇರಲಿಲ್ಲ (ಕನಕೆ. ೧೨೦). 
[ ಜಪ + ಎನ್ನು( ಎಎನ್‌) ] 
ಜಪ್ಯ (ಗಂ). ೧. ಜಪಿಸಬೇಕಾದ. (ನಾ). `೨. ಜಪಿಸಬೇಕಾದ ಮಂತ್ರ. 
[ಸಂ.] 
ಜಫ್ಟ್‌ "ಜಪ್ತಿ' ನೋ. 
ಜಫ್ಲಿ "ಜಪ್ತಿ' ನೋ. 
ಜಬಡು (ಕ್ರಿ). ಜಗಿ; ಅಗಿ; ತಿನ್ನು: “ಕಡಿ, ಕಚ್ಚು, ನುರಿ, ಹರಿ, 
ಹೋಳು, ಜಬಡು, ಜಜ್ಜು, ಕುಟ್ಟು” (ಕಂನುಹು. 60): ಅ ನಿಂಬೆಯ ಮರದ 
ಕೆಳಗೆ ಯಾರೋ ಬಾಯಲ್ಲಿ ಹುಲ್ಲುಕಡ್ಡಿಯನ್ನು ಜಬಡುತ್ತ ಕುಳಿತು 
ಕೊಂಡದ್ದು ಮಕರಂದೆಗೆ ಕಾಣಿಸಿತು (ಬೆವರಿ. ೨೬೪). 
[ ದೇ.8 ತಮಿ. ಚವಟ್ಟು ; ಕೊಡ, ಚವೆಂಟ್‌ ] 
ಜಬರಜಂಗಿ "ಜಬರು ಜಂಗಿ” ನೋ. 
ಜಬರಜಂಗು "ಜಬರು ಜಂಗಿ” ನೋ. 
ಜಬರದಸ್‌, "ಜಬರ್ದಸ್ತು' ನೋ. 
ಜಬರದಸ್ತಿ «ಜಬರ್ದಸ್ತಿ' ನೋ. 


ಜಬರದಸ್ತಿತನ ೨೯೮೩ 


ಜಬರದಸ್ತಿತನ (ನಾ). ಜಬರದಸ್ತಿಯಿಂದ ಕೊಡಿರುವಿಕೆ; ಜೋರು; 
ದರ್ಪ : ತಮ್ಮೊಡನೆ ಮಾತಾಡುವಾಗಿನ ಜಬರದಸ್ತಿತನ ಅವಳೊಡನೆ 
ಮಾತಾಡುವಾಗಿನ ಹಲ್ಲುಕಿರಿತ (ಮಾಮನೆ, ೨೭). 

[ ಜಬರದಸ್ತಿ (ಎಜಬರ್ದಸ್ತಿ) + - ತನ] 

ಜಬರದಸ್ತು "ಜಬರ್ದಸ್ತು' ನೋ. 

ಜಬರಿಸು, ಜಬ್ಬರಿಸು (ಕ್ರಿ). ಗದರಿಸಂ; ಬಯ್ಯ: ಎನಗುಣನೀಡಿ ನೀಂ 
ಪೋಪುದೆಂದು ಬಲು ಕಾಡುತಿರಲು ಜಗುಳಿ ಜಬರಿಸಿಕೊಂಡು ಪೋಗಿ 
(ಪ್ರೌಢರಾ, ೪-೪೩): ಜವನ ದೂತರು ಬಂದು ಜಬರಿಸಿ ಒಯ್ಯುವ ಸಮ 
ಯಕ್ಕೆ (ತೀರ್ಥಮ. ೧೭೦) ಆಳುಹೋಳುಗಳನ್ನು ಜಬರಿಸುತ್ತಿದ್ದಳು 
(ಜಮಾನ್ಮಾ. ೭೩): ಹುಡುಗರು ಹಾವಳಿ ಮಾಡಿದವು, ಜಬರಿಸಿದ, ಬಯ್ದ, 
ಜಗಳ ಮುಗಿಯಿತು (ಪ್ರೇಮಾಕ್ರ. ೩೦). ಜಬ್ಬರಿಸು : (8). "ಜರ್ವಿಸು? 
ಪರಾ. [ಜಬರು + - ಇಸ್ಕು] 

ಜಬರ್ಯುಗಂ). ಬಲಶಾಲಿಯಾದ; ಸಮರ್ಥವಾದ: (೪.೨. ಭಾರಿಯಾದ; 
ಬೆಲೆಬಾಳುವ : (8). (ನಾ). ೩. ಜೋರಂ ; ಬಲಾತ್ಕಾರ ; ದರ್ಪ - 
ನನ್ನ ಮ್ಯಾಗೆ ಇವನ ಜಬರು! ನಾ ಹೋದೆ ಅಂದ್ರ ಯಾರ ಮ್ಯಾಗ ಜಬರ 
ಮಾಡ್ತಾನ ತಿಳಿತೇತಿ (ಪುರುಷ. ೦೦೪) ; ನಿಮ್ಮಂತಾ ನಿಮಗ ಅಂತಾನ ಅಂದ್ರ 
ಈ ಕಳ್ಳನ ಜಬರೆಷ್ಟಿರಬೇಕು (ಹೊಸಂಸಾ: 0೦೩). ೪. ಭಾರಿಯಾದ ಬೆಲೆ: 
ಈ ಜರದ ಸೀರಿ ಜಬರು ನೋಡಿದ್ರ ಖಬರ ಹಾರೂ ಹಾಂಗ ಅದ ಅಲ್ಲಾ 
(ಮಿಂಜಿಹು, ೦೩೯) [ «ಪಾರ. ಹಿಂ. ಮರಾ. ಜಬರ್‌ ] 

ಜಬರುಜಂಗಿ, ಜಬರಜಂಗಿ, ಜಬರಜಂಗಂ, ಜಬರಂಜಂಗಂ, ಜಭರಜಂಗಿ, 
ಜವರಂಜಂಗಿ (ನಾ). ಒಂದು ಬಗೆಯ ಫಿರಂಗಿ,-ತೋಪು : ಹೊಡೆ 
ಬಲು ಜಬರುಜಂಗಿಯಲಿ ಕೋಟೆಯನೆಂಬ ಕಡುರಭಸಗಳೊಪ್ಪಿದುವು 
(ಕಂನವಿ. ೦೪-೪). ಜಬರಜಂಗಿ : ಆ ಸಮಯದಲ್ಲಿ ಅವನ ದಂಡನ್ನು 
ಶ್ರೀರಂಗಪಟ್ಟಣದ ಕೋಟೆ ಮೇಲಿನಿಂದ ಕೋವಿ ಪಿರಂಗೀಗುಂಡು ಮಕರ 
ಡಿಬ್ಬಿ ಜಬರಜಂಗಿ ಬಾಣ ಮುಂತಾದುವುಗಳಿಂದ ಹೊಡೆಯುತ್ತಲಿದ್ದರು 
(ಹಾಮವಂ. ೧೩೦); ಮಕರಡಬ್ಬಿ, ಜಬರಜಂಗಿ ಬಾಣ ಮುಂತಾದುವು 
ಗಳಿಂದ .. . ಹೊಡೆಯುತ್ತಿರಲು (ಒಡಳ. ೩3). ಜಬರಜಂಗು : ಪಂದಿ 
ಗೊಳಿಡು ಬಲೆ ಮರುಳೆಕ್ಸೆ ಜಬರಜಂಗೆಂದೆಂಬ ಪಲವು ತಂತ್ರದೊಳು 
ಕೊಂದರಿರದೆ ಬಂದು ಮುಸುಕಿದ ಪಟುಭಟವೃಂದವ ಕೋಂಟೆಯ ಭಟರು 
(ನಾಗಕು. ೧೭-೩೦). ಜಬರುಜಂಗು : (8). ಜಭರಜಂಗಿ : ಕಡುದೊಡ್ಡ 
ಜಭರಜಂಗಿಗಳ ಕೊತ್ತಳದಿಂದಿಡೆ ಘುಡುಘುಡಿಸುತ ಹೋಗಿ ಕೆಡೆನೂಂಕಿ 
ತಳಿಗಳ ತೇರಾನೆ ಕುದುರೆಯ ಒಡಲೊಳು ಪೊಕ್ಕು ದಾಂಟುವವು 
(ಕ್ಲಾನಡ. ೧೩-೬೫). ಜವರುಜಂಗಿ : ವಿಚಿತ್ರವಾದ ಕೋಟೆಗಳು ಬಚ್ಚುಗಳು 
ಜವರು ಜಂಗಿಗಳು . . .ಮೊದಲಾದ ಯಂತ್ರವಿಶೇಷಂಗಳು (ಕೈವಾಅ. ೦೬೪). 

[ «ಮರಾ. ಜಬರ್‌ಜಂಗ್‌ ] 

ಜಬರುಜಂಗು "ಜಬರಂಜಂಗಿ' ನೋ. 

ಜಬರ್ದಸ್ತಿ, ಜಬರದಸ್ತಿ (ನಾ). ೧. ಒತ್ತಾಯ; ಬಲಾತ್ಕಾರ; ಜೋರು; 
ದರ್ಪ; ಜಬರ್ದಸ್ತಿ ನಡದ್ದು ನಮ್ಮ ಕಡೆಯಿಂದಲೋ ಅವರ 
ಕಡೆಯಿಂದಲೋ? (ರಾಜೇಂದ್ರ, ೪೯); ಇಂಥ ಜಬರ್ದಸ್ತಿ ಪ್ರಾಯಶ್ಚಿತ್ತ 
ದಿಂದ ಪಾಪ ತೊಳೆಯುವುದಿಲ್ಲ (ನಿಬಂಧ. 1, ೩೦೭). ವಿ. ವೈಭವ; 
ವಿಜೃಂಭಣೆ ; ಒಳ್ಳೇ ಜಬರ್ದಸ್ತಿಯಿಂದ "ನಡೆಯಿತು (ಕಸಾಪ. ೮೦). 
ಜಬರದಸ್ತಿ : ೧. ತಾವು ಜಬರದಸ್ತಿಯಿಂದ ಹೆದ್ದುಮಾರಿ, ಲಡಾಯ 
ಮಾಡೀರಿ (ಕಗವಿ. ೦೧೬); ನಾನು ಸ್ವಾಮಿಯೂ ಅಲ್ಲ ಪಾಳೆಯಗಾರನೂ 
ಅಲ್ಲ ನಿಮ್ಮ ಮೇಲೆ ಜಬರದಸ್ತಿ ಸವಾರೀ ಮಾಡಲಿಕ್ಕೆ (ಜಿತೆಸ. ೬೫) ; ನಾನಾ 
ಬಗೆಯ ಕಳೆಗಿಡಗಳೂ ಹಕ್ಕಿಲ್ಲದೆ ಬಂದು, ಜಬರದಸ್ಮಿ, ಅಧಿಕಾರದ ಬಾವುಟ 
ವನ್ನು ಏರಿಸಿಬಿಟ್ಟಿದ್ದುವು (ನಿಬಂಧ. 11, ೪೫). [*-ಪಾರ, ಹಿಂ. ಜಬರ್‌ದಸ್ತೀ) 


೩೦ 


25 


48 


ಜಬ್ಬಲು 


ಜಬರ್ದಸ್ತು, ಜಬರದಸ್ತ್‌, ಜಬರದಸ್ತು (ಗಂ). -೧. ಬಲಶಾಲಿಯಾದ; 


ದೃಢವಾದ ; ವಂಜಬೂತಾದ. (ನಾ). ೨. ಒತ್ತಾಯ ; ಜೋರಂ ; 
ದರ್ಪ: "ಹುಂ ಮರ ಹೆತ್ತು! ಹಣ್ಣು ಬೀಳಿಸು!" ಎಂದು 
ಜಬರ್ದಸ್ತಿನಿಂದ ಅಪ್ಪಣೆ ಕೊಡುತ್ತಿದ್ದರು (ಮಸಕೂ. ೧೩): ನೆಚ್ಚು 
ಮೂಡಿತ್ತು ಅವನಿಗೆ, ಅವರ ಜಬರ್ದಸ್ತಿನ ಮಾತು ವೇಷಭೂಷಣ ಮತ್ತು 
ಠೀವಿಗಳನ್ನು ಕಂಡು (ಮಳೆಮ: ೭೦೮). ೩. ಠಾಕುಠೀಕಂ ; ವೈಭವ; 
ಠೀವಿ; ವಿಜೃಂಭಣೆ: ಬರೇ ಬಟ್ಟೆ ಜಬರ್ದಸ್ತು ನಿಮ್ಮದು (ಮೂಲಾನ. ೮೫): 
ಈ ಪರದೇಶಿಗಳು ಬಹಳ ಜಬರ್ದಸ್ತಾಗಿ ಉಡುಪು ಹಾಕುತ್ತಿದ್ದರು 
(ಪ್ರವಾಇ, 11, ೩೩೪) ; ನಾಟಕದ ಪತ್ರಿಕೆ ಇಷ್ಟು ಭವ್ಮವಾಗಿರದಿದ್ದರೂ 
ಅದರ ಠೀವಿ ಬಹಳ ಜಬರ್ದಸ್ತಾಗಿತ್ತು (ಗಾಳಿಪ. ೬೬); ಬ್ಯಾಂಡು... 
ರಾಳು ಎಲ್ಲಾ ಬಹಳ ಜಬರ್ದಸ್ತಿನಿಂದ ಏರ್ಪಾಡಾಗಿತ್ತು (ಗರುದಾ. ೩೦). 
ಜಬರದಸ್ತ್‌: ೧. ಸಿಡಿಲಿನ ಹಾಗೆ ಜಬರದಸ್ತ್‌ ಆಳಾಗಿದ್ದ ಗುಮ್ಮಪ್ಪಯ್ಕ 
ನವರು ಸಿಡಿಲಿಗೇ ಹೆದರುತ್ತಿದ್ದರು (ಕಂಬಹು. 88). ಜಬರದಸ್ತು : 
ಪಿ. ಆಫೀಸಿನಲ್ಲಿಲ್ಲ ಬಹಳ ದರ್ಪ, ಜಬರದಸ್ತು (ಮುನಿಮಾ, ೬೪) ; ಆದರೆ 
ಗಂಡನೆ ಜಬರದಸ್ತಿನ ಮುಂದೆ ಅದೊಂದೂ ಸಾಗಲಿಲ್ಲ (ರಾಜವ. ೨೭): 
ಅಷ್ಟು ಜಬರದಸ್ತಿನಿಂದ ಮಾತಾಡಿ, ತನ್ನನ್ನು ಗೋಳಾಡಿಸಿದ್ದೂ 
ಇಷ್ಟಕ್ಕೇನೇ ! ಎಂದು ಪ್ರವಿಸಿಲೆಗೆ ನಗು ಬಂತು (ಮರಳಿ. ೦೦೦). 
[ «ಪಾರ. ಹಿಂ. ಮರಾ. ಜಬರ್‌ದಸ್‌, ) 


ಜಬಾನಿ (ನಾ). ಹೇಳಿಕೆ; ಸಾಕ್ಷಿ: ನೀನು ಜಬಾನಿ ಮುಗಿಸಿಕೊಂಡು ಕೊಡೋ 


ನಿರ್ಣಯ ಕೊಟ್ಟುಬಿಡು (ಹೊಸಂಸಾ. ೦೬೮) : ರಾಧಾಬಾಯಿಯ ಕೊಲೆ 
ಮಾಡಬಂದವನು ಸುರೇಂದ್ರರಾಯನಿರಬಹುದೆಂದು ಜಬಾನಿ ಕೊಟ್ಟಳು 
(ಸ್ಕೂಲಮಿ. ೯೭) ; ಉಳಿದ ಅನೇಕ ಜಬಾನಿಗಳು ಅದಕ್ಕೆ ಬೆಂಬಲವಾಗಿವೆ 
(ಜನನಾ. ೯೦). [ «ಪಾರ. ಮರಾ. ಜಬಾನೀ 


ಜಬಾಬು "ಜವಾಬು' ನೋ. 
ಜಬಾಬುಸವಾಲು "ಜವಾಬ್‌ಸವಾಲ್‌' ನೋ. 
ಜಬ್ಬ (ನಾ). ೧. “ ಅಶಕ್ತತೆ” '(ಮದೇಪು. ಕೋಕ); ಸಬ್ಬೆರೆಯನೆರೆಯಲೈ 


ತಿಬ್ಬದೊಳ್ಳಿರಿಗಿಯಾ ಸಬ್ಬಸಗ್ಗಿಗರಿದಿರಿಗುಬ್ಬಸದಿನೆಳ್ತರಲ್‌ ಜಬ್ಬಮಿನಿತಿಲ್ಲದೆ 
ಲ್ಲೊಬ್ಬುಳಿಯೊಳೇಜಿಸಿ (ಮದೇಪು. ೦೨-3೦): ಗಬ್ಬಗಡಲೆಡೆಯೊಳೆಡೆವಡೆ 
ದಾವೆಯೊಳ್ಳ ರಲಿನಿಬ್ಬಾಗದೊಳ್ಲಿಂದು ರತಿಗೆಳಸಿ ` ತಿಬ್ಬದೊಳ್ಜಬ್ಬಮಿಲ್ಲದೆ 
ಥಳಥಳಿಪ ತಿಮಿತಿಮಿಂಗಳಮೆನಿಪ ಮಾನುಗಳ (ಮದೇಪು. ೦೮-೦೯). 
೨. ಅಶಕ್ತತೆಯನನ್ನಿ ಹೊಂದಿದವನಂ ; ವಣದಂಕೆ ; ವೃದ್ಧ ; ಅಂಥ 
ನರೆತ ಕೂದಲಿನ ಕಡ್ಡಿಯಂತೆ ಒಣಗಿದ ಜಬ್ಬನನ್ನು ಕೈಹಿಡಿಯುವುದು 
ನ್ಯಾಯವೇ (ನಿಷ್ಕಾಮ. ೦೦೭. "ಜಬ್ಭ್ಬ್ಭ್ಯು ಪರಾ. [?) 


ಜಬ್ಬರಿಸು "ಜಬರಿಸು' ನೋ. 
ಜಬ್ಬಲು, ಜಬ್ಬುಲ್‌, ಜಬ್ಬುಲ್ಕಿ (ನಾ). ೧. (ಮಂಖ್ಪಿನಿಂದ ) 


ಶಕ್ತಿಗಂಂದಿರಂವುದು, - ದುರ್ಬಲವಾಗಿರಂವುದಂ : ಗಂಟಿಕ್ಕಿದ ಹುಬ್ಬು 
ಗಳ, ಜಬ್ಬಲು ಜಬ್ಬಲಾದ ಗಲ್ಲದ . . . ತೀಕ್ಷ್ಣ ದೃಷ್ಟಿಯ ಆ ಹೆಂಗಸು 
(ಪುನರು. ೧೪೦). "ಜಬ್ಬಲುಬೀಳು' ಪರಾ. ೨. ಬಾಡಿರಂವುದು; 
ವಂದಂರಿರುವುದು : (೪. ೩. (ಹಣ್ಣು ಮೊದಲಾದಂವುಗಳಂತೆ) 
ಜಜ್ಜಿಹೋಗಿರುವುದು ; ವೆಂತ್ತಗಾಗಿರುವುದಂ : ಅವನ ಮುಖ 
ಕೊಳೆತು ಜಬ್ಬಲಾದ ಕಲ್ಲಂಗಡಿಹಣ್ಣಿನಂತಿತ್ತು (ನಗೆಹೊ. ೯೦). ಜಬ್ಬುಲ್‌ : 
೧. “ಕ್ಲೀಬನಂ, ಕ್ಲೀಬನೀಯಂ, ಈ ೨ ಜಬ್ಬುಲ್‌” (ಕಾರಕ. ೦೦೫). 
ಜಬ್ಬುಲ್ಲಿ, : ೧. ಖೋಡಿಯ ಮನದ ಕೊಳ್ಳುದಿಯ ಜಬ್ಬುಲಿಯ 
ಜಾಣಿಕೆಯ ಚಿಂತೆಯ ಹಬ್ಬುಗೆಯ ಹರವಸದ ಖೇದದ ಮಬ್ಬಿನಲಿ 
ಹೆಣಗಿದರು (ಕಾವ್ಯಾಸೆ. ೦೬-೫೭). 

[ ಜಬ್ಬ + - ಅಲು (ಎ-ಅಲ್‌,). / ತಮಿ. ಚಪ್ಪಲ್‌; ತುಳು. ಜಬುಲು) 


ಜಬ್ಬಲುಬೀಳು 


ಜಬ್ಬಲುಬೀಳು (ಕ್ರಿ): ಸಡಿಲವಾಗಿ ಜೋಲುಬೀಳು: ಕಿವುಡುತನ ತಪ್ಪೀತೆ 
ರನ್ನೆಕುಂಡಲದಿಂದ ತೊವಲು ಜಬ್ಬಲುಬೀಳದೆ ಮೃಷ್ಟಾನ್ನದಿಂದ (ಮಂಕುಕ. 
೬೩೨). [ ಜಬ್ಬಲು + ಬೀಳ್ಕು (ಆಬೀರ್ಟ್ಮ) ) 

ಜಬ್ಬಿಸ್ಕು (ಕ್ರಿ). ೧. (ಮಾವಿನಹಣ್ಣು ಮೊದಲಾದುವುಗಳನ್ನು) 
ಚೀಪಿಸಂ ; ಸೀಪಿಸಂ ; (೪). ೨. ಚೀಪು. 

[ ಜಬ್ಬು, (ಆ ಚಪ್ಪು) + - ಇಸ್ಕು 

ಜಬ್ಬಿಸ್ಯು "ಜರ್ವಿಸಂ' ನೋ. 

ಜಬ್ಬು, "ಚಪ್ಪು' ನೋ. 

ಜಬ್ಬ್ರ್ಯು "ಜರ್ವ,' ನೋ. 

ಜಬ್ಬುು (ನಾ). ಮುದಿಯಾದ ವ್ಯಕ್ತಿ: ಈ ಕೋಟದ ಊರು ಎಂದರೆ ... 
ನನ್ನಂತಹ ಕಣ್ಣು ಕಾಣದ ಜಬ್ಬುಗಳು, ಇನ್ನು ಬೇರೆ ದಾರಿ ಇಲ್ಲದವರು 
ಇರುವ ತಾವು (ಮರಮ. ೩೦೨). [ದೇ.8 ತುಳು. ತೆಲು. ಜಬ್ಬು ] 

ಜಬ್ಬು, "ಜರ್ವ್ಯ' ನೋ. 

ಜಬ್ಬ್ಯು (ನಾ). (ಕಂಷ್ಮ ಮೊದಲಾದ ರೋಗಗಳಲ್ಲಿ ಚರಿದ ಮೇಲೆ 
ಏಳುವ) ಗುಳ್ಳೆ -ತದ್ದೂ,-ದದ್ದು : ನೆಲ್ಲಿಯ ಕಾಯಿಯ ರಸ... 
ಪುಟೋದ್ವರ್ತನಂ ವಸಾಡಿ ಪೂಸಲು ಮುನ್ನಾದ ಜಬ್ಬುಗಳನ್ನು ಕೆಡಿಸುವುದು. 
ಮರಳಿ ಮತ್ತೊಂದು ತೆಜಿನಾದ ಜಬ್ಬುಗಳೂ ಆಗವು (ವಿವೈವಿ. ೦೩೪). 
"ಚಿಬ್ಬು' ಪರಾ. (?] 

ಜಬ್ಬು (ನಾ). [ಸಂಗೀತ]ವೀಣೆ ಮೊದಲಾದ ತಂತಿವಾದ್ಯಗಳಲ್ಲಿ ಒಂದು 
ನಾದಕಟ್ಟು: ಬಿರಟಿ ಚಕ್ಕು ಸನ್ನೆ ಬಿಗಿ ಜಬ್ಬು ಜೀವಾಳವೆಂಬಾಟು ಬಗೆಯಾದ 
ನಾದಕಟ್ಟುಗಳಿಂ ತಂತ್ರಿಗಳಂ ವರಿಸಿ (ವಿವೇಕ. ೨೩೭). [?) 

ಜಬ್ಬುದುಳಿ (ಕ್ರಿ). ಜಜ್ಜಿಹೋಗುವಂತೆ ತುಳಿ: ಜರ್ಜರಿತಗೊಳಿಸು ; 
ಮರ್ದಿಸು : ಒಬ್ಬರದಜಕೊಳಗುಳಿಯದಂತಿರೆ ಜ[ಪಾಕಾಂ. ದೊ, ಬೊ] 
ಬ್ಬುದುಳಿದನು ಜೋಹವಿಕ್ಕಿದ ಹಬ್ಬದಭಿನಯದಂತೆ ಹರುಷವನೈದ 
ಲಮರಗಣ (ತೊರರಾ. ೬-೩೯ ೨೩). 

[ ಜಬ್ಬು, ( ಇಜರ್ವು,) + ತುಳ್ಳಿ (ತುಟ) ] 

ಜಬ್ಬುರುಕೊರ್ಲೆಹುಲ್ಲು (ನಾ). ಒಂದಂ ಬಗೆಯ ಹಂಲ್ಲು: ನರಿಮಾಸೆ 

ಹುಲ್ಲು, ಜಬ್ಬುರುಕೊರ್ಲೆಹುಲ್ಲು (ಮೈಔಿಗಿ. ೬೦-೦೨೦೮). 
[ ಜಬ್ಬುರ್ಯು * ಕೊರ್ಲೆ ( ಆಕೊಲಿಲೆ) + ಹುಲ್ಲು (ಪುಲ್‌) ) 

ಜಬ್ಬುಲ್‌ «ಜಬ್ಬಲು' ನೋ. 

ಜಬ್ಬುಲ "ಜಬ್ಬುಲು' ನೋ. 

ಜಬ್ಬುಲಿ, "ಜಬ್ಬಲು' ನೋ. 

ಜಬ್ಬಾಲ್ಮಿ (ನಾ). ಅಶಕ್ತನಾದವನು ; ದುರ್ಬಲ : ಕಿಸುಗುಳಿಗಂ ವಿಕಾರಿ 
ಕಡುನಾಣಿಲಿ ಜಬ್ಬುಲಿ ಬೂತು ಕಾತರಂ (ಲೀಲಾವ. ೨-೬೮). 

[ಜಬ್ಬುಲ್‌ (ಆ ಜಬ್ಬಲು) + - ಣ್ಯ 

ಜಬ್ಬುಲು, ಜಬ್ಬುಲ (ನಾ). ೧. ಹುಲ್ಲಂಗಾವಲು ; ಹಸಲೆ ; “ಹುಲ್ಲು 
ಬೆಳೆದ ಸ್ಥಳ” (ಗೇಗಾಮ. ೦೩೭). ೨. "ಕೆಸರು; ಪಂಕ” (ಪ್ರಥಣ್ಮ). 
ಜಬ್ಬುಲ: ೧. “ಹುಲ್ಲ ದಡ್ಡೂ” (ಜಾನಕೋ. ೫೯. [7] 

ಜಭರಜಂಗಿ "ಜಬರುಜಂಗಿ' ನೋ. 

ಜಮ, ಜವ್ಮ (ನಾ). ೧. ನಿಗ್ರಹ ; ನಿರ್ಬಂಧ : ರಾಕ್ಷಸನು ಇನಿತು 
ಜಮನೇಕೆ ಪುತ್ರಿಯ ಬಂಧನವ ಮಾಳ್ಪೆ ಯಾಕೈ (ಪ್ರಥುಪು. 0-೩೯). ಜವ: 
೨. ದಕ್ಷಿಣ ದಿಕ್ಕಿನ ಅಧಿಪತಿ ; ವತ್ಯುದೇವತೆ ; ಯವಂ : “ಅಜಂ 

, . ಜವಂ, ಜಗುನೆಯ ಪಿರಿಯಂ-ಈ ೫ ಯವಮಂಂಗೆ ಪೆಸರ್‌” (ಕಶಸಾ. 


ಲಾ 


೩-೩8); ಜವನನವಯವದೊಳ್‌ ಗೆಲ್ಲು ಪಾರ್ವರ ಪಿಳ್ಳೆಯ ಪೋದ | 


ಪ್ರಾಣಮಂ ತಂದ (ಪಂಪಛಾ. ೯-೩೨ ವ); ಜವನ ಜನನಿಯೊ ಮೇಣು 
ಲಯಭೈರವನ ಭಗಿನಿಯೊ (ತೊರರಾ.' ೦-೧೦-೭). 


46 


೨೯೮೪ 


ಜಮದಗ್ನಿತನಯ 


ಜವನದಾಡೆ ಎ ಜವಂದಾಡೆ : ಸಬಳ ಜವನದಾಡೆ ಕಣೆಯ ಕಂಪಣ 
ಗದೆ ಪ್ರಭುವೆತ್ತ ಶಕ್ತಿಯಾದಿಯನು (ಅನೆಂಡ. ೦೮-೦೪). ಜವನ ಬಾರಿ ಎ 
ಯಂಮನ ಪಾಶ: ಪೆಂಡತಿಯ ಮೂಗನಕಾರಣದಿನರಿವವನಂ ಜವನ 
ಬಾರಿಗಟ್ಟುವುದೆ ಧರ್ಮಂ (ಪಂಡತಂ. ೭೯-೯). ' ಜವನ ಭಗಿನಿ - ಯಮನ 
ತಂಗಿ; ಯಂವಂನಾ ನದಿ:. ಜಹ್ನಮುನಿಯಿಂದ ಪುಟ್ಟಿ 'ಹಿಮ 
ಗಿರಿ ದಾಟಿ ಜವನ ಭಗಿನಿಯ ಕೂಡಿ ಮಣಿಕರ್ಣಿಕೆಯ  ನಿರೆದೆ 
(ವಿದಾಕೃ. ೮೮-೩). ಜವನ ಮಗ -- ಯಮನ ಮಗ; ಯಂಂಧಿಷ್ಠಿರ : 
ಜವನ ಮಗನಿರ್ಕೆ ಸುಭಟರ ಜವನಿರ್ಕೆ (ಗದಾಯು, ೭-೫); ಜವನ ಮಗ 
ಸಂನ್ಯಾಸಿವೇಷದಿ . . . ದಿವಿಜರಾಯನ ತನಯನಿದ್ದ ಶಿಖಂಡಿವೇಷದಲಿ 
(ಕುವ್ಯಾವಿ. ಓರಿಇ. ೨-೨). ಜವನವರು - ಯಮದೂತರು : ಜವನವರೆಡೆ 
ಯಾಡಲಣ್ಮರಾ ಮುನಿವನದೊಳ್‌ (ಕಬರಂ. ೨-೬೬) ; ಹೇಭವನೆ ಶಿವನೆ 
ಜವನವರ ಜವಕೆ ಶವವಾಗದಂತೆ ಮಾಡು (ಅಕಳು. ೩-೦೧). ಜವನೆೊಂದಿಗವ 
“ಯಮನ ಜೊತೆಯವನಂ; ಸತ್ತವನು” (ಪ್ರಠಣ್ಣ) : ಮೊನೆಯೊಳಿ 
ದಿರ್ಚಿದೊಡವನಂ ಜವನೊಂ (ಪಾಕಾಂ. ನಂ]ದಿಗನನಾಗಿಸಿದ ರಕ್ಕಸ 
ದಲ್ಲಣಂಗೆ (ರಾಮಾಕ್ತ, ೧೬೦-೦). [ “ಪ್ರಾ. ಜಮ./ಸಂ. ಯಮ] 
ಜಮಕಾಯಿಸು (ಕ್ರಿ). ಜಮಾಯಿಸು; ಕೂಡಿಸಂ; ಸೇರಿಸು: ತಮ್ಮ ಓಲಗ 
ಕೊಂಬು -ತಮಟೆ ಸಂಕು ಜಾಗಟೆ ತುತ್ತೂರಿ ಕಹಳೆಗಳೊಂದಿಗೆ ಜಮ 
ಕಾಯಿಸುತ್ತಾರೆ (ಗಕುದಾ. ೧೭೦). [ ಆ ಜಮಾಯಿಸು] 
ಜಮಖಾನ «ಜಂಬುಕಾನ' ನೋ. 
ಜಮಖಾನೆ, "ಜಂಬುಕಾನ' ನೋ. 
ಜಮಖಾನೆ, (ನಾ). ವ್ಯಾಯಾವಂ ರಂಗ ; ಕ್ರೀಡಾರಂಗ ; ಆಟದ 
ಸ್ಥಳ ; ಮನೆಯಲ್ಲಿ ಮಾತ್ರವಲ್ಲ . . . ಜಮಖಾನೆಯಲ್ಲಿಯೂ ಅವನು 
ತನ್ನ ಕಡತ ಬಿಚ್ಚುತ್ತಿದ್ದನು (ನಟಿಸಾ. 9). [— ಇ0. 07081408] - 
ಜಮಜಮ (ಗು). ಅಪ್ಪಟ ; ಪಕ್ಕಾ : ಅವರು ತೋರಿಕೆಗೆ ಮಾತ್ರ ಒಳ್ಳೆಯ 
ವರಾಗಿದ್ದರು. ಆದರೆ ನಿಜವಾಗಿ ಜಮಜಮ ಕಳ್ಳರು (ಈಕಥೆ. ೧೦೩). [?] 
ಜಮದಂಡ, ಜವದಂಡ (ನಾ). ೧. ಅರಮನೆ, ಗುರಂಮನೆಗಳ ಬಿರಂದಿನ 
ಲಾಂಛನಗಳಲ್ಲಿ ಒಂದಂ : ಸಾಧಾರಣ ಬಿರುದುಗಳು . . . ಡಮರುಗ, 
ಪಂಚಘಂಟೆ, ಅಸಾಸೋಟ, ಜಮದಂಡ (ಗುಕುದ. ೦೦). ಜವದಂಡ : ೨. 
: ಯವಂನು ವಿಧಿಸಂವ ಶಿಕ್ಷೆ; ಯಮನ ಆಜ್ಞೆ : ಪೂರ್ವಪದಂ ತದ್ಭವ 
ಮಾದುದರ್ಕೆ- ಯಮದಂಡ- ಜವದಂಡ (ಕಮದ. ೨೮೯ ಪ್ರಯೋ). ೩, 
ಯಂವಂನ ಕೈಯಲ್ಲಿರುವ ದಂಡ,-ಆಯುಧ : ವೀಷಳಂತಯಕು(ವ] 


ರ[ಜವ]ದಣ್ಣ (ಸೌಇಇ. XX, ೭೧-೦೨; 1109. [ಜಮ + ದಂಡ] 


'ಜಮದಂಡೆ, ಜವದಂಡೆ (ನಾ). ೧. ಒಂದಂ ಬಗೆಯ ಆಯಂಧ : 


“ ಕಂಜುರಂ೭ಜಮದಂಡೆ” (ಕಾಕಕ್ಕ. ೬೫): ಪುಡಿಬಾಣ . . . ಜಮದೆಂಡೆ 
ವುಡಿ ಸಸ್ತ್ರ ಹೊಗೆ ಬಾಣವುರಿಯಾ (ದೇವಾಪು. ೩-೨೦೩). ಜವದಂಡೆ: 
೨. ಯಮನು ವಿಧಿಸುವ ಶಿಕ್ಷೆ,-ಆಜ್ಞೆ : ಐವಾಯ್ಬುಲಿಯೆನೆ ನಗರ 
ರಕ್ಷಕನಿರ್ಕುಂ ; ಎಂತುಂ ಕಟ್ಟಾಣತಿ ಜವದಂಡೆ (ಕಾಮಾಕ್ಕ. ೦೨-೦೧). 
[( ಆ ಜಮದಂಡ) 
ಜಮದಗ್ನಿ (ನಾ). ೧. ಪ್ರಜ್ವಲಿಸುವ ಅಗ್ನಿ. ೨. ಒಬ್ಬ ಖಂಷಿ ; 
ಪರಶಂರಾಮನ ತಂದೆ: “ಕಪಿಲಂ ಮರೀಚಿ . . . ಜಹ್ನು ಜಮದಗ್ನಿ 
ಸುಮಾಂಡವ್ಯರೆಂದು ತಪಗೆಯ್ವ ಮು ಖ್ಯಯಷಿಯರೆನಿಕ್ಕು” 
(ಮಂಗರಾ. ೭೬. ೧೧). [ಸಂ.] 
ಜಮದಗ್ನಿತನಯ (ನಾ). ಜಮದಗ್ನಿವುಹರ್ಷಿಯ ವಂಗ ; ಪರಶಂ 
ರಾವು : ಲಲನೆಯೊಳು ಜಮದಗ್ಗಿತನಯನೊಳು ಮುಸಲಿಯೊಳು 
ಚೆಲುವಿನೊಳು ದಶರಥಾತ್ಮಜನೊಳತಿಕಬ್ಬನೊಳು ಬಿಳುದಿನೊಳು ರಾಮ 
ವೆನಿಸಿಕ್ಕು (ಮೆಂಗರಾ, ೧೪೭-೪೦). [ಜವತದಗ್ಗಿ + ತನಯ) 


ಜಮದಾಡೆ ರ್ಪಿ೮೫ ಜಮಾಯಿಸು 


ಜಮದಾಡೆ, ಜವದಾಡೆ (ನಾ). ಒಂದಂ ಬಗೆಯ. ಆಯಂಧ ; ಕಠಾರಿ ; | :| ಜಮಾಖರ್ಚು (ನಾ). ಆಯಂವ್ಯ ಯ ; ಆದಾಯ ಮತ್ತು ವೆಚ್ಚ: 


ಬಾಕೆಂ: ಕರವಾಳ ಕಕ್ಕಡೆಯ . . . ಜಮ[ಪಾಕಾಂ- ವ]ದಾಡೆಯ ಚಾಪದ 
(ಕಾಜಕೇ. ೬-೦೧ ವು; “ಕೋರೆಯುಳ್ಳ ಈಟೆ” (ರಾಟರೀ. ಕೋರ). 
ಜವದಾಡೆ: ಸಿಂಗಾಡಿಗತ್ತಿ ಜವದಾಡೆ (ಸುಂಕಬಂ. ೬೪): ಮುತ್ತಿನ 
ಮೊಲೆಕಟ್ಟು ಜೆಡೆಯ ಗೊಂಡೆಯ:ಬಿಗಿದೊತ್ತಿ ಕಟ್ಟೆದ ಜವದಾಡೆ (ಕುರಾಸಾಂ. 
ರಮಣಿಯೊರ್ವಳು . .'.” ಘಮಘಮಿಸುವ ಸೊನ್ನೆಗೇದಗೆ 
ಎಸಳೆಂಬ ಜವದಾಡೆಯವಳೊಪ್ಪಿ ದಳು (ಮೋಹಕ. 8-೩೮) ಆರ ನೋಡಲು 
ಜವದಾಡೆಯ ತಿರಿಗೂಳ ಪೂರೈಸಿದ ಗಾಯದವರು (ಕಂನವಿ. ೦೪-೬೨). 
[ಜಮ + ದಾಡೆ./ತಮಿ. ಚಮುದಾಡು ; ತೆಲು. ಜಮುದಾಡಿ, 
ಜಮುದಾಳಿ./ಹಂ. ಜಮಡಾಢ್‌, 'ಜಮಧರ್‌ ] 


೦೮-೧೯) ; 


ಜಮರ "ಜಂಬರ' ನೋ. 


ಜಮಶೇರಿ (ನಾ). ಒಂದು ಬಗೆಯ ನಾಣ್ಯ: ಮಲಾಪಹಾರಿಯ ದಕ್ಷಿಣದಲ್ಲಿ 
೧೮ ಪ್ರಕಾರದ ವರಹೆಗಳು ಅಥವಾ ಹೊನ್ನುಗಳು ನಡಿಯುತ್ತಿದ್ದವು. 
ಅವುಗಳ ವಿವರ-೧ ಗಜಪತಿ ೬ ದುರ್ಗಿ, ೭ ಜಮಶೇರಿಳ 
(ಕಛಾಗೆ. ೨೮0). [?] 

ಜಮಳ, ಜವಳ, ಜದಳ್ಳಿ, ಜವುಳಿ, (ನ್‌). ೧. ಜೊತೆ; `ಜೋಡಿ ; 


ಅವಳಿ : ಯತ್ವಕೆ ಜತ್ವಂ-ಯತಿ-ಜತಿ ; ಯಮಳ-ಜಮಳ (ಕಮದ. ೨೩೯ | 
ಪ್ರಯೋ); ಜಮಳದೋಲೆಗಳನ್ನು ಲಿಂಗಾಭಟ್ಟನಿಗೆ ಒಪ್ಪಿ ಸುವನು (ಮಂತ್ರಶ. | 


೦೬೩-೧೭). "ಅವಂಳ್‌' ಪರಾ. .ಜವಳ್ಳ: ೧. “ಪೊಣರಮಳ್‌ ಜುಗಂ 
ಜವಳ ಜೋಡೆಂದೊಡೆರಡಕ್ಕೆ ನಾಮಂ”' (ಕಬ್ಬಿಕ್ಕೆ: ೦೫೩): ಮಕಾರಕ್ಕೆ 
ವಕಾರಂ . . . ಯಮಳ-ಜವಳ (ಕಮದ. 5೬೩ ಪ್ರಯೋ). "ಜವಳಂಬಂ' 
ಪರಾ. ಜವಳ್ಳಿ: ೧. “ಜವಳಿ ಯುಗಂ” `(ಕರ್ಣಾನಿ. ೨೬); “ಜುಗ 
ಜುಗುಮ ಜವಳಿ ಪೊಣರಮಳೆನ್ನಲ್‌ ತೋಟುವುದು ಯುಗಳ ಸಂಖ್ಯೆಯು” 
(ಕವಿಕಂ. ೨೦೨) ; ಕುಠಾರರ ಜವಳಿಯನು ಕರೆಸಿದನು ರಾಧಾಸುತನ 
ಸೌಬಲನ (ಕುವ್ಕಾಸ. ೧೬-ಬ: ಕತವಲಯನೇತ್ರದ ಕುಲಿಶರದಂಗಳ 
ಜವಳಿಗಳಸಮೊಲೆಗಳ . .. ಯುವತೀ ರೂಪದ ಚಿತ್ರಮನಾ ಸುಕುಮಾರಂ 
ನೋಡಿದನು (ಜಯಾ . 8-00). ವಿ. ಒಂದೇ ತೆರನಾಗಿರುವುದಂ ; 
ಸಮಾನವಾಗಿರಂವುದು; ಸಾಟಿ: .“ಪಡಿ ಪಾಟಿ ಪಾಂಗು ಪಾಸಟಿ ಜವಳಿ 
ಜೋಡಣೆಯು ಸಡಗರದೆ ತೋಡು ಜೋಡಿಯು ಭಂಗಿ ಸಾಮ್ಯ” 
(ಕಲ ಮಂ; ೩೬): ಜವುಳ್ಳಿ : ೩; ಸೀರೆಗಳ ಮೊತ್ತವನ್ನು ಲೆಕ್ಕ ಮಾಡುವ 
ಒಂದು ಪ್ರಮಾಣ ; ಜೋಡಿ ಸೀರೆ; ಜೊತೆ: ಜವುಳಿಯೆನೆ ಸೀ(ರೆ) 
ಯೆರಡುಂ ಜವುಳಿಗಳಿಪ್ಪತ್ತು ಎನಿಪ ಕೋಡಿಗೆವೊಂದುಂ ಜವುಳಿ ಚತುಸಂಖ್ಯೆ 
'ಚೌಕುಳಿ. ಜವುಳಿಯ ಪರಿಭಾಷೆ ಪೇಟ್ಲಿ ರಾಜಾದಿತ್ಯಂ (ವ್ಯವಹಾ. ೦-೩ 
ಅನುಬಂಧ). 

ಜವಳಿಮಕ್ಕಳುಎಅವಳಿ ಮಕ್ಕಳು; ಅವಳಿ ಜವಳಿ : ತವಕಧಿಂದೆಅಗಿದಡೆ 
ಮಾದ್ರಿಯ ಜವಳಿಮಕ್ಕಳನಪ್ಪಿದನು (ಕುವ್ಯಾಗ. ೧೧-೪೨). ಜವಳಿಯನಿಕ್ಕುವ 
ಜೋಡಿಹಾಕು ; ಒಂದಕ್ಕೊಂದು ಸೇರಿಸು: ಸೂಕಳಾಶ್ವಮಂ ಜವಳಿ 
ಯನಿಕ್ಕಿಯೋಡಿಸುವ ಮಜಾ ಗಳ್ಲೆ ಪಾಲನೆಜಕಿವುಜ್ಜುಗವಂ 
ತಳೆದಿರ್ಪನಾವಗಂ (ನಳಶಂ. ೬೪೯). 

[.ಆ ಪ್ರಾ. ಜಮಲ./ಸಂ. ಯಮಲ 

ಜಮಳಿ (ನಾ). (?) : ಕೊಳಗುಪ್ಪೆ ಪಟ್ಟಿವಸಿ ಅರ್ಧಂ ಕಾನಸೊಪ್ಪಿನರ್ಧಂ 
ವಾರಲರ್ಧಂ ಕರ್ಸಪಿಣ್ಣಂ ನೂರಿರ್ಪತ್ತೆಣ್ಣು ಕೊಂಬೆಗಾರೆ ಡಂ ಪಡೆಯಂ 
ಮೆಣ್ಣು ಮೂಡೆ ಜಮಳಿ ಒನ್ನು ಇದು ಗೋಪಾಲದೇವರಾ ದತ್ತಿ 
(ಎಇ. X೫1, ೨೯.೧೬; 8ನೆಯ ಶತ). 

[ಬ ಇದು "ಜವಳ್ಳಿ" ಎಂಬುದರ ಅಪಲಿಖಿತವಿರಬಹುದು] 
ಜಮಾ "ಜಮ್ಮೆ' ನೋ. 


ಲಾ 


10 


20 


40 


ಜಮಾಖರ್ಚು ಮುಂತಾದ ಬಾಬುಗಳಲ್ಲಿಯೂ ಖಾವಂದರವರು ಪಿಚಕ್ಷಣೆ 
ಯಿಂದ ಆಜ್ಞೆ ದಯಪಾಲಿಸಿದ ಕ್ರಮವು ವ್ಯಕ್ತವಾಗುತ್ತೆ (ಮಹಾವಂ, 11, 
8೮); ಖಾಸಗಿ ಜನರು ತಂತಮ್ಮ ಜಮಾಖರ್ಚುಗಳನ್ನು ಇದರಲ್ಲಿ 
ಬರೆಯುತ್ತಿದ್ದರು (ಕನ್ನಸಂ. ೪0); ನೀನೊಮ್ಮೆ ಮಾಡಿ ನೋಡೋ ಈ 
ನಾಡ ಜಮಾಖರ್ಚು (ಮಾನಸ. ೬೮-೨೦). 

[ ಜಮಾ (ಜಮ್ಮ) * ಖರ್ಚು ( ಆಕರ್ಚು/) 


ಜಮಾದಾರ, ಜವೆಂದಾರ (ನಾ). ೧. ಸೇವಕರ ತಂಡದ ಮುಖ್ಯಸ್ಥ ನ 


ಅಂಗರಕ್ಷಕ ದಳದ ವಂಖ್ಯಸ್ಥ; ಹೋಬಳಿದಾರ: (ಕೈಸ"ಗೆ. 11; ೫೩೦). 
೨. ಇಂದಿನ ವಸೂರಂ ಸಂಸ್ಥಾ ನದಲ್ಲಿದ್ದ ಅಶ್ವದಳದ ಅಧಿಕಾರಿ: 
(ಮೈ ಗೆಜಿ. 1೪, ೭೭೬೨): ಧೊರೆಗಳ ಅಪ್ಪಣೆಯಾಗಿದೆ ಎಂದು ಪಿತೂರೀ 
ಕಾಗದವನ್ನು ಬರೆದು, ತನ್ನ' ಕಡೆ ಜಮಾದಾರ ಹರಿಸಿಂಗನನ್ನು ಕಳುಹಿಸಿ 
ಕೊಟ್ಟು (ಕಾಮವಂ. ೦೭೯೪). ೩. ಪೋಲೀಸ್‌ ಖಾತೆಯಲ್ಲಿ ಒಬ್ಬ 
ಅಧಿಕಾರಿ : ಜಮಾದಾರರು ಕಚೇರಿಗೆ ಹೋದರು (ಬಂಗಾರ. ೪೬): ಅತ್ತ 
ಗುಪ್ತಪೋಲೀಸನೂ ಜಮಾದಾರನೂ . . . ದೇವಾಲಯಕ್ಕೆ ಬಂದರು. 
(ಮೊಪಾಸಾ. ೩೯) : ಜಮಾದಾರನೆಂದರೆ ನನಗಿಂತಲೂ ಮೇಲಿನ ಅಧಿಕಾರಿ 
[ನಾಪೋಲೀ.. ೦೬೨). ಜಮೇದಾರ : ೨. ಜಮೇದಾರರು ವಸ್ತುತಃ ದೇಶದ 
ಸೀಮೆಗಳನ್ನು ಕಾಯತಕ್ಕವರಾಗಿದ್ದಾಗ್ಯೂ, ಮೆಲ್ಲಮೆಲ್ಲಗೆ ಅರಸುತನದ 
ಅಧಿಕಾರವನ್ನು ನಡಿಸಹತ್ತಿದರು (ಮುಂಬಯಿ. ೫-೨೫೭). 

[ «ಅರ. ಪಾರ. ಹಿಂ. ಮರಾ. ಜಮಾದಾರ್‌ ] 


ಜಮಾಬಂದಿ(ನಾ). ಸರಕಾರಕ್ಕೆ ಸಲ್ಲಬೇಕಾದ ಆಯಾ ವರ್ಷದ ಕಂದಾಯ 


ವನ್ನು ನಿಗದಿ ಪಡಿಸುವುದು; ಕಂದಾಯವನ್ನು ನಿಗದಿಪಡಿಸುವ 
ವ್ಯವಸ್ಥೆ : ಜಮಾಬಂದಿ ಬೇರೀಜು ವಿಶೇಷವಾಗಿದ್ದ ಸ್ಥಳಗಳಲ್ಲಿ ಬೇರೆ 
ಒಬ್ಬನನ್ನು . . . ನೇಮಿಸಲ್ಪಡುವುದು (ಗ್ರಾಮಾಕ, ೨); ನಿತ್ಯದ ಊಟ 
ಏನೇ ' ಇರಲಿ ಜಮಾಬಂದಿಯ ದಿವಸಗಳಲ್ಲಿ ದಿನಕ್ಕೊಂದು ಬಗೆ ಭಕ್ಷ್ಯ, 
ಖೀರು . . .'ಆಗಲೇ ಬೇಕು (ದುಂಬಿಕ. ೫೭). 

[ «ಪಾರ. ಹಿಂ. ಮರಾ: ಜಮಾಬಂದೀ ) 


ಜಮಾಯತ್ತು, ಜವಿಂಯತ್ತು, ಜವಿಂಯಿತ್ತು (ನಾ). ೧. ವಿಭಾಗ; 


ಫಿರಕಾ : ಕೆಲವೂ ಜಮಾಯತ್ತು ಕಣಿವೆ ಕೆಳಗಣ ಸತ್ಯಮಂಗಲ ಮುಂತಾದ 


-ತಾಲೋಕುಗಳ ಸಾಧಿಸುವ ಹಾಗೂ ಕಳುಹಿಸಿ (ಹೈ ದರ. ೦೦೫). 


ಜವಿಯತ್ತು: ೨. ಸೈನ್ಯದ ತುಕಡಿ: ಸಾದ್ರಿ ಬೇಹಾರಿ ಕಡೆ ಜಮಿಯತ್ತಿನ 
ಮೇಲೆ ಬಿದ್ದು ಜಗಳ ಮಾಡಿದಲ್ಲಿ (ರಾಶೇಂದ್ರ, ೯೬). ಜಮಿಯಿತ್ತು : 
೨. ವಿಜಯನಗರದಿಂದಲು ಕೃಷ್ಣರಾಯರು ಈ ದೇಶಕ್ಕೆ ಜಮಿಯಿತ್ತು 
ಸಹ ಸವಾರಿ ಬರುವಾಗ್ಯೆ (ಕಳವಂ. ೧೩-೬). 

[ ಅರ. ಪಾರ. ಜಮಾಅತ್‌ ; ಮರಾ. ಜಮಾತ್‌ ; ಜಮಿಯತ್‌ ] 


ಜಮಾಯಿಸು (ಕ್ರಿ). ೧. ಒಟ್ಟುಗೂಡಂ ; ಒಂದೆಡೆ ಸೇರು : ಬಹಳ ವಿಷ 


ಜಮಾಯಿಸಿ ಬಿದ್ದು ಕೊಂಡಿತ್ತು ಆ ಜಾಗದಲ್ಲಿ! (ಸಾಹೇದ್‌. ೧೨). 
೨. ಒಟ್ಟುಗೂಡಿಸು ; ಸೇರಿಸು: ಆ ಶೀಮೆ ಸಹಾ ಸಾಧಿಸಿಕೊಳ್ಳ 
ಬೇಕೆಂಬದಾಗಿ ಫವುಜು ಜಮಾಯಿಸಿ ತಯಾರಾಗುತ್ತಾ ಇದ್ದರು 
(ರಾಜೇಂದ್ರ. ೨); ದೊಡ್ಡಿದಾರರುಗಳು ಸುಗ್ಗಿಕಾಲದಲ್ಲಿ ಒಣಹುಲ್ಲನ್ನು 
ಜಮಾಯಿಸಿಕೊಂಡಿದ್ದರೆ ಅನುಕೂಲ (ಗ್ರಾಮಾಕ. ೧೦೫). ೩. ಚೆನ್ನಾಗಂ ; 
ಭರ್ಜರಿಯತಾಗಂ : ಇವೊತ್ತು ಮನೋಹರದಾಸರ ಕೀರ್ತನೆ-ಗಾಯನ 
ಅಷ್ಟು ಜವಹಾಯಿಸಲಿಲ್ಲ (ಶ್ರೀಕಾಂತ. ೨೦೦). ೪ಉ.' ಹೊಂದಾಣಿಕೆ 
ಯಾಗು; ಕೂಡಿಬರು ; ಮೇಳಹೊಂದಂ. ೫. (ಕೆಲಸ ಉದ್ಯೋಗ, 
ವ್ಯವಹಾರ, ವ್ಯಾಪಾರ ಮೊದಲಾದುವು) ಯಶಸ್ವಿಯಾಗು ; 
ಸಫಲವಾಗು : (8). [ಜಮಾ (ಜಮ್ಮ) + - ಇಸ್ಕು] 


ಜಮಾವಟ್ಟು ೨೯೮೬ 


ಜಮಾವಟ್ಟು (ನಾ). ಹೊಂದಿಕೆ; ಸಾಮರಸ್ಯ ; ವೇಳ: ಅಂತೂ ಒಳ್ಳೆ 
ಜಮಾವಟ್ಟಿನ ಮುಕ್ತಾಯಕ್ಕೆ ತಲೆದೂಗದವನಲ್ಲಿ ಮೂರ್ಛನೆಗೆ ಕಣ್ಣಂ 
ಮುಚ್ಚಿ ಅರೆನಿದ್ರೆಯಂ ಮಾಡುವನಂತೆ ಅಪ್ರಯತ್ನವಾಗಿ ಸ್ತಬ್ಧವಾಗದವ 
ನಲ್ಲಿ. . . ಗುಣವಿಲ್ಲ (ಕಾಂಪೂಡ. ೦೦).  [ “ಹಿಂ. ಜಮಾವಟ್‌ ] 

ಜಮಾವಣೆ (ನಾ). ೧. ಒಟ್ಟುಗೂಡಿಸುವಿಕೆ ; ಶೇಖರಣೆ ; ಸಂಗ್ರಹ; 
ದಾಸ್ತಾನಂ : ಸಣ್ಣಪುಟ್ಟ ಪಾಳೆಯಗಾರರಿಗೆ ಹೇಳಿಕಳುಹಿಸಿ ಸೈನ್ಯದ ಜಮಾ 
ವಣೆಯನ್ನು ಮಾಡಿದರು (ಶ್ರೀರಾಯ. ೦೨೩) : ಸುಲ್ತಾನನು ಈಗ ತನ್ನ 
ಸೈನ್ಯ ಜಮಾವಣೆ ಮಾಡುತ್ತಿರುವುದು ಚೀನಾದ ಮೇಲೆ ದಂಡೆತ್ತಿ ಹೋಗಲು 
(ರಾಜ್ಕೋದ. ೦೯೩). ೨. ಹೊಂದಾಣಿಕೆ ; ಹೊಂದಿಕೆ ; ಸಾಮರಸ್ಯ: 
ಲಯಃ।, ಸಾಮ್ಯಂ, ನೃತ್ತಗೀತ ವಾದ್ಯಗಳು, ಆ ವಾದ್ಯಗಳು ಸರಿಯಾಗಿರುವು 
ದಕ್ಕೆ ಹೆಸರು ಅಂದರೆ ಜಮಾವಣೆ (ಸಿದ್ಕಾಂತಿ. ೫೫); ನನಗೂ ಕಲೆಗಾರರಿಗೂ 
ಜಮಾವಣೆ ಇಲ್ಲ (ಅರೆಮ. ೦೬೯). [ಜಮಾ (ಎಜಮ್ಮೆ) + - ಅಣ್ಮೆ] 

ಜಮಿಯತು "ಜಮಾಯತ್ತೂ' ನೋ. 

ಜಮಿಯಿತ್ತು "ಜಮಾಯತ್ತಾ' ನೋ. 

ಜಮಾನದಾರ "ಜವಿನಾನಂದಾರ' ನೋ. 

ಜಮಾನು(ನಾ). ನೆಲ; ಭೂವಿಂ : ಹೇಮಾವತೀ ನದಿಗೆ ದಕ್ಷಿಣದ ಜವಿನಾನಿಗೆ 


ಪಶ್ಚಿಮ (ಎಕ. 1, ೦೦-೯; 1693): ನದಿತೀರದಲಿ ಬಂಜರ ಜವಿಸನು. 


ಗಿಡ ಕಡದು ಸಾಗುವಳಿ ಮಾಡಿ (ಎಕ. ೪1, ಕೊಪ್ಪ. ೪೮-೩೯; 1811); ಆ 
ಬಗ್ಯೆ ಜಮಾನು ಸರಕಾರದ ಜಪ್ತಿ ದಾಖಲಾದ್ದರಿಂದ (ನ್ಕೊಆರಿ. ೦೯೪೨, 
೩೯-೦೦; 1813); ಈ ದೇಶದ ಜವಿಸಾನು ಹೆಚ್ಚು ಸಾಗುವಳಿಯಾಗಿಲ್ಲ 
(ಪ್ರವಾಇ. 11, ೪೦); ಗ್ರಾಮಗಳನ್ನು ಹಂಚಿಕೊಳ್ಳುವಾಗ ದೇವರಿಗೆ ವಿಖಾಸ 
ಲಾಗಿ ಜವಿಸನು ತೆಗೆದಿಡಲು ಚರ್ಚೆಯಾಯಿತು (ಹುಟ್ಕಹ. ೪). 
[ «ಪಾರ. ಹಿಂ. ಮರಾ. ಜವಾನ್‌] 

ಜಮಾನುದಾರ, ಜವಿಸಾನದಾರ, ಜವಿನಾನ್ಹಾರ (ನಾ). ೧. ವತನದಾರ; 
ವಂಶಪರಂಪರೆಯಿಂದ ಅಧಿಕವಾದ ಭೂವಿಂಯಂ ಒಡೆತನ ಹೊಂದಿದ 
ವನಂ : ಭೂತನಾಥಪುರವೆಂಬ ಗ್ರೂಮದಲ್ಲಿ ಹರವಲ್ಲಭನೆಂಬ ದೊಡ್ಡ 
ಜವಿಸಾನುದಾರನಿದ್ದನು (ಬಂಕಿಮ. ೨೭೪): ಜಮಾನುದಾರ ಮಕ್ಕಳಿಂದ 
ಕಾಳು ಕಡಿಗಳನ್ನು ಸ್ವೀಕರಿಸುತ್ತಿದ್ದರು (ಕಂಗರೋ. ೫೦). ೨. ಭೂಮಿಯ 
ಮೇಲ್ವಿಚಾರಣೆಯ ಅಧಿಕಾರಿ. ಜಮಾನದಾರ : ೧. ಬಸವಾಪಟಣದ 
ಹೆವಾಲದಾರ ಬಾಬಸಾಹೇಬರ ಬಗೆ ಜಮಾನದಾರ ಶ್ರಿಯಂಬಕಸಖಜಿ 
ಪಂಡಿತರ ಕಾರಕಿರದಿಯಲು (ಎಕ. ೫1, ಹೊಳಲ್ಕೆ. ೬೩-೬; 1716): 
ಸಾವಿರಾರು ಜಹಗೀರದಾರರು, ತಾಲೂಕುದಾರರು, ಜವಿಖಾನದಾರರು 

. ಡುರ್ದಶೆಗೀಡಾಗಿದ್ದರು (ಪ್ರಂಧ. 89). ಜಮಾನ್ನಾರ: ೧. 
ಜವಿಸನ್ಹಾರನ ಮಗಳ ಮದುವೆ ನಡೆದಿತ್ತು (ಜಮಿನ್ಮಾ. ೬). 
[ ಜವಿಖನು + - ದಾರ್ಮ. / ಪಾರ. ಹಿಂ. ಮರಾ. ಜಮಾನ್ಸಾರ್‌ ] 

ಜಮಾನುಬಾಬು (ನಾ). ಜವಿಾನಿಗೆ ಸಂಬಂಧಪಟ್ಟುದು ; ಜಮಿಸಾನಿನ 
ಕಂದಾಯಂ;: ಜವಿಹಾನುಬಾಬಿನ(2826 ೫696886) ಜಮಾಬಂದಿಯು ದಿವಾನ್‌ 
ಪೂರ್ಣಯ್ಯನವರ ಕಾರಕರ್ದಿಯಲ್ಲಿ ಮೊದಲನೆಯ ವರ್ಷ ಶ೫೯ಕ್ವಿ. ಲಕ್ಷ 
ರೂಪಾಯಿ ಇದ್ದುದು ವೃದ್ಧಿಯಾಗಿ (ಮಹಾವಂ, 11, ೮೦). 

[ ಜವಿಖಾನು + ಬಾಬ್ದು;] 

ಜಮಾನ್ಹಾರ "ಜವಿಖಾನುದಾರ' ನೋ. 

ಜಮಾನ್ಹಾರಿ (ನಾ). ೧. ಜಮಾನುದಾರನ ಸ್ವಾಮ್ಯಕ್ಕೆ ಒಳಪಟ್ಟ 
ಪ್ರದೇಶ, -ಪ್ರಾಂತೆ: (ಮೈಗೆಜಿ, 77, ೭೯೦); ವೈಜಾಗಪಟಾಂ ಡಿಸ್ಟ್ರಿಕ್ಟ್‌ 
(ಇದಕ್ಕೆ ಸೇರಿದ ಜಮಿಾನ್ಹಾರಿಗಳು ಸಹಾ ಸೇರಿ) ಅತ್ಯಂತ ದೊಡ್ಡದು 
(ಭೂಗೋಳ, 60). ೨. ಜಮಾನಂದಾರನ ಹಕ್ಕೂ -ಹಂದ್ದೆ . "ಜವಿಸಾನ್ಹಾರಿ 
ಪದ್ಧತಿ' ಪರಾ. [ «ಹಿಂ. ಮರಾ. ಜವಿಖನ್ಮಾರೀ] 


ಲಾ 


86 


45 


ಜಮ್ಮ 


ಜಮಾನ್ನಾರಿಪದ್ವತಿ' (ನಾ). ಗುತ್ತಿಗೆದಾರನಿಂದ ಸಾಗಂವಳಿ ಮಾಡಿಸಿ 


ಕೊಳ್ಳುವ ಭೂಸ್ವಾಮ್ಮ ಪದ್ಧತಿ: ಗೇಣೀಗಾರರಿಂದ ಗೊತ್ತಾದ ಗುತ್ತಿಗೆ 
ಪಡೆದು ಭೂಸ್ವಾಮ್ಯವನ್ನು ಅನುಭವಿಸುವ ಜವಿಸಿನ್ನಾರಿಪದೃತಿ, ಆ 
ಪದ್ಧತಿಯನ್ನು ಹಿಡಿದ ವಾದ (L೩ndlord!sm. ಇಂಕನಿ). 

[ ಜಮಾನ್ನಾರಿ + ಪದ್ಧತಿ | 


ಜಮಾಯತ್‌ "ಜವಿಕಾಯತಂ' "ನೋ. 
ಜಮಾಯತು, ಜವಿನಾಯತ್‌ (ನಾ). (ಧನ, ಧಾನ್ಯ ವಂಂಂತಾದುವು) 


ಒಟ್ಟುಗೂಡಿದುದು; ಸಂಗ್ರಹ; ಶೇಖರಣೆ; ದಾಸ್ತಾನು: ಶಿವರಾತ್ರೆ 
ದಿವಸ ಸೇತುವೆ ಬಾಗಿಲು ಬಳಿಯಿಂದ ಜಮಿಾಯತನ್ನು ಲೂಟಿಮಾಡಿ 
ಹೋದರು (ಹೈದರ.೦೦೬); ಕೊಡಗಿನ ರಾಜರಿಗೆ ಪ್ರಾಕು ಸ್ವಲ್ಪ ಜವಿನಾಯತು 
ಇತ್ತು. ಈಗ ಅವರಿಗೆ ಜವಿನಾಯತು ಹೆಚ್ಚಾಗಿ ಇದೆ (ರಾಜೇಂದ್ರ. ೩೫). 
ಜಮಾಯತ್‌: ಜಮಿಾಯತ್‌ ಅಥವಾ ಸಂಚಯ ಎಂದರೆ ನಿಸ್ಸಂಗ ಮತ್ತು 
ದೇವಧ್ಯಾನ (ಇಸ್ಲಾಂಸೆ. ೨೯೭), [ «ಪಾರೆ. ಜವಿಖಯತ್‌ ) 


ಜಮುನೆ, ಜಗಂನಿ, ಜಗುನೆ (ನಾ). ಯವಂನೆ ; ಯಮಂಂನಾ ನದಿ: 


ಜಮುನೆಯ ತೀರದಲ್ಲಿ ರಾಸಕ್ರೀಡೆಯಾಡಿದ ಆ ಮುದ್ದು ಗೋಪಾಲ 
ಕೃಷ್ಣನ' ಮೂರುತಿ ಯಾರ ಮನಸ್ಸನ್ನು ಸಂತೋಷಗೊಳಿಸಲಿಕ್ಕಿಲ್ಲ 
(ಗಾಳಿಗಾ. ೬೯). ಜಗುನಿ: « ಜಗುನಿಸೆಂಗವಂ' ಪರಾ. ಜಗುನೆ: “ಜಗು 
ನೆಯೆ ಯಮುನೆಯದಕ್ಕುಂ? (ಕವಿಕಂ. ೯೩; ಜಗುನೆಯಂ ಪಾಯು 
ಮೂಡಮೊಗದೆ ಪಯಣಂಜೋಗಿ ಮತ್ಸ್ಯದೇಶಮಂ ಪುಗುತಂದರ್‌ 
(ಪಂಪಭಾ. 6-8೦ವ); ಮೃಗಮೆಲ್ಲಂ ಕೃಷ್ಣಮೃಗಂ ಖಗಮೆಲ್ಲಂ ಕೋಗಿಲೆಯೆ 
ನದೀನದಮೆಲ್ಲಂ ಜಗುನೆಯೆ (ವರ್ಧಪು. ೬-೩೦); ಯತ್ವಕ್ಕೆ ಜತ್ವಂ- 
ಯಮುನಾ-ಜಗುನೆ (ಕಮದ. ೨೫೯ ಪ್ರಯೋ); ಬಡಬಾಸೆಯೆಂಬ ಜಗುನೆ 
ಯೊಳೊಡವೆರೆಯಲ್ಕೂಚಹಿಮಾದ್ರಿಯಿಂದೈದುವ ಬಾಂಗಡಲೆನೆ ಹಿಮಾಂಬು 

. ಸುರಿವುತಂ ಸೊಗಯಿಸುಗುಂ (ಉಜಶೇ. ೦೦-೮೨). 

ಜಗುನಿಯಯ್ಯಎಯಂಮುನೆಯ ತಂದೆ; ಸೂರ್ಯ: “ಜಗಂನಿಯಯ್ಕಂ 
ಜವನ ತಂದೆ” (ಕತರ. ೩೮). ಜಗುನೆಯ ಪಿರಿಯಎಯಮಂನೆಯ ಅಣ್ಣ; 
ಯವಂ: “ಅಜಂ... ಜಗುನೆಯ ಪಿರಿಯಂ-ಈ ೫ ಯಮಂಗೆ ಪೆಸರ್‌” 
(ಕರಸಾ. ೩-೩೩). [ ಸಂ. ಯಮುನಾ] 


ಜಮ್ಮೆ "ಜವ್ಕಿ' ನೋ. 
ಜಮ್ಮೆ, ಜಮಾ (ನಾ). ೧. ಆಯ; ಆದಾ ಯ; ಹಂಟ್ಟುವಳಿ. 


೨. ಸಂದಾಯ: ವಸೂಲಾದ ಹಣದ ಮೂರು ಪಾಲಲ್ಲಿ ಎರಡು ಪಾಲು 
ಸರ್ಕಾರಕ್ಕೆ ಜಮೆಯಾಗಿ ಉಳಿದ ಒಂದು ಪಾಲು . . . ವಕೀಲರಿಗೆ 
ಫೀಜಾಗಿ ಸಲುತ್ತಿತ್ತು(ಮಜಾವಂ. 21, ೪೫). ೩. ಸಂಗ್ರಹ ; ಶೇಖರಣೆ : 
ಬೇರೆ ಕೆಲವು ಚೀಲಗಳಲ್ಲಿ ರಕ್ತದೊಳಗಿಂದ ನೀರು ಬಂದು ಜಮೆ 
ಯಾಗುತ್ತದೆ (ಮುಂಬಯಿ. ೫-೦೬೯); ಅಂಗರೆಗಂತೂ ಕಟ್ಟಿಗೆ ಜಮೆ 
ಮಾಡುವ ಕೆಲಸ ವಿಶೇಷವಾಯಿತು (6ಕ್ಕಕೂ. ೪೭). ೪. ಕೂಡಿದಂದಂ ; 
ಸೇರಿದುದು; ಸೇರ್ಪಡೆ: ತಾಯೆ ಮರೆ ಚಿಂತೆಯನು ಕ್ಷತ್ರಿಯರಾ 
ಉಲುಹನಡಗಿಸದಿರಲು ತಾಪಸರೊಳಗೆ ಜಮೆಯಲ್ಲ (ಪಕುಛಾ. ೭-೨೬) ; 
ಕಳೆಯ ಪಡೆಯದಡಾನು ಶಿಷ್ಯರವೊಳಗೆ ಜಮೆಯಲ್ಲೆಂದು ಶಪಥವ ತಳೆದ 
ನಾಹಾ ಕೇಳು ಗೌತಮನಾಗ ಸಂತಸದಿ (ಮುಲ್ಲಾಶಾ. ೩-೩೪). ಜಮಾ: 
೧. "ಜದಾಖರ್ಚು' ಪರಾ. [ «ಅರ. ಹಿಂ. ಮರಾ. ಜಮಾ) 


ಜಮೇದಾರ "ಜಮಾದಾರ' ನೋ. 
ಜಮ್ಮ (ನಾ). ಅರಸನಿಗೆ ಸೇವೆ ಸಲ್ಲಿಸಿದುದಕ್ಕಾಗಿ, ಅರಸನಂ ಕೊಟ್ಟ 


ಭೂವಿಂ : ದೊರೆಗಳಿಂದ ಜಮ್ಮ ಉಂಬಳಿಗಳನ್ನು ಪಡೆದವರು ಅವರ 
ಸೇವೆ ಮಾಡಬೇಡವೆ (ಹುಲಿಹಾ. ೯೨): ನಮ್ಮ ಕೊಡಗಿದು ಜಮ್ಮದು; 
ಜಮ್ಮ ಕೊಡಗಿದು ನಮ್ಮದು (ಕನ್ನಪಾ- ೧೦೦-೦೦). 


ಜಮ್ಮಗಾರ 


ಜಮ್ಮದವರು ೬ ಅರಸನಿಂದ ಉಂಬಳಿಯನ್ನು ಪಡೆದವರು : ಜಮ್ಮ 
ದವರೆಲ್ಲ ತೋಕು ಕತ್ತಿಯಾಗಿ ಕರೆ ಕೊಟ್ಟೊಡನೆ ಪಡೆಗೆ ಹೋಗಬೇಕಂತೆ 
(ಹುಲಿಜಾ. ೯೨). "ಜಮ್ಮಗಾರ' ಪರಾ. [ «ಕೊಡ. ಜಮ್ಮ] 
ಜಮ್ಮಗಾರ (ನಾ). ಜವ್ಮವನ್ನು ಪಡೆದವನಂ ; ಉಂಬಳಿದಾರ : ಆಯಾ 
ಭೂಮಿ ಮನೆ ಜಮ್ಮಗಾರರಿಗೆ ಕೊಡಿಸಿ ನಿರ್ಭಯದಿಂದ ನಿಮ್ಮ ನಿಮ್ಮ 
ಮನೆಯಲ್ಲಿ ಒಕ್ಕಲಾಗಿ ಬಾಳುತ್ತ ಇರಿ ಎಂದು ಅಭಯವನ್ನು ಕೊಟ್ಟು 
(ರಾಜೇಂದ್ರ. ೨೦). [ ಜಮ್ಮ +೬ - ಗಾರೆ (ಆ -ಕಾಜ)] 

ಜಮ್ಮಿ (ನಾ). ಒಂದು ಬಗೆಯ ಮರ: ಜಮ್ಮಿ (ತಿರಫಳ). - ಮಧ್ಯಮ 

ವೃಕ್ಷ. ಕಟ್ಟಿಗೆ ಸಾಧಾರಣ. ಬೀಜಗಳ ಯೆಣ್ಣೆ ಔಷಧಿಯು (ಕಥಾಗೆ. ೩೯). 
[?] 

ಜಮ್ಮಿಟ್ಟಿಗೆ "ಜಂಬಿಟ್ಟಗೆ' ನೋ. 

ಜಮ್ಮು "ಜೊಂಪ್ಲು' ನೋ. 

'ಜಯ (ನಾ). ೧. ಗೆಲ್ಲುವುದು; ಗೆಲ್ಲ; ಗೆಲವು: “ ಜಯಮೆನೆ ಗೆಲ್ಲಂ“ 
(ಕತುನಿ. &॥8); ಜಯಮೆನಗಪಜಯಮಿದು ಯಶಮಯಶಮೆಂಬಿದಂ 
ಬಗೆಯದೆ ನಿಶ್ಚಯಿಸಿ ಕಲಹಮನೆ . , . ಕಲಿ ಸುಯೋಧನಂ ಪೊಜಮಟ್ಟಂ 
(ಪಂಪಭಾ. ೦೦-೨೭) : ನಿನಗಭಿವೃದ್ಧಿಯಕ್ಕೆ ಶುಭಮಕ್ಕೆ .. . ಜಯಮಕ್ಕಜ 
ರಾಮರಮಕ್ಕೆ (ಕಣ. ೯೬-೪-೪೨ ; 18ನೆಯ ಕತ). ೨. ಇಂದ್ರಿಯಗಳನ್ನು 
ಹತೋಟಿಯಲ್ಲಿಟ್ಟಾ ಕೊಳ್ಳುವುದು ; ಆತ್ಮನಿಗ್ರಹ ; ಇಂದ್ರಿಯ 
ಸಂಯವಂ : ಜಯಮೆಂಬುದು ಕರ್ಣತ್ವಗಕ್ಷಿ ಜಿಹ್ವಾ ಘ್ರಾಣೇಂದ್ರಿಯಂಗಳೆ 
ವಿಷಯಕಮಪ್ಪ ಶಬ್ದ ಸ್ಪರ್ಶ ರೂಪ ರಸ ಗಂಧಂಗಳೊಳಗಾಸಕ್ತಿಯಿಲ್ಲದುದು 
(ಡಾವುಂಪು. ೩೧೫-೨೦). ೩. ಆಕರ್ಷಕವಾದದು; ಮನೋಹರವಾದುದು: 
“ಜಯಂ ಮಂಜುಳಂ . . . ರಮ್ಯರುಚಿರಂ ಪ್ರವೇಕಮೆನೆ ಸೌಮ್ಯಕ್ಕೆ 
ನಾಮಮಕ್ಕುಂ ” (ಮಂಗರಾ. ೦೨೬-೨). ೪. ಗೆಲವನ್ನು ತಂದುಕೊಡುವ 
ಸೂತ್ರ: (8). ೫. ಪ್ರಭವ ಮೊದಲಾದ ಅರುವತ್ತು ಸಂವತ್ಸರಗಳಲ್ಲಿ 
ಇಪ್ಪತ್ತೆಂಟನೆಯದು : ವರುಷವೇ ಪ್ರಭವ ವಿಭವ ಶುಕ್ಲ . . 
ವಿಜಯ ಜಯ ಮನ್ಮಥ . . . ಆಕ್ಷಯವೆಂದಜುವತ್ತು ತೆಅನಾಗಿಹುದು 
(ವಿವೇಕ, ೩3೦). ೬. ಅರ್ಜುನ ; ಅನುಪಮಮಪ್ಪ ದಿಗ್ವಿಜಯದಿಂ 

- ಜಯನೊಳ್‌ ಪಡಿಯಾಗಿ (ಎಕ. ೪, ಜೀಲೂರು. ೦೭-೭೧; 1189). ಮ 
ವೈಕುಂಠದ ದ್ವಾರಪಾಲಕರಲ್ಲಿ ಒಬ್ಬ: ಜಯನ ವಿಜಯನ ದೈತ್ಯಜನ್ಮವನು 
ಈತನೊದೆದನು(ಕುಪ್ಶಾಉ. ೯-59). ೮. ಮಹಾಭಾರತ ಗ್ರಂಥ; ಭಾರತಕ್ಕೆ 
ಜಯವೆಂಬ ಮತ್ತೊಂದು ಹೆಸರಿನಿಂದ ಕರೆಯುತ್ತಿದ್ದರು (ವಾರಾಕೃ. ೦೬) 
ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ 
ಬಳಿಕ ಪೇಳ್ವುದು ಜಯವ (ವಜಧಾ. ೦). 

ಜಯಜಯ (ದ್ವಿರುಕ್ತಿ): ಹರಿಗರ್ಥಮನಿತ್ತರ್‌ ಜಯಜಯಾನ್ವಿತರ್‌ 
ಬ್ರಹ್ಮಾದ್ಯರ್‌ (ಜಗವ, ೦-8೨) : ಪುರಜನಂ ಬೆಟಿಗಾಗಿ ನೋಡುತ್ತರಿದರಿದು 
ಎಪರೀತವೆನುತೆಲ್ಲರು ಜಯಜಯಧ್ವನಿಗಳಿಂ(ಬಸಪು. ೩3-೪೦) ; ಸುಮನಸರು 
ಜಯಜಯಯೆನಲು (ಕೊರರಾ. ೧-೭-೫೩). ಜಯಜಾಯಾಶರಣ- 
ಗೆಲುವೆಂಬ ಸ್ತ್ರೀಗೆ ಆಶ್ರಯಂವಾದವನು ; ಒಂದು ಬಿರಂದು: ಜಯ 
ಜಾಯಾಶರಣಂ ರಣಕ್ಷಿತಿಹತಕ್ಷತ್ರಂ(ಎಕ. ೪1, ಚಿಕ್ಕಮ. ೧೬೧-೫೫ ; 1187). 
ಜಯದುತ್ತರಂಗ - ಅನೇಕ ಗೆಲವಿನಿಂದ ಶ್ರೇಷ್ಠನಾದವನು ; ಒಂದರ 
ಬಿರುದು : ಸಮಸ್ತ ಕೊಂಗುಳಿವರ್ಮ ಧರ್ಮ ಮಹಾರಾಜಾಧಿರಾಜಂ 
ಕೋಳಾಳಪುರವರೇಶ್ವರಂ ನನ್ಮೆಗಿರಿನಾಥೆಂ ಜಯದುತ್ತರಂಗಂ ಗಂಗಚೂಡಾ 
ಮಣಿ (ಸೌಇಇ. ಸಸ, ೩೫-೩; 1055). ಜಯಧಾಮ ಎ ಜಯಕ್ಕೆ ಆಶ್ರಯ 
ನಾದವನು ; ಸದಾ ಜಯಶಾಲಿಯಾದವನು ; ಒಂದಂ ಬಿರುದು : 
ಚಟ್ಟನೃಪನೆೊಳ್ಳಹಿಮೋದ್ಧಾ ಮತೆಯಂ ಪಡೆದಂ ಜಯ[ಧಾ] ಮಂ ವಿಬುಧ 


ತ[ರ]ೊದಾನಧರ್ಮ೯ಂ ಬಮ್ಮಂ (ಸೌಇಇ. ಸಸ, ೩೦-೭; 1044). 


೨೯೮೭ 


೩0 


15 


* 1285 


86 


40 


46 


ಜಯಘೋಷ 


ಜಯಮಿತ್ರಎಗೆಲುವಿನ ಗೆಳೆಯ; ಜಯಶಾಲಿ ; ಒಂದು ಬಿರುದು: 

ಭಾನುದಾಸನ* ಜಯಮಿತ್ರನ್‌ ಊನರ ವೈಶಿಕನ್‌ (ಮಳರಿ. ೦೯೩೯; 
೨೨-೯; 9ನೆಯ ಶತ), ಜಯಮೂಲಸ್ತಂಭ - ಜಯಕ್ಕೆ. ಆಧಾರಸ್ತಂಭ 
ದಂತಿರುವವನು ; ಒಂದು ಬಿರುದು : ಜಿತವೀರಲಕ್ಷ್ಮೀ ಆಶ್ರಿತಭಕ್ತಮ 
ಲಾಪಕರ್ಷಣ ಭೂಮಿ ಸಂಚರಣ ಜಯಮೂಲಸ್ತಂಭಂ (ಎಕ. 117, ಮಂಡ್ಯ. 
೭೮-೪; 1022). [ಸಂ.] 

ಜಯಂತ (ನಾ). ೧. ಇಂದ್ರನ ವಂಗ : “ ಇಂದ್ರನ ಮಗನಂ ಜಯಂತ 
ನೆಂಬುದು” (ಹಲಾಯು. ೦೦-೫೩): ಅನಿರುದ್ಧಂ ನಳಕೂಬರಂ ವರ 
ಜಯಂತಂ ನೋಡೆ ಸಾಮಾನ್ಕರೇ (ಹಮ್ಮಾರ. ೨-೭೪). ೨. ದಶರಥನ 
ಮಂತ್ರಿಗಳಲ್ಲಿ ಒಬ್ಬ : ಇರಿಸಿ ದೃಷ್ಟಿ ಜಯಂತರನು ಪುರಕರಸ ಗಥ 
ವೇಜಿ೨ದನು (ತೊರರಾ. ೧-೧೬-೦೧೨). ೩. [ಜೈನ]ಹದಿನಾಲ್ಕು ವಿಮಾನ 
ಗಳಲ್ಲಿ ಒಂದು: ಸುರಾಧೀಶರ್ಜಿನಾಧೀಶಂ ಮನದಿಂ ಬೇಗಮೆನಲ್‌ ಜಯಂತ 
ಶಿಬಿಕಾಸ್ಕಂಧರ್ವಿಚಿತ್ರಾನಕಧ್ವನಿಗಳ್‌ ಘೂರ್ಣಿಸೆ ತಂದರಾರೊ 
ಬೆಸಕೆಯ್ಯರ್ಪಣ್ಯಸಾಮರ್ಥ್ಶದಿಂ (ಮಲ್ಲಪು. ೧೩-೧೭೭). "ವಿಮಾನ' ಪರಾ. 
೪. [ಸಂಗೀತ] ಒಂದು ರಾಗದ ಹೆಸರಂ. [ಸಂ.] 

ಜಯಂತಿ (ನಾ). ೧. ಬಾವುಟ; ಧ್ವಜ. ೨. ಗತಿಸಿದ ವಿಭೂತಿಪುರುಷರ 
ಜನ್ಮದಿನ,-ಹಂಟಂಹಬ್ಬ. "ಕೃಷ್ಣ ಜಯಂತಿ' ಪರಾ. ೩. ಒಂದಂ 
ಬಗೆಯ ಗಿಡ; ನೇತ್ರಮೂಲಿ : “ನೇತ್ರ ಮೂಲಿ ಜಯಂತಿ” (ಮಂಗರಾ. 
೩೯-೨೬), ೪. ದಂರ್ಗೆ. ೫. ಇಂದ್ರನ ಮಗಳು. [ಸಂ. ಜಯಂತೀ ] 

ಜಯಕಾರ (ನಾ). ಜಯವಾಗಲಿ ಎಂಬ ಘೋಷ : ಉದ್ದಕ್ಕೂ ಜನ 
ತಿಲಕರಿಗೆ ಜಯಕಾರ ಮಾಡುತ್ತಿದ್ದರು (ಸ್ಮಾವೀರ. ೮8). 

ಜಯಜಯಕಾರ(ದ್ಮಿ ರುಕ್ತಿ): ಜನರ ಜಯಜಯಕಾರ ಧ್ವನಿ ಮುಗಿಲನ್ನು 

ಮುಟ್ಟುತ್ತಿತ್ತು (ರೂಂ). [ಸಂ.] 

ಜಯಗಂಟೆ (ನಾ). ಕಂಚಿನ ತಟ್ಟೆಯಾಕಾರದ ಒಂದಂ ವಾದ್ಯ; ಜಾಗಟೆ: 
ಗಂಟೆ ಜಯಗಂಟೆ ತಾಳೆ ಕೌಸಾಳ ಮೊದಲಾದ ವಾದ್ಯ್ಮವನಟ್‌ವುದು 
ಪ್ರಸಾದಲಿಂಗದಲ್ಲಿಯ ಆಚಾರಲಿಂಗ (ಅರವ. ೬-೧೨): ಪಾರಿಶ್ವನಾಥಸ್ವಾಮಿ 
ಬಸದಿಗೆ . .. ಹಂಪಣ್ಣ ಕೊಟ್ಟ ಜಯಗಣ್ಟೆ (ಎಕ. ಸಳ, ಪಾವುಗ. 
೨೦೫ ; 1). "ಜೀಗಂಟೆ' ಪರಾ. [ ಆಜಯಘಂ 7 

ಜಯಗಜ (ನಾ). ರಾಜನಂ ದಿಗ್ವಿಜಯಕ್ಕೆ ಹೊರಡುವಾಗ ಏರುವ ಆನೆ; 
ಕಟದ್ವಂದ್ವದಿಂ ದಾನಧಾರಾಸಾರಂ ಕೈಗಣ್ಮೆ ಕಣ್ಣೊಪ್ಸುವ ಜಯಗಜಮಂ 
ಲೀಲೆಯಿಂದೇಣ್‌ (ಆದಿಪು. ೧೩-೪೩. [ಜಯ * ಗಜ) 

ಜಯಗಾಥ (ನಾ). ಗೆಲವಿನ ಹಾಡು ; ಜಯಗೀತೆ ; ವಿಜಯ ಸೂಚಕ 
ವಾದ ಗೀತೆ: ಅಯೋಧ್ಯೆಯ ಜನಂ ತೇಂಕಾಡುತಿದೆ... ಜಯಗಾಥಮಂ 
ಪಾಡಿ (ಶ್ರೀರಾಮಾ. ೩೨೧-8೯). [ ಜಯ + ಗಾಥ] 

ಜಯಗಾಥೆ(ನಾ). ಎ ಜಯಗಾಥ : ಬಂದುದೊಯ್ಕೊಯ್ಯನೆಯೆ ಕಿವಿಗೆ... 
ಜಯಗಾಥೆಯ ಮಹಾನಿನಾದಂ (ಶ್ರೀರಾಮಾ. 6೭೫-೦೯೯). [ಜಯ-* ಗಾಥೆ] 

ಜಯಘಂಟೆ (ನಾ). ೧. ವಿಜಯ ಸೂಚಕವಾಗಿ ಬಾರಿಸುವ ಗಂಟೆ : 
ಕಣದ ಮಧ್ಯದಿ ಕೋಟಿ ರಕ್ಕಸಗಣವು ಬಿದ್ದರೆ ಕುಟುಹಿಗೋಸುಗ ಘಣಲು 
ಗುಟ್ಟುವುದೊಮ್ಮೆ ರಾಮನ ಬಿಲ್ಲ ಜಯಘಂಟೆ (ಕಾಶಿರಾ. ೨೨-೪೭). ವಿ.ಎ 
ಜಯಗಂಟೆ: ಬಣ್ಣಿಕೆ ೩ ಫಲಂ ೬ ಜಯಘಂಟೆ ೧ ಫಲಕಾಳೆ ೩ ಫಲ ೧೫ 
(ಮೈ ಆಕಿ. ೧೯೪೬, ೨೮-೦೭ ; 3082) ; ಅಡಿಗಡಿಗೆ ಜಯ ಘಂಟೆಯಂ 
ಹೊಯಿದೆಡೆಗೆಡೆಗೆ ಸಾಟುತ್ತ ಶರಣನು ಮಠಕೆ ನಡೆತಂದು (ಬಸಪು. ೨೦-೦೦). 

[ಜಯ + ಘಂಟಿ] 

ಜಲುಘೋಷ (ನಾ). ೧. ಗೆಲವನ್ನು ಸಾರಿ ಹೇಳುವ ಘೋಷ : (8). 
೨. ಮಂಗಳವನ್ನು ಸಾರಿ ಹೇಳುವ ಘೋಷ: ಅವರನ್ನು ಜಯ 
ಘೋಷದೊಂದಿಗೆ ಸ್ವಾಗತಿಸಲಾಯಿತು (ರೂಡಿ), [ ಜಯ * ಘೋಷ ] 

188 


ಜಯಜಯವಂತಿ 


ಜಯಜಯವಂತಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಜಯ 
ಜಯವಂತಿ ರಾಗವು ಪಾರ್ಶ್ವವಾಯುವನ್ನು ಗುಣಪಡಿಸುವುದೆಂಬ 
ನಂಬಿಕೆಯಿದೆ (ಭಾರದ. ೩೪೪). ([ “ಹಿಂ. ಮರಾ. ಜಯಜಯವಂತೀ)] 

ಜಯಧ ಸಜ (ನಾ). ೧. ವಿಜಯವನ್ನು ಸೂಚಿಸುವ ಪತಾಕೆ, ಬಾವುಟ: 
ವಿರಚಿತ ತೋರಣವಾಾಳಾಕರಮುತ್ತಂಭಿತ ಜಯಧ್ವಜೋತ್ಕರಮೆನಿಪಾ 
ಪುರಮಂ.. . . ಪೊಕ್ಕಂ (ಜಂದ್ರಪು. ೬-೪೨). ೨. ಕಾರ್ತವೀರ್ಯಾರ್ಜುನನ 
ಮಗ. .[ ಜಯ + ಧ್ವಜ) 

ಜಯಧ್ವನಿ (ನಾ). ಜಯವಾಗಲಿ ಎಂಬ ಘೋಷಣೆ; ಜಯಜಯಕಾರ: 
ಭೋರ್ಗರೆವಷ್ಟತೂರ್ಯರವಮಾರ್ಗೆ ಜಯಧ್ವನಿಯಾರ್ಗೆ . . . ಉಲಿವ 
ವಂದಿಗಳಾರ್ಗೆ (ಕಾಂತಿಪು. ೬-೧೫). [ ಜಯ + ಧ್ವನಿ 

ಜಯಧ್ವಾನ (ನಾ). ಎ ಜಯಧ್ವನಿ : ಸುರಯೋಗೀಂದ್ರಸಮಾಜಸಂಸ್ತವ 
ಜಯಧ್ವಾನಂ (ಜಗವಿ. ೧-೪೬). [ ಜಯ * ಧ್ವಾನ ] 

ಜಯನ(ನಾ). ೧. ಗೆಲ್ಲುವುದು ; ಗೆಲವು; ಜಯಂ. ೨. ಯಂದ್ಧಕವಚ. 
೩. ಆಯುಧ ; ಶಸ್ತ್ರಾಸ್ತ್ರ. "ಜಯನಶಾಲೆ' ಪರಾ. (ಸಂ.] 


೨೯೮೮ 


5 


10 


ಜಯನಶಾಲಿಕೆ (ನಾ). ಎ ಜಯನಶಾಲೆ : ವಿಪುಳಪಾತಾಳನಿವಾಸಾಶಂಕೆಯ | 16 


ನೀವುದು ನಿಚಿತಾಶೇಷಾಸ್ರಾಳಿ ಜಯನಶಾಲಿಕೆಯದಣಿಸೊಳ್‌ (ಡಂದ್ರಪು. 
[ ಸಂ. ಜಯನಶಾಲಿಕಾ (ಜಯನ + ಶಾಲಿಕಾ) ] 

ಜಯನಶಾಲೆ (ನಾ). ಆಯಂಧಶಾಲೆ ; ಶಸ್ತ್ರಾಗಾರ: “ಅಸ್ತ್ರಪ್ರಸರಾಗಾರಂ 
ಜಯನಶಾಲೆ” (ವಸ್ಮುಕೂೋ. ೪5-೧೯): ಅರಮನೆಯೊಳ್‌ ಕರ್ಚೆ 


೧-೦೪೪). 


ತಾಂ 


ರ್ದೊೋಡುಟ್‌ದ ಮಕ್ಕಳೆಲ್ಲಂ ಭಂಡಾರಂಗಳುವನಾನೆಗಳುಂ ಕುಮುದ ಇಳುಂ 20 


ಜಯನಶಾಲೆ [ಪಾಠಾಂ. ಜಿವಣಸಾಲೆ, ಜೈವಣಶಾಲೆ]ಯುಮಃ ಕೈಕೆ: "| 
(ವಡ್ಮಾರಾ. ೧೬೫-೨): ಅಲ್ಲಿಯ ಸೌಂದರೀಜನಂ . . . ಲೀಲೆಯಿ:ನೆಪ್ಲಿ 
ತೋಜುಗುಂ (ಪಂಡತಂ. ೧೪-೮). [ ಜಯನ 4 ಶಾಲೆ] 
ಜಯನಸಾಲೆ (ನಾ). ಎ ಜಯನಶಾಲೆ: ಮನಸಿಜನ ಜಯ[ನ]ಸಾಲೆಯು 
ಮೆನೆ ಸೊಗಯಿಸುವುವು ಮನೋಹರೇಕ್ಷುವನಂಗಳ್‌ (ಸುಕುಮಾ, ೯-೩೫). 
[ ಜಯನ + ಸಾಲೆ] 
ಜಯನಿನದ (ನಾ) ಐಜಯಧ್ವನಿ: ಜಯನಿನದಂ ಸುರದುಂದುಭಿಚಯನಿನದಂ 
. » ೬ ಪರ್ವುತಿರೆ (ಆದಿಪು. ೧೪-೧೪೭); ಜಯನಿನದವಳ್ಳಿಟ್‌ಯೆ . . . 
ರಥಸಂಚಯವ ವೆಂಠಣಿಸಿದರು (ಕುವ್ಕಾಛೀ. ೪-೯೨). [ ಜಯ + ನಿನದ ) 
ಜಯಪತಾಕೆ (ನಾ). ಎ ಜಯಧ್ವಜ ೧: ಕಳಿಸಿರಿವನನು ಮೊದಲು ದೂರದ 
ಹಿಮಾಲಯಕೆ ಅಲ್ಲಿಯೇ ಹಿಡಿದಿರಲಿ ಜಯಪತಾಕೆ (ನೆಲಮು. ೨೯-೧೧). 
[ ಜಯ + ಪತಾಕೆ ] 
ಜಯಪತ್ರ (ನಾ). ಜಯವನ್ನು ಘೋಷಿಸುವ ದಾಖಲೆ ಪತ್ರ; ವಾದದಲ್ಲಿ 
ಗೆದ್ದವನಿಗೆ ಆತನ ವಿಜಯವನ್ನು ಒಪ್ಪ ಬರೆದು ಕೊಡುವ ಪತ್ರ: 
ಪರವಾದಿಗಳ ಮೊಗಂಗಳ್‌* ಕರಿಂಕುವರಿದಂತೆ ಕಂದಿ ಕುಂದಿರೆ ಖಚರೇಶ್ವರ 
ನೀಯೆ ಪಡೆದನತ್ಕೂದರದಿಂ ಜಯಪತ್ರಮಂ ಸ್ವಯಂಬುದ್ಧಬುಧಂ (ಆದಿಪು. 
೨-೨೩): ರಾಮಯ್ಯ([0]ಗಳಿಗೆಲ್ಲರುವಆ್‌ಯೆ ಜಯಪತ್ರಮಂ ಕೊಟ್ಟಂ 
(ಎಇ. ೪, ೨೪೯-೫೦ ; 1200) ; ಏಕಾಂತರಾಮನು ಭೂತಳೇಶನ ಕೈಯಲಾ 
ಜಯಪತ್ರಮಂ ಕೊಡಲು (ಬಸಪು. 8೨-೪೬). [ ಜಯ * ಪತ್ರ] 
ಜಯಪತ್ರಿಕೆ (ನಾ). ಪ್ರಶಸ್ತಿಲೇಖ: ಸರ್ವರಿಂ ಪೂಜಿತನಾಗಿ . . . ಅಲ್ಲಲ್ಲಿ 
ತನ್ನ ಶಾಸನಗಳನ್ನಿಟ್ಟು ವೃಷಭಾದ್ರಿಯೊಳ್‌ ತನ್ನ ಜಯಪತ್ರಿಕೆಯನ್ನು 
ಸ್ಕಾ ಬಸಿದನು (ಪುಕುಡ. ೧೭೫). [ ಜಯ 4 ಪತ್ರಿಕೆ ] 
ಜಯಪ್ರಮೋದ (ನಾ). ೧. ಗೆಲವಿನ ಸಂತೋಷ. ೨. ವಿಜಯೋತ್ಸಾಹ 
ವುಳ್ಳವನಂ : ಖರನಂ ಮುರಾರಿ ಸಂಹರಿಸೆ ಜಯಪ್ರಮೋದಸುಮನರ್‌ 
ಸುಮನರ್‌ ಸುಮನಸ್ಸುವೃಷ್ಟಿಯಂ ಸುರಿಯೆ (ಜಗವಿ. ೪-೪೨). 
[ಜಯ-* ಪ್ರಮೋದ] 


26 


80 


40 


46 


ಜಯಲೋಲುಪ 


ಜಯಬಾಡಿ (ನಾ). ಒಂದು ಬಗೆಯ ಆಯಂಧ : ಬಿಲ್ಲು ನಾರಾಚ . . . 
ಜಯಬಾಡಿ ಶ್ರುಂಗಾರ ತೊಡುಪೂ ಸಂಣಚಂದ್ರಾಯುಧಾ ಚಿಲುತಲಿ ಮೊದ 
ಲಾದಾ ಬತ್ತೀಶಾಯುಧೂ (ಎಕ. ೫೪, ಗುಬ್ಳಿ.೭೪-೨೨ ; 1672). [7 

ಜಯಭೇರಿ (ನಾ). ಜಯವನ್ನು ಘೋಷಿಸುವ ಭೇರಿ. 

ಜಯಭೇರಿಹೊಡೆ ಎ ಜಯಂವನ್ನು ಗಳಿಸು; ಜಯಶಾಲಿಯಾಗು ; 
ಯಶಸ್ವಿಯಾಗಂ: ಹೊಸದೊಂದು ಬಿಲ್ಲುಗಾರಿಕೆಯನು ತೋರಿದೆ ಮುಗ್ಗೆಯೆ 
ಜಯಭೇರಿ ಹೊಡೆದೆ (ಇಂಡಾಪ. ೧೫೧-೪4), [ ಜಯ 4 ಭೇರಿ] 
ಜಯಮಂಗಲ, ಜಯಮಂಗಳ (ನಾ). ೧.: ಗೆಲವಿನ ಹಬ್ಬ; 
ವಿಜಯೋತ್ಸವ: ಆಲಿ ರಂಗವಲಿ ಬದ್ದವಣಂ ಜಳದರವಮಾಗೆ ಜಯ 
ಮಂಗಲ[ತಾಕಾಂ. ೪] ಸೂಚಕಮಾದುದತನುಗಾ ಘನಸಮಯಕೆ (ಶಂದ್ರ ಪು. 
೪-೪೨). ೨. ಪಟ್ಟದಾನೆ : (8). ಜಯಮುಂಗಳ : ೧. ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. ೩. ಗೆಲವೂ ಶುಭವೂ 
ಆಗಲೆಂಬ ಹಾರೈಕೆಯ ಮಾತು : ಜಯಮಂಗಳಂ ನಿತ್ಯಶುಭಮಂಗಳೆಂ 
(ಪುರಂದ. ೩-೧೩೭ ಪಲ್ಲವಿ). [ಜಯ * ಮಂಗಲ) 

ಜಯಮಂಗಳ (ಜಯಂಮಂಗಲ' ನೋ. 

ಜಯಮತ್ತ (ಗು). ಗೆಲವಿನಿಂದ ಮದಿಸಿದ,-ಅಹಂಕಾರಗೊಂಡ : 
ಜಯಮತ್ತ ರುದ್ರವಸಾರುತಿಯ ಕಂಡೆ! (ಕೋಗಿಲೆ. ೩೯-೧೮). 

[ ಜಯ + ಮತ್ತ] 

ಜಯಮುಖ (ನಾ). ಗೆಲ್ಲುವ ಉಪಾಯ; ವಿಜಯದ ಮಾರ್ಗ; 
ಬೊಮ್ಮನ ಕೇಳ ಬಂದೆವೆ ನಾವು ನಾಳಿನ ಕಾಳೆಗದ ಜಯಮುಖವ 
ಬೆಸಗೊಳ ಬಂದೆವು (ಕುವ್ಕಾದ್ರೋ. ೮-೬೪). [ ಜಯ * ಮುಖ) 

ಜಯಯಾತ್ರೆ (ನಾ). ದಿಗ್ದಿಜಯಕ್ಕಾಗಿ ಮಾಡುವ ಪ್ರಯಾಣ; 
ದಂಡಯಾತ್ರೆ : ಆ ರಾಜೇಂದ್ರನ ಜಯಯಾತ್ರಾರಭಸದೊಳೊಗೆದ ಸೈನ್ಯ 
ರಜವರಿಭೂಭೃನ್ನಾರಿಯರ ಕಣ್ಗಳೆೊ೪* ಕಣ್ಣೀರಂ ದೂರದೊಳೆ ಮುಟ್ಟುದು 
(ಜಂದ್ರಪು. ೭-೨೯). [ ಜಯ + ಯಾತ್ರೆ] 

ಜಯರತ್ನಾಕರ (ನಾ). ಗೆಲವಿನ ಸಾಗರದಂತಿರುವವನಂ ; ಸದಾ 
ಜಯಶಾಲಿಯಾದವನು : ಔಕಿ ತಲೆವರಿಗೆಯಲಿ ತೆರಳಿದನೇಕ ಸುಭಟರ 
ಸೀಳಿ ಜಯರತ್ನಾಕರನು ಕಲಕಿದನು ಪಾಂಡವ ಸೈನ್ಯಸಾಗರವ 
(ಕುವ್ಕಾದ್ರೋ. ೨-೩೭). [ಜಯ + ರತ್ನಾಕರ] 

ಜಯಲಕ್ಷ್ಮಿ (ನಾ). ಗೆಲವಿನ ಸಿರಿ; ವಿಜಯದ ಅಧಿದೇವತೆ: ವರರನಅಸಲೈ 
ಸೊಯಂಬರದ ಕುಡುಗೂಸಿನಂತಿರ್ವರುಮಂ ಜಯಲಕ್ಷ್ಮಿ ಬಯಸಿ ನೋಡಿದ 
ಳಾಗಳಿ (ಶಾಂಶಿಪು. ೪-೪೬). [ ಜಯ * ಲಕ್ಷ್ಮಿ] 

ಜಯಲಿಂಗ (ನಾ). [ಜೈನ] (?) : ಸ್ರೀಲಿಂಗಂ ಸರಸ್ವತಿಲಿಂಗಮೆಂದುಂ 
ಪತಿವ್ರತಲಿಂಗಮೆಂದುಂ ಕೇಶಪ್ರತಿಲಿಂಗಮೆಂದುಂ ಅಲ್ಲಿ ಜಯಲಿಂಗಮೆಂದುಂ 
ಚತುರ್ವಿಧಮಕ್ಕುಂ . . .ಅಲ್ಲಿ ಜಯಲಿಂಗಂ ತೃಪ್ತಿಲಕ್ಷಣಂ (ಜಾವುಂಪು. ೨೪೧). 

[ಜಯ? + ಲಿಂಗ] 

ಜಯಲುಬ್ಬಕ (ನಾ). ಜಯದಲ್ಲಿ ಅತ್ಯಾಸಕ್ತಿಯಂಳ್ಳವನು ; ಗೆಲವನ್ನು 
ಅರಸಂವವನಂ ; ನಿಯತ ಜಯಲುಬ್ಧಕನು ರಣಭೂಮಿಯಲಿ ಹರಿಸಲು 
ಜಯದ ಸಿರಿಯನು ಭಯವಿಹೀನರು ಬಿಆಗುಗೊಂಡರು ಭೀಮನುರವಣೆಗೆ 

[ ಜಯ + ಲುಬ್ಬಕ ] 

ಜಯಲೇಖೆ (ನಾ). ಎ ಜಯಪತ್ರ : [ಪೋ]ತುಲ ತಿಂಮಗೌಂಡನ ಮಗ 
ಕಾಪಗೌಂಡಗೆ ಕೊಟ್ಟಿ ಜಯ![ಲೇ]ಖೆಯ ಶಾಸನದ ಕ್ರಮವೆಂತಂದರೆ 
(ಸೌಇಇ. ೪128, ೩೬೨-೪ ; 1507). [ ಜಯ + ಲೇಖೆ) 

ಜಯಲೋಲಾಪ (ನಾ) -ಇಜಯಲುಬ್ಧ ಕೆ: ರಿಪುಬಲವ ಗೆಲುವಲ್ಲಿ ಶಾಪಾದಪಿ 
ಶರಾದಪಿಯೆಂಬ ಜಯೆಲೋಲುಪನು ಸಂಗ್ರಾಮದಲಿ ಮಡಿದನು ಪುತ್ರ 
ಮೋಹದಲಿ (ಕುವ್ಕಾದ್ರೋ. ೧೮ ಸೂದನೆ). [ಜಯ * ಲೋಲುಪ] 


(ಕುವ್ಮಾಕೆ-. ೧೯-೯೭). 


ಜಯವಂತ 


ಜಯವಂತ (ನಾ). ಗೆಲ್ಲುವವನು ; ಜಯಶಾಲಿ: ವಂತ ಪ್ರತ್ಯಯಕ್ಕೆ - 
ಸಿರಿವಂತಂ, ಜಯವಂತಂ, ಜಸವಂತಂ (ಕಮದ. ೨೦೬ ಪ್ರಯೋ); 
೧೭೫೭ ರ ಪ್ಲಾಸಿಯ ಯುದ್ಧದಲ್ಲಿ ಜಯವಂತರಾದ ಬ್ರಿಟಿಶರು ಮತ್ತ 
ರಾದರು (ಪ್ರಬಂಧ. 1, ಏಕ). [ ಜಯ * - ವಂತ] 


ರ್ಪಿರ್ಲ 


ಜಯವಂತಿ (ನಾ). ಒಂದಂ ಬಗೆಯ ಹತ್ತಿ : ನಮ್ಮ ನೆಲಕ್ಕೆ ಜಯವಂತಿ | 6 


ಬೀಜ ಆಗದು. ದೇಸೀ ಹತ್ತಿಯೇ ಚೆನ್ನಾಗಿ ಬೆಳೆಯುವುದು(ಕ್ರೀಯಾಂಸ.೪೬). 
[?] 
ಜಯವಡೆ (ಕ್ರಿ). ಗೆಲವನ್ನು ಪಡೆ; ಜಯಿಸು: ಜಯವಡೆದಾ ಪುಳಿಂದಪತಿ 
ಯಾಡುವ ಬೇಂಟೆಗೆ ಬೆರ್ಚಿ (ಅರ್ಧನೇ. ೩-೩೪): ಕಷ್ಟದೊಳಿದ್ದರು ಸತ್ತ್ವ 
ಸಂಪನ್ನರು ಕಡೆಯೊಳು ಜಯವಡೆದಪರು (ಇಂಚಾಪ. ೧೩೪-೬೦), 
[ ಜಯ + ಪಡೆ] 
ಜಯವಾದ (ನಾ). ಜಯಜಯಕಾರ; ಜಯಧ್ವನಿ: ಜಯವಾದಮನಖಳ 
ಜಗಜ್ಜಯಪತ್ರಮನಹಿತಪಕ್ಷಪಶಿತರ* ಕುಡೆ ಕೊಂಡಯನಯವಿನ[ಯ] 
ಪರಂ ವಾಣಿಯನವಮನ್ನಿಸದೆ ವಿಭು ಕರಂ ಮನ್ನಿಸಿದಂ (ಶಾಂತಿಪು.೮-೧೩೦). 
[ಜಯ * ವಾದ್ಯ) 
ಜಯವಿಡಿ (ಕ್ರಿ).ಗೆಲವನ್ನು ಹೊಂದು; ಭಲರೆ ಭಲರೇ ಎನುತ ಭಕ್ತಾವಳಿಗೆ 
ಶರಣಾರ್ಥೆನುತ ನಮ್ಮದು ಗೆಲವೆನುತ ಜಯವಿಡಿಯೆನುತ ಬಿಟ್ಟಾರ್ದು 
ಬೊಬ್ಬಿಡುತ (ಬಸಪು. ೫೨-೪೨). [ಜಯಃ ಪಿಡಿ] 
ಜಯವಿಡು (ಕ್ರಿ). ಜಯವಾಗಲಿ ಎಂದು ಕೂಗು ; ಜಯಜಯಕಾರ 
ಮಾಡು: ದಿಕ್ಕುಂ ದೆಸೆಯು ನೀವೆಮಗೆನುತೆ ಜಯವಿಡುತ (ಬಸಪು.೫೭-೫೦). 
[ ಜಯ + ಇಡು) 
ಜಯವೈಜಯಂತಿ (ನಾ). ಎ ಜಯಧ್ವಜ೧:ಕನ್ನಡತಾಯಿಯ ಜಯ 
ವೈಜಯಂತಿಯ ಏರಿಸು ಹಾರಿಸು (ಇಂಜಾಪ. ೨೪೪-೧೦೮). 
[ ಜಯ + ವೈಜಯಂತಿ] 
ಜಯಶಾಲಿ (ನಾ). ಜಯವನ್ನು ಪಡೆದವನಂ ; ಗೆದ್ದವನು : ಜಯಶಾಲಿ 
[ಪಾಕಾಂ. ೪] ನಮಸ್ಸಿದ್ದೇಭ್ಯಯೆನುತ್ತುಂ (ಮಲ್ಲಪು. ೧೩-೧೮೬) ; ಅವನು 
ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗಿದನು (ರೂಂ). 
[ ಸಂ. ಜಯಶಾಲಿನ್‌ ] 
ಜಯಶೀಲ (ನಾ). ೧. ಗೆಲ್ಲುವ ಸ್ವಭಾವದವನು: “ಜಿತ್ವರ-ಜಯಶೀಲನು” 
(ಗೆಂಗಾವು. ೧೪9). ೨. ಗೆದ್ದವನು; ಯಶಸ್ವಿಯಾದವನು: ಜಯಶೀಲಂ 
ಪ್ರಭು . . . ಸ್ಮರಭಸ್ಮಾವಯವಂ ತಾನಾದನತುಳಬಳನಪ್ರತಿಮಂ (ಗಿರಿಕ. 
೮-೩೩): ದಾದಾಭಾಯಿ ಚುನಾವಣೆಯಲ್ಲಿ ಜಯಶೀಲರಾಗಿ ಪಾರ್ಲಿಮೆಂಟಿನ 
ಸದಸ್ಯರಾದರು (ಸ್ಥಾವೀರ. ೧೭). [ಜಯ + ಶೀಲ] 
ಜಯಶೌಂಡ (ನಾ). ಗೆಲ್ಲುವುದರಲ್ಲಿ ನಿಪುಣ; ವಿಜಯಕೌಶಲವುಳ್ಳವನಂ: 
ಪರಸಮಯ ಜಯಶೌಂಡ ಶಂಕರಶರಣ ರತ್ನಕರಂಡ (ಬಸಪು. ೩೬-೩೯), 
[ಜಯ + ಶೌಂಡ] 
ಜಯಸ್ತಂಭ (ನಾ). ಗೆಲವಿನ ನೆನಪಿಗಾಗಿ ನೆಡುವ ಕಂಭ; ಗೆಲ್ಲಂಬ: 
ಚೋಳನ ಪಡೆಯಂ ಬೆಂಕೊಣ್ಣು ತಮ್ಪದಣ್ಣೂ ಧೀಶಂ ನಡಿಸಿ ಜಯಸ್ತಂಭಮಂ 
(ಮೈ ಆರಿ. ೧೯೩೦, ೭೬-೨೨; 1080): ಚಕ್ರಿತನೆಯಂ ಸೋಮೇಶ್ವರೊೋರ್ವ್ವೀ 
ಶ್ವರಂ ಸಕಳಶ್ರೀವರನಿಂತಿದಂ ನಿಜೌ್‌ಸಿದಂ[ಶೃಮ]ಜ್ವಯಸ್ತಂಭಮಂ 
(ಕಇಆ. ೫೪-೪೩-೬೬ ; 1126) ; ಕಡಲತಡಿದಡಿಯೊಳಾತಂ ನಡಿಸಿದ ಕಾಂಚನ 
ಜಗಜ್ವ್ಜಯಸ್ತಂಭಂಗಳ್‌ ಕುಡಿನಿಮಿರ್ದು ನಾಕಿನಿಳಯಮನಡರ್ವ ಯಶೋ 
ಲತೆಗಡರ್ಪನಿಟ್ಟವೊಲೆಸೆಗುಂ (ಕಂದ್ರಪು. ೭-೩೧). [ ಜಯ * ಸ್ತಂಭ] 
ಜಯಶ್ವರ (ನಾ).[ಸಂಗೀತ]ಒಂದು ಬಗೆಯ ರಾಗ; ಎನ್ನ ಮಾಟ ಕುರುಡ 
ಸಭೆಯಲ್ಲಿರ್ದು ನಗೆಯ ನಕ್ಕಂತಾಯಿತ್ತು ಶ್ರೋತ್ರನಾಶನಲ್ಲಿ ಜಯಸ್ವರನ 
ಪಾಡಿದಂತಾಯಿತ್ತು (ಮೋಳಿಮಾ. ೧೦-೩೩). [ಜಯ ಸ್ವರ] 


10 


40 


45 


ಜರ, 


ಜಯಾಧ್ವ (ನಾ). ಗೆಲವನ ಪಡೆಯುವ ಮಾರ್ಗ: ಕಡುಮನದ ಕರ್ಣಾದಿ 
ಗಳು ಕೈದುಡುಕಿದೊಡೆ ಕೈಗಾಯ್ತು ಧರ್ಮದ ತಡಿಗೆ ಜಾಟ್‌ ಜಯಾಧ್ವದಲಿ 
ಜಂಘಾಲರಹಿರೆಂದ (ಕುವ್ಕಾಆ. ೧೫-೨೯). [ ಜಯ 4 ಅಧ್ವ] 

ಜಯಾಭ್ಯುದಯ (ನಾ). ಗೆಲವಿನ ಶ್ರೇಯಸ್ಸು: ಸ್ವಸ್ತಿಶ್ರೀ ಜಯಾಭ್ಕು 
ದಯಶ್ಚ ಜಯತ್ಕಾವಿಷ್ಯೃತಂ ವಿಷ್ಣೋರ್ವಾರಾಹಂ(ಸೌಇಇ. 12-1,೧೬೬-೧; 
1099); ದಾನವರು ಬಲುಗೈಗಳಪ್ರತಿಮಾನರಹುದಾದಡೆಯು ಸಮರ 
ದೊಳಾನಲಸದಳವಸುರರಿಗೆ ಸುರರಿಗೆ ಜಯಾಭ್ಯುದಯ (ಕುವ್ಕಾದ್ರೋ. 

[ ಜಯ + ಅಭ್ಯುದಯ 

ಜಯಾವಸಥ (ನಾ). ಜಯಕ್ಕೆ ಆಶ್ರಯನಾದವನು; ಜಯಶೀಲ: 
ರಾವಣರನೇಕರುಂ ಸುತ್ತಿ ಮುತ್ತೆ ಜಯಾವಸಥಂ ಲಕ್ಷ್ಮಣಂ 
ರಣೋತ್ಸುಕನಾದಂ (ಪಂರಾಮಾ. ೧೪-೧೬೫). [ಜಯ +೬ ಅವಸಥ] 

ಜಯಾಶೀರ್ಫೋಪ (ನಾ). ಜಯವಾಗಲಿ ಎಂದು ಹರಸುವ ಧ್ವನಿ; 
ಜಯಂಜಯಕಾರ : ದಾನಪ್ರವೋದ ವಾಚಾಳೆ ಷಟ್ಟರಣ ಚಾರಣ 
ಗಣೊೋಟ್ವಾರ ರಬಂಕಾರ ಜಯಾಶೀಭೋಷಮುಮಪ್ಪ ವಿಜಯಗಜದ 
ಬೆಂಗೆ ವಂದು (ಅದಿಫು. ೧೪-೯೦ ವ). [ಸೆಂ. (ಜಯ ಆಶೀಸ್‌4 ಘೋಷ)) 

ಜಯಾಳ (ನಾ). [ಸಂಗೀತ] ಒಂದು ಬಗೆಯ ತಾಳ: ಧ್ರುವ... ಜಯಾಳ 
ವೆಂಬಿವು ಮೊದಲಾದ ನೂಟ್‌ಂಟು ತಾಳಂಗಳುಂ (ವಿವೇಕ. ೨೩೮). [?] 

ಜಯಿಸು, ಜೈಸು (ಕ್ರಿ). ಗೆಲ್ಲು; ಜಯವನ್ನು ಪಡೆ; ರಣದೆ ಜಯಿಸಲೆ 
ನಾರಾಯಣನೊಳಮುದಾತ್ತನಾರಾಯಣನೊಳಮಿಂತೆತ್ತಿಕೊಂಡ ಗಂಡರು 
ಮೊಳರೇ (ಪಂಪಭಾ. ವಾದಿಗಳನಿರದೆ ಜಯಿಸಿ (ಪದ್ಮರಾ. 
೨-೩೩) ; ಎನ್ನೊಳು ಸೆಣಸಿ ಜಯಿಸಿದರೆ ಧನುವ ಹಿಡಿಯೆನು (ಕುವ್ಕಾದ್ರೋ. 
೬-೧೫). ಜೈಸು : ಪೊಚ್ಚ ಪೊಸ ಜೌವನಂ ತಳೆರಲೊಯ್ಯನೆ ತಳರ್ದನಂದು 
ರತಿವಲ್ಲಭಂ ಮೂಜಗವ ಜೈಸಲೆಂದು (ಸೌಂದಪು. ೧೨-೪): ಈಸಬೇಕು ಇದ್ದು 
ಜೈಸಬೇಕು (ಪುರಂದ. ೦-೧3 ಪಲ್ಲವಿ); ಆ ಪಟ್ಟಣವನು ಜೈಸಾ ರಾಯನ 
ಸೆಲ್‌ಗೈದು » - « ಪ್ರತಿಪದೆ ಮುಂದಡಿಯಿಟ್ಟ (ಕಂನವಿ. ೦೬-೨೮) ; 
ಕಪಿಯೊರ್ವನೈತಂದು ಜೈಸಿ ಮತ್ತಮರನಗರಿಗೆ ಕಳುಪಿದಂದು (ವೆಂಕಾರಾ: 
೨-೩-೨೦). [ ಜಯ. - ಇಸ್ಕ್ಯು) 

ಜಯೆ (ನಾ). ೧. ಒಂದು ಬಗೆಯ ಔಷಧಿ ಗಿಡ ; ಜಯಂತಿ : ಜಯಾ, 
ಜಯಂತೀ, ತರ್ಕಾರಿ, ನಾದೇಯಾ, ವೈಜಯಂತಿಕಾ-೫ ತಕ್ಕಿಲೇಗಿಡ, 
ತಗ್ಗೀಸೊಪ್ಪಿನ ಗಿಡ” (ಸಿದ್ಧಾಂತಿ. ೧೧೦). ವಿ. [ಜ್ಯೋತಿ] ತೃತೀಯೆ, 
ಅಷ್ಟಮಿ ಮತ್ತು ತ್ರಯೋದಶಿ ತಿಥಿಗಳು : ಅಭಿಧಾನ ಕ್ರಮದಿಂ ನಂದೆ 
ಭದ್ರೆ ಜಯೆ ರಿಕ್ತೆ ಪೂರ್ಣಿಯಿನಿತುಂ ಪ್ರತಿಪತ್ವ_ಭೃತಿದಿನಂಗಳುಂ 
(ರೋಕೋಪ. ೧-೨): ೩೦ ತಿಥಿಗಳಲ್ಲಿ ನಂದಾ, ಭದ್ರಾ, ಜಯಾ, ರಿಕ್ತಾ, 
ಪೂರ್ಣುಯೆಂಬ ಸಂಕೇತವು ಪಾಡ್ಯ ಮೊದಲು ಪಂಚಮಿ ಪರೆಗೂ ಆಗುವವು 
ಹೀಗೆ . . . ಕೃಷ್ಣಪಕ್ಷ ಅಮಾವಾಸ್ಯೆ ಪರ್ಯಂತ ೬ ಸಲ ಸುತ್ತಿ ಬರುವವು 
(ಹಸಾರೆ. ೬-೨6 ಪದ್ಮಾರ್ಥ), [ಸಂ. ಜಯಾ) 

ಜಯೆವೊಡೆ "ಜೇವೊಡೈ,' ನೋ. 

ಜಯೋದ್ದಾಮ (ನಾ). ಜಯದಿಂದ ಘನತೆಯನ್ನು ಪಡೆದವನ : 
ಕೊಂದೆನದಟ್‌ಂ ಭೀಮಂ ಜಯೋದ್ಧಾಮನೆಂಬುದನೆಂಬಂತಿದು ವಸ್ತು 
(ಗದಾಯು. ೧-೩೩). [ಜಯ 4 ಉದ್ದಾಮ] 

ಜಯ್ಯ (ಗು). ೧. ಗೆಲ್ಲಬೇಕಾದ : ಜಯಿಸಬಹಂದಾದ. (ನಾ). ೨. 
ಗೆಲವು; ಜಯಂ: “ ಜೇಯಂ, ಜಯನಂ, ಜಯ್ಯಂ, ಜೇತವ್ಮಂ, ಜಯ 
ನೀಯಂ ಈ ೫ ಗೆಲ್ವು ks (ಕಾಶಕ್ಕ. ೭೮). [ಸಂ.7 

ಜರ, (ನಾ). ಮೈ ಬಿಸಿಯಾಗುವುದು; ಜ್ವರ: ವತ್ವ ಲೋಪಕ್ಕೆ..._ ಈಶ್ವರ- 
ಈಸರ , . . ಜ್ವರ-ಜರ (ಕಮದ. ೨೮೦ ಪ್ರಯೋ): ಧ್ವನಿ, ದನಿ; ಜ್ವರ, 
ಜರ (ಕಬ್ಮಾನು. ೦೬೦ ಪ್ರಯೋ). [-ಸಂ. ಜ್ವರ) 


೧೦-೬೩). 


೧೦-೦೧) : 


ಜರ್ಯ 


ಜರ (ನಾ). ಮುಪ್ಪು; ವೃದ್ಧಾಪ್ಯ: ಕಡುಜರದಿಂ ಕರಂ ನವೆದು ವಾಯು 
ವಿಕಾರದೊಳಟ್ಟು ಕಂಡಕಂಡೆಡೆಗೆ ನಿಜೇಚ್ಛೆಯಿಂ ಪರಿಯ ೮೯ (ದಶಕು. 
೮-೩೧೩). [ಸಂ. ಜರಾ) 

ಜರ್ಕ (ನಾ). ೧. ಚಿನ್ನ ; ಬಂಗಾರ: “ಜರನೆನೆ ಪೊನ್ನುಂ” (ಛಾರನಿ. ೧೩). 
೨. ಚಿನ್ನದ ಅಥವಾ ಬೆಳ್ಳಿಯ ಸೂಕ್ಷ್ಮವಾದ ತಂತಿಯ ಎಳೆ; ಕಲಾ 
ಬತ್ತು; ಸರಿಗೆ; ಜರಿ; ಜರತಾರಿ: ಬೆಳ್ಳಿಯ ತಂತಿಯ ಸುತ್ತಲೂ ಚಿನ್ನದ 
ಬಹು ಕೆಳ್ಳನ್ನ ತಗಡು ಸುತ್ತಿ ಬಳಿಕ ಆ ತಂತಿಯನ್ನು ತುಸು ಬಡಿದು ಚಪ್ಪಟೆ 
ಮಾಡಿದರೆ, ಜರವು ಆಗುವುದು (ಮುಂಬಯಿ. ೪-೧೨೧): ಸರಸ ಸುಂದರ 
ಕಾಯ ನಿನ್ನದು ಬರಿದೆ ಭಸ್ಮವದಾಗಿಯಿರುತಿರಲೆಂತು ನಾನದಕೆ .. 
ಜರದ ವಸ್ತ್ರಗಳನ್ನು ತೊಡಿಸಲಿ (ಪಾರ್ವಪ. ೧-3೮); ತೊಟ್ಟ ಮುತ್ತಿನ 
ನವರತ್ನ ಕಂಚುಕಿ ಜರ ಕಟ್ಟಿದಡ್ಡಿಕಿ ಕಟ್ಟಾಣಿಮುತ್ತಿನ ಸರ (ಕರ್ನಾಕ.೨೮೭). 

[ ಪಾರ. ಹಿಂ. ಮರಾ. ಜರ] 

ಜರೆಕ್‌ (ನಾ). ಒಂದು ಅನುಕರಣ ಶಬ್ದ. "ಜರಕ್ಕನೆ' ಪರಾ. 

ಜರಕಟ್ಟು (ನಾ). ಜರೆದ ಅಂಚು ಕಟ್ಟಿದುದಂ ; ಅವರ ಆ ಜರಕಟ್ಟಿನ 
ಮೈಸೂರು ರುಮಾಲು ಅವರ ತಲೆಗೇ ಒಪ್ಪುವುದು (ಗೊತ್ತುಗು, ೧೨೯). 

[ ಜರ್ಯ * ಕಟ್ಟು] 

ಜರಕಾಟಿ (ನಾ). ಜರಕಟ್ಟು ; ಕಲಾಬತ್ತಿನ ಅಂಚು ; ಜರಿಯ ಅಂಚು: 
ಕೈಯಲ್ಲಿ ಕೈಕಡಗ ಕಿವಿಯಲ್ಲಿ ಬಾವುಲಿ ಜರಕಾಟಿ ರುಮಾಲು (ಬರಹಾ. ೫೩): 
ಜರಕಾಟಿಯ ಹೊಸರುಮುಾಲು ಸುತ್ತಿಕೊಂಡು (ಗಂಗಾಗೌ. ೧೮). 

[ ಜರ್ಯ * ಕಾಟಿ] 

ಜರಕ್ಕನೆ (ಅ). ಸರ್ರನೆ ; ಇದ್ದಕ್ಕಿದ್ದಂತೆ : ಅವನು ದಾರಿಯಲ್ಲಿ ಜರಕ್ಕೆನೆ 
ಜಾರಿ ಬಿದ್ದ (ಕೂಡ). [ಜರಕ್‌ - ಅನೆ] 

ಜರಗಿಸು "ಜರುಗಿಸಂ' ನೋ. 

ಜರಗ್ಗು, "ಜರುಗಂ' ನೋ. 

ಜರಗ್ಗು, ಜರಂಗ್ಳು, ಜಲಗ್ಗು (ನಾ). ೧. ಚಿನ್ನದ ಸಣ್ಣ ಸಣ್ಣ ಕಣಗಳು 
ಬೆರೆತಿರುವ ಮಣ್ಣು : ಜರಗನೊಯ್ಯನೆ ಕರ್ಚಿ ರಾಶಿಯ ಮಣ್ಣೊಳೊಪ್ಪುವ 
ಪೊನ್ನನಚ್ಚ ರಿಯೆನಲ್ಲೆಜ್‌ ಕಾಣ್ಬವೊಲ* (ಧರ್ಮಾಮೃ. ೪-೩೩) ; ಇಳೆಯಧಿ 
ನಾಥಗೆ ಜರಗೆಂಬ ನೆವದಿಂದ ಬೆಳೆವುದು ಹೊನ್ನನಾ ಧರೆಯು (ದಂಪ್ರ ಸಾಂ. 
೨೩-೬). ೨. ಚಿನ್ನ; ಬಂಗಾರ : ಉತ್ತುಂಗ ಕುಚಾದ್ರಿಯ ಪೊಮ್ಮತ್ತಿಯ 
ಮೊಳೆ ಮೊಳೆತ ಜರಗಿನಂತಿರೆ ಕಾಣಲ್ಬೆತ್ತ ಸತಿಗಾಯ್ತು ಸುತನಂ 
ಪೆತ್ತಂತಪ್ಪೊಂದು ಸಂತಸಂ ತತ್‌ಕ್ಷಣದೊಳ" (ಅರ್ಧನೇ. ೨-೪); ನದಿ ಪುಟ್ಟ 
ದೊಸಜ`್‌ ನಮೇರು ಪುಟ್ಟದ ಪುರನಂದನಂ ಜರಗು ಪುಟ್ಟದ ಭೂತಳಮಿಲ್ಲ 
ದೇಶದೊಳ್‌ (ಸೂಕ್ತಿಸು, ೪-೭). ಜರುಗ್ಗು: ೧. ಜರುಗಿನಲಿ ಜಾಂಬೂನದದ 
ಸಂವರಣೆಕಾಟಂಗೆಡೆಯಲಿದ್ದುದು ಪರಮನಿಧಿ (ಕುವ್ಮಾಅ.೦೦-೨೭). ಜಲಗ್ಳು: 
೧. ಇನ್ನೀ ಬಸದಿಯೂರ್ಗ್ಗಳಲು ಪುಟ್ಟಿದ ಜಲಗು ನಿಧಿನಿಕ್ಷೇಪ ತಣ್ಣಕ 
ವರ್ತ್ತಿಯೆಂಬಿವಂ ಸರ್ವ್ವಬಾಧಾಪರಿಹಾರಂ ಮಾಡಿ ಬಿಟ್ಟ ರು (ಎಕ. 7೬, 
ಶಿವಮೊ. ೪-೮೧; 1122): ಎನ್ನ ಮನವು ನಿಧಾನವನೊಲ್ಲದೆ ಜಲಗ ಮಚ್ಚಿತ್ತು 
ಮೋಡಾ (ಬಸವ. ೩೦) ; ಪರುಷವಂ ಕಂಡವಂ ಜಲಗಿಗೆಳಸುವನೆ (ಐಾಗೀರ. 
ದೇ. 3೬8-೧೫). 

ಜರಗಂ ಕರ್ಚು, ಜಲಗಂ ಕಚ್ಚು-ಮಣ್ಣಿ ನಲ್ಲಿ ಬೆರೆತಿರುವ ಚಿನ್ನದ ಕಣ 

ಗಳನ್ನು ಶೋಧಿಸಿ ತೆಗೆ: ದೊರೆಕೊಂಡ ನಿಧಿಯನೊಲ್ಲದೆ ಜರಗಂ ಕರ್ಚು 
ವುದೆ (ಪಂರಾಮಾ. 8-೨೦) ; ಅಚ್ಚರಿಯ ನಿಧಿಯಿರಲು ಜಲಗಂ ಕಚ್ಚುವರೆ 
(ಬಸಪು. ೨-೨8). ಜರಗ ತೊಳೆ, ಜಲಗಂ ತೊಳೆ, ಜಲಗ ತೊಳೆ ಇ ಜರಗಂ 
ಕಚ; ಮೇರುಮಂದಿರದೊಳಗಿದ್ದು ಜರಗ ತೊಳೆವ ಚಿಂತೆಯೇಕೆ (ಅವಡಂ. 
೨೩-೦೦೩) ; ಮೇರುವಂ ಬಿಟ್ಟು ಜಲಗಂ ತೊಳಿವನಂತೆ (ಜೀರಮ. ೬-೪೯) ; 
ಕಡವರಂ ಮನೆಯೊಳಿರೆ ಜಲಗ ತೊಳೆವವನಂದದೆ (ವೀಕೈಪು. ೧-೧-೮). 


ರ್ಪ೯ಂ 


೩0 


20 


ಎಐ 


45 


ಜರಠ 


ಜರಗಿನ ತೆಆ್‌ ಎ ಜರಗನ್ನು ಶೋಧಿಸಿ ಚಿನ್ನವನ್ನು ತೆಗೆಯುವ ಕಸಬಿನ 
ಮೇಲೆ ಹಾಕುವ ತೆರಿಗೆ: ಜರಗಿನ ತೆಆ್‌ಯ ಸರ್ವ್ವಾಧಿಕಾರಿ ಶ್ರೀಮದ್ದಣ್ಣ 
ನಾಯಕ ಸೆಲ್ಲಪಯ್ಯಂಗಳ ಸನ್ನಿವಿಗ್ರಹಿ ಸಮಸ್ತಗುಣಗಣಾಳಂಕ್ರಿತನಪ್ಪ ಕೇಶ 
ರಾಜಂ ತಮ್ಮ ಜರಗಿನ ಕೆಆ್‌ಯೆೊಳಗೊನ್ನು ದೋಣಿಯ ತೆಆ್‌ಯುಮಂ 
. ದೇವರ್ಗ್ಗೆ ಬಿಟ್ಟರು (ಸೌಇಇ. ೫-11, ೨೦೦-೮ ; 1126). ಜರಗಿನ 
ಪೊನ್‌ಎವಂಣ್ಣಿನಲ್ಲಿ ಹುಡಿಹುಡಿಯಾಗಿ ಬೆರೆತ ಚಿನ್ನ ; ಉರಿವ ನಿದಾಘ 
ತಾಪದೊಳೆ ಮೇರುನಗಂ ಪೊಜಕವೋಗೆ ಸುತ್ತಲುಂ ಕರಗಿ... ಕಾಬ್ಬುರಂ 
ಬರಿದು ಬಿಲಸ್ಥ ಲಂಗಳೊಳಪೊಕ್ಕುಟೌದಿರ್ದುದದಲ್ಲದಂದು ಪೇಟ ಜರಗಿನ 
ಪೊಂಗವಿಐ ನೆಲಕಮಾವುದೊ ಸಂಗತಿವೆತ್ತ ಕಾರಣಂ (ಶಂದ್ರಪು. ೯-೭೦). 
[ ದೇ.॥ ತಮಿ. ಚರಕ್ಕು ; ತೆಲು, ಜಲಗಡುಗುಎಮಣ್ಣಿನಲ್ಲಿ 
ಬೆರೆತ ಹೊನ್ನನ್ನು ಶೋಧಿಸಿ ತೆಗೆ ] 
ಜರಗ್ಳು (ನಾ). ೧. ಬಟ್ಟೆಯ ವಿರಳವಾದ ನೆಯ್ಗೆ,-ಜಾಳಂಜಾಳಾದ 
ನೆಯ್ಲೆ : (8). ೨. ಜೊಳ್ಳು; ಗಟ್ಟಿಯಲ್ಲದುದು. “ಜಳ್ಳು ಜರಗು' 
ಪರಾ. [?]: 
ಜರಗುಂಡೆ (ನಾ). ಇಳಿಜಾರು ಪ್ರದೇಶದಲ್ಲಿ ಕುಳಿತು ಜಾರಂವ ಆಟ ; 
ಜಾರಂಗುಪ್ಪೆ ; ಜಾರುಬಂಡೆ ; ಆ ಇಳಿಜಾರಿನಿಂದ ಕೆಳಗೆ ಮೂವರೂ 
ಜರಗುಂಡೆಯಾಡಿದಂತೆ ಜರಿದೆವು(ಮೇದಿಮ. ೨೦೩). "ಜಾರಂಗಂಂಡಿ' ಪರಾ. 
[ ಜರಗ್ಗು ( ಆಜರುಗ್ಯು,) + ಕುಂಡೆ] ] 
ಜರಗುಗರ್ಚು (ಕ್ರಿ). ಚಿನ್ನದ ಹುಡಿ ಬೆರೆತ ಮಣ್ಣನ್ನು ತೊಳೆದಂ 
ಶೋಧಿಸಿ ಚಿನ್ನವನ್ನು ತೆಗೆ; ಜಾಲಿಸಿ ಚಿನ್ನವನ್ನು ತೆಗೆ : ನಿಧಿಗಂಡು 
ಜರಗುಗರ್ಚುವನೊಳನೆ (ಉಸಾರ. ೨೬೨) ; ನಿಧಿಯಿರಲುಆ್‌ ಜರಗು 
ಗ[ಪಾಳಾಂ, ಕ]ರ್ಚುವನ ತೆಜಿದಿಂದಂ (ಕ್ರಿ ಪುವಿ. ೨೯-೧೩). 
[ ಜರಗ್ಳು + ಕರ್ಚು; (ಕಟ್ಟು) ] 
ಜರಚು "ಜಟಂಚು' ನೋ. 
ಜರಜರ(ನಾ).ಒಂದಂ ಅನಂಕರಣ ಶಬ್ದ; ಯಾವುದಾದರೂ ವಸ್ತುವನ್ನು 
ಎಳೆಯಂವಾಗ ಉಂಟಾಗುವ ಶಬ್ದ : ಮಗುವಿನ ಕೈಯನ್ನು ಹಿಡಿದು 
ಜರಜರ ಎಂದು ಎಳೆದುಕೊಂಡು ಹೋದ (ರೂಢಿ). 
ಜರಟಿ (ನಾ). ಎ ಜರತಿ: ಪುರದಗ್ಗಿದೆಸೆಯನೊಂದಿದ ಜರಟಿಯ ಮುಂಬದೆ 
ಅಕೋ (ಹಾಲಾಸ್ಕ. ೪-೧೩-೯). [ ಸಂ. ಜರತೀ] 
ಜರಟಿಹುಲ್ಲು (ನಾ). ಒಂದು ಬಗೆಯ ಹಂಲ್ಲಂ : “ ಗರ್ಗ್ರೋಟಿಕಾ-ಜರಟಿ 
ಹುಲ್ಲು” (ಓಷಧಿ. ೪೬). [ಜರಟಿ? + ಹುಲ್ಲು (ಆಪುಲ್‌)) 
ಜರಠ (ಗು). ೧. ಶಿಥಿಲವಾದ ; ಜೀರ್ಣವಾದ ; ಹಳೆಯ: ಜರಠಮಹಾ 
ಶಾಲ್ಮಲೀವೃಕ್ಷಮಿರ್ಕುಂ (ಕಾದಂಪೂ, ೧೨೦): ಜರಠಾಸ್ಥಿ ಚರ್ಮದಾ ನರೆ ನವಿ 
ರಿನಾ ಸ್ಮವಿರೆ ... ತೊಲಗಿದಳಯೋಧ್ಯೆಯಿಂ (ಶ್ರೀರಾಮಾ. ೦೨೨-೧೭೫). 
೨. ಬಾಗಿದ; ಜೋಲಂ ಬಿದ್ದ. ೩. ಒರಟಾದ; ಕಠಿನವಾದ; ನಿಷ್ಠುರ 
ವಾದ : “ಕಠಿನಂ ನಿಷ್ಮರಂ ಕಠೋರಂ ಜರಠಂ” (ವಸ್ತುಕೋ. ೧೦೫-೪೫) ; 
ಜರಠ ಕಮಠ ಪೂಠೀನಚಯ ಡಿಂಡೀರೆ ಪಿಂಡ ಷಂಡ . . . ವ್ಮಾಳ ಕೋಳಾ 
ಹಳಧ್ವಾನವೆರಸಿ ಜಲನಿಧಿ ಮೆಟ್‌ದುದು (ಹಜೆಕಾ. ೧-೩೩); ಭೂ ಜರಠ 
ಜಠರಾಂತರದ ಪಲ್ಲಟದ ಪರಿಣಾಮದಿಂದಂ ಪ್ರಕೋಪಿಸುತೆ ಭೋರ್ಗುದಿದು 
ಮೇಲ್ವಾಯನ್ವಿ ದಟ್ಲಾಂಟಿಕಾಂಭೋಧಿ (ಶ್ರೀರಾಮಾ. ೧೬೫-೩೫೪). ೪. 
ಕೆಸರಾದ; ರಾಡಿಯಾದ: “ತೀವ್ರಮುಂ ಪಂಕಿಲಮಂಂ ಪುರಾಣಮೆನಿಪೀ 
ತ್ರಿತಯಂ ಜರಶಠಾಭಿಧಾನಂ ” (ನಾನಾರ. ೦೪೭). (ನಾ). ೫. ವಂಂದುಕ; 
ವೃದ್ಧ : ಉಂಡು ಹೊಜವಡುತಿಪ್ಪ ಪಂಡಿತತಂಡದೊಳಗತಿಜರಠನೊಬ್ಬನ 
- * ೬ ಕಂಡು ನಗುತವೆ (ಕೌಶಿರಾ. ೨-೭೦); ನನ್ನ ಮನಸ್ಸಿನಲ್ಲಿ ಪ್ರೇಮದ 
ಸೆಲೆಯು  ಉತ್ಪನ್ನವಾಗಿದ್ದರಷ್ಟೇ ಆ ಜರಠನನ್ನು ಪ್ರೀತಿಸುವದು? 
(ಧರ್ಮರೆ. ೯೦). [ಸಂ.] 


ಜರಡ 


ಜರಡ (ನಾ). ೧, ಅಶಕ್ತ ; ಕೈಯಲ್ಲಾಗದವನಂ: ಅರಸ ಕೇಳಾ ಪೂರ್ವ 
ದತ್ತವು ಹರಿವಿರಿಂಚಿಗಳಳವೆ ಲೋಕದ ಜರಡರೇತಕೆ ದುಃಖಬಡುವರು 
ದೇಹಧರ್ಮದಲಿ (ಸಂಧಪ. ೧೭-೫೫); ಮುದದಲಭಿಷೇಚನವ ರಚಿಸುವೆನಧಿಕ 
ಜರಡನು ತಾನು ಮಾಡುವ ಹದನದಾವುದು ಮುನಿಪ ಚಿತ್ತವಿಸೆಂದನಾ 
ಭೂಪ (ಅರಾಮ, ೨-೨-೨). ೨. ಗಟ್ಟಿಯಾದುದು : (8). ೩. ಕ್ರೂರ 
ವ್ಯಕ್ತಿ :: (8). [ ಪ್ಪಾ, ಜರಡ. / ಸಂ. ಜರಠ ] ' 

ಜರಡಿ "ಜಲ್ಲಡೆ' ನೋ. 

ಜರಡಿಹುಣ್ಣು (ನಾ). ಜರಡಿಯಂತೆ ತೂತಾಗಿ ಕೀವು ಬರುವ ಹುಣ್ಣು: 
ಮೊಣಕಾಲಿನಲ್ಲಿ ಜರಡಿ ಹುಣ್ಣಾಗಿದೆ (ರೂಢಿ). 

[ಜರಡಿ (ಆಜಲ್ಲಡೆ) + ಹುಣ್ಣು (ಪುಣ್‌) ] 

ಜರಡ್ಕು(ಗಂ). ೧.ಹುರುಳಿಲ್ಲದ; ನಿಷ್ಪೃಯೋಜಕವಾದ: ಮಿಕ್ಕಿನ ಜರಡು 
ಕವಿಗಳ ಲೆಕ್ಕಿಸುವನೆ ಕುಮಾರವಾಲ್ಮೀಕಿ (ತೊರರಾ. ೬-೫೩-೬೭) . (ನಾ). 
೨. ಹುರುಳಿಲ್ಲದಂದು , ಜೊಳ್ಳು; ನಿಷ್ಟುಯೋಜಕವಾದುದಂ: 
“ಜಳ್ಳೆನೆ ಜರಡೆನೆ ಜಾಳೆನೆ ಪೊಳ್ಳೆನೆ ತಾಂ ನಿಷ್ಟ ಯೋಜನಾರ್ಥವಂದಕ್ಕುಂ? 
(ಥಾರನಿ. ೫೭೩) ; ಬರಲಿ ಕರ್ಣದ್ರೋಣರುಳಿದೀ ಜರಡ ಜೋಡಿಸಬೇಡ 
(ಕುವ್ಯಾದ್ರೋ, ೧೫-೬೮). ಡಿ. ಶಿಥಿಲವಾದುದಂ ; ಕೃಶವಾದುದಂ ; 
ಮುದಿಯಾದುದು : ವರತಪೋವ್ರತ ಕರುಷಿತಾತ್ಮರು ಜ[ಪಾತಾಂ. ಬ] 
ರಡುಗಾತ್ರರು (ನಿಥಾಗೆ. ೧೦-೦೦೩-೧೨), [ಜರಡ+-ಉ] 

ಜರಡ್ಕು (ನಾ). ಕವಚ (?); ಹಯವಿದ್ಯಾವಿಶಾರದ ವೀರಘೋಟಿಇಯಿಲ 
ರಿಕ್ಕಿದ ಲೋಹಘಟದ ಸೀಸಕದ ತೊಟ್ಟ ಜರಡಿನ ಶರೀರಸನ್ನಾಹದ 
ಕಂಧರದ ರಬಣರಂಣಾಯಮಾನಮಪ್ಪ ರು ಳವಟ್‌ಗೆ ಯ ಕಟ್ಟಿದ 
ಪಟ್‌ಯ ಪಾಂಗಿನ ಪಂಚವಣ್ಣಿಗೆಯ (ಮಹಾನೇ. ೧೨-೩೩ ವ). [?] 

ಜರಡುಜಂತ್ರ (ನಾ). ಹಳೆಯದಾದ ಅಥವಾ ಜೀರ್ಣವಾದ ಯಂತ್ರ : 
ಜರಡು ಜಂ[ಪಾಕಾಂ. ತಂ]ತ್ರದ ಮಾನನೆಚ್ಚೊಡೆ . . . ಧುರಕೆ ಧೀರನೆ 
ಪಾರ್ಥ (ಕುವ್ಕಾವಿ. 6-೭). [ಜರಡು; + ಜಂತ್ರ] 

ಜರಡುಮಖ (ನಾ). ಜೊಳ್ಳಾದ ಯಾಗ; ನಿಷ್ಪುಯೋಜಕವಾದ 
ಯಜ್ಞ : ಜರಡುಮಖವೀ ಮಖಕೆ ಹೋಲುವ ಧರಣಿಪತಿ (ಕುವ್ಮಾಸ. 
6-4೭), [ ಜರಡು,+೬ ಮಖ] 

ಜರಡೆ; "ಜಲ್ಲಡೆ' ನೋ. 

ಜರಡ್ಕೆ (ನಾ). ಒಂದಂ ವಂಶದ ಹೆಸರು (?) : ಬಸರೂರ ಪಡುವ 
ಕೇರಿಯ ಒಳಗಣ ಜರಡೆಯ ಬಳಿಯ ಕೋಟೀಸರದಹನ ಮೊಂಮಗಳು 
ತುಳು[ವ]ಕ ಹೆಗ್ಗಡಿತಿ (ಸಾಇಇ. IX-11, ೪೨೪-೮: 1401). [?] 

ಜರಣ (ಗು). ೧. ಶಿಥಿಲವಾದ ; ಜೀರ್ಣವಾದ ; ಮುದಿಯಾದ, 
೨. ಜೀರ್ಣಶಕ್ತಿಯನ್ನು ಹೆಚ್ಚಿಸುವ. (ನಾ). ೩. ಜೀರಿಗೆ. [ಸಂ.7 

ಜರಣಕ (ನಾ). ಇಂಗು; ಹಿಂಗು: “ ರಾಮಠಂ ಹಿಂಗು ಜರಣಕಂ 
ಬಾಹ್ಲೀಕಂ” (ವಸ್ತುಕೋ. ೩೮-೩೨). [ಸಂ.) 

ಜರತಾರ (ನಾ). ಚಿನ್ನದ ಲೇಪವನ್ನು ಕೊಟ್ಟಿ ಬೆಳ್ಳಿಯ ತಂತಿ ; ಜರಿ; 
ಕಲಾಬತ್ತು ; ಸರಿಗೆ : ಮಿಸುನಿಯ ಜರತಾರ ರುಮ್ಮಾಲು ಪೈರಣೆ ಪೊಸ 
ತಾದ ದುಪ್ಪಟದಿಂದ ... . ರಂಜಿಸಿದನು (ಕಂನವಿ. ೨೩-೮೦) ; ಸಣ್ಣ 
ಚಂದಿರಗಾವೆ ಸೀರೆ ಜರತಾರಂಚು (ಶ್ರೀಕೃಪಾ. ೦೦)- 

[ -ಪಾರ, ಹಿಂ. ಮರಾ. ಜರತಾರ್‌] 

ಜರತಾರಿ (ಗಂ). ೧. ಕಲಾಬತ್ತಿನ ; ಜರಿ ಕೆಲಸಮಾಡಿದ : ಹೊದೆಯಲು 
ಜರತಾರಿ ಶಲೈ, ಕೈಯಲ್ಲಿ ಮಿಂಚುತ್ತಿರುವ ಕರೀಕೋಲು (ರಾಯಕ. ೪೩). 
(ನಾ). ೨. ಎ ಜರತಾರ : ದುಕೂಲದಲ್ಲಿ ನೆಯ್ದಿರುವ ಜರತಾರಿಯ 
ಚುಕ್ಕಿಗಳಂತೆ ಅಲ್ಲಿ ಇಲ್ಲಿ ಮ್ಲಾನ ನಕ್ಷತ್ರಗಳು ಮಿನುಗುತ್ತಿದ್ದುವು 
(ರಾಮಾನೆ. 60). ([ “ಹಿಂ. ಮರಾ, ಜರತಾರೀ) 


೨೯೯೧ 


ಲಾ 


10 


26 


80 


35 


40 


45 


ಜರಾಯು 


ಜರತಾರಿನೊಣ (ನಾ). ಕಲಾಬತ್ತಿನ ವಸ್ತ್ರದಂತೆ ಕುಸಂರು ಕುಸುರಾದ 
ಪಕ್ಕವುಳ್ಳ ಒಂದು ಬಗೆಯಂ ನೊಣ : ಗೆಣಸಿನ ದುಂಬಿ, ಜರತಾರಿ ನೊಣ 
(Lacewinged 17) ಗಳ ಮರಿಗಳು ವಿಲಕ್ಷಣವಾಗಿ ತಮ್ಮನ್ನು ರಕ್ಷಿಸಿ 
ಕೊಳ್ಳುತ್ತವೆ (ಕೀಟಜಿ, ೨೨). [ ಜರತಾರಿ * ನೊಣ( ಆನೊಟವು)) 

ಜರತಾರಿಸೀರೆ (ನಾ). ಇ ಜರಿಸೀರೆ : ಅವಳು ಜರತಾರಿ ಹೀರೆಯನ್ನುಟ್ಟಿದ್ದಳು 
(ಹಾಹುತ್ತ, ೮೯೯). [ಜರತಾರಿ ಸೀರೈ) 

ಜರತಿ (ನಾ). ಮುದುಕಿ; ವೃದ್ಧೆ ; ನೀನೇಕೆ ಜರತಿಯಾದೆಯೆನೆ ನಕ್ಕು 
ಸುಖಾವತಿ ನಿನಗೇಕೆ ಮುಪ್ಪಾಯ್ತೆನೆ (ಜಾವುಂಪು. ೬) : ಬಡಿವ ಬಲ್ಮೊಲೆ 
ಜೊಲ್ಲುವಾಯ್ಡೆ ಅಕ್‌ ಮೊಗದಿಂ ಕಡುಸೊಗಸಿದಳಾ ಜರತಿ(ಶ್ರೀಪಾಲ. ೪-೭೧); 
ಆನತಿ ಜರತಿಯಲ್ಲವೆ (ಭಂಡ. 8೯-೯೧). [ಸ0. ಜರತೀ] 

ಜರತ್ಕಂಚುಕಿ (ನಾ). ೧. ವೃದ್ಧನಾದ ಕಂಚುಕಿ, - ಅಂತಃಪುರದ ಅಧಿ 
ಕಾರಿ. ೨, ಮುದಿಯಾದ ಹಾವು. ೧, ೨; ಆ ಮಹಾವನಂ 
ರಾಜ್ಞೀನಿವಾಸದಂತೆ ಜರತ್ಕಂಚುಕಿಶತೋದಂಚಿತಮುಂ(ಡಂದ್ರ ಫು. ೫-೩೨ ವ) 

[ಸಂ. ಜರತ್ಯಂಚುಕಿನ್‌ (ಜರತ* + ಕಂಚುಕಿನ್‌) ] 

ಜರದಾ, ಜರ್ದಾ(ನಾ) . ೧. ತಾಂಬೂಲದೊಂದಿಗೆ ಸೇವಿಸಂವ ಪರಿಮಳ 
ಬೆರೆತ ಹೊಗೆಸೊಪ್ಪು,-ತಂಬಾಕು : ರಾಯರ ಕೈಯಲ್ಲಿ ಒಂದು ಎಲೆ 
ಪಟ್ಟಿ, ಅದನ್ನು ದವಡೆಯಲ್ಲಿ ಸೇರಿಸಿಕೊಂಡು ಮೇಲೆ ಜರದಾ ಹಾಕಿ 
ಕೊಳ್ಳುತ್ತೆ, (ತಿಡುಗು. ೩೦); ಆಗಾಗ್ಗೆ ಜರದಾ, ತಂಬಾಕದ ಖಾಟವೂ ಈ 
ವೀಟೇರಸಕ್ಕೆ ತನ್ನ ಶಾಕ ಪೂರೈಸುವ ಭಾಸವಾಗುವದು (ಗಾಳಿಪ. ೪1, 
ಮುನ್ನುಡಿ). ೨. ಮಾಸಲು ಬಣ್ಣ ದಕುದುರೆ; ಬೂದುಬಣ್ಣದ ಕುದುರೆ: 
(8). ಜರ್ದಾ : ೧. ಅವನಿಗೆ ಜರ್ದಾ ಎಂದರೆ ಪ್ರಾಣ. ಅಡಕೆಲೆ ಬಾಯಲ್ಲಿಲ್ಲ 
ದಿದ್ದರೂ ಒಂದು ಚೂರು ಜರ್ದಾ ಇರಬೇಕು (ಮಲ್ಲಿ. ೧೦೨). 

[ «ಪಾರಾ. ಹಿಂ. ಮರಾ. ಜರದಾ, ಜರ್ದಾ)] 

ಜರದಾಲು, ಜರದಾಳಂ, ಜಲದಾರು (ನಾ). ಒಂದು ಬಗೆಯ ವಂರ 
ಮತ್ತೂ ಅದರ ಹಣ್ಣೂ ; ಸಕ್ಕರೆ ಬಾದಾಮಿ: ರಕ್ತದಲ್ಲಿ ಕಬ್ಬಿಣದ ಧಾತು 
ಕಡಿಮೆಯಾದರೆ ಅದನ್ನು ಸರಿಗೊಳಿಸಲು ಜರದಾಲು ಹಣ್ಣು ಉತ್ತಮ 
(ಅಡುಸೌ. ೬೦). ಜರದಾಳು : ಸಕ್ಕರೆಬಾದಾಮಿ, ಜರದಾಳು (ಮ್ಮಕಿಗಿ. 
೬೪-೧೩೦೭). ಜಲದಾರು : ಅಂಜೂರ ಜಲದಾರು, ಸೇಬು 
ಮೊದಲಾದ ಹಣ್ಣುಗಳನ್ನ್ನಿ ಪರವೂರುಗಳಿಂದ ಕೊಂಡುಕೊಳ್ಳುತ್ತಿದ್ದನು 
(ಈಕಥೆ. ೦೪೪). [*-ಪಾರಾ. ಹಿಂ. ಜರದಾಲೂ ; ಮರಾ. ಜರದಾಳೂ)] 

ಜರದಾಳು "ಜರದಾಲು' ನೋ. 

ಜರದ್ವಧು (ನಾ). ವಯಸ್ಸಾದ ಹೆಣ್ಣು ; ಮಂದುಕಿ; ವೃದ್ಧಸ್ರೀ: 
ಎರ(ಸಂ) ಕರಮವು ದೇಸಿಗೆ ಜರದ್ವಧೂವಿಷಯಸುರತ ರಸರಸಿಕತೆವೊಲ್‌ 
(ಕವಿ. ೦-೫೦). [ ಸಂ. ಜರದ್ವಧೂ (ಜರತ್‌ + ವಧೂ) ] 

ಜರಬು 'ಜರ್ವ್ಯ' ನೋ. 

ಜರಹಾಯ್‌ (ಕ್ರಿ). ಅಗುಳಿಹಾಕು ; ಆಗ ಗುರುಸಿದ್ಧಲಿಂಗೇಶ್ವರನೊಡನೆ 
ಪರಮಯೋಗಿಗಳೆನಿಪ ಷಟ್ಟಲಜ್ಞಾನಿಗಳು ಸಾನುರಾಗದಿಂದವನ ಬಿನ್ನಪ 
ಕೊಡಂಬಟ್ಟು ಬಿಜಯಂಗೆಯ್ಯಲಾವೂರೊಳು ಬೇಗದಿಂದಂ ವಣಿಜರೆಲ್ಲಂ 
ತಮ್ಮಂಗಣದ ಬಾಗಿಲುಗಳಿಕ್ಕಿ ಜರಹಾಯ್ದ ವನ ಸದನಕ್ಕೆ ಯೇಗೆಯ್ಯಲುಂ 
ತಳಿಗೆಗುಡಲಾಗದುಜಿದೆ ಪಾತ್ರದ ಬೆಂಬಳಿಯೊಳು ಬಹುದು (ಸಿದ್ಯೇಪು- 
೧೪-೦೬). [ <ಜರುಗು? * ಹಾಯ, (ಎಪಾಯ್‌,])] 

ಜರಾಯತ "ಜಿರಾಯಿಂತು” ನೋ. 

ಜರಾಯು (ನಾ). ೧. ಭ್ರೂಣವನ್ನೂ ಆವರಿಸಿರುವ ಪೊರೆ; ಗರ್ಭದಲ್ಲಿ 
ಕೂಸಿರಂವ ಚೀಲ; ಗರ್ಭವೇಷ್ಟನದ ಚರ್ಮ ; ಮಾಸು; ಸೆತ್ತೆ ; 
“ ಕೂಸಿರ್ಪ ಚೀಲಂ ಜರಾಯುವೆನಿಕ್ಕು ” (ಮಂಗರಾ. ೯೦-6). ೨. ಗರ್ಭಾ 
ಶಯಂ; ಗರ್ಭಕೋಶ. [ಸಂ.] 


ಜರಾಯುಜ 


ಜರಾಯುಜ (ನಾ). ಗರ್ಭಕೋಶದಿಂದ ಹುಟ್ಟಿ ಬರಂವಂತಹಂದಂ ; 
ಪ್ರಾಣಿ; “ಮಾನವ ಪಶುನಿವಹಂ ಜರಾಯುಜಂ” (ವಸ್ತುಕೋ, ೦೮-೪) ; 
ಅಂಡಜ ಸ್ವೇದಜ ಉದ್ದಿಜ ಜರಾಯಂಜರೆಂಬ ಪ್ರಾಣಿಗಳಿಗೆ ಭವಿತವ್ಯವ 
ಕೊಟ್ಟವರಾರೋ (ಬಸವ. ೨೨೨) ; ಸ್ವೇದಜಮಂಡಜಮುರ್ವಿಜಮಾದರದ 
ಜರಾಯಂಜಂಗಳೆನಿಸಿದ ನಾಲ್ಕುಂ ಭೇದದ ಸತ್ತ್ಯೋತ್ಸತ್ತಿಗೆ ಮೇದಿನಿ 
ಜಲಮರ್ಕರಶ್ಮಿ ಪವನಂ ಮುಖ್ಯಂ (ಅಟೃಮ., ೦-೩೧). "ಅಂಡಜ' ಪರಾ. 
[ಸಂ.] 
ಜರಾರ್ದಿತ (ನಾ). ಮುಬ್ಬಿನಿಂದ ಪೀಡಿಸಲ್ಪಟ್ಟವನಂ,-ಹಣ್ಣಾದವನಂ; 
ವೃದ್ಧ : “ಪ್ರವಯಂ ಜೀರ್ಣಂ ಜರಾರ್ದಿತಂ ದಶಮಾಸ್ಥಂ” (ವಸ್ತುಕೋ. 
8೬-೨೭). [%0. (ಜರಾ -. ಅರ್ದಿತ)] 
ಜರಾವಿಭೇದ (ನಾ). ವಣಪ್ಪಿನಿಂದ ದೇಹದಲ್ಲಿ ವಿಕಾರವನ್ನು ಹೊಂದಿ 
ದವನಂ; ಪ್ರಿಯಹಿತವಾದಿತ್ವ ಮುಮಲ್ಲದೆ ಜರಾವಿಭೇದಂ ದಂತಮಳಾದಿ 
ವಿರಹಿತನುಂ . . . ಪರಮಸುಖಸಾಧನಮುಮಪ್ಪ ಪರಮೌದಾರಿಕ 
ಚರಮದೇಹಮಂ ತಾಳ್ಗಿ (ಅಜಿಪು. 8-೯೩ ವ). [ ಸಂ. (ಜರಾ* ವಿಭೇದ) ] 
ಜರಾಶಿಥಿಲ (ಗು). ವಂಖ್ಪಿನಿಂದ ಬಿಗುವಳಿದ,-ಸಡಿಲಾದ : ಜರಾಶಿಥಿಲ 
ದೀರ್ಫಬಾಹುಯುಗಳದಿಂದಟ್ಕಿ ಅಕೊಳೆ ತಟಿ್ಕೈಸಿ (ಕಾದಂಉ. ೭೯೬). 
[ ಸಂ. (ಜರಾ + ಶಿಥಿಲ) 1] 
ಜರಿ, «ಸರ್ಕಿ' ನೋ. 
ಜರಿ "ಜಟ್‌' ನೋ. 
ಜರಿ "ಸಟ್ಲೌ' ನೋ. 
ಜರ್ಕಿ, ರುಂರಿ, (ನಾ). ಅನೇಕ ಕಾಲುಗಳುಳ್ಳ ಒಂದಂ ಬಗೆಯ ಹುಳು, 
ಲಕ್ಷ್ಮಿ ಚೇಳು ; ಶತಪದಿ; “ಕರ್ಣಜಲೂಕಾ, ಶತಪದೀ-೨ ಜರೀ ಹೆಸರಂ 
ಗಳು. ಜರೀ ಸರಸ್ವತೀಪುತ್ರನೆಂಬ ಹುಳು” (ಸಿದ್ಧಾಂತಿ. ೧೩೮) ; ಕೀಟಗಳೇ 
ಅಲ್ಲದೆ ಶೀಗಡಿ, ಜರಿ, ಎರೆಹುಳು ಮೊದಲಾದವುಗಳ ಶರೀರಕ್ಕೂ ಭಾಗ 
ಗಳಿವೆ (ಕೀಟಜಿ. ೧0). ದುರ್ಮಿ : ರಬಿರಿ ಕಂಡರೆ ಸಿರಿ (ರೂಢ). 
[ ದೇ.8 ತೆಲು. ಜೆಟ್‌, ಜೆಲ್‌ ; ಪರ್ಜಿ, ಜೆರ್ರಿ, ಚೆರ್ರಿ] 
ಜರ್ಕಿ (ನಾ). ಬೆಟ್ಟದ ಕೊರಕಲಿನಲ್ಲಿ ಹರಿಯುವ ನದಿ; ಗಿರಿನದಿ; ರುರಿ; 
*ಜರಿ-ರುರೀ” (ತದ್ಕಕೋ. ೦೪). [ ಸಂ. ರುರೀ 
ಜರ್ಕಿ, ರುರ್ಮಿ (ನಾ). ೧. ಚಿನ್ನದ ಅಥವಾ ಬೆಳ್ಳಿಯ ಎಳೆಗಳಿಂದ ಮಾಡಿ 
ದುದಂ ; ಕಲಾಬತ್ತು ; ' ಜರತಾರಿ; ಆ ಚಂದ್ರಶಾಲೆಗಳ ಮೇಲುಗಡೆ 
ಕನಾತಿನ ಫರದೆಗಳು ಜರಿಯ ಮೇಲುಕಟ್ಟುಗಳೂ ಕಟ್ಟಲ್ಪಟ್ಟಿದ್ದವು 
(ಶ್ರೀರಾಯ, ೪೫) ; ಹೊಸ ಹಸುರಿನ ಜರಿಯ ನಡೆಮಡಿಯ ಮೇಲೆ . . , 
ವಿಷ್ಣುವರ್ಧನನು ನಡೆದಾಗ (ಸವತಿ. ೨). ರುುರ್ಮಿ : ಸೀರೆಯ ಬೆಲೆಯನು 
ಜನರು ನಿರ್ಣಯಿಪರು ಸೆರಗಿನ ರುುರಿಯನು ನೋಡಿ (ಇಂದಾಪ. ೨೦೮-೨೪೯), 
[ «ಪಾರ. ಹಿಂ. ಮರಾ. ಜರೀ 
ಬರಿಕ್ಕೆ, (ನಾ). ಜರಿಯುವುದು ; ಹೀಯಾಳಿಸಂವುದು ; ತೆಗಳಿಕೆ: ಅವನ 
ಜರಿಕೆಯ ಮಾತು ಮುಗಿಯುವುದರೊಳಗೆ ಅಂತರಿಕ್ಷದಲ್ಲಿ ದೊಡ್ಡ ಉರಿ 
ಯೆಂದ್ದಂತಾಗಿ ಮೋಡಗಳೆಲ್ಲಾ ಕೆಂಪಾದವು (ಯೋಧಪು. ೬೧). 
[ ಜರಿ (ಜಲ!) . - ಇಕೆ] 
ಜರಿಕ್ಕೆ (ನಾ). ತ್ವರೆ; ಆತುರ ; ಒಮ್ಮೆಲೆ ಹೋಗಿ ಅಕ್ಕನ ಬಗಲೊಳಗಿನ 
"ರಾಗಿ' ಯನ್ನು ಎತ್ತಿಗೊಳ್ಳಲಿಕ್ಕೆ ಏನೋ ಜರಿಕೆ ಬಂತು (ವೈನಿ. ೨೬೦). 
[ «ಮರಾ. ರಜುರಕಾ) 
ಜರಿಕೊಳ್ಳು (ಕ್ರಿ). ಬಡವಾಗು; ಸೊರಗಂ; ಬೆಂಗಳೂರಿಗೆ ಹೋಗಿದ್ದಾಗ 
ಅವನಿಗಾಗಿ ಮಗು ಜರಿಕೊಂಡುಬಿಟ್ಟು ಉಳಿಯುತ್ತೋ ಸಾಯುತ್ತೋ 
ಅನ್ನುವ ಹಾಗಾಗಿತ್ತು (ಕುಸುಸಂ. ೪೫). 
[ ಜರಿ, (ಎಸರಿ]) + ಕೊಳ್ಳು; (-ಆಕೊಳ್ಳ್‌) ] 


೨೯೯೨ 


- 
ಲಾ 


45 


ಜರೀಬು 


ಜರಿಗಿಡ (ನಾ). ಒಂದು ಬಗೆಯೆ ಗಿಡ: “ಹಕ್ಕಿಯ ಗರಿಗಳಂಥ ಎಲೆಗಳುಳ್ಳ 
ರಸನಾಳಗಳಿರುವ ಗುಪ್ತ ಪುಷ್ಟೀಯ ವರ್ಗದ, ಒಂದು ಸಸ್ಯ : ಜರೀಗಿಡ” 
(Fern. ಇಂಕನಿ); ಜರೀಗಿಡದ ಪಾಠಮಾಡುವಾಗ . . . ನಿಜವಾದ ಜರೀಗಿಡ 
ತೋರಿಸಿದರೆ ವಿಷಯ ಚೆನ್ನಾಗಿ ಗೊತ್ತಾಗುತ್ತದೆ (ಶಿಕ್ಷದ. ೨೮೪). 
[ಜರಿ * ಗಿಡ (-ಗಿಡು) ) 
ಜರಿಗುಟ್ಟು (ಕ್ರಿ). ಕುಸಿದು ಬೀಳುವಂತೆ ಮಾಡು ; ನಾಶಮಾಡು: ನಷ್ಟ 
ವಹುದೀ ಲೋಕ ಕಮಲಜನಟ್ಟಿ ಕೆಡೆವಾ ಹೊತ್ತು ನೆಟ್‌. ಜರಿ[ಪಾಠಾಂ. 
ನೆಅ್‌]ಗುಟ್ಟಿ ಭುವನವನು ಭೌತಿಕನಿಕರವನು ಜಲ್‌ದಟ್ಟಿ ಹೊಗಿಸಲು 
ಕಾಲನು (ನಿಧಾಗ. ೧೦-೩-೫೦). [ಜರಿ (ಸರಿ) + ಕುಟ್ಟು] ] 
ಜರಿಟೋಪಿ (ನಾ). ಕಲಾಬತ್ತಿನ ಕುಸುರಿಗೆಲಸ ಮಾಡಿದ ಟೊಪ್ಪಿಗೆ: 
ಇಆನಿದರು ತಜದರು ಕೊಟ್‌ದರು ಮೂಗನು ಜರಿಟೋಪಿ ಜೋಡು 
ದಗಲೆಯ ಪರಿಪಟ್ಟಮಾಡಿ (ಕಂನವಿ. ೩-೬೮). 
[ಜರಿ + ಟೋಪಿ (ಟೊಪ್ಪಿಗೆ) ] 
ಜರಿತ (ನಾ). ಜೀರ್ಣವಾದವನು ; ಕೃಶವಾದವನು : ಜರಿತಂಗೆ ನೇತ್ರ 
ರೋಗಿಗೆ... ಕರ್ಣಶೂಲಿಗೆ ನೀರೋದರಿಗೆ ರುಜಾಹರಣಂ ತಚ್ಚರಣಯುಗ 
ಸ್ಮರಣಮಾತ್ರದಿಂ ದೊರೆಕೊಳ್ಳುಂ 
[ಸಂ.] 
ಜರಿಪೇಟ (ನಾ). ಕಲಾಬತ್ತಿನ ಅಂಚುಳ್ಳ ಪೇಟ ; ಜರಿಪೇಟ .. . ಸುತ್ತಿ 
- ಹಾಡುತ್ತಿರಲಾಗಿ (ಕಥಾಮಂ. ೪, ೦೦); ಶುಭ್ರ ಜರಿಪೇಟ: 
ಮೇಧಾಕಿರೀಟ (ನೆಲಮು. ೭೩-೫). [ಜರ್ಯಿ * ಪೇಟ] 
ಜರಿಯಿಸು "ಸರಿಯಿಸು' ನೋ. 
ಜರಿವೊನಲ್‌ (ನಾ).ಎಜರ್ಕಿ: ಸುತ್ತಲುಂ ಪರಿವ ಜರಿವೊನಲ್ಲಳಿಂದೆತ್ತಲುಂ 
ನಲಿವ ಪೊಸನವಿಲ್ಲಳಿಂ (ಪಂಪಥಾ. ೩-೨೨ ರಗಳೆ). [ಜರಿ * ಪೊನಲ್‌ 
ಜರಿಸೀರೆ, ರುಂರಿಸೀರೆ (ನಾ). ಕಲಾಬತ್ತಿನ ಕುಸುರಿಗೆಲಸ ಮಾಡಿದ ಸೀರೆ; 
ಜರತಾರಿಸೀರೆ ; ಅವಳು ಜರಿಸೀರೆ ಉಟ್ಟಿದ್ದಾಳೆ (ಊಂ). ರುಖುರಿಸೀರೆ : 
ಉಟ್ಟಿ ಹೆ ಮೇಲ್‌ ರುರಿಸೀರೆಯ (ಕುಮಾವಿ. &೨). [ಜರ್ಮಿ * ಸೀರೆ] 
ಜರಿಸು "ಸರಿಯಿಸು' ನೋ, 
ಜರಿಹು, ಜರುಹು (ಕ್ರಿ). ಜರಿಸು; ಕೆಡಹಂ, ಉರುಳಿಸು ; ವಾದ್ಯದ 
ಹರುಷತರ ನಿರ್ಫೋಷದಬ್ಬರ ಜರಿ[ಪಾಳಾಂ. ರು]ಹಿತಡಕಿಲು ಜಗದ ಜೋಡಿ 
ಯನು (ಕುವ್ಕಾಕ. ೨-೫). ಜರುಹು: ಹಯಮೋಹರವ ಜರುಹಿದನೌಕಿ 
ಹರಿತಹ ವರರಥವ ಹುಡಿಮಾಡಿದನು (ಕುವ್ಯಾದ್ರೋ. ೫-೧೨): ಜೋಡ 
ಜೋಕೆಯ ಜರುಹಿದನು ಜವಗೆಡಿಸಿದನು ನಿನ್ನಾ ತನನಿಲಜನ (ಕುವ್ಕಾಕ. 
೧೪-೨) ; ಜರುಹಿದರು ಬಳಿಕಡರಿ[ಪಾಕಾಂ. ಜರಿಯಗೆಡಹಿದರಿವರು]ಚಾವಿಖಾ 
ಕರದ ಚಟುಳಪ್ರಭೆಯ ಕೋಟೆಯನುರುಳಿಸಿದರು (ತೊರರಾ. ೬-೧೧-೧೪). 
[ ಜರಿ, (ಎಸರಿ]) * - ಹು] 
ಜರಿಹುಲ್ಲು (ನಾ). ಒಂದು ಬಗೆಯ ಹಂಲ್ಲು: ಕೊಡಿಮರ ಹುಲ್ಲು. 
ಗೊದುರಹುಲ್ಲು, ಜರಿಹುಲ್ಲು (ಮೈಹಿಗಿ. ೩೪-೬೫೪). 
[ ಜರಿ? + ಹುಲ್ಲು (ಪುಲ್‌) 
ಜರೀಪಟಕ (ನಾ). ೧. ತಲೆಗೆ ಸುತ್ತುವ ಕಲಾಬತ್ತಿನ ಅಂಚುಳ್ಳ ವಸ್ತ್ರ ; 
ಜರಿಪೇಟ. ೨. ಪೇಶ್ವೆಗಳ ಚಿಹ್ನೆಯನ್ನುಳ್ಳ ಬಾವುಟ : (8). ೩. ಕಲಾ 
ಬತ್ತಿನ ಸೊಂಟಪಟ್ಟಿ ,-ನಡುಕಟ್ಟು : (8). [*-ಮರಾ. ಜರೀಪಟಕಾ] 
ಜರೀಬ್‌ (ಜರೀಬು' ನೋ. 
ಜರೀಬು, ಜರೀಬ್‌ (ನಾ). ೧. ಭೂಮಿಯನ್ನು ಅಳೆಯುವ ಸಾಧನ,- 
ಸರಪಳಿ : (೪. ೨. ಭೂಮಿಯನ್ನು ಅಳೆಯುವುದಂ ; ಪಹಣಿ. 
"ಜರೀಬುಗಾರ' ಪರಾ. ಜರೀಬ್‌ : ೨. (ಮೈಗೆಜಿ. 21, ೭೭೨). 
[ ಅರ. ಹಿಂ. ಮರಾ. ಜರೀಬ್‌] 


(ಎಇ. 171, ೨೮೨-೦೯೪; 1077). 


ಕೊಂಡು . . 


ಜರೀಬುಗಾರ 


ಜರೀಬುಗಾರ (ನಾ). " (ಉಪಯೋಗಿಸುವ ಪದಾರ್ಥಗಳ" ಮೊತ್ತದ 
ಪಟ್ಟಿಗಳನ್ನು ತಯಾರಿಸುವುದು, ಆದ ಕೆಲಸವನ್ನು ಅಳೆದಂ ಅದರ 
ಬೆಲೆ ಗೊತ್ತುಮಾಡುವುದು, ಮೊ. ನ್ನು ನಿರ್ವಹಿಸುವ) ಕಟ್ಟಡ ಕೆಲ 
ಸದ ಅಳತೆಗಾರ : ಜರೀಬಂಗಾರ” (Quautity Surveyor, ಇಂಕನಿ). 

[ ಜರೀಬು + - ಕಾರ, (ಆ. ಕಾಟ) 

ಜರುಗಿಸು, ಜರಗಿಸು (ಕ್ರಿ). ೧. ಪಕ್ಕಕ್ಕೆ ಸರಿಸು,-ನೂಕು,-ತಳ್ಳು : 
ಜಗತ್ತೆಯವ ಜರುಗಿಸುವೆನು ಮಹಾಜಲದಲಿ (ತೊರರಾ. ೩-೧೧-೫೩). 
೨. ನಡಸು ; ನೆರವೇರಿಸು; ಸಾಗಿಸು, ನಿರ್ವಹಿಸು: ಸಂಸ್ಥಾನದ 
ಸಕಲವಿಧ ಕಾರ್ಯಕಲಾಪಗಳನ್ನೂ ಜರುಗಿಸಿ (ಗುರುದ. ೧೧); ಖೆದೀವನ 
ಮೇಲೆ ಯಾವ ವಿಧವಾದ ಕ್ರಮವನ್ನೂ ಜರುಗಿಸುವುದಿಲ್ಲ (ಇಸ್ಲಾಂಸಂ. ೫೯). 
ಜರಗಿಸು : ೨. ಹರವಲ್ಲಭನು ಸಾಲವನ್ನು ಹರಿಸುವ ಪ್ರಯತ್ನವನ್ನು 
ಜರಗಿಸಲಿಲ್ಲ (ದೇವೀಡೌ. ೧೩೩). [ಜರುಗು, ೬ - ಇಸ್ಕು] 

ದರುಗ್ಗು, ಜರಗು, (ಕ್ರಿ). ೧. ಪಕ್ಕಕ್ಕೆ ಸರಿ; ಜರಿ: ಸ್ವಲ್ಪ ಜರುಗಿ ಕುಳಿತು 
ಕೊಳ್ಳಿ. ಇನ್ನೂ ಒಬ್ಬರಿಗೆ ಜಾಗವಾಗುತ್ತದೆ (ರೂಡ). ೨. ಹಿಂಜರಿ ; 
ಹಿವೆಲಟ್ಟು : ಹೊರಳಿಯೊಡೆದರು ಭಟರು ಸಿಡಿ ದರು ಜರುಗಿದರು 
(ಉವ್ಕಾದ್ರೋ. ೧೬-೧೨): ಬೀಳುವ ಶೈಲದುಜುಬೆಯಲಿ ಜರುಗಿ[ಪಾರಾಂ. ಹಿ] 
ದವು ತೆರೆ (ತೊರರಾ. ೬-೫-೨೦). ೩. ನಡೆ; ಸಾಗು: ಪ್ರತ್ರೋತ್ಸವವು ಬಹಳ 
ವಿಜೃಂಭಣೆಯಿಂದ ದೇಶದಲ್ಲೆಲ್ಲಾ ಜರುಗಿತು (ಮಚಸ. ೪೧) ; ಪೊಳ್ಳು 
ಜಂಭವು ಅಲ್ಪಕಾಲ ಮಾತ್ರ ಜರುಗುತ್ತಿದ್ದಿತು (ರೂರಾಣಿ. ೩). ೪. (ಕಾಲ 
ದಂತೆ) ಕಳೆದಂಹೋಗು ; ವ್ಯತೀತವಾಗು : (8). ಜರಗ್ಗು: ೩. 
ದೇವಾಲಯದ ಜಾತ್ರೆ ಜರುಗುತ್ತದೆ (ಕುಡಿಕೂ. ೧೮೩). 

[ದೇ.॥ ತಮಿ. ಚರುಕ್ಕು ; ಮಲ. ಚರ್ಕು ; ತೆಲು. ಜರುಗು, 
ಜರಗು ; ಕೊಲಾ. ಜರಾಗ್‌ ; ಕುವಿ. ಜರ್ಗಿನೈ ; ಮಲ್ಹೊ. ಜರ್ಕೆ] 

ಜರುಗ್ಮು "ಜರಗ್ಳು' ನೋ. 

ಜರುಗುಪಟ್ಟಿ (ನಾ). ಸರಿದಾಡುವ ಪಟ್ಟಿ : “ ಕೆಲವು ಗಣನಾ ಸಲಕರಣೆ 
ಗಳಲ್ಲಿ ಮಾನಫಲಕದ ಮೇಲೆ ಓಡಾಡಿಸಲು ಅಳವಡಿಸಿರುವ ಗುರುತುಪಟ್ಟಿ; 
ಜರುಗುಪಟ್ಟಿ” (0೬£5೦£. ಇಂಕನಿ). [ಜರುಗು, * ಪಟ್ಟಿ) 

ಜರುಗುಪೀಠ (ನಾ). ಹಿಂದಕ್ಕೂ ಮುಂದಕ್ಕೂ ಸರಿಸಲು ಬರುವ ಪೀಠ: 
“(ಮು. ದೋಣಿಗಳಲ್ಲಿ) . . . ಹಿಂದಕ್ಕೂ ಮುಂದಕ್ಕೂ 
ಸರಿದಾಡುವ, ಹುಟ್ಟು ಹಾಕುವವನು ಕುಳಿತುಕೊಳ್ಳುವ ಪೀಠ; ಜರುಗು 
ಹೀರ” (8116106 881. ಇಂಕನಿ). [ ಜರುಗು, * ಪೀಠ) 

ಜರುಗೆಡಹು (ಕ್ರಿ). ಜರಿದು ಬೀಳುವಂತೆ ಮಾಡು; ಕೆಡಹು ; 
ಉರುಳಿಸು : ಜೋಡ ತಜ್‌ದನು ಛತ್ರ ಚಮರಿಯ ರಭಾಡಿಯನು 
ಜರುಗೆಡಹಿ[ಪಾಕಾಂ. ತಅದೊಟ್ಟಿ]ದನು ಕಲಿಪಾರ್ಥ ನಿಮಿಷದಲಿ(ಕುವ್ಕಾಕ. 

[ ಆಜರುಗು್ಯ, + ಕೆಡಹು (ಕೆಡವು 

ಜರುಚು "ಜಜುಚ್ಛು' ನೋ. 

ಜರುಬು 'ಜವು/' ನೋ. 

ಜರುವು "ಜರ್ವು' ನೋ. 

ಜರುಹು "'ಜರಿಹು' ನೋ. 

ಜರೂರ 'ಜರೂರು' ನೋ. 


ಜೂಜು 


೨೩-೯). 


ಜರೂರಿ (ಗು). ೧. ಅತ್ಯಗತ್ಯವಾದ ; ಕೂಡಲೇ ಆಗಬೇಕಾದ ; ಅತ್ಕಾ 
(ನಾ). ೨... 
ಆವಶ್ಯಕತೆ ; ಅಗತ್ಯ : ಅವಳೊಡನೆಯ ಮಾತಿನ ಜರೂರಿ ನನಗೇನೂ 
ಇರಲಿಲ್ಲ (ಕಾಗೆಕ. ೧೦೩). ೩. ಒತ್ತಾಯ: ಒಂದು ಸಾರಿ ನಮ್ಮ ಮನೆಯ 


ವಶ್ಯಕವಾದ : ಜರೂರಿ ಕೆಲಸ ಅದೆ (ಮೇದಿಮ. ೧೮)- 


ತನಕ ಬರಬೇಕು ಎಂದು ಜರೂರಿಯಿಂದ ಮಾತನಾಡಿದ (ಕಾರುದಾ. ೨೩೭). 
[ “ಪಾರ. ಹಿಂ. ಮರಾ. ಜರೂರೀ) 


ರ್ಪ೩ 


ಲಾ 


20 


80 


46 


ಜರ್ಗನೆ 


ಜರೂರು, ಜರೂರ (ಗು). ೧. ಅಗತ್ಯವಾದ ; ಕೂಡಲೇ ಆಗಬೇಕಾದ: 
ಒಂದು ಜರೂರು ಕೆಲಸ ನಿಮಿತ್ತ ಅವನು ತಕ್ಷಣವೇ ಬೇರೊಂದು ಊರಿಗೆ 
ಹೊರಡಬೇಕೆಂದು ಆಜ್ಞೆ ಯಾಯಿತು (ನಾಪೋಲೀ. ೧೬೪). (ನಾ). ಪಿ. 
ಅಗತ್ಯ ; ಆವಶ್ಯಕತೆ: ಶಿವಪ್ಪನ ವಿಷಯಕ್ಕೆ ನೀ ಏನೂ ಕಾಳಜೀ ಮಾಡೂ 
ಜರೂರಿಲ್ಲ (ಪ್ರಣಸ. 60). ೩. ಕೂಡಲೇ ಆಗಬೇಕಾದುದು ; ಅಗತ್ಯ 
ವಾದುದು: ಒಂದು ವೇಳೆ ಜರೂರಿನ ಕೆಲಸಕ್ಕಾಗಿ ಕಡಿದರೆ (ಮುಂಬಯಿ. ೩-೪): 
ಸರಕಾರದ ಕೆಲಸ ಬಹಳ ಜರೂರಾಗಿದೆ (ಕಥಾಮಂ. 1೪,೩3). ಜರೂರ: 
೨. ಇಷ್ಟೆಲ್ಲ ದುಂಡು ಸುತ್ತೂದೇನು ಜರೂರ ಇರಲಿಲ್ಲ (ಗ್ರಾಮಾಯ. ೨೭೬): 
ಈಗ ಜರೂರ ಅದ ಹೋಗೋದು (ಅಶೋಕ. ೩೧). 

ಜರೂರಾಗಿ - ಕೂಡಲೇ ; ಬೇಗನೆ ; ಅವಸರದಿಂದ: ಈಗ ನಾನು 
ಸ್ವಲ್ಪ ಜರೂರಾಗಿ ಕಚೇರಿಗೆ ಹೋಗಬೇಕಾಗಿದೆ (ಯೋಧಪು. ೯): ಬೆಳಗ್ಗೇನೇ 
ಜರೂರಾಗಿ ಮನೆ ಬಿಟ್ಟು ಬಂದೆ (ಮನೋನಂ. ೨೩). 
[ :-ಅರ.ಪಾರ, ಹಿಂ..ಮರಾ. ಜರೂರ್‌] 

ಜರೂರುಟಪ್ಪಾಲು (ನಾ). ಕೂಡಲೇ ಮುಟ್ಟಿಸಬೇಕಾದ ಕಾಗದ; ವೇಗ 
ವಾಗಿ ತಲುಪಿಸುವ ಅಂಚೆ : ಅದು ಸಕಾಲದಲ್ಲಿ ಮುಟ್ಟಲೆಂದು ಜರೂರು 
ಟಪ್ಪಾಲು ಕಳಿಸಿದ್ದರು (ರೂಂ). [ಜರೂರು * ಟಬ್ಬಾಲು ( ಆಟಪಾಲು)) 

ಜರೆ, "ಜಟ್‌' ನೋ. 

ಜರೆ 'ಸರ್ಮಿ' ನೋ. 

ಜರೈೆ (ನಾ). ೧. ಮುಪ್ಪು ; ವೃದ್ಧಾ ಪ್ಯ: “ಜರಾ, ವಿಸ್ರಸಾ-ಈ ೨ 
ಮುಪ್ಪು ” (ಹಲಾಯು. ೮೩-೩೪೯): ಜರೆ ಬಂದೊಟ್ಟೈಸೆ ಮಾಣ್ಣಿರ್ದಳಿಪೆನಗೆ 
ಮುಂ ಸಾಲದೇ (ಅದಿಪು. ೨-೪೪) : ಜರೆಯಿಂದಂ ಪುರ್ಬು ಜೋಲಲ್‌ 
(ಕಾದಂಪೂ. ೧೭೫) : ತನುವಿಡಿದ ಜರೆಯನೋವದೆ ತೊಳೆದು ಕಳೆವಂತೆ 
(ತಿರುರ. ದೇ. ೨೩-೧೦): ಬಾಲ್ಕ ಕೌಮಾರದಿಂ ಯೌವನವನತಿಗಳಿದು ಜರೆಗೆ 
ದಾಂಟಿದಳಹಾ ನರೆಯೇರಿ (ಶ್ರೀರಾಮಾ. ೨೪-೬೨೪) . ೨. ಹಳೆಯದು ; 
ಜೀರ್ಣವಾದುದು. ಜರೆಯರುವೆ' ಪರಾ. [ಸಂ. ಜರಾ] 

ಜರೆತ (ನಾ). ತೆಗಳಂವುದು ; ನಿಂದೆ: “ಗಹ್ಲಿ೬ ಗಹ್ಲುಃ, ಗಹ್ಲನಂ, 
ಗಹ್ನನೀಯಂ ಈ ೪ ಜರೆತಂ” (ಕಾಶಕ್ಕ. ೧೨೩). 

[ ಜರೈ, (ಎಜಟ್‌) + ತ್ಯ) 

ಜರೆನರೆ (ನಾ). ಮುಪ್ಪಿನಿಂದಾದ ಬಿಳಿಯ ಕೂದಲು; ನರೆಗೂದಲು : 
ಹೆಂಡಿರನು ಜರೆನರೆ ಪುದಿದ ವೃದ್ಧ ಪಿತಾಮಹರನೆಳೆವದುಭುತದ ಕಳಕಳಿಕೆ 
ಬಲಿದುದು ನಗರದಗಲದಲಿ (ತೊರರಾ. 8-೮-೬೯). [ ಜರೈ + ನರೆ] 

ಜರೆಪಡು "ಜರೆವಡು' ನೋ. 

ಜರೆಯರುವೆ (ನಾ). ಹಳೆಯ ಬಟ್ಟೆ ; ಚಿಂದಿ : ಹಳೆಯ ಕರ್ಪರದ ಮಸಿ 
ಯುಟ್ಟು ಕಳೆದ ಜರೆಯರುವೆ ಗ್ರಾಮಸಿಂಹದ ಬಾಲ ಬಚ್ಚಲಿಂ ಹರಿವ ಜಲ 
(ಅಿಂಗಪು, ೨೭-೩೦೧). [ ಜರೈ * ಅರುವೈ (ಆ ಅಜುವೆ)) 

ಜರೆವಡು, ಜರೆಪಡಂ (ಕ್ರಿ). ಮುಪ್ಪಾಗು ; ಮುದಿಯಾಗು : ಎನ್ನ 
ಹರೆಯಂ ಬಿಟ್ಟು ಜರೆವಟ್ಟು ಹೊಲೆಗೆಟ್ಟು (ಸಿರಾ. ೧-೪೧). ಜರೆಪಡು: 
ಜರೆಪಟ್ಟು ಮೂರ್ಛೆದಟ್ಟಿರದೆಮ್ಮು ತಾಯ್ಗೆ ಳು ಸುರರು ಜೀಯೆನೆ 
ಯಿದಿರ್ಗೊಂಡ ಸಿರಿಗೆ ನಾ ವರ್ತಿಸಬೇಕಲ್ಲದಿದಕೆ ನೋವರೆ ಕಂದ (ಛರದ. 
8೮-೧೦೨). [ ಜರೈೆ * ಪಡ್ಕು) 

ಜರ್ಕು, ಜೆರ್ಕು, (ಕ್ರಿ). ಉಗುರಿನಿಂದ ಗೀರುು-ಗಾಯಮಾಡು : 
“ ಜರ್ಕು-ನಖಘಾತನೇ (ಉಗುರಿನಿಂದ ಹೊಡೆ) " (ಶಮಧಾ). ಜೆರ್ಕು;: 
“ ಜೆರ್ಕು-ನಖಕ್ಷತೇ (ಉಗುರಿನಿಂದ ಗಾಯಮಾಡು) ” (ಕಮಧಾ). 1?) 

ಜರ್ಗನೆ (ಅ). ರಭಸವಾಗಿ ; ತಟ್ಟನೆ ; ಕೂಡಲೇ : ನಕ್ಕು ಕುಕಿಲುತ್ತುಂ 
ಜರ್ಗನಾಡುತ್ತೆ ತೋರ್ಪ ವಿಕಾರಂ ಸಭೆಗಾಗಳೇಂ ಪಡೆದುದೋ ವಕ್ವ 
ಪ್ರಕಾಶೋದಿತಾರವಮಂ ಕಂಠದೆ (ರಸರ. ೨-೯೮). [ಜರ್ಗು + - ಆನೆ] 


ಜರ್ಗಿಸು 


ಜರ್ಗಿಸು, ಜಗಿಸು, ಜಗ್ಗಿಸು (ಕ್ರಿ). ೧. ಕುಗ್ಗಿ ಸು; ಕುಸಿಯಿಸು ; 
ಬಗ್ಗಿಸಂ : ಜರ್ಗಿಸಿ, ಗೂಳಿಯನೊಂದನ್‌ ನಾಲಗೆಯನ* ಸೀಳ್ದನವನ್‌ 

ಜಗಿಸು: ೧. ಕರೆಸಿದಂ ಸಚಿವರಂ ಸೇನಾಧಿ 

ನಾಯಕರನು ಜ[ಪಾಕಾಂ. ಚಿ]ಗಿಸಿದಂ ಚತುರಂಗಮಂ ನೆರಿ ಧಾತ್ರಿಯಂ 

(ಕೈಮಿಭಾ. ೦೭-೩೭). ಜಗ್ಗಿಸು: ೧. ತಗ್ಗಿ ನಡೆಯುವ ಕುಲವಧೂಜನ 

ಪತಿಯ ಜಗ್ಗಿಸಿ ಕಿರಿಚಿಸಿ ನಗುತ ನಿಸ್ಸಂಕೋಚ ಬಾಚುವ ಸರಸಕಿವೆ ತವರೆನ್ನಿಸಿ 

(ಗಡೇಕ, ೭೨-೦೩). ೨. ಸಗ್ಗು ವಂತೆ ಮಾಡು ; ಸೋಲಿಸು : ಕೆಟ್ಟ 
ಮಾತು ಯಾವುವೂ ಅವನನ್ನು ಜಗ್ಗಿಸಲಿಲ್ಲ (ಮುನಿಮಾ. ೩೭). ಹಿ. ತೂಗು; 
ಒಲೆದಾಡು : ಸೋಗೆಯ ನವಿಲಂತೆ ಕೊರಳು ಕಾಣೆ ಮೈಯ ಜಗ್ಗಿಸಿ 
ನಡೆವ ನೋಟ ಅಂಬು ಕಾಣೆ (ನಾಪದ. 300). ೪. ಎಳೆ; ಜಗ್ಗು: 
ಬಲಿಷ್ಠವಾದ ಆ ಎತ್ತುಗಳು ತಾವು ಹೊತ್ತಿರುವ ಭಾರವನ್ನು ಲಕ್ಷಿಸದೆ 
ಲೆಕ್ಕವಿಲ್ಲದಂತೆ ಗಾಡಿಯನ್ನು ಜಗ್ಗಿಸುತ್ತಿದ್ದುವು (ಮೂಲಾನ. ೦೦೯). ೫. 
ವಿಶೇಷವಾಗು ; ವಿಪುಲವಾಗು ; ಹೆಚ್ಚಾಗು: ನನ್ನ ತೌರೂರಿನ 
ಮುಂದೆ ಜಗ್ಗಿಸಿ ಹುಯ್ಯೋ ಮಳೆರಾಯ (ನನ್ನೂರು. ೦೦೯). "ತಲ್ಲಿಸಂ' 
ಪರಾ. [ ಜರ್ಗು * - ಇಸ್ಕು] 

ಜರ್ಗು, ಜಗ್ಗು] (ಕ್ರಿ). ೧. ಕುಗ್ಗು ; ಕುಸಿ; ಜರಿ: ಇಂತು ಪನ್ನೆರಡು 
ಕಾಲಂಬರಂ ತಪದೊಳಿರ್ಪು ದುಂ ಕಡಲ್‌ ಕುದಿವನ್ನಂ ನೆಲವೆಟ್ಟು 
ಜರ್ಗುವನ್ನಂ . . . ತಪಃಪ್ರಭಾವಮೊಂದೇಟಕ್ಸಿವೆತ್ತು ದೆಸೆದೆಸೆಯೊಳಂ 
ಮಸಗೆ (ಕಾಮಾಶೃ. 8೫-೧೭) ; ಈ ನೀಚ ನಿದೆನೃವಿಯನ* ಎಂದುಂ ಜರ್ಗಿ 
ಜಗುಟದ ವಜ್ರಸಮ ಸಂಕಲೆಗಳಿಕ್ಕಿ ಬೆಟ್ಟದೆಟ್ಟರದ ಮುಡಿಗೆ ಕಟ್ಟುವುದು 
(ಬದ್ಮಪ್ರ. ೧-೫೪). "ಜರ್ಗುವೀಟಿ*' ಪರಾ. ಜಗ್ಗು: ೧. ಭೊಗ್ಗನೊಂದೇ 
ದಿನದೊಳು ತೋಜನಾತ್ಮನು ಬಗ್ಗಿದಾಗಳೆ ಬಾಗಿಲಹುದೆ ನುಗ್ಗೆಯ ಮರನಲ್ಲ 
ಕರ್ಮವೆಂಬುದು ಕರ್ಮ ಜಗ್ಗಲೊಯ್ಯನೆ ತೋ ಜುತಿಹನು (ಛರಡ. 
೨-೭೬); ಭೂಮಿಯುತ್ತರದಿಕ್ಕಿನಲ್ಲಿ ಜಗ್ಗಲಾಗಿ ದಕ್ಷಿಣ ಪ್ರದೇಶ 
ಮುನ್ನತಮಾದುದು (ಕಕುಮಾ. ೨೩೭) ; ಜಗ್ಗಿತಾಗಳೆ ಮನಸು ದೇಹವು 
ಕುಗ್ಗಿದುದು ವೈರಾಗ್ಯದಿಂ ಶಿರ ತಗ್ಗಿದುದು (ಆದಿಪ. ೯-6) ; ಸಾವಿರಾರು 
ರೂಪಾಯಿ ಖರ್ಚುಮಾಡಿ ಔಷಧ ಕೊಡಿಸಿದರೂ ರೋಗ ಜಗ್ಗಲಿಲ್ಲವಂತೆ 
(ಹಲ್ಕಿಬ. ೧೯). ೨. ಭಾರದಿಂದ ಬಾಗು,-ತೂಗು ; ಜೋಲುಬೀಳಂ : 
ಹೆಂಗಳ ರನ್ನೆಯ ಹೇಮವಕ್ಷವನಾಂತ ಕಂಗೊಳಿಸುವ ಬಟ್ಟಮೊಲೆಯ 
ಅಂಗನೆಯಡಿಯಿಡಲಲುಗಿ ಜಗ್ಗುವುದೆಂದು ಮಂಗಳಣವಕೆಯಿಕ್ಕಿ ದರು 
(ಮೋಹತ. ೨೩-೪೩). ೩. ದಕ್ಕು; ಸಗ್ಗು; ಅಳವಿನಲ್ಲಿ ಬರು: 
ಹೆರಿಗೆ ಅವಳಿಗೆ ಜಗ್ಗದೆ ಹೋಯಿತು (ಮೂುನಿಮಾ, ೮0) ; ಪೋಲೀಸರು 
ಅಡ್ಡಿ ಪಡಿಸಿದರು . . . ಆದರೆ ಕ್ರಾಂತಿಕಾರರು ಜಗ್ಗಲಿಲ್ಲ (ಅತ್ಮಾರ್ಪ. ೦೨೪). 
೪. ಒಲೆದಾಡು ; ತೂಗಾಡು ; ತೊನೆದಾಡಂ : ಪೊಟ್‌ಗೆಟ್ಟು ಮಾತ 
ನಾಡುವರು ಪಾಡುವರು ಕೈಪಜಕ ತಾಳಗತಿಗೆ ಜಗ್ಗುವರು (ಮೋಹತ. 
95-೯8). ೫. ಎಳೆ; ಸೆಳೆ; ಸೇದು: ಅತ್ತಿತ್ತ ಜಗ್ಗಿದಾನಂದದೆಳೆಗಳ 
ಹಿಡಿದು. ಒಂದೆಡೆಗೆ ಸುತ್ತಿರುವ ಕೊನೆಯ ಹಾಡು (ನಿಲಮು. ೪೪.೩) ; 
ಕರುವೂ ಅಷ್ಟೇ ಬಲವಾಗಿ ಹಗ್ಗವನ್ನು ಜಗ್ಗುತ್ತಿದೆ ಓಡುವುದಕ್ಕೆ (ಆಕಾಶ. 
೪೩); ನೀರು ಜಗ್ಗಿಕೊಂಡು ಬಾವಿಯ ಮೇಲೆ ಸ್ನಾನ ಮಂಗಿಸಿದರು 
(ದೀಪಹ. 11, ೧೧೪), "ತಟ್ಲು' ಪರಾ. 

ಜಗ್ಗುಹಾಕು - ಮೈ ಅತ್ತಿತ್ತ ಒಲೆಯಂವಂತೆ ನಡೆ: ಮೆರವಣಿಗೆಯ 

ಗಜರಾಜ ಜಗ್ಗುಹಾಕಿ.. . ಸಾಗುವ ಗತ್ತು, ಗಾಂಭೀರ್ಯ, ರಾಜವೈಖರಿ 
(ಕಒಸಾ, ೫x1, ಬೀಳ). [ದೇ॥. ತುಳು. ಜಗ್ಗ್‌ ] 

ಜರ್ಗುವೀಟಿ*, ಜಗ್ಗುಬೀಳು (ಕ್ರಿ). ಕಂಸಿದು ಬೀಳು; ಭಾರದಿಂದ 
ಜೋಲುಬೀಳು : ನುರ್ಗಿದುದೆನೆ ತರ್ಗಿದುದೆನೆ ಕಿರ್ಗಿದುದೆನೆ ಜರ್ಗು 
ವಿಟ್ಟುದೆನೆ ಮಾರ್ಗದೋೊಳ್‌ ಸರೇಫಪದಂಗಳ್‌ (ಕಮದ. ೩೮): 


(ಅಶ್ಮತ್ಕಾ. ೦೦-೨೦೮). 


೨೯೯೪ 


16 


20 


26 


36 


40 


46 


ಜರ್ಜರಿತಾಂಗ 


ಬಿರ್ದ ಮೊಲೆ ಪೊರ್ಕು ನಳ್ಳಿ ಆಿದಾಡುವನ್ನ ಮೆದ್ದಾ ೯ಡುವ ಜರ್ಗುದವಿಚ್ಚಿ 
ಮದುವೆಂಡಿರ ಭಂಗಿಯೆ ಹಾಸ್ಯಭಾವಮಂ ನಾಡೆ ಮನಕ್ಕೆ ಸಂಗಳಿಸ 
ಲಾರ್ತುದು ನೋಡು ವ  ನೋಟಕರ್ಕಳಾ (ಶೃಂಗಾರ. 
ಜಗ್ಗುಬೀಳು : ಗೊನೆ ಜಗ್ಗು ಬಿದ್ದಿದೆ, ಆನಿಕೆ ಕೊಡಬೇಕು (ರೂಢ). 
[ ಜರ್ಗು + ಬೀಟ್‌; ] 
ಜರ್ಜರ (ಗು). ೧. ಹಳೆಯ; ಶಕ್ತಿಗುಂದಿದ; ಶಿಥಿಲವಾದ. ೨. ಚೂರು 
ಚೂರಾದ ; ಒಡೆದಂ ಹೋದ ; ಚೆಲ್ಲಾಪಿಲ್ಲಿಯಾದ : “ಸರಸಿಜ ನಷ್ಟ 
ಜರ್ಜ[ಪಾಠಾಂ. ರರು]ರ ಪತಾಕೆಗಳ್ಳೆದೆ ವಿಶೀರ್ಣಮಕ್ಕು'” (ನಾನಾರ. ೪೨). 
(ನಾ). ೩. ಗಾಯಗೊಂಡುದು; ಬಿರಿದುದು; ಛಿದ್ರಛಿದ್ರವಾದುದು: 
ಔದುಂಬರ ಕುಷ್ಮಮಾಗಿ ಸರ್ವಾಂಗೋಪಾಂಗಾವಯವ ಪ್ರದೇಶಂಗಳಿಲ್ಲಂ 
ರೂಪಟ್‌ಯಲಾಗದಂತು ಜರ್ಜರಮಾಗಿ ಜರಿಯೆ (ಸುಕುಮಾ, 8-೧೧ ವ). 
೪. ಮಾಸಿದುದಂ ; ವಂಸಂಕಾದಂದು : ಬಿಚ್ಚಿದ ಕೇಶಪಾಶಮುಬ್ಬರಿಸಿದ 
ರೇಖೆಗಳ ಸುಗಿದು ಪೋಗದ ಜರ್ಜರವಾದ ಬೊಟ್ಟು ಸೌಂದರತರಮಾಗೆ 
ದಂಪತಿಗಳಿಂತೆಸೆದರ್‌ ಸುರತಾ ವಸಾನದೋೊಳ್‌ (ಸೂಕ್ತಿಸು. ೧೪-೭೩). 
೫. ಮುದುಕ; ವೃದ್ಧ : ಇವನುಂ ತರುಣನೆಯಾನುಂ ಯುವನೆನೆ 
ಸುರಾಪಗಾನಂದನಂ ಮಹಾಜರ್ಜರನೇ (ಗದಾಯು. ೪-೫೮). [0.7 
ಜರ್ಜರತೆ (ನಾ). ಶಿಥಿಲತೆ; ದುರ್ಬಲತೆ: ವೀರಶೈವಸಾಹಿತ್ಯದ ಜನ 
ಪ್ರಿಯತೆ, ಜೊತೆಗೆ ಜೈನರ ಜರ್ಜರತೆ ಇವುಗಳ ಹಿನ್ನೆಲೆಯನ್ನು ಲಕ್ಷದಲ್ಲಿ 
ತೆಗೆದುಕೊಂಡರೆ ಹರಿಹರನ "ಗಿರಿಜಾಕಲ್ಮಾಣ'ವು ಆಗಲೆ ಪ್ರಸಿದ್ಧಿಯನ್ನು 
ಪಡೆದಿರುವಂತೆ ತೋರುತ್ತದೆ (ಸಾಹಿಸ, ೧೩೭). [ಸಂ. ಜರ್ಜರತಾ] 
ಜರ್ಜರಿ (ನಾ). ಎ ಜರ್ಜರ ೩: ಸಿಡಿಯೆ ಮಕುಟವು ಬಿದ್ದ ರಕ್ಕಸನೊಡಲು 
ಜರ್ಜರಿಯಾಯ್ತು (ಕೌಶಿರಾ. ೨೦-೪೩). [ ಆಸಂ. ಜರ್ಜರಿತ] 
ಜರ್ಜರಿಗೆ(ನಾ). ಒಂದು ಬಗೆಯ ಮೂಲಿಕೆ: “ಪಿಕಮೂಲಂ-(ಜ)ರ್ಜರಿಗೆ” 
(ಓಷಧಿ. ೯6). [7] 
ಜರ್ಜರಿಗೆಣಸು (ನಾ). ಒಂದಂ ಬಗೆಯ ಗೆಣಸು : “ ಪಿಂಗಮೂಲಕಂ- 
ಜರ್ಜರಿಗೆಣಸು” (ಓಷಧಿ. ೯೮). [ಜರ್ಜರಿ ? + ಗೆಣಸು (<ಎಗೆಟಸು)] 
ಜರ್ಜರಿತ (ಗು). ೧. ಒಡೆದ; ಚೊರುಚೂರಾದ ; ಭಗ್ನವಾದ ; 
ಭಿನ್ನವಾದ. ೨. ಗಾಯಗೊಂಡ; ನುಗ್ಗು ನುಗ್ಗಾದ; ಜಜ್ಜಿದ: 
ಸುಭಟರೆದೆ ಜರ್ಜ[ಪಾಕಾಂ ರ್ಥು]ರಿತವಾದುದು (ಕುವ್ಕಾದ್ರೋ. ೦೪-೨೮); 
ಮರಳಿ ತಿವಿದರೆ ದೈತ್ಯನೆದೆ ಜರ್ಜರಿತವಾಯಿತು (ಕೌಶಿರಾ. ೩೨-೪೦), ಹ. 
ದಣಿದ; ನಿರ್ವಿಣ್ಣವಾದ: ಮನೆಯಲ್ಲಿ ತನ್ನ ಮದುವೆಯ ಪ್ರಶ್ನೆಯ ಬಗ್ಗೆ 
ನಡೆದ ತಿಕ್ಕಾಟದಿಂದ ಕುಸುಮಾ ಜರ್ಜರಿತಳಾಗಿದ್ದ ಳು (ಸಮಜೀ. ೨೩೩). ೪. 
ಅಸ್ತವ್ಯಸ್ತವಾಗಿ ಕೆದರಿದ ; ಚಲ್ಲಾಪಿಲ್ಲಿಯಾಗಿ ಹರಡಿದ : ಸಂಗ್ರಾಮ 
ರಂಗದೊಳಗನೆ ಮುಂದಿಟ್ಟೊಡಗೊಂಡನೇಕ ನೃಪಶಿರಃಕಪಾಳಶಕಳ 
ಜರ್ಜರಿತಮುಂ ... ನರ್ತಿತಾನೇಕಕಬಂಧಬಂಧುರವಖಮಪ್ಪ ವಿಷಮ 
ಪ್ರದೇಶಂಗಳೊಳ್‌ ತೊಲಗಿ ತೊಲಗಿ ಪೋಗೆ (ಪಂಪಥಾ. ೧೩-೫೧ ವ): 
“ ಚುಚ್ಚಿ ಗಾಯವಮಾಡುವ ” (ಶಂಪನಿ) ; “ ರಾಜರ ತಲೆಯೋಡಂ 
ಗಳಿಂದ ಕಿಕ್ಕಿರಿದದ್ದಿ” (ಪಂಪದೀ, 8೨೯). (ನಾ). ೫. ಚೂರು 
ಚೂರಾದುದಂ ; ಒಡೆದಂದು ; ಭಗ್ನವಾದುದು : ಜರೆ ಬಿಜುಗಾಳಿಯ 
ತೆಜದಿಂದಿರದೆಯ್ದೆ ಮದೀಯ ಕಾಯತೃಣಕುಟಿಯಂ ಜರ್ಜ[ಪಾಕಾಂ. 
ರ್ಕು]ರಿತಂ ಮಾಡದ ಮುನ್ನಮೆ ಪರಮ ತಪೋಭರಮನಾಂಪ ಬಗೆಯಂ 
- ಬಗೆದೆಂ (ಹಂದ್ರಫು. ೪-೧೬). [ಸಂ.] 
ಜರ್ಜರಿತಾಂಗ (ನಾ). ಜಜ್ಜಿದ ದೇಹವುಳ ವನು ; ಗಾಯಗೊಂಡ 
ದೇಹವುಳ್ಳವನು : ಕರಾಳ ರಣರಂಗದಲ್ಲಿ ಬರೆವರೆ ಕಂಡಂ ನರಕರ 
ವಿಮುಕ್ತಶರಜರ್ಜರಿತಾಂಗನನಂಗರಾಜನಂ ಕುರುರಾಜಂ (ಗದಾಯಾ. ೩-೯). 
[ ಜರ್ಜರಿತ + ಅಂಗ] 


೧-೪೯). 


ಎಂ ಕಾ ಪಜಯ 


ಜರ್ಜರಿಸು 


ಜರ್ಜರಿಸು (ಕ್ರಿ). ೧. ಗಾಯಗೊಳಿಸಿ ನಂಗ: ನುಗ್ಗು ಮಾಡು ; 
ಶಿಥಿಲಗೊಳಿಸು : ನರಶರಕೋಟಿ ಜರ್ಜರಿಸೆ ತನ್ನ ಶರೀರಮನಸ್ತ್ರ 
ವೇದನಾಪರವಶನಾಗಿಯುಂ ಮಲಕದನಿಲ್ಲ ಮುಕುಂದನನೇಕಚಿತ್ತದಿಂ 
ಸ್ಮರಿಯಿಸುತಿರ್ದಂ (ಗದಾಯು- 8-೩6) ; ನೆತ್ತರ್‌ ತೆರಳ್ಳುಣ್ಮುವಿನಂ ಮೈ 
ಯೆಲ್ಲಮಂ ಜರ್ಜರಿಸಿ ಜವಜವಾಗಿರ್ದನಂ ಗುರ್ದಿ (ಸುಳುಮಾ. ೭-೩೩). 
೨. ಶಕ್ತಿಗುಂದಂ ; ಧೈರ್ಯಗುಂದಂ : ಗರ್ಜನೆಯ ದನಿಗಖಳಲೋಕದ 
ಜನಂ ಬೆರ್ಚಿ ನಿರ್ಜೀವಮಾಯ್ತು . . . ಜರ್ಜರಿಸಿದಂ ನಾರದಂ (ಜೆಲಪು. 
೪೭-೨೦); ಈ ಚೇತ್ಕಾರಗಳಿಂದ ಆ ಮಹಾಧೀರನ ಎದೆಯೂ ಜರ್ಜರಿಸಿತು 
(ಕಾಂತಲಾ. ೭೩). [ಜರ್ಜರ+ - ಇಸ್ಕು) 

ಜರ್ಜಾರ "ಜುಜ್ಞಾರ' ನೋ. 

ಜರ್ಜಾರವ (ನಾ). ರಥವು ಓಡುವಾಗ ಆಗುವ ದಡಬಡ ಶಬ್ದ : ತೇರ 
ವಂಗಡದ ಜರ್ಜಾರವಂ ಗಜದ ಘಂಟಾರವಂ ಹಯದ ಹೇಷಾರವಂ 
(ಜೈಮಿಧಾ. 3೨-೪9). [?4+ ರವ] 

ಜರ್ಜಿಸು "ಜಜ್ಜರಿಸು' ನೋ. 

ಜರ್ಜು ಚಚ್ಚು,' ನೋ. 

ಜರ್ರುರ,, ಜಜ್ಜರ್ಕಿ (ನಾ). ೧. ಒಂದು ಬಗೆಯ ಚರ್ಮವಾದ್ಯ : 
ಮೊರೆವ ಕಹಳಾರವದ ಡಿಂಡಿಮ ಮುರಜ ಗೋಮುಖ ಪಟಹ ಜರ್ಥುರ 
ಕರಡೆ (ಕುವ್ಕಾಶ. ೨-೩) ; ನುಡಿವ ಡಿಂಡಿಮ ಢಕ್ಕೆ ಡಮರು ಜರರುರ ವಾಸ 
ಪೊಡೆವ ತಂಬಟ . ಗಡಣದೊಳಗೆ ಬಂದು ಪೊಕ್ಕನು ದುರ್ಗವ 
(ಕುರಾಸಾಂ. ೪೨-೮9) ; ಚೀರಿದುವು ಕಹಳೆ ಜರ್ಕುರ ಕಾಂಸ್ಕ ಗೋಮುಖಂ 
(ತಂರಂ ಗ, 60-99),' ಜಜ್ಜರ್ಕಿ: ಪಿ. (ನೀರಂ ಬೀಳಂವ) ಧ್ವನಿ: 
ಅಲ್ಲಿಗನತಿದೂರದೊಳು ಶಶಿಕಾಂತದ ಕಲ್ಲ ಜಜ್ಜರಿಯೊಳುಜ್ವಲಿಪಾ ತಣ್ಣೀರ 
ಕಾಲುವೆಗಂಡು (ಶ್ರೀಪಾಲ. ೪-೬೨). [ ಆ ಸಂ. ರುರರ್ಬ್ಭ್ಬರ) 

ಜರ್ರುರ, .ಜಜ್ಜರ' ನೋ. 

ಜರ್ಶುರಿತ "ಜಜ್ಜ ರಿತ' ನೋ. 

ಜರ್ಶುರಿಸು "ಜಜ್ಜರಿಸು' ನೋ. 

ಜರೂರ "ಜುಜ್ಞಾರ' ನೋ. 

ಜರಿರಸು "ಜಜ್ಜರಿಸು ನೋ. 

ಜರ್ತಿಲ (ನಾ). ಕಾಡಿನಲ್ಲಿ ಬೆಳೆಯುವ ಎಳ್ಳು ; ಕಾಡೆಳ್ಳೂ. 

ಜರ್ದಾ "ಜರದಾ' ನೋ. 

ಜರ್ಬಾಡು (ಕ್ರಿ). ಗದರಿಸು; ದರ್ಪದಿಂದ ನಂಡಿ; ಜಂಕಿಸಂ (?): 
ಕುಡಿದಾನಂದದೆ ಸೊರ್ಕಿ ಬಟ್ಟೆಯವರಂ ಕಂಡೆಯ್ದಿ ವಸ್ರಾಂತಮಂ ಪಡಿದೈ 
ಭಾವ ಎನುತ್ತುವೊಗ ಕುಡುತಾರಾ ಮೂಗನಾ ಮೂಗನಂಗಡಿ 
ಗೊಯ್ದಾ ಹರದಂಗೆ ಮಾಜ್‌ದೆಯಲಾ ವೂಯೆಂದು ತಾಂ ಮೂಗು 
ಹೊಂದೊಡವೇನೇ ಕುಟಿಲಕ್ಕ ದೀವಳಿಗೆ ಬಾಳೆಂದುರ್ಬಿ ಜರ್ಬಾಡಿದಳ್‌(?) 
(ಸೂಕ್ತಿ ಸು. ೦೩-೩೦). [ ಜರ್ಬು,/ ( ಆಜರ್ವು) + ಆಡು) 

ಜರ್ಬು, "ಜರ್ವು;' ನೋ. 

ಜರ್ಬು; "'ಜರ್ವ' ನೋ. 

ಜರ್ಮಾಲ (ನಾ). ಒಂದು ಬಗೆಯ ಮರ: ಜರ್ಮಾಲ (ಉಗಾದ) - 
ಒಂದು ಬಗೆಯ ಬಹುದೊಡ್ಡ ಮರ. ಆದರೆ ಯಾವ ಕೆಲಸಕ್ಕೂ 
ಬರುವುದಿಲ್ಲ (ಕಥಾಗೆ. ೩೯). [?) 

ಜರ್ರನೆ "ಜಜ್ಮನೆ' ನೋ. 

ಜರ್ವಿಸು, ಜಬ್ಬಿಸ್ಕು (ಕ್ರಿ). ಗದರಿಸಂ ; ಬೆದರಿಸು ; ಜಂಕಿಸು: 
ಉರ್ವಿಯೊಳಿರುತಿಹ ಗವ ೯ ದ ಕ್ಷಿತಿಪರ ಚ(ಜರ್ವಿಸಿ ತಂದಿಹ 
ಸರ್ವಾಭರಣವ (ಹಮಠ. ೪೬). ಜಬ್ಬಿಸ್ಕು : ಎಲ್ಲೆಲ್ಲಿಯೂ ಜಬ್ಬಿಸುತ್ತೀ 
ಪರಿಯೊಳೆಸಗೆಸಗಿ (ಪರಕು. ೩೭-೦೪). [ಜರ್ವು, + - ಇಸ್ಕು] 


[ ಸಂ. ] 


೨೯೯೫ 


20 


ಜರ್ವ, 


ಜರ್ವು,. ಚರ್ವು.ಜಪ್ಪು, ಜಬ್ಬ್ರು. ಜರಂವು, ಜರ್ಬು, ಜೆಪ್ಪು (ಕ್ರಿ), ೧. 
(ಕಣ್ಣನ್ನೆಯಿಂದ) ಗದರಿಸು; ಜಡಿ; ಜಂಕಿಸು: ಮುಳಿಸಂ 
ಪುರುಡುಂಟುಮಾಡೆ ಜರ್ವಿದ ಕಡೆಗಣ್ಣ ಜರ್ಬುಗಳೊ (ಆರಿಪು. ೪-೦೦) ; 
ಜಲರುಹನಾಭಂ ಕಂಡೆರ್ದೆ ಕಲಂಕಿ ಸಣ್ವರ್ವು ಜ[ರ್ವಿ]ದಂ ಗಾಂಡಿವಿಯಂ 
`(ಗದಾಯು, 6-80); ತಾಂಬೂಲಕರಂಡಕವಾಹಿನಿಯರಂ 'ಪ್ರರ್ವೀನಿಂ 
ಜರ್ವಿಯುಂ (ಆಗವಿ, ೧೧-೬ ವ). ೨. (ಹುಬ್ಬಿನಿಂದ) ಭಾವವನ್ನು ಪ್ರಕ 
ಟಿಸು; ವಿಲಾಸವನ್ನಿ ತೋರು: ಕೊನೆವುರ್ವಿಂ ನಸು ಜರ್ವಿ ಪದ್ಮಭವ 
ಚಂದ್ರೇಂವ್ರಾರ್ಕ ಮುಖ್ಯಾ ಮೃತಾಶನರ್ಗಂತಪ್ಪ ಪದಂಗಳಂ ಕುಡುವ 
(ಜಗವಿ. ೬-೧೦೬) ; ಕಡೆಗಣ್ಣಿ 0೦ ಕಾವನಂಬಂ ಕಛಿ'ವುತೆ ಕುಡುವುರ್ವಿಂದೆ 
ಜರ್ವುತ್ತೆ (ರಾಜಕೀ. ೨-೦೪೨), ಚೆರ್ವು: ೩. (ಮಾಸೆ ಮೊದಲಾದವನ್ನು) 
ಹಂರಿಮಾಡು; ಸೊಗಸುಗೊಳಿಸು: ಪರ್ವಿತ್ತು ಪುರದೊಳಗೆ ರಣವಾರ್ತೆ 
ಭಟನಿಕರವುರ್ವಿತ್ತು ರಥಿಕಸಂಕುಲವಲ್ಲಿ ಮಾಸೆಯಂ ಚರ್ವಿತ್ತು (ಜೀರಮ. 
9-08). ಜಪ್ಪು : ೪. ಹೊಡೆ; ಚಚ್ಚು ; ಜಜನ್ಹಿ : ಕಂದಲ್ಲ ಕಲ್ಲಿಂದ 
ಜಬ್ಬದ ತಾಯಿ ಹಿಂದಟ್ಟಿ ಬರಲೋಡಿ ತಬ್ಬಿದ (ವಾದಿಕೀ. ೧೨೭-೩): 
ಗದೆಯಗ್ರದೊಳ್ಳರುತಸುತ ಸಿಂಹನಾದಂಗೈದು ಜವ್ಬಿದಂ (ತುರಂಗ. 
೬೬-೧೨) : ಸುಳ್ಳು ಹೇಳಿದರೆ ತಲೆಯ ಮೇಲೆ ಜಪ್ಪಿ ಬಿಡ್ತೇನೆ (ಮೂರುದಾ. 
960). ೫. ಎಸೆ; ಬಿಸುಡು : ಇದ್ದಕ್ಕಿದ್ದಂತೆ ಸುಂಟರಗಾಳಿಯು ಎದ್ದಿತು 
. « * ಮರಗಳನ್ನೆಲ್ಲಾ ತಿರಿಚಿ ಜಪ್ಪಿತು (ಶಿವರಾ. ೦೪೮): ಒಕ್ಕಲಿಗರು 
ದವನವನ್ನು ಸಿಕ್ಕಿಸಿದ ಬಾಳೆಹಣ್ಣನ್ನು ಅವರಿಗೆ ಜಪ್ಪುವರು (ಗರುದಾ. ೬೩). 
ಜಬ : ೪. ದೂಷಿಸುವ ನಾಲಗೆಯ ಜಬ್ಬಿತೆಮ್ಮಯ ಬಸವನಾಗಮದ 
ಹೊಂಗೊಂಡ ಹೊಳ್ಳು ಮಾಡಿತು ಕಟಕಿಯ (ಸಿಂಗಿರಾ. ೪೮-೩೮) ; ಕೊಬ್ಬಿದ 
ದಡಿಗ ದೈತ್ಯರು ಬಂದು ತುಢುಕಲು ಜಬ್ಬಿದನವರೊಡಲುಗಳ (ಮೋಹತ್ನ. 
೩೬-೦೭) ; ಹರಿಯನು ಜಬ್ಬಿ ಪಂಕಣೆಗರದು ವಿತಳಕ್ಕಿಳಿವುತೊಡನೊಡನೆ 
(ಅಂಬಿಕಾ. ೩೮-೪೨) : ಗರುಡಗಿರುಡಾದಿಗಳ ಜಬ್ಬುವೆವೆನುತ್ತ ಹರಿ ತಂದ 
ಮೃತಪಾನವಂ ಮಾಡಲೆ (ತುರಂಗ. ೪-೪೮). ಜರುವು: ೬. ಹೀಯಾಳಿಸಂ; 
ಹೀಗಳೆ : “ ಜರುವೆನಲ" ಹೀಯಾಳಿಪುದು ” (ಕರಕರ. ೩6) ; ನಿಮ್ಮ ಜಾತಿ 
ಕುಲ ಗೋತ್ರವನು ನಾವು ಕಾಣೆವು ಎಂದು ಜರುವಿದನು (ನವರಾ. 
11, ೧೪); ರಾಜನ ಮಗಳು ಅರಮನೆಯ ಒಬ್ಬ ಅಧಿಕಾರಿಯನ್ನು 
ಮದುವೆಯಾಗುವುದು ಉಂಟೇ ಎಂದು ಮಲತಾಯಿ ಜರುವಿದಳು (ಸಣ್ಮಕ. 
೪111, ೪೬). ಜರ್ಬು,: ೧. “ ಜರ್ಬು-ಆಕ್ರಮಣ ಧ್ವನೌ (ಅಗ್ರಹಧ್ವನೌ) 
(ಗದರಿಸು) ” (ಕಮಧಾ) : ಜವದಿಂ ಬಂದುದು ದಳ್ಳಿನುತ್ತುರಿವ ಮೆಯ್ಮುಂ 
ಧೂಮದುರ್ಬೆಂಬ ಜರ್ಬುವ ಪುರ್ಬುಂ ಕುಡುದಾಡೆಗಳ್‌ ಪೊಳೆವ ಬಾಯುಂ 
(ಆಗವಿ. ೧೮-೧೩): ಆರ್ದು ಭಲ್ಲುಕಂ ಜರ್ಬಿಯವುಂಡೆ ಬಲ್ಮಿದುಟಕಿಟಲ್ವ 
ಶಿರಂಗಳನೊತ್ತುತಿರ್ಪವರ* (ದಶಕು. 8-೪೦); ಗಣತತಿ ಕಿರಿಯಂ ಸದೆಯಲ* 
ಕಣೆದುಡುತಿರೆ ಪುರ್ಬಿನಿಂದೆ ಜರ್ಬುತೆ ನಿಲಿಸುತ್ತೆ (ಕಲಶಂ. ೪-0೯). ಜೆಪ್ಪು: 
೪, ದೊಡ್ಡ ಬಂಡೆಯೊಂದಕ್ಕೆ ಜೆಪ್ಪಿ ಜೆಪ್ಪಿ ಆ ತಲೆಯನ್ನು ಪುಡಿಪುಡಿ ಮಾಡಿ 
ದನು (ಈಳಥೆ. ೪). 7?) 

ಜರ್ವ್ಯ,, ಜಬ್ಬು, ಜರಬು, ಜರುಬು, ಜಬ್ಬು, (ನಾ). ೧. ಗದರಿಕೆ: 
ಮೂದಲೆ ; ಜಂಕಣೆ : “ ಜರ್ವೆನೆ ರುಂಕಣೆ (ತುನಿ. ೪೯) : “ ಬಿಪ್ಪಂಡ 
ಜರ್ವ ಬಗ್ಗುಂ ಚಪ್ಪರಣೆಯುಮೆನ್ನೆ ರಜುಂಕಣೆಯು ” (ಕವಿಕಂ. ೦೨೩). 
೨. ಹುಬ್ಬಿನ ಚಲನೆ ; ಭ್ರೂವಿಲಾಸ,-ವಿಕ್ಷೇಪ : ಕುಜುಪಂ ಪುರ್ವಿನ 
ಜರ್ವೆ ತೋಟಿ ಬಗೆಯಂ ಕಣ್ಣನ್ನೆಗಳ್‌ ಪೇಟ (ಪಂಪಭಾ, ೪-53) ; ಪೊಳೆ 
ವಳರ್ಗಣ್ಣ ಬೆಳ್ತುಗಳ ಪುರ್ವಿನ ಜರ್ವಿನ ಚೆಲ್ಬುಗಳ್‌ ಮನಂಗೊಳಿ (ಅಚಿಪು. 
೩.೦೭); ಪುರ್ವಿನ ಜರ್ಪು ಚುಂಬನದಗುರ್ವು (ಜಾರಪು. ೨-೬೬) ; ಭ್ರೂಲತೆ 
ಗಳೊಳೀ ಜರ್ವು ಮೇಳವಿಸಿ ಶಿವೆಯಿಂತು ಜವ್ವನದ ಹಿರಿಯಾಂತು (ಜಿಲಪು. 
೩9-೬೩). ೩. ದರ್ಪ; ಠೀವಿ; ಗರ್ವ: ಅಹಂಕಾರ: ಅಣ್ಮುವೊಡಣ್ಮ 


ಜಲ್‌ 


ದಿರ್ದೊಡಿರವೇಡಾಂ ಬರ್ಪೆವೀ ಜರ್ವು ಸಂಗರಮಂ ನೋಡುವ ದೇವ 
ಕೋಟಿಯ ಮನಂ ಕೌತೂಹಳಾವಗ್ರಹಂಬೆರಸಾಂತಿರ್ವರ ಬಾಳ ಬಾಯ್ಗಳ 
ಬಜಿಂ ಹಿಂಗಲೈ ವೇಡಂ ಗಡಾ (ಅನಂಪು.' ೦೩-೫೦) ; ಜಸಮೇಂ ಪೊನ್ನಿಗೆ 
ಬರ್ಪದಲ್ಪದು ಮಹಾಪುಣ್ಕೈ ಕಲಭ್ಯಂ ಗಡಾ ಬಸಮಲ್ತಾಣ್ಮರ ಜರ್ವಿಗಂ 
ಸುಚರಿತೋದರ್ಕಂಗಳಿಂದುಣ್ಮುಗುಂ (ಮೈಸೂಮೆ. ೧-೧೬) ; ಬೆಳ್ಳಿಯ ಭದ್ರಾ 
ಸನವನ್ನು ಬಳಸುಗಟ್ಟೆ ಬಿಚ್ಚುಗತ್ತಿಯ ಕಡುಗಾವಲ್ಲುಡುತ್ತಿರುವ ಸಾರ 
ವೀರಗಂಭೀರಿಕೆಯೆ ಜರ್ವಿನ ಅಂಗರಕ್ಷಕರ ಜಂಗುಳಿ (ಜಿಟ್ಕಅ. ೩೦-೧೭). 
ಜಬ್ಬ್ಬು: ೨. ಕಬ್ಬುವಿಲ್ಲುಗಳ ಕೊಂಕನೇಳಿಸುವಾ ಕುಡುಹುಬ್ಬಿನದೊಂ 
ದಿಂಪುವಡೆದ ಜಬ್ಬಿನಿಂದಾ ಮುನಿಕುಲತಿಲಕನ ಮನಸುಬ್ಬಿ ಕಂಡಿದಳಾ 
ಕುಲಟೆ (ಪ್ರಭಂಜ. ೪-೯೭) ; ಹುಬ್ಬುಗಳ ಜಬ್ಬಿಗೆ ಪಡಿಯೆಂಬೊಲಧರವ 
ಸವಿದನು (ವರ್ಧಜ. 8-68). ಹಿ. ಉಬ್ಬಿದನು ನಿನ್ನಾತನಾತನುಬ್ಬಿನಲಿ ಕುರು 
ಬಲದ ಹರುಷದ ಜಬ್ಬುರಿಯ ಹುರಿಗೂಡಿ ತೋಟ್‌ತು ಚಾರು ಚತುರಂಗ 
(ಕುವ್ಯಾಕೆ. ೨೬-೫೦) ; ಕಟಕಟ ಕಾರ್ಬೊಗೆ ಹಬ್ಬಿಗೆ ಮೊಬ್ಬಿಗೆ ಉಬ್ಬಿಗೆ ಇದರ 
ತಬ್ಬಿಬ್ಬಿಗೆ ಜಬ್ಬಿಗೆ ಲುಬ್ಬಭಟರೆದೆ ಇಬ್ಬಗೆ ಆರಾಟ (ವಿಸ್ತೋಸು. ೩-೩). 
ಜರಬು: ೪. ಆಡಂಬರ; ವೈಭವ ; ಆಮೋದ ಪ್ರಮೋದ 
ಗಳಿಲ್ಲ ಜರಬಾಗಿ ನಡೆದವು (೦9೦೫, ೨೯೪). ಜರುಬು : ೩. ಇನಾಮದಾರ 
ರೆಂಬ ಜರುಬು ಇಟ್ಟುಕೊಳ್ಳಲು ಬೇಕಾಗುವಷ್ಟು ಜಮಾನು ಇದ್ದವು(ಅನ್ನ. 
೧೯೦); ಆ ಇಬ್ಬರಲ್ಲಿ ರಾಜಪುತ್ರನೇ ಎತ್ತರವಾಗಿಯೂ ಜರುಬಾಗಿಯೂ 
ಇದ್ದನು (ಥಾರವೀ. 6೭೩). ಜರ್ಬು, : ೧. ಪುರ್ಬಿನ ಜರ್ಬಿನಿಂ ಪೊಗೆ 
ನೆಗೆಯಲ್ಕತ್ತ್ತ, ನಾಕಲೋಕಮುರಿಯುತ್ತಿರ್ದುದು (ಜಗವಿ. ೨೨೩೯ ವ); 
ಮರನ ಮೊದಲೊಳ್‌ ಹೆಯಮುಮಂ ಕಂಡು ಕಟ್ಟಿದರಾರೆಂದು ಜರ್ಬಿಂ 
ಮಸಗಿ ನುಡಿವುದುಂ(ಕಾಮಾಕ.೧೫8೩-೧೭).ಫ. ಒದವಿದ ಬೇಟದತ್ತಳಗದೊಳ್‌ 
ಮುಳಿಸಂ ಪುರುಡುಂಟುಮಾಡೆ ಜರ್ವಿದ ಕಡೆಗಣ್ಣ ಜರ್ಬುಗಳೊ (ಆದಿಪು. 
೪-೧೦) ; ಚಂಚದ್ದ ಷ್ಟಿ ವಿಕ್ಷೇಪಣದೊಳನುನಯಂ ಪುರ್ಬಿನೊಳ್‌ ಜರ್ಬು 
(ದಕಕು. ೮-3೦೧) ; ಅಜಿ್‌ಪೆಆ್‌ ನೊಸಲೊಳ್‌ ಮಿಜುಪ ಕಲ್‌ಗೆಟ್‌ಯೆನೆ 
ನಿಜಿಗೊಳ್ವ ಪುರ್ಬುಗಳಿಂ ಜರ್ಬುವೆರಸಿಯೆನಸು ನಾಣ್ಟೆ ರಸಿದ ಮುನಿಸಿನೆಸ 
ಕಮನೆರ್ದೆಗೊಳಿಸಿ (ಚಿಕವಂ. ೭೨-೯). ೩. ಬರ್ದುಗರೊಳ್‌ ಜರ್ಬಾರ್ಗ 
ಮುಂಟುಮಾಡವೆ ಕೇಡಂ (ನೀತಿಮಂ. 1, ೧೦3): ಗೊಬ್ಬರದ ಗಾಡಿಯನ್ನು 
ಹೊಡೆದರೂ ಅರುಣನು ಸೂರ್ಯನ ರಥವನ್ನು ನಡೆಸುವ ಜರ್ಬಿನಿಂದಲೇ 
ಹೊಡೆಯುತ್ತಾನೆ (ಹಳ್ಳಿಲಾ. ೩೪): ಎಚ್ಚರದಿಂದ ನೆಟ್ಟಗೆ ಜರ್ಬಾಗಿ ಕುಳಿತು 
ಕೊಂಡನು (ಮಲೆನಾ. ೦೩); ಇವನ ಮೇಲೇನೆಂದು ಜರ್ಬು ಮಾತಾಡುವರ್‌ 
(ಅಶ್ಶತ್ತಾ. ೩೯-೭೬೦). ೪. ಇವರು ಬಟ್ಟೆಗಳನ್ನು ಜರ್ಬಾಗಿ ಧರಿಸಿಕೊಳ್ಳು 
ತ್ರಾರೆ (ಪ್ರವಾಇ. 11, ೨೬೬); ವಿಸಾಟಿಂಗಿನ ದಿನ ಬಹಳ ಜರ್ಬಾಗಿತ್ತು (ಮರಳಿ. 
೧೦೭)... [ ಇ ಜರ್ವು,./ಅರ, ಹಿಂ. ಜರಬ್‌ ; ಮರಾ, ಜರಬ್‌, ಜರ್ಬ್‌] 
ಜಲ್‌ (ನಾ). (ಭಯ, ಆಶ್ಚರ್ಯ ಮೊದಲಾದಂವುಗಳಿಂದ)ಹೃದಯವು 
ವೇಗವಾಗಿ ಬಡಿದಂಕೊಳ್ಳುವುದನ್ನು ಅನುಕರಿಸುವ ಶಬ್ದ. "ಜಲ್ಲೆನ್‌' 
ಪರಾ. 

ಜಲ್ಕ, ಜಳ್ಳ, ರುಳೆ (ನಾ). ೧. ಪ್ರಕಾಶ; ಕಾಂತಿ; ಹೊಳಪು; 
ತೇಜಸ್ಸು: ಕೋದಂಡ ಚಂದ್ರನಲಿ ಪೊನ್ನಜೊನ್ನದ ಜಲಂ ಪೊಳೆವಂತೆ 
ತಳತಳ ನಲಿದು ಕುಣಿಯೆ (ಶ್ರೀರಾಮಾ. ೧೩-೩೪೯). ಜಳ್ಳೆ: ೧. ಜಳ ಹತ್ತಿ 
ಬರಲು ಮನೆಯೊಳಗುಳ್ಳ ಬೆಳಗು ಕತ್ತಲೆಯೆನಿಸಿ ಮತ್ತಮಾ ಬೆಳಗೆ 
ತೋರ್ಪಂತೆ (ಅನುಸಾ. ೦-೮-೪); ತಳಪವೆತ್ತಿಹ ಖಡ್ಗ ಹಸ್ತದ ಜಳದೊಳೆಸೆವ 
ಜಟಾಕುಸುಮಸರಗಳ ವಿಡಾಯದಿ ಭೈರವಂ (ಶಂಕದಾ. ೧೩-೩೪). ೨. ಸೆಕೆ; 
ಶಾಖ; ಉಷ್ಣತೆ : “ ಉಮ್ಮೆಯೆಂದುಂ, ಸೆಗಳ್ಳೆಯೆಂದುಂ, ಜಳಮೆಂದುಂ 
ಉಷ್ಣಕ್ಕೆ ಪೆಸರ್‌ ” (ಕರಸಾ. ೩-3೯) ; ನಿಡುಸುಯ್ಲ ಧಾಳಿಯ ಜಳಕೆ 
ಚೆಂದುಟಿರಸವೊಡನೆ ಬಆ್‌ತುದು (ಕಂನವಿ. ೯-0೭೨) ; ಅವುಗಳ ಜಳದಿಂದ 


೨೯೯೬ 


ಜಲಂಧರ 


ಮೈ ಸುಡುವುದು (ಮುಂಬಯಿ, ೪-೬೧). ೩. (ಆಲಂ) ಪರಿಣಾಮದ 
ತೀವ್ರತೆ : ದಂಡಿತನಿಗಿಂತಲೂ ದಂಡನೆ ಮಾಡಿದವನಿಗೆ ಇದರ ಜಳ ಹೆಚ್ಚು 
ತಾಕುವದು(ರಂಗಕೋ. 8೬). ರಳ : ೧. ಎರಳೆಗಳು ಬಿಸಿಲಿನ ಬೇಗೆಯಿಂದ 
ಬೆಂದು ಬೆಂಡಾಗಿ ನೀರಡಿಸಿ ರುಳವನ್ನು ಜಲವೆಂದು ತಿಳಿದು (ಕಗದ್ಯ. ೮೮). 
ಪಿ. ಜೇಷ್ಠ ಮಾಸದ ಬಿಸಿಲುಂ ರುಳಮುಂ ಬೆಂಕೆಯುಂ ಕಿಚ್ಚುಮಂ ಸೈರಿಸಿ 
(ವಡ್ಮಾರಾ. ೧೧೪-೧೬) ; ಅಂಬಿನ ರುುಗೆಯ ರುಳೆದಲಿ ಮುಳುಗಿ ಮೋನ 
ದೊಳಿರ್ದನಾ ಕರ್ಣ (ಕುವ್ಕಾಕ. ೪-೧೩). 

ಜಳಜಳ, ರುುಳರುಳ (ದ್ವಿರುಕ್ತಿ): ೧. ಸ್ವಚ್ಛತೆ; ಶಂದ್ಧತೆ: ದೇವರು 
ನೋಡುವದು ಒಳಗಿನ ಜಳಜಳ, ಮನುಷ್ಯರು ನೋಡುವುದು ಹೊರಗಿನ 
ಜಳಜಳ (ಮಾಧವ. 11, ೮೭). ೨. ಪ್ರಕಾಶಮಾನವಾದುದು ; ಸ್ವಚ್ಛ 
ವಾದಂದು : ಪಾತ್ರಗಳನು ಭಾಂಡಗಳೆಲ್ಲಮಂ ಬೆಳಗಿ ತೊಳೆದೊರಸಿ ಜಳ 
ಜಳಂಗೈದು (ಮಲ್ಲರ. ೨-೧೬). ೩. ಸ್ಪಷ್ಟವಾಗಿ; ನಿಸ್ಸಂದಿಗ್ಧವಾಗಿ: ದೀಕ್ಷೆ 
ತಕ್ಕೊಂಡ ಕಾಲಕ್ಕೆ ಗುರುವಿನಿದಿರು ಎಲ್ಲ ರುಳರುಳ ಒಬ್ಬಕೊಂಡು ಬಿಟ್ಟೆ 
(ಹುಡ್ಕಾಟಿ. ೪೩-೦೭) ; ನಿಮ್ಮವ್ವ ನನ್ನ ಕಡೆಗೆ ದುಡ್ಡು ಇಟ್ಟಿಲ್ಲಾ, ಅಂತ 
ರುಳರುಳೆ ಹೇಳು (ಗಂಮಾಯಿ. ೧೨೪). ಜಳಜಳಮಾಡು, ದುುಳರುುಳ 
ಮಾಡು: ೧. ಸ್ವಚ್ಛಮಾಡು ;.ಶುಚಿಗೊಳಿಸು : ಪ್ರತಿದಿನ ಸ್ನಾನಮಾಡಿ 
ಮೈ ಜಳಜಳಮಾಡಿಕೊಳ್ಳಬೇಕು (ಮುಂಬಯಿ. ೪-೨೫) ; ಪಾತ್ರೆಗಳನ್ನೆಲ್ಲಾ 
ಬೆಳಗಿ ರುಳರುಳಮಾಡಿದ್ದಳು (ರೂಡ). ೨. ನಿರ್ಣಯಿಸು; ಬಗೆಹರಿಸು: 
ಯುವರಾಜ ದಳಪತನಲ್ಲಿಗೆ ಹೋಗಿ ರುಳರುಳಮಾಡಿ ಬಿಡೋಣ! 


(ಧಾರ್ಮಿತೇ. ೨೭). [ ಇಪ್ರಾ, ಜಲ./ಸಂ. ರುಲಾ] 


ಜಲ್ಮ, ಜಳ (ನಾ), ೧. ನೀರು : “ ಜಲಮೆಂದುಂ ಮುಗಿಲ ಹೂವೆನಿಕ್ಕುಂ 


ಬುಧರಿಂ ” (ಕವಿಕಂ. ೯0) ; ನೆಲದ ಬೊಂಬೆಯ ಮಾಡಿ ಜಲದ ಬಣ್ಣವ 
ನುಡಿಸಿ (ಅವಕಂ. ೩-೦೬) ; ಜಲವೊಂದೇ ಶೌಚಾಚಮನಕ್ಕೆ (ಬಸವ. ೮೭೮). 
೨. ಜಡ; ಮಂಕ: ದಡ್ಡ. ೩, ಕಪಟ; ಮೋಸ : “ ಉದಕಂ ಕಪಟಂ 
ಜಲಾಂಕಿತಂ ” (ನಾನಾರ. ೮೮). ೪. ವಂಡಿವಾಳ; ಲಾಮಂಚ ; ಬಾಳದ 
ಬೇರಂ. ೫. ಮೂತ್ರ : ಕನ್ನೆಕುಮಾರಿ ಕಿರುಕುಸಾಲೆ ಸಹ ಹಾಲೊಳರೆದು 
ಕುಡಿಯೆ ಜಲ ಬಿಡುವುದು (ಸಕವೈ. ೩೭೪). "ಜಲಬಾಧೆ' ಪರಾ. ೬. 
ಅಪರಾಧಿಗಳನ್ನು ಪತ್ತೆಹಚ್ಚುವುದಕ್ಕಾಗಿ ಹಿಂದೆ ಮಾಡುತ್ತಿದ್ದ 
ಪರೀಕ್ಷೆಗಳಲ್ಲಿ ಒಂದು ; ಅಪರಾಧಿಯು ಒಂದಂ ನಿರ್ದಿಷ್ಟಕಾಲ ನೀರಿ 
ನಲ್ಲಿ ಮುಳುಗಿರಂವಂತೆ ಮಾಡುವ ಪರೀಕ್ಷೆ; ದಿವ್ಯಗಳಲ್ಲಿ ಒಂದು : 
ಕನ್ನಡ ಶಾಸನಗಳಲ್ಲಿ ಕೋಶ . . . ರವಿ, ತಂಡುಲ, ಅಗ್ನಿ, ತಪ್ತಮಾಷ, 
ಜಲ, ವಿಷ-ಎಂಬ ಏಳು ದಿವ್ಯಗಳನ್ನು ಹೇಳಿದೆ (ಕಶಾಅ. ೦೯೬). ೭. 
[ಛಂದ]ಅಕ್ಷರಗಣಗಳಲ್ಲಿ ಒಂದು; ಯಗಣ (ಲ- -): “ಮುಂತೆರಡು 
ಗುರುವಿರಲ್‌ ಜಲಮಕ್ಕುಂ ” (ಮಂಗರಾ. ೧೦೭-೨೦): ಧರಣಿ ಜಲಾಗ್ನಿ 
ಮರುದ್ವ್ಯೋಮ ರವಿ ಶಶಾಂಕೇಂದ್ರನಿಲಯಮಿವು ಗಣನಾಮಂ 
(ಛಂದೋಂಬು, ೧-೩೭), ಜಳ್ಳೆ : ೧. ಬಾಡವಾನಳಾವಿಳ ಜಳಮಂ ಮನಂ 
ಬಯಸಿ ನೋಡಿದಂ (ಪಂಪಫಾ. ೪-೨೩); ಜಳದೆೊಳ್‌ ವಿಖಾನಿರ್ಪವೊಲ್‌ ನೀಂ 
ಕೊಳದೊಳೆ ಮುಟುಗಿರ್ದಕ್ಕಟು ಕೋಡಸೇಡಿಂಗೊಳಗಾದಯ್‌ 
(ಗದಾಯು. ೭-೧೩) : ಕಡೆಗಣ್ಣ ಕಾಂತಿ ಸುಲಿಪಲ್ವೆಳಗು ನಖದ ಬೆಳ್ಬಡಸಿ 
ಪಸರಿಸೆ ಕೊಳನ ಜಳಮೈದೆ ಚೆಲ್ವ ಪಾಲ್ಲಡಲಂತೆ ಮೆಠ್‌ಯಲು 
(ಭಾವಚಿಂ. ೪-೨೫). [ಸಂ.] 


ಜಲ್ಮ, ಜಾಲ್ಕ,(ನನಿ).ಎಜರಗ್ಗು : "ಜಲಗಾರ್ಯ' ಪರಾ. ಜಾಲ್ಯ: "ಜಾಲ 


ಗಾರ[' ಪರಾ. ` [? ] 


ಜಲಂಧರ (ನಾ). ೧. ನೀರನ್ನೂ ತರುವವನು ; (೪. ೨. ಒಬ್ಬ ರಾಕ್ಷಸ: 


46 


ಜಲಂಧರಮರಾಳ ಮೇಘಗರ್ಜಿತಂ ಅಂಧಕಾಸುರಾರಣ್ಯದಾವಾನಳಂ (ಗಿರಿಕ. 
[ ಸಂ. ] 


೧೦-೦೧೦ ವ). 


ಜಲಕ 


ಜಲಕ "ಜಳಕ' ನೋ. 

ಜಲಕಂಟಕ (ನಾ). ೧. ಮೊಸಳೆ. ೨. ಒಂದು ಬಗೆಯ ಸಸ್ಯ; ನೀರಂ 
ನೆಗ್ಗಿಲುಗಿಡ. ೩. ನೀರಿನಿಂದ ಒದಗುವ ಅಪಾಯ, -ಗಂಡಾಂತರ : 
ಅವನ ಜಾತಕದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಜಲಕಂಟಕವೆಂದಿದೆ (ರೂಢಿ). 
“ಜಲಗಂಡ' ಪರಾ, (ಜಲ * ಕಂಟಕ] 

ಜಲಕಣಿಕೆ (ನಾ). ನೀರಿನ ಹನಿ; ಜಲಕಣಿಕೆಯಂತೆ ನಳಿನೀದಳಂಗಳ 
ಮೇಲಿರ್ದು ನಡುಗುವಳ್‌ (ಕಾದಂಉ. ೩೪೦). ([ ಜಲ್ಯ * ಕಣಿಕ್ಕೆ ) 

ಜಲಕನೆ ಜಲಕ್ಕನೆ' ನೋ. 

ಜಲಕನ್ನಿಕಾನಾಟ್ಯ (ನಾ). ಜಲಕನ್ನಿಕೆಯರನ್ನು ಅನುಕರಿಸಂವ ಒಂಧಂ 
ಬಗೆಯ ನರ್ತನ,-ಕುಣಿತ: ದಳದುಳನಾಗಳೆ ಕೂಡೆಂಟು ಮಂದಿ ಕೋಮಲೆ 
ಯರು ರಾಯನ ಮುಂದೆ ಜಲಕನ್ನಿಕಾನಾಟ್ಯಕೆಂದು ನಿಂದರು "ಮರು 
ಚೆಲುವನದೇನ ಬಣ್ಣಿಪೆನು (ಧರಣ. ೧೩-೯೩). 

[ಸಂ. (ಜಲಕನ್ನಿಕಾ ೬ ನಾಟ್ಯ) ] 

ಜಲಕನ್ನಿಕೆ (ನಾ). ನೀರಿನಲ್ಲಿ ವಾಸಿಸುವ ಸ್ತ್ರೀ. 
ಪರಾ. [ಜಲ್ಮ- ಕನ್ನಿಕೆ) 

ಜಲಕನ್ನೆ (ನಾ). ಎ ಜಲಕನ್ನಿಕೆ : ಅಮಿತ ಶಿವಲಿಂಗಾರ್ಚನಾ ಸಂಭ್ರಮಕಲಿತ 
ಮಾನಸದೊಳ್ಳೆ ತಪ್ಪಮರಿಯರುಮಮರರು ದಿಶಾರಮಣಿಯರು ದಿಗ್ವರರು 
ವಿಮಲ ಜಲಕನ್ನೆಯರ ಮೊತ್ತದಿಂ(ಬಸಪು. ೧೯-೮೩). [ಜಲ್ಯ ೬ ಕನ್ನೆ] 

ಜಲಕನ್ಯಕಾಮಸ್ತ (ನಾ). ತಲೆಯಲ್ಲಿ ಗಂಗೆಯನ್ನೂ ಧರಿಸಿದವನಂ ; 
ಗಂಗಾಧರ ; ಶಿವ: ಬಲುಹೋರಿಯೇಆ್‌ಯಡವಯ್ಯನಗಜೆಗೆ ಕೊಟ್ಟು 
ಜಲಕನ್ಮಕಾಮಸ್ತ ನಗ್ನವಿಷಗಳ . . . ಮಸಣವಂ ಕಾಯ್ದವಂ ದೈವವೇ 
(ವೀಕೈಪು. ೮-೬-೦೯). [ಸ0. (ಜಲಕನ್ಯಕಾ ೬ ಮಸ್ತ) 

ಜಲಕನ್ಯಕೆ (ನಾ). ಗಂಗೆ. “ಜಲಕನ್ಯಕಾಮಸ್ತ' ಪರಾ. [ ಜಲ್ಯ + ಕನ್ಶಕೆ 

ಜಲಕನ್ಯೆ (ನಾ). ಎ ಜಲಕನ್ನಿಕೆ : ಜಲಕನ್ಯೆಯರಿಂದ-ಎಂದರೆ ಹೊನಲು 
ಗಳಿಂದ ಅಸಂಖ್ಯ ಹೊನಲುಗಳಿಂದ ಇದನ್ನು ಸಾಧಿಸಿದ (ಬದ್ಮಪ್ರ.1% ಬೀಳೆ). 

[ಜಲ್ಯ + ಕನ್ಮೆ] 

ಜಲಕರಿ (ನಾ). ನೀರಾನೆ : ಜಲಕರಿ ನಿಕರಂ ಫೂತ್ಕರಿಸೆ ಸಿಡಿದ 
ಲಸಜ್ಞಲಕಣಮನವಂಳ ಮುಕ್ತಾಫಳಮೆಂದುಲ್‌ ಮುಗ್ಧ ಖಚರಿಯರ೦್‌ ಕೈ 
ಯಿಡುವರ್‌ (ರಾಜೀ. ೦-೯೩). [ ಜಲ್ಯ * ಕರ್ಮಿ ] 

ಜಲಕಾಂತಮಣಿ(ನಾ). “ನೀರಿನಲ್ಲಿಟ್ಟಾಗ ನೀರನ್ನು ಹೀರಿಕೊಂಡು ಪಾರ 
ದರ್ಶಕವಾಗಂವ ಒಂದು ಬಗೆಯ ಕ್ಷೀರಸ್ಪಟಿಕ ; ಜಲಕಾಂತಮಣಿ” 
(Hydrophene. ಇಂಕನಿ). [ ಜಲ್ಮ + ಕಾಂತ್ಯ * ಮಣ್ಮಿ] 

ಜಲಕಾಂತಶಿಲೆ (ನಾ). ಚಂದ್ರಕಾಂತಶಿಲೆ (?) : ಜಲಕಾಂತಶಿಲೆಯಿಂದ 
ನಿರ್ಮಿಸಿದ ತೊಟ್ಟಿಲಿಕ್ಕಲದಲ್ಲಿ ತೆತ್ತಿಸಿದ ವಿವಿಧ ಮಣಿದೀಖ್ತ ಯಿಂಂ(ಜ್ಮಾನಶಂ. 
೧-೪೭). [ ಜಲ್ಮ + ಕಾಂತ್ಯ + ಶಿಲೆ] 

ಜಲಕಾಕ, ಜಳಕಾಕ (ನಾ). ನೀರುಕಾಗೆ : “ ಮದ್ದು ಜಲ[ಪಾಕಾಂ. ೪]ಕಾಕ 
ಮೆನೆ ನೀರ್ಗಾಗೆ” (ಮಂಗರಾ. ೫೧-೫). ಜಳೆಕಾಕ: “ ಜಳಕಾಕಂ ಮದ್ದು 

[ ಜಲ್ಯ * ಕಾಕ್ಯ ) 


"ಜಲಕನ್ನಿಕಾನಾಟ್ಯ' 


ನಾಮಂ” (ವಸ್ತುಕೋ. ೪೨-೧೪). 
ಜಲಕು "ಚಲಂಕು' ನೋ. 
ಜಲಕುಂಭ (ನಾ). ನೀರಿನ ಕೊಡ : ಶಕುಂತಳಿ . . . ಜಲಕುಂಭವನ್ನು 

ತೆಗೆದುಕೊಂಡು ಪ್ರವೇಶಿಸುವಳು(ಕಾಕಂಂತ. ೪-೧೩). [ಜಲ್ಲ+ಕುಂಭ] 
ಜಲಕುಜ(ನಾ). ನೀರಿನಲ್ಲಿಬೆಳೆಯುವ ಸಸ್ಯ; “ಜಲವೃಕ್ಷ” (ಕಾತತಿ-ಓಪೃತ) : 

ಆ ಹೋರೆಗೈಜಲಗ ೈಹಪತಿ ನೆಲಸೆ ಜಲಕುಜಂ ಜನಿಯಿಸುಗುಂ (ಜಾತತಿ.೫-೮). 

[ಜಲ್ಕ + ಕುಜ] 
ಜಲಕುಲ್ಯ (ನಾ). ನೀರಿನ ಕಾಲಂವೆ : ಸೌಗಂಧಿಕಾಗಂಧ ಜಲಕುಲ್ಯ ಪರಿ 
ನಿಚಿತ ಹಸಿತ ನಂದನಸಾರ (ದುರಪು. ೧೭-೨).  ಜಲ್ಯ + ಕುಲ್ಕಃ] 


ರ್ಪೀ£೭ 


10 


ಶ್‌ 


5 


28 


ಜಲಕ್ಕನೆ 


ಜಲಕೂರ್ಮ (ನಾ). ೧. ಒಂದಂ ಬಗೆಯ ಜಲಚರ ಪ್ರಾಣಿ. ೨. ಒಂದು 
ಬಗೆಯ ರೋಗ: ದೇಹದಲ್ಲಿ ಶ್ಲೇಷ್ಮ ಪ್ರಕೋಪಿಸಿ . . . ಬಲ 
ಹಾನಿಯ ನು ಪಾಂಡುವರ್ಣವನು ಉಂಟುಮಾಡುತ್ತಿಹುದು. ಅದನು 
ವೈದ್ಯರು ಜಲಕೂರ್ಮವೆಂದೆಂಬರು (ವೃದ್ಯಸಾ. 1, ೩೨೩). 

[ ಜಲ್ಕ + ಕೂರ್ಮ] 

ಜಲಕೇಳಿ, ಜಳಕೇಳಿ (ನಾ). ನೀರಿನಲ್ಲಿ ಕ್ರೀಡಿಸುವುದು ; ನೀರಾಟ: 
ತಲ್ಲತಾಲಳಿತೆಯರ್ಗಿತ್ತುದಿಂತು ಜಲಕೇಳಿ ಮನೋಭವಕೇಳಿಲೀಲೆಯಂ 
(ಅದಿಪು. ೧೦-೧೫೦); ಜಲಕೇಳಿಗಳೊಳೊಮ್ಮೆ ಖಗವಿನೋದದೊಳೊಮ್ಮೆ 
. . . ಕಳೆಯುತಂ ಪೊತ್ತನವನೀಶ್ವರಂ ವನದೊಳು ವಸಂತಸುಖಮಂ 
ಸವಿದನು (ಹಠಕಾ, ೩-೬೦). 'ಜಳಕೇಳಿ : ಜಳಕೇಳಿ ನಿಮಿರ್ಗೆ ಭರತನ 
ಲಳಿತಾಂತಃಪುರದೊಳ್‌ (ಆದಿಪು. ೧೦-೧೪೪) ; ದೆಸೆಯಾನೆಗಳಂ ಜಳಕೇಳಿಗೆ 
ಕರೆವಂತಿರೆ ಜಳಖಾತಿಕೆ ಬಳಸಿ ಚೆಲ್ವನೊಳಕೊಂಡಿರ್ಕುಂ (ಮಲ್ಲಪು. ೨-೫೦). 

[ಜಲ್ಕ + ಕೇಳ್ಳಿ (=ಕೇಲಿ) ) 

ಜಲಕ್ಕಗೆ (ಅ). ಎ ಜಲಕ್ಕನೆ : ಈ ಧರ್ಮಮಂ ನೀಂ ಜಲಕ್ಕಗೆ ಮಾಡಲ್ಪಗೆ 
ದರ್ಪದು (ಆದಿಫು. ೭-೨). [ ಜಲಕ್ಕ್‌ * - ಆಗ್ಗೆ] 

ಜಲಕ್ಕನೆ, ಜಲಕನೆ, ಜಳಕನೆ, ಜಳಕ್ಕನೆ(ಅ).೧. ಸ್ವಚ್ಛವಾಗಿ; ಶಂಭ್ರವಾಗಿ: 

 ತಳತಳನೆ : “ ವಿಮಲಾಹ್ವ ಯದೊಳ್‌ ಜಲಕ್ಕನೆಂದು ” (ಕರ್ಜಾನಿ. ೫೦) ; 
ಅನಂತನುಂ ತಾನುಂ ಜಲಕ್ಕನಿರೆ ಪಲ್ಲಂ ಸುಲಿದಗಣ್ಮಪುಣ್ಯ ತೀರ್ಥೋದಕಂ 
ಗಳಂ ಮಿಂದು(ಪಂಪಥಾ. ೧೦-೪೬ ವ) ; ಪರೆಯೆ ಮುಗಿಲ್ವಲಕ್ಕನಿರ[ಲೆ];ಣ್ಣೆಸೆ 
(ಕಾದಂಉ. ೬೩೪) ; ಗಗನಂ ಕೂಡೆ ಜಲಕ್ಕನಾಗಿ ಮೆಟ್‌ಯಲ್‌ . . 
ಬಂದುದು ನೋಡೆ ನಾಡೆ ಶರದಂ (ಪುಣ್ಕಾಸ್ತ. ೨-೬); ಕೋವಣಮುಂ 
ಗುಂಡಿಗೆಯುಂ ನೇವರಿಸಿದ ಬೂದಿಯುಂ ಜಲಕ್ಕನೆ ಚೆಲ್ವಿಂ ತೀವಿರೆ(ಕೆಬ್ಳಿಕಾ. 
೨೯೦). ೨. ಸ್ಪಷ್ಟವಾಗಿ ; ವಿಶದವಾಗಿ : ಸಂದೆಯಂಬಡದೆ ಜಲಕ್ಕನೀ 
ಗಳಟಾದೆಂ ಸಿರಿ ಕಳ್ಕೊಡವುಟ್ಟಿತೆಂಬುದಂ (ಪಂಪಥಾ. ೨-೪೯) ; ಆ ಲಲನೆಯ 
ದೇನಾದಳದಂ ಜಲಕ್ಕನಾಗೆನಗೆ ಬೆಸಸಿಮಾಗಳ್‌ ಮುನಿಪಾ(ಕಾದಂಉ. ೬೨೮); 
ಕನ್ನಡಿಯೊಳಗೆ ಜಲಕ್ಕನೆ ತೋರ್ಪವೊಲಿಭದ ರೂಪು ವಿಸ್ತರದಿಂದಂ 
-(ಧರ್ಮಾಮ್ಮ. ೧-೫೫) ; ಕಾಟ್ಟುರಮಾಗೆ ಕಾವ್ಕರಸಮರ್ಥಮುಮಕ್ಕರಮುಂ 
ಪ್ರತೀತಿಯಂ ಮಾಲಿಸ್ತಿನೆಗಂ ಜಲಕ್ಕನಿರೆ ಪೇಟದೆ ಕೆಮ್ಮ[ನೊಗಂಟು? 
ವೇಟ್ದು ಚಿಃ ನೋಟ್ಬುದೆ ಮುಯ್ಬಂ (ಕಾವ್ಕಾಪ ೨೯೪). ೩. ತಟ್ಟನೆ; 
ಕೂಡಲೇ ; ಒವೆ್ಮ್ಮಲೆ : ಬೇಗಮುದನ್ವದಂತರ ನಿವಾಸಿಗಳಾಸನಕಂಪದಿಂ 
ನೃಪೇಂದ್ರಾಗಮಮಂ ಜಲಕ್ಕನಚಿದು (ಕಾಂತಿಪು. ೦೦-೦೬೭) ; ಬೆಟ್ಟುಗಳುಂ 
ಪೊಲನಂಂ ಬಾನುಂ ದೆಸೆಯುಂ ಜಲಕ್ಕನಲರಿಂದೆ ಸಮೆದವೊಲಾಯ್ತೆತ್ತಂ 
(ಕಲೈಿಕಾ. ೩೦೨): ಕಂಬುಲಲಿತಕಂಧರ ಮುನ್ನೆಆಕದ ನವಾಂಬು ಜಲಕ್ಕನೆ 
ತೀವಲು (ಜಯಕಾ.೧-೪೩); ವಾಣಿಯೆನೆ-ಜಾಣೆ ಜಲಕ್ಕನೆ ನಿಂದು ನೋಡಿದಳ್‌ 
(ರಾಜಕೇ. ೭-೬). ಜಲಕನೆ; ೧. “ನಿಮ್ಮಳಿಕೆಯು ಬೆಳ್ಬಳಿಯುಂಂ ಗಮ್ಮನೆ ತಾಂ 
ಜಲಕನೆಂದು ಪಳಚನೆಯೆನ್ನಲ್‌ . . . ನಿರ್ಮಲಾಹ್ವಯಂ ತಾನಕ್ಕುಂ” 
(ಕವಿಕಂ. ೧೦೦) ; ಇರುಳ ತಣ್ಣ್ಬಿಸಿಲೆಬ್ಬಳತಿಗೆ ಮಿಂಚಿರ್ಪಿಲ್ಲದಿಂಗಡಲ್ವಿಧು 
ಸರ್ಪನ ಪೆರೆ ಜಲಕನಾಯ್ತು ಪೊಸವೆಳ್ಳಿಂಗಳ್‌ (ಮಲ್ಲಪು. ೭-೪೪) ; ಪರೆದ 
ರಜದಿಂದೆ ಮಾಸಿದ ಹರಿದಂಬರಮೆಯ್ದೆ ಜಲಕನಾಯ್ತಿದು ಚಿತ್ರಂ (ಪುಷ್ಕಪು- 
6-೩೭). ೨. ಮಾನವರ" ಪೊಲೆಗಿಡದಂತು ದುಃಖ ಸುಖಹೇತುಗಳಂ ನಿಜ 
ದಿವ್ಯ ಭಾಷೆಯಿಂ ಜಲಕನೆ ತೋಜಿದೈ ಸಕಲ ದೇಹಿಗೆ ನೀನೆ ಶರಣು 
ಜಿನೇಶ್ವರಾ (ಪಂರಾಮಾ. ೫-೮). ಜಳಕನೆ: ೧. ಎಳೆಯಂ ಪೊಸ ಮೂಸೆ 
ಮಾಡಿ ಶಶಿಮಂಡಳಮಂ ಗುಳಿಗೆಯಿಡೆ ತಿಮಿರಕಾಳಿಕೆ ತಿಳಿದಂತಿರೆ ಜಳಕ 
[ಪಾಕಾಂ. ಜಲಕ್ಕ]ನಾಯತ್ತು ಪೊಸವೆಳ್ಡಿಂಗಳ್‌ (ಕಾವೃಸಾ. ೯೪೩) ; (ಅನಂಪು. 
೭-೮೫ ನೋ). ಜಳಕ್ಕನೆ : ೧. “ ಜಳಕ್ಕನೆಂದುಂ ಪಳಚ್ಚನೆಂದುಂ ನಿರ್ಮಲಂ” 
(ಕಶಸಾ.೫೬-೨೦೪).೩, ಆತನು ಜಳಕ್ಕನೆ ನದಿಗೆ ಹಾರಿಧನನ(ಮುಂಗಾಮಂ, ೩೮). 


ಜಲಕ್ರೀಡೆ 


ಜಲಕ್ಕನಾಗು, ಜಳಕನಾಗು - ೧. ಸ್ಪಷ್ಟವಾಗಂ : ಖಚಿತವಾಗು : 
ಮನದೊಳ್‌ ತದ್ವ ತ್ತಕಂ ಶಾಸನಂಬರೆದಿರ್ದಂತೆ ಜಲಕ್ಕನಾಗೆ (ಸುಕುಮಾ. 
೬.೫); ಪುರೋಹಿತನ ಮೊಗಮಂ ನೋಟ್ಟುದುಮಾತನಾ ಸ್ವಪ್ನವಿಶೇಷ 
ಫಲಂಗಳಂ ಜಲಕ್ಕನಾಗೆ ತಿಳಿದಿಂತೆಂದಂ (ಪುಷ್ಪಪು. ೩-೧೨೧ ವ). ೨. ತಳ 
ತಳಿಸು ; ಹೊಳೆ : ನೀಲದ ಪೊಳೆವ ಪರಲ್ಲಳ ಕೀಲಣೆಯಿಂ ಜಳ [ಪಾ630. 
ಲ]ಕನಾದ ಜಳದೇವಿಯ ಪೊನ್ನೋಲೆಯೆನಿಸಿದುದು ಪತ್ರಕಪೋಲಗತಂ 
ಕನಕನಳಿನಮೊಂದಳಿಮಳಿನಂ (ಅರ್ಧನೇ. ೩-೧೦೭);(ಪೆದೈಸಾ. 11, ೮೪೦ ನೋ). 
[ ಜಲಕ್‌ + - ಅನ್ನೆ] 
ಜಲಕ್ರೀಡೆ, ಜಳಕ್ರೀಡೆ (ನಾ). ಎ ಜಲಕೇಳಿ : ಗಂಗಾಜಲ ಲವಣಾಬ್ವಿ 
ವೇಳಾವನ ಸರಸೀ ಸಲಿಲಂಗಳೊಳ್‌ ಜಲಕ್ರೀಡೆಯಾಡಲುಂ (ಅದಿಪು. ೮-೩೨೦). 
ಜಳಕ್ರೀಡೆ: ವನ ಜಳಕ್ರೀಡೋಪಯೋಗ್ಯ ಕತಿಪಯ ಪರಿವಾರ 
ಸಮೇತನುಂ (ಡಂದ್ರ ಪು. ೭-೮೩ ವ). [ಜಲ್ಮ 4 ಕ್ರೀಡೆ] 
ಜಲಕ್ಷಿನ್ನ (ಗು). ನೀರಿನಿಂದ ಒದ್ದೆಯಾದ,-ತೊಯ್ದ ; ಜಲಧರಗಳಿತ 
ಧಾರಾಜಲಕ್ಷಿನ್ನ ತೀರ ತರುತಳೆಮಂಂ (ಕಾದಂಉ. ೩೩೯). 
[ ಜಲ್ಯ + ಕ್ಲಿನ್ನ] 
ಜಲಕ್ಷೇದ (ನಾ). ನೀರಿನಿಂದಾದ ತೇವ, - ಒದ್ದೆ : ಜಲಕ್ಷೇದವಿಶಿಷ್ಟ 
ಮೃತ್ತಿಕಾಬಂಧಮಪ್ಪು ದಅ30 (ತತ್ತ ಪ್ರ. ೩೭೦). [ಸಂ. (ಜಲ + ಕ್ಲೇದ)] 
ಜಲಖಾತಿಕೆ, ಜಳಖಾಶಿಕೆ (ನಾ). ನೀರಿನ ಕಂದಕ್ಕ_ಅಗಳು : ನಿರ್ಮಳ 
ಸುಗಂಧಿಸಲಿಲಭರಿತಮುಮಪ್ಪ ಜಲಖಾತಿಕೆಯುಮಂ (ಣಾವುಂಪು. ೪೧). 
ಜಳಖಾತಿಕೆ : ದೆಸೆಯಾನೆಗಳಂ ಜಳಕೇಳಿಗೆ ಕರೆವಂತಿರೆ ಜಳಖಾತಿಕೆ ಬಳಸಿ 
ಚೆಲ್ವನೊಳಕೊಂಡಿರ್ಕುಂ (ಮಲ್ಲಿಪುು ೨-೫೦) ; ಬಳಸಿರೆ ಜಳಖಾತಿಕೆ ತಳ 
ತಳಿಸುವ ಪೊಸವಳಿಕಿನೆಸೆವ ಕೋಂಟೆ ಕರಂ ಕಣ್ಗೊಳಿಪುದು (ಜಂದ್ರಪು. 
೦೧-೬೩). [ಜಲ + ಖಾತಿಕೆ] 
ಜಲಗ "ಜಲಿಕ' ನೋ. 
ಜಲಗಂಡ (ನಾ). ನೀರಿನಿಂದ ಒದಗುವ ಗಂಡಾಂತರ, - ಅಪಾಯ: 
ಕನಕಸಭೆಯನ್ನು ಜಲಗಂಡದಿಂದ ಕಾಪಾಡಿದ ಸಂನ್ಯಾಸಿಯೂ .. 
ಮುಂದಾಗಿ ಬಂದು (ಪ್ರತಾಪ. ೦೬, [ ಜಲ್ಯ ೬ ಗಂಡ್ಯ) 
ಜಲಗಜ (ನಾ). ನೀರಾನೆ : ದಿಗ್ಗಜ ಜಲಗಜಂ . . . ವಿಶದಂ ತತ್ಕೀರ್ತಿ 
ದುಗ್ಮಾಂಬುಧಿ ಗಗನಘನಶ್ರೀಶನಂ ತಾಳ್ತು ತೋರ್ಕುಂ (0೨ಜರೇ. 8-೩). 
[ ಜಲ್ಯ * ಗಜ) 
ಜಲಗಡಿ (ನಾ). ಜಲಾಶಯಂ ಅಥವಾ ನದಿ ಮೊದಲಾದುವುಗಳಿಂದ 
ಸೂಚಿತವಾಗಂವ ಗಡಿ,- ವೆೀರೆ : ಪ್ರಾದೇಶಿಕ ಜಲಗಡಿ (ಊಂ). 
[ಜಲ್ಮ + ಗಡ್ಮಿ) 
ಜಲಗರ, (ನಾ). ಹೊಟ್ಟೆಯಲ್ಲಿ ನೀರಂ ತುಂಬಿಕೊಳ್ಳುವ ರೋಗ; 
ಜಲೋದರ : ತರುರಾಜಬೀಜಮಂ . . . ತೊಯ್ದೊಣಗಿಸಿ ನೆಯ್ವೆರಸು 
ತಿನೆ ಜಲಗರಂ ಬಿಡೆ ಪರಿಗುಮಗುರ್ವಾಗಿ ತೂಂಬನುರ್ಚಿದ ತೆಅದಿಂ 
(ರೋಕೋಪ. ೯-೦೦೬): ಅಡಿಗಡಿಗೆ ತೊಳೆದು ಕುಡಿದರೆ ಹೊಟ್ಟೆಯ ಜಲಗರ 
ಕುತ್ತ ಬೆಳೆಯಿತ್ತೆ (ಅವಣಂ. ೧೦೫-೩೨೦) : ಜಲಗರ ಬೆಳೆಯಿತ್ತೆಂದು ಅಂಜಿ 
ಹೇಮರಸವ ಕುಡಿದಡೆ ಉದರದೊಳಗಿರ್ದ ಕಪಿ ಶೃಂಗಾರವಾಗನೆ 
(ನನ್ನವ. ಕ. ೨೭-೬೦) ; ನೀರಂ ಪಿರಿದುಂಡೊಡಮುಂಡು ಪರಿದೊಡಂ ... 
ಜಲಗರಮಕ್ಕುಂ ವಾಜಿಗೆ (ಅಕ್ಕಶಾ. ೦೪-೨೧). [ಜಲ + ಗರ್ಮ) 
ಜಲಗರ, "ಜಾಲಗಾಜ' ನೋ. 
ಜಲಗರ್ಭನಾವೆ (ನಾ). ಸಮುದ್ರದಲ್ಲಿ ನೀರಿನ ಒಳಗೆ ಸಂಚಾರಮಾಡುವ 
ನೌಕೆ ; ಜಲಾಂತರ್ನೌಕೆ : ವ್ಯಾಪಾರದ ಹಡಗುಗಳನ್ನು ಮುಳುಗಿಸುವ 
ಸಲುವಾಗಿ, ವೈರಿಗಳು ಜಲಗರ್ಭನಾವೆ (80ಊ81೧)ಗಳನ್ನು 
ಉಪಯೋಗಿಸುತ್ತಾರೆ (ಬಾಲಪ್ಪ. 1, 8೯೦). ([ಜಲ್ಯ ೬ ಗರ್ಭ + ನಾವೆ) 


೨೯೯೮ 


ಜಲಫಡಿ 


ಜಲಗಾಡಿಸು (ಕ್ರಿ). ಕಲಕು; .ಅಲ್ಲೋಲ ಕಲ್ಲೋಲ ಮಾಡು; 
ಅಲ್ಲಾಡಿಸು : ಲೋಕವನೆ ಜಲಗಾಡಿಸುವ ಶಕ್ತ್ಯಾಕರನು ಕಲಿ 
ವಾಲಿಯಾತ್ಮಜನೇಕ ಸಾಹಸಿಯಾದ ಅಂಗದ ನಿಂದನಾಹವಕೆ (ಚಿರಾಮೂ. 


೨೫೨-೮). [ ಜಲಗಾಡು * - ಇಸ್ಕು] 


5 | ಜಲಗಾಡು (ಕ್ರಿ). ಜಾಲಿಸು ; ಜಾಲಾಡು : ನಿತ್ಯ ಕಪಿಲೆ ಹೊಡೆಯುತ್ತೇನೆ 


10 


40 


46 


ಭಾವಿಯೆಲ್ಲಾ ಜಲಗಾಡುತ್ತೇನೆ (ಕಠವಿ. 71, ೭೩). 
[ ಜಲಗು; + ಆಡ್ಕು) 

ಜಲಗಾರ, (ಜಾಲಗಾಜ' ನೋ. 

ಜಲಗಾರ್ಯ, ಜಾಲಗಾರ, (ನಾ). ೧. ನದಿಯ ವಂರಳು ಮೊದಲಾದುವು 
ಗಳಲ್ಲಿ ಬೆರೆತ ಚಿನ್ನದ ಕಣಗಳನ್ನು ಶೋಧಿಸಿ ತೆಗೆಯುವವನು. 
ಪ. ` ಕಸಗುಡಿಸುವವನು ; ಜಾಡಮಾಲಿ : ವಿರೂಪಾಕ್ಷ ನಟರಾಜನಿಗೆ 
ಜಲಗಾರ, ಕಲೆಗಾರ ಇಬ್ಬರೂ ಒಂದೆ (ತುಂಗಳ. ೯೩). ಜಾಲಗಾರ, : 
೧. ಬಳಿಕ ಪತ್ತಾರನು ವೊಂದು ರೂಪಾಯಿ ಮೊಕದ ಬೆಳ್ಳಿಯ 
ತುಂಡನ್ನು ಕಡಿದುಕೊಂಡು ಅದಕ್ಕೆ ಅಷ್ಟೆ ಸೀಸು ಕೂಡಿಸಿ ಸಣ್ಣ 
ಮುಶಿಯೊಳಗೆ ಹಾಕಿ ಜಾಲಗಾರನ ಕೈಯಲ್ಲಿ ಕರಗಿಸಲಿಕ್ಕೆ ಕೊಡುವನು 
(ಕಛಾಗೆ. ೨೮೨) ; ಜಾಲಗಾರನು ಉಸುಕು ಜಾಳಿಸುವ ಹಾಗೆ (ಉಯ್ಕಾಲೆ- 
೧೧-೯). [ಜಲ * - ಗಾರ (ಆ -ಕಾಅ)] 

ಜಲಗಾರಿಕೆ (ನಾ). ಜಲಗಾರನ ವೃತ್ತಿ; ಕಸಗುಡಿಸುವ ಕೆಲಸ: ಅಹಂಕಾರದ 
ಉಳಿಕೆಯ ಒಂದು ಕಣವೂ ಬೆರೆತಿರದ ಜಲಗಾರಿಕೆಯಲ್ಲಿಯೇ ಶಿವನಿಗೆ ಹೆಚ್ಚಿನ 
ಮೆಚ್ಚು (ತುಂಗಳ. ೯೩). [ಜಲಗಾರ + - ಇಕೆ] 

ಜಲಗಾಅ "ಜಾಲಗಾಅ' ನೋ. 

ಜಲಗ್ಗು (ಕ್ರಿ). ಕದಡು; ಜಾಲಾಡಂ. "ಜಲಗಾಡಂ' ಪರಾ. 

ಜಲಗ್ಗು "ಜರಗ್ಗು' ನೋ. 

ಜಲಗೊಟ್ಟೆ, ಜಲಗೋಟಿ (ನಾ). ಒಂದಂ ಬಗೆಯ ಔಷಧಿ ಮೂಲಿಕೆ: 
ರಕ್ತಪಿತ್ತಕ್ಕೆ-ನೆಲ್ಲಿಚೆಟ್ಟು ಅರ್ಧಪಲಂ, ಜಲಗೊಟ್ಟೆ ೪ ತೂಕ, ಅಷ್ಟಮಧುಕ 
೨ ತೂಕ, ಇವಂ ಹಾಲಲ್ಲರದು . . . ೭ ದಿನ ಕೊಂಬುದು(ವಿವೈವಿ. ೦೪೯). 
ಜಲಗೋಟಿ: ಯವೆ, ಮೆಣಸು, ಸೈಂಧವಂ, ಜಲಗೋಟಿಯಂ ಮರದರಿ 
ಸಿನಮಂ ತುತ್ತಮಂ . . . ಪುಡಿಮಾಡಿ ಕಬ್ಬಿಣದ ಭಾಜನದೊಳು ಇರಿಸೆ 
(ವಿವೈವಿ. ೧೬೦), [?) 

ಜಲಗೊಳ್‌ (ಕ್ರಿ). ನೀರನ್ನು ತೆಗೆದುಕೊಳ್ಳು, -ಹೀರಿಕೊಳ್ಳು,-ಕುಡಿ : 
ತೆರೆಯಿವು ನೀರ್ವಾವಿವು ಸಲಿಲದ ಮದಕರಿಯಿವು ಜಲಗೊಳ್ಳೆ [ಪಾಕಾಂ. 
ಜಗದೊಳ್ವ]ಮಖಂಗಿಲಿವು ನೊರೆಯಿವು ಶಂಕಿವು . . . ಎಂದಜಿವರಿಗರಿದವು 
(ಸೊಲಸೋ. ೧೩-೩೧). [ ಜಲ್ಮ * ಕೊಳ) 

ಜಲಗೋಟಿ "ಜಲಗೊಟ್ಟೆ' ನೋ. 

ಜಲಗೋಳ(ನಾ). ಜಲ ಮಂಡಲ : ಈ ಭೂಮಿಯನ್ನು ಬಳಸಿಕೊಂಡಿರುವ 
ಸಮುದ್ರ ಹೈಡ್ರೋಸ್ಟಿಯರ೦್‌ ಅಥವ ಜಲಗೋಳ (ಧೂವಿವ. ೪). 

[ಜಲ್ಯ + ಗೋಳ್ಳ(ಎಗೋಲ)] 
ಜಲಗ್ರಹ (ನಾ). ಮೊಸಳೆ : ಆಶೆಯೆಂಬಾ ನದಿಯು ಅದರೊಳು ವಾಸವಿಹ 
- ರಾಗಾದಿಯೆ ಜಲಗ್ರಹವು (ಜ್ಮಾನಸಿಂ. ೪೨-೬೩). 
[ ಆಸಂ. ಜಲಗ್ರಾಹ] 

ಜಲಘಟ (ನಾ). ನೀರು ತುಂಬಿದ ಕೊಡ ; ಬಹು ಜಲಘಟದೊಳು 

ಪ್ರಾಕಟದೆ ಹೊಳೆವ ಪೂರ್ಣ ಮಿಯ ಚಂದ್ರನವೋಲು (ವೀಶೈ ಪು. ೨-೮-೩೪). 
[ ಜಲ್ಕ +೬ ಘಟ) 

ಜಲಘಡಿ (ನಾ). (ಕಾಲವನ್ನು ಅಳೆಯಲಂ ಉಪಯೋಗಿಸುತ್ತಿದ್ದ) 
ಗಳಿಗೆ ಬಟ್ಟಲು : ಕಾಲನಿರ್ಣಯ ಮಾಡಲು ಜಲಫಡಿ ತಿಳಿಸಲ್ಪಟ್ಟಿದೆ 
(ತತ್ತಪ್ರಾ. ೪೮೩). [ಜಲ್ಮ* ಘಡ್ಕಿ(ಆಘಟಿ)] 


[?) 


ಜಲಚಕ್ರ 


ಜಲಚಕ್ರ (ನಾ). ಸಮುದ್ರದಿಂದ ಹೊರಟು ಮೋಡವಾಗಿ ಮತ್ತೆ 
ಸಮುದ್ರವನ್ನು ಸೇರುವ ನೀರಿನ ಸುತ್ತಾಟ,-ಅಲೆದಾಟ ; ಸಮುದ್ರ 
ದಿಂದ ಹೊರಟು ಮತ್ತೆ ಸಮುದ್ರಕ್ಕೆ ಸೇರುವವರೆಗೂ ಈ ನೀರಿನದೊಂದು 
ವೃತ್ತಾಕಾರ ಚಲನೆ. ಇದನ್ನು ಜಲಚಕ್ರವೆಂದು ಕರೆಯಬಹುದು 
'(ಛೂವಿವ. 60). [ಜಲ್ಯ +೬ ಚಕ್ರ] 

ಜಲಚರ, ಜಳಚರ (ನಾ). ೧. ನೀರಿನಲ್ಲಿ ಸಂಚರಿಸುವ,-ವಾಸಿಸುವ 
ಮೊಸಳೆ ಮೊದಲಾದ ಜಲಜಂತು : ಜಲಚರಸಂಭೂತ ಸಂಪದ್ವಿಧಾನಂ 
. ೬ ೬ ಪ್ರಬಳ ಘುಳುಘುಳುಧ್ವಾನಮಂಭೋನಿಧಾನಂ (ಜಗವಿ. ೧-೨೩); 
ಅಬ್ಬಾ ಕರ ತಟಾಕ ಪ್ರಪೂರ್ಣೋದಕದಿ ಜಲಚರಂ ಸುಳಿಯಲಮ್ಮವು 
(ನಂದಿಮಾ, ೧-೨೨). ೨. ಮಾನು: “ ವೈಸಾರಿಣಃ, ವಿಸಾರಃ, ಪೃಥು 
ರೋಮಾ, ಜಲಚರಃ, ರುಷಃ ಪಾಠೀನಃ-ಈ ೧೩ ವಿಸಾನ್‌” 
(ಹಲಾಯು. ೦೦೮-೩೩). ಜಳಚರ : ೧. ಅವಜಕೊಳ್‌ ಪಂಚೇಂದ್ರಿಯಂಗಳ್‌ 
ಜಳಚರ ಸ್ಮಳಚರ ಗಗನಚರ ಪ್ರಕಾರದಿಂ ಮೂದೆಅನಕ್ಕುಂ (ಕಾಂಶಿಪು- 
೦೨-೧೧ ವ). [ಸಂ.] 

ಜಲಚಲನವಿಜ್ಞಾ ನ (ನಾ). ನೀರಿನ ಗಂಣನಿಯಮಗಳನ್ನು ತಿಳಿಸುವ 
ಶಾಸ್ತ್ರ; ಭೂಮಿಯ ಜನನವಾದ ಮೇಲೆ ಅದರ ಹೊರವೆಸ್ಫಿಯು ಘನ 
ರೂಪ ತಾಳಲು ಎರಡು ಮೂರು ಕೋಟಿ ವರ್ಷಗಳು ಸಾಕೆಂದು ಜಲಚಲನ 
ವಿಜ್ಞಾನ ನಿಯಮಗಳಿಂದ ಗುಣಿಸಬಹುದು (ಜಗತ್ತು. ೧೨). 

[ ಜಲ್ಯ ೬ ಚಲನ + ವಿಜ್ಞಾನ ] 

ಜಲಚಿಕಿತ್ಸೆ (ನಾ). ರೋಗಿಗಳಿಗೆ ಕೇವಲ ನೀರಿನಿಂದಲೆ ಮಾಡುವ ಚಿಕಿತ್ಸೆ: 
“ ನೀರನ್ನು (ದೇಹದ) ಹೊರಗೂ ಒಳಗೂ ಪ್ರಯೋಗ ಮಾಡುವ ಚಿಕಿತ್ಸೆ, 
ಜಲಚಿಕಿತ್ಸೆ 7 (Hydropathy. 09d). [K+ ಚಿಕಿತ್ಸೆ ] 

ಜಲಚಿಹ್ನೆ (ನಾ). ಕಾಗದದಲ್ಲಿ ಬೆಳಕಿನ ಎದಂರಿಗೆ ಹಿಡಿದಾಗ ಮಾತ್ರ 
ಕಾಣುವ ಗಂರುತಂ; p ಇದಂ ಇಂಗ್ಲಿಷಿನ 9೩೦೫೫೩೬ 
ಎಂಬುದರ ಅನುವಾದ : ರಚನೆ, ರೂಪ, ಅಳತೆ ಮತ್ತು (ಒಂದು 
ವೇಳೆ ಇದ್ದ ಪಕ್ಷದಲ್ಲಿ) ಜಲಚಿಹ್ನೆಗಳ ಅಧ್ಯಯನದಿಂದ ಹಸ್ತಪ್ರತಿಗಳನ್ನು 
ರಚಿಸಿರುವ ಕಾಗದ ತನ್ನ ಕಾಲವರ್ಗೀಕರಣಕ್ಕೆ ಅವಕಾಶ ಕೊಡಬಹುದು 
(ಧಾರಪ. ೧೭). [ಜಲ್ಯ 4 ಚಿಹ್ನೆ) 

ಜಲಜ, ಜಳಜ (ನಾ). ೧. ನೀರಿನಲ್ಲಿ ಹುಟ್ಟಿದಂದು ; ತಾವರೆ ; ಕಮಲ ; 
ಜಲಜದ ಕನ್ನವುರಂ ತೆಂಬೆಲರಲೆಪದಿನಲುಗುವಂದಮೇನೆಸೆದುದೊ(ಲೀರಾವ. 
೧೦-೦೩) : ಈರಾಟ*ದಳ ಜಲಜಮಂ ಸೋಂಕಿ ಷೋಡಶಪತ್ರ ಕಮಳದಲಿ 


(ಬಸಪು. ೩-6). "ಜಲಜಗಂಧಿ' ಪರಾ. ೨. ಕಪ್ಪೆಚಿಪ್ಪು; ಸಿಂಪು;, 


ಶಂಖ : ಗರುಡಾರೂಢನುಪಾತ್ತ ಚಕ್ರಜಲಜಂ ಕೌಮೋದಕೀ ಶಾರ್ಜ್ಗ 
ಮೊಪ್ಪಿರೆ ನಾರಾಯಣಿಗೂಡಿ ನೈಯತದಿಶಾದ್ವಾರಸ್ಥಿ ತಂ ಕಣ್ಣೆ ಬಂಧು 
ರನಾದಂ . . . ಕ್ರೋಡಾಹ್ವಯಂ ಭೈರವಂ (ಕಲಶಂ, ೧-೬೦). ೩. ಉತ್ತಮ 
ಬಗೆಯಂ ಸಾಲಿಗ್ರುಮಶಿಲೆ. ೪. ಎ ಜಲಜನಕ: ನಿರ್ಗಂಧ ವಾಯುವಿಲ್ಲದ 
ಆಹಾರದೊಳಗೆ ಆಮ್ಲುಜ, ಜಲಜ, ಕಾರ್ಬೊನ್ನು ಎಂಬ ಮೂರು ಮೂಲ 
ತತ್ತ್ವುಗಳಿರುತ್ತವೆ (ಮುಂಬಯಿ. 8-೧೬೧ ಆಡಿಟಿ). ೫.ಠೇವಣಿ; ಇಡುಗಂಟು: 
" ನಿಕ್ಷೇಪ, ಜಲಜ (ಠೇವಣಾತಿ)” (269081೬ ಪಾರಿನಿ. ೨೮). ಜಳಜ : 
೧. ಜಳಜದ ಮೊಗ್ಗೆಯಂತೆ ಮುಗುಳಂತೆಳೆಯೆಕ್ಕೆಯ ಕಾಯ್ಲಳಂತೆ ... 
ಕೋಮಳ ಶುಕ ಶಾಬಕ ಪ್ರಕರಮಂ ತೆಗೆದಂ ದಯೆಗೆಟ್ಟು ಲುಬ್ಬಕಂ 
(ಕಾದಂಪೂ. ೦೭೮); ಜಳಜದೊಳು ಸಿಕ್ಕಿ ಮೊರೆವಳಿಗಳಂ ಬಿಡಿಸುತುಂ 
ಏಕದ ದನಿಗೇಳುತ್ತೆ ನವಿಲ್ಲಳಂ ಕುಣಿಯಿಸುತೆ . . . ಶಶಿಭೂಷಣನ 
ಸುಕುಮಾರನೊಬ್ಬದಂ (ನಂಬಿರ. ೧೧-೧೯೪). [ಸಂ.) 

ಜಲಜಂತು (ನಾ). ಎ ಜಲಚರ : ಯಾದಾಂಸಿ, ಜಲಜಂತವಃ-೨ ಜಲಜಂತು 


ಗಳ ಹೆಸರುಗಳು (ಸಿದ್ಕಾಂತಿ. ೬೪). [ಜಲಂ * ಜಂತು] 


ರ್ಮ 


40 


45 


ಜಲಜಪ್ರಿಯ 


ಜಲಜಂತ್ರ, ಜಳಜಂತ್ರ (ನಾ). ೧. ಜೀರ್ಕೊಳವೆ ; ಜೀಕಳಿ ; ಪಿಚಕಾರಿ: 
ಕೊಂಡು ಕುಂಕುಮವಾರಿಗಳ ಹೊನ್ನಂಡೆ ಜಲಜಂ[ಶಾಕಾಂ. ಸೂ]ತ್ರಂಗಳಲಿ 
ಮುಂಕೊಂಡು... ಹೊಯ್ದಾಡಿದರು ಪೋಕುಳಿಯ (ತೊರರಾ. ೦-೦೬-೩೩). 
೨. ನೀರನ್ನ್ನ ತಂಂತುರು ತಂಂತುರಾಗಿ ಸುರಿಸುವ ಯಂತ್ರ; ಕಾರಂಜಿ; 
ಧಾರಾಯಂತ್ರ: ಜಲಜಂತ್ರದೆಡೆಯೊಳ್ತಳಿರ್ವಸೆಯ ತಾಣದೊಳ್ಳ್ಮಲಯಜದ 
ಮಾಡದೆೊಳ್‌ . , , ನಿಲಲಅೌಯದುಪ್ಪರಿಗೆದುದಿನೆಲೆಯ ಚಂದ್ರಶಾಲೆಗೆ 
ಬಂದಳಂಬುಜಾಕ್ಷಿ (ಜೈಮಿಛಾ. ೩೦-೩೬). ಜಳಜಂತ್ರ : ೧. ಕೊಳನೊಳಗೆ 
ಹೊಕ್ಕು ಸತಿಯರ ಕೂಡೆ ಹರ್ಷದಿಂ ಜಳಜಂತ್ರದಿಂದಾಡಿ ಮುಳುಗಾಡಿ 
ತುಳುಕಿಂಡಿ ತಿಳಿದಾಡಿ ತೀರದಾಡಿ (ಹಠಕಾ. ೩-೩೪). 

[ ಆಸಂ. ಜಲಯಂತ್ರ) 

ಜಲಜಗಂಧಿ (ನಾ). ತಾವರೆಯಂತೆ ಸುಗಂಧವನ್ನುಳ್ಳೆ ವಳು; ಪದ್ಮಗಂಧಿ; 
ಪದ್ಮಿನೀಜಾತಿಯ ಸ್ತ್ರೀ: ಜಲಜಗಂಧಿಯ ತಂದು ರಾಮಂಗಳುಕಿ ರಾವಣ 
ಮರಳಿ ಕೊಟ್ಟನು ಛಲವು ಸಾಕೆಂದೆನ್ನ ನಗರೇ ಸತಿಯ ನಾ ಬಿಡಲು 
(ಕೌಶಿರಾ. ೩೮-೨೦). [ಸಂ.] 

ಜಲಜಜ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ: ಜಲಜಜ 
ಮುಖ್ಯರ್‌ ಕಾಂತಾವಳಿಗೆಣಗುವರೆಂದು ತೋರ್ಪವೊಲ್‌ . 
ಸಪ್ತಪದಿಗಳಂ ಮೆಟ್ಟಿಸಿದಂ (ತ್ರಿ ಪುವಿ. ೦೮-೬೩). [ ಸಂ.) 

ಜಲಜಜಠರ (ನಾ). ಪದ್ಮನಾಭ; ವಿಷ: ಮಗನಿಂದುವಬ್ಬವಾಸಿನಿ 
ಮಗಳಳಿಯಂ ಜಲಜಜಠರನಿದು ಪೆಂಪು (ಸೂಕ್ತಿಸು, ೨-೧೨). 

[ ಜಲಜ + ಜಠರ] 

ಜಲಜಜಾಂಡ (ನಾ). ಬ್ರಹ್ಮಾಂಡ : ಛಿಳಿಛಿಳಿಲ್‌ ಛಿಳಿಲೆಂದು ಚಿಮ್ಮಿತು 
ಜಲಜಜಾಂಡದ ಚಿಪ್ಸು (ತೂರರಾ. 8-6-೬0). [ ಜಲಜಜ + ಅಂಡ] 

ಜಲಜದಲ, ಜಳಜದಳ (ನಾ). ತಾವರೆಹೂವಿನ ಎಸಳು; ಕಮಲದ 
ದಳ: ಜನರವರು ಭಕ್ತಿಗೆ ಹೊಗು ಹೇಳಾ ಜಲಜದಲ[ಪಾ8ಾಂ. ೪ 
ನಯನೆ (ಬಸಪು. ೪೪-೩೯). ಜಳಜದಳ : ಜಳಜದಳಪೀಠದೊಳ್‌ ನಲ್ಲಳ 
ನುಣ್ಣಟೀ ಸೋಂಕೆ ಸೋಂಕಿ ಕುಳ್ಳಿರ್ದಳಿನೀಕಳೆಗೀತರವಮನಾಲಿಪ 
ಎಳಾಸಮಂ (ಜಂದ್ರಪು. ೮-೯). [ಜಲಜ+ದಲ] 

ಜಲಜದೃಷ (ನಾ). ಕಮಲಾಕ್ಷ ; ವಿಷ್ಣು : ಜಲಜದೃಷನಂ . . . 
ಹಲಧರಂಗಿಂತೆಂದನು (ನಿಧಾಗ, ೦೦-೪೭-೨೩). [ ಎ ಸಂ. ಜಲಜದೃಶ್‌) 

ಜಲಜನಕ (ನಾ). ನೀರಿನ ಒಂದು ಘಟಕ; ಒಂದು ಅನಿಲ; 
ಹೈಡ್ರೋಜೆನ್‌: ಈ ಜಲಜನಕದೊಡನೆ ಆಮ್ಲಜನಕವು ಸೇರಿ ನೀರಾಗಿ 
ಮಾರ್ಪಡುವಂತೆ (ಥೌತವಿ. ೩೩೦), [ ಜಲ * ಜನಕ] 

ಜಲಜನಕಾನಿಲ (ನಾ). ಎ ಜಲಜನಕ : ಅದರಲ್ಲಿ ಜಲಜನಕಾನಿಲವನ್ನು 
ಹಾಯಿಸಿದಾಗ ಎಣ್ಣೆ ಅನಿಲವನ್ನು. ಹೀರಿಕೊಂಡು ತುಪ್ಪದಂತೆ ಗಟ್ಟಿ 
ಯಾಗುತ್ತದೆ (ನಿರಕಾ. ೨೧). [ ಜಲಜನಕ * ಅನಿಲ) 

ಜಲಜನಾಭ (ನಾ). ಹೊಕ್ಕುಳಲ್ಲಿ ತಾವರೆಹೂವುಳ್ಳವನು ; ಪದ್ಮನಾಭ: 
ವಿಷ್ಣು : ಇಂದು ನಮಗೆ ಜಲಜನಾಭ[ಪಾತಾ- ಲಕ್ಷುಮಿವಲ್ಲಭ]ನ ಸಂಗ 
ದೊರಕುವುದು ರಮಣಿ (ಪುರಂದ. 8-೮೦ ಪಲ್ಲವಿ). 

[ ಸಂ. (ಜಲಜ * ನಾಭಿ * -)) 

ಜಲಜಪತ್ರ (ನಾ). ಕಮಲದ ಎಲೆ ; ತಾವರೆಯೆಂಲೆ : ಗಾರುಡಿಗನನಾ 
ಫಣಿಯಂಟದಾ ರೀತಿಯಿಂ ಜಲಜಪತ್ರೋದಕಂ ನಿರ್ಲೇಪಿಯಾ ತೆಅಂ 
(ವೀಶ್ಮಿಪು. ೬-೬-೫೪). [ ಜಲಜ * ಪತ್ರ) 

ಜಲಜಪ್ರಿಯ (ನಾ). ಕಮಲಕ್ಕೆ ಪ್ರಿಯನಾದವನಂ; ಸೂರ್ಯ : 
ಜಲಜಪ್ರಿಯರವಿಜಕುಜೋತ್ಸಲಪ್ರಿಯರ್‌ ನಿಧನ ಧನ ರಿಪು ವೃಯಗೃಹ 
ದೊಳ್‌ ನೆಲಸಿರೆ . . . ಅಧಿಕದೋಷದಿಂ ಕಣ್ಣಿಡುಗುಂ (ಹಾತತಿ. ೨೦-೦೬). 

[ಜಲಜ +೬ ಪ್ರಿಯ] 


ಜಲಜಭವ 


ಜಲಜಭವ, ಜಳಜಭವ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ : 
ಜಲಜಭವನುಮದೆಂಭತ್ತು ನಾಲ್ಕು ಲಕ್ಷಯೋನಿಮುಖ ಜೀವದಲ್ಲಿ ಲಲನೆ 
ಮಾನುಷಯೋನಿ ದುರ್ಲಭಂ (ಮದತಿ. ೧-೬೧). ಜಳಜಭವ: ಜಳಜಭವಂ 
ಮಾನ ಪುರಾಚಳದಸುರಾಚಳದ ಮೈಮೆಯಂ ತೂಗೆ ಸುರಾಚಳದಡರ್ದ 
ಕೊಜಿತೆಗಿಕ್ಕಿದ ತೊಳಗುವ ಗುಂಜೆಯೆನೆ ರಂಜಿಸಿದನುದಯಾರ್ಕಂ 
(ಪುಷ್ಫಪು. 6 ೧೦೯). [ ಜಲಜ * ಭವ] 
ಜಲಜಲ (ನಾ). ೧. ನೀರಂ ಹರಿಯುವುದನ್ನು ಸೂಚಿಸುವ ಅನುಕರಣ 
ಶಬ್ದ. "ಜಲಜಲನೆ' ಪರಾ. ೨. ಹೆಚ್ಚಾಗಿ ಹೊಳೆಯುವುದನ್ನು 
ಸೂಚಿಸುವ ಅನುಕರಣ ಶಬ್ದ. "ಜಲಜಲಿಸು' ಪರಾ. 
ಜಲಜಲನೆ (ಅ). ಜಲಜಲ ಎಂಬ ಶಬ್ದದೊಡನೆ : ಜಲಜಲನೊ[ಟ್ಯು) 
ತಿರ್ಪ ಪರಿಕಾಲ್‌ (ಪಂಪಥಾ. ೧-೫೨); ಜಲಜಲನೊಟ್ಯುತಿರ್ದುದು ನದೀತತಿ 
(ಜಗವಿ, ೧೪-೭); ಈಗ ಮುಡಿಪೆನಗೆನಿಸಿ, ಜಲಜಲನೆ ಬೀಗಿ (ಇಂಗೀತೆ. ೮೩-೯). 
[ ಜಲಜಲ +೬ - ಅನೆ] 
ಜಲಜಲಿಸು, ಜಳಜಳಿಸು (ಕ್ರಿ). ೧. ಜಲಜಲ ಎಂದಂ ಸದ್ದುಮಾಡಂ ; 
ಜಂಳುಜುಳು ಎಂದು ಹರಿ: ಸಾನುತಳದೊಳ್‌ ಕನಲ್ಲು ಜಲಜಲಿಸಿ ಪರಿವ 
ಪರಿವೊನಲೆಸೆಗುಂ (ವರ್ಧಪು. ೧೦-೧೪). ಪಿ. ಒಸರು; ಸ್ರವಿಸು : 
ಅಲರಾಯ್ದು ಬಟಲೆ ನೊಸಲೊಳ್‌ ಜಲಜಲಿಸುವ ಬೆಮರನೊರಸಿ ಕಳೆವ 
(ರೀಠಾವ. ೧೩-೧೦೫). ೩. ತಳತಳಿಸು; ಹೊಳೆ; ಪ್ರಜ್ವಲಿಸು: ಜಲಜಲಿಸೆ 
ದಶನಕಿರಣಾವಲಿ (ಪಂರಾಮಾ. ೮-೬೪); ಪಲ ತೆಅದ ಕನಕಭಾಜನ 
ಕುಲದಿಂ ಜಲಿಜಲಿಪ ಭಾಜನಾಂಗಮಹೀಜಕ್ಕೆ (ದಂದ್ರಪು. ೭-೩೬) ; 
ಪಲಪಸದನದರುಣರುಚಿಯ ಮಣಿದೀಧಿತಿ ಜಲಜಲಿಸುತ್ತಿರಲು 
(ಜಯಕಾ, ೨-೬೪). ಜಳಜಳಿಸು: ೩. ಜಳಜಳಿಸೆ ಮಣಿಮಕುಟರುಚಿ(ನೇಮಿಪು. 
೩-೦೪೦) ; ಜಳಜಳಿಸುವ ವಿಮಲಾತ್ಮನೊಳಗೆ ಮೂಡಿ ಮುಳುಗಾಡು 
ತಿರ್ದನಾ ಸ್ವಾಮಿ (ಧರಣ. ೭೪-೧೩); ಆತನ ಮೋರೆಯಲ್ಲಿ . , . 
ಗಂಭೀರಚ್ಛಾಯೆ ಜಳಜಳಿಸುತ್ತಿತ್ತು (ವೀರಬಂ. 60): ಆ ವೀರಾಗ್ರೇಸರನ 
ಮುಖಮಂಡಲವೆಂದರೆ ಬೇರೆ ಬೇರೆ ಭಾವಗಳ ಹೊನಲುಗಳಿಂದ 
ಬೆರೆದಿದ್ದರೂ ವೀರರಸವೇ ಅಲ್ಲಿ ಜಳಜಳಿಸುತ್ತಿದ್ದುದು (ವೀರಲಂ. ೬೬). 
ಜಲಜಲಜಲಿಸು (ದ್ವಿರುಕ್ತಿ) : ಜಲಜಲಜಲಿಸುವ ನವಮಾಣಿಕ್ಕದ 
ಸುಲಲಿತವಹ ಕುರುಜೆಲ್ಲಂ (ಜಯಕಾ. ೪-೪೯). [ಜಲಜಲ + - ಇಸ್ಯು) 
ಜಲಜವಿಶಿಖ (ನಾ). ಕಮಲದ ಹೂವಿನ ಬಾಣವುಳ್ಳವನಂ ; ಮನ್ಮಥ: 
ಜಗವ ಕೆಡಹಲು ಜಲಜವಿಶಿಐನು ಬಿಗಿದ ಬಲೆ ಇವಳಲ್ಲಲೇ (ಕುಪ್ಕಾವಿ. ೨-೯). 
[ ಜಲಜ + ವಿಶಿಖ) 
ಜಲಜಸಂಭವ, ಜಳಜಸಂಭವ (ನಾ). ಎ ಜಲಜಭವ : ಎಲೆ ಜಗನ್ಮಯ 
ನಿನ್ನ ನಾಭಿಯ ನಳಿನದಿಂದಾನಾದೆನದಆ್‌ಂ ಜಲಜಸಂಭವನೆನಿಪ 
ಹೆಸರೆನಗಾಯ್ತು (ಳೌಶಿರಾ. ೪೩-೪೪). ಜಳಜಸಂಭವ : "ಜಳಜಸಂಭವ 
ಗಣ' ಪರಾ. [ಜಲಜ + ಸಂಭವ] 
ಜಲಜಾಕರ (ನು). ಹೂಗೊಳ; ತಾವರೆ ಕೊಳ: ಜಲಜಾಕರದೆಣ್ಣೆಸೆಯಂ 
ತಳತಂತ್ರದಿನೆಯ್ದೆ ರಕ್ಷಣೆಗೆಯ್ದು (ದರಕು. ೧೩-೪೪). 
[ಜಲಜ + ಆಕರ್ಕ ] 
ಜಲಜಾತ, ಜಳಜಾತ (ನಾ). ನೀರಿನಲ್ಲಿ ಹುಟ್ಟಿದಂದು; ತಾವರೆ: 
ಜಲಜಾತ ಕುಮುದ ನೀಲೋತ್ಪಲ . . . ಪೂಗಳವು (ರೂಕೋಪ. ೬-೨೩); 
ವನದೊಳಗೆ ಜಲಜಾತವಿಹವೆನಲು ಆತನಾಡಿದ . . . ಜಲಜಾತಷಂಡಂ 
ವನದೊಳಿಹವೇ (ಕಂಳದಾ.೧೧-೨೨); “ಸಿಂಪಿ” (ಕಂಕದಾ. ಕೋಶ). ಜಳೆಜಾತ: 
“ಜಳಜಾತಸಖ' ಪರಾ. [ಸಂ.) 
ಜಲಜಾತವಿರೋಧಿ (ನಾ) .ಕವಂಲದ ಶತ್ರು; ಚಂದ್ರ: ಜಲಜಾತವಿರೋಧಿಗೆ 
ಶೀತಲಂ ಒಪ್ಪುಗುಂ (ಧರ್ಮಾಮ್ಮ. ೬-೨೨೩). [ ಜಲಜಾತ + ವಿರೋಧಿ] 


೩೦೦೦ 


20 


30 


36 


40 


46 


ಜಲದಮಾರ್ಗ 


ಜಲಜಾತಸಖ, ಜಳಜಾತಸಖ (ನಾ). ಕವಂಲದ ಮಿತ್ರ ; ಸೂರ್ಯ; 
ಜಲ[ಪಾಕಾಂ. ೪]ಜಾತಸಖಬಿಂಬಗ ಸುಧಾಮಯಕದಂಬಕರಜಾಲ (ರಾಜಕೇ 
೧೩-೩೪). ಜಳಜಾತಸಖ: ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ, ([ಜಲಜಾತ + ಸಖ) 
ಜಲಜಾರಿ (ನಾ). ಕಮಲದ ವೈರಿ; ಚಂದ್ರ. "ಜಲಜಾರಿಶೇಖರ' ಪರಾ. 
[ ಜಲಜ + ಅರ್ಕಿ ) 
ಜಲಜಾರಿಶೇಖರ (ನಾ). ಚಂದ್ರನನ್ನಲ್ನ ತಲೆಯಲ್ಲಿ ಧರಿಸಿದವನು ; 
ಚಂದ್ರಶೇಖರ ; ಶಿವ: ಜಲಜಾರಿಶೇಖರನು ಜಲಜಾಕ್ಷ ಜಲಜಭವರ್ಗಳ 
- ತಿಕ್ಕಿಮುಕ್ಕದೆ ಬಿಡುವನೆ (ನವಮೋ. ೨೪-೭೪). 
[ ಜಲಜಾರಿ * ಶೇಖರ ) 
ಜಲಜಿನಿ, ಜಳಜಿನಿ (ನಾ). ತಾವರೆಗಳುಳ್ಳ ಕೊಳ; ಕಮಲ ಸರೋವರ: 
ಈ ಜಲಜಿನಿ ರಾಜಹಂಸೆಯುತೆ ಮಧುಪರವವ್ಯಾಜದೆ ನಕ್ಕಪಳ್‌ (ರಾಜಕೇ. 
65-09). ಜಳಜಿನಿ: ಜಳಜಿನಿ ದಿನಕರನಿಂ . . . ಬೆಳಪಂತೆ ಕೃಷ್ಣನಿಂದಂ 
ಬೆಳಗಿದುವೆನಿತೊಳವು ರಾಜವಿದ್ಯೆಗಳನಿತುಂ (ಜಗವಿ. ೭-೦೧). 
[ ಸಂ. ಜಲಜಿನೀ ] 
ಜಲಡಿ "ಜಲ್ಲಡೆ' ನೋ. 
ಜಲಡಿನಲ್ಲಿ (ನಾ). ಜಲ್ಲಡಿಯಂತೆ ರಂಧ್ರಗಳುಳ್ಳ ಬಾಯಿಯಿರುವ ನಲ್ಲಿ: 
ಈ ಜಲಡಿನಲ್ಲಿಯನ್ನು ತಿರುಗಿಸಿ, ಅಕಾಲದಲ್ಲಿ ಸ್ನಾನಮಾಡಿ, ಮನಸ್ಸಿನ 
ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದೆ (ನಿಬಂಧ. 11, ೪೫). 
[ ಜಲಡಿ ( ಆ ಜಲ್ಲಡೆ) + ನಲ್ಲಿ, ) 
ಜಲಡೆ "ಜಲ್ಲಡೆ' ನೋ. 
ಜಲತರಂಗ (ನಾ). ೧. ನೀರಿನ ಅಲೆ, ತೆರೆ, ೨. ಬೇರೆ ಬೇರೆ ಗಾತ್ರದ 
ಪಿಂಗಾಣಿ ಬಟ್ಟಲುಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ನೀರನ್ನು ತುಂಬಿ 
ಕ ಡ್ಲಿಯಂಂದ ಬಡಿದು ನುಡಿಸುವ ಒಂದು ಬಗೆಯ ವಾದ್ಯ : 
ಉಕ್ಕು, ಉತ್ಸಾಹಗಳಿಗೆ ತಬಲಾತರಂಗವೊ ಜಲತರಂಗವೊ ಸಹಾಯ 
(ಬಾಲಪ್ರ. 11,೯೭೯) ; ಪರದೇಶದವರ ಸಹವಾಸದಿಂದ ಎಷ್ಟೋ ವಾದ್ಯಗಳು 
ನಮ್ಮಲ್ಲಿ ಬಂದಿವೆ .. . ಬುಲ್‌ಬುಲ್‌ ತರಂಗ, ಅಗ್ನಿತರಂಗ, ಜಲತರಂಗ 
(ಗಾನಕ. ೦೦೦). [ ಜಲ್ಯ * ತರಂಗ] 
ಜಲತರ್ಪಣ (ನಾ). ಗತಿಸಿದವರಿಗಾಗಿ ಅವರ ಹೆಸರಿನಿಂದ ಎಳು ನೀರು 
ಬಿಡಂವುದು : ನಾನು ಸತ್ತರೆ ನೀನು ನನಗೆ ಜಲತರ್ಪಣ ಕೊಡುತ್ತೀಯೆ 
(ವದಭಾ. ೪೪). [ಜಲ * ತರ್ಪಣ) 
ಜಲತ್ಕಾಲ (ನಾ). (?): ಮಹದಾಕಾಶದ ಮನೆಯಲ್ಲಿ ಪಂಚಕಾಲಿನ ನೆಲಹು 
ಕಟ್ಟಿರಲಾಗಿ ಅದಕ್ಕೆ ಜಲತ್ಕಾಲ[ಪಾ ಕಾ 9. ದ]ವೆಂಬ ಗಡಿಗೆಯಿದ್ದಿತ್ತು 
(ಅಂ್‌ಮಾ. ೭೦-೪೨). "ಜಲಾಕಾರ' ಪರಾ. [?] 
ಜಲದ, ಜಳದ (ನಾ). ೧. ನೀರನ್ನು ನೀಡುವುದು ; ಮೋಡ ; ಮೇಘ: 
ಕಲುಷ ಜಲದ ವಾತಂ ಪ್ರಣತ ಪಾರಿಜಾತಂ (ಪದ್ಮರಾ. 8-೮)- ೨. ಒಂದು 
ಬಗೆಯ ಸುಗಂಧದ ಹಂಲ್ಲಂ; ಕೊನ್ನಾರಿಗಡ್ಡೆ ; ಭದ್ರಮಂಸ್ತೆ. ಜಳದ: 
೧. ಕವಿದುವು ಕಾಳೆ ನೀಳ ಜಳದಾವಳಿ (ಪಂಪಥಾ. ೨-೭೭) ; ಪಿರಿದುಂ 
ಬೇಸಜ್‌ಸಿದುವು ಬಿರಯಿಯಂ ಜಳದಂಗಳಿ್‌ (ಜಂದ್ರ ಪು.೪-೩೪). ೨. ಜಳದಂ 
ಶುಂಠಿ ಗುಳೂಚೆ . . . ಎಂಬಿನಿತುಮಂ ಕಷಾಯಂಗೊಂಡಾಗಳಿ ಕುಡಿಯೆ 
ವಾತದೋಷಂ . . . ಉಪಶಮಿಕುಂ (ಲೋಕೋಪ. ೯-೧೬). [ಸಂ.] 
ಜಲದನಿನದ (ನಾ). ಗುಡುಗು ; ಮೇಘಗರ್ಜನೆ : ಜಲದನಿನದಕೆ ಕುಣಿವ 
ನವಿಲ್ಲಳವೊಲು (ಬಸಪು. ೩೭-೩೪). [ ಜಲದ + ನಿನದ] 
ಜಲದಮಾರ್ಗ (ನಾ). ಮೋಡಗಳು ಚಲಿಸುವ ಹಾದಿ; ಆಕಾಶ: 
ಅಮರಗುರುವೆರಸು ಯತಿ ಜಲದಮನಾರ್ಗಗತಿಯಾದಂ (ಕಾಂತಿಪು. ೭-೬೬). 
[ ಜಲದ ೬ ಮಾರ್ಗ] 


ಜಲದವರ್ಣ 


ಜಲದವರ್ಣ (ನಾ). ೧. ಮೇಘವರ್ಣ ; ಕಪ್ಪು ಬಣ್ಣ. ೨. ವಿಷ್ಣು | 

ಜಲನಿಧಿತಲ್ಪನುಂ . . . ಜಲದವರ್ಣನೆುಂ (ಜಗೆವಿ. ೧೬-೬೬). 
[ ಜಲದ + ವರ್ಣ] 

ಜಲದಾಗಮ, ಜಳದಾಗಮ (ನಾ). ಮೋಡಗಳು ಬರುವ ಕಾಲ; 
ಕಾರ್ಗಾಲ; ವಂಳೆಗಾಲ: “ಕಾರ್‌-ಖಾದನೇ (ಕಚ್ಚು), ಜಲದಾಗಮೇ 
ಚ(ವರ್ಷಾಕಾಲ), ವಮನೇ ಚ”(ಕಮಧಾ); ಜಲದಾಗಮದಿಂ ಚಿತ್ತಸ್ಕಲಿತಂ 
ಕೇಕಿನರ್ತನಂ ಜಲದಾಗಮದಿಂ ಚಿತ್ತಸ್ಸಲಿತಂ ಕೇಳ ನಲ್ಲನಂ (ಕವಿರಾ. 
೨-೦೨೬) ; ಕಾರ್ಮುಗಿಲಿಂ ಜಲಲವತತಿ ಕಾರ್ಮುಕದಿಂ ಸ್ಮರಶರಂ .. 
ಬಿಡುತಂದುವೈದೆ ಜಲದಾಗಮದೊಳ್‌ (ಜಂದ್ರಪು. ೪-೩೯). ಜಳದಾಗಮ: 
ಎಸೆದತ್ತು ರಾಜ್ಯವಿಭವಂ ಜಳದಾಗಮಚಕ್ರವರ್ತಿಯಾ (ಜಗವಿ. ೪-೩೫): 
ಜಳದಾಗವು ಭೈರವ ಕರತಳದೊಳ*್‌ ಥಳಥಳಿಸಿ ಪೊಳೆವ ಕೂರಸಿ 
(ತ್ರಿ.ಪ್ರವಿ. 6-೨೪). [ ಜಲದ * ಆಗಮ] 

ಜಲದಾಧ್ವ, ಜಳದಾಧ್ವ (ನಾ).ಎಜಲದಮಾರ್ಗ: ಜಲದಾಧ್ವಂಬರ ಮೆತ್ತಿ 
ದಂಘ್ರಿಯ ನಖಾಂಶುಶ್ರೇಣಿ ತಾರಾಗಣಚ್ಛಲದಿಂದಿರ್ಪಿನಂ (ಜಗವಿ, ೦-೫೪). 
ಜಳದಾಧ್ವ : . ಜಳದಾಧ್ವಂ ಸ್ವರ್ಧುನೀಫೇನನೆವದೆ ಪೆಜುತಿರ್ದುದೋ 
ತಾನದಭ್ರಾಮಳ ಶುಭ್ರಜ್ಯೋತಿಯಂ (ಕುಸುಮಾ. ೪-೩೨). 

' [ ಜಲದ + ಆಧ್ವ ) 

ಜಲದಾನ, ಜಳದಾನ (ನಾ). - ಜಲತರ್ಪಣ. "ಜಲದಾನಕ್ರಿಯೆ' ಪರಾ. 
ಜಳದಾನ : ಕಳೇವರಂಗಳಂ ಸಂಸ್ಕರಿಸಿ ಜಳದಾನಾದಿ ಕ್ರಿಯೆಗಳಂ ಮಾಡಿ 
(ಪಂಪಭಾ. ೩-೮ ವ). ` [ ಜಲ್ಕ ೬ ದಾನ) 

ಜಲದಾನಕ್ರಿಯೆ, ಜಳದಾನಕ್ರಿಯೆ (ನಾ). - ಜಲತರ್ಪಣ : ರಾಮ 
ಲಕ್ಷ್ಮಣರ್ವೆರಸು ಪದ್ಮ ಸರೋವರದೊಳ್‌ ಜಲದಾನಕ್ರಿಯೆಯಂ ನಿರ್ವರ್ತಿಸಿ 
(ಪೆಂರಾಮಾ. ೧೪-೨೦೪ ವ). ಜಳದಾನಕ್ರಿಯೆ : ಜಳದಾನಕ್ರಿಯೆಯಂ 
ವಾಗ್ದಳದಿಂ ಕೋಪಾಗ್ನಿಯಿಂದೆ ದಹನಕ್ರಿಯೆಯಂ ಕೆಳೆಯಂಗೆ ಮಾಡಿದೈ 
(ಜೆದಾಮಂ. ೫-೩೨). [ ಜಲದಾನ * ಕ್ರಿಯೆ 

ಜಲದಾರು "ಜರದಾಲು' ನೋ. 

ಜಲದಾವಳಿ (ನಾ). ಮೋಡಗಳ ಸಮೂಹ : ಬಳಸುವ ತುಂಬಿವಿಂಡು 
ಜಲದಾವಳಿ ಸೂಸುವ ಬೆಳ್ಮುಗುಳ್‌ ಘನೋಪಳತತಿ (ಪುಶ್ಪಪು. ೨-೩೮). 

[ ಜಲದ + ಆವಳ್ಳಿ (ಎಅವಲಿ)] 

ಜಲದಿ "ಜಲ್ಡ್ಮಿ' ನೋ. 

ಜಲದಿವ್ಯ (ನಾ). ಎ ಜಲ ಓ : ಮನುವು ಎರಡು ದಿವ್ಯಗಳನ್ನೂ (ಅಗ್ನಿದಿವ್ಯ 
ಮತ್ತು ಜಲದಿವ್ಯ) . . . ಬೃಹಸ್ಪತಿ ಮುಂತಾದವರು ಒಂಬತ್ತನ್ನೂ 
ಹೇಳುತ್ತಾರೆ (ಕಕಾಅ. ೧೯೫). [ಜಲ್ಕ + ದಿವ್ಯ) 

ಜಲದು "ಜಲ್ಲಿ' ನೋ. 

ಜಲದುರ್ಗ, ಜಳದುರ್ಗ (ನಾ). ನೀರಿನ ನಡಂವೆ ಇರಂವ ದುರ್ಗ,- 
ಕೋಟೆ ; ಜಾನುದಘ್ನಜಲದುರ್ಗನುವರಾಗಿ ನಡೆದು (ಆದಿಪು. ೦೪-೩೨ ಐ); 
ಕಾನನದುರ್ಗಕ್ಕೆ ಮಹಾದವಾಗ್ನಿ ಜಲದುರ್ಗ ಕ್ಯುರ್ವಿದೌರ್ವಾಗ್ನಿ (ಪುಷ್ಪಪು. 
೫-೩೦). ಜಳದುರ್ಗ: ಬಂಧು ಚಿಂತಾಮಣಿ ಸುಜನ ರಕ್ಷಾಮಣಿ ಜಳದುರ್ಗ್ಗ 
ಬಡವಾನಳಂ ವನದುರ್ಗ್ಗದಾವಾನಳಂ (ನಾಂದೇಡ್‌. ೩-೨೨ ವೆ; 1047); 
ಅನ್ಯೋನ್ಯ ಸೈನ್ಶ ರಜೋ ವ್ರ, ತ ಸಮಿಕೃತಾನ್ಯಜಳದುರ್ಗವ್ರಾತಂ 
(ತಂದ್ರೆ ಪು. ೪-೨೭). [ಜಲ್ಯ-- ದುರ್ಗ] 

ಜಲದೇವತೆ, ಜಳದೇವತೆ (ನಾ). ನೀರಿನ ಅಭಿಮಾನಿ ದೇವತೆ ; ನದಿ 
ಮೊದಲಾದಂವುಗಳ ಅಧಿದೇವತೆ: ಜಲದೇವತೆಗಳ್‌ ತಡೆಯದಿದಿರ್ವಂದು 
ನೃಪನೊಡನೂಡನೆ ಸರೋವರಮನೊಸೆದು ಪುಗುವಂತಾಗಳ್‌ (ಕಾಂತಿಪು. 


೩೦೦೧ 


ಜಲಧಿ 


ಸರೋವರಮನಭಿಮಂತ್ರಿಸಿ (ಪಂಪಥಾ. ೧೩-೭೩ ವ); ಜಳದೇವತೆ ಕೋಡುವ 

ತಿಳಿಗೊಳದೊಳಗಿರ್ಪಂತೆ ಶೀಲವಶಿ ಸೀತೆ ವಿನಿಶ್ಚಳಮಿರೆ ಮನದೊಳ 

ಜಿನಪತಿಚಳಣಂ ದಳ್ಳುರಿಯ ನಡುವೆ ಕೋಡುತ್ತಿರ್ದಳ್‌ (ಪಂಠಾಮಾ.೧೬-೨೮). 
[ ಜಲ್ಯ + ದೇವತೆ] 


5| ಜಲದೋಪ (ನಾ). ಒಂದು ಬಗೆಯ ರೋಗ : ಧೂಮಪಾನ ಮಾಡಲು 


10 


86 


6-೨೭); ಗಂಗೆಯೊಳ್ಳ ಲ ದೇವತೆಯ ನಜರ್ಚಿಸಿದೆ (ಜೈಮಿಭಾ. ೩೪-0) |46 


ಜಳದೇವತೆ: ಜಳದೇವತೆಗಳ್ಲಿ ಪೊಡೆವಟ್ಟು ಜಳಮಂತ್ರಾಕ್ಷರಂಗಳಿಂ 


ಶ್ವಾಸ, ಖಾಸ, . 
ರೋಗ . . 


. ಅಗ್ನಿಮಾಂದ್ಯ, ಉದರವ್ಯಾಧಿ, ಜಲದೋಷ, ಪಾಂಡು 
- ಇವಿಷ್ಟೂ ಗುಣವಹುದು (ಸಳವೈ. ೨೭). 
[ ಜಲ್ಯ * ದೋಷ) 
ಜಲದ್ರೋಣಿ(ನಾ). ನೀರು ತುಂಬುವ ತೊಟ್ಟಿ,-ದೋಣಿ : “ಅವಗಾಹಃ, 
ಜಲದ್ರೋಣೇ - ಈ ೨ ನೀರ ದೋಣಿ” (ಹಲಾಹು. ೧೨೪-೬೯). 
[ಜಲ್ಮ + ದ್ರೋಣಿ 
ಜಲಧರ, ಜಳಧರ (ನಾ). ೦. ಮೋಡ ; ಮುಗಿಲು; ವೇಘ : 
ಆಗಳಕಾಲಜಲಧರಂಗಳಂತೆ ನಿಖಿಲ ನೃ ಪಸು ತರ್‌ ಸುತ್ತಿ ಮುತ್ತಿ 
ಶರವರ್ಷಮಂ ಕಣ್‌ಯೆ (ಪಂಕಾಮಾ. ೩-೫೦ ವ); ಜಲಧರ ಬಲಿದು ಅತಿಬೇಗ 
ಘೋಷದಿಂದಾಲಿಕಲ್‌ ಸಹಿತ ಬಹು ಮಳೆಗಲಕಿಯೆ (ಪ್ರಾಢರಾ, ೨೦-೨೫). 
ಜಳಧರ : ೧, ಜಳಧರದೊಳಗಿಂದಂ ಶಶಿಕಲೆ ಪೊಜಮಡುವಂತೆ . . 
ಘಳಿಲನೆ ಫೊಟಿಮಟ್ಟಳ್‌ (ಗಿರಿಕ. ೯-೬೬); ತೊಳಗುವ ರವಿಯಂ ಮಸುಳಿಪ 
ಜಳೆಧರಮದಟಂತೆ ಜಗಮನೇಂ ಬೆಳಗುಗುಮೇ (Gi ೦-೪೮). ವಿ. 
ಚಿಲುಕೀರೆ ಸೊಪ್ಪು : “ ತಂಡುಳೀಯಕಂ ಜಳಧರನಾಮಂ” 
(ವಸ್ತುಕೋ. ೩೭-೨೮). [ಸಂ.1 
ಜಲಧರಪಟಲ(ನಾ). ಮೋಡಗಳ ಹಿಂಡು,-ಗುಂಪು: ಜ್ಯೋತಿರ್ಲೋಕಂ 
ಗಳ ವಿಮಾನಂಗಳ" ತೊಲಗೆಯುಮಿದಿರಾದ ಜಲಧರಪಟಲಂಗಳರಲೆಯುಂ 
(ಶಾಂತಿಪು. ೦೦-೨೪ ವ) ; ಲುಳಿತ ಜಲಧರ ಪಟಲ ಜಠರದೊಳಿಳಿದ ರವಿ 
ಮಂಡಲದವೋಲರೆಘಳಿಗೆ ಕರ್ಣನ ಕಾಣೆನೈ (ಕುವ್ಕಾಕ. ೧೦-೨೨). 
[ ಜಲಧರ + ಪಟಲ] 
ಜಲಧರಪಥ, ಜಳಧರಪಥ (ನಾ). ಎ ಜಲದಮಾರ್ಗ : ಜಲಧರಪಥ 
ಪರ್ಯಟನಕ್ಕಲಸಿ ಸುಧಾಸೂತಿ ಧಾಶ್ರಿಯೊಳ್‌ ಶಿಶುರೂಪಚ್ಛೆಲದಿಂ ನೆಲೆ 
ವಡೆದವೊಲ್‌ (ಜಗವಿ. ೨-೮). ಜಳಧರಪಥ : ಅತಿಧವಳ ಜಳದ ಜಳಧರ 
ಪಥಮುಂ ತೊಳವಪೆಳವೆಜಿ್‌ಯುಂ ಕಳೆದುವು ಮುಳಿಸಂ ಕಾಮಿಗಳ ಚಿತ್ತ 
ದೊಳ್‌ ನೆಲಸಿದುದಂ (ಕವಿರಾ. ೩-೧೬೭). [ ಜಲಧರ *. ಪಥ) 
ಜಲಧರಮಾರ್ಗ, ಜಳಧರಮಾರ್ಗ (ನಾ). ಎ ಜಲದಮಾರ್ಗ. ಜಳಧರ 
ಮಾರ್ಗ : ನಾಲ್ಕುಂ ತೆಅದ ದಿವಿಜ ಜೀಮೂತಕುಳಂ ಬರೆ ಕೇರಿಲ್ಲದ ಚಿತ್ರದ 
ವಿರಚನೆಯಂ ಪೋಲ್ತುದಮಳೆ ಜಳಧರಮಾರ್ಗಂ (ಶಾಂತಿಪು. ೧೦-೯೯) ; 
ಜಳಮಯವಮಿಳೆ ಜಳದಮಯಂ ಜಳಧರಮಾರ್ಗಂ (ರಾಜರೇ. 5-೧೧೪). 
[ ಜಲಧರ + ಮಾರ್ಗ) 
ಜಲಧಾರೆ, ಜಳಧಾರೆ (ನಾ): ನೀರಿನ ಧಾರೆ: “ ತಟತಟ-ಜಲಧಾರೆ” 
(ಕಾಶಕೃ. ೨೫೩೮). ಜಳಧಾರೆ : ಅನೇಕ ನೃಪತಿ ಮುಕುಟತಟಘಟಿತ ಮಣಿ 
ಗಣ ಕಿರಣ ಜಳಧಾರಾಧೌತಾವದಾತ ಪೂತ ಚೆರಣಾರವಿನ್ದರು[0] (ಸ9ಇಇ. 
XX, 9೬೨೨೬; 1072); ಕೂರಸಿಯಂ ಪೊರ್ದಿದ ಜಳಧಾರೆಯುಮತಿತೀಕ್ಷ್ಣ 
ಮಪ್ಪ ವೊಲ್ಲಂಡಗುಣಂ ವೀರಶ್ರೀಗಾದುದು ನೃಪವೀರಭುಜೋನೃಪವೀರ 
ಭುಜೋತ್ಕಾತ ಖಡ್ಗಧಾರಾಶ್ರಯದಿಂ (ಮಲ್ಲಿಪು. ೩-೧೩). 
[ ಜಲ್ಲ + ಧಾರೆ] 
ಜಲಧಿ, ಜಳಧಿ(ನಾ). ೧. ಕೆಡಲು ; ಸಮಂದ್ರ :“ ಕಡಲು ಮುನ್ನೀರೆಂದು 
ಜಲಧಿನಾಮಂ” (ಕಬ್ಮಮಂ, ೨೭) ; ಜಲಧಿತರಂಗ ತಾಟಿತಧರಾತಲ ಭಾರವಿ 
ದೆತ್ತ ಬಾಲನೆತ್ತ (ಅದಿಪು.೪-೮೪); ಜಲಧಿಯೊಳಿರ್ದಮರ್ದಿನ ಮುಕ್ಕುಳನುಗು 
ಟುತ್ತಿಳೆಗೆವಂದುದು (ಕಾದಂಪೂ. ೪೩೪) ; ಅವರದ್ದಿ ದರ್ಭಯುಜಲಧಿಯಲಿ 


ಜಲಧಿತಲ್ಪ 


(ತ್ರಿಪುಸಾಂ. ೦೮೪). ೨. ನಾಲ್ಕೂ ಎಂಬ ಸಂಖ್ಯೆಯ ಸಂಕೇತ: 
“ ಜಲಧಿ - ಸಂಖ್ಯೆ ನಾಲ್ಕು” (ಜಾತತಿ. ೩೭೨ ಪರಿ. ೩). ಜಳಧಿ: ೧. ಜಳಧಿ 
ದ್ವೀಪ ರಸಾತಳಾಂಬರ ಕುಲಾದ್ರೀಂದ್ರಂಗಳ್‌ (ಪಂಪಭಾ. ೧೪-೩೪); ಜಳಧಿ 
ತರಂಗತಾಟಿತ ಮಹೀತಳದೆೊಳ್‌ ನೆಗಟ್ಟಿ ತ್ತು ವೆಂಗಿಮಂಡಲಂ (ಅಜಪು. 
9-೨೪); ಜಳಧಿ ಜಂಬೂದ್ವೀಪಮಂ ಸುತ್ತಿ ಸೌಂದರ ಮಾಗಿರ್ಪವೊಲ್‌ 
(ಪುಷ್ಪಪು. ೨-೬೨). ೨. ಚೌ ಚತು ಜಲನಿಧಿ ... ಜಳಧಿ ಸಮುದ್ರ 
ಕಷಾಯ ಇಂತಿನಿತುಂ ೪ಕ್ಕೆ ಹೆಸರು ( ವ್ಯವಹಾ. ೧೦-೧೯). [ಸಂ.] 

ಜಲಧಿತಲ್ಪ (ನಾ). ಸಮಂದ್ರವನ್ನೂ ಹಾಸಿಗೆಯಾಗುಳ್ಳವನಂ ; ವಿಷ್ಣು : 
ಚತುರಾಸ್ಕೇಂದ್ರಾದಿ ದೇವರ್‌ ನಡೆದು ಜಲಧಿತಲ್ಪಂಗೆ ದೈತ್ಶೇಂದ್ರ 

ರುದ್ವೃತ್ತತೆಯಂ ಪುಯ್ಕ ಲ್ಚೆ (ಜಗವಿ. ೨-೪೪). [ಜಲಧಿ 4 ತಲ್ಪ 

ಜಲಧಿಪ (ನಾ). ಸಮುದ್ರರಾಜ; ವರುಣ: ಜಲಧಿಪ ಸಾರ್ವ ವಹ್ನಿಯನೆ 
ಸಾರ್ದಂ . .. ಇಂತೊಗೆದ ಮಾಗೆಯ ವಿಶ್ರುತ ಶೀತಪಾತದೊಳ್‌ (ಕುಸುಮಾ. 
೬-೧೧). [ಸಂ.] 

ಜಲನದಿ (ನಾ). ಪೂರ್ಣಪ್ರವಾಹದಿಂದ ಕೂಡಿದ ನದಿ; “ ಸೂಸಿ 
ಹರಿಯುವ ಹೊಳೆ” (ಮೋಳಿಮಾ. ಕೋಶ) : ಜಲನದಿಯಲ್ಲಿ ಹೋಹ 
ಬಲು ಮರನಂತೆ ಇವರ ನೆಲೆ ಇಲ್ಲವೆಂದೆ (ಮೋಳಿವಾ. ೩೦-೦೨೨). 

[ ಜಲ್ಯ + ನದಿ) 

ಜಲನಾಡು (ಕ್ರಿ). ನೀರಾಟವಾಡು ; ಜಲಕ್ರೀಡೆಯಾಡಂ : ಶೋಧಿಸಿ 
ಕೊಂಡು ಬರುತಲಿ ಜಲನಾಡುವ ಪ್ರಭಂಜನನ (ಪ್ರಧಂಜ. ೨-೧೪೫) ; ಆತನ 
ಲೋಚನಪುತ್ರಿಕೆಗಳ್‌ . . . ಹೊರ್ಕುಟ ತಿಳಿಗೊಳದೊಳಗೆಳಸಿ ಮುಳುಂಗಿ 
ವಿನೋದದಿ ಜಲನಾಡಿದವು (ಜಯಕಾ. 8-೩೫೭). [ ಜಲ್ಮ + ಆಡು)? 

ಜಲನಿಧಿ, ಜಳನಿಧಿ (ನಾ). '೧.ಎಜಲಧಿ ೧ : ಜಲನಿಧಿ ಮೇಖಲಾವಲ 
ಯಿತಾಂಗಿ ಕರಂ ಸೊಗಯಿಪ್ಪುದಾಯ್ತು ಭೂಲಲನೆ (ಕವಿರಾ. ೨-೧೦೮) ; 
ನೆಗಟ್ಟುದನಿದನಾಂ ಪಾತಾಳಕ್ಕಟ್‌ಪುವೆನೆಂಬೀ ತೆಜದೊಳೆ ದಿನಪನಪರ 
ಜಲನಿಧಿಗಿಟ್‌ದಂ (ಪಂಪಭಾ, ೦೦-೦೨೪); ಜಲನಿಧಿ ಜಲಮಂ ಜಲಭೃತ್ಯುಲಕ್ಕೆ 
ನಲಿದಿತ್ತುದತ್ತಮಿತ್ತ ನದೀ ನಿಮ”ಲಸಲಿಲಂ ದೊರೆದುದು ಗಡ 
(ರಾಜರೀ. ೧-೯೭), ೨. ಎ ಜಲಧಿ ೨: ಚೌ ಚತು ಜಲನಿಧಿ ವಿಷನಿಧಿ. 
ಕಷಾಯ ಇಂತಿನಿತುಂ ೪ಕ್ಕೆ ಹೆಸರು (ವ್ಯವಹಾ. ೦೦-೧೮), ಜಳನಿಧಿ:೧. 
ಪೂರ್ವಾಪರ ಜಳನಿಧಿ ವೇಳಾತರಂ ಗೋಚ್ಚಳದ್ರತ್ನ ವಿನಿದ್ರ ಪ್ರಾಂತದೇಶಂ 
ಸೊಗಯಿಪುದು (ಕಾದಂಪೂ, ೯೩) ; ಜಳನಿಧಿಗೆ ನೀರನಡಸುವ .. .ಮಾ 
[ಬಿಕ್ಕಿ ಯದು)](ವರ್ಧಮಾ. ೧೩-೩):ನೆಲವನಳೆವಂದು ... ಈ ಜಳನಿಧಿಗಳೀ 
ಗಗನವೀ ಬ್ರಹ್ಮಾಂಡ ಪವಣಿಸಿದವಿಲಸಿತದ ವಿಭುವಿಂಗೆ(ತೊರರಾ. ೧-೮-೭೬). 


[ಜಲ್ಮ + ನಿಧಿ] 
ಜಲನಿಧಿತಲ್ಪ (ನಾ). ಸಮುದ್ರದ ಮೋಲೆ ಮಲಗಿರಂವವನಂ ; ವಿಷ್ಣು : 
ಜಲನಿಧಿತಲ್ಪನುಂ ಜಲರುಹೋದರನುಂ . . . ಜಲದವರ್ಣನುಮೆಂಬುದನೀ 


ನಿದಾಘಮಂ ಕಳೆಯಲೆ ಪಣ್ಣಿಕೊಂಡನಸುರಾರಿ (ಆಗವಿ, ೭೨೭೬). 
[ ಜಲನಿಧಿ + ತಲ್ಪ) 
ಜಲನಿರ್ಗಮ (ನಾ). ನೀರು ಹರಿದು ಹೋಗುವುದಕ್ಕೆಂದು ಮಾಡಿದ 
ಹಾದಿ; ಮೋರಿ: “ಭ್ರಮಾ, ಜಲನಿರ್ಗಮಾಃ-೨ ನೀರು 
ಹರಿಯುವುದಕ್ಕೆ ತಕ್ಕಹಾಗೆ ಕಟ್ಟಲ್ಪಟ್ಟ ತೂಬು, ಬಚ್ಚಲು, ಮೊಹರಿ, 
ನಾಲೆ, ಕೋಡಿ ಮುಂತಾದವುಗಳ ಹೆಸರುಗಳು” 
[ ಜಲ್ಕ + ನಿರ್ಗಮ) 
ಜಲನಿಲಯ (ನಾ). ನೀರನ್ನು ವಂನೆಯಾಗಿ ಹೊಂದಿರುವವನು; ನೀರೇ 
ನೆಲೆಯಾದವನು : ಅಂತು ಕುರುಕುಲಮಹೀಪಾಲಂ ಮಧ್ಯಮಲೋಕ 
ಪಾಲಕ ನಾಗಿಯುರಿ ಪಶ್ಚಿಮ ಲೋಕಪಾಲಕನಂತೆ ಜಲನಿಲಯನಾಗಿ 
(ಗದಾಯಾ. ೬-೧೪ ವ). [ಜಲ್ಯ + ನಿಲಯ] 


- (ಸಿದ್ಧಾಂತಿ. ೬೯). 


೩೦೦೨ 


30 


45 


ಜಲಪೊಟ್ಟಣ 


ಜಲನೀಲಿ (ನಾ). ಪಾಚಿ: ಹಾವಸೆ. [ ಸಂ. ಜಲನೀಲೀ ] 
ಜಲನೀಲಿಕೆ, ಜಳನೀಳಿಕೆ (ನಾ). ಎ ಜಲನೀಲಿ ; ಸಾಮಾನ್ಯವಾಗಿ ಹಾವುಚಿ, 
ಜಲನೀಲಿಕಾ, ಶಿಲಾವಲ್ಯಗಳು ಇಲ್ಲಿ ಬೆಳೆಯುತ್ತವೆ (ಜೂವಿವ, ೧೬೭). 
ಜಳನೀಳಿಕೆ: “ ಶೈವಾಳಂ ಜಳನೀಳಿಕೆ ಶೈವಳಮದು ನೀರೊಳಾದ ಪಾವಸೆ 
ಯೆನಿಕುಂ” (ವಸ್ತುಕೋ. ೨೫-೧೮). [ಜಲ್ಮ * ನೀಲಿಕೆ] 
ಜಲಪಕ್ಷಿ, ಜಳಪಕ್ಷಿ (ನಾ). ನೀರಂಹಕ್ಕಿ; ಸಾರಸ : “ಪುಷ್ಕರಾಹ್ಹಃ, ಸಾರಸಃ 
೨ ಸಾರಸಹಕ್ಕಿ ಹೆಸರು.ನೀರುಹಕ್ಕಿ, ಜಲಪಕ್ಷಿ, ತಾವರೇಹಕ್ಕಿ, ಕೊಳದ ಹಕ್ಕಿ” 
(ಸಿದ್ಧಾತಿ. ೧೪೦). ಜಳಪಕ್ಷಿ: ಜಳಪಕ್ಷಿವ್ರಾತ ಕೋಳಾಹಳಮೊಗೆವಿನೆಗಂ 
(ಲೀಲಾವ, ೦೩-೧೦೫) ; ಜಳಪಕ್ಷಿಗಳುಲಿಯಿಂದಂ . . . ಇಳೆಯರಸನೇಳ್ಡಂ 
(ರಾಜಶೇ. ೪-೨೬). [ ಜಲ್ಯ * ಪಕ್ಷಿ] 
ಜಲಪಥ (ನಾ). ನೀರಿನ ಮಾರ್ಗ ; ಕಾಲುವೆ ; ಜಲಮಾರ್ಗ : ಹಾಯ್ಗಡ 
ಗಳನ್ನೂ ಮಿಸಾನಕ್ಷೇತ್ರಗಳನ್ನೂ ರಸ್ತೆಗಳನ್ನೂ ಜಲಪಥಗಳನ್ನೂ ಸ್ಥಾಪನೆ 
ಮಾಡಬಹುದು (ಛಾಧಾನ. ೨೬೭). [ ಜಲ್ಕ + ಪಥ] 
ಜಲಪದ್ಧತಿ, ಜಳಪದ್ಧ ತಿ (ನಾ). ಕಟ್ಟಡಗಳ ಮೇಲಿನಿಂದ ಮಳೆನೀರು 
ಹರಿದಂ ಹೋಗುವಂತೆ ಮಾಡಿರುವ ಹರಿ; ದೋಣಿ; ಹರಿನಾಳಿಗೆ. 
ಜಳಪದ್ಭತಿ: “ಪ್ರಣಾಳೀ, ಜಳಪದ್ಧತಿಃ- ಈ ೨ ಹರಿನಾಳಿ” 
(ಹಲಾಯು. ೧೧೩-೬4). (ಜಲ್ಮ+ ಪದ್ಧತಿ } 
ಜಲಪನ (ನಾ). ಎ ಜಲ್ಪನ : ಈ ಜಲಪನ ನನಗೆ ಮರೆತು ಹೋಗಿದ್ದರೂ 
ನಮ್ಮ: ಕಾಕಂದಿರು ಇದನ್ನು ನೆನೆನೆನೆದು ನಗುವರು (ಕೆಲನೆ. ೩೪೪). 
[<ಸಂ. ಜಲ್ಪನ]. 
ಜಲಪರ್ಯಟನ (ನಾ). ನೀರಿನ ಮೇಲೆ ಸಂಚಾರ : ಎರಡು ಹೆಡಗುಗಳು 
ಇಂದು ನಸುಕಿನಲ್ಲಿ ಜಲಪರ್ಯಟನ ಕೈಕೊಂಡವು (ಇಪ್ಶಳ. ೩೨೩). 
[ ಜಲ್ಯ ೬ ಪರ್ಯಟನ ] 
ಜಲಪಾತ (ನಾ). ೧. ನೀರು ಧಂಮುಕುವುದಂ. ೨. ನೀರಂ ಧುವಂಂಕುವ 
ಸ್ಥಳ; ನೀರ್ಬೀಳು ; ತಡಸಲು ; ಧಬಧಬೆ (ಉಕ): ಭೀಷ್ಮವಹ 
ಜಲಪಾತವ್ರಾತಂಗಳಿಂ ಭೀಕರಮರಣ್ಯಂ (ಶ್ರೀರಾಮಾ. ೮೮-೨೪೧). 
[ ಜಲ್ಯ + ಪಾತ] 
ಜಲಪಾತ್ರೆ (ನಾ). ನೀರಿನ ಪಾತ್ರೆ; ಕಮಂಡಲು: “ ಜಲಪಾತ್ರೆಯೆ 
ಕಮಂಡಲಂ ” (ಮಂಗರಾ. ೬೩-೨೫) ; “ ಗುಂಡಿಗೆಯೆನಲ್‌ ಜಲಪಾತ್ರೆಯ 
[ಪಾಠಾಂ. ತ್ರವಂ]ಕ್ಕುಂ (ಕಬ್ಬಿಕ್ಕೆ. ೩೧). [ ಜಲ್ಯ 4 ಪಾತ್ರೆ] 
ಜಲಪಿಪ್ಪಲಿ (ನಾ). ಒಂದು ಬಗೆಯ ಹಿಪ್ಪಲಿ. "ಜಲಹಿಪ್ಪಲಿ' ಪರಾ. 
[ ಜಲ್ಯ + ಏಪ್ಪಲಿ) 
ಜಲಪಿಸು (ಕ್ರಿ). ಅಸಂಬದ್ಧವಾಗಿ ಮಾತನಾಡು : ಹರಟು ; ಗಳಹು : 
ಕುಲಗೆಡುಕರಾಗಿರುವ ಹೆೊಲತಿಯರ ನುಡಿಗಳನು ಜಲಪಿಸದಿರೆನ್ನೊಳಗೆ 
ಲಲಿತದೊಳು ಮುನಿಯೆ (ಹಮಜ. ೬೫). [ ಎಜಲ್ಪ4+ -ಇಸ್ಕು] 
ಜಲಪುರುಷ (ನಾ). ನೀರಿನಲ್ಲಿ ವಾಸಮಾಡುವ ಮನುಷ್ಯ ; ಅರ್ಧ 
ಮಾನವ, ಅರ್ಧ ವಿಖಾನು-ಈ ಆಕಾರದ ವ್ಯಕ್ತಿ: ವಿಮಲ ಜಲಕನ್ಶೆ 
ಯರ ಮೊತ್ತದಿಂ . ಕ್ರಮದಿ ಜಲಪುರುಷರುಗಳಿಂದೊಪ್ಪುವ ಬಿಲ 
ಪುರುಷರು (ಐಸಪು. ೧೯-೮೩). "ನೀರ್ವಾನಸ' ಪರಾ. [ಜಲ್ಯ- ಪುರುಷ] 
ಜಲಪುಪ್ಪ (ನಾ). ೧. ನೀರಿನಲ್ಲಿ ಬೆಳೆಯುವ ಹೂವು ; ನೀರುಹೂವು; 
ಕಮಲ, ನೈದಿಲೆ ವಂಂತಾದುವು. ೨. ಮಾನು: (೪) 
[ ಜಲ್ಕ * ಪುಷ್ಪ) 
ಜಲಪೊಟ್ಟಣ (ನಾ). ಮೋಡ ; ವೋಘ : ಕುಂಭದೆ ಕುಲಾಲಜ್ಞಾನಮೊಗೆ 
ವಂತನಂತ ಜಲಪೊಟ್ಟಣದೆ ಮಳಿಜ್ಞಾನಮೆಸೆವಂತೆ ಸಂತತಂ ಶಾಸ್ತ್ರ ದರ್ಶನ 
ದಿಂದೆ ನಾಕನರಕಂಗಳು ಸಲೆ ಸಿದ್ಧವು (ಆರಾಡ. ೭-೨೨). "ನೀರ್ಪೊಟ್ಟಣ' 
ಪರಾ. ([ಜಲ್ಮ ಪೊಟ್ಟಣ ] 


ಜಲಪ್ರಣಾಲ 


ಜಲಪ್ರಣಾಲ (ನಾ). ನೀರು ಹರಿದು ಹೋಗುವುದಕ್ಕಾಗಿ ಕೆರೆಗೆ 
ಮಾಡಿರುವ ತೂಬಂ ; ನೀರಗಂಡಿ : “ ಜಲಪ್ರಣಾಲ 12೪೫೦. ಮಾಣ] 
ದೊಳು . . . ವೃಂತದೊಳು ತುಂಬು " (ಶಬ್ಮಮಂ. ೧೦೨), 
[ಜಲ್ವ + ಪ್ರಣಾಲ ) 
ಜಲಪುಲಯ, ಜಲಪ್ರಳಯ (ನಾ). ನೀರಿನಿಂದಾಗುವ ಪ್ರಳಯ; 
ಯಂಗಾಂತರದಲ್ಲಿ ನೀರು ಉಕ್ಕಿ ಜಗತ್ತನ್ನೆಲ್ಲಾ ಮಂಳಂಗಿಸುವುದಂ. 


ಜಲಪ್ರಳಯ : ಬಳಿಕಂ ಜಲಪ್ರಳಯವಾದಲ್ಲಿ ತಾಂ ಮೇಲೆ ತೊಳತೊಳಗಿ | 


ನೆಗೆದು ತೇಂಕಾಡುತಿರ್ದುದು- (ನಂಬಿಕ. ೯-8): ಬಾರಿಬಾರಿಗೆ 
ಜಲಪ್ರಳಯಂಗಳಾಗಲೈ ಭೂರಿಶಾಖೆಗಳಿಂದೆ ತಳಿತೆಸೆವುದೊಂದು ವಟ 
ಭೂರುಹವದರದೊಂದೆಲೆಯ ಮೇಲೆ , , . ಮಲಗಿಕೊಂಡಿಹನೊರ್ವ 
ಬಾಲಕಂ (ಜೈಮಿಭಾ. 4೩5೨-೩೨), '[ ಜಲ್ಕ * ಪ್ರಲಯ] 

ಜಲಪ್ರಸರ, : ಜಳಪ್ರಸರ (ನಾ). ನೀರಿನ ಹಬ್ಬುಗೆ,-ವಿಸ್ತಾರ : ಪಸಂಸಿ 
ದುಗ್ಗಾಬ್ಬಿ ಜಲ[ಖಾಕಾಂ: ಳ]ಪ್ರುಸರಮನೊಡವೇಟ್‌ ಬಂದು ಕಜಕಿವುವ 
ಮೇಘಪ್ರಸರಂಗಳಲ್ಲಿಯೆನೆ ರಸಮೊಸರ್ವವು -ಪುಂಡ್ರೇಕುವಾಟಿ 
ಕೋಟಿಗಳದಅಕೊಳ್‌ (ಆದಿಪು. ೦೫೯). ಜಳ ಪ್ರಸರ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಜಲ್ಯ + ಪ್ರಸರ) 

ಜಲಪ್ರಳಯ 'ಜಲಪ್ರಲಯ' ನೋ. 

ಜಲಪ್ರಾಂಗಣ (ನಾ). ಒಂದು ದೇಶಕ್ಕೆ ಹೊಂದಿಕೊಂಡು, ಅದರ ಆಧಿ 
ಪತ್ಕಕ್ಕೆ' ಒಳಪಟ್ಟ : ಜಲಪ್ರದೇಶ,-ಸವಂಂದ್ರ : “ ದೇಶೀಸಮುದ್ರು, 
(ಸೀಮೆ); (ಪಾರಿ) ಸಮುದ್ರಸೀಮೆ, ಜಲಪ್ರಾಂಗಣ” (708೭160141 7೩೬೦೭೩. 


ಶತ್ರಿನಿ. ೪): ಭಾರತದ ಜಲಪ್ರಾಂಗಣದಲ್ಲಿನ ಸಮುದ್ರದ :ಕೆಳಗಿರಿತಕ್ಕ' 


ಎಲ್ಲ ಭೂಮಿಗಳೂ, ಖನಿಜಗಳೂ . . : ಸಂಘದ ವಶದಲ್ಲಿ ನೆಲಸತಕ್ಕುದು 
(ಭಾಧಾನ. ೧೭೧). [ಜಲ್ಕ+ ಪ್ರಾಂಗಣ) 
ಜಲಪ್ರಾಂತ (ನಾ): ನೀರಿನ ಸವಿಸಾಪದ ಪ್ರದೇಶ ; ನೀರಿನ ಅಂಚು; 
ತಟ ; ತೀರ.” [ಜಲ್ಮ ಪ್ರಾಂತ) 
ಜಲಪ್ರಾಣಿ (ನಾ). ನೀರಿನಲ್ಲಿ ವಾಸಮಾಡುವ ಪ್ರಾಣಿ : “ ಜಲೇಶಯಃ- 
ಜಲಪ್ರಾಣಿ " (ಓಷಥಿ. ೬೦). [! ಜಲ್ಮ * ಪ್ರಾಣಿ 
ಜಲಪ್ರಾಯ (ಗು)... ೧. ನೀರು ಸಮೃದ್ಧಿಯಾಗಿರುವ ; ನೀರನ್ನುಳ್ಳ. 
(ನಾ). ೨. ನೀರಿನಿಂದ ತುಂಬಿದ ಪ್ರದೇಶ; “ನೀರಂ ಬಹಳವಾಗಿರುವ 
ದೇಶ” (ಅಮರ. ಟೀಕೆ). [ಸಂ. 
ಜಲಫಣಿ (ನಾ) : ಒಂದು ಬಗೆಯ ನೀರಂಹಾವು : “ ಅಳಗರ್ತ [ಪಾಕಾಂ. 
ಅಲಗರ್ದ]ನೆನಲು ಜಲಫಣಿಯಕ್ಕು ” (ಮಂಗರಾ. ೦೦೯-೩). 
[ ಜಲ್ಕ * ಫಣಿ ) 
ಜಲಬಂಧ (ನಾ). ಹಡಗುಗಳು ಅಥವಾ ದೋಣಿಗಳು ಸಂಚರಿಸ 
ಬೇಕಾದ ಕಾಲಂವೆ ಒಂದೇ ಮಟ್ಟದಲ್ಲಿ ಇಲ್ಲದಿರುವಾಗ ನೀರಿನ 
ಮಟ್ಟವನ್ನು ತಕ್ಕಂತೆ ಎತ್ತರಿಸಲಂ ಮತ್ತು ಕಡಮೆ ಮಾಡಲು 
ಏರ್ಪಡಿಸಿದ ವ್ಯವಸ್ಥೆ ; ಮಟ್ಟ ಬದಲಾವಣೆಯ ವ್ಯವಸ್ಥೆ: ಈ ರೀತಿಯ 
ಶಾಮಗಾರಿಗೆ "ಜಲಬಂಧ)(1೦೬4)ವೆನ್ನುತ್ತಾರೆ (ಛಾಲಪ್ರ. 11: ೭೭೦). 
[ ಜಲ್ಯ * ಬಂಧ] 
ಜಲಬರಿದಾನ (ನಾ). ಧಾರಾಪೂರ್ವಕವಾದ ದಾನ:: ಕಟ್ಟೇರಿ ಗ್ರಾಮ 
ಕಾರ್ಯ್ಯಮಂ ಮೊದಲಾದ ಮಾವುಳುದ ಕೃತ್ತುದೊಳು ಜಲಬರಿದಾನವಂ 
ಕೊಡಳಾಗಮವನ' ನಿಮಿಥ್ಯದಿಂದ ಬಹುತ್ತಲೆಕ್ಕದಿಂ (ಎಕ. ೪1, ತರೀಕ. 
೬-೬: ಸು. 126001). [ಜಲ್ಮ * ಪರಿ * ದಾನ) 
ಜಲಬಾಧೆ (ನಾ). ಮೂತ್ರ ವಿಸರ್ಜನೆ; ಮೂತ್ರಶಂಕೆ: ಪಾಳು 
ಪ್ರದೇಶಕ್ಕೆ. ಜಲಬಾಧೆಗಾಗಿ ಹೋದೆ (ಕಲನೆ. ೨೫೮). 
[ ಜಲ್ಕ + ಬಾಧೆ] 


೩೦೦೩ 


ಲಾ 8 


28 


30 


ಜಲಮಾರ್ಗ 


ಜಲಬಿಂದು (ನಾಸ. ನೀರಿನ ಹನಿ; ತುಂತುರು: ಪದ್ಮಪತ್ರದ ಜಲಬಿಂದು 
ವಿನಂತೆ ಚಲಿತಮಾದುದು ಚಿತ್ತೆಂ (ಪಂರಾಮಾ, ೯-೭೩); ಆಕಾಶಿಶ್ಯುಚ್ಚ ಳಿ 
ಪಭಿಷೇಕದ ಜಲಬಿಂದುಮಾಲೆ ಮುಕ್ತಾನೀಕದ ತೆಜದಿಂ ... . ಪಡೆದು 
ದಿರ್ಮಡಿ.ಚೆಲ್ವಂ (ಪುನ್ಪ ಪು. ೧೧-೩೨). [ ಜಲ್ಕ * ಬಿಂದು] 
ಜಲಬುದುಬುದ (ನಾ). ಎ ಜಲಬುದೆ್ಬದ" (8). [ £ಜಲಬುದ್ದುದ] 
ಜಲಬುದ್ಭುದ, ಜಳಬುದ್ದುದ' (ನಾ). ನೀರಿನ ಗುಳಿ ೈ ಬೊಬ್ಬುಳಿಕೆ`: 
ಸಲಿಲದ ಹೊಲಿಗೆ ಬೊಬ್ಬುಳಿಕೆಗಳ ತೆರೆ ನೊರೆದುಜುಗಿದವು ಘುಳುಘುಳಿಸಿ 
-ಜಲಬುದ್ಧು ದದ ಚೂಣಿಯಲಿ (ಕುವ್ಕಾಗ. ೩-೬೨). ಜಳಬುದ್ದುದ: 
ಜಳೆಬುದ್ಭುದವಸಂ ಕರ್ಬೊನ್ನೊಳೆ ಕಟ್ಟಿಪೆನೆಂಬ ಮರುಳ ಗುರುವಾಗದಿರಂ 
ವಿಳಯಸ್ವಭಾವಮಂ . ಸಲೆ ತಳೆದೊಡಲಂ ನಿಟ್ಟೆ ಕೈಮಾಡಲುಜ್ಜುಗಿಪಾತಂ 
(ಕಂದ್ರಫು. ೪-೩೬. [ ಜಲ್ಮ *-ಬುದ್ದುದ] 
ಜಲಬ್ರಾಹ್ಮಿ (ನಾ). ಒಂದಂ ಬಗೆಯ ಔಷಧಿ ಸಸ್ಯ : ನೆಗ್ಗಿಲುಬೇರು, 
ಜಲಬ್ರಾಹ್ಮೀ, ಸೊಗದೆಬೇರು ಆಷಾಡೀಬೇರು (ಸಕವೈ, -೪೩೪ ಪರಿ). 
[ ಜಲ್ಯ + ಬ್ರಾಹ್ಮಿ] 
ಜಲಭಂಗ (ನಾ). ನೀರಿನ ತೆರೆ,-ಅಲೆ : “ಜಲಭಂಗಂ ವಿರಹಂ ಕಮಂಡಲು 
ಚಣಂಗಂ ಕೋರಕಾವಲ್ಲಿಯುತ್ಯಲಿಕಾಖ್ಯಂ” (ನಾನಾರ. ೧೦೪. 
[ಜಲ + ಭಂಗ] 
ಜಲಭೃಚ್ಚಾಪ (ನಾ). ಕಾಮನ ಬಿಲ್ಲು; ಇಂದ್ರಚಾಪ: ಆ ಪುರದ 
ರತ್ನಭವನ ಕಳಾಪದ್ಯುತಿ ನೆಗಟ ಗಗನತಳದೊಳ್‌ ಜಲಭೃಚ್ಚಾವರುಚಿಗೆತ್ತು 
(ಅಜಿಪು. 3-0೭). [ಸಂ. (ಜಲಭೃತ್‌ + ಚಾಷ) ]. 
ಜಲಭೃತ್ತು (ನಾ). ಮೋಡ; ಮೇಘ: ಜಲನಿಧಿ ಜಲವತಂ ಜಲ 
ಭೃತ್ಯುಲಕ್ಕೆ ನಲಿದಿತ್ತುದು (ರಾಜರೇ. ೧-೯೭). [ ಸಂ. ಜಲಭೃಶ್‌] 
ಜಲಭ್ರಮ (ನಾ). ನೀರಿನ ಸಂಳಿ,-ಆವರ್ತ : “ಅವರ್ತಂ ಜಲಭ್ರಮಂ 
ಸುಟಿಕಿಯೆನಿಕ್ಕುಂ” (ಮಂಗರಾ. ೦೨೩-೧೨೫). 1`ಜಲ್ಯ - ಭ್ರಷು]. ... 
ಜಲಮಂತ್ರ, ಜಳಮಂತ್ರ (ನಾ). ಜಲಸ್ತಂಭನ ಮಂತ್ರ: ಜಲಮಂತ್ರ 
ಮನೇನುಮಂ ಬಗೆಯದೆ ಕೋಪೋದ್ರೇಕಮನೆ - ಬಗೆದು (ಗದಾಯು. 
೭-3೨ ವ). ಜಳೆಮಂತ್ರ: ಎನ್ನ ಪೇಟ್ವ : `ಜಳಮಂತ್ರೋಪದೇಶಮಂ 
ಕೆಯ್ಕೊಂಡು .'. . "ವೈಶಂಪಾಯನ ಸರೋವರದೊಳ್‌ ` ಮುಬುಗಿ 
(ಪಂಪಭಾ. ೦೩-೭೦ ವ). '( ಜಲ್ಯ + ಮಂತ್ರ]. 
ಜಲಮಂದಿರ (ನಾ). ಕಾರಂಜಿಗಳಿರುವ ಮನೆ ; ಧಾರಾಗೃಹ : ಉದ್ಕಾನ 
ವನದ ಮಧ್ಯ ಭಾಗದಲ್ಲಿ ಏಳು ಅಂತಸ್ತುಗಳುಳ್ಳೆ -.ವಿಸ್ತೀರ್ಣವೌದ ಜಲ 
ಮಂದಿರವಿದ್ದು (ಮಂಜುಕ. ೪). [ಜಲ್ಯ+ ಮಂದಿರ? 
ಜಲಮಣಿ (ನಾ). ನೀರಿನ ಹನಿ; ಜಲಬಿಂದು: ಜಲಮಣಿಯ ಬೆಡಗನಿಕ್ಕ 
ಬಹುದೆ ಬಯಲ ಬಂಧಿಸಬಹುದೆ (ಮೋಳಿಮಾ, ೧೧೮-೪೬೪). 
[ ಜಲ್ಯ * ಮಣಿ 
ಜಲಮಯು (ಗು). ನೀರಿನಿಂದ ಕೂಡಿದ; ನೀರಿನಿಂದಾದ: ಪೃಥಿವೀಮಯೆ 
ಶರೀರದ ಹಾಗೆ ಜಲಮಯ ತೇಜೋಮಯು ವಾಯುವರಯೆ ಶರೀರಗಳೂ 
ಆಯಾ ಜೀವ ಕರ್ಮಾನುಸಾರ ಉಂಟು (ಹಿಂದಸಾ. 9೯). [ಸಂ] 
ಜಲಮಲಿ (ನಾ). ಒಂದು ಬಗೆಯ ಸಸ್ಯ; “ಮುಕ್ತವರ್ಚಳ” (ಪಂಡಿತ. ೩೩೭). 
[?] 
ಜಲಮಾನುಷಿ (ನಾ). ಎ ಜಲಕನ್ಯೆ: ಉದಧಿಯ ತೋರ ಮುತ್ತೆನಿಸೆ 
ತಾರೆಗೆ ಶೀತಮರೀಚಿ ಶಂಖದಂದದಿನಿರೆ ನೀರ ಮೇಲೆ ನಲಿವಚ್ಚರಿಯೆರ್ಜಲ 
ಮಾನುಷೀಪ್ರಕಾರದಿನಿರೆ (ಮಲ್ಲಿಪು. ೧೨-೧೫೩). [ಲ್ಯ + ಮಾನುಷಿ] 
ಜಲಮಾರ್ಗ (ನಾ). ೧. ಸಮಂದ್ರ ಮಾರ್ಗ; ನದೀಮಾರ್ಗ : ನಾಗರಿಕ. 
ವಾದ ಪ್ರತಿಯೊಂದು ಜನಾಂಗದವರೂ. ತಮ್ಮ. .ದೇಶದ : ಭೂಮಾರ್ಗ 
ಜಲಮಾರ್ಗಗಳನ್ನು ವೃದ್ಧಿ ಪಡಿಸಿಕೊಳ್ಳುತ್ತಿರುವರು (ರೂರಣೆ. 
189 


೯೪೨). 


ಜಲಮುಕ್ಸಮಿತಿ 


೨. ಕೊಳಾಯಿ; ನಲ್ಲಿ. ೩. ಹರಿ; ಕಾಲುವೆ; ಚರಂಡಿ: “ ಭ್ರಮಾಃ, 
ಜಲನಿರ್ಗಮಾಃ-೨ ನೀರು ಹರಿಯುವುದಕ್ಕೆ ತಕ್ಕಹಾಗೆ ಕಟ್ಟಲ್ಪಟ್ಟ ತೂಬು, 
ಬಚ್ಚಲು, ಮೊಹರಿ, ನಾಲೆ, ಕೋಡಿ ಮುಂತಾದವುಗಳ ಹೆಸರುಗಳು. 
ಚಕ್ರಾದಿಗಳು - ೪ - ಪದಗಳೂ ಜಲಮಾರ್ಗಕ್ಕೆ ಹೆಸರು ಅಂದರೆ ನೀರು 
ಹರಿಯುವ ಹಾದಿ. ನೀರು ದಾರಿ” (ಸಿದ್ಧಾಂತಿ. ೬೯). [ ಜಲ್ಕ + ಮಾರ್ಗ) 

ಜಲಮುಕ್ಸಮಿತಿ (ನಾ). ಮೋಡಗಳ ಗುಂಪು,-ಸಮೂಹ : ದೃಕ್ಲುಭಗ 
ಮೂರ್ತಿ ರಿಪುಜಲಮುಕ್ಷ ಮಿತಿಸವಿಸಾರ (ವಿಷ್ಮುಪು. ೦-೭). 

[ ಸಂ. (ಜಲಮುಚ್‌ + ಸಮಿತಿ) ] 

ಜಲಮುಚ (ನಾ). ಮೋಡ ; ಮೇಘ: ಮಳೆಯ ಕಾಲದ ಜಲಮುಚದ 
ರುಚಿ ತಳೆದ ಭ್ರಮರಗಳಿಂದ (ರಘುವಂ. ೯-೪೪). [ ಸಂ. ಜಲಮುಚ್‌ ] 

ಜಲಯಂತ್ರ, ಜಳಯಂತ್ರ (ನಾ). ೧. ಜೀರ್ಕೊಳವೆ ; ಪಿಚಕಾರಿ; 
ಚಿಮ್ಮಾಲು : “ ಜಿರ್ಲೊಟವೆ ಎ ಜಲಯಂತ್ರಂ” (ಕಮದ. ಪರಿ. ೧); ರಾಜ 
ಕುಮಾರನೆತ್ತಿದ ಜಲಯಂತ್ರ ಪಯೋಭಿಘಾತದಿಂದಮರಸಿಯರ ತೊಟ್ಟ 
ಪೂದುಡಿಗೆಗಳೆಲ್ಲಂ ಬಟಲ್ಲು ಕಟಲ್ಲು (೫ಾಂತಿಪು. ೮-೩೧ ವ); ಬಿತ್ತರದಿಂ 
ಜಲ[ನಾಕಾ. ೪)ಯಂತ್ರಮನೊತ್ತುವ ಕಾಂತಾಳಿ ಪುತ್ರಿಕಾಸಂತತಿ 
ಯಂತೆತ್ತಮಿರೆ ಸರಸಿ ಪೋಲ್ತುದು ಚಿತ್ತಜನ ನಿಯಂತ್ರ ಯಂತ್ರಧಾರಾ 
ಗೃಹಮಂ (ಔಂದ್ರೆಪು. ೭-೦೪೪). ವಿ. ನೀರನ್ನು ಎತ್ತುವ ಯಂತ್ರ; 
ರಾಟಳ : ಅಂಧಕಾರಮಯವಾದ ತೋಟದ ಕಡೆಗೆ ನೋಡುತ್ತ, ಜಲ 
ಯಂತ್ರದ ಶಬ್ದವನ್ನೂ ಬುಲ್‌ಬುಲ್‌ ಪಕ್ಷಿಯ ಹಾಡನ್ನೂ . . . ಕೇಳಿಸಿ 
ಕೊಳ್ಳುತ್ತ (ಪುನರು. ೨೯೭). ಜಳಯಂತ್ರ : ೧. ಅದೇಂ ನಿಮಿರ್ದುವೊ 
ಲೀಲೆಯಿಂದೆ ಜಳಯಂತ್ರಮನಂದು ಮಹೀಶನೊತ್ತೆ ಕುಂಕುಮಜಳ 
ಚಂದನೋದಕ ಮೃಗೋದ್ಭವ ವಾರಿ ನಿಯುಕ್ತೆಧಾರೆಗಳ್‌" (ಜಂದ್ರಪು. 
೭-೧೩೩). [ ಜಲ್ಯ * ಯಂತ್ರ] 

ಜಲಯಾತ್ರೆ, ಜಳಯಾತ್ರೆ (ನಾ). ನೀರಿನ ಮೇಲೆ ಮಾಡುವ ಪ್ರಯಾಣ; 
ಸಮುದ್ರಯಾನ : , ಜಲಯಾತ್ರೆಗೆ ಪೋಗಿ ತನ್ನ ಪಡೆದ ರತ್ನಂಗಳಂ 
ಕೊಂಡು (ಜಾವುಂಪು. ೦೭೨); ಆ ಪರದನೊರ್ಮೆ ಜಲಯಾತ್ರೆಗೆ ಪೋಗಿ 
ಪಿರಿದಪ್ಪರ್ಥಲಾಭಮಾಗಿರ್ಪುದುಂ (ಧರ್ಮಾಮ್ಮ. ೦೨-೧೯೨); ನಾನು ಈಗ 
ದೀರ್ಫ ಜಲಯಾತ್ರೆಯನ್ನು ಕೈಗೊಳ್ಳಲಿರುವುದರಿಂದ (ಜಿಂಜನ್‌. ೬೦). 
ಜಳಯಾತ್ರೆ : . ಜಳಯಾತ್ರೆಗೆ ಪೋಪವರ್ಗಳ* . . . ಜಳಮಂ ಮೊಗೆ 
ದೊಯ್ಯರ್‌ (ಸಮಪ. ೨-೪೪). .[ ಜಲ್ಮ * ಯಾತ್ರೆ) 

ಜಲಯಾನ (ನಾ). ೧. ಜಲಮಾರ್ಗವಾಗಿ ಪ್ರಯಾಣ ಮಾಡುವ ಸಾಧನ; 
ನಾವೆ; ಹಡಗು : ಉರಗಾವೃತಂ ಸುವರ್ಣಾಭರಣಂ ಜಲಯಾನವಾಸಿತಂ 
ಜಿಪಿಟಾಸ್ಕಂ . . . ಕುಳೀರದಂತ್ಕತ್ರ್ಯಂಶಂ (ಜಾತತಿ. ೦೯-೦೨). ವಿ.ಎ 
ಜಲಯಾತ್ರೆ : ರಾಜಕುಮಾರನು: ಮೊದಲು ನೀಲನದಿಯಲ್ಲಿ ಜಲಯಾನ 
ಮಾಡಿದನು (ಮಣಿಸ. ೪೪), ([ಜಲ್ಯ + ಯಾನ] 

ಜಲಯುದ್ಧ, ಜಳಯುದ್ಧ. (ನಾ). ನೀರಿನಲ್ಲಿ ನಿಂತು ನೀರನ್ನೂ ಎರಚಿ 
ಮಾಡುವ ಕಾಳಗ : ಬಾಹುಬಲಿ ಭರತನಂ ದೃಷ್ಟಿಯುದ್ಧ ಜಲಯುದ್ಧ 
ದೊಳ್ಗೆಲ್ಹು (ಜಾವುಪು. ೪೪-೨೨). ಜಳಯುದ್ಧ : ಭರದಿಂದಂ ತುಳುಕಿದ 
ನೀರುರದೊಳ್‌ ಹಾರಾಂಶು ರಂಚಿಯನಿರ್ಕು ಟ್‌ಗೊಳೆ ದುರ್ಧರ ಜಳ 
[ಪಾಂ ೮]ಯುದ್ಧ ಮುಮಾದಮೆ ಪರಿಭವಮಂ ಚಕ್ರವರ್ತಿಗಿತ್ತತ್ತಾಗಳ್‌ 
(ಅದಿಪು. 0೪-೦೦೮). [ ಜಲ್ಮ + ಯುದ್ಧ) 

ಜಲರಂಕು, ಜಳರಂಕು (ನಾ). ಒಂದು ಬಗೆಯ ನೀರುಹಕ್ಕಿ ; ನೀರು 
ಕಾಗೆ. ಜಳರಂಕು : “ ದಾತ್ಮೂಹಃ, ಜಳರಂಕುಃ- ಈ ೨ ಜಾಮಹಂ” 
(ಹಲಾಯು. ೪೨-೯೬) ; “ ಜಳರಂಕು ಕಾಳಕಂಠಂ” (ವಸ್ತುಕೋ. 93-೦೩) ; 

“ ಜಳರಂಕು ದಾತ್ಕೂಹಮೆನಲಾ ನಿರುಗನಕ್ಕು” (ಮಂಗರಾ. 8೨-೦೦). 
[ಸ9.] 


೩೦೦೪ 


30 


45 


ಜಲಲಿಪಿ 


ಜಲರಾಶಿ, ಜಳರಾಶಿ (ನಾ), ಕಡಲು ; ಸವಂದ್ರ : ಜಲಮಯಮೆನಿಸಲ್‌ 
ಸಾಲ್ಡುದು ಜಲರಾಶಿ ನಭಕ್ಕೆ ನೆಗೆದ ಪೆರ್ಚುಗೆಯಿಂದಂ (ಸೂಕ್ಲಿಸಿ. 3-೩೪); 
ಜಲರಾಶಿ ಜಡರಾಶಿಯಲ್ಲೆ (ಇಂಶಾಪ. ೧೬೮-೩೦). ಜಳೆರಾಶಿ: “ರತ್ನಾ 
ಕರಃ . . . ಜಳೆರಾಶಿಓ, ಸಾಗರಃ, ಸಮುದ್ರ-ಈ ೧೨ ಸಮುದ್ರಂ” 
(ಹಲಾಯು. ೧೦೬-೩೦) ; ಜಳರಾಶಿ ಶ್ರೇಣಿಯೊಳ್‌ ಪಾಲ್ಲಡಲಮರ ಕುಜ 
ಶ್ರೇಣಿಯೊಳ್‌ ಪಾರಿಜಾತಂ(ಶಾಪಮಂ. ೭೩): (ಎಇ. ೩೪, ೮೭; 1060 ನೋ.) 
[ಜಲ್ಯ +೬ ರಾಶಿ] 
ಜಲರಾಶಿಪ್ರಭವೆ (ನಾ). ಸಮುದ್ರದಲ್ಲಿ ಹುಟ್ಟಿದವಳಂ; ಲಕ್ಷ್ಮಿ: 
ಜಲರಾಶಿಪ್ರಭವೆಯಂ . . . ಲಕ್ಷ್ಮೀ ಲಲನೆಯನಾಂತು ವಕ್ಷಸ್ಥ ಲದೊಳ್ಳೇ 
ಟ್‌ಂತುದಾರಚರಿತನೆ ಅಪ್ಲೈ (ಕವಿರಾ. ೩-೦೬೧). 
[ ಸಂ. ಜಲರಾಶಿಪ್ರಭವಾ (ಜಲರಾಶಿ + ಪ್ರಭವ + -)] 
ಜಲರಾಸಿ (ನಾ).ಎಜಲರಾಶಿ : ಇತ್ತಲು ಸಂದಣಿಸಿತರಿರಾಯದಳ ಜಲರಾಸಿ 
ಜರಿವಂತೆ (ಕುವ್ಕಾದ್ರೋ. ೨-೧೯). ( ಜಲರಾಶಿ] 
ಜಲರಿ "ರುಾಲರಿ' ನೋ. 
ಜಲರುಹ, ಜಳರುಹ (ನಾ). ನೀರಿನಲ್ಲಿ ಹುಟ್ಟಿದುದು; ತಾವರೆ; ಕವಂಲ: 
-ಜಲರುಹ ಬೀಜರಾಜಿಗಳನಾಜ್‌ಪ (ಕಾದಂಪೂ. ೨೨೪) ; ಆಲಿಗಳ ಸೋಂಕಿಂ 
ಪ್ರಾತರ್ಜಲರುಹಮಲರ್ವಂತೆ (ಗವಿ. ೩-೩3): ಜಳರುಹ : " ಜಳರುಹ 
ಕಾಂಡ, "ಜಳರುಹಪತ್ರ' ಪರಾ. (ಸಂ.] 
ಜಲರುಹನಾಭ ಜಳರುಹನಾಭ (ನಾ). ಕಮಲನಾಭ; ವಿಷ್ಣು: 
ಜಲರುಹನಾಭನ ನಾಭಿಯೊಳಗುಟಿೌಿದರ್‌ ನಿನ್ನ ಮಂತ್ರಬಲದಿಂ ಬ್ರಹ್ಮರ್‌ 
(ಗದಾಯೂ. ೬-೬೭). ಜಳರುಹನಾಭ: ಜಳರುಹನಾಭನ ನಾಭಿಯ 
ಜಳಬುದ್ಭುದದೊಳಗೆ . . . ಒಗೆದಂ ಹಿರಣ್ಮಗರ್ಭ ಬ್ರಹ್ಮಂ (ಪಂಪಭಾ. 
೧-8೯). [ಸಂ. (ಜಲರುಹ * ನಾಭಿ * -)) 
ಜಲರುಹರಿಪು, ಜಳರುಹರಿಪು (ನಾ). ತಾವರೆಯಂ ವೈರಿ; ಚಂದ್ರ. 
ಜಳರುಹರಿಪು: ಜಳರುಹರಿಪುಮೌಳಿ ತಾಪಸಂಗಿಂತೆಂದಂ (ಕಣಕಂ. ೨-೧೧೪). 
[ ಜಲರುಹ 4 ರಿಪು) 
ಜಲರುಹಾಕ್ಷ (ನಾ). ಕಮಲದಂತೆ ಕಣ್ಣಿರಂವವನಂ ; ಕೃಷ್ಣ : ಬಲನ 
ವಜ್ರನ ಕಾಲನೇಮಿಯ ಜಲರುಹಾಕ್ಷನ ರಾವಣನ ರಘುಕುಲನ ದೆಖ್ಭಾದಿಖ್ಬಿ 
ಜೋಡಿಸಿತಾತನೀತನಲಿ (ಕುವ್ಮಾಕ. ೨೦-೨೨). [ಸಂ.(ಜಲರುಹ- ಅಕ್ಷಿ + -)] 
ಜಲರುಹಾಹಿತ (ನಾ). ಎ ಜಲರುಹರಿಪು: ಜಲರುಹಾಹಿತಬಿಂಬಮಂ 
ಸಾರ್ದಲರ್ವ ತಾರಕಿಯಂತೆ ಮಿಜುಗುವುದು , .'. ಮೂಕುತಿಯ ಮುತ್ತು 
(ಲಸಪು ೪-೩೯). [ ಜಲರುಹ + ಅಹಿತ] 
ಜಲರುಹೋದರ (ನಾ). ಕಮಲನಾಭ ; ಎಷ್ಟು  ಜಲನಿಧಿತಲ್ಪಂ ಜಲರು 
ಹೋದರನುಂ ಜಲಜಾತನೇತ್ರನುಂ (ಜಗವಿ. ೭-೭೪). 
[ ಜಲರುಹ + ಉದರ] 
ಜಲಲವ (ನಾ). ನೀರಿನ ಹನಿ,-ಬಿಂದು: “ ಜಲಲವಮದು ಬಿಂದು” 
(ವಸ್ತುಕೋ. ೨೪-೦೪): ಕಾರ್ಮುಗಿಲಿಂ ಜಲಲವತತಿ ಕಾರ್ಮುಕದಿಂ 
ಸ್ಮರಶರಂ . . . ಬಿಡುತಂದುವೈದೆ ಜಲದಾರಮದೊಳ್‌ (ಜಂದ್ರಪು. ೪-೩೯). 
[ಜಲ್ಯ + ಲವ) 
ಜಲಲಿಪಿ (ನಾ). ೧. ನೀರಿನ ವೇಲೆ ಬರೆದುದಂ. ೨. (ಆಲಂ) ಸ್ವಲ್ಪ 
ಹೊತ್ತಿನಲ್ಲಿಯೆ ನಶಿಸಿ ಹೋಗುವಂಥದು; ಕ್ಷಣಭಂಗಂರವಾದುದು: 
ಆರುಂ ಕೊಲಲಾರ್ಪರೆ ಸಾಯದರಂ ಲಲಾಟದೊಳ್‌ ವಿಧಿಯ ಬರೆದ ಲಿಪಿ 
ಜಲಲಿಪಿಯೇ (ಪಂರಾಮಾ, 4-40) ; ಗಣಿಕೆಯ ಸ್ನೇಹವು ಜಲಲಿಪಿಯಂತೆ 
(ಕಾವ್ಯಸ. ೧೯): ಜಲಲಿಪಿಯ ತೆರದೆ ಈ ಮಾತನೊರೆದೆ (ಮುಕ್ತಕೆಂ: ೧೩-೮). 
೩. ಒಂದಂ ಬಗೆಯ ಲಿಪಿ: ಗಗನಲಿಪಿ, ಧೂಮಲಿಪಿ, ಜಲಲಿಪಿ, 
ಪಿಶಾಚಲಿಪಿ (ಭಾಸ್ಕರ. ೭೭-೪). [ಜಲ್ಮ * ಲಿಪಿ) 


ಜಲಲೇಖ 


ಜಲಲೇಖ (ನಾ). ಇ ಜಲಲಿಪಿ: ಕರ್ಮ, ಜ್ಞಾನ, ಭಕ್ತಿ ಇವು ಮೂರು 
ಕ್ರಮವಾಗಿ ಶಿಲಾಲೇಖ, . ಸ್ಮಲಲೇಖ, ಜಲಲೇಖಗಳಾಗಿರುವವು 
(ಶಿವಾಸೊ. ೧೦೩೦). [ ಜಲ್ಮ- ಲೇಖ 
ಜಲವಟೆ (ನಾ). ಒಂದು ಬಗೆಯ ಕಂಠಾಭರಣ ; ಜಳವಟ್ಟಿಗೆ : ಬಿಗಿದ 
ಅಕಿಂಚೆಯ ಹೊಮ್ಮಿಣಿಯ ಹೊರಜೆಗಳ ಜೋಡಿಯ ಪಕ್ಕಘಂಟೆಯ 
ರುಗೆಯ ಮೊಗರಂಬದ ನವುಯಿಯ ಮಣಿಯ ಜಲವಟೆಯ ಬಿಗಿದ 
ಕೂರಂಕುಶದ (ಕುವ್ಕಾಸ. ೦೨-೯೭). [7?) 
ಜಲವರ್ಣ (ನಾ). ನೀರಿನಲ್ಲಿ ಕಲಸಿ ಲೇಪಿಸುವ ಬಣ್ಣ : ಅಜಂತದ 
ಗೋಡೆಗಳ ಮೇಲೆ ಬರೆದ ಜಲವರ್ಣ ಚಿತ್ರಗಳು ದೊಡ್ಡ ಪ್ರಮಾಣದವು 
(ಬಾಲಪ್ಪ. 1, ೨೦೬). "ತೈಲವರ್ಣ" ಪರಾ. [ ಜಲ್ಯ +೬ ವರ್ಣ) 
'ಜಲವಸತಿ (ನಾ). ನೀರು ಇರುವಿಕೆ; ನೀರಿನ ಅಸ್ತಿತ್ವ: ಭೂಮಿಯ 
ಒಳಭಾಗದಲ್ಲಿ ಎಲ್ಲೆಲ್ಲಿ ಜಲವಸತಿ ಇದೆಯೋ ಅಲ್ಲೆಲ್ಲಾ ಓಯಸಿಸ್‌ಗಳು 
ಇರುತ್ತವೆ (ಭೂವಿವ, ೪೪೬). [ ಜಲ್ಮ + ವಸತಿ] 
ಜಲವಾಯಸ, ಜಳವಾಯಸ (ನಾ). ನೀರುಕಾಗೆ. ಜಳೆವಾಯಸ: 
“ ಮದ್ಗುಃ, ಜಳವಾಯಸಃ-ಈ ೨ ನೀರ ಕಾಗೆ” (ಹಲಾಯು. ೪೨-೯೭). 
[ ಜಲ್ಯ * ವಾಯಸ] 
ಜಲವಾಹ (ನಾ). ಮೋಡ; ಮೇಘ. [ಸಂ.] 
ಜಲವಿಕಳ (ನಾ). ನೀರಿಲ್ಲದುದು; ಬತ್ತಿದುದಂ: ಜಲವಿಕಳಮಾಗಿರ್ದ 
ಜಲಾಶಯದೆೊಳ್‌ ಶಿಶುಕುಳೀರಂ ನೀರೆಂ ಪಡೆಯದೆ ಮಲುಮಲನೆ 
ಮಟುಗುತ್ತಿರ್ದುದಂ ಕಂಡು ಕರುಣಿಸಿ (ಪಂಡತಂ. ೨೯೮-೧೬). 
[ ಜಲ್ಮ + ವಿಕಳ(ಎವಿಕಲ) ) 
ಜಲವಿಡಿ (ಕ್ರಿ). ನೀರು ತಂಂಬು: ಜಲವಿಡಿ[ಪಾಳಾಂ. 9ಿ]ದವಕ್ಷಿಯಲಿ ಕರುಣಾ 
ಜಲನಿಧಿಗೆ (ತೊರರಾ, ೪-೫-೨೩). [ ಜಲ್ಮ 4 ಇಡಿ) 
ಜಲವಿದ್ಯುತ್ತು (ನಾ). 'ಜಲಶಕ್ತಿಯಿಂದ ಉತ್ಪಾದಿಸಿದ ವಿದ್ಯುಚ್ಛಕ್ತಿ : 
ದಕ್ಷಿಣ ಭಾರತದ ನದಿಗಳು ಸಾಕಷ್ಟು ಜಲವಿದ್ಯುತ್ತನ್ನು ಒದಗಿಸುತ್ತವೆ 
(ಕೂಢಿ). [ಜಲ್ಯ + ವಿದ್ಯುತ್ತು] 
ಜಲವಿಹಂಗ, ಜಳವಿಹಂಗ (ನಾ). ನೀರುಹಕ್ಕಿ; ಜಲಪಕ್ಷಿ. ಜಳವಿಹಂಗ: 
ಕತ್ತರಿವಾಣಿಯೊಳೆಜಿಗುವ ಚಿತ್ತದೆ ಕವಿತರ್ಪ ಜಳವಿಹಂಗಂಗಳವೋಲ್‌ 
ಎತ್ತಂ ಕವಿತಂದುವು ... ಖಚರರೆಚ್ಚ ಶರಂಗಳ್‌ (ಹಂದ್ರಪು. ೬-೩೨). 
[ ಜಲ್ಕ * ವಿಹೆಂಗ] 
ಜಲವೈದ್ಯ (ನಾ). ನೀರಿನಿಂದ ಮಾಡುವ ರೋಗಚಿಕಿತ್ಸೆ ; ಜಲಚಿಕಿತ್ಸೆ: 
ದೊಡ್ಡ ಸ್ನಾನಗೃಹವಂತೂ ಜಲವೈದ್ಯದ ಭಾರಿ ವ್ಯವಸ್ಥೆಗೆ ಸೇರಿದ ಒಂದು 
ಈಜುವ ಕೊಳ (ಭಾರದ. ೩೭೮). "ಜಲಚಿಕಿತ್ಸೆ' ಪರಾ. 
[ಜಲ + ವೈದ್ಯ) 
ಜಲವ್ಯಾಲ, ಜಳವ್ಯಾಳ (ನಾ). ನೀರುಹಾವು; ಒಳ್ಳೆ. ಜಳವ್ಯಾಳ : 
“ ಅಲಗರ್ದಃ, ಜಳವ್ಯಾಳ1-ಈ ೨ ನೀರ್ವಾವು” (ಹಲಕಯಖು. ೦೦೬-೨೧) ; 
ಜಳಮೃಣಾಳನಾಳಮಂ ಜಳವ್ಯಾಳಮೆಂದು ಕೆಲದ ಬಿಲದಿಂ ಪಿಡಿಯಲೆಂದು 
ಧೀಂಕಿಡುವ ವಿಷಾಪಹಾರ ಶಾಲೂರ ಜಾಲಂಗಳೊಳಂ (ಕಂದ್ರಪು. ೫-೪೦ವ). 
[ ಜಲ್ಕ * ವ್ಯಾಲ] 
ಜಲಶಂಕೆ (ನಾ). ೧. ನೀರಿನಿಂದಾಗುವ ಭಯ. ೨. ಮೂತ್ರ ವಿಸರ್ಜನೆ: 
ಜಲಶಂಕೆಗೆ ಹೋಗಬೇಕಾಗಿತ್ತು (ರೂಢಿ). [ ಜಲ್ಲ + ಶಂಕೆ] 
ಜಲಶಯನ (ನಾ). ನೀರಿನಲ್ಲಿ ಮಲಗಿರುವವನು ; ವಿಷ್ಣು: “ ವಿಷ್ಣುಃ, 
ಕೃಷ್ಣಃ -.. ಜಲಶಯನಃ, ಚತುರ್ಭುಜಃ . . . ಈ ೪೫ ನಾರಾಯಣನ 
ಪೆಸರ್‌” (ಹಲಾಯು. 8೫-೨೩); ಜಲಶಯನೋದರಾಂತರದಿನೀ ತ್ರಿಜಗಂ 
ಪೊಜಮಟ್ಟುದೀಗಳೆಂಬುಲಿ ಸಲೆ (ಪಂಪಭಾ. ೧೦-೫೨). 
[ಜಲ್ಮ + ಶಯನ ) 


೩೦೦೫ 


10 


20 


80 


36 


46 


ಜಲಸಾ 


ಜಲಶಿಲೆ (ನಾ). ನೀರಿನ ತಳದಲ್ಲಿ, ನೀರಿನ ಒತ್ತಡದಿಂದಾದ ಶಿಲೆ; 
ಪ್ರಸ್ತರ ಶಿಲೆ; ಅವಸಾದನ ಶಿಲೆ: ಭೂ ಮಿ ಯ ಲ್ಲಿ ದೊರೆಯುವ 
ಯಾವತ್ತೂ ಶಿಲೆಗಳಲ್ಲಿ ಆಗ್ಲಿ ಶಿಲೆ, ವಿಕೃತಶಿಲೆ, ಜಲಶಿಲೆ ಎಂಬ ಮೂರು 
ಮುಖ್ಯ ವರ್ಗಗಳಿರುತ್ತವೆ (ಮುಃಲಯಿ. ೬-೨೩೮) ; ಜಲಶಿಲೆಗಳು ಕೆಲವು 
ನಿಯಮಿತ ಪ್ರದೇಶಗಳಲ್ಲಿ ಮಾತ್ರ ಸಿಕ್ಕುತ್ತವೆ (ಕಭಾಗೆ. 33). 
[ಜಲ್ಯ + ಶಿಲೆ] 
ಜಲಶಿಲ್ಪಿ (ನಾ). ಬಾವಿಯನ್ನು ಅಗೆಯಬೇಕಾದರೆ ಎಲ್ಲಿ ಚೆನ್ನಾಗಿ ನೀರು 
ಬರಂತ್ತದೆ ಎಂಬುದನ್ನು ತಿಳಿಯಬಲ್ಲ ವಿಜ್ಞಾ ನಿ: ಉದಕವು ಹೊರಡವ 
ಹಾಗಿದ್ದರೆ ಅದನ್ನು ಜಲಶಿಲ್ಪಿಯ ಪ್ರಮಾಣದಿಂದ ಪರೀಕ್ಷಿಸಿ 
ಬಾವಿಯನ್ನು ಅಗಿಸಬೇಕು (ಕೃಟಪ್ಪ. ೯೮): ಈ ಎರಡು ಸಮಸ್ಯೆಗಳಿಗೂ 
ಕಾರಣವನ್ನೂ ನಿವಾರಣೆಯನ್ನೂ ಜಲಶಿಲ್ಬಿಯು ತಿಳಿದಿದ್ದಾನೆ 
(ಶಿಲ್ಪನಾ. ೪೨೬). [ಜಲ * ಶಿಲ್ಪಿ] 
ಜಲಶೀಕರ (ನಾ). ನೀರಿನ ತುಂತುರು,-ತಂಷಾರ: ಸುಯ್ಕಲೊಡಂ 
ಪ್ರಷ್ಕರದಿನೊಗೆದತಿವಿಶದ ಜಲಶೀಕರಮೆನಿಸಿದುದುದಯಿಪಮಳ 
ತಾರಕನಿಕರಂ (ಹಂದ್ರಪು. 6-39). [ಜಲ್ಮ + ಶೀಕರ] 
ಜಲಶುಕ್ತಿ (ನಾ). (ನೀರಿನೊಳಗಿರಂವ) ಕಪ್ಪೆ ಚಿಪ್ಪು ; ಸಿಂಪು. 
[ ಜಲ್ಕ + ಶುಕ್ತಿ] 
ಜಲಶೂಕ, ಜಳಶೂಕ (ನಾ). ನೀರಿನ ವೆಂಲೆ ಬೆಳೆಯುವ ಒಂದು 
ಬಗೆಯ ಸಸ್ಯ; ಪಾಚಿ; ಹಾವಸೆ; ಅಂತರಗಂಗೆ. ಜಳಶೂಕ: 
“ ಶೈವಾಳಂ, ಶೈವಳೆಂ, ಜಳಶೂಕಂ, ನೀಳಿಕಾ-ಈ ೪ ಪಾವಸೆ” 
(ಹೆಲಾಯು.೧೦೩-೬೦). [ ಜಲ್ಮ * ಶೂಕ) 
ಜಲಶೇಖರ (ನಾ). ಗಂಗೆಯನ್ನು ತಲೆಯಲ್ಲಿ ಧರಿಸಿದವನು; ಗಂಗಾಧರ; 
ಶಿವ : ಜಲಶೇಖರನ ಉದಕವನೆಜಕಿದರೆ ಆಸೆ ಎಂಬ ಹೂಗಳು ಹುಟ್ಟಿ ದವು 
ನೋಡಾ (ಸರ್ವವ. ೩೨-೧೬೩). [ಜಲ್ಕ + ಶೇಖರ] 
ಜಲಸ "ಜಲಸಾ' ನೋ. 
ಜಲಸಂದು (ನಾ).-ಜಲಸಂಧಿ: ಆಗ ಆಸ್ಕ ಅಮೇರಿಕವನ್ನು ಪ್ರತ್ಯೇಕಿಸುವ 
ಬೇರಿಂಗ್‌ ಜಲಸಂದುವು ಆ ಕಾಲದಲ್ಲಿ ಇದ್ದಿರಲಿಲ್ಲ (ಜಾಲಪ್ಪ. 1, ೯೮); 
ಮುಂದೆ ಹಾದಿಯಲ್ಲಿ ಒಂದು ಜಲಸಂದು ಸಿಗುವುದು (ಮಚಿಸ. ೮0). 
[ ಆಸಂ. ಜಲಸಂಧಿ] 
ಜಲಸಂಧಿ (ನಾ). ಎರಡು ಸಮುದ್ರಗಳನ್ನು ಅಥವಾ ವಿಸ್ತಾರವಾದ 
ಜಲಭಾಗಗಳನ್ನು ಕೂಡಿಸುವ ಇಕ್ಕಟಾದ ಜಲಪ್ರದೇಶ : ಜಲಸಂಧಿ 
ಅಥವ ಸ್ಟ್ರೇಟ (86೯81) ಅಂದರೆ ಎರಡು ಸಮುದ್ರಗಳನ್ನು ಜೋಡಿಸುವ 
ಇಕ್ಕಟ್ಟಾದ ನೀರು (ಧೂಗೋಳ. ೦೨); 9 ಮೈಲಿ ಅಗಲವಿರುವ ಜಲಸಂಧಿ 
ಯೊಂದು ಈ ದ್ವೀಪವನ್ನು ಚೀನಾದೇಶದಿಂದ ಪ್ರತ್ಯೇಕಿಸಿದೆ (ಧೂವಿವ. ೪೨೨). 
[ ಜಲ್ಮ + ಸಂಧಿ] 
ಜಲಸಮಾಧಿ (ನಾ). ನೀರಿನಲ್ಲಿ ಮುಳುಗಿ ಹೋಗುವುದಂ; ನೀರಲ್ಲಿಯೆ 
ಮಂಳುಗಿ ಸಾಯುವಿಕೆ. 
ಜಲಸಮಾಧಿಯಾಗು - ನೀರಿನಲ್ಲಿ ಮುಳುಗಿ ಸಾಯು: ಗಂಗಾ 
ಪ್ರವಾಹದ ಮಧ್ಯದಲ್ಲಿ. . . ಕಪಾಲಕುಂಡಲೆಯೂ ನವಕುಮಾರನೂ 
ಜಲಸಮಾಧಿಯಾಗಿ ಹೋದರು (ಕಪಾಕುಂ. ೧೩೦). [ಜಲ * ಸಮಾಧಿ] 
ಜಲಸಾ, ಜಲಸ (ನಾ). ೧. ಸಂತೋಷ ಕೂಟ: ಅಲ್ಲೊಂದ್‌ ಜಲಸಾ, 
ಇಲ್ಲಿ ಖುಲಾಸಾ, ಮದರಸ, ವಿ3ಟಿಂಗ, ಫಂಕ್‌ಶನ್‌ (ಚಿಂತನೆ. ೫೯-೦೦). 
೨. ನೃತ್ಯ, ಸಂಗೀತ ಮೊದಲಾದುವುಗಳ ಪ್ರದರ್ಶನ ಸಭೆ; ಬೈಠಕ್ಕು: 
ಸುಮಾರು ನೂರು ಜನ ಕುಳಿತು ಜಲಸಾ ಕೇಳುವಷ್ಟು ಸಭಾಂಗಣ ವಿಸ್ತಾರ 
ವಾಗಿತ್ತು (ರಾಗಿಡ. ೨೫೪). ಜಲಸ: ೨. ಒಂದು ಕಡೆಯಲ್ಲಿ ಕೆಲವು ತರುಣರು 
ಸೇರಿ ಒಂದು ಸಂಗೀತ ಜಲಸವನ್ನು ಜರುಗಿಸುತ್ತಿರುವರು (ಕನ್ಮಾಲ. ಬಿ. 


ಜಲಸೂತ್ರ 


ಜಲಸಾಹೊಡೆ-ಖುಷಿಪಡಂ ; ಸಂತೋಷಕೂಟದಲ್ಲಿ ಪಾಲ್ಗೊಳ್ಳು : 
ಜಲಸಾ ಹೊಡೀಲಿಕ್ಕೆ ಹೊರಟೇ ಬಿಟ್ಟಿದಾನೋ (ಮರಳಿ: ೦೭೬): 
[ «ಆರ. ಹಿಂ. ಜಲಸಾ ; ಪಾರ. ಜಲಸ್ಥಾ; ಮರಾ, ಜಲಸಾ, ಜಲ್ಲಾ, ] 
ಜಲಸೂತ್ರ (ನಾ). ನೀರಿನ ಧಾರೆ. 
ಜಲಸೂತ್ರದ ಮನೆ ಎ ಧಾರಾಗೃಹ: ಎಲೆ ಕದಳಿ, ನವಿಲ ಮರಿಗಳನು 
ಜಲಸೂತ್ರದ ಮನೆಯಲ್ಲಿರಿಸು (ವದಕಾ. ೫೦). [ಜಲ್ಯ+ ಸೂತ್ರ] 
ಜಲಸೇಕ, ಜಳಸೇಕ (ನಾ). ನೀರನ್ನು ಸಿಂಪಡಿಸುವಿಕೆ ; ಜಲಸೇಚನ : 
ಆ ತ್ರಿಮೂರ್ತಿಗಳಾ ಮಂತ್ರಿತ ಜಲಸೇಕ ಮಾತ್ರದೆ . . . ಅತ್ರಿಯ 
ಸತಿಗನಸೂಯಾದೇವಿಗೆ ಪುತ್ರರಾದರು ಪೂರ್ವದೊಳು (ಹೆದಿಬ. ೨-೪೬). 
ಜಳಸೇಕ: ಜಳಸೇಕಂ ಪೂಗೆ ಜೊನ್ನಂ ಕೊರಗಿದ ಸಸಿಗೆ... ಆಶಾನುಬಂಧಂ 
ವಿರಹಿಗೆ ಪಿರಿದುಂ ಜೀವನಾಧಾರಮಲ್ತೇ (ಲೀಲಾವ. ೦೦-೮8). 
[ ಜಲ್ಕ *- ಸೇಕ್ಕ]) 
ಜಲಸೇಚನ (ನಾ). ಎ ಜಲಸೇಕ : ವಿಶ್ವಕ್ಕೆ ಕರುಣೆಯ ಜಲಸೇಚನ ಮಾಡಿ 
ಸತ್ಯ, ಶಾಂತಿ, ಅಹಿಂಸೆಯ ಮಹಾತತ್ವಗಳನ್ನು .ಬೋಧಿಸಿದ ಭಗವಾನ್‌ 
ಬುದ್ಧನು (ಆತ್ಮಾಪ೯, ೨), [ ಜಲ್ಲ + ಸೇಚನ] 
ಜಲಸೇವಂತಿಗೆ (ನಾ). ಸೇವಂತಿಗೆಯಲ್ಲಿ ಒಂದು ಬಗೆ: “ ಶೇಷಾಲಂ- 
ಜಲಸೇವಂತಿಗೆ ” (ಓಷಧಿ. ೦೭೦). [ ಜಲ್ಮ + ಸೇವಂತಿಗೆ) 
ಜಲಸ್ತಂಭ, ಜಳಸ್ತಂಭ (ನಾ): ೧. ಎ ಜಲಸ್ತಂಭನ ೨: ಎತ್ತಣಗ್ನಿ 
ಸ್ತಂಭವಾ ಜಲಸ್ತಂಭವಾದತ್ತವಂಗೆ (ವೀಕೈಪು. ೨-೩-೪೨) ; ಜಲಸ್ತಂಭದಿಂ 
ಗೆಲ್ವೆವಾವಿಂದು ಜೈನರ" . . . ಬಂದಿರ್ಪಿನಂ (ಜಾಲಾಸ್ಕ. ೪-೦೩-೬೬). 
೨. ಕಂಬದ ಆಕಾರವಾಗಿ ನಿಂತ ನೀರು: ಭಯಂಕರವಾದ ಬಿರುಗಾಳಿ 
ಸಮುದ್ರದಲ್ಲಿ ಕಾಣಿಸಿಕೊಂಡಾಗ . . . ಆಲಿಕೆಯ (೫೩8೩೮1 ಆಕಾರದ 
ಮೇಘಗಳು ಕೆಲವು ವೇಳೆ ನೀರಿನ ಮಟ್ಟಕ್ಕೂ ಇಳಿದು ನೀರನ್ನು ಸೆಳೆದು 
ಕೊಂಡು ಹೋಗಿ ಮೇಘಮಂಡಲಕ್ಕೆ ಮುಟ್ಟಿಸುತ್ತವೆ. ಹೀಗೆ ಉಂಟಾಗುವ 
ಸೀರಿನ ಧಾರೆಗೆ (1788660085) ಜಲಸ್ತಂಭ ಎನ್ನುತ್ತಾರೆ (ಛೂವಿವ, ೬೭). 
ಜಳಸ್ತಂಭ : ೧. "ಜಳಸ್ತಂಭವಂಂತ್ರ' ಪರಾ. | [ಜಲ + ಸ್ತಂಭ) 
ಜಲಸ್ತಂಭನ (ನಾ). ೧. ನೀರನ್ನು ತಡೆಯಂವುದು. ೨. ನೀರಿನಲ್ಲಿದ್ದೂ 
ನೀರಿನ ಬಾಧೆ ತಟ್ಟದಂತೆ ತಡೆಯುವ ಮಂತ್ರವಿದೆ : ಶಸ್ತ್ರವಿದ್ಯೆ ಮಲ್ಲ 
ವಿದೆ ಧನುರ್ವಿದ್ಯೆ ಆಗ್ನಿಸ್ತಂಭನ ಜಲಸ್ತಂಭನ ವಾಯುಸ್ತಂಭನ , . . 
ಇವೆಲ್ಲವ ಕಲಿತಡೇನೋ (ಮಡಿಮಾ, ೪೩-೬೦); ಒಂದು ಮಡುವಿನೊಳಗೆ ಜಲ 
ಸ್ತಂಭನ ವಿದ್ಮೆಯಿಂದ ಮುಳುಗಿಕೊಂಡಿದ್ದನು (ವಜಭಛಾ. ೩೦೩). 
[ಜಲ್ಮ + ಸ್ತಂಭನ] 
ಜಲಸ್ಪರ್ಶ (ನಾ). ಕೈಕಾಲು ತೊಳೆದಂಕೊಳ್ಳುವುದಂ ; 
ವಿಸರ್ಜನೆ ; ಜಲಶಂಕೆ. [ಜಲ್ಕ ಸ್ಪರ್ಶ) 
ಜಲಹರಿ (ನಾ). ೧. ನೀರಿನ ಜರಿ,-ಪ್ರವಾಹ : ಉಗಮದಲಿ ತೋಡುವದು 
ಯಾವುದೊ ಎದೆಯ ಆಳದ ಜಲಹರಿ (ಹೃದಸ. ೩೮-೫). ವಿ. ಲಿಂಗಕ್ಕೆ 
ಅಥವಾ ವಿಗ್ರಹಕ್ಕೆ ಅಭಿಷಕ ಮಾಡಿದ ನೀರು, ಪಾಣಿವಟ್ಟಲಿನಿಂದ 
ಹರಿದು ಹೋಗುವುದಕ್ಕಾಗಿ ಮಾಡಿರುವ ದಾರಿ: ಶಿವಶಿವ ಕರುಣಿ 
ಮಹಾದೇವಾ ಎಂದು ಮನವೊಡೆಯಲೊಟ್ಟಿ ಒಲೆ ಜಲಹರಿಯಿಂದೊಂ 
ದೂಟುಗೋಲು ಪೊಟಿಮಡಲದಂ ಕೊಂಡು (ನಂಬಿರ. ೧೪-೧೦೪) ; ದನಿ 
ಯಾಗದ ತೆಜದಿ ಜಲಹರಿಯ ದಿಕ್ಕಿಂಗಾಗಿ ತೊಲಗುತ್ತ (ಬಸಪು. ೨೬-೨೬). 
[ ಜಲ್ಮ * ಹರ್ಕಿ (ಎಪರ್ಮಿ)] 
ಜಲಹಿಪ್ಪಲಿ (ನಾ). ಜಲಪಿಪ್ಪಲಿ ; “ ನೀರುಹಿಪ್ಪಲಿ ” (ಅಮರ. ಟೀಕೆ): 
“ ಲಾಂಗಲೀ ಶಾರದ, ತೋಯಪಿಪ್ಪಲೀ, ಶಕುಲಾದನೀ ಈ ೪ ಜಲ 
ಹಿಪ್ಪಲಿ” (ನಾಜರಾ.೦೦೦); “ಮತ್ಸ್ಯಾದನೀ-ಜಲಹಿಪ್ಪಲಿ ಕಟುಕರೋಹಿಣಿ” 
[ ಜಲ + ಹಿಪ್ಪಲಿ) 


ಮೂತ್ರ 


(ಓಷಧಿ. ೦೦೪). 


೩೦೦೬ 


40 


45 


ಜಲಾನಯನಪ್ರದೇಶ 


ಜಲಾಂಜಲಿ; ಜಳಾಂಜಳಿ (ನಾ). ಎ ಜಲತರ್ಪಣ : ಸತ್ತರೊಡಸುಯಿದೆ 
ನಿಂದೊಡೆ ಮಾಡಲಕ್ಕುಮಿತ್ತವರ್ಗೆ ಜಲಾಂಜಲಿ ಪ್ರಭೃತಿ ದಾನವಿಶೇಷ 
ಮಹೋಪಕಾರಮಂ (ಕಾದಂಟೂ, ೯೬೨). ಜನಾಂಜಳಿ : ಧರಾತಳಮಂ 
ಕೊಟ್ಟನಿವಂ ಜಳಾಂಜಳಿಯುಮಂ ನಾಂ ಕೊಟ್ಟೆನಿಲ್ಲ (ಗದಾಯರಿ- ೫-೩೦). 
[ ಜಲ್ಕ + ಅಂಜಲಿ] 
ಜಲಾಂತರ್ನೌಕೆ (ನಾ). ಸಮುದ್ರದ ಒಳಗಡೆ ಸಂಚರಿಸುವ. ಹಡಗು : 
ಡ್ರೆಬ್ಬೆಲ್‌ , , , ಜಲಾಂತರ್ನೌಕೆಯನ್ನು (5uರಿಯ।nಂ) ನಿರ್ಮಿಸಿ ಥೇಮ್ಸ್‌ 
ನದಿಯಲ್ಲಿ ಪ್ರದರ್ಶನ ಮಾಡಿದನು (ಶಿಲ್ಕನಾ. ೦೩೨). "ಜಲಗರ್ಭನಾವೆ' 
ಪರಾ. (ಸಂ. ಜಲಾಂಶರ್ನೌಕಾ (ಜಲ +೬ ಅಂತರ್‌ * ನೌಕಾ) ] 
ಜಲಾಕರ (ನಾ). ೧: ಸರೋವರ ; ಕೊಳ ; ಜಲಾಶಯ : ಅಂಗೀಕೃತ 
ಕುಟಜಶೋಭಾಪ್ರಭಾವಮಾಗಿಯುಂ ಸಂಶೋಷಿತ ಜಲಾ[ಪಾಕಾಂ. ಡಾ] 
ಕರಮಲ್ತು (ಜಂದ್ರಪು. 9-೪೨ ವ). ೨. ಚಿಲುಮೆ ; ಊಟೆ : (೪. 
[ ಜಲ್ಲ +೬ ಆಕರ್ಯ 
ಜಲಾಕರ್ಷಣಯಂತ್ರ (ನಾ). (ಬಾವಿಯಿಂದ) ನೀರನ್ನು ಎತ್ತುವ 
ಯಂತ್ರ; ರಾಟಳ : “ರಾಟಾಳಃ -ಜಲಾಕರ್ಷಣಯಂತ್ರಂ” 
(ಕಾಶಳ್ಳ. ೧೬). [ ಜಲ್ಯ * ಆಕರ್ಷಣ * ಯಂತ್ರ 
ಜಲಾಕಾರ (ನಾ). (?) : ಕಳಾಬಿಂದು ವಟಾಮುಖಿಯೆಂಬ ಹೆಂಗೂಸಿನ 
ಕೈಯಲು ಜಲಾಕಾರವೆಂಬ ಗಡಿಗೆ ಇದ್ದಿತ್ತು ಆ ಗಡಿಗೆಯಲ್ಲಿ ಚನ್ನಬಸವಣ್ಣ 
ನೀರು ತಂದ ಮಡಿವಾಳಯ್ಯ ಸಯದಾನವ ತಂದ (ಬಸವ. 669). 
"ಜಲತ್ಕಾಲ' ಪರಾ. [?] 
ಜಲಾಗಮ (ನಾ). ನೀರನ್ನು ತರುವುದು,-ತರುವಿಕೆ: ಆನೆಗಳ ಮೇಲೆ 
ಕುವರಿಯರಿರ್ದು ಮುತ್ತುಗಳ ಸೋನೆಗಳನಡಿಗಡಿಗೆ ಸೂಸುತಿರೆ. . . 
ಜಲಾಗಮಕೆ ಹರಿ ತಾನೆ ಬರೆ ಮೊಳಗಿದುವು ದೇವದುಂದುಭಿ ಕಜಿಹದುದರಳ 
ಮಳೆ ಗಗನದಿಂದ (ಜೈಮಿಭಾ. ೩೩-೪೩), [ಜಲ್ಕ + ಆಗಮ] 
ಜಲಾಧಾರ (ನಾ). ಜಲಾಶಯ ; ಕೆರೆ: “ ತಟಾಕಂ ಜಲಾಧಾರಮೆನೆ ಕೆಟ್‌ ” 
(ಮಂಗರಾ. ೧೨೩-೦೪). [ ಜಲ * ಆಧಾರ] 
ಜಲಾಧಿದೈವತ (ನಾ). ನೀರಿನ ಅಭಿಮಾನಿ ದೇವತೆ; ವರುಣ; “ವರುಣಃ 
. ಎ. ಜಲಾಧಿದೈವತಂ, ಪ್ರತ್ಕಗಾಶಾಪತಿಃ - ಈ ೬ ವರುಣನ ವೆಸರ್‌ ” 
(ಹಲಾಯಾ. ೧೩-೬೪): [ಜಲ್ಲ + ಅಧಿದೈವತ] 
ಜಲಾಧಿವಾಸ (ನಾ). ದೇವತಾವಿಗ್ರ ಹ ವನ್ನೂ ಪ್ರತಿಷ್ಠೆ ಮಾಡಂವ 
ಮೊದಲು ನೀರಿನಲ್ಲಿ 'ವಂಳುಗಿಸಿ ಇರಿಸುವ ವಿಧಿ: ಚೈತುಶುದ್ಧ 
ಪಂಚಮಿ ಸ್ಥಿರವಾರದಿಂದ ತ್ರಯೋದಶಿವರೆಗೂ ಜಲಾಧಿವಾಸ ಮುಂತಾದ 
ಕರ್ಮಗಳು ನಡೆದ ಮೇಲೆ ಕೇಶವಪ್ರತಿಷ್ಠೆ ಮಾಡಿಸಿದರು 
(ಹೊಯ್ಸವಾ. ೨೦), [ ಜಲ್ಕ ಅಧಿವಾಸ್ಯ 
ಜಲಾಧಿವಾಸನ (ನಾ). ಎ ಜಲಾಧಿವಾಸ: ಜಲಾಧಿವಾಸನಮೆಂಬ 
ಮಹೋತ್ಸವಮಂ . . . ವತಾಡುವುದು (ಪ್ರತಿಷ್ಠಾ. 3-೦). 
[ಜಲ + ಅಧಿವಾಸನ ] 
ಜಲಾಧೀಶ್ವರ (ನಾ). ಎ ಜಲಾಧಿದೈವತ : ಭೂಮಿಗಧಿಪನೇ ಶರ್ವನೆಂಬಾ 
ಪೆಸರಿನಿಂ ರಾಮಣೀಯಕ ಜಲಾಧೀಶ್ವರಾ ರುದ್ರಾಖ್ಯದಾಮಹಿತವಹ್ನಿಗ 
ಧಿಪನೆ (ವೀಕ್ಕಪು.: ೬-೧-೪೪). [ ಜಲ್ಮ ೪ ಅಧೀಶ್ವರ] 
ಜಲಾನಯನ (ನಾ). ನೀರನ್ನು ತರುವುದು,-ಒದಗಿಸುವುದು. "ಜಲಾ 
ನಯನ ಪ್ರದೇಶ' ಪರಾ. [ಜಲ ೬ ಆನಯನ] 
ಜಲಾನಯನಪ್ರದೇಶ (ನಾ). ನದಿಗೆ ಅಥವಾ ಕೆರೆ ಕೊಳಗಳಿಗೆ ಸೇರಂವ 
ನೀರು ಹರಿದು ಬರುವ ಪ್ರದೇಶ : “ ಜಲಾನಯನಪ್ರದೇಶ (ನದಿಗೆ 
ಬರುವ ಮಳೆನೀರು ಬಿದ್ದಪ್ರದೇಶ) ; ಇಳಿಮೇಡು ” (೦೬೦%ಜ26 ೩೭೦೩. 
ಇಂಕನಿ). [ ಜಲಾನಯನ * ಪ್ರದೇಶ] 


ಜಲಾಯತಾಸ್ತ್ರ 


ಜಲಾಯತಶಾಸ್ತ್ರ (ನಾ). ಜಲವನ್ನು ಸುರಿಸಂವ ಅಸ್ತ್ರ ; ವರುಣಾಸ್ತ್ರ : 
ನಾರಾಯಣನ . ನುಡಿಯಿಂದ ' ಮುನ್ನೆ ಜಲಾಯತಾಶ್ರವನರ್ಜುನನು 
ಗಾಂಡಿವದಲುಗುಳಿಸಿದ (ಕುವ್ಕಾದ್ರೋ. ೧೯-೪೬). 
[ ಜಲ್ಯ + ಆಯತ್ಮ 4 ಅಸ್ತ್ರ) 
ಜಲಾಯಿಸು (ಕ್ರಿ). ಸುಡು ; ದಹಿಸಂ : (8). 
[ ಜಲಾಯ್ಯ (P ಹಿಂ. ಜಲಾನಾ) + - ಇಸ್ಬು)] 
ಜಲಾರಿ (ನಾ). ನೀರಂ ಹರಿಯಂವ ಮಾರ್ಗ: “ಜಲಾರಿಎನೀರ ಮಾರ್ಗಂ” 
(ಕಾಶಕ್ಕೆ. ೦೪೬). [ ಇಜಲಹರಿ ] 
ಜಲಾರ್ದ (ಗಂ). ನೀರಿನಲ್ಲಿ ನೆನೆದ, - ಒದ್ದೆಯಾದ: ಸಮಂತು ಸೂಸುವ 
ಜಲಾರ್ದ್ರ್ರಲಸದ್ಧ ವಳಾಕ್ಷತಂಗಳೊಳ್ಳೆ ರಸಿದ ತಣ್ಣನೆತ್ತಿ (ಪಂಪಧಾ. ೨-೯೫). 
[ಜಲ + ಅರ್ದ] 
ಜಲಾಲಿ (ನಾ). ಮೊಹರಂ ಹಬ್ಬದಲ್ಲಿ ಹಾಕುವ ಒಂದು ವೇಷ: (1). 
`'[+ ಪಾರ. ಜಲಾಲೀ ] 
ಜಲಾವತಾರ (ನಾ). ನದಿಗಳಲ್ಲಿ ನೀರಿಗಾಗಿ ಇಳಿಯಂವ ಸ್ಥಳ; ನದಿಯ 
ಘಟ್ಟ; ನದಿಗಳ ದಡದಲ್ಲಿರುವ ಸೋಪಾನಮಾರ್ಗ. 
[ಜಲ್ಯ * ಅವತಾರ ) 
ಜಲಾವರ್ತ (ನಾ). ನೀರಿನಲ್ಲಿಯ ಸುಳಿ: “ ಸುಟ್‌ಎಕೆಲಸಗಳ್ಳಂ; ಸಸಿಯ 
ಸುಚಿ; ಸುಚಿವ ಭಾವಂ; ಜಲಾವರ್ತೆಂ” (ಶಮದ. ಪರಿ. ೦). 
"ಜಲಾವರ್ತಾಕ್ಷರ? ಪರಾ. [ಜಲ್ಯ * ಆವರ್ತ] 
ಜಲಾವತಾಣಕ್ಷರ (ನಾ). ಎ ಜಲಲಿಪಿ ೨ : ಪರಿವುತ್ತಿರ್ಪ ಮರೀಚಿಕಾಜಲ 
ಜಲಾವರ್ತಾಕ್ಷರಂ ತೋಟುವೈಸಿರಿ ಪುಲ್ಲಗ್ರದ ತುಂತುರೈ (ಸೋಮೇಶ. ೯೦): 
`[[_ ಜಲಾವರ್ತ + ಅಕ್ಷರ] 
ಜಲಾವು (ಗು). ಉರಿಸುವ ; ಉರಿಸುವುದಕ್ಕೆ ಯೋಗ್ಯವಾದ”: ಇಲ್ಲಿ 
ಜಲಾವು ಕಟ್ಟೆಗೆ ದೊರೆಯುತ್ತದೆ (ಕೂಡ). [ “ಹಿಂ. ಜಲಾಊ] 
ಜಲಾಶಯ, ಜಳಾಶಯ (ನಾ). ೧. ನೀರಿಗೆ ಆಶ್ರಯವಾದುದು; ಕೊಳ, 
ಸರೋವರ ಮೊದಲಾದುದಂ: ಆಧುನಿಕ ಕಾಲದಲ್ಲಿ ದೊಡ್ಡ ಜಲಾಶಯ 
ಗಳನ್ನು ನಿರ್ಮಿಸಿ ನಾನಾವಿಧಗಳಲ್ಲಿ ಪ್ರಯೋಜನ ಪಡೆಯುತ್ತೇವೆ 
'(ನೆನರಿ.೪). ೨. ಲಾಮಂಚ; ಬಾಳದ ಬೇರು. ೩. ವಿನಾನಂ. ಜಳಾಶಯ: 
೧. ಕಳಶಜನುದಯದೊಳೊದವಿದ ಜಳಾಶಯಂ ತಿಳಿದುವೊಡನೆ'ಕದಡಿದು 
ವವನೀತಳಪತಿಯ ಪಡೆಯೊಳರಿನೃಪಜಳಾಶಯಂ ಶರದಮೇವಿರು 
ದ್ಭಾರ್ಥಕಮೋ (ಶಾಂತಿಪು. ೦೦-೧೩೯). [ ಜಲ + ಆಶಯ-] 
ಜಲಾಶ್ರಯ (ನಾ). ಎ ಜಲಾಶಯ. ([ ಜಲ್ಯ + ಆಶ್ರಯ] 
ಜಲಾಶ್ರಿತೆ (ನಾ). ನೀರಿನಲ್ಲಿ ವಾಸವಾಗಿರುವವಳು ; ಯಕ್ಷಿಣಿ : “ಕನ್ನಿಕೆ 
ಯರು, ಜಲಾಶ್ರಿತೆ[ಪಾಕಾಂ. ತ]ಯರೆನಲ್ಕೆ. ಜಕ್ಕಿಯರೆನಿಕ್ಕುಂ ” (ಮಂಗರಾ- 
,'೩-೧೩4). [.ಸಂ. ಜಲಾಶ್ರಿತಾ (ಜಲ ಆಶ್ರಿತ -) 1] 
'ಜಲಾಸ್ತ್ರ.(ವಾ). ನೀರನ್ನು ಸುರಿಸುವ ಅಸ್ತ್ರ ; ವರುಣಾಸ್ತ್ರ : 
ವಿಶಿಖವನಿವರು ನಂದಿಸಿದರು ಜಲಾಸ್ತ್ರದಲಿ (ಕುವ್ಯಾಭೀ. ೯-೪೪). 
[ ಜಲ್ಯ + ಅಸ್ತ್ರ) 
ಜಲಿಕ, ಜಲಗ (ನಾ). ೧. ಮೋಸಗಾರ ; ಮಾಯಾವಿ ; ಕುಹಕಿ : 


ಉರಿಯ 


“ ಧಾರ್ತನಾ ವ್ಯಂಸಕಂ ಜ[ಷಾಕಾಂ. ಜಿ]ಲಿಕನೆನೆ ಮಾಯೆಗೈವವನಕ್ಕು ” |: 


(ಮಂಗರಾ. ೬೭-೬): ಜಲಗ:.ವಿ. ವಿರಾನಂಗಾರ; ಬೆಸ್ತ: ಅಂಗೈಯಗಲದ 
ಪಟ್ಟಣದೊಳಗೆ ಆಕಾಶದುದ್ದ ಎತ್ತು ತಪ್ಪಿತ್ತು. . . ಜಲಗರ ಕರಸಿ ಜಲವ 
ತೊಳೆಯಿಸಿ . . . ಅಲಿಸಿಕೊಂಡು. ಬಾರಯ್ಯ (ಸರ್ವವ, ೨೦೩-೯೨೦) ; 
ಸಾಗರದೊಳಗಿರ್ದು ಜಲಗನ ಬಲೆಯೊಳಗಾಗಬರ್ಪದೆ (ಮೋಹತ. ೦೮-೩೯). 
[ ಆಸಂ. ಜಾಲಿಕ] 
ಜಲಿಕೆ (ನಾ). ಜಿಗುಳೆ ; ಜಿಗಣೆ. [ಸಂ. ಜಲಿಕಾ] 


೩೦೦೭ 


10 


16 


20 


2 


ಜಲೌಕಸ 


ಜಲಿಸು (ಕ್ರಿ). ೧. ಸುಡಂ; ಜ್ವಲಿಸಂ : ಬಲವಾಗಿ ಒದಗಿರ್ದ ಜಲಿಪ 
ಕಂಟಕವು . . , ಕಳೆದುವೋಯಿತು (ಹಮಹಕ.೭3). ೨. ಹೊಳೆ; ವಿಂರಂಗು; 
ಪ್ರಕಾಶಿಸಂ: ಜಲಿಪಸಿಮಯ್ಯನು ಕಲಕಿಸಿ ಕೂಗೆ ವಲಕಿಸಿ 'ಮುಖವನು 
ಕುಲಿಕಿಸಿ ಸಾಗೆ (ಹಮಣ, 3೨). [ ಅಜ್ವಲಿಸು] 

ಜಲುಕೆ (ನಾ). ಎ ಜಲಿಕೆ. [ ಸಂ. ಜಲುಕಾ] 

ಜಲುಗು (ನಾ): ನೀರು ಜಿನುಗುವ ಅಥವಾ ಹನಿಯಂವ ಸ್ಥಳ : ಗುಹೆ 
ದೊಣೆ ಮೊರಡಿ ಪಳ್ಳ ಕೊಳ್ಳ ಜರಿ ಸರಿ ಜಲುಗು ಗಹನ ಗಹ್ವರದ 
ವಿಂಧ್ಯಾದ್ರಿಯಂ ಫಲುಗುಣನ ಸೇನೆ ತುಳಿದಸಿಯರೆದುದು (ಜೈಮಿಛಾ. 
೧೦-೮). "ಜವುಗು' ಪರಾ. 

[ದೇ ಪರ್ಜಿ. ಜಲುಗ್‌, ಜಲುಬ್‌; ಕುವಿ. ಜಲ್ಲ ಇ ಊಟೆ] 

ಜಲೂಕ, ಜಳೂಕ (ನಾ). ಇ ಜಲಿಕೆ: ಮಂಡೂಕ ಮಕರೆ ವ್ಯಾಳಕುಲವು 
ಜಲೂಕ ಕರ್ಕಟ ತಿಮಿ ತಿಮಿಂಗಿಲ (ಶಂಕಾ. ೦-೩೦). ಜಳೂಕ: ಮೆಯ್ಯಂ 
ಜಳೂಕಾವಳಿಗಳ್‌ ಪೀರ್ವಲ್ಲಿ (ಸುಕುಮಾ, ೪-೯) ; ತಿಮಿತಿಮಿಂಗಿಳೋತ್ಕರ 
ಜಳ ೂಕ ವ್ಯಾಳಕೋಳಾಹಳಧ್ಯ್ವಾನವೆರಸಿ ಜಲನಿಧಿ ಮೆಜ್‌ದುದು (ಹಕಕಾ. 
೧-೩೩); ಜಳೂಕ-ಜಿಗುಳೆ (ಕಮದ. 3೬೯ ಪ್ರಯೋ). ಸಂ. ಜಲೂಕಾ] 

ಜಲೂಕೆ, ಜಳೂಕೆ (ನಾ). ಎಜಲಿಕೆ. ಜಳೂಕೆ: “ಜಳೂಕಾ, 
ಜಳೌಕಾಃ- ಈ ೨ ಜಿಗುಟ್‌” (ಹೃರಾಯು, ೦೦೯೯-೩೯). [ಸಂ. ಜಲೂಕಾ] 

ಜಲೂಚಿ (ನಾ).ಜೂಲಂ ; ಗೌಸಂ (?) : ಎಳಸಿತಾಭ್ರೋತ್ತುಂಗ ಮಾತಂಗ 
ಕಮರಿಸಿದ ಮುತ್ತಿನ ಜಲೂಚಿಯಿರವೋ (ನಂದಿಮಾ. ೦೮-೨೬). [?1 

ಜಲೇಶ, ಜಳೇಶ (ನಾ). ನೀರಿನ ಅಧಿಪತಿ ; ವರಂಣ : ಪವಳದ ಬೀಡು 
ಕಂಬುಗಳ ನಾಡು ಜಲೇಶನ ಜೋಡು . , . ಮಣಿಗಳಾಗರಮಂದೆಸೆ 
ದತ್ತು -ಸಾಗರಂ (ಸೂಕ್ತಿಸು: ೨-೩೭). ಜಳೇಶ: ಸುರಪತಿ ಶಿಖಿ ದಂಡಧರಂ 
ನಿರುತಿ ಜಳೇಶಂ ಸಮಾರಣಂ ಧನದನುಮಾಶ್ವರನೆಂಬ ಲೋಕಪಾಲರನಿರ 
ವೇಟ್ತಿ (ಶಾಂಕಿಳು. ೦೦-೩೧). [ ಜಲ್ಮ 3 ಈಶ] 

ಜಲೋಕೆ (ನಾ). ಎ ಜಲಿಕೆ. (ಸಂ. ಜಲೋಕಾ) 

ಜಲೋಚ್ಛ್ಛ್ವಾಸ; ಜಳೋಚ್ಚ್ವಾಸ (ನಾ). ೧. ಕೆರೆ ಮೊದಲಾದುವುಗಳಲ್ಲಿ 
ಹೆಚ್ಚಾದ ನೀರನ್ನು ಹರಿಯಬಿಡಲು ಮಾಡಿರುವ ಮಾರ್ಗ; ಕೋಡಿ; 
ಕಡೆಗೋಡಿ : “ ಪರಿವಾಹಮೆನೆ ಜಲೋಚ್ಛ್ಛಾಸಮೆನೆ ಶಡೆಗೋಡಿ” 
(ಮಂಗರಾ. ೧೨೩-೦೩) . ೨. ಸವಂಂದ್ರದ ಉಬ್ಬರ ; ಭರತ : ಜಲೋ 
. ಚ್ಛ್ವಾಸವಿದ್ದ ಕಾಲದಲ್ಲಿ ಹಡಗು. ದಡದಲ್ಲಿದ್ದರೆ ಅಲೆಗಳ ಹೊಡೆತ 
ದಿಂದೊಡೆದು ಚೂರಾಗಿ ಹೋಗುತ್ತದೆಂದು ಅವರು ತಿಳಿದಿದ್ದರು 
(ಕೆಪಾಕಂಂ. ೭). ಜಳೋಚ್ಛಾ ಆಸ: ೧. “ಪರೀವಾಹಃ, ಜಳೋಚ್ಛ್ಛಾಸಃ- 
ಈ ೨ ಕಡೆಗೋಡಿ” (ಹೆಕಾಯು. ೧೦೨-೩೩). [ ಜಲ್ಮ + ಉಚ್ಛ್ವಾಸ) 

ಜಲೋದರ, ಜಳೋದರ (ನಾ). ಹೊಟ್ಟೆಯಲ್ಲಿ ನೀರಂ ತುಂಬಿಕೊಳ್ಳೂವ 
ಒಂದು ಬಗೆಯ ರೋಗ; ಉದರರೋಗ : ಹೊಟ್ಟೆಯ ಬಾವು, 
ಹೊಟ್ಟೆಯೊಳಿರ್ದ ಜಂತುರೋಗ, ಜಲೋದರ ಸಹೆ ಗುಣಮಕ್ಕು (ಸಕವೈ. 
೨೫೬). ಜಳೋದರ : ಹಿರಿದು `ಹುಸಿಗಬುಧಿಪಶಿ ಮುನಿದು ಮಾಡಿದ 
ಜಳೋದರವ ಭಾವಿಸದೆ (ಹಠಕಾ. ೨-೧೯). [ ಜಲ್ಕ * ಉದರ] 


-ಜಲೋದ್ಧತರತ (ನಾ). [ಛಂದ] ಪ್ರತಿಪಾದದಲ್ಲಿ ಹನ್ನೆರಡು ಆಕ್ಷರಗ 


ಳಿರುವ ಒಂದು ಸಮಪಾದವೃತ್ತ: ಗುಣಾಗ್ರಣಿ ದಿನೇಶವಾಯುಯುಗಳಂ 
ಜಲೋದ್ಧತರತಂ (ಛಂದೋಂಬಂ, ೨-೧೩೮). [ಸಂ.] 
ಜಲೋಪಲ (ನಾ). ಆಣೆಕಲ್ಲು; ಆಲಿಕಲ್ಲು: ಘನ ಕಾಟ್‌ದುವು ಮೇಣಿಂದ್ರ 
ಗೋಪ ಜಲೋಪಲಂಗಳನು (ಶಂಕದಾ. 8-೦೨). [ ಜಲ್ಯ * ಉಪಲ) 
ಜಲೌಕಸ, ಜಳೌಕಸ (ನಾ). ಜಿಗುಳೆ. ಜಳೌಕಸ: “ ಜಳೂಕಂ 
ಜಳೌಕಸಮೆನಲಂ ಜಿಗುಟಿ*ಯೆಂದೆನಿಕ್ಕು ” (ಮಂಗರಾ. ೦೨೨-೮). 
[ ಆಸಂ. -ಜಲೌಕಸ್‌ ] 


ಜಲೌಕೆ 


ಜಲೌಕೆ (ನಾ). ಎ ಜಲಿಕೆ. [ಸಂ. ಜಲೌಕಾ] 

ಜಲೌಘ (ನಾ). ನೀರಿನ ಸಮೂಹ : ಪ್ರಕಟಂ ವಾರಿಧಿವೇಳೆ ವಾರ್ಧಿಗೆ 
ಜಲೌಘಸ್ಪರ್ಧೆಯೊಳ್‌ ಬಾಧ್ಯಬಾಧಕಭಾವಂ ನೆಗಟಲ್ಕೆ (ಜಗವಿ, ೦-೩೧). 

[ ಜಲ + ಓಘ] 

ಜಲ್ಲಿ, (ನಾ). ಮೊಹರಂ ಹಬ್ಬದ ಕೊನೆಯ ದಿನದ ಉತ್ಸವ : ಹಿಂದೆ 
ಹೆಮ್ನಳ್ಳಿಯಲ್ಲಿ ಬಾಬಯ್ಯನ ಜಲ್ಲಿ ಎಂದರೆ ಹಿಂದುಗಳಿಗೆ ಒಂದು ದೊಡ್ಡ 
ಹೆಬ್ಬ (ಮಗಮಾಂ. ೧); " ಜಲ್ಲಿ ' ಯಲ್ಲಿ ಬೇರೆ ಊರುಗಳ ಮುಸಲ್ಮಾನರು 
ಕೊರಟಿಯ ಬಾಬಯ್ಯನ ಮಂಟಪ ಚನ್ನಾಗಿದೆ ಎಂದು ಹೊಗಳಿದರೆ ಅವನಿಗೆ 
ತಲೆಯ ಮೇಲೆ ಕೋಡು ಮೂಡಿದಷ್ಟು ಹರ್ಷವಾಗುತ್ತಿತ್ತು(ಊರುಕ. ೩೦). 

[ “ಪಾರ. ಜಲ್ಡೀ] 

ಜಲ್ಪಿ, ಜಲದಿ, ಜಲದು, ಜಲ್ಲು (ಅ). ಬೇಗನೆ ; ಶೀಘ್ರವಾಗಿ : ನಿಮ್ಮ 
ಕಡೆ ಮಂದಿ ಜಲ್ಲಿ ಕಳುಹಿಸಿ ಕೊಟ್ಟು (ರಾಜೀಂದ್ರ. ೨೯): ಜಲ್ಲಿ ಬಂದು ಬಿಡು 
(ಕೂಪಸಂ. ೭). ಜಲದಿ: (8). ಜಲದು : ಜವಾಬು ಜಲದು ಬರೆದು 
ಕಳುಹಿಸಬೇಕು(ರಾಜೇಂದ್ರ. ೪೮) ; ಕುಮುಕು ಜಲದು ಆಗದಿದ್ದರೆ (ಹೈದರ. 
೭೭). ಜಲ್ಲು : ಈಗ ಮಾತ್ರ ಕೈ ಸ್ವಲ್ಪ ಜಲ್ಲೂ ಬಿಟ್ಟೆ (ವೀನಾದ. ೧೦). 

[ *-ಅರ. ಪಾರ. ಹಿಂ. ಜಲ್ಹೀ) 

ಜಲ್ಲು "ಜಲ್ಮಿ' ನೋ. 

ಜಲ್ಪ (ನಾ). ೧. ಮಾತಂ; ನುಡಿ. ೨. ಅಸ್ಪಷ್ಟವಾದ ಮಾತುಂ,-ನುಡಿ: 
ಜಿನನಿರ್ದಂ ಮನದೊಳಗೊಂದೊಂದವೃಕ್ತ ನಿಜಾಕ್ಷರ ಜಲ್ಬಮೆಸೆಯೆ 
ಮಂದರಕಲ್ಪಂ (ಅಜಿಪು. ೭-೦೨); ಬಾ ಕೆಳೆಯ ಹೋಗೋಣ ಬಾ ... 
ಜಲದ ಜಲ್ಬವ ಕೇಳೆ ಕೊಳದ ತಡಿಗೆ (ಗಣೇಶ. ೬೬-೮) ; ಮಂಜು ಜಲ್ಬವ 
ತೋರಿ ಮಂಗ ವೀಕ್ಷಣವ ಬೀರಿ (ನಿವೇದ. ೪೦-೬) ೩. ಅಸಂಬದ್ಧವಾದ 
ಮಾತು ; ವ್ಯರ್ಥವಾದ ಮಾತು ; ಹರಟೆ : ಇದು ಮತ್ತೋನ್ಮತ್ತಜಲ್ಬಂ 
ಕುಲವಧುವರ ಮಾತಲ್ಲು (ಅಂರಾಮಾ. ೯-೦೬೯). ೪. ವಾದ ; ಚರ್ಚೆ. 
೫. ನ್ಯಾಯದರ್ಶನ ನಿರೂಪಿತವಾದ ಹದಿನಾರಂ ಪದಾರ್ಥಗಳಲ್ಲಿ 
ಒಂದು; ಪರಮತವನ್ನ ಖಂಡಿಸಿ ಸ್ಥಮತವನ್ನು ಸ್ಮಾಪಿಸುವುದು : 
ಆಯತಾಖಿಳ ತರ್ಕವಾದೋಪಾಯ ಜಲ್ಪವಿದಂಡತತಿಯೆೊಳು ಧೀಯುತಂ 
ಬಾಚೆಯ್ಯಂ (ಬಸಪು. 8೩-೮) ; ತರ್ಕ ನಿರ್ಣಯವಾದ ಜಲ್ಬ ವಿತಂಡಾ 
ಹೇತ್ವಾಭಾಸ ಛಲ ಜಾತಿ ನಿಗ್ರಹೆಸ್ಕಾ ನೆಂಗಳೆಂ ಬ ಷೋಡಶ ಪದಾರ್ಥಂಗಳಂ 
ನಿರೂಪಿಸುತ್ತಲು (ವಿವೇಕ. ೧೦); ಸ್ವಲ್ಪ ಜನರಳ್ಳಿ ಸುವ ಶತಕೋಟಿ ಭಟ 
ಸುಭಟ ಜಲ್ಬವಂಬರ ಚಲಿತರಗ್ರ ಕೊಳದಾ ಚೂಣಿ ಜಲ್ಬಮಪಹರಗೈದು 
ಕರ್ತುಚೇದ್ಯನ ಕೇಳ್ವ ಚಿತ್ರ ಬಲ ಚಿತ್ರಮಾಲಿ ಜಲ್ಪವಿರಿಸದೆ ವಿಜಯ ಕೀರ್ತಿ 
ಚರಣಾಬ್ದಕಾ ತಲ್ಪಿಸುವೆನೆನಲು (ಜನವು. ೨೭-೦೭). ( ಸಂ.) 

ಜಲ್ಪಕ (ನಾ). ೧. ಹರಟೆಮಲ್ಲ; ವಾಚಾಳ. ೨. ಹೊಗಳುಭಟ್ಟ; ವಂದಿ: 


ಪ್ರಕಟತರ ಬಿರುದಾಂಕಮಾಲಾ ವಿಶಾಲ ಜಲ್ಬಕ ಪಾಠಕೌಘ ಪರಿವೃತನಾಗಿ 


» « * ಬಂದು ಘನವಿಭವದಿಂ (ಪದ್ಮರಾ. ೯-೩೮). [ಸಂ.) 
ಜಲ್ಪನ (ನಾ). ವ್ಯರ್ಥವಾಗಿ ಮಾತನಾಡುವುದು ; ಹರಟುವುದು. 
[ಸಂ.] 
ಜಲ್ಪನೆ (ನಾ). ಎ ಜಲ್ಬನ : ಜಲ್ಪನೆಯ ಬೇಸರಿಕೆ ಬಂತೆನಗೆ(ಸಪೀಗೀ. ೩೯-೫): 
[ಸಂ. ಜಲ್ಪನ] 
ಜಲ್ಪಾಕ (ನಾ). ಎ ಜಲ್ಬಕ ೧: “ವಾಚಾಳೆಂ ಜಲ್ಪಾಕಂ ವಾಚಾಟಂ 
ವಾವದೂಕನಕ್ಕುಂ ಗಟಿಪಂ ” (ವಸ್ತುಕೋ. ೦೦೦-೧೩). [ಸಂ.] 
ಜಲ್ಪಾಕಿ (ನಾ). ಹರಟೆಮಲ್ಲಿ ; ಮಾತಿನ ಮಲ್ಲಿ. [ಸಂ. ಜಲ್ಪಾಕೀ] 
ಜಲ್ಬಿತ (ಗು). ೧. ಮಾತನಾಡಿದ ; ಹೇಳಿದ. (ನಾ). ೨. ಮಾತು; 
ಹರಟೆ : ಪರಿಹಾಸ ಜಲ್ಬಿತಂಗಳಂ ಕೇಳುತ್ತಂ ಪೋಗಲ"*(ಕಾದಂಪೂ. ೦೦೦೦). 
[ಸಂ.] 


೩೦೦೮ 


20 


26 


36 


ಮ 


9 


48 


ಜಲರಿ, 
[a] 


ಜಲ್ಮ "ಜನುಮ' ನೋ. 

ಜಲ್ಮಾಂತ(ನಾ).ಎಜನ್ಮಾಂತೆರ: ಬಲ್ಮೆಯಿಂ ತನುವ ದಂಡಿಸಲು ಜಲ್ಮಾಂತದೆ 
ಬಂದ ದುರಿತ ಜೀವನ ಬಿಟ್ಟು... ಪೋದಪುದೆ (ರಾಮವಿ. ೨೦-೦೦5). 

[ ೭೫೦. ಜನ್ಮಾಂತ] 

ಜಲ್ಲ, "ಜಲ್ಲೆ' ನೋ. 

ಜಲ್ಲ, (ನಾ). ದೇಹದ ಕೊಳೆ; ಒಣಗಿ ಮೈಗೆ ಅಂಟಿದ ಬೆವರು. "ಜಲ್ಲ 
ವಂಲ' ಪರಾ. (ಪ್ರಾ. ಜಲ್ಪ) 

ಜಲ್ಲ (ನಾ). ಒಂದು ಬಗೆಯ ತೆರಿಗೆ: ಅಲಂದೆಯ ಸ್ವಯಂಭು 
ಸೋಮೇಶ್ವರ ದೇವರ್ಗಾಳ್ವ ೧೨ರಡೂರ್ಗ್ಗಳಾ ಜಲ್ಲಂ ಕಳ್ಳವಳಿಕೆ ಸಾದಂ 
ಬಣ್ಣಿಗೆಯನೆ ಪರಿಹಾರಂ ಮಾಡಿ ಬಿಟ್ಟಿ೦- (ಎಇ. XXVIII, ೩-೫೪ ; 1082) 

[?] 

ಜಲ್ಲಡಿ "ಜಲ್ಲಡೆ' ನೋ. 

ಜಲ್ಲಡೆ, ಜರಡಿ, ಜರಡೆ,, ಜಲಡಿ, ಜಲಡೆ, ಜಲ್ಲಡಿ, ರುಲ್ಲಡಿ (ನಾ). 
ಒನಲಿ ; ಒಂದರಿ; ಚಾಳನಿ ; ಸಾರಣೆ: (1). ಜರಡಿ: ಜರಡಿಯಲ್ಲಿ 
ಹಿಂಡಿ ಗಾಳಿಸಿ ಕಾಳಿನ ಹಿಟ್ಟನ್ನು ಅದರೊಡನೆ ಸೇರಿಸಿ ಕುದಿಸಬೇಕು 
(ಅಡುಸೌ, ೧೦೬) ; ಕಾಲನ ಜರಡಿಯಲ್ಲಿ ತೂರಿಹೋದದ್ದೆಷ್ಟೊ (ನಂಜುಂಡ. 
೦೬). ಜರಡೆ; : (8). ಜಲಡಿ : "ಜಲಡಿನಲ್ಲಿ' ಪರಾ. ಜಲಡೆ : (೪. 
ಜಲ್ಲಡಿ: “ ಚಾಲನೀ, ತಿತಉಃ-೨ ಜಲ್ಲಡಿ.. . ವಂದರಿ” (ಸಿದ್ಧಾಂತಿ. 
೨೪೦): ಹಿಡಿಗೆ ಜಲ್ಲಡಿ ಪಂಚಪಾತ್ರೆ(ಸಿದ೪ಾ. ೦೩-೪೪). ರುಲ್ಲಡಿ: ರುಲ್ಲಡಿಯ 
ನೆಳಲಂತೆ ಭವಸುಖ ತಲ್ಲಣಗೊಳಿಸುವುದು ನಿಶ್ಚಯವಲ್ಲ (ಹಸಾರ, 3೨-೨೭). 

ಜರಡಿಯಾಡು ಎ ಕಾಳು ಅಥವಾ ಹಿಟ್ಟನ್ನು ಜಲ್ಲಡಿಯಲ್ಲಿ ಹಾಕಿ 
ಆಡಿಸು,-ಶೋಧಿಸು : ರಾಗಿ ಹಿಟ್ಟನ್ನು ಜರಡಿಯಾಡಿದ್ದೀಯಾ? (ರೂಂ). 
ಜರಡಿಹಿಡಿ ಎ ಜರಡಿಯಾಡು : ಹಿಟ್ಟು ಜರಡಿ ಹಿಡಿ (ರೂಂ). 
[ದೇ.8 ತಮಿ. ಚಲ್ಲಟೈ ; ಮಲ, ಚಲ್ಲಡ ; ತೆಲು. ಜೆಲ್ಲೆಡ) 

ಜಲ್ಲಣೆ (ನಾ). ಏಟಂ; ಹೊಡೆತ (?) : ಪಲ್ಲಣಿಯ ಬೆಲ್ಲಂಗೋಲ್ವಿಲ್ಲನ 
ಮಲ್ಲಿಗೆಸರಲ ಜಲ್ಲಣೆಗೆ ತಲ್ಲಣಂಗೊಂಡು (ಕಾಮುಕ. ೭೩-೬); "ಒಂದು 
ಅನುಕರಣಧ್ವನಿ” (ರಾಮಾಕ್ಮ. ಕೋಶ). (?] 

ಜಲ್ಲನೆ (ಅ). ಇದ್ದಕ್ಕಿದ್ದಂತೆ ; ಥಟ್ಟನೆ ; ಬೇಗನೆ : ಜಲ್ಲನೆ!ಖಂಂ ಛಲ್ಲನೆ) 
ತುಂಬಿಗಳ್‌ ಕೆದಜಕ ಬಂದುವು ಬಿಂಕದಿನಂಕದಾನೆಗಳ್‌ (ಕಲ್ಮಿಳಾ. ೨೦೩) ; 
ನೆರೆದ ಜನಂ ಕಲ್ಲೊಳಿಟ್ಟ ಕವಡಿಕೆಯ ರಾಶಿಯಂತೆ ಜ[ಪಾಕಾಂ. ರು]ಲ್ಲನೆ 
ಕೆದಟ್‌(ಕಾಜರೀ. ೬-೦೦ ವ) ; ಮೈಯೆಲ್ಲ ಜಲ್ಲನೇ. ನವಿರೆದ್ದು ನಿಂತಿತ್ತು 
(ಕಎಪು. ೪-೩). 

ಜಲ್ಲಜಲ್ಲನೆ (ದ್ವಿರುಕ್ತಿ) : ಕಲ್ಲಮ್ಮು ಮಾತಾಯಿ ಮೆಲ್ಲಮ್ಮ ರಾಗಿಯ 

ಜಲ್ಲಜಲ್ಲನೆ ಉದುರಮ್ಮ (ನಾಪದ. ೬೪). [ಜಲ್‌ + -ಅನ್ಕೆ) 

ಜಲ್ಲಮಲ (ನಾ). ಎ ಜಲ್ಲ : ಉಲ್ಲಾಘತೆಯಿಂ ರೋಗಿಗಳೆಲ್ಲಂ ತಳೆವಲ್ಲಿ 
ಗೌಷಧಂ ಸ್ವತನುಭೃತಂ ಜಲ್ಲಮಲಮಾದುದೆನೆ ಮುನಿವಲ್ಲಭನಾ ಸಕಳ 
ಸತ್ತ್ವ ಹಿತಕರನಾದಂ(ಡಂದ್ರ ಪು. ೦೪-೩೬) ; ತನುವಿನೊಳಾದ ಜಲ್ಲಮಲಮಾ 
ಭರಣಂ ಪುಲಿಯಿರ್ಪದೊಂದು ಕಾನನದ ಗುಹಾಂತರಂ ಮನೆ (ಜೀವಸಂ. 

[ ಜಲ್ಲ * ಮಲ್ಯ? 

ಜಲ್ಲರಿ,, ಜಲ್ಲಳಿ,ಜಲ್ಲಟ್‌, ರುಲ್ಲಳಿ, ರುಲ್ಲಟ್‌(ನಾ).೧.ಕಂಚ್ಚು; ಗೊಂಡೆ; 
“ ಜಲ್ಲರಿ[ಪಾಕಾಂ. ಳೆ,ಟ್‌]ಯೆಂದು ರುಲ್ಲರಿ” (ಕಶಸಾ. ೨೮-೩೯೫) ; 
ದೃಗ್ವರ ಚಪಲಗತಿಯಶ್ವಗಳ ನಿಜೌಗುರಳ ಜಲ್ಲರಿಯ ಭರದ ವೇಣೀಧ್ವಜದ 
(ಜೀವಂಡ. 6-90) ; ಮುತ್ತಿನ ಜಲ್ಲರಿಯಿಂ ಪುಷ್ಪಪರಾಗದ ಪೊಸಂತಿಲಿಂ 
(ಉಮಾಕ್ಕ, 8೪-೨3). ೨. ಒಂದಂ ಬಗೆಯ ಚರ್ಮವಾದ್ಯ ; ಹುಡುಕ್ಕ 
ವಾದ್ಯ ; ಬುಡಂಬಂಡುಕೆ : ಅಡಿ ವೇತ್ರಾಸನದಂತಿರೆ ನಡು ಜ[ಪಾಕಂ. 
ರೂು]ಲ್ಲರಿಯಂತೆ ಮೇಗು. ಮುರಜ(ವ)ದ ತೆಜಿದಿಂದೆಡೆವಿಡದೆ ಮೂಜು 


8೦-೨೨). 


ಜಲ್ಲರಿಿ ೩೦೦೯ 


ಲೋಕಮುಮೊಡನನಿಲತ್ರಯದೆ ಸುತ್ತಿ ನಿಂದತ್ತೆತ್ತಂ (ಜೀವಸಂ. ೯೪-೦). 
ಜಲಳಿ: ೨. “ ಜಲ್ಲಳಿ-ರುುಲ್ಲರಿ-ವಾದ್ಯ ವಿಶೇಷ” (ತದ್ಯಕೋ. ೧೪). 
ಓ ಜಲ್ಲಟೌ್‌: ೧. “ಜಲ್ಲಟ್‌ಯೆನೆ ಜಲ್ಲರಿಯಕ್ಕು ” (ಕವಿಕಂ. ೨೪೦); 
ರುಲ್ಲರಿ, ಜಲ್ಲಟಿ್‌; ಮರಿಚಂ, ಮೆಟಸು (ಕೆಜ್ಮಾನು. ೧೪೦ ವ್ಯಾವ್ಯಾ)- 
ರುಲ್ಲಳಿ : ೧. ಚಾಮರದ ಸುತ್ತು ರುುಲ್ಲಳಿ[29ಕಾಂ. ರಿ]ಯ ನೆತ್ತಿಯ 
ಬೆಳ್ಳಜಳಯ . . . ತರಂಗೊಂಡ ತುರಗಸಂಘಾತದಿಂ (ರಾಜಶೇ. ೬-೦೧ ವ). 
ಪಿ. “ ರುಲ್ಲಳಿ (ಜಲ್ಲಳಿ)-ರುುಲ್ಲರೀಡಒಂದು ವಾದ್ಯ” (ತದೃಕೋ. ೧೬) ; 
ಪಲ್ಲವ ಸತ್ತಿಗೆ ಸಂಕಂ ರಣಲ್ಲಳಿ ಜಯಮಂಗಲಂಗಳಂ ಚೋಳ ಮಹೀವಲ್ಲಭ 
ನಿತ್ತಡೆ (ಎಇ. ೪1, 3೧೬-೧೦; 3067) ; ಏರುತ್ತಿರುವ ಬೊಂಬುಳಿಯ 
ರುಲ್ಲಳಿಯ ಸಬಳಗೆಜ್ಜೆಗಳ, ತಳಾರಗೋಲ ಗಗ್ಗ ರಿಗಳ, ಬಾಜಣೆ(ಮಂತ್ರಶ. 
೩೦-3). ಗಿರುಲ್ಲಟಿ: ೨. ರೇಫಕ್ಕೆ-ಕೂರಂ-ಕೂಟ್‌ ; ರುಲ್ಲರಿ- 
ರುಲ್ಲಟ್‌ (ಕಮದ. 8೧ ಪ್ರಯೋ): ಜಯಘಂಟೆ ರಬಲ್ಲರಿಯದಾದೇಶ 
ವಾಳೆ ರುಲ್ಲಟ್‌ಯಾದುದು (ಸಂಜೀವ. ೨೦). 
[ ೭೫. ರುಲ್ಲರೀ. /ತಮಿ. ಚಲ್ಲರಿ] 

ಜಲ್ಲರ್ಕಿ (ನಾ). ಬಿದಿರಿನ ಬುಟ್ಟಿ ; ಜಲ್ಲಿ: ಸಾವಿರಾರು ಹೋಳಿಗೆಗಳಿಗೆ 
ಸಾಲುವ ಜಲ್ಲರಿ ಮಾರುತಿಯ ಸಮಿಸಾಪದಲ್ಲಿಯೇ ವಿರಾಜಮಾನವಾಗಿತ್ತು 
(ಹಬ್ಮಿಬ. ಇ). [ ಜಲ್ಲಿ) 

ಜಲ್ಲಳಿ ಜಲ್ಲರ್ಮಿ' ನೋ. 

ಡಿ ಜಲ್ಲಟಿ «ಜಲ್ಲರಿ,' ನೋ. 

ಜಲ್ಲಿ, "ಚಲ್ಲಿ' ನೋ. 

ಜಲ್ಲಿ, ಜೆಲ್ಲಿ, ರುಲ್ಲಿ; (ನಾ). ೧. ಕಂಚ್ಚು ; ಗೊಂಡೆ ; ಚೌರಿ: ಪುಷ್ಪ 
ಸರದ ಜಲ್ಲಿಯು[ಪಾಕಾಂ, ಕನ್ನಡಿ]ಕ ಮಳದ ಎಲೆಯಾಲವಟ್ಟ(ಹಠಕಾ. ೩-೪೫); 
ಹಳದಿಯ ತೋಳ ವಪಾವಡೆ ಹೀಲಿಯ ಜಲ್ಲಿ ಬೆಳಗಿಡುವಾಭರಣಗಳ 
(ಕಂನವಿ. ೦೨-೩೬) : ಸಾಲಿಡಿದು ತೊಡರ್ಚಿದ ಜ[ಸಾಉಂ. ರು] ಲ್ಲಿಗಳ 
ಕೀಲಿಸಿದ ಪೊನ್ನ ಬಿಂಗಾರಿಗಳ (ರಾಜಶೇ. 6-8 ವ). ಪಿ. ಆನೆ, ಕುದಂರೆ 
ಮೊದಲಾದುವುಗಳಿಗೆ ತೊಡಿಸುವ ಒಂದು ಆಭರಣ (?): 
ಕಲಾಬತ್ತಿನ ಕೆಲಸದ ಆನೆ ಜೀನು ಮೈಲಾರ ಜಲ್ಲಿ (ಎಕ. ಸ1೪, ನಂಜನ. 
ತ೯೨-ಪು. ೦೪೨ ; 1847). ಜೆಲ್ಲಿ: ೧. ಬೆಳುಮುಗಿಲೆದ್ದಂತೆ ಗಳೆಯ 
ತುದಿಯ ಜೆಲ್ಲಿ ಥಳಥಳಿಸುವ ದೇವನಡಿಯ ಬಳಸಿ ಕಾವೇರಿ ಕಾಲುವೆಯು 
ಪತಾಕೆಯು ಪೊಳೆವ ಸಾಲೊಡ್ಡು ಮೆರೆದವು (ಸೌಂದಕಾ. ೫-೩೩). ರಲ್ಲಿ: 
೧. ವರ್ಗ ಚತುರ್ಥಾಕ್ಷರಂಗಳ್ಳಿ -ಘಳಿಯಂ . . . ರಭಾಳಿಸಿತು, ರುಳಪಿಸಿತು, 
ರಃುಲ್ಲಿ (ಕಮದ. ೧೫ ಪ್ರಯೋ) ; ಕನ್ನಡಿ ತೋರಣಾವಳಿ ಮಿಳಿರ್ವ ರುುಲ್ಲಿ 
ಪತಾಕೆ ರುಲ್ಲರಿ (ಸನತ್ಕು. ೧೨-೩೭); ನೆಗಳ್ಳುವಲ್ಲಲ್ಲಿ ನಾನಾ ಪಟ್ಟಿ ರುುಲ್ಲಿ 
ಕನ್ನಡಿ ಕಳಸದಿಂ ನಿಳಯ ನಿಳಯದ ಮುಂದೆ ಬಲ್ಲುರುಜುಗಳ್‌ (ಜಿಲಪು. 
8-೨). ಪಿ. ತುರಗ ದಂಡಕೆ ಬಲು ರುುಲ್ಲಿಯ ಕಟ್ಟಿದ ಬಿರುದುಳ್ಳ ರಾವುತ 
ನಿಮ್ಮ ಹಿರಿಯಯ್ಯ (ಕುರಾಸಾಂ. ೧-೭೦) ; ಇಕ್ಕಿದ ಪಕ್ಕರಕ್ಕೆ ನಿಡುರುುಲ್ಲಿ 
ತೊಡಂಕುವ ತೋರ ಗೊಂಡೆಯಂ (ಕವಿ. 3-೯೬). ೩. ಚಾಮರ: 
ಪೀನಪೂರ್ಣ ಘಟೋದಕದಲಿ ನವೀನ ರುುಲ್ಲಿಗಳಿಕ್ಕಿ ತೋದವಧಾನದಲಿ 
ಬೀಸಲೈ ಜಲಕಣ ಕೆದಅಲಾ ಸಭೆಗೆ (ಸನತ್ಕು. ೧೬-೩೧). 

ಜಲ್ಲಿಯ ಬಲ್ಲು ಎ ಕೊಪ್ಪಿಗೆ ಕಂಚ ಕಟ್ಟಿದ ಬಿಲ್ಲು: ಜವದಾಡೆ 

ಜಲ್ಲಿಯ ಬಿಲ್ಲು ಕೈಗತ್ತಿಯ ಬವರಿಗರತಿಹರುಷದಲಿ .. . ಸುವಿಲಾಸ 
ದೊಳೊಪ್ಪಿಹರು (ಕಂನವಿ. ೧೧-೦೪೬); ಜಲ್ಲಿಯಬಿಲ್ಲವರು ಸಲ್ಲಿಸುತಲೆಲ್ಲವನು 
(ಸರ್ವಜ್ಞ. ೧೦೪೮). ಜಲ್ಲಿಯ ಮೃಗ, ರಲ್ಲಿಯ ಮೃಗ: ಜಲ್ಲಿಮಿಗ : 
ಗೆಲ್ಲವಟಯ ಗತಿಗೋಲಾಡಿ ಬಂದರು ಜಲ್ಲಿಯ ಮೃಗ ಬೆಚ್ಚಿ ದಂತೆ(ಧರಣ. 
೨೩-೨೦) ; ರಲ್ಲಿಯ ಮೃಗಗಳ ಗಲ್ಲಿಸಿ ಹಿಡಿಯುತ್ತ . . . ವಿಪಿನದೊಳು 
(ಹಮಕ, ೦೭). (ದೇ. 8 ತಮಿ. ಚಲ್ಲಿ; ತೆಲು. ಜಲ್ಲಿ] 


ಜಲ್ಲಿಪಟ್ಟೆ 


ಜಲ್ಲಿ, ಜಲ್ಲೆ, ಜೆಲ್ಲಿ (ನಾ). ಬಿದಿರಿನ ದೊಡ್ಡ ಬುಟ್ಟಿ : ಕನ್ನಡ ರಸಿಕರ 


ಪಂಕ್ತಿಗೆ ಬಡಿಸಲು ನಮ್ಮನ್ನು ಕರೆದು ಈ ಪಕ್ವಾನ್ನದ ಜಲ್ಲಿಯನ್ನು ಕೈಗಿತ್ತು 
(ಬಾಣ. ೦, ನಿವೇದನೆ): ಒಮ್ಮೆ ನಮ್ಮ ಮನೆಯಲ್ಲಿ ಮೂರು ಜಲ್ಲಿ ತುಂಬ 
ನೀರಲಹೆಣ್ಣುಗಳನ್ನು ಇಡಲಾಗಿತ್ತು (ಸ್ಮೃತಿಚಿ. 96). ಜಲ್ಲೆ: ಮತ್ತ 
ವಯ್ನೂರ್ವ್ವರ" ಬಾಡುಕಾಯ ಮಾಟುವ ಜಲ್ಲೆಗೆರಡು ಸೂಡು ಹೇಟಿಂಗೆ 
ನಾಲ್ಕುಕಾಯ ಕೊಟ್ಟರ್‌ (ಮುಂಬರಾ. ಸ, 3೭೦-೬೫; 1289); ಜಲ್ಲೆ ಹಿಡಿದು 
ಕಣಕಣವನ್ನೂ ತಿರುಗಿ ಹುಲ್ಲು ಹೊಟ್ಟು ಎತ್ತಿ ಬಣವೆ ಹಾಕಿಕೊಂಡಿದ್ದಾನೆ 
(ಜಿಳುಮ. 6೬). ಜೆಲ್ಲಿ : "ಬುಟ್ಟಿ, ಪುಟ್ಟಿ, ಜೆಲ್ಲಿ, ಕೆರಸಿ? (ಕಂನುಹು, 60). 
[ ದೇ.॥ ತೆಲು. ಜಲ್ಲ] 


10| ಜಲ್ಲಿ "ಜಲ್ಲೆ? ನೋ. 


28 


ಜಲ್ಲಿ, ಜೆಲ್ಲಿ (ನಾ). ೧. ಚರು ಅಥವಾ ಮೂಳೆಯನ್ನು . ಬೇಯಿಸಿ 


ತಯಾರಿಸಿದ ಒಂದುಬಗೆಯ ಪಾಕ: ಕಾಯಿಲೆಬಂದಾಗ . . . ಬೆಲೆಯಾದ 
ಚರ್ಮ ಮತ್ತು ಎಲುಬುಗಳನ್ನು ಬೇಯಿಸಿ ತಯಾರಿಸಿದ ಜಲ್ಲಿಯನ್ನೋ 
ಕೊಂಡು ಉಪಯೋಗಿಸುತ್ತಾರೆ (ಪ್ರವಾಇ. 1, 368). ೨. ವೆಂತ್ರಗಿರಂವ, 
ಪಾರದರ್ಶಕವಾದ ಒಂದಂ ಬಗೆಯ ಮಾನು; ಲೋಳೆಮಾನು: ಶಂಖ 
ಅಥವಾ ಎಲುಬುಗಳಿಲ್ಲದ ಜಲ್ಲಿಯಂತಹೆ ಮೆತ್ತಗಿನ ವಸ್ತುಗಳೆ ಭೂಮಿ 
ತಣ್ಣಗಾದ ಕೂಡಲೆ ಹುಟ್ಟಿದ ಜೀವವುಳ್ಳ ಮೊದಲನೆ ಪದಾರ್ಥಗಳೆಂದು 
ತೋರುತ್ತದೆ (ಮತಂಓ. 09). ಜೆಲ್ಲಿ: ೩.ಹಣ್ಣಿನಿಂದ ತಯಾರಿಸಿದ ಪಾಕ: 


ಪೇರಳೆ ಜೆಲ್ಲಿ . . . ಜೆಲ್ಲಿಯ ಪಾಕ ಸರಿಯಾಗುವವರೆಗೆ ಕುದಿಸುವುದು 
(ಆಡುಸ್‌. ೦೧೮). [ *-ಇಂ, 3«€117) 


ಜಲ್ಲಿಕಲ್ಲು (ನಾ). ರಸ್ತೆ ಮೊದಲಾದುವನ್ನು ಗಟ್ಟಿಮಾಡಂವುದಕ್ಕಾಗಿ 


ಹಾಕುವ ಸಣ್ಣ ತುಂಡಂ ಕಲ್ಲು,-ಕಲ್ಲಿನ ಚೂರು : ಮಾರ್ಗಕ್ಕೆ ಹಾಕಿದ 
ಜಲ್ಲಿಕಲ್ಲಿನ ಘರ್ಷಣೆ ಅವಳ ಪಾದದಡಿಗೆ ಸಹಿಸದಾಯಿತು (ರಕ್ತರೂ. ೬೦); 
ಜಲ್ಲಿಕಲ್ಲುಹಾಕಿ ದಮ್ಮಸು ಮಾಡಿದ ರಸ್ತೆಯಾದರೂ ಒಂದೊಂದು ಕಡೆ... 
ಒರಟೊರಟಾಗಿತ್ತು (ಸಾಹೇಜ್‌. ೬೭). 

[ಜಲ್ಲಿ, (-ಆಚಲ್ಲಿ, + ಕಲ್ಲು (ಆಕಲ್‌)) 


ಜಲ್ಲಿಕಾಗದ (ನಾ). ನಾಜೂಕಾದ ವಸ್ತುಗಳನ್ನು ರಕ್ಷಿಸುವುದಕ್ಕಾಗಿ 


ಉಪಯೋಗಿಸುವ ನವುರಾದ ಕಾಗದ, -ಪೊರೆಯಂತಹ ಕಾಗದ : 
ಜಲ್ಲಿಕಾಗದದಲ್ಲಿ ಓಲೆಯನ್ನು ಸುತ್ತಿಡು (ಕೂರ). ಜಲ್ಲಿ * ಕಾಗದ] 


80| ಜಲ್ಲಿಗಾರೆ (ನಾ). “ಕಟ್ಟಡದಲ್ಲಿ ಉಪಯೋಗಿಸುವ ಜಲ್ಲಿಕಲ್ಲು, 


88 


ಸಿವೆಂಟು, ಮೊ.ಗಳ ಸಂಮಿಶ್ರಣ; ಜಲ್ಲಿಗಾರೆ” (೧೦೩೮೪ ಇಂಕನಿ). 
[ ಜಲ್ಲಿ; (ಚಲ್ಲಿ) * ಗಾರೆ] 


ಜಲ್ಲಿದುಕಿಬಿ (ನಾ). ಚಿಕ್ಕದಂಂಬಿ; ವಂರಿದಂಂಬಿ; ಪರಮೆಯಮರಿ : ಅಲ್ಲಿ 


ಗಲ್ಲಿಗೆ ಜಾಜಿ ಸುರಹೊನ್ನೆ ಸಂಪಗೆ ಮಲ್ಲಿಗೆ ಹೊಗರೇಟ್‌ದುವು ಜಲ್ಲಿದುಂಬಿ 
ಗಳ ರುುಂಕಾರಕೆ ಮುನಿಜನ ಡಿಳ್ಳಿಸಿತೇನ ಹೇಳುವೆನು (ಮೋಹಕ. ೭-೦೦). 
[ ಜಲ್ಲಿ; (ಚಲ್ಲಿ) + ತುಂಬಿ,] 


ಜಲ್ಲಿಪಟ್ಟೆ, ರಯಲ್ಲಿಪಟ್ಟೆ (ನಾ). ಅಂಚುಗಳಲ್ಲಿ ಕುಚ್ಚುಗಳಂಳ್ಳ ಮೇಲ್ಯಟ್ಟಿನ 


ರೇಷ್ಮೈಬಟ್ಟೆ : ಷಡಂಗಂಗಳೆಂಬ ಮೊಳೆಗಳಂ ಬಲಿದು ಸಪ್ತಧಾತುವೆಂಬ 
ಜ[ಪಾಕಾಂ.ರರಿ]ಲ್ಲಿಪಟ್ಟೆ [ಪಾಕಾಂ.ಟ್ರೆ]ಯನಲಂಕರಿಸಿ (ಅವಜಂ.೨೬ರ-೧೦೮೭); 
ನೀಲದ. ರನ್ನದ ಸುತ್ತ ಮೆಅಕವ. ಲಂಬಣಗಳ ಮೊತ್ತಕಟ್ಟಿದ 'ಜಲ್ಲಿಪಟ್ಟೆ 
ರಾಜಿಸಲ್‌ (ಕುರಾಸಾಂ. ೨೦-೧೦); ಮೇಲುವರಿವ ಜಲ್ಲಿಪಟ್ಟೆಯ ಮೇಲ್ಕಟ್ಟು 
ಸಾಲುಗೊಂಡೆಸೆವ ಪೂಮಾಲೆ (ಕಂನವಿ. ೨೨-೭೨). ರುಲ್ಲಿಪೆಟ್ಟೆ: ನೆಲನಗಲ 
ದೊಳು ರುುಲ್ಲಿಪಟ್ಟೆಯ[ಪಾಕಾಂ. ದಲಿ] ಕಟ್ಟಿ x ಕೇರಿಯನಳವಡಿಸಿದರು 
(ಕುಪ್ಶಾವಿ. ೦೦-೪೪) ; ಸಿಂಗರಿಸಿದ ರುುಲ್ಲಿಪಟ್ಟೆ ಪುಮಾಲೆ ಬೆಡಂಗಾದ 
ಮಂಟಪದಲ್ಲಿ. . . ವಸಂತರಾಜಂಗೆಣೆಯಾದನಾ ಸೊಬಗಾ (ಛರೆಣ. ೧-೨೮). 


[ ಜಲ್ಲಿ * ಪಟ್ಟೆ, ] 


ಜಲ್ಲಿಬೇರು 


ಜಲ್ಲಿಬೇರು (ನಾ). ಕೋಮಲವಾದ ಎಳೆಯ ಬೇರು, - ಚಿಕ್ಕಬೇರರಿ:; 
ನೀರು ಹೆಚ್ಚಾದರೆ ಜಲ್ಲಿಬೇರು ಕೊಳೆತುಹೆಟಗುತ್ತವೆ (ತರ. ಟ್ಟ. 
[ದೇ.॥8 ತಮಿ. .ಚಲ್ಲಿವೇರ್‌ ; ತೆಲು. ಜಲ್ಲಿವೇರು? 
ಜಲ್ಲಿಮಿಗ್ನ ಶಂಲ್ಲಿವಾಗ (ನಾ).. ಬಾಲದಲ್ಲಿ ಕಂಚ್ಚುಳ್ಳ ಒಂದಂ ಬಗೆಯ 
ಪ್ರಾಣಿ ;:ಚಮರೀಮೃಗ': ಪೊದಟ್‌ದ್ದ ಜಲ್ಲಿಮಿಗ ಕಾಳ್ಕೋಣ . . 


ಮೆಆದವದ್ರಿಯಲ್ಲಿ (ಪ್ರಹ್ಲಾಕ. ೪-೧೩) .ಎಳ್ತರದ ಕುರುಳ್ಗಳಂ ಪರೆಪಿ.ಜಲ್ಲಿ| 


ಮಿಗಕ್ಕೆ ವರಾಹಯೂಥಮೆಳ್ತರೆ ಮಣಿಕಾಲ್ಲಳಂ ಮಡಿದು ತೋಳದ 
ರೊಯ್ಯನೆ ಸನ್ನೆವೇಂಟೆಯೊಳ್‌ (ಕಲಕಂ. ೩-೪೭). . ರುಲ್ಲಿಮಿಗ : ಮರೆ 
ಹುಲ್ಲೆ 
(ಶ್ರೀಪಾಲ, ೭-೦೬), [ ಜಲ್ಲಿ * ಮಿಗ] 
ಜಲ್ಲಿಮೃಗ, ರುಂಲಛ್ಲಿಮೃಗ (ನಾ). ಎ ಜಲ್ಲಿಮಿಗ : ಜಲ್ಲಿಮೃಗ ವೀಥಿಯಂ 
ಕತ್ತುರಿಯ ವೀಣೆಯಂ' ಜೆಲ್ಲಿರ್ದ ' ಸಾಮಜದ ಮಸ್ತಕದ ಮುತ್ತಿನಿಂ 
 (ಅಿಂಗೆಪು. ೬-೦೯). ರುಲ್ಲಿಮೃಗ: ರುಲ್ಲಿಮೃಗ ಜವ್ವಾಜಿಮೃಗವು . . . 
ಪಕ್ಷಿಗಳು ಗುಂಪುಗುಂಪಾಗಿ ಯಿನ್ನು ಲಕ್ಷ ಲಕ್ಷವು ಯಿಹವು'(ಯನಳ. ಬಂ) ; 
ಕಪಿಲೆ ಗೂಳಿಗಳೆರಳೆಯು ಹರಿಣ ಸಾರಂಗ ರುಲ್ಲಿಮೃಗವೂ(ನವಮೋ., ೮-೦೦). 
[ ಜಲ್ಲಿ *.ಮೃಗ] 
ಜಲ್ಲಿಸು, (ಕ್ರಿ). ೧. ಜಲ್ಲಡಿಯಲ್ಲಿ ಹಾಕಿ ಶೋಧಿಸು; ಜರಡಿ ಹಿಡಿ; 
ಒಂದರಿಯಾಡು : :ಹಿಟ್ಟು ಜಲ್ಲಿಸುವ ಸಾಣಿಗೆಯಲ್ಲಿ ಹಾಕಿ ಜಲ್ಲಿಸಿದರೆ 
(ಕೃಹಿಪ್ರ.: ೬೪). ೨. (ಆಲಂ) ಕೊಲ್ಲು; ಸಂಹರಿಸು : ಕಟ್ಟಿದಿರ ಪುಲಿಯಂ 
ತೊಟ್ಟನೆ ಕಂಡು ಭೋಂಕನೆಳ್ಲು . , . ಪಾಯು; ಪೊಯ್ದು. ಕೋಡಿಟ್ಟು 
ಜಲ್ಲಿಸಿ ಬಿಸುಟು . .:. ಪಲವೋತ್ಕರದಿಂ ಪೊಅಮಟ್ಟ ಕಾಳರಕ್ಕಸರಂತಿರ್ಪ. 
ಕಂಳ್ಳೋಣಂಗಳಿಂ (ರಿರಿಕು ೦-೦೨6 :ವ). [ ಇತೆಲು, ಜಲ್ಲಿಂಚು] 
ಜಲ್ಲಿಸ್ಕು: :(ಕ್ರಿ). ಹೊಳೆ; ಪ್ರಕಾಶಿಸು: 
ಜಲ್ಲಿಸುತಿದ್ದುದು: ತನುಕಾಂತಿಯದಟ್‌ೌಂದಲಲ್ಲವೆ ಧ್ಯಾನಸಾಮರ್ಥ್ಯ (ಛರಜ. 
[ ಆಜಲ್ಯ + -ಇಸ್ಯು) 
ಜಲ್ಲಿಅಕ (ಕ್ರಿ). ಜಲ್ಲೆಂದು ಸೂಸು, - ಫರಡ್ಕು- ಚೆಲ್ಲರ: ಮತ್ತಮತಂಗ 
ಮದಂಗದೊಳೊಜ್ಜರಿಸುತ್ತ. ನೆಲಕೆ ಜ[ಪಾಕಾಂ. ಜಿ]ಲ್ಲಿಅದುಗುತಹ ಬಿಸು 
ನೆತ್ತರ ಪೊನಲೆಸೆದುದು (ಜಯುಕಾ, ೭-೨3); ಉಗುಳ್ವಾ ಸೀರ್ಪನಿ ಸಿರಿಮೊಗದಿಂ 
ಸೂಸಿತು ಮೃಗಲಕ್ಷೋದರದಿಂ ಜನಿಯಿಸಿ ಜಲ್ಲಿಟ್‌ವೆಳಗದಿರ್ದೊಂಗಲಿ 
ವೆಂಬಂತೆ (ಅಯಕಾ. ೦೮-೨೨). [ಜಲ್‌ + ಇಲ್ಲ್‌] 
ಜಲ್ಲು,. (ಕ್ರಿ). ಕುಟ್ಟಿ; ಪುಡಿಮಾಡಂ' (7): ಕರಿಯ ಎಳ್ಳು ಹುಣುಸೆ 
ಅಂಕೋಲೆ ಅವರೆ ಣವಜ ಜಲ್ಲಿ ಅಂಬಿಲದಲ್ಲಿ ಅರೆದು ಕುಡಿಸಿ ಶಾಖವ 
ಮಾಡುವುದು (ಅಕ್ಕಟೇ.. ೦69-೪). [?] 
ಜಲ್ಲು "ಜಲ್ಲೆ' ನೋ. 
ಜಲ್ಲು." ಜೊಲ್ಲಂ' ನೋ. 
ಜಲ್ಲು, ರುಲ್ಲು (ನಾ). ೧. ಸಂಕೋಚ : ನಿನ್ನಿಪ್ಪಮಂ ನಿಲ್ಲದಿತ್ತಪೆನು 
ಕರಿಮುಖನಾಣೆ ನಿನ್ನೆದೆಯ ಜಲ್ಲಳಿದು ಪೊಲಿಯೆಂದು ಕಲ್ಲಣುಗಿ.ನುಡಿಯಲೈ 
(ಪ್ರೌಢರಾ. ೩-8೪); ಆ ಸಪ್ಪಳದ ಗೊಂದಲದಲ್ಲಿ ಜಲು ಬಿಟ್ಟು ಕೆಮ್ಮಲು 
ಅವಕಾಶ ಸಿಕ್ಕಿತೆಂದು . :.. ಸಡಿಲು ಬಿಟ್ಟು: ಜೋರಾಗಿ ಕೆಮ್ಮುತ್ತಾನೆ 


೬೦-೬೫). 


(ಜೀನವಾ. ೦೫). ವಿ. ಚಿಂತೆ : ಮಗನ .ಜಲ್ಲು ಹತ್ತಿ ಇಷ್ಟು ಲಗೂ ತೀರಿ |] 


ಕೊಂಡ ಸಾವುಕಾರ (ನೀನಮಂ. ೦೨ಬ). ರಲ್ಲೂ : ೩. ಗಾಬರಿ; ಭಯ: 
ಖುಲ್ಲ ವುನುಜುಬರಿ ರಂುಲ್ಲಿನೊಳೇನ್‌ ಫಲ (ರತ್ಮಳಾ. ೨೩)."ರುಲ್ಲುಗೊಳ್‌” 
ಪರಾ. [?1 

ಜಲ್ಲುಗೋಡಿ (ನಾ). “ಕೆರೆ ತುಂಬಿ ನೀರು ಕೋಡಿಯ ಮೇಲಿಂದ 
ಕೆಳಕ್ಕೆ ತೆಳ್ಳಗೆ ಬೀಳಂವುದಂ” (ನನ್ನೂರು. ಬಪ್ಪಟು : ಕೆರೆ ತುಂಬಿ ಜಲ್ಲು 
ಗೋಡಿ ಬಿದ್ದಿತ್ತು (ನನ್ನೂರು. ೦೪೦). [ ಸಜಲುಗು + ಕೋಡಿ] 


೩೦೧೦ 


ರಬಲ್ಲಿಮಿಗ; ಮುಸು ತೋಳಗಳಿರಲೊಪ್ಪಿತಾ ಕಾಡು[ 


ಚಕ್ರಿ ಸಲ್ಲಲಿತಾತ್ಮಭಾವಕನು | 


ಭವ್ಯ 


ಜಲ್ಲುಪಾಗು (ನಾ). ಒಂದು ಬಗೆಯ ಪಾಗು,-ರುಮಾಲಂ ; ತುಂಡು 
ಚೊಗೆಯಂ ತೊಟ್ಟು ಜಲ್ಲುಪಾಗಂತಿಂತು ಸುತ್ತಿಕೊಂಡು (ಅರ್ಣಾವಿ: ೩೦-೩೬), 
[ ಜಲ್ಲು? + ಪಾಗ್ಗು] 
ಜಲ್ಲೆ, ಜಲ್ಲ, ಜಲ್ಲಿ ಜಲ್ಲು(ನಾ). ೧. ಗಳೆ; ಕೋಲು: ಕಬ್ಬಿನ ಜಲ್ಲೆಯು 
6 ಸ್ವಲ್ಪ ಹೆಚ್ಚು ಕಡಿಮೆ ಮೊಳ ಅಜಮಾಸು ಬೆಳೆಯುವದು (ಕಪ್ಪ, ೦೫೨); 
ಕಬ್ಬಿನ ಜಲ್ಲೆಯನ್ನು ತುಂಡು ತುಂಡಾಗಿ ಕತ್ತರಿಸಿ (ವೃವಮ. ೪) ; ಒಂದು 
ಕಬ್ಬಿನ ಜಲ್ಲೆ ಹಿಡಿದುಕೊಂಡು ಹೋದರೆ ಯಜಮಾನನಿಗೆ ಬಲು ಸಂತೋಷ 
(ಹುಟ್ಮಹ.೨9). ೨. ದೋಣಿ ಮೊದಲಾದುವನ್ನು ನಡಸುವಾಗ ಹುಟ್ಟು 
ಹಾಕುವ ಕೋಲು ; ಹುಟ್ಟು: ಜಲ್ಲೆಯ ಹಿಡಿಧು ಎಲ್ಲೆಯ 
ಹಾಯಿಸುವನಂತೆ ಇವರೆಲ್ಲರು ಬಲ್ಲರೆ (ಮೋಳಿಮಾ. ೪೦-೦೬೮) ; ನಾನು 
ಜಲ್ಲೆ ಊರಿ ಲಂಗರು ಬಿಟ್ಟು ದೋಣಿ. ನಿಲ್ಲಿಸುತ್ತೇನೆ (ಮೈಲಿಮಾ. ೩೩) ; 
ಜಲ್ಲೆಯನ್ನು ಹಿಡಿದು . .:. ಬಾಲಿಕೆಯೊಬ್ಬಳು ಹರಗೋಲನ್ನು ನಡೆಸು 
ತ್ತಿದ್ದಳು (ಶ್ರೀರಾಯ. ೨). ಜಲ್ಲಿ: ೨. ದೂಮ ಪೂಜಾರಿ ಜಲ್ಲ ಬೇಗ 
ಬೇಗನೇ ಒತ್ತುವುದಕ್ಕೆ ಆರಂಭಿಸಿದ (ಕಳಿಕು. ₹೪). ಜಲ್ಲಿ: ೧. ಜಡಿದ 
ಕಬ್ಬಿನ ಜಲ್ಲಿಗಳ ಕನ್ನಡಿ ಕಳಸ ಪೊಂಬಾಳೆ ಪಲ್ಲವವಿಡಿದು ಸಿಂಗರವಾಗಿ 
A (ಕಂಕದಾ. ೩-೨೩). `ಜಲ್ಲುು : ೨. ಜಲ್ಲು. ತಗಲದಾಳವೆಲ್ಲಿ ಓಡವೋಡಿತು 
(ಗಳಿವಿ. ೭೮-೮೩) ; ಒಡಕು ದೋಣಿಗೆ ಗಿಡ್ಡ ಜಲ್ಲು (ಗಾದೆ). 
[ ದೇ.॥8 ಮಲ. ಚಲ್ಲ ; ತುಳು. ಜಲ್ಲ, ಜಳ್ಳೆ ; ಕೊಡ. ಜಲ್ಲೆ ] 
ಜಲ್ಲೆ "ಜಲ್ಲಿ' ನೋ. 
ಜಲ್ಲೆಗೋಡು (ನಾ). (ಜಲ್ಲೆಯಂತೆ) ಉದ್ದ ವಾದ ಕೋಡಂ,- 
ಕೊಂಬು: ಜಲ್ಲೆಗೋಡಿನ ಬಸವ ಇಲ್ಲೇಕೆ `ನೀವು ನೆಲೆಸಿದಿರಿ (ಜಗೀತೆ. ೯೧): 
[ಜಲ್ಲೆ * ಕೋಡು] _ 
ಜಲ್ಲೆನ್‌, ಜಲ್ಲೆನ್ನು (ಕ್ರಿ). ಭಯದಿಂದ ಹೃದಯದ ಬಡಿತ ಹೆಚ್ಚಾಗು: 
ಎದೆ ಹೊಡೆಡಂಕೊಳ್ಳು ; ಗಾಬರಿಯಾಗಂ : ಭ್ರಮೆಗವಿದೆದೆಗಳುಟ್‌ 
'ಜ[ಪಾಕಾಂ. ರಂ)ಲ್ಲೆನುತ್ತೇಗುವೆನೆನುತ್ತಂ ತನುಗಳೆಸೂಗಳು' ಧಿಗಿಲು 
ಧಿಗಿಲೆನುತೆ (ಬಸಪು. ೯-೩) ; ಇಕ್ಕೆ ಲದೊಳಿರ್ದ ಮುಗ್ಧೆಯರ್‌ ಜಲ್ಲೆನುತ 
ಕೆಟ್ಟೋಡೆ (ಜೀರಮ. ೨-೩೨). ಜಲ್ಲೆನ್ನು: ಅಲ್ಲದವರ ತಡವಿ ,ಜಲ್ಲೆಂದು ನನ 
ಮನವ ಕಲ್ಲಾಗ ಕಡ್ಲಿ ಬಡಿದ್ದಾಂಗ (ಕನ್ನಡಾ. ೦೦೦). 
ಜಲ್ಲೆನೆ ಎ ಒಮ್ಮಿಂದೊಮ್ಮೆಲೆ ; ಇದ್ದಕ್ಕಿದಂತೆ ;. ರಭಸವಾಗಿ : 
ಅದಟಿ ಕರ್ಣಚಮರದ ರಣಲ್ಲಿಯಂತೆ ಜಲ್ಲೆನೊಳ್ಳಿ ಧಾರೆಗೆದಅ ಪೇರೈಸಿ 
ಸೂಸುವುಭಯಕಟದ ಸೊರ್ಕು ಕದಡಿನ 'ತೆರ್ಕೆಗಡಲ್ಲಳೊಕ್ಕೈಸಿ (ಅನೆಂಪು. 
೧೩-೨೦ ವ). [ಜಲ್‌ + ಎನ್‌) 
ಜಲ್ಲೆನ್ನು «ಜಲ್ಲೆನ್‌' ನೋ. 
ಜಲ್ಲೆವಲೆ (ನಾ). ಒಂದು ಬಗೆಯ ಬಲೆ: ಎರಳೆವಲೆ ಹಂದಿವಲೆ . . . 
ಮರೆವಲೆಗಳಾ. ಗೂಡುವಲೆ ಜಲ್ಲೆವಲೆ ಕೊಲ್ಲಿವಲೆ (ಸಾಳ್ಕಛಾ. ೫-೦೯). 
“"ಕೋಲ್ವಲೆ' ಪರಾ. (ಜಲ್ಲೆ, + ಬಲೈ) 
ಜಲ್ಲೊಡೆ(ಕ್ರಿ). ಎದೆಹಾರು; ಗಾಬರಿಗೆೊಳ್ಳು; ಹೌಹಾರು; “ಜಲ್ಲೊಡೆದು 
=ಎದೆಯೊಡೆದು ; ಗಾಬರಿಯಾಗಿ; ಹೌಹಾರಿ” (ತಾನಕೋ. 8೯). 
[ಜಲ್ಲು + ಒಡೆ ] 


ಶು 
ಲಾ 


೩೦ 


ಜವ, "ಜವಂ' ನೋ. 

ಜವ್ಯ (ವಾ). ೧. ವೇಗ; ರಭಸ: “ರಂಹಃ, ತರಃ... ಜವಃ, ವಾಜಃ-ಈ 
೮ ಕುದಿರೆಯ ವೇಗಂ” (ಹಲಾಯು. ೭೩-೨೮೯); . ಮಸಕಂ. ಕಾಯ್ದು ಜವಂ 
ಜವಂಗಮಿದಿರೆೊಳ್‌ ನೋಡಲ್ಕಗುರ್ವಾಗೆ (ಪಂಪಠಾ. ೮-೩೭); ಬೋಧಿಸವೆ 
ಪೆಟ್‌ವು ಜಿನಗೃಹಕ್ಕಾಧಿಕ್ಕಮದಿಲ್ಲೆನಿಪ್ಪುದಂ ಸನ್ಮಸನಾರಾಧನೆಯ ಜವದಿ 
ಸನ್ನ ನಿಶೀಧಿಗೆಯಡ್ಡಣಿಗೆ ತಳಿಗೆ ಪಟ್ಟಮಿವಿ[ನಿ]ತುಂ . ... ರಕ್ಷಿಸುವರ್‌ 
(ಸೌಇ&. ೫1-1, ೩೨-೭೯; 1007); ಜವದ ಜಗಟಕ್ಕೆ ಪುರು ಡಿಸುವ 


40 


ಜವಂಗಿಡಿಸು 


ಗರುಡನಂ ಗಜಜುವಂತೆ ದುಂದುಭಿಗಭೀರ :ಹೇಷಾರವಂಗಳೊಗೆಯೆ 
(ಪುಷ್ಫಪು. ೨-೯೦ ವ) ;' ಸೂಜಿಗಲ್ಲಿದಿರ ಕಾರ್ಬೊನ್ನಂತೆ ತಿರುಗಿದೆಡೆಗಾ 
ಜವದೊಳೊಡದಿರುಗಿ (ಕಿಲಪು. ೨೦-30). '೨. ಶಕ್ತಿ; ಸಾಮರ್ಥ್ಯ; ಸತ್ತ ಷ್ಟ 
ಸವತಿ ನೂಕಿದಳೆನ್ನನಡವಿಗೆ ಜವವುಳಿವುತ್ತೈತಂದೆನಅಸುತ ನಿನ್ನ ಸನ್ನಿಧಿಗೆ 
(ನಿಫಾಗೆ. ೪-೭-೪೩). "ಜವಂಗಿಡಿಸು', "ಜವಂಗೆಡಂ' ಪರಾ. ೩. ಹೆಚ್ಚಾದ 
ವೇಗದಿಂದ ಕೂಡಿದವನಂ: “ಜವನುಂ ತಾಂ ವಾಯುವೇಗಯಂುತನುಂ 
ಯಮನುಂ” (ವಸ್ತುಕೋ. ೦೦೮-೩). 
ಜವಂಜವ (ದ್ವಿರಂಕ್ತಿ) : ಪಜ್ಮಳಿಸುತರಿಲೊಂದು ಬಾನ್‌ಪಟ 
ದೊಳುರಿದುರಿದು . . . ಜವಂಜವದಿಂದೆ ಮರೆಯಾಯ್ತು ಮುಳುಗಿ 
(ಶ್ರೀರಾಮಾ ೧೦೩-0೮), ([ಸರಿ.] 
ಜವಂಗಿಡಿಸು, ಜವಗಿಡಿಸು, ಜವಗೆಡಿಸು (ಕ್ರಿ). ಸತ್ತ್ವವನ್ನು ಕುಗ್ಗಿ ಸು; 
ಶಕ್ತಿಗುಂದಿಸು ; ಸೋಲಿಸು : ತೆಅಪಜ್‌ದೋಪನಪ್ಪಿದೊಡೆ ಮೆಯ್ಮಟ* 
ವಪ್ಪು ಸಡಿಲ್ಲೂದಕ್ಕೆ ಮೆಯ್ಯಟಿವ ಪೊದಟ್ಟ ಬಾಯುಗಿಗೆ ಮೆಯ್ಮೇಲ್‌ 
ವಂತದು ಮೆಲ್ಲನಾಗೆ. ಮೆಯಟ್‌ವ ಜವಂ ಜವಂಗಿಡಿಸೆ ಮೆಯ್ಮಲ್‌ ವಾಸನ 
ಪಲ್ಲಟಕ್ಕೆ ಮೆಯ್ಕಚಿಕವೆಡೆ ಸಾವ ಪುಟ್ಟುವೆಡೆಯಾದುದವಳ್ಲಿ ರತಾತಿರೇಕ 
ದೊಳ" (ಲೀರಾವ, ೧೩-೨೦) ;;: ಜವನ ಬಲ್ಬಂ ಜವಂಗಿಡಿಸುವೆಂ , (ಅದ್ಭುತ. 


೪೯-೬). ಜವಗಿಡಿಸು : ಅಡಸಿದರು ಚತುರಂಗಬಲವನು ' ಕಡಿದು: .ಹರಹಿ: 


ವಿರಾಟನನು ಜವಗಿಡಿಸಿ (ಕುವ್ಮಾದ್ರೋ. ೦೭-೩೫); . ಅವರ ಲಾವಣ್ಯಾಬ್ಕಿ 
ವಿಟರ ಕಣ್ಮೀಂಗಳ' ಜವಗಿಡಿಸಿದುವು ಗೋಪ್ಯದಲಿ (ಮೋಹತ. ೨೪-೨೬) ; 
ಜವನಂ ಜವಗಿಡಿಸುವ 'ಕುಳಿಕನಂ ಗುಳಿಗೆಗಟ್ಟುವ ವೆರ್ಕಳದ. ಕಾಲಾಳ್ಗಳ 
ಪಡೆಯ (ರಾಮಾಕ್ಯ, ೯೪-೧೬). ಜವಗೆಡಿಸು: ತೇಜಿಯ. ಜವಗೆಡಿಸಿ ತಲೆಯಾರ 
ತಡೆದರು ತುಡುಕಿದರು ನೊಗನ (ಕುವ್ಯಾಕ. ೦೪-೦೪; ಜವಗೆಡಿಸಿ ಸೇನೆಯಂ 
ಮುತ್ತಿದುವು ಕುತ್ತಿದುವು:. , ಸುಭಟರಂ ಬಾಣಂಗಳು (ಜಿಬಪು: 3೩-೧೮); 
ಕೃತವರ್ಮ ಸಾಂಬಾನುಸಾಲ್ವರಂ ಜವಗೆಡಿಸಿ (ಕೈಮಿಧಾ.- ೦೪-8). 
[ ಜವ * ಕಿಡಿಸು (ಕೆಡಿಸು) ] 

ಜವಂಗಿಡು “ಜವಂಗೆಡು' ನೋ. 

ಜವಂಗುಂದಿಸು (ಕ್ರಿ).ಎಜವಂಗಿಡಿಸು: ಜವಂಗಿಡದೆ ಮುಟ್ಟಿ ಬರ್ಪ ಜವನಂ 
ಜವೆಂಗೂಂದಿಸಲ್‌: ಜವಂಗೆ ಜವನಾಗಲಿಂ ಪೆಲಐರ್ಗೆ .ತೀರ್ಗುಮೇ (ಅಸು. 
೨೩-೮೮): [ಜವ 4 ಕುಂದಿಸು] 

ಜವಂಗುಂದು, ಜವಗುಂದು (ಕ್ರಿ). ಶಕ್ತಿಗುಂದು ; 
ಬಲದೆರಡು.' ಕಡೆಗಂ ನಿಮಿರ್ವ ಜಮಂಗುಂದಿ -ಪಾಯ್ದು ಕಳವಳಿದು 
ತುರಂಗಮ' ಸಮಿತಿ ಯೊಳೆ ಯೊ ಳಂ. "(ಕಾವೈಸಾ. ಶೂದ್ರಕೆ) ; 
ಒಂದು ಗೊಳ್ಳೆರಡುಗೊಳ್ಳಿಂದುರ್ವಿ ಪೊಯ್ವಂದು. ಪೊಯ್ಸೆ ಜವಂಗುಂದಿ 
ಸಿಡಿಲ್ಹು. . . ಬೀಟ್‌ ದಿಗ್ಗಜಮಂ ಪೋಲ್ವ ಗಜಂಗಳಂ ಪಲವುಮಂಕೊಂದಂ 
ಮರುನ್ನಂದವಂ: '(ಪಪಧಾ. ೦6-009) . ಜವಗುಂದು:  ಮಧ್ಯಾಹ್ನದುರಿ 
ಬಿಸಿಲೊಳೆಬೆ ಬಿರಿಯೆ ಜವಗುಂದಿ ತಲೆ .ಕುಸಿದು ನಡೆಗೆಟ್ಟು ಬಾಯಾಟ್‌ 
(ಹೆಜೆಳಾ, :೧೨-೭) ; ಎಲ್ಲಿಯದು ಹೆಬ್ಬಂದಿ - ಮುನಿವಧೆಯೆಲ್ಲಿ ` ಕೂಡಿತೊ 
ಯೋಗವೆಂದೆದೆ ರಬಲ್ಲೆನಲು ಜವಗುಂದಿ ಲಕ್ಷ್ಮಣನೊಲದನವಯವವ 
(ತೊರರಾ. ೩-೩-೨೨). [ ಜವ್ವ + ಕುಂದ್ಕು) 

ಜವಂಗೆಡು, ಜವಂಗಿಡು, ಜವಗಿಡು, .. ಜವಗೆಡು (ಕ್ರಿ). ೧.೨ 
ಜವಂಗುಂದಂ: ಭಯಮನೆಡಗಲಿಸಿ ಬೆಳ್ಳೋಟಮೋಡಿ ಜವಂಗೆಟ್ಟು. ಕಾಲ್‌ 
ಪೆಡಂಗಲಸೆ ಬೀಟುತ್ತುವೇಟುತ್ತುವೆಂತಾನುಮೇಯ್ದಿ (ಶಾಂತಿಪು. ೭-೯೦ ವ); 
ಇನ್ನೆತ್ತಂ ಪೋಪೆಂ ಕುದುರೆಯುಂ ಜವಂಗೆಟ್ಟುದು (ಪಂಡತಂ. ೦೦೬-೯) ; 
ಅಂತು ಪಲವು ಸೂಟ್‌ ಕಾದಿ ನಾಡೆಯುಂ `ಬಟಲ್ಲು ಕಡೆಯ ಸೂಟ್‌ೊಳೆ 
ಜವಂಗೆಟ್ಟು (ನೇಮಿಪು. ೪-೦೦೭ ವ). ಜವಂಗಿಡು: ೧. ಜವಶಿಗಿಡದೆ ಮುಟ್ಟಿ 
ಬರ್ಪ ಜವನಂ. ಜವಂಗಂಂಧಿಸಲ್‌ ಜವಂಗೆ . ಜವನಾಗಲಿಂ ಪೆಜರ್ಗೆ 


ಸತ್ತ್ವವಳಿ : ಅಮಿತ 


೪೬೬ 


೩೦೧೧ 


29 


ಜದಜವನೆ 


ತೀರ್ಗುಮೇ (ಆದಿಪು. ೧೩-೮0) ; ಇನ್ನಿವಜ ಪೋರ್ದು ಜವಂಗಿಡದೆ: ಪಪ್ಪುಕ 
ಮಾದಂದಮುಮಂ ಕೇಳ್‌ (ಕಾಂತಿಪು. ೯೪೯ ವ). ಜವಗಿಡು: ೧. 
ಜವಗಿಡದೆನ್ನೊಳು ಕಡಿದಾಡಬಪ್ಪುದೆಂದವಗಡಿಸಿದನಾರ್ಭಟದಿ . (ಮೋಹತ. 
೩೯-೬). ಜವಗೆಡುಃ'೧. ರವಿರಶ್ಮಿಗಾಅದೆ ಜವಗೆಡುವ ಹಿಮವನ್ನಗೇಂದ್ಸದ 
ಘನತರವದೆನಿತು (ಏಸಪು. ೦೯-೨೭). ೨. ವೇಗ ಕುಗ್ಗು *ಇಮಂದವಾಗು; 
ತಡವಾಗಿ: ಪೊಳ್ತಂ ಸನ್ನೆಯಂ ಜಾತಿಯಂ ಜವಗೆಡ | [ಪಾಕಾಂ. ಜವಂಗೆಡ] 
ದಣೀವ ಬಿನ್ನಣಂಬಡೆದ ಬೇಡರೆೊಡವರೆ (ರಾಜರೇ. ೩-೦೦೪ ವ 
[ ಜವ್ಮ + ಕೆಡು) 
ಜವಂಜವ (ನಾ). ಹುಟ್ಟುಸಾವುಗಳ ಪರಂಪರೆ ; ಸಂಸಾರ: “ಭವ 
ಸಂಸ್ಕೃತಿ ಸಂಸರಣಂ ಜವಂಜವಂ ಜನ್ಮೆಮೆಂಬುದದು -ಸಂಸಾರಂ” 
(ವಸ್ತು ಕೋ. ೧೮-೧); ಜವನೆಂ ಜವಂಗುಂದಿಸಲ್‌ , . . ಫೆಜರ್ಗೆ ತೀರ್ಗುಮೇ 
ತೀರದಾ ಜಪಂ ಜವಜವಾಗಿ ಮುಟ್ಟುಗಿಡುವನ್ನಮಿನ್ನಾ, ಜವಂಜವ 
ವ್ಯಸನಪುಂಜಮಂ ಕಿಡಿಪುದಾದಿತೀರ್ಥೇಶ್ವರಾ (ಅದಿಪು. ೦೩-೮೮) ; ತನ್ನಂ 
ನಿರ್ದಾಟಿಸಿ ಕಳೆಯೆ ಪೋಗಿ ಸತ್ತು ವಿವಿಧ ಜವಂಜವ ಚಕ್ರಾಕ್ರಮಣದಿಂ 
ಬಂದು (ಕಾಂತಿಪು. ೭-೪೨ ವ). "ಆಜವಂಜವ' ಪರಾ. [?] 
ಜವಂಬೆಜು (ಕ್ರಿ). ವೇಗಗೊಳ್ಳು ; `ತ್ವರಿತವಾಗು : ಪೊದಳ್ದ ದೇಶಿ 
ಮೈವೆತ್ತಿರೆ ತೇನತೇನಮೊದಗುತ್ತಿರೆ ತಾನರವಂ ಲಯಂ ಜವಂಬೆತ್ತಿರೆ 
ಮೂರ್ಛನಾಪ್ರಸಾರಮೊಂದಿರೆ (ವೃಷವಿ.. 4೦-೮). [ಜವ್ಯ+ಪೆಯ್ಲಿ] 
ಜವಕ (ನಾ). ತಡ ; ನಿಧಾನ (?) : ಸಾಹಿತ್ಯ ಸಾರೋದಯಂಗೀ ದೂದವಿ 
:: ಜತ್ತಕಮಂ ನುಡಿದು ಜವಕಮಿಲ್ಲದೆ ಕೂಡಿದಳೆಂದು - ನುಡಿಯುತ್ತುಂ 
ಪೋಗೆ (ಅನಂಪು. ೪೨೯ ವ), ,[ "ಸಂ. ಯಾಪಕ 
ಜವಕಣೆ (ನಾ). ಒಂದು ಬಗೆಯ ತಂತೀವಾದ್ಯ : (ಎಸಮ್ಮೆ. ೫೪11, ೩0) 
[1] 
ಜವಕಾರ (ನಾ). ಒಂದು ಬಗೆಯ ಉಪ್ಪು; ಯಂವಕ್ಷಾರ : 
ಯವಕ್ಷಾರ ” (ತಭ್ಮಕೋ. ೦೪). [ ಸಂ. ಯವಕ್ಷಾರ 
ಜವಗ (ಗು). ವೇಗವಾಗಿ ಓಡುವ : ಜವಗ ಚತುರೇಕಲಕ ಪ್ರವಿಮಳ 
ಶೃಂಗಾರಸಾರ ಜಾತ್ಮಶ್ವಂಗಳ್‌ (ಹಮ್ಮಾರ. ೩-೦೦). [ಸಂ.) 
ಜವಗತಿ (ನಾ). ವೇಗವಾದ ನಡಗೆ:; ಓಟ: ಮದದೆಕ್ಕಲನ ಕುಕ್ಕುರಿಪ 
ಲುಳಿಯ ಜಂಘೆಯ ಜವಗತಿಯ . . . ನಾಯ್ತೂಡುಕಿದವು ತಡೆದಖಳ 
'ಮೃಗಕುಲವ (ಕೊರರಾ. &-&-೧೪). [ಜವ್ಯ ಗತಿ) 
ಜವಗಾತಿ (ನಾ). ಬಹಳ ವೇಗವುಳ್ಳವಳು; ವೇಗದಿಂದ ನಡೆಯುವವಳು: 
ಪವನವೇಗವ ಕೀಳ್ಬಡಿಸಿ ದೂವಾಳಿಪ ಜವಗಾತಿಯ ಬೆನ್ನೊಳಿರ್ದು ಕುವರ 
ಕಂಗೆಟ್ಟು ತಕ್ಕೆಗೊಂಡವಳ ನುಣ್ಮೊಲೆಯ ಬಲ್ಬಿಡಿದ (ಮೋಹತ. ೩೦-೨೭). 
[ಜವ + - ಕಾತ್ಮೀ) 
ಜವಗಿಡಿಸು "ಜವಂಗಿಡಿಸಂ' ಸೋ. 
ಜವಗಿಡು "ಜವಂಗೆಡಂ'. ನೋ.. 
ಜವಗುಂದು "ಜವಂಗುಂದು' ನೋ. 
ಜವಗೆಡಿಸು "ಜವಂಗಿಡಿಸಂ' ನೋ. 
ಜವಗೆಡು "ಜವಂಗೆಡು' ನೋ. 
ಜವಚರ (ನಾ). ಓಡುತ್ತ ಹೋಗಿ ಸಮಾಚಾರವನ್ನು ತಿಳಿಸುವ ಸೇವಕ; 
..ಹರಿಕಾರ.: ಬಹರಾಗಮನವನರಿದು ಜವಚರರಿಂದ ಶ್ರೀವರ್ಮನಾಗ 
` ಗಿರಿಪುರಕಷ್ಟಮಂಗಲವ ರಚಿಯಿಸಿದ (ಜನಮು. ೩-೨೨). 
[ಸಂ.] 
ಜವಜವ (ನಾ). ೧. ಶಿಥಿಲವಾದುದು ; ಶಕ್ತಿಗುಂದಿದಂದು. ೨. ಮಂದ 
ವಾದುದಂ. «ಜವಜವಾಗು' ಪರಾ. [?. 
ಜವಜವನೆ (ಅ). ದಂರ್ಬಲವಾಗುವಂತೆ ; ಕಂಗಲ್ಲವಂತೆ. 


“ ಜವಕಾರ - 


ಜವಜವಾಗು 


ಜವಜವಜವನೆ (ದ್ವಿರುಕ್ತಿ) : ಜವನಟ್ಟಿ ಕೊಲ್ವ ಕೊಲೆಗಾ ಜವಂಜವ 
ಸ್ಥಿತಿಗೆ ಮೆಯ್ಕ ನೀರ್ತೆಗೆವನ್ನಂ ಜವಜವಜವನಂಜಿಸಿದುವು ಜವನಾಳ್ಗಳ 
ತೆಜದಿನೆನ್ನ ಕೆನ್ನೆಯ ನರೆಗಳ್‌ (ಅಜಪು. ೨-೬೯). ಜವಜವನಾಗು ಇ ಜವಜ 
ವಾಗಂ : ಬಟ್ಟೆಯ ಕಿಜುಗಲ್ಲ ಬಡಿಯ ಕೋಟ್‌ಂದಂ ಕಾಲ್‌ ಕೆಟ್ಟುವು 
ಜದಜವನಾದುವು ನೆಟ್ಟನೆ ಮೈ (ಧರ್ಮಾಮೃ. ೬-೮೯). 
[ ಜವಜವ 4 - ಅನೆ] 
ಜವಜವಾಗು (ಕ್ರಿ). ೧. ದುರ್ಬಲವಾಗು ; ಜರ್ಜರಿತವಾಗು : ಆ ಜವಂ 
ಜವಜವಾಗಿ ಮುಟ್ಟುಗಿಡುವನ್ನಮಿನ್ನಾ ಜವಂಜವವ್ಮಸನಪುಂಜಮಂ 
ಕಿಡಿಪುದಾದಿ ತೀರ್ಥೇಶ್ವರಾ (ಆದಿಪು. ೧೩-೮೮) ; ಕುರವದಿಂ ಕೂಡೆ ನೆತ್ತರ 
ತೆರಳ್ಳುಣ್ಮುವಿನಂ ಮೈಯೆಲ್ಲಮಂ ಜರ್ಜರಿಸಿ ಜವಜವಾಗಿರ್ದನಂ ಗುರ್ದಿ 
(ಸುಕುಮಾ. ೭-೩೫). ೨. ಆಲಸ್ಯವಾಗು ; ಮಾಂದ್ಯವಾಗಂ : ಬಳುವಳ 
ಬಳೆಯೆ ತೆಳುವಸಿಕ್ಕೋಮಳಾಂಗವುಂ ಜವಜವಾಗೆ ಬೆಳೆದುದು ಗರ್ಬ್ಶಂ 
(ಕೊಲ್ನಾಶಾ. ೦೫-೩೦ ; 1186). [ ಜವಜವ + ಆಗು,] 
ಜವಣ 'ಜೇವಣ' ನೋ. 
ಜವಣಿ 'ಜೇವಣ್ಮಿ' ನೋ. 
ಜವಣಿಗೆ (ನಾ). ಉದ್ದವಾದ ಬಿದಿರಿನ ಕೋಲು; ಜಲ್ಲೆ: ಜವಣಿಗೆಯನ್ನು 
ತೆಗೆದುಕೊಂಡು ಅನುಭವಶಾಲಿಗಳಾದ ಬೆಸ್ತರು ನಡುಗೆರೆಯನ್ನೆಲ್ಲ ಕೆದಕಿ 
ದರು (ದೂರಸ. ೨೬೮). [ ಇಜವಣೆ)] 
ಜವಣೆ "ಜಳವೆ' ನೋ. 
ಜವತುರಂಗ (ನಾ). ವೇಗವಾಗಿ ಓಡುವ ಕುದುರೆ : ಸಾಸಿರ ಗೋವುಗಳ 
ಜವತುರಂಗವ ಬ್ಯಾಸರಿಯದೆ ತಂಗಿಗಿತ್ತ (ಕರ್ನಾಕ. ೨೮೨). 
[ ಜವ್ಯ + ತುರಂಗ, ] 
ಜವತೂಣ (ನಾ). ಯಮನನ್ನು ಹಿಂಸಿಸಿದವನಂ; ಶಿವ : ಏಣಾಂಚಿತಧರ 
ಜವ ತೂಣಾ ಶರಣಜನ ಪ್ರಾಣಾ... ಜಿತಸೌರಭಬಾಣಾ ರಕ್ಷಿಸು 
(ಉದ್ಯದೇ -೪-೩) ([ಜವ್ಮ (ಆಜಮ) + ತೂಣ್ಮ) 
ಜವತ್ಸವಡಿ (ನಾ). ಮಲ್ಲಯುದ್ಧದ ಒಂದು ವರಸೆ: `ಕಮ್ಮರಿ ಮುಹುಡಂ 
ಜವತ್ಸವಡಿ ಪಾಸಗೆ . . . ಎನಿಪ್ಪ ಜಟ್ಟಿಗರ ಬಿನ್ನಣಮೊಪ್ಪೆ ಕಡಂಗಿ 
ಕಾದಟರ್‌ (ತ್ರಿ ಪುವಿ. ೨೬-೦೦). [?) 
ಜವದಂಡ "ಜಮದಂಡ' ನೋ. 
ಜವದಂಡೆ "ಜವಂದಂಡೆ' ನೋ. 
ಜವದಾಡೆ "ಜಮದಾಡೆ' ನೋ. 
ಜವನ (ನಾ). ೧. ವೇಗ; ರಭಸ. ೨. ವೇಗವುಳ್ಳುದು ; ವೇಗಶಾಲಿ 
ಯಾದಂದು ; ಚುರುಕಾದಂದಂ: ಜವನಮೆನಿಸಿರ್ದ ನಿಜದಶೆ ಜವನನಧಃ 
ಕರಿಸೆ ವಿಳಯಜಳಧರಕುಳಭೈರವರವಮನಿಳಿಸೆ (ಪಾರ್ಕೂಪು. ೪-೦೦೩). ೩. 
ವೇಗವಾಗಿ ಓಡಬಲ್ಲವನಂ; ಹರಿಕಾರ: “ಜಂಘಾಳಃ, ಜವನಃ, ವೇಗೀ- 
ಈ ೩ ಹರಿಕಾಆಂ” (ಹೆಲಾಯು. 8೯-೨೦೩). ೪. ವೇಗವುಳ್ಳ ಕುದುರೆ. 
[ಸಂ.] 
ಜವನಿಕೆ (ನಾ). ೧. ತೆರೆ; ಕಾಂಡಪಟ : ಪರದೆ: “ಅಪಟೀ ಪ್ರತಿಸೀರಾ 
ಕಾಂಡಪಟೆ ತಿರಸ್ಕರಿಣಿಕಾಖ್ಯೆ ಜವನಿಕೆಯಕ್ಕುಂ ” (ವಸ್ತುಕೋ. ೪೯-೨೩): 


೩೦೧೨ 


ಜವವೊಳಲ್‌ 


ನಟನೆ ; ಮಾಯೆ : ಇದು ಕಣಾ ಜಗದೀಶ್ವರನ ಜನನದ ಜಗದ್ವಾ ಪಾರ 
ಜವನಿಕೆಯುದಿಸಿ ತೋಟಾ ದನೆಂಬುದಿದು ಮಿಥ್ಯಾಪ್ರಪಂಚವಲೆ 
(ತೊರರಾ. ೦-೮-೭೨). ೪. ಕತ್ತಲೆ (?) : ಜವನಿಕೆಯೋಡಲಿರ್ವ್ವಲದ 
ವೀರ ಭಟಾವಳಿ ನೋಡೆ ಖಳ್ಗದಿಂದವೆ ಕಲಿರತ್ನಪಾಳನ ಶಿರೋಂಬುಜಮಂ 
ಜಯಲಕ್ಷ್ಮಿಗಿತ್ತು ತಜ್ಜವನಿಕೆಗೊಂಡ ಗಂಡಪೆರುಮಾಳೆ. ಚಮೂಪತಿಗಿಂತು 
ಸಾರ್ದ್ಮುದಾ ಜವನಿಕೆನಾರಣಾಂಕ ವಿದುರಾಉತರಾಯನುದಗ್ರ 
ದೋರ್ವ್ವಲಂ (ಎಕ. ೫1, ಜಿತ್ರದು. ೧೨-೯; 1286). 
[ ಆ ಪ್ರಾ. ಜವಣಿಆ./ಸಂ. ಯವನಿಕಾ] 
ಜವನಿಕೆಗಳೆ (ಕ್ರಿ). ಮುಸಂಕನ್ನು ತೆಗೆ ; ತೆರೆಯನ್ನು ಸರಿಸು: ಆ ಜಯ 
ಸೇನೆ ರಂಗಂಬೊಕ್ಕನಂಗಶಸ್ವಾಧಿದೇವೆತೆಯ ಮುಖವಸ್ತ್ರಂಗಳಿದುವೆನಿಸಿ 
ಜವನಿಕೆಗಳೆದು . . . ನರ್ತಿಸೆ (ನೇಮಿಪು. ೩-೦೮೦ ವ). 
[ ಜವನಿಕೆ * ಕಳ್ಳೆ] 
ಜವನಿಕೆದೆಗೆ (ಕ್ರಿ). ಎ ಜವನಿಕೆಗಳೆ: ಮೊಗದ ಜವನಿಕೆದೆಗದು ನೆತ್ತಿಯ 
ಬಗಿದು (ಕುವ್ಯಾದ್ರೋ. ೩-೦೩): ಸುರುಚಿರ ಸೂತ್ರಧಾರಕ ತತ್ತಕಾರವ 
ವಿರಚಿಸಿ ಜವನಿಕೆದೆಗೆಯೆ . . . ಸುಪ್ರೌಢೆಯರುರು ಪುಷ್ಪಗಳ ಸೂಸಿದರು 
(ಕಂನವಿ, 6-೬೩೦). [ಜವನಿಕೆ* ತೆಗ್ಗೆ] 
ಜವಪುರ (ನಾ). ಯಮನ ಪಟ್ಟಣ: ಜವಪುರಕೆ ಬಿದ್ದವರಿಗಹುದೈ 
ಅವಧರಿಸಲಾ ಪಿಂಡಶ್ರಾದ್ಧವು (ಕುವ್ಕಾದ್ರೋ. ೩-೦೩). 
[ಜವ್ಮ (ಜಮ) + ಪುರ್ಕ) 
ಜವಪುರಿ (ನಾ). ಇ ಜವಪುರ : ವಿಂದಾನುವಿಂದರ ಜೀವ ಧುಮ್ಮಿಕ್ಕಿದುದು 
ಜವಪುರಿಗೆ (ಪಾಕಾಂ. ರಕೆ] (ಕುವ್ಕಾಳೆ. ೩-೦೦), 
[ಜವ (ಜಮ) + ಪುರಿ) 
ಜವಪ್ರಸರ (ನಾ). ವೇಗದ ಹೆಚ್ಚಳ : ಪವಮಾನಾತ್ಮಜನಂ ಜವಪ್ರಸರದಿಂ 
» ೬ ೬ ಮಿಗುವ ಜಾತ್ಯಶ್ವಂಗಳ್‌ (ಪುಷ್ಕಪು. ೨-86)... [ ಜವ * ಪ್ರಸರ] 
ಜವರಕ್ಕೆ (ನಾ). ಕವಚ; ಚಿಲಖತ್ತಾ :.* ಕವಚಕಿಂತೊಪ್ಪ ವುದು ಜವರಕ್ಕೆ 
[ಪಾಠಾಂ. ಕುಂಚಕಿಂತೊಪ್ಪುವುದು ಚವರಮಖಂಂ] ಅವುತೆಯೆಂಬ್ಬೀ ಪೆಸರ್‌ ” 
(ಕಬ್ಬಿಕ್ಕೆ. ೯೩). [ಐ 'ಜೀವರಕ್ಕೆ' ಎಂಬುದರ ಅಪಲಿಖಿತ) 
ಜವರಾಜ (ನಾ). ಯವಂರಾಯ : ಕೋಪಕ್ಕೆ ಯಮರಾಜ ಪಾಪಕ್ಕೆ ಜವ 
ರಾಜ ಕೋಪಪಾಪಗಳ ಅಳಿದಂಗೆ ಯಮನು ತಾ ಕೂಪನಾಗಿಹನು (ಸರ್ವಜ್ಞ 
೪೭೮). [ಜವ (ಆಜಮ) + ರಾಜ) 
ಜವರಾಯ (ನಾ). ಎ ಜವರಾಜ : ಮಿಗೆ ದೀರ್ಫಾಯುಮಿರೆ ಮುನಿದು 
ಕಲಿ ಜವರಾಯಂ ಕೆೊಲಲಾಟಿಂ (ಹಮ್ಮಾರ. ೮-೨೮) ; ಸಾಯುವನ ಕಣ್ಣಿಗೆ 
ಸುಳಿದವನೇ ಜವರಾಯ (ಗಾದೆ). [ಜವ (ಆಜಮ) * ರಾಯ] 
ಜವರುಜಂಗಿ "ಜಬರಂಜಂಗಿ' ನೋ. 
ಜವವಳಿ (ಕ್ರಿ). ಕಸುವು ಕಡಮೆಯಾಗಂ ; ಶಕ್ತಿಗಂಂದು ; ದಂರ್ಬಲ 
ವಾಗು : ಜವವಳಿಯಲೆಂತಾದೊಡಂ ಶಿವಶಿವಯೆನುತ ನಡೆಯಂ ನಡೆವೆ 
ನಾನವನಿಯೊಳಗೆ (ಬಸಪು. 9೪-09) ; ಪವನಸುತನವತರಿಸೆ ಪಾರ್ಥಿವನಿವಹ 
ನಡುಗಿತು ದೈತ್ಯ ಗಣವುಲ್‌ ಜವವಳಿಯೆ (ಸಂಭಪ. ೦೫-೫೬). 
[ ಜವ್ಯ + ಅಳಿ, (ಆಟ) ] 


“ಜವನಿಕೆ ಮುಸುಕುಂ” (ಛಥಾರನಿ. ೧೫); ಅನಂಗಜಂಗಮಲತೆವೊಲ್‌ | (9, ಜವವೇಳು (ಕ್ರಿ). ಒತ್ತರಿಸಿ ಬರು ;. ತೀವ್ರವಾಗಿ ಬರು: ಬಲಿದ 


ನಿಲ್ಹು ಜವನಿಕೆಯ ಮಜಕಿಯೊಳ ಪೋಲ್ತಳವಳ್‌ ಮುಗಿಲ ಮಟ್‌ಯ 
ವಿದ್ಕುಲ್ಲತೆಯ'ಂ (ಅದಿಪು ೯.30); ಹರನ ಶಾಂತಿಯ ಜವನಿಕೆ 
ಯನೋಸರಿಸುವಂತೆ (ಸೇದಿರ. ದೇ. ೬೬-೧೨); ಮೇಲೆ ಜವನಿಕೆಯಂ ಪಿಡಿದು 
ಸಮ್ಮೇಳನದೊಳೆಯ್ತಂದು (ಬಸಪು. ೧೨-೪೪). ೨. ಮರೆ ; ಮಂಚ್ಚು 


ಮರೆ: ಜೀಯ ಜವನಿಕೆಯೇಕೆ ನೀವೆಂದೀ ಯಶೇಷಗುಣಂಗಳಾ|( 


ಕಾಶ್ಮಾಯಿನೀಪತಿಗುಂಟು (ತೊರಕಾ. ೪-0೨-00). 3. (ಆಲಂ) ವಿಂಥೈೆ; 


| ತೂಕಡಿಕೆಗಳ ನಸು ಬೆದಜಕೊಲಹುಗಳ ಇಜವವೆದ್ದ ರೆಬೂಮ್ಮಿನ ಬಲೆಗೆ 
ಸಿಲುಕಿದ ಬಲವನರ್ಜುನದೇವನೀಕ್ಷಿಸಿದ (ಕುವ್ಶಾದ್ರೋ, ೦೭-೪). 
[ಜವ್ಯ ೬ ಏಳು ( ಆಏರ್ಟ್‌)) 
ಜವವೊಳಲ್‌ (ನಾ). ಎ ಜವಪುರ : ಈ ಸನ್ನಿಪಾತಂ ಮುಟ್ಟಿದ ಪುರುಷನು 
ಜವವೊಳಲ್ಗೆ ದುವನೆಂದು ಪೇಳಿಹುದು (ಸಕವೈ. ೦೬೩). 
[ಜವ (ಆಜಮ) + ಪೊಳಲ್‌ (ಆಪೊಟಲ್‌)] 


ಜವಹೀನ 


ಜವಹೀನ (ನಾ). ವೇಗವಿಲ್ಲದುದಂ; ವೇಗವಾಗಿ ಓಡಲಾರದಂದು: 
೫ ೫ x ಅಧಿಕವಲ್ಪಮಲಮಪ್ಪೊಡಂತು ನೊಸಲಸಿದಾಗುವುದುಮದು 
ಕಳೆಯಲಾಗದು ಜವಹೀನಂ ವಾಜಿ ನಾಲ್ಕು ಸಂವತ್ಸರಮಂ (ಅಕ್ಕಶಾ. ೬-೫). 

[ಜವ್ಯ + ಹೀನ) 

ಜವಹುರ (ನಾ).ಎಜವಪುರ : ಎರಡು ಪದಂಗಳಿಪಭ್ರಂಶಕ್ಕೆ-ಅಚ್ಛಸ್ಪಟಿಕ- 
ಅಚ್ಚೆ ವಳಿಕು . . . ಯಮವುರ-ಜವಹುರ (ಕಮದ. ೨೮೫ ಪ್ರಯೋ); ಆ 
ಜವಹುರಕೆಯಿಂಬುಮಾಡುವ ನಿಷ್ಮುರಪರಿಗ್ರಹವನ್ನು ನಂಬಿದೆನಾನಿಂದುವರ 
(ಶ್ರೀಪಾಲ. ೦೪-೪೨); ಜವಹುರದ ಜಕ್ಕಂದೊಲಟಲಿಯಂ ಗೆಲೆವರ್ಪ 
ಕಾಟ್‌್ಕೋಣವಳಗದಿಂದೆಯುಂ (ಉಮಾಕ್ಕ. ೩-೨೩). 

[ ಆಸಂ. ಯಮವುರ ] 

ಜವಹುರಿ (ನಾ).ಎಜವಪುರ : ಜವದಿಂದಂ ಜವಹುರಿಗೆ ಗಳಿಪುವವೊಲಾದವೆ 

ಕಾಳಿಕೆ ತೆಂಕದೆಸೆಯೆ ಮೊಗವಾಗಿರ್ಪ್ಪಳು (ಕಾಸಪ, ೮೮). 
[ ಸಂ. ಯಮಪುರೀ1 

ಜವಳ, "ಜವಂಳ' ನೋ. 

ಜವಳ್ಳ (ನಾ). ತೂಕದ ಒಂದು ಪ್ರಮಾಣ,-ಅಳತೆ: ಧಾರಾಪೂರ್ವಕಮಾಗಿ 
ಕೊಟ್ಟಾಯಮೆಂತೆಂದೆೊಡೆ ಅಡಕೆ ಹೇಟ್‌ಂಗೆ ಅಯ್ವತ್ತು ಜವಳಕ್ಕಿರ್ಪ್ಪತ್ತು 
«ಹತ್ತಿ ಮಳವೆಗಯ್ವಲಂ ಭಂಡಿಯ ಕರುಸೆಯ ಮಳವೆಗೆರಡು ಬೀಸಿಗೆ 
ಜವಳಕ್ಕೆ ಪಲಂ ಪತ್ತು (ಎಇ. ೫1%, ೩೩-೨೬; 1186): ಸು(ಶು) ಕ್ರವಾರದ 
ಸಂತೆಯಂ ಮಾಡಿ ಬಿಟ್ಟಾಯಮೆಂತೆ[ಂ]ದೊಡೆ ಮಾಟ್‌ದ ಅಡಕೆಯ [ಜವ] 
ಳಕ್ಕಡಕೆಯಿರ್ಪೃತ್ತು , . . ಎತ್ತಿನ ಜವಳಮಂ ಬಿರಿಚಿದಲ್ಲಿಯಡಕೆಯ 
ಯ್ವತ್ತು (ಎಇ. ೫1%, ೩೮-೨೨, ; 114); ಮೆಳಸಿನ ಹೇಟ್‌ಂಗೆ ಮೆಳ 
ಸೊರ್ಮ್ಮಾನಂ ಆ ಜವಳಕ್ಕೆ ಅರೆವಾನಂ (ಎಇ. ೫121, ೨೦-೩೩; 1204) ; 
ಬಿಟ್ಟಿ ಜವಳಕ್ಕೆ ಹತ್ತಡಕೆ ಅರಸಿನ ಆಲ ಸರ್ಕ್ಯರೆ ಬಿಟ್ಟ ಜವಳಕ್ಕೆ ಅಯ್ವಲ 
ಹತ್ತಿಯ ಮಳವೆಗೆಯ್ವಲಂ (ಸೌಇಇ. 2%, ೨೯೯-೯; 12ನೆಯ ಶತ). [?)] 

ಜವಳಂಗೊಳ್‌, ಜವಳಿಗೊಳ್‌ (ಕ್ರಿ). ಬೆರೆ; ಕೂಡಿಕೊಳ್ಳು ; ಸೇರು: 
ಗರುಗ, ಹುರುಳಿ, ನೀಲಿ, ಈ ಮೂರನ್ನು ಜವಳಂಗೊಳ್ಳೆ ಕಳರಿ ಎಂಟು 
ಹಲ ನೀರಿಂದ ನೆನೆಯಲಿಡುವುದು (ವಿನೈವಿ. 3೦). ಜವಳಿಗೊಳ್‌ : 
ಬಂದರಂದು ಬಲ್ಹೋಕೆವಡೆದು ಸಿಂಗರದಿಂಗಡಲ ತೆರೆಯ ಸಾಲ್ಹವಳಿಗೊಂಡ 
ವೊಲ್‌ (ಉದ್ಯದೇ. 8-೨೬). [ ಜವಳ (€ಜಮಳ) + ಕೊಲ್‌] 

ಜವಳಂಬು (ನಾ). ಬಾಣಗಳ ಜೊತೆ ; ಎರಡು ಬಾಣ: ಕಾದುವಲ್ಲದೆ 
ಕಲಹೆವಲ್ಲದೀಕ್ಷಣವೆಂದು ಜವಳಂಬನಿಟ್ಟು ಲವನು ಪಾದಕೊಂದನೆಗೈದು 
(ಜನಮ. ೩೯-೪೪). [ಜವಳ್ಳ ( €ಆಜಮಳ) + ಅಂಬ್ಯು) 

ಜವಳಗೆಯ್‌ (ನಾ). ಒಂದು ಪ್ರದೇಶದ ಹೆಸರಂ (?) : ಮಣ್ಣಳಿಕಂ 
ಕಾಟಿಯಣಂ ಜವಳಗೆಯ ಮೂಡವೊಲದಲು ಬೆಂಕೊಳ್ಳನ ಕೋಲಲು 
ಬಿಟ್ಟ ಕೆಯಿ ಮತ್ತರೈವತ್ತು (ಎಇ. ೫.೫೪1, ೭೩-೩೦; 1114). "ಜವಳ್ಳಿ? 
ಪರಾ. [ಜವಳ? 4 ಕೆಯ್ಮ್‌) 

ಜವಳಾಗು (ಕ್ರಿ). ಜೊತೆಯಾಗಂ ; ಕೂಡು : ಧವಳ ಸರೋಜಾಕ್ಷ ತಾನಲ್ಲ 
ದನ್ಮರೊಳ್‌ ಜವಳಾಗದಂತೆ ವೈಸಿಕದ ಕವಳವ ಕುಡುವಂತೆ ರತ್ನಸಂಬಳಿಗೆ 
ದಾಳ್ಜವಳಿರ್ದಳತಿಸಮ್ಮುದದಿ (ಮೋಹಕ ೪-೭). "ಜವಳಂಗೊಳ್‌' ಪರಾ. 

[ ಜವಳ್ಳ (ಆಜಮಳ) + ಆಗು, 

ಜವಳ್ಳಿ, ಜವುಳ್ಳಿ, ಜೌಳಿ (ನಾ). ಬಟ್ಟೆ ; ಅರಿವೆ; ವಸ್ತ್ರ: “ ಸೀರೆಗಂ 

ಜುಗದೊಳಂ ಜವಳಿ” (ಕೆಬ್ಮಮಂ. ೦೦೩) ; ಮೆಟ್ಟುವೆಡೆಗಳೊಳೆಲ್ಲಂ ಪಾಸಿ 


ಕಾರೋಹಣದ ಕಕ್ಕರವಟಯಿಗೆಯ ಚಿತ್ರಾವಟ್‌ಯ . . . ಬಣ್ಣದ ಕಣದ | 


ಬಣ್ಣವಣ್ಣಿಗೆಯ ಜವಳಿಗಳನೆ ಮೊಗಂ ನೋಡದೆ ಸೂಸಿದಾಗಳ್‌ (ಆದಿಪು. 
೪-೩೪ ವ); ತುಡುವ ತೆೊಡಿಗೆಗಳುಂ ಉಡಲ್ಕುಡುವ ಜವಳಿಗಳುಂ . . . 
ಪೂಜಿಸುವ ಕಣಿಶಂಗಳುಮೆಸೆಯೆ (ಲೀಲಾವ, ೭-೬೮ ವ); ಮಂಗಳಾರತಿ 


೩೦೧೩ 


ಜವಳಿಗದಹು 


ಗಳೆತ್ತಿದರು ನಿವಾಳಿಯ ಮಂಗಳ ಜವಳಿ ಚಲ್ಲಿದವು (ಕುರಾಸಾಂ. 90-60) ; 
ಎತ್ತುವಾರತಿ ನಿವಳಿಪ ಜವಳಿಯ ದಿಂಡು ಮುತ್ತುರತ್ನಗಳ ಕಾಣಿಕೆಯ 
ಇತ್ತು (ಮೋಹತ. ೨೫-೪೩). ಜವುಳ್ಳಿ : ಮಂಗಳ ಜವುಳಿ ರಬಳಂಬ 
ಮನುಂಗುರಮಾ ಕರ್ಣಶೋಭೆಯಂ ಪ್ರಿಯದಿಂ ವೈದ್ಯಂಗಿತ್ತು (ಅಕ್ಕಕಾ. 
೮-೩೦) ; ವಿಶೇಷವಾಗಿ ಜವುಳೀವ್ಯಾಪಾರವು ನಡಿಯುತ್ತದೆ (ಳೂಗೋಳ. 
ಜೌಳಿ : ಜನಿಸಿ ಜೌಳಿ ಮುನ್ತಾದರಿಂದ (ಎಳ. 1, ೦೭.೨೪ ; 2620); 
ಅಡೋನಿ (ಅದಿವಾನಿ) ಎಂಬ ಊರು ಜೌಳೀವ್ಯಾಪಾರದಿಂದ ಪ್ರಸಿದ್ಧ 
ವಾದದ್ದು (ಭೂಗೋಳ. 6೪). 

ಜವಳಿಯ ಮಳಿಗೆ ಎ ಬಟ್ಟೆಯಂ ಅಂಗಡಿ : ನಾನಾವರ್ಣದ ಜವಳಿಯ 
ಮಳಿಗೆಗಳೆಸೆದುವರ್ತಿಯಲಿ (ಕಂನವಿ. ೬-೭೦). ಜವಳಿಯರು - ವಸ್ತ್ರದ 
ವ್ಯಾಪಾರಿಗಳಂ : ಹೊಳೆವ ಹೊಂಬಣ್ಣದ ಹೊದಕೆಯ ಮಾರುವ ಜವಳಿ 
ಯರಿರ್ದರೊಂದೆಸೆಯ (ಅಬ್ಕಲೂ. ೩-೭೯). 

[ ದೇ. ತಮಿ. ಮಲ, ಚವಳಿ ; ತುಳು? ಜವಳಿ, ಜವುಳಿ, ಜೌಂ ; 

ತೆಲು. ಜವಳಿ] 


೪೪). 


ಜವಳ್ಳಿ «ಜವುಳಂ' ನೋ. 

ಜವಳ್ಳಿ "ಜಮಳ'. ನೋ, 

ಜವಳಿ "ಚವಳಿ' ನೋ, 

ಜವಳ್ಳಿ (ನಾ). ಒಂದಂ ಬಗೆಯ ಭೂವಿ (?) : ಹೊಂನ ಜವಳಿಯಾಗಿ 
ಹತ್ತು ಕೇರಿ ಕಟ್ಟಳೆಯ » * (ಸೌಇಎ. ೦೯೩೨, ಉಡುಪಿ. ೩೦೩-೦೨; 1307); 
ಅಣ್ಣಿಸೆಟೆಯ ಹಿರಿಯ ಗದ್ದೆಯಿಂದಂ ಪಡುವಲು ತೆಂಕಲು ಹೆಗ್ಗಡಿತಿಯ 
ಮೂಲದ ಜವಳಿಯ ತಾಜ ಗಡಿಯಿಂದಂ ಬಡಗಲು (ಸೌಇಇ. 1x-1, 
೪೨೪-೨೪; 1401); ಮಾಂನ್ಮ ಹೊಂನ ಜವಳಿಯೆಂದು ಪಾಲಿಸಿದು (ಸೌಇಎ. 
೧೯೩೦, ಉಡುಪಿ. ೩೯೫-೦೩: ?). [? 

ಜವಳಿಅಂಗಡಿ “ಜವಳಿಯಂಗಡಿ' ನೋ. 

ಜವಳಿಕ (ನಾ). ಬಟ್ಟೆಯ ವ್ಯಾಪಾರಿ ; “ದೂಸಿಗ” (ಜತುನಿ. ೪. 1, 64). 

[ ಜವಳಿ, 4 - ಕ್ಯ) 

“ಜವಳಿಕಾಯಿ (ಚವಳಿಕಾಯಿ' ನೋ. 

ಜವಳಿಕಾರ (ನಾ).ಎಜವಳಿಕ: (4). [ಜವಳ್ಳಿ * - ಕಾರ, (ಆ - ಕಾಜ)) 

ಜವಳಿಗ (ನಾ). = ಜವಳಿಕ: ಹೊಂಬಣ್ಣದ ಹೊದಕೆಯ ಮಾರುವ ಮಳಿಗೆ 
ಯೊಳ್‌ ಜವಳಿಗರೆಸೆಯೆ[ಪಾಕಾಂ. ಜವಳಿಯರಿರ್ದರೆೊಂದೆಸೆಯ) (ಅಬ್ಕಲೂ. 
೩-0). [ಜವಳಿ, * -ಗೈ) 

ಜವಳಿಗಟ್ಟು (ನಾ). ಎರಡನ್ನು ಕೂಡಿಸಿ ಕಟ್ಟಿದ ಕಟ್ಟು ; ಜೊತೆಕಟ್ಟೂ : 
ಪುರ್ವೆಂಬ ಜವಳಿಗಟ್ಟಿನ ಕರ್ವಿನವಿಲ್ಲಳ್ಲಿ ಬಿಗಿದ ಮಧುಕರಮಾಲಾ 
ಮೌರ್ವಿಯೆನೆ . . . ಮೆಜ್‌ದುದವರ .ತಳ್ಳೆ ಮೆದುಟುಗಲ್‌ (ಯಶೋದ. 
೨-೨೬). [ ಜವಳ್ಳಿ (ಆಜಮಳ) + ಕಟ್ಟು) 

ಜವಳಿಗದ (ಜವಳಿಗದವು' ನೋ. 

ಜವಳಿಗದವು, ಜವಳಿಗದ, ಜವಳಿಗದಹಂ (ನಾ). ಎರಡಂ ಪಡಿ; 
ಜೋಡಿ ಕದ : ಒಂದು ಶಿವಲಿಂಗಮಂ ತಂದನೆರಡೆವೆಯೆಂಬ ಜವಳಿಗದವಿನ 
ಬೀಯಗದ ಕೈಯ ತರ್ಪಂತಿರೆ (ಸೋಮಃ. ೧-೮6). ಜವಳಿಗದ: ಜವನಿಕೆಯ 
ಸೆಅಗು ಸರಿವಂತೆ ಫಘಳಿಫಳಿಲೆಂದು ಜವಳಿಗದದೆಗೆಯೆ (ಸೋಮ. 8-೩೫) ; 
ಜವಳಿಗದವಂ ದ್ವಾರವಟ್ಟದ ಹವಣಿಗಾ ಬಾಗಿಲೊಳಮರ್ಚಿಸಿ (ಐಸಪು. 
೦೬-೪); ಎನ್ನಧರ ಜವಳಿಗದ ಎನ್ನ ನಾಸಾವುಟವು ನನ್ನಿಯಿಂ ಸೌರಭ್ಯ 
ರಸಘಟಿತವು (ಸುಸಾರ. ೧೭-೩). ಜವಳಿಗದಹು : ಅಲರ್ಗಣ್ಣೆ ವೆಯ ಜವಳಿ 
ಗದಹುಗಳನುಗಿದೆದ್ದು ನಿಂದು (ಸಇಂದಪು. ೧೨-೪೨). "ಅಮಳ್ಗದ' ಪರಾ. 

[ ಜವಳ್ಳಿ (ಆಜಮಳ) + ಕದವ, ) 
-ಜವಳಿಗದಹು "ಜವಳಿಗದವು' ನೋ. 


ಜವಳಿಗವಾಟ 


ಜವಳಿಗವಾಟ (ನಾ) .ಎಜವಳಿಗದವು :: ಜವಳಿಗವಾಟದ ಬೀಯಗದ .ಬಲು 
ಲಾಳವಿಂಡಿಗೆಯ  ಹುಲಿಮುಖದ ಹರಿಯುಗವ ಸುತ್ತಲು ನಿಲಿಸಿ . . . 
ರಾಜಾಲಯದ ಬಲ್ಮೆಯ ನೋಡಿ' ಬೆಜಗಾದ, (ಮೈರಾಕಾ. ೩-೩೧). 
[ಜವಳ್ಳಿ (ಆ ಜಮಳ) + ಕವಾಟ) 


ಜವಳಿಗಹಳೆ, ಜವಳಿಗಾಳೆ (ನಾ). ಜೋಡಂಕಹಳೆ : ಧವಳಶಂಖಂ ಕರೆವ | 8| : 


ಜವಳಿಗಹಳೆಗಳಲ್ಲಿ, . . ನೆರೆದುದು ಚಾತುರಂಗಬಲ (ಇಹರ. ದೇ. ೩೮-೧). 
ಜವಳಿಗಾಳೆ: ಪಟಹದ ಢಕ್ಕೆಯ ಧವಳಶಂಖದ ಜವಳಿಗಾಳೆಯ ತಿತ್ತಿರಿಯ 
ಕಿನ್ನರಿಯ . . . ಕೋಳಾಹಳಂ ನೆಗಳೆ (ಗಿಂಕ. ೬.೬೬-ವ). 
1 ಜವಳ್ಳಿ (ಆ ಜಮಳ) + ಕಹಳಿ] 
ಜವಳಿಗಾಳೆ "ಜವಳಿಗಹಳೆ' ನೋ. 
ಜವಳಿಗುಳ (ನಾ). ಎರಡು ಬಗೆಯ ತೆರಿಗೆ: ಧರ್ಮ್ಮಗುರುಗಳಲ್ಲಿ ಜವಳಿ 
[ಗು]ಳವಂ ಮನ್ನಣೆ ಪ್ರತಿಪತ್ತಿವೆರಸು ಬ್ರಹ್ಮ ಪುರಿಗೆ ಕೇರಿಯ[ಕೆ]ಯ್ಯಮಂ 
... ಪಡೆದು (ಸೌಇಇ. ೫11. ೬೪-೧೬; 1028). 
[ ಜವಳ್ಳಿ (ಆಜಮಳ) + ಕುಳ್ಳ] 
ಜವಳಿಗೊಡೆ (ನಾ). ಜೋಡು ಕೊಡೆ.-ಛತ್ರಿ: ಲಲನೆಯ ಬಾಸೆಯ 
ಕರ್ಪೇಂ ಗೆಲೆವಂದುದೊ . . . ಮೊಲೆಯೆಂಬ ಜವಳಿಗೊಡೆಗಳ್ಗ್ಳ ರಂಬಂ 
ತಿರ್ದಿ ಪಡಿದ ನೀಲದ ಕಾವಂ (ಅನಂಪು. ೧೨-೭೪), “ಅಮಳ್ಳೊ ಡೆ' ಪರಾ. 
[ ಜವಳ್ಳಿ (ಆ ಜಮಳ).. ಕೊಡೆ] 
ಜವಳಿಗೊಳ್‌ "ಜವಳಂಗೊಳ್‌' ನೋ. 
ಜವಳಿಗೊಳಿಸು :(ಕ್ರಿ). ಜೊತೆಗೂಡಿಸಂ ; ಸೇರಿಸಂ: ಸೆಜ್ಜೆಯ 'ಮನೆಯ 
ಸಿರಿಮಂಚದ ಹೆಂಸತೂಳತಳ್ಳದೊಳ್ಳವಳಿಗೊಳಿಸಿ ತಾನುಂ ಸಖೀಜನಮುಂ 
ಜಾಣಿಂ ಜಾಟಿಲ" (ಮಲುರ. ಹ. ೧೬೯-೨೪); ಅಗಲ್ಹೋಪರ್ಗಿದು ಜವಳಿ 
ಗೊಳಿಪ ಮಂತ್ರದ ಸದನಂ (ನೀರವಿ. ೦-೩೪).  [ಜವಳಿಗೊಳ್‌ + -.ಇಸ್ಕು] 
ಜವಳಿಜಂತ್ರ (ನಾ). ಜೋಡಿ ಯಂತ್ರ ; ಅವಳಿಯಾಗಿರುವ ಯಂತ್ರ: 
ಸಾನಂದದಿಂದೆ ನೆರೆದರ್ಮಾನಾಂಕನ.. ಜವಳಿಜಂತ್ರಮೆಂಬಿನವಿನಿಯರ*್‌ 
(ಉದ್ಮಟಿ. 6-೧೧೬) ; ಸೂಳೋಸರಿಸೆ ಕೆಡಪಿದ ಜವಳಿಜಂತ್ರದ ಬೊಂಬೆ 
ಯೆನಲೀರ್ವರು ಮಲಟಕದರೊಡಲ (ಸಾಳ್ಕಛಾ. ೮೮-೩೭). 
ಪರಾ. [ಜವಳ್ಳಿ (£ಜಮಳ) + ಜಂತ್ರ] 
ಜವಳಿಜೀವ (ನಾ). ಒಂದೇ ಬಗೆಯಾದ ಎರಡು ಜೀವ ; ಅವಳಿಜೀವ: 
ಪವಣಿಗೆ ನಿಲ್ಲುವದೇ ಕೊನರಿ ಕೊಬ್ಬಿದ ಸ್ನೇಹದವಳನು ತೊರೆಯೆಂದರೆನಗೆ 
ಜವಳಿಜೀವಗಳಂತೆ 
(ಸೌಂದಳಾ. ೪-೬೩೩). [ಜವಳ್ಳಿ (£ಜಮಳ) + ಜೀವ) 
ಜವಳಿರುಣಂಬ (ನಾ). ಒಂದಂ ಬಗೆಯ ಜೋಡಿ ವಸ್ತ್ರ,-ಗೌರವದ 
ಉಡಂಗೊರೆ : ಜವಳಿರಬಣಂಬಮಂ ಕೊಡೆಯನನ್ನಳಮಂ ಚಮರೀ 
ರುಹೆಂಗಳಂ '(ಜೊಂಕಶಾ; ೦೯೩೪, ಹಿರೇಕೆರೊರ್‌. ೨೦-೨೪ ; 1121). 
[ ಜವಳ್ಳಿ (ಆಜಮಳ) + ರುಣಂಬ (£ಜಳಂಬ)] 
ಜವಳಿದಟ್ಟೆ (ನಾ). )- -ತಟ್ಟೆಗಳ ಜೊತೆ ; ಎರಡು ತಬಕ : ಜವಳಿದಟ್ಟೆಗಳು 
ಗೋಮುಖವು ದೀಪಸ್ತಂಭ ಚವುರಿಸತ್ತಿಗೆಗಳು (ಕೃಷ್ಠವಿ. ೨-೪೨). 
[ಜವಳ್ಳಿ ( £ಜಮಳ) + ತಟ್ಟೆ] 
ಜವಳಿದಲೆ (ನಾ). ಜೋಡಿತಲೆ ; ಎರಡುತಲೆ : ಬೇರೊಂದಟ್‌ನೆರಡಾದ 
-ಲತಿಕೆಯೋ ಮಾರಾನಲನ ಜವಳಿದಲೆಯೋ . . .' ಎಂಬಂತೆ (ಜಯಕಾ. 
೨-೯). "ಜವಳಿದಲೆಗ', "ಜವಳಿದಲೆವಕ್ಕಿ' ಪರಾ 
[ ಜವಳ್ಳಿ (ಆಜಮಳ)* ತಲ] 
ಜವಳಿದಲೆಗ (ನಾ).ಎಜವಳಿದಲೆವಕ್ಕಿ : ಜವಳಿದಲೆಗನಳಲಿಸಿ ಬಂದು ತಾಂ 
ಗಜದ ಮೆಯ್ಗೆಳಲ ಸಾರ್ದು .ಸೈತಳಿಸುವುವು (ನಂದಿಮಾ, ೨.೨೫). 
[ ಜವಳಿದಲೆ + - ಗ್ಯ] 


"ಅವಂಳ್ಳೆ ತ್ರ: 


ಸುರತದೊಳಿರ್ದೆಲ್ಲದಿವತಿಯನೆಂತು ವೊಲಿಸುವೆ' 


೩೦೧೪ 


ps 
ಅ 


45 


ಜವಳಿವಿಡಿ 


ಜವಳಿದಲೆವಕ್ಕೆ . (ನಾ). ಎರಡು ತಲೆಯ ಹಕ್ಕಿ; ಗಂಡಭೇರಂಂಡ:: 
ಜವಳಿದಲೆವಕ್ಕಿಗಳಿನೇಳ್ಗೆ ವೆತ್ತುದು (ರೇವಣ. ೩೬-೮). “ಅಮಳ್ಜಲೆವಕ್ಕಿ' 
ಪರಾ. [ ಜವಳಿದಲೆ + ಪಕ್ಕಿ] 

ಜವಳಿದುಂಬಿ (ನಾ). ತುಂಬಿಗಳ ಜೋಡಿ:ಎಕ್ಕಲದುಂಬಿಯಿಂ ಜವಳಿದುಂಬಿ 


ಯಿಂ. ...೬ ಬಗೆಗೊಂಡುದು ಕೂಡೆ ಬನಂ ಬಸಂತದೊಳಿ್‌ (ಸೂಳಿ ಸಂ. 
೦೦-೧೦).  [ ಜವಳ್ಳಿ ( ಆ ಜಮಳ) + ತುಂಬಿ 1 
ಜವಳಿದುಮ್ಮಾನ (ನಾ). ಇಮ್ಮಡಿಯಾದ ದಂಃಖ, - ಚಿಂತೆ: 


ದುರ್ಯೋಧನನ ಜನನಿಯ ಜವಳಿದುಮ್ಮಾನವನು ಬಣ್ಣಿಸಲಜ್‌ಯೆ 
(ಕುವ್ಕಾಆ. ೭-೪೬). [ಜವಳ್ಳಿ (£ಜಮಳ) + ದುಮ್ಮಾನ] 
ಜವಳಿದೆಗೆ (ಕ್ರಿ). ದ್ರವವಿಲ್ಲದಂತಾಗಂ ; ಒಣಗಿಹೋಗಂ : ತವಕ ತಗ್ಗಿತು 
ಭಟರ ತಾಳಿಗೆ :ಜವಳಿ[ಪಾಕಾಂ. ದ್ರವವ]ದೆಗೆದುದು ಮನಕೆ - ಭೀತಿಯ 
ಗವಸಣಿಗೆ ಘಾಡಿಸಿತು ಜಾಳಿಸಿತದಟರ ಪಸರಣ (ಕುಪ್ಕಾದ್ರೋ. ೧೫-೩೮). 
[ಜವಳ್ಳಿ (ಆಜವುಳು) + ತೆಗೆ;1 
ಜವಳಿನುಡಿ (ನಾ.) ೧. ಎರಡು ಮಾತಂ ; ಎರಡು ಶಬ್ದ: ಅವಿರೆತಂ 
ಕಲ್ಯಾಣದೊಳಗೆಣಿಸುವರೆ ಜಿನನುಂ ಬಸದಿಯೆಂಬೀ ಜವಳಿನುಡಿಯಿಲ್ಲೆನಲು 
ಹುಡಿಹುಡಿಮಾಡಿ . . . ಅತಿಶೌರ್ಯ ಗುಣವರ್ಧನನೆನಿಸಿದ(ಬಸಪು.' ೩೨-೪೮). 
೨. ಇಬ್ಬಗೆಯಾದ ಮಾತಂ; ಮೊದಲು ಆಡಿದಂದನ್ನು ಅಲ್ಲಗಳೆಯಂವ 
ಎರಡನೆಯ ಮಾತು, ಜವಳಿನುಡಿಗಂಜುವೆನು ಘನ ಚಾಪವನು ಪೂಡಿ 
ದವಂಗೆ ಮಗಳನು ಜವದಿ ಕುಡುವಾ ಭಾಷೆ ತನ್ನದು (ರಾಮಾಸಂ. ೧-೪-೨೩). 
[ ಜವಳ್ಳಿ (-ಲ ಜಮಳ) + ನುಡಿ] 
ಜವಳಿಪಡಿ "ಜವಳಿವಡಿ' ನೋ. 
ಜವಳಿಮದ್ದಳೆ "ಜವಳಿವದ್ದ ಳೆ ನೋ. 
ಜವಳಿಯಂಗಡಿ,ಜವಳಿಅಂಗಡಿ (ನಾ).ಬಟ್ಟೆಯಂಗಡಿ: ಚಕಚಕಿಸುತಿರ್ದವಾ 
ಜವಳಿಯಂಗಡಿಗಳತಿ ಸಿಂಗರಿಸಿ Adds (ಗು ರು ಜಾ. ೦-೩೨). 
ಜವಳಿಅಂಗಡಿ : ಮುಗರಂಗಿಸುವ ಜವಳೀಅಂಗಡಿ ಸಾಲುಗಳಿಂದಲಘ 
(ಸೌಗಂಧಿ. ೫೦೯-೦೨). [ ಜವಳ್ಳಿ.* ಅಂಗಡಿ (-ಆಅಂಗಾಡಿ) ] 
ಜವಳಿವಡಿ, , ಜವಳಿಪಡಿ (ನಾ).ಎಜವಳಿಗದವು .: ಎಳದೆಂಗಿನೆಳೆಯೆಲೆ 
ಯನಮರ್ಕೆವಡೆಯೆ ಪೆಣೆದು ಸಂಪಗೆಯ ಮಂಗುಳ ನಗೆ £ನೆ]3 ಗಳಿಂ ತೆತ್ತಿಸಿ 
ಬಿತ್ತರಂಬಡೆದ ಜವಳಿವಡಿಗಳೊಳಂ (ಣಂದ್ರ ಸು. ೬೯3 5). ಜವಳಿಪಡಿ: 
ಪಚ್ಚೆಯ ಲೋವೆ ಪವಳದ ಪೊಳೆವ ಜವಳಿಪಡಿಯಿಂದ . . . ಇಳೆಗತಿ 
ಚಲುವಾಗಿಹುವು (ಅಂಜದ. ೩-೦೦೨). [ ಜವಳ್ಳಿ ( ಆಜಮಳ) + ಪಡ್ಗಿ] 
ಜವಳಿವದ್ದಳೆ, ಜವಳಿಮಂದ್ದಳೆ (ನಾ). ಜೋಡಿಮದ್ದಳೆ ; ಮದ್ದಳೆಗಳ 
ಜೊತೆ : ಯಮಳಮರ್ದಳ - ಜವಳಿವದ್ದಳೆ (ಕಮದ. ೨೯೨ ಪ್ರಯ): 
ಜವಳಿಮದ್ದಳೆ : ಬೀಣೆಯ ಜವಳಿಮದ್ದಳೆಯ ಕರಿಸಾಳೆಯ ಸಂಕಿನ 
ಕಾಳೆಯದ ಮೇಳದವರ? (ರಾಮಾಕ್ಮ. ೩೮-೦೯). 
[ ಜವಳ್ಳಿ (ಆ ಜಮಳ) * ಮದ್ದಳೆ (ಮದ್ದಲೆ) 
ಜವಳಿವಸರ (ನಾ). ಎಜವಳಿಯಂಗಡಿ: ನಮ್ಮಂತೆ ಧರೆಯೊಳಗೆ ಪೆಣ್ಣಂಡುಗಳ 
ಲಜ್ಜೆಯಂ ಕಾಯ್ವ ಪಿರಿಯತನಮೆಲ್ಲಿಯದೆನಿಪ್ಪ ಪೆರ್ಮಯೊಳಲ್ಲಿ 
ಜವಳಿವಸರಗಳೆಸೆದುವು (ಕಲಪು. ೨೧-೪೩). [ಜವಳ್ಳಿ + ಪಸರ] 
ಜವಳಿವಾತು (ನಾ). ಎ ಜವಳಿನುಡಿ ಪಿ: ಬಿಡು ಜಾಳುನುಡಿಗಳ ಜವಳಿ 
ವಾತನೆನುತ್ತ ನರನೆಚ್ಚ (ಕುವ್ಮಾಕ. 5೨-೨೪). 
[ ಜವಳ್ಳಿ (ಆ ಜಮಳೆ) * ಮಾತ್ತು] 
ಜವಳಿವಿಡಿ (ಕ್ರಿ). ಜೊತೆಯಾಗಿ ಹಿಡಿ; ಜೋಡಿಸಿ ಹಿಡಿ: ಹರಿ ನಗುತೆರಡು 
ಕೈಯಲಿ ಜವಳಿವಿಡಿದಿಬ್ಬರನು . ವರಕೈಲಾಸಪರ್ವತಕೆ ಅವದಿರನು 
ತಿರಿಹಿಟ್ಟಡೆ . . . ಬಿದ್ದರು (ನಿಛಾಗೆ. ೦೦-೫೬-೦೩). - 
[ಜವಳ್ಳಿ (ಆಜಮಳ) 4 ಪಿಡಿ]. 


ಜವಳಿವೆಟ್ಟು 


ಜವಳಿವೆಟ್ಟು (ನಾ). ಎರಡು ಬೆಟ್ಟ; ಬೆಟ್ಟಗಳ ಜೋಡಿ: ಜವಳಿವೆಟ್ಟುಗಳ 
ಮೇಲೆ ಮಳೆಗಆ್‌ವ ಮೇಘಗಳಂತೆ ಕರ್ಣ-ದುರ್ಯೋಧನರ ಮೇಲೆ ಬಾಣದ 
ಮಳೆಯಂ ಕಟ್‌ವುತ್ತಂ.(ಧಾಕರಾ. ೪). [ಜವಳ್ಳಿ ( ಆಜಮಳ) + ಬೆಟ್ಟು) 

ಜವಳಿವೆಆ್‌ (ನಾ). ಚಂದ್ರರ ಜೋಡಿ ; ಜವಳಿವೆಜಕ ಮನುಜರೂಪದಿ 
ನೆವನಿಯೊಳೊಗೆದಂತೆ ಕಾಂತಿ ಮೆಚ್‌ದಪುವಿಂದಿಂತಿವರ್ಗಳ ಚೆಲ್ವಿಕೆ 
(ಯಶೋಕ. ೧-೬೨); ಪೊಳೆವಮರ್ದಂ ಕಾಂಚನಯುಗ ಕಳಶಕ್ಕಂ ಜವಳಿ 
ವೆಆ್‌ಯೆ ಕಣಕಿವಂತೆರಡುಂ ಬಿಳಿಯಾನೆ ಮಿಸಿಸೆ , ... ಲಕ್ಷ್ಮಿಯಂ ಸತಿ 
ಕಂಡಳ" (ಅನಂಪು. ೪-೦೦೩).  [ಜವಳ್ಳಿ (ಆ ಜಮಳ) + ಪೆಅ್‌] 

ಜವಳಿಸು (ಕ್ರಿ). ಜೊತೆಗೂಡು ; ಒಂದೆಡೆ ಸೇರು; ಕೂಡಿಕೊಳ್ಳು : 
ಎಳಮುತ್ತುಗಳ ಚಂದ್ರಿಕೆ ಜವಳಿಸಿದವೊಂದೊಂದನೌಕಿದವವಿರಳಿತ ಮಣಿ 
ಕಿರಣವೇಣೀಬಂಧಬಂಧುರದಿ (ಕುವ್ಯಾಸ. ೧೩-೨೬) ; ಒಸೆದೆರಡುಕಡೆಯಾನೆ 
ಗಳು ಜವಳಿಸಿ ಬರಲು ಹರವೀಥಿಯಲಿ ಶಕ್ಷಿಸುವ ಜನಗಳ ಕಣ್ಣ ಪುಣ್ಯದ 
ಪುಂಜವೆನಿಸಿದರು (ಸಾಳ್ಮಛಾ. ೦೩-೦೦). [ಜವಳ (ಆ ಜಮಳ)* -ಇಸ್ಕು] 

ಜವಳು "ಜವುಳು' ನೋ. 

ಜವಳೆ "ಜಳವೆ' ನೋ. 

ಜವಳೆಪಾದ (ನಾ). ಗಳುವಿನಂತಹ ಕಾಲು ; ಉದ್ದವಾಗಿದ್ದ, ತೆಳು 
ವಾಗಿರಂವ ಕಾಲು (7): ಆವ ಸ್ತ್ರೀಯ ವಿದ್ರೂಪವು ಬೆಳ್ಳಾಗಿಯಿದ್ದವಳು 
ಜವಳೆಪಾದವುಳ್ಳವಳು . , , ಪುರುಷಂಗೆ ವೈರಮನೆಯ್ದುವರು (ಸಾಮುಲ. 
೩೬-೦೩). [ಜವಳಿ (ನಜನಳವೆ) 4 ಪಾದ) 

ಜವಾಜಿ "ಜವಾದಿ' ನೋ. 

ಜವಾಜಿಮಿಗ "ಜವಾದಿವಿಗ' ನೋ. 

ಜವಾದಿ, ಜವಾಜಿ, ಜವ್ವಾಜಿ, ಜವ್ವಾದಿ (ನಾ). ಒಂದಂ ಬಗೆಯ 
ಸಂಗಂಧದ್ರವ್ಯ; ಪುನುಗು: “ಪುಣುಗು ಮಾರ್ಜಾಲಿಯೆನೆ ಜವಂದಿ 
ಯೆನಿಕ್ಕು ” (ಮಂಗರಾ. ೯೯-೨೨) ; ಮೃಗಮದದ ಚಂದನದ ಕರ್ಪರದಗಿಲು 
ಸಾದು ಜವಾದಿಗಳ ಹಿಂಪುಗಳಿನೆಸಿದುದು ನೋಡೆವಾರವಧೂಟೆಕಾನಿಳೆಯ 
(ಬಸಪು. ೦೨-೦೦). ವರ ಜವಾದಿ [ಪಾಠಾಂ. ಜಿ]ಯ ಶೃಂಗಗಳ . ಕರ್ಪುರದ 
ತವಲಾಯಿಗಳ ಸಾದಿನ ಭರಣಿಗಳ ಮೃಗನಾಭಿಗಳನಡಕಿದರು ಬಂಡಿಯಲಿ 
(ಕುವ್ಮಾಆ. : ೧೨-೦೬). ಜವಾಜಿ : ಅಗಿಲು ಸಾದು ಜವಾಜಿ [ಪಾಣಂ. ದಿ] 
ಚಂದನ ಮೃಗಮದಂ ಘನಸಾರ ಗಂಧಾದಿಗಳನೆಲ್ಲಂ ತೆಗೆದು ಪನ್ನೀರಿಂದ 
ಮೇಳೆಯಿಸಿ: (ಬಸಪು. ೪. 88) ; ಸಾಧು ಜವಾಜಿ. ಕತ್ತುಠಿ ಗಂಧಲೇಪದಲಿ 
೬. . ಆಹವಕ್ಕನುವಾದನಭಿಮನ್ಮು (ಕುವ್ಕಾದ್ರೋ. ೪-೪೪). .ಜವ್ವಾಜಿ : 
ಕಪ್ಪುರಕೆ ಕುರುಜು ಎಂಬುದು ವೊಪ್ಪುವ ಜವ್ವಾಜಿಗೆ ವಂಕಿ ಚಿನ್ನ ಬೆಳ್ಳಿಗೆ 
ತೂಕಂ (ಪ್ಯವಹಾ. ೩-೧೬ ಅನು. ೦); ಶ್ರೀಗಂಧವನ್ಲಿ ಕರಿ ಅಗರುಗಂಧ 
ದಿಂಡಲೂ, ಜವ್ವಾಜಿ. ಕಸ್ತೂರಿ ಮುಂತಾದವುಗಳನ್ನು ಸೇರಿಸಿ ಧರಿಸಿದಲ್ಲಿ 
ಹೆಚ್ಚು. ವಾತಾದಿ ದೋಷಗಳು ಪರಿಹುರವಾಗುವುವು (ಸಕವೈ.೪೦). ಜವ್ಹಾದಿ: 
ಓರಣದ ಬೀದಿಯಲಿ ತಳಿತಂವು ತೋರಣಂಗಳು ಹಲವು ಪರಿಯಲಿ 
ಸಾರಿಸಿತು ಮುಗಿಲುಗಳು ಸಾದು ಜವ್ವಾದಿ ಕೆಸಜಕಿನಲಿ (ಸಂಛಪ ೨೦-೯೪). 

ಜವಾದಿಕೋಲಾಹಲ, ಜವಾದಿಕೋಳಾಹಳ, ಚಾವಾದಿಕೋಳಾಹಳ ಎ 
ಜವಾಜಿಯ ಪರಿಪುಳದಂತೆ ಪಸರಿಸಿದ ಕೀರ್ತಿಯುಳ್ಳವನು; ಒಂದಂ 
ಬಿರುದು; ನರಲೋಕದಲ್ಲಣಂ .'. . ನೃಪತಿಕೋಲಾಹಲಃ; ಜವಾದಿ 
ಕೋಲಾಹಲಂ (ಕಡ್ಮಾನೆ. ೨೯೩ ವ್ಯಾಖ್ಯಾ): ಜವಾದಿಕೋಳಾಹಳ ಪೇಸಾಳಿ 
ಹನುವಘಅರಸಂಗ ಮೊನೆಗಾಜಿ ಗೇಣಾಂಕ (ಮೈ ಆರಿ. ೦೯೪೬, ೨೫-3; 1495); 
ಜವಾದಿಕೋಳಾಹಳ ! ಫೇಣಾಂಕ ಚಕ್ರೇಶ್ವರ! (೮ರುಗಂ, 36-೧೮); ಶ್ರೀವೀಠ 
ಫೇಣಂಕಚಕ್ರೇಶ್ವರ್ಗ ಜಾವಾದಿಕೋಳಾಹಳೆ ಪೇಸಾಳಿ ಹನುಮ ಗಜ 
ಬೇಂಟೆಗಾಟಿ ಬಿರುದು 9 (ಎಕೆ. ೫1೪, ಎಳಂದೂ. ೧೫-೪; ?). 
[ ಹಿಂ. ಮರಾ. ಜಪಾದೀ ; ಪಾಠ. ಜಬಾದ್‌; ಅರ. ಜಬ್ಬಾದ್‌? 


೩೦೧೫ 


26 


ಜವಾಬುದಾರಿ 


ಜವಾದಿಮಿಗ, ಜವಾಜಿಮಿಗ (ನಾ). ದಿ. ಪುನುಗಿನ ಬಿಕ್ಕು. ೨. 
ಕಸ್ತೂರಿ ಮೃಗ: (8. ಜವಾಜಿಮಿಗ: (4. [ ಜವಾದಿ * ವಿಕಿಗ] 
ಜವಾಧಿಕ (ಗಂ). ಹೆಚ್ಚಾ ದ ವೇಗವುಳ್ಳ ; ಬಲು ಚುರುಕಾದ : (೪- 
[ ಜವ್ಯ + ಅಧಿಕ ] 
ಜವಾನ (ನಾ). ಸೇವಕ; ಆಳು; ಚಪರಾಸಿ: ಉಡುಪಿನಿಂದಲೂ 
ರುಮಾಲಿನಿಂದಲೂ ಸರ್ಕಾರಿ ಜವಾನರೆಂದು ತಿಳಿಯಿತು (ಹೆಕಗಾಳ್ಕೆ. ೮೦೦); 
ತಮ್ಮ ಮನೆಯ ಜವಾನನಿಗೆ ಬಟ್ಟೆಗಳನ್ನು ಒಗೆದು ಇಸ್ತ್ರೀ ಮಾಡಿಕೊಡು 
ವಂತೆ ಹೇಳಿದನು (ಕಲಾಸಾ. 8). [ «ಪಾರ. ಹೀ. ಮರಾ, ಜಮಾನ್‌] 
ಜವಾನಿ (ನಾ). ಕೆಲಸದವಳು ; .ಒಕ್ಕಲಗಿತ್ತಿ : ಕುಸುಮಳ ಮನೆಯ 
ಜವಾನಿ ಬಂದಳು (ಏಕಾಂಗಿ. ೦೧೪). [ ಜವಾನ * -ಇ್ಯ) 
ಜವಾಬ್‌ "ಜವಾಬು' ನೋ. 
ಜವಾಬ್‌ಸವಾಲ್‌, ಜಬಾಬುಸವಾಲಂ(ನಾ). ಪ್ರಶ್ನೆ ಕೇಳುವುದು ಮತ್ತು 
ಉತ್ತರವನ್ನು ಪಡೆಯುವುದು ; ಪ್ರಶ್ನೋತ್ತರ ; ವಿಚಾರಣೆ: ಈ 
ಪಕಾರ ಜವಾಬ್‌ಸವಾಲ್‌ ಆಗುತ್ತಾ ಇರುವಾಗ್ಯೆ (ರಾಜೇಂದ್ರ. ೧೦). 
ಜಬಾಬುಸವಾಲು : ಜಬಾಬುಸವಾಲು ಮಾಡುವ ನಿಮಿತ್ಕಾ ಹೈದರಲ್ಲಿ 
ಖಾನರು ದಿಂಡಿಗಲ್ಲಿಂದ ಪಟ್ಟಣಕ್ಕೆ , ಬಂದರು (ಹೈದರ, ೭೩). 
[ «ಫಾರ. ಹಿಂ. ಜವಾಬ್‌ಸವಾಲ್‌; ಮಠಾ. ಜವಾಬ್‌ಸವಾಲ್‌, 
“ಜಬಾಬ್‌ಸವಾಲ್‌ ] 
ಜವಾಬದಾರ "ಜವಾಬುದಾರ' ನೋ. 
ಜವಾಬದಾರಿ (ಜವಾಬುದಾರಿ' ನೋ. 
ಜವಾಬು, ಜಬಾಬು, ಜವಾಬ್‌ (ನಾ). ೧. ಉತ್ತರ ; ಮರು ನಂಡಿ; 
ಎದುರುನುಡಿ : ಆ ಮೈಸೂರವರು ಮಾಡಿದ್ದಕ್ಕೆ ಪ್ರತಿಜವಾಬು ಕೊಡುವ 
ಬಗ್ಗೆ .. . ನಾವು ಹಾಜರು ಇದ್ದೇವೆ (ರಾಜೀಂದ್ರ. ೩): ಮಾತಿಗೆ: ಮಾತು 
ಜೋಡಿಸಿಕೊಂಡು ನನಗೆ ಜವಾಬು ಹೇಳುತ್ತಿದ್ದಳ (ಜೆಂಗಾಳ್ಳ. ೧೩೮). 
೨. ಮೊಕದ್ದಮೆಯ ವಿಚಾರಣೆಯಲ್ಲಿ ಆರೋಪಿ ಅಥವಾ ಸಾಕ್ಷಿ 
ದಾರನು ನೀಡುವ ಹೇಳಿಕೆ: ರಾಮಪ್ಪನ ಶಾಯಿ: ಅಕ್ಕ ಇಬ್ಬರ 
ಜವಾಬನ್ನೂ ಈಗಲೇ ತೆಗದುಕೊಂಡು ಬಿಡೋಣ (ನಾಪೋ ಲೀ. ೨೦೨). 
೩. ಹೊಣೆ ; ಜವಾಬ್ದಾರಿ. "ಜವಾಬುದಾರಿ' ಪರಾ. ೪..ಪತ್ರ; 
ಕಾಗದ: ಕಾಗದ ಬರೆದು ಹತ್ತುದಿನಗಳಾದರೂ ಜವಾಬು ಬರಲೇ ಇಲ್ಲ 
(ರೂಡಿ). ಜಬಾಬು : ೧. "ಜಬಾಬುಸವಾಲಾ' ಪರಾ. ಜವಾಬ್‌ : ೧. 
ಸಿಡಿಲಿಗೆ ಸಿಡಿಲಾಗಿ ಜವಾಬ್‌ ಕೊಡುವುದು ತಾನೆ (ಕೊನಷ್ಕೈ. ೧೮). 
[ ಅರೆ. ಪಾರ. ಹಿಂ. ಜವಾಬ್‌; ಮರಾ. ಜವಾಬ್‌, ಜಬಾಬ್‌) 
ಜವಾಬುದಾರ, ಜವಾಬದಾರ, ಜವಾಬ್ದಾರ (ನಾ). ಜವಾಬುದಾರಿ 
ಯುಳ್ಳವನು ; ಹೊಣೆಗಾರ : ಮನೆಯ ಖರ್ಚಿಗೆಲ್ಲಾ ಅವನೇ ಜವಾಬು 
ದಾರನಾಗಿದ್ದಾನೆ (ರೂಡಿ). ಜವಾಬದಾರ : ಇವನು ` ಅರಸನಿಗೆ ಜವಾಬ 
ದಾರನಾಗಿದ್ದನು (ಹಿಂದುಇ. ೧೩೦) ; ಅವನ ತರುವಾಯ ವ್ಯವಹರಿಸಿದ 
ಯಾವತ್ತರು. ಹುಂಡಿಯ ಹಣವನ್ನು ಕೊಡಲಿಕ್ಕೆ ಜವಾಬದಾರರಿರುತ್ತಾರೆ 
(ಮೋಹಿನೀ. ೩೦). ಜವಾಬ್ದಾ ರ: ಇಂತಹ ಗ್ರಾಮಗಳಲ್ಲಿ ಮೊದಲನೆ ಚೀಫ್‌ 
ಕರಣೀಕರುಗಳೇ ಹಣ ವಸೂಲಿ ಲೆಖ್ಬಗಳಿಗೆ ಜವಾಬ್ದಾರರಾಗಿರುವರು 
(ಗ್ರಾಮಾಕ, ೩). [ ಪಾರ. ಹಿಂ..ಮರಾ. ಜವಾಬ್‌ದಾರ್‌ ] 
| ಜವಾಬುದಾರಿ, ಜವಾಬದಾರಿ, ಜವಾಬ್ದಾರಿ (ನಾ). ಹೊಣೆ ; ಹೊಣೆ 
ಗಾರಿಕೆ: ನಿಮ್ಮ ಜವಾಬುದಾರಿಯನ್ನು ತಿಳಿದುಕೊಂಡು ವರ್ತಿಸಿರಿ 
(ಕಂಗರೊ€, 86). ಹವಾಬದಾರಿ: ನಮ್ಮ ಕಣ್ಣ ಮುಂದ ಇದ್ದ ಮ್ಯಾಲೆ 
ಜವಾಬದಾರಿ ಹೊತಗೊಳ್ಳಬೇಕಾಗತದ (ವೈನಿ. ೩05). ಜವಾಬ್ದಾರಿ: 
ಮನೆಯವರಿಗೆ ಅನ್ನ-ಪಾನಗಳನ್ನು' ತಯಾರಿಸಿಕೊಡುವ ಜವಾಬ್ದಾರಿಯು 
ಮನೆಯ ಗೃಹಿಣಿಯದು.(ಅಡುಸೌ, 8೩). [ “ಮರಾ. ಜವಾಬ್‌ದಾರೀ] 


ಜವಾಬ್ದಾರ 


ಜವಾಬ್ದಾರ "ಜವಾಬುದಾರ' ನೋ. 

ಜವಾಬ್ದಾರಿ "ಜವಾಬುದಾರಿ' ನೋ. 

ಜವಾಬ್ದಾರಿಕೆ (ನಾ). ಎ ಜವಾಬುದಾರಿ: ಒಂದೊಂದು ಸಲ ಆ 
ಜವಾಬ್ದಾರಿಕೆಯ ಬಿಕ್ಕಟ್ಟು ಬಂದಾಗ (ಮುಂಗಾಮು. ೧೦೧) ; ಜವಬ್ಬಾರಿಕೆ 
ಮೈಮೇಲೆ ಹಾಕಿಕೊಂಡುದುದರಿಂದ . . . ನಗಲೂ ನನಗೆ ಸಾಧ್ಯವಿಲ್ಲ 
(ನಡೆದಾ. 11, ೯8೦). [ಜವಾಬ್ದಾರ (ಆ ಜವಾಬುದಾರ) + - ಇಕೆ] 

ಜವಾಯಿಲ, ಜವಾಯ್ಲ (ಗು). ಚಂರಂಕಾದ ; ವೇಗವುಳ್ಳ; ವೇಗಶಾಲಿ 
ಯಾದ. "ಜವಾಯಿಂಲತನ' ಪರಾ. ಜವಾಯ್ಲ : ಜೋಡಿಸಿದನಂದು 
ಜವಾಯ್ಲ ಜಾಯಿಲನ (ಕುವ್ಯಾಅ. ೦೩-೦೯); ಆಯುಧದ ಮಳೆಗಳಲಿ 
ನನೆದ ಜವಾಯ್ಲ ತೇಜಿಗಳ . . . ಕರೆಕರೆದು ಬವರಕೆ ಕಳುಹಿಸಿದನು 
(ಕುವ್ಯಾದ್ರೋ. ೦೫-೦೭). [ ಜವ್ಯ -. - ಆಯಿಲ್ಯ)] 

ಜವಾಯಿಲತನ (ನಾ). ಚುರುಕುತನ; ಚಟುವಟಿಕೆ; ವೇಗ : ಹಾಟ್‌ದವು 
ಹಂಸಾವಳಿ ಜವಾಯಿಲತನದಿ ಜಗುಳ್ಳೆವು ಜಕ್ಕವಕ್ಕಿಗಳು (ಕುವ್ಮಾಗೆ. ೩-೨). 

[ಜವಾಯಿಲ + - ತನ] 

ಜವಾಯ್ಲ "ಜವಾಯಿಲ' ನೋ. 

ಜವಾರಿ, (ಗಂ). ಸ್ವದೇಶದಲ್ಲಿ ಹುಟ್ಟಿ ಬೆಳೆದ; ದೇಶೀಯ; 
ನಾಟಿ: ಸಣಬು ಜವಾರಿ ಚಲೋ ಕಾಗದಗಳನ್ನು ಮಾಡುವದಕ್ಕೂ 
ಗಚ್ಚಿನ ಹದಕ್ಕೂ ಬರುತ್ತದೆ (ಕೃಷಿಪ್ರ. ೮೭)'; ಇಲ್ಲಿಯೇ ಹುಟ್ಟಿ ಬೆಳೆದ 
ದನಗಳಿಗೆ ಜವಾರಿ ದನಗಳಿನ್ನುವರು (ಜಿಳನ. ೩೨); ಮುಂದೆ ಬಣ್ಣಬಣ್ಣದ 


ಸಮವೇಷದಲ್ಲಿದ್ದ ಬ್ಯಾಂಡಿನವರು, ಅವರ ಹಿಂದೆ ಜವಾರಿ ಬಜಂತ್ರಿಯವರು 


(ಅನ್ನ. ೨೬೦). [ ಮರಾ. ಜವಾರೀ, ಜವಾರ್‌] 

ಜವಾರಿ, "ಜವಾಹಿರಿ' ನೋ. 

ಜವಾರಿಬಟ್ಟೆ (ನಾ). ಸ್ವದೇಶಿ ಬಟ್ಟೆ: ಕೆಲವರು ಉರುಟಾಗಲೀ ತುಟ್ಟಿ 
ಯಾಗಲಿ ಜವಾರೀಬಟ್ಟೆಗಳನ್ನೇ ಉಪಯೋಗಿಸುತ್ತಾರೆ. (ಮುಂಬಯಿ. 
೪-೦೬೦). ([ ಜವಾರಿ; + ಬಟ್ಟೆ,] 

ಜವಾರಿಮಂದಿ (ನಾ). ಗ್ರಾಮಾಣ ಜನ; ಹಳ್ಳಿಯ ಜನ: ಜವಾರಿ 
ಮಂದಿಗೆ ಅವೆಲ್ಲ ತಿಳಿಯೋದುಲ್ಲ (ಧನಂಜ. ೩೨). [ಜವಾರಿ + ಮಂದಿ,] 

ಜವಾಹಿರ "ಜವಾಹಿರಿ' ನೋ. 

ಜವಾಹಿರಿ,ಜವಾರ್ಮಿ, ಜವಾಹಿರ,ಜವಾಹಿರಂ, ಜವಾಹೀರ್ನ, ಜವಾಹೀರು 
(ನಾ). ೧. ಬೆಲೆಯುಳ್ಳ ವಂಣಿ; ರತ್ನ: ಇದ್ದ ನಗದು ` ಜವಾಹಿರಿ 
ಸಾಗಿದಷ್ಟು ಹಣದ ಥೈಲಿಗಳ ಕಟ್ಟಿಶಿ (ಹೈದರ. ೧೦೪). ವಿ. ರತ್ನಖಚಿತ 
ವಾದ ಒಡವೆ,-ಆಭರಣ : ಮೈಸೂರಿನ ಅರಮನೆಯ ಕರ್ಮಚಾರಿಗಳು 
ಜವಾಹಿರಿಗಳೆಲ್ಲವನ್ನೂ ತಂದು ಹಜಾರದಲ್ಲೆಲ್ಲಾ ಅಣಿಮಾಡಿಟ್ಟಿದ್ದರು 
(ಶ್ರೀರಾಯ. ೨೬೫) ; ಸಂಜೆ ಜವಾಹಿರಿ ಅಂಗಡಿಗೆ ಕರೆದುಕೊಂಡು ಹೋಗು 
ತ್ತಾರೆ (ಜಿಂಗೂಲಿ. ೧೪೪). ಜವಾರ್ಕಿ : (8). ಜವಾಹಿರ ೧. ಮುತ್ತು 
ಹವಳ ಮುಂತಾದ ಜವಾಹಿರ ಮಾಲಿನ ಖರೀದಿಗೆ ಅಡತಿ ಹಾಂಗು 
ಧರ್ಮಾದಾಯ (ಮುಂಬವ್ಕಾ. ೩೨, ಪ್ರಸ್ತಾವನೆ). ಜವಾಹಿರು ; ೨. ಖಜಾನೆ 
ಹಣ ಜವಾಹಿರು ದೇವಸ್ಥಾನದ ವಡವೆಗಳು ಮುಂತಾಗಿ ವಂದು ಹಿಸ್ಸೆ 
ಸರಿ ಮಾಡಿಕೊಟ್ಟು (ಹೈದರ. ೭೨); ಜವಾಹೀರ್ಯ: ೧. ಜವಾಹೀರ (ರತ್ನ, 
ಹರಳು ಮುಂತಾದವುಗಳು) (ಮುಂಬವಾ,. ೧೩೮). ಜವಾಹೀರು: (8). 

[*-ಅರ. ಪಾರ, ಜವಾಹಿರ್‌, ಜೌಹೆರ"; ಹಿಂ. ಜವಾಹಿರ್‌, 
ಜವಾಹರ" ; ಮರಾ. ಜವಾಹೀರ*, ಜವಾಹರ್‌] 

ಜವಾಹಿರಿಹಿಡಿ (ನಾ). (ಕತ್ತಿಯ) ರತ್ನಖಚಿತವಾದ ಹಿಡಿ: ಇದರಲ್ಲಿದ್ದ 
ಜವಾಹಿರಿಹಿಡಿ ಮತ್ತ ಮಖಮಲ್‌ ಒರೆ ಸಹಿತವಾದ ಒಂದು ಕತ್ತಿಯು 
ಹೋಳ್ಕರ್‌ ಮಹಾರಾಜರದೆಂದು ತಿಳಿಯಬಂತು (ಮಹಾವಂ. 11, ೪೯). 

[ ಜವಾಹಿರಿ + ಹಿಡ್ಕಿ (ಪಿಡಿ) 


೩೦೧೬ 


ಜವುಗೇಟಳ 


ಜವಾಹಿರು (ಜವಾಹಿರಿ 'ನೋ. 


| ಜವಾಹೀರ, "ಜವಾಹಿರಿ' ನೋ. 


೩0 


68 


ಜವಾಹೀರ, (ನಾ). ೧. ರತ್ನಪಡಿ ವ್ಯಾಪಾರಿ: ಪೇಟೆಯಲ್ಲಿ ಗಂಧೀಜನರ, 
ಜವಾಹೀರರ . . , ಅಂಗಡಿಗಳು ಅಂದವಾಗಿ ಕಾಣುತ್ತವೆ (ಮಂಜುಳ. 6). 
೨. ರತ್ನಪರೀಕ್ಷಕ. [ «ಪಾರ. ಜೌಹರೀ; ಹಿಂ. ಜವಾಹರೀ, ಜೌಹರೀ) 

ಜವಾಹೀರು "ಜವಾಹಿರಿ' ನೋ. 

ಜವ್ಕಿ, ಜವೆ, ಜವೆ (ನಾ). ಕೂದಲಂ; ಕೇಶ: ಪಿಡಿದ ಗೋವಳಿಗೋಲ 
ಮಾಲೆಗಳ ಹಾಹೆಯಿಂ ತೊಡರ ಬಾವುಲಿಯೊಳಗೆ ಜವಿ . . . ಎಸೆವೃತಿರೆ 
ಬಂದು ಮಹಮನೆಯ ಗೋವಳಂ (ಬಸರ. ೯-೯6) ; ತುದಿಯ ಬಾಲದ 
ಜವಿಯ ಬಿಡದವರಧಟಿನಿಂದಟ್ಟಿದರು (ಜನಭಾ. ೫೭-೨೨) ; ಅವುಗಳ ಕತ್ತಿನ 
ಮೇಲಿನ ಕೂದಲು ಕತ್ತರಿಸಿರಲಿಲ್ಲ . .. ಆ ಜವಿಯು ಎಳೆಬಿಸಿಲಿನಲ್ಲಿ 
ಹೊಳೆಯುತ್ತಿತ್ತು (ಜಿಂಗಾಳ್ಮ. ೬೨೦). ಜಮ್ಮೆ : (8). ಜವೆ: ಈ ಗಾದಿ 
ಯೊಳಗೆ ಕುದುರೆಯ ಜವೆಯನ್ನು ತುಂಬಿರುವ ಕಾರಣ (ಮುಂಬಯಿ. 
೫-೨೦೬); ಜವೆ ಕತ್ತರಿಸುವವರು ನಿನಗೆ ನೆನಪಿದೆಯೆ (ಬುಡ್ಮಪ. ೪೩ 
ಮಿಂರ). "ಜವೆಗೊಂಕು” ಪರಾ. ([ದೇ.8 ತೆಲು. ಜವ್ವಿ] 

ಜವ್ಕಿ (ಗಂ). ೧. ಚುರಂಕಾದ; ವೇಗಶಾಲಿಯಾದ; ವೇಗವಾಗಿ ಓಡುವ. 
(ನಾ). ೨. ವೇಗವುಳ್ಳವನು; ವೇಗವಾಗಿ ಓಡುವವನು: ಅವನಿವಲ್ಲಭ' 
ನನ್ನ ಮಕ್ಕಳ ಯುವತಿಯರ್ಕಳ ಜಯಿಸಲಟ್‌ಯದೆ ಜವಿಗಳಪಗತಮಾನ 
ರೈದಿದರಾತ್ಮಗಳ (ಫಣಕ. ೨-೪). ೩. ಕುದುರೆ. ೪. ಒಂಟಿ. 

[ ಸಂ. ಜವಿನ್‌ ] 

ಜವಿವಲೆ (ನಾ). ಒಂದಂ ಬಗೆಯ ಬಲೆ: ಜೋಯಿಸರ ಜವಿವಲೆ[ಪಾಕಾಂ. 
ಜವನಿಕೆ]ಗೆ ಸಿಲುಕೆನೆನುತ್ತ ಹೊಟಿವಂಟ (ಕುವ್ಮಾಅ. ೨೨-೪); ಕರಿಯ 
ಜವಿವಲೆ ಮುಸುಕುವಲೆ ಬಿತ್ತರದ ನೇಣ್ವಲೆ (ಸಾಳ್ಮೆಛಾ, ೫-೧೪). 

[ಜವಿ? + ಬಲ್ಲೆ] 

ಜವುಗಿಡು, ಜೌಗಿಡು(ಕ್ರಿ). ತೇವವಾಗು; ಆರ್ದ್ರವಾಗಂ: ಇಟ್ಟ ಕತ್ತುರಿಯ 
ತಿಲಕದ ಕಪೋಲದೊಳು ಜವುಗಿಟ್ಟೊ[ಪಾಕಾಂ. ಚಲುವಿಟ್ಟ]ಸರುವಂ 
ತೊಟ್ಟಿಕೊಂಡ ಪುಣುಗಿನ ಕಂಪನೊಟ್ಟೈಸಿ (ಸೋಮದ. ೨-೧೭). ಜೌಗಿಡು: 
“ ಜೌಗಿಡು-ಜೌಳಿಸು, ದ್ರವಿಸು, ಜಿನುಗು, ಜವುಳಿಸು” (ಪ್ರಥಣ್ಮ?). 

[ ಜವುಗು * ಇಡ್ಕು) 

ಜವುಗು, ಜೋಗ್ಯು, ಜೌಗು (ನಾ). ೧. ತೇವ ; ಒದ್ದೆ ; ಜಿನುಗಂ : 
ಉಚ್ಚೆಯ ಜವುಗಿನ ಬಚ್ಚಲ ತಂಪಿನಲ್ಲಿ ನಿಚ್ಚಕ್ಕೆ ನಿಚ್ಚ ಹೊರಳುವ ಹೀಹಂದಿ 
ಯಂತೆ (ಅವಣಂ. ೭೦-೩೦೭); ನೆಲನೆಲ್ಲ ಜವುಗಾಯ್ತು ಮೊದಲು ಮತ್ತುಟ್‌ 
ತೇದು ತೊಳೆದುಹೋದುವು ಬಡ ಬೆಟ್ಟ (ಧರಣ. ೩೪-೬೦) ; ಕೆಳಗಡೆಗೆ 
ಜವುಗಾಗಿ ನೀರು ಜಿನುಗಿ (ಕಲ್ಯಾಣಿ. ೭೬). ೨. ಯಾವಾಗಲೂ ನೀರಂ 
ಒಸರಂವ ಪ್ರದೇಶ; ಜಿನಂಗುವ ಭೂಮಿ;ಸದಾ ತೇವವಾಗಿರುವ ನೆಲ: 
(8). ಜೋಗ್ಕು : ೧. ಉರ್ವೀತಳಮದು ನೆಟ್‌ ಜೋಗಿರ್ದು ಮೆಟ್ಟಲೈ 
ಬಲ್ದೊಂದೆಡೆಯಿಲ್ಲೆಂಬಂತೆ ಪಂಕಂ ಮಸಗೆ ನೆನೆದು (ಕುಸುಮಾ, ೬-೩೫). 
ಜೌಗು : ೧. ಸರ್ವಾಯುಧ ಪ್ರೋಚ್ಚಳಿತ ಪ್ರದ್ಮೋತದಿಂ ಭೂತಳಮದು 
ನೆಜ್‌ ಜೌಗಾಗೆ (ಕುಸುಮಾ, ೦೫8-೦೦೩) ; ಸುರಿವ ಕರುಳೋಳಿಯಿಂ ಮಡಿದ 
ತುರಗಾಳಿಯಿಂ ಬಿಡುಮಿದುಳ ಜೌಗಿನಿಂದೆ. . . ರಣಭೂಮಿ ಕಣ್ಣೆಸೆದುದು 
(ಜಿಬಪು. ೪೪-೪೦) ; ಅಲ್ಲಿ ಜೌಗು ಹೆಚ್ಚು, ಪಾಚಿ ಕಟ್ಟಿದೆ, ಎಚ್ಚರಿಕೆ ! 
(ಕಾಂತರಾ. ೨೯೭). "ಜೌಗೇಟ್‌' ಪರಾ. [ದೇ.। ತೆಲು. ಜವುಕು, ಜೌಕು] 

ಜವುಗೇಳ್‌ "ಜವುಗೇಟ*' ನೋ. 

ಜವುಗೇಟ*, ಜವುಗೇಳ್‌, ಜೌಗೇಳು, ಜೌಗೇಟ* (ಕ್ರಿ). ೧. , ಒಸರಂ; 
ಜಿನುಗು; ತೇವವಾಗು, ೨. ಬಗ್ಗಡವಾಗು ; ರಾಡಿಯಾಗು: 
"ಜವುಗೇಟಾಸು' ಪರಾ. ಜವುಗೇಳ್‌ : ೧. ರರುಲ್ಲನೆ ಸೂಸೆ ಪೂಮಳೆ 


ಜವುಗೇಟ್‌ಸು 


ಮರಂದರಸಂ ಜವುಗೇಳೆ ತುಂಬಿಗಳ್‌ ನಿಲ್ಲದೆ ರುಂಕೃತಿಧ್ವನಿಯನೀಯೆ 
(ಹಾಲಾಸ್ಕ. ೦-೩-3೯). ೨ ಬೀದಿಬೀದಿಗೂ ತೀವಿ ಕಾಲುವೆಗಟ್ಟಿ ಹರಿಯೆ 
ಗಜಾವಳಿಯಪದಘಟ್ಟಣದಿ ಜವು[ಪಾಕಾಂ.ಜೌ]ಗೆದ್ದ ಕೆಸಆಿ'"(ಬಸಪು. ೦೦-೫). 
ಜೌಗೇಳು : ೨. ನೆಣವಸೆ ಕರುಳ್ಗಳ್‌ ಸುತ್ತಲುಂ ತೀವಿ ಜೌಗೆದ್ದಡಿಯಿರ್ಕಲ್‌ 
ಬಾರದೆಂಬಂತಿರೆ (ಸಕವೈ: ೩, ಪ್ರಸ್ತಾವನೆ). ಜೌಗೇಟಿ*್‌ : ೨. ಬಡಹಂ 
ಕೈಕೊಂಡುಜುರ್ವೀತಳಮದು ನೆಟ್‌ ಜೌಗೆಟ್ಟು ಮೆಟ್ಟಲ್ಕೆ ಬಲ್ವೊಂದೆಡೆ 
ಯಿಲ್ಲೆಂಬಂತೆ ಕಂಪಲ್ಮಸಗೆ (ಕಾಂತೀಶ್ಶ. ೦೨-8೬). [ ಜವುಗು * ಏಟ*,] 

ಜವುಗೇಟ್‌ಸು,ಜೌಗೇಟ್‌ಸು (ಕ್ರಿ). ಬಗ್ಗಡಗೊಳಿಸು; ರಾಡಿಯಾಗುವಂತೆ 
ಮಾಡು: ದೆಸೆಯಂ ಖಡ್ಡಾಂಶುಜಾಲಂ ಬೆಳಗೆ ಧರಣಿಯಂ ದಾನಧಾರಾಂಬು 
ಜವು[ಪಾಕಾಂ. ಜೌ]ಗೇಟಿಸೆ, .. ಮಾಮಸಕಂಗೊಂಡೆತ್ತಿ ಬಂದಂ (ಶಂದ್ರ ಪು. 
೦೦-೩). ಜೌಗೇಟಿಸು : ದಂತಿದಾನಪ್ಸವದಿನವನಿಯಂ ಕೂಡೆ ಜೌಗೇಬನಿ 
ಸುತ್ತುಂ ಇಳೆ ಕಂಪನಗೊಳ್ಳಿನಂ ಸಂಭ್ರಮದಿ ನಡೆತರುತ್ತಿರ್ಪ ಸೇನೆ 
(ಕಾಂತೀಕ್ತಿ. ೧೩-೦೦೮). [ ಜವುಗೇಟಕ್‌ + - ಇಸ್ಯು) 

ಜವುಳಿ, “ಜವಳ್ಳಿ' ನೋ. 

ಜವುಳಿ, /ಜಮಳ' ನೋ. 

ಜವುಳಿಗ (ನಾ). (2): ತಳವಾರನು ಸೂಳೆಗಾರ ಜವುಳಿಗ ಭಂಗಿಗ ಕಳುಗುಡಿ 
ಜೂಜಿಗೆ (ಕರಿಕ. ೧೦೦೪-೦೦). [?] 

ಜವುಳು, ಜವಳ್ಳಿ, ಜವಳು, (ನಾ). ೧. ತೇವ ; ಒದ್ದೆ : ಹೊಳೆ 
ಗಳ ದಂಡೆಗಳಲ್ಲಿಯೂ ನೀರಿನ ಜವುಳು ಆಡುವ ಸ್ಥಳಗಳಲ್ಲಿಯೂ ಮೂರು 
ಜಾತಿಯ ಕಬ್ಬು ಒಳಿತಾಗಿ ಬೆಳೆಯುತ್ತದೆ (ಕಥಾಗೆ. ೨೭೩). ವ. ತೇವ 
ವಾದುದು ; ಒದ್ದೆಯಾದುದು : ಜವುಳ ಅಡವಿಯಲ್ಲಿಯೂ ಕೊಬ್ಬೇರಿ 
ಬೆಳೆದ ಹುಲ್ಲಿನಲ್ಲಿಯೂ ಅವು ಮೇಯುವುದಿಲ್ಲ (ಮುಂಬಯಿ. ೩-೧೦): ಗುಡ್ಡದ 
ಓರೆಯಲ್ಲಿ ಜವುಳ ಹೆಳ್ಳದೊಳಗೆ ಸಾವಿರಾರು ಕಪ್ಪೆಗಳು ಇರುತ್ತಿದ್ದವು 
(ಕಸಾಪ. 1, ೧೩೮). ಜವಳ್ಳಿ: ೧. "ಜವಳಿದೆಗೆ' ಪರಾ. ಜವಳು: ೨. ನಿನ್ನ 
ಸೇವಕರು ಜವಳುಪ್ರದೇಶವೆಂದು ತಿಳಿದು ನಿನ್ನ ತೀರ್ಥೋದಕಗಳಿಗಾಗಿ 
ತೋಡಿ ಸಿದ್ಧ ಪಡಿಸಿರುವರು (ತುಳಸಿ. ೨೧೦) ; ಮಡವುಗಟ್ಟಿ ಮಲೆತು ... 
ಒಂದು ಅಸಹ್ಯ ಜವಳುರಾಡಿಯ ವಿಸ್ತಾರವನ್ನೇ ಉಂಟುಮಾಡಿದವು 
(ವಿರಾವಾ, ೦೬); ಜವಳು ಭೂಮಿಗಳಲ್ಲದೆ ಮಾರ್ಗದಲ್ಲಿ ಬೇರೆ ಮನೋಹರ 
ವಾದದ್ದು ಏನೂ ಕಾಣಲಿಲ್ಲ (ಮೇದಿಮು. ೦೭೯). [ ಆಜವಗು) 

ಜವುಳುಗೊಳಿಸು (ಕ್ರಿ). - ಜವುಗೇಟ್‌ಸು; ಶೀತಹೆವೆಯಲ್ಲಿ ಭಾರವಾದ 
ಬಂಡಿಗಳ ಚಕ್ರಗಳು ಅವುಗಳನ್ನು ಉತ್ತು ಜವುಳುಗೊಳಿಸುತ್ತಿದ್ದವು (ಜಿಂಜನ್‌. 
೨೦೦). [ಜವುಳು * ಕೊಳ್‌, + - ಇಸ್ಸು) 

ಜವುಳೇಳು (ಕ್ರಿ). ಎ ಜವುಗೇಟ್‌* ೨ : ಜವದಿ ಕಾರ್‌ಮೇಘ ಒಡ್ಡೆ ಸಿ 
ಪೆರ್ಮಳೆ ಸುರಿದು ಜವುಳೇ[ಪಾಕಾಂ. ಗೇ]ಳೆ ಮೂರುದಿನ ಬಿಡದಿರಲು 
ದೂಷಕರು ತವತವಗೆ ಬಂದು ಪದಾಂಬುಜಕ್ಕೆಜಿಗುತಿರೆ (ಗುರುಣಾ. ೦೦-೩೬). 

[ಜವಳು  ಏಳ್ಳುು ( ಆಏಟ್‌್ಮ) ) 

ಜವೆ, (ಜವ್ಮಿ' ನೋ. 

ಜವೈ (ನಾ). ೧. ಒಂದು ಬಗೆಯಂ ಧಾನ್ಮ ; ಯವಧಾನ,; ಜವೆ 
ಗೋಧಿ: “ಯುವೆಯೆನಲು ಜವೆ” (ಮಂಗರಾ. ೦೦೦-೫) ; ಜವೆಯ ಜಾಗರ 
ದೊಳಂ ಮಲರ್ವಂಡಿನ ಜಗಲಿಯೊಳಂ (ಕಾದಂಉ. ೭೮೩) ; ಜವೆ ಜೋಳಂ 
ಕೊಆ್‌ ಮೊದಲಾದುವರ್ಕೆ ಗಣೆವೊಂದು ತೆನೆಗಳೆರಡಾದಂದುಂ . 
ಅಜಾಗೆ ತತ್ಪತಿಯಟಿಕಿವಂ (ಲೋಕೋಪ. ೪-೩೬) ; ಜವೆ ದಿವ್ಕೌಷಧಿ ಪಾರಿ 
ಜಾತ ಕುಸುಮಂ ಸಿದ್ಧಾರ್ಥಮಾರ್ದ್ವಾಕ್ಷತಂ . . . ಕಸ್ತೂರಿ ಕಾಶ್ಮೀರಮೆಂಬಿ 
ವಜ? ತೆಕ್ಕನೆ ತೀವಿ ಪೊಂಬರಿಯಣಂ ಚೆಲ್ವಾದುವಾ ಸದ್ಮದೊಳ್‌ (ಜಗವಿ. 
೦೦-೯೮). ೨. ಒಂದರಿ ಯವೆಯ ಕಾಳಿನಷ್ಟು ತೊಕ: ಮೇಲೆ ತೂಗುವ 
ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊಲತೆಯಾದರೆ ಎನ್ನನದ್ದಿ 


೩೦೧೭ 


15 


20 


80 


ತಿಕ 


4ರ 


ಜವ್ವನ 


ನೀನೆದ್ದು ಹೋಗು (ಬಸವ. ೪೪೦). ೩. ಉದ್ದವನ್ನು ಅಳೆಯುವ ಒಂದು 
ಪ್ರಮಾಣ ; ಅಂಗುಲದ ಎಂಟನೆಯ ಒಂದು ಭಾಗ : “ಕರಿ ಸಾಸಿವೆ 
ಯಾಗಲೊಂದು ಜವೆಯೆನಿಸಿರ್ಕುಂ ಕರಿ ಜವೆಯಾಗಲ್ಕಂಗುಲ” 
(ವೈವಹಾ. ೮-೩೯ ಅನು. ೦). 
ಜವೆಯ ಕೆಯ್‌ ಎ ಯವೆಯನ್ನು ಬೆಳೆಯುವ ಹೊಲ: “ ಜವೆಯ 
ಕೆಯ್‌ ಯವ್ಯಮೆಂಬುದು ” (ಹಲಾಯು, ೨೬-೮). 
[ <ಎಪ್ರಾ. ಜವ./ಸಂ. ಯವ] 
ಜವೆ, (ನಾ). (ಮಾಟದ) ಮಂತ್ರ ; “ಮಾಯೆ” (ಪ್ರಕಣ್ಣ) : ಎವೆಯಿಟ್ಟು 
ಕಣ್ಮುಚ್ಚಿದಂತೆ ಮೂಲೋಕಕೆ ಜವೆಯ ಮೋಜವ ಕಲ್ಪಿಸಿದಳು (ಮೋಹತ 
3೪-0). "ಜವೆಬೂದಿ' ಪರಾ. 
[ ಎಪ್ರಾ. ಜವ./ಸಂ. ಜಪ] 
ಜವೆಗೊಂಕು (ಕ್ರಿ). (ಆಲಂ) ಕೂದಲು ಕೊಂಕಂ; ತೊಂದರೆಯಾಗಂ: 
ರವಿಸುತನಿಂತು ರಕ್ಷಿಸಿದ ಕಾರಣದೆ ಕೌರವನಂದು ರಾಯಕುವರಿಯ ಜವೆ 
ಗೊಂಕದಂತಿರೆ ಸೆಆಸಗೊಂಡು ನಾಗಪುರವ ಪ್ಯೊಕ್ಕನತಿ ಹರುಷದೊಳು 
(ಕರ್ಣವೃ. ೩-೨೨). 
[ಜವೈ, (ನಜವ) + ಕೊಂಕು, ] 
ಜವೆಗೋದಿ, ಜವೆಗೋಧಿ (ನಾ). ಗೋಧಿಯಲ್ಲಿ ಒಂದು ಬಗೆ; ಯವ: 
“ ಜವೆಗೋದಿ - ಯವಗೋಧೂಮ? (ತದೃಳಕೋ. ೦೪). ಜವೆಗೋಧಿ; 
ಜವೆಗೋಧಿ ಬಗೆಬಗೆಯೆ ನೆಲ, ಬಗೆಬಗೆ ವಾಯುಗುಣಗಳಿರುವ ಪ್ರದೇಶ 
ಗಳಲ್ಲಿ ಬೆಳೆಯುತ್ತದೆ (ಛೂವಿವ. ೦೮೭). 
[ ಜವೈ * ಗೋದಿ (ಆಗೋದುವೆ) 
ಜವೆಗೋಧಿ "ಜವೆಗೋದಿ' ನೋ. 
ಜವೆಬೂದಿ (ನಾ). ಮಂತ್ರಿಸಿದ ಬೂದಿ;. ಮಂಕುಬೂದಿ: ಅಸುರ 
ಮಾಯಾಮಂತ್ರಮಂ ಜಪಿಸಿ ಫಣೆಯೊಳಂ ಭಸಿತಮನು ಧರಿಸಿ ದಿಗ್ಬಂಧನಂ 
ಗಳಗೈದು ಶಶಿಯ ಮಂಡಲಕೆ ಕಾವಳಗೈಸಿ ಗ್ರಹಗಣರ ಕಂಗಳಿಗೆ ಜವೆ 
ಬೂದಿಯಾ ಸಸಿನೆ ಚೆಲ್ಲುತ ದುರ್ಗಿ ಭೈರವರ ಬಲಗೊಂಡು (ನವಮೋ. 
೨೬-೧೩). [ಜವೈ * ಬೂದಿ) 
ಜವ್ವನ, ಜೌವನ (ನಾ). ೧. ಹರಯ; ಪ್ರಾಯ; ಯೌವನ; ತಾರುಣ್ಮ: 
ಕಲಿತನದುರ್ಕು ಜವ್ವನದ : ಸೊರ್ಕು ನಿಜೇಶನ ನಚ್ಚು . , . ಕರ್ಣ 
ನಿನಗುಳ್ಳನಿತೇನೆನಗುಂಟೆ (ಪಂಪಛಾ. ೦೦-೨೩); ಸಿರಿಯೊಂದೊದವಂ ಜವ್ವನ 
ಭರಮಂ ನಚ್ಚಿರ್ದು ಕೆಡುವರ* (ಧರ್ಮಾಮ್ಮ. ೩-೨೦೨) ; ಇಂದು ಹುಟ್ಟಿದ 
ಕೂಸಿಂಗೆ ಇಂದೆ ಜವ್ವನವಾಯಿತ್ತಯ್ಯ (ಬಸವ. ೩೦೭) ; ಏನೆಂಬೆನುತ್ಕಟದ 
ಜವ್ವನಂ ಬರುತಮಿರೆ (ನಂಬಿರ. ೩-3); ನೀನು ಮಿಗೆ ಮೇಲಟ್‌ಯೆ ಜವನ 
ದುಬ್ಬುಗೆೊಬ್ಬಿನಲಿ (ಕುವ್ಕಾಛೀ. ೧-೩೭) ; ಸಿರಿಯು ಬಂದರೆ ಲೇಸು ತಿರದ 
ಜವ್ವನ ಲೇಸು (ಸರ್ವಜ್ಮ. ೧೨೪). ೨. ಮೊಲೆ; ಸ್ತನ: “ಜವ್ಯನಮೆಂದು 
ಕುಚಂ” (ಕಕಸಾ. ೨೦-೪೩೦); “ಜವ್ವನಮೆನಲ್ಕೆ 'ಕುಚಮಕ್ಕು” (ಕಬ್ಮಿಳ್ಳೆ. ೩೧); 
ಅಚ್ಚ ಜವ್ವನಮೆಂಬ ದರ್ಪಕಪಟ್ಟಕುಂಜರಕುಂಭಮಂ ಚೆಚ್ಚರಂ ರತಿದೇವಿ 
ಸರ್ವಲತಾಂತಮಾಲಿಕೆಯಿಂ ಸಮಂತರ್ಚಿಪಂತೆಳವೆಣ್ಣದೊರ್ವಳಮರ್ಚಿ 
ಓಳ್ಬಲರನ್ನದೊಳ್ವಚ್ಚಮಂ ನಲಿದಾ ಕುಮಾರಿಯ ಪೀವರ ಸ್ತನಭಾಗದೊಳ್‌ 
(ಉದೃಟಿ. 6-೩೪) ; ಚುಂಬಿಸೆಸ್ನಧರವ ಚಂಬುಕಾಗ್ರವಿಡಿಯುತ ತುಂಬು 
ಜವ್ವನಕೆ ಕೈನೀ ಡಿ ನಂಬಿಸಿ (ಕತಸಾ. 43-೬೯). ಜೌವನ: ೧. 
ಪೋದುದು ಜೌವನಂ ಕ್ರಮದಿನಾದುದು ಮುಪ್ಪು (ಅದಿಪು. ೨-೩೮); 
ಉದಯಿಸಿ ಜೌವನಮಂ ತಳೆದೊದವಿದ ಮುಪ್ಪಿನೊಳೆ ಕಟಿಕಿವರಿಲ್ಲಿಂ 
ಬಟ್‌ಯಂ (ಪಂರಾಮಾ. ೦-೮೪); ಜೌವನದೇಟ್ಸ್‌ ಕಯ್ದೆ ಕನ್ನಡಿಯೆನಿಸಿತ್ತು 
(ಕಬ್ಶಿಣಾ ೪೭); ಬೌವನಮಾದುದು ಮತ್ತನುಜೆಗೆ (ಜಯಳಾ. 
[ <ಎಪ್ರಾ. ಜೋವ್ವಣ. / ಸಂ. ಯೌವನ] 


೩-೭೦). 


ಜವ್ವನೆಂನೆಆ* 


ಜವ್ವನಂನೆಅಕ, ಜೌವನಂನೆಣ' (ಕ್ರಿ). ಯೌವನ ತುಂಬಂ; ಪ್ರಾಯಕ್ಕೆ 
ಬರು : ಎಂತೆಂತೇಟಿಕ್ಸಿಯ ಜವ್ವನಂನೆಜಗುಮಂತಂತೊಪ್ಪೆ ಲಾವಣ್ಯಂ 
(ಕಾಂತಿಪು. ೯-೦೭) ; ನಿವ್ಯವಸ್ತಭೂಷಣಮಣಿಮಾಳೆಗಳ್ಲೆಜಿದು ತನ್ನೊಡ 
ವುಟ್ಟಿರೆ ಬೇಗವೇಗಮಾ ಕ್ಷಣದೊಳೆ ಜವ್ವನಂನೆಜಕಿಯೆ ನೆಟ್ಟನೆ ' ತೊಟ್ಟನೆ 


ಬಂದು ಪುಟ್ಟಿ ದಂ (ಸುಕುಮಾ. ೯-೦೮). ಜೌವನಂನೆಅಕ : ಜೌವನಂನೆಅಕದ |: 


ಪ್ರಭಾವತಿಯನಾರ್ಗೆ ಕುಡುವಮೆಂದು . 
೯0-58). [ಜವ್ವನ- ನೆ] 

ಜಪ್ವನಂಬಡೆ (ಕ್ರಿ). ತಾರುಣ್ಯವನ್ನು ಹೊಂದ: ಗೆಲ್ಲಂಪಡೆದ ಪಂದೆಯಂತೆ 
ಜವ್ವನಂಬಡೆದ ಮುದುಪನಂತೆ (ಧರ್ಮಾಮೃ. 8-೦೨೫). [ಜವ್ವನ* ಪಡೈ] 

ಜವ್ವನವೆಟು (ಕ್ರಿ). - ಜವ್ವನಂಬಡೆ: ತಿಣ್ಣ ಜವ್ವನವೆತ್ತ ಕೆಳದಿ ಕೇಳ್‌ 
(ಮೋಹತ. ೩೧-೨೪). [ ಜವ್ವನ + ಪೆಜ್ಮು) 

ಜದ್ವನಿ (ನಾ) .ಎಜವ್ವನೆ: ಕನ್ನೆವೇಟಕ್ಕೆ ತನ್ನಂ ಮಾಜುಗೊಟ್ಟ. ಪಾಯಿಗೆಯ್ತದ 
ಜವ್ವನಿಗಿನಿಯನಿತ್ತ ನಖರದಕ್ಷತಂಗಳನೆ ತೊಡವು ಮಾಡಿ ಮೆಟ್‌ವುದನವ 
ಳೊಡನಾಡಿ ನೋಡಿ ಕಂಡು (ಚಂದ್ರಪು. ೮-೩8 ವ). [ಜವ್ವನ + ಕ್ಯ] 

ಜವ್ವನಿಕೆ (ನಾ). ಹರಯ ; ತಾರುಣ್ಯ ; ಯೌವನ: ತನ್ನ ಜವ್ವನಿಕೆಯ 
ಕಾಲದಲ್ಲಿ ಉಳ್ಳವರ ಒಕ್ಕಲಾಗಿದ್ದಳು (ದೀಪಹ. 11, ೧೯೩). 

[ಜಬ್ವನ + - ಇಕೆ) 

ಜವ್ವನಿಗ ಯಂವ್ವನಿಗ (ನಾ). ಹರಯದವನಂ ; ತರುಣ ; ಯುವಕ: 
“ ದಾರಕಃ, ತರುಣಃ, ಯುವಾ. ಈ ೩ ಜವ್ವನಿಗಂ” (ಹಲಾಯು ೪೩-೩೪೯); 
ಪೆಸರೇನಾರ್ಗೀತನೀ ಜವ್ವನಿಗ ತವಸಿ (ಕಾದಂಪೂ. ೭೬೦): ಪಾಂಥರೊಳಗೆ 
ಬಳಲ್ಹು ಬರ್ಪ।ಜವ್ವನಿಗನಂ ಕಂಡು (ಗಿರಿಕ. ೨-೦೮ ವು. ಯವ್ವನಿಗ : 
ಇವನಶುರ ಮಧುಗುಡಿಗ ಯವ್ವನಿಗ ಮದನಗ್ರಹವ್ಮಾಧಿಗಂ. (ನವಮೋ. 
೯-೦೭). [ಜವ್ವನ + - ಇಗ] 

ಜವ್ವನಿಗಿತಿ (ನಾ).ಎಜವ್ವನೆ: ಆರೂಕಿರಿಯ ಜವ್ವನಿಗಿತಿಯರು ಇಲ್ಲವಾಗಿದೆ 
(ಬೆಟ್ಟಿ ಅ. ೧೮೧-೪). (ಜವ್ವನಿಗ + ಕ ಇತಿ, (ಆ -ಇತ್ತಿ)] 

ಜವ್ವನಿಗೆ (ನಾ).ಎಜವ್ವನೆ : ಈ ತೆಆದೆ ಮೆಜಕವ ಮಿಜಪಿಗರ-ಮಂಟುಕಮಾ 
ದೊರೆಯ ಭರದ ಜವ್ವನಿಗೆಯನೆಮ್ಮ ಕೆಯ್ದಾರಲಿತ್ತಫಪ್ಪದೆ (ವರ್ಧಪು. 
೯-೪೩'ವ). [ಜವ್ವನಿಗ+-ಎ್ಯ] 

ಜವ್ವನೆ, ಜೌವನೆ, ಯವ್ವನೆ. (ನಾ). ಯುವತಿ: ತರುಣಿ: -“ ವಧೂಟೀ, 
ಚಿರಂಟೀ - ಈ ೨ ಜವ್ವನೆ” (ಹಶಾಯು. ೭೯-೩೩೦); ಜವ್ವನೆ ಗಡಮಾಡಲ್‌ 
ಪಾಡಲವಳ್‌ ಬಲ್ಲಳ್‌ (ಅಜಪು. ೩-೪4); 'ಜಷ್ವನೆಯ ಮೊಲೆಯಂತೆ . . . 
ಕಡೆಯೊಳ" ಪೇಸುಪಥಮುಮಶೋಭೆಯುತಾಗದೆ ಪೋಗದು (ಧರ್ಮಾಮೃ. 
೭-೦೨೫); ಎನ್ನ ಮನೆಯೊಳ್‌ ತುಂಬಿದ ಜವ್ವನೆಯನಿರಿಸಲಣ್ಮೆಂ (ದಕಳು. 
೦೧-೬೬). ಜೌವನೆ :: “ ಪಡ್ಡಾ-ಜೌವನೆ” (ಕಾರಕ; ೨೪), ಯವ್ವನೆ: 
ಬಾಲಕಿಯರುರಿ ಯ([ ಪಾಕಾಂ. ಯೌ ]ವ್ವನೆಯರುಂ ೪ ವಯೋ 
ಧರ್ಮರಿಗಳಂ ತಿಳಿದು (ಬಸಪು. 90-06). [ಜವ್ವನ * - ವ್ಯ] 

ಜವ್ವರಿಸು, ಚವ _ಲಿಸು (ಕಿ); ಶೋಭಿಸಂ ; ವಿಜೃಂಭಿಸಂ: ಜವ್ವನ ಜವ್ವನ 
ಕೊಪ್ಪುವಲಂಕಾಠ ' ಜವ್ವರಿಸುವ [ಪಾಕಂ. ಚೆಪ್ವಲಿಸುವ] “ಹಾವಭಾವ 
ಕವ್ವರಿಸುವ ಕಾಂತಿರಸದಿಂದ ನೃಪನ ಕಣ್ಣವ್ವಳಿಸುವವೊಲೆಸೆದರು (ತೆಂಕ. 
೧೩-೩೩). 'ಚೆವ್ವಲಿಸು : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ, [?. /ತೆಲು. “ಜುವ್ವರಿಂಚು`- ವಿಜೃಂಭಿಸು ] 

ಜವ್ವಾಜಿ ಜವಾದಿ' ನೋ. 

ಜವ್ವಾದಿ "ಜವಾದಿ” ನೋ. 

ಜಪ್ಟೆ (ನಾ). ಉದಾಸೀನತೆ; ಆಲಸ್ಯ; ಸೋಮಾರಿತನ: ಜೇಷ್ಮ ಮೂಲ 
ಹಿಡಿದರೆ ಜಷ್ಟೇ ಮುಚ್ಚಿದ ಹಾಗೆ (ಎಸವಮ್ಮ. ೩೪, ೩೨); ಸ್ವಲ್ಪ ತಲೆ ಬಾಚು 
ಅಂದರೆ ಏನೋ ಜಪ್ಟೆ (ರೂಢ). ([ ಸಂ. ಜ್ಯೇಷ್ಠಾ ] 


ಆಳೋಚಿಸಿ (ಣಾವುಂಪು. 


೩೦೧೮ 


40 


46 


ಜಸವಂತ 
ಜಸ್ಕ, ರುಸ್ಕ (ನಾ). ೧. ಒಳ್ಳೆಯ ಹೆಸರು; ಯಶಸ್ಸು; 
ಕೀರ್ತಿ: “ಜಸಂ ಕೀರ್ತಿಯೆ” (ಕರ್ಣಾನಿ. 89); ಕುಸುಮಂಗಳೆಂಬ 


ಮಾತದು ಪುಸಿ ದಹೆನೆಮಯಂಗಳಂಬುಗಳ್ಮನಸಿಜನಾ ಜಸಮಟ್‌ಯೆ 
ಸುಡುವುದೆ(ವೆ)ರ್ದೆಯಂ (ಕವಿರಾ. ೩-೦8೪); ಕೇಸವಯ್ಯನನಾರ್ಶ್ಪ್ಟೊಗಳರ್ನೆ 
ಗಟಿಗುಪಮಾಗಿ ಜಸಂ ಭುವನಾನ್ತರಾಳೆದೊಳ್‌ (ಎಳ. 111, ನೆಂಜನೆ. 
೭6-೦6; ಸು. 900); ಒಡಲುಂ ಪ್ರಾಣಮುಮೆಂಬಿವು ಕಿಡಲೌದುವು ಜಸಮ 
ದೊಂದೆ ಕಿಡದದನಾಂ ಬಲ್ವಿಡಿವಿಡಿದು ನೆಗಟಕ್ತಿಂ (ಪಂಪಧಾ. ೧೨-೦೮೦) ; 
ಜಸಮೆ ತನಗೆ ಮೆಯ್ಲಿರಿಯೆಂಬುದನಟ್‌ಪುವಂತೆ ಪೂಸಿದ ಬೂದಿಯೊಳಂ 
. ೬ * ಚೆಲ್ವ ನಾಂತು (ಕಬ್ಮಿಕಾ. ೧೬೭); ಯಷಿವಾಕ್ಕದೊಡನೆ ವಿಜ್ಞಾನ ಕಲೆ 
ಮೇಳವಿಸೆ ಜಸವು ಜನಜೀವನಕೆ (ಮಂಕುಕ. .8೨೨). ಹಿ. ಶೋಭೆ: 
ವೈಭವ: ಹಸಿವು ವೆಸನ ತೃಷೆಯಾಲಸ್ಕಮೋಹವೆಂಬೆಸಕವುಳ್ಳುದು ನರದೇಹ 
ಉಸಿರಿದ ಕೃತಿಯೊಳು ಮಜಿ'ದೆಡಹಿರೆ ತಿದ್ದಿ ಜಸವ ಮೆಜಿವುದು ಕೋವಿದರು 
(ಕಂನವಿ. ೧-೦೫) ; ಮಿಸುನಿಗಂಬದ ಪಟ್ಟ ಸಾಲೆ ನಾನಾ ಬಗೆಯೆಸೆವ 
ಮೇಲ್ಕಟ್ಟುಗಳಿಂದ ಜಸವ ಬೀಜಕಿದುವು ನಾಟಕಶಾಲೆಯ ಬಲೆಯರೆಸೆದಿಹ 
ಮಣಿಮಯ ಭವನ (ಕಂನವಿ. ೭-೪೩. ರುಸ : ೧. ಬಿರುದಿನ ಬಿಂಕದಂಸದ 
ಎರೋಧಿಗಳಂ ತಜಂದಿಕ್ಕಿ ದಿಕ್ಕರಿಪರಿಯನ್ತಮುಂ ರಟುಸಮನಾರ್ಜಿಸಿ 
ವೀರರಸಂ ತುಳ್ಳಾಡಿ ಕಾದಿದಂ (ಸೌಇಇ. ಸಸ್ಯ ೧೬೯-೧೩ ; 1185). 
[ <ಪ್ರಾ. ಜಸ. / ಸಂ. ಯಶಸ್‌] 

ಜಸ್ಮ, ' ರುಸ್ಕ (ನಾ). ವಿನು : ರಭಡಿತಿ - ಜಡಿತಿ; ರಷ -. ಜಸ 

(ಕಟ್ಮಾನು.: ೦೪೩ ಟ್ರಯೋ). ರುಸ್ಯ : “ರುಸಕೇತು' ಪರಾ. 
[ ಆಪ್ರಾ. ರುಸ. / ಸಂ. ರುಷ] 

ಜಸಂದಳೆ .(ಕ್ರಿ)..ಕೀರ್ತಿಯನಲ್ನ ಪಡೆ ; ಯಶಸ್ಸನ್ನು ಹೊಂದು: ಆವ 
ನರನಾವ ಕೃತ್ಮರಿಗೆಯ್ಯಲು. ಬೀಯದ ಜಸಂದ[ಪಾಕಾಂ. ಬ)ಳೆವುದಿಲ್ಲಿ 
ನಾರಕದ 'ಬಿಜುಬೀಯದ : ಸುಖಂ ಪರದೊಳಿಂತು . ದೊರಕೊಂಬುದೆಂಬೀ 
ಯವಸ್ಥೆಯನೆನಗೆ. ವಿಸ್ತರಿಸಿ ಪೇಳ್ವುದು(ಜೈಮಿಭಥಾ. 8-೪6). [ಜಸ್ಮ* ಕಳೆ) 

ಜಸಂಬಡೆ, . ಜಸವಡೆ,. ರುಸಂಬಡೆ (ಕ್ರಿ). ಹೆಸರುವಾಸಿಯತಾಗು ; 
ಹೆಸರಾಗು ;. ಪ್ರಸದ್ಧವಾಗಂ;: ನಮ್ಮೊವಜರ್‌ ಜಸಂಬಡೆದ ಭಾರ್ಗವರ್‌ 
(ಚಿಂಪಭಾ. .೦೨-8೬); 'ತನ್ನೊಡಮೆಯನನವರತ ದಾನದಿಂ ತವಿಸಿ 
ಜಸರಬಡೆದಳ್‌ (ಅಜಪು. 6-080); ವಾಜಿವಂಶದಜ್ವಾಡುವಿನಂ ಜಸಂಬಡೆದ 
ನೆಂಬುದು ಧಾರಿಣಿ ನಾಗರಾಜನೆ (ನಾಂದೇಡ್‌.' ೨೩-೩೨: 1122); ಗುಣಂ 
ಗೊಂಡಂ, ಜಸಂಬಡೆದಂ, ಕಳಸಮಿಟ್ಟಂ(ಛಾಷಾರೂ. ೧೩೪ ಉದಾ).ಜಸವಡೆ: 
ಮೂಜಗದೊಳೆನಿಸು ಜ ಸವಡೆದೊ ಡಂ ಗುಹ್ಯಕಾಸ್ಪದಮೆನಿಪುದಳಕಾ 
ಪುರಂ (ಕೈಮಿಳಾ. ೩-೧3); ಎಸೆವಾ ಕಾವೇರಿಯ ತಟದೊಳು ಬಹು 
ಪುಣ್ಯದೆಸಕದ ದಿವ್ಯಸ್ಥಳಗಳು ಜಸವಡೆದಿಹುವು (ಕಂನವಿ. ೨-೨೦); ಸಕಲ 
ವೇದಾವಳಿಯೊಳು-ಜಸವಡೆದ ಪಾವನಚರಿತೆಯ . , . ವಂದಿಪೆನು (ಹದಿಲ. 
೪-9). ರುಸಂಬಡೆ: ಶಂಕರನಾರಾಯಣನ. ಫೆಸರಿಂ ಕಡುರುಸಂಬಡೆದ 
ಭೂಸುರನಿಂ ಕೃತವಿದಧ್ಕಾತ್ಮರಾಮಾಯಣಂ (ಅಧಾರ. ೧-೨). 

[ ಜಸ್ಮ ೬ ಪಡೈ) 

ಜಸಯುತ (ನಾ). ಕೀರ್ತಿಶಾಲಿಯಾದವನು ; ಯಶೋವಂತ : ಕರಣ 
ತ್ರಯಂಗಳೊಳ್‌ ಜಸಯುತನೊಳ್‌ ಗೃಹೋಪಕರಣಂಗಳೊಳುತ್ತವು 
ಕಾರ್ಯದಲ್ಲಿ ವರ್ತಿಸುವುದು ಸಾಧನಾಹ್ವಯ (ನಾನಾರ. ೦೧೫). 

-£ ಜಸ * ಯುತ] 


ಜಸವಂತ (ನಾ). ಕೀರ್ತಿಶಾಲಿ.; ಕೀರ್ತಿವಂತ: ವಂತ ಪ್ರತ್ಯಯಕ್ಕೆ - 


ಸಿರಿವಂತಂ, ಜಯವಂತೂಂ, ಜಸವಂತಂ .[ಕಮದ, 3೦೬ ಪ್ರಯೋ) ; 
`ಜಸಮುಂಟೀತಂಗೆ, ಜಸವಂತಂ (ಕಬ್ಮಾನು. ೪೦೦ ಪ್ರಯೊಃ): 
[ ಜಸ್ಕ ೬ - ವಂತ] 


ಜಸವಡು 


ಜಸವಡು (ಕ್ರಿ). ಅಂದವಾಗಂ; ಶೋಭಿಸು: ಮಿಸುನಿಯ ಹಡಪ ಚಾಮರ 
ಕುಂಚ ಕಾಳಾಂಜಿ. ಪೊಸವಟ್ಟೆಯ ಪಾವಡೆಯ ಜಸವಟ್ಟೂಳಿಗದವರ 
ಮೇಳದೊಳಾಗ ವಸುಧೇಶ ಸಾರಿಗೈದಿದನು (ಕಂನವಿ. ೨೨-೮೮). 
[ ಜಸ + ಪಡ್ಕು) 
ಜಸವಡೆ "ಜಸಂಬಡೆ' ನೋ. 
ಜಸವೆಜು (ಕ್ರಿ). ಎ ಜಸಂಬಡೆ : ಜಸವೆತ್ತ ಗರುಡಬಾಣದಿ ಕೃಷ್ಣರಾಯ 
ಖಂಡಿಸಲದು ಬಯಲಾದುದು (ಮೋಹತ, ೩೯-೨೮) ; ಜಸವೆತ್ತು ಪೆರ್ಮೆ 
ಮಿಗೆ ರಂಜಿಸೆ (ರಾಜಶೇ. ೦-೬೪). [ಜಸ್ಕ * ಪೆಜ್ಯು] 
ಜಸೆ "ದಸ್ಕೆ' ನೋ. 
ಜಸ್ತು (ನಾ). ತವರ ಮತ್ತು ಸೀಸಗಳಿಂದಾದ ಒಂದು ಬಗೆಯಂ ಮಿಶ್ರ 
ಧಾತು: ಎಣ್ಣೆಯ ಪೀಪಾಯಿ ಮೆತ್ತು ಜಸ್ತಿನ ಡಬ್ಬೆಯಲ್ಲಿಯ ತುಪ್ಪ 
(ಮುಂಬವ್ಕಾ. 60). [ «ಮರಾ. ಜಸ್ತ್‌ ; ಹಿಂ. ಜಸ್ತಾ/ಪ್ರಾ. ಜಸದ.] 
ಜಹಂಗೀರು "ಜಹಾಂಗೀರು' ನೋ. " 
ಜಹಗೀರದಾರ "ಜಹಗೀರುದಾರ' ನೋ. 
ಜಹಗೀರಿ /ಜಹಗೀರು' ನೋ. 
ಜಹಗೀರು, ಜಹಗೀರಿ, ಜಾಗಿರಿ, ಜಾಗೀರ್‌, ಜಾಗೀರಿ, ಜಾಗೀರು 
(ನಾ).೧. ಮಾನ್ಯವಾಗಿ ದೊರೆತ ಭೂಮಿ, ಗ್ರಾಮ ಮೊದಲಾದುವು: 
ನಿನಗೆ ಹರದನ ಹಳ್ಳಿಯನ್ನು ಜಹಗೀರು ಕೊಡಿಸುತ್ತೇವೆ (ಹೈದರ. ೩೪); 
ಆ ಜಹಗೀರಿನ ವಾರ್ಷಿಕ ವರಮಾನವು ೬೪೧್ದ ಸಾವಿರಗಳಷ್ಟು ಇದ್ದಿತು 
(ಉರಾಣಿ. 8). ಜಹಗೀರಿ: ೧.ಕೊಡಗರ ಭೂಮಿ ಮನೆಯನ್ನು ಆ ಮುಸಲ್‌ 
ಮಾನರಿಗೆ ಜಹಗೀರಿ ಆಗಿ ಕೊಟ್ಟು (ರಾಜೇಂದ್ರ. ೦೭). (ಗು). ೨. ಜಹಗೀ 
ರಿಗೆ ಸಂಬಂಧಿಸಿದ: ಶೀಮೆಯೇನಾದರೂ ಜಹಗೀರಿ ಇನಾಮಾಗಿ ಬೇಕೆಂಬ 
ಅಪೇಕ್ಷೆಯೂ ಇಲ್ಲಾ (ಕಾಶೇಂದ್ರ. ೧೦೫). ಜೌಾಗಿರಿ: ೧. ಒಂದು ಜಾಗಿರಿ 
ನಲ್ಲಿಯ ಜಾಗಿರದಾರರು ತಮ್ಮ ಹಳ್ಳಿಯ ಜನರ ಮೇಲೆ ನಡೆಸುವ ಕ್ರೂರ 
ವಾದ ಒತ್ತಾಳಿಕೆ (ಸಾಸಮಾ, ೬೮). ಜಾಗೀರ್‌ : ೧. (ರೈಸ್‌ಗೆ. 11, ೩೫೦). 
ಜಾಗೀರಿ : ೧. ಅಖಂಡ ಜಾಗರದ ಜಾಗೀರಿ ಸನದನ್ನು ಪಡೆದವರಂತೆ 
(ದೀಪಹ. 11, ೨೨೯). ಜಾಗೀರು : ೧. "ಜಾಗೀರುದಾರ' ಪರಾ. 
[ ಮರಾ. ಜಹಾಗೀರ್‌, ಜಾಹಾಗೀರ್‌ ; ಪಾರ. ಹಿಂ. ಜಾಗೀರ್‌, 
ಜಾಗೀರಿ] 
ಜಹಗೀರುದಾರ, ಜಹಗೀರದಾರ, ಜಹಾಗೀರದಾರ, ಜಾಗೀರದಾರ, 
ಜಾಗೀರುದಾರ, ಜಾಗೀರ್ದಾರ್‌ (ನಾ). ಜಹಗೀರನ್ನು ಪಡೆದವನು; 
ಜೋಡಿದಾರ: ದೊಡ್ಡದೊಡ್ಡ ಜಹಗೀರುದಾರರು ತಮ್ಮತಮ್ಮೊಳಗೆ 
ಯುದ್ಧಮಾಡಿಕೊಳ್ಳುತ್ತಿದ್ದರು (ಯೋಧಪು. ೦). ಜಹಗೀರದಾರ : 
ಸಾವಿರಾರು ಜಹೆಗೀರದಾರರು ತಾಲೂಕುದಾರರು ದುರ್ದೆಶೆ 
ಗೀಡಾಗಿದ್ದರು (ಪ್ರಬಂಧ. ೩೪). ಜಹಾಗೀರದಾರ : ಆ ಜಹಾಗೀರದಾರರ 
ಮನೆಯ ವಿಷಯವಾಗಿ ನೀನು ವಿಚಾರಿಸುತ್ತಿಯಷ್ಟೇ ? (ಮೋಹಿನೀ. ೩). 
ಜಾಗೀರದಾರ : ಆಗರ್ಭಶ್ರೀಮಂತರು ಜಾಗೀರದಾರರು |! 
(ಇತಿಶ್ರೀ. ೬). ಜಾಗೀರುದಾರ: (8). ಜಾಗೀರ್ದಾರ್‌: (ರೈಸ್‌ಗೆ.12, ೩೫೦). 
( «ಮರಾ. ಜಹಾಗಿರದಾರ್‌, ಜಾಗೀರ್ದಾರ್‌ ; ಪಾಠ. ಹಿಂ. 
ಜಾಗೀರ್ದಾರ್‌ ] 
ಜಹಜು, ಜಾಜ್ಯು (ನಾ). ಹಡಗು : ಫರಾಶೀಸರ ದೊಡ್ಡ ಜಹಜು ಹದಿ 
ಮೂರು ಇಂಗ್ರೇಜಿಯವರ ಜಹಜು ಹೆದಿಮೂರು (ರಾಜೇಂದ್ರ. ೬೦); 
ಸಮುದ್ರದಲ್ಲಿ ಒಂದು ಪ್ರಚಂಡಮಾರುತ ಪ್ರಾರಂಭವಾಗಿ ಅನೇಕ ಜಹಜು 
ಗಳು ಕಷ್ಟಕ್ಕೆ ಒಳಗಾದವು (ಇಬದು. ೯೦). ಜೌಾಜ್ಯು : ಅವರು ಇಳಿದು 
ಜಾಜು ಹತ್ತಿ ಹೋದರು (ರಾಜೇಂದ್ರ. ೧೬). 
[ «ಆರೆ. ಹಿಂ. ಮರಾ. ಜಹಾಜ್‌] 


೩೦೧೯ 


ಶಿ 
ಎ 


ಜಹ್ನಜಾಂಬು 


ಜಹದಜಹಲ್ಲಕ್ಷಣ (ನಾ). [ಕಾವ್ಯವ] ಮೂರು ಬಗೆಯ ಲಕ್ಷಣಾ 
ವೃತ್ತಿಯ ಒಂದು ಪ್ರಕಾರ; ವಾಚ್ಮಾರ್ಥದಲ್ಲಿ ಒಂದು ಅಂಶವನ್ನೂ 
ಬಿಟ್ಟು ಒಂದು ಅಂಶವನ್ನು ಬಿಡದಿರುವುದು: ಸೋಯಂಶಬ್ದಂಗಳಿಂದ 
ದೇವದತ್ತ ಗತಮಾದ ಐಕ್ಕವಂ ಲಕ್ಷಿಸಿ ಬಳಿಕೀತನೆ ಆತನು ಆತನೇ ಈತನೆಂದು 
ಪರಸ್ಪರಾಭೇದ ತಾದಾತ್ಮ್ಯಂ ಘಟಿಸುವಂತೆ ಬೋಧಿಪುದೇ ಜಹದಜಹಲ್ಲಕ್ಷಣ 
(ವಿವೇಕ. ೪೬); ವಾಚ್ಕಾರ್ಥದಲ್ಲಿ ಏಕದೇಶವ ಬಿಟ್ಟು ಏಕದೇಶದಲ್ಲಿ ಪ್ರವರ್ತಿ 
ಸುವದು ಜಹದಜಹಲ್ಲಕ್ಷಣವೆಂತಾ ಹೇಳಲ್ಪಡುವದು : (ಈರೈಸ್ಥೆ, 3೦-6). 

[ ಸಂ. ಜಹದಜಹಲ್ಲಕ್ಷಣಾ (ಜಹತ್‌ * ಅಜಹತ್‌ + ಲ್ಷಣಾ) 3 

ಜಹದಜಹಲ್ಲಕ್ಷಣಾವೃತ್ತಿ (ನಾ). ಎ ಜಹದಜಹಲ್ಲಕ್ಷಣ : ಲಕ್ಷಣಾವೃತ್ತಿ 
ಯಿಂದ ಬೋಧಿತವಾಗುವ ಅರ್ಥವು ಶಕ್ಕಾರ್ಥದ ಏಕದೇಶವಾಗಿರುವ 
ಕಲ್ಪದಲ್ಲಿ ಆ ಲಕ್ಷಣಾವೃತ್ತಿಯು ಜಹದಜಹಲ್ಲಕ್ಷಣಾವೃತ್ತಿ ಎನ್ನಿಸುವುದು 
(ಭಾತತ್ತ್ವ. ೬೦೦). [ಸಂ.(ಜಹತ್‌ + ಅಜಹತ್‌ + ಲಕ್ಷಣಾವೃತ್ತಿ) ] 

ಜಹದಜಹಲ್ಲಕ್ಷಣೆ (ನಾ).ಎಜಹದಜಹಲ್ಲಕ್ಷಣ: ಜಹದಜಹಲ್ಲಕ್ಷಣೆಯೆಂದರೆ, 
ಪದಗಳ ಸಹಜವಾದ ಅರ್ಥದಲ್ಲಿ ಒಂದಂಶವನ್ನು ಬಿಟ್ಟು ಒಂದಂಶವನ್ನು 
ಬಿಡದಿರುವುದು (ಹಿಂದಸಾ. 30೬). 

[ ಸಂ. ಜಹದಜಹಲ್ಲಕ್ಷಣಾ (ಜಹತ್‌ + ಅಜಹೆತ್‌ * ಲಕ್ಷಣಾ) ) 

ಜಹಪನಾ "ಜಹಾಪನಾ' ನೋ. 

ಜಹರ್‌ "ಜೋಹರ್ಕ' ನೋ. 

ಜಹಲ್ಲಕ್ಷಣೆ (ನಾ). [ಕಾವ್ಯಮಾ] ಲಕ್ಷಣಾವೃತ್ತಿಯ ಒಂದು ಪ್ರಕಾರ; 
ವಾಚ್ಯಾರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಹೇಳುವುದು: 
“ ಕ್ಷೇರಿಯೆಲ್ಲ ಕಣ್ಣೀರು ಸುರಿಸಿತು” “ ಕೇರಿ” ಎಂಬುದರಲ್ಲಿ 
ವಾಚ್ಕಾರ್ಥವು ಪೂರ್ತಿಯಾಗಿ ತಿರಸ್ಕೃತವಾಗುತ್ತದೆ ; ಅದಕ್ಕೆ ಸಂಬಂಧ 
ಪಟ್ಟಿದ್ದರೂ ಅದನ್ನೊಳಕೊಳ್ಳದೆ ಬೇರೆಯಾಗಿರುವ “ ಜನರು” ಎಂಬ 
ಅರ್ಥವು ಲಕ್ಷಿತವಾಗುತ್ತದೆ. (ಜನರು ಕಣ್ಣೀರು ಸುರಿಸಿದರೇ ಹೊರತು. 
ಕೇರಿ ಕಣ್ಣೀರು ಸುರಿಸಲಿಲ್ಲ.) ಈ ಬಗೆಯ ಲಕ್ಷಣೆಗೆ “ ಜಹಲ್ಲಕ್ಷಣಾ” ಎಂದು 
ಹೆಸರು (ಭಾರಮಿ. ೨೩೨). [ ಸಂ. ಜಹಲ್ಲಕ್ಷಣಾ (ಜಹತ್‌ + ಲಕ್ಷಣಾ) ] 

ಜಹಾಂಗೀರು, ಜಹಂಗೀರಂ, ಜಾಂಗೀರು (ನಾ). ಉದ್ದಿನ ಹಿಟ್ಟಿನಿಂದ 
ಸುತ್ತುಸುತ್ತಾಗಿ ಮಾಡಿ, ಸಕ್ಕರೆಯ ಪಾಕದಲ್ಲಿ ನೆನೆಸಿದ ಒಂದು 
ಬಗೆಯ ಸಿಹಿಖಾದ್ಯ : ನನಗೆ ಜಹಾಂಗೀರು ಕೊಡಿಸು (ರೂಂ). 
ಜಹಂಗೀರು: ನೀವು ಮಾಡಿರುವ ಜಹಂಗೀರು ತುಂಬ ಚೆನ್ನಾಗಿದೆ (ರೂಢಿ). 
ಜಾಂಗೀರು: ಜಿಲೇಬಿ .. . ಜಾಂಗೀರು, ಹೋಳಿಗೆ (ರೂಪಸಂ.೦೬). 
[ «ಪಾಠ. ಹಿಂ. ಜಹಾಂಗೀರೀ ಐ ಒಂದು ಬಗೆಯ ಹೆಸ್ತಾಭರಣ] 

ಜಹಾಗೀರದಾರ "ಜಹಗೀರುದಾರ' ನೋ. 

ಜಹಾದ್‌ (ನಾ). ಧರ್ಮಯುದ್ಧ : ನಿನ್ನ ಭಿಕ್ಷಾಪಾತ್ರವನ್ನು ಎತ್ತಿ ಹಿಡಿದು 
ಜಹಾದ್‌ ಜಹಾದ್‌ ಎಂದು ಕೂಗುತ್ತ ಉತ್ತರಾಭಿಮುಖವಾಗಿ ಹೋಗ 
ಬೇಕಾಗಿದೆ (ಕೈಲಾಕ. ೬೮), [*-ಪಾರ. ಜಹಾದ್‌, ಜಿಹಾದ್‌) 

ಜಹಾಪನಾ, ಜಹಪನಾ (ನಾ). ಚಕ್ರವರ್ತಿ, ಮಹಾಪ್ರಭು ಎಂಬಂತೆ 
ಸಾರ್ವಭೌಮರನ್ನು ಸಂಬೋಧಿಸುವಾಗ ಬಳಸುವ ಶಬ್ಧ: 
ಜಹಾಪನಾ! [ಮಹಾಸ್ಕಾವಿ!] ಈ ದಾಸಿಯು ಶುಭಸಮಾಚಾರ ವನ್ನು 
ತಂದು ಹೇಳಿದಳು (ಕಪಾಕುಂ. ೮೯) ; ಹಾಗಲ್ಲ ಜಹಾವನಾ, ಗುದಾಮಿನ 
ಕಾಳೆಲ್ಲ ತೀರಬೇಕೊ ಬೇಡವೊ (ಗಾಳಿಪ. ೦೫೧. ಜಹಪನಾ : ಜಹಪನಾ 
-ಇಂಗ್ರೇಜಿ ಪಿಶಾಚಿಗಳು ಪಹರ್‌ಗಂಜನ್ನು ಲೂಟಿಗೊಳ್ಳುತ್ತಿದ್ದಾರೆ 
(ಅನ್ನಾವ. ೨೧). [.-ಪಾಠ, ಹಿಂ. ಜಹಾಂಪನಾಹ್‌ 

ಜಹ್ನುಜಾಂಬು (ನಾ). ಗಂಗಾನದಿಯ ನೀರಂ; ಪವಿತ್ರವಾದ ನೀರು: 
ಜಹ್ನುಜಾಂಬುಗಳಿಂದಂ ತುಂಬಿ ಸಹಸ್ರ ಕುಂಭದಭಿಷೇಕಮನಾಗಿವೆಂ. 
(ರಾಜಕೀ. 8-36). [ಸಂ. (ಜಹ್ನುಜಾ + ಅಂಬು) ) 

190 


ಜಹ್ನುಜಾತೆ ೩೦೨೦ ಜಳಕ್ರೀಡೆ 


ಜಹ್ನುಜಾತೆ (ನಾ). ಜಹ್ನುಮುನಿಯ ಮಗಳು; ಜಾಹ್ನವಿ ; ಗಂಗಾ 
ನದಿ: ಜಹ್ನುಜಾತೆಯನುತ್ತರಿಸಿ, ನಾವೆಯಿಂದಿಳಿದು (ಶ್ರೀ ರಾ ಮಾ. 
೧೨೬-೩೦). [ಸಂ. ಜಹ್ನೆಜಾತಾ (ಜಹ್ನು + ಜಾತಾ) 

ಜಹ್ನುಜೆ (ನಾ).ಎಜಹ್ನೂಜಾತೆ. "ಜಹಂ್ನಜಾಂಬು' ಪರಾ. 

[ಸಂ. ಜಹ್ನಜಾ] 8 

ಜಹ್ನುಸುತೆ (ನಾ). - ಜಹ್ನುಜಾತೆ : ಹೋಮದ ಕಿಚ್ಚು ತುಡುಕದ ಮುನ್ನ 
ತೆಗೆದನು ಬಿಚ್ಚುಜಡೆಗಳ ಜಹ್ನುಸುತೆಯಲಿ ನಾದಿದನ ಭಟನ (ಕ*ುವ್ಕಾಗ. 
೯-೨೩). ಸಂ. ಜಹ್ನುಸುತಾ (ಜಹ್ನು + ಸುತಾ) 

ಜಳ, "ಜಲ್ಕ' ನೋ. 

ಜಳ್ಳೆ "ಜಲ್ಕ' ನೋ. 20 

ಜಳಂಬ, ರುಣಂಬ, ರುಳಂಬ (ನಾ). ೧. ವೆಂಲ್ಕುಸುಕು ; ಹೊದಿಕೆ; 
ತೆರೆ: “ಮೇಲುಮುಸುಕಿಗೆ ಜಳಂಬಮದು ” (ಕಬ್ಮಮಂ ೬೦); “ಮುಸುಕೆ 
ಜಳಂಬಂ ” (ವಿಕ. ೧೭೪). ೨. ಬೀಸಣಿಗೆ. "ಜಳಂಬಾಯ್ತು' ಪರಾ. 
ರುಣಂಬ: ೧. ಇಂದ್ರಜಾಲಿಗರ ಪಾಪೆಗಳುಂ ಸೀರೆಗಳುಂ ರೂಣಂಬಮಂ 
ಕೊಂಡೊಂದು ಪ್ರತಿಮುಖಮಂ ಕೊಂಡು ತನ್ನ ಮುಖದೊಳಟ್ಟು |36 
ಪುಲಿಯ ರುಣಂಬಮುಮಂ ತೊಟ್ಟು (ವಡ್ಮಾಕಾ. ೧೯-೧3); ಜವಳಿ 
ರುಣಂಬಮಂ ಕೊಡೆಯನನ್ನಳಮಂ (ಜೊಂಕಶಾ. ೦೯೩೪, ಹಿರೇಕೆರೂರ್‌. 
೨೦-೨೪; %. ರುಳೆಂಬ: ೧. “ ರುಳಂಬಮೆಂದು ಮೇಲ್ಮುಸುಕು lx 


(ಬಸೆಪು. ೨೪-೬೦); ಖಳಕುಲೋತ್ತಮನ ಬಾಣಾರುಣಾಂಬುವಿನಿಂದೆ ಜಳಕ 
ವಾದುದು ಕುಮಾರನಿಗೆ (ಮೋಹತ. ೩೪-೧೮) ; ಅವರನ್ನು ಜಳಕದ ಮನೆಗೆ 
ಕರೆದುಕೊಂಡು ಹೋಗ್ತೀಯಾ (ತುಂಗಧ. ೦೦). ಜಲ: ಪನ್ನೀರಿನಿಂ ಜಲಕ 
ವಂ ಮಾಡಿ (ಸಾಗಂಧಿ. ೧೬೬-೪). ರುಳಕ್ಕ: ರುಳಕಂ ರುಳಪಿಸಿದಂ 
ಜೊಂಗುಳಿ ಬೊಂಬುಳಿಯಾಳಮಾಳಮಂತೆ ಠಮಾಳಂ . . . ಆಟಿ ಸಂದೇಹಂ 
(ಶಮದ. 3೫): ನಿದ್ರೆ ಪಿಂಗಿ ಎಟ ರುಳಕ ದೇವತಾರ್ಚನೆ .. . ಜಪತಪ 
ಸಮಾಧಿಯಂ ನಿರ್ವರ್ತಿಸಿ (ಧರ್ಮಪ. ೩-೧೨೧ ವ್ರ): ರುಿು[ಪಾಳಾಂ. ಜ) 
ಳಕವನುಲೇಪನ ವಿಭೂಷಣ ವಿಳಸದಮೃತಾಹಾರ ಮೊದಲಹ ಹಲವು 
ಸೇವೆಗೆ ಯೋಜಿಸಲು ನೆರೆತಂದುದೋರಂತೆ (ಸಾಳ್ಮ ಛಾ. ೩೨-೧೫): 
ರುಳಕಕ್ಕೆಂದು ಇವರು ಬಚ್ಚಲ ಮನೆಗೆ ಹೋದಾಗ ' (ಮೂರುದಾ. 6೩). 
[ದೇ.8 ತಮಿ. ಚಲಕ, ಚಲಕ್ಕ ; ತೆಲು. ಜಲಕ, ಜಲ್ಕ ] 

ಜಳಕಂ (ಅ). ಬೇಗನೆ; ಕೂಡಲೆ: “ಜಳಕಂ ಸುಶೀಘುದಲ್ಲಿ” (ಕರ್ಣಾನಿ.೯0). 
"ಜಳಕನೆ' ಪರಾ. [7] 

ಜಳಕಂಗೈ (ಕ್ರಿ). ಸ್ನಾನ ಮಾಡು: ಜಳಕಂಗೆಯ್ದುಂಡುಟ್ಟುಂ ಬಳಿಕಂ ಕದನಕ್ಕೆ 
ಖಡ್ಗಫಲಕಂಗಳನಾವಿಳಮತಿಸಿದ್ಧಂ ಪಿಡಿದುಂ ಗಳಿಲನೆ ನಡೆತಂದಂ (ಹಾಲಾಸ್ಕ. 
೨-೧೦-೨೩): ಸರಯೂತೀರಮಂ ಸಾರ್ದು ಜಳಕಂಗೈದು (ರಾಮಾಕ್ಕ. ೨೭-೪). 

[ಜಳಕ ಕೈ, (ಆಕೆಯ)? 
ಜಳಕಂಬೊಗಿಸು (ಕ್ರಿ). ಸ್ನಾನಮಾಡಿಸು; ವಿಸಾಯಿಸಂ : ಸುರಲತೆಗೆ 


(ಕರಸಾ. ೨೦-೩೯೮) ; ಚಿತ್ರದಣ್ಣಂ ಪಳಿಯೆಸೆವ ರುಳಂಬಂ ಗಜೇನ್ನಂ 
ತುರಂಗಂ (ಎಇ. ೩117, ೩೩೦-೧೩; 929); ಬಣ್ಣದ ಸೀರೆ ಮೇಘ 
ವಣ್ಣಿಗೆಯ ರುಳಂಬಮೆಂಬಿವಳವಟ್ಟಿರೆ , ನಡೆತಂದನಂದು ನವ 
ಯೌವನನೊರ್ವನಪೂರ್ವ ಚಿತ್ರಿಕಂ (ಮಲ್ಲಪು. ೩-೨೯); ಪಟ್‌ಯ ರುಳಂಬ 
ಮುಜ್ಜಳಿಪ ಮುದ್ರಿಕೆ ಬಣ್ಣದ ಸೀರೆ . . . ತನ್ನೊಳೊಳ್ಳಳವಡೆ ಬಂದಂ 
(ಲೀರಾವ. ೯-೩೩); ಕಡಲುಡಿಗೆಗೊಂಡ ಪೊಡವಿವೆಣ್ಣ ೦ಬರಾಂಬುಜನೇತ್ರ 
ನಿತ್ತ ಪೀತಾರಿಬರದ ರುಳಂಬಮೆಂಬ ಬೆಡಗನಮರ್ಚಿಯಂಂ (ರಾಜಶೇ. 


ಸುರನಾರಿಯರ್‌ ಸುರಭಿವಯಮಂ ಸುರಿವಂತೆ ಸುರಭಿಸಲಿಲದಿಂ ಜಳಕಂ 
ಬೊಗಿಸಿ (ವೃಷವಿ. ೩-೧೩ ವ). [ ಜಳಕಂಬೊಗು + - ಇಕ್ಕು) 


ಜಳಕಂಬೊಗು, ರುಳಕಂಬೊಗು (ಕ್ರಿ). ವಿನಾಯು; ಸ್ನಾನ ಮಾಡು: 


ಚೇರಮಮಹೀಶ್ವರಂ ಜಳಕಂಬೊಗಲೈ ತೆ ೈಲಾಭ್ಯಂಗನಂ ಮಾಡಿಕೊಳುತಿರ್ದ 
ಕಾಲದೊಳು (ಜೀರಮ. ೧೦-೩೧) ; ಪರಿಮಳೋದಕದಿಂ ಜಳಕಂಬೊಕ್ಕು 
ದಣಿಂಬಮನುಟ್ಟು (ವೃಷವಿ. ೯-೭೦ ವ). ರುಳಕಂಬೊಗು : ರುಳಕಂ 
ಬೊಕ್ಕಂ (ಎಮಜ್ಯನವಿಡಿದಂ) (ಕಮದ. ನ. ೩೫ ಅಡಿಟ). 


೧೨-೩೯ ವ); (ತನ್ನ ಕಯ್ಕದರ ರುುಳಂಬವನ್ನು ಸುಲಿಯುತ್ತ ಎಯ್ದಿ 
ಹೋಗಿ) (ಜಿಟ್ಕಅ. ೧೯೦-೦೪). ಪಿ. "ರುಳಂಬಾಯ್ತು' ಪರಾ. 
[(?./ಮರಾ. ರುಳಂಬ] 

ಜಳಂಬಾಯ್ತ, ರುಳಂಬಾಯತ, ರುಳಂಬಾಯ್ತ, (ನಾ). ಬೀಸಣಿಗೆ 
ಬೀಸುವವನಂ; ಚಾಮರಿಗ: “ಬಿಜ್ಜಣಿಗೆಯವನೇ ಜಳೆಂಬಾಯ್ತನಕ್ಕುಂ” | 0 
(ಕಬ್ಮಮಂ, ೪೬): “ ಜಳಂಬಾಯ್ತ ಬಿಜ್ಜಣಿಗೆವಿಡಿವಾತಂ.”. (ಕವಿಕಂ. ೧೬೧); 
ಅರಮನೆಯೊಳಿರಿಸುವುದು ರಾಯ ಕೇಳ್ಕುಲಪರಂಪರೆಯಿಂದೆ ಬಂದ 
ವಿಶ್ವಸನೀಯರಪ್ಪ ಪಡಿಯರರಂ ಜಳಂಬಾಯ್ತರಂ ಬೆಜ್ಜರಂ ಸಜ್ಜೆ ವಳರಂ 
(ಕೇಷರಾ. ೨-೩೨). ರುಳೆಂಬಾಯತ : ಪಡಿಯಜರಿಕ್ಕಟಿಗರ ಲೆಕ್ಕಿಗರೆಸೆವ 
ರುಳಂಚಾಯತರ . . . ಮಾಸ್ಟಾರರ ಸಂದಣಿ ಸಲೆ ಸೊಗಯಿಸಿತು | 86 
(ಜಯಳಾ. ೦೨-೧೯). ರುಳಂಬಾಯ್ತ : “ರುುಳಂಬಾಯ್ತನೆಂದು ಬಿಜ್ಜಣಿಗೆ 
ವಿಡಿವಾತಂ” (ಕಶಸಾ. ೧೭-೩೪೨); ಅಬ್ಬಿಯೆ ಘೂರ್ಣಿಸುವಂತಾಯ್ತರಮನೆ 
ಯೊಳಗೆ ಪುಗುವ ಪೊಜಮಡುವ ರುಳಂಬಾಯ್ತರ ಸೂಟಾಯ್ಸರ 
ಕಲ್ಲಾಯ್ತರಡಂಗಾಯ್ತ ರೆಚ್ಚುಳಾಯ್ತರ ರಭಸಂ (ಶಮದ. ೧೯೮ ಪ್ರಯೋ): 
ತಿಂತಿಣಿಸಿ ತುಟಲ್ಲೆಯ್ವ . ೬» ಪಡೆವಳರಂ ಘೋಟಇಯ್ಲರಂ ರುುಳಂ |40 
ಬಾಯ್ತರಂ ಪಸಾಯ್ತ ರಂ ಪ್ರೇಮದಿಂದವರವರಂತರವಅಿತು 
ಮಧುರೋಕ್ತಿಗಳಿಂ ಸಂತಸವಡಿಸುತ್ತ (ಚಿಕವಂ. ೭೪-೯). 

[ ಜಳಂಬ + - ಆಯ್ತ) 

ಜಳಕ, ಜಲಕ, ರುಳಕ; (ನಾ). ವೈೈತೊಳೆಯುವುದಂ; ವಿನಾಹ; ಸ್ನಾನ: 
ಜಳಕವನೇ ಮಾಡಿ ಯೋಗ ಕಂಪನಿಕ್ಕಿ ಹೋದಿಹೆನಯ್ಯ (ಸಿದ್ಧವ. ೪೧ ೨೨೦): | 46 
ಬೆಡಗಡರೆ ಪಾಕಪ್ರಯತ್ನದ ಕಡೆಯೊಳಾ ಜಂಗಮದ ಜಳೆಕಕೆ ಹಿಡಿದು 


[ ಜಳಕ + ಪೊಗು) 

ಜಳಕನೆ "ಜಲಕ್ಕನೆ' ನೋ. 

ಜಳಕಾಕ "ಜಲಕಾಕ' ನೋ. 

ಜಳಕಿಸು (ಕ್ರಿ). ಹಿಮ್ಮೆಟ್ಟಿ ಸಂ : ಧುರದೊಳರಿಭೂಭುಜರನಂಜಿಸುವ ನಡು 
ಗಿಸುವ ಕೊರಗಿಸುವ ಕೋಡಿಸುವ ಬಳುಕಿಸುವ ಜಳಕಿಸುವ ([ಪಾಕಾಂ. 
ಬಾಡಿಸುವ ಬಳುಕಿಸುವ] ಬಿರುದಂಕಮಲ್ಲ ನೀ ನಡುಗಲೇತಕ್ಕೆ (ಹರಕಾ. 
೬-೩೪). [ಳಕು - ಇಸು8) 

ಜಳಕು, ಜಳುಕಂ (ಕ್ರಿ). ೧. “ಬಳುಕಂ ; ಕಂಪಿಸಂ” (ರೋಕಗೀ. ಕೋಶ) : 
ಕೆಂಪೀಲಿ ಚೆಲುವೇರ ಪಂಚಸರ ಕೊಪ್ಪೂರ ಒಂಕಿ ಭಾರಕ ಜಳಕೂ ರ 
(ರೋಕಗೀ. ೧೨). ೨. ಹಿಂಜರಿ ; ಹಿಂದೆಗೆ ; ಹಿಮ್ಮೆಟ್ಟು ಶು "ಜಳಕಿಸು? 
ಪರಾ: ಜಳುಕು: ೩. ಎಸೆ; ಬಿಸುಡಂ: ಅಳುಕುದೆ ಬಳುಕಾದೆ ಕಳುಕಾದೆ 
ಮನದೊಳು ಅಳಿನೀಲಕುಂತಳಿವುರಿಯೋಳ್‌ ಜಳುಕಾದೆ ತಳುಕಾದೆ 
ವಳಕೀಸಿ ಬೆದರಾದೆ ದಳನೇತ್ರೆ ಹರುಷಾದಿ ಪೊರಟು (ಹಮಣ. ೭೦): 
ಭರದಿ ಕೊಡಗಳ ಜಳುಕಿ ಧರೆಯಲಿ ಕರೆದು ಬಸವನ ಎಲ್ಲ ಬಿಸುಡುಲಿ 
ಧರೆಗೆ ಬೀಳದೆ ಒಡೆಯುದಿರ್ದಡೆ ನೋಡು ಪರಿಕಿಸುತೆ (ಶರಲೀ. ೨೩೩-೩). 
"ಜಳಿಕ' ಪರಾ. 1?] 

ಜಳಕೇಳಿ "ಜಲಕೇಳಿ' ನೋ. 

ಜಳಕೇಳಿಗೈ (ಕ್ರಿ). ನೀರಾಟವಾಡು: ಜಳಕೇಳಿಗೈವ ಪನ್ನಗವಿಳಾಸಿನೀಜನಂ 
(ವೃಷವಿ. ೪-೭೦)... [ಜಳಕೇಳಿ (ಎಜಲಕೇಳಿ) + ಕೈ, (ಆಕೆಯ) 

ಜಳಕ್ಕನೆ "ಜಲಕ್ಕನೆ' ನೋ. 

ಜಳಕ್ರೀಡೆ "ಜಲಕ್ರೀಡೆ' ನೋ. 


ಜಳಪಾತಿಕೆ 


ಜಳಖಾತಿಕೆ “ಜಲಖಾತಿಕೆ' ನೋ. 
ಜಳಗುಡಿ (ನಾ). ಒಂದು ಬಗೆಯ ಧಾರಾಗೃಹ ; ಕಾರಂಜಿಮನೆ : 
ಬಾಣಸಿನ ಗುಣನೆಯ ಮಜ್ಜನದ ದೇಹಾರದ ಟ್‌ಂಚೆಯ ಕೊಂಚೆಯದ 
ಕೂರವದ ಕೊಟ್ಟಗೆಯ ಗುಡಿಯ ಜಳಗುಡಿಯ ಗೊಲ್ಲಣಿಗೆಯ ಮಂಡ 
ವಿಗೆಯ ವಿಳಾಸನಿವಾಸಂಗಳಿಂದಂ (ಶಾಂತಿಪು. ೦೦-೧೪೭ ವ). 
[ ಜಳ್ಳ (ಎಜಲ್ಯ) + ಗುಡ್ಕಿ] 
ಜಳಚರ "ಜಲಚರ' ನೋ. 
ಜಳಜ "ಜಲಜ' ನೋ. 
ಜಳಜಂತ್ರ "ಜಲಜಂತ್ರ' ನೋ. 
ಜಳಜದಳ "ಜಲಜದಲ' ನೋ. 
ಜಳಜದಳಾಕ್ಷಿ (ನಾ). ಕಮಲದ ಎಸಳಿನಂತೆ ಕಣ್ಣುಳ್ಳವಳು : ಜಳಜ 
ದಳಾಕ್ಷಿಯ ಕಣ್ಮಲರಂದೆಂ ಪೊಬಿಕಿಜಳವಿಸಿಂಗಳ ಪೊಣರ್ಗಳ ಚಂದಂ 
(ಸುಕುಮಾ, ೫-೩೧). 
[ ಸಂ. ಜಲಜದಲಾಕ್ಷೀ (ಜಲಜದಲ + ಅಕ್ಷಿ + -)1 
ಜಳಜಭವ "ಜಲಜಭದ' ನೋ. 
ಜಳಜಭವಾಂಡ (ನಂ). ಬ್ರಹ್ಮಾಂಡ: ಜಳಜಭವಾಂಡಂ ಜಂಬೂಫಳರಸದಿಂ 
ತೀವಿತೆಂಬಿನಂ ಜಗಮಂ . ಪರ್ವಿದುದು ಸಾಂದ್ರಸಂಧ್ಯಾರಾಗಂ 
(ಕಾದಂಪೂ. ೯೬೮). [ ಜಳಜಭವ (ಇ ಜಲಜಭವ) + ಅಂಡ] 
ಜಳಜಸಂಭವ "ಜಲಜಸಂಭವ' ನೋ. 
ಜಳಜಸಂಭವಗಣ (ನಾ). [ಛಂದ] ಅಂಶಗಣಗಳಲ್ಲಿ ಒಂದು; ಬ್ರಹ್ಮಗಣ: 
ಜಳಜಸಂಭವಗಣಮಕ್ಕೆ ಮೊದಲೊಳೆ '. . ನಡುವಣಕ್ಕರಕೆ ಸಖೀ 
(ಛಂದೋಂಬು. ೩-೨೪೪). [ಜಳಜಸೆಂಭವ (ಎ ಜಲಜಸಂಭವ) * ಗಣ] 
ಜಳಜಸಖ (ನಾ). ಕಮಲದ ಗೆಳೆಯ ; ಸೂರ್ಯ: . ಜಳಜಸಖನನಿಲ 
ಸಖನೆಂದಿಳೆಯೊಳ್‌" ರಸವೆಸರನಾನದಿರ್ದೊಡೆ  ಸೂರ್ಯಾನಳರೋವೋ 
ಸಂತಮಿರ್ಪರೆ ಘಳಿಲನೆ ನಿಂದುರಿದು ಹೋಗರೇ ಬೇಸಗೆಯೊಳ್‌ (ಗಿರಿಕ. 
೯-೨೬); ತರುಗಳಲ್ಲಿ ಹಯಖುರಹತಿಯಿಂದಳುರ್ದೆಳ್ಹ ಧೂಳಿ ಪರಿಣತ 
ಜಳಜಸಖಾಭಂ ಪತಂಗತತಿವೊಲ್‌ ಬೀಳ್ಗುಂ (ಶಾಕುಂತ. ೧೭-೩೨). 
[ ಜಳಜ (ಇ ಜಲಜ) + ಸಖ] 
ಜಳಜಳಿಸು "ಜಲಜಲಿಸು' ನೋ. : 
ಜಳಜಾತ "ಜಲಜಾತೆ' ನೋ. 
ಜಳಜಾತಸಖ "ಜಲಜಾತಸಖ' ನೋ. 
ಜಳಜಿನಿ "ಜಲಜಿನಿ' ನೋ. . 
ಜಳದ "ಜಲದ' ನೋ. 
ಜಳದವೃಂದ (ನಾ). ಮೋಡಗಳ ಸವರೂಹ : ಪೊಳೆವ ಮಿಂಚುಗಳಂತಿರೆ 
ಕೇತುಗಳ" ಜಳದವೃಂದದವೋಲಿರೆ ಹೆಸ್ತಿಗಳ್‌ (ಕವಿರಾ. ೧-೦೪೩). 
[ಜಳದ (ಎ ಜಲದ) + ವೃಂದ] 
ಜಳೆದಾಗಮ "ಜಲದಾಗಮ?' ನೋ. 
ಜಳದಾಧ್ವ "ಜಲದಾಧ್ವ' ನೋ. 
ಜಳದಾನ "ಜಲದಾನ' ನೋ. 
ಜಳದಾನಕ್ರಿಯೆ "ಜಲದಾನಕ್ರಿಯೆ' ನೋ. 
ಜಳದುರ್ಗ "ಜಲದುರ್ಗ' ನೋ. 
ಜಳದೆ (ನಾ). ನೀರಿನಿಂದ ನೆನೆಸಿದ ಬೀಸಣಿಗೆ; “ಬಾಳದ ಬೇರಿನ 
ಬೀಸಣಿಕೆ” (ಆದಿಪು. ಕೋಕ) : ಕುಳಿರ್ವ ತಿಳಿನೀರನುಡುಗದೆ ತಳಿ ತಳಿರಂ 
ಪಾಸು ಜಳದೆಯಿಂ ಬೀಸೆಂದುಮ್ಮಳಿಸಿ ಕಳವಳಿಸಿ ವಿರಹಾಕುಳನವೊಲಾ 
ಖಚರನಿಂತು ತಳವೆಳಗಾದಂ (ಅದಿಪು. ೨-೧೪). 
[ ಪ್ರಾ. ಜಲದ್ದಾ. / ಸಂ. ಜಲಾರ್ದ್ರ್ವಾ 


೩೦೨೧ 


ಲಾ 


20 


80 


ಜಳರುಹ 


ಜಳದೇವತೆ "ಜಲದೇವತೆ' ನೋ. 
ಜಳದೌಘ (ನಾ). ಇ ಜಳದವೃಂದ : ಜಳದೌಘಶ್ಯಾಮಧೂಮಪ್ರತತಿ ಚಳ 
ತಟಿನ್ಮಾಳಿಕಾಲೋಲ ಕೀಲಾವಳಿ (ಕಂದ್ರಪು. ೪-೨೯೪). 
[ಜಳದ (ಎ ಜಲದ) + ಓಘ) 
ಜಳಧರ “ಜಲಧರ' ನೋ. 
ಜಳಧರಪಥ “ಜಲಧರಪಥ' ನೋ. 
ಜಳಧರಮಾರ್ಗ "ಜಲಧರಮಾರ್ಗ' ನೋ. 
ಜಳಧಾರೆ "ಜಲಧಾರೆ' ನೋ. 
ಜಳಧಿ "ಜಲಧಿ' ನೋ 
ಜಳನಿಧಾನ (ನಾ). ನೀರಿಗೆ ಆಶ್ರಯವಾದುದು ; ಕಡಲು ; ಸಮುದ್ರ : 
ವಿನಯಾದಿತ್ಕಾಭಿಧಾನನರ್ತ್ಮಿನಿಧಾನಂ 'ವಿನತಜನಜಳನಿಧಾನಂ ಜನಿಯಿಸಿದಂ 
ಶತ್ರುಘಾತಶರಸಂಧಾನಂ (ಎಕ. ೫, ಬೀಲೂರು. ೧೯೩-೯; 1161). 
[ ಜಳ್ಳ (ಎ ಜಲ್ಮ) + ನಿಧಾನ] 
ಜಳನಿಧಿ "ಜಲನಿಧಿ' ನೋ. 
ಜಳನೀಳಿಕೆ "ಜಲನೀಲಿಕೆ'. ನೋ. 
ಜಳಪಕ್ಷಿ "ಜಲಪಕ್ಷಿ' ನೋ. 
ಜಳಪದ್ಭತಿ "ಜಲಪದ್ಧತಿ' ನೋ. 
ಜಳಪಾನ (ನಾ). ನೀರು ಕುಡಿಯುವುದರ : ಜಳಪಾನಚ್ಛಳದಿಂ ಪ್ರಪಾ 
ಪ್ರಣಯಿನೀಶೃಂಗಾರಲೀಲಾಸುಧಾಜಳಮಂ ಕಣ್ಗಳಿನೀಂಟಿ . .. ಭಾವರತ 
ಕೇಳೀಸೌಖ್ಯ ಪೀಯೂಷಸಂಕುಳಮಂ ಚಿತ್ತದಿನೀಂಟಿ ತದ್ವಿಷಯ 
ದಧ್ವನ್ಯರ್‌ ಮನಂಬೆರ್ಚುವರ" (ಡಂದ್ರ ಪು. ೧-೯೯). 
[ಜಳ್ಳ (ಇ ಜಲ) + ಪಾನ] 
ಜಳಹಿಸು 'ರುಳಂಪಿಸು' ನೋ. 
ಜಳಪು "ಜಳುಪು' ನೋ. 
ಜಳಪ್ಪ "ರುಳಪ್ಪ' ನೋ. 
ಜಳಪ್ರತ್ಯಯ "ಜಲಪ್ರತ್ಕಯ' ನೋ. 
ಜಳಪ್ರಸರ "ಜಲಪ್ರಸರ' ನೋ. 
ಜಳಪ್ಲವ (ನಾ). ನೀರಿನ ಪೂರ,-ಪ್ರವಾಹ : ಜಳಪ್ಲವದೊಳ್‌ ನಸು 
ದೇಂಕು ದೇಕೆ (ವರ್ಧಮೂ. ೮-೯೧); ಅವಳೆಸಿಯ ಬಾಸೆಯೆಂಬೀ ನವಯೌವನ 
ವನದ ಲತೆಯ ಲಾವಣ್ಯ ಜಳಪ್ಲವಮನೊಳಕೊಳ್ಳುದೆಂದಾಳವಾಳಮೆನೆ 
ನಿಮ್ನನಾಭಿಮಂಡಲಮೆಸೆಗುಂ (ಮಲ್ಲಿಪು. &-೬೨). 
[ಜಳ್ಳ (ವ ಜಲ್ಯ) + ಪ್ಲವ) 
ಜಳಬುದ್ಭುದ "ಜಲಬುದ್ಭುದ' ನೋ, 
ಜಳಮಂತ್ರ "ಜಲಮಂತ್ರ' ನೋ. 
ಜಳಮನುಷ್ಯ (ನಾ). ಜಲಪುರುಷ ; ನೀರುವಂನುಷ್ಯ ; ಮನುಜ ಜಳ 
ಮನುಷ್ಯಂ ಮಹಾ ಕೂರ್ಮ ಕೂರ್ಮಂ ವಿಶದಂ ತತ್ಯೀರ್ತಿ ದುಗ್ಳಾಂಬುಧಿ 
ಗಗನಘನಶ್ರೀಶನಂ ತಾಳ್ತು ತೋರ್ಕುಂ (ರಾಜಶೇ. ೩-೩). 
[ ಜಳ್ಳ (ಐಜಲ್ಯ) + ಮನುಷ್ಯ] 
ಜಳಮಲ್ಲಿಕೆ (ನಾ). ಒಂದು ಬಗೆಯ ಗಿಡ: “ ಖರಚ್ಛದಾ-ಜ (ಚಿ?)ಳ 
ಮಲ್ಲಿಕೆ” (ಓಪಧಿ. ೪4). [ ಸಂ. ಜಲಮಲ್ಲಿಕಾ (ಜಲ + ಮಲ್ಲಿಕಾ)] 
ಜಳಯಂತ್ರ "ಜಲಯಂತ್ರ' ನೋ. 
ಜಳಯಾತ್ರೆ "ಜಲಯಾತ್ರೆ' ನೋ. 
ಜಳಯುದ್ಧ "ಜಲಯಂದ್ಭ 'ನೋ. 
ಜಳರಂಕು "ಜಲರಂಕು' ನೋ. 
ಜಳರಾಶಿ "ಜಲರಾಶಿ' ನೋ. 
ಜಳರುಹ "ಜಲರುಹ' ನೋ. 


ಜಳರುಹಕಾಂಡ 


ಜಳರುಹಕಾಂಡ (ನಾ). ಕಮಲದ ನಾಳೆ; ವ್ಫೂಣಾಲ: ಹರಿ... 
ತದೀಯ ಶರೀರಕೂಂಡವುಂ ಜಳರುಹಕಾಂಡಮಂ ಪಿಡಿವವೊಲ್‌ ಪಿಡಿದಾಡಿದ 
ನಂದು ಲೀಲೆಯಿಂ (ಇಗವಿ. ೩-೯೪). 
ಜಳರುಹನಾಭ "ಜಲರುಹನಾಭ' ನೋ. 
ಜಳರುಹಪತ್ರ (ನಾ). ತಾವರೆಯ ಎಸಳು ; ಕಮಲದಳ : ಜಳರುಹಪತ್ರ 
ಪತ್ರಗಳ ಮೇಲೆನಸುಂ ಕುಣಿವಂಗನಾಜನಂಗಳ ನಳಿತೋಳ ತೆಕ್ಕೆ (ಪುಷ್ಪ. 
೧೦-೪೬). [ ಜಳರುಹ (ಇ ಜಲರುಹ) + ಪತ್ರ] 
ಜಳರುಹರಿಪು "ಜಲರುಹರಿಪು' ನೋ. 
ಜಳರೇಖೆ (ನಾ). ೧. ನೀರಿನ ಮೇಲೆ ಎಳೆದ ಗೆರೆ. ೨. (ಆಲಂ) 
ಕ್ಷಣಿಕವಾದುದಂ ; ಭಂಗುರವಾದುದು : ಜಳರೇಖಾಸಂಚಳಂ ಜವ್ವನ 
ಮಮರ ಧನುರ್ಜಾಲಮಂಗಂ (ಪುಷ್ಪ ಪು., ೧೩-೪೪). 
[ಜಳ್ಳ (ವ ಜಲ್ಲ) * ರೇಖೆ] 
ಜಳವಟಿಗೆ "ಜಳವಟ್ಟಿಗೆ' ನೋ. 
ಜಳವಟ್ಟಿಗೆ, ಜಳವಟಿಗೆ, ರುಳವಟಿಗೆ, ರುಳವಟ್ಟಿಗೆ (ನಾ). ಒಂದು 
ಬಗೆಯ ಆಭರಣ : ಪೇರುರದ ಪರೆಪು ಕರಿಯ ದಂಡೆಯ ಜಳವಟ್ಟಿಗೆಯ 
ಬೆರಕೆವೆಳಗಿಂ ಸುರೆಧನುವಿನ ಹೊರಜೆ ಹತ್ತಿದೈರಾವತಕ್ಕೆ ವೈರಮನೊಡರ್ಟಿ 
(ಅನಂಪು. ೨-೨೬ ವ). ಜಳವಟಿಗೆ : ತೋರಹಾರದ ಜಳವಟಿಗೆಯ ಪದಕದ 
ಬಾಹುಪೂರಯದ ... . ಸೊಬಗನಡಿಯಿಟ್ಟಂ (ಹಣಕಾ. ೪-೨): (ಸೋಮದ. 
೨-೧೩೬ ನೋ) :: ಖಡೆಯ ಸರಪಣಿ ತೋಳಬಂದಿಗೆ ಪೆಡೆವಣಿಯ ಮಜ್‌ವಾ 
ವುಗಳನಳವಡಿಸಿದನು ಜೋಡಿಸಿದ ಶೇಷನ ಜಳವಟಿಗೆ ಮೆಆ್‌ಯೆ (ಕುವ್ಕಾಕ. 
೭-೦೫). ರಭಳವಟಿಗೆ : , ತರಿಸಿದರು ಭಂಡಾರದಲಿ ಪರಿಪರಿಯ ಪೆಟ್ಟಿಗೆ 
ಗಳನು. . . ಚರಣನೂಪುರ ರುಳವಟಿಗೆಯುಂಗುರ ಕಿರೀಟಾಂಗದ 
ಸುಕರ್ಣುಭರಣವನು ತೆಗೆಸಿದನು (ಕುವ್ಮಾಸ. 8-9೪೩) : ಜಲಕಮಲದ 
ಕಾಂಚಿಯ ಕಟಿಸೂತ್ರದ ರುಳವಟಿಗೆಯ ಜೂಳೆಯದ . . . ಕಾಂತಾಬಲವೆ 
ಯ್ಡಿತು (ಕುರಾಸಾಂ. ೪0-೭6); ತ್ರಿಸರವ ಪಂಚಸರವ ರಳವಟಿಗೆಯ 
ಹೊಸಮುತ್ತಿನೇಕಾವಳಿಯ . . . ಒಸೆದಿತ್ತನಾ ಸುರುತಾಳ (ಕುರಾಸಾಂ. 
೪೦-೩೬). ರುಳವಟ್ಟಿಗೆ : ಪ್ರಚಂಡಮಂಡಳಿಕರ ವಲಯ ದ ಕರ್ಣು 
ಭರಣದ ಕೇಯೂರದ ರತ್ನಹಾರದ ರಭುಳವಟ್ಟಿಗೆಯ ತೊಡರ , . . 
ಉಣ್ಮಿ ಪೊಣ್ಮುವ ರಹುಣರೂಣತ್ಯಾರದೊಳಂ (ಅನಂಪು. ೩-೯೫ ವ). 
[ ಜಳ, (ಜಲ್ಯ) + ಪಟ್ಟಿಗೆ] 
ಜಳವಾಯಸ "ಜಲವಾಯಸ' ನೋ. 
ಜಳವಾಸ (ನಾ). ನೀರಿನಲ್ಲಿ ಇರುವಿಕೆ, ವಾಸಮಾಡುವುದು : ಬಿಳಿ 
ಯಲರ್ಗಣ್ಣೆ ಕೆಂಪನರುಣಾಧರಕೊಪ್ಪವ ಬೆಳ್ಬನೆಯ್ದೆ ಪಜ್ಜಳಿಸುವ ದೇಹ 
ದೀಪ್ತಿಗೆ ಬೆಳರ್ತಿರವಂ ಪಡೆದುಂ ನಿಕಾಮಕೋಮಳೆಯರುದಾತ್ತವೃತ್ತಿ 
ಕಿಡುಗೂಂ ಜಳವಾಸದೊಳಿ್‌ (ಶಾಂತಿಪು. ೮-೪೦). 
[ ಜಳ್ಳ (ಜಲ) ೬ ವಾಸ್ಯ) 
ಜಳೆವಿಹೆಂಗ "ಜಲವಿಹಂಗ' ನೋ. 
ಜಳವಿಹಗ. (ನಾ). ನೀರಂಹಕ್ಕಿ ; ಜಲಪಕ್ಷಿ: ಜಳವಿಹಗಪಕ್ಷವಿಕ್ಷೇಪದಿಂ 
ಪರಿದು ... ಮಂದಮಾದ ಪೊಂದಾವರೆಯ ರಜದೊಳಂ (ಮಲ್ಲಿಬ್ಬ. 
೨-೩); ಎನಿತು ಜಳವಿಹಗಮಿರೆಯುಂ ವನಜವನಂ ರಾಜಹಂಸನಿಂ 
ರಾಜಿಪಮೋಲ್‌ (ಜಂದ್ರಪು. ೨-೨೬). [ ಜಳ (ಇ ಜಲ್ಮ) * ವಿಹಗ] 
ಜಳವಿಹಗಿ (ನಾ). ಹೆಣು ನೀರುಹಕ್ಕಿ; ಹೆ ಜಲಪಕ್ಷಿ : 
೩. ಬ! ಔರುತಂ (ಪುಪ್ಪಪು. Mi ನ 
[ ಸಂ. ಜಲವಿಹಗೀ (ಜಲ * ವಿಹಗೀ) } 
ಜಳವೆ, ಜಣಬೆ, ಜವಣೆ, ಜವಳಿ, ಜೆವಳೆ (ನಾ). ೧. ಬಿದಿರಿನ ಗಳು; 
ಬೊಂಬು; ಕೋಲು ; ಜಲ್ಲೆ : ಮೇಲಿದ್ದವರನ್ನು ದೊಡ್ಡ ಜಳವೆಗಳಿಂದ 


[ಜಳರುಹೆ ( ಇ ಜಲರುಹ)* ಕಾಂಡ] 


೩೦೨೨ 


ಜಳುಕ 


ಕೆಳಕ್ಕೆ ಉರುಳಿಸಿಬಿಡುವರು (ಭಾರವಿ. ೦೬): ಹೊದರಿನಲ್ಲಿ ಹೊಕ್ಕವುಗಳನ್ನೂ 
ಜಳವೆಗಳಿಂದ ಬಡಿದು ಓಡಿಸುತ್ತಾ ... ಹೋಗುತಿದ್ದರು (ಪೇಟೀಮಾ, ೩). 
೨. ಹುಟ್ಟುಗೋಲು. ಜಣಜಿ : ೧. ಅತ್ತಿಮಬ್ಬೆ ಒಂದು ಕತ್ತಿಯನ್ನು 
ತೆಗೆದುಕೊಂಡು ಅದನ್ನು ಜಣಬೆಯಂತೆ ಬಾಗಿಸಿ ಹದವನ್ನು ಪರೀಕ್ಷಿಸಿದಳು 
(ರಾನಜಿಂ, ೦೨೮). ಜವಣೆ : ೧. ಎರಡು ಜವಣೆಯನ್ನು ತರಿಸಿ ಎರಡರ 
ತುದಿಗೂ ಹೆಂಜಗಳನ್ನು ಕಟ್ಟಿ ಕೋಟೆ ಬಾಗಿಲ ಮೇಲೊಂದನ್ನು ನೆಡಿಸಿ 
ದರು (ಹುಟ್ಶಹ. ೭೧) ; ಬಿದಿರಿನ ಜವಣೆಯಿಂದ ಎಳನೀರನ್ನು ಕೆಡವಿ 
ನಮ್ಮಿಬ್ಬರಿಗೂ ಕೊಟ್ಟರು (ಧರ್ಮಶ್ರೀ. 3೯). ಜವಳಿ: ೧. ಭುವನ 
ವಾಂಛೆಯಿಂದ ಯಾತವನ್ನು ತುಳಿಸುವವನ ಕೈಯ ಜವಳೆಯಂತೆ ತದನು 
ಬಂಧ ಕಾರ್ಯಮಾತ್ರದಿಂದ (ಠಕ್ತಿಸ 19, ೩-4). ಜೆವಳೆ: ೧. ನಳಿತೋಳ 
ನೆತ್ತಿ ಪಾಮರಿಯರು ಸೋವುವ ಚಳಕಮೊಪ್ಪಿತು ಗಿಳಿಗಳನು ಘಳಿಲನಂಗಜ 
ಧೀವರಮೋಹಿ ಮಾನ್ನಳ ಸೆಳಿವ ಕ್ಕೆ ಜೆವಳೆ[0 ಕಾಂ.ಳಬೆ]ಗಳಂತೆ 
(ಣ್ಠಾನಕ. ೧-೧೦೭). "ಜಲ್ಲಿ' ಪರಾ. 
ಜಳವೆ ಆಡಿಸು ಕೋಲಿನಿಂದ ಮಾಟಿ ತೆಪ್ಪವನ್ನು ಮುಂದೆ 

ತಳ ್ಸಿ: ನಾನು ನಮ್ಮ ಹೈದ ಇಬ್ಬರೂ ಜಳವೇ ಆಡಿಸಬೇಕು(ತುರಾಯಿ. ೮೫), 

ಜಳವ್ಯಾಳ "ಜಲವ್ಯಾಲ' ನೋ. 

ಜಳಶಯ (ನಾ). ನೀರಿನ ಮೇಲೆ ಮಲಗಿರುವವನು ; ವಿಷ್ಣು: ಜಳ 
ಶಯನವತರಿಸುವುದಂ ತಿಳಿದು (ಜಗೆವಿ, 3-೭೪). [ಸಂ. ಜಲಶಯ] 

ಜಳಶೂಕ “ಜಲಶೂಕ' ನೋ. 

ಜಳಸೇಕ "ಜಲಸೇಕ' ನೋ. 

ಜಳಸ್ತಂಭ "ಜಲಸ್ತಂಭ' ನೋ. 

ಜಳಸ್ತಂಭಮಂತ್ರ (ನು). -ಜಲಸ್ತಂಭನ ೨ : ರಾಜರಾಜಂ ಸೈರಿಸದೆ ಚಿತ್ತ 
ಸೃಲನೆಯಾಗೆ ಜಳಸ್ತಂಭಮಂತ್ರಮೆಲ್ಲಂ ಮಾಯಾಮಂತ್ರಮಾಗೆ (ಪಂಪಳಾ. 
೧೩-೮೦ ವ), [ ಜಳಸ್ತಂಭ (ಎ ಜಲಸ್ತಂಭ) + ಮಂತ್ರ] 

ಜಳಾಂಜಳಿ "ಜಲಾಂಜಲಿ' ನೋ. 

ಜಳಾವಗಾಹ (ನಾ). ನೀರಿನಲ್ಲಿ ಮುಳುಗಿ ಸ್ನಾನಮಾಡುವುದು; ಸ್ನಾನ: 
ಕೋಳ್ಲುದಿಗೆೊೊಂಡು ಜಳಾವಗಾಹಾಸೆಯಿಂ ವೈತರಣಿಯ ಪಿರಿಯ ದರಿಯಂ 
ಮೆಟ್ಟಿ (ಕಾಂತಿಪು. ೭-೫೧ ವ). [ಜಳ್ಳೆ ( ಐಜಲ್ಯ) * ಅವಗಾಹ) 

ಜಳಾಶಯ "ಜಲಾಶಯ' ನೋ. 

ಜಳಿ (ನಾ). ಹಡಗಿನ ಒಂದು ಭಾಗ: “ಆ ಜಳಿ ಕತ್ತವಕ್ಕುಂ [ಪಾಕ 
ಬಳ್ಳಿ ಕರ್ತಮೆನಿಕುಂ]” (ಮಂಗರಾ. ೦೨೦-೩). [?] 

ಜಳಿಕ, ಜಳುಕ (ನಾ). ೧. ಸತ್ತ 4ಹೀನನಾದವನು ; ದುರ್ಬಲ: 
“ ಹಳಿಕಂ ಸತ್ತ್ವ್ಯವಿಹೀನನೊಳ್‌” (ಕರ್ಣಾನಿ. ೪8); ನಮ್ಮ ಆಸ್ಥಾನವನ್ನು 
"ಲಘು, ನಿರ್ಚ್ವಲ ಜಳಿಕವೆಂದಾಗಿಸಿರುವನೆಂದೂ . ಎರಡನೆಯ 
ವೃತ್ತಾನ್ನ (ಬಿಟ್ಟ. ೭೮-೧೮). ವಿ. ಸತ್ತ್ಯಹೀನವಾದುದು ; ಜಳ್ಳು. 
(ಗು). ೩. ಸತ್ತ್ವಹೀನವಾದ ; ದುರ್ಬಲವಾದ : ಎಂತೆಂತೊ ಜಳಿಕ 
ರಕ್ಕಸರಂ ಗೆಲ್ಲೊಂದು ಟಕ್ಕಿನ ಬಲ್ಮೆಯೆನ್ನೀ ತೋಳ್ವಲಕೇಂ ಬಾರ್ತೆಯೆ? 
(ರಾಮಾಕ್ಕ. ೦೦೨-೭). ಜಳುಕ: ತನು ಕೆಲಸಕ್ಕೆಳಸಿದೊಡಂ ಮನವವಳಂ 
ನೆನವುತಿರ್ಪುದದು ಕಾರಣದಿಂದೆನಸುಂ ಮಾಡಿದ ಕೆಲಸಂ ಮನದಂತಿರೆ 
ಜಳುಕನಾ[ಪಾತಾಂ. ಬಳಿಕೆವಾ]ದುದಾಕೆಯ ದೆಸೆಯಿಂ (ಧರ್ಮಪ. ೬-೦೫). 

[ ಆಜಾಳ್ಯು? ] 

ಜಳಿಕತನ (ನಾ). ಸತ್ತ್ವಹೀನತೆ ; ದೌರ್ಬಲ್ಯ : ಒಗೆದೊಡಂಬಿ ಬಳೆದು 
ಕೊರ್ಬಿ ನಸೆಯ ತೀರ್ಚಿ ಜಳಿಕತನದೆ ಕಂದಿಯಿರ್ಕುಳಾಗಿ ಸಾವ ಯನ್ವಶಾಲಿ 
ಧರೆಯಿದಕಟ ! (ಸಂಸನೆ. ೧೫-೧). [ ಜಳಿಕ + _ ತನ] 


46 ಜಳಿಪಿಸು "ರುಳಂಪಿಸು' ನೋ. 


ಜಳುಕ "ಜಳಿಕ' ನೋ. 


ಜಳುಕು 


ಜಳುಕು "ಜಳಕು' ನೋ. 
ಜಳುಪಿಸು "ರುಂಳಂಪಿಸು' ನೋ. 
ಜಳುಪು, ಜಳಪು (ಕ್ರಿ). ಜಾರು ; ಕಳಚು : ಮೆಲ್ಲನೆ ಹತ್ತಿ ತಿರಿವ ಹಣ್ಣು 
ಕೊಟ್ಟರಲ್ಲಿ ಬಿಳ್ತುದು ಕೈ ಜಳುಪಿ (ನೇಮಿಸಂ. ೨-೧0೯) ; ಪಾವನದ ಭಕ್ತಿ 
ಸುಜ್ಞಾನ ವೈರಾಗ್ಯವೆಂದೆಂಬೊಂದು ವಜ್ರದ ಮಹಾರಾವವಹ ಗುಂಡಾಗಿ 
ಗಣನಿಕರ ಮಧ್ಯದೊಳಗಾ ವೇಳೆಯೊಳು ಜಳು ಪಿ ಬಿದ್ದು (ವೀಕ್ಶಪು. 
6-30-08). ಜಳಪು: ಸರಸಿಜಾಂಬಕಿಯೋರ್ವಳು "ಉಯ್ಯಲಾಡಲು 
ತುರುಬು ಜಳಪಿ (ಜ್ಞಾನಜ. ೨೩-೦೦೬). [?) 
ಜಳುವು (ನಾ). (?) : ನೃಪನ' ಅಳುವಿನಿಂ ಜಳುವಿನಿಂದಿತ್ತರದ ಸೇನೆ ಸಹಿತ 
(ಜಿನಮು. ೨೪-೨೩). (?] 
ಜಳೂಕ "ಜಲೂಕ' ನೋ. 
ಜಳೂಕಿಕೆ (ನಾ). ಜಿಗಳೆ ; ಜಿಗಣೆ: “ ಜಳೂಕಿಕೆ ಜಿಗುಳೆ ಜಳೂಕಂ” 
(ವಸ್ತುಕೋ. 3೩-6). [ಸಂ. ಜಲೂಕಿಕಾ] 
ಜಳೂಕೆ "ಜಲೂಕೆ' ನೋ. 
ಜಳೇಶ "ಜಲೇಶ' ನೋ. 
ಜಳೋಚ್ಛ್ಛಾಸ "ಜಲೋಚ್ಛ್ಛ್ವಾಸ' ನೋ. 
ಜಳೋದರ “ಜಲೋದರ' ನೋ. 
ಜಳೌಕಸ "ಜಲೌಕಸ' ನೋ. 
ಜಳ್ಳಾಡು (ಕ್ರಿ). (?) ; ಮನೆಯ ಗೋಕೃತ್ಯಗಳಿಗೋಸ್ಕರ ವನಿತೆಯೊಳು 
ಜಳ್ಳಾಡಿ ತಾಯೆಂದೆನುತ (ಪಶುಭಾ. ೧೦-೨೪೯), [ಜಳ್ಳು ? + ಆಡು) 
ಜಳ್ಳಿಸು, ರುಳ್ಳಿಸು (ಕ್ರಿ). ಪೊಳ್ಳುಮಾಡು ; ಸತ್ತ್ವಗುಂದಿಸು : ಗೋಲ 
ಕೊಂಡೆಯಂ ಜಳ್ಳಿಸಿಯೊಕ್ಕಲಿಕ್ಕಿ ವಿಜಯಾಪುರಮಂ (ಚಿಕಲಿ. 8); ಅಳ್ಳಾಡ 
ದಿರು ಹೆಮ್ಮೆಯೊಳಗೆಂದನಾಕ್ರೋಶಕೆ ಜಳ್ಳಿಸುತಲಪರಾಧದೊಳ್ಳೆಗನ 
ಸಲಹು (ಜನಮು. ೬-೬೭). ರುಳ್ಳಿಸು : ಸಾಂಬಳ್ಳಿಯಂ ರುಬಳ್ಳಿಸಿ ಕೊಳ್ಳೆ 
ಯಂಿಂದಂ (ಜಿಕವಿ. ೨-೧೩೩). [ಜಳ್ಳು -ಇಸ್ಯು) 
ಜಳ್ಳು, ಜೊಳ್ಳು (ನಾ). ೧. ಹುರುಳಿಲ್ಲದುದು ; ಪೊಳ್ಳಾದುದು ; 
ನಿಸ್ಸತ್ತ್ವವಾದುದು ; ಪ್ರಯೋಜನವಿಲ್ಲದುದಂ : “ ಜಳ್ಳೆನೆ ಜರಡನೆ 
ಜಾಳೆನೆ ಪೊಳ್ಳೆನೆ ತಂ ನಿಷ್ಠ ಯೋಜನಾರ್ಥಮದಕ್ಕುಂ ” (ಭಾರನಿ. ೩೭); 
ಮಿಥ್ಯಾಪ್ರಪಂಚದ ಜಳ್ಳು ಆನಂದವೇ ಸರ್ವಸ್ವವೆಂದು ಭ್ರಮಿಸಿ(ಆಶ್ರಮ, ೪). 
೨. ಪೊಳ್ಳಾದ ಕಾಳು; ತಿರಂಳಿಲ್ಲದ 'ಕಾಳು :, ಸಂಸಾರವೆಂಬ ಜಳ್ಳು 
ನಿತ್ಯಾನಿತ್ಯ ವಿವೇಕವೆಂಬ ಕೊಳಗವ ಹಿಡಿದಳೆಯಲಾಗಿ ನೂಲ್‌ಂದು 
ಕೊಳಗವಾಯಿತ್ತು (ಮೋಳಿಮಾ. ೨೧೭-೭೭೦) ; ಒಮ್ಮನದಿ ಬಿತ್ತಕ್ಕು ಇಮ್ಮ 
ನದಿ ಜಳ್ಳೆಕ್ಕು (ಸರ್ವಜ್ಞ. ೪೪೮) ; ಜಳ್ಳೂ ಕಾಳೂ ಬೇರೆ ಮಾಡುವ ಕೆಲಸ 
ಸಂಸ್ಕೃತಿಯದು (ಸಾಹಿಸಂ. 93). ೩. ಹೊಟ್ಟು; ತೌಡು: ಜಳ್ಳು 
ಕುಟ್ಟಿದರೆ ಕಾಳು ಸಿಕ್ಕೀತೆ? (60). ೪. (ಆಲಂ) ನಿಷ್ಠಯೋಜಕ; 
ಹೇಡಿ; ಕೈಲಾಗದವನಂ : ಚಿಲ್ಲಿತೀ ನೃಪಯೂಥ ಜಾಅಲಿ ಜಳ್ಳುಗಳು 
ಜಲಜಾಕ್ಷನಪ್ರತಿಮಲ್ಲ ತಾನೇ ಸಾಲದೇ (ಕುಪ್ಶಾಸ. ೦೦-೬೬), ಜೊಳ್ಳು : ೧. 
ಪೊಳ್ಳು ಜೊಳ್ಳು ಅದು ಅಭಾವಶೂನ್ಯ (ಅರಳು. ೪೦೭-೯): ಜೀವನವೆನು 
ವುದು ಬರಿ ಸುಳ್ಳು ಬರಿ ಜೊಳ್ಳು ಹೀಗೆನುವವರುಂಟು ಕೆಲರು (ಇಂಜಾಪ, 
೧೧೬-೬೩). ೨. ಜೊಳ್ಳು ತೂಟ್‌ದಲ್ಲಿ ಬತ್ತ ಉಂಟೆ (ದೇದಾವ. ೨೨-೩೮). 
ಜಳ್ಳಾಗು ಎ ಅರ್ಥರಹಿತವಾಗಂ ; ವ್ಯರ್ಥವಾಗು: ಜ[ಪಾಕಾಂ. 
ಹೊ]ಳ್ಳಾದವೆಮ್ಮ ಸಮಾಧಿ ಸೈರಣೆ ಶಮದಮಾದಿಗಳು (ಕುವ್ಮಾಅ, ೫-೨೦) ; 
ಹಾಗಲ್ಲವಾದರೆ, ಮಹಾಕವಿ ಪಂಫನ ಆ ಸೊಲ್ಲು ಗಳೆಲ್ಲವೂ ಜಳ್ಳಾಗ 
ಬೇಕಾದೀತು (ನಾಡೋಜ. ೧೯೦). 
[ದೇ.॥ ತಮಿ. ಚೊಳ್ಳೈ ; ಮಲ. ಚಳ್ಳು, ಚೊಳ್ಳ್‌ ; ತುಳು. 
ಚಳ್ಳ್‌, ಚಲ್ಲ್‌ 1 


೩೦೨೩ 


1 


ಐ 


೩6 


46 


ಜಳಿಹು 


ಜಳ್ಳುಕಾಳು, ಜೊಳ್ಳುಗಾಳು (ನಾ). ತಿರುಳಿಲ್ಲದ ಕಾಳು : (4). 'ಜೊಳ್ಳು 
ಗಾಳು : (ಕಿ). [ಜಳ್ಳು * ಕಾಳ್ಯು (ಆಕಾರ್‌) ) 

ಜಳ್ಳುಗ(ನಾ). ಸತ್ತ್ವಹೀನನಾದವನು; ಕೆಲಸಕ್ಕೆ ಬಾರದವನು ; ಹೇಡಿ: 
ಬಗುಳುವನಿವದಿರು ಹರಿಯ ಬಡಿಹೋರಿಗಳಲಾ ಜಗವಜ್‌ಯದೇ ಜಳ್ಳುಗರ 
[ಪಾಕಾಂ. ೪] - ಜೋಡಿಯ ಜಂಜಡಕೆ ನೀ ಜರುಗುವೈ-ಭೂಪ: (ಕುವ್ಮಾಸ. 
೧೦-೯). [ಜಳ್ಳು -ಗ್ನ) 

ಜಳ್ಳುಜಂಭ (ನಾ). ಒಣಜಂಬ; ಹುಸಿಹೆಮ್ಮೆ : ಆಸಂಸ್ಕೃತರ ಜಳ್ಳು 
ಜಂಭಕ್ಕೆ ಮಾತ್ರ ನಾವು ತಲೆತಗ್ಗಿ ಸಬೇಕಾಗಿದೆ (ಕಒಸಾ. ೪೨).' 

"(ಜಳ್ಳು * ಜಂಭ (ಇದಂಬ)) 

ಜಳ್ಳುಜರಗು(ನಾ). ಸತ್ತೃಹೀನವಾದಂದು; ದುರ್ಬಲವಾದುದು: 'ಜರಿಸ 
ಬಾರದ ಸಂದಿಗೊಂದಿಯ ತಿರಿಕ ಜಾತಿಯ ಜಳ್ಳುಜರಗಿನ[ಪಾಕಾಂ. ಜಳ್ಳುಗರ 
ನಿಜ, ಜಳ್ಳುಜರಿಗನ, ಜಳ್ಳು ಜರಿಗಿದ] ನೆರವಿಗರ ನಿಳಯದಲಿ ಬಾಲವ 
ನೀಡಿದನು ಹನುಮ (ತೂರರಾ. 8-6-8೬): [ ಜಳ್ಳು * ಜರಗ್ಳು] 

ಜಳ್ಳುತೆನೆ (ನಾ). ಪೊಳ್ಳಾದ ಕಾಳುಗಳಿಂದ. ಕೂಡಿದ ತೆನೆ : ಕಡಂಗರಃ, 
ಬುಸಂ - ಪೊಳ್ಳು ಜಳ್ಳುತೆನೆಯ ಹುಲ್ಲು (ಸಿದ್ಧಾಂತಿ. ೨೪೦). 

[ ಜಳ್ಳು + ತೆನ್ನೆ } 

ಜಳ್ಳುಬತ್ತ (ನಾ). ತಿರುಳಿಲ್ಲದ ಬತ್ತ ; ಪೊಳ್ಳುಬತ್ತ : ಪುಛಾಕಃ, ಜಳ್ಳು 
ಬ[ಪಾಕಾಂ. ಭ]ತ್ತ ಮುಂತಾದ ಕ್ಷುದ್ರಧಾನ್ಯ, ಸಂಕ್ಷೇಪ, ಅನ್ನದ ಅಗಳು 
(ಸಿದ್ಧಾಂತಿ. ೩೨೦). [ ಜಳ್ಳು + ಬತ್ತ] 

ಜಳ್ಳುಮಾತು, ಜೊಳ್ಳುಮಾತು (ನಾ). ಹುರುಳಿಲ್ಲದ ಮಾತು; 
ನಂಬಿಕೆಗೆ. ಯೋಗ್ಯವಲ್ಲದ ಮಾತಂ : ಜಳ್ಳು ಮಾತಿನಿಂದ ಪೊಳ್ಳುಗಳೆ 
ಯುಂತ್ರಾನೆ (ಗಾದೆ). ಜೊಳ್ಳುಮಾತು ; (8. [ಜಳ್ಳು * ಮಾತು] 

ಜಳ್ಳುಮೆರೆತ (ನಾ). ಹುರುಳಿಲ್ಲದ ತೋರಿಕೆ ; ಒಣ ಡಂಭ : 'ಶರಣಾಗತ 
ಪರಿಪಾಲಕ' ಎಂಬ ನಿಜಾವಳಿಯ ಬಿರುದು ಒಳಗಳಿದ-ಟಕ್ಕಿನ ಜಳ್ಳುಮೆರೆತ 
ವಾಗಿ (ಜಿಟ್ಕಅ. ೬೪-೦೦), [ಜಳ್ಳು + ಮೆರೆತ] 

ಜಳ್ಳುರಕ್ಕಸ(ನಾ). ಅಲ್ವನಾದ ರಾಕ್ಷಸ ; ದುರ್ಬಲನಾದ ರಕ್ಕಸ : ಜಳ್ಳು 
ರಕ್ಕಸನಿವನನೀ ಹೆಂಗಳ್ಳನನು . . . ಕಡಿಖಂಡ ಮಾಢಿಯೆ:ಹೊೊಳ್ಳುವಾಟ್‌ 
ಸಲೂದುವೆನು (ತೊರರಾ. ೫-೭-೩೬). [ಜಳ್ಳು + ರಕ್ಕಸ] 

ಜಳ್ಳುವೋಗು (ಕ್ರಿ). ಸತ್ತ್ವಗುಂದು; ಕೆಚ್ಚಳಿ: ಕಳ್ಳಿಯ ಬೇಲಿವಳ್ಳಿಯೊಳ 
ಗಳ್ಳಿಅೌದಾಡುತೆ ಜಳ್ಳುವೋದೆವೇಂ (ಅಪ್ಪತಿ. ೦೪-೦೦). 

[ ಜಳ್ಳು * ಪೋಗು, 1 

ಜಳ್ಳೆಳ್ಳು (ನಾ). ತಿರುಳಿಲ್ಲದ ಎಳ್ಳಿನ ಕಾಳು: “ತಿಲಪಿಂಜಃ, ತಿಲಪೇರ್ಜ-ಈ 
೨ ನ್ನು-ನಿಷ್ಟಲೇ ತಿಲೇ, ಜಳ್ಳೆಳ್ಳು[ಪಾಕಾಂ. ಜಳ್ಳು ಎಳ್ಳು) ಹುಚ್ಚೆಳ್ಳಿಗೂ 
ಹೆಸರು” (ಸಿದ್ಧಾಂತಿ ೨೩೯); ದುಶ್ಶಾಸನನು ಪಾಂಡವರನ್ನು ಜಳ್ಳಿಳ್ಳು ಕಾಳು 
ಎಂದು ಅವಮಾನ ಮಾಡಿದನು (ವಕಛಾ. ೨೩೪). 

[ ಜಳ್ಳು + ಎಳ್ಳು (ಎಎಳ್‌)] 

ಜಟಗಪೊಲ "ಜಜಗವೊಲ' ನೋ. 

ಜಣಿಗವೊಲ, ಜಣಗಪೊಲ (ನಾ). ಒಂದು ಬಗೆಯ ಭೂಮಿ: ಮೂಡ 
ವಾಗಿಲ ನೆಲಸಣ ಕೈ ೫ ಜಜಗವೊಲದ ಕೆಯಿಮ ಪಿ೦ ಗಾಣಒ ೧ 
(ಸೌಇಇ. IX-1, ೦೬೬-೩೩: 1099). ಜಚಿಗಪೊಲ : ಜಅಗಪೊಲದಿಂ ತೆಂಕ 
ಕರುಃನೆ ಮಾಳದ ಇಬ್ಬಡಗದ. ಹಾಳ ಮತ್ತರು ೧೧ (ಸೌಇಇ. 1೫.1, 
೦೬೬೨೨೬ ; 32099). [ ಜಜಗ 0+ ಪೊಲ, ] 

ಜಅಚು "ಜಜಂಚ್ಕು' ನೋ. 

ಜಜಿಹು (ನಾ). ಎ ಜಟ್‌ಹ : ತುಣುಗಿತಲ್ಲಿಯದಲ್ಲಿ ಲಗ್ಗೆಯ ಬಿಜುದನಿಯ- 
ನಿಸ್ಸಾಳ ಕಹಳೆಯ ಜಲಹು ಜೋಡಿಸಿ ಜಟುಹಿತಡಕಿಲು ಜಗದ ಜೋಡಿಗಳ 


(ಕುವ್ಯಾಕ. ೦೫-೨). [ “ಓಜಜಕ8 -ಹ್ಯು) 


ಜಟ್‌, 


ಜಜ್‌್‌, "ಜಲ್‌ ನೋ. 

ಜಟ್‌ "ಸಲ್ಮಿ' ನೋ. 

ಜಟ್‌ ಗೊಳ್‌ (ಕ್ರಿ). ನಿಂದೆಗೆ ಒಳಗಾಗಂ; ತಿರಸ್ಕೃತವಾಗು: ಜಟ್‌[ಪಾಕಾ" 
ರಂ]ಗೊಂಡಳೃರ್ದೆಯುನ್ನು ಮಾಜದಲರ್ಗಣ್ಣಿಂದತ್ತ ಕೆಂಪಿನ್ನುಮೋಸರದು 
(ಲೀಉವ. ೨-೬೫); ನೆಜ್‌ ನೃಪತಿ ದೀಕ್ಷೆಗೊಂಡೊಡೆ ಜಆಗೊಂಡೆಂ ಗೂಡು 
ಗೊಂಡನಾರ್ತಂಗೊಂಡಂ . . . ಸ್ಮರನಸ್ಪಕಾಂಡನಪಕೋದಂಡಂ(ಪುಷ್ಪ ಪು. 
೯-೯). [ಜಟ್‌ (ಎಜಲ್‌) . ಕೊಳ್ಳ) 

ಜಟ್‌ಚು “ಜಲಂಚ್ಯು' ನೋ. 

ಜಜಕಿಹ (ನಾ). ಜರಿಯಂವಿಕೆ; ಮೂದಲೆ; ತಿರಸ್ಕಾರ: “ ಅಭಿಭವ ಪರಿ 
ಭವಂ ಪ್ರತ್ಯಾಕಾರಮಕ್ಕು ಜಜೌ[ಪಾಕಾಂ. ಅ]ಹಕ್ಕೆ ನಾಮಂ ” (ಮಂಗರಾ. 

[ಜಟ್‌ (ಎಜಲ್‌) +4 - ಹೈ] 

ಜಟಿಂಚೆ(ನಾ). ಬಹಳ ಮಾತನಾಡುವವನು,; ವ್ಯರ್ಥಾಲಾಪ ಮಾಡು 
ವವನಂ: ತಪ್ಪಂ ಮಸಿ ಪುಸಿ ನುಡಿವ ಜಲುಚರ ತೆಅನಂ ಕಂಡಆ್‌ಯದಂತು 
ಕುಳಿಯರುಮೊಳರೇ (ಕಾನ್ಯಾವ. ೩೯೩). [ಜಟುಚ್ಚು + -ಅ,] 

ಜಟುಚಾಡು (ಕ್ರಿ). ಹೆಚ್ಚಾ ಗಿ ಧ್ವನಿಮಾಡು; ಕೂಗಾಡು: ನಿರ್ನೆರಂ . . 
ಜಟಿಚಾಡಿ ಬಟಿಲ್ವ (ರಾಮಾಶೈ. ೦೯-೦೦): ಜಜುಚಾಡುತ್ತೆ ಮೃಗಾಲಯಂ 
ಗಳಿರವಿಂದಿರ್ಪಾನೆ ಸಿಂಗಂಗಳುಂ (ಮೈಸೂಮೆ. ೩-೩೦). [ಜಟಿಚ್ಛ್ಚು+ ಆಡು] 

ಜಜುಚು, ಜರಚು, ಜರುಚು, ಜಲಚು, ಜಜ್‌ಚು (ಕ್ರಿ). ೧. ಬಹಳ 
ವಾಗಿ ಮಾತನಾಡು ; ಗಳಹು ; ಹರಟೆ ಕೊಚ್ಚು ; ವ್ಯರ್ಥಾಲಾಪ 
ಮಾಡು: “ ಜಜುಚು-ಬಹುಭಾಷಾಯಾಂ ” (ಕಮಧಾ) ; ಆಜಿಭರಮುಂ 
ಸಾರ್ಚಿತ್ತದೇನೆಂದು ಮುನ್ನಜುದಿಂಗಳ್‌ ಜಲುಚುತ್ತುಮಿರ್ಪುದೆ 
(ಪಂಪಧಾ.' ೯-೯೨) ; ಆಟಿಕೆಯ ರೂವಿಲ್ಲದ ನಿನ್ನೆಆಕಯಂಗುಬ್ಬಟೆಯ ಬೀರ 
ಮುಂಟೆಂದುದ್ದಂ ಜಜುಚಿದೆ (ಕಲ್ಮಿಕಾ. ೧೮೦) ; ಮಿಜುಗುವ ನೆಟ್‌ವೆಅ 
ಯೊಳ್ನಜುಗರೆಯಂ ಜಟುಚುತ್ತಿಹೆರಿಕ್ಕಟ್ಟಂ ಕಬ್ಬಿಗರಆ್‌ಯದೆ ಮೊಲ 
ಪುತ್ತಾಲವೆರಲೆ ನೆಲವೆಣ್ಮೆಯ್ಲೆ ಳಲೆಂದು (ಉದೃದೇ. ೪-೨೦); ನಿರ್ನೆರಂ 
ಜಜುಚುವ, ಜಟುಚಾಡಿ ಬಬಲ್ವ (ರಾಮಾಕ್ಶಿ. ೧೯-೪). ೨. ಧ್ವನಿಮಾಡು: 
ಬೆಳಗಾಗಲೆಟ್ಲು ಗಟಪುವ ಗಿಳಿಗಳ ಜಜುಚುವ ಪಿಕಂಗಳ (ಲೀಲಾವ. ೩-೧೧). 
ಜರಚು: ೧. “ ಗಳಹು, ಜರಚು, ಥರಟು ” (ಕುನುಹು. 6): ಜರುಚು: 
೧. ಪರೆಯ ತೆರದಿಂದೊಳಗೆ ಪೊಳ್ಳಹ ಹರನ ಧನುವನು ಮಂರಿದೆನೆಂಬಾ 
ಗರುವ ಗರಮೆಡೆಗೊಂಡು ಜರುಚುವೆಯೆಮ್ಮೊಳಿಂತಕಟಾ (ರಾಮಾಸಂ. 
೧-8-೧೪). ಜಟಿಚು : ೧. ಜಿತೇಂದ್ರಿಯತೆಗೆ ಬಟ್‌ದೆ ಜಲಚುವೆಗ್ಗರ ಜಡಾ 
ಶಯಂಗಳೊಡನೆ ಜಡಾಶಯಂಗಳೊಳಗೆಆ್‌ ಯಾಗೆಯೂಂ(ಣಂದ್ರಪು. ೭-೬೧ ವ); 
ನಿನ್ನೊಂದು ಸಂಪತ್ತಿಯಿಂ ಜಅಚುತ್ತಿರ್ದಪೆ ಪಾಣ್ಣ (ಅನಂಪು. ೧೦೯೦) ; 
ನಾಲಗುಂಟೆಂದು ಸತತಂ ಜಜಚುವೈ (ಆರಾದ. ೩-೨೩): ನೀ ಜಜಚಬೇಡ 
(ಹಾಲಾಸ್ಮ. ೩-೧೨-೦೬). : ಜಜಿಕಿಚು : ೧. ನೆಲನೆಶ್ತಿ ಬೈವ ಪುರುಡಿಪ 
ಜಅೌಚುವ , . . ವಿಟನೆಗ್ಗನಲ್ತೆ (ಮದತಿ. ೧೦-೪೮); ಅವಗೆ ಬೀಟುತಿರ್ದ 
ಪೆಯೆ ಮೋಹವನೆಂದು ಪದ್ಮಾವತಿ ಚೀಜ್‌ ಜಲ್‌ಚಲುಂ (ಪ್ರಧುಪು. ೩-೫೩). 

ಜಜುಚ್ಛು (ನಾ). ೧. ಅತಿಯಾದ ಮಾತು : ಪೆಜಗೆ ರವಿ ನಡುವೆ ಶುಕ್ರಂ 
ಜಟುಚೇಂ ಶನಿ ಮುಂದೆ ನಡೆಯೆ ಕಆ್‌ಗುಂ ಮಟ್‌ಗಳ್‌ (ಇಟ್ಟಮ. ೭-೯೩). 
೨. ಅರ್ಥವಿಲ್ಲದ ಮಾತು; ವೃರ್ಥಾಲಾಪ: “ಜಜುಚುಎವ್ಯರ್ಧಾ ಳಾಪಂ” 
(ಕಮದ. ಪರಿ. ೨); “ ಜಚುಚೆಂದು ವ್ಯರ್ಥಾಲಾಪಂ” (ಕರಸಾ. ೨೪-೪೯೯); 
ಪೆಅರ್‌ ಚತುರ್ಗತಿಯ ಬಟ್ಟೆಯಂ ನೆಜ್‌ಯೆ ಕಂಡರಂತುಂ ಕರಸ್ಥಿ ತಾಮಲಕ 
ಮೆಂಬರಾ ಜಜುಚದೇವುದಿಂದ್ರಾರ್ಚಿತಾ (ಅದಿಫು. ೧೩-೮೫): ಜಮಿಚಲ್ಲು 
ಬಾಯ ಬಾಯೊಳ್‌ ಕಿಜ್‌ದೆಡೆಯೊಳ್ನಡೆಯಲಕ್ಕುಮಲ್ಲದೆ . . . ನೆಜಕಿ 
ದಾರ್ಹತದಲ್ಲಿ ನಡೆಯಬಾರದಿದಾರ್ಗಂ (ಸಮಪ. ೦೫-೫೫) ; ಬಟಿಜಟುಚಿನ 
ಸೊಲ್ಲಂ ಸೊಲ್ವುದು ನಿನಗೇಂ ಮೊಗ್ಗೆ (ಉದ್ಮದೇ. &-೭೦). [ವಜಜಿುಚು] 


೧೨೬೭-೩). 


೩೦೨೪ 


ಜಟಕ 


ಜಣ, ಜರ್ಮಿ, ಜರೈ ಜಟ್‌, (ಕ್ರಿ). ೧. ಬಯ್ಯು ; ಹಳಿ; ನಿಂದಿಸು: 
“ ಜಲ್‌-ಅವಗ್ರಹೇ (ತಡೆಯಾಗು), ಆಕ್ರಮಣಾಲಾಪೇ (ದೂಷಿಸಿ 
ಮಾತನಾಡು) ” (ಶಮಧಾ) ; ಅತಿ ಧೂರ್ತನೆಂದು ಕಂಡರೆಲ್ಲಂ ಜಆಯೆ 
(ಧರ್ಮಾಮ್ಮ. ೯-೧೩೨) ; ನಮ್ಮ ಆದ್ಯರ ವಚನಂಗಳೆನೆಲ್ಲ ಜಅದಾರು ತಮ್ಮ 
ಕವಿತ್ವವ ಮೆಟದಾರು (ಶನ್ನವ, ಕ. ೨೨೦-೪೯೦) ; ಪೊಂಗಿ ಜಲಕವುತ್ತೆಲವೊ 
» ನಡೆಯೆನುತ (ಬಸಪು. ೯-೧೦); ಪಾರ್ಥನ ಮುಳಿದು ಜಜ್‌ದನು 
ಕೃಷ್ಣನು (ಕುವ್ಯಾಡ್ರೋ. ೧೪-೩೭): ಬಾನೆಡೆಯೊಳಗಿಹ ಚಂದ್ರನೆನ್ನಯ 
ಮೊಗಕಾನಲಾಪನೆಯೆಂದು ಜಜದು ತಾನೊದೆವವೊಲು ನವಿಲುಯ್ಯಲ 
ನಾಡುವ (ಕಂನವಿ. ೨-೯೩). ೨. ಮೂದಲಿಸು; ತಿರಸ್ಕರಿಸು; 
ಹೀಯಾಳಿಸು: ಮುದದಿಂದಂ ಕಾಮಮಂ ಕೋಪಮನುಟ? ಜಟ್‌ದಾ 
ಮೋಹಮಂ ದಾಂಟಿ ಲೋಭತ್ವದ ಬೇರಂ ಕಿಳ್ತು (ರಕ್ನಾಕ. ೭೯): ಬಾಳ 
ಹೊಳಹನು ಜಜಕಿದು ದಾಡೆಯ ಢಾಳ ಮಿಗೆ ಗಜಗಲಿಸೆ (ಕುವ್ಯಾದ್ರೋ. 
೧೩-೪೮); ರತಿಯ ಜಟಕ ದವರು ಚೆಲುವಿನಿಂ (ಸಾಳ್ತಭಾ. ೨-೦೦); ಆ 
ತೋಳ್ಗಳುದ್ದಾಮ ದಿಕ್ಕರಿಕರಮನುಟ್‌ ಜಜಕಿದುವು (ಜಿಲಪು. ೫-೪೪). ೩. 
ಕುಗ್ಗು ; ಕುಸಿ; ಹಿವೆ್ಮೆಟ್ಟು: ಧನು ಮಂಟ್‌ದ ಬಳಿಕಿಮ್ಮಡಿಸಿಶೀತನ 
ಪರಾಕ್ರಮವೆನುತ ಸೇನಾವನಧಿ ಜಜೆದುದು ಭಟರು ಹರಿದರು ಬಿಟ್ಟ 
ಮಂಡೆಯಲಿ (ಕುವ್ಮಾರೋ. ೬-೪೯); ಇಟೀಿತ ಮೆಲ್‌ದುದು ನಿನ್ನವರ 
ಬೊಬ್ಬಿಅಖ)ಿತ ಜಜದುದು ವಿಜಯಲಕ್ಷ್ಮಿಯ ಸೆಜಿಗು ಸೋಕಿತು 
ಕೌರವೇಶ್ವರಗರಸ ಕೇಳೆಂದ (ಕುವ್ಕಾಕ. ೧೪-೭). ೪. ಕೆಣಕು; ಚುಚ್ಚಿ 
ಮಾತನಾಡಂ : ಅವರಿವರ ಹವಣಲ್ಲ ಗುರು ಮುನಿದವಗಡಿಸಿದರೆ ನಿಲುವ 
ನಾವನು ಬವರಕೇಳೇಳೆಂದು ಜಜಿ3[ಪಾಕಾಂ. ಜ*]ದರು ದೂತರರ್ಜುನನ 
(ಕುವ್ಯಾದ್ರೋ. ೪-೨೫); ಪಾರ್ಥನ ಬಾಯಲುಗಿ ಸೂತಜನನೆಂದರು ಜಜ್‌ದು 
ಕುರುಪತಿಯ (ಉುವ್ಯಾಶ. ೧-೧೧). ಜರ್ಕಿ: ೧. ಸಲೆ ಸುಲಕ್ಷಣ ಕೃತಿಯ 
ಜರಿವವರಾರು ಭೂತಳದಿ (ಅಂಬಿಕಾ. ೦-೧೨) : ಸೀತೆಯನ್ನು ಒಪ್ಪಿಸಿ ಬಿಡು 
ಎಂದು ಜರಿದು ಹೇಳಿದನು (ನೀತಿಜಿಂ. ೫1೪, ೧೬). ಜರೆ: ೧. ಬೇಡಿದನ 
` ಜರೆದು ಬೈಗಳ ಮಳೆಗರೆದು (ಕಗದ್ಯ. ೬೪): ಹೊರಲೆಬೇಕಾಂತಾದೊಡಿಹದ 
ಹೊರೆಗಳನೆಲ್ಲ ಜರೆವುದೇಕಿನ್ನದನಂ (ಮಂಕುಕ. ೨೫೭). ಜಟ್‌: ೧. 
ಒಯ್ಯನೆ ಶಿಕ್ಷಿಸಿ ಮಂನಿಸಿಂ ಬಯ್ಯದೆ ಪೊಲ್ಲಮೆಗೆ ಜಜಯಲಾಟದೆ 
(ಧರ್ಮಾಮ್ಮ. 3-೦3): ಕಾಣದ ಠಾವಿನಲ್ಲಿ ಜಜದರೆಂದರೆ ಕೇಳಿ ಪರಿಣಾಮಿಸ 
ಬೇಕು (ಬಸವ, ೨೫೦): ಓಹಿಳಯ್ಕನ ಜಟ್‌ದು[ಪಾಕಾಂ. ನುಜದೆ]ನುಡಿವ 
ಶಿವೈಕ್ಯನೆಂತುಂ ಹೋಗದಿರೆಯಲ್ಲ (ಬಸಪು. ೪೪-೬೮) ; ಆರನಳಲಿಸಿದೆನೊ 
ಮಹಾತ್ಮರನಾರ ಜಲ್‌ೌದೆನೊ (ನಳಶ. 6-8), ೨. ಶತಕೋಟಿ ಸೂರ್ಯರಂ 
ಜಟ್‌ವ ಮಿಟುವಮಿಲುಪ ತೇಜದಲಿ ಕಟ್‌ಗೊರಲ ಮೆಟದ (ಸಾಂದಪು. 
೧೬-೬೯); ಸುರವಧುಗಳ ಚೆಲ್ವಿಕೆಯ ನೋಡಿ ಜ್‌ವೊಡೆ ಮರುತಮಾರ್ಗಕೆ 
ಪೋಪಂತೆ (ಕಂನವಿ. ೬-೧೧೪). ೫. ಅಬ್ಬರಿಸು ; ಶಬ್ದ ಮಾಡು: ಜಲವ 
ಕಹಳೆಯ ರಖಾಡಿಸುವ ಜರ್ಗುರದ ಡಿಂಡಿಮ ಡಮರು ಪಟಹದ ಧರಧುರದ 
ದನಿ ಭೈರ್ಯಗೆಡಿಸಿತು ಸಕಲ ಸಾಗರವ (ಕುಪ್ಕಾಕ. ೧೦-೪). ೬. ರುಂಕಿಸು; 
ಗದರಿಸು: ಓರ್ವ ವಧೂಟಿಯಾಕೆಯಂ ತಾಂ ಜಟಾದೆಲ್ಲಿ ತೋಟುಯೆನುತ್ತೆ 
ನೋಡಿದಳ್‌ (ಉದೃಟ, ೩-೭೮); ನಿಲ್ಲಿ ಕಳಕಳವೇಕೆ ಹೋಯೆಂದಲ್ಲಿ 
ಕಂಚುಕಿನಿಕರ ಜಜಯಲದೆಲ್ಲರಾಸ್ಮಾನೆದಲಿ ಮೌನದೊಳಿರಲು 
(ಸಂಭಪ. ೨೦-೩೦). 
ಜರಿದಾಟ-ಬಯ್ಯ್ಯವುದಂ; ಹೀಯಾಳಿಸಂವುದಂ: (8). ಜರಿದಾಡುಎ 
ಬಯರ್ಯೂ; ಮೂದಲಿಸು : ಅವರೀಣಃ, ಧಿಕ್ಕೃತಃ - ಧಿಕ್ಕರಿಸಲ್ಪಟ್ಟವನು, 
ಜರಿದಾಡಲ್ಪಟ್ಟವನು(ಸಿದ್ಧಾಂತಿ. ೩೦೦). ಜಜಾ್‌ಸಿಕೊಳ್ಳುಎನಿಂದೆಗೊಳಗಾಗಂ: 
ಜಟ್‌ಸಿ[ಪಾಕಾಂ. ಜಜಿಯಿಸಿ, ಜಜಿಯಿಸಿ]ಕೊಂಡು ಭಕ್ತರಾದರೆಮ್ಮವರು 
(ಬಸವ. ೨೩೫). [ದೇ.॥ ತುಳು. ಜರಿ, ಜರೆ] 


ಜಜ್ಮಿನೆ 


ಜಜ್ಜಿನೆ, ಜರ್ರನೆ (ಅ). ಕೂಡಲೆ ; ವೇಗವಾಗಿ ; ತಟ್ಟನೆ ; ರಭಸದಿಂದ: 
ಮಾಗಿಯ ಕೋಗಿಲೆಯಂತೆ ಬಾಯ್ವಿಟ್ಟಾಡದೆ ಮಳಲೇಲಯಂತೆ[ಜಲ್ಲಿನೆ] 
ಜರಿದು (ಧರ್ಮಮ್ಮ. ೧-೧೩೬). ಜರ್ರನೆ: ಎಷ್ಟು ಏರಿದ ಹುರುಪಿನಿಂದ 
ಅವಳು ಬಂದಿದ್ದಳೋ ಅಷ್ಟೇ ಜರ್ರನೆ ಇಳಿದು ಹೋದಳು (ಬಾಬಲ. ೧೦೧); 
ಮುಖದಮೇಲೆ ಮೂಡಿದ್ದ ಬಿಂಕವೆಲ್ಲಾ ಜರ್ರನೆ ಇಳಿದು ಹೋಯಿತು 
(ನಾಸೋಲೀ, ೨೦೨). [ಜಜ್‌ + - ಅನೆ] 

ಜಾಂ "ಜಾಮಂ' ನೋ. 

ಜಾಂಗಟೆ "ಜೇಗಂಟಿ' ನೋ. 

ಜಾಂಗಲ, ಜಾಂಗಳ, (ಗು). ೧. ಜಲವಸತಿಯಿಲ್ಲದ; ಬತ್ತಿದ; ಬಂಜರಾದ: 
ಜಾಂಗಲಸ್ಕಾನದೊಳ್‌ಯೂ ಕುಣ್‌ಪಿಂದಗುಬಿಕ್ಬೊಡಯ್ದಾಳ ಮಟ್ಟದೊಳಕ್ಕು 

ಜಲಂಗಳಿಕ್ಕೆ (ಅಟ್ರಮ, ೧೦-೫೪). ೨, ಅನಾಗರಿಕ; ವನ್ಯ; 

ಕಾಡುತನವುಳ್ಳ. (ನಾ). ೩. ನೀರು ಕಡಿವೆಂಯಾಗಿರುವ ಪ್ರದೇಶ; 
ಬಂಜರುಭೂಮಿ: ದೇವಮಾತೃಕ ಸಾಧಾರಣಾನೂಪಜಾಂಗಲ ಭೇದಂ 
ಗಳುಂ (ಆದಿಪು. 6-೬೩ವ): ದೇಶ ಭೇದವು ಜಾಂಗಲ, ಅನೂಪ ಸಾಧಾರಣ 
ವೆಂದು ಮೂರು ತೆರನಾಗಿರುವುದು. ಅಲ್ಪನೀರುಳ್ಳದ್ದಾಗಿಯೂ ಅಲ್ಪ 
ವೃಕ್ಷಂಗಳುಳ್ಳದ್ದಾಗಿಯೂ ಇರುವ ದೇಶವೇ ಜಾಂಗಲದೇಶವೆನಿಸಿ 
ಕೊಂಬುದು(ಸಕವೈ ೧೫). ೪. ಕಾಡುಮನುಷ್ಯ: ಅನಾಗರಿಕ; ಅಸಂಸ್ಕೃತ; 
೫. ಮಾಂಸ: “ಪಲಲಂ , . , ಜಾಂಗಲಾಖ್ಕಂ ಮಾಂಸಂ” (ವಸ್ತುಕೋ. 
೭೨-೩೦); “ಬಿಕ್ಕೆನಲಡಗೆನಲ್ಲಾಂಗಲಂ ” (ಕಬ್ಮಿಳ್ಳೆ. ೪೦): ಗಲಜ್ಜಾಂಗಲ 
[ಪಾಕಾಂ. ೪] . . . ಆಕ್ರಂದತ್ಸ್ವರ ಪರಿಗತರ್‌ (ಆದಿಪು. ೫-೮೭ ವ); 
ಭೂತಭೇತಾಳಗಣಕ್ಕೋರಂತೆ ಪಲವು ಜಾಂಗಲವಾರಿ[ತ್ತರ್‌]ಘಂಟೆ ನೃಪತಿ 
ನಿನ್ನಯ ತೆಜಿದಿಂ (ಬೀಳಿವಂ. ೧-೮೭). ಓ. ತಿತ್ತಿರಿಪಕ್ಷಿ : ಚಕ್ರವರ್ತ ಪುಳ್ಳಂ 
ಪುರುಚೆ ಜಾಂಗಲಮಾಂಸಾ . . . ಇಷ್ಟು ಪಥ್ಯ ಕರವಹುದು (ವಿಷಜಿ. ೧೩-೪). 
ಜಾಂಗಳ;: ೩. “ಜಳಬಹುಳಮನೂಪಂ ಜಾಂಗಳಮಜಳಂ” (ವಸ್ಮುಕೋ. 
೨೬-8). ೫. ಕ್ವಧಿತ ಪೃಥುಳಹೃಜ್ಞಾಂಗಳಂ ಸಿಂಗಳಂ... ವಿಕ್ರಮಾದಿತ್ಯ 
ದೇವಂ (ಎಕ. ೪11, ಶಿಕಾರಿ. ೧೩೭-೧೭: 1114). [ಸಂ.] 

ಜಾಂಗಲಿಕ, ಜಾಂಗಳಿಕ(ನಾ). ೧. ಹಾವುಗಳನ್ನು ಹಿಡಿಯುವ ಕಲೆಯನ್ನು 
ತಿಳಿದವನು; ಹಾವಾಡಿಗ. ೨. ವಿಷಕ್ಕೆ ಚಿಕಿತ್ಸೆ ಮಾಡುವವನು; ವಿಷ 
ವೈದ್ಯ. ೩. ಮಾಟಗಾರ ; ಐಂದ್ರಜಾಲಿಕ; ಗಾರುಡಿಗ. ಜಾಂಗಳಿಕ: 
೧. ಜಾಂಗಳಿಕ . . , ಸಾಸಿರಪೆಡೆಯುಳ್ಳ ಕೆಡುಕ ಕಾಳೋರಗವಿಡಿದು 
(ಪ್ಲಾನಜ. ೨೩-೮೧), ೨. ಧಾತುಗಳಂ ಪರೀಕ್ಷಿಸುವುದೊಪ್ಪ ವ ಜಾಂಗ(ಗು) 
೪ಕಂ ಧರಿತ್ರಿಯೊಳ್‌ (ಬಐಮದ. ೧-೭೩). [ಸಂ.] 

ಜಾಂಗಳ, "ಜಾಂಗಲ' ನೋ. 

ಜಾಂಗಳ್ಳ (ನಾ). ಕುದುರೆಯ ದೇಹದ ಒಂದು ಭಾಗ: ದಾವದ ಕೆಳಗುಂ 
ಬಾಹ್ಮವೆ ಭಾವಿಪೊಡಾ ಬಾಹ್ಯ ಮೂಲದೊಳ್‌*್‌ ಜಾಂಗಳಮೆಂಬೀ ವಿಧದ 
ಪೆಸರ್‌ (ಅಶ್ಶಶಾ. ೯-೩೨); ಬಾಹ್ಯದ ಮೂಲದ ಕ್ರೋಡದೆಡೆಗೆ ಜಾಂಗಳ 
ಮೆಂಬ ಪೆಸರಕ್ಕುಂ (ಅಕ್ಕಶಾ. ೮೮-೧೯). [?) 

ಜಾಂಗಳಿಕ "ಜಾಂಗಲಿಕ' ನೋ. 

ಜಾಂಗೀರು "ಜಹಾಂಗೀರು' ನೋ. 

ಜಾಂಗು 'ಚಾಂಗಂ' ನೋ. 

ಜಾಂಗುಲ, ಜಾಂಗುಳ (ನಾ). ೧. ನಂಜು; ಗರಳ ; ವಿಷ: ಸೂನೆಗರು 
ಬಂದು ಕೊಂಡು ಪೋಗಿರ್ದ ಜಂಂಗುಲಗಳಂ (ಲಂಗಪು. ೨೪-3೯). ವಿ. ವಿಷ 
ಚಿಕಿತ್ಸೆಯ ಜ್ಞಾನ; ವಿಷವೈದ್ಯ. ೩. ಮಾಯಾವಿದ್ಕೆ ; ಇಂದ್ರಜಾಲ; 
ಗಾರುಡಿ. ಜಾಂಗುಳ : ೨. ಭೋಜನಗೃಹಕ್ಕೆ ರಾಜಾಧಿರಾಜಂ ಜಾಂಗ 
[ಗು] ಛ ವಿದ್ಯಾವಿದುರರ್ಬೆರಸು ಬಿಜಯಂಗೆಯ್ವುದುಂ (ಪಾರ್ಶ್ಶಪು. 
6-೪೯ ವ)." ಜಾಂಗುಳಿಕ' ಪರಾ. [ಸಂ.] 


೩೦೨೫ 


66 


ಜಾಕಣಿ 


ಜಾಂಗುಲಿಕ, ಜಾಂಗುಳಿಕ (ನಾ). ೧. ವಿಷವೈದ್ಯ : ಭರದಿ ಜಾಂಗುಲಿಕನು 
ಹಲುತಿಂದು ಮೊಅಕದೆದ್ದು ಹರನಾದರು ಬೆಚ್ಚಿ ಬೆದರ್ವ . . ಪವನಾಶನ 
ವನು ಬಿಡಲು (ಜ್ಞಾನಶ. ೨೩-೭೮). ೨. ಗಾರುಡಿಗ; ಐಂದ್ರಜಾಲಿಕ ; 
“ಜಾಂಗುಲಿಕನೊಪ್ಪೆ ಗಾರುಡಿಗನಕ್ಕು” (ಮಂಗರಾ. ೧೦೩-೮). ಜೊಂಗುಳಿಕ: 
೧. ಪ್ರಶಸ್ತಮೆಂದಟ್‌ ಪುವರ್‌ ಜಾಂಗುಳಿಕರ್‌ (ಬಮದ. ೭-೮೪). ೨. 
“ಜಾಂಗುಳಿಕಃ, ವಿಷಭಿಷಕ್‌-ಈ ೨ ಗಾರುಡಿಗಂ” (ಹಲಾಯು, ೧೦೦-೪೫೯), 

[ಸಂ.) 

ಜಾಂಗುಳ "ಜಾಂಗುಲ' ನೋ. 

ಜಾಂಗುಳಿಕ "ಜಾಂಗುಲಿಕ' ನೋ. 

ಜಾಂಡಲಕೆ (ನಾ). ಒಂದಂ ಬಗೆಯ ವನಸ್ಪತಿ: ಜಾಂಡಲಕೆಯ ಬೀಜಂ 
ಭೂಮಂಡಲದೊೊಳ್‌ ಪಸುರಡಂಗಿ ಪಾಣುವ ತೆಜದಿಂ (ಧರ್ಮಾಮೃ. ೯-೦೨೭). 

[?] 

ಜಾಂಡೆ (ರಭಾಂಡ' ನೋ. 

ಜಾಂಡೇಯ «ರಭಾಂಡ' ನೋ. 

ಜಾಂಪಲ (ನಾ). ಸೀಬೆಹಣ್ಣು ; ಪೇರಲಹಣ್ಣು : ಪೇರಲವೆಂದರೂ 
ಜಾಂಪಲವೆಂದರೂ ಒಂದೇ ಪರಿಯಾಯವು (ಕೃ ಪ್ಪ, ೧೭೯). 

[ «ಮರಾ. ಜಾಂಬ್‌ಫಳ್‌ ] 

ಜಾಂಬ 'ಜಾಂಬು' ನೋ. 

ಜಾಂಬವ (ಗು). ೧. ನೇರಳೆಮರಕ್ಕೆ ಸಂಬಂಧಪಟ್ಟ. (ನಾ). ೨. ಚಿನ್ನ: 
ಪೊಸಬಿಸಿಲದು ಪೆಜದೆಗೆದಿರೆ ಕಿಸುಸಂಜೆಯುಮುಡು ಸಮೂಹಮಂ 
ಮಿಸುಪವೊಲೇನೆಸೆದುದೊ ಪವಳಂ ಮುಕ್ತಾ ವಿಸರಂ ಜಾಂಬವ ಜಳಂ 
ಪೆಡಂಮೆಟ್ಟಲೊಡಂ (ರಾಜಶೀ. ೬-೧೦೪). ಹ. ನೇರಳೆಹಣ್ಣು. [ಸಂ.) 

ಜಾಂಬಾಯಾರ (ನಾ). [ಸಂಗೀತ] ಒಂದು ತಾಳದ ಹೆಸರು: ಅವುಗಳೊಳು 
ಚಂಚತ್ಪುಟ . .. ಜಾಂಬಾಯಾರ[ಶಾಕಾಂ. ಜಂಭಾಯಾರ, ಜೊಂಬಾಯರ) 

. ಜಯಾಳವೆಂಬಿವು ಮೊ ದ ಲಾದ ನೂಟಿ್‌ಂಟು ತಾಳಂಗಳುಂ 

(ವಿವೇಕ. ೨೩೮). [?] 

ಜಾಂಬು, ಜಾಂಬ (ನಾ). (ಉಕ) ನೀರು ಕುಡಿಯುವ ಪಾತ್ರೆ ; ಲೋಟ: 
ದೇಸಾಯಿಯ ಹೆಂಡತಿಯು ಆಕೆಗೆ ಒಂದು ಗದ್ದುಗೆ ಕಳಚಿದ ಜಾಂಬು 
ಕೊಟ್ಟಿದ್ದಳು (ಮುಂಬಯಿ. 8-೨೬೮); ನೀರು ಕುಡಿಯುವ ಹಿತ್ತಾಳೆಯ 
ಉದ್ದ ಜಾಂಟುವನ್ನು ಜಾನಕಿಬಾಯರು ಕಾಮಾಕ್ಷಿಯ ಮೇಲೆ ಬೀಸಿ ಒಗೆದರು 
(ಸಮಜೀ. ೨೨೯೪). ಜಾಂಬ: (8). [4 ಮರಾ. ಜಾಂಬ್‌; ಪಾಠ. ಜಾಮ್‌] 

ಜಾಂಬೂನದ (ಗು). ೧. ಚಿನ್ನದಿಂದ ಮಾಡಿದ. (ನಾ). ೨. ಚಿನ್ನ; 
ಸುವರ್ಣ : “ಹೇಮ ... ಜಾಂಬೂನದಂ, ಹಿರಣ್ಕಂ- ಈ ೨೫ 
ಹೊನ್‌” (ಹಲಾಯು. 3೯-೨೦): ಆ ಗಂಧಸ್ನಪನೋದಕಂ ಮೇರುಮಹೀಧರ 
ಜಾಂಬೂನದ ನಿತಂಬಂಬಿಡಿದಿಟಿ೨ದು (ಕಾಂತಿಪು. ೧೦-೩೨ ವ): ಮತ್ತಮಾ 
ಮಹಾವನಂ ಜಾಂಬೂನದ ಪ್ರದೇಶದಂತೆ ಅಷ್ಟಾಪದೋತ್ಪತ್ತಿ 
ಸ್ಮಾನಮುಂ (ಡಂದ್ರಪು. ೫-೫೨ ವು; ತಪ್ತ ಜಾಂಬೂನದದ ದೀಪ್ಡಿಯ 
ನಣಕವಾಡಿ (ಶ್ರೀರಾಮಾ. ೧೩-೩೪೭). [ಸಂ.] 

ಜಾಂಭಾಭೂಮಿ (ನಾ). ಒಂದು ಬಗೆಯ ಫಲವತ್ತಾದ ನೆಲ; ಜಾಂಭಾ 
ಭೂಮಿ: ಇದು ದಕ್ಷಿಣ ಕೊಂಕಣ ಮತ್ತು ಮಲಬಾರುಗಳ ಕರಾವಳಿಯಲ್ಲಿ 
ಸಿಗುತ್ತದೆ. ಇದರಲ್ಲಿ ಆರ್ದತೆಯು ಬಹಳ ವೇಳೆಯವರೆಗೆ ಉಳಿಯುತ್ತದೆ 
(ಸಸೈಶಾ. ೧೨೭). [ ಜಾಂಂಭ್ಯಾ (ಓ «ಮರಾ. ಜಾಂಬಾ) * ಭೂಮಿ] 

ಜಾಕಣಬ್ಬೆ (ನಾ). ಒಬ್ಬಾಕೆಯ ಹೆಸರಂ : ಧರಣೀಜಾತೆಗರುಂಧತಿಗೆ ರತಿಗೆ 
ದೊರೆಯೆನಿಸಿದ ವಿಖ್ಯಾತ ಯಶೋನಿಧಿ ನೃಪವನಿತಾತಿಳಕಂ ಜಾಕಣಬ್ಬೆ 
(ಎಕೆ. ೫117, ಸಾಗರ. ೦೦೯-೪೫8 : 1042). [ಜಾಕಣ್ಯ ಅಬ್ಬೆ, ] 


ಜಾಕಣಿ "ರಭಾಕಣಿ' ನೋ. 


ಜಾಕಬ್ಬೆ 


ಜಾಕಬ್ಬೆ (ನಾ). ಒಬ್ಬಾಕೆಯ ಹೆಸರು : ನರಸಿಂಗಂಗಂ ಜಾಕಬ್ಬರಸಿಗಮಳ 
ವೊದವೆ ಪುಟ್ಟಿ ಪುಟ್ಟಿಯುಮರಿಕೇಸರಿಯೆನೆ ನೆಗಟ್ಟುಂ (ಪಂಪಭಾ ೦೨-೧೩೨); 
ನೆಗಟ್ಚಿ ಜಾಕಬ್ಬರಸಿಯೆ ತನ್ನಗ್ರಮಹಿಹಿ (ಎಕ. ೪111, ಸಾಗರ. ೧೦೮-೨೩; 
1042); ಅನ್ತಾಂ , ಜವನಯ್ಯಂಗಂ ಕಾನ್ತಾ ಜನತಿಲಕಮೆನಿಪ ಜಾಕಬ್ಬೆಗ 
ಮೊಳ್ಳನ್ತಳೆಯ ಪುಟ್ಟಿದಂ (ಎಕ. 1೪, ಹೆಗ್ಗಡ. ೧೮-೫; 1057). [?4೮ಬೈ,] 

ಜಾಕವ (ನಾ). ಒಬ್ಬಾತನ ಹೆಸರು : ಪೆನ್ನಲೂರ ಕೊಂಗಳಾಚಾರಿಯ 
ಮಗಂ ಜಾಕವ ಸತ್ತಂ (ಎಳ. ೪, ಅರಕ. ೭೬೨೭; ೩086), [?] 

ಜಾಕವ್ವ (ನಾ). ಒಬ್ಬಾಕೆಯ ಹೆಸರು: ರಾಷ್ಟ್ರಕೂಟಕುಲತಿಲಕಾತ (ತ್‌) 
ಲಕ್ಷ್ಮೀರಿವ ಸಲಿಲನಿಧೇ ಶ್ರೀಜಾಕವ್ವಾಹ್ಮಯಾ ಕನ್ಮಾ (ಇಆ. ೩೪, 3೩.೪೪: 
1000), [? * ಅವ್ವ (ಅವೆ) 

ಜಾಕಾಯಿ "ಜಾದಿಕಾಯ್‌' ನೋ. 

ಜಾಕಾಯಿಮರ "ಜಾಯಿಕಾಯಿಮರ' ನೋ. 

ಜಾಕಿ, (ನಾ). ೧. ಇಸ್ಪೀಟಿನ ಎಲೆಗಳಲ್ಲಿ ಒಂದು ; ಗುಲಾಮನ ಚಿತ್ರ 
ವಿರುವ ಎಲೆ : ಜಾಕಿ-ಹಾ, ಅದು- ಜೇ ಅಕ್ಷರದ್ದು- ಅದಕ್ಕೆ ಮೂವತ್ತು 
(ಗಾಳಿಪ. ೨೦). ಪ. ಇಸ್ಪೀಟು ಆಟಗಳಲ್ಲಿ ಒಂದಂ ಬಗೆ ; ಬೇಜಾರಾದರೆ 
ಜಾಕಿ ಆಡಿರೋ, ಪರೇಲು ಆಡಬೇಡಿ (ರೂಢಿ). [ "ಇಂ. 3೩0೬) 

ಜಾಕಿ, (ನಾ). “ಜೂಜಂಕುದುರೆಯ ಸವಾರ” (30067 .ಇಂಕನಿ.) 

[+ o. Jockey } 

ಜಾಕೀಟು (ನಾ). ೧. ಒಂದು ಬಗೆಯ ಅಂಗಿ; ವೆಂಲಂಗಿ : ಜಯಪ್ರಕಾಶ 
ಜಾಕೀಟು, ಪಟೇಲ ಪಂಚೆ ಧರಿಸಿದ ತಿಂಮ ಅಧ್ಯಕ್ಷಸ್ಥಾನದಲ್ಲಿ ರಾರಾಜಿಸುತ್ತಿ 
ದ್ದಾನೆ (ಹನ್ಮೊಂದ. ೨). ೨. ರವಕೆ; ಕುಪ್ಪಸ: ಅವಳು ಬಿಳಿಯ ಜಾಕೀಟು 
ಮತ್ತು ಲಂಗಗಳ ಮೇಲೆ ಬೂದುಬಣ್ಣದ ಕಿರಿಗೆಯೊಂದನ್ನು ಹೊದೆದಿದ್ದಳು 
(ಪುನರು, ೪). ೩. ಪುಸ್ತಕಗಳ ಮೇಲಿನ ಹೊದಿಕೆ. [ ಇಂ. Jacket ] 

ಜಾಗ "ಚಾಗ್ಕ' ನೋ. 

ಜಾಗ್ಯ (ನಾ)- = ಜಾಗರ್ಕ: ಜಾಗದ ನೆಲೆವಡಲಗೆಗಳ ಜಾಗಂಗಳ ಪಸುರ್ಗಳೆ 
ಸೆಯೆ (ಆದಿಪು. ೪-೩೦); ಕಲಶಂ ಜಾಗಂ ಧ್ವಜಂ ಕನ್ನಡಿ ಗುಡಿ ಸುಮನೋ 
ಮಾಳೆ ಶುಭ್ರಾಕ್ಷತಂ ಪೊಂಬಳೆ ತೂರ್ಯಂ (ಸುಕುಮಾ. 3-೬೧): ಪಸುರ್ವೊನ್ನ 
ಜಗಲಿ. . . ನೀಲದ ಜಾಗಂ(ಕಾವ್ಯಾವ. ೨೩೬): ಕುಸುಮಶರನ ಹಸುರ್ಗಣೆಯ 
ಹೊದೆಗೆ ಹುರುಡಿಸುವ ಜಾಗದ ನೆಲೆಯ. ಹಡಲಿಗೆಗಳೊಳಂ (ವರ್ಧಪು. 
೭-೩ವ); ಫಳವಕ್ಷತೆ ಜಾಗಂ ಮಂಗಳ ಪರಿಕರಮೆಸೆದುವು (ಪುನೃಫು.೦೦-೮೬); 
-ಹಿಂಗರಿಸಿದವೊಲೆಸೆವ ಪೊಸಜಾಗದ ಜಂಗುಳಿಯಿಂ (ಜಯಳಕಾ. ೮-೧೧). 

ಜಾಗ್ಯ (ನಾ). ಯಜ್ಞ; ಯಾಗ: “ಜಾಗಮೆ ಯಾಗಂ” (ದತುನಿ. 11, ೪4): 
ಯಾಗ-ಜಾಗ (ಶಬ್ಮಾನು. ೧೪೧ ಪ್ರಯೋ). [ ಸಂ. ಯಾಗ) 

ಜಾಗ್ಕ, ಜಾಗೆ (ನಾ). ೧. ಸ್ಥಳ; ನೆಲ; ಎಡೆ; ಅವಕಾಶ: ಕೊಮಾರು 
ಗಡದ ವೀರ :ಚವುಡ ಕಟಿಸ್ತ್ರ ಜಾಗ (ಎಕ. ೫7, ಮದ್ಮಗಿ. ೪೮-೭: ?) ; 
ತನ್ನವನಿಯಲಿ ಜಾಗವನು ಕೊಡ (ಅರ್ಜಾವಿ. ೦೬-೬): ಆ ಜಾಗವು ದೆವ್ವಗಳ 
ಸಂಚಾರಕ್ಕೂ ಕಳ್ಳತನಕ್ಕೂ ಹೆಸರಾಗಿತ್ತು (ಕಳಹು. ೪). ೨. ಉದ್ಯೋಗಾ 
ವಕಾಶ : ಈ ಕಚೇರಿಯಲ್ಲಿ ಒಂದು ಜಂಗ ತೆರವಾಗಿದೆ (ರೂಂ). ಜಾಗೆ: 
೧. ನಿಮ್ಮ ಜಾಗೆಯಲ್ಲಿ ಬಂದು ಕುಳಿತುಕೊಳ್ಳಿ (ಮೇದಿಮ. ೯); ನಿಲ್ಲು 
ವುದಕ್ಕೂ ಸಹ ಜಾಗೆಯಿಲ್ಲದಂತಹ ವಾಹನದಲ್ಲಿ (ಮುಂಗಾಫು. ೨೬). 

[ «ಮರಾ. ಜಾಗಾ; ಪಾರ. ಹಿಂ. ಜಗಹ್‌) 
ಜಾಗಂಟೆ "ಜೇಗಂಟೆ' ನೋ. 


ಜಾಗಂಬೊಯ್‌ (ಕ್ರಿ). ಹಸಿರು ಬಣ್ಣವನ್ನು ಬಳಿ : ಜಾಗದ ನೆಲೆವಡಲಗೆ | 


ಗಳ ಜಾಗಂಗಳ ಪಸುರ್ಗಳಿಸೆಯೆರೆ ರತ್ನದ ಕೇರ್ಗಳ್‌ ಜಾಗಂಬೊಯ್ದಂತಿರೆ 
ಪರಭಾಗಂಬಡೆದುವು ವಿವಾಹಗೇಹಾಂತರದೊಳ* (ಆದಿಪು. ೪-೩೧). 
[ ಜಂಗ್ರ (ಆಚಾಗ್ಯ) * ಪೊಯ್‌;] 


೩೦೨೬ 


20 


೩0 


40 


48 


ಜಾಗರಣೆ 


ಜಾಗಗೆಡ್ಡೆ (ನಾ). ಔಷಧಕ್ಕಾಗಿ ಉಪಯೋಗಿಸುವ ಒಂದು ಬಗೆಯ 
ಗೆಡ್ಡೆ : ವಂಗಭಸ್ಮ, ಜಾಗಗೆಡ್ಡೆ . . . ಇವೆಲ್ಲವಂ ಚೂರ್ಣಿಸಿ (ಸಕವೈ. ೨೯೭). 
[ಜಾಗ್ಯ * ಗೆಡ್ಡೆ (ಗಡ್ಡೆ) ) 
ಜಾಗಜೂಗ (ನಾ). (ಉಕ) ಏರ್ಪಾಡು ; ತರದೂದು ; ವ್ಯವಸ್ಥೆ ಕ 
ಎರಡು ತಾಸಿನ್ಯಾಗ ನನ್ನ ಶಕ್ತಿಮಾರಿ ದುಡ್ಡಿನ ಜಾಗಜೂಗ ಮಾಡಲಿಕ್ಕೆ 
ಪ್ರಯತ್ನ ಮಾಡತೇನಿ (ಗಂಮಾಯಿ. ೧೩೮). [?) 
ಜಾಗಟ «ಜೇಗಂಟೆ' ನೋ. 
ಜಾಗಟೆ "ಜೇಗಂಟೆ' ನೋ. 
ಜಾಗತಿಕ (ಗು). ಇಡೀ ಜಗತ್ತಿಗೆ ಸಂಬಂಧಿಸಿದ : ಜಾಗತಿಕ ಮಟ್ಟದಲ್ಲಿ 
ಆಗುತ್ತಿರುವ ಜ್ಞಾನವಿಕಾಸದ ಪರಿಚಯವಾಗಲಿಕ್ಕೂ ಇಂಗ್ಲೀಷಿನ ಆವಶ್ಯಕತೆ 
ಇದ್ದಿತು (ಕರ್ಣಾಟ. ೦೦೯); ಅಡುಗೆಮನೆಯ ಹೊಗೆಯು ಒಂದು 
ಜಾಗತಿಕ ಸಮಸ್ಯೆಯಾಗಿರುವುದು (ಅಡುಸೌ. ೨೨). [ಸಂ.] 
ಜಾಗರ, (ನಾ). ಶುಭಕಾರ್ಯಗಳಲ್ಲಿ ಅಂಕುರಾರ್ಪಣವೆಂಬ ಕರ್ಮದ 
ಅಂಗವಾಗಿ ಪಾತ್ರೆಗಳಲ್ಲಿ ಬೆಳೆಸುವ ಪೈರು,-ಅಂಕುರ : ನಾಲ್ಕೆಸೆ 
ಯೊಳೆಸೆವ .. , ಪಸುರ್ಪೆಸೆದುನಿಮಿರ್ದ ಜಾಗರ ಗಳಿಂ (ಕಾದಂಪೂ. ೫೭೭) ; 
ನೆಲವಡಲಿಗೆಗಳ ಪಲವಾದುಟ್‌ ಜಾಗರಂಗಳಿಂ . . . ಕಂಬಂಗಳ ಬೆಳಗುಂ 
ಪೊಲಗೆಡಿಸಿದತ್ತು ಸುರರೀಕ್ಷಣಮಂ (ಜಾಧಪು. ೮-೪೫) ; ವಿಲಸಿತ ಧೂಪದ 
ವರಪರಿಮಳದಿಂ ಬಳಸಿದ ಜಾಗರಗಳ ಪಂಕ್ಷಿಗಳಿಂ (ಜ್ಞಾನಡಂ. ೬-೬೦). 
ಜಾಗರ್ಯ (ನಾ). ನವಿಲಿನ ಕುಣಿತ : ಜಾಗರದ ನವಿಲಂತೆ ಬಾಗುತ್ತ 
ಬಳುಕುವ ಬಾಲೆಯ ಕಂಡು ಭ್ರವಿುಸದೆ (ಹಳ್ಳಿಪ. ೬೬); ಎರಡು ಗಂಡು 
ನವಿಲುಗಳು ಗರಿಗೆದರಿ 'ಜಾಗರ' ಆಡುತ್ತಿದ್ದವು (ಸರ್ವಮಂ. ೩೩). 
ಜಾಗರ್ಯ (ನಾ). ೧. ಎಚ್ಚರ; ನಿದ್ರೆಯಿಲ್ಲದಿರುವಿಕೆ ; ಜಾಗರಣೆ: 
ಆ ಯಿರುಳ ನಾಲ್ಕು ಜಾವಮುಂ ಕಾಮನ ಜಾಗರದಂತವರ್ಗೆ ಕೆಂದಿನೊಳೆ 
ಬೆಳಗಾಗೆ (ಪಂಪಥಾ. ೩-೮೩ ವ); ರವಿಸೂನು ದರ್ಭಾಂಕುರದ ಶಯನ 
ಸ್ಥಾನದಲಿ ಮಾಡಿದನು ಜಾಗರವ (ಕುವ್ಮಾಕ. ೮-೪). ೨. ಜಾಗ್ರದವಸ್ಥೆ : 
ಜಾಗರ, ಸ್ವಪ್ನ, ಸುಷುಪ್ತಿ ಮುಂತಾದ ಅವಸ್ಥೆ ಗಳೂ ಉಪಾಧಿಯಿಂದಲೇ 
(ಭಾರದ. ೨೩೬) ; ಸ್ವಪ್ನದಲ್ಲಿ ಶಿವನೆಂದಂತೆ ಜಾಗರದಲ್ಲಿ ಜಗತ್ತು ಅಚ್ಚರಿ 
ಪಡುವ ರೀತಿಯಲ್ಲಿ ದೊರೆತ ಕುಮಾರ (ಕರಡ. ೬೪೪). ೩. ಯಂದ್ಧದಲ್ಲಿ 
ತೊಡುವ ಕವಚ ; ಚಿಲಖತ್ತು. 
ಜಾಗರಮಾಡು ಎ ನಿದ್ರೆಮಾಡದಿರು ; ಎಚ್ಚರವಾಗಿರು ; ಎಲ್ಲರೂ 
ಏಕಾದಶಿಯ ಜಾಗರಮಾಡಿ ಫ್ರಲ್ಲನಾಭನ ಭಜಿಸುವರು (ಕರ್ನಾಕ. ೨೬೭): 
ಜಾಗರ ಮಾಡುವೆ ಪವಡಿಸಿ ಇರುಳೊಳ" (ಅಂತಿಗೊ. ೩೬-೭೨೬). [ಸಂ.] 
ಜಾಗರಗೈ (ಕ್ರಿ). ನಿದ್ರೆಮಾಡದಿರು ; ಜಾಗರಣೆಮಾಡು : ನಿದ್ರಿಸಲರಿಯದೆ 
ಕಣ್ಣೆವೆ ಮುಚ್ಚಿದೆ ಜಾಗರಗೈ ವರು ಬರಿದೆ (ಇಂಡಾಪ. ೯೬-೬೭). 
[ ಜಾಗರ್ಯ * ಕೈ, (ಆಕೆರ್ಯ)] 
ಜಾಗರಣ (ನಾ). ೧. ನಿದ್ರೆಮಾಡದಿರುವಿಕೆ. ೨. ರಾತ್ರಿಯೆಲ್ಲಾ ಎಚ್ಚರ 
ವಿದ್ದು ನಡೆಸುವ ಪೂಜೆ,-ಸಂಕೀರ್ತನೆ : ರಾಗದಿಂದಿರಲಲ್ಲಿ ಜನರು 
ನಾಗೇಶ್ವರ ಶುಭಾಗಾರ ಪುಷ್ಪವಾಟಿಯೊಳು ಶಿವರಾತ್ರೆ ಜಾಗರಣಮಿರೆ 
(ಜತುಪು. ೩-೩-೬೧): ಈ ದಿನ ರಾತ್ರಿ ಜಾಗರಣ ಎಷ್ಟು ಕಷ್ಟ (ತ್ಕಾಗಮ. 
೩೪). ಹಿ. ಜಾಗ್ರದವಸ್ಥೆ : ನಿರುತ ಹಮ್ಮಿದು ತಾಮಸದಲುಟ್‌ ಬೆರೆಯೆ 
ಸುಪ್ತಿ ರಜೋಗುಣದಿ ಸಂಚರಿಸೆ ಸ್ವಪ್ನವು ಶೀವಿ ಸತ್ತ್ವ ಧರಿಸೆ ಜಾಗರಣ 
(ಅಮೃತ. ೯-೧೦). [ಸಂ.] 
ಜಾಗರಣೆ (ನಾ). ೧.ಎಜಾಗರಣ ೧ : ಧೂಪದೀಪಾದಿಗಳಿಂದ ಪೂಜೆಯಂ 
ಮಾಡಿ ಆ ಸುರಭಿಯ ಸಮಾಪದಲ್ಲಿಯೆ ಜಾಗರಣೆಯಂ ಮಾಡುತ್ತಾ 
(ಸಾಗಂಧಿ. &೮೨-೭)..೨.ಎಜಾಗರಣ ೨ : ರಾತ್ರಿಯೆಲ್ಲ ದ್ವಾರವತಿಗೆ ಪೂರ್ಣ 
ಜಾಗರಣೆ (ಕಾಂತಲಾ. ೦೦೧). [ಸಂ. ಜಾಗರಣ] 


Val-%-1RA 


ಜಾಗರವಾಡು 


ಜಾಗರವಾಡು (ಕ್ರಿ). (ನವಿಲು) ಕುಣಿ; ನರ್ತಿಸು: ಅವಳ ಅಂತರಂಗದಲ್ಲಿ 
ಸಂತಸದ ನವಿಲು ತನ್ನ ಗರಿಗಳೆಲ್ಲವನ್ನೂ ಎತ್ತಿ ನಿಂತು ಜಾಗರ 
ವಾಡಲಾರಂಭಿಸಿತ್ತು (ನನ್ನರ. ೪೨), [ಜಾಗರ್ಯ * ಆಡು) 

ಜಾಗರಿಗ (ನಾ). ಒಂದು ಬಗೆಯ "ಹಕ್ಕಿ : ಕಾಗೆ ನವಿಲಿಬ್ಬಾಯ ಗುಬ್ಬಿ 
ಪಾರಿವ ಕೊಂಚ ಗೂಗೆ. . . ಗಿಳಿ ಜಾಗರಿಗ ಹರಡೆ (ಹಣಕಾ. ೫-೪೩) ; 
ಮರಕುಟಿಗ ಚಂಬೋತ ಶುಕ ಜಾಗರಿಗನರಳಿಗನಸಗ ಸಾಳುವ ಸರಟ ಸಾರ 
ಸಮೂಹ ಮೇಳಗಳಿತ್ತಲವೆಯೆಂದ (ತೊರರಾ. ೩-೧-೩೨): ಕಾಗೆ ನವಿಲು 
- ೬ ೬ ಜಾಗರಿಗನು ಹರಡೆಯುು (ಹರಿಸಾಂ. ೦-೭೨). (7?) 

ಜಾಗರಿತ (ಗು). ಎಚ್ಚರವಾಗಿರುವ; ಎಚ್ಚರಿಸಲ್ಪಟ್ಟ; ಎಚ್ಚರಗೊಂಡ: 
ಜಾಗರಿತವಾಗುತ್ತಿದೆ ಪ್ರಜ್ಞೆಯಿಲ್ಲದ ಬೈಲು (ಕೋಗಿಲೆ. ೫೪-೫) : ಶಂಕೆಯು 
ದೇವೇಂದ್ರನ ಮನದಲ್ಲಿ ಜಾಗರಿತವಾಗಿದ್ದುದರಿಂದ ಆತನು . . . ಇಣಿಕಿ 
ನೋಡುತ್ತಾ ಕುಳಿತಿದ್ದನು (ಜಿನ್ನಬೇ. ೧೨೪). [ಸಂ.] 

ಜಾಗರಿಸು (ಕ್ರಿ). ಎಚ್ಚರಿಸು ; ಎಚ್ಚರಗೊಳಿಸು : ಬಸವಂತಿಯೇ ಶ್ಯಾಮ 
ರಾಯನನ್ನು ಜಾಗರಿಸಿ ಕರೆದಳು (ದೀಪಹ, 11, ೧೩೪) 

[ ಜಾಗರ್ಯ + - ಇಸ್ಕು] 

ಜಾಗರೂಕ (ಗು). ೧. ಎಚ್ಚರಿಕೆಯಿಂದಿರುವ ; ಎಚ್ಚರದಿಂದಿರುವ 
ಸ್ವಭಾವದ. (ನಾ). ೨. ಎಚ್ಚರವಾಗಿರುವವನು : ರತ್ನತ್ರಯೋಪ 
ಮಾನರವರಭಿರಕ್ಷಿತ ವರ್ಣಾಶ್ರ ಮರವದ್ಯಮಾದ್ಯದ್ದಂದಶೂಕಭಯ 
ಜಾಗರೂಕರವನಿಪಾಶ್ರಮಗಳರಸುಗೆಯ್ಯುತ್ತುಮಿರೆ (ಕಾಂತಿಪು. ೭-೦೨೩ ವ); 
ಜನಗಳೂ ಬಹಳ ಜಾಗರೂಕರಾಗಿಯೇ ಇದ್ದರು (ಕಿಂಕಥೆ. ೨೭); ನೀನು 
ಬಹಳ ಜಾಗರೂಕನಾಗಿದ್ದೀಯೆ (ಬರಜಾ. ೦೨೦). [ಸಂ.] 

ಜಾಗರೂಕತೆ (ನಾ). ಮೈಮರೆಯದಿರುವಿಕೆ ; ಎಚ್ಚರವಾಗಿರುವಿಕೆ ; 
ಹುಷಾರು; ಜೋಕೆ: ಅವನನು ಜಾಗರೂಕತೆಯಿಂದೆ ನೋಡುವುದೆಂದು 
ಯಾಚಿಸುತೆ (ರಾಮಾಸಂ, ೨-೨-೪೨); ಈ ನಾಯಿಯು ಸಾಹುಕಾರನ ಮನೆ 
ಯಲ್ಲಿ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿತ್ತು (ನೀತಿಚಿಂ. VIII, ೫). 

[ ಸೆಂ. ಜಾಗರೂಕತಾ] 
ಜಾಗರೂಕತ್ವ (ನಾ). ಎ ಜಾಗರೂಕತೆ : ಜಾಗರೂಕತ್ವದೆ ತಿಳಿಯದು 


ನಿನ್ನಂ ವಲಂ ಲೋಕಮೆಲ್ಲಂ (ವೆಂಕಮ. ೯-೧೮). [ಸಂ.] 
ಜಾಗರೆ (ನಾ). ಎ ಜಾಗರೂಕತೆ. [ಸಂ. ಜಾಗರಾ] 
ಜಾಗರ್ಯೆ (ನಾ). ಎ ಜಾಗರ್ಕ. [ಸಂ. ಜಾಗರ್ಯಾ] 


ಜಾಗವರಲ್‌ (ನಾ). ಹಸಿರಂಬಣ್ಣದ ರತ್ನ ; ಪಚ್ಚೆಮಣಿ ; ಮರಕತ: 
“ ಜಾಗವರಲ್‌, ಪಸುರ್ವಣಿ-ಈ ೨ ಮರಕತಂ” (ಕಸಾ. ೪-೩೯): 
“ಪಸುರ್ವಣಿಯುಂ ಜಾಗವರಲ್‌ ಪೆಸರಿಂ ಮರಕತಮವಕ್ಕು? (ಕವಿಕಂ. ೫೨): 
ಕಂದುಗೊರಲನ ಬೆಳ್ಳೊ ರಲೊಳ್‌ ಜಾಗವರಲ ಮಲಕನಮರ್ಚಿ (ರಾಮಾಕೃ, 
೧೩೧-೦೦). [ಜಾಗ (ಆಚಾಗ್ಯ) ೬ ಪರಲ್‌ ] 

ಜಾಗಿರಿ "ಜಹಗೀರು' ನೋ. 

ಜಾಗಿಸು (ಕ್ರಿ). ಬಾಗಿಸು ; ಒಲೆಸು ; ಕೈನೆಗಪಿ ಜಾಗಿಸಿ [ ಪಾಕಾಂ. ಕೆಯ್ಗಳನೆ 
ಕೂನಿಸಿ]ಕುರ್ಗುತೆ. ಯೇಡಿಸುತ್ತೆ ತಾಂ ನಗಿಸಿತ್ತು ಒಂದು ಮರ್ಕಟಂ 
(ಗಿರಿಕ. 8-೨೦): ಲಲನೆಯರು ಪರಭೃತ ಧ್ವನಿಯಿಂದೆ . . . ತಿರುಪುಲಾಗಿನಿಂ 
ಜಾಗಿಸಿಯೆ ತೂಗಿ ಬೀಗುತ್ತಮಿರದೇ (ನವಮೋ. ೨೩-೪೮) ; ಕನಕವಲ್ಲಿಯು 
ಒಮ್ಮೆಲೆ ಕಿಡಿಕಿಯ ಕಡೆಗೆ ಜಾಗಿಸಿ ನೋಡಿ ಮಾತನಾಡಿದಳು(ರರ್ಮಸೆ. ೫೨). 

[ ಜಾಗು, + - ಇಸು) 

ಜಾಗೀರ್‌ "ಜಹಗೀರು' ನೋ. 

ಜಾಗೀರದಾರ «ಜಹಗೀರುದಾರ' ನೋ. 

ಜಾಗೀರಿ “ಜಹಗೀರು' ನೋ. 

ಜಾಗೀರು "ಜಹಗೀರು' ನೋ. 


೩೦೨೭ 


20 


80 


4 


ಐ 


46 


ಜಾಗೃತಸ್ಥಾನ 


ಜಾಗೀರುದಾರ "ಜಹಗೀರುದಾರ' ನೋ. 

ಜಾಗೀರ್ದಾರ್‌ "ಜಹಗೀರುದಾರ' ನೋ, 

ಜಾಗ್ಕು (ಕ್ರಿ). ಬಾಗು; ಒಲೆ. «ಜಾಗಿಸು' ಪರಾ. 

ಜಾಗ್ಯು "ಚಾಂಗು' ನೋ. 

ಜಾಗ್ಮು (ನಾ). ೧. ಸದ್ದಿಲ್ಲದಿರುವಿಕೆ ; ನಿಶ್ಶಬ್ದತೆ ; “ಮೌನ'' (ತುನಿ. 
ಕ. 1, ೬೧). ೨. ಉದಾಸೀನತೆ ; ವಿಳಂಬ: ಜತನದಿಂದೆನ್ನ ಕರದೊಯ್ದಲ್ಲಿ 
ಜವ್ಯನೆಯ ಜೊತೆಗೊಳಿಸಿ ಪೊರೆಯದೇತಕೆ ಜಾಗನೆಸಗುತಿಹೆ (ವೆಂಕಾರಾ. 
೨-೩೬-೪೬). 

ಜಾಗುಮಾಡು ಎ ಉದಾಸೀನಮಾಡು; ತಡಮಾಡಂ: ಈಗಲೆ ಭಜಿಸೆಲೆ 

ಜಿಹ್ವೆ ನೀ ಜಾಗುಮಾಡದೆ ಹರಿಯ ಪದಾಂಬುಜವ (ಪುರಂದ. ೧-೦೪೨-೧) ; 
ಅಗೆವ ಶಬ್ದವ ಕೇಳಿ ತಾ:ಬಂದ ಜಾಗಿನಿಂ ಜಂಗಮನೋರ್ವ ಜಾಗುಮಾಡದೆ 
(ಶರಲೀ, ೨೩೭-೬). [ದೇ.॥ ತೆಲು, ಜಾಗು] 

ಜಾಗುಗೊಳಿಸು (ಕ್ರಿ). (?) : ಸಾಗರದಗಲ ಹೊನ್ನಿನ ಹಾಸಿಗೆ ಹಾಕಿ 
ಜಾಗುಗೊಳಿಸದಲೆ ಹೊರಳಿದ ಕಾಲಕ್ಕು ಈ ಗುಣ ಬಿಡದಯ್ಯ್ಕಾ (ವಿಸಾಸು. 
೪೬೬೪). [ಜಾಗುಗೊಳ್ಳ್‌ + - ಇಸ್ಕು ] 

ಜಾಗುಡ (ನಾ). ಕುಂಕುಮಕೇಸರಿ ; ಕುಂಕುಮ: “ ಕುಂಕುಮಂ ... 
ಕಾಶ್ಮೀರಜಂ, ಕಾಳೇಯಂ, ಜಾಗುಡಂ[ಪಾಕಾಂ.ಜಾಪಕಂ]-ಈ೭ಕುಂಕುಮಂ” 
(ಹೆಲಾಯನಿ. 6೯-೩೮೯). [ಸಂ.1 

ಜಾಗುಮತಿ (ನಾ). ಉದಾಸೀನತೆಯಿಂದ ಕೂಡಿದ ಬುದ್ಧಿಯಂಳೆ ವನು ; 
ಮಂದಮತಿ ; ಸೂಕ್ಷ್ಮಬುದ್ಧಿಯಿಲ್ಲದವನು : ಆ ಗಜದಿರವನಿತಿನಿತೆಂದು 
ಪೇಳ್ವೊಡೆ ನಾಗೇಂದ್ರನಿಗಲ್ಲಧುಳಿದ ಜಾ[ಪಾಕಾಂ. ಚಾ]ಗುಮತಿಗೆ ಗೋಚರ 
ವಲ್ಲ (ರಾಮವಿ. 9-೧೧೦). ([ಜಾಗ್ಯು ೬ ಮತಿ] 

ಜಾಗುರಿ (ನಾ). ಒಂದು ಬಗೆಯ ವನಸ್ಪತಿ: ಅಜ್ಜನಪಟ್ಟಿ, ಅರಂಜೆ, 
ಬೈರಿ, ಜಾಗುರಿ, ಎಷವೃಕ್ಷ (ಮೈಥಗಿ. ೭-೦೨೫). [?] 

ಜಾಗುರೆ "ಚಾಗುರೆ' ನೋ. 

ಜಾಗುಹಾಕು (ಕ್ರಿ). ಕೂಗಂಹಾಕಂ : ಅನಂತರ ಅದನ್ನೇ ಹುಡುಕಿಕೊಂಡು 
ಬಾಲಪ್ಪ ನರಿ ಹೊರಟಿತು-ಜಾಗುಹಾಕಿಕೊಂಡು ಹೊರಟಿತು . . . ಜಗ್ಗು 
ಜಗ್ಗು ಎಂದು ಜಾಗುಹಾಕಿಕೊಂಡು ಹೊರಟಿತು (ಪುಟ್ಕರ. ೦೯) ; ಗದ್ದೆಯ 
ಬದುವಿನ ಮೇಲಿನ ಗಿಡಗಳ ತಲೆಗಳನ್ನು ಹಾರಿಸುತ್ತಾ ಜಾಗುಹಾಕುತ್ತ 
ಬರುತ್ತಲಿದ್ದನು (ದಿನಾರಿ. ೯೩). [ಜಾಗ್ಳು * ಹಾಕು (ಆಪಾಯ್ಯ್ಯ;) ] 


[?] 


ಜಾಗೃತ (ಗು). ೧. (ನಿದ್ರೆಯಿಂದ) ಎಚ್ಚತ್ತಿರುವ ; ಎಚ್ಚರಿಕೆ 
ಯಿಂದಿರುವ : ಮನಸ್ಸಿನ ಮೊದಲನೆಯ ಭಾಗವನ್ನು ಜಾಗೃತ 
ಮನಸ್ಸೆಂದೂ . . . ಕರೆಯುವರು (ಶಿಕ್ಷಡ. ೬೪6) (ನಾ). ೨. ಎಚ್ಚರ 


ಗೊಂಡವನು : ಸ್ವಷ್ನಲೋಕವ ಜಾಗೃತಂ ಸುಳ್ಳಿನುವನಲ್ತೆ ಸುಪ್ತಂಗೆ 
ಜಾಗೃತನ ಲೋಕಮುಂ ಸುಳ್ಳೇ (ಮಂಕುಳ, ೮೯೩) ; ಆದರೆ ಮರುಕ್ಷಣ 
ನಾನು ಜಾಗೃತನಾಗಿದ್ದೆನು (ಹೇಮಂತ. ೩೫೮). [ ಸಂ.) 
ಜಾಗೃತಗೊಳ್ಳು (ಕ್ರಿ). ಎಚ್ಚರಗೊಳ್ಳು : ಅವನು ಜಾಗೃತಗೊಂಡವನಂತೆ 
. . * ಪರಿಪರಿಯಾಗಿ ಹೆಲವರಿದನು (ಪುನರು, ೨೬೭). 
[ ಜಾಗೃತ * ಕೊಳ್ಳು, (ಕೊಳ್‌) 
ಜಾಗೃತವಿಡು (ಕ್ರಿ). ಎಚ್ಚರಿಸಿ ಇಡಂ; ಉದ್ದೀಪ್ತವಾಗಿಡು : ನಾವು 
ತಿನ್ನುವ ಅನ್ನದಲ್ಲಿ ಮುಖ್ಯವಾಗಿ ಶಾರೀರಾಗ್ನಿಯನ್ನು ಜಾಗೃತವಿಡತಕ್ಕ 
ಗುಣಬೇಕು' (ಮುಂಬಯಿ. ೪-೩೨). [ ಜಾಗೃತ * ಇಡ್ಕು) 
ಜಾಗೃತಸ್ಥಾ ನ (ನಾ). (ಉಕ) ದೇವತಾಶಕ್ತಿಯಂ ಗೋಚರಿಸುವ ಸ್ಥಳ; 
ದೇವತಾಮಂಹಿವೆಂಯುಳ್ಳೆ ಪ್ರದೇಶ : ಜಾಗೃತಸ್ಥಾನವೆಂದು ಹೆಸರು 
ಗೊಂಡ ಕೇಶವದೇವರ ಗುಡಿಯೊಂದು (ಸಮಜೀ. ೧). 
`[ ಜಾಗೃತ + ಸ್ಥಾನ] 


ಜಾಗೃತಿ 


ಜಾಗೃತಿ (ನಾ). ೧. ನಿದ್ರೆ ಮಂಗಿಯಂವಿಕೆ; ಎಚ್ಚರಗೊಂಡಿರುವಿಕೆ ; 
ಎಚ್ಚರ. ೨. ಆಲಸ್ಕವನ್ನು ಬಿಟ್ಟು ಕಾರ್ಯೋನ್ಮುಖವಾಗಂವಿಕೆ : 
ರಾಷ್ಟ್ರದ ಧಾರ್ಮಿಕ ಜಾಗೃತಿಯೇ ಮೈವೆತ್ತು ಬಂದಂತೆ ಶಂಕರಾಚಾರ್ಯರು 
ಜನ್ಮತಾಳಿದರು (ಕರ್ನಾಕ.೩3) : ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ 
ಜಾಗೃತಿಯ ಚಿಹ್ನೆ ಮೂಡಿಬಂತು (ಆತ್ಮಾರ್ಶ. ೨). [ ಸಂ. ಜಾಗರ್ತಿ) 

ಜಾಗೃತಿಸು (ಕ್ರಿ). ಜಾಗೃತಿಯನ್ನುಂಟುಮಾಡಂ ; ಎಚ್ಚರಿಸು: ವ್ಯಾಕೃತ 
ದಿನವ್ಯಾಕೃತಾದಿ ಸತ್ತ್ವಕೆ ನಿನ್ನ ಜಾಗೃತಿಪ ಮತಿ ಧರ್ಮ (ಮಂಕುಳ. ೯೮). 

[ ಜಾಗೃತಿ + - ಇಸ್ಕು ] 

ಜಾಗೆ "ಜಾಗ್ಗ' ನೋ. 

ಜಾಗ್ರ (ನಾ). ಎಚ್ಚರವಾಗಿರುವ ಸ್ಥಿತಿ: “ ಅಜ್‌ದೀಕ್ಷಿಸಲು ಜಾಗ್ರಂ” 
(ಮಂಗರಾ. ೯೪-೩): ಜಾಗ್ರದಲ್ಲಿ ಕಾಬುದು ಬ್ರಹ್ಮನ ಇರವು ಸ್ವಪ್ನದಲ್ಲಿ 
ಕಾಬುದು ವಿಷ್ಣುವಿನ ಇರವು (ಮೋಳಿಮಾ. ೩೦-೧೨೩) : ಜಾಗ್ರ ಸ್ವಪ್ನ 
ಸುಷುಪ್ತಿಯಲ್ಲಿ ಮತ್ತೊಂದ ನೆನೆದಡೆ ತಲೆದಂಡ (ಬಸವ. ೬೯೩) ನೀನಂಜಿ 
ನಿದ್ರೆಗೈಯ್ಯದಿರ್ದುದೆ ಜಾಗ್ರವಾಯಿತ್ತು (ಛೈರಸೂ. ೨೨೩). 

[ ಸಂ. ಜಾಗ್ರತ್‌ ] 

ಜಾಗ್ರಗಾವಲು (ನಾ). ಎಚ್ಚರಿಕೆಯಿಂದ ಮಾಡುವ ಕಾವಲು: ಆರು 
ಸಾವಿರ ಜಂಗಮರನ್ನು ಜಾಗ್ರಗಾವಲಿನಿಂದ ತನ್ನಲ್ಲಿಟ್ಟುಕೊಂಡು 
(ಮೋಳಿಮಾ. ೬೦ ಪ್ರಸ್ತಾವನೆ, [ಜಾಗ್ರ * ಕಾವಲು (ಕಾವಲ್‌) ] 

ಜಾಗ್ರತ (ನಾ). ೧. ಎಚ್ಚತ್ತವನು; ಎಚ್ಚರವುಳ್ಳವನು : ಮೌನಿಯಾದವ 
ನಿಗೆ ಕಲಹವೆಂಬುದಿಲ್ಲ ಜಾಗ್ರತನಿಗೆ ಭಯವಿಲ್ಲ (ಇಂಜಾಪ. ೮0-೯೦). ೨. 
ಗಮನ; ಅವಧಾನ; ಲಕ್ಷ್ಯ. ([ ಸಂ. ಜಾಗೃತ] 

ಜಾಗ್ರತಗೊಳಿಸು (ಕ್ರಿ). ಎಚ್ಚರಗೊಳಿಸಂ : ತಾನೇ ಮುಂದೆ ಬಿದ್ದು 
ಎಲ್ಲರನ್ನೂ ಜಾಗ್ರತಗೊಳಿಸುವ ಗುತ್ತಿಗೆ ಹೊತ್ತುಕೊಂಡವರಂತೆ ಕೆಲಸ 
ಮಾಡುತ್ತಿದ್ದೆ (ಅಪನಾ. ೨೩೨). [ಜಾಗ್ರತ * ಕೊಳ + - ಇಸ್ಯು) 

ಜಾಗ್ರತವಿಡು (ಕ್ರಿ). ಗವಂನವಿಡು; ಅವಧರಿಸಂ; ವಂನಸ್ಸಿಟ್ಟು ಕೇಳು : 
(8). [ಜಾಗ್ರತ + ಇಡು] 

ಜಾಗ್ರತಿ (ನಾ). ೧. ಎಚ್ಚರಗೊಂಡಿರುವಿಕೆ ; ಎಚ್ಚರ. ೨. ಆಲಸ್ಕ 
ವನ್ನು ಬಿಟ್ಟು ಕಾಯೋನ್ಮೂಖವಾಗಂವಿಕೆ : ಜನತೆಯಲಿ ಎಂತಹ 
ಜಾಗ್ರತಿಯಿದು (ಪ್ರಣಸ. ೨೬): ಠಾಕೂರರ ಮನೆತನ ಈ ಆಂದೋಲನದಲ್ಲಿ 
ಅನೇಕ ರಾಷ್ಟ್ರೀಯ ಜಾಗ್ರತಿ ಕಾರ್ಯೋತ್ಸಾಹೆಗಳ ನೆಲೆಯಾಗಿತ್ತು (ನಿಬಂಧ. 
1, ೭). [ ಇಜಾಗೃತಿ) 

ಜಾಗ್ರತು (ನಾ). ಜೀವನಂ ಅನುಭವಿಸುವ ಮೂರು ಅವಸ್ಥೆಗಳಲ್ಲಿ 
ಒಂದು; ಎಚ್ಚರದಿಂದಿರಂವ ಸ್ಥಿತಿ; ಜಾಗ್ರದವಸ್ಥೆ : ಸಕಲ ಭೋಗಂ 
ಗಳಿಗೆ ಆವಾಸಸ್ಥಾನವಾಗಲಾಗಿ ಜಾಗ್ರತುಯಂತಾ ಹೇಳಲ್ಪಡುವದು 
(ಈಶೃಸ್ತ. ೧೮-೯). [ ಸಂ. ಜಾಗ್ರತ್‌] 

ಜಾಗ್ರತೆ (ನಾ). ೧. ಬೇಗ; ಶೀಘ್ರತೆ : ನೀ ಜಾಗ್ರತೆಯೊಳವನೊಡಗೂಡಿ 
ಬಹುದೆಂದಾಡಿ ದಾದಿಯ ಕಳುಹಲಿಂದುಮುಖಿ (ಜಿನಧಾ. ೨೯-೧೨); 
ಹೇಳಿದ್ದನ್ನು ಅತಿ ಜಾಗ್ರತೆಯಾಗಿ ಮನಸ್ಸಿಗೆ ತಂದುಕೊಳ್ಳುತ್ತಿದ್ದ 
(ಳಲಾಸಾ. ೩3). ಪಿ. ಎಚ್ಚರಿಕೆ; ಜೋಪಾನ : ಜೋಕೆ; ಸಾವಧಾನತೆ: 
ಹಾಗಾದರೆ ಆಕೆಯನ್ನು ಜಾಗ್ರತೆಯಾಗಿ ಕಾಪಾಡಿಕೊ (ಶಾಕುಂಠ, ೨೩-೧೨) ; 
ಆದರೂ ನೀನು ಜಾಗ್ರತೆಯಿಂದ ಅವಳೊಡನೆ ಮಾತಾಡು (ಹಳ್ಳ ಹಾ. ೯೭); 
ಜಾಗ್ರತೆ, ಮೆಲ್ಲನೆ... ಎಂದು ನಾವಿಕನು ಆಗಾಗ ಎಚ್ಚರಿಕೆ ಕೊಡು 
ತ್ತಿದ್ದ (ಮಹಾತ್ಮಾ. ೦೨೧). ೩. ಕಾರ್ಯೋನ್ಮುಖತೆ : ಹೆಂಗಸರಲ್ಲಿ ಹೆಚ್ಚು 
ಜಾಗ್ರತೆ, ತಿಳಿವಳಿಕೆ ಉಂಟಾದಂದಿನಿಂದ (ಗೃಹವಿ. ೧೯೬). (ಸಂ. ಜಾಗ್ರತಾ] 

ಜಾಗ್ರತೆಗೊಳ್ಳು (ಕ್ರಿ). ಎಚ್ಚರಿಕೆ ತೆಗೆದುಕೊಳ್ಳು; ಹುಷಾರಾಗಿರು: (8), 

[ ಜಾಗ್ರತೆ * ಕೊಳ್ಳು, (ಕೊಳ) ] 


೩೦೨೮ 


ಜಾಜುಗಾರನಹಂಬು 


ಜಾಗ್ರಾವಸ್ಥೆ (ನಾ). ಎ ಜಾಗ್ರ : ಸ್ಕೂಲತನುವಿನಲ್ಲಿಪ್ಪ ವಿಶ್ವನು ಜಾಗ್ರಾ 
ವಸ್ಥೆಯ ವ್ಯಾಪಾರದಲಿ ಚರಿಸುತ್ತಿಹನು (ಮೋಳಿಮಾ. ೨೨೭-೭೮೦ ಟೀಕೆ): 
ಎನ್ನ ಸ್ನೂಲತನುವಿನ ಜಾಗ್ರಾವಸ್ಥೆ ಯಲ್ಲಿ ಸಕಲದೃಶ್ಯದ ಲೀಲೆಯನಾಡು 


ವಾತನು ನೀನೆ ಅಯ್ಯಾ (ಅಖಂಡೇ. ೩೦೮-೯೩). [ಆಸಂ. ಜಾಗ್ರದವಸ್ಥೂ ] 


5 ಜಾಚೇಲಿ "ಜಾಚೇಲು' ನೋ. 


20 


46 


ಜಾಚೇಲು, ಜಾಚೇಲಿ, ಜಾಟೇಲಿ (ನಾ). (ಉಕ) ಹಲ್ಲಿಗೆ ಕಪ್ಪುಬಣ್ಣ 
ವನ್ನುಂಟುಮಾಡುವ ಒಂದು ಬಗೆಯ ಹಲ್ಲುಪುಡಿ; “ಹಲ್ಲಿಟ್ಟು” 
(ಜಾನಕೋ.8೯). ಜಾಚೇಲಿ: “ಹೆಣ್ಣು: ಮಕ್ಕಳು ಬಳಸುವ ಹಲ್ಲುಪುಡಿ” 
(ಗರತಿ. ಕೋಕ) ; ಬಾತೀಗೆ ಬಾರದ್ದು ಯಾತಕ ನೆನಿಯಲಿ ಜಾತಮಲ್ಲೀಗಿ 
ನನ ಮನವ ಬಾಯಾನ ಜಾಚೇಲಿ ಮಾಡಿ ಉಗುಳೇನ (ಗರತಿ. ೨೯). 
ಜಾಟೇಲಿ : ಜಾತಮಲ್ಲೀಗಿ ನನಮನವ ಬಾಯಾನ ಜಾಟೇಲಿ ಮಾಡಿ 
ಉಗುಳೇನ (ಕನ್ನಜಾ. ೧೦೩). [?] 

ಜಾಜಮ, ಜಾಜಮು, ಜಾಜೀಮು, ಜಾಜೂಮೃ ಜಾಜೂಮು (ನಾ). 
ರಂಗಂರಂಗಿನ ಚಿತ್ರಗಳುಳ್ಳ ನೆಲಕ್ಕೆ ಹಾಸುವ ಹಾಸು: ಅಲ್ಲಿಯೇ 
ಕಳಗೆ ಜಾಜಮದ ಮೇಲೆ ಅಜ್ಜಿ ಘಾರೂಮಾಯಿ ಇವರೆಲ್ಲಾ ಒಂದು 
ಬದಿಗೆ ಮಲಗಿದರು (ಸ್ಮೃತಿಜಿ. ೭೭. ಜಾಜಮು : ಇಡಿಯ ಪಡಸಾಲೆಯ 
ತುಂಬ ಕೆಂಪು ಜಾಜಮು ಹಾಸಲ್ಪಟ್ಟಿತ್ತು (ಗಂಮಾಯಿ. ೩೫): ನೆಲದ 
ತುಂಬ ಹುಲ್ಲು ಹಾಸಿ ಮೇಲೆ ಮೆತ್ತಗಿನ ಜಾಜಮು ಹಾಸಿದ್ದಾರೆ 
(ಪ್ರಣಸ. ೬೨). ಜಾಜೀಮು: ಈ ಗ್ರಾಮಗಳಲ್ಲಿ ಖಾದಿಯ ವಸ್ತ್ರಕ್ಕೆ ಅಚ್ಚು 
ಹಾಕಿ ಜಾಜೀಮುಗಳನ್ನೂ. . .ಮಾಡುವರು (*ಥಾಗೆ. ೩೧೧). ಜಾಜೂಮ: 
ನೆಲದಮೇಲೆ ಕಂಬಳಿಗಳು ಹಾಸಲ್ಪಟ್ಟಿದ್ದವು. ಮೇಲೆ ಜಾಜೂಮ 
ಹಾಸಲ್ಪಟ್ಟಿತ್ತು (ಧಾಮಿನಿ.೯9). ಜಾಜೂಮೆಂ: ಒಂದು ಹಳೇ ಜಾಜೂಮಿನ 
ಮೇಲೆ ತನ್ನ ಹಳೇ ಮಡಿಸೀರೆಯನ್ನು ಮಡಿಚಿ ಹಾಸಿದಳಂ (ಅನ್ನ. ೨೩೦) ; 
ಇಲ್ಲಿ ಬಾ, ಈ ಜಾಜೂಮು ಇಷ್ಟು ಮಡಚು (ಏಕ್ತಿಕ್ಕೆ. ೭). 

[ ಹಿಂ. ಜಾಜಮ್‌; ಮರಾ. ಜಾಜಮ್‌, ಜಾರುಮ್‌ ; 
ಪಾರ. ಜಾಜಿಮ್‌ ] 

ಜಾಜಮು 'ಜಾಜವು' ನೋ. 

ಜಾಜಿ, "ಜಾದಿ' ನೋ, 

ಜಾಜಿ "ಜಾದ್ದು' ನೋ. 

ಜಾಜಿಕಾಯ್‌ «ಜಾದಿಕಾಯ್‌' ನೋ. 

ಜಾಜಿಕಾಯಿ "ಜಾದಿಕಾಯ್‌' ನೋ. 

ಜಾಜಿಪತ್ರೆ, ಜಾಪತ್ರೆ, ಜಾಯಿಪತ್ರೆ (ನಾ). ಜಾಯಿಕಾಯಿ ಮರದ 
ಒಣಗಿದ ಹೂವು: “ ಜಾಜಿಪತ್ರೆ (ಜಾಪತ್ರಿ)-ಜಾತಿಪತ್ರೀ " (ತದೃಕೋ. 
೧೪). ಜಾಪತ್ರೆ : ಜಾಜಿಕಾಯಿ, ಜಾಪತ್ರೆ (ಮೈಶಿಗಿ. ೩೫-೧೧೧೫). ಜಾಯಿ 
ಪತ್ರೆ: “ ಜಾತಿಪತ್ರಿಕಾ - ಜಾಯಿಪತ್ರೆ” (ಓಷಧಿ. ೬3): ಜಾಯಿಕಾಯಿ, 
ಜಾಯಿಪತ್ರೆ . . . ಜೇನು ತುಪ್ಪದಿಂದ ಮರ್ದಿಸಿ (ಸಕವೈ. ೯೫). 

[ ಜಾಜಿ (ಆಜಾದಿ) + ಪತ್ರೆ) 

ಜಾಜಿಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ : ಜಾಜಿಮಲ್ಲಿಗೆ ಮುಡಿಯು 
ವುದಕ್ಕೆ ತುಂಬಾ ಚೆನ್ನಾಗಿರುತ್ತದೆ (ರೂಂ). [ಜಾಜಿ (-ಆಜಾದಿ) + ಮಲ್ಲಿಗೆ] 

ಜಾಜೀಮು "ಜಾಜಮ' ನೋ. 

ಜಾಜು, «ಜಾದ್ಮು' ನೋ. 

ಜಾಜ್ಞು "ಜಹಜು' ನೋ. 

ಜಾಜ್ಕು (ನಾ). (2): ಇವರೀರ್ವರಲ್ಲಿ ಜಾಜು[ಪಾಕಾಂ. ಜೂಜು]ಇಟ್ಟೂ 
ಚೆಲಿಸುತ್ತದೆ (ಸಿದ್ಕವ. ೩೩೮). [7] 

ಜಾಜುಗಾರನಹಂಬು (ನಾ). ಒಂದು ಬಗೆಯ ಬಳಿ ಗ: (ಮೈಡಗಿ, ೫೦-೯೯೮). 

[?] 


ಜಾಜುವೆಟ್ಟ 


ಜಾಜುವೆಟ್ಟ (ನಾ). ಕಾವಿಕಲ್ಲುಗಳಿಂದ ತುಂಬಿದ ಬೆಟ್ಟ;ಗೈರಿಕ ಧಾತು 
ವಿನಿಂದ ಕೂಡಿರುವ ಪರ್ವತ: ಕಡು ನಿಡಿಯವಹೆ ಜಾಜುವೆಟ್ಟದಡಿ 
ವಡೆದು ನಡೆತಂದವೋಯೆನೆ , . , ಅಡಿಯಿಡುವ ಚಾಣೂರಮುಖ್ಯರು 
(ಸಾಳ್ಮಛಾ. ೨೨-೫೬) [ಜಾಜ್ಞು (ಆಜಾದ್ಮು) + ಬೆಟ್ಟ (ಆಬೆಟ್ಟು)) 

ಜಾಜೂಮ "ಜಾಜಮ' ನೋ. 

ಜಾಜೂಮು "ಜಾಜಮ' ನೋ. 

ಜಾಜ್ವಲ್ಯಮಾನ (ಗು). ೧. ಉರಿಯುತ್ತಿರುವ. ೨. ಹೆಚ್ಚು ಪ್ರಕಾಶಿ 
ಸುವ; ಅತಿಶಯವಾಗಿ ಹೊಳೆಯಂವ : ಜಾಜ್ವಲ್ಯಮಾನಮಣಿ 
ಮಕುಟಾಂಶೂಜ್ಜ್ವಳಖೇಚರೇಂದ್ರ ಪರಿಷದ್ವಳಯಂ (ಶಾಂತಿಪು. ೫-೦೩೦) ; 
ಆಲಯದೊಳಗೆ ಸೂರ್ಯದೇವನ ಮುಂದಿದ್ದ ಅಖಂಡದೀಪ ಜಾಜ್ವಲ್ಯ 
ಮಾನವಾಗಿ ಉರಿಯುತ್ತಿತ್ತು (ಕಾಂತಲಾ. ೨೬೬). [ಸಂ.] 

ಜಾಟ (ನಾ). - ಚಾಟಕ ೧. "ಜಾಟಗಾತಿ' ಪರಾ. ( <ಸಂ. ಚಾಟ] 

ಜಾಟಕಾತಿ "ಜಾಟಗಾತಿ' ನೋ, 

ಜಾಟಗಾತಿ, ಜಾಟಕಾತಿ, ಜಾಟಿಗಾತಿ (ನಾ). ಮಾಯಾವಿನಿ; ಮೋಸ 
ಗಾತಿ : ನಾನು ಎಂತಾ ಜಾಟಗಾತಿಯೆಂಬುದ ಅರಿಯಲಿ (ರಿಕ. ೩೬-೮). 
ಜಾಟಕಾತಿ : ಎಂತ ಜಾಟಕಾತಿಯೆನಗೆ ಸರಿಯಾದವರಾರು ಪಂಥ ದಕ್ಕಿ 
ತೆಂದು ಪಾಡುತಲೀ (ಕರಿಕ. ೬೨-೨), ಜೌಾಟಿಗಾತಿ: ಜಾಟಿಗಾತಿಯರಿರವಿಗೆಳ 
ನಗೆಯಾಟದಿಂ ಬರುವಾಗಲೊಂದೆಡೆ ಕೂಟಿಗರು ಯೆಸದಿರ್ದರು (ಜಿನಧಾ. 
60-80). [ಜಾಟ * - ಕಾತ್ತಿ] 

ಜಾಟಲಿ (ನಾ). ಒಂದಂ ಬಗೆಯ ಸಸ್ಕ; ಗೋಲೀಢ. [-ಆಸಂ. ರಯಾಟಲ) 

ಜಾಟಿಗಾತಿ "ಜಾಟಗಾತಿ' ನೋ. 

ಜಾಟೇಲಿ “ಜಾಚೇಲು' ನೋ. 

ಜಾಠರ (ನಾ). ಹೊಟ್ಟೆ ; ಉದರ: ಸಮವರ್ಶಿಗಳು ಜಗದೊಳಿಬ್ಬರೇ 
ದಿಟವರಿಯೆ ಯಮರಾಜನೊಬ್ಬ ಜಾಠರರಾಜನೊಬ್ಬ (ಮಂಕುಳ. ೨೪೩). 

[ ಸಂ.] 

ಜಾಠರಾನಲ (ನಾ). ಆಹಾರ ಪಚನಕ್ಕೆ ಕಾರಣವಾದ ಅಗ್ನಿವಿಶೇಷ; 
ಜಠರಾಗ್ನಿ: ಬಳಿಕೆಂತು ಜೀವಿಸುವೆನೀ ಘೋರ ಜಾಠರಾನಲಬಾಧೆಗೆ(ಕರೀಟೀ. 
೬-೩೩). "ಜಠರಾಗ್ನಿ' ಪರಾ. [ ಜಾಠರ + ಅನಲ] 

ಜಾಡ್ಕ "ಜೇಡ' ನೋ. 

ಜಾಡ್ಯ "ರುಖಾಡೆ' ನೋ. 

ಜಾಡ್ಕ (ನಾ). ಒಂದು ಬಗೆಯ ಕಂದುರೆ : “ ತುರಗವರ್ಣಂ . . . 
ನಾಗೆ ಜಾಡಂ” (ಮಂಗರಾ. ೮೧-0೪). [7] 

ಜಾಡಗಿತ್ತಿ (ನಾ). ನೇಕಾರರ ಹೆಂಗಸಂ : ಜಾಡಗಿತ್ತಿಯ ಗಂಡನಾದರೂ 
ನೆಯ್ದಲ್ಲದೆ ಬಟ್ಟೆಯಾಗದು (ಗಾದೆ). [ ಜಾಡ್ಕ (ಜೇಡ) + - ಗಿತ್ತಿ] 

ಜಾಡಗೊತ್ತಳಿ (ನಾ). ನೇಕಾರರ ಸಂಘ,-ಸಮೂಹ ; ನೇಯ್ಗೆಯವರ 
ಸಂಘ: ಪ್ರಿಯಪುತ್ರರುಮಪ್ಪ ಸಕಲ ಜಾಡಗೊತ್ತಳಿಗಳ ಕುಲದೇವ 
ದೇವನಪ್ಪ ಗೊಜ್ಜೇಶ್ವರ ದೇವರ ಪೂಜೆ (ದೀದಾಪ್ರ. ೭). 

[ ಜಾಡ್ಯ (ಆ ಜೇಡ) + ಕೊತ್ತಳಿ (ಎಕೊತ್ತಟೀ) ] 

ಚಾಡಜ (ನಾ). ತಾವರೆಗಳ ಸಮೂಹ. "ಜಾಡಜಪ್ರಿಯಂ' ಪರಾ. [ಸಂ.] 

ಜಾಡಜಪ್ರಿಯ (ನಾ). ಕವಂಲಗಳಿಗೆ ಪ್ರಿಯನಾದವನಂ; ಸೂರ್ಯ : 
ಕೂಡೆ ನದಿಯೊಳ್‌ ಮಿಂದು ಕುಳ್ಳಿರ್ದು ತತ್ತಟದಿ ಜಾಡಜಪ್ರಿಯಗರ್ಥ್ಯಮ 
ನಿತ್ತು ಧ್ಯಾನಿಸುತಿರಲ್‌ (ವೆಂಕಾರಾ. ೦-೨-೩೮). [ ಜಾಡಜ + ಪ್ರಿಯ] 

ಜಾಡಣಿ "ರುಾಡಣೆ' ನೋ. 

ಜಾಡಣಿಹೊಡೆ (ಕ್ರಿ). ಬಲವಾಗಿ ಜಾಡಿಸಿ ಕೊಡಹು,-ಜಗ್ಗು : ಕಡಿವಾಣ 
ವನ್ನು ಜಗ್ಗಿ ಜಗ್ಗಿ ಜಾಡಣಿ ಹೆೊಡೆದನು (ಮಾಧವ. 1, ೩೦೨). 

[ ಜಾಡಣಿ ( €ರಛಾಡಣೆ) + ಹೊಡೆ; (ಪೊಡೆ)! 


ಎಡ 


೩೦೨೯ 


ಜಾಡಿಕೆ 


ಜಾಡಣೆ "ರುಾಡಣೆ' ನೋ. 

ಜಾಡಬಲೆ (ನಾ). ಜೇಡರಹುಳು ಕಟ್ಟುವ ಬಲೆ: ಜಾಡಬಲೆಯಲ್ಲಿ ಸಿಕ್ಕು 
ಸುಖಪಡುವ ಕಾಮಿಯಂತೆ (ವೈದ್ಯರಾ, ೧೦ ಮುನ್ನುಡಿ). 

[ ಜಾಡ, (ಆಜೇಡ) + ಬಲೈ] 

ಜಾಡಬುಡ, ಜಾಡಬೂಡ, ಜೇಡಬಂಡ (ನಾ). ೧. ಜೇಡರಹುಳಂ: ಅದರ 
ಹತ್ತರ ಯಾವ ನೊಣಾನೂ ಹಾರೋಹಾಂಗಿಲ್ಲ, ಬ್ಯಾರೆ ಜಂಡಬುಡಾ ಸಹಿತ 
ಬರೋಹಾಂಗಿಲ್ಲ (ಹೊಸಂಸಾ. ೧೬೭). ಜಾಡಬೂಡ: ೨. ಜೇಡರ ಹುಳಂ 
ವಿನ ಬಲೆ: ಜಾಡಬೂಡವನ್ನು ಬಡಿಯಲು ಒಂದು ಗಳಕ್ಕೆ ಕಟ್ಟಿದ ಕಸ 
ಬರಿಗೆಯಂತಿತ್ತು (ಬಾಬಲ. ೬). ಜೇಡಬುಡ: ೧. ಕತೆಗೆ ಜೇಡಬುಡದ 
ಬಲೆಯ ಆಕಾರ ವಿಕಾರವನ್ನುಂಟುಮಾಡುವುದು (ಸಾಹಿವಿ. ೧೦೯) ; 

[-ಮರಾ. ಜಾಡಬುಡೀ ] 

ಜಾಡಬೂಡ "ಜಾಡಬುಡ' ನೋ. 

ಜಾಡಮಾಲಿ "ರುಾಾಡಮಾಲಿ' ನೋ. 

ಜಾಡಿ, "ರಭಾಡ್ಮಿ' ನೋ. 

ಜಾಡ್ಕಿ, ರಾಡಿ (ನಾ). (ತಂಪ್ಪ, ಉಪ್ಪಿನಕಾಯಿ ಮಂಂತಾದಂವನ್ನೂ 
ಹಾಕಿಡುವ) ಪಿಂಗಾಣಿ ಪಾತ್ರೆ ; ಗಾಜಿನ ಅಥವಾ ಮಣ್ಣಿನ ಪಾತ್ರೆ: 
“(ಮಣ್ಣಿನ, ಗಾಜುಮೈಯ, ಗಾಜಿನ, ಸಾ., ಉರುಳೆಯಾಕಾರದ) ಪಾತ್ರೆ 
(ಹಿಡಿಯುಳ್ಳದ್ದು ಅಥವಾ ಇಲ್ಲದ್ದು): ಜಾಡಿ” (3೩: ಇಂಕನಿ). 
ರುಾಡ್ಮಿ : ಜಂಪಾಶೆಟ್ಟಿ ರಾಡಿ ತಾರೋ ಅಂದರೆ ಜಲಪ್ರಮಾಣವೆಷ್ಟು 
ಅಂದಹಂಗೆ (ಗಾದೆ). 

( ಅರ. ಜಾರಹ್‌. / ತಮಿ. ಚಾಟಿ ; ಮಲ. ಚಾಡಿ; ತುಳು. ಜಾಡಿ] 

ಜಾಡ್ಕಿ ರುಾಡೆ ನೋ. 

ಜಾಡ್ಮಿ, ರಾಡಿ (ನಾ). ದಪ್ಪವಾದ ಕಂಬಳಿ : ಕಾವಿ ಕಷಾಯಾಂಬರವು 
ಕಂತೆ ಜಾಡಿಯುಬೊದಡೆ ತೀವಿ ಮೈಯೊಳು ಭಸಿತ ದೇವಗಣ ನಡೆಯೆ 
(ಶರಲೀ, ೧೬೮-೫) ; ಜಗಲಿಯ ಮೇಲೆ ನೆಲ್ಲಹಳ್ಳಿ ಪೆದ್ದೇಗೌಡರು ಬಲವಾಗಿ 
ಜಾಡಿ ಹೊದೆದುಕೊಂಡು ಮಲಗಿದ್ದರು (ಕಾನೂರು. ೩೩೪): ರಾಧೆಯು 
ಒಂದು ಜಾಡಿಯನ್ನು ಹಾಸಿ ಕೆಲಹೊತ್ತು ಅದರ ಮೇಲೆ ವಿಶ್ರಮಿಸಲು 
ಬಿನ್ನೈಯಿಸಿಕೊಂಡಳು (ಹೇಮಂತ. ೧೦೪). ರಭಾಡ್ಮಿ : ೧. ಇಲ್ಲಿ ದೊಡ್ಡ 
ರಭಾಡಿಯಿದೆ (ನನಾ. ೧೩೧). ೨. ಒರಟಾದ ದಪ್ಪಬಟ್ಟೆ : ಈ ಅರಣ್ಯ 
ವಾಸಿಗಳು ವನಸ್ಪತಿಗಳ ಎಲೆ, ಕಾಯಿ (ಹಣ್ಣು) ತಿಂದು ಬದುಕುತ್ತಾರೆ. 
ರಯಾಡಿ (ಬಟ್ಟೆ) ಉಡುತ್ತಾರೆ (ಕರ್ಣಾಟ. ೨೪೦). 

ಜಾಡಿಜಂಬಳಿ, ಜಾಡಿಜಂಬೂಳಿ(ದ್ವಿರುಕ್ತಿ): “ಜಾಡಿ- ಹಾಸುವ ಕಂಬಳಿ 

(ಜಾಡಿಜಂಬಳಿ)” (ಜಾನಕೋ. ೩೯); ಜಾಡಿ ಜಂಬೂಳಿ ಹಾಸಿ ಬೆಳ್ಳಿ ಹರಿವಾಣ 
ವಿಟ್ಟು (ಕನ್ನಜಾ. ೩೩೪). ಜಾಡಿಯವರು ಎ ಕಂಬಳಿ ನೇಯಂವವರಂ: 
ಕುರು(0)ಬರಲ್ಲಿ ಜಾಡಿಯವರುಂಟು ; ಇವರು ನೇಯುವುದು ಕಂಬಳಿ 
(ಕರ್ಣಾಪೂ. ೨೧). [?] 

ಜಾಡ್ಯಿ (ಗು). (ಕರಾ) ಹಳೆಯ ; ಮುದಿಯಾದ : ಆ ಜಾಡಿ ತೆಂಗಿನ 
ಮರಕ್ಕೆ ಯಾರೂ ಹತ್ತುವುದಿಲ್ಲ (ರೂಂ). [?] 

ಜಾಡಿಕರೆ (ನಾ). ಕಂಬಳಿಯ ಕರೆ; ಕಂಬಳಿಯ ತುದಿಯಲ್ಲಿ ನೇಯಂದೆ 
ಬಿಟ್ಟ ಭಾಗ : ಆಕೆ ಕಷ್ಟದಿಂದ ಜಡೆ ಹೆಣೆದು, ಜಾಡಿಕರೆಯ ಟೇಪು ಕಟ್ಟೆ 
ದಳು (ನನ್ನೂರು. 3೮9). | ಜಾಡ್ಮಿ * ಕರ್ಮ) 


ಜಾಡಿಕಾರ (ಗಂ). ಆಕರ್ಷಿಸುವ ; ಸೆಳೆಯುವ (2): ಅಂತು ಮೆಜ?ದು 


ಕರಣಜಾಳ ಜಾ [ಪಾಕಾಂ. ರಖಾ ]ಡಿಕಾರ ಶೈಶವ ಪ್ರಾವೃಷೇಣ್ಯಮೋಸರಿಸ 
ಲೊಡಂ (ಅನೆಂಪು. ೬೨೯ ಐ). [?] 


«6| ಜಾಡಿಕೆ (ನಾ). (ಉಕ) ೧. ನೆಯ್ಸೆಯವನ ಉದ್ಯೋಗ, -ವೃತ್ತಿ. 


೨. ನೆಯ್ಲ್ನೆಯವರ ಗಂಂಪು,-ಸಮಾಜ. [ಜಾಡ (ಜೇಡ) * - ಇಕೆ] 


ಜಾಡಿಗೆದಲು 


ಜಾಡಿಗೆದಟು "ರಭಾಡಿಗೆದಜ್ಕು' ನೋ. 
ಜಾಡಿಬೀಡಿ (ನಾ). ಹೊಗೆಬತ್ತಿಯಲ್ಲಿ ಒಂದು ಬಗೆ; ದಪ್ಪವಾದ 


ಬೀಡಿ: ಈ ಕಾರಣದಿಂದಲೇ ನಾವು ರಹೀಂ ಜಾಡಿಬೀಡಿಯನ್ನು ಸೇದಬೇಕು 
(ಕಸಬು. ೨). [ಜಾಡ್ತಿ (ಎರುಾಡಿ) + ಬೀಡ್ಕಿ 


ಜಾಡಿಸು, ರುಾಡಿಸು (ಕ್ರಿ). ೧. (ಕಸವನ್ನು) ಗುಡಿಸು-ಉಡಂಗು : 


ತಾಯಿಯು ಬಂದು ನನ್ನ ಕೋಣೆಯ ಧೂಳು ಜಾಡಿಸಿ ಹೋಗಲಾರಂಭಿಸಿ 
ದಳು (ನಾಚಿಕೆ. ೮). ೨. ಕೊಡಹು : ಒದರು : ಮನ್ಮಥಂ ತ್ರಿಜಗಮಂ 
ಗೆಲ್ವೆಡೆಯೊಳೊದವಿದ ಪಲವು ಕೈದುಗಳನಲ್ಲಿ ಜಾಡಿಸಿ ತೊಳೆದು (ಕೈಮಿಫಾ. 
೩೦-೦೪); ಮುಸುಂಕುವ ಕೆಂದೂಳಂ ಬೀಸಿ ಜಾಡಿಸುತಂ (ರಾಮಾಶ್ಯ .೧೦೨-೬): 
ಹಿಂಗಾಲು ಜಾಡಿಸಿ ಕೊಸರಿಕೊಂಡು ಓಡಿಹೋಯಿತು (ಮುಂಬಯಿ. ೪-೭೪): 
ಒಂದು ಎಲೆಯ ಮೂಲೆಯನ್ನು ಹಿಡಿದು. ಧೂಳು ಜಾಡಿಸಿ (ದೀಪಹ. 
11 a); ಬಾಲ ಜಾಡಿಸುವಿಕೆಯಿಂದ . . . ಉಳಿದ ದನಗಳೂ ಏಳು 
ವುದುಂಟು (ಬಂಗಾಹೆ. ೫೫). ೩. ದೂರಮಾಡು ; ಕಳಚು ; ಬಿಸಾಡಂ: 
ಎನ್ನ ಸಮಾನ ಮಾಯೆಯ ಜಜೀದು ಜಾಡಿಸುವ ಬಲ್ಲಿದರದಾರುಂಟು 
(ಪ್ರಭುಲೀ. 6-೧9): ಮುಂದಿರ್ದ ಗೋವ ಕೈಯಿಂ ತಡಹಲು ಬೀಳುತಂದು 
ಜೀವವ ಜಾಡಿಸಿದುದು (ಕಂನವಿ. ೩-೧೬). ೪. ರಭಸಗೊಳ್ಳು; “ಶಕ್ತಿ 
ಯನ್ನೆಲ್ಲಾ ಉಪಯೋಗಿಸು” (ಪ್ರಭಣ್ಮ) : ಕನಕದೀಪಸ್ತಂಭವನು ತುದಿ 
ಮನೆಯ ಜಾಡಿಸಿ ನೋಡಿ ಕಿತ್ತನಂ ಬಾಲದಂಡದಲಿ (ಮೈರಾಕಾ. ೪-೩೦) ; 
ಜಾಡಿಸಿ ಬರುವ ಪೆಟಲ ಗುಂಡುಗಳ ಮೇಲೀಡಿಆ್‌ದರಿವ ಬಾಣಗಳ (ಕಂನವಿ. 
೦೪-೨೨): ೫. ನಿಂದಿಸಂ; ಹೀಯಾಳಿಸು : ನಮ್ಮಯ ಗುರುವನೀಪರಿ 
ಜಜದು ಜಾಡಿಸಿ. . . ನುಡಿಯಲಮನ್ಮುವರೆ (ಪ್ರಭುಲೀ. ೧೩-೮): ಈ 
ವಿಷಯವನ್ನು ಕುರಿತು ತನ್ನ ಭಾಷಣದಲ್ಲಿ ಚೆನ್ನಾಗಿ ಜಾಡಿಸಿಬಿಟ್ಟನು 
(ಕೂಢಿ). ೬. ಚಿಮ್ಮು; ಹೊರಸೂಸು; ವ್ಯಾಪಿಸು: ಜಾಡಿಸುವ 
ರುಲ್ಲರಿಯ ಮೋಟ್‌ಗೆ ನೀಡಿ ಮರಳುವ ಸೀಗುರಿಯ (ಕುಪ್ಕಾಳ. ೪-೨೭); 
ಕಾಡುಗಿಚ್ಚೆದ್ದು ಕಾದಿಹೆ ಬೂದಿ ತನಿಗೆಂಡ ಜಾಡಿಪ ಕಿಡಿ ಹೊಗೆಮಸಗಿ 
ನೀಡುವ ದಳ್ಳುರಿಗಳ ದಾವದಿಂ (ಕಂನವಿ. ೧೮-೪೬), ವ. ಸಿಡಿಸು; 
ಕೆಡಹು : ಬಳೆಗಾಆ ಬೋಗಾಟ ತಿಲವಿಘಾತಕ ವಾಸಿಗ . . . ಜಂಗುಳಿಗ 
ಕೇರಿಗಳೊಳಗೆ ಜಾ[ಪಾಕಾಂ. ರಖಾ]ಡಿಸಿದನಂ ಶಿಖಾಳಿಗಳ(ಕೊರರಾ.8-೮-೫೩). 
೮. ಭೇದಿಯಾಗಂ; ವಿರೇಚನವಾಗಂ; ಕಾಲರಾ ಬಂದಂತೆ ಹೊಟ್ಟೆ ಜಾಡಿಸಿ 
ವಾಂತಿಯಾಗಿ (ಗ್ರಾಮಾಯ. ೧೫೮): ಒಂದು ಸಲ ಜಾಡಿಸಿಹೋಯಿತು. 
ಆಮೇಲೆ ಹೊಟ್ಟೆ ಹಗುರವಾಯಿತು(6ೂ9). ೯. (ಮಳೆಯ ವಿಷಯದಲ್ಲಿ) 
ರಭಸದಿಂದ. ಬೀಳು ; ಸುರಿ: ಮಳೆಗಿಳೆ ಏನಾದರೂ ಜಾಡಿಸುತ್ತದೋ 
ಏನೋ (ಹೊಸಕ್ಷ. ೧೦೦೬). ೧೦. ಏಟಂಕೊಡು ; ಹೊಡೆ; ಬಾರಿಸು: 
ಜಯಂತನ ಜಡೆಯಂ ಪಿಡಿದು ಜಾಡಿಸಿರಿ (ಸಇಗಂಧಿ. ೩೦೪-೦೦) ; 
ಜಾಡಿಸುವನಾಗೆ ಜಾಡಿಸಿದೊಡೂಣೆಯವೇನು(ಹೆದೈರ. ೪-೧೪). ರಭಾಡಿಸು: 
ವಿ. ಪಕ್ಕ ದ್ವಂದ್ವಂಗಳಂ ರಖಾಡಿಸಿ.. . ಕೂಗಿತಾ ತಾಮ್ರಚೂಡಂ 
(ಸೂಕ್ತಿಸು, ೯-೩೦): ಬ್ಯಾರಿಗಳು ಕಾಲನ್ನೊಮ್ಮೆ ರಭಾಡಿಸಿ ಆ ಉರುಳಿನ 
ಕಡೆಗೆ ಉಪೇಕ್ಷೆಯಿಂದ ನೋಡಿ (ಮುಂಗಾಮು. 3). ೫. ರಾಯನಹಿತರ 
ಜಜ್‌ದು ರಭಾಡಿಸಿ ಬೀದಿವರಿವನು 'ರಾಯದಳದೊಳಗೆ (ಕುವ್ಕಾಗ. `೪-೩). 
ಹಿ. ಮಂಗಳದ ರಿಂಗಣ ರಭಾಡಿಸಿತು ವೈವಾಹಮಂಟಪವ 
(ಕುವ್ಕಾಅ. ೧೨-೦೩). ಲೆ. ಮುಂಜಾನೆಯಿಂದ ರಭಾಡಿಸತದ, ನಾಳೆ 
ಡಾಕ್ಟರಿಗೆ ತೋರಿಸಬೇಕು (ರಕ್ತಧ್ವ. ೬೦). ೧೦. ಜಜಿಿವ ಕಹಳೆಯ 
ರಖಾಡಿಸುವ ಜರ್ಣುರದ ಡಿಂಡಿಮ ಡಮರು ಪಟಹದ (ಕುವ್ಕಾಕ. ೦೦-೮); 
ಬಾರಕೋಲಿನಿಂದ ಎತ್ತುಗಳಿಗೆ ರಭಾಡಿಸಿ ದನು (ಜಾಬಲ. ೩೫). ೧೧. 
ನಿರ್ದಾಕ್ಷಿಣ್ಯದಿಂದ ವರ್ತಿಸು; ದಬಾಯಿಸು : ನೀವು ಪಾಲಿಟಿಕ್ಸ್‌ 
ಮೇಲೆ ಏನಾದರೂ ರಖಾಡಿಸಿ ಬರೆದರೆ ಒಳ್ಳೆಯದು (ಕಮಳ. ೧೩೭). 


ಜಾಡ್ಯತೆ 


ಕ 


ಜಾಡಿಸಿಕೊಳ್ಳುಎ೧. ಬಾರಿಸು: ಡವುಡೆ ಜೇಗಟೆ ಮಲಹರಿಯ ಜಾಡಿಸಿ 
ಕೊಂಬ ಪ್ರವುಡೆಯರಿರ್ದರಿಕ್ಕೆಲದಿ (ಮೋಹತ.೨೦-೩೪). ೨. ಒರಸಿಕೊಳ್ಳು: 
ಮೈಮೇಲೆ ಚೆಲ್ಲಿದ್ದ ಕುರುಳನ್ನೆಲ್ಲಾ ಪಿಂಚದಿಂದ ಮೃದುವಾಗಿ ಜಾಡಿಸಿ 
ಕೊಂಡರು (ದಾನಚಿಂ. ೧. [ - ತೆಲು. ಜಾಡಿಂಚು] 


5| ಜಾಡು, ಜಾಡೆ,, ಜೇಡು (ನಾ). ೧. ನಡೆದು ನಡೆದು ಸವೆದ ದಾರಿ ; 


10 


20 


25 


ಹಾದಿ: ಆ ಜಾಡು ಬಹಳ ಸಮೆದು ಹೋಗಿರುವುದರಿಂದ ಅಲ್ಲಿ ಆಗಾಗ್ಗೆ 
ಗಾಡಿಗಳು ಬೀಳುತ್ತಲೇ ಇರುತ್ತವೆ (ನಮ್ಮೂರ. ೧೩೦); ರಥವು ಬಂದ 
ಮಾರ್ಗವನ್ನು ನಿರೀಕ್ಷಿಸಲು ದಾರಿಯ ಜಾಡೂ ಕಾಣಬರಲಿಲ್ಲ(ಶ್ರೀರಾಪ. ೧೬): 
ಆಗಾಗ್ಗೆ ನೆಕ್ಸುದೋವನ ಬಂಡಿ ಸಮೆದ ಜಾಡಿನಿಂದ ಹೊರಗೆ ಬರ 
ಬೇಕಾಗುತ್ತಿತ್ತು (ಪುನರು. ೩೫೭). ೨. ಸುಳಿವು; ಗುರುತು : ಕಳ್ಳರುಂ 
ಕಂಡು ಜಾಡ ತೋರ್ದಪನೆನುತಲಿ ಕರೆದೊಯ್ದು (ಗುರುಡಾ. ೮-೬೪): 
ಬೇಡ ನೀನೀ ಪೆಂಗಳಿರುತಿಹ ಜಾಡ ಕಂಡೈದುವರೆ ನಡೆನಡೆ (ಅರ್ಜಾವಿ. 
೧೬-೩೮) ; ಮೃಗಗಳ ಜಾಡನು ಶಿಳಿಯುತ ನೀಡುತ ಕೈಗಳ (ಹಮಡ, ೧೬). 
೩. ರೀತಿ; ಕ್ರವಂ; ಸಂಪ್ರದಾಯ: ನಮ್ಮ ಸಾಹಿತ್ಯ ವಿಮರ್ಶೆಯೂ 
ಇಂಗ್ಲಿಷಿನ ಜಾಡನ್ನೇ ಬಲುಮಟ್ಟಿಗೆ ಹಿಡಿಯುತ್ತಿದೆ (ಸಮಾಲೋ. ೧೧೧). 
೪. (ಹಳ್ಳವಾದ) ಗೀರು, -ಗೆರೆ: ಕೆಳತುಟಿಯ ಜಾಡಿ (0£00೪9)ನಲ್ಲಿರುವ 
ನಾಲ್ಕು ಗೆಟ್ಟಿ, ಚೂಪು ಬಾಕುಗಳು ಅಥವಾ ಸೂಜಿಗಳು . . . ರಸವನ್ನು 
ಎಳೆಯುತ್ತವೆ (ಕೀಏಜಿ. ಒಟ. ಜಾಡ್ಕೆ : ೧. ದೇವಯಾನಿಯು ನಡೆದ 
ಮಾರ್ಗದ ಜಾಡೆಯನ್ನು ಹಿಡಿದುಹೋಗಿ (ಕೃವಾಆ. ೦೨೦). ೨. ಉಚ್ಛ್ರೈಶ್ರ 
ವಸ್ಸುವಲ್ಲಿರುವ ಜಾಡೆಯರಿತೊಯ್ಯಲೋಸುಗ ಬಂದು ಯಿಹರು (ಸಾಗಂಧಿ. 
೧೦-೯೯). ೩. ಅವರೂ ಅವರ ಜಾಡೆಯನ್ನು ಹಿಡಿಯುವರು (ಭೀಷ್ಮಡ. 
0೨೫. ಜೇಡು : ೧. ನೇಖಲಕೆಆ್‌ಯಂಂ ನೇತು ಬಡಗ ಕಗ್ಗಲ್ಲ ಜೇಡು 
ಎಡಿದ ಹಿರದು ಹಾಳಕೊಕ್ಕರಣೆ ವಿಡಿದು (ಎಕ. ೫11, ತುಮಕೊ. ೩೮-೪೮; ಸು. 


1160), [ ದೇ.॥ ತಮಿ. ಚಾಟೈ ; ಮಲ. ಚಾಡ, ಚಾಡೆ; ತೆಲು. ಜಾಡ] 


ಜಾಡುಹಿಡಿ (ಕ್ರಿ). ೧. ದಾರಿಯನ್ನು ಹಿಡಿ. ೨. ಸುಳಿವನ್ನು ತಿಳಿ ; 


ಸುಳಿವು ಹಿಡಿ: ಕಡುಜಾಣನಾದ ಪವನಜನು, ಆ ಸೂಚನೆಯ ಜಾಡು 
ಹಿಡಿದು ಸರಿಯಾಗಿ ಅರಿತುಕೊಂಡನು (ಭಾಮಣ. ೭೯). ೩. ಸಂಪ್ರದಾಯಂ 
ವನ್ನು ಅವಲಂಬಿಸು. (ಜಾಡು 4 ಹಿಡಿ (ಪಿಡಿ) 


ಜಾಡೆ, “ಜಾಡು' ನೋ. 


80 ಜಾಡ್ಕೆ "ರುಖಾಡೆ' ನೋ. 


FN 


0 


45 


ಜಾಡ್ಯ (ನಾ). ೧. ಚಳಿ; ಕುಳಿರು; ಶೈತ್ಯ. ೨. ನಿರುತ್ಸಾಹ; ಔದಾ 


ಸೀನ್ಯ : ಇಂದಿನೀ ಸಂಗ್ರಾಮಜಯದಲಿ ಬಂದ ಜಾಡ್ಯವಿದೇನು (ಕುವ್ಕಾಗ. 
೪-೪೯); ಸೂರ್ಯಾತಪವೆ ಚಂದ್ರಿಕಾರೂಪದಿಂ ಪರಿಣಮಿಸಿ ಲೋಕದ ಜಾಡ್ಯ 
`ಸಂತಾಪಂಗಳಂ ಪರಿಹರಿಸುವಂತೆ (ಸೌಗಂಧಿ- ೬೧೫-3೦): ಮಧುವಿನೊಲುಮೆ 
ಗನಸು ಸುಳಿದು ಮರದ ಜಾಡ್ಯವನ್ನು ತಿವಿದು (ಮಾಂದಳಿ. ೩೪-೨೦). 
೩. ಅನಾರೋಗ್ಯ ; ಬೇನೆ; ಜಡ್ಡು: ಒಂದು ಹೊಟ್ಟಿಯನೋವು 
ಮತ್ತೊಂದು ತಲೆನೋವು ಜಾಡ್ಕಗಳೆರಡನು ಹೀಗೆ ಕರೆದಾಗ ಬರುವಂತೆ 
ಕೊಟ್ಟಿದೆ ದೈವವು (ಇಂಡಾಪ. ೧೮೧-೯27: ಇದೇನು ಜಾಡ್ಯ ಬಂತಪ್ಪ 
(ಮುನಿಮಾ. ೬೦). ೪. ದಡ್ಡ ತನ. "ಜಾಡ್ಯಬಂದ್ಧಿ' ಪರಾ. [ಸಂ.] 


ಜಾಡ್ಯತನ (ನಾ). ಆಲಸ್ಯ ; ಜಡತೆ: ಸಕಳವ್ಯಾಪಕನಾಗಿ ಜಾಡ್ಯತನೆಮಂ 


ಬಿಟ್ಟಿರ್ದ ಪದ್ಮಾಸನಂ (ಎಇ. ೫೪111, ೨೦೪-೨೦: 1162): ಜಪದ ಜಿಹ್ವೆಗೆ 
ಜಾಡ್ಯತನ[ಪಾಕಾಂ. ಗುಣ]ವಾಯ್ತು (ತೊರರಾ. ೩-೯-೨೬). 
[ ಜಂಡ್ಯ + - ತನ) 


ಜಾಡ್ಯತೆ (ನಾ).ಐಜಾಡ್ಕತನ: ಅತಿ ಬಿಸಿಲು ಗಾಳಿ ಕಲುಮುಳು ಕ್ಷುತ್ತಿಪಾಸೆ 


ಜಾಡ್ಯತೆಗಳೆಂಬಂತಿವಜ ಕಾಟದಿಂ ಮೊಳೆವ ಧಾವತಿಯನಣಯದೆ (ಹಡಳಾ. 


೯-೩೦). [ ಸಂ. ಜಾಡ್ಕತಾ) 


ಜಾಡ್ಯಬುದ್ಧಿ 


ಜಾಡ್ಯಬುದ್ಧಿ (ನಾ). ೧. ದಡ್ಡತನದಿಂದ ಕೂಡಿದ ಬುದ್ಧಿ ; ಮಂದ 
ಬುದ್ಧಿ. ೨. ದಡ್ಡ; ಅವಿವೇಕಿ: ಅದನಾಕರ್ಣಿಸಿ ಜಾಡ್ಯಬುದ್ಧಿ 
ತೊಲಗೆಂದೇಳ್ತೆಂದಂ (ರಾಜರೀ. ೦-೭೩). [ ಜಾಡ್ಯ * ಬುದ್ಧಿ ] 
ಜಾಣ್‌, ಜಾಣು (ನಾ). ಜಾಣತನ ; ಚಾತುರ್ಯ ; ನಿಪುಣತೆ ; ಬುದ್ಧಿ 
ವಂತಿಕೆ; ಪೂರ್ವಕಾವ್ಯರಚನೆಗಳಂ ತಾಂ ಮೊದಲೊಳ್‌ ಕಲ್ತಂಗಲ್ಲದೆ ಪದ 
ದೊಳ್‌ ಜಾಣುಂ ಬೆಡಂಗುಮಕ್ಕುಮೆ ಕೃತಿಯೊಳ್‌ (ಕವಿರಾ. ೧-೯); ಎನ್ನೀ 
ಕಬ್ಬದೊಳೆಂದುಂ ಸನ್ನಿದಮಾಗಿರ್ಕೆ ಕಣ್ಣಮಯ್ಯನ ಕಡುಜಾಣ್‌ (ಕಬ್ಬಿಕಾ.೪): 
ಜನ್ನನ ಜಾಣ್‌ ಮಧುರನ ಮಾಧುರ್ಯಂ ರನ್ನನ ರಸಿಕತ್ವಂ ಗುಣವರ್ಮನ 
`ಬಿನ್ನಣಂ (ಜಯಕಾ. ೦-೧೦) ; ಜಾಣಿರ್ಕೆ ಜನದೊಳೆಲ್ಲಂ (ಚಿಕವಿ. ೧-೯೭). 
ಜಾಣು: ಜಾಣಿನ ಬೆಡಂಗು ವಿಬುಧ ಪ್ರೀಣನಕರವೆನಿಸಿ ನೇರ್ಪು ನೇರ್ವೊಡೆ 
ವೇಬ್ದ ೦ (ಸುಕುಮೂ. ೧-೩೯): ಜಾಣಿನಲಿ ಭೃಗು ಮುಖ್ಯ ಯಷಿಗಳಿಗೆಂದನಾ' 
ಮುನಿಪ (ಕುವ್ಮಾಆ. ಓರಿಇ. ೨೫-೫೬). [ ಆಪ್ರಾ. ಜಾಣ. / ಸಂ. ಜ್ಞಾ ನ] 
ಜಾಣ (ನಾ). ಬುದ್ಧಿವಂತ ; ಕುಶಲ; ಚತುರ: “ ಕೃತಹಸ್ತಂ ಕುಶಲಂ 
ಶಿಕ್ಷಿತಂ , . . ಜಾಣಂ” (ವಸ್ತುಕೋ. ೯೯.೩) ; ಕುಲಿಶಿತವರಲ್ಲದೆ ಮತ್ತಂ 
ಪೆಆರುಂ ತಂತಮ್ಮ ನುಡಿಯೊಳೆಲ್ಲರ್‌ ಜಾಣರ್‌ (ಕವಿರಾ. ೧-೩೯); ಆತನ 
"ನೋಡು ಗರುಡಿಯ ಜಾಣ ದ್ರೋಣನನು (ಕುವ್ಕಾಭೀ. ೩-6): ಮಾತಿನಲಿ 
ಸೋತವನೆ ಜಾಣ (ಸರ್ವಜ್ಞ. ೦೩೪೨) ; ಜಾಣಂ ಬೀಣೆಯನೀ ಕುಮಾರ 
ಚಿಕದೇವಂ ಬಾಜಿಸುತ್ತಿರ್ಪಿನಂ (ಚಳವಿ. ೪-೧೧೧) ; ಜಾಣನಿಗೆ ಮಾತಿನ 
ಪೆಟ್ಟು ಕತ್ತೆಗೆ ಲತ್ತೇಪೆಟ್ಟು (ಗಾರು. [ಜಾಣ್‌ + - ಅ) 
ಜಾಣಗ (ನಾ). ಎ ಜಾಣ. ಜಾಣಗಿತಿ' ಪರಾ. 
[ ಆಪ್ರಾ. ಜಾಣಗ. / ಸಂ. ಜ್ಞಾಯಕ] 
ಜಾಣಗಾತಿ (ನಾ). ಬುದ್ಧಿ ವಂತೆ; ಜಾಣೆ: ಅತ್ಯಂತ ಜಾಣಗಾತಿಯರು 
ಸೊಲ್ಲಿಸುವ ಸಾಹಿತ್ಯ ಪಾಠಕ ಪ್ರಮದೆಯರು . . . ಬಂತು ಮತ್ತೇಭಗ 
-ಮನೆಯಿರ್ದೆಡೆಗೆ (ಮೋಹತ. ೨೭-೧೦). [ಜಾಣ - ಕಾತ್ಮೀ) 
ಜಾಣಗಿತಿ (ನಾ). ಎ ಜಾಣಗಾತಿ : ಚಾಣಗಿತಿ, ಬಳೆಗಾರಿತಿ, ಬಾಣಸಿಗಿತಿ 
(ಭಾಷಾಭೂ. ೧೯೪ ಉದಾ). [ಜಾಣಗ+- ಇತ್ತ, (<೭ ಇತ್ತಿ)] 
ಜಾಣಗಿವುಡು (ನಾ). ತನಗೆ ಬೇಡದುದನ್ನು ಕೇಳದವನಂತೆ ಇರಂವುದಂ: 
ಈಚೀಚೆಗೆ ಈತನಿಗೆ ಜಾಣಗಿವುಡು ಹೆಚ್ಚಾಗಿದೆ (ರೂಢ). 
[ಜಾಣ + ಕಿವುಡು (-ಕಿವುಂಡು) ] 
ಜಾಣತನ .ಜಾಣ್ರನ' ನೋ. 
ಜಾಣಪಣ (ನಾ). ಐ ಜಾಣತನ : ಜಾಣಪಣವಿಡಿದು ಶಿವಸುದರ್ಶನಪಾಣಿ 
ಗಳಿಗಹುದು (ಕುವ್ಯಾವಿ. ೭-೪೫): ತಾಗುವ ಸೀಳುವೇಳುವ ಜಾಣಪಣ 
ವಿಬ್ಬರಲಿ ಸರಿಯಾಯ್ತು (ಉತ್ತರಾ. ೧೬-೪೭) : ಒಡ್ಡವಣೆ, ಚಡ್ಡಣೆ .. . 
ಅವುಗಳ 'ಣೆ' ಅಂತ್ಯವೂ ವೀರಪಣ, ಜಾಣಪಣ, ವಿಸ್ತಾರಪಣ ಈ 
ಭಾವನಾಮಗಳಲ್ಲಿಯ 'ಪಣ' ಉಪಪದವೂ ಮರಾಠಿಯ ಕಂಡಿತವಾದ 
ಪ್ರಭಾವವನ್ನು ತೋರಿಸುತ್ತವೆ (ಕಸಾಡ. ೨೬೦). [ಜಾಣ - - ಪಣ್ಯ 
ಜಾಣಪ್ಪು (ಕ್ರಿ). ಚಾತುರ್ಯವನ್ನು ಹೊಂದು; ಕಂಶಲತೆಯನ್ನು ಪಡೆ: 
ಪೊಳೆವ ಪಲ್ಗಳನಂದುಣಕ ತೊಗಲೆಂದು ಜಾಣಪ್ಪಿ ವಿರಿಂಚಿ ಮಾಡಿದ ಸುವರ್ಣ 
ತುಳಾವರದಂಡಮೆಂಬವೋಲೊಪ್ಪ ಮನಾಳ್ಡುದಾ ನರಪಕಾಂತೆಯ 
ಸೌಂದರ ನಾಸಿಕಾಂಕುರಂ (ಬಾಧಪು. ೨-೫೦). [ಜಾಣ + ಅಪ್ಪು; ) 
ಜಾಣವಕ್ಕಿ "ಜಾಣ್ವಕ್ಕಿ' ನೋ. | 
ಜಾಣವಿಕೆ "ಜಾಣಿಕೆ' ನೋ. 
ಜಾಣವೆಣ್‌, ಜಾಣವೆಣ್ಣು (ನಾ). ಬುದ್ಧಿವಂತೆ ; ಜಾಣೆ; ಚತುರೆ | 
ಮಂಡಲದೊಳಗೀ ನೀಜಕಿಯಂದದ ಜಾಣವೆಂಡಿರ ಕಾಣೆ ನಿನ್ನಾಣೆ (ಕಂನವಿ. | 
೧೦-೧). ಜಾಣವೆಣ್ಣು : ಕಣ್ಣಮನವನಿರ್ಕುಳಿಗೊಳ್ಳೆ ಕಡುಜಾಣವೆಣ್ಣು | 
ಗಳಧಿದೇವಿ ಕೇಳು (ಮೋಹತ. ೪-೨). [ಜಾಣ+ ಪೆಣ್‌] 


೩೦೩೧ 


ಲಾ 


20 


30 


40 


45 


ಜಾಣೊಡೆಯ 


| ಜಾಣವೆಣ್ಣು 'ಜಾಣವೆಣ್‌' ನೋ. 

ಜಾಣಸೇಕರ (ನಾ). ಬುದ್ಧಿವಂತರಲ್ಲಿ ಶ್ರೇಷ್ಠ; ಚತುರರಲ್ಲಿ ಅಗ್ರೇಸರ: 
ಜಾಣಸೇಕರ ನಿನ್ನೆಡೆಯೊಳಗೆಳ್ಳಿನಿತೂಣೆಯವಿಡಿದ ಕಾರ್ಯಗಳ ಕಾಣಿಸಿ 
ಕೊಂಡೆನಾದೊಡೆ ಕೇಳು (ಕಂನವಿ. ೬-೧೬೮). [ಜಾಣ +ಸೇಕರ] 

ಜಾಣಾಂಕಿ "ಚಾಳಾಂಕಿ' ನೋ. 

ಜಾಣಾಯಿಲ, ಜಾಣಾಯ್ಲು (ನಾ). ಎ ಜಾಣ: “ಜಾಣಾಯಿಲ [ಪಾಕಾಂ. 
ಯ್ಲ]ನೆನಲ್ಕೆ ಜಾಣನೆಂದಟ್‌ಗೆ ಬುಧರ್‌ ” (ಥಾರನಿ. ೨೬. ಜಾಣಾಯ್ಲ: 
ಅವರು ಪೂರ್ವರು ಪರಶುರಾಮಪ್ರವರರನು ಮೆಚ್ಚಿಸಿದೆವೀಗಳಿನವರು 
ಕಡುಜಾಣಾಯ್ಲರೆಂದು ಸುರೇಖರೆಂದಿಹರು (ಕುವ್ಕಾಛೀ. ೯-೩೩). 

[ ಜಾಣ್‌ + - ಆಯಿಲ್ಯ)] 

ಜಾಣಾಯ್ಲ "ಜಾಣಾಯಿಲ' ನೋ. 

ಜಾಣಾಯ್ಲತನ (ನಾ).ಎಜಾಣತನ: ವಿಪ್ರವೇಷದ ಜವನಿಕೆಯ ಜಾಣಾಯ್ಲ 
ತನದಿಂದವಗಡಿಸಿ ಹೊಕ್ಕಿರಿಯಪದ್ವಾರದಲಿ ನೃಪಸಭೆಯ(ಕುವ್ಮಾಸೆ. ೨-೬೮): 

[ ಜಾಣಾಯ್ಲ (<ಜಾಣಾಯಿಲ) + - ತನ) 

ಜಾಣಿ; (ನಾ).ಎಜಾಣೆ: ಜಾಣಿ ಬಾರೆ ಕಮಲಪಾಣಿ ಬಾರೇ (ತೀರ್ಥಮ. ೧೪): 

ಇಲ್ಲಿ ಬಾ, ಹೆಜ್ಜೆಗಳ ಕುಣಿಸಿ ತೋರಿಸು, ಜಾಣಿ (ನೆಲಮು, ೬-೧೯). 
[ಜಾಣ * -ಇ್ಯ)] 

ಜಾಣಿ, (ನಾ). (?) : ಇವ ಮೂಲಿಅ ಕಾಳಿಕೆಯ ಕಳೆದು ಈ ಹನ್ನೆರಡ 
ಜಾಣಿಯಲ್ಲಿ ದಾಂಟಿ ಒಂದಟ ಮೇಲೆ ನಿಂದು ಅಂದವಳಿಯದೆ (ವಡಸಂ. 
೩೨೩-೧೨೦). [72] 

ಜಾಣಿಕೆ, ಜಾಣವಿಕೆ (ನಾ). ಎ ಜಾಣ್‌ : ಇಂತಿದು ಲಿಂಗಜಂಗಮದ .ಜಾಣಿಕೆ 
[ಪಾಠಾಂ. ಜಾಣ್ಮೆ] ಕಾಣಿರೆ (ಡನ್ನವ. ಕ. ೨೦೪-೪8೪); ಆಂ ಕೀರ್ತಿವರ್ಮನೆಲ್ಲಾ 
ವೀಣೆಗಳೊಳು ಜಾಣಿಕೆಯುಂಟು (ಫುಣ್ಕಾಸ್ತೆ. ೭-೬೬ ವ); ಜಾಣವಿಕೆ: 
ಜಾಣವಿಕೆ ಲೇಸಾದುದೇನೆನ್ನಬೇಕಿದಕೆ ಪ್ರಾಣೇಶನುಂ ಮುಳಿದರಾರಿನ್ನು 
ಕಾವವರು (ಪರಶು. ೧೭-೧೩). [ ಜಾಣ ಇಕಿ] 

ಜಾಣಿಮೆ "ಜಾಣ್ಮೆ' ನೋ. 

ಜಾಣಿಲಿ (ಗು). ಬುದ್ಧಿಯಿಲ್ಲದ. “ಜಾಣಿಲಿವೆಣ್‌' ಪರಾ. 

[ ಜಾಣ + - ಇಲ್ಲಿ] 

ಜಾಣಿಲಿವೆಣ್‌ (ನಾ). ದಡ್ಡ ಹೆಂಗಸು ; ಕೌಶಲ್ಯವಿಲ್ಲದ ಹೆಣ್ಣು : ನಿನ್ನೀ 
ಕಬ್ಬದ ಸೊಗಸನೆಮ್ಮನ್ನರಪ್ಪ ಜಾಣಿಲಿವೆಣ್ಗಳೆ ಕೊಂಡಾಡುವರಲ್ಲದೆ ಬಲ್ಲರೇ 
ನೊಲ್ವರೆ (ರಾಮಕ್ಕ. ೧೦೮-೨೫). [ ಜಾಣಿಲಿ * ಪೆಣ್‌) 

ಜಾಣಿಸು (ಕ್ರಿ). ತಿಳಿ; ಅರ್ಥವಾಗಂ; ಗ್ರಹಿಸು (?) : ಕಳವಳಿಸಿ ತನ್ನರ್ಥ 
ಜಾಣಿಸದೆಂದು ದುಗುಡದಲಿ (ಸಂಭಪ. ೦೦-೨೨). [ ಜಾಣ + - ಇಸ್ಕು] 

ಜಾಣು "ಜಾಣ್‌' ನೋ. 

ಜಾಣುಮೆ "ಜಾಣ್ಮೆ' ನೋ. 

ಜಾಣುವೆ "ಜಾಣ್ಮೆ' ನೋ. 

ಜಾಣೆ (ನಾ). ಬುದ್ಧಿವಂತೆ ; ಚತುರೆ ; ನಿಪುಣೆ: ಜಾಣೆಯಲ್ಲದ ಸ್ತ್ರೀಯಿಲ್ಲ 
ಹುಸಿಯದ ವ್ಯವಹಾರಿಯಿಲ್ಲ (ಪಂಡತಂ. ತೂಗಿ ನೆಲಿದರ್‌ 
ಶರ್ವಾಣಿಯಂ ಜಾಣೆಯರ” (೧ರಕ. ೩-೬೯): ಜನರಿವಳನು ಪೋಲ್ವ ಜಾಣೆ 
ಜಗದೊಳಿಲ್ಲೆನೆ ಚಾತುರ್ಯವಡೆವಳು (ಹದಿಬ. ೧-೩೪): ಕೆಟ್ಟ ಅಡಿಗೆ 
ಅಟ್ಟೋಳೆ ಜಾಣೆ (ಗಾಜಿ). [ಜಾಣ+ - ವ್ಯ] 

ಜಾಣೆವೆಣ್ಣು (ನಾ).ಎಜಾಣೆ: ಜಾಣೆವೆಣ್ಣುಗಳರಸಿ ನೀ ಕೇಳು ಸರೋಜಾಂಬ 
ಕನ ಸತ್ಕೃತಿಯ (ಮೋಹತ. ೩೬-೨). [ ಜಾಣೆ + ಪೆಣ್ಣು (ಎಪೆಣ್‌) 1 

ಜಾಣೊಡೆಯ, (ನಾ). ಜಾಣತನ ಉಳ್ಳವನು ; ಬುದ್ಧಿವಂತೆ: ಒಡೆಯ 
ಪ್ರತ್ಯಯಕ್ಕೆ - ಪೆರ್ಮೆಯೊಡೆಯಂ . . . ಜಾಣೊಡೆಯಂ (ಶಮದ. ೨೦೬ 

[ಜಾಣ್‌ +೬ - ಒಡೆಯ] 


೯೩-೩); 


ಪ್ರಯೋ). 


ಜಾಣೈಡು 


ಜಾಣೈಡು "ಜಾಣ್ಗೆಡು' ನೋ. 

ಜಾಣ್ಸಿಡು 'ಜಾಣ್ಗೆಡಂ' ನೋ. 

ಜಾಣ್ಣೂಡು (ಕ್ರಿ). ಚತುರತೆಯನ್ನ ಹೊಂದು; ಕಂಶಲತೆಯಿಂಂದ 
ಕೂಡಿರಂ : ಜಾಣ್ಣೂಡಿ ವಳಾಸದಿಂ ಸುಳಿದೊಡಿನ್ನು ಮಿವಳ್ಳುಳಿದೈದಳೇ 
(ರಾಜಶೀ. ೦೦-೧೦೦). [ಜಾಣ್‌ + ಕೂಡು] 

ಜಾಣ್ಣೆಡು, ಜಾಣ್ಯಿಡು, ಜಾಣ್ಣಿಡು (ಕ್ರಿ). ಬುದ್ಧಿಗೆಡು; ಮತಿಗೆಡಂ : 
ಮಟುಕಂ ತೊಟ್ಟನೆ ಪುಟ್ಟಿ ನೊಂದು ಮತಿಗೆಟ್ಟೋವೆಂದು ಜಾಣ್ಗೆಟ್ಟು 
ಬೆಂದು (ಧರ್ಮಾಮೃ, ೧೨-೬೪); ಗಾಂಪಂ ಪುಣ್ಣೆಜ್‌ವ ಮಕ್ಷಿಕಂಬೋಲ್‌ 
ಜಾಣ್ಗೆಟ್ಟುಆ್‌ ಮಗ್ನನಪ್ಪಂ (ಉದೃಟ. ೦೦-6೩). ಜಾಣ್ಕಡು : ಜಾಣ್ಯಿಡೆ 
ಮುತ್ತುಂ ಮೆಟಸುಂಗೋದಂತಿರೆ , (ಕಮದ. ೬೫ ಪ್ರಯೋ). ಜಾಣ್ಣಿಡು: 
ರಂಜಿಸಿದರಮರಲಂಜಿಕೆಯರ್‌ ಜಾಣ್ಣಿಡದಾಡಿ (ಅಚಪು. ೩-೪೧): ಕಡಲತ್ತಣ್ಣೆ 
ಹರಿ ಬಂದುದಂ ಕಡುಜಾಣ್ಣಿಡದಟ್‌ದಾಗಳ್‌ (ಕಾವ್ಯಾವ. ೨೭೨); ಜಾಣ್ಣಿಡಲ್‌ 
ದಕ್ಷನಂ ತುಡುಕಿ (ನಂವಿಮಾ. ೧-೮). [ ಜಾಣ್‌ +ೆಡು;] 

ಜಾಣ್ಗೊಳ್‌ (ಕ್ರಿ). ಎ ಜಾಣ್ಣೂಡು : ನೃಪನಂ ಜಾಣ್ಗೊಂಡ ನಿಜಪುಗಲ್ಭ 
ವಚನದೆ ನುಡಿದಳ್‌ (ಕಾದಂಉ. ೭೬೩). [ಜಾಣ್‌ + ಕೊಳ್ಳೆ) 

ಜಾಣ್ಣಡೆ (ನಾ). ಬುದ್ಧಿವಂತಿಕೆಯಿಂದ ಕೂಡಿದ ನಡವಳಿಕೆ: ಪಂಡಿತೆ 
ಸ್ತ್ರೀವಿದೂಷಕಳಂತೆ ಜಾಣ್ಣುಡಿ ಜಾಣ್ಣಡೆಯಿಂದ ಅರಸನನ್ನೂ ಅರಸಿಯನ್ನೂ 
ಒಂದುಗೂಡಿಸುತ್ತಾಳೆ (ಕಸಾ. ೩೭೩). [ಜಾಣ್‌ 4 ನಡೆ) 

ಜಾಣ್ಣುಡಿ (ನಾ). ಜಾಣತನದಿಂದ ಕೂಡಿದ ಮಾತು ; ಚತಂರೋಕ್ತಿ : 
ಅನುನಯದಿಂದೆ ಪೊಚ್ಚೆ ಪೊಸ ಜಾಣ್ಣುಡಿಯಿಂದಮಿದಾದುದು(ಛಳಂದೋಂಬು. 
೦-೪೯ ಅಡಿಏ) ; ಇನಿತುಮಿವಿರ್ಕೆ ಮತ್ಕೃತಿಯೊಳೀಧರೆ ಬಣ್ಣಿಸೆ. . . 
ಕಣ್ಣಮನ ಜಾಣ್ಣುಡಿ ಪಂಪನ ರೀತಿ (ಜಗವಿ. ೧-೧೦); ಆತನೀಗಾವಗಮೆನ್ನ 
"ಜಾಣ್ಣುಡಿಗೆ ಮೆಯ್ಸಿರಿಯಂ (ಕಬ್ಮಿಕಾ. 9) ; ನಯವಿದರೆಲ್ಲರುಂ ಪೊಗಳೆ 
ಜಾಣ್ಣುಡಿ ಮಿಕ್ಕಿರೆ ಕಾವ್ಯಮಂ . . ಮಾಡಿ (ದಾಧಪು. ೧-೪೯). 

[ಜಾಣ್‌ + ನುಡ್ಡಿ) 

ಜಾಣ್ಣುಡಿಕಾರ್ತಿ (ನಾ). ಚಮಂತ್ಕಾರವಾಗಿ ಮಾತನಾಡುವವಳಂ ; 
ಮಾತಿನಲ್ಲಿ ಜಾಣೆ: ನಗೆಕಾರ್ತಿಯರ್‌ ಸಮಂತೋಲೆಯಕಾರ್ತಿಯರ್‌ 
ನೆಗಟ್ದಿ ಜಾಣ್ಣುಡಿಕಾರ್ತಿಯರ" (ಪಾರ್ಕೀಪು. ೧೨-೪). 

[ಜಾಣ್ಣುಡಿಕಾಟ + - ತ್ಮಿ, (<ಎ-ಇತ್ತಿ)] 

ಜಾಣ್ಣುಡಿಕಾಣ (ನಾ). ಬಂದ್ಧಿವಂತಿಕೆಯಿಂದ ಕೂಡಿದ ಮಾತುಗಳನ್ನೂ 
ಆಡುವವನು ; ಚತುರೋಕ್ತಿಗಳನ್ನ ಆಡುವವನಂ ; ವಾಕ್ಚತಂರ : 
"ಜಾಣ್ಣುಡಿಕಾರ್ತಿ' ಪರಾ. [ಜಾಣ್ಣುಡಿ * - ಕಾಟಿ] 

ಜಾಣ್ತನ, ಜಾಣತನ (ನಾ). ಎ ಜಾಣ್‌ : ಒಳ್ಗುಣಕ್ಕೆ ಕಣಿ ಶೌಚಕ್ಕಾಸ್ಪದಂ 
ಜಾಣ್ತನಕ್ಕೆ ಅವಟ್ಟೊಳ್ನುಡಿಗಾಣ್ಮಂ (ಪಂಡತಂ. ಸಾಸಿರ- 
ಜಿಹ್ವೆಯವಗೆ ಜಾಣ್ತನದೊಳು ಸಾಸಿರವಂಡಿ (ಜಯಕಾ. ೦೩-೦). ಜಾಣತನ; 
ಆಳ್ತನಂ, ಜಾಣತನಂ, ಎಗ್ಗತನಂ (ಕಮದ. ೨೧೧ ಪ್ರಯೋ): ಜಾಣತನದಲಿ 
ಕಾದಿ ಹಿಂಗುವ ದ್ರೋಣನಲ್ಲಳವಿಯಲಿ (ಕುವ್ಕಾಕ. ೧೬-೨೦). 

[ ಜಾಣ" + - ತನ] 

ಜಾಣ್ಪಡೆ (ಕ್ರಿ). ಜಾಣತನವನ್ನು ಹೊಂದು ; ಚಾತುರ್ಯವನ್ನು ಪಡೆ: 
ಕಣ್ಣೊಲದೊಳ್‌ 'ನಿವೃತ್ತಿಪರಿಣಾಮಮೊಡಂಬಡೆ ಧರ್ಮಶುಕ್ಲದೊಳ್‌ 
ಜಾಣ್ಬಡೆದಿಕ್ಕಿ ಕೈಯನು (ಪಂರಾಮಾ. ೨-೫೩) : ಜಾಣ್ಬಡೆದೆತ್ತಂ ಕೂಡಿ 
ಕೋಲಾಹಲಮನೆಸಪ ಚಕ್ರಾಳಿಯಿಂ (ರಾಜಶೇ. ೬-೨೩). [ಜಾಣ್‌ + ಪಡೆ) 

ಜಾಣ್ಬಾಣಿ (ನಾ). ಜಾಣತನದಿಂದ ಕೂಡಿದ ಮಾತು; ಚವಂತ್ಕಾರ 
ಯಂಕ್ತವಾದ ವಚನ ; ಚತುರೋಕ್ತಿ : ಕಣ್ಣಿಗೊರಟಾದೊಡೇಂ ನಿನ್ನ 
ರೂಪಂ? ಕಿವಿಗೆ ದಲ್‌ ಮಂತ್ರಮಧುರಂ ನಿನ್ನ ಜಾಣ್ಬಾಣಿ (ಶ್ರೀರಾಮಾ. 

[ ಜಾಣ್‌ + ಬಾಣ್ಮಿ] 


೧೧-೫) ; 


೩೯೦-೭೬೮). 


೩೦೩೨ 


[) 


10 


15 


96 


40 


46 


ಜಾತ 


ಜಾಣ್ಬಿಡು (ಕ್ರಿ). ಜಾಣತನವನ್ನು ಬಿಡು; ಮೂಢನಾಗು: ಕಣ್ಬರಿ ಪುತ್ರ 
ಮಿತ್ರವನಿತಾಜನದೊಳ್‌ ಸಮಸಂದು ರಾಜ್ಯಮಂ ಜಾಣ್ಬಿಡೆ ದುಃಖಹೇತು 
ವನಿದಂ ನೆಜಿ್‌ ತಾಳಿ (ಡಂದ್ರಪು. 3-೪೦). [ಜಾಣ್‌ + ಬಿಡು) 

ಜಾಣ್ಮತಿ (ನಾ). ಜಾಣತನದಿಂದ: ಕೂಡಿದ ಬುದ್ಧಿ; ಚುರುಕಾದ 
ಬುದ್ಧಿ : ಸುತ್ತಲುಂ ಕಾವಲಿರ್ಪದನವಳ ಜಾಣ್ಮತಿಗೆ ತಿಳುಹಿ (ಶ್ರೀರಾಮಾ. 
೪೯೭೨೩೦೮). [ಜಾಣ * ಮತಿ) 

ಜಾಣ್ಮರುಳ್‌ (ನಾ). ತಾನು ಜಾಣನೆಂದು ತಿಳಿದಂಕೊಂಡಿರಂವ ದಡ್ಡ : 
ರಾಮಸತಿ ತಾನಿರ್ಕೆ ಸಾಮಾನ್ಯೆ ಯಾದೊಡಂ ಪತಿತೆಯಪ್ಪಳೆ ಪೇಳ್‌ 
ಪಶಿವ್ರತಾನಿಷ್ಠೆಯಿಂ ಜಾಣ್ಮರುಳೆ ಓ ಕೋಣಪಕಿರೀಟಿ (ಶ್ರೀ ರಾಮಾ. 
೭೫೪-೧೩೨). [ ಜಾಣ್‌ + ಮರುಳ) 

ಜಾಣ್ಮಾತು (ನಾ). ಚತುರವಾದ ಮಾತು; ಬುದ್ಧಿ ವಂತಿಕೆಯ ನಂಡಿ; 
ಚವಂತ್ಕಾರದ ಮಾತಂ : ಕನ್ನಡದಿನೊಪ್ಪಂಬೆತ್ತು ಜಾಣ್ಮಾತಿನಿಂ ಪಲವುಂ 
ದೇಸೆಯಿಂ ಸಂದು (ಛರ್ಮಾಮ್ಮ. ೧೪-೧೬೭). . [ ಜಾಣ್‌ + ಮಾತು] 

ಜಾಣ್ಮೆ, ಜಾಣಿಮೆ, ಜಾಣುವೆ, ಜಾಣಂವೆ (ನಾ). ಜಾಣತನ; 
ಚಾತುರ್ಯ : “ಪ್ರಗಲೃತೆಯೆನಲು ಜಾಣ್ಮೆ” (ಮಂಗರಾ. ೧೩೩-೩೬) ; 
ಬಣ್ಣಿಸುವನ ಜಾಣ್ಮೆಗತರ್ಕ್ಯಮತುಳಮನುಪಮಮಧಿಕಂ (ಗಿರಿಕ. ೪-೪): 
ಜಾಣ್ಮೆ, ಕಡುಮೆ, ಮೈಮೆ(ಕಮದ. ೨೦೧ ಪ್ರಯೋ); ಅನುನಯಾಲಾಪಂಗಳಿಂ 
ಮಾನಿನಿಗೆ ತನ್ನಯ ಜಾಣ್ಮೆ ಮೆಜ್‌ಯಲು (ಬಸಪು. ೪೦-೨೩) ; ಪಕ್ಷಿಗೇತಕೆ 
ಬಹುದೀ ಜಾಣ್ಮೆಯೆಂದುದು ಚೊಕ್ಕ ಮಾತಿನ ರಾಜಕೀರ (ಧರಡ. ೬.೯೯). 
ಜಾಣಿಮೊ : ವಿತತ ಜಾಣಿಮೆಗೆ ಶಾರದೆಯೆಂದು ಭೂಪನ ಸತಿಯ ಜಗವು 
ಪೊಗಳುವುದು (ಕಂನವಿ. ೭-೬೧). ಜಾಣುಮೆ: ಸಮೇಳಂ ಮೆಟ್‌ವ 
ಜಾಣುಮೆಗೆಳಸಿ ನೆನೆವಂ(ಬಸಪು. ೪೨- ೨೫); ಹರಿವ ಯಮುನಾನದಿಯನಲ್ಲಿಗೆ 
ತರಿಸಿದವರಾರೆನಲು ಮಣಿಬಂಧುರದ ಬೆಳಗಿನ ಲಹರಿ ಮುಟೌದುದು ತನ್ನ 
ಜಾಣುಮೆಯ (ಕುವ್ಕಾಸ, ೦೨-೩೩); ಸುರೋರಗನರರ ಜಾಣುಮೆಗಾಣದ 
(ಕೈವಲ್ಕ. ೯-೭-೩); ಜಾಣುವೆ: ಹುರುಡು ಜಾಣುವೆ[ಪಾಕಾಂ. ಮೆ]... 
ಮಾಯಾಮಯದ ಮಹಿಳಾಜನ ವಿರಾಜಿಸಿತು (ತೊರರಾ. 
ಕವಿಗೆ ಗಡ ನಿನ್ನ ಜಾಣುವೆಯೆನಿತೊ ವಾಸಿಯಲ್ಲವೆ (ಗಿಳಿವಿ. ೯-೦೨೦). 

[ಜಣ್‌ - ಮೆ] 

ಜಾಣ್ವಕ್ಕಿ, ಜಾಣವಕ್ಕಿ (ನಾ). ಒಂದು ಬಗೆಯ ಹಕ್ಕಿ; ಪಂಡಿತವಕ್ಕಿ ; 
ಗಿಳಿ: ವಲಿಯ ಭಾರದ್ವಾಜ ಪಿಕ ಪಿಂಗಲಿ. . . ಜಾಣ್ವಕ್ಕಿ ಚಕೋರಿ 
ಕಳಿಂಗ ಕಳವಿಂಕ (ತೊರರಾ. &-0-೩೩) ; ಉಗ್ಗಡಿಸುವ ರಾಜಕೀರ ಜಾಣ್ವಕ್ಕಿ 
ಗಳಿಗ್ಗಡೆಯೊಳು ಮುಂದೆ ಮೆಅಕಿಯೆ (ಮೋಹತ. ೭-೨೦). ಜಾಣವಕ್ಕಿ : 
ನಲಿದಾಡುವ ಕನ್ನಡವಕ್ಕಿ ಮುದ್ದುಮಾತಾಡುವ ಜಾಣವಕ್ಕಿ (ಕಬ್ಮಾನು. 
೯೬ ವ್ಯಾಖ್ಯಾ). [ ಜಾಣ * ಪಕ್ಕಿ ) 

ಜಾತ (ಗು). ೧. ಹುಟ್ಟಿದ; ಉಂಟಾದ; ವ್ಯಕ್ತವಾದ ; ಪ್ರಕಟವಾದ. 
(ನಾ). ೨. ಹುಟ್ಟಿದವನಂ : “ ಜಾತಂ ಪ್ರಜಾತಂ ”(ಮಂಗರಾ. ೯೧-೮); 
ಜಾತನಲ್ಲ ಅಜಾತನಲ್ಲ ಕೂಡಲಸಂಗನ ಶರಣರು ನಿಸ್ಸೀಮರಯ್ಯಾ (ಬಸವ, 
೬೦೧): ಮೃತಜಾತ ತಾನಲ್ಲೆಂದು ಕಂಡರವಂಗೆ ಪಾಪವಿಲೇಪವಿಲ್ಲೆಂದ 
(ಕುವ್ಕಾಛೀ. ೩-೪೯). ೩. ಹುಟ್ಟಿದುದು; ಉತ್ಪನ್ನವಾದುದಂ : ನೂತ್ನ 
ಭಕ್ತಿ ಜಾತವಾಗಲೋತು ಪಾಡಿ (ಕಾವ್ಶಸ, ೧೨೪). ೪. ಪ್ರಾಣಿ ; ಜೀವಿ. 
೫. ಮಗ; ಪುತ್ರ: ವಾತಹಿತಜಾತ ನಿಜತಾತ ಘನಪೂತ 
(ಗುಕುಶಾ. ೦೦-೧). ೬. ಜನ್ಮ ; ಉತ್ಪತ್ತಿ. ೭. ಗಂಂಪು; ಸಮೂಹ: 
ಜೀವಜಾತದಿಂದೆನಗೆ ಬಲಿಯನಿತ್ತೊಡೆ ಮುನಿವೆಂ (ಯಶೋಜ. ೪-೭೩). 
೮. ಸತ್ಯುಲಪ್ರಸೂತ ; ಸಂಭಾವಿತ; ಮನ್ನೆಯಂ : ಮಾತುಮಾತಿಗೆ 
ಮಧನವ ಮಾಡುವಾತನೆ ಜೌತ (ವಡಸಂ. ೨೨೪-೮೭); ಜಾತಿ ಎಜಿ 
ಯೆನಬೇಡ ದೇವನೊಲಿದಾತನೇ ಜಾತ (ಸರ್ವಜ್ಞ. ೯೭೬). [ಸಂ.7 


೧-೩-೩೨) ; 


ಜಾತಕ 


ಜಾತಕ (ನಾ). 6. ಜನ್ಮಕಾಲದ ತಿಥಿ, ವಾರ, ನಕ್ಷತ್ರ, ಲಗ್ನ ಮೊದಲಾದ 
ವಿವರಗಳನ್ನೂ ಆಗಿನ ಗ್ರಹಗಳ ಸ್ಥಿತಿಯನ್ನೂ ತಿಳಿಸುವ ಪತ್ರಿಕೆ; 
ಜನ್ಮ ಪತ್ರಿಕೆ: : ಪುರೋಹಿತ ರ್‌ ನಾಮಕರಣಂಗೆಯ್ದು, ನುಡಿದು 
ನಲ್ವರಕೆಯಂ, ಜಾತಕಂ ಬರೆದು ಕಣಿವೇಳ್ದರಾ ನಾಲ್ವರುಂ ನೆಲ ಕೊಳ್ಳಿತಂ 
ಗೆಯ (ಶ್ರೀರಾಮಾ. ೧೬-೪೩೧); ಜಾತಕ ಮಾತ್ರ ಸರಿಯಾಗಿ ಹೊಂದ 
ಬೇಕು ಅದಿಲ್ಲದೆ ನಾನು ಒಪ್ಪ ವವನೇ ಅಲ್ಲ (ಸ್ಮೃತಿಜಿ, ೨೧) ; ಯಾವುದು 
ಸುಳ್ಳಾದರೂ ಜಾತಕ ಸುಳ್ಳಾಗುತ್ತದೆಯೆ (ಪದ್ಮಸ, ೩೨). ೨. ಜಾತಕಕ್ಕೆ 
ಸಂಬಂಧಪಟ್ಟ ವಿಷಯಗಳನ್ನೆಲ್ಲಾ ತಿಳಿಸುವ ಗ್ರಂಥ : ಮುನ್ನಾರು[ಂ] 
ಜಾತಕಮಂ ಕನ್ನಡದಿಂ ವ್ಯಕ್ತಮಾಗಿ ಪೇಬ್ಮನ್ವಿತರಿಲ್ಲಿನ್ನುಂ ಪೇಟ್ವಿವರಿಲ್ಲು 
ತ್ಪನ್ನಂ ಶ್ರೀಧರನೆ ಪೇಟ್ಲುಂ (ಕಾತತಿ. ೦-೦೬). ೩. (ಆಯಾ ರಾಶಿಯಲ್ಲಿ 
ಅಥವಾ ನಕ್ಷತ್ರದಲ್ಲಿ) ಹುಟ್ಟಿದವನಂ, -ಜನ್ಮ ವೆತ್ತಿದವನು: ಮಾನ 
ರಾಶಿಯಲ್ಲಿರುವ ಚಂದ್ರನನ್ನು ಶುಕ್ರ ನೋಡಿದರೆ ಜಾತಕನು ಪಂಡಿತ 
ನಾಗುತ್ತಾನೆಂದು ಬೃಹಜ್ಞಾತಕದಲ್ಲಿದೆ (ಜಾತಕಿ. ೨೦-೧೨ ಅಡಿ). ೪. 
ಗೌತವಂಬುದ್ಧನ ಜನ್ಮಾಂತರಗಳ ಕತೆ: ಬುದ್ಧನ ಜಾತಕಗಳು ಎಂಬ 
ಪುಸ್ತಕದಿಂದ ಆಯ್ದ ಎಂಟು ಜಾತಕಗಳು (ಬುದ್ಧಪ. ೯). [ಸಂ.] 
ಜಾತಕಭಾವ (ನಾ). ಜಾತಕದ ಸ್ಥಿತಿ, -ವಿದ್ಯಮಾನ : ನಾಲ್ಕನೆಯ ಮಗನ 
ಜಾತಕಭಾವವಂ ವಿಚಾರಿಸಿ ಕಲಿವಿತ್ರನೆಂದು ನಾಮಕರಣವಂ ಮಾಡಿದ 
ವರಾಗಲು (ಅರ್ಕಮಾ. ೯೨). [ಜಾತಕ + ಭಾವ್ಯ] 
ಜಾತಕರ್ಮ (ನಾ). ಮಗು ಹುಟ್ಟಿದಾಗ ಅದಕ್ಕೆ ಮಾಡಂವ ಒಂದು 
ಸಂಸ್ಕಾರ; ಹದಿನಾರಂ ಸಂಸ್ಕಾರಗಳಲ್ಲಿ ಮೊದಲನೆಯದು: ಅರ್ಹತ್ಚ 
ರಮೇಶ್ವರಂಗೆ ಮಹಾಮಹಮಂ ಮಾಡಲ್ವೇಲ್ಲು ಜಾತಕರ್ಮೋತ್ಸವಮ 
ನೊಡರ್ಚಿ (ಕಂದ್ರಪು. ೩-೧೦೨ ವ): ವಿಹಿತ ಜಾತಕರ್ಮಮಂ ಮಡಹಡಿಸಲ್ಪು 
ಧರುತ್ತ ರೋತ್ತರವನು ತಿಳಿದು (ಜೈಮಿಭಾ. ೨೮-೬೦) : ಶಿಶುವು ಜನಿಸಿದೊಡ 
ನೆಯೇ ನಾಳೆಚ್ಛೀದಕ್ಕೆ ಮೊದಲೇ ಚಾತಕರ್ಮವನ್ನು ಮಾಡಬೇಕೆಂದು 
ಶಾಸ್ತ್ರವಿದೆ (ಆರ್ಯಧ. ೧೨೩). 
[ ಜಾತ +4 ಕರ್ಮ) 
ಜಾತಕೇಳಿ (ನಾ). [ಕಾವಂಶಾ] ಕಾಮಶಾಸ್ತ್ರದಲ್ಲಿ ಹೇಳಿರಂವ ಹನ್ನೆರಡು 
ಬಗೆಯ ಆಲಿಂಗನಗಳಲ್ಲಿ ಒಂದಂ ; p ಅಜಾತಕೇಳಿ ಎಂಬ ಆಲಿಂಗನ 
ಪ್ರಕಾರ ನಾಲ್ಕು, ಜಾತಕೇಳಿ ಎಂಬ ಆಲಿಂಗನ ಪ್ರಕುರ ಎಂಟಂ: 
ಜಾತಕೇಳಿಯೆಂದು ಸಂದಜಾತಕೇಳಿಯೆಂದುಮುವರ ರೀತಿಯೆಂಟು 
ನಾಲ್ಕೆನಿಪ್ಪವಂಬುಜಾನನೆ (ಜನವ. ೭-೧). [ ಜಾತ ೬ ಕೇಳ್ಳಿ(ಐಕೇಲಿ) ] 
ಜಾತಗೈಸು (ಕ್ರಿ). ಉಂಟಾಗುವಂತೆ ಮಾಡು ; ರಚಿಸಂ ; ನಿರ್ಮೀಸಂ : 
ವನದಿ ಮಂಟಪವಾ ಜಾತ ಗೈಸೆನೆ ಚದುರ ಚಾವಡಿ ನೂತನವ ಗೈಸಿ 
(ಜಿರಾಮಾ. ೭೮-೩೧). [ ಜಾತ * ಕೈ(ಕೆಯ್‌) + - ಇಸ್ಬು) 
ಜಾತನಿರ್ವೇದ (ನಾ). ವಿರಕ್ತಿಯಂಂಟಾದವನು; ವೈರಾಗ್ಯವನ್ನು 
ಹೊಂದಿದವನು: ಸಂಸ್ಕತಿ ಕೃತಾನುಶಯನುಂ ಜಾತನಿರ್ವೇದಾಶಯನು 
ವಹಗಿ (ಶಂದ್ರ ಪು. ೨-೩೦). [ಜಾತ + ನಿರ್ವೇದ ] 
ಜಾತಪುಣ್ಯ (ನಾ). ಪುಣ್ಯವಂತ ; ಅದೃಷ್ಟಶಾಲಿ; ಭಾಗ್ಯವಂತ: ಆತು 
ಕೊಳಲಿಂದೀ ಸುಯೋಧನ ಜಾತಪುಣ್ಮನೊ ಧರ್ಮ೯ಪುತ್ರನೆ'ಭೂತ 
ಭಾಗ್ಯನೊ (ಕುವ್ಕಾಕ. ೨೧-೦೦). [ ಜಾತ * ಪುಣ್ಯ) 
ಜಾತಪ್ರಿಯ(ನಾ). ಎಲ್ಲ ಪ್ರಾಣಿಗಳ ವೆಂಲೆ ದಯೆ ಉಳ್ಳವನಂ; ಕರಂಣಾ 
ವಂದಿ : ಜಾತಪ್ರಿಯನಾತಂ ತನುಜಾತನೆ ತಾನಾಗೆ (ಅಜಿಪು. ೩-೩೩). 
[ ಜಾತ + ಪ್ರಿಯ) 
ಜಾತಮೂರ್ಬ (ನಾ). ಹುಟ್ಟವೂರ್ಯq ; ಮಹಾಮೂರ್ಯ ; ಅತಿ 
ದಡ್ಡ : ಇವನು ಜಾತಮೂರ್ಪ್ಯ (ರಾಜಾಮ. ೩೦). 
[ಜಾತ * ಮೂರ್ಪಿ)] 


೩೦೩೩ 


8 


ಜಾತಶಂಕಿ 


ಜಾತರಂಗ (ನಾ). ಒಂದಂ ಬಗೆಯ ರತ್ನ; ಪದ್ಮರಾಗದಲ್ಲಿ ಒಂದಂ 
ಪ್ರಭೇದ : ಪದ್ಮರಾಗವದು ತಾನೆ ಜಾತರಂಗಂ ಕುರುವಿಂದಂ ಸೌಗಂಧಿಕಂ 
ಗದಾಂಗ ನೀಲಯುಗ್ಮನಾಮಕವೆಂಬೀ ನಾಲ್ದೆಅನಾಗಿರ್ಕುಂ (ಹಾಲಾಸ್ಯ 
3-೧-೬೦ ವ): ಬ್ರಹ್ಮ ಜಾತಿಯಾದ ಜಾತರಂಗವೆಂಬ ಕೆಂಪು ರತ್ನಕ್ಕೆ 
ಹತ್ತು ಬಗೆ ಹೊಳಹು (ಸಾಗಂಧಿ. ೩೬೬-೪), [ಸಂ.] 

ಜಾತರಸ (ನಾ). ಒಬ್ಬಾತನ ಹೆಸರು : ಶ್ರೀಮತ್‌ 'ಜಾತರಸರ್‌ ಕದಂಬಳಿಗೆ 
ಸಾಯಿರಮುಮಂ ಉತ್ತರೋತ್ತರಮಾಗಿ ಆಳುತ್ತಿರೆ (ಎಕ. ೫1, ದಾವಣ. 

[?] 

ಜಾತರಾಸಿ "ಚೇತರಾಶಿ' ನೋ. 


೧೧೪-೧೧ : 992). 


190) ಜಾತರೂಪ (ನಾ). ೧. ಹುಟ್ಟಿದ ಸ್ಥಿತಿ; ಬೆತ್ತಲೆ; ದಿಗಂಬರತ್ವ. ೨. 


16 


26 


80 


35 


40 


ದಿಗಂಬರ ಜೈನರ ಸಂನ್ಯಾಸ : ಭಕ್ತಿಯ ಭರದಿಂದಂ ಜಾತರೂಪಮಂ ಕೈ 
ಕೊಂಡರ್‌ (ಆದಿಪು. ೯-೮೦) ; ಅದು ನಿಸ್ಸಂಗತೆಯಿಂದಲ್ಲದಾಗದದು ಜಾತ 
ರೂಪದಿಂದಲ್ಲದೆ' ತೀರದದು (ಕಾಂತಿಪು. ೭-೧೦೫): ಪರಿಹರಿಸಿ ಜಾತರೂಪೋ 
ತೃರಮಂ ಮತ್ತೊಂದು ಜಾತರೂಪಮನರಸಂ ಧರಿಯಿಸಿದಂ (ಜಂದ್ರಪು. 
3-8೯). ೩. ದಿಗಂಬರನಾದ ಸಂನ್ಯಾಸಿ; ಜೈನಮುನಿ: ದಿಗಂಬರ ಮುನಿ 
ಗಳನ್ನು ಜಾತರೂಪರೆಂದು ಕರೆಯುವುದು ವಾಡಿಕೆಯಾಗಿದೆ (ಭಾರದ. ೧೮೫). 
೪. ಚಿನ್ನ; ಬಂಗಾರ: “ಮಹಾರಜತಮಾ ಜಾತರೂಪಂ ಹಿರಣ್ಯಂ. . 
ಸ್ವರ್ಣಮೆನೆ ಹೊನ್ನಿಂಗೆ ನಾಮಮಕ್ಕುಂ? (ಮಂಗರಾ. ೩೦-೪); ಹರಿಸ 
ದೊಳೊಂದುವವೊಲ್‌ ಜಾತರೂಪ ವಿಳಸಿತ ನಿಧಾನಮಂ ಕಂಡಧನಂ 
(ಕಂಡ್ರಫು. ೧೨-೩೨); ಜಾತರೂಪದ ಲೇಸು ಹೊಲ್ಲೆಹ ವೀತಿಹೋತ್ರನ 
ದೇಹ ಕಾರಣಭೂತವಾಗಿಹುದವಗೆ (ಕುವ್ಕಾಉ. ೩.೧೨೪): ವರಜಾತರೂಪ 
ಮಯವಾಯ್ತು ಮನೆಯೆಲ್ಲಮುಂ (ಜೈ ಮಿ ಭಾ ೧೮-೦೨); ಪರುಸದ 
ಸೋಂಕಿಂ ವರಜಾತರೂಪಮಪ್ಪಂತೆ ಲೋಹಂ (ವಿಷ್ಠುಪು. ೩-೩-೭). [ಸಂ.) 

ಜಾತರೂಪವಿಧಿ (ನಾ). ದಿಗಂಬರ ವುತ,-ದೀಕ್ಷೆ: ದೊರೆಕೊಳೆ ಜಾತ 
ರೂಪವಿಧಿ ಪಂಚಮಹಾವ್ರತಧಾರಿಯಾದಂ (ಅನಂಪು. ೪-೧೦). 

[ ಜಾತರೂಪ 4 ವಿಧಿ? 

ಜಾತವೇದ (ನಾ). ೧. ಬೆಂಕಿ; ಅಗ್ನಿ : ಗಣನಾತೀತಾಜ್ಯಾಹುತಿಗಣದಿಂದಂ 
ತಣಿಯೆ ಜಾತವೇದನಂಂ (ಪಂಪಧಾ. ೬-೩೭) ; ನಾಕವಾಸಿಗಳಂಜಬೇಡವೆಂದ 
ವರಿಗೆ ವಿವೇಕದಿಂ ನುಡಿದಭಯವಿತ್ತನಾ ಜಾತವೇದಂ (ವೀಕ್ಕಿಪು. ೩-೨೦-೫೫). 
೨. [ಛಂದ] ಅಕ್ಷರಗಣಗಳಲ್ಲಿ ಒಂದು; ರಗಣ(-ಲ-): ಮರುತಂ 
ಜಾತವೇದಂ ಹರನಂ ಕೂಡಿ ಬಂದಂದರೆವಿಂದಾಯತಾಕ್ಷೀ ಸರಲಂ 
ವೃತ್ತನಾಮಂ. (ಛಂದೋಂಟು. ೨-೮೮). [ ಸಂ. ಜಾತವೇದಸ್‌ ] 

ಜಾತವೇದಸ(ನಾ).ಎಜಾತವೇದ ೧: “ವಸು. .. ಅನಲಂ ಸ್ವಾಹಾಪ್ರಿಯಂ 
ಜಾತವೇದಸನಪ್ಪಿ ತ್ರ ಮುಷರ್ಬುಧಂ ಹುತವಹಂ ಧೂಮಧ್ವಜಂ ಪಾವಕಂ” 
(ವಸ್ತುಕೋ. “ ವಸು . ಜಾತವೇದಸನಾಶ್ರಯಾಶನನಲಂ 
ಧೂಮುಕೇತನಂ ಶುಚಿ ವಿರೋಚನನೆನಿಕ್ಕುಂ ” (ಮಂಗರಾ. ೦೪-೬). 

[ ಆಸಂ. ಜಾತವೇದಸ್‌ ] 

ಜಾತವೇದಾಕ್ಷ (ನಾ). ಅಗ್ನಿನೇತ್ರ; ಶಿವ: ಜಯ ವೇದಾಕ್ಷ . . . ಎಂದು 
ಪೊಗಳುತಿಹ ಜೋಕೆಯಿಂ ಮೆಟಿ್‌ವ ಜಗದೀಶನಂ ನಿಟ್ಟಿಸಿದನು 
(ಹಣಾ. ೧೦-೪೦). [ಸಂ. ಜಾತವೇದಾಕ್ಷ (ಜಾತವೇದ + ಅಕ್ಷಿ + -)] 

ಜಾತವೇದೋಜಾತೆ (ನಾ). ಅಗ್ನಿಯಲ್ಲಿ ಹಂಟ್ಟಿದವಳು ; ದ್ರೌಪದಿ: 
ಅಂತಿರ್ದ ಜಾತವೇದೋಜಾತೆಯ ಪಾರಿಜಾತಪಲ್ಲವೋಲ್ಲಸಿತ ನಿಕಾಮ 
ಕೋಮಲ ಕರತಳಸ್ಪರ್ಶನದೊಳೆಂ (ಗದಾಯು. ೮-೬೧ ವ). 

[ ಸಂ. ಜಾತವೇದೋಜಾತಾ(ಜಾತವೇದಸ್‌ * ಜಾತಾ) ] 


೭-೩೯): 


«5| ಜಾತಶಂಕಿ (ನಾ). ಸಂಶಯಂದಿಂದ ಕೂಡಿರುವವನು : ನಿಶ್ಶಂಕಿ ನೀನು ಈ 


ಜಾತಶಂಕಿಯನ್ನ್ನು ಶಮಿಯಾಗಿ ಶಮಿಸಿ(ಹೃ ದಸ ೨೨-೯). (ಸಂ.ಜಾತಶಂಕಿನ್‌] 


ಜಾತಸೂತಕ 


ಜಾತಸೂತಕ (ನಾ). (ಹಿಂದೂಧರ್ಮಶಾಸ್ತ್ರ ದಂತೆ) ಮಗು ಹುಟ್ಟಿ ದಾಗ 
ಮಾತಾಪಿತೃಗಳಿಗೆ ಮತ್ತು ಜ್ಞಾ ತಿಗಳಿಗೆ ಉಂಟಾಗುವ ಮೈ ಲಿಗೆ; 
ಪುರುಡು ; ವೃದ್ಧಿ: ಪ್ರೇತಸೂತಕೆ ಜಾತಸೂತಕ ಜಾತಿ ವಿರಹಿತನಾಗಿ 
(ಬಸಪು. ೦೮-೯೮). [ ಜಾತ * ಸೂತಕ] 
ಜಾತಹರ್ಷ (ನಾ). ಸಂತೋಷವುಂಟಾದವನು; ಸಂತೋಷಗೊಂಡಿರುವ 
ವನು: ಜಲಕೇಳಿಯಾಡಿ ಪೊಜಮಟ್ಟು ನಿಂದು ಜಾತಹರ್ಷನಾಗಿ ಬೆಟ್ಟುಗಳ 
ಬಿರಿಯೆ ನಿಷ್ಮರಧ್ವಾನಂಗೆಯ್ದು (ಪಂಣತಂ. ೪೩-೨೦). 
[ ಜಾತ * ಹರ್ಷ] 
ಜಾತಾ, (ನಾ). ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಹೊರಟಿರಂವ ಜನರ 
ವ್ಯವಸ್ಥಿ ತವಾದ ತಂಡ,-ಗುಂಪು -ಮೆರವಣಿಗೆ : ದೇಶದ ನಾನಾ ಕಡೆ 
ಯಿಂದ ಜಾತಾಗಳು ಬಂದುವು (ರೂಢಿ). 
ಜಾತಾಹೊರಡು ಎ ನಿರ್ದಿಷ್ಟ ಸ್ಥ ಳಕ್ಕೆ ಗಂಪುಗೂಡಿ ಪ್ರಯಾಣ 
ಮಾಡು: ಚಳುವಳಿಕಾರರು ವಿಧಾನಸೌಧಕ್ಕೆ ಜಾತಾಹೊರಡುವಂತೆ 
ವ್ಯವಸ್ಥೆ ಮಾಡಿದ್ದಾರೆ (ಕೂ). [ ಇಹಿಂ. ಮರಾ. ಜಥಾ] 
ಜಾತ್ಕಾ (ಅ). ಹೋಗಲಾಗಿ ; ಕಳೆಯಲಾಗಿ ; ಬಿಡಲಾಗಿ : ಹನುಮಂತ 
ರಾಯನಿಗೆ ಈ ಮನೆ ಒಂದು ಜಾತಾ ಅವರ ಮಿಕ್ಕ ಆಸ್ತಿಯೆಲ್ಲವನ್ನೂ 
"ಎಲ್‌' ಮಾಡಿಟ್ಟುಬಿಟ್ಟಿದ್ದಾರೆ (ಅವತಂ. ೦೮೩). 'ಜಾತಾಬಾಕಿ' ಪರಾ. 
[ «ಹಿಂ. ಜಾನಾ] 


ಜಾತಾಪತ್ಯೆ (ನಾ). ಹಡೆದವಳಂ ; ಹೆತ್ತವಳು; ಬಾಣಂತಿ; “ ಸೂತಿಕೆ 


ಜಾತಾಪತ್ಯೆ ವಿಜಾತೆ ವಿಶಲ್ಯಾಭಿಧಾನೆ ತಾನೆನಿಕುಂ” (ವಸ್ತುಕೋ. 8೪-೧೬). 


[ ಸಂ. ಜಾತಾಪತ್ಕಾ (ಜಾತ 4 ಅಪತ್ಯ + -)) 
ಜಾತಾಬಾಕಿ (ನಾ). ಕೊಡಬೇಕಾದಂದು ಕಳೆದು ಉಳಿದಿರುವುದು,- 
ವಿಂಕ್ಕಿರುವುದು ; ಶಿಲ್ಕು : ಹದಿನೆಂಟು ಹಣ ಜಾತಾಬಾಕಿ ಬೇರೀಜು 
ಕಂಠೀರಾಯಿ ೩೫೩ (ಮೈಅರಿ. ೧೯೩೯, ೪೨-೩೪; 1825) ; ಜಾತಾಬಾಕಿ 
ಇಷ್ಟು ಎಂಬುದಾಗಿ . . . ಪಟ್ಟಿ ಕಳುಹಿಸುವುದು (ಮಹಾವಂ. 11, ೭೭). 
[ -ಮರಾ. ಜಂತಾಬಾಕೀ 
ಜಾತಾಶೌಚ (ನಾ). ಎ ಜಾತಸೂತಕ : ಯಾರಾದರೂ ಜನಿಸಿದರೂ ಮೃತ 
ರಾದರೂ ನಿಯಮವಾದ ಕಾಲಪರ್ಯಂತವಾಗಿರುವ ಕರ್ಮಕ್ಕೆ ಅಧಿಕಾರ 
ಎಲ್ಲದ ಅವಸ್ಥೆ. ಇದನ್ನು ಜಾತಾಶೌಚವೆನ್ನುತ್ತಾರೆ (ಆಯ ೯ ಧ. ೯೩); 
ಅವರಿಗೆಲ್ಲ ಒಂದು ಜಾತ್ತಾಶೌಚ ಬಂದು ಮದುವೆ ಆ ಲಗ್ನದಲ್ಲಿ ನಡೆಯಲೇ 
ಇಲ್ಲ (ರೂ). [ಜಂತ - ಆಶೌಚ] 
ಜಾತಿ (ನಾ). ೧. ಹುಟ್ಟು; ಜನನ. ೨. ಹುಟ್ಟಿದ ಕಂಲ; ವಂಶ; 
ಪೀಳಿಗೆ; ತಳಿ: ಜಾತಿಗೆ ತಕ್ಕ ಮಾತು ತೂತಿಗೆ ತಕ್ಕ ಬೆಣೆ (ಗಾದೆ). 
೩. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಂಂತಾದ ಕುಲ 
ಅಥವಾ ಮತ : ಜಾತಿಯೊಳೆಲ್ಲಮುತ್ತಮದ ಜಾತಿಯ ವಿಪ್ರಕುಲಂಗೆ 
. -ಜಿನೇಂದ್ರ ಧರ್ಮಮೆ ವಲಂ ದೊರೆ ಧರ್ಮದೊಳ೯(ಪಂಪಭಾ. ೦೪-೪೮). 
"ಅಷ್ಟಾದಶಜಾತಿ' ಪರಾ. ೪. ಜನಾಂಗ. ೫. ವರ್ಗ ; ಗುಂಪು: ವೇದ 
ಬೋಧಿಪ ಜಾತಿಗಳು ಎರಡಾದಿಯಲಿ (ಬಸಪು. ೩೩-೦೯. ೬. ರೀತಿ; 
ಸ್ವಭಾವ; ತರಹ. ೭.ಉತ್ತಮವಾದುದು; ಮೇಲಾದಂದು; ಒಳ್ಳೆಯ 
ನಡತೆಯಂಳ್ಳುದಂ : ಭಾಸ್ಕರನು ಈ ಜಾತಿ ಸಾಧ್ವಿಯರೆಸಕದೇಳಿಗೆಯಿಂದ 
ತೇಜವಡೆದು ತಿರುಗುವನು (ಹದಿಲ. ೨-೮). ಲೆ. ಸಾದೃಶ್ಯ ; ಸಮಾನತೆ: 
“ಜಾತಿಯೆಂಬುದು ಸಾದೃಶ್ಯಂ” (ತಸೂವೃ. 8). ೯. ಜಾಯಿಕಾಯಿ. ೧೦. 
ಜಾಜಿಗಿಡ ಮತ್ತು ಅದರ ಹೊವು: ಸೊಗಯಿಸಿ ಬಂದ ಮಾಮರನೆ 
ತಳ್ಲಿಲೆವಳ್ಳಿಯೆ ಪೂತ ಜಾತಿ ಸಂಪಗೆಯೆ . . . ಬನವಾಸಿ ದೇಶದೆೊಳ್‌ 
(ಪಂಪಧಾ. 9-೨6) ; ತಿಲತೈಲದೊಳ್‌ . . . ಜಾತಿಯ ಪೊಸ ಪೂಗಳೆನಿಕ್ಕಿ 


೩೦೩೪ 


15 


20 


(ಲೋಕೋಪ. ೭-೨೦). ೧೧.“ನೆಲ್ಲಿಗಿಡ'” (ಗಂಗಾಮ. ೦೩೯). ೧೨. ಚಳ್ಳೆಮರ;. 


ಜಾತಿಗಾರ 


“ಶ್ಲೇಷ್ಮಾತಕಂ ಜಾತಿ ಚೆಳ್ಳಕ್ಕು ” (ಮಂಗರಾ. ೩೭-೨೨); “ ಸನಯಂ ಸಾಹಿತ್ಯ 
ಭೇದಂ ಕುಲಕುಸುಮಗಳುಂ ಜಾದಿಯುಂ ಜಾತಿಯಕ್ಕುಂ ” (ನಾನಾರ. ೭೭). 
೧೩. ಒಲೆ. ೧೪. [ತರ್ಕಶಾ] ವ್ಯರ್ಥವಾದ ಉತ್ತರ. ೧೫. [ಸಂಗೀತ] 
ಸಪ್ತಸ್ವರಗಳು. ೧೬. [ಕಾವ್ಯ ವಾ] ಸ್ವಭಾವೋಕ್ತಿ ಅಲಂಕಾರ: 
ಕನ ಸಮಸ್ತ ವಸ್ತು ವಿಭಾವಿತ ಜಾತಿ ಕ್ರಿಯಾಗುಣ ದ್ರವ್ಯ ಸ್ವಾಭಾವಿಕ 
ಗುಣಮಂ ಪೇಟ್ವಾದು ಕೇವಲಮಾ ಜಾತಿಯೆಂಬ ಸದಳಂಕಾರಂ (ಕವಿರಾ. 
೩-೬); ಜಾತಿಯೆನಿಕುಂ ಸ್ವಭಾವ ಖ್ಯಾತಿ ಯಥಾವಸ್ಮಿತಾರ್ಥ ವಿಷಯಾರ್ಥ 
ಕೃತೋದ್ಯೋತ ನಮ ವೈಪರೀತ್ಯಂ ಜಾತಿ ದ್ರವ್ಯ ಕ್ರಿಯಾಗುಣ ಪ್ರತಿಬದ್ಧಂ 
(ಕಾವ್ಶಾಪ. ೬೦6). ೧೭. [ಗಣಿತ]. ಹದಿನೆಂಟಂ ಎಂಬ ಸಂಖ್ಶೆಯಂ 
ಸಂಕೇತ: “ ಜಾತಿ ಸ್ಥಳಂ ಪದಿನೆಂಟು” (ಮಂಗರಾ. ೦೦೪-೪). [ಸಂ.] 

ಜಾತಿಕರ್ಮ (ನಾ). ಆಯಾ ಜಾತಿಗೆ ಸಂಬಂಧಪಟ್ಟ ಶಾಸ್ತ್ರೀಯವಾದ 
ಅಥವಾ ಆಚಾರದಿಂದ ಬಂದ ಕರ್ಮ.-ವಿಧಿ,-ಅನುಷ್ಮಾನ,-ಆಚರಣೆ: 
ಅವರವರ ಜಾತಿಕರ್ಮ ಅವರವರಿಗೆ ಹೆಚ್ಚು (ರೂಢಿ). [ ಜಂತಿ * ಕರ್ಮ) 

ಜಾತಿಕಾರ “ಜಾತಿಗಾಟ' ನೋ. 

ಜಾತಿಕೂಟ, ಜಾತಿಗೂಟ(ನಾ). ಒಂದು ಬಗೆಯ ತೆರಿಗೆ: ಮಗ್ಗ ಮೆಳಿದೆರಿಗೆ 
ಜಾತಿಕೂಟ ಕಾಣಿಕೆ ಕಂದಾಯ ಮದುವೆ ಸುಂಕ ಚರಾದಾಯ ತೆರಿಗೆ 
ಮುಂತಾದ ಯೇನು ಉಂಟಾದರೂ ನಿಮಗೆ ಸಲುವದು (ಮೈಆರಿ. ೦೯೪೦, 

1669) ; ಕುರಿದೆರಿಗೆ ಜಾತಿಕೂಟ ದೇವರಾಯವಟ್ಟ . . . ಇವು 
ಮೊದಲಾದ ಸಕಲ ಸ್ವಾಮ್ಯವನು (ಎಳ. ೫17, ನಾಜನ. ೨೯೩-೩೦೩; 1716). 
ಜಾತಿಗೂಟ: ಅಠ್ಮವಣೆಗೆ ಸಲುವ ಪೈರುಸುಂಕ ವೊಂಮು ದೇವಸ್ಥಾನಗಳಿಗೆ 
ಸಲ ಪೈರು ದುತ್ತಂ ಮುಣಿಹ್ಯಸೈಕಕ್ಕೆ ಸಲುವುದು ಜಾತಿಗೂಟ (ಎಳ. 111, 
ಶ್ರೀರಂಗ. ೦೦೦-೦೭೩ ; 1724). [ಜಾತಿ - ಕೂಟ, ) 

ಜಾತಿಕೋಶ (ನಾ). ಜಾಯಿಪತ್ರೆ. [ಜಾತಿ * ಕೋಶ] 

ಜಾತಿಕ್ಷತ್ರಿಯ (ನಾ). ಹಂಟ್ಟಾಕ್ಷತ್ರಿಯ : ಷಟ್ಕರ್ಮನಿರತ ಜಾತಿಕ್ಷತ್ರಿಯ 
ರೆಂದುಂ ತೀರ್ಥಕ್ಷತ್ರಿಯರೆಂದುಮಿತ್ತೆಅನಪ್ಪುವು (ಜಾವುಂಪು. ೨೪೭). 

[ ಜಾತಿ + ಕ್ಷತ್ರಿಯ ] 
ಜಾತಿಗಾಆ: ಜಾತಿಗರು ಕೂಡಿದರು ಕೋತುಳ್ಳ ಚೌಡನಿಗೆ 
ಸೋತು ಪರಮತವು ಕೈಮುಗಿದು 


೪೭-೧೮ ; 


ಜಾತಿಗೆ (ನಾ). = 
ನೀತಿಯಲಿ ಆಡಿ ರೂಪಗಳ ಜಗದೊಳಗೆ 
(ಕನ್ನಡಾ. ೨೪೬). [ಜಾತಿ - ಗೃ) 

ಜಾತಿಗತ (ಗು). ಜಾತಿಗಳಲ್ಲಿರಂವ ; ಜಾತಿಗೆ ವಿಶಿಷ್ಟವಾದ: ಈ ಬೃಹತ್‌ 
ಸತ್ತೆಯಲ್ಲಿ ಅದಕ್ಕಿಂತ ಸಣ್ಣ ವಿಭಾಗವಿರುತ್ತದೆ. ಅದನ್ನು ಜಾತಿಗತ ಸತ್ತೆ 
ಎನ್ನಬಹುದು (ನಿಬಂಧ. 11, ೨೩೪). [ಜಂತಿ * ಗತ್ಯ) 

ಜಾತಿಗಳ್ಳ (ನಾ). ಹುಟ್ಟುಗಳ್ಳೆ ; ಪಕ್ಕಾಕಳ್ಳ : ಜಾತಿಗಳ್ಳನಾದ ಹುಡುಗ 
ಆ ಗುಂಪಿಗೆ ಸೇರಿದವನು (ಫುನರು. ೪೧೦೩). [ಜಂತಿ * ಕಳ್ಳ] 

ಜಾತಿಗಾದೆ (ನಾ). [ಛಂದ] ಪ್ರತಿಸಾಲಿನಲ್ಲಿಯೂ ಇಪ್ಪತ್ತಮೂರು 
ಮಾತ್ರೆಗಳಿರುವ, ಮೂರು ಸಾಲಿನ ಪದ್ಯ: ಪದ(ಮುಂ) 
ಮೂಟಾಗಿಯುಂ ಶ್ಲೋಕದ ಲಕ್ಷಣಮಾಗಿಯುಂ ವಿದಿತಂ ಜಾತಿಗಾದೆ 
[ಪಾಣಂ. ಧೆ)ಯೆಂಂಬುದು ಸಂದಭಿಧಾನದಿಂದಿದಕೋದು ವಿಲೋಲಷಟ್ಟದ 
ಸನ್ನಿಭಕುಂತಳೇ (ಛಂದೋಂಬು. ೩-೨೦): ಜಾತಿಗಾದೆ (ಸಂಸಪ. ೩೮). 

[ ಜಾತಿ * ಗಾದೆ] 

ಜಾತಿಗಾಯನ (ನಾ). ಹದಿನೆಂಟು ಬಗೆಯ ವಿಶಿಷ್ಟರೀತಿಯ ಸ್ವರಗಳ 
ಹಾಡುಗಾರಿಕೆ : ಭರತನು ನಿರೂಪಿಸಿದ ಜಾತಿಗಾಯನ ಪದ್ಧತಿಯು ಫಲ 
ಭರಿತವಾಗಿ ಯಥೇಚ್ಛವಾಗಿ ಜನತೆಗೆ ಆನಂದಿಸಲನುವಾದುದೇ ಅಲ್ಲದೇ, 
ಇಂದೂ ಸಾರೋದ್ಧಾರವಾಗಿ ಫಲ ಬಿಡುತ್ತಲೇ ಇದೆ (ಭಾರದ. ೩೪೦). 

[ ಜಾತಿ + ಗಾಯನ] 
ಜಾತಿಗಾರ "ಜಾತಿಗಾಅ' ನೋ. 


ಜಾತಿಗಾಟ 


ಜಾತಿಗಾಟ, ಜಾತಿಕಾರ, ಜಾತಿಗಾರ (ನಾ). ಯಕ್ಷಗಾನ, ಬಯಲಾಟ, 
ನಾಟಕ ಮೊದಲಾದುವುಗಳಲ್ಲಿ ಅಭಿನಯಿಸುವುದೇ ವೃತ್ತಿ 
ಯಾದವನು; ನಟ: ಜಾತಿ[ಪಾಕಾಂ. ಲ,ಲೆ]ಗಾಜನ ಕಾಲು ಮುಳ್ಳು ತಾಗಿ 
ನೊಂದಿತ್ತೆಂಬಂತೆ ಸೊನೆಗಾಅನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ 
(ಅವಡೆಂ. ೨೯-೦೨೨). ಜಾತಿಕಾರ : ಪೊಟ್ಟೆಯ ಪೊರೆವ ಜಾತಿಕಾರನಂತೆ 
ನಾನೊಬ್ಬ ವೇಷಧರಿಸಿ (ವಿಸಾಸು. ೬೬-೧). ಜಾತಿಗಾರ; ನಮ್ಮ ಹಿರಿಯರು 
ಜಾತಿಗಾರರಿಂದ ಇಂಥ ಆಟಗಳನ್ನು ಆಡಿಸಿ ಅವರಿಗೆ ಯೋಗ್ಯ ಬಹುಮಾನ 
ವನ್ನು ಕೊಟ್ಟು ಕಳುಹಿಸುತ್ತಿದ್ದರಂತೆ (ಬಿಳುವ. 3೧೩; ನೀರ, 
ನೇಹಿಗ, ನಂಟ, ಬಂಟ, ಸಂವಾದಿ, ಗುರು, ಶಿಷ್ಯ, ಪ್ರೀತಿಯ ಜಾತಿಗಾರ ! 
(ಉಯ್ಯಾಲೆ. ೧೬-೪), [ಜಾತಿ  - ಕಾಜ) 

ಜಾತಿಗೂಟ "ಜಾತಿಕೂಟ' ನೋ. | 

ಜಾತಿಗೊಯ್ಯ (ನಾ). ಜಾತಿಯನ್ನು ಕೆಡಿಸುವವನು, - ಹಾಳುಮಾಡು 
ವವನಂ; “ಧರ್ಮುಲಂಡ ” (ಕಾನಕೋ. ೬೦). [ಜಾತಿ ಕೊಯ್ಯ;] 

ಜಾತಿಗೊಲ್ಲ (ನಾ). ಹುಟ್ಟಿನಿಂದಲೆ ಗೊಲ್ಲನಾದವನು: ಗೊಲ್ಲನಲ್ಲದೆ 
ಜಾತಿಗೊಲ್ಲನು ಗೊಲ್ಲನೆ ತಾನೆಲ್ಲೆಡೆಯೊಳಂ ಗೊಲ್ಲನಾದೊಡೆ: (ಬಸಪು, 
೪೦-೩೨). [ಜಾತಿ+ ಗೊಲ್ಲ] 

ಜಾತಿಜ (ನಾ). ದೊಡ್ಡ ವಂಶದಲ್ಲಿ ಹುಟ್ಟಿದವನು; ಉತ್ತವಂ ಕಂಲದಲ್ಲಿ 
ಹುಟ್ಟಿದವನು. "ಜಾತಿಜಾಂಗಣ' ಪರಾ. [ಸಂ.] 

ಜಾತಿಜಾಂಗಣ (ನಾ). ದೊಡ್ಡ ವಂಶದಲ್ಲಿ ಹುಟ್ಟಿದವರ ಮನೆಯ 
ಪರಿಸರ;  ಮನ್ನೆಯರ ಮನೆಯ ಅಂಗಳ: ಇಲ್ಲ... ಬಂದ 
ಮಾವಿಲ್ಲದ ನಂದನಂ ಕುಳಿರ್ವ ನಂದನಮಿಲ್ಲದ ಜಾತಿಜಾಂಗಣಂ (ಅನಂಪು. 
a-r), ‘[ಜಾತಿಜ +೬ ಅಂಗಣ) 

ಜಾತಿಜಾಣಿಕೆ (ನಾ). ಸಹಜವಾದ ಜಾಣತನ ; ಹುಟ್ಟುಗಂಣವಾಗಿ 
ಬಂದ ಬುದ್ಧಿ ವಂತಿಕೆ: ಅಂದು ವಿಮಳೆಗೆ ಜಾತಿಜಾಣಿಕೆಯಿಂದಲಭಿನವ 
ಪಾಡುನೋಟಗಳಿಂದ ಬಳಿಕಲ್ಲಮನ ತೋಟ್‌ಸುತಿರ್ದಳಾ ಮಾಯೆ(ಪ್ರಠುಲೀ. 
೭-೨೮). [ಜಾತಿ * ಜಾಣಿಕೆ] 

ಜಾತಿಜಾರೆ (ನಾ) ಹುಟ್ಟು ಹಾದರಗಿತ್ತಿ ; ವ್ಯಭಿಚಾರದಲ್ಲಿ ಸಹಜ ಆಸಕ್ತಿ 
ಯಂಳ್ಳವಳು : ಗಂಡನ ಕೈಯಿಂದ ಕರೆಯಿಸಿಕೊಂಬರು . ಮಿಂಡನ ಜಾತಿ 
ಜಾರೆಯರು (ಕಂರಾಸಾಂ. ೨೫-೩೭). [ಜಾತಿ - ಜಾರೆ) 

ಜಾತಿಡೊಂಬ (ನಾ). ಮಹಾ ಡಂಭಾಚಾರಿ; ಪಕ್ಕಾ ಮೋಸಗಾರ : 
ಮಾತಿನಂತೆ ಮನವಿಲ್ಲದ ಜಾತಿಡೊಂಬರ ನೋಡಿ ನಗುವ ನಮ್ಮ ಕೂಡಲ 
ಸಂಗಮದೇವ (ಬಸವ. ೬೫೦). [ಜಾತಿ ಡೊಂಬ್ಯ (ಆದಂಬ) ] 

ಜಾತಿದ್ದೇಷ (ನಾ). ೧. ಸ್ವಭಾವಸಿದ್ಧವಾದ ದ್ವೇಷ ; ನೈಸರ್ಗಿಕವಾದ 
ಹಗೆತನ ೨. ವಿಭಿನ್ನಜಾತಿಗಳಲ್ಲಿ ಪರಸ್ಪರ, ದ್ವೇಷ. ೩. ತನ್ನ ಜಾತಿಗೆ 
ಸೇರಿದವರೊಂದಿಗೆ ಹಗೆತನ. (ಜಾತಿ + ದ್ವೇಷ] 

ಜಾತಿಧರ್ಮ (ನಾ). ೧. ಸಹಜಸಿದ್ಧ ಗುಣ; ಹಂಟ್ಟುಗಂಣ : ನೆಗಳಿದೀ 
ಚೌಷಜ್ಬಲಕ್ಷಣ ಜಾತಿಧರ್ಮದಲಿ (ಹಂಸಾ. 69) ; ದೊಡ್ಡ ಮಾನು ಸಣ್ಣ 
ಮಾನನ್ನು ನುಂಗುವುದು ಅದರ ಜಾತ್ಸಿಧರ್ಮ (ಕಂ). ೨. ಜಾತಿಯ 
ಸಂಪ್ರದಾಯ, _ಪದ್ಧತ್ತಿ-ಆಚಾರ; ಶಾಸ್ತ್ರೋಕ್ತವಾದ ಅನುಷ್ಠಾನ: 
ಯುದ್ಧಮಾಡುವುದೇ ಕ್ಷತ್ರಿಯನಿಗೆ ಜಾತಿಧರ್ಮ (ರೂಢಿ). 

[ ಜಾತಿ + ಧರ್ಮ ) 

ಜಾತಿಪತ್ರೆ (ನಾ). ಜಾಯಿಪತ್ರೆ': “ ಜಾಯಿಫಳಮಾ ಜಾತಿಪತ್ರೆಯಕ್ಕುಂ ” 
(ಮಂಗರಾ. 9೩-೪೨). [ಸಂ. ಜಾತಿಪತ್ರ 

ಜಾತಿಪದ್ಧ ತಿ (ನಾ). ಜಾತಿಗಳಾಗಿ ವಿಭಾಗಿಸುವುದು : ಗುಣಗಳೇ ಪೂಜಾ 
ಸ್ಥಾನವೆಂಬುದು ಅಂದಿನ ತತ್ತ್ವ. ಅದಕ್ಕೆ ಭಂಗವುಂಟಾದಂದಿನಿಂದ ಜಾತಿ 
ಪದ್ಧತಿಯು ಅಸಹ್ಯವಾಯಿತು (ಭಾರದ. ೩೮೯). [ಜಾತಿ ಪದ್ಧತಿ] 


೩೦೩೫ 


20 


25 


30 


46 


ಜಾತಿಮುತ್ತು 


ಜಾತಿಪುರುಪ (ನಾ). ಉತ್ತಮನಾದವನು; ಶ್ರೇಷ್ಠನಾದ ಮನುಷ್ಯ : 
ದುಜಿದುಂಬಿತನದಿಂದೆ ವಿಡಿಯೆ ವೆಣ್ಣಳು ಮೆಯ್‌ಮಲಟ್‌ವರೆ ಜಾತಿಪುರುಷರು 
(ಕುರಾಸಾಂ. ೩೭-೦೦). [ಜಾತಿಃ ಪುರುಷ] 

ಜಾತಿಫಲ (ನಾ). ಜಾಯಿಕಾಯಿ. [ಜಾತಿ ಫಲ] 

ಜಾತಿಬಧಿರ (ನಾ). ಹುಟ್ಟಿದಂದಿನಿಂದಲೇ ಕಿವಿಕೇಳದವನಂ ; ಹುಟ್ಟೂ 
ಕಿವುಡ : ಜಾತಿಬಧಿರನಂತನ್ಮರ ಕಿವಿಯೊಳ್‌ ಕೇಳ್ದುದಂ ನುಡಿವನಲ್ಲೆಂ 
(ಪಂಡತಂ. ೯೩-s). [ಜಿ2ತಿ * ಬಧಿರ] 

ಜಾತಿಬೆಳ್‌ (ನಾ). ಹುಟ್ಟಿನಿಂದಲೇ ದಡ್ಡನಾದವನು ; ಅತಿ ದಡ್ಡ: 
ಸುಹೃದ್ಧಲಮೆಲ್ಲಮನಿಕ್ಕಿ ಯುದ್ಧಮಂ ಮಾಡಿದ ಜಾತಿಬೆಳ್‌ ನಿನಗದೇ 
ವಿರಿದೀಯೆಡಟ" (ಪಂಪಭಾ. ೧೩-೩೪). ಜಾತಿ * ಬೆಳ್ಮ) 

ಜಾತಿಬ್ರಾಹ್ಮಣ (ನಾ). ಬ್ರಾಹ್ಮಣಜಾತಿಯಲ್ಲಿ ಹುಟ್ಟಿದವನು: ಜಾತಿ 
ಬ್ರಾಹ್ಮಣನಿಗಿಂತಲೂ ಗುಣಬ್ರಾಹ್ಮಣನು ಪೂಜ್ಯನೆಂದು ಸಿದ್ಧಾಂತವಿರುವುದು 
(ಹಿಂದಸಾ. ೧೫೭). [ಜಂತಿ ಬ್ರಾಹ್ಮಣ) 

ಜಾತಿಭಂಗ (ನಾ). ೧. ತನ್ನ ಜಾತಿಯನ್ನು ಪರಾಭವಗೊಳಿಸುವಿಕೆ. 
೨. ಮಾಲತೀಪುಷ್ಪದ ನಾಶ; ಜಾಜಿಹೂವನ್ನು ಹಾಳುಮಾಡುವಿಕೆ. 
೧, ಪಿ: ಶಿಶಿರಸಮಯದಂತೆ ಜಾತಿಭಂಗಭಂಗುರಮಂಂ . ... ಭದ್ರಲಕ್ಷಣ 
ಲಕ್ಷಿತಮುಮಪ್ಪ ಪಟ್ಟವರ್ಧನಮನೇ (ಮಲ್ಲಿಪು. ೫-೬೫ ವ). 

[ ಜಾತಿ * ಭಂಗ] 

ಜಾತಿಭೇದ (ನಾ). ಜಾತಿಜಾತಿಗಳಲ್ಲಿರುವ ಭಿನ್ನತೆ,-ಒಡಕು: ಜಾತಿಭೇದ 
ವಿಲ್ಲ ಸೂತಕವಿಲ್ಲ ಅಜಾತಂಗೆ ಕುಲವಿಲ್ಲ (ಬಸವ. ೪೦೭): ಹಿಂದುಗಳಲ್ಲಿ 
ಒಗ್ಗಟ್ಟಿಲ್ಲದಿರುವುದಕ್ಕೆ ಹಿಂದೂಜನಾಂಗದಲ್ಲಿರುವ ಜಾತಿಭೇದವೂ ಒಂದು 
ಮುಖ್ಯ ಕಾರಣವಾಗಿದೆ (ರೂಂ), 1 ಜಾತಿ * ಭೇದ] 

ಜಾತಿಭ್ರಂಶಕ(ನಾ).ಜಾತಿಯನ್ನೂ ಕೆಡಿಸುವುದು,-ಹಾಳುಮಾಡುವುದು; 
ಹತ್ತು ಬಗೆಯ ಪಾಪಗಳಲ್ಲಿ ಒಂದಂ: ಜಾತಿಭ್ರಂಶಕವೆಂದು ಸಂಕೀರ್ಣಕ 
ವೆಂದು . . . ಪಾಪರಾಶಿಗಳೊಳು ದಶವಿಧವಾಗಿ ಮುಖ್ಯಪಾಪಗಣಂ 
ಗಳಿರ್ಕುಂ (ವಿವೇಕ. ೧೮೩). [xo.] 

ಜಾತಿಭ್ರಷ್ಟ (ನಾ). ಜಾತಿಕೆಟ್ಟವನು : ಘೋಷಾಲನು ಜಾತಿಭ್ರಷ್ಟನೆಂದು 
ತಿಳಿದು ಆ ಪರಿವಾರಕ್ಕೆ ಸೇರಿದ್ದ ತನ್ನ ಸೊಸೆಯನ್ನೂ ತ್ಯಜಿಸಿಬಿಟ್ಟನು 


(ಕಪಾಕುಂ. ೩೪). [ ಜಾತಿ ಭ್ರಷ್ಟ] 
ಜಾತಿಮಣಿಯ (ನಾ). ಒಂದು ಬಗೆಯ ತೆರಿಗೆ: ಮನೆದೆರಿಗೆ ಮೊದಲಾದ 
೧೯ `ಬಾಬುಗಳನ್ನು ನೇಮಿಸಿದರು. ೧. ಮನೆದೆರಿಗೆ. . . ೧೪. ಜಾತಿ 


ಮಣಿಯ (ಮಹಾವಂ. 1, ೧೨೪). [ ಸಂ. ಜಾತಿಮಾನ್ಯ) 
ಜಾತಿಮದ (ನಾ). ತಾನು ಮೇಲುಜಾತಿಯವನೆಂಬ ಗರ್ವ, - 

ಅಹಂಕಾರ: ಕುಲಮದಮೊಂದು ರೂಪಮದವಮೊಂದು . . ಜಾತಿಮದ 

ಮೊಂದು (ಪಂರಾಮಾ. ೬-೦೪); ಜಾತಿಮದ - ಇದೇ ಪ್ರಕಾರ ಸತ್ಪುರುಷರು 


ಜಾತಿಯ ಗರ್ವವನ್ನೂ ಕೂಡ ಮಾಡುವುದಿಲ್ಲ (ಶ್ರಾವಕ. 60). 
ಕುಲಮದ' ಪರಾ... [ಜಾತಿ ಮದ) 

ಜಾತಿಮಲ್ಲಿಗೆ (ನಾ). ಉತ್ತಮ ಬಗೆಯ ಮಲ್ಲಿಗೆ ಮಾತಿನಲಿ ಜಾತಿ 
ಮಲ್ಲಿಗೆ, ಕೃತಿಯು ಬೂತುಮಡಕೆ (ನೆಲಮಂ, ೨೩-೬). [ಜಾತಿ ಮಲ್ಲಿಗೆ] 


ಜಾತಿಮಾನ್ಯ (ನು). ಇ ಜಾತಿಮಣಿಯ : ಇವು ಪೂರ್ವಕಾಲದ ತೆರಿಗೆಗಳು; 
ಮನತೆರಿಗೆ, ಹುಲ್ಲಹಣ . ... ಜಾತಿಮಾನ್ಯ, ಮಗ್ಗ ಕಂದಾಯ (ನಮ್ಮನು. 
೨೪೩). [ಸಂ.1 

ಜಾತಿಮುತ್ತು (ನಾ). ಶ್ರೇಷ್ಠವಾದ ಮುತ್ತು; ಬಹಳ ಮೇಲಂಮಟ್ಟದ 
ಮುತ್ತು : ಸ್ವಾತಿಯ ಹನಿ ಬಿದ್ದು ಜಾತಿಮುತ್ತಾದಂತೆ (ಸರ್ವಜ್ಞ. ೬೦೭) ; 
ಜಾತಿಮುತ್ತುಗಳೇ ಅವರಲ್ಲಿ ಅಪರೂಪವೆನ್ನಬೇಕು: (ಹೇಮಕೂ. ೦೫). 

[ ಜಾತಿ * ಮುತ್ತು) 
191 


ಜಾತಿರತ್ನ ೩೦೩೬ 


ಜಾತಿರತ್ನ (ನಾ): ಉತ್ತಮವಾದ ರತ್ನ ; ಶ್ರೇಷ್ಠವಾದ ಮಣಿ: ಇವನ 
ಮಾತುಗಳು ಯಾವಾಗಲೂ ಜಾತಿರತ್ನಗಳಂತೆ ಅಮೌಲ್ಯವಾಗಿರುವುವು 
(ಉಕಾಮ. ೧೨೬). [ಜಾತಿ ರತ್ನ ] 

ಜಾತಿರಸಿಕ (ನಾ). ಹುಟ್ಟುಗುಣವಾಗಿ ಬಂದ ರಸಿಕತೆಯುಳ್ಳವನು ; 
ಉತ್ತಮನಾದ ರಸಿಕ : ಜಾತಿರಸಿಕನೆ ನೀನು ಹಿಡಿದುದೆ ತಿರುಳು, 
ನುಡಿದುದೆ ಹುರುಳು (ಉಯ್ಕಾಲಿ. ೦೭-೭). [ಜಾತಿ * ರಸಿಕ) 

ಜಾತಿಲಿ (ನಾ). ಒಂದು ಬಗೆಯ ನಸ್ಟತಿ : (ಮೈಔಗಿ. ೨೦-೩೬೦) [?] 

ಜಾತಿವಂತ (ಗಂ). ಜಾತಿಗೆ ಸೇರಿದ; ಮೇಲುಮಟ್ಟದ ; ಉತ್ಕೃಷ್ಟ 
ವಾದ : ನಾಲ್ವತ್ತು ಗೆಳೆಯರ ಕೈ ಉಬ್ಬಿಸಿದವನ ತಲೆಯಿಂದ ನೆತ್ತರು 
ಪುಟಯಿಸದಿದ್ದರೆ ನಾನು ಜಾತಿವಂತ ಅಂಬಿಗನಲ್ಲ 

[ಜಾತಿ * - ವಂತ) 

ಜಾತಿವಳ (ನಾ). ಉತ್ತವಂ ಜಾತಿಗೆ ಸೇರಿದವನು: ತವೆ ಜೀವಿಪಷ್ಟಾದಶಂ 
ಗಳೆಂದೆನಿಪ ಜಾತಿವಳವ[ಪಾಕಾ. ಗರ್‌ ನೂೋದು ಕುಲದವರ 

[ ಜತತಿ 4 ೨ ವಳ (ಆ -ವಾಳ್ಮ) 


(ರಂಗರೊೋ. ಎ೨). 


(ಜಿಲಪು. ೪೭-೪೩). 


ಜಾತಿವಾಚಕ (ನಾ). [ವ್ಯಾಕ] ವರ್ಗ ಅಥವಾ ಸವಂಹವನ್ನು ತಿಳಿಸುವ: 


ಪದ : ಜಾತಿವಾಚಕ, `ಸಂಖ್ಯೇಯ ವಾಚಕ, ವಿಧೇಯವಾಚಕಗಳ ಮೇಲೆ 
ಬಹುವಚನಕ್ಕೆ ಪ್ರತಿಯಾಗಿ ಏಕವಚನವು ವಿಕಲ್ಪದಿಂದ ಬರುವುದು 
(ಕಟಿ. ಇಲ. [ಜಾತಿ4 ವಾಚಕ] 

ಜಾತಿವಾಡಿಕೆ (ನಾ). ಜಾತಿಯ ಪದ್ಧತಿ; ಕುಲದ ಸಂಪ್ರದಾಯ; 
ಕುಲಾಚಾರ : ಇದೇ ನಮ್ಮ ಜಾತಿವಾಡಿಕೆ ಆಗಬೇಕು (ಮುನಿಮಾ ೩೭). 

[ ಜಾತಿ + ವಾಡಿಕೆ] 

ಜಾತಿವಾದಿ (ನಾ). ತನ್ನ ಜಾತಿಯಖ ಮಾತ್ರ ಮುಖ್ಯವೆಂಬ' ಭಾವನೆ 
ಯಿಂಧ ವರ್ತಿಸುವವನು : ತಮ್ಮ ಜಾತೀಯತೆಯ ವ್ಯವಹಾರಕ್ಕೆ: 
ಯಾರಾದರೂ ಅಡ್ಡಿ ಬಂದರೆ ಆ ರೀತಿ ಅಡ್ಡಿ ಬಂದವರನ್ನೇ ಜಾತಿವಾದಿ 
ಗಳೆಂದು ಕರೆಯುತ್ತಾರೆ (ಪಂಜಪಂ. ೧೬೭). [ಸಂ. ಜಾತಿವಾದಿನ್‌] 

ಜಾತಿವಾಸ (ನಾ). ಹದಿನೆಂಟಂ ಬಗೆಯ ಕೊಳಲುಗಳಲ್ಲಿ ಒಂದು : 
ಹದಿನೆಂಟಂಗುಳೆ ಮೊದಲಾಗಿ ಒಂದಂಗುಳ ಪರ್ಯಂತಮಾದ ಪರಿಮಾಣ 
ಕ್ರಮವಿಡಿದು ಜಾತಿವಾಸ , . . ಭುವನಾಧಿಪವಾಸವೆಂಬ ಹದಿನೆಂಟು 
ತೆಆದ ವಾಸಂಗಳ ಲಕ್ಷಣವಟ್‌ತು (ವಿವೇಕ. ೨೩೭). [ ಜಾಶಿ ವಾಸ್ಕ) 

ಜಾತಿವೀರ (ನಾ). ಹುಟ್ಟುವೀರ ; ಸ್ವಭಾವದಿಂದಲೇ ಶೂರನಾಗಿರಂ 
ವವನು ; ಶ್ರೇಷ್ಠವೀರ : : ಜಾತಿವೀರರು ಸಾವ ಭೀತಿಗಂಜುಳಿವರೇ 
(ಸರ್ವಜ್ಞ, ೭೧೨). [ಜಾತಿ * ವೀರ] 

ಜಾತಿವೆಣ್‌ (ನಾ). ಉತ್ತಮಳಾದ ಮಹಿಳೆ ; ಶ್ರೇಷ್ಠನಾರಿ: ಜಾತಿವೆಣ್ಗಳ 
ವಾಸನೆಯಟಯದರಂತೆ ಆಸುರರತಿಗೆಳಸುವರೆ ವಿವೇಕವಿಲಾಸವಿಭವ 
ಮುಳ್ಳವರು (ಕುರಾಸಾಂ. ೩೭-೦೦). [ ಜಾತಿ * ಪೆಣ್‌] 

ಜಾತಿವೈರ (ನಾ). ಇ ಜಾತಿದ್ವೇಷ : ಜಾತಿವೈರಂಗಳಿಲ್ಲದ ಪಕ್ಷಿಮೃಗದ 
ಸಂಘಾತದಿಂ (ಜೃಮಿಭಾ. ೦೯-೪೩) ; ಇಲ್ಲಿ ಪ್ರಾಣಿಗಳೆಲ್ಲ ತಮ್ಮ ತಮ್ಮ ಜಾತಿ 
ವೈರವನ್ನು ಬಿಟ್ಟಿರುವುವು (ನೀತಿಜಿಂ. ಸಳ. ೦೯); ನನಗೂ ನಿನಗೂ ಜಾತಿವೈರ 
(ವಡಭಾ. ೩೩೯). [ಜಾತಿ * ವೈರ] 

ಜಾತಿವ್ಯಾಪ್ತಿ (ನಾ). ಒಂದು ಪದದ ಅರ್ಥದಲ್ಲಿ ಸೇರಬಹಂದಾದ 
ಅರ್ಥವಿಸ್ತಾರ ; ಪದಗತವಾದ ಅರ್ಥಬೋಧಕಶಕ್ತಿಯ ಪ್ರಸಾರ ; 
ಅರ್ಥವ್ಯಾಪ್ತಿ : ಯಾವುದೇ ಸುಸಂಸ್ಕೃತ ಶಬ್ದದ ಜಾತಿವ್ಯಾಪ್ತಿ 
(೩ೀಗಂtation) ಮತ್ತು. ಗುಣವ್ಯಾಪ್ತಿ (connotation)ಗೆ ಪೂರ್ಣವಾಗಿ 
ಸರಿಹೋಗುವ ಶಬ್ದವು ಮತ್ತೊಂದು ಭಾಷೆಯಲ್ಲಿ ದೊರೆಯುವುದು 
ಅಸಾಧ್ಯವೇ ಆಗಿದೆ (ಸಾಹಿವಿ: ೧೨೦). "ಗುಣವ್ಯಾಪ್ತಿ' ಪರಾ. 

[ ಜಾತಿ+ ವ್ಯಾಪ್ತಿ] 


ಲಾ 


45 


ಜಾತಿಹೀನ 


ಜಾತಿಸಂಕರ (ನಾ). ೧. ಜಾತಿಗಳ ಬೆರಕೆ; ಬೇರೆ ಬೇರೆ ಜಾತಿಗಳು 
ಕಲಬೆರಕೆಯಾಗುವುದಂ; ವರ್ಣಸಂಕರ. ೨. ವರ್ಣಸಂಕರವಾದವನು: 
ಕುಲವನಜಸುವರೆ ಶರಣರಲ್ಲಿ ಜಾತಿಸಂಕರನಾದ ಬಳಿಕ (ಬಸವ. ೬೦೭): 
ಬಾಲಾಶೋಕಂ ವಿಗ್ರಹಲೀಲೆ ರಜೋವಿಕೃತಿ ಜಾತಿಸಂಕರಮನಿಲೋಲ್ಲಾಲ 
ತರ ಶಿಖಿಶಿಖಾಕುಳಕೋಳಾಹಳಮಿಲ್ಲ ಬನದೊಳಲ್ಲದೆ ಜನದೊಳ* (ಪುಷ್ಪ ಪು. 

[ಜಾತಿ + ಸಂಕರ್ಯ] 

ಜಾತಿಸಂಮೋಹನ (ನಾ). ಜಾತಿಯ ಮೇಲಿನ ಮಮತೆ,-ಪ್ರೇಮ,- 
ಅಭಿಮಾನ : ಪೊಣರ್ವಕ್ಕಿಗಳಿಂದೆ ಜಕ್ಕವಕ್ಕಿಗಳಗಲದೆ. ಮೊಗಸಿದುವು 
ಜಾತಿಸಂಮೋಹನದಿಂ (ಮಲ್ಲಿಪು. ೬-೧೦೦). . [ ಜಾತಿ ಸಂಮೋಹನ] 

ಜಾತಿಸಿಂಗರ (ನಾ). ಸಹಜಶೃಂಗಾರ ; ಹುಟ್ಟುಗುಣವಾದ ಸೊಗಸು : 
ಹರೆಯ ದ ಕೋಮಲಾಂಗಿಯರು ಸರ£ರಿ]3ಸರಿಕೆಯೊಳೆಯ್ದುತಿದ್ದರು 
ಜಾತಿಸಿಂಗರಗೂಡಿ ಕಣ್ಣೆ ಮೋಹಿಸುತ (ರಡ. ೪೩-೩೦). 

[ ಜಾತಿ + ಸಿಂಗರ (ಸಿಂಗಾರ) ] 

ಜಾತಿಸಿಪಾಯಿ (ನಾ). ಶ್ರೇಷ್ಠ ಸಿಪಾಯಿ ; ಉತ್ತಮನಾದ ಸಿಪಾಯಿ : 
ಪಾಳೆಗಾರ ಮಾತ್ರ ನಮ್ಮ ಕೈಗೆ ಜೀವಸಹಿತ ಸಿಕ್ಕುವವನಲ್ಲ, ಜಾತಿಸಿಪಾಯಿ 
ಯಾಗಿದ್ದಾನೆ (ಚಿತ್ರಪಾ. ೯೦).  ( ಜಾತಿ -- ಸಿಪಾಯಿ] 

ಜಾತಿಸು (ಕ್ರಿ). ಹುಟ್ಟಿಸು; ಉತ್ಪತ್ತಿಮಾಡು : ಮಾತೆ ಕೇಳೌ ಎನ್ನ 
ಮಾತನು ತಾತರಿಬ್ಬರದೇನು ನಿಮ್ಮೊಳು ಜಾತಿಸಿದ ಪರಿಯೇನು ನಿಮ್ಮಲಿ 
ಬಂದ ಪರಿಯೇನು (ಕುವ್ಕಾಉ. ಓರಿಇ. ೦೦-೩೦ ಅಡಿಟ). 

[ ಜಾತಿ: - ಇಸು] 

ಜಾತಿಸೂತಕ (ನಾ). ಪಂಚಸೂತಕಗಳಲ್ಲಿ ಒಂದಂ; ಹೀನಜಾತಿಯವರ 
ಸ್ವರ್ಶದಿಂದ ಉಂಟಾಗುವುದೆಂದು ಭಾವಿಸಲಾದ ಮೈಲಿಗೆ; ಅಶಂಚಿ: 
ಭಕ್ತಿಗೆಯೂ ಬೇಟಕ್ಕೆಯೂ ಜಾತಿಸೂತಕವುಂಟೆ (ಬಸವ. ೫೬೪); ಜಾತಿ 
ಸೂತಕ ಜನನಸೂತಕ ಪ್ರೇತಸೂತಕ ಉಚ್ಛಿಷ್ಟಸೂತಕ ಪ್ರಜಾಸೂತಕವೆಂಬ 
ಪಂಚಸೂತಕಗಳನಳಿದಾತನಾಗಿ :(ವಿವೇಕ. ೧೦೦). [ ಜಾತಿ -- ಸೂತಕ] 

ಜಾತಿಸ್ಮರ (ನಾ). ಪೂರ್ವಜನ್ಮದ ನೆನಪುಳ್ಳವನು-ಸ್ಮರಣೆಯಂಳೆ ವನಂ: 
ಆದಿನಾಥನ ಮುನಿರೂಪಮಂ . ಕಾಣಲೊಡಂ ಜಾತಿಸ್ಮರನಾಗಿ ಮಾರ್ಗ 
ಸ್ಲಿತಿಯನಟೌದು (ಆದಿಪು. ೧೦-೮ ವ); ಎನಿತುಂ ಜಾತಿಸ್ಮರನಪ್ಪನಿಮೇಷಂ 
ಜೀವಿತಾಂತ್ಯದೊಳ್‌ (ಯಶೋದ. ೩-೩೧. ([ಸಂ.) 

ಜಾತಿಸ್ಮರತೆ (ನಾ). ಹಿಂದಿನ ಜನ್ಮದಲ್ಲಿ ನಡೆದ ಸಂಗತಿಗಳ ನೆನಪು,- 
ಸ್ಮರಣೆ : ಜಾತಿಸ್ಮರತೆ ವಿರಕ್ಷಿಗೆ ಹೇತುವೆನುತ್ತಿರ್ಪರ"' (ಕಾದಂಉ. ೬೯೩). 

[ಸಂ. ಜಾತಿಸ್ಮರತ್ಸಾ] 

ಜಾತಿಸ್ಮರತ್ವ (ನಾ). ಇ ಜಾತಿಸ್ಮರತೆ : ಜಾತಿಸ್ಮರತ್ವದಿಂದಂ ಭೂತಳದೆೊಳ್‌ 
ತಮ್ಮ ಭವಮನಜಳಿವರ್‌ ಕೆಲರುಂ (ಧರ್ಮಾಮ್ಮ. ೯-೦೦೦); ಭೋಗಾವತೀ 
ನದಿಯ ಪುಳಿನಸ್ಫಳಂಗಾಣುತೆ ಓರಿದೆನಗೆ ಜಾತಿಸ್ಮರತ್ವಮಂಂ ತೋಟ್‌ತ್ತು 
(ಆರಾದ. ೯-೭೧); ಪಿಂದಣ ಜಾತಿಸ್ಮರತ್ವ ಕೆಟ್ಟು ಮತಿ ಮಸುಳಿಸಿ ತನ್ನ 
ಮಲಮೂತ್ರಂಗಳಲ್ಲಿ ತಾ ಹೊರಳಾಡಿ (ಅಖಂಡೇ. ೦೦-೭೬. [ಸಂ.] 

ಜಾತಿಸ್ಮರೆ (ನಾ). ಹಿಂದಿನ ಜನ್ಮದ ನೆನಪುಳ್ಳವಳು : ರುಷಿಯರಂ ಕಂಡು 
ಜಾತಿಸ್ಮರೆಯಾಗಿ (ವಡ್ಮಾರಾ, ೧೨-೨೩). [ಸಂ. ಜಾತಿಸ್ಮರಾ] 

ಜಾತಿಹಗಿನು (ನಾ). ಒಂದು ಬಗೆಯ ಮೇಣ,-ಅಂಟು : “ವತ್ಸನಾಭಃ- 
ನಾಭಿ. ಜಾತಿಹಗಿನು” (ಓಷಧಿ. ೦೪೮). 

[ ಜಾತ್ರಿ * ಹಗಿನು (ಎಪಗಿನ್‌)] 

ಜಾತಿಹೀನ (ನಾ). ಜಾತಿಯಿಂದ ಕೀಳಾದವನು; ಕೀಳುಜಾತಿಯವನು: 
ಜಾತಿಹೀನರ ಕರ್ಮವುತ್ತಮಜಾತಿಗಳ ಕರ್ತವ್ಯ ತಿರ್ಯಗ್ಗಾತಿಗಳ 
ಗತಿಧರ್ಮ ವೃತ್ತಿಯ ಸೇರುವೆಯನಆಶದು (ಕುವ್ಕೂಕ. ೫-೩೦): ಜಾತಿಹೀನರ 
ಮನೆಯ ಜ್ಯೋತಿ ತಾ ಹೀನವೇ (ಸರ್ವಜ್ಮ. ೯೭೬). [ಜಾತಿ ಹೀನ) 


೨-೨೮). 


ಜಾತೀಪತ್ರ 


ಜಾತೀಪತ್ರ (ನಾ). ಇ ಜಾತಿಪತ್ರೆ: ಮಲಯಜ ಕುಂಕುಮ ಜಾತೀಫಳ 


ಜಾತೀಪತ್ರ . .. ಲವಂಗ ಪ್ರಮುಖ ಸುರಭಿಪರಿಕರಯುತಮಂ 
(ಪುಷ್ಪ ಪು. ೦೦-೪೫). [ಸಂ.7 
ಜಾತೀಫಲ, ಜಾತೀಫಳ (ನಾ). ಎ ಜಾತಿಫಲ : ಕಾಳಾಗರು ಕರ್ಕೊಳ 


ಜಾತೀಫಲ ಜಾತೀಪತ್ರ ... ಕುಂದುರುಷ್ಕೂದಿ ಸುಗಂಧದ್ರವ್ಯ ಸಹಿತನಾಗಿ 
(ಅಜಿಪು. ೪-೭೦ ವ). ಜಾತೀಫಳ : ಮಲಯಜ ಕುಂಕುಮ ಜಾತೀಫಳ 
ಜಾತೀಪತ್ರ . ,. ಪ್ರಮುಖ ಸುರಭಿಪರಿಕರಯುತಮಂ (ಪುಷ್ಪ ಪು. ೧೧-೪೩). 
[ಸಂ.7 

ಜಾತೀಫಳ "ಜಾತೀಫಲ' ನೋ. 

ಜಾತೀಯತೆ (ನಾ). ೧. ಜಾತಿಗೆ ಸಂಬಂಧಪಡುವಿಕೆ.' ೨. ಜಾತಿ, 
ಕೋಮುಗಳಿಗೆ ಪ್ರಾಶಸ್ತ್ಯವನ್ನು ಕೊಡುವಿಕೆ ; ಕೋಮುವಾರು 
ಭಾವನೆ : ನಮ್ಮ ದೇಶದಲ್ಲಿ ಜಾತೀಯತೆಯು ತಲೆಹಾಕಿ ರಾಷ್ಟ್ರಪ್ರಗತಿ 
ಯನ್ನೇ ಕುಂಠಿತಗೊಳಿಸುತ್ತಿದೆ (ಕೂರ). [ಸಂ. ಜಾತೀಯತಾ) 

ಜಾತೀಲತೆ (ನಾ). ಜಾಜಿಬಳ್ಳಿ; ಮಾಲತಿಬಳ್ಳಿ: ಜಾತೀಲತೆಯ ಯೂಧಿಕಾ 
ಲತೆಯ ವಿಚಕಿಳಲತೆಯ ಮಂಡಪಂಗಳುಂ ಮನೋಹೆರಂಗಳಿನಿಸಿರ್ದುವು 
(ಚಂದ್ರ ಪು. ೧-೧೦೬). [ಸಂ. ಜಾತೀಲತಾ) 

ಜಾತುಚಿತು (ಅ). ಎಂದಾದರೂ ; ಯಾವಾಗಲಾದರೂ : ತಾತನಾಡಿದ 
ನುಡಿಗೆ ಜಾತುಚಿತು ಪುಸಿಯೆಂಬ ಮಾತುಂಟೆ (ವೆಂಳಾರಾ. ೨-೮-೧೨). 

[ಸಂ. ಜಾತುಚಿ3್‌) 

ಜಾತೆ (ನಾ). ೧. ಹುಟ್ಟಿದವಳು ; ಜನಿಸಿದವಳು. «ಅಗಜಾತೆ' ಪರಾ. 
೨. ಮಗಳು ; ಪುತ್ರಿ: ಜಾತೆ, ನಿಜಗುಣಗಳಿಂದೆ ಯಯಾತಿಗೆ ಶರ್ಮಿಷ್ಠೆ 
ಯಂತೆ ಪತಿಹಿತೆಯಾಗು (ಶಾಕುಂತ. 8೨-೮8). ಸಂ. ಜಾತಾ) 

ಜಾತೋತ್ಸವ (ನಾ). ಜಾತಕರ್ವದ ಸಮಾರಂಭ ; ಹುಟ್ಟುಹಬ್ಬ : 
ಅಂತಮಳಂ ಪೆತ್ತು ಮಹಾವಿಭೂತಿಯಿಂ ಜಾತೋತ್ಸವಮಂ ಮಾಡಿ 
(ಪಂಉಮಾ. ೦೬-೨ ವು' [ಜಾತ * ಉತ್ಸವ) 

ಜಾತ್ಯ (ಗು). ೧. ಒಳ್ಳೆಯ ಜಾತಿಯಲ್ಲಿ ಹುಟ್ಟಿದ ; ಸತ್ಕುಲ ಪ್ರಸೂತ 
ವಾದ. (ನಾ). ೨. ಸತ್ಕುಲದಲ್ಲಿ ಹುಟ್ಟಿದವನಂ ; ಕುಲೀನ. ೩. 
ಚೆಲಂವ; ಸುಂದರ : “ಸತ್ಕುಲನೊಳು ಸೌಮ್ಮನೊಳು ಜಾತ್ಯನೆನೆಬುದು” 
-(ಮಂಗರಾ. ೦೪೨-೦೮), ೪. ಉತ್ತಮ ; ಶ್ರೇಷ್ಠ. ೫. ಪರಾಕ್ರಮ; ಶಕ್ತಿ: 
“ ಅತಿಬಲ್ಬು ಕುಲೀನ ಸೌಮ್ಯಮೊಳ್ಟೆ ನಿಪಿವು ಜಾಶ್ಯಶಬ್ದಂ” (ನಾನಾರೆ. ೭೩). 

[ಸಂ.7 

ಜಾತ್ಯಂತರ (ನಾ). ಬೇರೆ" ಜಾತಿ, -ಗುಂಪು,-ವರ್ಗ : ಕ್ಷೀರಗುಡಾದ್ಕಂತರ 
ರಸಾಂತರಂ ಜಾತ್ಯಂತರಮಪ್ಪಂತನಂತಮಂತರ್ಭೇದಂ (ಕವಿರಾ. ೨-೯೫) ; 
ಜಾತ್ಕಂತರವನ್ನು ಗ್ರಹಣಮಾಡಿ ಸಪರಿವಾರವಾಗಿ ಎಲ್ಲರೂ ಮಹಮ್ಮ 
ದೀಯ ಹೆಸರನ್ನು ಧಾರಣೆಮಾಡಿದರು (ಕಪಾಕುಂ. ೩೪). [ ಸಂ.) 

ಜಂತ್ಯಂತರವಿವಾಹ (ನಾ). ಒಂವಂ ಜಾತಿಗೆ ಸೇರಿದವರು, ಬೇರೆ ಜಾತಿಗೆ 
ಸೇರಿದವರೊಂದಿಗೆ ಮಾಡಿಕೊಳ್ಳುವ ಮದುವೆ ; ಅಂತರ್ಜಾತೀಯ 
ವಿವಾಹ : “ಚೇರೆ ಬೇರೆ ಮನೆತನ, ಕುಲ, ಬುಡಕಟ್ಟು, ಜಾತಿ, ಮೊ.ಕ್ಕೆ 
ಸೇರಿದ ಗಂಡು ಹೆಣ್ಣಿಗೆ ಮದುವೆ; ಕುಲಾಂತರ, ಜಾತ್ಯಂತರೆ,-ವಿವಾಹ” 
(Inter marriage. ಇಂಕನಿ), [ ಜಾತ್ಕಂತರ + ವಿವಾಹ ' 

ಜಾತ್ಕಂಧ (ನಾ). ೧. ಹುಟ್ಟಿನಿಂದಲೇ ಕುರುಡನಾದವನಂ ; ಹುಟ್ಟು 
ಗುರುಡ : ಜಾತ್ಯಂಧನಂತೆ ಪೆಆರ ಕಾಣ್ಕೆಯೊಳ್‌ ಕಂಡುದಂ . : 
ನುಡಿವನಲ್ಲೆಂ (ಪಂಜತಂ.೯೩-೪); ಇಳೆಯೊಳಗೆ ಜಾತ್ಯಂಧನಾಗಿರ್ದಲಘುಮತಿ 
ಶಿವಮಜ್ಜನಾರ್ಥಕೆ ಕೊಳನನಗೆಯಲು (ಬಸಪು. ೪೯-೪೩); ಜಾತ್ಯಂಧಂ 
ಕಣ್ಬಡೆದಂತೆ ನಿರತಿಶಯ ಸಂಮದಮನೊಳಕೊಂಡು (ಕಬಕಂ. ೫-೧೪ ವ). ೨. 
ಜಾತಿಯ ವಿಷಯದಲ್ಲಿ ದುರಭಿಮಾನವುಳ್ಳವನು ; ಜಾತಿಯ 


೩೦೩೭ 


॥ 


30 


16 


36 


40 


ಜಾತ್ರೆಗ 


ಅಭಿಮಾನದಿಂದ ಯುಕ್ತಾಯುಕ್ತ ವಿಚಾರಶೂನ್ಯನಾದವನು : ಈ 
ಜಾತ್ಯಂಧನು ದೇಶದ ಮುಖಂಡನೆನಿಸಿಕೊಳ್ಳೆಲು ಅರ್ಹನೇ ಅಲ್ಲ (ರೂಂ). 
[ ಜಾತಿ + ಅಂಧ) 
ಜಾತ್ಯಂಧಕ (ನಾ). ಹುಟ್ಟುಗುರುಡ. "ಜಾತ್ಮಂಧಕಿ' ಪರಾ. 
[ಜಾತಿ + ಅಂಧಕ ] 
ಜಾತ್ಯಂಧಕಿ (ನಾ). ಹುಟ್ಟುಗುರುಡಿ : ದುರ್ವರ್ಣಿ ಜಾತ್ಯಂಧಕಿ ಗೋಳಾಂ 
ಗೂಳ ಲೋಳಾನನೆಯೆನಿಸಿದ ಪಾಪಕ್ಕೆ ಪಕ್ಕಾಗಿ (ಸುಕುಮಾ. ೩-೨೦). 
[ ಜಾತ್ಕಂಧಕ + -ಇಣ್ವ) 
ಜಾತ್ಯಂಧೆ (ನಾ). ಎ ಜಾತ್ಯಂಧಕಿ : ನೇಆ್‌ಲಪಣ್ಣಳಂ ತಡವರಿಸಿ ಆಯ್ದು 
ತಿನ್ನ ಜಾತ್ಯಂಧೆಯಪ್ಪ ಪೊಲೆಯರ ಕೂಸಂ ಕಂಡು (ವಡ್ಮಾರಾ. ೯-೧೭): 
ಪುರುಷನಂ ಜಾತ್ಯಂಧೆಯಾದ ವಧುವಟ್‌ವಳೇ (ವೀಕೈೆಪು. ೩-೬-೩೭). 
ಸಂ. ಜಾತ್ಯಂಧಾ ] 
ಜಾತ್ಯತೀತ (ಗು). ೧. ಜಾತಿಯನ್ನು ವಿಖಾರಿದ ; ಜಾತಿಭಾವನೆಯನ್ನು 
ಬಿಟ್ಟ: ಪ್ರಾಚೀನ ಭಾರತದಲ್ಲಿ ಸೂತಮಂಡಲ ಜಾತ್ಯತೀತ ಸಂಸ್ಥೆ ಯಾಗಿತ್ತು 
(ಭಾರದ, ೧೩6). (ನಾ). ೨. ಜಾತಿಯನ್ನು ಮಾರಿದವನು ; ಜಾತಿಯ 
ದುರಭಿಮಾನವನ್ನು ಬಿಟ್ಟವನು : ಪ್ರಭುಗಳು .... ಜಾತ್ಯತೀತರು, 
ಭಗವದ್ಭಕ್ತರು (ಶಾಂತಲಾ. ೧೩೫). 
[ ಜಾತಿ + ಅತೀತ] 
ಜಾತ್ಯಶ್ವ (ನಾ). ಉತ್ತಮ ಬಗೆಯ ಕುದುರೆ ; ಶ್ರೇಷ್ಠವಾದ ಕುದುರೆ: 
ದಂಡಕಂ ಬಂದನೆಂಬ ವಾರ್ತೆಯಂ ಕೇಳಲೊಡಂ ಜಾತ್ಯಶ್ವಮನೇಟ ಓಡು. 
ವನ ಮಂತ್ರಿ ತಗುಳ್ನೋಡಲೀಯದೆ ಮಾಣಿಸಿ (ವಡ್ಮಾರಾ. ೦೭೩-೧3) ; ಎಲ್ಲಿ 
ಗಜ ಜಾತ್ಯಶ್ವವೆಲ್ಲಿ ವರೂಥ ಸಂದೋಹ . . , ಆಲ್ಲಿ ತನ್ನಾಧೀನಮಾಡಲು 
ಬಲ್ಲವನೆ ನೃಪನು (ಕುವ್ಯಾಉ. ೩-೭೪): ಹರಿಹರನ ಕ್ರಮ ಕಡಿವಾಣಗಳ 
ಪರಿವೆಯಿಲ್ಲದೆ ದೂರದೇಶಕ್ಕೆ ಹೊರಟ ರಥದ ಜಾತ್ಮಶ್ವಗಳ ಓಟಕ್ಕೆ ಸಮಾನ 
ವಾಗಿರುವುದು (ಸಾಹಿಸ. ೧೪0). [ಜಾತಿ ಅಶ್ವ] 
ಜಾತ್ರೆ (ನಾ). ೧. ಪುಣ್ಯಕ್ಷೇತ್ರದರ್ಶನವೇ ಮೊದಲಾದ ಧಾರ್ಮಿಕೋ 
ದ್ವೇಶದಿಂದ ಮಾಡುವ ಪ್ರಯಾಣ; ಯಾತ್ರೆ: ಜಾತ್ರೆಗಳಂ ಫೊರಮಡು 
ವಲ್ಲಿ (ಸಾಗಂಧಿ. ೪೯೬-೯). “ಜಾತ್ರೆಗ' ಪರಾ. ೨. ಯಾವುದಾದರೊಂದು 
ದೇವತೆಯ ರಥೋತ್ಸವವೇ ಮೊದಲಾದ ವಿಶೇಷ ಕಾರ್ಯಕ್ರಮ : 
ಎಕ್ಕಲದೇವಿಗೆ ಮಾಮಾಲಕ್ಕನಿಗಂ . . . ಜಾತ್ರೆಯ ಮಾಚ್ಚಿಂ ಮೊಕ್ಕಳಗಂ 
ಜೈನನಲ್ಲಂ (ಸಮಪ. ೪-032); ಆ: ದೇವಿಯ 'ಜಂತ್ರೆಗೆ . .'. ಬಂದುದಂದು 
ಬಸಂತಂ (ಯರೋಡ. ೧-೩೩): ವರುಷ ವರುಷಕ್ಕೆ ಮಾರ್ಗಸಿರಮಾಸದೊಳ್‌ 
ಹಾತ್ರೆಯಾಗಲ್‌ (ಪುಶ್ಕಾಸ್ರ. ೪-೧೧ ವ); ವೀರಭದ್ರನ ಜಾತ್ರೆಗೆಲ್ಲಾ ನಾರಿ 
ಯರು ಹೋಗುತಮಿರಲು (ಬಸಪು. ೪೨-೧೦). ೩. ದೇವರ ರಥೋತ್ಸವ 
ಮುಂತಾದ ಸಂದರ್ಭದಲ್ಲಿ ಸೇರುವ ಜನರ ಗುಂಪು,-ಸಮೂಹ ; 
ಪರಿಸೆ ; ಸೂಚಿಸಿದಳ ನೆರೆದ ಜಾತ್ರೆ ನೆಟ್‌ ಕೇಲ್ವಿನೆಗಂ (ಯಶೋಕ. ೪-೭೨); 
ವಿಸ್ಮಯವನುನೋಡುವೆವೆಂದು ಜನ ಜುತ್ರೆಯಾದುದಾಗ (ಸಮ್ಮ. 
೨-೬೪); ಇಂತಹ ಗಾದೆಯ ಮುಕ್ತಕಗಳನೋದೆ ಜನವೇಕೆ: ಜುತ್ರೆಯೆ 
ಮರುಳು (ಇಂಜಾಪ. ೨೨೦-೮೯): ತೇರಾದ ಮೇಲೆ ಜಾತ್ರೆ ನೆರೆಯಿತು (ಗಾದೆ). 
[ಆಸಂ. ಯಾತ್ರಾ] 
ಜಾತ್ರೆಗ (ನಾ). ೧. ತೀರ್ಥಯಾತ್ರೆಗಾಗಿ ಪ್ರಯಾಣ ಹೊರಟವನಂ ; 
ಯಾತ್ರಾರ್ಥಿ: ತೋರ್ಪೀ ಸಂಗಮದೊಳ್‌ ಮೊದಲೊರ್ಮೆ ವಿಸಾಯದಿರ್ಪ 
ಜಾತ್ರೆಗರ್ಗೆ ಬೆಟ್ಟಂ ದಿಟ್ಟಿಗೆ ಬಾರದೈಸೆ (ಕಾಮಾಕ್ಯ. ೮3-೬); ಜಾತ್ರೆಗರ 
ಸಂತೆಯ 'ಕೋಲಾಹಲ (ವಿರುಗಂ. * ೦೨-೦). ವಿ. ಪ್ರಯಾಣಿಕ : ಅರಿ 
ದರಿಯದೆಯೆ ಕಾವ್ಯಮಾರ್ಗದಲ್ಲಿ ನರಂ ತರುಗಳಂ ಮಾಲಿಸುತೆ ಪೋಪ್‌ 
ಜಾತ್ರೆಗರಂ ಪರಿಕಿಸುತೆ (ಸಂಸಪ. ೨೦-೩೪). [ಜಾತ್ರೆ - - ಗೃ] 


ಜಾತ್ರೆಮಾಳ 


ಜಾತ್ರೆಮಾಳ (ನಾ). ಜಾತ್ರೆ ನೆರೆಯುವ ಮೈದಾನ,-ಸ್ಮಳ : ಒಂದೊಂದು 
ಕರುವಿಗೂ ಒಂದೊಂದು ಹಾಗದ ಕಾಸು ಕೊಟ್ಟರೂ ಅದು ಸಾಲದೆಂದು 
ಜಾತ್ರೆಮಾಳದಲ್ಲಿ ಕಟ್ಟುವುದಕ್ಕೆ ಜಾಗ ಕೊಡದೆ (ಕಂಗಾಳ್ಕ. ೩೭೨). 

[ ಜಾತ್ರೆ * ಮಾಳ್ಮ) 

ಜಾತ್ರೆಯೋಗು (ಕ್ರಿ). ಪ್ರಯಾಣಮಾಡು,-ಹೋಗು: ಗುಂಪುಗುಂಪಾಗಿ 
ಹೋಗು: ಮಲ್ಲಿಕಾರ್ಜುನನೆರಟಕ್ಟೋಳಾದುದಂ ಕಂಡುಗಂಡು ಸಮುಗ್ರಂ 
ಸಲೆ -ಜಾತ್ರೆಯೋ([ಪಾಾಾಂ.ಯಾ]ಗಿ ಭರದಿಂ ಬೆಟ್ಟೇಟ್‌ಯುಂ ಮತ್ತೆ ಪೂಜಿ 
ಸುವರ್‌ (ಸಮಪ. ೯-೯). [ ಜಾತ್ರೆ * ಪೋಗು;] 

ಜಾದಗೆ "ಚಾದಗೆ' ನೋ. 

ಜಾದಗೆವಕ್ಕಿ "ಚಾದಗೆವಕ್ಕಿ' ನೋ. 

ಜಾದಾ (ಗು). ಹೆಚ್ಚಾದ ; ಅಧಿಕವಾದ ; ಜಾಸ್ತಿಯಾದ : ಯುಗಾದಿ 
ಹಬ್ಬಕ್ಕಾಗಿ ಒಂದು ಜಾದಾ ಸಂಚಿಕೆ ಹೊರಡಿಸುತ್ತೇವೆ (ರೂಂ). 

[ «ಮರಾ. ಜಾದಾ; ಹಿಂ. ಜ್ಯಾದಾ; ಅರ. ಜಿಯಾದಹ"] 

ಜಾದಿ, ಜಾಜಿ, ಜಾಯ, (ನಾ). ೧. ಜಾಜಿಗಿಡ ಮತಂ, ಅದರ ಹೂವು; 
ಮಾಲತಿ : “ ಜಾದಿಯೆಂದು ಮಾಲತಿ” (ಳಕಸಾ. ೯-೧೮3): “ ಜಾದಿ 
ಮಾಲತಿಯಕ್ಕುಂ ” (ಕವಿಕು. ೭೩) : ಪೊದಟ್ಟಿ ಜಾದಿಯೊಳ್‌ ಮಸಗಿದ 
ಕಂಪು (ಪಂಪಭಾ. ೦೧-೪) ; ಜಾದಿ ಮೊದಲಾದನೇಕಂ ಪೂದೋಂಟಂ ಸುರಭಿ 
ಪರಿಮಳಾಮೋದಂಗಳ್‌ (ಎಕೆ. ೪111, ಸಾಗರ. ೧೦೯-೫೦; 1042); ಅಂಡ 
ಲೆದು ಜಾದಿಯಂ ಬಂಡುಂಡಳಿಯಂ ಮಿಕ್ಕು ಮಧುಕರಂಗಳ್‌ ಭರದಿಂ 
ಬಂಡುಣ್ಣುವೆನೆ (ಗಿರಿಕ.೨-೬೭). ೨. ಜಾಯಿಕಾಯಿ ಎಂಬ ಸುವಾಸನೆಯ 
ಪದಾರ್ಥ . "ಜಾದಿಕಾಯ್‌' ಪರಾ. ಜಾಜಿ, : ೧. “ಸುಮನಾ, 
ಮಾಲತೀ, ಜಾತಿಃ, ಈ ೩ ಜಂಜಿ” (ನಾಜಿರಾ. ೧೦೪); ಸೊಡರ ಬೆಳಗಿನೊಳ್‌ 
ಕೊರಗುವ ಟಾಜಿ[ಪಾಂಾ0.ದಿ)ಯಂ ತುಂಬಿಯೊಳ್‌ ಪಗೆಗೊಂಡ ಸಂಪಗೆಯಂ 
(ಅದಿಪು. ೧೦-೦೦೯) ; ಅಲ್ಲಿಗಲ್ಲಿಗೆ ಜಾಜಿ ಸುರಹೊನ್ನೆ ಸಂಪಗೆ ಮಲ್ಲಿಗೆ ಹೊಗ 
ರೇಟ್‌ದುವು (ಮೋಹತ. ೭-೦೧); ಕತ್ತುರಿ ಸೇವಂತಿಗೆ ದುಂಡುಮಲ್ಲಿಗೆ 
ಮೊತ್ತದ ಜಾಜಿ ಸಂಪಗೆಯ (ಕಂನವಿ. ೬-೮). ೨. "ಜಾಜಿಕಾಯ್‌' 
ಪರಾ. ಜಾಯಿ: ೨. "ಜಾಯಿಕಾಯಿ' ಪರಾ. 

[ ಆ 0. ಜಾತಿ/ಪ್ರಾ. ಜಾಇ.) 

ಜಾದಿಕಾಯ್‌, ಜಾಕಾಯಿ, ಜಾಜಿಕಾಯ್‌, ಜಾಜಿಕಾಯಿ, ಜಾಯಿಕಾಯಿ 
(ನಾ). ಅಡಕೆ ಮೊದಲಾದುವುಗಳ ಜೊತೆಯಲ್ಲಿ ಸೇರಿಸಲ್ಪಡಂವ 
ಒಂದು ಬಗೆಯ ಪರಿಮಳವನ್ನು ಕೊಡುವ ಕಾಯಿಯನ್ನು ಬಿಡುವ 
ವಂರಮತ್ತು ಅದರ ಕಾಯಿ; ಜಾತಿಫಲ : ಸಿರಿಕಂಡಂ ಕುಂಕುವುಮ 
ಗುರುರೇಣುಕಂ ಜಾದಿಕಾಯ್‌ ... ಶಶಾಂಕ ತಕ್ಕೋಲಂಗಳ್‌ (ರೋಕೋಪ. 
೬-೯). ಜಾಕಾಯಿ: ಮೆಣಸು, ಜಾಕಾಯಿ, ಲವಂಗ, ತಪಸ್ವಿನೀಗಿಡ 
ಮುಂತಾದ ಬೆಲೆಯಾದ ಸಂಬಾರದ ಪದಾರ್ಥಗಳು ದೊರೆಯುತ್ತವೆ 
(ಪ್ರವಾಇ. 11, ೧೮). ಜಾಜಿಕಾಯ್‌: ಹುರಿದು ಪೊಸಭಂಗಿ ಹದಗೈದ ಪಿನಿ 
ಕೂಟದೋಳ್ಪೆರೆದಮಲ ಜಾಜಿ[ಪಾಕಾಂ. ಯಿ]ಕಾಯ್‌ ಪತ್ರೆ ಕಸಕಸೆಯೆಂಬ 
ತರತರದೊಳೆಸೆವ ಲಹರಿಗಳುಂ (ಕಬಪು. ೪೭-೪೫) ; ಜಾಜಿಕಾಯ ತೋರದಿ 
ಕುಂಕುಮದ ಛಾಯೆ (ರತ್ಮಶಾ. ೨೦-೦೨). ಜಾಜಿಕಾಯಿ: “ಜಾಜಿಃ-ಜಾಬಿ 
ಕಾಯಿ (ಕಾಕಕೃ. ೧೪); “ಜಾತಿಕೋಶಂ, ಜಾತಿಫಲಂ ೨ ಜಾಜಿಕಾಯಿಯ 
ಹೆಸರುಗಳು; ಜಾಕಾಯಿ” (ಸಿದ್ಧಾಂತಿ. ೦೮೧); ಜೌಾಜೀಕಾಯಿ ಪತ್ರಿ 
ದಾಲಚಿನ್ನಿ ಮೊದಲಾದ ಇನ್ನೂ ಕೆಲವು ಪದಾರ್ಥಗಳನ್ನು ಬೇರೆ ಬೇರೆ 
ದೇಶಗಳಲ್ಲಿ ಬೆಳಿಸುತ್ತಾರೆ (ಕೃಹಿಪ್ರ. ೧೮೦). ಜಾಯಿಕಾಯಿ: ಜಾಯಿಕಾಯಿ. 
ಗರಿಕೆ ಎಲೆ, ರಕ್ತಚಂದನ, ಸೊಗದೆ, ಇಷ್ಟನೂ ಸಮಾಂಶವಾಗಿ ಒಂದೆಲಗನ 
ರಸದಲ್ಲಿ ಮರ್ದಿಸಿ (ವೈದ್ಯಸಾ. 1, ೪೬೭). 

[ ಜಾದಿ *- ಕಾಯ್‌] 


೩೦೩೮ 


5 


15 


25 


46 


ಜಾದೂ 


ಜಾದಿಗಾಲು (ನಾ). ಒಂದು ಪ್ರದೇಶದ ಹೆಸರಂ (?) : ಕೊಕಂದಿಯುಂ 
ಮಯಿಲುರಗಯುಂ ಮೇಲ್ಭ್ಪಾಳುಂ ಜಾದಿಗಾಲು ಕೋಲಿಗನೈಅಕಿಕ್ಕಾಲು 
ಒನ್ನು (ಮೈಆರಿ. ೧೯೨೫, ೧೦೮೬-೧೯; ?). [7] 

ಜಾದಿಯೂರ್‌ (ನಾ). ಒಂದು ಊರಿನ ಹೆಸರು : ಕೆಜ್‌ಿಯೂರ ಜಾದಿ 
ಯೂರ ಕೊಡಂಗನೂರ ಬಾಡದ ಮಹಾಜನವುಂ (ಎಕ. ಸ1, ಚಿತ್ರದು. 

[ ಜಾದ್ಮಿ * ಊರ್‌] 

ಜಾದ್ಕು, ಜಾಜಿ. ಜಾಜಂ, (ನಾ). ೧. ಕೆಂಪ್ರ ಬಣ್ಣದ ಶಿಲೆ ; ಗೈರಿಕ ; 
ಮನಶ್ಶಿಲೆ : ಕೆಂಪೆಸೆದು ತೊಟ್ಟನೆ ಬೆಳ್ಳಿಯ ಬೆಟ್ಟಮಲ್ಲು ಜಾದಿನ ನಗ 
ಮೆಂಬ ಶಂಕೆಯನೆ ಮಾಡಿದುದಾ ವಿಜಯಾರ್ಧಪರ್ವತಂ (ಕಾಂತಿಪು. ೪-೩೩); 
ಜಾದು ಕೆಚ್ಚನಾಗಿಯುಂ ಕುಂಕುಮಮಲ್ಲದಂತೆ (ಧರ್ಮಾಮೃ. ೦೦-೦೮೬) ; 
ಜಾದಿನ ಬೆಟ್ಟು ಮಗುಟ್ಬು ವಂತೆ (ಕಬ್ಬಿಳಾ. ೨೮೪) ; ಅರೆ ಜರಿದ ಜಾದಿನ 
ಕೋಡುವೆಟ್ಟನೊತ್ತುಗೊಂಡು (ರಾಮಾಶ್ಮ. ೭೨-೨೧). ವಿ. ಕಾವಿಬಣ್ಣ ; 
ಕೆಂಬಣ್ಣ : ಜಾದಿನ ಸೇಲೆಗಳನುಟ್ಟು ಭಗವಂತವೇಷಮಂ ಕೈಕೊಂಡು 
(ವಡ್ಮಾರಾ. ೧೮೬-೬): ಅದ್ವಿತ್ವ ಧಕಾರಕ್ಕೆ ಜಕಾರಂ-ಧಾತು-ಜಾದು (ಕಮದ. 
೨೮೩ ಪ್ರಯೋ). ಜಾಜಿ: ೨. ಚಾವಡಿಯ ಜಾಜಿ ಒರೆದ ನೆಲದ ಮೇಲೆ 
ಉಸ್ಸೆಂದು ಮೈಚಾಚಿ ಗೊರಕೆಹೊಡೆಯುತ್ತ್ತಾರೆ (ಮರಮ. ೬). 
ಜಾಜ್ಞು: ೧. “ಜಾಜದು ಸಾರಾಷ್ಮಭವಂ ಮನಶ್ಯಿಲಾದಿಗಳೆನಿಕುಂ” 
(ವಸ್ಮುಕೋ. ೨೮-೫೩); ಅಂತೆರಡುಂ ಬಲದ ಕರಿಘಟೆಗಳೊಂದೆೊಂದಟಸೊಳ್‌ 
ತಾಗಿ . . . ಜಾಜಿನ ಪರ್ವತಂಗಳಂತೆ ಕೆಡೆದಟಿ ತಟ ದಾಗಳ್‌ (ಪಂಪಧಾ. 
೧೦-೯೬ ವ); ನನೆದ ಜಾಜಿನ ಗಿರಿಯೊಲಿರ್ದುದು ಕಳೇವರಂ ರಕ್ತಾಂಬು 
ಸರ್ವಾಂಗಮಂ ಮುಸುಕಲು (ಜೆಬಪು. ೪೦-೨೧). 

[ಆ ಸಂ. ಧಾತು) 

ಜಾದ್ಕು "ಜಾದೂ' ನೋ. 

ಜಾದುಕಲ್‌ "ಜಾದುಗಲ್‌' ನೋ. 

ಜಾದುಗಲ್‌, ಜಾದುಕಲ್‌, ಜಾದಂಗಲ್ಲು (ನಾ). ಕೆಂಪುಕಲ್ಲು; ಕಾವಿಕಲ್ಲು; 
ಗೈರಿಕಛಾತು : “ಜಾದುಗಲ್ಲೆನೆ ಕಾವಿಕಲ್ಲು” (ಕಕರ. 90) ; ಪೊಜಮೆಯ್ಯ 
ಸುಲ್ಲ ಸನ್ನಣದಂತೆ ಕೆಂಕಮಾಗೆಸೆವ ಜಾದುಗಲ್ಲ ನಿಡುಗೋಂಟೆಯಿಂದೊಳಗೆ 
(ರಾಮಕ್ಕ. ೧೦೨-೪). ಜಾದುಕಲ್‌: “ಜಾದುಕಲ್ಲೆನೆ ಕಾವಿ” (ಕಲ್ಲಮಂ ೩೪: 
ದೇವಕೀಪುತ್ರಂ ಪೀರ್ದ ಪೂತನಿಯ ಸತ್ತ ನೆತ್ತರ ಪಲ್ಲೆಗಳಿಂ ಜಾದುಕಲ್ಲ 
ಕಣಿಯಂದಮಂ ಮೆಟಿ'ದು (ಅರ್ಧನೇ. ಜಾದುಗಲು : 
ಜಾದುಗಲ್ಲ ಜಲ್ಲರಿಗಳು, ಕೆಂಕವಿಟ್ಟಳಿಸಿದ ಕುಚ್ಚುಗಳು (ಮಂತ್ತರ. ೧೦೯-೪). 

[ ಜಾದ್ಮು + ಕಲ) 

ಜಾದುಗಲ್ಲು "ಜಾದುಗಲ್‌' ನೋ. 

ಜಾದುಗಾರ "ಜಾದೂಗಾರ' ನೋ. 

ಜಾದುಹ (ನಾ). ಒಂದು ಬಗೆಯ ಹಕ್ಕಿ ; ನೀರುಕಾಗೆ: “ ದಾತ್ಕೂಹಃ, 
ಜಳರಂಕುಃ-ಈ ೨ ಜಾಮ ದು 3 ಹಂ"(ಹಲಾಯು. ೪೨-೯೬); “ಜಾದುಹ- 
ದಾತ್ಕೂಹ ಇ ಒಂದು ಪಕ್ಷಿ” (ತದೃಕೋ. ೧೪).  [ ಸಂ, ದಾತ್ಕೂಹ ] 

ಜಾದೂ, ಜಾದು, (ನಾ). ಕಣ್ಣುಕಟ್ಟು ವಿದ್ಯೆ: ಮಾಯೆ; ಇಂದ್ರಜಾಲ; 
ಗಾರುಡಿವಿದ್ಕೆ : ಜಂಗಮರು, ಗುರುವರ್ಗದವರು ಈ ತರದ ಶಬ್ದ 
ಸಮುಚ್ಚಯಗಳಲ್ಲಿ ಒಂದು ಬಗೆಯ ಜಾದೂ ಇದೆ (ಯಕ್ಷಪ್ರ. ೧೨೪) ; 
ಮಾಯಾದೀಪ ಹಿಡಿದು ಜಾದೂ ಮಾಡುತ್ತಾರಲ್ಲ ಹಾಗೆ (ಬದುಜ. ೭). 
ಜಾದ್ಯು: ಪಲ ಜಾದುಗಳವುತೆಯ ಶಂಬರನುಜ್ವಲತಪನಾ ಮುನಿ 
ಗೌತಮನುಂ ತಾಂ ಲಲನೆಯರಿಂ ಪಿರಿದುಂ ರಜಮಾಂತರಿ್‌ (ಸೌನಂದ. 
೮-೪೫) ;. ಎಂಥ ಕಡುಲೋಭಿಯ ಕೈಯಿಂದಲೂ ಹತ್ತಿಪ್ಪತ್ತು ರೂಪಾಯಿ 
ಗಳ ದಕ್ಷಿಣಾದ್ರವ್ಯವನ್ನು ಕೀಳುವ ಜಾದು ಅವರಲ್ಲಿದೆ. (ಆಳನಿ. ೧೩೨). 

[ «ಪಾರ. ಹಿಂ. ಜಾದೂ) 


೭೪-೨೮ ; 968). 


೮-೨೨ ವ). 


ಜಾದೂಕೋಲು 


ಜಾದೂಕೋಲು (ನಾ). ಮಂತ್ರಗಾರರು ತಮ್ಮ ಪ್ರಯೋಗ ,ಕಾಲದಲ್ಲಿ 
ಉಪಯೋಗಿಸುವ ಕೋಲು ; ಮಾಟದ ಕೋಲು : ಜಾದೂಕೋಲು 
ತಿರುಗಿಸುವವಳಂತೆ ಅವನ ಮೇಲೆ ವಿಚಿತ್ರ ಪ್ರಭಾವ ಬೀರಿದಳು (ಬದುಜ. 
೧೭೫). [ ಜಾದೂ * ಕೋಲ್ಕು, ( ಆಕೋಲ್ಡ) ] 
ಜಾದೂಗಾರ, ಜಾದುಗಾರ (ನಾ). ಮಾಟಗಾರ ; ಮೋಡಿಗಾರ ; 
ಗಾರುಡಿಗ; ಯಕ್ಷಿಣೀವಿದೈೆಯನ್ನ ಬಲ್ಲವನು: ಬ್ರಹ್ಮದೇಶದ ಜನರು 
ಜಾದೂಗಾರರೆಂದು ಸಿಪಾಯರಿಗೆ ಹೆದರಿಕೆ ಹುಟ್ಟಿತ್ತು (ಹಿಂದುಇ. ೩೨೪). 
ಜಾದುಗಾರ : ಸಾಹಿತ್ಯಪ್ರಕಾರಗಳು ಜಾದುಗಾರನ ಮಾವಿನ ಗಿಡದಂತೆ 
ಅರೆಕ್ಷಣದಲ್ಲಿ ಸಂಪೂರ್ಣ ವಿಕಾಸವನ್ನು ಹೊಂದುವುದಿಲ್ಲ (ನಿರಾಫ. ೧೮, 
ಮುನ್ಮುಡಿ) ; ಮನಸ್ಸು ಈಶ್ವರನಂತೆಯೇ ಜಾದುಗಾರವಾಗಿದೆ (ಬ್ರಹ್ಮಜೀ. 
೨೭೪). [ «ಪಾರ. ಹಿಂ. ಜಾದೂಗರ್‌ ) 
ಜಾದೂಗಾರಿಕೆ, ಜಾದುಗಾರಿಕೆ (ನಾ). ಮಾಟಗಾರಿಕೆ ಮಾಯಾವಿದ್ಯೆ : 
ಜೀವನವನ್ನು ಆಡಾಡುತ್ತ ಕತೆಯಾಗಿ ವರಾರ್ಪಡಿಸಬಲ್ಲ ಜಾದೂಗಾರಿಕೆ 
ಯಿದೆ (ಆಮೋಲೀ. 1೪, ಮುನ್ಮುಡಿ). ಜಾದುಗಾರಿಕೆ: ಗುಟ್ಟಿನ ಮಾತಿನಲ್ಲಿದ್ದ 
ಜಾದುಗಾರಿಕೆ ಗುಟ್ಟನ್ನು . . . ತುಂಗಕ್ಕ ಅರಿಯಳೆ (ಮೂರುದಾ. ೧೩೫). 
[ ಜಾದೂಗಾರ + - ಇಕೆ] 
ಜಾದೂಗಾರ್ತಿ (ನಾ). ಮಾಟಗಾತಿ ; ಮಾಯಾವಿನಿ ; ಜಾದೂಗಾರ್ತಿ ನೀ 
ಅಂತ (ಹೆೊಸೆಂಸಾ: ೧೬೬). 
[ ಜಾದೂಗಾರ +೬ - ತ್ಮಿ (ಆ - ಇತ್ತಿ)) 
ಜಾದೂಗಿರಿ (ನಾ). “ ಜಾದುತನ್ನ ಮೋ ಡಿ ತನ್ನ ಗಾರುಡಿತನ” 
(ಔ3ನಕೋ. ೬೦). ([ ಜಾದೂ 4 -ಗಿರಿ] 
ಜಾನ (ನಾ). ೧. ಚಿಂತನೆ ; ಮನಸ್ಸಿನಲ್ಲೇ ಯೋಚಿಸಂವುದಂ; ಮನನ. 
೨. ಇಷ್ಟದೇವತೆಯನ್ನು ಒಂದೇ ಮನಸ್ಸಿನಿಂದ ನೆನೆಯುತ್ತಿರುವುದು; 
ಧ್ಯಾನ : “ ಧ್ಯಾನಂಗಳೊಳ್‌ ಜಾನಗಳ್‌” (ಕರ್ತಾನಿ. ೪೯): ಯಮರಾಜ 
ನನದ್ಭುತತೇಜನಂ ಸರೋಜಾನನೆ ಜಾನದಿಂ ಬರಿಸೆ (ಪಂಪಧೂ. ೧-೧೧೯) ; 
ಕಿಆ೨ಿದುಂ ಪೊಟ್ಟು ಜಾನದಿಂ ಮೋನಮಿರ್ದು (ಚಿಕವಿ. ೬-೧೨೬ ವ): ಸಿರಿ 
ಸರಸ್ವತಿ ಗೌಂಯರು ಮಾಳ್ಬ, ಜಾನಕುಂ ಸಿಲ್ಕದಿಹ ಪರಬೊಮ್ಮನು 
(ಬೆಂಕಾರಾ. ೨-೧೯-೪೪). [ ಸಂ. ಧ್ಯಾನ] 
ಜಾನಪದ (ಗು).'೧. ನಾಡಿನಲ್ಲಿರುವ; ಜನಸಾಮಾನ್ಯಕ್ಕೆ ಸಂಬಂಧಿಸಿದ ; 
ದೇಶಕ್ಕೆ ಸಂಬಂಧಪಟ್ಟ : ಬಂದುದು ಜಾನಪದ ಜನವೈದೆ ಕುಂತೀ 
ಸೂನುವನು ದರುಶನವ ಮಾಡಿತು (ಕುವ್ಶಾಗ ೧೨-೨೪). ೨. ಗ್ರಾಮಾಂತರ 
ಪ್ರದೇಶಗಳಿಗೆ ಸಂಬಂಧಿಸಿದ ; ಹಳ್ಳಿಗಾಡಿನ; ಗ್ರಾಮಾಣ: 
ಜಾನಪದಾಂಗನಾಜನದ ಗಾಡಿಗೆ ಸೋಲ್ತಳಿನೀ ನಿನಾದಮಂ ಜಾನಿಸಿ ಕೇಳ್ದು 
` (ಮಲ್ಲಿಪು. ೨-೨೮) ; ಇವರು ಚಿತ್ರಿಸಿರುವ 
ಕಲಾಸೌಂದರ್ಯ ಎದ್ದು ಕಾಣುವುದು (ಭಾರದ. ೫೩೩); ಸೊಕ್ಕಿನಿಂದ ಬೆಳೆದ 
ತರುಣಿ ಜಾನಪದ ರೀತಿಯವಳು (ಅಪನಾ. 63). (ನಾ). ೩. ಹಳ್ಳಿಗಾಡಿಗೆ 
ಸೇರಿದಂದು : ಜಾನಪದವಾದ ಕಲೆಗಳನ್ನು ಜನರು ಉಳಿಸಿಕೊಳ್ಳದಿದ್ದರೆ 
ಜನಪದದ ಸರಕಾರಗಳು ಆವನ್ನು ರಕ್ಷಿಸಬಹುದು (ಯಕ್ಷಬ. 8). ೪. ದೇಶದ 
ನಿವಾಸಿ ; ದೇಶದಲ್ಲಿ ವಾಸಮಾಡುವವನಂ; ನಾಡಿನ ಪ್ರಜೆ: ನಂದನರ 
ಮಣಿಗಳುದಿಸುವರತು ಲ ಚತುರ ಚತುರಾಸ್ಕರೆಂದುಲಿಯುತಿರೆ 
ಇನಪದರು (ವಿಂಕಾರಾ. ೧-೮-೧೪). ೫. ನಾಡು; ದೇಶ: ಶ್ರೀರಾಮ 
ಪ್ರರದರಸ ಭೂವಿಸಾತಳದ ಮನುಜನಂದದಿ ಜಾನಪದದಿ ಗೋಚರಿಸುತ್ತ 
(ವೆಕಾರಾ. ೬-೦೪-೩೧). "ಜನಪದ' ಪರಾ. (ಸಂ.] 
ಜಾನಪದಗೀತೆ (ನಾ). ಹಳ್ಳಿಗಾಡಿನ ಹಾಡಂ; ಜನಪದಗೀತೆ: ಹೀಗೆ ಅವರ 
ಜಾನೆಪದಗೀತೆಗಳನ್ನು ಕೇಳುತ್ತ ಊರನ್ನು ಸಮಾಪಿಸಿದೆ (ಗಾಳಿಗು. ೧೬). 
[ ಜಾನಪದ + ಗೀತೆ] 


ಸ್ತೀ ಆಕೃತಿಗಳಲ್ಲಿ ಜಾನಪದ: 


೩೦೩೯ 


ಜಾನುವಾರು 


ಜಾನಪದಸಾಹಿತ್ಯ (ನಾ). ಹಳ್ಳಿಗಾಡಿನ ಸಾಹಿತ್ಯ ; ಗ್ರಾಮಾಣ ಹಾಡು 
ಗಳು, ಕಥೆಗಳು ಮೊದಲಾದುವುಗಳೆ ಸಂಗ್ರಹ ; ಜನಪದಸಾಹಿತ್ಯ : 
ಜಾನಪದಸಾಹಿತ್ಯದ ರಸರುಚಿಯು ವಿದ್ವಾಂಸರ ಮನ ಸೆಳೆದಿದ್ದು ಇತ್ತೀಚೆಗೆ 


(ಕನ್ನಜಾ. ೨, ಅರಿಕೆ. [ ಜಾನಪದ * ಸಾಹಿತ್ಯ ] 


5] ಜಾನಪದಿಕ (ಗು). ನಾಡಿಗೆ ಸಂಬಂಧಿಸಿದ ; ದೇಶಕ್ಕೆ ಸಂಬಂಧಪಟ್ಟ ; 


10 


16 


೩೦ 


35 


40 


46 


ಜನಪದಕ್ಕೆ ಸಂಬಂಧಪಟ್ಟ: ಅಂಥಾತ್ಮಶೀಧುಗಳ ಸಿಂಧುವೆನಲೆಸೆವುದೀ 
ದೈವಸುಂದರಭಾವ ಜಾನಪದಿಕ (ಮಲೆದೇ. ೪೦-೬). [ಸಂ.] 

ಜಾನಪದೀಯ (ಗು) ೧.ಎಜಾನಪದಿಕ. (ನಾ). ೨. ಜನಪದಕ್ಕೆ ಸಂಬಂಧಿ 
ಸಿದುದು : ವಸ್ತು, ಶೈಲಿ, ತಂತ್ರ, ಗುರಿಗಳಲ್ಲಿ ಅದು ಜಾನಪದೀಯ 
(ಸುವರ್ಣ. 3೯), [ಸಂ.] 

ಜಾನವಾರು "ಜಾನಂವಾರು' ನೋ. 

ಜಾನಶಾಲೆ "ಜೇಣಶಾಲೆ' ನೋ. 

ಜಾನಸಾಲೆ "ಜೀಣಶಾಲೆ' ನೋ. 

ಜಾನಿ (ನಾ). ತಿಳಿವಳಿಕೆಯುಳ್ಳವನು ; ಅರಿವುಳ್ಳವನು; ಜ್ಞಾನಿ: 
ಪರಬೊಮ್ಮನಂ ಕವಿತೆಯಂ ವರಮಪ್ರೇಮವನದೆಂತೆೊ ನಿಳ್ಳಿದ ಧನ್ಯಂ 
ಸೊರಹೆನದಂ ಪೇಳ್ತಿಳಿಪೆನಲರಿಯೆಂ ಬೆಸಗೊಳ್ಳದಂದೆ ಜಾನಿಯೆನೆಂಬಂ 
(ಸಂಸಪ. ೪-೧3). [ ಪ್ರಾ. ಜಾಣಿ. / ಸಂ. ಜ್ಞಾನಿನ್‌) 

ಜಾನಿಸು "ಧೇನಿಸು' ನೋ. 

ಜಾನ್ನು, (ನಾ). ಮೊಳಕಾಲು; ಮಂಡಿ: ನಿತಂಬಿನಿ ಮೆಲ್ಲನೆ ವಾಮಜಾನುವಂ 
ಕರತಳದಿಂದಮೂಟಿ್‌ (ಕಾದಂಪೂ. 8೯೬) : ಕುಮತಿಯಿಳಿದನು ಜಾನುಕಟಿ 
ಹೃತ್ಯಮಲಗಳ ಮುಖ ಮೂರ್ಧಪರಿಯಂತ (ಕುವ್ಕಾಗ. ೩-೪೩). [ಸಂ.] 

ಜಾನು, (ನಾ). (?) : ಹೊನ್ನ ಗಿಂಡಿಯಲಿ ಪನ್ನೀರ ಪಿಡಿದವರು ಕೆಲರು 
ಕಸ್ತೂರಿಗಂಧ ಅತ್ತರು ಹೊಸ ಚಿನ್ನಮಯ ತಬಕಿನಲಿ ವಿಡಿದವರು ಕೆಲರು 
ಸಣ್ಣ ಜಾನು ಜಾಜಿಬೊಟ್ಟು ಮಲ್ಲೆಮರುಗ ಬಣ್ಣದ ಬೀಸಣಿಗೆಯ ಪಿಡಿ 
ದವರು ಕೆಲರು (ಶ್ರೀಕೃಪಾ. ೩೭). (?] 

ಜಾನುಗುಪ್ಪಾಳೆ (ನಾ). ಒಂದು ಬಗೆಯ ಆಟ; ಜಾರುಗುಪ್ಪೆ (?): 
ಭಾಗವಾಡಿಯ ಬಸವಂಗೆ ಮಹಾಮೇರು ಪರ್ವತಂ ಜಾನುಗುಪ್ಪಾಳಿ 
ಯಾಡುವ ಬೆಟ್ಟದಂತೆ ಆಚರಿಸಿದಪುದು (ಕಾರಿ. ೩೦೦). [?) 

ಜಾನುದಫ್ನ (ಗು). ೧. ಮೊಳಕಾಲು ಮುಳಂಗುವಷ್ಟು ಆಳವುಳ್ಳ ; 
ಮಂಡಿಯವರೆಗೆ ಬರುವ; ಮೊಳಕಾಲುದ್ಧವಾದ: ಶತಸಹಸ್ರ 
ಮುಪಾವಹೆ ಜಾನುದಫ್ನ ದೀರ್ಥಕಾಂಭಃಕುಲ್ಯಾಪ್ರವಾಹಂಗಳಂ 
(ಆದಿಪು. ೮-೪೧ ವ) ; ಪೆಣ್ಫಡೆ ನಿಂದುದು ಪೊಕ್ಕು ಜಾನುದಘ್ನೋರುದಫ್ನ 
ಕಟಿದ್ನ ನಿಭಿದಘ್ನಸ್ಥಳದೊಳ (ಗವಿ. ೧೪-೯೫); ಇಳಿದು ಮೊನೆ 
ಮುಂಜೆರಗನಗ್ರಕೆ ಬಲಿದು ಹೊಕ್ಕನು ಜಾನುದಫ್ನೆ ಸ್ಥಳವನು (ಕುಪ್ಮಾಅ. 
38-0೭). (ನಾ). ೨. ಮಂಡಿಯವರಗೂ ಬರುವುದು; ಮೊಳಕಾಲು 
ಮುಳಂಗುವಷ್ಟು ಆಳವಾಗಿರುವುದು : ಜವನ ಡಾಮರವಾದುವು 
ಜಾನುದಘ್ನಮಾದುವು ತರವಾರಿಯಿಂದಿಆಿಯೆ ಲೋಹಿತವಾರಿಗಳಾಸವಾರಿ 
ಗಳ್‌(ಪಂರಾಮಾ.೧೩- ೬೧); ಸರಸ್ಸಂಕುಳಂ ಕಂಠದಫ್ನಂ ಬಿಚ್ಚಿತ್ತಾ ನಾಭಿದಘ್ನಂ 

. . ಜಾನುದಘ್ನಂ (ಬಾಧಪು. ೧೪-೨೯). [ಸಂ.] 

ಜಾನುಮಂಜರಿ (ನಾ). ಕುದುರೆಯ ಮಂಡಿಯ ಕೀಲು,-ಸಂದಂ : 
ಅದಟ್‌ಂದೆ ಮೇಲೆನಿಪ್ಪಾ ಮಂದಿ(ಡಿ) ಸಂದಿಗೆ ಜಾನುಮಂಜರೆಂಬಭಿಧಾನಂ 
(ಅಕ್ಕಶಾ. ೯-೩೪). [ ಜಾನು; + ಮಂಜರಿ ] 

ಜಾನುವಾರು, ಜನಾವರ, ಜಾನವಾರು (ನಾ), ದನ; ಕಾಲ್ನಡೆ ; 
-ಚತಂಷ್ಪಾದಿ: ಜಾನುವಾರುಗಳಿಗೆ ಹುಲ್ಲು, ಅಕ್ಕಚ್ಚು ಇರಿಸಿ 
(ಬಣ್ಮಮಾ, ೧೩೮): ಜಾನುವಾರುಗಳ, ವಾಹನಗಳ, ದೋಣಿಗಳ ಅಥವಾ 
ಮನೆಯ ಸಾಮಾನುಗಳ ಬಾಡಿಗೆ (ಗ್ರಾಮಾಕ. ೧೬೪); ಕಾಡಲ್ಲಿ ಮೇಯುವ 


ಜಾನುಶೀರ್ಷಾಸನ 


ಎಮ್ಮೆ, ದನಕರು ಮೊದಲಾದ ಜಾನುವಾರುಗಳನ್ನು ಕಂಡು ಸಂತೋಷ 
ಪಟ್ಟಿತು (ಕಾನಗೀ. ೬೨). ಜನಾವರ : ಜನಾವರ ಮನೆಯಲ್ಲಿಟ್ಟುಕೊಂಡು 
ಕಷ್ಟಪಡುವುದಕ್ಕೆ ಅವರು ಅನೇಕ ಕಾರಣಗಳನ್ನು ಹೇಳುವರು (ಜಂದ್ರತಾ. 
೩೧) ;: ಜನರಿಗೂ ಜನಾವರಗಳಿಗೂ ತುಂಬಾ ತೊಂದರೆಯಾಗಹತ್ತಿತು 
(ಅನಂತ. ೬). ಜಾನವಾರು : ಜಾನವಾರುಗಳಿಂದ ಸಿಗುವ ಮಾಂಸವೂ 


ಹಾಲುಹೈನವೂ ಇಕಾಫೆ ಪ್ರದೇಶದ ಜನಗಳಿಗೆ ಸಾಲುವುದಿಲ್ಲ (ಏಶಿಸಂ- ೪೫) 


[-ಪಾರ. ಹಿಂ. ಜಾನ್‌ವರಿ್‌ ; ಮರಾ. ಜನಾವರ್‌ ) 

ಜಾನುಶೀರ್ಹಾಸನ(ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು: 
ಮುಖ್ಯವಾದ ಕೆಲವು ಆಸನಗಳು ... . ೬ ಜಾನುಶೀರ್ಷಾಸನ (ಎಡ - 
ಬಲ ೨) (ಭಾರದ. ೧೦೬೭). [ಜಾನ್ಮು * ಶೀರ್ಷ + ಆಸನ] 

ಜಾನೆ (ನಾ). ಒಂದು ಬಗೆಯ ಗಿಡ: ಜಾಲಿ ಜಾನೆಯು ಬೋರೆ 
ತೆರೆಯು . . . ಬಹುಲತೆಗಳು ಕಿಕ್ಕಿಕಿಕ್ಕಿರಿಪ ಕಾನನದೊಳು 
(ನವಮೋ. 6-೯). [?] 

ಜಾಪಕ (ನಾ). ೧. ಮಂತ್ರಗಳನ್ನು ಜಪಿಸುವವನು ; , ಜಪಮಾಡು 
ವವನು: ಜಾಪಕರಿಗೆ ಸುಯೋಗಿಗಳಿಗೆ ಮಹಾಪೃಥುಲ ಪುಣ್ಯಂಗಳುಂಟು 
(ತಿಮ್ಮ290. ೬-೭೭); ಅಡ್ಡ ಮಲಗಿರುತೆ ಪರ್ಯಂಕದೊಳು ವಿಮಲ 
ಶಿವಮಂತ್ರಮಂ ಜಪಿಸಲಾಗದು ಜಾಪಕಂ 
೨.ಇಜಾಯಕ. ೩. ಕುಂಕುಮ : “ಕುಂಕುಮಂ . . . ಜಾಪಕಂ- ಈ 
೭ ಕುಂಕುಮಂ” (ಹಲಾಯು. ೮೯-೩೮೯). [ಸಂ.] 

ಜಾಪತ್ಕಾಲ (ನಾ). (ಉಕ). ಕಷ್ಟಕಾಲ; ತೊಂದರೆಯ ಕಾಲ: ಅದ 
ರಂತೆಯು ಜಾಪತ್ಕಾಲ (ಅಶಕ್ತತೆಯ ಕಾಲ)ದಲ್ಲೂ ನಡೆದುಕೊಳ್ಳಬೇಕು 
(ಆಗರ. ೯೦). [ಜಾಪತ್ತು'* ಕಾಲ] 

ಜಾಪತ್ತು (ನಾ). (ಉಕ) ಕಷ್ಟ ; ಆಪತ್ತು. " ಜಾಪತ್ಕಾಲ' ಪರಾ. 

[?) 

ಜಾಪತ್ರಿ (ನಾ). ಐ ಜಾಪತ್ತು : ಜಡ್ಡು ಜಾಪತ್ರಿ ಎಂದು ರಜಾ ಬೇಡಿ 
(ಧನಂಜ, ೪೧). [?) 

ಜಾಪತ್ರೆ "ಜಾಜಿಪತ್ರೆ' ನೋ. 

ಜಾಪರ, ಚೋಪಾರ್ಯ, ಜಾಪಾರ (ನಾ). ೧. ಒಂದು ಬಗೆಯ ಸುಗಂಧ 
ಪದಾರ್ಥ ; ಕುಂಕುಮದ ಹೂವು; ಕೇಸರಿ: ಪರಿಪರಿ ಕೇಸರಿಯೆ 
ಬಗೆಬಗೆ ಬೆರಸಿದ ಜಾಪರವೆ , . . ಶ್ರೀಹರಿಯ ಶಿರೆದಲ್ಲಿಟ್ಟು (ಪುರಂದ. 
3-೬೯-೯). ೨. ಅಜವಾನ; ಓಮ; ವಾದಕ್ಕಿ. ಚೋಪಾರ್ಯ : (8). 
ಜಾಪಾರ; ೨. ಜಾಪಾರ ನಾಮಂ ಯವಾನಿಯೆನಲ್‌” (ಮಂಗರಾ. ೪೧-೩೪). 

[ «ಅರ. ಹಿಂ. ಜಾಘೀರಾನ*್‌ ) 

ಜಾಪಾರ "ಜಾಪರ' ನೋ. 

ಜಾಪಾಳ, ಜಾವಾಳ (ನಾ). ಒಂದು ಬಗೆಯ ಗಿಡ ಮತ್ತು ಅದರ 
ಬೀಜ; ನ ಇದರ ಬೀಜಗಳನ್ನು ಸೇವಿಸಿದರೆ ಭೇದಿಯಾಗುತ್ತದೆ : 
ಸುಣ್ಣ, ಜಾಪಾಳ . ... ಅರೆದು ಗುಂಜಾಪ್ರಮಾಣ ಕೊಡಲು ಶೀತ 
ಜ್ವರಗಳು ಮಾಣುವುವು (ವಿವೈವಿ. ೨೮) ; ಇದರಲ್ಲಿ ಜಾಪಾಳವಂ ಧೂಪವ 
ಹಾಕಿ (ಸಕವೈ, ೧೭೯, ಜಾವಾಳ : (ಕ). 

ಜಾಪಾಳದ ಶತ್ತೆ ಎ ಜಾಪಾಳದ ಸೊಪ್ಪು: ವೃದ್ಧವೈದ್ಯರು ದಂತಿ 

ಯೆಂದರೆ ಜಾಪಾಳದ ಶತ್ತೆಯೆಂತಲೂ ಕೆಲರು ಕರೇಉಮ್ಮತ್ತ ವೆಂತಲೂ 
ಹೇಳುವರು (ಸಿದ್ಧಾಂತಿ. ೧೨೭); ಜಾಪಾಳವನ್ನು ಕೊಡು ಎ ಹೆದರಿಸಂ ; 
ಶಾಸ್ತಿಮಾಡು : ಅವನಿಗೆ ಸರಿಯಾಗಿ ಜಾಪಾಳವನ್ನು ಕೊಟ್ಟಿದ್ದೇನೆ. ಈಗ 
ತೆಪ್ಪೆಗಿದ್ದಾನೆ (ರೂಂ). "ಜೇಪಾಳ' ಪರಾ. ([ <ಎಸಂ. ಜೇಪಾಲ] 

ಜಾಪಾಳಮಾತ್ರೆ (ನಾ). ಜಾಪಾಳದ ಬೀಜದಿಂದ ತಯಾರಿಸಿದ ಗುಳಿಗೆ ; 
ವಿರೇಚನವನ್ನುಂಟುವಾಡುವ ಮಾತ್ರೆ: ಹೊಟ್ಟೆ ಸರಿ ಇಲ್ಲವಾದರೆ 


(ರಾಘಕ. ೧೦-೧೧). 


೩೦೪೦ 


ಲಾ 


10 


46 


ಜಾಬಿಕ್ಕು 


ಒಂದು ಸಾಸಿವೆಯಷ್ಟು . . . ಜಾಪಾಳಮಾತ್ರೆ ತೆಯ್ದರು ತೆಗೆದುಕೋ 
(ಸರಸ, ೫೫); ಜಾಪಾಳ ಮಾತ್ರೆ ವೈಕುಂಠ ಯಾತ್ರೆ (ಗಾದೆ). 
[ ಜಾಪಾಳ ೬ ಮಾತ್ರೆ) 

ಜಾಪು “ಚಾಪು” ನೋ. ' 

ಜಾಪುಗಾಲು "ಚಾಪುಗಾಲು' ನೋ. 

ಜಾಪುಹಾಕು (ಕ್ರಿ). ಮಾರುಗಾಲು ಹಾಕು ; ದಾಪುಗಾಲು ಹಾಕು: 
ಎರಡು ಮೂರು ಜಾಪುಹಾಕಿ ಮತ್ತೆ ತಟ್ಟೂಕುದುರೆಯ ಕುಕ್ಕೋಟದ 
ನಡಿಗೆಯನ್ನು ಬಿಟ್ಟನು (ಧರ್ಮಸೆ. ೩೨). 

[ ಜಾಪು ( ಆಚೌಪು;) + ಹಾಕು (ಆ ಪಾಯ್ಯ್ಯು) ] 

ಜಾಪ್ಕ್ಯ (ನಾ). ೧. ಕಾಲಹರಣ; ತಡ; ವಿಲಂಬ; ಔದಾಸೀನ್ಯ : 
ಗೋಪ್ಯವೆ ಇದು ಜಿನಮಹಿಮೆಯೆಂದೆನುತಾಗ ಜಾಪ್ಯವ ಮಾಡದೆಯ್ದಿ ದರು 
(ಥರಡ, ೬೭-೩) ; ರೋಗಗಳು ಕಾಣಿಸಿದಲ್ಲಿಯೇ [ಜಾ]ಪ್ಯಮಾಡದೆ ಶೀಘ್ರ 
ದಲ್ಲಿಯೇ ಪ್ರತೀಕಾರವಂ ಮಾಡಬೇಕು (ಸಕವೈ. ೨೨); ಬೇರೆ ಮೂವರು 
ಯತಿಗಳು ಸಮ್ಮತಿಯನ್ನು ಕೊಡಲಿಕ್ಕೆ ಜಾಪ್ಯಮಾಡಲಿಲ್ಲ (ವಾಗ್ಮೇವಿ.೨೦೬). 
೨. ಉದಾಸೀನ ಮಾಡುವವನು ; ಸೋಮಾರಿ; ಆಲಸಿ: (8). 

[ ಸಂ. ಯಾಶ್ಕ) 

ಜಾಪ್ಯ್ಯ (ನಾ). ಜಪಿಸಲು ಯೋಗ್ಯವಾದುದು; ಜಪಮಾಡಲು ಯೋಗ್ಯ 
ವಾದ ಮಂತ್ರ : ಅಡಿಯಿಡುವುದೇ ಬಲವಪ್ಪುದು ಸತತಂ ನುಡಿವುದೆ 
ಜಾಪ್ಯಂ ಸಮತೆಯ ಮಜ್ಜನಮಡರ್ವ ಸುಮನವೇ ಸುಮನಂ (ಉದೃದೇ. 
3-೪4). [Xo.] 

ಜಾಪ್ಯಗಾರ (ನಾ). ಉದಾಸೀನಮನಾಡುವವನು ; ಆಲಸಿ: (8). 

[ ಜಾಪ್ಯ + - ಕಾರ್ಕ (ಎ - ಕಾಣ) 

ಜಾಫಲ 'ಜಾಯಿಂಫಲ' ನೋ. 

ಜಾಬಯ್ಕೆ (ನಾ). ಒಬ್ಬಾಕೆಯ ಹೆಸರಂ: ಶ್ರೀದಯಿತನ ಬಾಯಿಕನ 
ಮನೋದಯಿತೆಗೆ ಜಭದೊಳೆಸೆದ ಜಾಬಯ್ಕೆಗೆ ತಾಮಾದರ್‌ ತನಯರ್‌ 

[?] 


(ಎಳ. 7%, ೧೩೯-೪ ; 950). 


ಜಾಬಾದ (ಗು). ಮಿಗಿಲಾದ; ಮೇಲಾದ; ಅತಿಶಯವಾದ: ಯಾಕಂದರೆ 


ರಾಮಣ್ಣ ಕಾಕಾ ರಮಾ ಕಕ್ಕಿ ಈ ಜಾಬಾದ ಜಗಳಗಂಟ ಜೋಡಿಯ 

ಕೂಸದು ,(ಬಾಂಡಾಯ. ೯). 

[ «ಮರಾ. ಜಾಹಂಬಾಜ", ಜಾಹೆಂಬಾದ್‌ ; ಪಾರ. ಜಾನ್‌ಬಾಜ್‌ ] 
ಜಾಬಾಲ, ಜಾಬಾಳ್ಕ (ನಾ). ೧. ಆಡುಕುರಿಗಳನ್ನು ಮೇಯಿಸಿ 

ಜೀವಿಸಂವವನು ; ಕುರುಬ. ೨. ಉಪನಿಷತ್ತುಗಳಲ್ಲಿ ಒಂದಂ: 

ಮೋದದಿಂ ಜಾಬಾಲ ಕೈವಲ್ಯಾದಿ. ಶಾಖೆಗಳೊಳ್‌ ಪ್ರವರ್ಧಿತವಾದ 

ಭಸ್ಮೈಶ್ಚರ್ಯ ಪದವಿ ಸಮಗ್ರವಾಯ್ತೆನಗೆ (ಬಸಪು. ೪೩-೭೫); ಜಾಬಾಲ 


ಮೊದಲಾದವೇ ಶತೋಪನಿಷತ್ತುಗಳು (ವಿವೇಕ. ೪). ಜಾಬಾಳ್ಮ : 
೧; “ಜಾಬಾಳಃ, ಅಜಾಜೀವಃ-ಈ ೨ ಆಡಿನಿಂ ಬರ್ದುಂಕುವವಂ”(ಹಲಾಯು. 
೬೩.೨೨೬). [ಸಂ.] 


ಜಾಬಾಳ್ಕ "ಜಾಬಾಲ' ನೋ. 

ಜಾಬಾಳ್ಕ (ನಾ). ೧. ಜಾಳುಜಾಳಾದುದು. ೨. ನೀರಸವಾದಂದಂ; 
ಶುಷ್ಕವಾದುದಂ : ಇಂಥ ಸಂಪ್ರದಾಯಶರಣ ವರ್ಣನೆಗಳಿಂದ ಕಾವ್ಯವು 
ಅಲ್ಲಲ್ಲಿ ಜಾಬಾಳವಾಗಿದೆ (ಕಸಾಡ. ೧೮೪). 

[ «ಮರಾ. ಜಾಬಳಾ, ಜಾಭಳಾ ] 

ಜಾಬಿಕ್ಕು (ಕ್ರಿ). ವೇಗವಾಗಿ ಮುತ್ತಿಗೆ ಹಾಕು: ಲಲಾಮಹಾದೇಶಕಚ್ಕುತಂ 
ಜಾ[ಪಾಕಾ. ಚಾ]ಬಿಕ್ಕಿ ಜವಗತಿಯೊಳು ಕಂಕನೆಂಬಾ ಮಹೀಪಾಲನಂ 
ತುಂಡರಿಸಿ (ಪರಕು. ೩೯-೧೪). 

[ ಜಾಬ್ಯು + ಇಕ್ಕು ] 


ಜಾಬಿತಾ 


ಜಾಬಿತಾ, ಜಾಬಿತ್ತೆ, ಜ್ಯಾಬೀತೆ (ನಾ). ೧. ಕಾಯಿದೆ:; ಕಾನೂನು; 
ಕಟ್ಟಳೆ ; ನಿಯವಂ. ೨. ಪರವಾನಿಗೆ; ಅಪ್ಪಣೆಪತ್ರ ; ಜ್ಞಾಪಕಪತ್ರ; 
ನಿವೇದನ ಪತ್ರ. ೩. ವಿವರಣೆ ಪಟ್ಟಿ; ಸರಕು ಸಾಮಾನುಗಳ ಪಟ್ಟಿ. 
ಜಾಬಿತ್ತೆ : ೧. ಈ ಜಾಬಿತ್ತೆ ಮೇರೆಗೆ ಐವಜು ವಸೂಲುಮಾಡಿಕೊಂಡು 
ನಿಮ್ಮ ತಾಲ್ಲೂಕಿನ ಸಾಗುವಳಿಗೆ (ಮಹಾವಂ. 11, ೬೬). ಜ್ಯಾಬೀತೆ: ೧. 
ಶ್ರಯ ಭರ್ತಿ ಅದ ಮೇಲೆ ಜ್ಯಾಬೀತೆ ಮೇರೆಗೆ ಪೂರಾ ಕಂದಾಯ ತೆಗೆದು 
ಕೊಳ್ಳಬೇಕು (ಮಹಾವಂ. 11, ೬೨). 
[+ ಅರ. ಜಾಬಿತಾ, ಜಾಬ್ದಾ ; ಹಿಂ. ಜುಬ್ತಾ: ಮರಾ. ಜಾಬಿತಾ] 

ಜಾಬಿತ್ತೆ "ಜಾಬಿತಾ' ನೋ. 

ಜಾಬ್ದು (ನಾ). ತೆಂಗಿನ ಹೆಡೆಮೊಟ್ಟೆ ಮೇಲೆ ಬರುವ ನಾರು: ಜಾಬು 
ಎಬ್ಬಿ ಅದರಿಂದ ಹೊರೆಕಟ್ಟು (ರೂಂ). [?) 

ಜಾಬ್ಯು (ನಾ). ಬುಡುಬುಡುಕೆಯವರು ಹೇಳುವ ಭವಿಷ್ಯ. "ಜಾಬು 
ಕಟ್ಟು' ಪರಾ. [?] 

ಜಾಬ್ಕು (ನಾ). ಸ್ಥಳ; ಗೊಂತು (?): ಹೋತ ತನ್ನ ಜಾಬಿನಲ್ಲಿ 
ಮಲಗಿದ್ದುದು ದೀಪವನ್ನೂ ಮನುಷ್ಯರನ್ನೂ ಕಂಡು ಎದ್ದುನಿಂತು 
(ಕಾನೂರು, ೪೩೭). [7] 

ಜಾಬುಕಟ್ಟು (ಕ್ರಿ). ೧. ಹಕ್ಕಿಶಕಂನ ಮೊದಲಾದ ಕ್ರವಂದಿಂದ ಭವಿಷ್ಯ 
ವನ್ನು ನಿರ್ಧರಿಸು,-ತಿಳಿಸಂ. ೨. ಭವಿಷ್ಯವನ್ನ ನುಡಿ: ನೀನು 
ಜಾಬುಕಟ್ಟಿದಂತೆಯೇ ಆಯ್ತಲ್ಲಯ್ಮ (ರೂ). ([ಜಾಬ್ಯು + ಕಟ್ಟು 1] 

ಜಾಬೆ (ನು). ಒಬ್ಬಾಕೆಯ ಹೆಸರು: ಜಕ್ಕಬ್ಬೆ ತಂಗೆ ಜಂಬೆ ಕಲ್ಲ ನಿಟ್‌ಸಿದಳ್‌ 
(ಎಕ. ೪11], ಸೊರಬ. ೪೫೭-೭; [ ಇಜಾಯಬ್ಬೆ? ] 

ಜಾಮ, "ಜಾವ' ನೋ. 

ಜಾಮ್ಯ (ನಾ). ಸುಡುವಿಕೆ; ದಹನ. "ಜಾಮಿಸು' ಪರಾ. 

[ ಆಪ್ರಾ. ರಾಮ] 

ಜಾಮಾತ (ನಾ). ಎಜಾಮುಾತೃ : ಗಿರಿಸಾರ್ವಭೌಮ ಜಾಮಾತ (ಪ್ರೌಢರಾ. 
4-೧). [ ಆಸಂ. ಜಾಮಾತೃ ] 

ಜಾಮಾತ್ರ (ನಾ). ೧. ಮಗಳ ಗಂಡ; ಅಳಿಯ : “ತನ್ನ ಮಗಳ ಪತಿ 
ಜಾಮಾತೃವಕ್ಕುಂ” (ಮಂಗರಾ, ೯೩-೦೪) : ಅಂತಾ ಸಂಗ್ರಾಮದೊಳ್‌ 
ತನ್ನನುಜ ತನುಜ ಜಾಮಾತೃವರ್ಗಂ ಪಡಲ್ವಟ್ಟಂತಾಗಳ್‌ ಮೊಲಿ 
ಕಟಿರ್ಪುದುಂ (ಉಾಂತಿಪು. ೫-೫೮): ಪಿತೃವಿರಹದೆ ಜಾಮಾತೃಎನ್ನಿರ್ಪನಲ್ಲಂ 
(ದಂದ್ರಪು. ೬-೪೩); ಇನ್ನೆವರಮೆಮ್ಮ ಮಾತಂ ಮನ್ನಿಸಿ ಜಾಮಾತೃವಿರ್ದನಿದೆ 
ಸಾಲ್ಗುಂ (ಕಾಜಕೇ. ೯-೩೭). ೨. ಸಹೋದರಿಯ ಮಗ; ಸೋದರಳಿಯ: 
ಕಂಸ ನಿನ್ನ ಜಾಮಾತೃಗಳೆಂದೊಡಾವ ದುರಿತಂಗಳುಮೆಮ್ಮೊಳೆ 
ಪೊರ್ದಲಂಜುಗುಂ (ಜಗೆಪಿ, ೬-೬೦). [ಸಂ.] 

ಜಾಮಾರು (ನಾ). ಅಂಚಿಲ್ಲದ ಬಣ್ಣದ ಉದ್ದವಾದ ಬಟ್ಟೆ ; ಸಾಮಾನ್ಯ 
ವಾಗಿ ಕೆಲವು ಕಡೆ ವಿಧವೆಯರು ಉಡುವ ಅಂಚಿಲ್ಲದ ಸೀರೆ: (8). 

( --ತೆಲು. ಜಾಮಾರು) 

ಜಾಮಿ (ನಾ). ೧. ಒಡಹುಟ್ಟಿದವಳು ; ಸಹೋದರಿ. ೨. ಕುಲಾಂಗನೆ ; 
ಪತಿವ್ರತೆ : “ಜಾಮಿ ಕುಳವಧೂ ಸ್ವಸೃನಾಮಂ" (ವಸ್ತುಕೋ. ೧೩೯-೧೨೮) ; 
“ ಸಹಭವೆಯುಂ ಪತಿವ್ರತೆಯುವೆಂಬಿವು ಜಾಮಿಯೆನಿಕ್ಕು” (ನಾನಾರ. 
೧೧೦). ([ಸಂ.] 

ಜಾಮಿತಿ (ನಾ). ರೇಖಾಗಣಿತ : ಸ್ಕೂಲಿನಲ್ಲಿ ವ್ಯಾಕರಣ ಸಾಹಿತ್ಯ ಜಾಮಿತಿ 
ಗಳನ್ನು ಓದುವುದು ವಿದ್ಧೆಯಲ್ಲ (ಬಂಕಿಮ. ೪೭೮). 

[ «ಸಂ. ಜ್ಯಾಮಿತಿ) 

ಜಾಮಿತ್ರ (ನಾ). [ಜ್ಯೋತಿ] ಲಗ್ನದಿಂದ ಏಳನೆಯ ಸ್ಮಾನ,-ಸಪ್ತವಂ 

ಸ್ಕಾ ನ: ಜಾಮಿತ್ರಮೆಂದು ಸಪ್ರಮರಾಶಿ (ಕಾಶತಿ. ೧-೩೩ ಅತಿಟ). ವಿ. 


972). 


೩೦೪೧ 


10 


35 


«0 


4ರ 


ಜಾಮೂನು 


ಏಳನೆಯ ಸ್ಥಾನದಲ್ಲಿರಂವವನು ; ಸಪ್ತಮಕೇಂದ್ರಗತ : ಓಮರಶ್ಮಿ 
ಭೃಗುಗೆ ಜಾಮಿತ್ರಮೆನಲ್‌ ಚಂದ್ರನನೆ ಕಾಣಿ ಶುಭಮತಿ ಶುಭದಂ 
(ಅಟ್ಟಿಮ. ೭-೫೦). [೫0.] 

ಜಾಮಿನಿ (ನಾ). ಸಹೋದರಿ: “ ಭಗಿನಿ ಜಾಮಿನಿ ಸ್ವಸ್ಕವೆಂದೊಡೊಡ 
ಹುಟ್ಟಿದಳು” (ಮಂಗರಾ. ೯೩-೧೪). [?] 

ಜಾಮಿಸು (ಕ್ರಿ). ಸುಡು : ದಹಿಸು : ಮೂವತ್ತು ಗಾವುದ » » ೬ ದೆವಸ 
ದೊಳೆಯ್ದಿ ಅರಸನಂ ಜಾಮಿಸಿ ನುರಿವುತ್ತಿಟ್ಟುದಂ ಕಣ್ಣು (ಸೌಇಇ. ಸ1-1, 
೧೧-೧೮ ; 865) ; ಉರುತರ ಹರಿಚಂದನೇಂಧನ ನಿಕಾಯದಿಂ ರೋಹಿಣೇಯಂ 
ಜಾಮಿಸುತ್ತಿರೆ (ನೇಮಿಪು. ೧೪-೧೦೬ ವ); ಇಂಧನೆಂಗಳೆಂ ತರಿಸಿ ಆ ಯಷಿ 
ಯರ ಶರೀರಮಂ ಸಂಸ್ಕಾರವಿಧಿಯಿಂ ಜಾವಿಸಿ (ಜೀವಸಂ. ೧೨೧-೬೬ ವ). 

[ ಜಾಮ್ಮ + - ಇಸ್ಕು] 

ಜಾಮಾನ್‌ "ಜಾವಿನಾನು' ನೋ. 

ಜಾಮಾನು, ಜಾವಿಸಾನ್‌ (ನಾ). ೧. ಈಡಂ ; ಹೊಣೆ: ಖಂಡಣ 
ಹಣಕ್ಕೆ ಕೊಡಗಿನ ಸಂಸ್ಥಾನದ ದೊರೆಗಳ ಜಾಮಾನು ಹೇಳಿಸಿ (ರಾಜೇಂದ್ರ. 
೬೨); ತಕ್ಕ ಜಾವಿಸನು ಇಲ್ಲದೆ ಸಾಲ ಕೊಡುವುದೇ ಇಲ್ಲ (ವಿಧಿನೈ. ೯೧) ; 
ಇಸ್ಮಾಲಿಗೆ ಎಲ್ಲ.ಬಿಟ್ಟು, ಜಾವಿಖಾನು ನಿಲ್ಲಲೂ ಯಾರೂ. ಮುಂದೆ ಬರಲಿಲ್ಲ 
(ಚಿಗುಲ. ೪೬). ೨. ಹೊಣೆಗಾರ; ಜವಾಬ್ದಾರಿ ಹೊತ್ತವನಂ : ನನ್ನ 
ಅಣ್ಣಂದಿರು ತಮ್ಮ ಒಬ್ಬ ಸ್ನೇಹಿತನಿಗೆ ಜಾಮಾನಾಗಿ ನಿಂತು (ಮಹಾಗ. ೩೩೩). 
ಜಾಮಿಸಾನ್‌: ೧. ದೇಣೇದಾರನು ಬರವಣಿಗೆಯ ಮೂಲಕವಾಗಿ ಸಾಕಾದಷ್ಟು 
ಜಾವಿಸನ್‌ ಕೊಟ್ಟ ಪಕ್ಷದಲ್ಲಿ ಅದನ್ನು ಅತನ ಸ್ವಾಧೀನದಲ್ಲಿಯೇ ಬಿಟ್ಟಿರ 
ಬಹುದು (ಗ್ರಿಮಾಕ. ೩). [ ೪ ಅರ. ಮರಾ. ಜಾಮಾನ್‌] 

ಚಾಮಾನುಕರಾರು (ನಾ). ಒಬ್ಬ ವ್ಯಕ್ತಿಯು ಒಂದಂ ವಿಷಯದಲ್ಲಿ 
ಜಾವಿಖಾನಾಗಿರುವುದಾಗಿ ಬರೆದುಕೊಟ್ಟ ಒಪ್ಪಂದ ಪತ್ರ: (೫0೩6 ೦೯ 
86088167. ಪಾರಿನಿ. ೯) ; ಜೌಮಾನುಕರಾರು ಬರೆದುಕೊಟ್ಟು ಅವನನ್ನು 
ಬಿಡಿಸಿಕೊಂಡು ಬಂದೆ (ರೂಂ). [ ಜಾಮಿನು +೬ ಕರಾರು, (ಆಕರಾರ)] 

ಜಾಮಾನುದಾರ, ಜಾವಿನಾನ್ಹಾ ರ (ನಾ). ಜಾವಿಖಾನಾಗಿರುವ ವ್ಯಕ್ತಿ ; 

ೂಣೆಗಾರ: (ಮೈಗೆತಿ.19, ೭೭೨); ಅವನನ್ನು ಬಿಡಿಸುವಾಗ ಜೋಡಿದಾರರೇ 
ಜಾಮಿನನುದಾರರಾಗಿದ್ದರು (ರೂಢ). ಜಾಮಾನ್ಹಾರ : ಲಗ್ನಕಃ, ಪ್ರತಿಭೂಃ 
೨ ಹೊಣೆಗಾರ, ಜಾಮಾನ್ಹಾರ (ಸಿದ್ಧಾಂತಿ. ೨೭೩). 
[ ಜಾಮಾನು + - ದಾರ್ಮ) 

ಜಾಮಾನುಪತ್ರ (ನಾ).ಎಜಾವಿನಾನುಕರಾರಂ : ರಂಗಣ್ಣನ ಮುಖಾಂತರ 
ನನಗೆ ಜಾಮಾನುಪತ್ರವನ್ನು ಬರೆಯಿಸಿ ಕೊಟ್ಟು ಇರುತ್ತಾನೆ (ಜಾಮವಂ. 
೧೮0). . [ ಜಾವಿಹನು * ಪತ್ರ] 

ಜಾಮಾನ್ನಾರ "ಜಾವಿಸಾನುದಾರ' ನೋ. 

ಜಾಮು, ಜಾಂ (ನಾ). ಸಕ್ಕರೆ ಪಾಕದಲ್ಲಿ ಕುದಿಸಿ ಮಾಡಿದ ಹಣ್ಣಿನ 
ಪಾಕ: ಕಿತ್ತಳೆಹಣ್ಣಿನ ಸಿಪ್ಪೆಯಿಂದ ಕೂಡ ಜಾಮುಗಳನ್ನು ತಯಾರಿಸ 
ಬಹುದು (ಅಡುಸೌ. ೧೧೭). ಜಾಂ: ಸಕ್ಕರೆಯಿಂದ ತಯಾರಾದ ಜಾಂ 
ಮತ್ತು ಜಲ್ಲಿಗಳು ಈ ಸೂಕ್ಷ್ಮಾಣುಗಳ ಹಾವಳಿಯಿಂದ ಬಹಳ ಬೇಗ ಕೆಟ್ಟು 
ಹೋಗುವುವು (ಗೃಹವಿ. 8೬). [ «- ಇಂ. uw] 

ಜಾಮೂನ್‌ 'ಜಾಮೂನು' ನೋ. 

ಜಾಮೂನು, ಜಾಮೂನ್‌ (ನಾ). ಹಾಲುಖೋವ ಮತ್ತು ಮೈದಾ 
ಹಿಟ್ಟಿನಿಂದ ಉಂಡೆಮಾಡಿ ತುಪ್ಪದಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ 
ಹಾಕಿ ಮಾಡಂವ ಒಂದು ಸಿಹಿತಿಂಡಿ : ಹುಲಿಷಿಕಾರಿ ಮಾಡುವುದು 
ಜಾಮೂನು ತಿನ್ನುವಷ್ಟು, ಏತಕ್ಕೆ, ಅದಕ್ಕೆಂತ ಸುಲಭ ಎಂದು 
ಎನಿಸುತ್ತಿತ್ತು (ಕಾಯಕ. ೦೬). ಜಾಮೂನ್‌ : ಜಾಮೂನ್‌, ಜಿಲೇಬಿ 


(ಮಹಾಲ. ೪೩). [ “ಹಿಂ. ಹಾಮಾನ್‌] 


ಜಾಮೇೋಯ 


ಜಾಮೇಯ (ನಾ). ಒಡಹುಟ್ಟಿದವಳ ಮಗ; ಸೋದರಳಿಯ. [ಸಂ.] 
ಜಾಯಕ (ನಾ). ಹಳದಿ ಬಣ್ಣದ ಅಗಿಲುಮರ ; ಶ್ರೀಗಂಧದ ಗುಂಪಿಗೆ 
ಸೇರಿದ ಒಂದಂ ಸುವಾಸನೆಯ ಮರ; ಕಾಲೇಯಂಕ. "ಜಾಪಕ' ಪರಾ. 
[ಸಂ. 
ಜಾಯಜಖಮಿ (ನಾ). ಹಿಂಸೆ ; ಕೊಲೆ: ದಿನವಂದಕ್ಕೆ ಅವರ ಕಡೆ ಐವತ್ತು 
ಅರವತ್ತು ಜನದ ಮೇಲೆ ಜಚಾಯಜಖಮಿ ಮಾಡುತ್ತ ಇರಲಾಗಿ 
(ರಾಜೀಂದ್ರ. ೨೨). [ ಜಾಯಾ *. ಜಖಮ್ಮಿ (ಜಖಂ)? 
ಜಾಯಬ್ಬೆ (ನಾ). ಒಬ್ಬಾಕೆಯ ಹೆಸರು: ನೀತಿಮಾರ್ಗ ಪೆರ್ಮ್ಮಾಡಿಯ ತಜ್ಸ್‌ 
ಜಾಯಬ್ಬೆ ಯೆಮ್ಬೊಳ್‌ (ಎಕ. ೫11, ಶಿರಾ. ೨೪-೦೮; 900). [? + ಅಬ್ಬೆ) 
ಜಾಯಮಾನ (ಗು). ೧. ಹುಟ್ಟತಕ್ಕ; ಹುಟ್ಟಲಿರುವ; ಉಂಟಾ 
ಗಲಿರುವ. (ನಾ). ೨. ಸ್ವಭಾವ; ಹುಟ್ಟುಗುಣ ; ವಿಶಿಷ್ಟಗುಣ : 
ಪತನಕ್ಕೆ ಹೇತುವಾದ ತಪ್ಪು ಸಲಹೆಗಳನ್ನು ಕೊಡುವುದು ರಾಜನ 
ಜಾಯಮಾನದಲ್ಲಿ ಬಂದಿರಲಿಲ್ಲ (ನಟಸಾ. ೧೧೩); ಇಷ್ಟಾದರೂ 
ನಂಬುವ ಜಾಯಮಾನ ಅವನದಲ್ಲ (ವಿಕಾಸ: ೪): ಆದರೂ ಕನ್ನಡದ 
ಜಾಯಮಾನಕ್ಕೆ ಭಂಗ ಬಂದಿಲ್ಲ (ಸಮಾಲೋ. ೦೮). [ಸಂ.) 
ಜಾಯಾ (ಗಂ). ೧. ಹಾಳಾದ; ನಾಶವಾದ; ಕೆಟ್ಟುಹೋದ ; 
ನಷ್ಟವಾದ. (ನಾ). ೨, ನಷ್ಟ; ನಾಶ: ಅವನ ಆಸ್ತಿಪಾಸ್ತಿಯೆಲ್ಲಾ 
ಜಾಯಾ ಆಗಿ ಹೋಯಿತು (ರೂಢಿ). 
ಜಾಯಾಮಾಡು-ನಷ್ಟಗೊಳಿಸು ; ಹಾಳುಮಾಡಂ : ಅವರ ಫೌಜನ್ನು 
ಹೊಡೆದು ಜಾಯಾಮಾಡಬೇಕು (ರಾಜೀಂದ್ರ. ೨೯). 
[ «ಅರ. ಮರಾ. ಜಾಯಾ] 
ಜಾಯಾಜೀವ (ನಾ). ೧. ಹೆಂಡತಿಯ ಗಳಿಕೆಯಿಂದ ಜೀವಿಸುವವನು. 
೨. ನಟ: “ಶೈಲಾಲಿ ನಟಂ ತಾಂ ಭರತಂ ಶೈಲೂಷಾಹ್ಯಂ ಕೃಶಾಶ್ವಿ 
ಜಾಯಾಜೀವಂ” (ವಸ್ತು ಕೋ. ೬೪-೭೪); ಬಹುರೂಪಮಂ ತಳೆದು 
ಜಾಯಾಜೀವನೆಂತಂತೆವೋಲ* ತಿಆಗುಂ. . . ಜೀವಂ ಭವಾರಣ್ಯದೊಳ್‌ 
(ವರ್ಧಮಾ, ೧೦-೩೧). [ಸಂ. (ಜಾಯಾ +೬ ಆಜೀವ) ] 
ಚಾಯಾಜೀವಿ (ನಾ). ನಟ: ರಸಿಕರ್‌ ಬಣ್ಣಿಸೆ ಭಾವುಕರ್‌ ಪೊಗಲ್‌ ಜಾಯಾ 
ಜೀವಿಗಳ ಕೂರ್ತು ಕೀರ್ತಿಸೆ (ಪುಹೃಪು. ೧೨-೩೧). [ಸಂ. ಜಾಯಾಜೀವಿನ್‌] 
ಜಾಯಾಸ್ಥಾನ (ನಾ). [ಜ್ಯೋತಿ] ಜನ್ಮಕುಂಡಲಿಯಲ್ಲಿ ಪತ್ನಿಯ ಶುಭಾ 
ಶಂಭಗಳನ್ನು ತಿಳಿಸುವ ಸ್ಥಾನ ; ಜನ್ಮಲಗ್ನದಿಂದ ಏಳನೆಯ ಸ್ಥಾನ: 
ನನ್ನ ಭಾಗ್ಯದ ಜಾಯಾಸ್ಥಾನದಲ್ಲಿ ಮನ್ಮಥದೇವನ ಸಹಕಾರವೂ ನನಗೆ 
ಉಂಟೆಂದು ತಿಳಿದೆನು (ಇಪೃಕ. ೪೪೯). [ಸಂ. (ಜಾಯಾ+ ಸ್ಥಾನ)] 
ಜಾಯ, "ಜಾದಿ' ನೋ. 
ಜಾಯ್ಕಿ, ರಖಾಯಿ' (ನಾ). ೧. ಒಂದು ಬಗೆಯ ಚರ್ಮವಾದ್ಯ ; 
ಮೃದಂಗ. ೨. [ಸಂಗೀತ] ತಾಳವಿನ್ಯಾಸದಲ್ಲಿ ಒಂದಂ ಕ್ರಮ: ಜಾಯಿ 
ಅನುಜಾಯಿಗಳ ಜೋಕೆ ತಪ್ಪದೆ (ವಿರೂಪಾ. ೭೨). "ಅನುಜಾಯಿಂ' ಪರಾ. 
ರಭಾಯಿ: ೧. ರುರರ್ಜುರವೆಂಬ ರಖಾಯಿ (ವಿವೇಕ. ೨೩೬). [?] 
ಜಾಯಿಕಾಯಿ "ಜಾದಿಕಾಯ್‌' ನೋ. 
ಜಾಯಿಕಾಯಿಮರ, ಜಾಕಾಯಿಮರ (ನಾ). ರಫ್ತು ಮಾಡಲು 
ತಯಾರಿಸುವ ಪೆಟ್ಟಿಗೆಗಳಿಗೆ ಉಪಯೋಗಿಸುವ `ಒಂದು ಬಗೆಯ 
ಮರ ಮತ್ತು ಅದರ ಹಲಗೆ: ಜಾಯಿಕಾಯಿವುರವು ತುಂಬಾ ಹಗುರ 
ವಾಗಿರುತ್ತದೆ (ರೂಂ). ಜಾಕಾಯಿಮರ : ಜಾಕಾಯಿಮರದ ಹಲಗೆಗಳು 
ಪಾರ್ಸಲ್‌ ಪೆಟ್ಟಿಗೆಗೆ ತುಂಬಾ ಉಪಯೋಗವಾದುವು (ರೂಢಿ). 
[ ಜಾಯ್ಕಿ * ಕಾಯ್ಕಿ (ಕಾರ್ಯ) + ಮರ್ಕ] 
ಜಾಯಿಪತ್ರ (ನಾ). -ಜಾಜಿಪತ್ರೆ: “ ಕಾಲಕೂಟಃ-ಜಾಯಿಪತ್ರದ ಹಗಿನು ” 
(ಓಷಧಿ. &0). [ಜಾಯ್ಕಿ (ಆಜಾದಿ) + ಪತ್ರ] 


೩೦೪೨ 


ಚಾರ 


ಜಾಯಿಪತ್ರೆ "ಜಾಜಿಪತ್ರೆ' ನೋ. 
ಜಾಯಿಪಳ (ನಾ).ಎಜಾಯಿಂಫಲ: “ ಜಾಯಿಪಳಮಾ ಜಾತಿಪತ್ರೆಯಕ್ಕುಂ ” 
-(ಮಂಗರಾ. ೪೩.೪೨); * ಜಾಯಿಪಳ - ಜಾತಿಫಲ” (ತದ್ಮಕೋ. ೧೩). 
[ಜಾಯ ( ಆಜಾದಿ) + ಪಳಃ) 


5| ಜಾಯಿಫಲ, ಜಾಫಲ, ಜಾಯಿಫಳ (ನಾ).ಎಜಾದಿಕಾಯ್‌ : “ಜಾತಿ 


15 


20 


26 


30 


85 


40 


40 


ಕೋಶಂ, ಜಾತಿಫಲಂ-ಈ ೨ ಜಾಯಿಫಲಂ” (ನಾಚರಾ ೧೨9); “ಜಾತಿಸಾರಂ, 

ಜಾತಿಕೋಶಂ, ಜಾತಿಶೂಕಂ- ಈ ಮೂಜುಂ ಜಾಯಿಫಲ ” (ಓಷಧಿ. ೬೨); 

ಜಾಯಿಫಲ, ಸೈಂಧವ, ನಾರಂಗಿ, ಹೊಂಗರುಗ ... ಇವನ್ನು ಸಮಾನಂ 

ಗೊಂಡು ಚೂರ್ಣಮಂ ಮಾಡಿ (ವಿವೈವಿ. ೩6). ಜಾಫಲ : ಅರ್ತಿಯಿಂ 

ವೀಳ್ಕೆಯವ ಕರ್ಪೊರಮಿಶ್ರ ಜಾಫಲ ಜಾಪತ್ರೆ ಸಹ ಚರ್ವಿಸಿದ (ಪಕುಭಾ. 

೨-೭೦) ; ಕೊಟ್ಟು ಪನ್ನೀರ್ವೀಳ್ಯವನು ಮೆಲುಗೊಟ್ಟು . . . ಚಾಫಲ 

ಪತ್ರೆಯನು (ಜಿರಾಮಾ. 66-೬೩). ಜಾಯಿಫಳ: “ಮಾಯಾಫಳಂ-ಜಾಯಿಫಳ” 

(ಓಷಧಿ. ೧೨೪) ; ಹಲಸಿನ ಹಣ್ಣಿನ ವಿಷಮಂ . .. ಎಳಸಜ್ಜಾಯಿಫಳ 

ಹಿಂಗು ಶಕ್ರಂ ಕಳೆಗುಂ (ಬಮದ. ೨.೫೪), [ಜಾಯ (<ಜಾದಿ) + ಫಲ] 

ಜಾಯಿಫಳ- "ಜಾಯಿಫಲ' ನೋ. 

ಜಾಯಿಲ, (ನಾ). ನಾಯಂ; ಶುನಕ; ಸೊಣಗ: “ಜಾಯಿಲಂ ಕುಕ್ಕುರಂ” 
(ಕರಸಾ, ರುಲುಮ್ಮೆನಲ್‌ ಸೆಡೆಯೆ ಚಾಳಿಪ ಜಾಯಿಲನಂತೆ 
ಮೊಕ್ಕ ಳಂಬಡುವ ಬದಂಗನಂ ದುರ್ಬೆಸನಿಯಲ್ಲದಳಾತನನೆಟ್ಟಿ ಸುಟ್ಟಪಳ್‌ 
(ಲೀಲಾವ, ೨-೭೦) ; ಮತ್ತ ಮವಜಕೊಳಗೊಂದು ಜಾತಿ ಜಾಯಿಲಂ ಪೋಗದೆ 
ನಿಂದು (ಗಿರಿಕ. ೦-೧೦೩ ವು; ಅಂತು ಸೊಕ್ಕಿದೆಕ್ಕಲಂ ದಕ್ಕದೆ ಬೇಂಟೆಯ 
ಜಾಯಿಲಂಗಳವಿರ್ಕಡೆಗೆಯ್ದು ಪಾಯ್ದೂ ಪೋಗುತ್ತಿರೆ (ಹಮ್ಮಾರ. ೪-೪೭ ವ); 
ಜಾಯಿಲಂಗಳಂ ಕೂಡಿ ನಡೆತಂದು ನೆರೆದರು (ರಾಮಾಶ್ಮ. ೮೪-೧). 

[ ದೇ.॥ ತೆಲು. ಜಾಗಿಲ) 

ಜಾಯಿಲ(ನಾ). ಜಾತಿಯ ಕುದುರೆ! ಉತ್ತಮವಾದ ಕುದುರೆ: ಜಾಯಿಲ 
ಮೊಂದೆರಡೆಂದು ತೋಟ ನೆಟ್ಟನೆ ಪದಿನೆಂಟು ಕೋಟಿವರೆಗಂ ತಳರ್ದತ್ತು 
ತುರಂಗಸಾಧನಂ (ಆದಿಫು. 0೧-8೧) ; ಆಯೆಡೆಗೆ ನೀರಂಣಲ್ಬರೆ ಜಾಯಿಲಂ 
(ಯಶೋದ. ೩-೬೫) ; ಆಯುಧಂಗಳ ಬಿಸುಟು ಕರಿರಥ ಜಾಯಿಲಂಗಳನಿಳಿದು 
ಬದುಕುವುಪಾಯವೆಂದಸುರಾರಿ ಸಾಟ್‌ದನಂದು ಕೈನೆಗಹಿ (ಕುವ್ಕಾದ್ರೋ- 
೧೯-೩೭), "ಜವಾಯಿಲ', "ಜಾತ್ಯಶ್ವ' ಪರಾ. [?] 

ಜಾಯು (ನಾ). ಔಷಧಿ; ಮದ್ದು: “ ಭೇಷಜಮೌಷಧಮಗದಂ ಭೇಷಜ್ಯಂ 
ಜಾಯು ತಂ[ತ್ರ]ಮಂತೇಕಾರ್ಥಂ ” (ವಸ್ತುಕೋ. ೭೪-೪೨) ; “ ಭೈಷಜ್ಯಂ, 
ಭೇಷಜಂ, ಜಾಯುಃ, ಅಗದಂ, ತಂತ್ರಂ, ಔಷಧಂ-ಈ ೬ ಮರ್ದು” 
(ಹಲಾಯು. ೦೦೦-೪೩೯), [ಸಂ.] 

ಜಾಯೆ (ನಾ). ಮಡದಿ: ಹೆಂಡತಿ; ಪತ್ನಿ : ಇರ್ದುದೊಂದು ಶುಕಂ 
ತನ್ನಯ ಜಾಯೆವೆರಸು (ಕಾದಂಪೂ. ೧೩೨): ಜೀಯೆನುತ ಹರಿದೈದಿ 
ರಾಮನ ಜಾಯೆಗೆಜಗಿದ ಕೈಯ ಮುಗಿದು (ಕಾಶಿರಾ. ೪೩-೩): ನಿದ್ದೆ ಬಾರದೆ 
ಸುಮ್ಮನುರುಳಾಡುವಳು ಜಾಯೆ ಸುಖನಿದ್ರೆಗೈವುದು ಹಳ್ಳಿ (ಗಾಧತಿಸ. 
೮-೩೦). [ಸಂ. ಜಾಯಾ] 

ಜಾರ (ನಾ). ಹಾದರ ಮಾಡುವವನು; ಹಾದರಿಗ; ಮಿಂಡ; ಉಪಪತಿ: 
“ ಉಪಪತಿ ಜಾರಂ” (ವಸ್ತುಕೋ. ೫೬-೨8); "ಹಾದರಿಗನುಪಪತಿ 
ಜಾರನೆನಿಸಿಕ್ಕು ” (ಮಂಗರಾ. ೭3-೨3೨); ಜಾರಚೋರವೀರರ ಕಥೆಯಂತೆ 
ಬಾಯ್ಲವಿಯ ಮಾತುಗಳಂ ಬಜೀ್‌ಕೆಯ್ಯ ಚರ್ಚೆಯಲ್ಲ (ಅನಂಪು. ೧-೩೬) ; 
ಚೋರನನು ಕಂಟಕನ ಹಿಸುಣನ ಜಾರನನು ಷಂಡನನು . .. ದೂರದಲಿ 
ವರ್ಜಿಸುವುದು (ಕುವ್ಶಾಉ. ೪-೪೭): ಸರಿಯೆ ನಿನಗಿವ ಜಾರ ತೆಗೆ 
(ಳಾಶಿರಾ. ೨-೦೬) ; ತಸ್ಕರ ಜಾರ ವೀರವಿಟ ವೇಶ್ಕಾಕಾವ್ಯಮಂ ಕೇಳ್ದು 
ಮೆಯ್‌ ಮಟ್‌ವರ್‌ ಪುಣ್ಯಪುರಾಣದತ್ತೆಳಸರಯ್ಕೋ (ರತ್ನಾಕ. ೮೭). [ಸಂ.] 


೬-೧೦೮) ; 


ಜಾರಕರ್ಮಿ 


ಜಾರಕರ್ಮಿ (ನಾ). ಹಾದರಿಗ ; ವ್ಯಭಿಚಾರಿ: ಆ ಇಂದ್ರನೇ ಜಾರಕರ್ಮಿ 

ಯಾದನೆಂದು ಹೇಳುವ ಪುರಾಣಗಳು ಹೊರಡುತ್ತವೆ 
[ ಸಂ. ಜಾರಕರ್ಮಿನ*] 

ಜಾರಜ (ನಾ). ಜಾರನ ಸಂಬಂಧದಿಂದ ಹುಟ್ಟಿದವನು ; ಹಾದರದಿಂದ 
ಹುಟ್ಟಿದವನು. (ಸಂ.] 

ಜಾರಜಾತ (ನಾ).ಎಜಾರಜ : “ಉಪಪತಿ ಜಾರನವಂಗಆ್‌ಯೆ ಪುಟ್ಟಿದಂ 
ಜಾರಜಾತನಾತಂ ಕಂಂಡಂ” (ವಸ್ತುಕೋ. ೩೬-೨೩); ದುರ್ಜನರ ಜಾರಜಾತರ 
ವಿಜಾತಿಗಳ್ಗೆ ಯೋಗ್ಯಮಪ್ಪಯೋಗ್ಯಮಂ ಗೆಯ್ದಿರೆಂದು ಪಾರ್ವರ ಸಭೆಯ 
ನಡುವೆ ನುಡಿದೊಡೆ ವುಯುಭೂತಿಯುಂ ಮುಳಿದು (ವಡ್ಮಾರಾ. ೮-೧೪). 

[ ಜಾರ * ಜಾತ) 

ಜಾರಟೆ (ನಾ). ಒಂದು ಬಗೆಯ ಹುಳು ; ಕಪ್ಪರಚೆಟ್ಟಿ ; ಬೆಟ್ಟಿಬೆನಕ 
(ಉಕ) : ಹೊಸ ಜೀವನವನ್ನು ವೇಗದ ಹೆಜ್ಜೆಗಳನ್ನು ಕಂಡರೆ ನಾವು 
ಇರುವೆಯಂತೆ ಅಲ್ಲ, ಜಾರಟೆಯಂತೆ . . , ಕಾಲಿಡುತ್ತಿದ್ದೇವಲ್ಲ (ಕನ್ಮನು. 
1, ೦೩೨). [?] 

ಜಾರಣ (ನಾ). ಅರಗಂವುದಂ ; ಜೀರ್ಣವಾಗುವುದಂ. "ಜಾರಣಂಗೈ' 
ಪರಾ. [ಸಂ.) 

ಜಾರಣಂಗೈ (ಕ್ರಿ) ಅರಗಿಸಿಕೊಳ್ಳು ; ಜೀರ್ಣಮಾಡಿಕೊಳ್ಳು : ಎಲ್ಲರ 
ಭೀತಿಗೊಳಿಸಿ ಬಾಧಿಸುತ ತಿನುವ ಜಾರಣಂಗೈವ ರಂವಣನನುಜ (ಭೆಂಕಾರಾ. 
ತಿ-೩೬-೫). [ ಜಾರಣ* ಕೈ, (ಆಕೆಯ) 

ಜಾರತನ (ನಾ). ಹಾದರ; ವ್ಯಭಿಚಾರ : ಜಾರತನದಲಿ ಸುರಪ ಧರಿಸನೆ 


(ಕರ್ಣಾಟ. 8೬). 


ಸಾವಿರಾಲಿಗಳ (ಉಶಿಂಾ. ೦೪-೦8); . ಕೇವಳವು ಸಲೆ ಜಾರತನಗಳ 
ಕಾವಿಸಿಹರವರವರ ಮಾರ್ಗದ ಭಾವವಲ್ಲದೆಯಿರದು ದುರ್ಗುಣ 
ದೇವರೊಳು ನಿರುತಾ (ಜನಸಾ. ೧೦). 


[ ಜಾರ + - ತನ] 
ಜಾರತೆ (ನಾ). ಎ ಜಾರತನ: ಗೋಪೀಕೃಷ್ಣನಿಗೆ ಪುರಾಣದಲ್ಲಿ ಜಾರತೆಯ 
ಕೋಡಂ ಮೂಡಿಸಿದ “ ಪುಟ್ಟವಿಧವೆ” ಯ ಬಗ್ಗೆ ನಾನೇನು ಹೇಳಲಿ 
(ಸಪೀಗೀ. ೭, ಟಫೃಣಿ). ಸಂ. ಜಾರತಾ) 
ಜಾರತ್ವ (ನಾ). ಇ ಜಾರತನ : ಪತ್ನಿಯ ವಿಷಯದಲ್ಲಿ ಜಾರತ್ವಶಂಕೆಯನ್ನು 
ಇಟ್ಟುಕೊಂಡು ಹೊಂದತಕ್ಕ ಮನೋವೃಥೆಯು ಅತ್ಯಧಿಕವಾದುದು 
(ಕವಿಕ. ೩೭). [ಸಂ.) 
ಜಾರನಾರಿ (ನಾ). ಹಾದರ ಮಾಡುವ ಹೆಣ್ಣು : ಇರುಳೊಳ್‌ ಜಾರನಾರೀ 
ಕದಂಬಂ (ಅಗವಿ. ೪-೨೯). [ಜಾರ ; ನಾರಿ) 
ಜಾರಮಜಟ್ಟೆ (ನಾ). ಸೋಮಾರಿತನ; ಔದಾಸೀನ್ಯ; ಆಲಸ್ಯ: ಚೆನ್ನಣ್ಣನ 
ಹಸ್ತಗುಣ ಒಳ್ಳೇದು. ಅವನು ಜಾರಮಜಟ್ಟೆಯವನು ಅನ್ನೋದು ಒಂದೇ. 
(ಜಂಗಾಳ್ಕ. ೧೩೦). ?) 
ಜಾರಲ್ಹು (ನಾ). ಪತನ ; ಸಾವು (?) : ನೀಂ ಪೊಗಲದೆ » ೬ ತೆ ಪಡಿವನ್ಹ 
ಮ್ಮಾಡಿದಂ ಪೊಗಬವೆಅಕಿಗನ ಜಾರಲ್ವಾ ಕೇಳ ವೆಂಜ್ಚೆ ಅಲ್ಲಂ ವೊಗಟಲೈ 
ವೀಜನ ಸಾವು ಕತೆಯಾಗಿ ಪರೆದು ದು ಮೂರುವೀಲೋಕದೊಳಗೆಲ್ಲ 
(ಸೌಇಇ. 72-1, 4೦-೦೪; 966). [ ಇಜಾಟಜ್ಕು) 
ಜಾರವನಿತೆ (ನಾ). ಹಾದೆರ ಮಾಡುವ ಹೆಂಗಸು; ಹಾದರಗಿತ್ತಿ ; 
ವ್ಯಭಿಚಾರಿಣಿ : ಮಂಗುಳುನಗೆಯಲಿ ಜಡಿದು ಜಾಜುವ ಜಾರವನಿತೆಯ 
ಗೊಡವೆಗೊಳಗಾಗದವರುತ್ತಮಪುರುಷರುಗಳು (ಕುವ್ಯಾಉ. ೪-೮೧). 
[ ಜಾರ + ವನಿತೆ] 
ಜಾರವೆಣ್‌ (ನಾ). ಎ ಜಾರವನಿತೆ : ಗಂಡರ ಮನವನೊಲಿಸಿಕೊಂಬುದಿದು 
ಜಾರವೆಂಡಿರಿಗಚ್ಚರಿಯಲ್ಲ (ಕುರಾಸಾಂ. ೨೩-೦೬). 
[ ಜಾರ + ಪೆಣ್‌) 


೩೦೪೩ 


ಜಾರು, 


ಜಾರಸ್ವ್ರೀ (ನಾ). ಇ ಜಾರವನಿತೆ : ತಳರ್ದಾತ್ಮೂಲಯದಿಂದಿರುಳ್‌ ಸುಟ್‌ವ 
ಜಾಂರಸ್ತ್ರೀಯ ವಕ್ಫ್ರೇಂದುವಂ . . . ಕಂಡು (ಜಗವಿ. ೪-೨6) ; ಜಾರಸ್ತ್ರೀಯರ 
ಕೂಡಿ ಅವರೊಳು ಪೋರಮಾತುಗಳಾಡಿ (ಗಗತಾ. ೦೪-೨). 
[ಜಾರ *ಸ್ತ್ರೀ] 


6| ಜಾರಿ (ನಾ). ಆಚರಣೆ ; ಅನಂಷ್ಕಾನ ; ಕಾರ್ಯರೂಪ; ಚಾಲತಿ : 


40 


ಹಾಲಿ ಯಿನಾಮತ್ತಿಯಲ್ಲು ಜಾರಿಯಿರುವುದು (ವೆಸ್ಕಿಆರಿ, ೧೯೩೪, ೩೨-೯; 
3812) ; ಆಗಿನ ಕಾಲದಲ್ಲಿ ಜಾರಿಯಲ್ಲಿದ್ದ ಕೆಲವು ಗೌಣ ಸಿದ್ಧಾಂತಗಳನ್ನೆಲ್ಲಾ 
ವಿಮರ್ಶಿಸಿ ಖಂಡಿಸಿರುವರು (ತತ್ತಪ್ರಾ. ೩೦೩). 
ಜಾರಿಗೆ ತರುಎಕಾರ್ಯಗತ ಮಾಡು:ಅದರ ಉಪಬಂಧಗಳನ್ನು ಜಾರಿಗೆ 
ತರುವುದಕ್ಕಾಗಿ . . . ಅವಶ್ಯವಾಗಬಹುದಾದಂಥ ಉಪಬಂಧಗಳು 
(ಛಾಧಾನ. 8); ವಿಚಾರಣಾ ಸಮಿತಿಯವರು ಕೊಟ್ಟಿರುವ ತೀರ್ಪನ್ನು 
ಜಾರಿಗೆ ತರಕೂಡದೆಂದು ಈಗಲೇ ಅವರಿಗೆ ಬರೆದು ಕಳುಹಿಸುತ್ತೇನೆ 
(ಪ್ರತಾಪ, ೬೪). ಜಾರಿಮಾಡು - ಜಾರಿಗೆ ತರು: ವಾರಂಟ್‌ ಜಾರಿಮಾಡೇ 
ಮಾಡುತ್ತಾನೆ (ಜೆಂಗೂಲಿ. ೯೦); ಆಜ್ಞೆಯನ್ನು ಜಾರಿಮಾಡಕೂಡದು 
(ದೌಲ". 8೬೩೪); ಈ ವಾರಂಟು ಕೊಲೆಯ ಅಪರಾಧದಿಂದ ಜಾರಿಮಾಡಿ 
ದ್ದಾರೆ (ಮಾನ್ಸಾ. ೧೫೫), ಜಾರೀಭಟಮಾನ್ಯ ಎ (ಈಗಲೂ ಜಾರಿಯಲ್ಲಿ 
ರುವ) ಯುದ್ಧ ದಲ್ಲಿ ಪೌರಂಷವನ್ನು ತೋರಿಸಿದ ಯೋಧನಿಗೆ 
ಕೊಡುವ ದತ್ತಿ,-ಮಾನ್ಯ : ಪುರ್ನಸಾಗರ ಹೋಬಳಿ ಪೈಕಿ ಗೊಲ್ಲಹಳಿ 
ಬಳಿಯ ನಮಿಗೆ ನಡಿಯುವ ಜಾರೀಭಟಮಾನ್ಯ ಹೊಲ ಕೊಟ್ಮುಯಿದೆನೆ 
(ಎಕ. ಸ. (8), ಚಿಕ್ಕಬ. ೬೭-೫೩: ?). [ «ಅರ. ಹಿಂ, ಮರಾ. ಜಾರೀ) 
ಜಾರಿಇನಾಂ (ನಾ). ಅಮಲಿನಲ್ಲಿರುವ ಭೂವಿಂಯೇ ಮೊದಲಾದ 
ದತ್ತಿ, -ಇನಾಮತಿ : (ಮೈಗೆಜಿ. 11, ೭೭೨, [ಜಾರಿ ಇನಾಂ) 
ಜಾರಿಇನಾಂತಿ, ಜಾರಿಇನಾಮತಿ, ಜಾರಿಯಿನಾವಂತಿ, ಜಾರಿಯಿನಾವಂತ್ತಿ 
(ನಾ). ಜಾರಿಯಲ್ಲಿರಂವ (ಕಂದಾಯಂವಿಲ್ಲದಂತೆ) ಮಾನ್ಯವಾಗಿ ಕೊಟ್ಟಿ 
ರುವ ಜವಿತಾನು,-ದತ್ತಿ: (ಕೈಸ್‌ಗೆ.11,೩80). ಜಾರಿಇನಾಮತಿ: (ಮೈ ಗೆಜಿ. 
iv, ೭೩೫. ಜಾರಿಯಿನಾಮುತಿ : ಜಾರಿಯಿನಾಮತಿ ಸದರಿ ತಪಶೀಲ 
ಮೇರಿಗೆ (ಮೈ ಆರಿ. ೦೯೩೯, ೪೨-೪೩; 1825). ಜಾರಿಯಿನಾಮತ್ತಿ : ಜಾರಿ 
ಯಿನಾಮತ್ತಿ ೨೪ (ಮೈಆರಿ. ೧೯೩೯, ೪೨-೬೦; 1825). 
[ಜಾರಿ + ಇನಾಂತಿ ] 
ಜಾರಿಇನಾಮತಿ "ಜಾರಿಣನಾಂತಿ' ನೋ. 
ಜಾರಿಕೆ (ನಾ). ೧. ಕೆಳಗೆ ಸುರಿಸುವ ಗಂಣ,-ಬೀಳಿಸಂವ ಗುಣ; ಜಾರು 
ವುದು: “ ಏಷಣಂ, ಏಷಣೀಯಂ-ಈ ೨ ಜಾರಿಕೆ” (ಕಾಶಕ್ಕ. ೧೨೦) ; 
ದಡದಲ್ಲಿ ಜಾರಿಕೆ ಇದ್ದದ್ದರಿಂದ . . . ಕೆಸರಲ್ಲಿ ಬಿದ್ದುಬಿಟ್ಟನು (ಇಪ್ಶಕ. 
೫೫). ೨. ನುಣುಚಿಕೊಳ್ಳುವುದು ; ತಪ್ಪಿಸಿಕೊಳ್ಳುವುದು : ರೋಹಿಣಿ 
ಜಾರಿಕೆಯ ಉತ್ತರ ಕೊಟ್ಟಳು (ಕಂಗಕೋ. ೨೮) ; ಬೌದ್ಧಿ ಕತೆಯು ಆ ಎಲ್ಲೆ 
ಗಳ ಮೇಲಿಂದ ಒಂದು ಪ್ರಕಾರದ ಅನಿರೀಕ್ಷಿತವಾದ ಜಾರಿಕೆಯನ್ನು 
ಸಾಗಿಸಿರುವುದು (ಪ್ರಜಂಧ. ೧೩೪). [ಜಾರ್ಯು (€ಜಾಜ್ಕ್ಯು) + -ಇಕೆ) 
ಜಾರಿಗೆ (ನಾ). ಹುಳಿಹಣ್ಣು ಬಿಡುವ ಒಂದಂ ಬಗೆಯ ಮರ : (೪). 
[ «ತುಳು. ಜಾಲೆ] 
ಜಾರಿಣಿ (ನಾ) ಎ ಜಾರವನಿತೆ : ಮುನ್ನ ತಾ ಜಾರಿಣಿಯಾಗಿ ಕುಲಧರ್ಮವ 
ನೀಗಿ (ಕರ್ಕಾಕ. ೩೯); ಜಾರಿಣಿ ಸಂಕೇತಸ್ಥಾನಕ್ಕೆ ಹೋಗುವಂತೆ ಹೊರಟೇ 
ಬಿಡುತ್ತೇನೆ (ಭಾರದ. ೨೫. (ಸಂ. ಜಾರಿಣೀ] 
ಜಾರಿಯಿನಾಮತಿ "ಜಾರಿಇನಾಂತಿ' ನೋ. 
ಜಾರಿಯಿನಾಮತ್ತಿ "ಜಾರಿಇನಾಂತಿ' ನೋ. 
ಜಾರಿಸು '"ಜಾಟಿಸು' ನೋ. 
ಜಾರು, "ಜಾಜ್ಕು' ನೋ. 


ಜಾರ್ಗು 


ಜಾರ್ಕು "ಜಾಟ್ಯು' ನೋ. 

ಜಾರುಃ (ನಾ). ಕಣ್ಣಿನ ಕೊಳೆ ; ಪಚ್ಚು ; ಪಿಸುರು: ಕಿವಿಯಲ್ಲಿ ಗುಗ್ಗೆ 
ಕಣ್ಣಿನಲ್ಲಿ ಜಾರು ಮೂಗಿನಲ್ಲಿ ಸುರಿವ ಸಿಬುಳು ಸಿಂಬಳ (ಸಿದ್ದೇವ. ೫೦- 
೧೪3) ; ಒಂದು ದಿವಸ ಬಿಸಿಲೊಳು ಪೋಗಿ... ಮಿಗೆ ಮಲವುಣ್ಮಲಾ 
ಕಣ್ಣಿಂದ ಸುರಿವ ಜಾರಿನಿಂದ (ನೇಮಿಸಂ. ೭-೧೦9). ([?] 

ಜಾರುಕವಾಟ (ನಾ). “ಅಡ್ಡಲಾಗಿ ಸರಿದು ಕಂಡಿಯನ್ನೂ ಮುಚ್ಚುವ 
ಅಥವಾ ತೆರೆಯುವ ಕವಾಟ” (81146-೪81೪6. ಇಂಕನಿ) : ಉಗಿಯನ್ನು 
ಕೊೋಶದೊಳಕ್ಕೆ ಪ್ರವೇಶಿಸಲು ಬಿಡುವ ದ್ವಾರಗಳನ್ನು ಮುಚ್ಚಿ ತೆರೆಯುವ 
ಕೆಲಸ ಜಾರುಕವಾಟದ್ದಾಗಿರುತ್ತದೆ (ವಿಶ್ಮಾವಿ. ೪೮). 

[ ಜಾರು, (ಇಜಾಲ್ಯ್ಯು) * ಕವಾಟ] 

ಜಾರುಗಣ್ಣು (ನಾ). ಪಸಂರಂ ತುಂಬಿರುವ ಕಣ್ಣು; ಕೊಳೆಯಿಂದ 
ಕೂಡಿರುವ ಕಣ್ಣು; ಪಿಚ್ಚುಗಣ್ಣು : ಕರಕಷ್ಟ ಜಾರುಗಣ್ಣಂ ಜಲಜದಳ 
ವೆಂಬರೆಲೆ ಗುರುವೆ ಕವಿಗಿವಿಗಳು (ಷತಿಲ. ೨-89) ; ಕಾವುಗಣ್ಣು, ಉಷ್ಣ 
ಗಣ್ಣು, ನೀರುಗಣ್ಣು, ಜಾರುಗಣ್ಣು, ಸಂಜೆಗಣ್ಣು (ಕುಳಸ. ೩೨೮). 

[ಜಾರ್ಕು + ಕಣ್ಣು (ಆಕಣ್‌)] 

ಜಾರುಗಲ್ಲು "ಜಾಜುಂಗಲ್‌' ನೋ. 

ಜಾರುಗಾಡಿ (ನಾ). ಹಿಮಾವೃತವಾದ ಸಳಗಳಲ್ಲಿ ಜಾರಿಕೊಂಡು 
ಹೋಗುವ, ಚಕ್ರವಿಲ್ಲದ ಬಂಡಿ; ಜಾರುಬಂಡಿ: ಹಳ್ಳಿಯೊಂದಕ್ಕೆ 
ಹೋಗುವ ಸಲುವಾಗಿ ಜಾರುಗಂಡಿಯೊಂದನ್ನು ಬಾಡಿಗೆಗೆ ತೆಗೆದುಕೊಂಡು 
ದಾಗಿ ಅವನು ತಿಳಿಸಿದನು (ಪುನರು. ೩೧೮). 

[ ಜಾರು, (ಎ ಜಾಜಿ) + ಗಾಡ್ಮಿ) 

ಜಾರುಗುಂಡಿ (ನಾ). ಒಂದು ಬಗೆಯ ಮಕ್ಕಳಾಟ; ಇಳಂಕಲ ವೇಲೆ 
ತೆವಳುತ್ತಾ ಜಾರುವ ಆಟ: ಕೆರೆಯ ಒಡ್ಡಿನ ಮೇಲೆ ಕುಳಿತು 
ಜಾರುಗುಂಡಿ ಆಡುವರು (ಅಲ್ಕವಿ. ೧೦೨; ಜಾರುಗುಂಡಿ ಅಡುವ 
ಮಕ್ಕಳಂತೆ ನುಸುಳಿಕೊಂಡು ಕೆಳ ಗೆ ಹೋದಂತೆ ಸೊಗಸು ಹೆಚ್ಚು 
(ಗಾಳಿಪ. ೫೮). 

(ಜಾರು, (ಎ ಜಾಲು) + ಕುಂಡಿ] (ಕುಂಡೆ) ] 

ಜಾರುಗುಪ್ಪೆ (ನಾ). ೧. ಮಕ್ಕಳ ಆಟಕ್ಕಾಗಿ ಕಟ್ಟಿರುವ ಜಾರುಬಂಡೆ: 
ಪುಪ್ಪಶರನ ಕಾಂತೆ ನಲಿದಾಡ್ಗುವ ಜಾರುಗುಪ್ಪೆ ಯಂದದಲಿ ರಂಜಿಸುತ 
ಒಪ್ಪುವ ಪೊಜವಾಜ ನೀಅನ ಕರೆ ಬಿಗಿಯಪ್ಪಿಕೊಂಬೆನು (ಕಂನವಿ. ೯-೦೦೮); 
ಕಾಮನ ಬಿಲ್ಲಿನ ಜಾರುಗುಪ್ಪೆಯೊಳು ಜಾರುತ ಬಂದಳು ಮುಗಿಲಿಂದ 
(ಅಹಲೈ. ೪-೦೦). ೨. ಜಾರುಬಂಡೆಯ ಆಟ: ಜಾರುಗುಪ್ಪೆ ಆಡುವುದು, 
ಓಡುವುದು-ಇವೇ ಮುಂತಾದವುಗಳನ್ನು ಮಾಡಲು ಪ್ರೋತ್ಸಾಹಿಸಬೇಕು 
(ಶಿಕ್ಷರ. ೧೦೮). [ ಜಾರು; (ಆ ಜಾಜು;) + ಕುಪ್ಪೆ, 


ಜಾರುಗೊರಡು (ನಾ). “ಭಾರವಸ್ತುಗಳನ್ನು ಸಾಗಿಸಲು ಉಪಯೋಗಿ. 


ಸಂವ ಉರುಳೆ” (3೬೫೨೯, ಇಂಕನಿ). 
[ಜಾರು (ಆಜಾಜ್ಮು) + ಕೊರಡ್ಮು (ಎಕೊಟಂಡು) ] 
ಜಾರುದಾರಿ (ನಾ). ಹೆಜ್ಜೆಯ ಹಿಡಿತ ತಪ್ಪಿಸುವ ಹಾದಿ: ಮೊದಲೆ 
ಮಳೆಗಾಲ, ಬೆಟ್ಟದ ಜಾರುದಾರಿಯಲ್ಲಿ ಹೋಗುವುದು ಕಷ್ಟ (ರೂಢ). ೨. 
(ಆಲಂ) ಅಪಾಯಗಳನ್ನುಳ್ಳ ವ್ಯವಹಾರ ಮಾರ್ಗ : ಆದರೆ ಈ ದಾರಿ 
ಜಾರುದಾರಿ ಎಂಬ ಎಚ್ಚರು ಮಾತ್ರ ಬೇಕು (ತವನಿ, ೨೯). 
[ಜಾರು (ಆಜಾಟಜ್ಕು) * ದಾರಿ) 
ಜಾರುನಡಿಗೆ (ನಂ). ಕುದುರೆಯ ಒಂದು ಬಗೆಯ ನಡಿಗೆ,-ಗತಿ: 
“ಬಿಗುನಡೆ, ಜಾರುನಡಿಗೆ, ನಿಡುನಡಿಕೆ, ವಲ್ಲಿತಂ, ಪ್ಲುತಂ ಈ ನಡಿಕೆಗಳ್ಳೆದೂ 
ಅಶ್ವಧಾರೆಗಳು ” (ಸಿದ್ಧಾಂತಿ. ೨೧೩). 
[ ಜಾರ, ( ಆಜಾಣುು) + ನಡಿಗೆ ( ಓನಡಗೆ) ). 


೩೦೪೪ 


ಜಾಲ್ಮ 


ಜಾರುಬಂಡಿ(ನಾ). ಎಜಾರಂಗಾಡಿ: ಜಾರುಬಂಡಿಗಳ ಪಂಕ್ತಿ . . . ಗಿಡ್ಡನೆಯ 

ಫರ್‌ಮರಗಳ ನಡುವೆ ಬಿರುಬಿರನೆ ಉರುಳುತ್ತಿದೆ (ಪುನರು. ೨೨೧). 
[ ಜಾರು; (ಜಾಜಿ) + ಬಂಡಿ] 

ಜಾರುಬಂಡೆ (ನಾ).ಎಜಾರುಗುಪ್ಪೆ ೧: ಜಾರು ಬಂಡೆಯ ಮೇಲೆ ಕುಳಿತು 
ಜಾರಿದೆ (ನೆಲಮು. ೬೪-೩). ([ಜಾರ್ಕು (ಎಜಾಟಿ) + ಬಂಡೆ] 

ಜಾರುಮೆಟ್ಟು (ನಾ). ಹಿಮದ ಮೇಲೆ ಜಾರಿಕೊಂಡು ಹೋಗುವಾಗ 
ಹಾಕಿಕೊಳ್ಳುವ ಪಾದರಕ್ಷೆ: ನೀರ್ಗಲ್ಲ ಮೇಲೆ ಜಾರುಮೆಟ್ಟುಗಳಿಲ್ಲದೆ 
ಓಡಿ ಬಂದು ಎರಡೂ ಕಾಲುಗಳ ಮೇಲೆ ಜಾರಿಕೊಂಡು ಹೋಗು 
(3118. ಇಂಕನಿ). [ಜಾರು (£ಜಾಟುು) * ಮೆಟ್ಟು ] 

ಜಾರುಹೊಡೆತ (ನಾ). ೧. ಜಾರಿ ಬೀಳುವ ಏಟು. ೨. (ಕ್ರಿಕೆಟ್‌) 
ಓರೆಯಾಗಿ ತಗಲುವಂತೆ ದಾಂಡನ್ನು ಓಲಿಸಿ ಹೊಡೆದ ಹೊಡೆತ” 
(018266. ಇಂಕನಿ). [ ಜಾರು, ( ಆ ಚಾಲು;) * ಹೊಡೆತ (-ಆಪೊಡೆತ) ] 

ಜಾರೂಲ (ನಾ). ಒಂದು ಬಗೆಯ ಮರ: ಜಾರೂಲ, ಮುತ್ತುಗ, 
ಗಜನಿಂಬೆಗಳಲ್ಲಿ ಸ್ಪರ್ಧೆ ನಡೆಯುತ್ತಿದೆ (ನಿಬಂಧ. 11, ೧೬೫). [?] 

ಜಾರೆ, (ನಾ). ಎ ಜಾರವನಿತೆ: “ಪುಂಶ್ವಲೀ . . . ಸ್ವೈರಿಣೀ, ಪಾಂಸುಲಾ, 
ಜಾರಾ-ಈ ೯ ಜಾರೆಯ ಪೆಸರು” (ನಾಚಿರಾ. ೧೧೭): ಬೆದೆಗಾರ್ತಿಯು 
ಪಾಣ್ಪೆಯೆನಲು ಜಾರೆಯರಕ್ಕುಂ ” (ಕವಿಕಂ.' ೧೬೮): ಜಾರೆಯ ಮಗನಂ 
ಗಡಿಯ ನಾಯಕನಂ ನಂಬಿಸಿ ಕೊಲ್ವವನಂ (ಧರ್ಮಾಮೃ. ೩-೧೨೫) ; ನಲಿವ 
ಜಾರೆಯರೊಸರ್ವ ಪಳುಕು ಮೂಡುವ ತಾರೆ . . . ಸಂಜೆಯೊಳೆಸೆದುವು 
(ಹಡಕಾ.8-೭೫); ಸೊಗಸು ಬೇಜಸೊಬ್ಬರಲಿ ನೇಹದ ತಗಹು ಬೇಲೊಬ್ಬರಲಿ 
ಸತಿಯರ ವಿಗಡತನವಿದು ಸಹಜ ಜಯವಧು ಜಾರೆ ನೋಡೆಂದ (ಕುವ್ಕಾಕ. 
೨೪-೨೧). [ಸಂ. ಜಾರಾ) 

ಜಾರ್ಕೆ "ರುಾರಿ' ನೋ. 

ಜಾರೇಟು (ನಾ). ೧.ಎಜಾರುಹೊಡೆತ. ೨. “ವೇಗವಾದ ಮತ್ತು ಓರೆ 
ಯಾದ ಚಲನೆ,. ಹೊಡೆತ, ಓರೆಹೊಡೆತ” (41806: ಇಂಕನಿ). 

[(ಜಾರ್ಕು (ಎಚಾಟ್ಯು) + ಏಟ್ಟು] 

ಜಾರ್ಜೆಟ್‌ (ನಾ). ನಯವಾದ ರೇಷ್ಮೆಯ ತೆಳುಬಟ್ಟೆ : ಸ್ಮಾಟೀನ್‌, 
ಜಾರ್ಜೆಟ್‌ಗಳನ್ನು ಈ ನೇಯ್ಗೆಯನ್ನುಪಯೋಗಿಸಿ ತಯಾರು ಮಾಡುವರು 
(ಗೃಹವಿ. ೬೪): ನಿಮ್ಮಣ್ಣಯ್ಯ ನಿನಗೆ ಒಂದು ಮೈಸೂರು ಜಾರ್ಜೆಟ್‌ 
ಸೀರೇನೂ ಉಡುಗೊರೆಯಾಗಿ ಕಳುಹಿಸಿದ್ದಾನೆ (ನಿಶೇಉ. ೭). 

[ -ಇಂ. 0908860) 
ಜಾರ್ರಾಮರ (ನಾ). ಒಂದು ಬಗೆಯ ಮರ: (ಮ್ಮಶಿಗಿ. ೬೫-೬೮೬). 
[? + ಮರ] 

ಜಾಲ, ಜಾಳ್ಯ (ನಾ), ೧. ಮೃಗಪಕ್ಷಿಗಳನ್ನು ಹಿಡಿಯಲು ಉಪ 
ಯೋಗಿಸುವ ನೂಲು ಅಥವಾ ಹಂರಿಯಿಂದ ಮಾಡಿದ ಸಣ್ಣ ಸಣ್ಣ 
ಕಂಡಿಗಳುಳ್ಳ ಒಂದು ಬಗೆಯ ಸಾಧನ; ಬಲೆ: ಒಂದು ದಿವಸಮಾ ಮಾನ 
ನೊರ್ವ ಜಾಲಗಾಟಿಂ ಜಾಲದೊಳ್ಬಿ ಡಿದು (ಪಂಪಭಾ. ೧-೬೮ ಐ); ಮುತ್ತ, 
ಸಿಂಗಕ್ಕೆ ತನ್ನ ಕೇಸರಮೆ ಜಾಲಮಾಗಿ ಪರಿಣಮಿಸೆ (ರಾಮಾಶ್ಮ. ೪೨-೨೩); 
ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲಾ (ನಾದಲೀ. ೮೪೯). 
೨. ಹೆಣೆದು ಮಾಡಿರುವ ಸರಪಳಿಯ ಕವಚ,-ಅಂಗಿ ; ಚಿಲಖತ್ತಾ. 
೩. ಕಿಂಡಿ; ಕಿಟಕಿ; ಜಾಲಂದ್ರ; ಗವಾಕ್ಷ. ೪. ಕಪಟ; ಮೋಸ; ಸಂಳ್ಳು: 
ಕಣ್ಕಟ್ಟು: ಬಾಲೆಯರ ಜಾಲಕೊಳಬೀಳದಾ ಜ್ಞಾನಿ ಶೂಲಿಯಂತಕ್ಕು 
(ಸರ್ವಜ್ಞ. ೪೦೦) ; ಎಷ್ಟೋ ಸದ್ಗುಣಿಗಳು ಅವರ ಜಾಲದಲ್ಲಿ ಸಿಲುಕಿ 
ತಮ್ಮ ಶೀಲವನ್ನು ಮಾರಿಕೊಂಡಿರುವರು (ಸೂ ಲಮಿ. ೨೦೪). 
೫. ಗರ್ವ; ಕೊಬ್ಬು; ಹಮ್ಮು; ಅಹಂಕಾರ. ೬ ಮೊತ್ತ: 
ರಾಶಿ ; ಗುಂಪು: ದರಹಾಸಾಮೃತವಾರಿ ಮಜ್ಜನಜಲಂ ದೇಹಪ್ರಭಾ 


ಜಾಲ್ಯ 


ಜಾಲಮಂಬರಶೋಭಾವಹಂ (ಅಚಿಫು. ೨-೪೨); ಕರೆಕರೆ ಸಮಸ್ತ ಬೇಂಟೆಯ 
ಶಬರಜಾಲಮಂ (ಹಶಕಾ. 8-0) ; ಗಾನವ ಮಾಡೆ ಅರಸನತಿ ಮೆಚ್ಚಿ ವನಿತಾ 
ಜಾಲದೊಳು ಕಾಣೆನೆನುತಂ (ಪ್ರೌಢರಾ. ೧0-08). ೭. ಒಂದಂ ಬಗೆಯ 
ಮರ; ಕದಂಬವೃಕ್ಷ: ಆಲಂ ಜಾಲ[ಪಾಠಾಂ. ಶಿ,ಲಿ]ಬೇಲಂ ಬಳಿಲರಳಿಯೆರಂ 
ಕಕ್ಕೆ ಹೂರಂ ಬೆಳಲ್‌ (ಗಿರಿಕ. ೦-೭೨) ; ನರುಗುಪು ನೆಳಲಾಂತ ಜಾಲ 
ದಿಂದಾಲದಿಂದೆ (ರಾಘಕ. ೧೮-೫೪) ; ಅತ್ತಿಯಾಲವು ಜಾಲ ಹಾಲೆ ತಾಳೆ 
ಬಾಳೆ... ಮುಂತಾದ ಹೆಮ್ಮರಗಳು (ಸೌಗಂಪ. ೨೩೪). ಲೆ. ಹಂಚಿಕೆ ; 
ಉಪಾಯ: , ಇದೇ ಸಮಯವೆಂದು ನಾನು ಒಂದು ಹೊಸ 
ಜಾಲವನ್ನು ಪಸರಿಸಿದ್ದೇನೆ (ಪ್ರಕಾಶ. ೫೧). ೯. (ಜಾಲರಿಯಂತೆ) ಓತ 
ಪ್ರೋತವಾಗಿರುವುದಂ ; ಹಾಸಂಹೊಕ್ಕಾಗಿ ಕೂಡಿರುವುದು: ಸತ್ಯವಿ 
ಗಳಲ್ಲಿ ರುಷಿಗಳಲ್ಲಿ ಪಾತಿವ್ರತಾಂಗನೆಯರಲಿ ವಿಷ್ಣು ಜಾಲನಾಗಿರ್ದು 
(೦ಕ್ಷ್ಮಧಾ. ೫-೨-೩೫). ೧೦. ಗೋವುಗಳ ಗುಂಪು. ೧೧. ಮುಚ್ಚಳ ; 
ಪಟಲ. ೧೨. ಹೂವಿನ ಮೊಗ್ಗು . ೧೩. ಒಡವೆ; ಆಭರಣ. 
೧೪. ಇಂದ್ರಿಯ. ೧೫. ಆಕಾಶ:. “ ಆಕಾಶಂ ಬಲೆ ಪಟಲಂ ಪೋಕಂ 
ಶೃಂಗಾರ ಗೋವುಸಭೆಯೇಳಕ್ಕುಂ ತಾಕಿರೆ ಜಾಲಾಹ್ವ ಯ ಸಲೆ” 
(ನಾನಾಕಂ. ೭೬); “ಇಂದ್ರಿಯದೊಳಾಗಸದೊಳ್ಬಲೆಯೊಳ್‌ ಸಮೂಹದೊಳ್‌ 
ಸಿಂಗರ ಗೋನಿಕಾಯ.ಪಟಲಂಗಳೊಳಿಂತವು ಜಾಲವಾಚಕಂ”(ನಾನಾರ. ೩3); 
೧೬. ಒಂದು ಬಗೆಯ ಕಣ್ಣಿನ ರೋಗ. "ಜಾಲಪಟಲ' ಪರಾ. ಜಾಳ್ಯ: 
೧. ಪಾಸಿದ ನಿರ್ಮಳ ಜಾಳಮೆಂದು ಪಾಲ್ಚಿನೆಗಳ ದೆಸೆಗಂ ಸಾರವಂಜಿ 
ಕೆಲವರಗಿಳಿಗಳ" (ಫುಷೃಪು. 3-06); ಅರ್ಧೇಂದು ಸಮ್ಮೇಳಕ್ಕೆ ಬರುವ 
ತಾರಕೆಯ ಜಾಳವೆಂಬಂತೆ (ಮೋಹತ. ೨೩-೩೧). ವ. ಮೇಲೆ ಮಖಟ್‌ 
ವೊಕ್ಕವನ ದೃಢದಲಿ ಜಾಳ ಬಗೆಯಲಿ ನಂಬಿ ಮಟ್‌ವೊಗು ಪಾಲಿಸುವ 
ತಿರುವೇಂಕಟೇಶನ. ಚಕ್ರದುರುಬೆಯನು (ಕೋಗೆಯ. ೭-೨೩). ಓ. ಇಯುಂಕಿ 
ನಿಟ್‌ಯಂ ಲುಳಿತಾಳಕ ಜಾಳಮಂ 'ಕೊಡಂಕೆಗೆ ತೆಗೆದು (ಕಾದಂಪೂ. ೭೧) 
{ ಸಂ. ] 


ಜಾಲ "ಜಲ್ಕ' ನೋ. 
ಜಾಲಂದರ, ಜಾಳೆಂದರ, ಜಾಳಾಂದರ, ಜಾಳಾಂದ್ರ, 


ಜಾಳಾಂಧರ 
(ನಾ). ೧. ಬಲೆಯಂತೆ ಕಿಡಿಗಳನ್ನು ಉಳ್ಳ ರಚನೆ; ಕಿಂಡಿಗಳ 
ಚೌಕಟ್ಟು: ಮುತ್ತಿನ ಮಲಕಿನ ಜಾಲಂದರದ ಗಮಕ್ಷದೊಳ್‌ ಮೆಲ್ಲಮೆಲ್ಲನೆ 
ನೋಡುತ್ತ (ಸೌಗಂಧಿ. ೩೩೯-೭); ಕಿಟಕಿಯ ಜಾಲಂದರಗಳ ಮೂಲಕ 
ಕಾಣುತ್ತಿದ್ದ ಪ್ರದೇಶಗಳಲ್ಲಿ ದೃಷ್ಟಿಯಿಟ್ಟು ಸ್ವಲ್ಪಕಾಲ ತನ್ನಲ್ಲೇ ಲೋಚನೆ 
ಮಾಡುತ್ತಾ ಕುಳಿತಿದ್ದಳು (ಛಾರವೀ. ೩೦). ಜಾಳಂದರ; ೧. ಜಾಳಂದರದ 
ಬಾಗಿಲುಗಳಿಂದ ಬರುವ ಕೆಂಪಿನ ರತ್ನದ ಬೆಳಕಿಗೆ ಬಿಸಿಲೆಂದು ಕೈಮಟಯ 
ಮಾಡಿಕೊಳುತಲಿದ್ದೆ (ವಕಕಾ. ೩೧). ೨. ಕಿಟಕಿ; ಗವಾಕ್ಷ : ಕಾಳಮೇಘ 
ಮಂದಿರದ ಜಾಳಂದರದ ಮನೆಯಲ್ಲಿ ವೊಬ್ಬ ಸೂಳೆಯ ಬಾಗಿಲಲ್ಲಿ 
(ಕಲ್ಮಾಶಾಂ. ೦೦೮-೧೬). ಜಾಳಾಂದರ : ೨. ಬೆಮರನಾಣಿಸುವ ಕತದಿಂದ 
ಬಂದು ಜಾಳಾಂದರದ ಪೊಟ್‌ಗೆ ತನುಲತೆಯನೈದೆ ತೆಂಗಾಳಿಗೊಡ್ಡುವ 
ಕೋಮಲಾಂಗಿಯರನು (ಜನಳಾ. ೪-೩೯ ಪರಿ); ಕರುಮಾಡದಿ ಖಂಡರಿಸಿದ 
ಜಾಳಾಂದರದೊಳು ರಂಜಾಂಗನೆಯರು ತರಹರಿಸದೆ ಬಂದು ನೋಡಿದರಂದು 
(ಕುರಾಸಾಂ. ೩. ತೂತಂತೂತಾಗುವುದು : ವೀರದಧಿ 
ಮುಖನುರವನೊಂದಂಬಚಿಂ ದ ಜಾಳಾಂದರವ ಮಾಡಿದನು (ಕ್‌ಶಿರಾ. 
&೨-೩೬). ಜಾಳಾಂದ್ರ: ೨. “ಜಾಳಾಂದ್ರ (ಜಾಳಂದ್ರ)- ಜಾಲಂಧರಎತೊತು 
ಗಳುಳ್ಳ ಕಿಟಿಕಿ; ಕಿಂಡಿ” (ತದೃಕೋ. ೫೧); ಬಳಸಿಕೊಂಡಿಹ ರತ್ನ ಜಾಳಾಂದ್ರ 
ಭಿತ್ತಿಯೊಳಳವಟ್ಟು ಮೋಹವ ಬೀರ್ವ ವಿಲಸಿತ ಪ್ರತಿಮೆಗಳಿಂದಾಗ 
ಸೌಂದರ್ಯನಿಳಯ ರಾಜಿಸಿದುದು (ಕಂನವಿ. ೭-೪೦); ಇಂಪುಗರೆವ 
ಇಂದುವಿನ ಕಿರಣ ಜಾಳಾಂದ್ರದಿಂದ ಸುರಿಯೆ (ಮೇಘರೂ. ೨೫). ೪. ಒಂದು 


೪೦-೭೩). 


೩೦೪೫ 


SS 


26 


46 


ಜಾಲಕ, ಜಾಳಕ (ನಾ). 


ಜಾಲಕ 


ದೇಶದ ಹೆಸರಂ ; ತ್ರಿಗರ್ತ : ಜಾಳಾಂದ್ರ ದೇಶದ ಅರಸು ಆನೆಯನೇಟ* 

(ಸರ್ವವ, ೨೦೫-೯೩೦). ಜಾಳಾಂಧರ: ೨. ಸುಪುತ್ರ ಮಾಕಯ್ಯನು ಮಾಡಿಸಿದ 

ದೇವರ ಪೀಠ ಜಾಳಾಂಧರ, ದಾರವಂದ (ಎಳ. ೩1, ಚಿಕ್ಕೆ ನಾ. 3೫-೬ ;2512). 
[ ಆಸಂ. ಜಾಲಂಧರ ] 


ಜಾಲಂದ್ರ, ಜಾಳಂದ್ರ (ನಾ). - ಜಾಲಂಧ್ರ: ಸುರಿವ ಕಂಬನಿಗಳಲಿ 


ಬಾಹುಕ ಮಜುಗುತಿರಲಂದು. ಮಜಯ ಜಾಲಂದ್ರದಲಿ ಕಂಡಳು 
ತರುಣಿ (ನಳಡ. ೮-೪೯) ; ಈ ದೇವಾಲಯದ ಜಾಲಂದ್ರಕ್ಕೆ ಸೇರಿರುವ 
ಗೋಡೆಯ ಮೇಲೆ ವಿಷ್ಣುವರ್ಧನನ ದರ್ಬಾರನ್ನು ಕೆತ್ತಿದೆ (ಛಾರದ. 80೪). 
ಇವುಗಳ ಮೇಲೆ ದೊಡ್ಡ ವಿಗ್ರಹಗಳೂ ಜಾಲಂದ್ರಗಳೂ ಇವೆ (ಹೊಯ್ಮವಾ. 
೧೬). ಜಾಳಂದ್ರ. "ಜಾಳಂದ್ರಗೆಯ್‌' ಪರಾ. [-ಆಸಂ. ಜಾಲಂಧ್ರ] 


ಜಾಲಂಧರ, ಜಾಳಂಧರ (ನಾ). ೧.-ಜಾಲಂಧ್ರ. ೨. ಒಂದು ದೇಶದ 


ಹೆಸರು ; ಭರತಖಂಡದ ವಾಯವ್ಯ ಪ್ರಾಂತ ; ತ್ರಿಗರ್ತದೇಶ. ೩. 
ತ್ರಿಗರ್ತದೇಶಕ್ಕೆ ಸಂಬಂಧಿಸಿದುದು. ೪. [ಯೋಗ] ಒಂದು ಬಗೆಯ 
ಜಂಧ . "ಜಾಲಂಧರಬಂಧ' ಪರಾ.' ಜಾಳಂಧರ : ೩. ಕನಿಂಬೋಜ 
ಜಾಳಂಧರಂ ತುರಗಂ ಮೂಡಣ ಕೊಂಗ ಕೋಶಲ ವರಾಳಂ ಬರ್ಬರಂ 
[ಸಂ.] 


(ಅರ್ಕ ಶಾ. ೬೨೭೭). 


ಜಾಲಂಧರಬಂಧ (ನಾ). [ಯೋಗ] ಹಠಯೋಗದ ಒಂದು ಬಂಧ: 


ಕಂಠಸ್ಥಾನದ ಬಂಧಗಳ ಸಂಕೋಚವನೆಸಗಿ ತನ್ನ ಚುಬುಕವನಿಳುಹಿ ಹೃದಯ 
*ತಾಣದೊಳಗಿಟ್ಟು ಟಲಿಸದಿರಲು ಜಾಲಂಧರಬಂಧ (ಕೈವಲ್ಯ. ೫-೧೩-೩) ; 
ಆದರೆ ಪೂರಕವಾದ ನಂತರ ಜಾಲಂಧರಬಂಧವನ್ನೂ ಮಾಡಬೇಕು 


(ಭಾರದ. ೧೬೧). [ ಜಾಲಂಧರ + ಬಂಧ] 


ಜಾಲಂಧ್ರ (ನಾ). ಬಲೆಯಂತೆ ಕಂಡಿಗಳನ್ನು ಒಳಗೊಂಡಿರುವ ಕಿಟಕಿ,- 


`ಗವಾಕ್ಷ : ? ಜಾಲಂಧ್ರಂ ಬೆಳಕಿಂಡಿ” (ಕಾಶಕ್ಕ. ೧೪೬): ನೋಡುತಿರ್ದರು 
ಪುರಜನರು ನೆಲೆಮಾಡದುಪ್ಪರಿಗೆಯಲಿ ಮಿಗೆ ಕರುಮಾಡದೆಡೆಯಲಿ 
ಸೌಧಗಳ ಜಾಲಂಧ್ರಶಿಖರದಲಿ (ನಳಕ. ೯-೬೧). [೫೦.7 

೧. ಬಲೆ; ಹೆಣಿಕೆ: ಬಿಸಿಲೆಲ್ಲಂ 
ಬಿಸನಾಳಜಾಲಕದಿನಾಗಳ್ಕೂಡೆ ಪೀತ ೯ಂದುದು (ಕಾದಂಉ. ೧೦೩); 
ಕುರುಡು ನಂಬುಗೆಯ ಕುರುಡುವಿಚಾರದ ಜಾಲಕಗಳ ನೀಗಿ 
೫೭-೧). ೨. ಕಿಟಕಿ; ಗವಾಕ್ಷ; ಕಂಡಿ: ಕನಕಹರ್ಮ್ಮುಂಗಳೆಡೆಯೊಳಾ 
ಲೋಕಿಪರು ಕೆಲರು ಜಾಲಕದೆಡೆಗಳೊಳು ಕೆಲರು (ಥಾವಚಿಂ. ೮-೧೫). 
೩. ಜೇಡನ ಬಲೆ. ೪. ಮೊಗ್ಗು. ೫. ಗುಂಪು; ಸಮೂಹ: ಎಿಚಕಿಲ 
ನಲಿನೀಜಾಲಕಂ ಜಾಲಕಂ (ಅನಂಪು, ೮-೨೮). ಜಳಕ: ೫. ಅಹಿತೋದ್ಯದ್ಬಳ 
ಜಾಳಕಂ ಕದನದೊಳ್‌ ಮಾಲನ್ನು ತಾಗಲ್‌ ಮಹಾಮಹಿಮಂ 
ಸೂಲಿಗೆಗೊಣ್ಣು (ಎಇ. ೩೫, ೧೨-೧೦: 1167) ; ಅರ್ಚಿಸಿದಂ ಭೂಪಾಳಂ 
ನಿರ್ಭರಭಕ್ತಿಯ ಜಾಳಕಮೆನೆ ಮೆಯ್ಕೊಳೊಗೆದ ರೋಮಾಂಚಂಗಳ೯ 
(ಮುಲ್ಲಿಪು. ೮-3). ೨, ೫: ಎಸೆಯಲ್‌ ಜಾಳೆಕ ಜಾಳಕಂ ದೃಢಕವಾಟಂ 
ದ್ವಾರಶಾಖಾಳಿ ಬಾಣಸು . . . ಮಾಡಿಸಿದನೀ ಬಲ್ಲಾಳ ಭೂಪಾಳಕಂ 
(ಎಕ .೪, ದೇಲೂರು. ೭೨-೨೭೭; 1186). ೬. ಒಂದು ಬಗೆಯ ಶಿರೋ 
ಭೂಷಣ. ೭. ಮೋಸ; ವಂಚನೆ; ಮಾಯಾವಿತನ. ೨,೫, ೬, 
೭: ಜಾಳಕದರ್ಶನ ವಧುಗಳ ಜಾಳಕಮಂ ನೋಡಿ ನಡೆಯೆ ಮುಂದೊಂದೆಡೆ 
ಯೊಳ್‌ ಜಾಳಕ ಜನದೊಳ್ಳಿಣ್ಣಳ ಜಾಳಕಮಂ ನೋಡಿನೋಡಿ ನಡೆದಂ 
ಭೂಪಂ (ಹಮ್ಮಾರ. ೨-೯೦). ಲೆ. ಅಂಕುರ: ಅನ್ಯೋನ್ಯ ಪ್ರೀತಿ ಬೀಜದಿಂ 
ಜನಿಸಿದ ನಿರ್ಭರಸ್ವೇದಸಲಿಲಸೇಚನದಿಂ ನಯಂಬಡೆದ ಪುಳಕಜಾಳದಿಂ 
ಜಾಳಕಮನಪ್ಪುಕೆಯ್ದ (ಜಗವಿ. ೨-೫೨ ವ). ೯. ಬಲೆಯಲ್ಲಿ ಸಿಕ್ಕಿಕೊಂಡ 
ವನು: ಅಲ್ಲಿ ರವಿ ನಿತ್ಯದೊಳ್‌ ಜಾಲಕನು ಗಿಡಮರಗಳಿಲ್ಲ ಮಂಜಿನ 
ಮೊತ್ತಗಳು (ತುರಂಗ. ೯೩-೨). [ಸಂ.] 


(ಚಿಂತನ. 


ಜಾಲಕಾಜ 


ಜಾಲಕಾಜ “ಜಾಲಗಾಅ' ನೋ. 

ಜಾಲಗಟ್ಟ (ನಾ). ಒಂದು ಪ್ರದೇಶದ ಹೆಸರು: ಆಗ್ನೇಯಕ್ಕೆ ಕಲ್ಲಪುಂಜಿಗೆ 
ತೆಂಕಲು ಲಿಂಗದ ಕಲ್ಲು ನೈರಿತ್ಯಕ್ಕೆ ಕಲ್ಲಗುತ್ತಿ ಪಡುವ ಜಾಲಗಟ್ಟದ 
ಕೆಟ್‌ಯೇ ಶೀಮೆ (ಕೂ. 1, ೦೭-೪೨; 1065). [ ಜಾಲ್ಯ * ಗಟ್ಟ] 

ಜಾಲಗಾತಿ “ಜಾಲಗಾರ್ತಿ' ನೋ. 

ಜಾಲಗಾರ, “ಜಲಗಾರ್ಕ' ನೋ. 

ಜಾಲಗಾರ, "ಜಾಲಗಾಟ' ನೋ. 

ಜಾಲಗಾರನಹಕ್ಕಿ (ನಾ). ಒಂದಂ ಬಗೆಯ ಹಕ್ಕಿ ; ಬಿಳಿಯ ಬಣ್ಣದ 
ಎದೆರೋಮವುಳ್ಳ ವಿಸಾಂಗುಲಿಗಹಕ್ಕಿ ; ವಿಸಾಂಚುಳ್ಳಿ : (೪. 

[ ಜಾಲಗಾರ್ಯ ( ಆಜಾಲಗಾಜ) + ಹಕ್ಕಿ, (ಪಕ್ಕಿ;) ) 
ಜಾಲಗಾರ್ತಿ, ಜಾಲಗಾತಿ (ನಾ). ೧. ಬೆಸ್ತರ ಜಾತಿಯ ಹೆಂಗಸು ; 


ಅಂಬಿಗಿತ್ತಿ ; ವಿಖಾನುಗಾರ್ತಿ : ಒಗೆದಂ ವ್ಯಾಸಂ ಗಡ ಜಡೆಗಳ್ಳ್ವೈರಸು' 


ಜಾಲಗಾತ್ತಿ೯[ಪಾಕಾಂ. ಟೌತಿ]ಯ ಬಸಿಜಕೊಳ್‌ (ಸಮಪ. ೧೦-೧೩೦) ; 
ಸಮಾಸ ಲಕ್ಷಣಕ್ಕೆ - ಜಾಲಗಾರ್ತಿ, ಬಳೆಗಾರ್ತಿ (ಕಮದ. ೨೦೯ ಪ್ರಯೋ). 
ಜಾಲಗಾತಿ: ೨. ಮಾಟಗಾತಿ; ಮಾಯ, ಮಂತ್ರ ಮಾಡಂವ 
ಹೆಂಗಸು : (೪). [ ಜಾಲಗಾಅ 4 - ತ(ಆ- ಇತ್ತಿ) 

ಜಾಲಗಾಅ, ಜಲಗರ್ಯ, ಜಲಗಾರ,, ಜಲಗಾಅ, ಜಾಲಕಾಅ, ಜಾಲ 
ಗಾರ್ಮ, ಜಾಲರ (ನಾ). ೧. ಮಾನು ಹಿಡಿಯುವ ವೃತ್ತಿಯನ್ನು 
ಅವಲಂಬಿಸಿರುವವನಂ; ಬೆಸ್ತ; ಅಂಬಿಗ: “ಕೈವರ್ತಃ, ದಾಶಃ, ಧೀವೆರಃ 
ಈ ಮೂರು ಜಾಲಗಾಟಿನ ಪೆಸರು” (ನಾಚಿರಾ, ೦೦೦); ಆ ವಿಸಾನನೊರ್ವಂ 
ಜಾಲಗಾಟಿಂ ಜಾಲದೊಳ್‌ ಪಿಡಿದು (ಪಂಶಥಾ. ೦-೬೮ ವ); ಅಲ್ಲಿಗೊಂದು 
ದಿವಸಂ ಜಾಲಗಾಅರ"್‌ ಬಂದು . . . ಜಾಲಮಂ ಬೀಸಿ ಮತ್ಸ್ಯಂಗಳಂ ಪಿಡಿವ 
ಮೆಂದು (ಪಂಡತಂ. ೧೩೮-೦೯); ಮುಂದೊಪ್ಪುತಿಹೆ ಮಲ್ಲ ಜಾಲಗಳಣರ 
ಗೃಹ ಚೆಂದದಿಂದೊಪ್ಪಿದುವಾಗ (ಕಂನವಿ. ೬-೩೪). ಜಲಗರ್ಯ : ೧. ರುಷ 
ನುಂಗಲದನು ಜಲಗರನು ತಂದಿತ್ತಡೆ (ನವಮೋ, ೧೨-೩0; ಔ ಇದಂ 


ಛಂದಸ್ಸಿಗಾಗಿ ಬಳಸಿಕೊಂಡ ರೂಪವಿರಬಹುದು. 'ಜಲಗಾರ್ಮ :. 
ಜಲಗಾರರು ಮಾನು ಹಿಡಿಯುತ್ತಿದ್ದರು (ದೌಲತ್‌. ೩೬೦). ಜಲಗಾಅ : ಬಿ. | 


ಮಾಣಿಕ ಮೆಯ್ವಣ್ಣದ ಚಾಯಮಾನ ಕಂಡಾಣಿಕಾಲ್‌ ಕೆ ಜಲಗಾಜ 
ಕ್ಷೊಣೀಶ್ವರನಾಸ್ಥಾನಕೆ ' ತಂದು ಕೈಗಾಣಿಕೆ ಕೊಟ್ಟ ರಕ್ಕಸಗೆ 
(ಮೋಹತ. ೦೦-೩೪) : ವರನಾವೆಯಲಿ ಜನ ದಾಟಿಪ ಜಲಗಾಅರಿರವ 
ನಾನೇನ ಬಣ್ಣಿ ಸು ವೆ (ಕಂನವಿ. ೫-೩7). ಜಾಲಕಾಣಿ: ೧. ಕೈವರ್ತಕನ 
ಮನೆಗೆ ಬಂದಂ ಬೇಗಂ ತುಹಿನಗಿರಿನಂದನಾಪತಿ. .. ಜಾಲ 
ಕಾಜನಾಗುತಂ (ಹಾಲಾಸ್ಕ. ೪-೯-೪೪). ಜಾಲಗಾರ,: ೧. ಮಲ್ಲರು, ಜಾಲ 
ಗಾರರು ಮೊದಲಾದ ಜಾತಿಯವರೂ ಅಲ್ಲಿ ವಾಸಿಸುತ್ತಿದ್ದರು (ಕರ್ಣಾಟ: 
೧೩೭). ೨. ಮೋಸಗಾರ ; ವಂಚಕ ; ಧೂರ್ತ : ನೂಲೆಳೆಯಿಂದ 
ಕೊರಳನೆ ಕೊಯ್ಯುವ ಜಾಲಗಾರ ಬೇಡ (ಚಿಂತನ. ೩೬.೯); ಕಕ್ಕಿ, ನೀನು 
ಊರಿಗೆ ಹೋಗದಿದ್ದರೆ ನಾನು ಆ ನನ್ನ ಜಾಲಗಾರ ಅಣ್ಣನ ಸಂಗಡ 
ಹೊರಟು ಬಿಡುವೆ (ಇಪ್ಶಳ. ೨೧೮). ಜಾಲರ: ೧. ವ್ಯಾಧನಂತೆ ಜಾಲರನಂತೆ 
ಹೇಮಚೋರನಂತೆ (ಸರ್ವವ. ೧೦೯-೩೮೩). [ ಜಾಲ, * - ಕಾಲಿ] 

ಜಾಲತನ (ನಾ). ಮೋಸ; ವಂಚನೆ ; ಕಪಟ: ಅವಳಾ ಜಾಲತನವಾ 
ನೋಡುವೆನೂ ಜಾಹ್ನವೀಜನಕಾ (ಶ್ರೀಕೃಪಾ. ೧೦೯). 

[ಜಾಲ * - ತನ] 

ಜಾಲತೋರು (ಕ್ರಿ). ಜಾಲವನ್ನು ತೋರಿಸು; ಮಾಯೆಯನ್ನು 
ತೋರಿಸು (?) : ಬಾಲ ನಾನೆಲೆ ನೆಲಜಲದ; ಸಲೆ ಲೀಲೆಯಾಡುವ 
ಗಗನದಿ ಜಾಲ ತೋರುವೆ ; ಅಡಗಿ ಸಾರು:ವೆ; ಕಾಲವೆಂಬುದನರಿಯೆನೈ 
(ಕಎಪು ೩೦-೧೦೨). [ಜಾಲ * ತೋರು (ಆತೋಟು) ] 


೩೦೪೬ 


35 


ಜಾಲಾಡು 


ಜಾಲದುಪ್ಪ (ನಾ). ಒಂದಂ ವಿಧವಾದ ಔಷಧೋಪಯೋಗಿ ದ್ರವ್ಯ : 
ಕೆಲವು ಜೀನಸಗಳ ಹೆಸರು :.- ಲೋಭಾನ ಕಾಚು... ಬೇರೋಜಾ 
(ಜಾಲದುಪ್ಪ), ಪತ್ರಿ (ಮುಂಬವ್ಯಾ. ೧೦೦). [7] 
ಜಾಲಪಟಲ (ನಾ). ಕಣ್ಣಿನಲ್ಲಿರುವ ಒಂದು ಬಗೆಯ ಪೊರೆ: ನಮ್ಮ 
ಕಣ್ಣಿನ ಹಿಂಭಾಗದಲ್ಲಿ ರೆಟಿನಾ ಅಥವಾ ಜಾಲಪಟಲವೆಂಬ ನರಗಳಿಂದಾದ 
ಪೊರೆಯಿದೆ (ಥೌತವಿ. ೧೫೩). [ಜಾಲ್ಲ+ ಪಟಲ್ಯ) 
ಜಾಲಪಾದ (ನಾ). ೧. ಈಜಲು ಅನುಕೂಲವಾಗಿ ಬೆರಳುಗಳ ನಡಂವೆ 
ತೆಳುವಾದ ಪೊರೆಯಖ ಅಂಟಿಕೊಂಡಿರುವ ಕಾಲು : ಬಾತುಕೋಳಿ 
ಯಂತೆಯೆ ಜಾಲಪಾದಗಳಿವೆ (ಒಂದೇರಾ..೧೭) ; ಅದರ ಹಿಂಗಾಲುಗಳಲ್ಲಿ 
, ಜಾಲಪಾದವಿದ್ದರೂ ಮುಂಗಾಲಿನ ಉಗುರುಗಳು ಬೇರೆಯಾಗಿ ಕಾಣಿಸು 
; ತ್ತಿದ್ದುವು (ಜಾಲಪ್ಪ. 111, ೧೩೪೬), ೨. ಹಂಸಪಕ್ಷಿ. ೩, ಬಾತುಕೋಳಿ, 
[ ಜಾಲ್ಮ + ಪಾದ] 
ಜಾಲಪಾದಿ (ನಾ). “ಜಾಲಪಾದವುಳ್ಳೆ (ಪಕ್ಷಿ)” (೩೭೭೪6. ಇಂಕನಿ). 
[ ಸಂ. ಜಾಲಪಾದಿನ್‌ ] 
ಜಾಲಮಂಗಲ (ನಾ). ಒಂದು ಊರಿನ ಹೆಸರಂ: ಇಡಿಗೂರ್ವ್ವಿಷಯ. 
ಮಧ್ಯವರ್ತಿನ ಜಾಲಮಂಗಲಂ ನಾಮಧೇಯ ಗ್ರಾಮಂ (ಇಆ. ೫1, 
೧೧೬-೬೭; 818). [ಜಾಲ್ಯ * ಮಂಗಲ] 
ಜಾಲರ "ಜಾಲಗಾಅ' ನೋ. 
ಜಾಲರಿ "ರುಾಲರಿ' ನೋ. 
ಜಾಲರಿತಾಳ (ನಾ). ಒಂದು ಬಗೆಯ ಕಂಚಿನ ತಾಳ : ಹೋಲಿಯ 
ರಾತ್ರಿ ಹಿಂದುಸ್ಥಾನಿ ದರವಾನರ ಜಾಲರಿತಾಳದಂತೆ, ಗಾಳಿಯ ಲಯವು 
ಕ್ರಮವಾಗಿ ದ್ರುತಕ್ಕೆ ಏರುತ್ತ ಬಂತು (ನಿಬಂಧ. 11, ೮೮೨). 
ಸ [ ಜಾಲರಿ (<ರುಾಲರಿ) 4 ತಾಳ (ಇ ತಾಲ) ] 
ಜಾಲರಿಬಟ್ಟೆ (ನಾ). ಜಾಲರಿಯಂತೆ ರೆಂಧ್ರಗಳನ್ನು ಒಳಗೊಂಡಿರುವ 
ಬಟ್ಟೆ: (ಟೋಪಿ, ಮುಖಪರದೆ ಮೊದಲಾದುವುಗಳಿಗೆ ಉಪಯೋಗಿಸುವ) 
ಒಂದು ಬಗೆಯ ಹತ್ತಿಯ ಜಾಲರಿಬಟ್ಟೆ (1600. ಇಂಕನಿ). 
| [ ಜಾಲರಿ ( <ರಖಾಲರಿ) + ಬಟ್ಟೈ) 
ಜಾಲರಿಸೌಟು (ನಾ). ಎಣ್ಣೆ ತುಪ್ಪಗಳಲ್ಲಿ ಕರಿಯಲು ಉಪಯೋಗಿಸುವ 
` ರಂಧ್ರಗಳನ್ನು ಹೊಂದಿರುವ ಸೌಟು : “ಕೆನೆ ಮೊದಲಾದುವುಗಳನ್ನು 
ಬಾಚಿ ತೆಗೆಯುವ ಸೌಟು ; ಗೋರುಸೌಟು, ಜಾಲರಿಸೌಟು” (8kinmer. 
ಇಂಕನಿ); ಅಕ್ರೂರನು ಹುರಿದ ಬೋಂಡಾಗಳನ್ನು ಜಾಲರಿಸೌಟಿನಲ್ಲಿ ಎತ್ತಿ 
ಎತ್ತಿ ಹಾಕುತ್ತಾ ಇರುವಾಗ (ಸಾಹೇದ್‌. ೪) 
[ ಜಾಲರಿ ( <ವರಯಾಲರಿ) ೬ ಸೌಟು (-ಆಸವುಟು) ) 
ಜಾಲವಾತಾಯನ (ನಾ). ತಂಶಿಯ ಬಲೆಯಂಳ್ಳ ಕಿಡಿಕೆ,-ಗವಾಕ್ಷ ; 
- ಜಾಳಂದರವಿರುವ ಕಿಡಿಕೆ. (ಜಾಲ, + ವಾತಾಯನ] 
ಜಾಲಾಂತರ (ಗು). “ಕಿಟಕಿಯಿಂದ್ದಂತೆ ಸಣ್ಣಸಣ್ಣ ರಂಧ್ರಗಳಿರುವ; ಕಣ್ಣು 
ಕಣ್ಣಾದ” (76068666, ಇಂಕನಿ), [ ಜಾಲ, + ಅಂತರ] 
ಜಾಲಾಡು (ಕ್ರಿ). ೧. ಒಂದರಿಯಲ್ಲಿ ಶೋಧಿಸು; ಜರಡಿಹಿಡಿ: 
ಬಾನ ಜಾಲಾಡುತ್ತ ತಾರೆಗಳನಳೆವರಿವು (ಮಲೆದೇ. ೪೮-೩4). ವಿ. ಕೊಳೆ 
ಹೋಗುವಂತೆ ನೀರಿನಲ್ಲಿ ಚೆನ್ನಾಗಿ ಅಲ್ಲಾಡಿಸು; ಅಲುಬು ; 
ಗಡ್ಡ ತೊಳೆಯುವುದಕ್ಕೆ ಇಲ್ಲಿ ನೀರಿಲ್ಲ. ಅಲ್ಲೇ ಹೋಗಿ ನದಿಯ 
ಪ್ರವಾಹದಲ್ಲಿ ಜಾಲಾಡಿಕೊಳ್ಳಿ (ಗರುದಾ. 8೩. ಹಿ. ಪರೀಕ್ಷಿಸು; ಒರೆ 
ಹಚ್ಚು: ಅವನ ಯೋಗ್ಯತೆಯನ್ನು ತಮಗೆ ತೃಪ್ತಿಯಾಗುವಷ್ಟು ಮಟ್ಟಿಗೆ 
ಜಾಲಾಡಿದರು (ರಾಗಿ೫. ೧೨೦). ೪. ತಪ್ಪನ್ನು ತೋರಿಸಿ ಮೂದಲಿಸಂ; 
ತರಾಟಿಗೆ ತೆಗೆದುಕೊಳ್ಳೂ : ಆಕೆ ಜನ್ಮ ಜಾಲಾಡಿ ಬಿಡ್ತೇನೆ (ಜಂದತೋ. 
೩3೭). "ಜಾಲಿಸು' ಪರಾ. [ಜಾಲ್ಲ + ಆಡು, 


ಜಾಲಾದ 


ಜಾಲಾದ (ನಾ). ಒಂದು ಬಗೆಯಂ ವನಸ್ಪತಿ: ಜಾಲಾರಿ, ಜಾಲಾದ 
(ಮೈಔಗಿ. ೭೦-೦೪೨೬). [7] 

ಜಾಲಾರಿ (ನಾ).ಎಜಾಲಾದ : ಜಾಲಾರಿ, ಜಾಲಾದ (ಮೈ ಔಗಿ, ೭೦-೧೪೨೬); 
ವರ ಪಾರಿಜಾತ ಬಂಧೂಕ ತಾವರೆಯು ಚಂದ ಜಾಲಾರಿ ಇಂದ್ರವಾಣಿಯು 
ಬಿಲ್ವ (ಹಮಠ. ೭೮). [7] 

ಜಾಲ್ಲಿ (ನಾ). ಮುಳ್ಳುಗಳಿಂದ ಕೂಡಿದ ಒಂದು ಬಗೆಯ ಮರ; 
ಬೊಬ್ಬುಳಿ ಮರ; ಗೊಬ್ಬಳಿವಂರ : ಜಾಲಿ ಜೇನೊಡವಿಪ್ಪೆ ಪಿಪ್ಪಲ 
ಮಾಲೆಯಿವ ನೋಡಬಲೆ (ತೊರರಾ. ೩-೦-3೮): ಜಾಲಿಯ ಮರದಂತೆ ಧರೆ 
ಯೊಳು ದುರ್ಜನರು (ಪುರಂದ. ೦-೧೧೬-೧): ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ 
ಯಿಲ್ಲ ಜಾಲಿಯ ಮರವು ನೆರಳಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ 
(ಅಗೀತೆ. ೮6) ; ಜಾಲಿ ಬಿತ್ತಲು ಕಾಲಿಗೆ ಮೂಲ (ಗಾದೆ). 

[ದೇ.8 ತಮಿ. ಚಾಲಿ ; ತುಳು. ಜಾಲಿ] 

ಜಾಲ್ಕಿ (ನಾ). ಪಡವಲ ಬಳ್ಳಿ : “ಜ್ಯೋತ್ಲೀ, ಪಟೋಲಿಕಾ, ಜಾಲೀ- 
೩ ಪಡವಲದ ಗಿಡದ ಹೆಸರು” (ಸಿದ್ಧಾಂತಿ. ೧೨೨). [ಸಂ. ಜಾಲೀ] 

ಜಾಲ್ಕಿ (ನಾ). ೧. ಮೋಸಗಾರ ; ಮಾಯಾವಿ; ವಂಚಕ: ಹಿಸುಣರ 
ಚಾಲಿಗಳೆ[ಪಾಕಾಂ. ಚಾಳಿಗಳ, ಜಾಳಿಗರ]ಚದುರೋಕ್ತಿ ನಮಗೇಕೆ (ತೊರರಾ. 
೨-೦-೨೭). ವಿ. ಬೆಸ್ತರವನು; ವಿಖಾನು ಹಿಡಿಯುವವನು; ಬಲೆಗಾರ: 
“ ಜಾಲಿ-ಬಲೆಗಾರನಲ್ಲಿಯೂ . , , ಸೂತಾಖ್ಯ-ಸೂತ ಎಂದಾಗುವುದು” 
(ನಾನಾರ, ೩೩ ಟೀಕು)., [ ಸಂ. ಜಾಲಿನ್‌] 

ಜಾಲಿಕ್ಕ, ಜಾಳಿಕ, (ನಾ). ೧. ಬಲೆ: “ ಜಾಲಿಕಂ ವಾಗುರಂ ಬೆಳ್ಳೂರವೆನಿ 
ಸಿಕ್ಕು” (ಮಂಗರಾ. ೦೦೨-3). ಜೌಾಳಿಕ್ಕ :. ೨. ಕವಚ; ಚಿಲಖತ್ತು : 
“ ದಾಳಿಕಂ ಮಾರಿ ವರ್ಮಂ ಕವಚಂ” (ಮಂಗರಾ. ೮೬-೩೦). 

[ ಸಂ. ಜಾಲಿಕಾ] 

ಜಾಲಿಕ್ಕ, ಜಾಳಿಕ್ಕ (ನಾ). ೧. ಬಲೆಗಾರ ; ಬೆಸ್ತ : “ ಜಾಲಿಕಂ ಧೀವರಂ 
ಕೈವರ್ತನೆಂದೆನಲು ಜಾಲಗಾಆಂ” (ಮಂಗರಾ. ೦೧೦-೩). ವಿ. ಜೇಡ; 
ಜೇಡರ ಹುಳು. ೩. ವಂಂತ್ರವಾದಿ; ಜಾದೂಗಾರ; ಮಾಯಾವಿ; 
ಐಂದ್ರಜಾಲಿಕ : “ಜಾಲಿಕನೆನೆ ಕಾಪಟಿಕಂ” (ವಸ್ತುಕೋ. ೬೪-೭೬); 
“ ಜಾಲಿಕಃ, ಕೌಸೃತಿಕ1, ಧೂರ್ತಃ, ವ್ಯಂಸಕಃ, ಮಾಯಾವೀ, ಮಾಯಿಕಃ, 
ಮಾಯೀ-ಈ ೧೧ ಮಾಯಾವಿ” (ಹಲಾಯು. 8೮-೦೯೪) ; ಗಗನತರಂಗಿಣೀ 
ವಿಭವಮಂ ಸುರಕಾಂತೆಯ್ಯರಂ ನಿರೀಕ್ಷಿಸಿಲ್ಲಿಗೆ ತರಲಾರ್ಪೆನೆನ್ನಧಿಕ ವಿದ್ಯೆಯಿ 
_ನೆಂದೊಅಲ್ದು ಜಾಲಿಕಂ (ದಕಕು. ೬-೦೩೩). ೪. ಒಂದಂ ಜಿಲ್ಲೆಯ ಅಥವಾ 
ಪ್ರಾಂತ್ಯದ ಅಧಿಪತಿ. ಜಾಳಿಕ್ಕ : ೧. “ಧೀವರ ಜಾಳಿಕದಾಶನಾಮ 
ಮಾಂಗುಲಿಗಂ ” (ವಸ್ಮುಕೋ. ೬೬-೮೪), [ಸಂ.3' 

ಜಾಲಿಗ (ನಾ). ಎ ಜೇಡರ ಹುಳು. "ಜಾಲಿಗಕೀಟಕ' ಪರಾ. 

[ ಆಸಂ. ಜಾಲಿಕ] 

ಜಾಲಿಗಕೀಟಕ (ನಾ). ಜೇಡರ ಹುಳು : ಬಾಲಂ ಬೀಸದು ಸಂತಾಪಾಲಸ 
ನಾಗಿರ್ಕುಮಿಕ್ಕುಗುಂ ಮೆಯ್ಯಂ ಕಣ್ಣಾಲಿಗಳಂ ಬಿಟ್ಟಿರ್ಕುಂ ಜಾಲಿಗಕೀಟಕ 
ಮನಡಸಿ ಮೆಲ್ಪ ತುರಂಗಂ (ಅಕ್ಕಶಾ. ೧೧-೩೦). [ ಜಾಲಿಗ + ಕೀಟಕ್ಕ) 

ಜಾಲಿಗುಟುವ (ನಾ). ಜಾಲಿವಂರದಿಂದ ಕೂಡಿದ ದ್ವೀಪ : ಒಂದು ದಿನ 


ಕೆರೆಯ ನಡುವಣ ಜಾಲಿಗುಟುವಕ್ಕೆ ಭಂದು ಪದ್ಮಾಸನದಿ ಕುಳ್ಳಿತ್ತು ಶಿವ 


ಯೋಗದಿಂದಿರಲು (ರಾಘಡ. ೧೩-3೯). (ಜಾಲಿ, * ಕುಟುವ] 

ಜಾಲಿಗೆ (ನಾ). ಕೋವಿಯನ್ನು ಹಾರಿಸುವಾಗ ಹತ್ತಿಸಲು ಉಪಯೋಗಿ 
ಸುವ ಬತ್ತಿ: ಮಾವಿನ .ಚಿಗುರೆಂಬ ಜಾಲಿಗೆಯ ಬತ್ತಿಯಂ ಹತ್ತಿಶಿ 
(ಸೌಗಂಧಿ. ೧೬೭-೦೩): ಈರಣ್ಣ . . . ಜಾಲೀಗೆ ಬತ್ತೀ ಬಲಗೈಲಿ 
ಹಿಡ್ಕೊಂಡು ಒಬ್ಬಾನೆ ಹೊಡೆದಾನೋ ದೊರೆಮಗಾ (ಹುಟ್ಕಿಹ. ೪೪). 
"ಜಾವುಗೆ' ಪರಾ. (?) 


೩೦೪೭ 


5 


46 


ಜಾಲ್ಲೆ 


ಜಾಲಿಜಪ್ಪಟೆ (ನಾ). ಒಂದಂ ಬಗೆಯ ವಂರ: ಅಂಡ್ರಿಕೆ ಹುಲ್ಲು, ಕಡಗೋಲು 
ಗಿಡ, ಮುಳ್ಳುಮುತ್ತ, ಜಾಲಿಜಪ್ಪಟೆ-ಇಂಥ ನೂರಾರು ಕಾಡು ಜಾತಿಯ 
ಹುಲ್ಲು ಹೊದರು ಗಿಡಮರ ಬಳ್ಳಿ (ಬೆಳುಮ. ೫೩). [ಜಾಲ್ಲಿ + ಜಪ್ಪಟೈ) 

ಜಾಲಿನಿ, ಜಾಳಿನಿ (ನಾ). ಒಂದು ಬಗೆಯ ಬಳ್ಳಿ ಮತ್ತು ಅದರ ಕಾಯಿ; 
ಹೀರೆ: “ಪೀರೆ ಜಾಲಿನಿ” (ವಸ್ತುಕೋ. ೩೬-೨೧). ಜೌಳಿನಿ: “ಹೀರೆ ಮೃಡಂಗಿ 
ಫಲಿನಿ ಜಾಳಿನಿಯಕ್ಕು” (ಮಂಗರಾ. ೪೪-೪೪). [ಸಂ. ಜಾಲಿನೀ] 

ಜಾಲಿಬಂಕೆ (ನಾ). ಒಂದು ಬಗೆಯಂ ಮರ: ಜಾಲಿಬಂಕೆ, ಇಪಿಕಾಕುನ್ಹ 
(ಮೈಔಗಿ. ೬4-0೩೧೬), [?] 

ಜಾಲಿಮ, ಜಾಲೀಮ, ಜಾಲೀಮು(ಗು).೧.ಉಗ್ರವಾದ;ದಾರುಣವಾದ; 
ತೀಕ್ಷ್ಣವಾದ : ಆದರೆ ಆ ಜಾಲಿಮ ವಿಷದಿಂದ ಅವನ ಹಲ್ಲುಗಳು ಕೂಡ 
ಗಿಟಕಿರಿದಿದ್ದವಾದ್ದರಿಂದ ಆ`ಔಷಧವು ಅವನ ಹೊಟ್ಟೆಯಲ್ಲಿ ಹೋಗಲಿಲ್ಲ 
(ಅಂಬಿಕೆ. ೧೬೩೮). ಜಾಲೀಮ: ೧. ಮಕ್ಕಾದ ಕಡೆಗೆ ಮುಖಮಾಡಿ. ನಮಾಜು 
ಬೀಳುವಾಗಲೇ ಜಾಲೀಮ ಪಣವನ್ನು ಪುಕಾರಿಸಿದರು (ದೀಪಹ. 11, ೪೦). 
ಜಾಲೀಮು:(ನಾ).೨. ಉಗ್ರವಾದುದಂ; ದಾರಂಣವಾದುದು: ಕೊಟ್ಟ 
ಮದ್ದು ತುಸು ಜಾಲೀಮು ಮಾತ್ರ ಇತ್ತೆಂದು ಅದರ ಪರಿಣಾಮದಿಂದ 
ಅವನು ಕಂಡುಕೊಂಡನು (ಬಾಬಲ. ೮೪). [೪ ಅರ. ಮರಾ. ಜಾಲೀಮ್‌] 

ಜಾಲಿಸು, ಜಾಳವಿಸು,, ಜಾಳಿಸ್ಕು, ಜಾಳೈಸು (ಕ್ರಿ). ೧. (ಅಕ್ಕಿ 
ಮೊದಲಾದವುಗಳಲ್ಲಿ ಕಸಕಡ್ಡಿ ಹೋಗಂವಂತೆ) ನೀರಿನಲ್ಲಿ ತೊಳೆ : 
ಮಿದಿದಕ್ಕಿಗಳ ಮಾಡಿ ತೂಗಿ ಜಾಲಿಸಿ (ಗೋಮಟೀ. ೪-೭೭). ೨. ಕಲಕು; 
ಅಲ್ಲಾಡಿಸು; ಕ್ಷೋಭೆಗೊಳಿಸು : ಜಗಾ ಜಾಲಿಸು ವ ಬಡ್ಡಿ ಮಗು 
ತೂಗಲಾರಳೊ (ಗಾದೆ). ೩. ಶೋಧಿಸು ; ಪರಿಶುದ್ಧಿ ಗೊಳಿಸು : ಜಾಲಿಸ 
ಬೇಕೊ ಜಾಲಸಾಗರನಾಗಿ ಪಾಪಜಾಲಂಗಳ ಕಸ ಪೋಗುವಂತೆ (ವಿದಾಕ್ಕ. 
€8೨-೦) ; ಅದರಲ್ಲಿ ಮನಸ್ಸನ್ನು ಜಾಲಿಸಿ ತೊಳೆದು (ಪಂಯಾತ್ರೆ. ೬೯). 
ಜಾಳವಿಸ್ಕು,: ೪, ಮೋಸ ಮಾಡು; ವಂಚಿಸು, "ಜಾಳವಣೆ' ಪರಾ. 
ಜಾಳಿಸ್ಯು: ೧. ಕಲ್ಮಷವೆಂಬ ತೌಡಂ ಹಾಟ್‌ಸಿ ಸಮತೆಯೆಂಬ ಸಲಿಲದಲ್ಲಿ 
ಜಾಳಿಸಿ (ಅವಶಂ. ೨೭೭-೧೨೭೦); ಜಾಲಗಾರನು ಉಸುಕು ಜಾಳಿಸುವ ಹಾಗೆ 
(ಉಯ್ಕಾಲೆ.೦೧-೯). ೫.ಕೊಡವು; ಒದರು: ಆರ್ದ್ರಮಂ ಜಾಳಿಸಿ ಜಾಲಮಂ 
ಬಿಸಿಲೊಳಿಕ್ಕುವ . . . ಶಬರರ್ಕಳಿನಿಂತೆಸೆದತ್ತು ಪೆಕ್ಕಣಂ (ಶಾಂತೀಶೈ. ೩-೬೪). 
೬. ಸೋಲಿಸಂ; ಜಳ್ಳುಮಾಡಂ: “ಜಾಳಿಪುದೆಂದು ಸೋಲಿಪುದು” (ಕಠಸಾ. 
೩೦-೬೫೪) ; “ಜಾಳಿಪುದೆನೆ ಸೋಲಿಪುದು” (ಕವಿಳಂ. ೨೪೪); ಜಾಳಿಸಿದನಾ 
ಕಾಶಿರಾಜನ ಧಾಳಿಯಲಿ (ಕುವ್ಮಾಸ. ೪-೩): ನಿಮ್ಮ ಬಲ ಜಾಳಿಸಲ್ವೀರ 
ವೃಷಸೇನ ಬೊಬ್ಬಿರಿದು . . . ನುಡಿದನು (ತುರಂಗ, ೬೭-೧). ೭. ಒಂದರಿ 
ಯಾಡು; ಜರಡಿಹಿಡಿ: ಹಾಲಿನ ಹುಡಿಯನ್ನು ನಯವಾಗಿ ಅರೆದು ಸರಿಗೆಯ 
ಜರಡಿಯಲ್ಲಿ ಎರಡು ಮೂರು ಸಲ ಜಾಳಿಸಬೇಕು (ಅರುಸೌ. ೧೧೦). 
ಜಾಳೈಸು: ೮. ತಗ್ಗಿಸು; ಅಧೀನದಲ್ಲಿಡು : ಗಾಳಿ ಬೆಂಬಲವಾಗಲುರಿಯ 
ಛಡಾಳವನು ಜಾಳೈಸಬಹುದೆ (ಕುವ್ಕಾಆ. ೩೪-೧೫). [ಜಾಲ್ಲ+ ಎಇಸ್ಯು? 

ಜಾಲೀಮ "ಜಾಲಿವು' ನೋ. 

ಜಾಲೀಮು "ಜಾಲಿಮ' ನೋ. 

ಜಾಲೆ, ಜಾಳ್ಯ, ಜಾಳಿ (ನಾ). ಬೆಂಕಿ; ಉರಿ; ಜ್ವಾಲೆ: “ ಜಾಲೆಯುರಿ 
ಯೆನಲ್‌ ಜ್ವಾಲೆಯೊಳು ಸಲೆ ವರ್ಶಿಸುಗು  (ಕಬ್ಮಮಂ. ೧3); ಜಾಲೆಯಿಂ 
ಮರ ಕೆಡುಗು ಮೋಳಿಯಿಂ ಕೆಜಿ ಕೆಡುಗು ಆಳು ಇಲ್ಲದನ ಹೊಲ ಕೆಡುಗು 
(ಸರ್ವಜ್ಞ. ೧೯೫೩) ; ಶೂಲದ ಪೆಣನುಂ . . . ಜಾಲೆಯ ಬಿಸಿಗಂ ಬೆರ್ಚುತೆ 
(ಹಾಲಾಸ್ಕ, ೧-೭-೨೩); ಕೂರಂಬಿನ ನನೆಯೊಂದು ಕುತ್ತೆಸಳೆ ಜಾಲೆಗೆ 
ಸೀಕರಿವೋಗದೇಂ ಮಾಣ್ಲೂಂ (ರಾಮಾಶ್ಮ. 8೬-೧೪). ಜಾಳ್ಯೆ. ಜಾಳವಿಸು' 
ಪರಾ. ಜಾಳೆ : ವತ್ವಲೋಪಕ್ಕೆ-ಜ್ವಾಲಾ-ಜಾಳೆ (ಕಮದ. ೨೮೧ ಪ್ರಯೋ). 

[ ಆಪ್ರಾ. ಜಾಲಾ / ಸಂ. ಜ್ವಾಲಾ] 


ಜಾಲ್ಕೆ 


ಜಾಲ್ಕೆ (ನಾ). ಮಾಟಗಾತಿ ; ಥಳಕುಬೆಳಕಿನಿಂದ ಜನರನ್ನು ವಶಪಡಿಸಿ 
ಕೊಳ್ಳುವವಳಂ ; ಧೂರ್ತೆ : `ನುಡಿಗಳಿಂ ನಡೆಗಳಿಂ ಜಾಲೆಯರ ಕೊನಬು 
ಗಾಅಿಕೆ ಸುಳುಹು ತಾಪಸರಿಗಂ ಪ್ರಾಣಗುಂದಿರ್ದು 

[ಜಾಲ್ಮ *'-ಎ್ವ) 

ಜಾಲ್ಕೆ (ನಾ). ಇ ಜಾಲ್ಲ. "ಜಾಲೆಗಾಅ' ಪರಾ. 

ಜಾಲೈ (ನಾ). ೧. ಒಂದು ಬಣ್ಣ: 
ಮತ್ತೊಂದು ಉತ್ತರಕ್ಕೆ, ಇನ್ನೊಂದು ಮರಳಿ ಮನೆಗೆ ಓಡುವ ಜಾಲೆಯ 
ಜಾನುವಾರುಗಳು (ದಂಬನಾ.,೧೮). ೨. ಒಂದು ಬಗೆಯ ಬಣ್ಣದ ಹಸು: 
ಬಟ್ಟಗಡಸು ಕೆಂದ ಹುರಿಗ ಕಾರಿಯು ಬೆಳ್ಳ ನೆಟ್ಟಕ್ಕೊಂಬಿನ ಕಾರಿ ಜಾಲೆ 
ದಿಟ್ಟಿಸಿ ನೋಡುವ ಪಸುಗಳು ಎಸೆದುವು ಪಟ್ಟೆಯ ಸೀರೆಯಂದದಲಿ 
(ಮಾದೇಸಾಂ. ೧-೪೧). "ಜಾಲೆಯಾಡು' ಪರಾ. ೩. ಒಂದು ಬಗೆಯ 
ವನಸ್ಪತಿ; ಶೂಲಿಕೆ :" “ ಶೂಲಿಕೆಯೆನಲ್‌ ಜಾಲೆ” (ಮಂಗರಾ. ೪೨-೩೭). 
೪. (?): ಅಲ್ಲದ ನೆಲನು ಬೆಳವುದಕೆ ಹುಲ್ಲಲ್ಲದೆ ಜಾಲೆಯುಂಟೇ? 
(ಮೋಳಿಮಾ. ೧೭೩-೬೫೧), 7?) 

ಜಾಲೆಗಾಅ (ನಾ).ಎಜಾಲಗಾಜಿ : ಮಿಗೆ ಬಸನದಿಂದೆ ಕೊಲೆಕೊಂದು ಗಡಂ 
ಸಗ್ಗಕ್ಕೆ ಪಾಪಿ ಸಲುವಡೆ ಮತ್ತೀ . . . ಸೊನೆಗಾಅನುಂ ಜಾಲೆ[ಪಾಕಾಂ. ೮] 
ಗಾಅನುಂ ಮಾಣ್ಚಪರೆ (ಸಮಪ. ೧೪-೮೭); ಜಾಲೆಗಾಅನ ಕಾಲು ಮುಳ್ಳು 
ತಾಗಿ ನೊಂದಿತ್ತೆಂಬಂತೆ .. . ಠಕ್ಕನ ಪೂಜೆಗೆ ಮೆಚ್ಚುವನೆ ನಮ್ಮ 
ಗುಹೇಶ್ವರನು (ಅವಕಂ, 3೯-೧೨೨): ಮಾಲಿಕ ವ್ಯವಹಾರ ಕಮ್ಮುಡಿವಾಳ 
.. . ತಳವಾಅ ಜಾಲೆಗಾಜಿ ಕಳಾಕುಶಲ ತಾಂಬೂಲಿಕರ . .. ಆಳಬೇಹುದು 
ಚದುರ ಕುಶಲರಿಗೆಂದು ವಿಟ ನುಡಿದ (ಜೀವಂಡ. ೧೭-೮೭). 

[ ಜಾಲ್ಕೆ + - ಕಾಲ 


(ತುರಂಗ, ೮೦-೪೦). 


[ಸಂ. ಜಾಲ) 


ಜಾಲೆಯಾಡು (ನಾ). ಒಂದು ಬಿಗೆಯ ಆಡು: ತನ್ನ ಕಟ್ಟಿದ ಗೇಣಿಂ 


ಪರದನಂ ಜಾಲೆಯಾಡಂ ಕೊಲ್ವಂತೆ ಪೊರಟಿರ್ವಿ ಕೊಂದು (ಧರ್ಮಾಮೃ. 
೧೨-೮೦) ; ಏಳನೆಯ ಭವದೊಳುಕ್ಕದೇಶದಲ್ಲಿ ಜಾಲೆಯಾಡಾಗಿ ಜನಿಸಿರ್ದೆ 
(ಪುಕ್ಕಾಸ್ತ. ೫-೨೯ ವ). . [ ಜಾಲ್ಮೆ * ಆಡ್ಕು) 

ಜಾಲ್ಮ (ಗು). ೧. ಕ್ರೂರವಾದ ; ದಯಾಹೀನ. ೨. ಪಾಮರವಾದ ; 
ನೀಚವಾದ ; ತುಚ್ಚವಾದ. (ನಾ). ೩. ನೀಚನಾದವನು ; .ದಂಪ್ಸ 
ನಾದವನು: ಎಲೆ ಜಾಲ್ಮ ಎತ್ತ ಪೋದಪೆ (ಜಾಲಭಾ. ೯-೪೬). ೪. ವಿಚಾರ 
ಮಾಡದೆ ಕಾರ್ಯವನಾಡಂವವನಂ ; ಹಿಂದು. ವಂಂದಂ ನೋಡದೆ 
ಕೆಲಸ ಮಾಡುವವನು; ದುಡುಕುಗಾರ. ೫. ತಿಳಿಯದವನಂ; ದಡ್ಡ; 
ಮೂಢ : “ ವೈಧೇಯಃ, ಬಾಲಿಶಃ, ಬಾಲಃ, ಜಡಃ, ಜಾಲ್ಮಃ . . . 
ಮಾತೃಶಾಸಿತಃ-ಈ ೧೧ ಅಆ೨ಯದವಂ” (ಹಲಾಯು. ೫೬-೧೮೧); ಜಡನೆೊ 
ಜಾಲ್ಮನೊ ವ್ಯರ್ಥಜನ್ಮನೊ ಕಡುಮರುಳೊ ಕಾಕನೊ ವಲಂ. ಬಾಯ್ಬಡಿ 
ಕನೊ (ಪ್ರಹ್ಲಾಡ. ೭-೨೨), [ಸಂ.] " 

ಜಾಲ್ಮಜಲ್ಪ (ನಾ). ದಡ್ಡತನದ ಮಾತು; ಅವಿವೇಕದ ಮಾತು: ಇಂತಹ 
ಜಾಲ್ಮಜಲ್ಪಗಳನ್ನು ಶ್ರೀಮನ್ಮಹಾರಾಜಾಸ್ಥಾನದಲ್ಲಿ ನೀವು ಪುನಃ 
ಕೇಳಿಸದಿರಬೇಕು (ಮಂತ್ರಶ. ೧೧-೧೮) 

[ ಜಾಲ್ಮ + ಜಲ್ಬ ) 

ಜಾಲ್ಮತೆ (ನಾ). ಕ್ರೂರತೆ; ಕ್ರೌರ್ಯ ; ಹಿಂಸೆ: ಜಾಲ್ಮತೆಗೆ ಜಾಲ್ಮತೆಯ 
ನೊಡ್ಡಿ ಸೆಣಸುವ ರೂಢ ರಾಜನೀತಿಯನೊಡೆದನೀ ಸಾಹಸಿ (ಅಮತಂ. 
೫೪-೩). [ ಸಂ. ಜಾಲ್ಮತಾ 

ಜಾಲ್ವರಿ (ಕ್ರಿ). ಗುಂಪು ಚೆದರಿಸು (?) : ಪಳ್ಳಿಪುರಗಳ ಪೊಕ್ಕು ಕೊಳ್ಳೆ 
ಯಾಡಲ್ಕೆ, ಬಲ್ಲಿದನು ಅವ ತನ್ನ ಬಲವೆಲ್ಲಗೂಡಿ ತಾಗಿ ಚೂಣಿಯ ಬಲವ 

` ತಟ್ಟಿ ಜಾಲ್ವರಿದು ನೂಕಿ ಬಹುಜನರುಗಳ ಮುಕ್ಕಿರಿಯಲಿಕ್ಕಿದನು (ಕರಿಕ. 


೧೭-೫). [ಜಾಲ * ಪರಿ) 


ಒಂದು ಪೂರ್ವಕ್ಕೆ ಹೊಂಟರೆ, 


೩೦೪೮ 


40 


46 


ಜಾವಕ 


ಜಾವ್ಕ, ಜಾವೂ, ಜಾವು, ರಾಮ. ರಾವ (ನಾ). ದಿವಸದ 
ಎಂಟನೆಯ ಒಂದು ಭಾಗದಷ್ಟು ಕಾಲ; ಏಳೂವರೆ ಗಳಿಗೆ ; ಒಂದಂ 
ಪ್ರಹರ ; ಮೂರುಗಂಟೆಗಳಷ್ಟು ಕಾಲ: “ ಪ್ರಹರಃ, ಯಾಮಃ-ಈ 
೨ ಜಾವಂ " (ಹಲಾಯು. ೧೮-೧೦೬) ;: “ ಪ್ರಹರಮೆನಲು ಯಾಮವೆನೆ 
ಜಾವಂ ” (ಮಂಗರಾ. ಬೆಳಗಪ್ಪ ಜಾವದಯ್ಕಿಲ್‌ ಕೊಳೆ 
ಶೀತಕ್ಕಾಜದಳ್ಳಿ (ಕಾವೃಸಾ. ೬೯೪ ಶೂದ್ರಕ): ಅಂತಾಯಿರುಳ ನಾಲ್ಕು 
ಜಾವಮಂಂ . . . ಕೆಂದಿನೊಳೆ ಬೆಳಗಾಗೆ (ಪಂಪಭಾ. ೩-೮೨ ವ): ಇರುಳ್‌ 
ನಾಲ್ಕುಂ ಜಾವಮುಂ ಮೌಹೂರ್ತಿಕನಂತೆ ಪೊತ್ತಿನಳವಿಯಂ ನೋಡುತ್ತುಂ 
(ಧರ್ಮಾಮ್ಮ. ೧-೧೬೦) ; ಒಂದರೆಗಳಿಗೆಯನೊಂದು ಬರಿಸದಂತೊಂದು 
ಜಾವವ ಯುಗದಂತೆ . . . ಎಣಿಷಳು (ಹದಿಬ. ೭-೨೭): ಚೇಳಿಗೆ ಪಾರುಪತ್ಯ 
ಕೊಟ್ಟರೆ ಜಾವಕ್ಕೊಂದು ಸರ್ತಿ ಮುಟ್ಟಿಸಿತು : (ಗಾದೆ). ೨. ಜಾವ 
ಜಾವದಲ್ಲೂ ಮಾಡುವ ನಗರ ಮೊದಲಾದುವುಗಳ ಕಾವಲು; ಪಹರೆ; 
ಗಸ್ತು: ಬಲಿದು ಕಾಲ್ಗಾಪಿನಣಿವೆರಸು ನಿಂದ ಜಾವದ ಮದಗಜಂಗಳುಮಂ 
(ವರ್ಧಪು. ೯-೫೬ ವ). ೩. ಕಾವಲಿನ ಎಡೆ,-ಸ್ಥಾನ : ಪಹರೆಯವರು 
ಕಾವಲಿಗಾಗಿ ಇರುವ ನೆಲೆ ; ಕಾವಲುಗಾರರ ಠಾಣೆ: ಅಲ್ಲಲ್ಲಿ ಜಾವ 
ಮುಕ್ಕಡ(ಗ)ರವಟಿಗೆ ತಳವ(ಅಕೆ)ಯ(ಮೆ)ಕ್ಕೆಕೈೆಯೊಳಂ ಠಾಣಾಂತರಮಂ 
ನಿರವಿಸೆಯು೦ (ಪುಷೃಪು. ೭.೬೯ವ); ಹೃದಯಪ್ರಿಯರಂತೊಜಿಗಿದ 
ಪದದೊಳ್‌ ಗರಟಿಗೆಯ ಜಾವದುಕ್ಕಡದುಲಿ ಮಲದ ಪೊತ್ತು (ಯಶೋಜ, 
3-3೭). ಜಾಮ್ಮ : ೧. ಆ ಪುಲಿಯ ಕೊಲ್ವೆನೆನ್ನು ಪ್ರತಿಜ್ಞೆ ಕಡಿದು 
ಜಾಮದಿನ್ನೊಳಗೆ ಕೊನ್ನೆಂ (ಎಕ. ಸ, ಮುಳದಾ. ೧೬೨-೪: 960) ; 
ಬುಧವಾರ ಮೂರನೆಯ ಜಾಮದಲು ಕಾದಿ (ಎಕ. ೪111, ಸೊರಬ.೦೬೭-೯: 
1454) ; ರಾತ್ರಿ ಮೊದಲನೆಯ ಜಾಮದ ಗಂಟೆ ಆಗತಾನೆ ಹೊಡೆದಿತ್ತು 
(ಕೃಪ್ಮಥೂ. ೪೯). ಜಾವು: ೧. ಕಲ್ಲುಮಂಟಪದ ನೆರಳಿನಲ್ಲಿ ಮಲಗಿದಿರಿ 
ಬಂದು ಜಾವು (ಹೃದಸ. ೭೫-೭). ರುಭಾಮ: ೧. ಬೆಳಗಿನ ರಘಾಮಕ್ಕೆ ಬಂದು 
ಮಲಗಿದೆನಲ್ಲ: (ರೇವೀಶ್‌. 90). ರಭಾವ: ೧. ಘಳಿಗೆಯೆಂಟಾಗಲೊಂದು 
ರಖಾವವಹುದು (ವಿವೇಕ. ೩೨0): ಎಂಟು ರಖಾವಗಳಲ್ಲಿ ಒಮ್ಮೆ ಹರಿಯ 
ಕೊಂಡಾಡೊ (ವಿದಾಳ್ಮ. ೯8-೬): ಒಂದು ರಖಾವ ರಾತ್ರಿ ಇದ್ದದ್ದು 
ಅವಳಿಗೆ ತಿಳಿಯಲಿಲ್ಲ (ಅನಾಥೆ. 3೮೮). 

ಜಾವದವರ್‌, ಜಾವದವರು ಎ ಕಾವಲಿನವರು ; ರಕ್ಷಕರು: ಅಯಾ 
ಮಿಕಸ್ಕವಜಾವದವರಿಲ್ಲದೊಂಗೆ (ನೀತಿವಾ. ೧೩-೭):ಕರೆದು ತಂದಮೃತಾನ್ನ 
ವೂಡುವರಿರುಳು ಪಗಲದಗಲದೆಯು ಜಾವದವರು ಮಹಾ ಸುವಿಧಾನದಿಂ 
ಬಿಡರಂಗರ ಕ್ಷಕ ರು (ಸಾಳ್ಮಭಾ. ೩೩-೧೧೫). ಜಾವದಾನೆ ಎ ಕಾವಲಿನ 
ಕೆಲಸಕ್ಕಾಗಿ ಉಪಯೋಗಿಸಿಕೊಳ್ಳುವ ಆನೆ: ರಾಜಾಂಗಣದ ಬಯಲ 
ಬಾಳ್ಗಂಬಂಗಳೆಎಳ್‌ ಸೆಜ್‌ಗೆಯ್ದಿರ್ದ ಜಾವದಾನೆಗಳ ಮೇಲೆಡೆಗೆಡೆದು 
(ಡಂದ್ರಪು. ೮-೪೩ ವ). ಜಾವಮಿರ್‌ ಎ ಕಾವಲಿರು : ನಿದ್ರಾಭರ ಪರವಶ 
ರಾಗಿರೆ ಭೀಮಂ ಜಾವವಿರ್ದು (ಪಂಪಥಾ. ೩-೧೦ ವ). ಜಾವಮಿರಿಸು ಎ 
ಕಾವಲಿಗೆ ಇರಿಸಂ ; ರಕ್ಷಣೆ ಏರ್ಪಡಿಸು : ಸಾಹಸಭಟರಪ್ಪ ಸುಭಟರ್ಗೆ 
ನಾಲ್ಲಾಸಿರ ಪೊನ್ನಂ ನುಡಿದು ಜಾವಮಿರಿಸಿ (ಸುಕುಮಾ, ೭-೮ವ), 
[<ಪ್ರಾ. ಜಾವ. / ಸಂ. ಯಾವು] 

ಜಾವ್ಯ(ನಾ). ಒಂದು ಬಗೆಯ ವನಸ್ಪತಿ: ಮಧುಖಿಪ್ಪಲಿ ಮೂಲದ ಭಲ್ಲಾತ 
ಕದರುಗದ ಜಾವದ ಪುಡಿಯಂ ಕುದಿಯಿಸಿ (ಯೋಳೋಪ, ೯-೦೪೫). [7] 

ಜಾವಕ್‌ (ಗಂ). ಹೊರಕ್ಕೆ ಕಳಂಹಿಸುವ. "ಆವಕ್‌' ಪರಾ. 

[ «ಮರಾ. ಜಾವ) 

ಚಾವಕ (ನಾ). ೧. ಒಂದಂ ಬಗೆಯ ಧಾನ್ಯ ; ಅಲಸಂದೆ; ತಡಂಗಂಣಿ. 
೨. ಅರಗು : “ಜಾವಕ-ಯಾವಕ ಎ ಅರಗು” (ತದೃಕೋ. ೦೫). ಯಾವಕ, 
ಜಾವಕ (ರಛ್ಲಾನು. ೧೪೧ ಪ್ರಯೋ). [ ಆಸಂ. ಯಾವಕ] 


೨೦-೬) ; 


ಜಾವಗಹಳೆ 


ಜಾವಗಹಳೆ (ನಾ). ಕಾವಲುಗಾರರು ಊದುವ ಕಹಳೆ; ಪಹರೆಯವರು 
ಜನರನ್ನೂ ಎಚ್ಚರಿಸುವುದಕ್ಕಾಗಿ ಊದಂವ ಕಹಳೆ : ಹೊಡೆವ ಹೆಬ್ಬರೆ 
ಜಾವಗಹಳೆ ತಂಬಟೆಗಳ ಕಡುರವುವೊಳಟಿಗುದಿಗೆಯ ಜಡಿವ ದನಿಗಳಿಂದ 
(ಕಂನವಿ. ೧೧-೦೪೦). [ಜಾವ * ಕಹಳೆ] 

ಜಾವಗುತ್ತಿಗೆ (ನಾ). ಕಾವಲು ಕಾಯುವ ಗುತ್ತಿಗೆ: ನಿತ್ಯಪೂಜೆಯನು 
ಮಲ್ಲಯ್ಯಂಗೆ ಮಾಡಿನೋಡುತ್ತ ತೋಟವನು ಕೆಟ್‌ಿಯನು ಜಾವಗುತ್ತಿಗೆ 
ಯನಿತ್ತು ತಾಂ. ಹರುಷದಿಂ ಕವಿಲೆಗಳ ಕಜುವ ನೋಡುತ್ತ(ಸಿದ್ದರಾ. ೫-೧೭); 

[ ಜಾವ; + ಗುತ್ತಿಗೆ (ಗುತ್ತಗೆ) ] 

ಜಾವಟೆ(ನಾ). ಚಪಲತೆ; ಚಾಪಲ್ಯ (?): ತೀವಿದರು ಭಂಡಿಯಲಿ ಮುಂದಣ 
ಜಾ[ಪಾತ. ಬಾ]ವಟೆಯ ಚಪಳರಿಗೆ ಹರಿಯೆ ನೃಪಾವಳಿಗಳಲ್ಲಲ್ಲಿ ತೆತ್ತರು 
ಕಂಡ ವಸ್ತುಗಳ (ಕುವ್ಮಾಸ. ೬-೬); ರಾವುತರು ಸಮತಳಿಸಿ ಮುಗ್ಗಲು 
ಮಾವುತರು ತಲೆದೋರಿತಿತ್ತಲು ಜಾವಟೆಯ ಟಾವಲ್ಲ (ಮೂಲರಾ. ೪-೧೭). 

[?1 
ಜಾವಡಿ, "ಜಾವಳ್ಳಿ' ನೋ. 
ಜಾವಡಿ, (ನಾ). (2): ಮುಮುಕ್ಷು ಮಧ್ಯದಿ ನಿಂದ ಕಾಲಭ್ರುವಿನ ತೆರ 


ಅಮಮ ಶಿವನ ಜಾವಡಿಗಳು ರಮಣೀಯ ಪಂಚಬ್ರಹ್ಮಗಳೆ ಭಿತ್ತಿಗಳಾಗಿ 


ವಿಮಲವೇದದ ಸಾಲಗಂಬ (ದೇವಾಂಪು. ೨-೩೮). 
[೧ ಇದು "ಚಾವಡಿ' ಎಂಬುದರ ಅಪಲಿಖಿತವಿರಬಹುದು ] 
ಜಾವಡಿಕಾರ (ನಾ). ಜಾವಡಿಗೀತೆಗಳನ್ನು ರಚಿಸುವವನು : ಜಾವಡಿ 
ಕಾರರು, ತುಮ್ರಿಕಾರರು ನಿತ್ಯಜೀವನದ ಲೀಲಾವಿಲಾಸವನ್ನು ಬಣ್ಣಿಸಿ 
ದ್ದಾರೆ (ಧಾರದ. 8ರಂ). 
[ ಜಾವಡಿ, (-ಆಜಾವಳ್ಳಿ) + - ಕಾರ್ಕ (ಎ - ಕಾಟ) 
ಜಾವನಿಗಾಲೆ (ನಾ).' ಒಂದು ಬಗೆಯ ವನಸ್ಪತಿ: ಜಾವನಿಗಾಲೆ, ಸಣ್ಣ 
ಸಲ್ಲೆ, ಕಾಯೋರಿ, ಕರಿಸೆಲ್ಲಿ, ಕಾಡುಪತಂಗ, ಮಂರಿಗೆ (ಮೈ ಔಗಿ, ೪೦-೭೯೯). 
[?] 
ಜಾವಯಿ (ನಾ). ಮಗಳ ಗಂಡ; ಅಳಿಯ; ಜಾಮಾತ: ನಮ್ಮ ಜಾವಯಿನ್ನೆ 
ಆಶೀರ್ವದಿಸಿರಿ, ಸ್ವಾಮಿಜಿ (ಏಳಿ, ೬೦೬) ; ನಮ್ಮ ಜಾವಯೀ ಅಂಥಾವಲ್ಲ 
ತೆಗೀರಿ (ಣ್ರಾಮಾಯ. ೬೮). 
[ + ಮರಾ. ಜಾವಯೀ./ಪ್ರಾ. ಜಾಮಾಣ./ಸಂ. ಜಾಮಾತೃ ] 
ಜಾವರಿ (ನಾ). (2): ವಳ್ಳಿಯ ಪುರದ ಭೂಪದೇವರ ಜಾವರಿ ಗೊಬ್ಬರ 
ಸಿಣಿಂಡಿವಾಡಿ » x x ದಿವಾಳಿ ಸತ್ತನಾತ (ಕಕುಲ. ೩-೫; 1071). [?] 
ಜಾವಳ, (ಚಾವಲ' ನೋ. 


೩೦೪೯ 


18 


ಜಾವಳ್ಳ (ನಾ). ೧. ಸಾಮಾನ್ಯ; ಸಾಧಾರಣ : “ ಜಾವಳಮೆಂದು |: 


ಸಾಮಾನ್ಯಮುಂ ಚಟಾಪಲಮುಮಪ್ಪುದು” (ಕಬ್ಬಿಕ್ಕ. ೫೫) ; ಇಳೆಯೊಳು 
ತ್ತಮಕೀರ್ತಿಗಳು- ಜಾವಳದ ಪುರುಷರೆ ಧರ್ಮಪುತ್ತನ ಗೆಲುವ 
ಪರಿಯೆಂತೈ (ಕು ವ್ಕಾ ಉ. ೩-೧೩೧) ; ಸುಂದರಿಯರನೊಲ್ಲದಿಪ್ಪುದದು 
ಜಾವಳಮೇ (ಹಮ್ಮಾರ. ೬-೪೦). ೨. ಸಾಮಾನ್ಯ ಮನಂಷ್ಯ ; ನಾಡಾಡಿ : 
ಭೂವಳೆಯದೊಳಗುಳ್ಳ ಸರ್ವಜೀವಾಳಿಗಳ ಪಾವನಂಮಾಡಲೆಂದನುಗೆಯ್ದ 
ಶಿವ ಸಿದ್ಧ ಜಾವಳನೆ (ಸಿದ್ದರಾ. ೦ ಸೂಶನಿ) : ಬಸವನೇಂ ಜಾವಳನೆ ಭಕ್ತ 
ರೊಳು (ಬಸಪು. ೧-೨೮); ಬಾಲರಾದಡೆ ಭಂಗವೇ ಜಾವಳನೆ ಅಭಿಮನ್ಯು 
(ಕುವ್ಕಾಕ. ೪-೧೪); ಸತಿಯ ಮಚ್ಚು ಜಾವಳರ್ಗೆಂತು ದೊರಕುವುದು 
ಮುನ್ನೀಶನಂ ಭಜಿಸಿದಂಗಲ್ಲದೆ (ಕಾಘಶ. ೭-೩೪). ಹ. ಕೀಳಾದವನಂ; 
ಹೀನ : ಮುನಿದೊಡೆ ನಲ್ಲನೋಪಳ ಪದಾಂಬುರುಹಕ್ಕೆ' ವಿನಮ್ರನಾಗೆ 
ಜಾವಳ ಮೊ್‌ಯಲ್ಲು ನೀನೆನಗೆ ಮುಟ್ಟದೆ ಪೋಗೆನೆ (ಶೃಂಗಾರ. ೩-೮೮): 
ಈ ಮಹಿಯೊಳ್‌ ಜಾವಳನುಂ ಕರಂ ಕುಪಥದೆೊಳ್‌ ಸಾಲಿಕ್ಕಂ (ಶಾಕುಂತ. 
[?) 


೬೪-೧೧೦). 


ಜಾವು 


ಜಾವಳ್ಳ, ಜಾವುಳ (ನಾ). (ಉಕ). ೧. ಜುಟ್ಟು; ಕೂದಲು. ೨. 
ಮಂಡೆಗೂದಲು ; ಹುಟ್ಟುಗೂದಲಂ: ಶಿರಿಮೂಗುತೀ ಸಣ್ಣನಾಮಾ 
ಶಿರದ ಜಾವಳ ಜಡೆ ಕಡೆಗೋಲು ನೇಣುಸಹಿತ (ವಾದಕ. ೬೩-೭); ಹುಟ್ಟಿದ 
ಕೂಸಿನ ಜಾವಳವನ್ನು ತೆಗೆಯುವಾಗ (ಕಥಾಗೆ. ೧೧೧); ಐದನೆಯ ವರುಷಕ್ಕೆ 
ಅವನ ಜಾವಳವನ್ನು ಕೋಟೆಯ ಮೇಲೆ ತೆಗಸುವದೆಂದೂ ಬೇಡಿ 
ಕೊಂಡಿದ್ದರು (ಸ್ಮೃತಿಜಿ. ೧೦೫)- ೩. ಷೋಡಶ ಸಂಸ್ಕಾರಗಳಲ್ಲಿ ಒಂದು ; 
ಮೊದಲನೆಯ್ಯ ಸಲ ಕೂದಲು ತೆಗೆಸಂವ ಸಂಸ್ಕಾರ: ಚೌಲ; ಚೂಡಾ 
ಕವರ್ಣ : ಇವರಲ್ಲಿ ಜನ್ಮ, ಜಾವಳ, ಲಗ್ನ, ಮರಣ ಇಷ್ಟರ ಸಂಸ್ಕಾರಗಳು 
ಮಾತ್ರ ಉಂಟು (ಕಥಾಗೆ. ೧೩೪): ತನ್ಮಧ್ಯೆ ಒಮ್ಮೆ ಶಾಮರಾಯ ತೃತೀಯ 
ಕುಮಾರನ ಜಾವಳಿಕ್ಕೆಂದು ಊರಿಗೆ ಬಂದರು (ದೀಪಹ. 1, ೪೩). ಜಾವುಳ: 
೧. “ ಜಾವುಳಎನವಿರು,ಕೂದಲು, ಜಡೆ” (ಕಂನುಹು. ೮೬); ಕರಿಯಂಗಿ 
ಕಸೂತಿ ತಲೆತುಂಬ ಜಾವುಳ (ಹಳ್ಳಿಯ. ೭೦). 

[ - ಮರಾ. ಜಾವಳೆ./ಸಂ. ಜಾತವಾಲ ] 

ಜಾವಳದವಸಿ (ನಾ). ಹೀನನಾದ ತಪಸ್ವಿ ; ನಾಡಾಡಿಯಾದ ಯಂಷಿ : 

ಜಾವಳದವಸಿಯ ಕವಡುಮಾಯೆಗೊಳಗಪ್ಪರೇಂ (ಕಾಮಾಕ್ಕ. ೬೭-೧೧) 
[ ಜಾವಳ  ತವಸ್ಮಿ ) 

ಜಾವಳ್ಳಿ, ಜಾವಡಿ, (ನಾ). [ಸಂಗೀತ] ಶೃಂಗಾರ ಗೀತೆ; ಕಾಮ ಪ್ರಧಾನ 
ವಾದ ಗೀತೆ: ಪದವರ್ಣಗಳು ತಿಲ್ಲಾನಗಳು ಮತ್ತು ಜಾವಳಿಗಳನ್ನು 
ರಚಿಸಿ ದರು (ಸಂಗೀತ. ೨೮); ಶೃಂಗಾರಭಾವದಿಂದ ಕೂಡಿದ ಪದ 
ಗಳನ್ನೂ ಜಾವಳಿಗಳನ್ನೂ . . . ಅಳವಡಿಸಿಕೊಂಡಿದ್ದಾರೆ (ಆಧಾನ್ಮ. ೫೭). 
ಜಾವಡಿ, : “ ಶೃಂಗಾರ ಕಾವ್ಯ; ಪ್ರಣಯಗೀತೆ : ಜಾವಡಿ " (೫2೦೬1. 
ಇಂಕನಿ) ; ಜಾವಡಿಗಳನ್ನು ಹಾಡುತ್ತಿದ್ದರು (ಮಾಮರಾ. ೧೨೯): ಮೋಹನ 
ರಾಗದಲ್ಲಿ ಒಂದು ಜಾವಡಿಯನ್ನೂ ರಾಗಮಾಲಿಕೆಯಲ್ಲಿ ಯಾವುದಾದರೂ 
ಒಂದು ಸಂಸ್ಕೃತ ಶ್ಲೋಕವನ್ನೂ ಹಾಡಬಹುದು (ಇಲದು. ೧೨೧). 

[ದೇ.॥ ತಮಿ. ಚಾವಳಿ ; ತೆಲು., ಜಾವಳಿ] 

ಜಾವಳ್ಳಿ (ನಾ). ಕಿವಿಗೆ ಹಾಕಿಕೊಳ್ಳುವ ಮುತ್ತಿನ ಒಡವೆ; ಚೌಕಳಿ ; 
ನಾಲ್ಕು ಮುತ್ತಾಗಳ ಹತ್ತಕಡಂಕು : ನೋವ ಗುರು ಇದಕ್ಕಂಜಿ ಹೇಳದ 
ಶಿಷ್ಠ ಕಿವಿಮೂಳ ಮೌಕ್ತಿಕದ ಜಾವಳಿಯ ಘಳಿಸಿದಂತೆ`ನಾರಾಯಣ ಪ್ರಿಯ 
ರಾಮನಾಥ (ಗುಪ್ತಮಂ. 6೬). [ ಆಚೌಕಳಿ] 

ಜಾವಳಿಗ (ನಾ). ಸಾವನಾನ್ಯ ವ್ಯಕ್ತಿ ; ಸಾಧಾರಣ ಮನುಷ್ಯ : ದೇವಿಯನು 
ನೀ ಮರುಳು ಮಾಡಿದೆ ಜಾವಳಿಗನಲ್ಲ (ಪ್ರಧುಲೀ. ೩.೩೯) :ಜಾವಳಿಗರೊಳು 
ಲಿಂಗಸಂಗ ಸುಖಾವಳಿಯನಯುಹಿದೆನೆೊ (ಮದೇಪು. ೩-೨೬): ಈ ಜವ್ವನಂ 
ಬಜಾದೆ ಬಂದುದುಂಟೆ ರಾಯಕುವರಿಯಂ ಮರುಳೆಗೊಳಿಸಿದೆ ಜಾವಳಿಗ 
(ಪ್ರಭುಪು. [ ಜಾವಳ್ಳೆ + - ಇಗ] 

ಜಾವಳಿಸು "ಚಾವಲಿಸಂ' ನೋ. 

ಜಾವಳೆ (ನಾ). ಚಂಚಲೆ; ಹೀನೆ: ಗಾಡಿಯ ಮೋಡಿಯ ಕವಡು 
ವಲೆಯನೊಡ್ಡಿ ಮಿಡುಕಿನ ಸೆಡಕುಗಾರ್ತಿ ಜಾವಳಿ ಸೀತೆ ತಾನೆ ತನಗೊಲ್ಲ 
ನೀಜನಂ ರಾವಣನಂ ಕೆಯ್ಯಾಣ ಕೊಂದು ಕುಡಿದಳ್‌ (ರಾಮಾಶ್ಯ. ೧೧೩-೨). 

[ ಜಾವಳ, (ಎಚಾವಲ) + - ವ್ಯ] 

ಜಾವಾಳ "ಜಾಪಾಳೆ? ನೋ. 

ಜಾವಿಗೆ "ಜಾವುಗೆ' ನೋ. 

ಜಾವಿಗೆಬತ್ತಿ (ನಾ). ಎ ಜಾವುಗೆ: (ಸುಡುಮದ್ದಿನ ಬಾಣವನ್ನೂ) (ಗಣಿ 
ಮೊದಲಾದವುಗಳಲ್ಲಿ) ಸಿಡಿಮದ್ದನ್ನೂ ಹೊತ್ತಿಸಲು ಉಪಯೋಗಿಸುವ 
ಒಂದು ಬಗೆಯ ಜಾವಿಗೆ ಬತ್ತಿ (೫೦೫೩-೩೬. ಇಂಕನಿ). "ಜಾಲಿಗೆ' ಪರಾ. 

[ ಜಾವಿಗೆ (ಆಜಾವುಗೆ) + ಬತ್ತಿ] 
ಜಾವು "ಜಾವ,' ನೋ. 


೫-೫೨). 


ಜಾವುಗೆ 


ಜಾವುಗೆ, ಜಾವಿಗೆ (ನಾ). ಸುಡುಮದ್ದುಗಳನ್ನು ಹತ್ತಿಸಲು ಉಪ 
ಯೋಗಿಸುವ ಸಾಧನ,-ಬತ್ತಿ : ಹಿಂದು ಮುಂದಾಗಿ ಕೋವಿಯನಾಂತು 
ಕೆಲಬರು ತಂದು ಎದೆಗೆ ಜಾವುಗೆಯ (ಜ್ಞಾನಕ. ೧೩-೪೦). ಜಾವಿಗೆ. 
“ಜಾವಿಗೆಬತ್ತಿ' ಪರಾ. ( ಮರಾ. ರಾವ] 

ಜಾವುಳ "ಜಾವಳ್ಳ' ನೋ. 

ಜಾಸುದ್ದಾರ (ನಾ). ಎ ಜಾಸೂದು : ಸರ್ಕಾರಿ ಕಾಗದಗಳನ್ನು ತಲಪಿಸು 
ವುದಕ್ಕೂ ಬೇಹುಗಾರರು, ಜಾಸುದ್‌ದಾರರು. ವರದಿಯವರು ಎಂದು 
ನೇಮಕವಾಗಿದ್ದರು (ಪಾಳಗಾ. ೩8). [ ಆಜಾಸೂದು + - ದಾರ್ಮ) 

ಜಾಸೂದ "ಜಾಸೂದು' ನೋ. 

ಜಾಸೂದು, ಜಾಸೂದ (ನಾ). ಗೂಢಚಾರ; ಗುಪ್ತಚಾರ ; ಬೇಹುಗಾರ; 
ಹೇರಿಗ : “ ಜಾಸೂದು ವೇಷಧಾರಿಗಳುಜಗೂಢಚಾರರು ” (ಚಿತ್ರಪಾ. 
೨, ಅನು). ಜೌಸೂದ : ಯುದ್ಧ ಜರುಗುತಾ ಇರುವಲ್ಲಿ ಇಬ್ಬರು 
ಜಾಸೂದರ ವೇಷಾ ಹಾಕಿಕೊಂಡು ದುರ್ಗದ ಸಮಾಪಕ್ಕೆ ಬರುತ್ತಿದ್ದರು 
(ಚಿತ್ರಪಾ, ೮೬). [ «ಮರಾ. ಜಾಸೂದ್‌ ; ಅರ. ಹಿಂ. ಜಾಸೂಸ್‌] 

ಜಾಸ್ತಿ (ನಾ). ಹೆಚ್ಚು; ಅಧಿಕ; ಅತಿಶಯಂ: ಯಾದವರಲ್ಲಿ ಯೆಷ್ಟು 
ಜಾಸ್ತಿ ಹುಟ್ಟುವಳಿಮಾಡಿಕೊಂಡಾಗ್ಯು (ಮೈಅರಿ. ೧೯೩೯, ೪೨-೧೧೨ 1826); 
ಕಮ್ಮಿ ಜಾಸ್ತಿಯ ಲೆಕ್ಕವಿದ್ದರಹಿತರು ಸಹಿತ ಫೈಸಲಿಗೆ ಬರುವಂತೆ 
ಕರಣಿಕರಿಗುಸುರು ನೀನೂ (ಅರ್ಜಾವಿ. ೩೦-೩೮) ; ಸಭೆಯಲ್ಲಿ ಗಲಾಟೆ 
ಜಾಸ್ತಿಯಾಯಿತು (ಉಯಕ. ೭೦) ; ನಮ್ಮೂರು ಸುತ್ತ ಕಿರುಬನ ಕಾಟ 
ಜಾಸ್ತಿ (ಜಿಂಗೂಲಿ, ೨೦). ([ *-ಹಿಂ. ಮರಾ. ಜಾಸ್ತೀ) 

ಜಾಹಕ (ನಾ). ಇಲಿಯನ್ನು ಹಿಡಿಯಲಂ ಹೊಂಚು ಹಾಕುವ ಬೆಕ್ಕು : 
“ಜಾಹಕಃ, ಗಾತ್ರಸಂಕೋಚೀ, ಮಂಡಲೀ-ಈ ೩ ಇಲಿಯಂ ಹಿಡಿಯಲನು 
ಗೆಯ್ವ ಬೆಕ್ಕು” (ಹಲಾಯು. ೪೦-೮೪). [ಸಂ,] 

ಜಾಹಿರಾತು "ಜಾಹೀರಾತಂ' ನೋ. 

ಜಾಹಿರು "ಜಾಹೀರು' ನೋ. 

ಜಾಹಿರ್ನಾಮ "ಜಾಹೀರುನಾಮೆ' ನೋ. 

ಜಾಹೀರನಾಮೆ "ಜಾಹೀರುನಾಮೆ' ನೋ. 

ಜಾಹೀರಾತಿ 'ಜಾಹೀರಾತು' ನೋ. 

ಜಾಹೀರಾತು, ಜಾಹಿರಾತು, ಜಾಹೀರಾತಿ (ನಾ). ಬಹಿರಂಗಪಡಿಸು 
ವುದು; ಸಾರ್ವಜನಿಕರಿಗೆ ತಿಳಿಸುವುದು; ಪ್ರಕಟನೆ: ಕಣ್ಣು ಕೋರೈಸು 
ವಂತೆ, ಬಣ್ಣಬಣ್ಣದ ದೀಪಗಳ ಪ್ರಕಾಶದಡಿ ಹೊಳೆಯುವ ಜಾಹೀರಾತು 
ಗಳು (ವಾತೃಲ್ಮ.8೯); ಪತ್ರಿಕೆಗಳು ಬಾಳಿ ಬದುಕಿ ಜನ ಸೇವೆ ಮಾಡಬೇಕಾದರೆ 
ಜಾಹೀರಾತುಗಳು `ಅವಶ್ಶ (ಗಾಳಿಗು. ೨೬) ; ಪ್ರತಿಭೆಯೊಂದಿರಬೇಕು 
ವ್ಯತ್ಪನ್ನಮತಿಬೇಕು ಕವಿಗೆ ಜಾಹೀರಾತು ಬೇಕು (ಇಂದಾಪ, 
೧೬೮-೭೮). ಜಾಹಿರಾತು : ತಾವಾಗಿ ಮೆರೆವುವು ಸುಜನರ ಗುಣಗಳು 
ಅದಕೆ ಜಾಹಿರಾತು ಬೇಕೆ? (ಇಂಶಾಪ. 3೦೯-೮೩): ಪತ್ರಿಕೆ ಪುನಃ ಆರಂಭ 
ವಾಗುವುದು ಎಂಬ ಸುದ್ದಿಯನ್ನು ಬೇರೆ ಬೇರೆ ಪೇಪರುಗಳ ಜಾಹಿರಾತು 
ಗಳಲ್ಲಿ ಪ್ರಕಟಿಸಿದ (ಅಪನಾ. ೧೭). `ಜಾಹೀರಾತಿ : ಹಣದಿಂದ ಮಂದಿಯ 
ಮಾನಮಟ್ಟವನ್ನು ಅಳೆಯುವ ನೀತಿ ಜಾಹೀರಾತಿಯ ' ಜಗತ್ತು 
(ಮಾವಾದ. ೧೦೩). [ «ಅರ. ಮರಾ. ಜಾಹೀರಾತ್‌) 

ಜಾಹೀರು, ಜಾಹಿರು (ನಾ). ಪ್ರಸಿದ್ಧಪಡಿಸುವಿಕೆ; ಪ್ರಕಟನೆ: ಅವನ 
ಉತ್ತರಾಧಿಕಾರಿಗಳಾಗಿ ಮಕ್ಕಳಿಬ್ಬರು ಇರುವುದರಿಂದಲೂ . . . ಒಂದು 
ಪ್ರಕಟನೆಯ ಜಾಹೀರು ಕೊಡಬೇಕು (ತ್ಕಾಗಮ. ೭೨): ಹೊಲೆಯರ ಕೆಂಚ 
ಪದ್ಧತಿಯಂತೆ ಈ ಸುದ್ದಿಯನ್ನು ತಮಟೆ ಹೊಡೆದು ಊರಿಗೆಲ್ಲ ಜಾಹೀರು 
ಮಾಡಿದ (ಊರುಕ. 8). ಜಾಹಿರು : ಟೀಪುಸುಲ್ತಾನರಿಗೆ ಪಿರಿಯಾದಿಯಾಗಿ 
ಜಾಹಿರು ಮಾಡಿದ್ದರಿಂದ (ರಾಜೇಂದ್ರ. ೨೦). 


೩೦೫೦ 


ಜಾಳಂದ್ರಗೆಯ್‌ 


ಜಾಹೀರುವಾಡು ಎ ಜಾಹೀರುಪಡಿಸು: ಆತನ ರೋದನ 

ನಾರಾಯಣಿಯ ಸಾವನ್ನು ಜಾಹೀರು ಮಾಡಿತು (ಕಂಗವ. ೧೦) ; ನಗರಕ್ಕೆ 

ಮತ್ತೊಮ್ಮೆ ಪ್ಲೇಗು, ಇಲಿಗಳು ಜಾಹೀರುಮಾಡಿದವು (ಸ್ಮೃತಿಜಿ, ೩೦ರ). 
[ “ಮರಾ. ಜಾಹೀರ್‌; ಅರ. ಹಿಂ. ಜಾಹಿರ್‌ ] 


5| ಜಾಹೀರುನಾಮೆ, ಜಾಹಿರ್ನಾವಂ, ಜಾಹೀರನಾಮೆ (ನಾ). ಪ್ರಸಿದ್ಧ 


460 


ಪತ್ರಿಕೆ; ಪ್ರಕಟನಪತ್ರ : ಈ ಎಲ್ಲಾ ಜಾಹೀರುನಾಮೆಗಳಲ್ಲಿ ಇಂಗ್ಲಿಷ್‌ 
ಶಬ್ದಗಳನ್ನು ತುಂಬಿದ್ದು ನೋಡುವಾಗ (ಪಾಶ್ಕಾವಿ. ೪೪೪). ಜಾಹಿರ್ನಾಮ: 
(ಮೈ ಗೆಜಿ. 1೪, ೭೬೧) ; (ಕೈಸ್‌ಗೆ, 27, 8೩೦). ಜೌಹೀರನಾಮೆ: ಮಾಂಟಗ್ಳೂ 
ಸಾಹೇಬರು ೧೯೧೭ರಲ್ಲಿ ಒಂದು ಜಾಹೀರನಾಮೆಯನ್ನು ತೆಗೆದರು 
(ಕಾಂಗ್ರೆಸ್‌. ೦೦); ಟ್ಕೂಡರ ಅರಸರು ತಮ್ಮ ಮಂತ್ರಿಗಳ ಫಲ್ಲಾ ತೆಗೆದು 
ಕೊಂಡು ಜಾಹೀರನಾಮೆಗಳನ್ನು ತೆಗೆಯುತ್ತಿದ್ದರು (ಇಂಗ್ಲಇ. ೦೮೭). 
[ «ಹಿಂ: ಮರಾ. ಜಾಹೀರನಾಮಾ) 

ಜಾಹೀರುಪಡಿಸು (ಕ್ರಿ). ಪ್ರಸಿದ್ಧಪಡಿಸಂ ; ಎಲ್ಲರಿಗೂ ತಿಳಿಯಪಡಿಸು : 

ಹೆಮ್ಲೆಟ್‌ ನಾಟಕವೆಂದು ಜಾಹೀರುಪಡಿಸಿರುವದು (ಕ್ಯಾಮತಾ. ೨೩). 
(ಜಾಹೀರು + ಪಡ್ಡು * - ಇಸ್ಕು] 

ಜಾಹೆ, (ನಾ). ಜಾಗರ (?) : ಅರ್ಪಿತ ಅವಧಾನವನಟ್‌ದ ಸತ್ಯನ ನಿತ್ಕನ 
ಇರವು ಮಯೂರನ ಜಾಹೆಯಂತೆ ಪಟುಭಟನ ಎಚ್ಚಣಕಕೆಯಂತೆ 
(ಶಿವಮಂ. ೯೬). [7?) 

ಜಾಹೈೆ, ಜಾಹೈ (ನಾ). ನಿದ್ರೆ; ನಿದ್ರಾವಸ್ಥೆ; ಸುಷುಪ್ತಿ; ಜಡತೆ: 
ಜಾಹೆಯಲ್ಲಿ ಮಟ್‌ದೊಆಗಿರಲಾಗಿ ತನುವ ತಟ್ಟಿದಡೆ ಆತ್ಮನೆಚ್ಚಟುವಂತೆ 
(ಶಿವಮಂ. ೭೯): ಕಾಲ ಪಸರಿಸಿ ಕಚ್ಚಿಕೊಳ್ಳುತ್ತ ಜಾಹೆಯಾಗಿ ಸುಮ್ಮನೆ 
ತಲೆಯ ಕುತ್ತುತ ಧನಹೀನನಾಗಿ (ಅಶ್ಕಪೈ. ೪-೨ ಓಕೆ), ಜಾಹೈ: 
ದಿನದಲ್ಲಿ ಚಲನೆ ರಾತ್ರಿಯಲ್ಲಿ ಜಾಹೈಗೊಳಗಪ್ಪುದು ಜೀವನೋ 
ಪರಮನೋ (ಠಾರೊಮ್ಮ.೨೯); ಪೂರ್ವದಿಂದ ಉತ್ತರಕ್ಕೆ ಬಂದ ಸೂರ್ಯನಂ 
ಅಸ್ತಮಯವಾಯಿತ್ತೆಂದು ಜಾಹೈಗೆ ಓಡಲಾಗಿ (ಅವರೇ. ೬). (?] 

ಜಾಹ್ನವಿ (ನಾ). ಜಹ್ನವಂನಿಯ ಮಗಳು ; ಜಹ್ನುಮುನಿಯ ಕಿವಿ 
ಯಿಂದ ಹೊರಕ್ಕೆ ಬಂದ ನದಿ; ಗಂಗಾನದಿ: ಏದೊರೆ ಪೆಂಪೊ ಲಕ್ಷ್ಮಿ 
ನಿಜವಲ್ಲಭೆ ಜಾಹ್ನವಿ ತನ್ನ ಪಾದಪದ್ಮೋದಕಂ (ಅಗವಿ. ೦-೨೦); ಜಾಹ್ನ 
ವಿಯೇ ತೀರ್ಥದೊಳುತ್ತವುಂ (ಸೋಮೇಶ. ೪): ದಿವ್ಯರೂಪನಳವಡಿಸಿ 
ಜಗದಂಬೆ ಚಾಹ್ನವಿ ಸಲಿಲಮಧ್ಯದಿಂದೆದ್ದು ಬಂದು (ಜೈಮಿಳಾ. ೯-೨೮). 

[ ಸಂ. ಜಾಹ್ನವೀ] 

ಜಾಹ್ನವೀಧರ (ನಾ). ಗಂಗೆಯಂನ್ನು ತಲೆಯಲ್ಲಿ ಧರಿಸಿರುವವನಂ ; 
ಗಂಗಾಧರ ; ಶಿವ: ನರಶರದ ಜೋಡಿನ ಜುಂಜುವೊಳೆಯಲಿ ಜಾಹ್ನ 
ವೀಧರ ಜಾಖುವನೆ (ಕುವ್ಕಾಅ. ೬-೦೦). [ಸಂ.] 

ಜಾಹ್ನವೀಮಕುಟ (ನಾ). ಗಂಗಾನದಿಯಂನ್ನಿ ತಲೆಯಲ್ಲಿ ಧರಿಸಿರುವ 
ವವನು; ಗಂಗಾಧರ: ಜಯ ಜಾಹ್ನವೀಮಕುಟ ಜಯ ಜರಾಮರಣ 
ದೂರ (ಹನಕಾ. ೧೦-೪೦). [ಸಂ. (ಜಾಹ್ನವೀ + ಮಕುಟ) ] 

ಜಾಹ್ಯೆ "ಜಾಹ್ಯೆ' ನೋ. 

ಜಾಳ, "ಜಾಲ್ಲೆ' ನೋ. 

ಜಾಳ, 'ಜಾಲ್ಲ' ನೋ. 

ಜಾಳಂದರ "ಜಾಲಂದರ' ನೋ. 

ಜಾಳಂದ್ರ "ಜಾಲಂದ್ರ' ನೋ. 

ಜಾಳಂದ್ರಗೆಯ್‌ (ಕ್ರಿ). ತೂತುಮಾಡು ; ಚುಚ್ಚು; ಜರ್ಜರಿತವಾಗು 
ವಂತೆ ಮಾಡು: ವಕ್ರೋಕ್ಲಿನಖದಿಂ ನೃಸಿಂಹಾವತಾರಮಂ 
ಪುನರಭಿನಯಿಸುವಂತೆ ಕೋಮಲೆಯ ಹೃದಯಮಂ ಜಾಳಂದ್ರಗೆಯ್ಕೆ 


(ಶ್ರೀರಾಮಾ. ೮೪೩-೪೩೩). [ ಜಾಳಂದ್ರ (ಎಜಾಲಂದ್ರ) * ಕೆಯ್‌,) 


ಜಾಳಂಧರ 


ಜಾಳಂಧರ "ಜಾಲಂದರ' ನೋ. 

ಜಾಳಕ "ಜಾಲಕ' ನೋ. 

ಜಾಳಗಪ್ಪೆ (ನಾ). ಒಂದು ಬಗೆಯ ಕಪ್ಪೆ: ಮೊದಲು ಕೋಳಿಯಂತೆ ನಡೆದು 
ಒಡನೆ ಜಾಳಗಪ್ಪೆ ಯಂತೆ ನಡೆದರೆ ವಾತಶ್ಲೇಷ್ಮೆನಾಡಿಯಂದರಿವುದು 
(ವಾಶಾಚಿ, ೭೩-೫8). [ ಜಾಳ್ಯ + ಕಪ್ಪೆ ] 

ಜಾಳಗೆ (ನಾ). ಹೆಣೆದು ಮಾಡಿದ ಚೀಲ; ಬಲೆಚೀಲ ; ಕಲ್ಲಿಚೀಲ: 
ಕೆಲಜಗಲಿಯೊಳಿರ್ದೂಟಿಸಿಗದವನಿಂದೊಂದು ಜಾಳಗೆಯಂ ಕೊಂಡು (ಚಿಕವಿ. 
೬೨೨೩೭ ವ). 'ಜಾಳಿಗೆ' ಪರಾ. ( ಆಸಂ. ಜಾಲಕ) 

ಜಾಳತಿಯೋಗು (ಕ್ರಿ). ಜರ್ಜರಿತವಾಗು ; ತೂತಾಗು : ಅನೇಕ ಶಸ್ತ್ರ 
ಮುಖದಿಂ ತನು ಜಾಳತಿಯೋದ ನೋವಿನೊಳ್‌ ಕೂಗಿಡೆ (ಅನಂಪು. ೯-೨೯). 
[ಐ ಇದು "ಜಾಳರಿಯೋಗು' ಎಂಬುದರ ಅಪಲಿಖತವಿರಬಹುದು. ] 

ಜಾಳಮಾರ್ಗ (ನಾ). ಕಿಟಕಿ ; ಗವಾಕ್ಷದ ಕಿಂಡಿ : ಗಣಿಕೆಯರ ವಿಳಾಸಾ 
ಗಾರದೊಳ್‌ ಜಾಳಮಾರ್ಗಪ್ರಣಯಿನಿಯರಪಾಂಗ ಶ್ರೇಣಿಯೊಳ* ಮೂಜು 
ಬಣ್ಣಂ ಪೆಣೆದೊದವೆ (ಆದಿಪು. ೦೦-೨೩); -ಚೆನ್ನದ ಕಂಬದ ರಮ್ಯ ಜಾಳ 
ಮಾರ್ಗದ ವಿಳಸತ್ಯವಾಟದ ವಿಚಿತ್ರ ವಿಭೂತಿಗೆ ಜನ್ಮಮಂದಿರೂ 
(ಪುಷ್ಕಪು. ೨-೯೩). [ಜಾಳ್ಯ (ಎಜಾಲ್ಕ) + ಮಾರ್ಗ] 

ಜಾಳರ «ರುಟಾಲರ್ಕಿ' ನೋ. 

ಜಾಳರಂಬೋಗು (ಕ್ರಿ). ಜಾಲರದಂತಾಗು ; -ತೂತುತೂತಾಗು : 
ನಿಶಿತಾಸ್ತ್ರಹೆತಿಯಿನಾ ಮುನಿಯ ಶರೀರಂ ಕೂಡೆ ಜಾಳರಂಬೋಗಿರೆ . . . 
ಕಂಡು (ಪಾರ್ಶ್ಶಪು. ೦೨-೮೩). [ ಜಾಳರ (<ರಯಾಲರಿ) ೬ ಪೋಗು;] 

ಜಾಳರಿಗೆ (ನಾ). ಜಾಲರಿಯಿಂದ ಕೂಡಿದ ಕಿಡಿಕೆ: ಇಂದ್ರನೀಲದ ಭದ್ರ 
ದೊಳಂ ಕರ್ಕೇತನದ ಜಾಳರಿಗೆಯೊಳೆಂ (ಪಂಪಭಾ. ೩-೭೪ ವ); 

[ ಆಸಂ. ರುಲ್ಲರಿಕಾ] 

ಜಾಳರಿಗೆಪೋಗು (ಕ್ರಿ). ಎ ಜಾಳರಂಬೋಗು : .. ಆಂಗೋಪಾಂಗಗಳಿಲ್ಲಂ 

ಶರಜಾಳೆಂಗಳ್‌ ಜಾಳರಿಗೆಪೋಗೆ ನಟ್ಟವು ಪಲರೆಂ (ವರ್ಧಮಾ. ೪-೫೮). 
[ ಜಾಳರಿಗೆ + ಪೋಗು; 1 

ಜಾಳವಣೆ (ನಾ). ಮೋಸ; ಕಪಟ; ಮಾಟ;. ಮಾಯೆಂ ; ಹುರುಡು 
ಜಾಣುಮೆ ಜಾಳವಣೆ [ಪಾಣಾ. ಚಳಬಳಿಕೆ, ಚಾಳವಣೆ] ಚಪ್ಪರಣೆ ವಂಚನ 
ನೇಹೆವೆಂಬೀ ಪರಿಯ ಮಾಯಾಮಯದ ಮಹಿಳಾಜನ ವಿರಾಜಿಸಿತು 
(ತೊರರಾ. ೦-೫-೩೨). [ಜಾಳವಿಸ್ಕು ( ಎಜಾಲಿಸು) +೬ - ಅಣ್ಮೆ]- 

ಜಾಳವಿಸು, "ಜಾಲಿಸು' ನೋ. 

ಜಾಳವಿಸ್ಕು (ಕ್ರಿ). ಹೊತ್ತಿಸಂ ; ಪುಟವಿಡು ; ಉರಿಗೊಳಿಸಂ : ಚಪಳರು 
ಜಾಳವಿಸಿದರು ಹೆವ್ಯವಾಹನನ (ನಿಧಾಗ. ೭-೪-೪೦). 

[ಜಾಳ್ಮ (ಜಾಲೈ) + - ಇಸ್ಕು] 

ಜಾಳಾಂದರ "ಜಾಲಂದರ' ನೋ. 

ಜಾಳಾಂದ್ರ "ಜಾಲಂದರ' ನೋ. 

ಜಾಳಾಂಧರ "ಜಾಲಂದರ' ನೋ. 

ಜಾಳಿ (ನಾ). (ಕುದುರೆಗಳಿಗೆ ಬರುವ) ಒಂದು ಬಗೆಯ ರೋಗ: 
ಆ ತಿರುಳೆಂ ನಾರುವ ಬೇಳೆಯಮಿರದೆಳ್ಳೆಣ್ಣೆಯೊಳಗೆಯಿಕ್ಕೆ 'ಜಾಳಿಗಳಳಿಗುಂ 
(ಅಶೈವೈ. ೦೩-೦೭), [7?./ಸಂ. ಜಾಲ ಎ ಕಣ್ಣಿನ ಒಂದು ರೋಗ] 

ಜಾಳಿಕ, "ಜಾಲಿಕ್ಕ' ನೋ. 

ಜಾಳಿಕ್ಕ 'ಜಾಲಿಕ್ಕ' ನೋ. 

ಜಾಳಿಗೆ, (ನಾ). ೧. ಬಲೆ; ಜಾಲ ಎಲುವಿನ ಪಂಜರ ಕರುಳಿನ ಜಾಳಿಗೆ 
(ವಡಸಂ. ೪೫-೬೨) ; ಹೇಳು ಹೇಳಿನ್ನಾಣೆ ಮಾತಿನ ಜಾಳಿಗೆಯ ಮಣ್‌ ಬೇಡ 
(ಕುವ್ಮಾಕ. ೦-೦೦); ನಾನಿರುವ ಸ್ಥಳವು ದುಃಖವೆಂಬ ಜಾಳಿಗೆಯಿಂದ 
ತುಂಬಿದೆ (ಮಂಜುಕ, ೦೦೪) : ಅದರ ಜೊತೆಗಾರ ಹಕ್ಕಿ ಬಲೆಯ ಬಳಿ ಬಂದು 


೩೦೫೧ 


30 


35 


40 
|| 


46 


ಚಾಳಿಸು, 


ತನ್ನ ಚಂಚುವಿನಿಂದ ' ಜಾಳಿಗೆಯನು ಕಡಿದೆಸೆಯುವದರಲ್ಲಿ ತೊಡಗಿತ್ತು 
(ಅಶ್ರಿಮ. ೦8).. ೨. ಜೇಡನ ಬಲೆ,-ಗೂಡು : ಅದು. (ಜೇಡ) 'ತನ್ನ 
ಆಹಾರದ ಜಂತುಗಳನ್ನು ಹಿಡಿಯುವುದಕ್ಕಾಗಿ ಒಂದು ತರದ ಸೂಕ್ಷ್ಮವಾದ 
ಜಾಳಿಗೆಯನ್ನು ಮಾಡುತ್ತದೆ (ಮುಂಬಯಿ, ೪-006): ದೂರದರ್ಶಕ ಯಂತ್ರದ 
ನಳಿಕೆಯಲ್ಲಿ ಜೇಡವೊಂದು ಜಾಳಿಗೆ ಕಟ್ಟಿದರೆ (ವಿಕಾವಾ. ೭೯). ೩, ಜಾಳು 
ಜಾಳಾಗಿರುವ ಬಟ್ಟೆ,-ವಸ್ತ್ರ; ಜೀರ್ಣವಸ್ವ್ರ: ಬಟ್ಟೆಗಳೊಳು ಜಾಳಿಗೆಗಳು 
ಬಿದ್ದಿರೆ ಮುಟ್ಟಲಮ್ಮವು ಗೆದ್ದಲುಗಳು (ನಾಗಕು. ೨-೯೬). ೪. ಮುತ್ತು 
ಅಥವಾ ಮಣಿಗಳ ಸರಗಳಿಂದ ಮಾಡಿದ ಕುಚ್ಚು : ಸಾಲು 
ಮುತ್ತಿನ ಜಾಳಿಗೆ ಗೊಂಡ್ಕ ಶಿರದಲ್ಲಿ (ವಿದಾಕ್ಕ. ೧೧೨೩) : (ಕೊಂಕಣಿಗರು)- 
ಲಗ್ನದಲ್ಲಿ ಇವರು ಮದುಮಗನ ಬಾಸಿಂಗಕ್ಕೆ ಬಿಳೇನೂಲಿನ ಜಾಳಿಗೆಯನ್ನು 
ಕಟ್ಟುವರು (ಕಥಾಗೆ. ೮೭. ೬. ವಂಂಟಪ ಮೊದಲಾದುವುಗಳನ್ನು 
ಸಿಂಗರಿಸುವಾಗ ಕಟ್ಟುವ ಕುಚ್ಚು : ರಹುಗೆಯ ಲಹರಿಯ ಜಾಳಿಗೆಯ 
ಪಚ್ಚೆಗಳ ಪಾಗಾರದ ಸುರತ್ನಾಳಿಗಳಲೆಸೆದುದು ರಾಜಸಭೆ (ಕುವ್ಯಾಸ. ೦೩- 
೨೩); ಸಾಲ ರತುನಸ್ತಂಭನಿಕರದ ಜಾಳಿಗೆಯ ಮುತ್ತುಗಳ ಭಿತ್ತಿ (ನಿಳಾಗ. 
00-೯೭-೨೦). ಹ. ಗುಂಪು; ಸಮೂಹ: “ ಜಾಳಿಗೆ, ಕಿಕ್ಕಿಂದಂ .. . ಈ 
೪೦ ಸಮೂಹೆಂ” (ಕಶಸಾ. ೦೦-೨೨೨) ; “ ಜಾಳಿಗೆ ತೆಮ್ಮಲ್‌ ಗುಂಡೊಗ್ಗು 
ಗೊಚ್ಚಿ ವೊಟ್ಟಿಲ್‌ ಪಂಡಿತರಿಂ ಗಡಣವಂಗಡಂ ಕಿಕ್ಕಿಂದಂ ” (ಕವಿಕಂ. ೦೦೬). 
ಹೇಳಲೇನದನುಬ್ಬಸದ ಬಲುಗೋಳದಲಿ ತನು ಸಿಲುಕಿ ಕ್ರಿಮಿಗಳ ಜಾಳಿಗೆಗೆ 
ತುತ್ತಾಗಿ (ನಿಧಾಗ. ೩-0೪-3). ಲೆ. ಹೆಣಿಕೆಯಂ ಚೀಲ ; ಕಲ್ಲಿ: ಕಳ್ಳನ 
ಜಾಳಿಗೆಯಂತೆ ಒಳ್ಳೆಯ ಮುದ್ರೆಯನಿಕ್ಕಿದಡೆ ಸುರಿದಲ್ಲಿಯೆ ಕಾಣಬಂದಿತ್ತು 
(ಏಳಕ್ಕೆ. ೨೫); ಕಾಯಿಪಲ್ಲೆಗಳ ಜಾಳಿಗೆಗಳಿಗೆ ಎಣಿಕೆಯಿಲ್ಲ (ಜಿಟ್ಮಹೊ. ೨). 
೯. ಹಣದ ಚೀಲ; ಥೈಲಿ; ಹವ್ಮಿಣಿ: ಆರಾಧನೆಗೆ ಚಿತ್ತವುರವಣಿಸಿ 
ಜಾಳಿಗೆಗಳಂ ತರಿಸುತಂ ಮುದ್ರೆಗಳನೊಡೆದು (ಬಸರ. 6-೨0) ; ಧನವಿಲ್ಲ 
ವೆಂದು ಜಾಳಿಗೆಗಳಂ ಹೇಳದಿರಿಸಿಯೆ ಪೋಗಲ್‌ (ಅಶಿಚಿಂ. ೩೭-೬೫): ಮಾಳಿಗೆ 
ಮನೆಯೂ ಇರಲಿ ಜಾಳಿಗೆ ತುಂಬಿ ಹೊನ್ನಿರಲಿ (ಪುಕಂದ. ೨-೩೧-೮) ; ನಿಡು 
ಬೊಂಬೆ ಪಟ್ಟೆ ಪಚ್ಚಡವಿತ್ತು ವೀಳೆಯಗೊಡುತ ಜಾಳಿಗೆ ನೂಜಗೊಟ್ಟಾ 
(ಭರಣ. ೨-೯೯) ; ಅರಸುಗಳಿಲ್ಲರು ಜಾಳಿಗೆ ಜಾಳಿಗೆ ಸುರಿದು ಸೇಸೆಯನಿಕ್ಕಿ 
ದರು (ಜಿನ. ೯-೭೬೩). ೧೦. (ಉಕ) ಬುಗುರಿಯಂನ್ನ್ನ ಆಡಿಸಲು 
ಉಪಯೋಗಿಸುವ ಹುರಿ,-ಚಾಟಿ : ಬೆಲ್ಲವತ್ತದ ಕಾಯ ಬುಗುರಿಯಲಿ 
ಜಾಳಿಗೆಯ ಸುತ್ತಿ ಬಿಚ್ಚಲು ನಾದ ಭೋಂಕಾರವು (ಛಾವಜೀ. ೪-೭೫). ೧೧. 
(ಆಲಂ) ತಂತ್ರ ; ಕಪಟ ; ವಂಚನೆ: ಅನೇಕ ಅಬಲೆಯರನ್ನು ಜಾಳಿಗೆ 
ಯಲ್ಲಿ ತೊಡಗಿಸಿ ಅವರ ಸತ್ವವನ್ನು ಹರಣಮಾಡಿದೆ (ಸ್ಕೂಲಮಿ. ೧೮೭). 
[ ಆಸಂ. ಜಾಲಿಕಾ] 

ಜಾಳಿಗೆ, (ನಾ). ೧. ಜಾಲಿಸುವಿಕೆ; ಚೆನ್ನಾಗಿ ಕೊಳೆಹೋಗಂವಂತೆ 
ನೀರಿನಲ್ಲಿ ಜಾಲಾಡುವಿಕೆ. ೨. (ಆಲಂ). ಶುಚಿತ್ವ; ಪರಿಶುದ್ಧಿ F 
ವಿಜಯವಿಠಲನ ಸನ್ನಿಧಿಯಲ್ಲಿ ಜಾಳಿಗೆಯಿಂದ ಜನನ ನೀಗಲಿಜೇಕೋ 
(ವಿದಾಳ್ಮ. ೧೫೦-೬). [ ಎಜಾಳಿಸು + -ಗೆ] 

ಜಾಳಿನಿ "ಜಾಲಿನಿ' ನೋ. 

ಜಾಳಿಯೂರು (ನಾ). ಒಂದು ಊರಿನ ಹೆಸರು: ತಸ್ಕಪೂರ್ವ್ವತಃ 
ಜಾಳಿಯೂರು ನಾಮಗ್ರಾಮಃ (ಮೈಆರಿ. ೧೯೩೫, ೪೦-೩೮ ; 951). 

(? + ಊರ್ಕು (<ಊರ್‌)] 

ಜಾಳಿಸು, (ಕ್ರಿ). ೧. ಚಲಿಸಂ; ನಡೆ; .ಹೋಗು : ಶಕುಂತಪಾಳಿಕೆಯರ್‌ 
ಪೊಟಿಗೆ ವಾಸಯಷ್ಟಿಗಳೊಳ" ನಿಅಿದ ಪೊನ್ನ ಪಂಜರದ ಪುಗಿಲ್ಲಳಿಂ ಜಾಳಿಸಿ 
ಪೊಕ್ಕು. (ಕಂದ್ರಪು. 6-9೩ ವು; ಕುಣಿವುತುಂ ಕೂಗುತುಂ ಜಾ[ಪಾಕಂ.ಬೌ] 
ಇಿಸುತ್ತುಂ ಜರಿವುತುಂ ನೋಡಿ ಹಿಗ್ಗುತುಂ (ನಂಬಿಕ. '೦೧-೬೮) ; ಜಾಳಿಸಿದ 
ಜಯಕಾವಿನಿಯ ಜಂಘಾಳತನವನ್ನು ನಿಲಿಸಿ ನಿನ್ನಯ ತೋಳಿನಲಿ 

192 


ಜಾಳಿಸ್ಕು 


ತೋಣುವೆವು (ಕುವ್ಯಾಗೆ.. ೪-೩೪) ಪಿಸುಣರಿಂದಾರೈಶ್ವರಿಯ ಜಾಳಿಸದು 
ಜಗದಲಿ (ಕೊರರಾ. ೨-೧-೪೦) ; ಜಾಳಿಸಿದನಿಂದ್ರನನಲಂ ಪೋದನಂತಕಂ 
ಕಾಲ ಬೇಗಂದೋಟ್‌ದಂ (ತೆ ಬಪು. ೩೯-೩೬). ೨. ಹರಿ; ಸುರಿ: 
ನೆರೆದ ಪೌರಜನ ಜಾಳಿಸುವ .ಕಂಬನಿಗಳಲಿ ಬಿಜುನಾಲಿಗೆಯ ಬೈಗುಳಲಿ 
ಮುನಿಯನು ಕೀಳುನುಡಿಯಲಿ ಜಟ್‌ವುತಿರ್ದುದು (ತೊರರಾ. ೧-೯-೪೩): 
ಜಾಳಿಸುವ ರಕ್ತ ಪ್ರವಾಹದೊಳ್‌ ಕೌರವನೃಪಾಲ-ಭೂಶಯನಮಂ ತಾಳಿರಲ್‌ 
(ತುರಂಗ. ೭೬-೧. ೩. ಅಲುಗಂ ; ಕಂಪಿಸು; ನಡುಗು: ತೋಳ 
ತೊವಲುಗಳೇಳ್ದು ನೀಳದಿಂ ಜೋಲುತಿರೆ ಜಾಳಿಸುತ ಕಾಲುಡುಗಿ 
ಕೊೋಲೂಚಿ? ನಿಲ್ಲುತಿರೆ (ಏ6ಂಡೋರೆ. ಹ. ೩೦೩-೧೬). ೪. ಸೇರು ; ಕೂಡು; 
ಬೆರೆ: ತುಂಬಿಗಳ ನುಣ್ಣ ರದೊಡನೆ ಜಾ[ಪಾಕಾಂ. ಜೋ]೪ಸಿ ಮಾಣದಾಣತಿ 
ಗೊಡುವ ಗಾಯಕರ (ಮಲುರ. ೧೦೬-೨೦): ಜೌಂ[ಪಾಕಾಂ. ಬಾ)ಳಿಸಿದು 
ದಪಕೀರ್ತಿಯಕಟಾ ವಿಟಾಳಿಸಿತು ಯದುವಂಶವೆನೆ (ಕುವ್ಕಾಅ. ೧೯-೪೦). 
೫, ಬೀಸು; ಜಳೆಪಿಸು: ತೋಳಡವಿಯೊಳು ಪೊಕ್ಕು ಕೊಡಲಿಯ 
ಜಾಳಿಸಿಯೆ ತಜಿೌದೊಟ್ಟೆ ಸಮಿಧೆಯ ಮಾಳಿಗೆಯ ಮಾಡಿದನು (ಕು ವ್ಯಾ ಆ. 
ಓರಿಇ. ೨೬-೩೨). ೬. ಅಟ್ಟು; ಕಳುಹಿಸಂ: ತಡೆದ. ರಕ್ಕಸ ತಳವಜರ 
ಜವನೆಡೆಗೆ ಜಾಳಿಸುತಾಳುವೇರಿಯ ತಡಿವಿಡಿದು ಶೋಧಿಸಿದನಲ್ಲಿ ಸದನ 
ಸಂಕುಲವ (ತೊರರಾ. 8-೨-೧೭). ಹ. ನೀಗು; ಹೋಗಲಾಡಿಸು ; 
ಕಳೆ; ನಿವಾರಿಸು: ಅಸುವಿದ್ದೇನಿದ್ದೇನು ಫಲವೆಂದುಸುರಲಾ ಜಾಬಾಲಿ 
ಮುನಿ ಜಾಳಿಸಿದನಂತಸ್ತಾಪವನು ಬಳಿಕಾ ನೃಪಾಲಕನ (ತೊರೆರಾ. 8-೨-೬); ಆ 
ಸೈಂಧವನ ನಾಳೆ ಕೊಲ್ಲದೊಡುರಿಗೆಂಡದೊಳಗೆ ಬಿಳ್ಲು ಜಾಳಿಸುವೆನು 
ದೇಹವನು (ನೇಮಿಸಂ, ೨೮-೧೮). ೮, ಇಳಿ; ಕುಗ್ಗು : ನಸ್ಮವಿಸಾಯಲ್‌ 
ಜಾಳಿಸುಗುಂ ಸರ್ಪವಿಷಂ (ಐಮದ. ೭.೧೭). ೯. ನಿಂದಿಸು; `ಬಯ್ಯು : 
ಮಲುಗಿದನು ಮನದೊಳಗೆ ವಿಧಿಯನು ಜಚಿಕಿದು ಜಾಳಿಸಿ[ಪಾಕಾಂ. ಧ್ಯಾನಿಸಿ] 
ಯಕ ಕಟ್ಟಾಸರು ಮಹಾರಾಜರಿಗೆ ಬಂದುದೆ ಶಿವಶಿವಾಯೆಂದ (ತೊೊರರಾ. 
೪-೨-8). ೧೦. ಜೋಡಿಸು ; ಕೂಡಿಸು; ಸೇರಿಸಂ: ಜಾ[ಪಾಕಾಂ. ಚಾ) 
೪ಸಿದ ಹದವಿಲ್ಲುಗಳ ಬಡಿಕೋಲುಗಳೆ ಸಂಕಲೆಯ ನಾಯ್ಗಳ (ಕುವ್ಯಾಅ. 
8-೩೩); ಅಖಿಳ ವೇದಮಂ ಜಾಳಿಸಿಯೆ ಕದ್ದು ಪೊಕ್ಕಂಬುಧಿಯೆೊಳ್‌ 
(ಅಶಿಳಿಂ. ೭-೧). [ “ಚಟಾಲಿಸು) 

ಜಾಳಿಸ್ಕು "ಜಾಲಿಸು' ನೋ. 

ಚಾಳ್ಕು (ನಾ). ೧. ಹುರುಳಿಲ್ಲದಂದು ; ಪೊಳ್ಳಾದುದು ; ನಿಸ್ಸತ್ತ್ವ 
ವಾದುದು: * ಜಾಳೆನೆ ಪೊಳ್ಳೆನೆ ತಾಂ ನಿಪ್ಪ)ಯೋಜನಾರ್ಥಮದಕ್ಕುಂ ” 
(ಛಾರನಿ. ಶ್ರೀರಾಮನಾಳೀಕ ವೇಗದಿಂ.. ಪೋಪೆನಗೆ ಜಳರಾಸಿ 
ಜಾಳೆನಿಸದಿದಿರಾಗಲೆನಿತುಂಟು (ವೆಂಗರಾ. ೩-೧-೧೮). ವಿ. (ಆಲಂ) 
ಕೈಲಾಗದವ; ಹೇಡಿ ; ನಿಷ್ಟ ೨ಯೋಜಕ : ಜಾಳ ಜಆಳದು ಜಡಾತ್ಮರಿಗೆ 
ಜಂಘಾಳತನವನು ಮೆಜಕಿದು (ಕುವ್ಮಾಕ. ೧೬-೨೧); ಕಾಳಗಕೆ ಮೈದೋಲ 
ಬಾರದೆ ಭೀಮಫಲುಗುಣರು' ಜಾ[ಪಾಕಾ. ಚಟಾ]ಳ ನೂಕಿಸಿ ಹೊತ್ತು 
ಗಳಿವರು ಹೇಳಿ ಫಲವೇನಿನ್ನು (ಕುವ್ಕಾಛೀ.೯-೧೬); ಜಾಳುಗಳೊಳಗುಗಾಣಿಸು 
ವುದಲ್ಲದೆ ತತ್ವಶೀಲನೊಳಗ ಕಾಣ್ಬರಾರು (ಭರಣ. ೩-೦೦೩). 

ಜಾಳಾಗು - ದೃಢಭಾವವಿಲ್ಲದವನಾಗು ; ಯಾವ ಕಾರ್ಯಕ್ಕೂ 

ಬಾರದವನಾಗು : ಇಹದಲ್ಲಿ ಪರದಲ್ಲಿ ಪರಿಣಾವಿಗಳಗಲಿ ಇಂತಿವಕ್ಕೆ 
ದೂರವಾಗಿ ಬಾಳುಗೆಟ್ಟೆ ಬೀಳಾದೆ ಜಾಳಾದೆ (ಮೋಳಿಮಾ, ೯೬-೩೭೯). 
ಜಾಳುಬೋಳು ಎ ಬೆಲೆಯಿಲ್ಲದ ವ್ಯಕ್ತಿ : (8). [ ಜಳ್ಳು) 

ಜಾಳು (ನಾ). ನೆಯ್ಗೆಯಲ್ಲಿ ಎಳೆಗಳು ಒಂದಕ್ಕೊಂದು ದೂರವಾಗಿರು 
ವುದು ; ಒತ್ತೊತ್ತಾಗಿ ಇಲ್ಲದಿರುವುದಂ: ಜಾಳಾಗಿ ನೆಯ್ದ ಬಟ್ಟೆಗಳು 
ಹೆಚ್ಚುದಿನ ಬಾಳಿಕೆ ಬರುವುದಿಲ್ಲ (ಗೃಹವಿ. ೭೯): ಆ ಪಾಣಿಪಂಚೆ ಎಷು 
ಜಾಳಾಗಿತ್ತೆಂದರೆ (ಮಲಿಮ. ೪೮). 


೩೭); 


೩೦೫೨ 


`ಜಾಳ್ಗುಡಿ 


ಜಾಳುಜಾಳು (ದ್ವಿರಂಕ್ತಿ) : ಅಂಥ ಸಂದರ್ಭದಲ್ಲಿ ಅವನ ನುಡಿಮಗ್ಗ 

ಜಾಳುಜಾಳಾಗಿ ಕಾಣುತ್ತದೆ (ನಂಜುಂಡ. ೧೦೭). [ ಜಾಲ] 

ಜಾಳುಗೊಳಿಸು (ಕ್ರಿ). ಹೀನಗೊಳಿಸಂ :: ಹಾಳುಮಾಡು : ಖೂಳ 
ಮಾತಾಕೃತ್ಯ ಕುಲದ ಸಚ್ಚರಿತೆಯಂ ಜಾಳುಗೊಳಿಸಿದುದು. (ವೆಂ ಕಾರಾ. 
೨-೨೭-೧). [ಜಾಳು * ಕೊಳ್ಳ, + - ಇಸ್ಕು) 

ಜಾಳುಜೀವ (ನಾ). ಉಪಯೋಗವಿಲ್ಲದ ಪ್ರಾಣಿ ; ಯಾವ ಪುರುಷಾರ್ಥ 
ವನ್ನೂ ಸಾಧಿಸಲಾಗದವನು ; ಬಣಗು ವಂನುಷ್ಯ: ಕೇಳಿದೈ ಶ್ರುತಿ 
ವಾಕ್ಕವಾದುದ ಜಾಳುಜೀವರು ಹಲರು ಹರಿಯಲಿ ಕೀಳುಗಳು ಬ್ರಹ್ಮಾದಿ 
ದೇವಪರೆಂಬ ಶ್ರುತಿಕೋಟೆ (ಸಂಥಪ. ೪-೭೩). [ ಜಾಳು; + ಜೀವ) 

ಜಾಳುದಕ (ನಾ). ಸೋಸಿದ ನೀರು (2): ನೀಳಮಾಗುತ್ತರಿಸಿ ಶವಣಿಸುತ 

" ಪಚನಿಸುತ ಜಾಳುದಕಮಂ ತೆಗೆದು ಗುಡಮನಿಡುತಲಣಿದು ಮೇಳವಿಸಿ 
ತಿಲಕುಟಜಗಂಧಕೃಚ್ಛವಣವಣ ಜವಾಳುಕಮರೀಚರಜವ ಬಾಳುಕದೆೊಡನೆ 
ತಳಿದು ಹದವಡವುದನುಗೈದು (ಅಿಂಗೆಪು. ೮-೩೭). 

[ ಆಜುಳಿಸ್ಕು + ಉದಕ್ಕ 

ಜಾಳುದೈವ (ನಾ). ಕ್ಷಂದ್ರದೇವತೆ: ಜಾಳುದೈವದ ಪಾಳೆಯವನು ಸದೆಬಡಿದು 

ಕಾಲನ ಪುರಕೀಡಾಡಿದ ಜ್ಯಾಲಾಮಾಲಿನಿಗಾನೆಅಗುವೆನು (ಅಂಜಡ. ೧-೩೯). 
[ ಜಾಳು; + ದೈವ] 

ಜಾಳುನುಡಿ, ಜಾಳ್ನುಡಿ (ನಾ). ೧. ಪೊಳ್ಳುಮಾತು ; ಕೆಲಸಕ್ಕೆ ಬಾರದ 
ಮಾತು ; 'ವ್ಯರ್ಥಾಲಾಪ : ಬಿಡು ಜಾಳುನುಡಿಗಳ ಜವಳಿವಾತನೆನುತ್ತ 
`ನರನೆಚ್ಚ (ಕುವ್ಯಾಕ. ೨೨-೨೪). ೨. ಸುಳ್ಳು: ನಾಳೆ ನಾಳಿದ್ದು ಬರುತ್ತಾರೆಂದು 
ಜಾಳುನುಡಿಗಳಿಂದ ಸಾರಿ ಸಾರಿ ವ್ಯರ್ಥವಾಗುವುದು ಸರಿಯಲ್ಲ (ಕಾಲಸಂ. 
೦೩ ಪ್ರಸ್ತಾವನೆ): ಜಾಳ್ನಡಿ: ೧.' ಮನಬಂದಂತೆ ಬೋಧ ಜಾಳ್ನುಡಿಗಳಿಂದ 
ಖಲರಾಡುತಮಿರ್ದರ* (ವೆಂಣಾರಾ. 9-06-56). [ಜಾಳು + ನುಡ್ಕಿ) 

ಜಾಳುಮನುಜ (ನಾ). ಕ್ಷುದ್ರ ಮನುಷ್ಯ; ಕೈಲಾಗದವನು : ಗಾಳಿ 
ಬೀಸುವ ವೇಳೆಯಲ್ಲಿ ತೂರಿಕೊಳ್ಳಿರೋ ಬೇಗ ಬೇಗ . . . ಜಾಳ (ಳು 
ಮನುಜರಿರಂ (ಅಖಂಡೇ. ೬೪-೨೨). [ಜಾಳು ೬ ಮನುಜ) 

ಜಾಳುಮಾತು (ವಾ).ಆಜಾಳುನಂಡಿ ೧: ಕೂಳು ಪ್ರಸಾದವೆಂದು ನುಡಿವ 
ಜಾಳುಮಾತ ಕೇಳಿ ಕೂಳಿಂಗೆ ಆಳಾಗಿ (ಅದವ, ೨೪-೭೦) : ಹಾಳುಗುಡಿಯಲಿ 
ಕುಳಿತು ಜಾಳುಮಾತುಗಳಾಡಿ ಮೇಳಗಳ ಬಿಡದ ಶಿವಯೋಗಿ ಶಿವನಾಗಿ 
ಬಾಳುವನೆ (ಸರ್ವಜ್ಮ. 856೬). [ ಜಾಳ್ಕು ೬ ಮಾತ್ತು] 

ಜಾಳುವಲೆ (ನಾ). ಒಂದಂ ಬಗೆಯ ಬಲೆ : ಕಾಲಸುಭಟರು ದೋಣಿ 
ದಲೆಗಳ 'ತೋಳ ಖಂಡಿಯ ಜಾಳುವಲೆಗಳವೋಲಿಯೇರಿನ ದೋರಿವಲೆ 
ಗಳಲೈದೆ ಕೂಡಿದರು (ಸಂಭಪ. ೮-00೩). [ ಜಾಳ್ಯು * ಬಲೈ) 

ಜಾಳುವೆಣ್‌ (ನಾ). ದಂರ್ಬಲಳಾದ ಹೆಂಗಸು; ಕೈಲಾಗದ ಹೆಣ್ಣು: 
ಜಾಳುವೆಣ್ಣುಗಳುಪವಾಸವ ಮಾಡಿದರೇಳಲಾಆರು (ಭರತ. ೧೮-೧೩೫). 

[ ಜಾಳ್ಕು + ಪೆಣ್‌] 

ಜಾಳೆ "ಜಾಲ್ಲೆ' ನೋ. 

ಜಾಳೆದೆ (ನಾ): ಪೊಳ್ಳಾದ ಹೃದಯ; ಹೇಡಿ ಮನಸ್ಸು: ಜಾಳೆದೆ 
[ಪಾ೫ಾ೨ಂ.`ಲೆ] ಧೈರ್ಯದಲಿ ಸರ್ಪನ ಹೇಳಿಗೆಯ ಶಾಂತಿಯಲಿ . . . ಖಳ 
ತನ್ನೋಲಗಕೆ ನಡೆತಂದು ಮಂತ್ರಿಪ್ರಕರಕಿಂತೆಂದ (ಅಕ್ರೂಡ. ೭-೮). 

[ ಜಾಳು; ೬ ಎದೆ ( ಆಎರ್ದೆ) 

ಜಾಳೈಸು 'ಜಾಲಿಸು' ನೋ. 

ಜಾಳ್ಕ (ನಾ). (?) : ಮಾಯಮಂ ಪರಿದೊಡನೆ ಶಿಖರಾಗ್ರದಲ್ಲಿರ್ಪ 
ಪೀಯೂಷ ಫೇನಮಂ ಜಿಹ್ವಾಗ್ರದಲ್ಲುಣಬೇಕವಂ ನೆರೆ ಜಾಳ್ಕನು (ಪರಶು. 
೯-೩೫). [?) 

ಜಾಳ್ನುಡಿ "ಜಾಳುನುಡಿ' ನೋ. 


ಜಾಅಕಗು 


ಜಾಆಇಗು (ಕ್ರಿ). ತಪ್ಪಿಹೋಗಂ ; ಇಲ್ಲದಂತಾಗು ; ನಷ್ಟವಾಗಂ : 
ಜಯಸಮರ ಜಾಅಇಯ್ತು ತೆಗೆ ಪಾಳಯಕೆ ಮರಳಿಚು ರಥವನು 
(ಕುವ್ಕಾಕ. ೧೪-೫). [ಜಿಜ್ಯು + ಆಗ್ಳು) 

ಜಾಟೀಸು, ಜಾರಿಸು (ಕ್ರಿ). ೧. ಹೋಗುವಂತೆ ಮಾಡು; ಕಳೆದುಬಿಡು: 
ಜವ್ವನಮಂ ಜಾಟ್‌ಸಿ ಸುಖಮಂ ಸೂಟ್‌ಗಳೆದು (ನಂಬಿರೆ. ೧೬-೨೮). 
೨. ಬಿಟ್ಟುಕೊಡು; ಹೋಗಗೊಡು; ಸೋಲು: ತೋ 
ನುಡಿದರೆ ಭೀಷ್ಮದ್ರೋಣರು ಜಾಟ್‌ಸಿದ ರಣವೆಮಗೆ ಸದರವೆ 
ದೂಜುವವರಾವಲ್ಲವೆಂದನು ಭಾನುಸುತ ನಗುತ 
೩. ಎಸೆ; ಬಿಸುಡು: ಪಾಳೆಯವ ಸೂಟ್‌ಯನಾಡಿ ಗೂಡಾರಗಳನು 
ಕಿತ್ತು ಜಾಟ್‌ಸಿದರು ದೆಸೆದೆಸೆಗೆ (ಕಂನವಿ, ೧೭-೮೦). ೪. ಸರಿಸಂ; 
ಕದಲಿಸು ; ಓಸರಿಸು : ಹೇಳಿಗೆಯ ಮುಚ್ಚುಳ ಜಾಟ್‌ಸಿದ ಫಣಿಯಂತೆ 
ಭುಲ್ಲವಿಸಿತ್ತು ಕುರುಸೇನೆ (ಕುವ್ಯಾಕ. ೨೩-೩೮) : ಮಣಿದು ಮಲಗಿದಳೆವಳು 
ಮಗ್ಗುಲ ಸೆಜಗ ಮೆಲ್ಲನೆ ಜಾಆ*ಸುತಲಾಗರಸ ವಸನವ ಕೊಂಡು 
ಮಲಗಿದ ಸತಿಯನೀಕ್ಷಿಸುತ ಮಜುಗಿದನು (ನಳಡ. ೩-೧೭) : ಸುರತಾಂತದ 
ಶ್ರಮವಳಿವೊಡೆ ಮೈದಿಲ ಸೆಜಿಗ ಜಾಲ್‌ಸಲಂಗನೆಯ ಮಿಟುಗುವ ಬಡ 
ಬಾಸೆಯೊಪ್ಪಿತು ಮುಖಚಂದ್ರಗುರವಣಿಸುವ ರಾಹುವೆನಲು (ಕಂನವಿ. 
೬-೧೨೪). "೫. ಹಿಮ್ಮೆಟ್ಟಿಸು ; ಹಿಂದಕ್ಕೆ ತಳ್ಳ : 'ಹಿಮದಿಂದೆ ತಣ್ಣಸಂ 
ಬಡೆದಿರ್ದ ಮಾಗಿಯಂ ಕ್ರಮದಿಂದೆ ಜಾಜಕಿಸಿ ವಸಂತರ್ತು ತಲೆದೋರ್ಪ 
ಸಮಯದವೊಲು (ಕೈಮಿಥಾ. ೩೦-೧೬). ಜಾರಿಸು: ೧. ಪ್ರೀತಿಕರ ನುಡಿಗಳು 
ಬೀರಿ ಜಾರಿಸಿದನತ್ಕಾತುರದ ದುಃಖಮಂ (ವೆಂಕಾರಾ. ೨-೨೨-೩೭), ೪. 
ಕುಕ್ಕೆಗಳನ್ನು ಒಂದಾದಮೇಲೆ ಒಂದನ್ನು ಹೆಗಲ ಮೇಲಕ್ಕೆ :ಜಾರಿಸಿ 
ಕೊಳ್ಳುತ್ತಿದ್ದೆ(ಕಂಗಾಳ್ಕೆ.60). ೬. (ಆಲಂ) ಲಪಟಾಯಿಂಸು; ಅಪಹರಿಸು: 
ಮನೆಯಜನರೆಲ್ಲ ಬೇರೆ ಬೇರೆ ಕಾಮಗಾರಿಕೆಯಲ್ಲಿ ಮಗ್ನರಾಗಿದ್ದಾಗ . . . 
ಒಂದು ರೂಪಾಯಿ ಜಾರಿಸಿಯೇ ಬಿಟ್ಟಿದ್ದನು (ಕೆಲಳ. ೨೪). 

[ ಜಾಜ್ಕು + - ಇಸ್ಕು] 

ಜಾಜ್ಕು, ಜಾರಂ (ಕ್ರಿ). ೧. ಜಗುಳು ; ನುಣುಚಿಕೊಳ್ಳು ; ಕಳಚಿ 
ಕೊಳ್ಳು ; ತಪ್ಪಿಸಿಕೊಳ್ಳು : “ ಪೈಸರಿಸಿತೆನಲ್ಕೆ ಜಾಲ್‌ತೆಂದಲ್‌ಗೆ” 
(ಛಾರನಿ, ೩89); “ ಜಗುಳಿತೆನಲ್‌ ನುಣ್ಣಿತೆನಲು ಜಾಟ್‌ದುದದು ತಾಂ” 
(ಕವಿಕ6. 34೬); ತನ್ನ ಭೀಕರ ಗದಾಘಾತದೊಳಂ ಜಾಜ್‌ ಪಟ್‌ವಟ್‌ದು 
ತೂಜುಪಾಲಾದ ... ತುರಂಗಮಂಗಳಡಿಯೊಳಡಂಗಿದನೆ ಗೆತ್ತು 
(ಗದಾಯು. ೬-೨೮ ವು: ಪರೆಬಲಕೆ ಜಾಜುವ ಜಯಸಿರಿಯ ಮುಂದೆಲೆಯ 
ಹಿಡಿಹಿಡಿಯೆನುತ ಹೆಕ್ಕಳಿಸಿದನು ಕುರುರಾಯ (ಕುವ್ಯಾಶ. ೨-೩೦) ; ಜಾಜ್‌ತು 
ಜಾಣ್ಮೆ ಬಿಂಕಮರೆಗೊಂಕಿತು (ಜಕವಿ. ೬-೨೦೪). ೨. ಹೆಜ್ಜೆಯ ಹಿಡಿತ 
ತಪ್ಪು : ಬಾವಿಯ ಸೋಪಾನಮನಡರುತ್ತುಂ ಜಾಆುವಂದು (ಜಾವೂಪು. 
೩. ಮೇಲಿನಿಂದ ಕೆಳಗೆ ಸರಿ: ಜಿನಬಸದಿಗಳನೇಟ್‌ 
ಯಲ್ಲಿಂದಿಳಿಯ ಜಾಜುತೆ (ಬಸಪು. 8೨-೦೩) ;: ಕೈಪಟ್‌ಗುಟ್ಟುವಂಡಲೆಗೆ 
ತೇಲ್ಹು ಮೇಲುದು ಜಾಟ್‌ (ಕೃಮಿಳಾ. ೩-೭). ೪. ತಪ್ಪು ; ಹಾಳಾಗು: 
ನುಡಿದ' ನುಡಿ ಜಾಜಿ*ದಡೆ ಮನಕ್ಕೆ ಮನ ನಾಚಬೇಕು: (ಬಸವ. ೬೬೭). 


(ಕುವ್ಮಾಕ. ೦-೨೪). 


20-3೪). 


೫. ಕಳ್ಳ ಹೆಜ್ಜೆಯಲ್ಲಿ ಹೋಗು; ಕದ್ದುಹೋಗು: ಜಾಆಕ ನಿಜ್‌ ಜಾಟ್‌ 


ಸೋರ್ಮುಡಿ ಜಾಜ್‌ ಬೆಮರ್ಜಾಆ್‌ ಮೇಲುದಂ ಮುಡಿದಲರ್ಗಳ್‌ 
ಜಾಟಿ*' ಮುದಂ ಜಾಜಿ ಮದಂ ಜಾಜ್‌ ಪದಂಜಾಟ್‌ ಜಾರೆ ಜಾಲ್‌ದ 
ಳೊರ್ವಳ್‌ (ರಾಜಕೇ. ೦೨-೯). ೬. ಹಿಮ್ಮೆಟ್ಟು ; ಹಿಜರಿ :: ಸರಳಿಂಗೆ 
ತಮ್ಮನ ನೀಡಿ ತೋಟ್‌ಸಿ ಜಾಜುತದೆಯಣ್ಣಂದಿರಾದವರು (ಕುವ್ಕಾಳ. 
೨೪-೦೮); ಜಾಜತು ಮಹದಾದಿ ಶೀತ ಬೇಸಗೆ ಮೆಯ್ದೋಜ*ತು 
(ಮೋಹಕ. ೪-೪೮). ೭. ಮಾರು: ಜಾಜಕಿದೆನೆ ದಿನದಿನಕೆ ನಿಯಮಾಚಾರ 
ಭಾಷೆಗಳ (ಬಸಪು. ೪೪-೧6). ಜಾರು: ೧. ಹೊ.ರ ಬರುವಳು 


೩೦೫೩ 


90 


80 


40 


ಜಾಟುಂಗಲ್‌ 


ಶಿವನೆಡದಿಂ ಜಾರಿ ಜಗನ್ಮಾತೆ ರುದ್ರಜಾಯೆ ಗೌರಿ (ಗಣೇಶ. ೦೬-೪೨೦) : 
ಜವಾನನ ಮುಖಾಂತರ ನನಗೆ ತಿಳುಹಿ ಜಾರಿ, ಬಿಟ್ಟಿದ್ದಳು (ಮಧುನ. ೪೮): 
ಏಳೇಳು ರಾಜಕುವರ, ಶುಭಗಳಿಗೆ ಜಾರುತಿದೆ (ಸ್ಪರರ್ಶಿ. ೪). ೩. ಮಕ್ಕಳು 
ಜಾರುಬಂಡೆಯ ಮೇಲಿಂದ ಜಾರುತ್ತಿದ್ದಾರೆ (ರಂ). ೪ಉ. ಜೀವನದಲ್ಲಿ 
ಒಮ್ಮೆ ಜಾರಿಬಿಟ್ಟರೆ ಎಚ್ಚತ್ತುಕೊಳ್ಳುವುದು ಕಠಿನ (ರೂಂ). 
ಜಾರಿಕೊಳ್ಳು ಎ ತಪ್ಪಿಸಿಕೊಳ್ಳು ; ಪಾರಾಗು : ಹಿಂದಕ್ಕೆ ಮುನಿಗಳ 
ಕೋಪ ಶಾಪಗಳಿಂದ ಅನೇಕರು ಅಳಿದುಳಿದು ಬನ್ನಬಟ್ಟಿದ್ದಾರೆ ; ನಾನೊಲ್ಲೆ 
ಎಂದು ಅಗ್ನಿ ಜಾರಿಕೊಂಡ (ಬಿದುರಿ. ೩೨). ಜಾಜಗೆಡಹುಎಜಾರಿಬೀಳಂವಂತೆ 
ಮಾಡು ; ಉರುಳಿಸು : ಏಜುವುದು ನಿಮ್ಮವರ ಬಲವದ ಜಾಲಗೆಡಹು 
ವರವರು (ತೊರರಾ. ೬-೦೦-೧೧). ಜೌಆಬೀಳು, ಜಾರಿಬೀಳು ಎ ಕಾಲುತಬ್ಬ 
ಕೆಳಗೆ ಬೀಳು; ಪತನಹೊಂದು; ಭ್ರಷ್ಟನಾಗು: ಸೌರಾಷ್ಟ್ರ ಸೋಮೇಶ್ವರ 
ಲಿಂಗವ ಹಿಡಿದು ನಿಲಲಜ್‌ಯದೇಟ್‌ದವರು ಜಾ ಟ್‌ಬಿದ್ದು. ಸೂಟ್‌ 
ಹೋದರು ಕಾಲಂಗೆ (ಆದವ, ೨೭೨೭೬): ಗವಯ ಗತಿಗೆಟ್ಟ ಜಾಜ್‌ ಬಿದ್ದನು 
ಪನಸ (*ೌಶಿರಾ. ೩೫-೦೭); ಜಾರಿ ಬಿದ್ದು ಉಣ್ಣೆಯಂಥ ನೆಲ ಅಂದ (ಗಾಲಿ). 
ಜಾಣ್‌ವರಿ ಎ ಜಾರುವಂತೆ ಓಡಂ : ಪರಿವಾತಂ ವಾಪೀಸೋಪಾನ 
ಮನಡರುತ್ತುಂ ಜಾಜಕವರಿದು ಕೆಡೆದು (ಆದಿಪು. ೨-೦೪ ವ). 
[ ದೇ.॥ ತಮಿ. ಚಾಟಿ; ಮಲ. ಚಾರು; ತುಳು. ಜಾರು; ತೆಲು. ಜಾಲಿ ] 


ಜಾಜ್ಯು, ಜಾರ್ಯು (ನಾ). ೧. ಜಾರುವಿಕೆ ; ಸರಿಯಂವಿಕೆ ; ತಪ್ಪುವಿಕೆ: 


ಆಟುಂ ಗುಣಂಗಳಿಂದಂ ಜಾಟ್‌ಲ್ಲದೆ ಸಂದ ತುಬ್‌ಲಸೆಂದರ್‌ (ನೇವಿ. 
90-006): ಹೇಳಿರೇ ಭೀಷ್ಮಾದಿ ಹಿರಿಯರು ಮೇಲುದಾಯವ ಬಲ್ಲವರು 
ಹೆಚ್ಚಾಳುತನದಲಿ ಹಿಗ್ಗಿ ಕಂಡಿರೆ ಜಯದ ಜಾಜುಗಳ (ಕುವ್ಶಾಶ. ೦-೦). 
ಪಿ. ಇಳಿಜಾರಾದ ಪ್ರದೇಶ ; ನುಣುಚಿ ಬೀಳುವ ಜಾಗ: ಪಾಜುವ 
ಪಕ್ಕಿಗೆ ಸಂಚರವಖಂ ಜಾಟಶನೆೊಳೆ ನೆರೆವರ್ಪಲರುಂ . . ,ಪಾಟುಗಳಂ ಮಿಗೆ 
ನಂಬುವದೆ (ಮದತಿ, ೧೦-೭೧); ಬಲೆದೊಡಕುಗಳು ಕರ್ಮಮಾರ್ಗಂಗಳ 
ಮೊಳೆಗಳುಗ್ರಂಗಳಾಶಾವಳಯಿತಂಗಳು ಜಾಜುಗಳು ಬೀಟುಗಳು ರವಣೆ 
ಗಳು (ಬಸಪು. 90-8೭). ೩.. ಹಿಮ್ಮೆಟ್ಟುವ. ಗರಿಣವುಳ್ಳದಂ : 
ಅಪಸರಣವುಳ್ಳುದಂ : ಪಾಜುವ ಪಾಯುಂಬಳಿ ಕೊಳೆ ಜೀಟ್‌ಟ್ವಂಬರಕೆ 
ತಲೆ ಸಿಡಿಲ್ದೊಡಮಾ ಕಾಯ್ದ್ಬಾಜದೆ. ಹೆರಣಂಗೆಯ್ದುವು ಜಾಜಲ್ಲದೆ 
ಜೋದರಟ್ಟೆಗಳ್‌ ಕೆಲವಾಗಳ್‌ (ಶಂಪಥಾ. ೦೦-೯8). ೪. ಮಾಯೆ: 
ಕಪಟ : ಮಾಟಾಂತ ದಾನವರ್ಕಳ ಜಾಟ್‌ಂದರ್ವಿಸುವ ಬಳಮನೊರ್ವನೆ 
ರಣದೆಎಳ್‌ ಪಾಚಕಿಸಿದಂ ವಿದ್ಯಗಳಿಂ (ನೇಮಿಪು. ೦೨-೨೪). ೫. ಸಂಶಯ : 
ಸಂದೇಹ: ಕುಲಿಶಂ . . . ಮತ್ತ್ಯಮೆಂದಿಂತಿವು ತಳೆದೊಳ್‌ ಪಾದದೊಳ* 
ತೋಆ್‌ ಜಾಟ್‌ೀಂ ... ಪುಣ್ಯಾವಹಂ ತಾನೆನಿಕ್ಕುಂ (ಲೋಕೋಪ. 
೧೦-೦೪); ನೀಟಿಕಿಯರ ಮನಮನೆಜಗಿಸೆ ಜಾಜಕೀಂ ಜವ್ವನದಿನಮರನೆಸೆದಂ 
ನಿಸದಂ (ಪಾರ್ಶ್ಶಪು. 8-೦೦೨): ಜಾಜಾಲ್ಲದೆ ಕೇಳ್‌ (ಆಟ್ಕಮ. ೪-೨೦). 
ಜಿಂರ್ಕು: ೨. "ಇಳಿಜಾರಂ' ಪರಾ. ([ ಆಜಾಜ್ಕು 


ಜಾಟುಂಗಲ್‌, ಜಾರುಗಲ್ಲು, ಜಾಟುಕಲ್‌, ಜಾಟಿಗಲ್ಲು (ನಾ). ೧. 


ಜಾರಂವ ಕಲ್ಲು ; (ಪಾಚಿ ಕಟ್ಟಿರುವ) ನುಣುಪಾದ ಕಲ್ಲು. ೨. ಇಳಿ 
ಜಾರಾದ ಕಲ್ಲು; 'ಜಾರುಗುಪೆ ಯಂತಿರುವ ಕಲ್ಲು: ಸಂದಣಿಸಿ ಬರ್ಪ 
ಸೊರ್ಕಾನೆಗಳ ಕಾಲ್ವೊಟಲಕಿಗೆ ನೆಲನೊಂದೆಸೆಗೊಲೆದು ಜಾಟುಂಗಲ್ಲಂತೆ 
ತೋಟಕಿಯುಂ (ಕಬ್ಬಿಕಾ. ೨660. ಜಾರುಗಲ್ಲಿ: ೧. ಕೆರೆಯ ಕೋಡಿಯ 
ಜಾರುಗಲ್ಲಿನ ಮೇಲೆ ಜಾರಿಬಿದ್ದನು(6ೂ9). ಜಾಜಿಕಲ್‌: ೧. ಜಾಯುಕಲ್ಪರಿ 
ವಂತಾಸೆಯ ಪೈಸರಂ. ಮೆಆ್‌ವ ಚೆಲ್ವಂ ದೇವ ನೀವೇಆ್‌ ನೋಡಿರೆ 
ಚಿತ್ತಂಬಡೆದಪ್ಪು ವೆಂದು ಮೆಆ್‌ದರ್‌ ವಾಹಂಗಳೆಂ ವಾಹಕರ" (ಅನಂಪು. 
೨-೩೦). ಜಾಜಿಗಲ್ಲು: ೧. ಹುಲ್ಲುಗಳ್‌ ಬೆಳೆದಾಗ ದಾರಿಬಿಡದೆ 
ಜಾಟುಗಲ್ಲ ಮಲಸಿಕೊಂಡಿಹುವು (ಕಂನವಿ. ೧೮-೩೯). [ಜಾಲ್ಕು ಕಲ್‌) 


ಚಾಟುಕಲ್‌ 


ಜಾಟುಕಲ್‌ "ಜಾಟುಂಗಲ್‌' ನೋ. 

ಚಾಜುಗಲ್ಲು "ಜಾಟುಂಗಲ"' ನೋ. 

ಜಾಜುವಲಿ (ನಾ). ಒಂದು ಬಗೆಯ ಬಲೆ: ಹಾಜುವಲೆ ಜಾ[ಪಾಣಂ. ಬೀ] 
ಟುವಲೆ ಬಡಿಗೆವಲೆ , . . ಮಂದಸಿನವಲೆಯ ಹೊಗಳ ಬೇಡವಡೆ 
ನೆರೆದುದು (ಹಣಳಾ. 8-6). [ಜಾಲ್ಗು+ ಬಲ್ಲೆ] 

ಜಾಜುುವೊಯ್ಲು (ನಾ). ಒಂದು ಬಗೆಯ ಏಟು; ಓರೆಯಾದ ಹೊಡೆತ : 
ಜಾಜುವೊಯ್ಲಡಪೊಯ್ಲು . . . ಉಬ್ಬೇಟುವೊಯ್ಲಿನಲೊದಗಿದರು ಭಟ 
ರಸಮಸಮರದಲಿ (ತೊರರಾ. ೪-೪-3೪). ([ಜಾಟ್ಯು + ಪೊಯ್ಲು ) 

ಜಾಟುವೋಗು (ಕ್ರಿ). ಹಿವ್ಮೊಟ್ಟೂ 2 ಜಾಟ್‌ಬಿದ್ದನು ಪನಸ ದಧಿಮುಖ 
ರೂರುಗೆಡಿಸಿದ ನಳನು ಮುಗ್ಗಿದ ಚಾ£ ಜಾ] ಜುವೋದನು ನೀಲನು 
(ಉೌಶಿರಾ. ೩೫-೦೭). [ ಚಾಟ್ಕು + ಪೋಗ್ಕು ) 

ಜಾಟಾಗೆ ಸಾಟ್‌ಗೆ' ನೋ. 

-ಜಿ (ಪ್ರ). ಗೌರವಾರ್ಥವಾಗಿ ನಾವುವಾಚಕಗಳ ಕೊನೆಯಲ್ಲಿ ಸೇರುವ 
ಪ್ರತ್ಯಯ. "ಅಕ್ಕಾಜಿ', "ಅಣ್ಣಾಜಿ', 'ಜೀಯ' ಪರಾ. 

[ಆ ಪ್ರಾ. ಜಇ./ಸಂ. ಜಯಿನ್‌ ] 

ಜಿಂಕರ (ನಾ). ಒಂದು ಬಗೆಯ ವಾದ್ಯ : ಪೊಯ್ದೆಕ್ಕವದ್ದಳೆಯ ದನಿಯುಂ 
ಊದುವ ಅಂಚೆಯ ರಷವುಂ ಬಾಜ್‌ಪ ಜಿಂಕರಮುಂ ರವಳಿಯಂ 
ನೆರಪೆ (ಅರ್ಧನೇ, ೮-೭೩ ವ), [7] 

ಜಿಂಕರಿಸು "ಜೀಂಕರಿಸು' ನೋ. 

ಜಿಂಕು (ನಾ). ಒಂದು ಅನುಕರಣ ಶಬ್ದ : ಪೆಣ್ಮುಂಬಿಯ ಜಿಂಕು ತುಂಬಿ 
ಗಟಿಪಂ ಕೈಸಾರ್ಕೆ ಕೈವರ್ಪ ಚೆಲ್ವನೆ ಪೋಲ್ತಿರ್ದುವು ನಂದನಾವಳಿಗಳೊಳ್‌ 
ಮಾಕಂದಮಾ ಕಂದನೆಂ (ಸೂಕ್ಮಿಸುಃ ೧೦-೨೬). 

ಜಿಂಕುವರಿ (ಕ್ರಿ). (ನೊಣಗಳು ಮುತ್ತಿ) ರೋಂಕಾರಮಾಡು ; ಮೊರೆ: 
ಪೊಲೆ. ಮಸಗಿ ಜಿಂಕುವರಿವಂ[ಪಾಠಕಾಂ. ದಿಕ್ಕುವರೆಗಂ]ತಲಸದೆ . ಭಾರತ 
ಮನೆಯ್ದೆ ಕಿಡೆಪೇಟ್ದುದಜಿೌಂ ಪೊಲೆಯರ ಬಸಿಆಸೊಳ್ಳಂದಮ್ಮಳಿನಾತ್ಮಂ 
ವ್ಯಾಸನೆಂಬರ್‌ (ಸಮಪ. ೦೦-೧೭೮). - [ ಜಿಂಕು + ಪರಿ) 

ಜಿಂಕೆ (ನಾ). ಚಿಗರೆ ; ಎರಳೆ ; ಹರಿಣ : ಉಬ್ಬನೇರ್ದುದೆ ಜಿಂಕೆ? ಕೂಡೆ 
ಏರಿದನದಂ (ಶ್ರೀರಾಮಾ. ೨೩೫-೨೦೬). 

[ದೇ.॥ ತುಳು. ಜಿಂಕೆ; ತೆಲು. ಜಿಂಕ ) 

ಜಿಂಗಿ, (ನಾ). ಮಂಜಿಷ್ಠೆಯೆಂಬ ಗಿಡ ಮತ್ತು ಅದರಿಂದ ತಯಾರಿಸುವ 
ಒಂದು ಬಗೆಯ ಔಷಧ: “ ಮಂಜಿಷ್ಮಾ ವಿಕಸಾಖ್ಯಂ ತಾಂ ಜಿಂಗಿ” 
(ವಸ್ತುಕೋ. ೩೬-೨೩). [ಸಂ. ಜಂಗೀ) 

ಜಿಂಗ್ಕಿ (ನಾ). (ಉಕ) ಮಾದಕದ್ರವ್ಯದ ಸೇವನೆಯಿಂದುಂಟಾಗುವ 
ಮೈಮರೆವು,-ಮಾದಕತೆ. [ *-ಮರಾ. ರುಂಗೀ] 

ಜಿಂಜರಗಿ (ನಾ). ಒಂದು ಬಗೆಯ ಗಿಡ: ಕೆಲವು ಕಡೆಗಳಲ್ಲಿ. ಗುರಗಿ, 
ಬಿದಿರು . . . ಜಿಂಜರಗಿ, ಮುಕ್ಕಡಕ ಮುಂತಾದ ಗಿಡ ಬಳ್ಳಿ ಫೊದೆಗಳಿದ್ದವು 
(ಪಂಜಪಂ. 3). [?] 

ಜಿಂಜಿ (ನಾ). ಒಂದು ಅನುಕರಣ ಶಬ್ದ : ಪದಿರ ಪಣ ಮುಂದೆ ಗುಡಿ 
[ಯ]ಗ್ಗದ ಬಂಧು ತಗುಳ್ಳು ಪೊಗಟ್ಟುಗೇಳ್ರರ್‌ ಪೆಜಿಗಂ ಪುದಿದೊದವಿದ 
ಜಿಂಜಿ ಕರಂ ಹೃದಯಂಗಮಮತಾಗೆ ನಾಯಕರ್‌ ನಡೆಗೆೊಂಡರ್‌ (ವರ್ಧಮಾ. 
೮-೪೭). 

ಜಿಂಜಿಣಿ (ನಾ). ಹೊಂದಿಕೆ; ಸಂಬಂಧ (?) : ಕೆಂದಳಿರ ಸೆಜ್ಜೆಯ 
ಜಿಂಜಣಿ[ಪಾಕಾಂ. ಸಿಂಜಿನಿ] ಪೋಕೆ ನಿನ್ನ ಕೂಟದೊಳನಿದಕ್ಕೆ ಮತ್ತಖಿಗೆ 
(ಪಂಪಾ. ೩-೦೮) : ನನ್ನ ಅಸ್ತಿಗಳನೆ ನನ್ನ ಹೆಸರಿನಿಂದ ಲಿಂಗವಾಗಿ ಪೂಜೆ 
ಗೊಳ್ಳಿ ನನ್ನ ಚರ್ಮವನೆ ಜಿಂಜಿಣಿಯಾಗಿ ಉಟ್ಟು (ಕೈರಸೂ. ೦೨೦). 

[?) 


೩೦೫೪ 


6 


10 


«5 


ಜಿಂಹ 


ಜಿಂಜಿತ (ನಾ). “ಕಾಮಚೇಷ್ಟೆ” (ಪ್ರಳುಪು. ಕೋರ). "ಜಿಂಜಿತಂಗೆಯ್‌' 
ಪರಾ. [?) 

ಜಿಂಜಿತಂಗೆಯ್‌ (ಕ್ರಿ). ಕಾಮಚೇಸ್ಟೆ ಮಾಡು: ಚೆಂದುಟಿಯ 
ಕರ್ದುಕುತ -ಭರದಿಯಿಂಬಿನಿಂ ಜಿಂಜಿತಂಗೆಯ್ವುತಂ ಕೊರಲ್ಕುಚಂ ಎದೆ 
ಪಾರ್ಶ್ವಗಳೊಳು (ಪ್ರಧುಪು. ೩-೬೦). [ಜಿಂಜಿತ +೬ ಕೆಯ) 

ಜಿಂಜಿರ (ನಾ). ಮೂಳೆಮಾತ್ರ ಉಳ್ಳವನು; ಜೀರ್ಣನಾದವನು : 
ಕರಮೆ ಜಿಂಜಿರಾಗಿ ಮರುಳ ರೂಪಿನೊಳ್‌ ಸಮಾನರಂ . . . ಕನ್ನಡಿಯೊಳ್‌ 
ಕಂಡು ಬೆರ್ಚಿ (ಬಂಹರಿ- ೧೩-೩). [?] 

ಜಿಂಜಿರಿ /ಜಂಜರ,' ನೋ. 

ಜಿಂಜಿರಿಸಂಕಲೆ (ನಾ). ಸರಪಳಿಯ ಬೇಡಿ,-ಸಂಕೋಲೆ : ಕಂಜಾಕ್ಷಿ 
ಕಾಲಸಂಕಲೆ ಮಕ್ಕಳಾದರೆ ಗುಂಜಿನ ಕೊರಳ ಸಂಕಲೆಯು ಜಿಂಜಿರಿಸಂಕಲೆ 
ಯೊಳಗಾರು ಬಾಳ್ವರೆಂದಂಜಿದರವರು ದಂದುಗಕೆ (ರಣ. ೬೩-೨೪). 

[ಜಿಂಜಿರಿ (.ಆಜಂಜರ[) + ಸಂಕಲೆ] 

ಜಿಂಟುಕ (ನಾ). (7) : ಎಅಗಲಜ್‌ಯದೆ ಜಿಣ್ಣುಕಮ್ಮಗುಟ್ಟುಂ ಬರಲಣ 
ಮಖಸಯದೆ ತಪ್ಪಂ ಪಿನ್ಹುಂ ತೆಅನನಣ*ಯದೆ ಭಂಗಮನಿಕ್ಕಿಯುಂ 
(ಎಕ. 11, ೦೩೩-೦೩೭ : 982). [7] 

ಜಿಂಡು (ನಾ). (?) : ತಲೆಗಳ್‌ ಸೆಂಡುವೊಯ್ದಂತೆ ಪಾರುತ್ತಿರೆ ಮುಂಡಂ 
ಜಿಂಡು ಮುಂದಾಗುರುಳುತಿರೆ' ರಣಕ್ಷೋಣಿಯೆೊಳ್‌ (ಎಕ. 7117, ಸೊರಲ. 
೧೩೮-೨೬; ಸು. 1146). 
[P ಇದು "ಹಿಂದು'.ಎಂಬುದರ ಅಪಲಿಖಿತವಿರಬಹುದು ] 
ಜಿಂದಗಾನಿ (ನಾ). ಎ ಜಿಂದಗಿ : (8). [+- ಪಾಠ, ಹಿಂ.ಮರಾ. ಜಿಂದಗಾನೀ] 
ಜಿಂದಗಿ, ಜಂದಿಗಿ, ಜಿಂದಿಗೆ (ನಾ). ೧. ಒಬ್ಬ ವ್ಯಕ್ತಿಗೆ ಸೇರಿದ ದನಕರು 
ಮೊದಲಾದ ಚರಾಸ್ತಿ ಹಾಗೂ ಜವಿರಾನಂ ಮಂತಾದ ಸ್ಥಿರಾಸ್ತಿ : 
ಜಪ್ತ ಮಾಡಿದ ಜಿಂದಗಿಯ ಬೆಲೆ ೧೩೫ ರೂ. ಇದ್ದರೆ ಪಂಚನಾಮೆಯಲ್ಲಿ 
ಕಾಣಿಸಿದ್ದು ೨೪ ರೂ. (ಕರವೀ. ೯೩); ಮಿಕ್ಕುಳಿದ ತತ್ವಗಳನ್ನು ಮನ್ನಿಸದ 
ವರನ್ನು ಕುರಿತು ೧ನೆಯ ತಪ್ಪಿಗೆ ಅವರೆ ಜಿಂದಗಿಯನ್ನು ಜಪ್ತಮಾಡು 
ವದು (ಇಂಗ್ಲಇ. ೩೩; ಚರ ಜಿಂದಗಿ ವಿಷಯವಾದ ಹಕ್ಕು ಅಥವಾ ಅಂಥಾ 
ಜಿಂದಗಿಯ ಮೌಲ್ಯವನ್ನು ಕುರಿತ ದಾವೆ (ಗ್ರಾಮಾಳ. ೨೦). ೨. ಬದುಕಂ ; 
ಜೀವನ. ಜಿಂದಿಗಿ: ೧. ಸಾಹೇಬನೆ ಜಿಂದಿಗೆಲ್ಲ ಚಿನ್ನಮ್ಮನ ಪಾಲಿಗೆ 
(ರೋಳಗೀ- 339); ತಮ್ಮ ಜಿ೦ದಿಗಿಯನ್ನೆ ಲ್ಲ ಸುರಕ್ಷಿತವಾಗಿ ಇಟ್ಟು 
ಕೊಳ್ಳುವುದಕ್ಕೆ ಎಂಥದೇ ಆದರೂ ಸರಿ, ಒಂದು ಬಾಗಿಲುಳ್ಳ ಮನೆಯಾದರೆ 
ಸಾಕು (ಕಾಳರಾ. ೨೫). ಬಿಂದಿಗೆ : ೧. ಇಲ್ಲಿ ಯಾವತ್ತೂ ಜಿಂದಿಗೆಯನ್ನು 
ನಾನು ಸ್ವತಃ ಸೆಂಪಾದಿಸಿರುತ್ತೇನೆ (ಶಿಥ್ರಮ. ೩6); ನನ್ನ ಜಿಂದಿಗೆಯು 
ಬರಿದಾಗುತ್ತ ಬಂದಿದೆ (ಅಜತ. ೦೭); ಸಾಯುವ ಪೂರ್ವದಲ್ಲಿ ಅವನು ಮನೆ 
ಯಲ್ಲಿ ತಕ್ಕಮಟ್ಟಿಗೆ ಜಿಂದಿಗೆಮಾಡಿದ್ದನು (ಉತ್ಕ್ತಗ್ಮೆ. ೩೨). 

[ ಪಾರ. ಹಿಂ. ಮರಾ. ಜಿಂದಗೀ] 

ಜಿಂದಾಬಾದ್‌ (ನಾ). ಜಯವಾಗಲಿ, ಗೆಲುವಾಗಲಿ ಎಂಬುದನ್ನು 
ಸೂಚಿಸುವ ಒಂದು ಶಬ್ದ : ಇಂಕ್ವಿಲಾಬ್‌ ಜಿಂದಾಬಾದ್‌ (ಆತ್ಮಾರ್ಶ, 
೦೨೪). ([ «ಹಿಂ. ಜಿಂದಾಬಾದ್‌ ; ಪಾರ. ಜಿಂದಹ*ಬಾದ್‌ ] 

ಜಿಂದಿಗಿ "ಜಿಂದಗಿ' ನೋ. 

ಜಿಂದಿಗೆ "ಜಿಂದಗಿ' ನೋ. 

ಜಿಂಭಳಿ (ನಾ). (?) : ಸಂಭಳವಂ ಕಟ್ಟೆ ಭಯದಾ ಬಟ್ಟೆಯಂ ಹೊಗದೆ: 
ವೂಂಭುರಿಗರೆಯನಿಕ್ಕದೇ ಜಿಂಭಳಿ ಆಪತ್ತಿನಲ್ಲೀ ಬಂದರೆ ಸಾಕೇ 
(ಗುಧಣೆ. ೪-೩೦). [7?) 

ಜಿಂಹ (ನಾ). ಆಲಸ್ಯ; ಜಡತೆ. "ಜಿಂಹಭಾವ' ಪರಾ. 

[ ಇ ಸಂ. ಜಹ್ಮ) 


ಜಿಂಹಭಾವ 


ಜಿಂಹಭಾವ (ನಾ). ಆಲಸ್ಯ ; ಮಾಂದ್ಯ: ಮಸುಳೆ ನಿಜಾಂಗಂ ಮಂದ 
ಮಂದಾಯುಮತಾನಂ ತರುತಿರೆ ಮುಖ ಜೃಂಭಾರಂಭಮಂ ಜಿಂಹಭಾವಂ 
(ಶಾಂತಿಪು, ೭-೩೮). [ಜಿಂಹೆ * ಭಾವ್ಯ] 

ಜಿಕವಕ್ಕಿ (ನಾ). (?) : ಕುಂಕುಮ ಜಿಕವಕ್ಕಿನಂಕಿಸು ಕೆಳದಿ ಅಂಕವಾಲೆಯ 
ಬುಡ ಮೇಲಿನ್ನು ಕೆಳದಿ (ಗುರುಳ. ೩೬-೦೪). [?) 

ಜಿಕಿಜಿಕಿ (ನಾ). (ಉಕ) ಖರ್ಚುಮಾಡುವಾಗ ಹಿಂದು .ಮಂಂದಂ 
ನೋಡುವುದು; ಜಿಪುಣತನ: ಮಲ್ಲಪ್ಪ ಜಿಕಿಜಿಕೆ ಮಾಡಿದ (ನಿಸರ್ಗ. 6೩೦). 

[ ಮರಾ. ಜಿಗಜಿಗ 

ಜಿಕೀರಿ, ಜಿಕೇರಿ, ಜಿಖೀರಿ (ನಾ). (ಉಕ) ಚೌಕಾಸಿ: ಕೊನೆಗೆ ಜಿಕೀರಿ 
ಯಿಂದ ಐದು ರೂಪಾಯಿ ಕೆಟ್ಟರು (ಅನ್ನ. ೪೦) , ವಿನಾಕಾರಣ ಜಿಕೀರಿಯ 
ಪತ್ರವ್ಯವಹಾರ ನಡೆಯಲಿಕ್ಕಿಲ್ಲಿ (ಮುಂಬವ್ಕಾ. ೮ ಪ್ರಸ್ತಾವನೆ). ಜಿಕೇರಿ ; 
ಶೇಷಣ್ಣ ಟಾಂಗಾದವನೊಂದಿಗೆ ಜಿಕೇರಿ ಮಾಡಲಿಲ್ಲ (ವೈನಿ. ೨೭೦) ; | 
ಆಚಾರ್ಯರು ಜಿಕೇರಿ ಮಾಡಿ ಐದಾಣೆ ಕೊಟ್ಟು ನಡೆದರು (ಸಾವಿಉ. ೮9). 
ಜಿಖೀರಿ : ಒಂದು ಮಾತು ಹೇಳಪ್ಪಾ, ಜಿಖೀರಿ ಬ್ಯಾಡ (ಅಸ್ಕಿ ಪಂ. ೧೬೦). 

[ «ಹಿಂ. ಮರಾ. ಜಿಕೀರ್‌; ಪಾರ. ಜಿಕರ್‌ ; ಅರ. ಜಿಕ್ರ] 

ಜಿಕೇರಿ /ಜಿಕೀರಿ' ನೋ. 

ಜಿಕ್ಕಿಣಿ «ಜಕ್ಕಿಣಿ' ನೋ. 

ಜಿಕ್ಕು (ನಾ). ಚಿಕ್ಕದು; ಎಳೆಯದು : ಬಾಳೆಯ ಕಾಯಿ ಎಳೆಯ ಜಿಕ್ಕು; | 
ಈಗ ಹಣ್ಣಾಗುವ ಹಾಗಿಲ್ಲ (ಕೂ9). [ ಚಿಕ್ಕ) 

ಜಿಖೀರಿ "ಜಿಕೀರಿ' ನೋ. 

ಜಿಗಟ (ನಾ). ೧. ಬೆನ್ನು ಹಿಡಿದರೆ ಬಿಡದವನೆಂ : ಅವನೊಬ್ಬ ಜಿಗಟ, 
ಅವನ ಸಹವಾಸ ಕಷ್ಟ (ಕೂಡಿ). ೨. ಜಿಪುಣ: ಹಣದ ವಿಚಾರದಲ್ಲಿ 
ಅವನು ತುಂಬಾ ಜಿಗಟ (ರೂಢಿ). [ಜಿಗಟ್ಟು * - ಅ) 

ಜಿಗಟ್ಕು "ಚೆವುಂಟಂ' ನೋ. 

ಜಿಗಟ್ಕು, ಜಿಗುಟೂ, ಜಿಗುಡು (ನಾ). ೧. ಜಿಡ್ಡು ; ಅಂಟು; ಜಿಗಿ: 
ನಾಯಡಗು ನರಕನಿಳಯಂ ಮಾಯೆಯ ಕಣಿ ಬಿಢದ ಜಿಗ[ಪಾಕಾಂ. ಗು]ಟು 
ಪಾಪದ ಪುಂಜಂ (ಶ್ರಾವಕಾ. ೦೨೨-೮); ಆ ಕೆಸರು ತುಳಿದು ತುಳಿದು ಜಿಗಟು 
ಆದ ಮೇಲೆ (ಮಂಬಯಿ, ೧-೯). ೨. ಹಕ್ಕಿಗಳ ಹಿಕಾರಿಯಲ್ಲಿ ಬಳಸುವ 
ಒಂದು ಬಗೆಯ ಅಂಟು (ಎಸಮ್ಮೆ. 112, ೨೨). ೩. ಅಂಟುಸ್ವಭಾವ; 
ಗಟ್ಟಿಯಾಗಿ ಅಂಟಿಕೊಳ್ಳುವುದು: ಅಂಥ ಜಗಟು ರಿಪಿಜಿಡ್ಡು ಹುಡುಗರಿಗೆ | 
ಕೂಡ ಎಷ್ಟು ಪ್ರಯತ್ನ ಮಾಡಿದರೂ ಅವರ ಕೈಯಿಂದ ಒಂದು ಕಪರ್ದಕ | 
ವನ್ನೂ ಉಚ್ಚಿಕೊಳ್ಳಲು ಸಾಧ್ಯವಾದ್ದಿಲ್ಲ (ಇಪ್ಪಳ. ೨೯೪). ಜಿಗುಟ್ಯು: ೧. 
ಮದುವೆ ಸಂಭ್ರಮದಲ್ಲಿ ಹಸಿ ಜಿಗುಟಾದ ಮೃತ್ತಿಗೆ ಸೋಸಿ ತಂದರು (ಶರಲೀ. 
೧೩೨-೪) ; ತಲೆಯ ಕೂದಲುಗಳಿಗೆ . . . ಜಿಗುಟನ್ನು ತೊಡೆದು ಬಾವಾಜಿ 
ಗಳಂತೆ ಜಟಾಧಾರಿಯಾದೆನು (ಇಂದುಮು. ೮3). ೪. ಕೆಚ್ಚು ; ಧೈರ್ಯ 
ಕುಮ್ಮಟದುರ್ಗವನ್ನು ಸಂರಕ್ಷಿಸುವ ಜಿಗುಟುಳ್ಳ ಶೂರರಾರೂ ಇಲ್ಲವೆಂದು 
ನೇಮಿಖಾನನು ಸ್ವಸ್ಥ ಚಿತ್ತದಿಂದಿದ್ದನು (ಕವೀರ. ೯೬) ; ಕೆಲವು ದಿನಗಳ 
ಹಿಂದೆ ನಿಂತೆ ಹೋಗಲಿರುವ ಪತ್ರಿಕೆ ಮತ್ತೆ ಹೊಸೆ ಜಿಗುಟಿನಿಂದ ಪ್ರಾರಂಭ 
ವಾಗಲಿದೆ (ಅಪನಾ. ೯). ಜಿಗುಡು : ೧. ಜಿಡ್ಡೆಂಬ ಜಿಗುಡು ಹಟ್‌ದು 
ಶೂನ್ಯವೆಂಬ ಸುಳುಹು ಸತ್ತು ಮತ್ತಾವುದೂ ತಲೆದೋಟದೆ (ಮಾಧೂಳ. 
೪೬೦-&೬); ಜಿಡ್ಡು ಜಿಗುಡೆಂಬ ಸಂದೇಹವ ತಾನುಂಡು ತೇಗಿದಂತೆ (ಸರ್ವವ. 

ಉಪಮೆ ನಿರುಪಮೆಗಳಿಂಬ ಜಿಗುಡಿನ ಜಿಡ್ನುಗಳ ಚಿತ್ತರಂಗ 

ನಿಸ್ತರಂಗಳೆಂಬ ಭಾವದ ಸೂತಕವಳಿದು (ಆದವ. ೬೭-೦೦೬). 
ಜಿಗಟಾಗು ಎ ಬಲವಾಗು ; ಹೆಚ್ಚು ಗಟ್ಟಿಯಾಗು : ತಮ್ಮದೇ ಆದ 

ಸಣ್ಣ ಗುಂಪುಗೂಡಿಕೊಂಡಿರುವಿಕೆಯು ಮಾತ್ರ 

(ದೂರಸ. ೦೬೯). [-ತೆಲು, ಜಿಗಟ. / ಮರಾ. ಚಿಕಟ್‌ ] 


೦೪೧-೬೯೨) ; 


೩೦೫೫ 


16 


20 


25 


20 


5| ಜಿಗಿಬಾಲ (ನಾ). ಬಾಲದ ಆಧಾರದಿಂದ ಮಂಂಬಕ್ಕೆ ಹಾ 


40 


ಇನ್ನೂ ಜಿಗಟಾಗುತ್ತಿದೆ | «8 


ಜಿಗಿಲ್‌ 


ಜಿಗಟುಮಣ್ಣು (ನಾ). ಜೇಡಿಮಣ್ಣು ; ಅಂಟಂಟಾಗಿರುವ ಮಣ್ಣೂ : 
ಪಾತ್ರೆಗಳನ್ನು ಹುಟ್ಟಿಸಲಿಕ್ಕೆ ತಾಮ್ರ, ಹಿತ್ತಾಳಿ, ಕಾಜು, ಜಿಗಟುಮಣ್ಣು 
ಮುಂತಾದ ಮೂಲದ್ರವ್ಯಗಳು ಬೇಕು (ಮುಂಬಯಿ. 8-೨೫೦); ಒಂದು 
ಮೂಲೆಯಲ್ಲಿ ಹದಮಾಡಿದ ಜಿಗಟುಮಣ್ಣು ಇತ್ತು (ಕಪಪು.. ೩-೬೦). 
[ ಜಿಗಟ್ಟು * ಮಣ್ಣು (ಮಣ್‌) ) 
ಜಿಗಣ "ದಿಗಣ' ನೋ. 
ಜಿಗಣೆ, '"ಜಿಗಂಟ್‌' ನೋ. 
ಜಿಗಣೆ, (ನಾ). ಕಸೂತಿ ಕೆಲಸದಲ್ಲಿ ಬಳಸುವ ಹೊಳೆಯಂವ ವಸ್ತು : 
ನಕ್ಕಿ : ಸೀರೆಯ ಜಿಗಣೆ ಕೆಲಸ ಸೊಗಸಾಗಿದೆ (ರೂ). (?] 
ಜಿಗಳಿ "ಜಿಗುಟ್‌' ನೋ. 
ಜಿಗಳು "ಜಿಗುಳು' ನೋ. 
ಜಿಗಳೆ "ಜಿಗುಟ್‌' ನೋ. 
ಜಿಗ್ಗಿ "ಚಿಗ್ಗಿ' ನೋ. 
ಜಿಗಿ, (ನಾ). ೧. ಅಂಟು ; ಸರಿ; ಜಿಗುಟು: ಸಂಜಯನು ಬರಬರಲು 
ಕಂಡನು ದೂರದಲಿ 'ನಿಟ್‌ಗರುಳ ಕಾಲ್ದೊಡಕುಗಳ ಖಂಡದ ಜಿಗಿಯ 
ಜಾಟುಗಳ (ಕುವ್ಯಾಗ. ೩-೮) : ರಕುತದ ಜಿ[ಪಾಕಾಂ. ಚಿ]ಗಿಯ ಜೋರಿನಲೆ 
ಸೆದುವಾ ಹೋಳೆರಡು ರಕ್ಕಸಿಯಾ (ತೊರರಾ. ೩-೦-೨೩); ಪರಿವ ನೆತ್ತರ 
ಬಸೆಯ ಜಿಗಿಯ ದಾರುಣಮಯಂ . . . ಸಲೆ ಭಯಂಕರಮಾದುದಂದು 
ರಣರಂಗಂ (ಜೈಮಿಧಾ. 3೨-೨೩): ಮಣ್ಣಿನೊಳಗೆ ಜಿಗಿಯ ಪ್ರಮಾಣವು 
ತಕ್ಕಷ್ಟಕ್ಕಿಂತ ಹೆಚ್ಚಿದ್ದರೆ ಹಸಿ ಬಹಳವಾಗಿ ಬೆಳಿಕೊಳೆಯುವುದು (ಮುಂಬಯಿ. 
೬-೫೯೧). ೨. ಹತ್ತಿಗಿಡಕ್ಕೆ ಬರುವ ಒಂದಂ ಬಗೆಯ ರೋಗ; ಕಾಡಿಗೆ 
ರೋಗ : (8). "ಕರಿಜಿಗಿ' ಪರಾ. 
ಜಿಗಿಜಿಗಿ (ದ್ವಿರುಕ್ತಿ) : ಎಣ್ಣೆಯಿಂದ ಅಲ್ಲಲ್ಲಿ ಜಿಗಿಜಿಗಿಯಾಗಿವೆ 
೭). ಜಿಗಿಬೀಳು ಎ ಅಂಟಿಕೊಳ್ಳು ; ಭದ್ರವಾಗಿ ಹಿಡಿದು 
ಕೊಳ್ಳು : ನತದೃಷ್ಟ ನಾಣ್ಯ: ಜಿಗಣೆಯಂತೆ ಕಂಡವರ ಕೈಹಿಡಿದು ಜಿಗಿ 
ಬೀಳುತ್ತದೆ (ಗಾಳಿಪ. ೧೫೪). [ದೇ ತೆಲು. ಜಿಗಿ] 
ಜಿಗಿತ (ನಾ). ನೆಗೆತ; ಹಾರುವಿಕೆ : ಅಲ್ಲೇ ಕೂಡಲಿಕ್ಕೆ ಹೇಳಿ ಒಂದೆರಡು 
ಜಿಗಿತದಲ್ಲಿ ಪೊದೆಯನ್ನು ಹೊಕ್ಕಳು (ಮೇದಿಮ. ೯೪). 
ಜಿಗಿತಕೊಡು ಎ ಪರಾರಿಯಾಗಂ ; ಓಡು: ಹೇಣ್ತಿನ್ನ ಕಟಗೊಂಡು 
ಕೊಪ್ಪಳಕ್ಕ ಜಿಗಿತಾ ಕೊಟ್ಟಂತ (ಸೆಕೂರ, ೨೬). [ಜಿಗ್ನಿ(-ಆಚಿಗ್ಯಿ) + -.ತ್ಯ) 
ಜಿಗಿದೋಜು (ಕ್ರಿ). ಜಿಗುಟಾಗು ; ಅಂಟಂಟಾಗು : ಏಟುಗಳು ಬುದು 
ಬುದಿಸಿ ರಕುತವ ಕಾಟ 'ಕಾಳಿಜ ಖಂಡ ನೆಣ ಜಿಗಿದೋಜ್‌ ಬೆಳುನೊರೆ 
ಮಸಗಿ ನಸುಬಿಸಿರಕುತ ಹೊನಲಿಡಲು (ಕುವ್ಕಾದ್ರೋ. ೧೦-೬). 
[ ಜಿಗಿ + ತೋಟಿ] 


(ಗಂಗಾಸಾ, 


ರುವ ಒಂದು 

ಬಗೆಯ ಕೀಟ: ಬೆಳ್ಳಿಹುಳು (8/1%67-88%), ಜಿಗಿಬಾಲ (sprlng-ta1l) 
ರಕ್ಕರಹಿತ ಕೀಟಗಳ ಉದಾಹರಣೆ (ಕೀಟಜಿ. ೧೮). 
[ಜಿಗ್ಗಿ (ಆಚಿಗ್ಮಿ) + ಬಾಲ] 

ಜಿಗಿಬಿಗಿ (ನಾ). ಒತ್ತೊತ್ತಾಗಿರುವಿಕೆ (2): ಸೊಗಸಿನಿಂ ಮಘಮಫಘಿಸಿ 

ಮರಿದುಂಬಿಗಳನುಿಯ್ಯಲೆಯಾಡಿಸುತ ಜಿಗಿಬಿಗಿಯೊಳೊಲದಾಡಿದವು. ಚರ 
ಮಾಂಗದಲಿ ಮಯಸುಶೆಯ (ಅನಂರಾ. ೬-೭-೭). 

ಜಿಗಿಬಿಗಿಯಾಗು ಎ ಒತ್ತೊತ್ತಾಗು ; ಹತ್ತೆಯಾಗು : ಇಕ್ಕಟ್ಟಾದ 

ಹಂತದ ಮೇಲೆ ಜಿಗಿಬಿಗಿಯಾಗಿ ನಿಂತುಕೊಂಡರು (ಛಾರವೀ. ೮೦). 
[ಜಿಗ್ಡಿ + ಬಿಗ್ವಿ 
ಜಿಗಿಲ್‌, ಚಿಗಿಲ್‌ (ಕ್ರಿ). ೧. ಜಿಡ್ಡಾಗು; ಅಂಟಾಗು : “ಜಿಗಿಲ್‌-ಸ್ನಿಗ್ಧ 
(ಜಿಡ್ನಾಗು) ಸಂಕ್ಷೇಶಯೋಃ” (ಶಮಧಾ). ೨. ಅಂಟಿಕೊಳಂ,: ತಗುಲಿ 


ಜಿಗಿಲು 


ಕೊಳ್ಳು ; ಹತ್ತಿಕೊಳಂ್ಳ : ನೆತ್ತರ ಕೆಸಜಳ್‌ ಗಾಲಿಗಳೆತ್ತಂ ತಳರದೆ 
ಜಿಗಿಲ್ತು ನಿಲೆ (ಶಂಪಭಾ. ೦೦-೯೦); ಮದಕರಿ]ತೀಂಟೆಗೆ ಇಲ್ಹೊರಸೆ ಭೂರುಹ 
ಕಂಧರದೊಳ* ಜಿಗಿಲ್ಲು ಪತ್ತಿದ ಮದ ಸೌರಭಕ್ಕೆ ಸುಚಿಕಿಗೊಳ್ವಳಿ 
ಮಾಲೆಯನೆಯ್ದೆ ಕಂಡು (ಕುಸುಮಾ, ೧9-030); ಮರದ ನಿಡುಗೋ 
ಡೊಳಜಿ*ಯದೆಟಗಿ ಮಜ್‌ವೆರಸಿ ಕುಳ್ಳಿರ್ದು ಪಿಯ ಪಗಿನದೊಳ್‌ ಕಾಲ್‌ 
ಜಿಗಿಲ್ತು ತಳ್ಳಂಕಂಗೊಳ್ವ ಸಮಯದೊ ೪" (ರಾಜಶೇ.೫-೫೩ ವ). ೩. ಸ್ನೇಹ 
ಪೂರ್ಣವಾಗಂ; ಆರ್ದ್ರವಾಗು: ನೆನೆವಂದಾನಂದದಿಂ ತಣ್ಣನೆ ತಣಿದು 
ಜಿಗಿಲ್ಕುಂ ಮನಂ- (ಪುಷ್ಪಪು. ೧-೨ ಪರಿ); ತೊಡೆ ತೊಡೆಯೊಳ್‌ ಜಿಗಿಲ್ತಡರೆ 
(ಕಾವ್ಶಸಾ. ೬೩೭) ೪. ಕಷ್ಟಕ್ಕೊಳಗಾಗಂ ; ತೊಂದರೆಪಡು : ಮೇಲಿನ 
“ಶಮಧಾ' ಪ್ರಯೋಗವನ್ನು ನೋಡಿ. ಚಿಗಿಲ್‌: ೨. “ಚಿ[ಪಾಕಾಂ. ಜಿ] 
ಗಿಲ್ದುದೆಂದು ಸಟ್‌ಗೊಂಡುದು” (ಕರಿಸಾ. ೯-೦೮) : ಶಿವನ ನಿಷ್ಕಿಯಾತ್ಮಕ 
ನಿರುಪಾಧಿಕ ನಿರಾವರಣ ಸ್ವಾನುಭವ ಸಂವೇದ್ಮ' ಸ್ವಯಂಪ್ರಕಾಶಮಂ 
ಸುತ್ತಿ ಮುತ್ತಿ ಪತ್ತಿ ಚಿ[ಪಾಕಾಂ. ಬಿ]ಗಿಲ್ತು ಬಿಡದಿರೆ (ಗಿರಿಕ, ೮-೪೫ ವ). 
"ಜಿಗ್ಗಿ' ಪರಾ. 
ಜಿಗಿಲ್ತಿರುಎ ಅಂಟಿಕೊಂಡಿರು: ಚಿತ್ತದೊಳೀಶಂ ನೆಜ ಪತ್ತಿ ಜಿಗಿಲ್ತಿಪ್ಪಂ 

ಮನದೊಳು (ಕಿರುನಾ. ದೇ. ೨೨೭-೮). 

ಜಿಗಿಲು (ನಾ). ೧. ಅಂಟಾದಂದು ; ಜಿಗಿಜಿಗಿಯಾದಂದಂ : ಹಾಸುವಲೆ 
ಕಟ್ಟುವಲೆ . .. ದಡಿವಲೆಗಳಿಂದ ಜಿಗಿಲಿನ ಕೋಲ್ಲಳಿಂ (ಜತುಪು. ೨-೦-೦೮). 
೨. ಸ್ನೇಹ; ಪ್ರೀತಿ: ಚೊಕ್ಕಳಮಪ್ಪಂತುಸಿರ್ದೆಂ ಜಿಗಿಲಿಂ ಲಾಲಿಸಿ 
ಸದ್ಭುಧರು (ಪ್ರಥುಪು. ೧-೫೦). [ ಎಜಿಗಿಲ್‌:] 


೩೦೫೬ 


10 


ಜಿಗೀಷು (ಗು). ೧. ಜಯಂವನ್ನ ಹೊಂದಲು ಅಥವಾ ಪಡೆಯಲು |: 


ಬಯಸುವ. (ನಾ). ೨. ಜಯಂದ ಅಪೇಕ್ಷೆಯಂಳ್ಳವನಂ ; ಜಯಿಸಲು 
ಅಪೇಕ್ಷೆಯುಳ್ಳವನು: ನಮ್ಮಾ ಬೃಹದ್ಧ್ವಜಿನೀಸಂಕುಳಮಾ ಜಿಗೀಷುವ 
ನಿದೇಂ ಸಂಗ್ರಾಮದೊಳ್‌ ಗೆಲ್ಲುಮೇ (ಅದಿಪು. ೦೩-8೭) : ಓಳಿಯೊಳಿರ್ದ 
ಮಹೀಭೃನ್ಮೌಳಿಯೊಳೆಸೆದಾ ನತಾರಿ ಸೊಗಯಿಸುಗುಂ ತಾರಾಳಿಯೊಳೆಸೆವ 
ಹಿಮದ್ಯುತಿಮಾಳೆವೊಲಿನಿತಿಲ್ಲದಂ ಜಿಗೀಷುವೆ ನೃಪರೊಳಿ” (ಕಾಂತಿಪು. ೨-೪೪): 
ಜಿಗೀಷುಗಳಾದ ವೈರಿಗಳ ಮುಂದೆ ನಿನ್ನ ಪ್ರತಾಪವನ್ನು ತೋರಿಸು 
(ಛೀಸ್ಮಡ. ೨೫). [ಸಂ.) 

ಜಿಗೀಷೆ (ನಾ). ೧. ಜಯವನ್ನು ಹೊಂದಂವ ಅಥವಾ ಗೆಲ್ಲುವ ಅಪೇಕ್ಷೆ. 
೨. ಜೀವನದ ಉದ್ಯೋಗ, -ಹವ್ಯಾಸ,-ವೃತ್ತಿ. [ ಸಂ. ಜಿಗೀಷಾ ] 

ಜಿಗುಟು, "ಚಿವುಂಟು' ನೋ. 

ಜಿಗುಟ್ಕು (ಜಿಗಟ್ಟು' ನೋ. 

ಜಿಗುಟುತನ (ನಾ). ೧. ಅಂಟುವಿಕೆ ; ಅಂಟಿಕೊಳ್ಳುವ ಗಂಣ; ಹಿಡಿದು 
ದನ್ನು ಬಿಡದ ಗಂಣ: ಈ ಜಗುಟುತನವು(೫1೩611) ಅವುಗಳ ಅಣರುಚನೆ 
ಯನ್ನು ಹೊಂದಿದೆ (ಬಾಲಪ್ಪ. 111, ೦: ೭೬). ೨. ಜಿಪುಣತನ; ಕೃಪಣತನ: 
ಅವನದು ವಿಪರೀತ ಜಿಗುಟುತನ (ರೂಢಿ). [ಜಿಗುಟ್ಟು( ಆಜಿಗಟ್ಟು)*- ತನ] 

ಜಿಗುಡು «ಜಿಗಟ್ಯು' ನೋ. 

ಜಿಗುಣೆ "ಜಿಗಂಬ*' ನೋ. 

ಜಿಗುಪ್ಸೆ (ನಾ). ೧. ಅಸಹ್ಯತೆ : ಆ ತಪೋನಿಧಿ ಕುಷ್ಠರೋಗ ಪರೀತ 
ಜಿಗುಪ್ಸೆಯಲಿ ಹುದುಗಿರಲೀ ತಳೋದರಿ 'ಭಜಿಸುತಿರ್ದಳು ಭಾವ 
ಶುದ್ಧಿಯಲಿ (ಕುವ್ಮಾಆ. ೦೬-೪೪) ; ಸುಮತಿಗೆ ಇತ್ತಿತ್ತ ಮದುಪೆಯೆಂದರೇ 
ಒಂದು ಬಗೆ ಜಿಗುಪ್ಸೆ ಹುಟ್ಟಹತ್ತಿದೆ (ಆಜೋಲೀ. ೭); ಜೀವನದಲ್ಲಿ 
ಅವರಿಗೆ ಜಿಗುಪ್ಸೆ ಯುಂಟಾಗಿದೆ (ಕೂ9). ೨. [ಕಾವ್ಯವಿಖಾ] ಬೀಭತ್ಸರಸದ 
ಸ್ಮಾಯಿಸಾಭಾವ : ಜಿಗುಪ್ಸೆ - ಶೈಂಗಾರಾದಿ ನವರಸಂಗಳಿಗೆ 
ಬೀಜಭೂತಂಗಳಾದ ಸ್ಮಾಯಾಭಾವಂಗಳು (ವಿವೇಕ. 3೨೭). 

[ «ಸಂ. ಜುಗುಪ್ಸಾ ] 


ಜಿಗುಲ 


ಜಿಗುಪ್ಸೆ ಪಡು (ಕ್ರಿ). ಅಸಹ್ಮಪಡಂ, : ಮೊದಲಿನಿಂದಲೂ ಸರಕಾರೀ 
ನೌಕರೀ ಎಂದರೆ ಜಿಗುಪ್ಸೆ ಪಡುವವ (ಅಪನಾ. ೪). [ ಜಿಗುಪ್ಸೆ + ಪಡು) 

ಜಿಗುರ್‌ (ಕಿ). ಅಂಟಿಕೊಳ್ಳ, ; ಸೇರಿಕೊಳ್ಳಿ : ಅಪ್ಪುಗೆ ಬೆಂಗೆ ಮೂಡ 
ಲಂಟು ಸಡಿಲದೊತ್ತಿ ಪತ್ತಿದಿನಿದಕ್ಕೆ ಮನಂಗೊಳಿ ತಾಂ ಜಿಗುರ್ತು 
ರಂಜಿಸಿದುದು ಭೋಗಿರಾಜಿ (ಉದ್ಯಟ. ೪-೩೮). "ಜಿಗಿಲ್‌' ಪರಾ. [?] 

ಜಿಗುರು (ನಾ). ಬೇಡರು ಹಕ್ಕಿಗಳನ್ನ್ನ ಹಿಡಿಯಲು ಮರದ ಕೊಂಬೆ 
ಗಳ ವೆಂಲೆ ಬಳಿಯುವ ಅಂಟು : ಬಿಡುವಲೆಯು ಕಡುವಲೆಯು 
ಕಣ್ಣಿವಲೆ ಕರ್ತರಿಯ ತೊಡರುವಲೆ ಬೀಸುವಲೆ ಸೊಕ್ಕು ಜಿಗುರಿಕ್ಕುಗಳ 
ತುಡುಕಿರುವ ಗಾಳ `'ಮತ್ತೇಣ ಗಿಡುಗಾದಿಗಳ ಪರಿಪರಿಯ ಸಾಧನಗಳ 
ಸಡಗರಿಸಿ (ವೆಂಕಾರಾ. ೩-೬-34). 

[ ಆಜಿಗುರ್‌. / ತೆಲು. ಜಿಗುರು, ಜೀಗುರು) 

ಜಿಗುಳಿಗಂಟು "ಜಿಗುಳಂಗಂಟು' ನೋ. 

ಜಿಗುಳು, ಜಿಗಳು (ನಾ). ಸಣ್ಣ ಕಾಲುವೆ : (8). ಜಿಗಳು : ೪. [?) 

ಜಿಗುಳುಗಂಟು, ಜಿಗಂಳಿಗಂಟು (ನಾ). ಜಾರುಗಂಟಂ ; ಸರಿಗಂಟಂ ; 
ಜೀರ್ಗುಣಿಕೆ; ಒಂದು ತಾರಗಂಟು ಒಂದು ಜಿಗುಳುಗಂಟು 
ಕುಟುಹುಗಂಟು ಮೂಜಜ ಮುದ್ರೆಯ ಮಾಜ ಹಾಟ್‌ತ್ತು ಹಕ್ಕಿ 
(ಮನುಗುಂ. ೨೩೫೯-೫೦) ; ಮುಂದೆ ಬ್ಬ ರಾವುತ ತನ್ನಂಗಕಿಕ್ಕಿದ 
ಹೊಂದೊಡಿಗೆಯ .ತೆಗೆದಿತ್ತಾ ಚಿಂದಿಯ ತೆಗೆದು ಜಿಗುಳೊ(ಳು] 
ಗಂಟನಿಕ್ಕಿದ (ಛರಣ. 80-೭೧). ಜಿಗುಳಿಗಂಟು : ಬಿಗಿದು ಕಟ್ಟಿದ ಬಾಕು 
ಜಿಗುಳಿಗಂಟಿನ ಕುಲಾಯಿ (ಚಿನರಾ. 8-೧೨೦). 


[ <ಎಜಗುಳ್‌ + ಗಂಟು) 
| ಜಿಗುಳೆ 'ಜಿಗಂಟ್‌' ನೋ. 


ಜಿಗುಟು "ಸಿವುಮ್ಲಿ,' ನೋ. 
ಜಿಗುಟ್‌, ಜಿಗಣೆ, ಜಿಗಳಿ, ಜಿಗಳೆ, ಜಿಗುಣೆ,' ಜಿಗುಳೆ (ನಾ). ೧. 
ಜಲವಾಸಿಯಾದ ರಕ್ತ ಹೀರಂವ ಒಂದಂ ಬಗೆಯಂ ಹಂಳು: ಜಿಗುಟ್‌ 
ಯಂತೆ ನೆತ್ತರನೆ ಪೀರ್ವ ಡಾಕಿನಿಯರಿಂ (ಕಾವ್ಯಸಾ. ೫೨೯೪ ಶೂದ್ರಕ); 
ಪರಬಲದ ನೆತ್ತರ ಕಡಲೊಳಗಣ ಜಿಗುಟಿ* ಬಳಿವ ತೆಅದೊಳೆ ಬಳೆದಂ 
(ಪಂಪಭಾ.೦-೪೬); ಜಿಗುಟಿ*ಯ ಮಾಬಕ್ಕಿಯಂ ತಳೆದ ಕೆಯ್‌ (ಲೋಕೋಪ. 
ಜಿಗುಟ್‌ಯಂತೆ ನೆತ್ತರಂ ಕುಡಿವರ್‌ (ಧರ್ಮಾಮೃ. ೩-೭೩); 
ಕನ್ನೆತ್ತರನೆ ಜಿಗುಟ್‌ ಪೀರ್ವಂದದಿಂ ಪೀರ್ದು (ಅರ್ಥನೇ. ೭-೭೦). ೨. ನೇಗಿಲ 
ಗಂಳವನ್ನು ಭದ್ರವಾಗಿ ಹಿಡಿಯಂವ ಒಂದಂ ಸಾಧನ,-ಕೊಂಡಿ : 
“ವಶಿಯೆನಲು ಜಿಗುಲ್‌ದೋಳಂ ಕೂಂಟೆಹರಿಕೆ ಕೋಟಿಶಮಕ್ಕೂ” (ಮಂಗರಾ. 
೧೦೯-೧). ಜಿಗಣೆ;: ೧. “ ದುರ್ನಾಮಾ, ದೀರ್ಫಕೋಶಿಕಾ-೨ ಆನೆಗಳ 
ರಕ್ತವನ್ನು ಹೀರಲುಳ್ಳದೊಡ್ಡ ಜಿಗಣೆ ಪೆಸರು”(ಸಿದ್ಧಾಂತಿ. ೭೫):ಜಿಗಣೆ ಹಾವು 
ಚೇಳು ಕಚ್ಚಿದರೆ ಪುತ್ರಲಾಭ (ಸೌಗಂಧಿ. ೩8೯೦-೦೭); ಎಲ್ಲರೂ ಜಿಗಣೆಗಳೆ ನನ್ನ 
ನೆತ್ತರಿಗೆ (ಕೋಗಿಲೆ. ೧೫-೪): ಜಿಗಣೇ ಉಪದ್ರಾ ನೋಡಲೋ ಜಟಿಯ 
ಹಾವಳಿ ನೋಡಲೋ? (ಗಾದ). ೨: ಜಿಗಣೆಗಾಗುವಷ್ಟು ಕಬ್ಬಿಣ ಇಲ್ಲ(ಕೂಢಿ). 
ಜಿಗಳಿ: ೨. ನಾಲ್ಕು ಕಾಸು ಹೆಚ್ಚಿಗೆ ಬಿದ್ದರೂ ಮೇಡಕ್ಕಿಂತ ಜಿಗಳಿಯೇ 
ಉತ್ತಮ (ರೂಡ). ಜಿಗಳೆ: ೧. ನೆತ್ತರವ ಹೀರುವೀ ಹೇಡಿ ಜಿಗಳೆಯ 
ಕುಲವ ಕೊಲ್ಲಬೇಡ (ಅರಕೋ. 50); ಜಗಳವಿಲ್ಲದೆ ಜಾಹೊತ್ತಿದ್ದರೆ ಜಿಗಳೆ 
` ಬಂದು ಕಚ್ಚಿದ ಹಾಗೆ ಆಗುತ್ತದೆ (ಗಾದ). ಜಿಗುಣೆ : ೧. ನಿಮ್ಮ ಹೊಗಳ 
ದವನನಾಲಿಗೆ ಭವಿಯ ನಾಲಿಗೆ ಬಚ್ಚಲ ತಂಪಿನ ಜೌಗಿನಲ್ಲಿ ಹುಟ್ಟಿದ ಜಿಗುಣೆ 
ಯಯ್ಯಾ (ಗಣಭಾ. ೬೩-೧). ಜಿಗುಳೆ: ೧. ಳಕಾರಕ್ಕೆ ಗಗಾರಂ--ಜಳೂಕಾ- 
ಜಿಗುಳೆ (ಕಮರ. ೨೭೬ ಪ್ರಯೋ);ರರುತದ ಜಿಗುಳಿ ನೀ ನಿನ್ನೊಡಲ ನಿಗುಚುವೆ 
(ಕುವ್ಮಾಕ. ೨೦-೪) ; ಜಿಗುಳೆ ಕೆಂಜಿಗ ಕಟ್ಟಿಜುಹೆಯೋತಿಯು ಗೊದ್ದ ನೆಗೆವ 
ಹಾವರಣೆ ಕೆಂಜೇಳು (ಕಂನವಿ. ೦೮-೪೦). 


ಒಂದು 


೦೦-೭೨) ; 


ಜಿಗು 


೧ 


ಜಿಗ್ಗು (ನಾ). ವಂರದಿಂದ ಉದಂರಿ ಬೀಳುವ `ಸಣ್ಣ ಸಣ್ಣ ಒಣಕಡ್ಡಿ ; 
ಪುಳ್ಳೆ ; ಪುರಲೆ : ಬೆಂಕಿಯನ್ನು ಹೊತ್ತಿಸಿ ಅದಕ್ಕೆ ಜಿಗ್ಗು. ಒಣಗಿದ 
ಸೌದೆ-ಇವನ್ನು ಹಾಕಿ ಕ್ರಮೇಣ ಅಗ್ನಿಯನ್ನು ಬಳಕೆಮಾಡಿಕೊಂಡಿದ್ದಾನೆ 
(ಶಿಲ್ಪನಾ. ೦೨) ; ಬಾವಾಜಿ ಒಲೆಯ ಬೆಂಕಿಗೆ ಒಣಗಿದ ಜಿಗ್ಗನ್ನು ಮುರಿದು 
ಹಾಕಿದ್ದರಿಂದ ಭುಗಿಲ್‌ ಎಂದ ಕೆಂಪು ಜ್ವಾಲೆ (ಮೂರುದಾ. 3೯೪): ಒಂದು 
ಸಣ್ಣ ಕೊಳ್ಳಿಯನ್ನೂದಿ, ಜಗ್ಗು ಕಚ್ಚೆ, ಬೆಂಕಿ ಮಾಡಿದಳು (ಮಲೆಮ. ೩೮೮). 

[?] 

ಜಫತ್ನು (ನಾ). ಹಸಿದವನು ; ಕ್ಷುದ್ಭಾಧೆಯುಳ್ಳವನು : “ ಕ್ಷುದ್ಧಾನ್‌, 
ಬುಭುಕ್ಷಿತಃ, ಶ್ರಾಂತಃ, ಜಿಘತ್ಸುಃ, ಕ್ಷುಧಿತಃ - ಈ ೫ ಹಸಿದೌತಂ” 
(ಹಲಾಯು. ೫೯-೨೦೫). [ಸಂ.] 

ಜಫತ್ಸೆ (ನಾ). ಹಸಿವು; ಕ್ಷಂಧೆ: “ ಅಶನಾಯಾ . . ..ಜಿಫಘತ್ಸಾ, ಕ್ಷುತ್‌, 
ಕುಧಾ-ಈ ೬ ಹಸಿವು” (ಹಲಾಯು. ೩೯-೨೦೬). [ಸಂ. ಜಿಫಘತ್ಸಾ) 

ಜಿಘಾಂಸು (ಗಂ). ೧. ಕೊಲ್ಲಲು ಬಯಸುವ. ೨. ಮಂತ್ಸರವಿಡಂವ ; 
ಹಗೆಕಾರಂವ ; ದ್ವೇಷ ಸಾಧಿಸುವ. (ನಾ). ೩. ಶತ್ರು; ಹಗೆ; 
ದ್ವೇಷಿ: “ಜಿಘಾಂಸುಃ, ಪರಿಪಂಥೀ, ಪರಃ , . . ದ್ವಿಷತ್‌-ಈ ೨೪ ಹಗೆ” 
(ಹಲಾಯು. ೭೩-೩00). [ಸಂ.] 

ಜಿಜಿಯಾ (ನಾ). ಹಿಂದೆ ಕೆಲವು ವಂಸಲ್ಮಾನ ದೊರೆಗಳಂ ವಂಂಸಲ್ಮೂನ 
ರಲ್ಲದವರ ಮೇಲೆ ವಿಧಿಸಂತ್ತಿದ್ದ ತಲೆಗಂದಾಯ: “ ಜಿಜಯಾ” 
ಎಂಬ ಹಿಂದೂಗಳ ಮೇಲೆ ಹಾಕಿದ್ದ ತೆರಿಗೆಯನ್ನೆತ್ತುವುದರಲ್ಲಿ 
ಅನೇಕವೇಳೆ ಅವನು ವಿಶೇಷ ಪರಾಕ್ರಮವನ್ನು ತೋರಿದನು (ಕೋಹಿನೂ. 
೦೦). [ *-ಹಿಂ. ಜಿಜಿಯಾ ; ಮರಾ, ರಜಿಯು ; ಅರ. ಜಿಯಹ್‌ ] 

ಜಿಜ್ಞಾ ಸು (ನಾ). ತಿಳಿದಂಕೊಳ್ಳುವ ಅಪೇಕ್ಷೆಯಂಳ್ಳವನಂ; ತಿಳಿವಿಗಾಗಿ 
ಹಾತೊರೆಯಂವವನಂ: ಅಂಧಶ್ರದ್ಧೆ ಮತ್ತು ಸ್ವಾರ್ಥಪರತೆಗಳು 
ಜಿಜ್ಞಾಸುಗಳ ಕಟುವಾದ ಅವಹೇಳನಕ್ಕೆ, ಪಾತ್ರವಾದುವು (ಹುಳ್ಳಾರ. 
0೪ ಶೀಠಿಕೆ): ಧರ್ಮ ಎಂದರೇನು ಎಂದು ಕಾಲಕಾಲಕ್ಕೆ ಸಾಧಕರು, 
ಜಿಜ್ಞಾಸುಗಳು ಕೇಳುತ್ತ ಬಂದಿದ್ದಾರೆ (ಛರ್ಮುಸಾ. ೦); ಜಿಜ್ಞಾಸುಗಳು 
ಕುತೊಹಲಪೂರ್ಣವಾದ ಬುದ್ಧಿಯಿಂದ ಅದರ ಕಡೆಗೆ ನೋಡುವುದು 
ಸ್ವಾಭಾವಿಕ (ಸಾಹಿಸ. ೧೧) [ಸಂ.] 

ಜಿಜ್ಞಾ ಸೆ (ನಾ). ೧. ತಿಳಿಯಂವ ಬಯಂಕೆ; ಅರಿತಂಕೊಳ್ಳೂವ ಇಚ್ಛೆ : 
ಜಿಜ್ಞಾಸೆಯೆಂದರೆ ಅರಿಯಬೇಕೆಂಬ ಇಚ್ಛೆ (ಬ್ರಹ್ಮಧಾ. ೧೪). 
೨.. ಸಂಶೋಧನೆ; ಪರಿಶೀಲನೆ: ಈಸು ವೆಗ್ಗಳರಾರೆನಿಪ ಜಿಜ್ಞಾಸೆ. ಬೇಡಾ 
(ಕುವ್ಯಾಅ. ೬-೦೭); ಪ್ರಾಚೀನಗ್ರಂಥಗಳಲ್ಲಿ ಬಗೆಬಗೆಯ ಜಿಜ್ಞಾಸೆ ನಡೆದಿದೆ 
(ದ್ರಾವಿವಿ. ೩೩); ಮಾನವನು ಜೀವನದಲ್ಲಿ ಮಾಡಬೇಕಾದ ಕರ್ತವ್ಯ ಹಾಗೂ 
ಹೊಂದಬೇಕಾದ ಗುರಿಯ ವಿಚಾರವಾಗಿ ಸಾಕಷ್ಟು ಬದ್ಲಾ ಸೆ ಸಮಾಧಾನ 
ಗಳೂ ಬಂದಿವೆ (ಛಾರದ. ೦೦೨); “ನಾನು” ಎಂಬುದರ ಶುದ್ಧಸ್ವರೂಪದ 
ಜಿಜ್ಞಾಸೆಯು “ನನ್ನ” ಎಂಬುದರ ಜಿಜ್ಞಾಸೆಗಿಂತ ಅತ್ಯಂತ ಕಷ್ಟತಮ 
ವಾಯಿತು (ಜೀವಾತ್ಮ. ೩೯). [ಸಂ. ಜಿಜ್ಞಾಸಾ] 

ಜಿಜ್ಞಾಸ್ಯ (ನಾ). ಜಿಜ್ಞಾಸೆಗೆ ತಕ್ಕುದಂ ; ತಿಳಿಯಂಲಂ ಅರ್ಹವಾದಂದು : 
ಜಿಜ್ಞಾ ಸ್ಕವೆಂದು ಪರಿಕಿಸತೊಡಗೆ ಎಜ್ಞಾನ ಸ್ವಜ್ಞ ಪ್ರಿಶೋಧಿ ಮುನಿ 
(ಮಂಕುಕ. ೦೦೭). [ಸಂ.] 

ಜಿಟಿಜಿಟಿ (ನಾ). ಒಂದಂ ಅನುಕರಣ ಶಬ್ದ : ಮನೆಯನ್ನು ಸಮಾಪಿಸುವ 
ಸಮಯಕ್ಕೆ ಜಿಟಿಜಿಟಿ ಮಳೆ ಆರಂಭವಾಯಿತು (ಅಲೃವಿ. ೩೩). 

ಜಿಟ್ಟಿ, 'ಚಿಟ್ಟೈ' ನೋ. 

ಜಿಟ್ಟಿ (ನಾ). ಚರ್ಮದಲ್ಲಿ ಉಂಟಾಗುವ ಕೀವುತಂಂಬಿದ ಬೊಕ್ಕೆ: (೪). 
"ಕಣ್ಣಿಟ್ಟೆ' ಪರಾ. [?] 

ಜಿಟ್ಟೆ :ಚಿಟ್ಟೈ' .ನೋ. 


೩೦೫೭ 


ಜಿಡ್ಡು ಟಿಗೆ 


ಜಿಡಿ, "ಜಡ್ಮಿ' ನೋ. 
ಜಿಡಿ, (ನಾ). ಒಂದು ಬಗೆಯ ಸಸ್ಕ: ಗೋಡಂಬಿ, ಗೇರುಪಪ್ಪ, ಮುಂದಿರಿ 
ಪಪ್ಪು, ಜಿಡಿ (ಮೈಔಗಿ. ೬-೧೦೫). [?) 
ಜಿಡಿಮಳೆ "ಜಡಿವಳೆ' ನೋ. 
` | ಜಿಡುಕು (ನಾ). ಕಿರಿಕಿರಿ ; ಹಿಂಸೆ; ಕಿರುಕುಳ: ಅವರ ಮನಸ್ಸು ತುಂಬಾ 
ಜಿಡುಕಿಗೆ ಬಲಿಯಾಯಿತು (ಮರೆಮ, ೧೨೭); ಸಂಸಾರದ ಸಮಸ್ಯೆ ಅನೇಕ 
ಮಾನಸಿಕ ಜಿಡುಕುಗಳಿಗೆ : ಕಾರಣವಾಗುತ್ತಿದೆ (ಒಂಟದ. 338): ಇಂಥ. 
ವಾದದ ಜಾಡ್ಯ ಇಲ್ಲವೇ ಜಿಡುಕು ಭೌತಿಕ ತತ್ವಜ್ಞಾನದ ಜಾಡಾಗಲಾರದು 
(ಮಾವಾದ. ೪೬). [?] 
ಜಿಡ್ನಳಿಗೆ "ಜಿಡ್ಡುಳಿಗೆ' ನೋ. 
ಜಿಡ್ಡಿ (ನಾ). ಗಂಟುಹಾಕಿದ ಎರಡು ತೆಂಗಿನಕಾಯಿಗಳ ಜೊತೆ: 
ಗೌಡರ ಮನೆಯ ಅಟ್ಟದಲ್ಲಿ ಸಾಕಷ್ಟು ಜಿಡ್ಡಿ ಸೇರಿತ್ತು (ರೂಂ). [?] 
ಜಿಡ್ಡು, ಜಡ್ಡು, ಸಿಂಡು (ನಾ). ೧. ಎಣ್ಣೆ, "ತುಪ್ಪ ಮುಂತಾದುವುಗಳ 
ಜಿಗಿ,-ಜಿಗಂಟು: ಫೃತಂ ಪೊರೆಯೆ ಕೈ ಜಿಡ್ಡಹುದು (ಜೀರಮ. ೬-೦೩). ವಿ. 
ದುರ್ವಾಸನೆ ; ಕವಂಟುವೂಸನೆ ; ಗಬ್ಬುನಾತ : ದೊಡ್ಡನಾಗಿ ಬೆಳೆದ 
ಜಿಡ್ಜ ಹೋತುಗಳಿಗೆ ಗಡ್ಡದ ವೃದ್ಧ ವೈಶಿಕರ ಮೆಚ್ಚ ಮಹಾದೇವ (ಸರ್ವವ. 
೧೬೩-೭೭೫) : ನಿಮ್ಮರಸನ ಜಾಣ್ಮೆ ತೊಳೆದು ಲೋಕದ ಜಿಡ್ಡ ಕಮ್ಮನೆ 
ಮಾಡುತಿದ್ದ ಪುದು (ಧರಣ. ೨೦-೨೪). ೩. (ಆಲಂ) ಸೊಕ್ಕು ; ಕೊಬ್ಬು ; 
ಅಹಂಕಾರ : ಬಿಟ್ಟಡೆ ಸಮಯವಿಲ್ಲ ಜಿಡ್ಡಹಿಡಿದಡೆ ಜ್ಞಾನವಿಲ್ಲ (ಅಂಬಿನ. 
೩೯೩-೩೦); ಉಭಯ ಶುದ್ಧವಾದಲ್ಲಿ ಆಚಾರವೆ ಪ್ರಾಣವಾದ ರಾಮೇಶ್ವರ 
ಲಿಂಗದಲ್ಲಿ ಜಿಡ್ಡು ಹಟ್‌ಯಿತ್ತೂ(ಏಲೇಶ್ಮ.೬೬); ಹೆಡ್ಡ ಹೆಂಗಳೊಳಂತು ದೊರೆ 
ಸೋತುನುಡಿದರೆ ಜಿಡ್ಡುಬ್ಬಿ ಮಂಡೆಗೇಟುವರು(ಛರದ. ೦೦-೦೮): ಇನ್ನೊಮ್ಮೆ 
ನನಗೆ ಹಾಗೆ ಅಂದು ನೋಡು ನಿನ್ನ ತಲೆಯೊಳಗಿನ ಜಿಡ್ಡನ್ನೆ ಬಿಡಿಸುತ್ತೇನೆ 
(ಕಂಗರೋ. ೩೦). ಜಡ್ಡು: ೨. ಗೊಡ್ಡುಸಾರಿಗೆ ಜಡ್ಡುತುಪ್ಪ (ಗಾದೆ). 
ಸಿಂಡು: ೨. “ಸಿಂಡು-ದುರ್ಗಂಧ” (ಗುವಿಮೋ. ೧೭೦). ೪. “ ಹುರುಪು ; 
ಹಗರು ; (ಮು.) ತಲೆಯಹೊಟ್ಟು, ಸಿಬ್ಬು, ಸಿಂಡು ” (80815. ಇಂಕನಿ). 
ಜಿಡ್ಡುಹತ್ತು ಎ ಬೇಸರ ಉಂಟಾಗಂ : ನನಗೆ ಬಹಳ ಜಿಡ್ಡುಹತ್ತಿ 
ಹೋಗಿದೆ (ಕೈಲಾಕ. ೭೨). ಜಿಡ್ಡುಹಿಡಿ ಎ ಜಿಡ್ಡು ಗಟ್ಟು. 
[ ದೇ.॥ ತುಳು. ಜಿಡ್ಡ್‌. ಜಿಡ್ಡ; ಕೊಡ. ಸಿಂಡೀ ; ತೆಲು. ಜಿಡ್ಡು ) 
| ಜಿಡ್ಡುಗಂಬ (ನಾ). ಎಣ್ಣೆ ಅಥವಾ ಜಿಡ್ಡು ಲೇಪಿಸಿದ ಕಂಬ; ಎಣ್ಣೆ 
ಗಂಬ : (ವ್ಯಾಯಾಮದ ಆಟಗಳಲ್ಲಿ . .. ಇಟ್ಟಿರುವ) ಜಿಡ್ಡು ಬಳಿದಿರುವ 
ಕಂಬ ; ಜಿಡ್ಡುಗಂಬ (46೩87 2016. ಇಂಕನಿ). 
'[ ಜಿಡ್ಡು + ಕಂಬ್ಲ (ಆಕಂಭ)] 
ಜಿಡ್ನುಗಟ್ಟು (ಕ್ರಿ). ಜಿಗುಟಾ ಗು; ಕೊಳೆಯಿಂಂದ ಅಂಟಂಟಾಗಂ : 
ಮೈಮೇಲೆಲ್ಲ ಜಿಡ್ಡುಗಟ್ಟಿದ ಬಟ್ಟೆ-ಬರೆಗಳು (ಜನೆಜೀ. ೦೦೦). 
[ಜಡ್ಡು * ಕಟ್ಟು 1 
ಜಿಡ್ಡುಮುಳ್ಳು (ನಾ). ಒಂದು ಬಗೆಯ ಮುಳ್ಳಿನ. ಗಿಡ : ಆಸಿನಗೊಟ್ಟೆ 
ಮುಳ್ಳು, ಗಜಗೊಟ್ಟೆಮುಳ್ಳು, ಜಡ್ಡು ಮುಳ್ಳು (ಮೈಔಗಿ. ೭೯-೦೬೨೬). 
[ ಜಿಡ್ಡು ? + ಮುಳ್ಳು (ಎಮುಳ್‌,)] 
0| ಜಿಡ್ನುಳಿಗೆ, ಜಿಡ್ಡಳಿಗೆ, ಜಿಡ್ಡಾಟಗೆ (ನಾ). ಒಂದಂ ಪ್ರದೇಶದ ಹೆಸರಂ: 
ಜಿಡ್ನುಳಿಗೆ ೭೦ ರ ಬಳಿಯ ರಾಜಧಾನಿ ಬಳ್ಳಿ ಿಗಾವೆಯ ಪುಲ್ಲೆಯ ಬಯ 
ಲೊಳ್‌ (ಎಕ. ೪11, ಶಿಕಾರಿ. ೧೨೦-೧೬: 1048). ಜಿಡ್ಡಳಿಗೆ : ಜಿಡ್ಡಳಿಗೆ 
ಯೆಟ್ಟಿತ್ತಟ ಅರಸಿಮಯ್ಯಂ (ಎಕ. ೫11, ಶಿಕಾರಿ. ೮೩-೦೩; 1068) 
ಹ ಜಿಡ್ಡು ಬಳಿಗೆ : ಜಿಡ್ಡುಟ್‌ಗೆಯ ಕಂಪಣದ ಬಟ್‌ಯ ಬಾಡಂ (ಎಕ. 11, 
ಶಿಕಾರಿ. ೯೬-೩೦; 1170). ₹7?) 


ಡಿಜಿಡ್ಡುಟಿಗೆ «ಜಿಡ್ನೂಳಿಗೆ' ನೋ. 


20 


ಣು 
ಅ 


ಹೊ 


ಜಿಡ್ಡೂರ್‌ 


ಜಿಡ್ಡೂರ್‌ (ನಾ). ಒಂದಂ ಪ್ರದೇಶದ ಹೆಸರಂ: ಜಿಡ್ಡೂರಾಳ್ಗಿಟ್ಟತ್ತಅ 
ನಾಟಣನ್ಗವುಣ್ಣಂ » ೫ ೬ ಕಲಿವಿಟ್ಟನೊಳೆ 'ಎರೋಧವಾಗಿ (ಎಕ. 7111, 
ಸೊರಬ. ೮೮-೩: 912); ಶ್ರೀ ಬಿಟ್ಟಿಗಂ ಮೌ ೪ಿಕೋಸಿಗರಾ ಣ್ಮಂ 
ನೆಗರ್ಪಿನಣುವಂ ಜಿಡ್ಡೂರಾಳ್ಗೆ ಯೆಟ್ಟಿ ತ್ತಕ್ಕ ೯೦ ಬಳ್ಳಿ ಗಾಮೆಯ 
ಬಾಲ್‌ಗೆ ಸಹಿತ ನಾಟ್ಲಾವುಣ್ಣುಗೆಯ್ಕೆ (ಮೈಆರಿ, ೦೯೨೯,೭೮-೬: 964). 
[ ಜಿಡ್ಡು ? + ಊರ್‌] 
ಜಿಡ್ಲೆಣ್ಣೆ (ನಾ). ಕಚ್ಚಾಎಣ್ಣೆ ; ಶೋಧಿಸದ ಎಣ್ಣೆ : ತೀರ ದಪ್ಪವಾದ 
ಜಿಡ್ಡೆ ಣೆ(0೯86 0/1ಯನ್ನು ಉಪಯೋಗಿಸುವ ತೈಲವಎಂಜಿನುಗಳೂ 


ಚಿಮಣಿಎಣ್ಣೆಯನ್ನು ಉಪಯೋಗಿಸುವ ಎಂಜಿನುಗಳೂ ಸಿದ್ಧವಾದುವು. 


(ಜಾಲಪ್ಪ. 1, ೩೩೦), [ಜಿಡ್ಡು + ಎಣ್ಣೆ] 

ಜಿಣುಗು (ಜಿನಂಗ್ಳ್ಕು' ನೋ. 

ಜಿಣುಗುಗೆರೆ (ನಾ). ಸಪೂರಾದ ಗೆರೆ; ತೆಳಂವಾದ ಗೆರೆ: ಐದೈದು 
ಜಿಣುಗುಗೆರೆಗಳು ಅಂತರದಿಂದ ಒಂದೊಂದು ಹೆಚ್ಚಿಗೆ ಉದ್ದಾದ ಗೆರೆ 
ಯುಂಂಟು (ಮುಂಬಯಿ. ೩-೦೦೭). 

[ಜಣುಗು ( ಆಜಿನುಗ್ಯು) + ಗೆರೆ (ಎಗೆಆ3) ] 

ಜಿಣುಗುನಸ್ಕ (ನಾ). ನಯವಾದ ನಸ್ಯ : ನಸ್ಕಗಾರರು . . . ಕರೆಪುಡಿ 
ಯೆಂಬ . ಉರುಟುನಸ್ಯವನ್ನೂ ಜಿಣುಗುನಸ್ಕವನ್ನೂ ಮಾಡುವರು 
(ಕಥಾಗೆ. ೪8೩). [ಜಿಣುಗು (-ಆಜಿನುಗ್ಯು) + ನಸ್ಕ) 

ಜಿತ (ನಾ). ೧. ಜಯಿಸಲ್ಪಟ್ಟುದಂ ; ಗೆಲ್ಲಲ್ಪಟ್ಟುದಂ; ಕೈವಶ ಮಾಡಿ 
ಕೊಂಡುದು. "ಜಿತಕರ್ವು' ಪರಾ, ೨. ಸಂಪಾದಿಸಲ್ಪಟ್ಟುದು ; 
ಪಡೆದುದಂ ; ಗಳಿಸಿದಂದಂ. ೩. ಸ್ಥ ರವಾದುದಂ; ಅಚಲವಾದುದು; 
ದೃಢವಾದುದು :. ಈ ಕಲಿಕಲುಷಂಗಳೆಲ್ಲಮುಮಡಂಗಿ ಕೃತಂ ಜಿತಮಾಗಿ 
ರಂಜಿಕುಂ (ಚಿಳವಿ. ೪-೧8). [ಸಂ.] 

ಜಿತಕರ್ಮ (ನಾ). ಕವರ್ಣವನ್ನೂ ಗೆದ್ದವನಂ; ಕವರ೯ವಂುಕ್ತ: ಜಿತಕರ್ಮಂ 
ಸಮುಪಾತ್ತ  ತತ್ತ್ವಚಯಮರ್ಮುಂ: ಶುದ್ಧರತ್ನತ್ರಯಾಧೃತಧರ್ಮಂ 
(ಚಂದ್ರಪು. ೦-೮). [ಜಿತ ಕರ್ಮ] 

ಜಿತಕಾಮ (ನಾ). ೧. ಮನ್ಮಥನನ್ನು ಗೆದ್ದವನು: ಸತತ ಜಪಕಾಮರಿಗೆ 
ಜಾಗ್ರ ತಪ್ಪದ ರತಿಯು ಜಿತಕಾಮರೆನಿಸುವವರ್ಗೆ ಸತಿಯರತಿಶಯ ರೂಪು 
ನೋಡಿ ಯೆಳಸದ 'ರತಿಯು (ನವಮೋ; ೧೩-೫೦). ೨. ಯತಿ: ವನಿ; 
ತಪಸ್ವಿ. ೩. ಬುದ್ಧ. ೪. ಅರ್ಹಂತ. ೫, ಶಿವ; ಶಂಕರ: ಜಿತಕಾಮನ 
ಲಂಪಿನೊಳಗಸುತೆಯೊಳ್ನೆರೆಯಲೈ. ಬಲ್ಲನೆನೆ ಪಾವನಮಂ ಹುತವಹನ 
ಮುಖದೊಳಿಡುವನೆ (ಸಮಪ. 6-೬೮) ;: ಜಿತಕಾಮ . . . ಪಂಪಾಧಿಪತಿ 
ವಿರೂಪಾಕ್ಷ ಕರುಣಿಸುವುದೆಮಗೆ (ಹಡ ೫. ೧-೩); “ ಯತಿಬುದ್ಧಂ 
ಶಂಕರಾರ್ಹಂ :.'. ಜಿತಕಾಮಾಹ್ವೆಯಂ?” (ನಾನಾರ. ೪೫). [ಜಿತ*ಕಾಮ] 

ಜಿತಕಾಮೆ (ನಾ). ಪತಿವ್ರತೆ ; ಸಾಧ್ವಿ; ಸುಶೀಲೆ : “ ವರವಧು ಜಿತಕಾ 
ಮಾಹ್ವಯಂ? (ನಾನಾರ. ೪8). (ಸಂ. ಜಿತಕಾಮಾ (ಜಿತ + ಕಾಮ -) ) 

ಜಿತಕಾಶಿ (ನಾ). ವಿಜಯದಿಂದ ಶೋಭಿಸುವವನು ; ಜಯಹೊಂದಿ 
ದವನಂ: “ಜತಕಾಶೀ, ಜಿತಾಹವಃ-ಈ ೨ ಗೆಲ್ಫವಂ” (ಹಲಾಯು. ೭೯-೩೨೫). 

[ಸಂ. ಜಿತಕಾಶಿನ್‌) 

ಜಿತತ್ರಿತಾಪ (ನಾ). ಆಧಿದೈವಿಕ, ಆಧಿಭೌತಿಕ, ಆಧ್ಯಾತ್ಮಿಕವೆಂಬ 
ಮೂರು ತಾಪಗಳನ್ನು ಗೆದ್ದವನಂ : ಅತಿಭಕ್ತಿವಶೀಕೃತಶೈಲಚಾಪ 
ನಾತ್ತದಯ ಜಿತತ್ರಿತಾಪ ಬಸವೇಶ್ವರನೀಗೆಮಗೀಶಭಕ್ತಿಯಂ (ರಾಜಶೇ. 
೧-೦೧). [ಜಿತ ತ್ರಿತಾಪ] 

ಜಿತಪಂಚಬಾಣ (ನಾ). ಕಾಮನನ್ನು ಗೆದ್ದವನು; ಶಿವ: ಶ್ರೀ ಬಾಣಾ 
ಸುರೇಂದ್ರನತಿತಪದಿಂದ ಜಿತಪಂಚಬಾಣನಂ ವಲಿಸಿ (ನವಮೋ. ೨೦-೫). 

[ಜಿತ ೬ ಪಂಚಬಾಣ) 


೩೦೫೮ 


5 


45 


0. 


ಜಿತಾತ 
೬ 
ಜಿತಪಡಿಸು (ಕ್ರಿ). ಸ್ಥಿರಗೊಳಿಸು; ನೆಲೆಯೂರಿ ನಿಲ್ಲಂವಂತೆ 
ಮಾಡು: (8). [ಜಿತಪಡು + -ಇಸ್ಕು] 
ಜಿತಪಡು (ಕ್ರಿ). ಸ್ಮಿರವಾಗಂ ; ಧೃಢವಾಗು : (8). [ಜಿತ * ಪಡು) 


ಜಿತಬುದ್ಧಿ (ನಾ). ವಂನೋನಿಗ್ರಹವುಳ್ಳವನಂ ; ದೃಢಚಿತ್ತ. 
[ಜಿತ+ ಬುದ್ಧಿ ] 
ಜಿತಮದ (ನಾ). ಅಹಂಕಾರವನ್ನು ಗೆದ್ದವನು: ಅಪರಾಜಿತಂ 
ಜಿತಮದಂ ಕೊಟ್ಟಟ್ಟಿದಂ ಗಾಯಿಕಾನವರತ್ನಂಗಳನಿತ್ತ ನೋಟ್ಟುದು 
(ಶಾಂತಿಪು. ೩-೫೨) : ಬಿತಮುದ ಬಸವೇಶಂಗಂ ನುತನಲ್ಲಮನೆಯ್ದೆ -ಪೇಳ್ವನ 
ನಿಮಿಷನಿರವಂ (ಹಮ್ಮಾರೆ. ೧-೩೨). [ಜಿತ ಮದ್ದ] 
ಜಿತಮನಸ್ಕ (ನಾ). ವಂನಸ್ಸನ್ನು ಜಯಸಿದವನಂ ; ವಂನೋನಿಗ್ರಹಿ : 
ಎಲ್ಲರುಂ ಜಿತಮನಸ್ಕರೆ ದೈವ ವಿಧಿಮಾಯೆ 'ಚೆಲ್ವುರೂಪಿಂ ಬಂದು 
ಕಣ್ಕುಕ್ಕುವನಕ (ಮಂಕುಕ. ೨೭೬). [ಸಂ.] 
ಜಿತಮಾಯ (ನಾ). ಮಾಯೆಯಂನ್ನು ಗೆದ್ದವನಂ; ನುತಕಾಯ ಜಿತಮಾಯ 
ಗಿರಿಜೇಶ (ಹಣಾ. ೦-೫); ಜಿತಮಾಯಂ ನಿರಪಾಯಂ . . . 
ಅಲ್ಲಮಪ್ರಭುವರಂ (ವೃಷವಿ. ೦-೦೦). (ಸೆಂ. (ಜಿತ. ಮಾಯಾ + -)] 
ಜಿತಮಾರ (ನೂ). (ರೂಪಿನಲ್ಲಿ) ಮನ್ಮಥನನ್ನು ಸೋಲಿಸಿದವನಂ ; 
ಬಹಳ ಸಂಂದರ : ಇಅಕಿದೆಯಲಾ ಎನ್ನನು ಸುಕುಮಾರಾ ಕೊಟ್‌ದೆ 
ಯಲಾ ಕೊರಳನು ಜಿತ[ಪಾಕಾಂ. ಸುಕು]ಮಾರಾ (ಹಜಕಾ. ೧೨-೩೦ ರಗೆಳೆ) ; 
ಸಂತಂ ಬಳೆಯುತಿರ್ದರಾ ಜಿತಮಾರರ್‌ ಕುಮಾರರ (ರಾಮಾಶ್ಶೆ. ೧೩೧-೨೩), 
[ಜತ * ಮಾರ) 
ಜಿತಶತ್ರು (ನಾ). ಹಗೆಗಳನ್ನು ಗೆದ್ದವನಂ ; ಶೂರ; ಕಲಿ; ಜಿತಶತ್ರು 
ವೃದ್ಧ ರಾಜ್ಯೋನ್ನ ತಿಯಿಂದಜಿತೇಂದ್ರನಾದಿರಾಡ್ಯೋನ್ನ ತಿಯಿಂ ಸುತನೆಸೆದಂ 
(ಅಜಿ ಪು. ೬-೩6); ಮತ್ತಿತ್ತಲ್‌ ಜಿತಶತ್ರುವೆಂಬ . ಪೆಸರಾಯ್ತನ್ವರ್ಥ 
ಮೆಂಬನ್ನಂ (ಪಂಠಾಮಾ. ೦೦-೭೩). [ಜಿತ * ಶತ್ರು] 
ಜಿತಶ್ರಮ (ನಾ). ಶ್ರಮವನ್ನು ನಿಗ್ರಹಿಸುವವನಂ ; ಧೈರ್ಯಶಾಲಿ : 
ಜಿತಶ್ರಮನರಿಕಟಕಭೇದಕನ ನಾನಾಯುಧವಿಶಾರದನ ಭರಿತಧೈರ್ಯನ 
. . ಸೇನಾಪತಿಯ ಮಾಡುವುದು (ಕುವ್ಯಾಉ. ೩-೮೮). [ಜಿತ ಶ್ರಮ] 
ಜಿತಸಂಗ್ರಾಮ (ನಾ). ಯಂದ್ಧವನ್ನು ಗೆಲ್ಲಂವವನಂ;: ರಣಧೀರ; 
ಸುಭಟ : ಶಿವನ. ನೊಸಲಂದದಲಿ ಮೆಟ್‌ ವವನಿವನು ಜಿತಸಂಗ್ರಾಮ 
ನಶ್ವತ್ಕಾಮ ನೋಡೆಂದ (ಕುವ್ಮಾವಿ. ೬-೫೩). [ ಜಿತ + ಸಂಗ್ರಾಮ] 
ಜಿತಸಂಸಾರಿ (ನಾ). ಸಂಸಾರವನ್ನು ಗೆದ್ದವನಂ ; ಹಂಟಂಸಾವುಗಳನ್ನು 
ಜಯಿಸಿದವನಂ : ಚಿತ್ತಂ ನಟ್ಟು ನಟ್ಟಿಯನು ಸಾರಲಿಟ್ಟಾಡುವನು 
ಜಿತಸಂಸಾರಿ (ಬಸಪು. ೪೩-೭). ಸಂ. ಜಿತಸಂಸಾರಿನ್‌ 
ಜಿತಾಂತಕ (ನಾ). ಯಂಮಂನನ್ನೂ ಗೆದ್ದವನಂ ; ಶಿವ: ಜಿತಾಂತಕನೊಳ್‌ 
ಮಿಗೆ ಮುಷ್ಟಿಯುದ್ಧದಿಂ ಕಾದುವ ಕಜ್ಜಮಂ, ಗಡ ನಿರಂಗನೊಳಿಂತಿದು 
ಚಿತ್ರಮಲ್ಲವೇ (ಕಬಶೆಂ. ೪-೦೩೧), [ಜಿತ + ಅಂತಕ] 
ಜಿತಾಕ್ಷ (ನಾ). ೧. ಇಂದ್ರಿಯಂಗಳನ್ನು ಗೆದ್ದವನಂ ; ಜಿತೇಂದ್ರಿಯ : 
“ ಜಿತಾಕ್ಷ-ಇಂದ್ರಿಯಗಳನ್ನು ಗೆದ್ದವನು, ಯತಿ” (ಗಂಗಾಮ. ೦90), ೨. 
ಅಕ್ಷಕುಮಾರನೆಂಬ ರಾಕ್ಷಸನನ್ನು ಗೆದ್ದವನಂ; ಹನಂವಂ. [ಜಿತ ಅಕ್ಷ] 
ಜಿತಾಕ್ಷರ (ನಾ). ಮೋಕ್ಷವನ್ನು ಪಡೆದವನು ; ಖಷಿ : ಬೆಲೆವೆಂಡಿರುಗಳ 
ನೆಲೆಮೊಲೆಗಳಂಗಜನ ಪೆರ್ಮಲೆಗಳ್ವಿಟರ ತಲೆಯ ಬೆಲೆಗಳ ಜಿತಾಕ್ಷರರ 
ಗೊಲೆಗಳ್‌ (ಉದೃದೇ. ೪-೨೦). [ಜಿತ + ಅಕ್ಷರ ] 
ಜಿತಾತ್ಮ (ನಾ). ವಂನಸ್ಸನ್ನು ಗೆದ್ದವನು ; ಆತ್ಮಸಂಯಂಿಂ : ಉಭಯ 
ಕುಲವಿಶುದ್ಧರ್‌ ನ್ಯಾಯವಂತರ್‌ ಜಿತಾತ್ಮರ್‌ ಪ್ರಭುಗಳಧಿಕಪುಣ್ಕರ್‌ 
(ಶಾಂತಿಪು. ೩-೭೬): ಸಮಸ್ತಾಧಿಕಾರಿ ಜಿತಾತ್ಮಂ ... . ವಿದ್ವಜ್ಜನಾಳಂ 
ಕೃತಂ (ಸುಕುಮಾ. ೨-೩೯). [ಜಿತ 4 ಆತ್ಮ] 


ಜಿತಾಹವ 


ಜಿತಾಹವ (ನಾ). ಎ ಜಿತಸಂಗ್ರಾವಂ : “ ಜತಕಾಶೀ, ಜಿತಾಹವ - ಈ ೨ 
ಗೆಲ್ಲವಂ” (ಹಲಾಯು. ೭೯-೩೨೫. [ಜಿತ + ಆಹವ] 

ಜಿತೇಂದ್ರಿಯ (ನಾ). ಎಜಿತಾಕ್ಷ ೧: ಜಿತೇಂದ್ರಿಯರೆಂದು ಯೋಗಪಂಕರುಹ 
ದಿನೇಶರೆಂದು ., . ಕೂರ್ತ್ತು (ಸೌಇಇ. ಸಸ, ೪೯-೫೭ ; 3076); ಎಳಸು 
ವಬಲೆಯರ ನಡುವಿರ್ದತಿಜಿತೇಂದ್ರಿಯಾಮಳನೆನಿಪುದರಿಲ್ಲದಕಟ ನಿರ್ಜರ 
ಭೂಮಿಯೊಳಗಿರ್ದು ನಾಂ ಜಿತೇಂದ್ರಿಯನೆಂಬುದೇನರಿದು (ಹಜಕಾ. ೬-೪೯): 
ಜಿಕೇಂದ್ರಿಯಂ ತಾನಂತಸೆಗುವೋಲೆಸಗಿದತ್ತಾ ವಜ್ರವಿಧಿ (ಶ್ರೀರಾಮಾ. 

[ಜಿತ ೬ ಇಂದ್ರಿಯ) 

ಜಿತೇಂದ್ರಿಯತ್ವ (ನಾ). ಇಂದ್ರಿಯಂನಿಗ್ರಹ; ಆತ್ಮಸಂಯವಂ : ಎಲ್ಲಿತ್ತೊ 
ಧೈರ್ಯಮು ಪಶಮ ಮೆಲ್ಲಿತ್ತೊ ಜಿತೇಂದ್ರಿಯತ್ವಗುಣಮೆಲ್ಲಿತ್ತೋ 
(ಕಾದಂಪೂ. ೭೭೫). [೫೦.1] 

ಜಿತ್ಯ (ನಾ). ೧. ನೇಗಿಲಿನ ಗಂಳ. ೨. ಕುಂಟೆ ; ಹಲಂಬೆ. [ಸಂ.] 

ಜಿತ್ವರ (ನಾ). ಜಯಂಶಾಲಿ ; ವಿಜಯಿ: “ ಜೇತ, ಜಷ್ಣುಃ, ಜಿತ್ವರಃ ೩ 
ಗೆಲ್ಲುವ ಸ್ವಭಾವವುಳ್ಳವನು. ಜಯದಲ್ಲಿ ಒಳ್ಳೇ ಅದೃಷ್ಟಶಾಲಿಯೆಂದು 
ಭಾವ” (ಸಿದ್ಧಾಂತಿ. ೨28); ಜಿತ್ವರಸಾತ್ರವೇದಿ ಗಮಕಿತ್ವಮುಮಂ 
[ಪರವಾ]ದಿಭೇದಿ ವಾದಿತ್ವಮುಮಂ.. . . ನೃಪಾಲಸಭೆ ಮೆಚ್ಚೆ (ಪಾರ್ಶ್ಶಪು. 
೧-೦೬). [ಸಂ.7 

ಜಿದ್ದು (ನಾ). ೧. ಬದ್ಧಮಾತ್ಸರ್ಯ ; ದುರಾಗ್ರಹ : ಮೊದ್ದು ಸಂಗಕೆ 
ಸಲ್ಲ ಸದ್ದು ಧ್ಯಾನಕೆ ಸಲ್ಲ ಜಿದ್ದು ಬೋಧಕನಿಗೆ ಸಲ್ಲ (ಇಂಡಾಪ. ೧೯೦-೪೩). 
೨. ಪೈಪೋಟಿ ; ವೆಂಲಾಟ; ಸ್ಪರ್ಧೆ: ನಮ್ಮ ಜಿದ್ದಿನೊಳಗೆ. . . ಕರಾರ 
ಇದ್ದಿದ್ದಿಲ್ಲ (ಕಳ್ಶಧ್ಮ. ೯); ಮರಣದೊಡನೆ ಜಿದ್ದೆಸಗಿ ಅವರನ್ನು ನೋಡಿಯೇ 
ತೀರುವೆನೆಂದು ಪಟೇಲನು ಒಂದು ವರ್ಷದ ಮೇಲೆ ತನ್ನ ಅಸ್ಥಿ 
ಪಂಜರಕ್ಕೆ ಅಂಟಿಕೊಂಡಿದ್ದ (ಸಮಜೀ: ೯೭). ೩. ಪಣ; ಪಂಥ: 
ಧರ್ಮರಾಜನು . . . ದ್ರೌಪದಿಯನ್ನು ಜಿದ್ದಿಗೆ ಹಚ್ಚಿರುವನು (ಮಧಾರ.೯೭). 

ಜಿದ್ದಾಜಿದ್ದಿ ಎ ತೀವ್ರವಾದ ಮೇಲಾಟ,-ಪೈಪೋಟಿ: ಜಿದಾಜಿದ್ದಿ 
ಕುಸ್ತಿಯನ್ನು ನೋಡಲು ಬಹಳ ಜನ ನೆರೆದಿದ್ದರು (ರೂರ). ಜಿದ್ದಿಗೆ ಬೀಳು 
= ಪಣಕಟ್ಟು ; ಹಟಕ್ಕೆ ಬೀಳೆ: ನಾನು ಸಹ... ಜಿದ್ದಿಗೆಬಿದ್ದು, 
ಸ್ನಾನ, ಆಹ್ನಿಕ, ವ್ರತ, ಉಪವಾಸ ಮಾಡಿ ಗಂಗಾತೀರದಲ್ಲಿ ಸದ್ಗತಿ ಲಾಭ 
ಹೊಂದಬಹುದಾಗಿತ್ತು (ಇಪೃಕ. ೪೭೩);- ಜಿದ್ದಿಗೆ ಬಿದ್ದು ಕಾಫೀ ಕುಡಿಯು 
ವುದನ್ನು ತ್ಯಜಿಸಿದ್ದಾನೆ (ಚಿಂದುಟ. ೩೫). ಜಿದ್ದುಮಾಡುಎದ್ವೇಷಸಾಧಿಸು : 
ಇತಃಪರ ಸ್ನೇಹವೇ ಹೊರತು ಜಿದ್ದುಮಾಡುವುದಿಲ್ಲ (ಜತ್ರಪಾ. ೮೭) ; 
ವಂದಕ್ಕೊಂದು ಜಿದ್ದುಮಾಡುವಂಥಾದ್ದು ವಿಹಿತವಲ್ಲ (ರಾಜೇಂದ್ರ. ೦೨೮). 
[«-ಅರ. ಹಿಂ. ಮರಾ. ಜಿದ್‌] 

ಜಿದ್ದುಕಟ್ಟು (ಕ್ರಿ). ಪಣತೊಡ:; ಪಂಥ ಕಟ್ಟು; ಬಾಜಿಕಟ್ಟು: ರಣಹಲಗೆ 
ಸದ್ದಿನಲಿ ಜಿದ್ದುಕಟ್ಟಿದ್ದಿರುವ ಜಡಿಮಳೆಯ ರುದ್ರಾವತಾರ (ನೆಲಮು. 
೧೪-೮): ಇದಕ್ಕೆ ಬೇಕಾದಷ್ಟು ಜಿದ್ದುಕಟ್ಟುತ್ತೇನೆ (ಮೋಹಿನೀ. ೮೧೩): 
ವಾದದ ಭರದಲ್ಲಿ ಕೊರಳಿಗೊಂದು ಜಿದ್ದುಕಟ್ಟಿಕೊಂಡೆ (ದಾಸಹು. ೯೪). 

[ಜಿದ್ದು * ಕಟ್ಟ, 

ಜಿದ್ದುತೀರಿಸು (ಕ್ರಿ). ಹಗೆ ತೀರಿಸು; ದ್ವೇಷ ಸಾಧಿಸು: ಪ್ರತಿ 
ಯೊಬ್ಬರೂ ತನ್ನ ಮೇಲೆ ಜಿದ್ದುತೀರಿಸಿಕೊಳ್ಳಲು ಹವಣಿಸುತ್ತಿದ್ದಂತೆ 
ಅವನಿಗೆ ತೋರಿತು (ಪುನಕು. ೦೨೯). [ಜಿದ್ದು * ತೀರಿಸು] 

ಜಿನ್ನ "ಚಿನ್ನ್ನ' ನೋ. 

ಜಿನ್ನ (ಗಂ). ೧. ವಿಜಯಿಯಾದ; ಜಯಶಾಲಿಯಾದ. ೨. ಸ್ಥಿರವಾದ; 
ಅಚಲವಾದ.(ನಾ). ೩. ಬೌದ್ಧ ಅಥವಾ ಜೈನ ಗುರಂ. ೪. ಅರ್ಹಂತ: 
ಜಿನನ ಪೂಜಿಸಿ ಬತ್ತಲೆಯಿಪ್ಪುದ ಕಂಡೆ (ಬಸವ. ೩೬೮); ಉದ್ಭವಿಸಿದಂ 
ತ್ರೈಲೋಕ್ಕನಾಥಂ ಜಿನಂ (ಪುಷ್ಕಪು. ೦೦-೨); ಕಿಡಿಸಲ್ಪಡುಗೆಮ್ಮು ದುಃಖ 


೦೭೦-೩೧೭)- 


೩೦೫೯ 


20 


26 


36 


ಜಿನದೀಕ್ಷೆ 


ಸಂತತಿ ಜಿನನಿಂ (ಕಮದ. ೨೫೧ ಪ್ರಯೋ): ದೇಗುಲಂ ಬಸತಿಯೆ ಜಿನನೆ ತಾಂ 
ಮೇಗೆ ದೈವವು (ಬಸಪು. ೪೯-೦೨). ೫. ಬುದ್ಧ : “ಜಿನಃ ಷಡಭಿಜ್ಞಃ ... 
ಖನೀಂದ್ರಃ - ೧೮ ಬುದ್ಧದೇವರ ಹೆಸರುಗಳು” (ಸಿದ್ಕಾಂತಿ.೧೫), ೬. 
ಇಂದ್ರಿಯಗಳನ್ನು ಗೆದ್ದವನು; ಮನೋನಿಗ್ರಹಿ: “ ಅರುಹಂ ಬುದ್ಧ 
ಧೀರಂ ಜಿನಾಖ್ಯಂ ” (ನಾನಾರ. ೬೩). ೭. ಎಷ್ಟು. ೮, [ಗೇತಿತೆ] ಇಪ್ಪತ್ತು 
ನಾಲ್ಕು ಎಂಬ ಸಂಖ್ಯೆಯ ಸಂಕೇತ: “ ಜಿನಮದಿಪ್ಪತ್ನಾಲ್ಕು” 
(ವಂಂಗರಾ. ೦೦೪-೯). [ಸಂ.] 
ಜಿನಂಗಿ "ಜೀನಂಗಿ' ನೋ. 
ಜನಕ (ನಾ). ಒಂದು ಬಗೆಯ ಔಷಧಿದ್ರವ್ಯ : ಜನಕ, ಕರ್ಪೂರ, ಯಷ್ಟಿ 
ಮಧುಕ ಇವುಗಳನ್ನು ಅಕ್ಕಿಗಚ್ಚಿನಿಂದರೆದು ಮೊಲೆಹಾಲಿನಿಂದ 
ನಸ್ಕಂಗೆಯಲು ದಾಹಜ್ವರ ವತಾಣುವುದು (ಸಕವೈ. ೮೬). [?] 
ಜಿನಗಹಳೆ "ಚಿನ್ನಂಗಾಳೆ' ನೋ. 
ಜಿನಗಾಳೆ “ಚಿನ್ನಂಗಾಳೆ' ನೋ. 
ಜಿನಗೃಹ (ನಾ). ಜೈನದೇವಾಲಯ ; ಬಸದಿ: “ ಜಿನಗೃಹದಲ್ಲಿಯುಂ 
ವಸತಿಯೆಂಬುದು ” (ಹಲಾಯು. ೧೩೪-೨೧) ; ಜಿನಗೃಹಮಂ ಮನೋ 
ಮುದದೆ ಮಾಡದನಾಪ್ತ ಗೃಹಂಗಳಂ ಮಹಾಜನಮ ನೆ. ನೋಡಿ 
ಮಾಡಿಸುವವಂ (ಸಮಪ. 9-೧೨೭). [ಜಿನ್ಯ * ಗೃಹ) 
ಜಿನಗೇಹ (ನಾ). ಎ ಜಿನಗೃಹ: ಜನಗೇಹಾಳಿಯೊಳುನ್ನತ ಮುನಿವರರೊಳ್‌ 
ಭವ್ಯತತಿಯೊಳ್‌ . . . ಜಿನಮತಮಂ ಕೇಳ್ಗೆ ಸೌಖ್ಯಮಂ ಬಯಸುವವಂ 
'(ಛರ್ಮಾಮ್ಮ. ೬-೨೦೬) ; ಜಿನಪೂಜೋತ್ಸವಕ್ಕೆ, ಜಿನಕಥಾಲಾಪಗಳಿಗೆ, ಜಿನ 
ಮುನಿಗಳಿಗೆ ಜಿನಗೇಹಗಳಿಗೆ ನೀನು ವೆಚ್ಚಮಾಡುವುದಕ್ಕೆ ಲೆಕ್ಕ ಉಂಟೆ 
(ಶಕಾರ. ೨೨೨). [ಜಿನ್ನ ಗೇಹ) 
ಜಿನಚರಿತ (ನಾ). ತೀರ್ಥಂಕರನ ಚರಿತ್ರೆ: ಕೇವಣಿಸು ವಾಕ್ಗುವರ್ಣ 
ದೊಳೊಲವಿಂ ಸಂದ ಜಿನಚರಿತರತ್ನಮಂ (ಜಂದ್ರಪು. ೧-೬೦). 
[ಜನ್ಮ * ಚರಿತ] 
ಜಿನಚರಿಯೆ (ನಾ). ಜೈನಯಂತಿಗಳ ಆಚಾರ,-ವ್ಯವಹಾರ : ಜನರ ನುಡಿ 
ಯುಕ್ತಿಯುಕ್ತಂ ಜಿನರ ನೆಗಟ್ತಿಗಳುಮಂತೆ ದೋಷವಿವಿಕ್ತಂ ಜಿನಚರಿಯೆ 
ಪೆಣ್ಣೆ ಕೂಡದು ವಿನಯೋಲ್ಲಂಘನದೆ ಕೆಲರದಂ ಪ್ರಕಟಿಸುವರ್‌ (ಪಸಾರ 
೧೦೦೧-೧). [ಜಿನ್ನ + ಚೆ೦ಿಯೆ] 
ಜಿನಚೈತ್ಯ (ನಾ). ಜೈನ ದೇವಾಲಯ; ಬಸದಿ: ಏನೊಪ್ಪಿರ್ಪುವೊ ಪೋಲು 
ದಿವ್ಯ ಜಿನಚ್ಛಿತ್ಯಂಗಳ್‌ ಬಹಿತ್ರಂಗಳಂ (ಪುಷೃಪು. ೨-೩೪). 
[ಜಿನ್ನ + ಚೈತ್ಯ] 
ಜಿನತಾಪಸ (ನಾ). ಜೈನ ವಂನಿ,-ತಪಸ್ವಿ ; ಜಿನತಾಪಸರದನೀಕ್ಷಿಸಿ ಮನ 
ದೊಲವಿಂ ಕರಿಗೆ ಕಟ್ಟುಮಾಡಿದರಾಗಳ್‌ (ಹಾಲಾಸ್ಕ. ೨-೬-೨೨). 
[ಜಿನ್ನ * ತಾಪಸ] 
ಜಿನದಾಸಿ (ನಾ). ಒಬ್ಬಾತನ ಹೆಸರು (?) : ಭಂಗಿಯಿನ್ನೊಳಗುಳ್ಳಂಗನೆ 
ಯರ ಪುತ್ರಂ ಗಂಗೆಯಂಗೆರಡಲ್ತಾಳ್ತೀ ಜಿನದಾಸಿ ತುಂಗ ಪರಾಕ್ರವಂಂ 
, . ವಾಮದೇವಂ (ಸೌಇಇ. 3%, ೨೪-೨೪; 1094). [7] 
ಜಿನದೀಕ್ಷಿತ (ನಾ). ಜಿನದೀಕ್ಷೆಯನ್ನು ಹೊಂದಿದವನಂ ; ಜೈನಸಂನ್ಮಾಸಿ: 
ಜಿನದೀಕ್ಷಿತನಂತ್ಕದೊಳಮರನಾಗಿ ಮುನ್ನಿನ ನಿದಾನದಿಂದಶ್ವಗ್ರೀೀವನಭಶ್ವರ 
ನಲ್ತೆ (ಕಾಂತಿಫು. ೭-೬೪). [ಜಿನ್ನ ೬ ದೀಕ್ಷಿತ) 
ಜಿನದೀಕ್ಷೆ (ನಾ). ಜೈನಸಂನ್ಯಾಸ ದೀಕ್ಷೆ: ದುರ್ಧರ ಜಿನದೀಕ್ಷೆಯನಘಕುಳಕರ 
ಚಂಡಂ ಮೂಜು ಜಾವದಾಗಳ್‌ ಕೊಂಡಂ (ಆದಿಪು. ೯-೭೯) ; ಆ ಮಹಾತ್ಮಂ 
ಸುಷೇಣರೆಂಬ ಮುನಿಮುಖ್ಯರಲ್ಲಿ ಜನದೀಕ್ಷೆಯಂ ತಾಳ್ವಿದಂ (ಸುಕುಮಾ. 
೧೦-೩೦) ; ಜಿನದೀಕ್ಷೆಯನ್ನು ಸ್ವೀಕರಿಸಿ, ಮಾಘ ಬಹುಳ ಚತುರ್ದಶಿಯ 
ದಿವಸ ಮೋಕ್ಷವನ್ನೈೆಬಿದನು (ಛಾರದ. ೧೭೨). [ಜಿನ್ಯ * ದೀಕ್ಷೆ] 


ಜಿನದೇವಣ 


ಜಿನದೇವಣ (ನಾ). ಒಬ್ಬಾತನ ಹೆಸರಂ: ಜನದೇವಣನಜಿತಸೇನ ಮುನಿಪರ 
ಗುಡ್ಡಂ (ಎಕ, 11, ೧3೦-೨; ೪95). [ಜಿನ್ನ + ದೇವ, ಅಣ್ಯ ( ಆಅಣ್ಣ,)] 

ಜಿನಧರ್ಮ (ನಾ). ಜೈನಧರ್ಮ: ನಿಮಗಮೆಮಗಮಾಮ್ಮಾಯದಿಂ ಬಂದು 
ದಿಂತೀ ಜಿನಧರ್ಮಂ (ಅದಿಪು. ೨-೨0) ; ಜಿನಧರ್ಮದ ಪೆಂಪಂ ಮೇದಿನಿ 
ಗಣಿಪುವ ತೆಅದಿನಮರರ್‌* . . . ಧಾತ್ರಿಯಂ ಬಲವಂದರ್‌ (ಧರ್ಮಾಮೃ. 
೯-೨೪೦). [ಜಿನ್ನ . ಧರ್ಮ] 

ಜಿನನಾಥ (ನಾ). ತೀರ್ಥಂಕರ: ಜಿನಸಾಥಸ್ನಪನಾಂಬು ತಜ್ಜಿನತನು ಶ್ರೀ 
ಸಂಗದಿಂ ತಾನೆ ಪಾವನಮಾಯ್ತೇ (ಆದಿಪು. ೭-೯೩); ತೀರ್ಥೇಶ್ವರ ಪಾದಾರ 
ವಿಂದ ಸಮಕ್ಷದೊಳ್‌ ಜಿನನಾಥರೂಪಮಂ ತಾಳ್ಡಿ (ಶಾಂತಿಪು. ೪-೦೦೮ ವೆ); 
ಜಿನನಾಥನನಜ*ಯದನುಂ ಜಿನನಾಥನ ಮಾರ್ಗದಲ್ಲಿ ರುಚಿಯಿಲ್ಲದನುಂ 

- * ಬಹಿರಾತ್ಮಂ (ಪರಮಾ, ೫೬-೦೭). [ಜಿನ್ನ * ನಾಥ] 

ಜಿನನಿಕೇತ (ನಾ). ಎ ಜಿನಗೃಹ : ರತ್ನಚ್ಛವಿಯಿಂ ದಿಗ್ಳಿತ್ತಿಯಂ ಚಿತ್ರಿಸುವ 
ಜಿನನಿಕೇತಂಗಳಂ ಮಾಡಿಸುತ್ತುಂ (ಅದಿಪು. ೧೫-೪೬). [ಜಿನ್ನ + ನಿಕೇತ] 

ಜಿನನುತಿ (ನಾ).ಎಜಿನಸ್ರೂತಿ: ಜಿನನುತಿಗಲ್ಲದೆ ಪರಮಶ್ರೀವಿಭವಮೆಯ್ದದು 
(ಪುಸ್ಪಪು. ೧-೪೪). [ಜನ್ಮ * ನುತಿ) 

ಜಿನಪ (ನಾ).ಎಜಿನನಾಥ: ಜಿನಪಂ ತ್ರಿಸಾಕ್ಷಿಕಂ ತಾನೆನಿಸಿ ತಪಂಗೊಂಡ ಪದ 
ದೊಳ್‌'(ವಾಧಫು. ೦೬-೭೨); ಹರಿಯೊಳು ಮನೋಜನೊಳು ಜಿನಪನೊಳು 
ಶಾಲಿಯೊಳು ಹೋತಿನೊಳು ನಿಯತದಿಂದಲಜನಾಮಮಕ್ಕುಂ 
(ಮಂಗರಾ. ೧೫೨-೬೦). [ಸಂ.) 

ಜಿನಪತಿ (ನಾ).ಎಜಿನನಾಥ : ಬಗೆಗೊಂಡು ಜಿನಪತಿಯಂ ಪೂಜಿಸು ಪಡೆವೆ 
ಯಿನಿಯನಂ ಮಜುಭವದೊ೪೯ (ಆದಿಪು. ೩-೧೬); ನಿಜೈಶ್ಚರ್ಯಪದವಿ 
ಗೆಜಗಿದರ್‌ . . . ಜಿನಪತಿಗೆ ಭವ್ಯರೆಜಿಗುವ ತೆಜದಿಂ (ಜಂದ್ರಪು. ೭-೩೦): 
ಮಾಡಲ್ಪಡುಗೆಮಗೆ ಸಂಪದಂ ಜಿನಪತಿಯಿಂ (ಕಮದ. ೨೫೦ ಪ್ರಯೋ). 
[ಜನ್ಯ + ಪತ್ನಿ] 

ಜಿನಪ್ರತಿಮೆ (ನಾ). ಜಿನನ ವಿಗ್ರಹ-ಮೂರ್ತಿ : ಪಸರಿಪ ಚಂದ್ರಿಕೆ 
ಯಿಂದಿರುಳೊಸರ್ತು ಸಲಿಲಾಭಿಷೇಕಮಂ ತಮ್ಮೊಳ್‌ ರಂಜಿಸುವ ಜಿನಪ್ರತಿ 
ಮಾಳಿ ಗೆ ಪೊಸಯಿಪುವವಟ್‌ಂದುಕಾಂತಮಣಿಕೂಟಂಗಳ್‌ (ಡಂದ್ರ ಪು. 
೦-೧೨೨). .[ ಜಿನ್ನ + ಪ್ರತಿಮೆ] 

ಜನಪ್ರಬುದ್ಧಿ(ನಾ). ಜೈನ ತತ್ತ ಆ ಹಿದ್ದಾಂತ; ಓಲಗಿಸಲಾ ಮುಸಿಗಳೆಲ್ಲಕೆ 
ಮೇಲೆನಿಪ ಗುರುವೊಬ್ಬನಾ ಭೂಪಾಲಕಂಗಾಚಾರ್ಯನಾಗಿ ಜಿನಪ್ರಬುದ್ಧಿ 
ಯಲಿ ಮನುಜರಂ ಬೋಧಿಸುತಿರಲ್ಕೆ (ಬಸಪು. ೫೧-೦). 

[ಜಿನ್ಶ + ಪ್ರಬುದ್ಧಿ ] 

ಜಿನಬಸದಿ (ನಾ). - ಜಿನಗೃಹ: ಹಾಜಿ? ಕೆಡೆವುತ ಜಿನಬಸದಿಗಳನೇಜಿ 
ಯಲ್ಲಿಂದಿಳಿಯ ಜಾಟಿತ (ಬಸಪು. 8೨-೦೩). [ಜಿನ್ನ * ಬಸದಿ] 

ಜಿನಬಿಂಬ (ನಾ). -ಜಿನಪ್ರತಿಮೆ: ಜಿನಬಿಂಬಮಚೇ ತನಮೆಂತು ನಿಗ್ರಹಾನು 
ಗ್ರಹಕ್ಕೆ ನಾಯಕಮಕ್ಕುಂ (ಪಾರ್ಕ್ಯಫು. ೧೩-೧೨); ಈ ಧರ್ಮಶಾಸನಕ್ಕಾವ 
ನೊಬ್ಬ ಜೈನನಾದವ ತಪ್ಪಿ ದರೆ ಬೆಳಗುಳದ ಗೊಮ್ಮಟನಾಥ . . . ಮೊದ 
ಲಾದ ಜಿನಬಿಂಬಂಗಳನೊಡೆದ ಪಾಪಕ್ಕೆ ಹೋಹರು (ಎಇ. ಸ೫, ೯೪-೬೫; 
1566): ಒಂದು ಸಾವಿರದ ಐನೂರು ಜಿನಬಿಂಬಗಳನ್ನು ಚೊಕ್ಕಬಂಗಾರದಲ್ಲಿ 
ಈಕೆ ಮಾಡಿಸಿ (ದಾನಜಿ. ೦೭೪). [ಜಿನ್ಯ * ಬಿಂಬ] 

ಜಿನಭವನ (ನಾ). ಎ ಜಿನಗೃಹ : ಆ ಜಂಬೂದ್ವೀಪದ ನಟ್ಟನಡುವೆ . . . 
ರತ್ನ ತೋರಣಾಂಚಿತ ಜಿನಭವನಪರಿವೃತಮುಂ (ಅದಿಪು. ೧-೪೯ ವ): 
ಪೊಳಲೊಳಿಲ್ಲಕೆ ಹಿರಿಯ ಬಸದಿಯೆನಲು ಮೆಲಿ್‌ವ ಘನ ಜಿನಭವನವದು 
(ಬಸಪು. 8೨-೩೨). [ಜಿನ್ಯ -- ಭವನ] 

ಜಿನಮಂದಿರ (ನಾ).ಎಜಿನಗೃಹ : ಜಿನಮಂದಿರಂಗಳಂ ಬಂದಿಸಿ (ಕಾಂತಿಪು. 


೯-೬೪ ವ), [ಜಿನ್ನ4+ ಮಂದಿರ] 


೩೦೬೦ 


20 


25 


80 


40 


46 


ಜಿನಶಾಸನ 


ಜಿನಮತ (ನಾ). ಜೈನಧವರ೯ : ನಿಮ್ಮಾದುದನಪ್ಪಂ ದುರ್ಜನನಾದುದ 
ನಪ್ಪಂತು ಕಲ್ಪೆನೇ ಜಿನಮತಮಂ (ಕಾಂತಿಪು. ೭-೫೮). [ಜಿನ್ನ + ಮತ] 
ಜಿನಮಹಾಕಲ್ಯಾಣ (ನಾ). ತೀರ್ಥಂಕರನ ಜೀವನದಲ್ಲಿಯ” ಐದಂ 
ಕಲ್ಯಾಣಗಳಂ : ಸುರಲೋಕಾವತರೋತ್ಸವಂ ಪರಿಕೃತಂ ಜನ್ಮಾಭಿಷೇ 
ಕೋತ್ಸವಂ . .. ಜಿನಮಹಾಕಲ್ಯಾಣಮಯ್ದುಂ ಸವಿಸ್ತರದಿಂದಿರ್ಪವು 
(ಅಜಿಪು.೦-೯೬). [ಜಿನ್ನ 4 ಮಹಾಕಲ್ಮಾಣ) 
ಜಿನಮಾರ್ಗ (ನಾ),  ಜಿನಮತ : ಜನಮಾರ್ಗಂ ಸ್ವೈರಮಾರ್ಗಂ ಜಿನ 
ಮತಮೆ ಮತಂ (ಸುಕುಮಾ. ೧-೪೯): ತತ*ಪುರದ ಜನವೆಲ್ಲ ಧರಣಿಯೊಳು 
ಜಿನಮಾರ್ಗವಾಗಿಯೆ ಚರಿಸಲು (ಬಸಪು. ೩3-೧). [ಜಿನ್ಯ * ಮಾರ್ಗ) 
ಜಿನಮುದ್ರೆ (ನಾ). ಜಿನೇಶ್ವರನ ರೂಪ : ಅದಾರ್ಗೆ ಜನಮುದ್ರೆ ಮೂಡಿ 
ಸದೊ ಮುದದೊದವಂ (ಡಂದ್ರಫು. ೬-೪). [ಜನ್ಯ * ಮುದ್ರೆ) 
ಜಿನಮುನಿ (ನಾ). ೧. ಜೈನ .ಸಂನ್ಯಾಸ್ಕಿ-ಯಂಿ : ಜಿನಮುನಿಗಳೆಂದರು 
ಶಿವಕುಮಾರಂಗೆ (ಬಸಪು. 80-48). ೨. ತೀರ್ಥಂಕರ; ಅರ್ಹಂತ : ಪೂಜಿ 
ಸಿದಂ . . . ಜಿನಮುನಿ ಪದಾಂಬುಜಯುಗಂಗಳಂ (ಪುಷೃಪು. ೯- ೫). 
( ಜಿನ್ನ + ಮುನಿ] 
ಜಿನಯತಿ (ನಾ). ಎ ಜಿನವಯನಿ ೧: ಸತಿಯೆ ನಿನಗೆಲ್ಲಿಯ ಗುರುಗಳೀ ಗತಿ 
ಯನುಳಿದವರಂ ಕಳುಹು ಜಿನಯತಿಗಳಟ್‌ದಡೆ ಮೇಲೆ ವಿಪರೀತಂಗಳಹ 
ವಿನ್ನು (ಬಸಪು, ೩೦-೬), [ ಜಿನ್ನ. ಯತಿ] 
ಜಿನಯೋಗಿ (ನಾ). ಜೈನ ತಪಸ್ವಿ: ಇನನಿಂದಂ ಗೊರವಂ . . . ಶನಿಯಿಂದಂ 
ಜಿನಯೋಗಿಯಪ್ಪ ತಪಮಂ ಕೆಯ್ಕೊಳ್ಳುಮಾ ಮಾನವಂ (ಜಾತತಿ. ೧೬-೨). 
[ ಜಿನ್ನ ೬ ಯೋಗಿ) 
ಜಿನರಾತ್ರಿ (ನಾ). ಆದಿತೀರ್ಥಂಕರನಂ ಮೋಕ್ಷವನ್ನು ಪಡೆದ ರಾತ್ರಿ: 
ವೃಷಭಸ್ವಾಮಿಯು . . . ಮಾಘ ಬಹುಳ ಚತುರ್ದಶಿಯ ದಿವಸ ಮೋಕ್ಷ 
ವನೈದಿದನು . ಆ ರಾತ್ರಿಯನ್ನು ಜಿನರಾತ್ರಿಯೆಂದೂ ಶಿವರಾತ್ರಿ, 
ಯೆಂದೂ ಕರೆದು ನಲಿದಾಡಿದರು (ಭಾರದ. ೧೭೨). [ಜಿನ್ನ * ರಾತ್ರಿ) 
ಜಿನರೂಪ (ನಾ). [ಜೈನ] ಐವತ್ತು ಮೂರು ಗರ್ಭಾನ್ಹಯ ಕ್ರಿಯೆಗಳಲ್ಲಿ 
ಒಂದು: (ತಪಸ್ಸಿಗಾಗಿ ಹೊಂದುವ) - ನಗ್ನತೆ; ದಿಗಂಬರತ್ವ : 
ಗೃಹತ್ಕಾಗದೀಕ್ಷಾಜಿನರೂಪಮೌನಾಧ್ಯಯನ ಎಂಬಯ್ಯತ್ತು 
ಮೂಟಿ ಗರ್ಭಾದಿನಿರ್ವಾಣ ಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ 
(ಆದಿಪು. ೧೫-೧೫ ವ) ; ವಾನಪ್ರಸ್ಥನು ವಸ್ತ್ರಾದಿಗಳಂ ತ್ಯಜಿಸಿ ಜಾತರೂಪ 
ನಾಗಿ ನಿಸ್ಸಂಗತ್ವವಂ ಪಡೆವುದೇ ಜಿನರೂಪವೆಂಬ ೨೪ನೆಯ ಕರ್ಮವು 
(ಪುರುಡ, ೨೧೦). ([ಜಿನ್ಯ * ರೂಪ] 
ಜಿನರೂಪು (ನಾ). - ಜಿನಪ್ರತಿಮೆ : ಜಿನಮಂನಿಗಳ ತಲೆಗಳಂ ಹೊಡೆದು 
ಕೆಡಹುತ. ಮುಳಿದು ಜನರೂಪುಗಳ ತಲೆಗಳನರಿದು ಹುಡಿಗುಟ್ಟಿ (ಬಸಪು. 
8೧-೭೨). ([ಜಿನ್ಯ * ರೂಪು] 
ಜಿನವರ್ತನ (ನಾ). ಜೈನಧರ್ಮಾಚರಣೆ: ಅಮಳಶ್ರೀ ಜನವರ್ತನಂ ಕಿಡದು 
. «  ಅಭೀಷ್ಟವೃಷ್ಟಿ ಕಣಿಸಯುತ್ತಿರ್ಕುಂ (ಪುಷ್ಪಪು. ೨-೩). 
[ ಜಿನ್ನ + ವರ್ತನ] 
ಜಿನವೃಂದಾರಕ (ನಾ). ಜಿನದೇವ; ತೀರ್ಥಂಕರ: ಜಿನವೃಂದಾರಕರಿರ್ಪತ್ತು 
ನಾಲ್ವರಾ ತೀರ್ಥನಾಥ ಸಮುದಾಯದ ಶಾಸನದೇವಿಯರ್ಕಳಿರ್ಪತ್ತು 
ನಾಲ್ವರೀಗೆಮಗೆ ಯಕ್ಷರಕ್ಷಯಸುಖಮಂ (ಅಜಿಪು. ೧-೬). 
[ ಜಿನ್ನ + ವೃಂದಾರಕ] 
ಜಿನಶಾಸನ (ನಾ). ಜೈನ ಸಿದ್ಧಾ ೦ತ,-ಧವರ್ಣ : ಜಿನಶಾಸನದೀಪಕನುಂ 
ಮುನಿವೈರೋಚನನುಮಪ್ಪ ಜಿನಚಂದ್ರಮುನೀಂದ್ರಂ (ಶಾಂತಿಫು. ೧-೩೫) : 
ಜಿನಶಾಸನಲಕ್ಷ್ಮಿಗೆ |. ಲೋಚನಯುಗಳರ್‌ ವೀರಸೇನಜಿನಸೇನಾಖ್ಯರ್‌ 
(ಕಂದ್ರಫು. ೧-೦೬). [ಜಿನ್ಯ +೬ ಶಾಸನ] 


ಜಿನಶಿ 


ಜಿನಶಿ "ಜಿನಸಂ' ನೋ. 

ಜಿನಶಿಕಛೇರಿ (ನಾ). ಹದಿನೆಂಟು ಕಚೇರಿಗಳಲ್ಲಿ ಒಂದಂ: ಕಛೇರಿಗಳು-೧. 
ದಿವಾನ್‌ಕಛೇರಿ ೧೫. ಜಿನಶಿಕಛೇರಿ (ಮಜಾವಂ. 11, ೩೯). 
"ಅಠಾರಾಕಚೇರಿ' ಪರಾ. [ಜಿನಶಿ (ಜಿನಸು) + ಕಛೇರಿ (ಕಚೇರಿ)? 

ಜಿನಸಪರ್ಯೆ (ನಾ). ತೀರ್ಥಂಕರನ ಪೂಜೆ,-ಸೇವೆ : ಪುಣ್ಯದ ಬಂಧಮ 
ನಾವರಿಸುವ ಜಿನಸಪರ್ಯೆ ತೊಡರ್ದುದು ಬಗೆಯೊಳ್‌ (ಆದಿಪು. ೩-೨೮). 

[ ಜಿನ್ನ + ಸಪರ್ಯೆ) 

ಜಿನಸಮಯ (ನಾ). ೧. ಜೈನಧರ್ಮ,-ಮಾರ್ಗ : ವಿಭುಸದ್ಮಂಗಂಡು 
ಬಂದಂ ಜಿನಸಮಯಸರಸ್ಸಾರಕೇಳೀಮರಂಳಂ (ಕಂದ್ರಪು. ೭-೧೩೫). ನಿ. ಎ 
ಜಿನಸಮಯಿ: ಕ್ಷಯವೃಜಿನಂ ಜಿನಸಮಯಂ ಸ್ಮಯರಹಿತಂ 
ಸರಸ್ವತೀ ಮುಖ ಮುಕುರಂ (ಸುಕುಮಾ. ೦-೩೦). [ಜಿನ್ನ * ಸಮಯ ] 

ಜಿನಸಮಯಿ (ನಾ). ಜೈನಮತೀಯ : ಜಿನಸಮಯಿಗಳೆಟ್ತಿರೆ ತನ್ನನೊತ್ತೆ 
ಯಿಟ್ಟಾದೊಡಂ ಜೈನನಿಕ್ಕುಗುಮನವರತಂ ಪೆಅರದೆಂತು 
ಮುಣಲಿಕ್ಕುವರೆ (ಸಮಪ. ೪-೩೦): ಜೈನರು ಭೂತಳೇಶಂಗಣುಹಲಾತನು 
ಜಿನಸಮಯಿ ಯಾಗಿ ಖಾತಿಗೊಳುತಿಂತೆಂದನು (ಬಸಫು, ೫೧-೩). 

[ ಸಂ. ಜಿನಸಮಯುನ*) 

ಜಿನಸವನ (ನಾ). ಜಿನನ ಅಭಿಷೇಕ ; ತೀರ್ಥಂಕರನ ಅಭಿಷೇಕ: 
ಜಿನಸವನ ಮಂಗಳಕ್ಕಾನೆ ನೋಂತೆನೆಂಬಂತೆ ಶಿಖರಿ ನಿಜಶಿಖರದ 
ಪೆಂಪನೆ ಮೆಟ್‌ದು (ಅದಿಪು. ೭-೬೪): ಸಿಡಿಲ್ದಡರ್ದಿಂಬಾದುವು ಜಿನಸವನ 
ಜನಿತ ಜಲಲವಮವರೊಳ್‌ (ಪುಷ್ಕಪು. ೦೧-೩೪). [ಜಿನ್ಯ * ಸವನ್ಯ] 

ಜಿನಸಿದ್ಧ (ನಾ). ಸಿದ್ಧಿಯನ್ನು ಹೊಂದಿದ ಜಿನದೇವ. £ 'ದೇವದೇವ', 
"ಶಿವಶಿವ' ಎಂಬಂತೆ ಇದರ `ಪ್ರಯೋಗವುಂಟು : ಜಿನಸಿದ್ಧ ವರ್ಷ 
ತಾನಷ್ಟಾಯ್ತೆ ಅಮ್ಮಾಜಿ (ಛರಡ. ೪೬-೩೦) ; ಜಿನಸಿದ್ಧ ದೇವರಿಂತುಟು 
ನಿರೂಪಿಸಲಾಗದು (ಭರಣ. ೩೯-೨೯). [ ಜಿನ್ಯ + ಸಿದ್ಧ) 

ಜಿನಸು, ಜಿನಶಿ, ಜಿನಿಸು, ಜಿನ್ನಸು, ಜೀನಸು, ಜೀನಿಸಂ, ದಿನಸಿ, ದಿನಸು, 
ದಿನಿಸು, ದೀನಸಂ (ನಾ). ೧. ಸಾಮಾನು ; ಸರಕು; ಪದಾರ್ಥ ; 
ಸಾಮಗಿ : “ ಜಿನಸು-ಅನೇಕ ತರ ಒಡವೆ, ಸಾಮಾನು” (ಜಾನಕೋ. ೬೦); 
ಗೋಧಿ ಕಡಲೆ ಬೆಲ್ಲಂ ಬೇಳಿ ಭತ್ತುದ್ದು ಪೆಸಜು ಫೃತ ಮುಂತಾದ 
ಜಿನಸುಗಳ (ಸಿದ್ಧಳಾ. ೧೦-೯); ಆತ ಸನಿಯದಲ್ಲೆ ಜಿನಸಿನ ಅಂಗಡಿ ಇಟ್ಟಿದ್ದ 
(ತ್ಕಾಗಮ, ೩೫). ೨. ಕಾಳು ; ಧಾನ್ಯ : ಜಿನಸುಗಳೆಲ್ಲಾ ಹುಳಿತು ಕೊಳೆತು 
ಹಾಳಾಗಿ ಹೋಗುತ್ತಿವೆ (ಮುದ್ರಾಮಂ. ೦೦೬). ೩. ಪ್ರಕಾರ; ಬಗೆ: 
ನ:ನಾ ಜಿನಸಿನ ವ್ಯವಹಾರಿಗಳು (ಬಟರ. ೦೨-೨೩). ಜಿನಶಿ; ೨. 
ಭಟಮಾಂನ್ಕ ಯಿಸಂ ೫ಕೆ ಗ್ರಾಮದಲ್ಲಿ ಜಿನಶಿಯಿಂದ ಸಹಾ (ಮೈ ಆರಿ, 
೦೯೩೯, 9೨-೪೭; 1626). ಜಿನಿಸು: ೧. ಅಲ್ಲಾವುದ್ದೀನನ ಅದ್ಭುತದೀಪ 
ದಂತಹ ಆಶ್ಚರ್ಯಕರ ಅನುಕೂಲವುಳ್ಳ ಜಿನಿಸು ಇನ್ನೊಂದಿಲ್ಲ (ನಿಬಂಧ. 1, 
೫೦೪). ವಿ. ಜಿನಿಸು ಅಡಕೆ ಮೆಣಸು ರುಲ್ಲಿಪಟ್ಟೆ ... ಜವಳಿ ಮುಂತಾಗಿ 
(ಎಕೆ. ೪11, ಶಿವಮೊ. ೨೮-೧೫ ; 1670): ಮಾನ್ಯದ ಯೆತ್ತು ನೆಡೆ ೨ರ 
ಮೇಲೆ ಅಡಕೆ ಮೆಣಸು . . . ಮುಂತಾದ ಫಘಡಿಸಿನ ಸರಕು ಹೊರತ್ತಾಗಿ 
ಹೇರಿಕೊಂಬ ಜಿನಿಸು ಅಕ್ಕಿ ಭತ್ತ ರಾಗಿ (ವೈಆರಿ. ೧೯೩೬, ೨೬-೩೫; 1708). 
೩. ಜಿನಿಸು ಜಿನಿಸಿನ ಕಾಮಕ್ರೋಧವು (ಹ್ಞಾನಸಿಂ. ೧೯-೬). ೪. ಬೆಲೆಬಾಳು 
ವಂತಹಂದಂ ; ಅಮೂಲ್ಯವಾದಂದಂ : ಮಣಿಭೂಷಣಗಳ ಜಿನಿಸಿನ 
ಕರಂಡಗಳ ನೂತನಾಂಕುರಗಳ ವನಜ ಕುಸುಮಂಗಳಿಂದಲಿ ಪುದಿದ ಭಾಜನ 
ಗಳನುಪಿಡಿದು ಕೆಲರು . . . ಐತಂದರು (ವೆಂಕಾರಾ. ೦-೨೨-೬). ಜಿನ್ನಸು: 
೧. ಅಲ್ಲಿಯ ಜನರಿಗೆ ಯಾವ ಜಿನ್ನಸು ಹೆಚ್ಚಾಗಿದೆಯೋ ಅದನ್ನು ನಮಗೆ 
ಪ್ರತಿಯಾಗಿ ಕಳುಹಿಸಲು ಒಪ್ಪಬೇಕು (ಕುಮಾಕಾ. ೦೫೪). ಜೀನಸು: ೧. 
ಆಡಲು ಅವರಿಗೆ ಗೊಂಬೆ ಮೊದಲಾದ ಜೀನಸುಗಳೂ ಬೇಕು (ಕನ್ನಜಾ. 


೩೦೬೧ 


80 


ಜಿನಾಭ್ಯಂಜನ 


೩೭): ಏನಾದರು ತಿನ್ನುವ ಜೀನಸು ತೆಕ್ಕೊಂಡು ಬರುವಾ (ಮುಂಬಯಿ 
೩-೯೭): ಬಾಬಣ್ಣನಿಗೆ ಎಣ್ಣೆಯಲ್ಲಿ ಕರಿದ ಜೀನಸೆಂದರೆ ತುಂಬ ಪ್ರೀತಿ 
(ಅಶೋಕ. ೩. ಕಾಂಚನಕ್ಕೆ ಕಯ್ಕೊಡ್ಡುತ ಕಂಚಗಾಜನಂತೆ 
ನಾನಾ ಜೀನೆಸಿನ ಕಂಚ ನೆರಹಿ ಹರವಿಕೊಂಡು (ಮಡಿಮಾ. ೩೯-೩೪). 
೫. ವರ್ತನೆ ; ವ್ಯವಹಾರ : ಸೋನನ ಸೂಳೆಯ ಜೀನಸೆರಡೊಂದಯ್ಯ 
ಕಾನನದ ಹೆಣನ ಹಟೀತಿಂದು ಹಂದರವ ತಾನು ಬಿಟ್ಟಂತೆ (ಸರ್ವಜ್ಞ. ೦೮೯). 
ಜೀನಿಸು : ೨. ಆ ನಳಂ ಸ್ನಾನವಂ ಮಾಡಿ ಹಸಿಯಾಗಿರ್ದ ಜೀನಿಸಿನ 
ಸೋಪಸ್ಯರಂಗಳೆಂ ಕಣಿ ನೊಳ್‌ ತಾ ನೋಡಲಾಗಿ ನಳಪಾಕದಿಂದಡಿಗೆ 
ಭೋಜನಗಳಂ ಮಾಡ್ದ್ಡರೆಂದು . .. ಉಸುರಲ್ಕೆ (ತುರಂಗ. ೩೨-೧೫). 
ದಿನಸಿ : ೨. ಕಣದ ಕೆಲಸವೂ ಮುಗಿದು ಹುಲ್ಲನ್ನೂ ದಿನಸಿಗಳನ್ನೂ 
ಅಲ್ಲಿಂದ ಸಾಗಿಸಿ ಆಗಲೇ ಎರಡು ತಿಂಗಳು ಕಳೆದಿತ್ತು (ದೂರಸ. ೧೦೬) ; 
ಅದಕ್ಕೆ ಮೊದಲು ಬಟಮಾನ್ಯವೆಂದು ಬೆಳೆದಿದ್ದರಲ್ಲಿ ಅರ್ಧ ದಿನಸಿಯು 
ವೃತ್ತಿವಂತರಿಗೆ ಬರುತ್ತಿತ್ತು (ಹುಟ್ಮಹ. ೪) ; ಒಳಗೆಲ್ಲ ದಿನಸಿ ತುಂಬೋಕೆ 
ಜಾಗಾ, ಗಡಂಗು (ಜೆಂಗೊಲಿ. ೭೭): ದಿನಸಿಯ ಜವಳಿಯ ಅಂಗಡಿ 
ತೆರೆಯಿತು(ಇಂಕಾಪ.೭-೨9). ದಿನಸು; ೧. ಅತ್ತಿ ಅರಳೆಯು ಬಿಲ್ವಪತ್ರೆಯು 
ಮತ್ತೆ ಪರಿಮಳ ದಿನಸು (ಕಕಲೀ. ೦೬೦-೨): ಪೆಟ್ಲುಉಪ್ಪು, ಪಟಿಕಾರ, 
ತುರಶೀ ಯಾ ಮೂರು ದಿನಸನ್ನು ಪುಡಿಮಾಡಿ (ಗಂಧಪ್ರ. ೦-೨). ಪಿ. 
ದಿನಸುಗಳೆಲ್ಲ ತರಿಸಿ ಇಂಗನು ಸಹಿತ ಅರಸಿರೆ ಖಾರವಂ ಅಂಗನೆಯರು 
(ಸೌಗಂಧಿ, ೧೮-೩): ಅಂಗಡಿಗಳಲ್ಲಿ ದವಸ ದಿನಸುಗಳನ್ನು ಮಾರುವಂತೆ 
ಸಂಗೀತವನ್ನು ಕೆಲವರು ಮಾರುತ್ತಾರೆ (ಕನ್ನನು. 1, 0೦). ದಿನಿಸು: ೧. 
ನಿಜಸುತೆಗೆಬಳುವಳಿಯಾಗಿದಿ[ಪಾಕಾಂ. ಮಿ]ನಿಸಿನಾಭರಣಗಳ ಧೇನು ಹಯ 
ರಥಗಜಾಂದೋಳಿಕಂಗಳ(ನು).,.ಬಿನದದಿಂ ತಹುದು(ವೆಂಕಾರಾ. ೦-೨೩-೦೮); 
ಅತಿಮನೋಹರಮಾದ ದಿನಿಸುಗಳ ಸಂತಸವ ಪೆರ್ಚಿಸುವ ನಂದನಕೆ 
ಬರ್ಪಳು (ವೆಂಕಾರಾ. ೩-೭-೦೪). ೩. ವರುಷವೇ ಬಂದು ಮುಟ್ಟಿದ ಮೇಲೆ 
ಕೀಬುಮೇಲೆರಡು ದಿನಿಸಹೆದೆ(ಕವಿದ. 111, ೭೩ ತಿರುವೇಂಗೆಡಾಜಾರ್ಯ ಶತಕ). 
೫. ದಾನವರ ದಿನಿಸೆನ್ನೊಳಿಲ್ಲ (ವೆಂಕಾರಾ. ೬-೪೨-೩6) ೬. ಗಂರುತು ; 
ಚಿಹ್ನೆ : ಪಾತಕಂಗಳು ದಿನಿಸಿಗಿಲ್ಲದೆ ಸುಟ್ಟುಹೋಹವು (್ಯಾನಸಿಂ. ೦-೨೩). 
ದೀನಸು: ೨. ಮೂಡಲಾಗಿ ದೀನಸು ಪಾನಸು ತರುವದಕ್ಕೆ ಹೋಗು 
ವಂಥವರಿಗೆ ರಹದಾರಿ ಕೊಡುವ ಜಂಬ್ರವಿದೆ (ರಾಜೀಂದ್ರ. ೦೪೫). 
[ ಅರ. ಹಿಂ. ಜಿನ್ನ್‌; ಮರಾ. ಜನಸ್‌, ಜಿನ್ನೆಸ್‌] 

ಜಿನಾಂಗ (ನಾ) .ಎಜಿನಬಿಂಬ : “ ತ್ರಿದಶಾವಾಸ ಜಿನಾಂಗ ಚಿತ್ಕಮಿನಿತುಂ 
ಚೈತ್ಕಾಹ್ವಯಂ (ನಾನಾರ. ೦೩೩). [ಜಿನ್ಯ * ಅಂಗ್ಯ) 

ಜಿನಾಂಬಿಕೆ (ನಾ). ಅರ್ಹಂತನ. ತಾಯಿಂ ; ತೀರ್ಥಂಕರನ ತಾಯಿ : 
ಜಗದ್ಗುರು ಜನಕಂ ನೃಪಾಂಗನೆ ಜಿನಾಂಬಿಕೆ ಬಣ್ಣಿಸಲಾರ್ಪೊನಾವೊಂ 
(ಶಾಂತಿಪು. ೯-೦೫೮). [ಜಿನ್ಯ ೬ ಅಂಬಿಕೆ) 

ಜಿನಾಗಮ (ನಾ). ಜೈನಧರ್ಮ: ಆ ಯತಿನಾಥರ ಶಿಷ್ಕರಜೇಯ ಜಿನಾಗಮ 
ಪಯೋಧಿ ಪಾರೋತ್ತೀರ್ಣಕ್ಷಾಯಿಕ ಸಮ್ಮಗ್ಧ ಷ್ಟಿಗಳಿ್‌ (ಶಾಂತಿಪು. ೦-೨೦ 

[ ಜಿನ್ನ + ಆಗಮ 

ಜಿನಾಗಾರ (ನಾ). ಎ ಜಿನಗೃಹ : ಜಿನಾಗಾರಂಗಳ* ತನ್ನ ಜಸದವೊಲ್‌ 
ವಸುಧೆಗಳಂಕಾರಂಗಳಾಗೆ (ಆದಿಫು. ೧೬-೦). [ಜಿನ್ನ + ಆಗಾರ] 

ಜಿನಾಭಿಷವಣ (ನಾ) .ಆಜಿನಸವನ : ನೆಗಟ್ಡಿಸ್ಮಜ್ಜಳಮಂ ಜಿನಾಭಿಷವಣ 
ಕ್ಕೊಯ್ದೆಮ್ಮ ಜನ್ಮಕ್ಕೆ ಮಾಡುಗೆ ಸಾಫಲ್ಯಮನಿಂದ್ರನೆಂದೆಟ್‌ದು ಗಂಗಾ 
ದೇವಿ ಪೇಟ್ಜು (ಪುಷ್ಪಫು. ೧ಂ-೨೪). [ ಜಿನ್ಶ * ಅಭಿಷವಣ] 

ಜಿನಾಭ್ಯಂಜನ (ನಾ) .ಎಜಿನಸವನ : ಜಿನಧರ್ಮ್ಮಪ್ರತಿಪಾಳನಂ ಜಿನಕಳಾ 
ಳಾಪಂ ಜಿನಾಭ್ಯಂಜನಂ . . . ಜಿನಮಹಾಸ್ತೋತ್ರೆಂ (ಸೌಇಇ. ೫1-1 

[ಜಿನ್ನ ೬ ಅಭ್ಯಂಜನ ] 


೩೧). 


0೨೦-೪೩ ; 1044). 


ಜನಾರ್ಭಕ 


ಜಿನಾರ್ಭಕ (ನಾ). ಜಿನಶಿಶು; ಶಿಶುವಾಗಿರಂವ ತೀರ್ಥಂಕರ : 
ಮಾಯಾರ್ಭಕನನಿರಿಸಿ ಜಿನಾರ್ಭಕನನೆತ್ತಿಕೊಂಡು ಬರೆ (ಶಾಂತಿಪು.೦೦-೯ ವ); 
ತಿಳಕಮನಿಟ್ಟು ಕಜ್ಜಳಮುನೆಚ್ಚಿ . * * ಕೆಯ್ಗೆಯೆ ಕಣ್ಣೆ ಸೆದಂ ಜಿನಾರ್ಭಕಂ 
(ಪುಷ್ಪ ಪು. ೦೦-೬೩). [ಜಿನ್ಯ * ಅರ್ಭಕ ) 

ಜಿನಾಲಯ (ನಾ) .ಜಿನಗೃಹ: ಜನಾಲಯಗಳಲ್ಲಿ ಬರೆಸಿ ಶ್ರವಣಬೆಳಗುಳದ 
ಯಾತ್ರೆಯ ವಿಷಯವನ್ನು ಪ್ರಕಟಪಡಿಸಿದಳು (ದಾನಚಿಂ. ೧೮೪). 

( ಜಿನ್ನ 4 ಆಲಯ] 

ಜಿನಾವಸಥ (ನಾ).ಎಜಿನಗೃಹ : ಜಿನಾವಸಥವಮಂ ಗುಣಾವಸಥನೆಯ್ದಿದಂ 
ಭೂಭುಜಂ (ಮಲ್ಲಿಪು. ೦೦-೦೧೫). [ಜಿನ್ನ ೬: ಅವಸಥ] 

ಜಿನಾವಾಸ (ನಾ).-ಜಿನಗೃಹ : ಕಳಶಂ ಕನ್ನಡಿ , . . ಲತಾಮಂಟಪವೆಂಬಿ 
ವಿಲ್ಲದ ಜಿನಾವಾಸಂಗಳಿಲ್ಲೆಲ್ಲಿಯುಂ (ಪುಷ್ಪಪು. ೨-೭೩). [ಜಿನ್ನ ಆವಾಸ) 

ಜಿನಿಗಿಸು (ಕ್ರಿ). ಅಲ್ಲಾಡದಂತೆ ಮಾಡು; ಚಲನವಿಲ್ಲದಂತಾಗಿಸು ; 
ನಿಶ್ಚೇಷ್ಟವಾಗಿಸಂ: “ ಜಿನಿಗಿಸು-ನಷ್ಟಚೇಷ್ಟಾಯಾಂ (ಚಲನವಿಲ್ಲದೆ ಆಗು, 
ಮಾಡು)” (ಕಮಧಾ). [ಜಿನಿಗು? + _ ಇಸ್ಕು] 

ಜಿನಿಜಿನಿ (ನಾ). ಒಂದಂ ಬಗೆಯ ಮೂಲಿಕೆ : ಇನವಾರದಂದು ತಪ್ಪದು 
ಜಿನಿಜಿನಿಯಂ ಹಸ್ತಿಕರ್ಣಿಯಂ . ತೊಳಸುಗೆ (ಬಮದ. ೧೪-೩೬೭). [?) 

ಜಿನಿಸು "ಜಿನಸು' ನೋ, 

ಜಿನುಂಗ್ಳು, ಜಿನುಗು, (ಕ್ರಿ). ೧. ಸೋನೆಯಿಡು ; ಹನಿಹನಿಯಾಗಿ 
ಬೀಳು ; ತೊಟ್ಟಿಕ್ಕು : “ಜಿನುಗು, ಜಿನುಂಗು-ಅವ್ಯಕ್ತಧ್ವನೌ, ವರ್ಷ 
ಭೇದೇ ಚೆ” (ಕಮಥಾ). ೨. ಅಸ್ಪಷ್ಟವಾಗಿ ಧ್ವನಿಮಾಡು; ರೊೋಂಕರಿಸು; 
ಮೊರೆ: “ಜಿನುಗು, ಜಿನುಂಗು-ಅವ್ಯಕ್ತ ಧ್ವನೌ, ವರ್ಷಭೇದೇ ಚ” 
(ಕಮಧಾ) : ಮಧುಕರಮದು ಭೋಂಕನೆ ಪಾಯ್ದೆ ಅಂಕೆ ನಾಂದೊಡೆ 
ಜಿನುಂಗಿ ನೆಲಸಿದುದು ವಿಕಚ ಕನಕಾಬ್ದಿನಿಯೊಳ*" (ಆದಿಪು. ೧೧-೬೨): 
ಪಿಸುಣನಂತೆ ಜಿನುಂಗುವ ನೊಣಗಳಿಂ (ಧರ್ಮಾಮೃ, ೦೩-೦೦೦); ಮಧುವ್ರತ 
ಪ್ರತಾನದಿನೆಸೆವುತ್ತಳಪುಕರದೊಳ್‌ ನೆಟ್‌ ಸಿಲ್ಕಿ ಜಿನುಂಗುತಿರ್ಪ ಷಟ್ಟದ 
ಶಿಶುವೃಂದದಿಂ (ಗಿರಿಕ. ೪-೦೬) : ತೋಟಿ” ಚೋದ್ಯಮಂ ಸುದತಿಯರ್ಗೀ 
ವುದಲ್ಲಿ ನಡೆದುಂ ಜಡಿದುಂ ನುಡಿದುಂ ಜಿನಂಂಗಿಯಂಂ (ಅನಂಪು. ೦೦-೨೫). 
ಜಿನುಗ್ಗು: ೧. ವ್ಯಥೆ, ಶೋಕ, ಅಪಮಾನ . . . ಹೃದಯದೊಳಗಿನಿಂದ 
ಜಿನುಗುತ್ತಲೇ ಇದ್ದವು (ಕೀಲುಗೂಂ. ೪೬). ೨. ಕೋಗಿಲೆಯಿರ್ಕೆದಾಣದೊಳ್‌ 
ಜಿನುಗುವ ತುಂಬಿ (ಆದಿಪು. ೧-೬೩) : ಪೂವಲಿಯಲ್ಲಿ ಜಿನುಗುತಿರ್ದುದು 
ಬಲವಂದಳಿ ಮಾಲೆ ಮಧುರಮಂದ್ರಧ್ವನಿಯಿಂ (ಕಾದಂಉ. ೨೦೦) ; 
ಮುನಿವುತುಂ ಜಿನುಗುತಂ ಜೀವಿಸುತೆ ನಡೆ ನೋಡಿ (ಅನೀರ. ಹ. ೭೨-೨೦). 
೩. (ಬೆಲ್ಲ ಮೊದಲಾದುವು) ಕರಗಿ ನೀರು ಬಿಡು ; ದ್ರವಿಸು ; ಜೋನೆ 
ಯಾಗು: ಬಿಸಿಲಿಗೆ ಬೆಲ್ಲವೆಲ್ಲ ಜಿನುಗಿ ಹೋಯಿತು (ರೂಂ). ೪. ಕರಗು ; 
ನಾಶವಾಗು : ನೆನೆದರಖಿಳಭವಾಂತರಂಗಳ ನೆನೆಯಬಾರದ ಘೋರಪಾತಕ 
ಜಿನುಗುವವು ತಾನೆಂಬ ಶ್ರುತಿಮತ ಸಿದ್ಧವಾಯಿತಲ (ತೊರರಾ. ೧-೦೨-೨೦); 
ಜಿನುಗದಿರು ಪರನಾರಿಗೆಳಸಿ (ನವಮೋ. ೯-೧. ೫. ಮತ್ತೆ ಮತ್ತೆ ಹೇಳು; 


ಅನೇಕಸಲ ಹೇಳು: ಮಂತ್ರ ಪದಾಕ್ಷರಂಗಳಂ ಜಿ[ಪಾಕಾಂ. ಮಿ]ನುಗುತು | 


ಮಿರ್ದನಾ ಪರಮಯೋಗಿಯ ವೋಲ್ಡಣಿರಾಜಕೇತನಂ (ಗದಾಯು., ೬-೦೩): 
ತಾಪಸರು ಜಪಗುಟ್ಟಿ ಜಿನುಗಿದಡವರನುಜ್ಞೀವಿಸಿದ ಠಾವು (ಕುವ್ಯಾಉ. 
೧-30). ೬. ಪಿಸುಮಾತನಾಡು : ಏಕಾಂತಮಂ ಪೇಳ್ವವೊಲೆ ಜಿನುಗು 
ತಿರ್ದಪ್ಪೆ ಕರ್ಣಾಂತದೆೊಳ" (ಶಾಕುಂತ. ೧೦-೨೪). 
['ದೇ.॥ ತಮಿ. ಚಿಣುಜ್ಯು, ಚಿಣುಕ್ಕು ; ಮಲ. ಚಿನಕ್ಕು ; 
ತೆಲು. ಸನುಗು, ಸಣುಗು ] 
ಜಿನುಂಗ್ಯು, ಜನ್ಯುಗ್ಗು (ನಾ). ೧. ಸೋನೆವಂಳೆ ; ಜಡಿಮಳೆ : ಸಣ್ಣಗೆ 
ಹನಿಯಂವ ಮಂೆ : ಸೋನೆಗಳ ಜಿನುಂಗಿಗಂ ಬಿಜುಗಾಳಿಯ ಗಾಸಿಗಂ 


೩೦೬೨ 


16 


20 


25 


80 


85 


40 


46 


ಜಿನುಗುವಳೆ 


(ಗಿರಿಕ. ೯.೫೮ ವ); ಹಗಲುಮಿರುಳುಂ ಸುರಿವ ಬಲ್ಲೋನೆಯ ಜಿನುಂಗಿ 
ನತ್ತಣಿನೆನ್ನ ಬಗೆಯುಂಬೇಸತ್ತುದು (ರಾಮಾರ್ತ. 9-08). ೨. ಅಸ್ಪಷ್ಟವಾದ 
ಧ್ವನಿ: “ ಅವ್ಯಕ್ತರವ ವೃಷ್ಟಿಗಳೆ 65 ಜಿನುಂಗು ಶಬ್ದಂ” (ಕಬ್ಮಮಂ. ೮೪); 
ಜಿನುಗು : ೧. ಜನುಗಿನಲಿ ಬಲುಮಳೆಗಳಲಿ ನೆನೆನೆನೆದು ಸಾಗರ ತೀರದಲಿ 
ಬಂದನು ಕಿರೀಟಿ (ಕುವ್ಯಾಅ. ೧೯-೨೦) ; ಜಡಿ ಜಿನುಗು ಜುಂಜು ತುಂತುರ್‌ 
ಬಿಡದಡಿಯಿಡಗೆ ಇಡದೆ ಕಣ್‌ದುವು (ತ್ರಿ ಪುವಿ. ೮-೩೯). ೩. (ಆಲಂ) ಕ್ಲೇಶ ; 
ತೊಂದರೆ : ಜನ್ಮದ ಜಿನುಗಿಗಾನಿನ್ನ್‌ ಅಸ ನೆಂಬಾ ಮನುಜನೇ 
ಕೃತಕೃತ್ಯನಹನೈೆ (ಪ್ರಥುಲೀ. ೧೬-೦೦) ; ಪುರಾಣದ ಗಾದೆಗಳ ಜಂಜಡದ 
`ಜಾಡ್ಕದ ಜಿನುಗು ತಾನಲ್ಲ (ಸದ್ಗುರು. ೧-೭); ಹೊರಳಿದನು ಸಹಜಾತ 
ಶೋಕಜ್ವರದ ಜಾಡ್ಯದ ಜಿನುಗಿನಲಿ (ತೊರರಾ. ೬-೨೯-೪) : ಏಕೀಕರಿಸಿದ 
ಜನುವನ ಜಿನುಗ ನಿರಾಕರಿಸುತ ವಿಮಲಾದ್ವಯನೆನಿಸಿ (ಕಲ್ಮಾಶೇ. ೪೭). 
[ <ಜಿಸುಂಗು,] 
ಜಿನುಗ್ಗು, "ಜಿನಂಂಗ್ಳ್ಕು' ನೋ. 
ಜಿನುಗ್ಗು "ಜಿನುಂಗ್ಗು' ನೋ. 
ಜಿನುಗು, ಜಿಣುಗಂ (ನಾ). (ಉಕ) ೧. ಬಹಳ ಸೂಕ್ಷ್ಮವಾದುದು ; 
ತೆಳ್ಳಗಿರುವುದು ; ನವುರಾದುದು; ನಯವಾದುದು: ಅವರು 
ಜಿನುಗಾದ ನೂಲ ಬಟ್ಟೆಗಳನ್ನು ಧರಿಸುತ್ತಾರೆ (ಮುಂಬಯಿ. ೪-೦೪೦). 
೨. ನಯವಾದ ಕೆಲಸ ; ಕುಸುರಿಗೆಲಸ: ಮಳೆಗಾಲದ ಮುಗಿಲುಗಳಿ 
ಗಿಂತಲೂ ಬಣ್ಣದಲ್ಲಿ ಮಿಗಿಲಾದ ನಿನ್ನ ಕಣ್ಮ ನೋಡುತ್ತಲೆ ಕಾಣುವುದು 
ಜೀನುಗಾರರ ಜಿನುಗಿನ ಗೊತ್ತು (ಉಯ್ಯಾಲೆ. ೯೭-೬). (ಗು). ೩. 
ಸೂಕ್ಷ್ಮವಾದ; ತೆಳುವಾದ ; ನವುರಾದ. "ಜಿನುಗುದಾರ' ಪರಾ. 
೪. ಅತ್ಯಲ್ಪವಾದ; ತುಚ್ಛವಾದ. “ಜಿನುಗುವಾಸನೆ'ಪರಾ. ಜಿಣುಗು: 
೩, ಆ ಪ್ರಕಾಶದಲ್ಲಿ ಜಣುಗು ಅಕ್ಷರವುಳ್ಳ ಪುಸ್ತಕವನ್ನು ಓದಬಹುದು 
(ಮುಂಬಯಿ. ೪-೩೪೮). 
[ದೇ.॥ ತೆಲು. ಜಿನುಂಗು, ಜಿಲುಂಗು, ಜಿಲುವು, ಜಿಲು 
ಜಿನುಗುದಾರ (ನಾ). ತೆಳುವಾದ ದಾರ,-ನೂಲು : ಆ ಕೊಕ್ಕೆಗಳ 
ಲ್ಲೊಂದಕ್ಕೆ ಜಿನುಗುದಾರ ಕಟ್ಟಿ ಅದನ್ನು ಬದಿಯ ಕೋಣೆಯಲ್ಲಿಒಯ್ದಿದ್ದರು 
(ಸ್ಮೃತಿಚ. ೩೯೯). [ಜಿನುಗ್ಯು + ದಾರ[) 
ಜಿನುಗುದುಂಬಿ (ನಾ). ಮೊರೆಯುತ್ತಿರುವ ದುಂಬಿ ; ಧ್ವನಿಮಾಡು 
ತ್ತಿರುವ ದುಂಬಿ: ಜಿನುಗುದುಂಬಿ[ಪಾಕಾಂ. ಬೆ]ಯ ಜಾಳಿಗೆಯ ತನಿ 
ಮಿನುಗು ಮೋಟ್‌ಯ ಕಣ್ಣ ಕೆಂಪಿನ ಘನ ಭಯಂಕರರೂಪ ಭೀಮನ 
ಕಂಡನವನೀಶ (ಕುವ್ಮಾಅ. ೦೦-೪). 
[ ಜಿನುಗು, ( ಅಜಿನುಂಗ್ಳು) + ದುಂಬಿ ( ಆತುಂಬೈ)) 
ಜಿನುಗುನೀರು (ನಾ). ತೊಟ್ಟಿಕ್ಕುವ ನೀರು; ಹನಿಯುತ್ತಿರುವ ನೀರು 
ಹೀಗೆ ಜಿನುಗುವ ನೀರನ್ನು ಜಿನುಗುನೀರು (ವ್ಯಾಡೋಸ೯ವಾಟಂ*) 
ಎನ್ನುತ್ತಾರೆ (ಕವಿಕೋ. 1, ೭೬). 
[ಜಿನುಗ್ಮು (ಜಿನುಂಗ್ಳ್ನು) * ನೀರು; (ನೀರ್‌) ) 
ಜನುಗುಬೆಲ್ಲ (ನಾ). ಕರಗಿ ದ್ರವವಾದ ಬೆಲ್ಲ; ಜೋನಿಬೆಲ್ಲ. 
[ ಜಿನುಗು, (ಐಜನುಂಗ್ಳು) * ಬೆಲ್ಲ] 
ಜಿನುಗುಮತಿ (ನಾ). ತುಚ್ಛವಾದ ಬುದ್ಧಿ ಯುಳ್ಳವನು ; ಅಲ್ಪಬುದ್ಧಿ 
ಯವನು : ಜಿನುಗುಮತಿಗಳ ಸಿದ್ಧ ಸಾಧಕ ಮುನನಿಗಳೆಂಬವದಿರುಗಳನು 
ನಾ ಮುನಿದು . . . ದಂಡಿಸುವೆನು (ಪ್ರಧಾಲೀ. ೭-೫೭). 
[ಜಿನುಗ್ಯು + ಮತಿ] 
ಜಿನುಗುವಳೆ (ನಾ). ಸೋನೆಮಳೆ ; ಸಣ್ಣಹನಿಗಳಿಂದ ಕೂಡಿದ ಮಳೆ; 
ತುಂತುರುಮಳೆ: ಜನುಗುವಳೆಯಲಿ ಪರ್ವತದ ಶಿಲೆ ನೆನೆವುದೇ 


(ಕುವ್ಯಾಗೆ. ೧-೫೫), [ಜಿನುಗ್ಗು (ಎಜಿನುಂಗ್ಲು) * ಮಳೆ (ಆಮಲ')) 


ಜಿನುಗುವಾತು 


ಜಿನುಗುವಾತು (ನಾ). ಅಸ್ಪಷ್ಟವಾದ ಮಾತು ; ವೆಂಲುದನಿಯ ನುಡಿ ; | 


ಪಿಸುಮಾತು : ಜಿನುಗುವಾತಿನ ಹೂತ ಹರುಷದ ಹೊಂಗಿದುತ್ಸವದ 
. ರಾಗರಸದುಬ್ಬಿನಲಿ ಹೊಂಪುಳಿಹೋದನು (ಕುವ್ಕಾಅ. ೦೬-೬೨). 
[ ಜಿನುಗ್ಗು (-ಆಜನುಂಗ್ಳು) + ಮಾತ್ತು] 

ಜಿನುಗುವಾಸನೆ (ನಾ). ಹೇಯವಾದ ಸಂಸ್ಕಾರ; ತುಚ್ಛ ವಾದ ಅಭೀಪ್ಲೆ: 
ಜನನಕಾರಣವಾದ ವಿದ್ಯೆಯ ಜಿನುಗುವಾಸನೆಯಿಂದವವನಾ ವನಜನಾಭನ 
ನೆನಹಿನಿಂ ಕೇಡಹುದೆ (ನಿಭಾಗೆ. ೧೦-೬-೦೫). [ ಜಿನುಗ್ಯು ೬ ವಾಸನೆ] 

ಜಿನುಗುಸಿರು (ನಾ). ಸೂಕ್ಷ್ಮವಾದ ಉಸಿರು : ಭೂಮಿಯ ಬದಿಯಲಿ 
ಪ್ರೋಮದ ತುದಿಯಲಿ ಆಡುವುದಾವನ ಜಿನುಗುಸಿರೊ (ದಾಸಿಗೆ. ೦-೦೦). 

[ ಜಿನುಗ್ಯು ೬ ಉಸಿರ್ಕೂ (ಎಲಉಸಿರ್ಕ್‌) ) 

ಜಿನುಗುಸುಖ (ನಾ). ಅಲ್ಪಸುಖ; ಕ್ಷಣಿಕಸುಖ: ತಾಮಸ ತನುಗಳ 

ದುಃಖ ಬೆರಸಿದ ಜಿನುಗುಸುಖಗಳ ಕೂಡಿಕೆ೧ಂಡಿಹೆವು (ನಿಧಾಗ. ೦೦-೨೦-೯) 
[ ಜನುಗ್ಯು ೬ ಸುಖ] 

ಜಿನುಮಿನುಗು (ಕ್ರಿ). ಮಂದವಾಗಿ ಪ್ರಕಾಶಿಸು: ನಟ್ಟಿರುಳು ಮೆತ್ತಗೆ 

ಹಾಸಿ ಮೈ ಮರೆಸಿ. ಸಣ್ಣಗೆ ದೀಪ ಜಿನುಮಿನುಗೆ (ನೆಲಮು. ೬೪-೭). 
[ ಆಜಿನುಗ್ಯು + ಮಿನುಗ್ಗು; ) 

ಜಿನುವ (ನಾ). (?) : ಏಕೀಕರಿಸಿಹ ಜಿನುವನ ಜಿನುಗ ನಿರಾಕರಿಸುತ 

ವಿಮಲಾದ್ವಯನೆನಿಸಿ (ಕಲ್ಮಾಜೇ. ೪೭). 
[P ಇದು 'ಜನುಮ' ಎಂಬುದರ ಅಪಲಿಖಿತವಿರಬಹುದು] 

ಜಿನೆ, ಜಿನ್ನೈ (ನಾ). (ಉಕ)ಮೆಟ್ಟಿಲುಗಳ ಸಾಲು; ಸೋಪಾನಮಾರ್ಗ : 
ಈ ಕೊತ್ತಳಗಳ ಬಳಿಯಲ್ಲಿ ವೊಳಮೈಯಲ್ಲಿ ಮಲಸೂತ್ರದಂಥ ಜಿನೆಯಲ್ಲಿ 
ಮೇಲೆಯೇರಲಿಕ್ಕೆ ಪಾವಟಿಗೆಗಳಿರುತ್ತವೆ. ಈಗ ಮೂರು ಜಿನೆಗಳನ್ನು 
ಇಕ್ಕಿದ್ದಾರೆ; ನಾಲ್ಕನೇದೊಂದೇ ತೆರೆದಿರುತ್ತದೆ (ಕಛಾಗೆ. 8೩೦) ; ಅನಿಲ 
ಎದ್ದು ಅಟ್ಟದ ಜಿನೆಗೆ ಬಂದು ನೋಡಿದ (ಅಪನಾ. ೧69). ಜಿನ್ನೈ : 
ಕೈಯೊಳಗೆ ಕಸದ ಪೊರಿಕೆ ಹಿಡಿದುಕೊಂಡು ಇನ್ನೊಂದು ಹಾದಿಯಾದ 
ಅಡಿಗಿಮನೆಯ ಜಿನ್ನೆಯಿಂದ ಮೇಲೆ ಹತ್ತಿದೆ (ವೈನಿ. ೦೬) : ಕೋಣೆಯ 
ನೆಲಮನೆಗೆ ಇಳಿಯುವ ಜಿನ್ನೆಯ ಬಾಗಿಲು (ದೀಪಹ. 11, ೯೩). 

[ ಮರಾ. ಜಿನಾ; ಪಾರ. ಜೀನಾ] 

ಜಿನೇಂದ್ರ (ನಾ). ಅರ್ಹಂತ ; ತೀರ್ಥೆಂಕರ : “ ಜಿನೇಂದ್ರಃ, ವೀತರಾಗಃ, 
ಅರ್ಹನ್‌ . . . ತ್ರಿಕಾಲವಿತ್‌-ಈ ೮ ಜಿನೇಶ್ವರನ ಪೆಸರ್‌” (ಹಲಾಯು. 
೦೩-೮೭) ; ಇದು ಜಿನೇಂದ್ರಚರಣಸರಸೀರುಹ ಶಿಲೀಮುಖಾಯಮಾನ 
ಶ್ರೀಮದುಭಯ ಕವಿಚಕ್ರವರ್ತಿ ನಿರ್ವರ್ತಿತಮುಂ (ಶಾಂತಿಪು. ೬-೦೨೬ ವ); 
ಜನೇಂದ್ರನಂ ಜಗನ್ಮಂಗಳ ವಸ್ತುವಿಂದಧಿಕಭಕ್ತಿಯಿನರ್ಚಿಸಿ * (ಪುಷ್ಪಪು. 
8-09೦). [ಜಿನ್ನ * ಇಂದ್ರ] 

ಜಿನೇಶ್ವರ(ನಾ). = ಜಿನೇಂದ್ರ: ಜಿನನಿಗೆ ಅರ್ಹನ್‌, ಜನೇಶ್ವರ, ತೀರ್ಥಂಕರ, 
ಪರಮೇಷ್ಮೀ, ವೀತರಾಗ, ಪರಮಾತ್ಮಾ ಮೊದಲಾದ ಹೆಸರುಗಳುಂಟು 
(ಳಾತತ್ತ್ಯ. ೨೨೭). [ ಜಿನ್ಮ + ಈಶ್ವರ ] 

ಜಿನ್ನ, ಜೀರಣ್ಯ (ಗಂ). ೧. ಜೀರ್ಣವಾದ ; ಶಿಥಿಲವಾದ ;- ಹಳೆಯ 
ದಾದ: “ ಜಿನ್ನಮೆಂದು ಜೀರ್ಣ ” (ಕಕಸಾ. 3೩-೪೭೦): ಮೇಲಣ ಣತ್ವಕ್ಕೆ 
ನತ್ವಂ . . . ಜೀರ್ಣ-ಜಿನ್ನ (ಕಮದ. ೨೬೫ ಪ್ರಯೋ). ಜೀರಣ್ಣ: (ನಾ). 
೨. ಜೀರ್ಣವಾಗುವಿಕೆ ; ಅರಗುವಿಕೆ :' ತಂದುಕೊಂಬೆನೆ ಜೀರಣಕೆನಲು 
ಸುವರ್ಣಬಿಂದು ವಿಜಯ ವಿಠ್ಮಲನೆಂದೆಂದಿಗೆ ಎನ್ನಿಂದಾಗದು ದೇವ 
(ಮೋಕ್ಷದೀ. 6-4). [ ಪ್ರಾ. ಜಿಣ್ಣ, ಜೀರಣ, / ಸಂ. ಜೀರ್ಣ] 

ಜಿನ್ನ, ಜಿನ್ನೈ, (ನಾ). ಅರ್ಹಂತ ; ಜಿನ; ತೀರ್ಥಂಕರ : ಕ್ಷಪಣರೆಸಗಿದ 
ವಿಪತ್ತಿನನುಗೆಡದವರ ಜಿನ್ನ ಸಹೆ ಭಂಗಿಸನೆ ವಾಗೀಶನೆಲವೊ ಜೈನರ 
(ಮದೇಪು. ೨೫-೬). ಜಿನ್ನೈ. "ಜಿನ್ನೆದೇವ' ಪರಾ. (ಸಂ. ಜಿನ] 


೩೦೬೩ 


1 


ಎ 


ಹೊ 
೦ಎ 


ಜಿಬಟಿಗ 


ಜಿನ್ನ (ನಾ). (?): ಮುದುವರ್ತಿ ಗ್ರಾಮ ೧ಕ್ಕೆ ಆದಾಯ ಕಾಟಿ ೧೨೬೦ಕ್ಕೆ 
ಕಕ್ಕುಂಜಿಯಲ್ಲು ಕಾಟ್ಟಿ ೩೬ ಜಿಂನಿಗಳ ಉಡುಗರೆಯಂಟ್ಟು ಜಿಂನ ಸಹಾ 
ಕುಟ್ಟಿ ೨೨ (ಮೈಆರಿ. ೧೯೩೪, ೨೮-0೪: 1459. [?] 

ಜಿನ್ನದೇವ, ಜಿನ್ನೆದೇವ (ನಾ). ಅರ್ಹಂತ ; ಜಿನ : ಜಿನ್ನದೇವರು (ರೂಢಿ). 
ಜಿನ್ನೆದೇವ: ಜಿನ್ನೇದೇವರ ಮನೆಗೆ ಬೈರೇದೇವರು ಹೋಗಿ ಅಣ್ಣಾ ಛಳಿಗೆ 
ಅದುರುತ್ತೇನೆ. ಹೆಚ್ಚಡವಾದರೂ ಕೊಡಬಾರದೇ (ಕಥಾಮಂ. 1೪, ೨೦) : 

` ಜಿನ್ನೇದೇವರ ಮನೆಗೆ ಭೈರವದೇವರು ಬಂದ ಹಾಗೆ (ಗಾದೆ). 

( ಜಿನ್ನ * ದೇವ] 

ಜಿನ್ನಸು "ಜಿನಸು' ನೋ. 

ಜಿನ್ನಾರ (ನಾ). ಒಂದಂ ಬಗೆಯ ಕುದುರೆ: ಜನ್ನ ಜಿನ್ನಾರ ಚೆನ್ನಳಗ 
ಚೆಲುವ ಚೇರ ಕನ್ನೀಲ ಭೈರ ಕಂಕರಿಗಂ ಸನ್ನುತ ಸಾಂಬ್ರಾಣಿಯನೇಟ 
ನೃಪಕುಲರನ್ನರಿಗಂದು ತೋಟ್‌ದರು (ಅಂತ. ೬-60). [?] 

ಜಿನ್ನಿ (ನಾ). (?) : ಮುಂದುವದ್ರಿ ಗ್ರಾಮ ೧ಕ್ಕೆ ಆದಾಯ ಕಾಟಿ ೧೨೬೦ಕ್ಕೆ 
ಕಕ್ಕುಂಜಿಯಲ್ಲು ಕಾಟ್ಟಿ ೩೬ ಜಿಂನಿಗಳ ಉಡುಗರೆಯಂಟ್ಟು ಜಿಂನ ಸಹಾ 
ಕಾಟ್ಬೆ ೨೨ (ಮೈಆರಿ. ೦೯೩೪, ೨೮-೦೪ : 1450). (7?] 

ಜಿನ್ನೀವಾಸ "ಜನ್ನಿವಾಸ' ನೋ. 

ಜಿನ್ನು, ಜೀನು, (ನಾ). ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವ 
ಯಂತ್ರ ಮತ್ತು ಅದರ ಕಾರ್ಯಾನೆ : ನಮ್ಮ ಮನೆ ಹತ್ತಿರ ಒಂದು 
ಜಿನ್ನು ಇದೆ (ರೂ). ಜೀನ್ಯು: ಈ ಜೀನು(ಗಾಣ)ಗಳ ಕಬ್ಬಿಣದ 
ಹೊರಳುಗಳ ಎಡೆಯಲ್ಲಿ ಹತ್ತಿಯನ್ನು ಕೊಡುವರು (ಜಾಲಪ್ರ, 1, ೪೦೬): 
ಇದನ್ನು ಊರ ಹತ್ತಿರ ಜೀನಿನ (6108128 factory) ಬಳಿ ಎಳಸಿ ತಂದು 
ಬಿಟ್ಟಿದ್ದರು (ಕಾಸಪ. ೩೯). ([ *-ಇ0. 012) 

ಜಿನ್ನೈ “ಜಿನ್ನ” ನೋ. 

ಜಿನ್ನ "ಜಿನೆ' ನೋ. 

ಜಿನ್ನೆದೇವ "ಜಿನ್ನದೇವ' ನೋ. 

ಜಿಪರಿ "ಜುಪರಿ' ನೋ. 

ಜಿಪುಣ (ನಾ). ಲೋಭಿ ; ಕೃಪಣ : ಬೋಳನಂ ಕಡುಜಿಪುಣನೆಂದೂರಪಡೆ 
ಯಿಲರ್ಬಗೆದು (ಕಾಲೂರೆ. ೦೩೫-೨೮೯) ; ಸೋಮಾರಿಯಾದ ತಂದೆ; 
ಜಿಪುಣಳಾದ ತಾಯಿ (ಅಶ್ರೆಮ. ೪೭): ತಂದೆ ಮಹಾಜಿಪುಣ, ಕೃಪಣ. 
(ಬಂಕಿಮ. ೨೯೧). 


ಜಿಪುಣತನ (ನಾ). ಕೃಪಣತ್ವ ; ಲೋಭ : ಕೈಲಿ ಕಾಸು ಹಿಡಿತ ಮಾಡು 


ವುದೇನೋ ಸರಿಯಾದರೂ ನನಗೆ ಇಷ್ಟು ಜಿಪುಣತನ ಹಿಡಿಸುವುದಿಲ್ಲ 


(ಬಾಡಿಬ. ೦೧೦). [ಜಿಪ್ರಣ + - ತನ] 
ಜಿಪುಣಾಗ್ರೇಸರ (ನಾ). ಜಿಪುಣರಲ್ಲಿ ಹೆಚ್ಚಿನವನು ; ಅತಿಲೋಭಿ : 
ವಂಹಾಕೃಪಣ : ಶ್ರೀನಿವಾಸನಾಯಕ ಜಿಪುಣಾಗ್ರೇಸರನಾಗಿದ್ದವನು 


ಬಯ ಪುರಂದರದಾಸನಾದದ್ದು ವಿಠೋಬನಾದ ಪಾಂಡುರಂಗನ ಅನುಗ್ರಹ 
ದಿಂದ (ಭಾರದ. ೨೯೩). ಓ ಇದಂ ಅಸಾಧು ರೂಪ. 
[ ಜಿಪುಣ + ಅಗ್ರೇಸರ] 
ಜಿಪುಣೆ (ನಾ). ಲೋಭಿಯಾದ ಹೆಣ್ಣು; ಜಿಪುಣತನವುಳ್ಳವಳಂ : ಅವಳು 
ಎಲ್ಲ ಹೆಂಗಸರಂತೆ ಜಿಪುಣೆಯಲ್ಲ (ಬಂಕಿಮ. ೯೯). [ಜಿಪುಣ * - ವ್ಯ. 
ಜಿಪ್ಪು (ನಾ). ಪಾದ; ಕಾಲಿನ ಅಡಿಯ ಭಾಗ ; “ಹೆ ಕೈ” (ಹಾನೆಕೋ. ೬೦) 
[?] 
ಜಿಬಟ (ನಾ). ಜಿಪುಣ; ಲೋಭಿ: ಜಿಬಟ ಖೇಮಜಿಯೇ ಅವರಿಗೆ 
ಇಪ್ಪತ್ತೆರಡು ಸಾವಿರ ಸಾಲ ಕೊಟ್ಟಿದ್ದ (ನಿರಾಥ. ೧೦೩). 
[ ಜಿಬಟು + - ಅ) 
ಜಿಬಟಿಗ "ಚಿಬಟಿಗ' ನೋ. 


ಜಿಬಟು 


ಜಿಬಟು, ಜಿಬಡು (ನಾ). ಅಂಟುಸ್ವಭಾವ ; ಜಿಪುಣತನ; ಲೋಭ: 
ನಮ್ಮವ್ವ ಬಲೇ ಜಿಬಟು (ತಿರುಗು. ೭೪). ಜಿಬಡು. "ಜಿಬಡುತನ' 
ಪರಾ. [ ಇಜಗಟ್ಟು? 

ಜಿಬಡು "ಜಿಬಟು' ನೋ. 

ಜಿಬಡುತನ (ನಾ). ಹಿಡಿದ ಕೆಲಸಬಿಡದಿರಂವಿಕೆ ; ಅಂಟುಸ್ವಭಾವ ; 
ಜಿಗಂಟುತನ : ಇವನ ಸ್ವಭಾವದಲ್ಲಿ ಮೊದಲಿನಿಂದಲೂ ಒಂದು ಬಗೆಯ 
ಹೆಟಮಾರಿತನ ಜಿಬಡುತನ ಇದ್ದುವು (ಮೂರುದಾ. ೬೪). 

[ಜಿಬಡು ( ಆಜಿಬಟು) + - ತನ] 

ಜಿಬರು, ಜಿಬರೆ, ಜಿಬಂರಂ (ನಾ). ಕಣ್ಣಿನ ಅಂಚಿನಲ್ಲಿ ಶೇಖರವಾಗಂವ 
ಪಿಸಂರಂ ; ಕಣ್ಣಿನ ಕೊಳೆ ; ಪಿಚ್ಚು ; ನೇತ್ರವಂಲ : ಆಕೆಯ- ಕಣ್ಣಲ್ಲಿ 
ಸದಾ ಜಿಬರು ಕಟ್ಟಿರುತ್ತದೆ (ಊಂ). ಜಿಬರೆ : ಅವಳ ತೊಡೆಯ ಮೇಲೆ 
ವರ್ಷದ ಕೂಸೊಂದು ; ಅದರೆ ತಲೆಗೆ ಒಂದು ಮೇಣಗಟ್ಟಿದ ಕುಲಾವಿ; 
ಕಣ್ಣಿನಲ್ಲಿ ಜಿಬರೆ (ರಾಮಾನೆ. ೧೦೦). ಜಿಬುರು: ಕಣ್ಣಿನಿಂದ ನೀರು, ಜಿಬುರು 
ಸೋರುತ್ತಿತ್ತು (ಅಪಜ. ೭). [?] 

ಜಿಬರೆ "ಜಿಬರಂ' ನೋ. 

ಜಿಬಳ, ಜಿಬ್ಬಳ (ನಾ). ಅಂಟು ; ಜಿಗುಟು: (4). ಜಿಬ್ಬಳ. ಜಿಬ್ಬಳಿಕೆ' 
ಪರಾ. 

ಜಿಬಳಡಿಕಪಉಂಡೆ ಅಡಕೆಯನ್ನು ಹದವಾಗಿ ಬೇಯಿಸಿ ಎರಡು 

ಹೋಳಾಗಿ ಕತ್ತರಿಸಿ ಮಾಡಿದ ಮೆದಂವಾದ ಅಡಿಕೆ; ಹೋಳಡಿಕೆ:(8)* 
[ ತುಳು. ಜಿಬಳು, ಜಿಬುಲು, ಜಿಬುಳುಎಬೇಯಿಸಿದ ಹದವಾದ ಅಡಿಕೆ] 

ಜಿಬಿ "ಜಿಬಬ್ಬ' ನೋ. 

ಜಿಬಿಲಿ, ಜಿಬ್ಲಿ (ನಾ). (ಕರಾ) ಒಂದಂ ಬಗೆಯಂ ಆಟ ; ಕುಂಟುಬಿಲ್ಲೆ: 
ಆ ಕಟ್ಟೆಯ ಎದುರುನೆಲದಲ್ಲಿ ಜಬಿಲಿ ಕಣಗಳನ್ನು ಬರೆದು, ಹಲ್ಲೆಯ 
ಕಾಯನ್ನು ಎಸೆದು ಒಂಟಿಗಾಲಿನಿಂದ ಒಂದೆರಡು ತಾಸುಗಳನ್ನು ಆಟ 
ವಾಡುತ್ತ ಕಳೆಯಬಹುದು (ಸೃಶ್ನಹೊ. ೩೭). ಜಿಬ್ಲಿ: ಹಳ್ಳಿಯ ಆಟಗಳಾದ 
ಚಿಣಿಕೋಲು, ಜಿಬ್ಲಿ, ಗೊಡ್ಡು (ಒಂದು ಬಗೆಯ ಕ್ರಿಕೆಟ್‌), ಹುಲಿದನ 
ಇವು ನಮ್ಮ ವಿನೋದಗಳು (ಹುಮುಖ. ' ೨೦). 

[ «ತುಳು. ಜಿಬಲಿ, ಜಿಬುಳಿ ) 

ಜಿಬುರು "ಜಿಬರಂ' ನೋ. 

ಜಿಬ್ಬ (ಗು). ಒಡೆದ; ಜಜ್ಜಿಹೋದ (?): ಹಬ್ಬವನು ಹೂಡಿದನು ಉಬ್ಬ 
ಊಳಿಗಕೆಲ್ಲ ಜಿಬ್ಬ ಕವಡೊಂದು ಬಳಿಯಿಲ್ಲ ಚೌಡನಿಗೆ ನಬ್ಬುನಸಕಿನಲಿ 
ಮನೆಬಿಟ್ಟ (ಕನ್ನಜಾ. 3೯೩). [ ಇಜಿಬ್ಬು?] 

ಜಿಬ್ಬಳ "ಜಿಬಳೆ' ನೋ. 

ಜಿಬ್ಬಳಿಕೆ (ನಾ). ಅಂಟಂಟು; ಜಿಗಿಜಿಗಿ : 'ಜಿಬ್ಬಳಿಕೆ ಆಗ್ರದೆಯೆ!' ಎಂದೆಷ್ಟು 
ಹೇಳಿದರೂ ಬಿಡದೆ (ಮಲೆಮ, ೨೦೪). 

ಜಿಬ್ಬಿ "ಜಿಬ್ಬು' ನೋ. 

ಜಿಬ್ಬು, ಜಿಬಿ, ಜಿಬ್ಬಿ, ಜಿಬ್ಬೆ (ನಾ). ೧. ಅಂಟಾಗಿರಂವಿಕೆ; ಮೆತ್ತಿಕೊಳ್ಳೂ 
ವಿಕೆ. ೨. ಮಾವಿನ ಅಂಟಂ ಅಥವಾ ಸೊನ್ನೆ. ೩. ಅಂಟಂ; ಲೋಳೆ : 
ಈ ಪುರಾತನ ಜಿಬ್ಬನ್ನು (ಸ್ಲೈಮ್‌). ಶೋಧನೆ ಮಾಡಿ, ವಿವರಿಸಿದವನು 
ಫೆಲಿಕಳ್ಸೆ ಡುಜಾರ್ಡಿನ್‌ (ಕವಿಕೋ. 1, ೩೦). ಜಿಬಿ: ೪. ಕಳಿತ ಹಣ್ಣಿನಂತೆ 
ತುಂಬ ಮೆದಂವಾಗಿರುವಿಕೆ. ಜಿಬ್ಬಿ: ೫. ಅಜಿಗಿಜಿಯಾದಂದಂ ; 
ನಂಗ್ಲಾದ ಸ್ಥಿತಿ; ಜಜ್ಜಿಹೋಗಿರುವಿಕೆ ; ಮೆತ್ತಗಾಗಿರುವಿಕೆ: ಬೀಳೊ 
ಮಗನೆ, ಜಿಬ್ಬಿ ಆಗಿ ಸಾಯು (ಟೀನದಾ. ೨03). ಜಿಬ್ಬೆ: ೫. ಹನುಮಂತನು 
ಇಂತಹ ಅನೇಕ ವಿಚಾರಗಳ ಸುಳಿಗೆ ಸಿಕ್ಕು ಜಬ್ಬೆಯಾದನು (ಮುಗಿಮ. ೦೫೩): 

ಜಿಬಿಜಿಬಿ, ಜಿಬ್ಬೆ ಜಿಬ್ಬೆ (ದ್ವಿರುಕ್ತಿ): “ಜಿಬಿಜಿಬಿ-ಅಂಟಂಟು” (ಹಾನಕೋ. 


೬೦); 


[ಜಿಬ್ಬಳ (ಆಜಿಬಳ) + - ಇಕೆ] 


೩೦೬೪ 


18 


| ಜಿಮ್ಮಿ (ನಾ). ಒಂದು ಬಗೆಯ ಸಸ್ಯ : 


20 


25 


ಈ ಭೈರವಿಯ ತೊತ್ತಳದುಳಿತಕ್ಕೆ ಪರಕೀಯ ಸೊತ್ತಿನ ನೊಗೆ |' 


-ಜಿರಾಯಿತಿ 


ಜಿಬ್ಬೆಜಿಬ್ಬೆ ಯಾಯಿತು (ಸುವರ್ಣ. ೨೨೬). ಜಿಬ್ಬಡಿಕೆ ಅಂಟಂಟಾದ ಅಡಕೆ : 
(ಕ). ಜಿಬ್ಬಿಯಾಗು, ಜಿಬ್ಬೆಯಾಗುಎಹಣ್ಣಾಗು; ಮೆತ್ತಗಾಗು; ನುಗ್ಗಾಗು: 
ಕಚೇರಿ ಕಟ್ಟೆಯ ವೆಚ್ಚದೊಳಗೆ ಮನುಷ್ಯ ಜಿಬ್ಬಿಯಾಗಿ ಹೋಗುತ್ತಾನೆ 
(ಪ್ರೇಮುಶ್ರ, ೯೦) ; ನೀಲನು ತುಸು ಅಲಕ್ಷ್ಯಮಾಡಿದ್ದರೆ ಅವನೂ ಅವನ 
ಕುದುರೆಯೂ ದನಗಳ ಕಾಲಲ್ಲಿ ಸಿಕ್ಕು ಅವುಗಳ ತುಳಿದಾಟದಿಂದ ಜಿಬ್ಬಿ 
ಯಾಗುತ್ತಿದ್ದರು (ಬಂಗಾಹೆ: ೩೮) ; ಹೆಂಡತಿ ಈ ಸಾಂಪ್ರದಾಯಿಕ ಭಾವದ 
ಮೂಢರ ಮಧ್ಯೆ ಸಿಕ್ಕಿ ಜಿಬ್ಬೆಯಾಗಲು ತೊಡಗಿರುವಳು (ಉಮಾಳ. ೪೬). 
[ ದೇ.॥ ತೆಲು. ಜಿಬ್ಬು ] 

ಜಿಬ್ಬೆ "ಜಿಬ್ಬು' ನೋ. 

ಜಿಬ್ಲಿ 'ಜಿಬಿಲಿ' ನೋ. 

ಜಿಮಕಿ "ಜುಮಕಿ' ನೋ. 

ಜಿಮಿಗುಡು (ಕ್ರಿ). ಕೊಚ್ಚೆಯಾಗಂ ; ಅಜಿಗಿಜಿಯಾಗಂ : ರಸ್ತೆಯೇ 
ಜಿಮಿಗುಡುವ ಕೆಸರು ಕವಿದು ಮಳೆಯ ಮಂಸುಗಿನೊಳಗೆ ದೂರದೃಶ್ಯ 
ಗಳೆಲ್ಲ ಸರಿದು ನಿಂತಿದ್ದವು (ಹೊಸಕ್ಕಿ. ೧೦೩). 

[ಜಿಮ್ಮಿ + ಕುಡ್ಕು (£ಕೊಡಂ;)] 
ಜಿಮ್ಮಂಡೆ “ಚಿಮ್ಮಾಂಡೆ' ನೋ. 
೫. ತೇಜಫಲ, ಜಿಮ್ಮಿ, ತುಂಬುರು 

(ಮೈಔಗಿ. ೭೯-೦೬೨೦). [?] 

ಜಿಮ್ಮೆ, ಜುವೆೈ್ಮ (ನಾ). ಅಧೀನ; ವಶ; ಸ್ವಾಧೀನ: ಶ್ರೀಮುಖ 
ಸಂವತ್ಸರದಾರಭ್ಯ ಗ್ರಾಮವಂನ್ನು ಆಚಾರ್ರಿ ಜಿಂಮೆಮಾಡಿ ಕೊಟ್ಟು 
ವರುಷಂಪ್ರತಿಯಲೂ ಐದುವರಹದ ಮೇರೆಗೆ ಜೋಡಿ ತೆಗೆದುಕೊಳ್ಳುತ್ತಾ 
(ಮೈಆರಿ.- ೧೯೨೯, ೯೪-೩೬; 1818); ಒಂದು ಡಿಸ್ಟ್ರಿ ಕಿನ ರೆವಿನ್ಕೂ ಆಡಳಿತದ 
ಜಿಮ್ಮೆಯಲ್ಲಿರುವ ಮುಖ್ಯವಾದ ಸ್ಥಳೀಯ ಅಧಿಕಾರಿ (ಗ್ರಾಮಾಕ. ೮೬). 
ಜುಮ್ಮೆ: ಗಡಿಗಳ ಬದುಕೆಲ್ಲಾ ಮಾರಸಾಬರ ಕೈದಲ್ಲಿ ವೆಂಕಪೈಯ್ಯನವರ 
ಜುಮ್ಮೆ ಮಾಡಿದರು (ಹೈ ದರೆ. ೦೦೯). [ «ಅರ. ಹಿಂ. ಜಿಮ್ಮಾ] 

ಜಿಯಚಾಯ (ನಾ). ಒಬ್ಬಾತನ ಹೆಸರು : ಮೋದೂರ ಜಿಯಚಾಯರುಂ 
ನರಸಾಕ್ಷಿ (ಮೈಆರಿ. ೧೯೨೭, ೧೧೮-೪೩; 726). [?] 

ಜಿರಗುಟ್ಟು (ಕ್ರಿ). ಜಿರ್ರೆಂದಂ ಶಬ್ದಮಾಡು: ಜಿರಗುಟ್ಟುವ ದುರಗುಟ್ಟುವ 
ಕತ್ತಲೋ ಕತ್ತಲೇ (ಹೃಠಸ. ೩೭-೭). [ಜಿರ್ಕ * ಕುಟ್ಟು] 


| ಜಿರಲೆ "ಜಿಜಲೆ' ನೋ. 


ಜಿರಳೆ "ಜಿಟಲೆ' ನೋ. 

ಜರಾ (ನಾ). ಚಿಲಖತ್ತು ; ರಕ್ಷಾಕವಚ : ಸಕಲಾಯುಧಗಳಂ ತೆಗೆದು 
ಕೆ೧ಂಡು ಅಂಗಿ ಪಾಗು ಜಿರಾ ಮೊದಲಾದ ವಸ್ತ್ರಗಳನ್ನು ಧರಿಸಿ (ಶಿವಡ. 
೯೩-೦೧). [ “ಪಾರ. ಜಿರಹ್‌ ; ಮರಾ. ಜರಾ) 

ಜಿರಾತಿ 'ಜಿರಾಯಿತಂ' ನೋ. 

ಜಿರಾಪತಿ 'ಜಿರಾವರ್ತಿ' ನೋ. 

ಜಿರಾಫೆ (ನಾ). ಒಂಟೆಯ ಜಾತಿಗೆ ಸೇರಿದ ತುಂಬಾ ಉದ್ದವಾದ 
ಕೊರಳುಳ್ಳ, ವೈಮೇಲೆ ಕರಿಯ ಮಚ್ಚೆಗಳಂಳ್ಳ ಒಂದಂ ಬಗೆಯಂ 
ಪ್ರಾಣಿ: ಜಿರಾಫೆ ಎಂಬುದು ಬಹಳ ವಿಚಿತ್ರವಾದ ಒಂದು ಪ್ರಾಣಿಯ 
ಹೆಸರು (ಪ್ರಾಣಪ್ರ. ೩೦). 

[ «ಅರ. ಜರಾಫಾ ; ಪಾರ. ಸುನಾರ್ಫ್‌./ಇಂ: 018886 

ಜಿರಾಯತ "ಜಿರಾಯಿಂತಂ' ನೋ. 

ಜಿರಾಯತಿ "ಜಿರಾಯಿಂತಂ' ನೋ. 

ಜಿರಾಯಿತ "ಜಿರಾಯಿಂತಂ' ನೋ. 

ಜಿರಾಯಿತದಾರ "ಜಿರಾಯಿಂತಂದಾರ” ನೋ. 

ಜಿರಾಯಿತಿ :ಜಿರಾಯಿಂತಂ' ನೋ. 


ಜಿರಾಯಿತು 


ಜಿರಾಯಿತು, ಜರಾಯಂತ, ಜಿರಾತಿ, ಜಿರಾಯಂತು, ಜಿರಾಯಂತಿ, 
ಜಿರಾಯಿಂತ, ಜಿರಾಯಿತಿ (ನಾ). ೧. ವ್ಯವಸಾಯ ; ಬೇಸಾಯ. 
" ಜಿರಾಯಂತುದಾರ ' ಪರಾ. ೨. ವ್ಯವಸಾಯಕ್ಕೆ ಅರ್ಹವಾದ 
ನೆಲ,-ಭೂವಿಂ. ಜರಾಯತ : ೧. ಜರಾಯತ ಮಾಡಬೇಕೆಂದು ದೂರ 
ದೇಶಕ್ಕೆ ಹೋಗಿ ಇದ್ದಂಥಾ ರೈತರನ್ನು ಕರೆಸಿ (ರಾಜೇಂದ್ರ. ೪೮). ಪಿ. 
ನೀಲಿಯ ಬೀಜವನ್ನು ಜರಾಯತ ಪೈಕಿ ಯಾವ ಭೂಮಿಯಲ್ಲಾದರೂ 
ಬಿತ್ತಿದರೂ ಬೆಳೆಯುತ್ತದೆ (ಕೃಒಿಪ್ರ. ೯೩). ಜಿರಾತಿ: ೩, ತೋಟಗಾರಿಕೆ : 
(ಮೈಗೆಕೆ. 77, ೭೯೦). ಜಿರಾಯತ: ೨. ಜರಾಯತದಲ್ಲಿ ಎರಿಯ 
ಭೂಮಿಯೇ ಉತ್ತಮವು (ಕೃಏಪ್ಪ. ೧೬೫). ಜಿರಾಯತಿ: ೧. ಮತ್ತೆ 
ಕೆಲವರು ವಂಶಪಾರಂಪರ್ಯವಾಗಿ ಬಂದ ಜರಾಯತಿಯಿಂದಲೂ . . . 
ಲಾಭದಾಯಕ ಬೇಸಾಯದಿಂದಲೂ ಸಾಕಷ್ಟು ಅನುಕೂಲವಾಗಿದ್ದರು 
(ಊರುಕ. ೪೦). ಜಿರಾಯಿತ: ೧. ಒಂದೆಕರೆ ಗದ್ದೆಯೂ ಜಿರಾಯಿತ 
ಆಗುತ್ತಿದೆ. (ನಾಲ್ಕಮ. 6). ಜಿರಾಯಿತಿ: ೧. ಯುದ್ಧ ವಿಲ್ಲದ ಕಾಲದಲ್ಲಿ 
ಜಿರಾಯಿತಿ ಕೆಲಸಗಳನ್ನು ಮಾಡಿಕೊಳ್ಳುತ . . . ಹಾಜರಾಗುತ್ತಿದ್ದರು 
(ಮಹಾವಂ. 11, ೪೮); ಆಚಾರಿಗಳು . . . ಜಿರಾಯಿತಿಗೆ ಉಪಯುಕ್ತವಾದ 
ಉಪಕರಣಗಳನ್ನು ಮಾಡುತ್ತಿದ್ದರು (ಸರ್ವಮಂ. ೩೪೯). 


ಜಿರಾಯಿತುಜನ - ರೈತಾಪಿಜನ ; ಬೇಸಾಯಗಾರರು; ಒಕ್ಕಲ 


ಮಂದಿ : ದೊಡ್ಡ ದೊಡ್ಡ ಸರದಾರರು, ಮತ್ತು ಎಕ್ಕಂಡೆ ಸಿಪಾಯಿ, 
ಜಿರಾಯಿತು ಜನ, ಖಾಸಾಬಾರು, ಕಂದಾಚಾರ ವಗೈರೆ ಜನರಿಗೆ ಸೇರಿಸಿ 
ಕೊಂಡು ನಿಂತರು (ಜಿತ್ರಪಾ. ೬೪). 
[ «ಅರ. ಜಿರಾಅತ*; ಹಿಂ. ಜಿರಾಯತ್‌ ] 

ಜಿರಾಯಿತುದಾರ, ಜಿರಾಯಿಂತದಾರ '(ನಾ). ವ್ಯವಸಾಯವನ್ನು ವೃತ್ತಿ 
ಯನ್ನಾಗಿ ಹೊಂದಿರಂವವನಂ ; ಬೇಸಾಯಂವನ್ನೇ ಕಸಂಬಾಗಿ ಉಳ್ಳ 
ವನಂ; ಬೇಸಾಯಂಗಾರ ; ಒಕ್ಕಲಿಗ: ಹಣಗಾರರು ಹುಳ ಸಾಕುವ 
ಜಿರಾಯಿತುದಾರರಿಗೆ ಸಾಲ ಸೋಲ ಕೊಟ್ಟುಕೊಂಡು ಸಾಹುಕಾರರು ಎಂಬ 
ಬಿರುದನ್ನು ಪಡೆದು (ಕೆಲನೆ. ೩೦೧). ಜಿರಾಯಿತದಾರ : ತಮ್ಮ ದನಗಳಿಗೆ 
ಅಲಂಕಾರಮಾಡಿ ಊರಿನ ಸುತ್ತ ಓಡಿಸಿ ಅನಂದಪಡುವದೇ ಜಿರಾಯಿತ 
ದಾರನ ಸಂತೋಷೆ (ಳೀಮಳಾ. ೦೨೪). [ಜಿರಾಯಿತು 4 - ದಾರ್ಮ) 

ಜಿರಾವರ್ತಿ, ಜಿರಾಪತಿ (ಗು). ಹೆಚ್ಚಾದ ; ಪ್ರಬಲವಾದ ; ಜೋರಾದ : 
ಗಾಳಿಮುಳೆ, ಹನಿಹನಿಮಳೆ, ಜಡಿಮಳೆ, ಜಿ೦ರಾವರ್ತಿ ಮಳೆಯೂ ಸುರಿಯ 
ತೊಡಗಿತು (ಜಾಳಿಗಿ. ೩೫೩). ಬಿರಾಪತಿ : ಆ ಜಿರಾಪತಿ ಮಳೆಯಲ್ಲಿ ವಾಲಗದ 
ವರು ಬರದಿದ್ದ ಪ್ರಯುಕ್ತ (ಮಲೆಮ. ೬೩೨): ಅಂಥಾ 'ಜಿರಾಪತಿ' ಮಳೆ 
ಯಲ್ಲಿ ಮನೆಬಿಟ್ಟು . . . ಮದುವೆಗೆ ಹೊರಡುವ ಮನುಷ್ಯ ಯಾರು 
(ಮರಮ, ೨). [?) 

ಜಿರಿ (ನಾ). ಹಳೆಯಂದಾಗಿ ಶಿಥಿಲವಾದಂದಂ ; ಜೀರ್ಣವಾದಂದು : 
ಮುಪ್ಪಾಗಿ ಜಿರಿಯಾದ ಬಟ್ಟೆಯನು ಬೀಸಾಡಿ (ಸಪೀಗೀ. ೬೭-೯); ನೋವು 
ಗಳ ಜಾಲದಲಿ ಜಿರಿಯಾದ ಜೀವಕ್ಕೆ ನಿತ್ಯದಾ ಗಾಯತ್ರಿ “ ಮರಣವೇ 
ಶರಣ " (ಏಪಾಸೆ. ೩-೧). [ ಪ್ರಾ. ಜೀರ) 

ಜಿರಿಕೆ (ನಾ). ಜೀರಂಗಂಟ್ಟುವಿಕೆ ; ಶಬ್ದಮಾಡುವಿಕೆ : ಕರಿಯ ಘೋಷಣೆ 
ರಥದ ತುರಗ ಗರ್ಜನೆ ಜಿರಿಕೆ ಮೊರೆವ ವಾದ್ಯಬ್ಬರದ ಬಿರಿದು ಬೊಬ್ಬಿರಿವ 
ರವ ಧುರದ ಧನು ರೆಬೀಂಕಾರನಾದವಾ ಯೆಮಲೋಕಮಂ ತುಂಬಿತಂ 
(ತರಂಗ. ೪೬-೨೬). [ಜಿರ್‌ - ಇಕೆ] 

ಜಿರುದುಂಬಿ "ಜೀದ್ಥ೯ಂಬಿ' ನೋ. 

ಜಿರ್ಕರೆ (ನಾ). ಜಿರ್‌ ಎಂದಂ ಶಬ್ಧ ಮಾಡಂ : ತಿಳಿಯದೆನೆ ಕಾರ್ಮುಗಿಲ 
ಜಿರ್ಕರೆಯುತಿಹುದು (ಕಾಲೂರ. 80-೭೩. "ಜೀರ್ಗರೆ' ಪರಾ. 

[ಜಿರ್‌ +ಕರೆ] 


೩೦೬೫ 


[eS 
ಇ 


«5 


ಜಿಲ್ಲಾಧಿಕಾರಿ 


ಜಿಲ್‌ (ನಾ). ಒಂದಂ ಅನಂಕರಣ ಶಬ್ದ. "ಜಿಲ್ಲಿಟ್‌' ಪರಾ. 
ಜಿಲ್ಲೆನ್ನು2 ಚಳಿಯಿಂಂದ ಜಂಮ್ಮೆನಲ್ನ : (8). 
ಜಿಲಿಬಿಲಿ "ಜಿಲೇಬಿ' ನೋ. 
ಜಿಲಿಬಿಲಿಗ (ನಾ). ಒಂದಂ ಬಗೆಯ ಪಕ್ಷಿ: “ಹಾಲುಹಕ್ಕಿ”' (ನಳಕ. 
ಟೀಕು): ಶುಕ ನವಿಲು ಜಿಲಿಬಿಲಿಗ ಗೀಜುಗ ಬಕ ಹಸುಬ . . . ಮಾಂಬುಲಿಗ 
ಹಕ್ಕಿಗಳು ರಂಜಿಸಿತು (ನಳಕ. ೧-೪೨). "ಚಿಲಿಪಿಲಿಹಕ್ಕಿ', *ಚೆಲಿವಿಂಲಿಗ' 
ಪರಾ. 
ಜಿಲಿಬಿಲ್ಲಿ (ನಾ). ಒಂದಂ ಬಗೆಯ ಆಟ: ಗುಲಗಂಜಿ ಗುಪ್ಪೆಂದೆ ಬಿಲ್ಲೈಹರಳು 
ಬಿಲ್ಲು ಜಿಲಿಬಿಲ್ಲಿ ಜಿಂಕೆ ಭೊಗರಿ ಚಂಡು (ವಿಸ್ಲೋಸು. ೧೯-೩). 
[ ಆಜಿಬಿಲಿ?) 
ಜಿಲೀಪು "ಜಿಲೀಬಿ' ನೋ. 
ಜಿಲೀಬಿ, ಜಿಲೀಪು (ನಾ). ಊಳಿಗ ; ಚಾಕರಿ. *ಜಿಲೀಬಿದಾರ' ಪರಾ. 
ಜಿಲೀಪು: ಊರೊಳಗೆ ಬರುವಾಗ ನೇಮದ ಜಿಲೀಪಿನವರೊಳಿಗದ 
ಹೆರಿಕಾರರನ್ನು ಕಳುಹಿ (ಕೃಷ್ಣವಿ, ೩-೩). 
[ «ಮರಾ. ಜಿಲೀಬ್‌ ; ಪಾರ. ಜಿಲಬೀ ] 
ಜಿಲೀಬಿದಾರ (ನಾ). ಸೇವಕ; ಚಾಕರ : ನ್ಯಾಯಾಧಿಪತಿಯು ಈ ಒಕ್ಕಲಿಗ 
ನನ್ನು ಹಿಂಗಟ್ಟುಮುಂಗಟ್ಟು ಕಟ್ಟಿಸಿ, ಜಿಲೀಬಿದಾರಾ ಇವನಿಗೆ ನೂರಿಪ್ಪತ್ತು 
ಕೊರಡಾ ಹೊಡಿ . . . ಎಂದನು (ಕಥಾಮಂ. 1೪, ೪೧). 
[ ಜಿಲೀಬಿ + - ದಾರ್ಕ] 
ಜಿಲೆಯ (ನಾ). ಲೋಹದ ಕವಚ; ಚಿಲಖತ್ತು; ಸವಂಗ: ಆ 
ಬೊಕ್ಕಸಿಗನ ಕ್ರೂರಾಸಿವಿಫಾತಿಯಿಂ ಸದಾಶಿವನಾಯಕಂ ತೊಟ್ಟಿ ರ್ದ 
ಜಿಲೆಯಂ ಪರಿದು , . . ಮಸೆದೋಜಶಾಗಳಾ ಗಾಯುಮಂ ಸೈರಿಸಿ 
(ಕೆಳನೈ. ೨-೮) ; ದಂತದ ಸೂನಗೆ ಸೊಂಡಿಲೊಳಾಂತಸಿ ಮೈಗಮರ್ದ 
ಜಿಲೆಯ ಬಕತರ ಚೂಡಾಲಂ . . . ಇದಿರಾಂತಂ (ಕೆಳ ನೈ. ೨-೨೬). 
“ಜಿರಾ' ಪರಾ. (4 ಪಾರ. ಜರಹ*) 
ಜಿಲೇಬಿ, ಜಿಲಿಬಿಲಿ (ನಾ). (ಮೈದಾಹಿಟ್ಟಿನಿಂದ ತಯಾರಿಸಿ) ಕರಿದಂ 
ಸಕ್ಕರೆಯ ಪಾಕದಲ್ಲಿ ನೆನೆಸಿದ ಒಂದಂ ಬಗೆಯಂ ಚಕಂಯಲಿಯಾಕಾರದ 
ಸಿಹಿತಿಂಡಿ :: ಏನು ಕೊಡಲಿ ಸಾರ್‌, ಜಾರ್ಮೂ, ಜಿಲೇಬಿ (ಮಹಾಲ. ೪೬): 
ಒಂದು ಜಿಲೇಬಿ ಮಾಡಿಸಿ ಬಿಟ್ಟರೆ ಸಾಕಲ್ಲ? (ತಡುಗು. ೩೪). ಜಿಲಿಬಿಲಿ: 
ಕಸಕಸಿ ಕೊಬ್ಬರಿ ಹಸನುಳ್ಳ ಜಿಲಿಬಿಲಿ ಬಿಸಿಯ ಹೊರಣಗಡಬ ಬಳಿಯ 
ಬೆಲ್ಲ. . . ಮುಂದಿಟ್ಟರ ಇಸಮಾಡಿ ಒಂದು ತುತ್ತ ತಿಂದೇನ (ಮಲ್ಲಗೆ. 
6೩-0). [ ಹಿಂ. ಜಿಲೇಬೀ, ಜಲೇಬೀ ; ಮರಾ. ಜಿಲಬೀ, ಜಿಲೀಬೀ] 
ಜಿಲೇವು (ನಾ). (ಉಕ) ಹೊಳಪು; ಕಾಂತಿ; ಮೆರುಗಂ ; ಪ್ರಕಾಶ: (8). 
[--ಅರ. ಜಿಲಾ; ಪಾರ. ಜಿಲ್ಪಈ] 
ಜಿಲ್ಲಡಿ (ನಾ). ಎಕ್ಕದಗಿಡ : (ಎಸಮ್ಮೆ. , 40). |?) 
ಜಿಲ್ಲಾ, ಜಿಲ್ಲೆ, ಜಿಲ್ಲೆ (ನಾ). ಹಲವು ತಾಲ್ಲೂಕಂಗಳನ್ನೊಳಗೊಂಡ 
ದೇಶದ ಒಂದಂ ಭಾಗ; ಪರಗಣೆ : ಇವರಿಗೆ ಬೊಂಬೈ ಜಿಲ್ಲಾದಲ್ಲಿ 
- ನಾಡು ಪಟೇಲ ಹೆಗ್ಗಡೆ ಎಂತಲೂ ಹೆಸರುಂಟು (ಗ್ರಾಮಾಳ. ೦). ಜೆಲ್ಲೆ: 
ಕರ್ನಾಟಕದ ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ ಮುಖ್ಯವಾದ ಸ್ಥಳ 
ನಿಟ್ಟೂರು (ನಿಟ್ಮೂಶಾಂ. 4); ಕೇರಳದ ಕಾಡಾರ್‌, ದಕ್ಷಿಣಕನ್ನಡ ಜಿಲ್ಲೆಗಳ 
ಹವ್ಯಕರ ಕನ್ನಡ - ಇವು ಈ ಗುಂಪಿಗೆ ಸೇರಿದ ಉಪಭಾಷೆಗಳು (ದ್ರಾವಿವಿ. 
೧೩೩). ಜಿಲ್ಲೆ: ಸನ್‌ಲಾಯಿ ಈ ಜಿಲ್ಲೆಯ ಮುಖ್ಯಸ್ಮಳೆ (ಬಂಗಾಜೆ. ೩೮). 
[ «ಆರ. ಜಿಲಅ ; ಹಿಂ. ಜಿಲಾ; ಮರಾ. ಜಿಲ್ಲಾ] 
ಜಿಲ್ಲಾಧಿಕಾರಿ (ನಾ). ಜಿಲ್ಲೆಯ ವರಿಷ್ಠಾಧಿಕಾರಿ: ಅಂದು ಜಿಲ್ಲಾಧಿಕಾರಿಗಳು 
ಮುಖ್ಯ ಅತಿಥಿಗಳಾಗಿ ಬಂದಿದ್ದರು (ರೂಢಿ). 
[ಜಲ್ಲಾ + ಅಧಿಕಾರಿ] 


ಜಿಲ್ಲಾಮಂಡಲಿ 


ಜಿಲ್ಲಾಮಂಡಲಿ (ನಾ). ಜಿಲ್ಲೆಯ ಆಡಳಿತಕ್ಕೆ 
ಸವಿಂತಿ: ನಗರಪಾಲಿಕೆಗಳ ಜಿಲ್ಲಾ ಮಂಡಲಿಗಳ . . . 
ಕೂಡಿ (ಭಾಧಾನ. ೯೦). [ಜಿಲ್ಲಾ + ಮಂಡಲಿ) 

ಜಿಲ್ಲಿ (ನಾ). ವಂಣ್ಣಿ ನ ಪಾತ್ರೆಗೆ ಬಿದ್ದ ಅಥವಾ ಮಾಡಿದ ಸಣ್ಣ ತೂತು: 
(ಕಿ). [ದೇ.8॥ ತಮಿ. ಇಲ್ಲಿ; ಮಲ. ತೆಲು. ಚಿಲ್ಲಿ) 

ಜಿಲ್ಲಿದುಂಬಿ (ನಾ). ಮರಿ ದುಂಬಿ : ಮಲ್ಲಿಗೆಯಲರ್ದಂಡೆವಿಡಿಯೆ ಬಂದೆಅ 
ಗುವ ಜಿಲ್ಲಿದುಂಬಿಗೆ ಬೆರ್ಚಿ ನಿಂದು ಸೊಲ್ಲಿಪ ಪೂಮಾಲೆಗಾರ್ತಿ (ಮೋಹತ. 
8-೦೭). [P ಇದು 'ಜಲ್ಲಿದುಂಬಿ' ಎಂಬುದರ ಅಪಲಿಖಿತವಿರ ಬಹುದು] 

ಜಿಲ್ಲಿಅೌ (ಕ್ರಿ). ಜಿಲ್‌: ಎಂದಂ ಚಿಮ್ಮ : ಮತ್ತಮತಂಗಮದಂಗದೊಳೊ 
ಜ್ವರಿಸುತ್ತ ನೆಲಕ್ಕೆ ಜಿ[ಪಾಕಾ€. ಜ]ಲ್ಲಿಅೀೌದುಗುತಹ ಬಿಸಾನೆತ್ತರ ಪೊನಲ್‌ 

[ ಜಿಲ್‌ + ಇಲ] 

“ಸುತ್ತಲೂ ಸಿಡಿ” 


ಸದಸ್ಯರುಗಳಿಂದ 


(ಜಯಕಾ. ೭-೨೨). 

ಜಿಲ್ಲು (ಕ್ರಿ). ಸಂತ್ರವತ್ತ ಹಾರು; 
೬೦). [?)] 

ಜಿಲ್ಲೆ "ಜಿಲ್ಲಾ' ನೋ. 

ಜಿಲ್ಲೆದಾರ (ನಾ). ಗ್ರಾಮಾಧಿಕಾರಿ : ಮಾಮಲೇದಾರನ ಕೈಕೆಳಗೆ ಮೂವ 
ರಾಗಲಿ ನಾಲ್ವರಾಗಲಿ ಜಿಲ್ಲೇದಾರರೆಂಬ ಕಾರಕೂನರಿರುತ್ತಿದ್ದರು (ಕಾಗೆ. 
೩೭೭). [4 ಅರ. ಹಿಂ. ಜಿಲೇದಾರ*್‌) 

ಜಿಲ್ಲೆ "ಜಿಲ್ಲಾ' ನೋ. 

ಜಿವಸ್ನಾನ (ನಾ). (?): ಪತಿತನ ಭಿನ್ನಭಾರ್ಯಾದವನಾ ಜಿವಸ್ನಾನ 
ವಿವರ್ಜಿತನಾದವನ ವೇದಶಾಸ್ತ್ರ ವಿಹೀನನಾದವನ ನಿಮಂತ್ರಣಕ್ಕೆ ಹೇಳ 
ಬಾರದು (ಶೇಷಧ. ೦೬). [P ಇದು 'ದಿವಾಸ್ನಾನ' ಎಂಬುದರ ಅಪಲಿಖತ 
ವಿರಬಹುದು ] 

ಜಿವಿ "ಜಂವಯ್ಮ' ನೋ. 

ಜಿವಿರು "ಸಿವುಡು' ನೋ. 

ಜಿವಿಹಿಡಿ "ಜಂಮದ್ಮಹಿಡಿ' ನೋ. 

ಜಿವುಳಿ /ಚಿಗುಳಿ' ನೋ. 

ಜಿವುಳಿದುಟೀ «ಚಿಗುಳಿದಂಟಿ' ನೋ. 

ಜಿಷ್ಣು (ನಾ). ೧. ವಿಜಯಿ; ಜಯಶಾಲಿ; ಗೆದ್ದವನು : ಪರಭೂಪಾಳಕ 
ಜಿಷ್ಣು ಶತ್ರುದಹನಂ ದುಷ್ಟಾರಿಕಾಳಂ (ಎಕ. ೪, ಅರಸೀ. ೦೭೨-೩೦; 1168); 
ಲೋಕತ್ರಯೀಜಿಷ್ಣುವನೆನ್ನಂ 'ಭೂಪನಂದಂ ತೃಣ[ವೆನೆ]ಲಘುವಂ ಮಾಡಿತು 
(ಪುಷ್ಕಪು. ೩-೨4); ಸತ್ಯ ಪರಾಕ್ರಮನಾಗಿರುವುದರಿಂದ ಜಿಷ್ಣುವೆಂದು 
ಹೆಸರು (ಧಾಕಕಾಂ. ೪೩). ೨. ಕಾಮನೆಗಳನ್ನ್ನ ನಿಗ್ರಹಿಸಿದವನಂ ; ಜಿನ; 
ಅರ್ಹಂತ. ೩. ಸ್ವರ್ಗಾಧಿಪತಿ; ದೇವೇಂದ್ರ: ಅಂತು ವಿಷ್ಣು ಜಿಷ್ಣುಗಳ್‌ 
ಪರಸ್ಪರಂ ಶರವರ್ಷಮಂ ಕಜಕಯೆ (ಜಗೆವಿ. ೦೩-೯೩ ವ); ಎಲೆ ಜಲಧಿ 
ಜಿಷ್ಣು ಚಕಿತಾಚಲಪಾಲಕ ಕಾವುದೆಮ್ಮಂ (ರಾಜಕೇ. ೦-೯೫). ೪. ವಿಷ್ಣು 
ಅಥವಾ ಕೃಷ್ಣ. ೫. ಶಿವ; ಈಶ್ವ ರ. ೬ ಅರ್ಜುನ; ಧನಂಜಯಂ 
ನಸುನಗುತರ್ಜುನನು ಫಲುಗುಣ ESR ಜಿಷ್ಣು » * * ಸವ್ಯಸಾಚಿ 
ಗಳೆನಿಪ ಪೆಸರನು ತಿಳುಹಿ (ಕುವ್ಕಾವಿ. ೬-೪೬) ; “ಅನಂತ ಗಿರಿಜೇಶ 
ಧನಂಜಯ ವೀತರಾಗ ಜಂಭಾರಿ ವಿರೋಧಿಮರ್ದನರೊಳೊಪ್ಪೆ ವುದಿಂತಿವು 
ಜಿಷ್ಣುವಾಚಕಂ ” (ನಾನಾರ. a). [ ಸಂ. ] 

ಜಿಷ್ಣುಚಾಪ (ನಾ). ಕಾವಂನ ಬಿಲ್ಲಂ; ಇಂದ್ರಚಾಪ : ಘನಾಗಮದಂತೆ 
ಜಿಷ್ಣುಚಾಪಶರಕ ರಕೋದಂಚಿತಮಂಂ (ರಾಜಶೇ. ೬-೧೭ ವ). 

[ ಜಿಷ್ಣು * ಚಾಪ] 

ಜಿಷ್ಣುಸಾರಥಿ (ನಾ). ಅರ್ಜುನನ ಸಾರಥಿಯಾದವನುಂ ; ಕೃಷ್ಣ : ಜಷ್ಣು 
ಸಾರಥಿ ರಾಮ ಅಚ್ಕುತಾಧೋಕ್ಷಜ ಸೃಷ್ಟಿಗೊಡೆಯ ಭಾರ್ಗವಮೂರುತಿ 
(ವಿದಾಳೃ. [ ಜಿಷ್ಣು * ಸಾರಥಿ] 


(ಹಾನಕೋ. 


೭೭-೬). 


೩೦೬೬ 


20 


25 


36 


46 


ಜಿಹ್ವಾಚಾಪಲ್ಯ 


ಜಿಹಾಸೆ (ನಾ). ೧. ತೈಜಿಸಂವ ಅಪೇಕ್ಷೆ; ಬಿಟ್ಟುಕೊಡಂವ ಬಯಕೆ: 
ಇನ್ನು ಬೇಡ ಈ ನಿರಾಶೆ, ಮನವೆ; ಬೇಡ ಈ ಜಿಹಾಸೆ (ಸುನೀತ. ೬೪-3). 
೨. ಬೇಸರ ; ನಿರಂತ್ಸಾಹ; ಜಂಗುಪ್ಸೆ: ಯುಧಿಷ್ಠಿರನಿಗೆ ತುಂಬ ಜಿಹಾಸೆ 
ಯುಂಟಾಗಿಬಿಟ್ಟಿತ್ತು (ವಧಾ. ೩3೮) ; ಸರ್ವವಿಷಯದಲ್ಲಿಯೂ ಅವನಿಗೆ 
ಜಿಹಾಸೆ (ರಾಜಸೂ. ೬೮). [ಸಂ. ಜಿಹಾಸಾ] 

ಜಿಹ್ಮ (ನಾ). ೧. ವಕ್ರವಾದುದಂ; ಕುಟಿಲವಾದಂದಂ; ಡೊಂಕಾದಂದು: 
“ವೇಲ್ಲಿತಂ ಜಿಹ್ಮಂ ವೃಜಿನಮೆನಲು ಪೊರೆದ ಕೊಂಕಕ್ಕು” 
೨. ಜಡ: ಸೋವರಾರಿ; ಅಲಸಿ : “ ಅಲಸಃ, ಶಿಥಿಲ, ಮಂದಃ, 
ಜಡಃ, ಜಿಹ್ಮಃ, ಮಂಥರಃ-ಈ ೬ ಸೋಂಬಂ” (ಹಲಾಯು. ೬೪-೨೩೩); 
ಲೊಡಕ ಲೊಡಕ ಜಿಹ್ಮರ ಕೆಟ್ಟ ಸಂಸಾರವು ನೋಡಮ್ಮಮ್ಮ 
(ಪುರಂದ. 8-೦೦೦-೧). [ಸಂ.] 

ಜಿಹ್ಮಗ (ನಾ). ವಕ್ರವಕ್ರವಾಗಿ ಚಲಿಸುವ ಪ್ರಾಣಿ; ಹಾವು; ಸರ್ಪ: 
“ಹಿಂಡಲಂ . . . ಜಿಹ್ಮಗಂ ಕುಂಡಲಯೆನಿಕು” (ಮಂಗರಾ. ೦೦-೨)- [ಸಂ.] 

ಜಿಹ್ಮೆ; (ನಾ). ೧. ಕಪಟ ; ಮೋಸ: ಜಗದೊಳು . . . ಕರಿ ತೇರುವಾಜಿ 
ಯಾಳುಗಳವರಿಂದ ಜಿಂಪೆ £ ಜಿಹ್ಮೆ 3] ಗಳನೆೊಡ್ಡಿ ಜಯದ್ರಥನಲ್ಲಿ ಪೊಕ್ಕು 
(ಕಳ ಕಂ. ೩೦). ಪಿ. [ನಾಟ್ಯ] ವ್ಯಭಿಚಾರಿ ಭಾವಯಂಕ್ರವಾದ ದೃಷ್ಟಿ 
ಭೇದಗಳಲ್ಲಿ ಒಂದಂ ; ಅಸೂಯೆ, ನಿಗೂಢಾರ್ಥ, ಜಡತ್ವ, ಆಲಸ್ಯ 
ಇವುಗಳನ್ನೂ ತೋರಿಸಂವಾಗ ಅರೆಗಣ್ಣಿನಿಂದ ಪಕ್ಯವನ್ನೂ ನೋಡು 
ವಿಕೆ: ಪೊಳೆವರೆಗಣ್ಣಿಂ ಕೆಲದೊಳ್‌ ಕಳಲ್ವಿ ಬೀಳ್ತಾ ಅಿಜಾಗೆ ಜಿಹ್ಮೆಯೆನಿಕ್ಕುಂ 
(ಲಾಸ್ಕರಂ, ೩-೩೦). [ಸಂ. ಜಿಹ್ಮ] 

ಜಿಹ್ಮೆ (ನಾ). ಶರೀರದ ಹದಿನಾಲ್ಕು ವಂಂಖ್ಯನಾಡಿಗಳಲ್ಲಿ ಒಂದಂ : 
ತರಳ ತಿಳಿ ನಾಡಿಗಳ ಚೌದಶಗಳಿಗೆ ನಾಮಗಳಾಯುರು ಸುಷುಮ್ನೆ . 
ಇ ಅಶ್ವಿನಿ (ಗಗತಾ. ೯-೦೦). [ 0. ಜಿಹ್ಮಾ] 

ಹ್ವ (ನಾ). ನಾಲಗೆ ; ರಸನೇಂದ್ರಿಯ : ಮಾಣದೆ ಮಮ ಜಿಹ್ವದಿ ನೆಲೆ 
ಗಾಣಿಸೆ ದಯದ್ದಿಂದಲೀಗೆನಗೆ ಸನ್ಮತಿಯಂ (ನೀಲಧ್ಯ. ಬ. [ಸಂ. ಜಿಹ್ವಾ? 

ಜಿಹ್ನಕ (ನಾ). ೧. ಹದಿಮೂರು ವಿಧವಾದ ಸನ್ನಿಪಾತ ಜ್ವರಗಳಲ್ಲಿ 
ಬಂದು] ಪ್ಹಾಸ, ಕೆವ್ಫ್ಮ, ಮೈಯಂರಿತ, ಕಂಗೆಡಿಕೆ, ನಾಲಿಗೆಯಲ್ಲಿ 
ಬಿರುಸು ಸಹಸರ ಲಕ್ಷಣವುಳ್ಳ ಸನ್ನಿಪಾತ: ಮತ್ತ ಸೈಮಾ ತ್ರಯೋದಶ 
ಸನ್ನಿಪಾತಮಾವುದೆಂದೊಡೆ:-ಸಂಧಿಗ, ಅಂತಕ ಜಿಹ್ವ [ಪಾಳಾಂ. 
ಹ್ವಾ]ಕ, ಅಭಿನ್ಯಾಸ, ಪ್ರಳಾಪಗಳು (ಸಕವೈ. ೦೫೦). ೨. [ಕಾಮಶಾ] 
ನಿವಿಂತ್ತಕ, ಸಂಘಟಕ, ಸ್ಫುರಿತಕ, ಭ್ರಾಂತಕ, ತಿರ್ಯಗಾಯಿತಕ, 
ಅತಿದೃಷ್ಟಕ, ಉತ್ತರ, ಸಂಘಟ್ಟಿತಕ, ಜಿಹ್ವಾವೆಂಳನಕ, ಜಿಹ್ವಕ, 
ಅತಿಜಿಹ್ವಾಯೋಗ, ಸೀತ್ಕಾರ, , ದಂಶನಕ ಎಂಬ ಚುಂಬನದ 
ಹನ್ನೆರಡು ವಿಧಗಳಲ್ಲೊಂದಂ : ರಸನೆಯಿಂದೊಯ್ಯನಲೆದು . . . 
ಜೀವೇಶಂ ಚುಂಬನಮನೊಡರ್ಚೆ ಜಿಹ್ವಕಮೆನಿಕುಂ (ಮನ್ಮವಿ. ೧೨-೯); 
ಜಿಹ್ವೈಕ ... ಸೀತ್ಕಾರ ದಂಶನಕವೆಂಬ ದ್ವಾದಶವಿಧ ಚುಂಬನ ಸಂಭ್ರಮ 
ಗಳಿಂ (ವಿವೇಕ. ೨೪೯). [ಸಂ.) 

ಜಿಹ್ಹಾಗ್ರ (ನಾ). ನಾಲಗೆಯ ತುದಿ; ತಂದಿನಾಲಗೆ: ವಾಣಿ ಬಂದು ಸಮಂ 
ತಿರ್ಕೆ ನವೀನ ಸೌರಭದವೋಲ್‌ ಜಿಹ್ವಾಗ್ರದೊಳ್‌ ರುದ್ರನಾ (ಜಗವಿ. ೦-೬); 
ಎನ್ನ - ಜಿಹ್ವಾಗ್ರದೆ೧ಳಾವಗಂ ಸರಸತಿಯಿರ್ಪುದಿಲ್ಲಂ (ಅದ್ಭುತ. ೧೭-೦೨). 

[ ಸೆಂ. (ಜಿಹ್ವಾ + ಗ್ರ) ] 

ಜಿಹ್ಹಾಚಾಪಲ್ಯ (ನಾ). ೧. ಕಂಡಂದನ್ನೆಲ್ಲಾ ತಿನ್ನಬೇಕೆಂಬ ಆಸೆ; ನಾಲ 
ಗೆಯ ಚಪಲತೆ. ೨. ಮನಸ್ಸಿನಲ್ಲಿ ಇರಂವುದನ್ನೆಲ್ಲಾ ಆಡಿಬಿಡಬೇಕೆಂಬ 
ಆಸೆ; ಮಾತನಾಡುವ ಚಪಲ : ಅವರ ಜಿಹ್ವಾಚಾಪಲ್ಯ ನನ್ನ ಶ್ರವಣ 
ಚಾಪಲ್ಯಕ್ಕೆ ಒಗ್ಗಿ ಸಿಹಿಯಾಗಿತ್ತು (ಹೊಸೆಕ್ಷಿ. ೦೭೩). 

[ಸಂ. (ಜಿಹ್ವಾ * ಚಾಪಲ್ಯ) ] 


(ಮಂಗರಾ.೦೨೭-೭). 


ಜಿಹ್ವಾಪ 


ಜಿಹ್ವಾಪ (ನಾ). ನಾಲಗೆಯಿಂದ ಲೊಚಗುಟ್ಟಿ (ನೀರು) ಕುಡಿಯುವ 
ಹುಲಿ, ಬೆಕ್ಕು, ನಾಯಿ ಮೊದಲಾದ ಪ್ರಾಣಿ: ಬೇಳಾಗದೆ 
ಜಿಹ್ವಾಪಂ ಮೇಳಿಸಿ ಬಂದಡಸಿ ಪಿಡಿಯಲೊಡನಾ ದಷ್ಟಂಗೇಳಿಸದಿರದು 
ಗಡ ನೀಂ ಕೋಟಕಿಯ ವಿಷ್ಠೆಯನೆ ಪೂಸೆ ತದ್ವಿಷಮಬ್‌ಗುಂ (ಖಮದ. 
೧೩-೪೧). [ಸಂ.)] 

ಜಿಹ್ಹಾಪ್ರತ್ಯಕ್ಷ (ನಾ). ನಾಲಗೆಯ ಮೂಲಕ ರುಚಿಯನ್ನು ಪ್ರಮಾಣಿಸಿ 
ತಿಳಿಯುವಿಕೆ : ನಾಲಗೆಯಿಂ ಸವಿಯೆ, ಇದು ಮಧುರಂ ಇದು ಪುಳಿ 
ಇದುರ್ಪು ಎಂಬಿವು ಮುಂತಾಗಿ ಪುಟ್ಟುವ ತಿಳಿವು ಜಿಹ್ವಾಪ್ರತ್ಕಕ್ಷಮೆನಿಪುದು 
(ಜಿಕಬಿ. 82. [ಸಂ. (ಜಿಹ್ವಾ + ಪ್ರತ್ಯಕ್ಷ) 

ಜಿಹ್ಹಾಬಂಧ (ನಾ). ನಾಲಗೆಯ ವಲ, -ಬುಡ : ಎರಡುಮಣಿಗೆಯೊಳ 
ಗಣ ಭಾಗದ ನಡುವಣ ಪ್ರದೇಶಕ್ಕೆ ಜಹ್ವಾಬಂಧಮೆಂಬ ಪೆಸರಕ್ಕುಂ 
(ಅಶ್ಶಶಾ. ೮೭-೪ ಟೀಕು): ನಾಲಗೆಯ ಮೊದಲಿಗೆ ಜಿಹ್ಹಾಬಂಧವೆಂಬ 
ಹೆಸರು (ಅಶ್ಕಶೀ, ೬೮-೮). [ಸಂ..(ಜಿಹ್ವಾ + ಬಂಧ)? 

ಜಿಹ್ಹಾಮೂಲ (ನಾ). ಎ ಜಿಹ್ವಾಬಂಧ : ಕೊರಲುಂ ಜಿಹ್ವಾಮೂಲಮು 
ಮುರಮುಂ . . . ಡಂತಮುಮೆಂದಕ್ಕರಮುದಯಿಪ ತಾಣಮಾದುವೀ 
ಪೇಟಕ್ಸೆಂಟುಂ (ಕಮದ. ೩೦). (ಸಂ. (ಜಿಹ್ವಾ * ಮೂಲ) 

ಜಿಹ್ಹಾಮೂಲೀಯ (ನಾ). (ವ್ಯಾಕ] "ಕ' ಕಾರದ ಹಿಂದಿರುವ ವಿಸರ್ಗ 
ದಂತಿರುವ ವರ್ಣ: 'ಕ'ಕಾರಮುಚ್ಚಾರಣಾರ್ಥಮಾಗುಲ್‌ದ 
ಪಸುಂಬೆಯ ಲಚ್ಚಣದಂತಿರ್ದ ವರ್ಣಂ ಜಿಹ್ವಾಮೂಲೀಯಮೆಂಬುದು 
(ಕಕಾರದ ಸಂಗಡದ) ಅದ ಸ್ವರೂಪಂ (ಸೃ) (ಕಮದ. ೦೭ ವೃತ್ತಿ). [ಸಂ.] 

ಜಿಹ್ವಾಮೇಳನಕ (ನಾ). [ಕಾಮಶಾ] ಚುಂಬನದ ಹನ್ನೆರಡು ವಿಧಗಳಲ್ಲಿ 
ಒಂದಂ ; ಪ್ರಣಯಿಗಳಂ ಪರಸ್ಪರ ನಾಲಗೆಯನ್ನು ಕೂಡಿಸಂವುದಂ : 
ಜಿಹ್ವಾಮೇಳನಕ . . . ಸೀತ್ಕಾರ ದಂಶನಕವೆಂಬ ದ್ವಾದಶ ವಿಧ ಚುಂಬನ 
ಸಂಭ್ರಮಿಗಳಿಂ (ವಿವೇಕ. ೨3೪). "ಜಿಹ್ಹಕ' ಪರಾ. [ಸಂ. ಜಿಹ್ವಾಮೇಲನಕ] 

ಜಿಹ್ವಾರವ (ನಾ). ಸೀತ್ಕಾರೆ: *“ ಶ್ವಾಸಕಂ ಜಿಹ್ವಾರವಂ” (ಮಂಗರಾ. 
೯೭-೧೬). [ ಸಂ. (ಜಿಹ್ವಾ + ರವ)] 

ಜಿಹ್ವಾರಾಜಿ (ನಾ). ಗಂಟಲ ಮೇಲಟ್ಟ; ಅಂಗುಳು: ನಾಲಗೆಯ ಮೇಲಣ 
ಅಂಗಳಿಗೆ ಜಿಹ್ಹಾರಾಜಿಯೆಂಬ ಹೆಸರು (ಅಕ್ಕಟೀ, ೫೮-೪), 

[ ಸಂ. (ಜಹಾ ಜ್ನ ರಾಜಿ) ) 

ಜಿಹ್ಹಾಲಸ (ನಾ). ನಾಲಗೆಯಲ್ಲಿ ಉಂಟಾಗುವ ಒಂದು ರೋಗ; 
ನಾಲಗೆಯು ಊದಿಕೊಳ್ಳುವಿಕೆ: ನಾಲಿಗೆಯ ಮೇಲಣ ಪ್ರದೇಶದಲ್ಲಿ 
ಶೋಫೆಯು ಶ್ಲೇಷ್ಮ ಮತ್ತು ರಕ್ತಗಳಿಂದ ಉಂಟಾಗುವದು. ಅದನು 
ಜಿಹ್ವಾಲಸವೆಂಬರು (ವೈದ್ಯಸಾ. 11, ೧೦೬). [ಸಂ. (ಜಿಹ್ವಾ * ಅಲಸ) ) 

ಜಿಹ್ವಾಸ್ತಂಭ (ನಾ). ನಾಲಗೆ ಸೇದಿಕೊಳ್ಳುವಿಕೆ; ಮಾತು ನಿಂತಂ 
ಹೋಗುವುದು: ಮೂಗಿಗೆ ಆ ತುಪ್ಪವನ್ನೇ ಇಪ್ಪತ್ತನಾಲ್ಕು ದಿನ ನಸ್ಕವಂ 
ಮಾಡಿದರೆ 'ಸಕಲಮದ, ಅಪಸ್ಮಾರ, ಸ್ಮೃತಿಭ್ರಂಶ, ಜಿಹ್ವಾಸ್ತಂಭಗಳು. 
ಈ ಮೊದಲಾದವುಗಳೆಲ್ಲಾ ಮಾಣುವುವು (ವಿವೈವಿ. ೬೨). 

(ಸಂ. (ಜಿಹ್ವಾ * ಸ್ತಂಭ) ] 

ಜಿಹ್ವೆ (ನಾ). ೧. ರುಚಿಯನ್ನು ಗ್ರಹಿಸಲು ಮತ್ತು ಮಾತನಾಡಲು 
ಸಾಧಕವಾದ ಇಂದ್ರಿಯ ; ನಾಲಗೆ: ಆಡಿ ಹುಸಿಯೆನೆನ್ನ ಜಿಹ್ವೆಯಲ್ಲಿ 
(ಬಸವ, ೭೩೬) ; ಸುಡು ಸೂಪಂ ಫೃತಮಿಲ್ಲದೂಟವ ಪರಾನ್ನಾಪೇಕ್ಷೆಯಾ 
ಜಿಹ್ವೆಯಂ ಸುಡು ದಾರಿದ್ಯದ ಬಾಟಕ್ಕಿಯಂ (ಸೋಮೇಶ. 3೧); 
ಶಾರದೆಯೆ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲಿ (ಕುವ್ಯಾಆ. ೦-೩೫). ಪಿ. 
ಉರಿಯ ನಾಲಗೆ ; ಅಗ್ನಿಯ ಜ್ವಾಲೆ: “ಜಿಹ್ವಾ, ಅರ್ಚಿಃ-ಈ ೨ ಕಿಚ್ಚಿನ 
ನಾಲಗೆ” (ಹಲಾಯು. ೧೨-೬೭). ೩, ರುಚಿ: ಜಂಗಮಕ್ಕೆ ಧನವೆಂಬುದಿಲ್ಲ 
ಪ್ರಸಾದಕ್ಕೆ ಜಿಹ್ವೆ ಎಂಬುದಿಲ್ಲ (ಮೋಳೆಮಾ. ೧೨೯-೫೦೧). [ ಸಂ. ಜಿಹ್ವಾ ] 


೩೦೬೭ 


30 


36 


40 


ಜೀಕ್ಕು 


ಜಿಜಲೆ, ಜಿರಲೆ, ಜಿರಳೆ, ಜಿಟ್‌ಲೆ (ನಾ). ೧. ಶತಪದಿ ; ಸಾವಿರಕಾಲು 
ಹಂಳಂ; ಲಕ್ಷ್ಮೀಚೇಳಂ : “ಕರ್ಣಜಲೌಕೆ, ಶತವದಿ ಎಂದೊಡೆ ಪಟ್ಟಪುಣಿಜ 
ಜಿಟಲೆಯ ಹುಳುವೆಂದೂ ಎಂಬರು” (ನಾಚಿರಾ. 4). ೨. ಆತೆಹುಳು; 
ಜೊಂಡಿಗ ; ಅಕ್ಕಳೆ; ತೊಂಡಂಗಿ: “ಪಟಹಾರಿ ಜಿಜಿಲೆ[ಪಾಕಾ. ಜಿಅಿಲಿ, 
ಜೀಟ್‌ಲೆ]ಯಕ್ಕು” (ಮಂಗಾ. ೪೯-೦೩). ಜಿರಲೆ; ೨. ಜಿರಲೆಯಲ್ಲಿ ಆ 
ನಾಳಗಳ ವ್ಯಾಸ ೦.೧ರಿಂದ೦.೨ ಮೈಕ್ರಾನ್‌" (ಕೀಟಜಿ.6); ಜಿರಲೆ ಹತ್ತಲಿ, 
ಗಂಧ ಬಳಿಯಲಿ (ಕಂಗೂಲಿ. ೦೬೦). ಜಿರಳೆ: ೨. ಜಿರಳೆಯ ಮೂಗಿನ 
ಮುಂದಿರುವ ಕೂದಲನ್ನು (ಉಡುಗೊ. ೧೭). ಜಿಟೌಿಲೆ: ೨. "ಜತುಳೆ, 
ಅಜಿನಪತ್ರೆ ಎಂದೊಡೆ ಹೆಬ್ಬಾವಲು; 
(ನಾಳಿರಾ. ಕಿ). "ಜರ್ಮಿ' ಪರಾ. 

ಜಿಜಿಸಲೆ "ಜಿಜಲೆ' ನೋ. 

ಜೀ "ಜೀಯ' ನೋ. 

ಜೀಂಕರಿಸು, ಜಿಂಕರಿಸು (ಕ್ರಿ). ೧. ಹೊಗಳು; ಪ್ರಶಂಸೆಮಾಡು : 
ಗಜಪ್ರಿಯಾಂಬರಚರರ್‌ ಜೀಯಯ್ಕ್ಮ ಭಾಪ್ಪೆಂದು ಜೀಂಕರಿಪನ್ನಂ ವನದುತಿ 
ಪೋರ್ವ್ವದು ನಿಷಾದ್ಯಾರೂಢದಿಂ ಪೋರ್ವವೊಲ* (ಶಾಂತಿಪು, ೨-೧೧೦) ; 
ವಿಸ್ತರದಿಂ ಮಾಡಿಸಿ ಬೇಕ ಕನ್ನೆ[ಗೆಕ']ಯಂ ಜೀಷಯ್ಕ ಭಾಪ್ಪೆಂದು 
ಜೀಂಕರಿಪನ್ನಂ ಸಲೆ ಪೂಣ್ಣು ಕಟ್ಟಿಸಿದನೆ ಕಾಳಂ ಮಹಾದಾನಿಯೋ 

1044) ;: ದೋಣರ" ಜೀಂಕರಿಸೆ ಕರಿಯ 
ನರಿಯನುಯ್ವಂತೆ ಪೂರ್ವಸ್ಥಾನಕೆೊಯ್ದು ಕಟ್ಟುವುದುಂ (ಧರ್ಮಾಮ್ಮ. 
೧೩-೬೧ ಅಡಿಟ). ೨.(?): ಜೀಂಕರಿಸಂ ಜಿನುಗನವನಿಸಂ ಕೆೊಕ್ಕರಿಸಂ 
(ಅಜಿಪು. 8-೮೯). ಬೆಂಕರಿಸು: ೧. ಜಯಕೇಶಿನೃಪಾಳನೆತ್ತಿ ಬಂದೇಳ್ವರಲಕ್ಕೆ 
ಜಿಂಕರಿಸಲೋಡಿಸಿ ತೆತ್ತಿಸಿದಂ (ಎಇ. ೫111, ೩04-೨3; 1126). [?] 

ಜೀಂಗರೆ (ಕ್ರಿ). ಚೀರು; ಸೀತ್ಕಾರಮಾಡು: ಅವರದ ತಣ್ಣಿನಿಂ ಜೀಂಗರೆವ 
ಬಿನದಮಂ ನೋಡಾ (ಮಿತ್ರಗೋ. ೯). 

[ಜೀಂ? +ಕರೆೆ] 


ಜಿಆುಲೆ. ಎಂದೊ ಎಂಬರು” 
[( ದೇ.॥8 ನೊಂಡಿ. ತಿಲ್‌] 


(ಸೌ ಇಇ. ಸಹ, ೩೧-೨೦; 


ಜೀಕ "ಜೀಕ್ಕು' ನೋ. 

ಜೀಕಹೊಡೆ (ಕ್ರಿ). ಉಯ್ಯಲಾಡು: ತೂಗಾಡು: ಬೇರು ಹಿಡಿದುಕೊಂಡು 
ಜೀಕಹೊಡೆದು ಆಚೆಯ ದಂಡೆಗೆ ಉಡ್ಕಾಣಮಾಡಿದ (ವೈನಿ. ೬೩೦); ಯಾವ 
ಸರ್ಕಸ್ನಿನ ಜೋಕಾಲಿಗೂ ನೂಕದಂತಹ ಜೀಕ ಹೊಡೆದು ಆಕಾಶದಿಂದ 
ಭೂತಳದವರೆಗೆ ದೀರ್ಭ ವರ್ತುಳಗಳನ್ನು ತೀಡತೊಡಗುತ್ತದೆ (ಗಾಳಿಪ. ೩). 

[ಜೀಕ(ಆಜೀಕ್ಕು) + ಹೊಡೆ, ( ಆಪೊಡೈ;) 

ಜೀಕಳಿ 'ಜೀರ್ಕೊಲವಿ' ನೋ. 

ಜೀಕು, (ಕ್ರಿ). (ಉಕ) ಉಯ್ಯಾಲೆ, ತೊಟ್ಟಿಲು ಮುಂತಾದಂವನ್ನು 
ತೂಗು; ಉಯ್ಯಲಾಡು : ಹುಡುಗರಿಗೆ ... ಕಾಲುವೆಯಲ್ಲಿ ಈಜಕಿ 
ವುದು ಗಿಡಗಳಿಗೆ ಜೋಕಾಲೆ ಕಟ್ಟಿ  ಜೀಕುವುದು-ಕೈಲಾಗದ ಕಾರ್ಯಗಳಾ 
ಗಿದ್ದವು (ವಿವಧು. ೪); ಕ್ಷಣಕಾಲ ಜೊಂ ಹತ್ತಿಸಿ ಕೈವಲ್ಕದ 
ತೊಟ್ಟಿಲಲ್ಲಿ ಹಾಕಿ ಜೀಕಿ ತೇಲಿಬಿಟ್ಟ ಅನುಭವ (ಮಾಮನೆ. ೧೭೦); 
ಟೊಂಗೆಯನ್ನೇರಿ ಜೋಕಾಲಿಮಾಡಿ ಜೀಕುವಳು (ಚಿನ್ನುಹಿಂ. 3೯) ;ಸಂಡೆಯ 
ಮುಂದೆ ಜೋಕಾಲಿ ಜೀಕುವರು (ಕನ್ನಜಾ. ೧೪೫. [?] 

ಜೀಕ್ಕು (ನಾ). ೧. ಒಂದು ಅನುಕರಣ ಶಬ್ದ : ಕರ ಸೋಂಕಲೊಡನೆ 
ವಜ್ರದ ವಿತಂಡಗಳುರ್ಚಿ ತೆಜಕಿದವು ಜೀಕು ಗಿರ್ರೆಂದು (ಹ್ಮಾನಡೆ, ೧೮-೧೩೮). 
೨. ಮೆಟ್ಟಿನ ತೊಗಲಿನಿಂದ ಹೊರಡಂವ ವಂರ್ಮುರ ಶಬ್ದ ; ಗಿರಕಿ 
ಚಡಾವಿನ ಶಬ್ದ: ಅವನ ಮೆಟ್ಟಿನ ಜೀಕು ಕೇಳಿ ಇಲ್ಲಿಂದಲೇ 'ಮಾಸೆ ಸವಾರಿ' 
ಎಂದು ಕಾಣುತ್ತದೆ ಎನ್ನಬಲ್ಲರು (ಹಹಸ. ೨೭): ಹೇಳಿಮಾಡಿಸಿದ ಸುಮಾರು 
ಒಂದೇ ಗೇಣು ದಪ್ಪವುಳ್ಳ ಜೀಕಿನ ಜೋಡು (ಸುವಸಂ. 8೨). "ಜೀಗು' 
ಪಂಾ. 

193 


ಜೀಕ್ಕು 


ಜೀಕ್ಕು, ಜೀಕ (ನಾ). ೧. ತೂಗಾಟ ; ಹೊಯ್ದಾಟ: ಯಾರಿಗೇನಾತ್ಮ 
ವಿಶ್ವಾಸವೇ ಒಳಗುರುವು ಒಳಗಿನಂತೇ ಹೊರಗೆ ನಮ್ಮ ಜೀಕು (ನನಲ್ಲ. 
೫೨-೦೬) ; ನದಿಯನ್ನು ಬಣ್ಣಿಸುವಾಗ ಅಲ್ಲಿ ತರಂಗದ ಗತಿ ಇರಬೇಕು. ಆ. 
ಜೀಕು (810) ಇರಬೇಕು (ವಿಜಾಮಂ. ೧೪೪); ತೊಟ್ಟಿಲದ ಜೀಕಿಗೆ 
ಮಗು ಮತ್ತೆ ಮಲಗಿತು (ನಡದಾ. 11, ೦೦೩೨). ಹಾಗೆ ಇದು, ಹೀಗೆ ಇದು. 
ಎನುತ ಜೀಕು ಜೀಕಿನ' ವಿಲಾಸದಲಿ ತನ್ಮಯವಾಗಿ (ಉಯ್ಕಾಲೆ. 4-೩). 
೨. ಚಕ್ರಾಕಾರವಾಗಿ ತಿರಂಗುವ ಸಾಧನ ; ಗಿರಗಟ್ಟೆ ; ಗಿರಕಾಲೆ : 
ಕುದುರೆಯ ಜೀಕಿನಲ್ಲಿ ಕುದುರೆಗಳು ತಿರುಗುವಂತೆ ಈ ಸೂರ್ಯಮಾಲೆಯಲ್ಲಿ 
ಭೂಮಿಯು ಸೂರ್ಯನ ಸುತ್ತಲು ತಿರುಗುತ್ತದೆ (ಜ್ಕೋತಿಕ್ಕಾ.೨೪). ಜೀಕ; 
'೧. ಲ್ಗಳಿಗೆ ತೆರೆಗೆ ಕೊಳಗಳಿಗೆ ತೊರೆಗೆ ಜವ್ವನದ ಜೀಕವಾಗಿ ಕಾರ್ಗಾಲ 
ಬಂತು (ಕರುಶ್ರಾ. ೪೦-೭): ಕೂಸಿಗೆ ಜೀಕವನ್ನು ಮೊಣಕಾಲುಗಳನ್ನೆತ್ತಿ ಎತ್ತಿ 
ಕೊಡುವನು (ಕನ್ನಜಾ. ೪೩). ೨. ನಾವು ತೊಟ್ಟಿಲ ಜೀಕದ ಬಳಿಗೆ ಹೋದೆವು 
(ಕಸಾಪ. 1-೧೩೭). 

ಜೀಕಾಡು, ಜೀಕವಾಡು ಎ ತೊನೆದಾಡು ; ಅತ್ತಿತ್ತ ತೂಗಾಡು: 

ತಂತಿಯ ಮೇಲೆ ಜೀಕಾಡುವ ಡೊಂಬನಂತೆ ಆಯಿತು ನನ್ನ ಚಿತ್ತ 
(ಮುಂಗಾಪು. ೪3): ಎದೆಯ ಹೂವ ತೊಟ್ಟಿಲಲ್ಲಿ ತೂಗಿತೂಗಿ ಜೀಕವಾಡಿ 
(ಕರುಕ್ತಾ. ೧೩-೬); ನೆಮ್ಮದಿ, ತುಪ್ಟಿ, ಹರುಷಗಳಲ್ಲಿ ಈಗ ಆತನ ಬದುಕು 
ಜೀಕವಾಡುತ್ತಿದೆ (ಬನಸಿ. ೬೨). [ <ಜೀಕು;] 

ಜೀಕುಳಿ ಜೀರ್ಕೊಟವಿ' ನೋ. 

ಜೀಕೊಳವಿ "ಜೀರ್ಕೊಟವಿ' ನೋ. 

ಜೀಕೊಳವೆ 'ಜೀರ್ಕೊಬವಿ' ನೋ. 

ಜೀಗು (ನಾ). ಒಂದಂ ಅನುಕರಣ ಶಬ್ದ: ಪಾಲ್ಚೆನೆಗಳಿಗೆರಗುವ ಜೀರಂಗಿಗಳ 
ಜೀಗು ಶ್ರುತಿಹಿಡಿದಂತಿದ್ದಿತು (ಶ್ರೀರಾಪ, ೬೪). "ಜೀಕ್ಯು' ಪರಾ. 

ಜೀಗುಟ್ಟು (ಕ್ರಿ). ಜೀರ್‌ ಜೀರ್‌ ಎಂದಂ ಶಬ್ದಮಾಡು (?): 
ಕಕ್ಕೆ ಕಾಯ್ದಂಗೆ ಹಾಕ್ಕಾರೆ ಹುಲಿಬಣ್ಣ ಜೀಗುಟ್ಟುತಾವೇ ಸರಮುತ್ತು 
(ಹುಟ್ಟಿಹ. ೪೫). [ ವಜೀರ್‌ + ಕುಟ್ಟು ] 

ಜೀಟು, (ನಾ). (ಉಕ) ಊರೆ ; ಆಧಾರ ; ಆಶ್ರಯ: ಕವಲು ಇದ್ದ 
ಉದ್ದವಾದ ತೊಲೆಗಳನ್ನು ಜೀಟುಗೋಲು ಕೊಟ್ಟ"ಹಾಗೆ . . . ಜೀಟು 
ಕೊಟ್ಟು ಆ ತೊಟ್ಟಿಲಕ್ಕೆ ಬಿಗಿಮಾಡಿ ಮೊಟ್ಟಿಯನ್ನೂ ಸಾಗಿಸಿಕೊಳ್ಳಬೇಕು 
(ಕೃಹಿಪ್ರ. ೦೧೩). "ಜೀಟುಗೋಲು' ಪರಾ. (?] 

ಜೀಟ್ಯು (ನಾ). (?): ಕೈಯ್ಯ ಮಾಟದಿಂ ಜಗಶ್ರುತಿಯ.ಪಾಠದಿಂ ದೂರತವ 
ಕೂಟದಿಂ ಭವಸಂಹರಾ ಜೀಟಿನಿಂ ಮಂತ್ರನುತಿ ವೇಟದಿಂದೊಲವಹಮಿ 
ನೋಟದಿಂ ಕೃಪೆ ಶ್ರದ್ಧೆ (ಅಂಗಳು. ೧೨-೧); ಜೀಟು ಜೀಟಿಗೆ ರತಿಪ್ರೌಢಿ 
ಸಮನಿಸಿ ವಿಟರ ದಾಟಲೀಯ್ಯದೆ ಪಲ್ಲವಾಸ್ತ್ರದಿಂದೆಸುತ (ಲಂಗಪು. ೨೫-೨೩). 

[?] 

ಜೀಟುಗಾಲು (ನಾ). ಆಧಾರವಾಗಿಟ್ಟುಕೊಂಡ ಕಾಲಂ; ಊರುಗಾಲು : 
(ಕಿ). [ಜೀಟ್ಕು ೬ ಕಾಲು, (ಆಕಾಲ) ) 

ಜೀಟುಗೋಲು (ಕ್ರಿ). ಆಧಾರಕ್ಕಾಗಿ ಇಟ್ಟ ಕೋಲಂ; ಊರೆಗೋಲಂ : 
ಆ ಕಂಭಗಳಿಗೆ ಹಿಂದಿನ ಮೈಯಿಗೆ ಮುಂದಿನ ಮೈ ಕಡೆಗೆ ಜೀಟುಗೋಲು 
ಕೊಟ್ಟ ಹಾಗೆ ಕವಿಗಂಭಗಳನ್ನಾಗಲಿ .. . ಜೀಟುಕೊಟ್ಟು ನಿಲ್ಲಿಸಿ (ಕೃ ಏಪ್ರ. 
೪೦). [ಜೀಟು, * ಕೋಲು, (ಆಳೋರ್ಲ್ಡ,)) 

ಜೀಣ "ಜೀನ್ನ' ನೋ. 

ಜೀತ (ನಾ). ೧. ಜೀವಿತ; ಬದಂಕಂ : 6). ೨ ಕೂಲಿ; ಸಂಬಳ; 
ದಂಡಿತದ ಹಣ: ಹಲರು ಸೆಟಿಕಾಅರು ಯಿಳುಹಿ ಕೊಡುವ 
ಜೀತಗಳ ಹೊಂನು . . 
ಕೊಟ್ಟು (ಸಇಇಇ. 2-1, ೪೪೯-೨೨; 1449) ; ಕೂಳ ಹಂಗಿನಿತಿಲ್ಲ ತನ್ನ 


೩೦೬೮ 


25 


. ಯೂ ನಾಲ್ಕು ಹೊಂನ ಜೀತವನೂ ಯಿಳುಹಿ | 46 


ಜೀನ, 


ವಿಶಾಲಭವನಾಂತರದಲಣುಗಗೆ ಮೇಲೆ ಕೊಡುತಿಹ ಜೀತವಿನಿತಿಲ್ಲ 
(ಕೋಗೆಯ. ೨೪-೩೦) ; ವೇತನಗಳೆಂ ಪರಿವಾರ ಜನಕ್ಕೆ ಕೊಡಿಸುವುದಕ್ಕೆ ಈ 
ವರೆಗೂ ಒಬ್ಬರೂ ಬಂದಿಲ್ಲ. ಅವರ ಜೀ ತಗಳು ಕಟ್ಟಿ ಇರಿಸಲ್ಪಟ್ಟಿವೆ 
(ಮುದ್ರಾಮಂ, ೨೦೪) ; ಕೆಲಸಕ್ಕೆ ತಕ್ಕ ಜೀತವನ್ನು ಕೊಡುವೆವಲ್ಲ (ಸವತಿ. 
೧೯೧); ಮೇಲ್‌ಕೆಳಗಾದರು ಸಾಧಿತವೊಂದೇ : ಜೀತದ ಉದರಂಭರಣ 
(ಚಿಂತನ. ೬೧-೧೬) . ೩. ಕೆಲಸ: ಊಳಿಗ; ಸೇವೆ; ದಂಡಿಮೆ; ಚಾಕರಿ: 
ಗಾಳಿ ಬೆಳಕು ಬಾನ ಸೆಳಕು ಮೂಲ ಮರುಳು ಜೀತಕೆ (ಪಲಾನ. 6-6) ; 
ಬಲಾತ್ಕಾರದ ಜೀತವನ್ನು ನಿಲ್ಲಿಸಲಾಯಿತು (ದಾದಾನ. ೬೦). ೪. ಗುಲಾವಂ 
ಗಿರಿ: ಈಗ ಜೀತಪದ್ಭತಿ ರದ್ದಾದುದರಿಂದ ಜೀತದಿಂದಾಗುತ್ತಿದ್ದ ಅನ್ಮಾಯ 
ತಪ್ಪಿತು (ರೂಢಿ). 
ಜೀತಕ್ಕಿರು ಎ ನಿಗದಿಯಾದ ಅವಧಿಯವರೆಗೆ, ನಿಗದಿ ಪಡಿಸಿದ 

ಸಂಬಳದ ಕರಾರಿನಿಂದ ಊಳಿಗ ಮಾಡು : ತಮ್ಮ ಅಣ್ಣನ ಬಳಿ ಜೀತ 
ಕ್ಕಿದ್ದನು (ದೇಶಾಂಕ. ೩೩). ಜೀತದ ಪತ್ರ ಎ ಜೀತಕ್ಕಾಗಿ ಕರಾರುವಾಕ್ಕಾಗಿ 
ಬರೆಸಿಕೊಳ್ಳುವ ಪತ್ರ : ನಮ್ಮ ಹೃದಯವಂತೂ ಬಿಳಿಯರಿಗೆ ಜೀತದ 
ಪತ್ರ ಬರೆದು ಕೊಟ್ಟಿದೆ (ನಿಬಂಧ. 1, ೪೧3). ಜೀತದಾಳು ಎ ನಿಗದಿಯಾದ 
ಅವಧಿಯವರೆಗೆ, ನಿಗದಿಯಾದ ಸಂಬಳಕ್ಕಾಗಿ ಅಥವಾ, 
ಕೊಂಡ ಸಾಲಕ್ಕಾಗಿ ದುಡಿಯುವ ಆಳು: ನಿನ್ನ ಜೀತದಾಳು ನಾ 
(ಮಣ್ಮುಹೆ. ೦೭೯) ; ದೊಡ್ಡ ಚೌಕಿಮನೆಯ ಹೆಬ್ಬಾಗಿಲು ದಾಟಿದ ಅವರ 
ಜೀತದಾಳು (ಮಲೆಮ.ಂ). ಜೀತಮಾಡು-ಚಾಕರಿಮಾಡು; ಸೇವೆಮಾಡು: 
ನಮ್ಮನ್ನು ಬದುಕಿಸಿದೋರು ಅಂತ ನಿನಗೂ ಐತಣ್ಣಗೂ ಜೀತ ಮಾಡಿ 
ಕೊಂಡು ಬೇಕಾದ್ರೂ ಇರ್ತೀವಿ (ಮಲೆಮ. ೬೦೦): ಜೀವನಕ್ಕಾಗಿ ಜೀತ 
ಮಾಡಿ ಕಾಲ ಕಳೆದು ಪರೀಕ್ಷೆಯಲ್ಲಿ ಮೊದಲನೇ ತರಗತಿಯಲ್ಲಿ ತೇರ್ಗಡೆ 
ಹೊಂದಲು ಅವಕಾಶವಾಗುವುದಿಲ್ಲ (ಇಬದು. 69). ([ ಸಂ. ಜೀವಿತ) 

ಜೀತಕಾರ, "ಜೀತಗಾರ' ನೊ. 

ಜೀತಗಾರ, ಜೀತಕಾರ (ನಾ). ೧. ಊಳಿಗದವನು; ಜೀತದ ಆಳು: ಒಬ್ಬ 
ಒಕ್ಕಲಿಗನು ಜೀತಗಾರನಾಗಿದ್ದು . . . ಹಣವನ್ನು ಕೂಡಿಸಿ (ಕಛಾಮಂ. 
1೪, ೧೬. ೨. ವಂಶಪಾರಂಪಯರ೯ವಾಗಿ ಬಂದ ಜೀತದಾಳು; 
ಆನಂವಂಶಿಕ ಗಂಲಾವಂ; ಚಾಕರಿದಾರ: ಈ ಸೀಮೆಜೀತಗಾರ ಹೊಲೆಯರ 
ಹಿಡಿದುಕೊಂಡು (ರಾಜೀಂದ್ರ. ೨೧); ಇಷ್ಟರಲ್ಲಿ ಜೀತಗಾರರಾದ ಹೊಲೆಯರ 
ಕರಿಯನೂ ಮಾದಿಗರ ಕಾಳನೂ ಬಂದರು (ಜಿಂಗಾಳ್ಮ- ೬); ಜೀತಗಾರಗೆ 
ಯಾತಕ್ಕೆ ಜೀರಿಗೆ ಬೆಲ್ಲ (ಗಾದ). ಜೀತಕಾರ: ೧.ಸಂಬಳ ಮೂಜು ಹೊನ್ನಿನ 
ಜೀತಕಾರರು ಯಿಂಬಿನೊಳ್‌ ತುಜುವ ಕಾದಿಹರು (ಮಾದೇಸಾಂ. ೧-೪೦). 

[ಜೀತ - ಗಾರ (ಕಾಜಿ) 

ಜೇನ, ಜೀಣ (ನಾ). ಕೃಪಣ ; ಲೋಭಿ; ಜಿಪುಣ: ವಿತ್ತವು ಜೀನರಿಗ 
ಮೃತವು ಅಮೃತವು ಚಿರಶಾಂತಿ ಸಂನ್ಯಾಸಿಗಳಿಗೆ (ಇಂಜಾಪ. ೭೩-೫೩): 
ಅವರಲ್ಲಿಯ ಕೆಲವರು ಆವನ ಗುಣಗಾನ ಮಾಡಹತ್ತಿದರು. ಉಳಿದವರು 
ಜೀನನೆಂದು ಹಳಿಯ ಹತ್ತಿದರು (ಜಯಂತ. ೩೪೪); ಅಷ್ಟರಮಟ್ಟಿಗೆ ಬೆಳೆದ 
ಶೀನ, ಮಹಂಜೀನನಾಗಿ (ಹೇಮಕೂ. ೧೪) : ಜೀನ ಗಳಿಸಿದ್ದನ್ನ ಜಾಣ ಉಂಡ 
(ಗಾದೆ). ಜೀಣ : ಬಹಳ ಜೀಣ ಕಾಸು ಬಿಚ್ಚುವುದಿಲ್ಲ (ಮಧುಸಂ. ೬೬). 

[ ದೇ.8 ತುಳು. ಜೀನ, ಜೀನೆ] 

ಜೀನ, (ನಾ). ಮುದುಕ; ವೃದ್ಧ : “ ಪ್ರವಯಾಃ, ಸ್ಮವಿರಃ, ವೃದ್ಧಃ, 

ಜೀನಃ, ಜೀರ್ಣಃ, ಜರನ್‌-೬ ಮುದುಕನ ಹೆಸರುಗಳು ” (ಸಿದ್ಧಾಂತಿ. ೦೩೬). 
[ಸಂ.] 

ಜೀನ್ಯ, ಜೀನ, (ನಾ). ೧. ತೊಗಲು; ಚರ್ಮ: "ಜೀನಗಾರ' ಪರಾ. 
೨. ಕಂಳಿತಂಕೊಳ್ಳಲಂ ಕುದಂರೆಯ ಬೆನ್ನಮೇಲೆ ಹಾಕುವ ಚರ್ಮದ 
ತಡಿ : ಕುದುರೆಗಳ ಜೀನ ಹಲ್ಲಣ ಲೇವೆ ಕಬ್ಬಿ ಕಂದದ ಹಕ್ಕರಿಕೆ ಚಬುಕು 


ಜೀನ್ಮ 


ಮೊಗರಂಬ ವಾಫೆಗಳ್‌ (ಜೆಲಪು. ೪೬-೪೪9) : ಎತ್ತಿಗೇತಕೆ ಜೀನವದು 
(ಜ್ಞಾನಸಿಂ. ೧-೪೦). ಕುದುರೇನ ತರಿಸಣ್ಣ ಜೀನವ ಬಿಗಿಸಣ್ಣ ನನ್ನ ಊರಿಗೆ 
ಕಳುಹಣ್ಣ (ನಾಪದ. ೮೯); ಹರದನ ಕುದುರೆಗೆ ಹರಕು ಜೀನ (ಗಾದೆ). 
ಜೀನು; : ೨. ಮನಸಿಜನೇಜುವ ಮದನ ಮುತ್ತಿನ ಚೆಂಡು ಕನಕದ ಜೀನು 
ಹಕ್ಕರಿಕೆ , * ೬ ನಿಂದಿಹುದು (ಸೌಂದಕಾ. 8-೬೮) ; ಕುದುರೆಗಳಿಗೆ ಜೀನು 
ಹಾಕುವವರೂ . . . ಯುದ್ಧ ಸನ್ನಾಹ ಕೋಲಾಹಲದಿಂದ ಒಪ್ಪ ತಲಿರುವ 
ಸಮಯದಲ್ಲಿ (ಕೃವಾಆ. 4೯೬); ಜೀನಿಗೆ ಕಟ್ಟಿದ ಬೆಳ್ಳಿಯ ಸಣ್ಣ ಘಂಟೆಯ 
ನಾದವೂ ಇಲ್ಲ (ಬಂಗಾಜೆ. ಇ). ೩. ಒಂದಂ ಬಗೆಯ. ಚರ್ಮವಾದ್ಯ : 
ಕುಕ್ಕುರು ಡುಮುಡುಮು ಪಾವುಂಜೆಯ ಜೀನು ಡಕ್ಕೆ (ಜ್ಮಾನಡ. ೪೦-೧೦೩). 
[ «ಪಾರ. ಜೀನ್‌. / ಪ್ರಾ. ಜೀಣ. / ಸಂ. ಅಜಿನ] 

ಜೀನ (ನಾ). ಜೈನವಂತ : ಜೈನಮತಾಗಮಶರಧಿಶಶಾಂಕನೆ ಜೀನದ 

ಮನಸಿಜರೂಪ ಭೂನಾಥ ವರಗುಣಭೂಷಣ (ಬಿಜ್ಕರಾ. ೩-೮೨), 
[ ಇಜೈನ ?] 

ಜೀನಂಗಿ, ಜಿನಂಗಿ (ನಾ). ಒಂದು ಬಗೆಯಂ ಗಿಡ. "ಕರಿಜೀನಂಗಿ' ಪರಾ. 
ಜಿನಂಗಿ : ನೀಲಿ, ಜಿನಂಗಿ, ಗುರಗುಂಜಿ, ಕಾಡವರೆ (ನಮ್ಮನು. 3೩9). [7] 

ಜೀನಕ (ನಾ). ಒಂದು ದೇಶದ ಜನ : ಜೀನಕರ ಬೋಟಕ ಕಿರಾತರನೂನ 
ಬಲ ಸಹಿತೀ ಮಹೀಪತಿಸೂನು ಕಾದಿದನೀತನಲಿ (ಉವ್ಮಾಸ. ೩-೦೯). [? 

ಜೀನಗ (ನಾ). ಜಿಪುಣ; ಲೋಭಿ: ಆನೆ ಮೇಲೆ ಬರುವೋರು ದಾನಕ್ಕೈ 
ಯೊಡೆಸ್ಟೋರು ಎಂಥಾ ಜೀನಗರೇ (ಜಗೀತೆ. ೭೪). [ಜೀನ್ನ * -ಗ್ಯ) 

ಜೀನಗಾರ,, ಜೀನಂಗಾರ, (ನಾ). ೧. ಚರ್ಮದ ಕೆಲಸ ಮಾಡುವವನು: 
ಜೀನಗಾರನಿಗೆ ಶಿಕಲಿಗಾರ ಸಾಕ್ಷಿ (ಗಾರ). ಜೀನುಗಾರ್ಮ : ೨. ಕಂದಂರೆಯ 
ಜೀನಂ ವಂಂತಾದಂವನ್ನು ಸಜಮಾಡುವವನಂ ; ಅಚ್ಚುಳಾಯ್ತ : 
ಅವನು ದೊರೆಯ ಬಳಿ ಜೀನುಗಾರನಾಗಿದ್ದನು (ರೂಂ). 

( ಜೀನ್ಯ + - ಕಾರ (ಆ - ಕಾಜ) ) 

ಜೀನಗಾರ,, ಜೀನಂಗಾರ್ಯ (ನಾ). ಚಿತ್ರಗಾರ ; ಶಿಲ್ಪಿ; ಬಣ್ಣಗಾರ : 
ಬರಿಯ ಪ್ರತಿಷ್ಠೆಲಿ ಸಾಧುರಿಗೊಂದಿಸ ಬರದು ಗೊಡ್ಡುಯಂದೆಂಬೆ 
ಜನಿವಾರವ ಹೆಸರಿಗೆ ಹಾಕಿಹನನು ಜೀನಗಾರನು ಯಂದೆಂಬೆ 
(ಚಿದಾವ, ೦೪-೬); ಗಣೇಶ ಚತುರ್ಥಿಯ ಪೂರ್ವದಲ್ಲಿ ದೊಡ್ಡ ಪಟ್ಟಣಗಳಲ್ಲಿ 
ಪೊತ್ತಾರರು, ಜೀನಗಾರರು ಮುಂತಾದವರು ಗಣಪತಿಗಳನ್ನು 
ಮಾಡುತ್ತಾ (ಮುಂಬಯಿ. 8-೨೪೭); ಜೀನಗಾರರು . , . ಇವರಿಗೆ ಚಿತ್ರಗಾರ 
ರೆಂತಲೂ ಅನ್ನುವರು (ಕಛಾಗೆ. ೦೫೦). ಜೀನುಗಾರ್ಯ : ಮಳೆಗಾಲದ 
ಮುಗಿಲುಗಳಿಗಿಂತಲೂ ಬಣ್ಣದಲ್ಲಿ ಮಿಗಿಲಾದ ನಿನ್ನ ಕಣ್ಣ ನೋಡುತ್ತಲೆ 
ಕಾಣುವುದು-ಜೀನುಗಾರರ ಜಿನುಗಿನ ಗೊತ್ತು (ಉಯ್ಮಾಲೆ. ೯೭-೬). 

(ಜೀನ? * _- ಕಾರ| (ಎ - ಕಾಜ) 

ಜೀನಗೆಲಸ (ನಾ). ಸೂಕ್ಷ್ಮವಾದ ಕೆಲಸ; ಕುಸುರಿಗೆಲಸ : ರಥ ಹಯದ 
ವಾಘೆಯ ಜೀನಗೆಲಸದ ಹಕ್ಕರಿಕೆಗಳ ನೊಗನ ಜೊತ್ತಗೆಯ ಭಾನುಸುತ 
ಮುಲ್‌ಯೆಚ್ಚ (ಕುವ್ಕಾಕ. ೨೪-೪) : ವಿಖಾನ ಚಿಪ್ಪಿನ ಲೋಹಬದ್ಧದ ಜೀನ 
ಗೆಲಸದ ಮೃಗನಖದ ಪರಿಧಾನಕದ ಪಾರಿಯದ ಪಚ್ಚೆಯ ಪಳಿ ಸುವರ್ಣ 
ಗಳ ... ಅಸುರರಾವ್ತರು ಬಳಸಿದರು ಖಳನ (ತೊರರಾ. ೬-೨೯-೦೯): 
ಮುತ್ತಿನ ಗುಡಿ ಹೊಯ್ದುವು ಸಾಗರದಾನವೆತ್ತಿತು ಜೀನಗೆಲಸದ ಮೊತ್ತದ 
ಗುಡಿಗಳು ನೆಗೆದವು (ಕುರಾಸಾಂ.೪೨-೩೪). 

[ ಜೀನ? + ಕೆಲಸ] 

ಜೀನತನ (ನಾ). ಜಿಪುಣತನ; ಕೃಪಣತನ ; ಲೋಭ: `ಜೀನತನ 
ಮಾಡುವುದರಲ್ಲಿ ಭೀಮರಾಯರು ಹೆಸರಾಗಿದ್ದರು (ಕುಂಕುಮ. ೩೦); 
ಪಂಡಿತರಿಗೆ ನಾಲ್ಕು ದುಡ್ಡು ಕೊಡಲಿಕ್ಕೆ ಇಷ್ಟೇಕೆ ಜೀನತನ (ಅಶೋಕ ೪). 

[ ಜೀನ, + - ತನ] 


೩೦೬೯ 


10 


46 


ಜೀಬ್ರ 


ಜೀನವೆಸ (ನಾ). ೬ ಜೀನಗೆಲಸ: ಪಾನಕ ತುಪ್ಪ ಸಕ್ಕರೆ ರೊಟ್ಟಿಯಿಂದ 
ಸನ್ಮಾನಿಸಿ ಸಹಣಿಗಳದಕೆ ಜೀನವೆಸದ[ಪಾಕಂ. ಜೀನವಸರ, ಜೀನವೆಸೆವ] 
ಹಲ್ಲಣವನು ಹಾಯ್ಕಿದರು (ಕುರಾಸಾಂ. ೯-೮೬). [ಜೀನ? + ಬೆಸ] 

ಜೀನಶಾಲೆ "ಜೇಣಶಾಲೆ' ನೋ. 

ಜೀನಸು "ಜಿನಸು' ನೋ. 

ಜೀನಹಂಕ, ಜೀನಂಹಂಕ (ನಾ). (ಉಕ) ತುಂಬಾ ಜಿಪುಣ; ವಂಹಾ 
ಲೋಭಿ: `ಈ ಜೀನಹಂಕರೂ, ಜೇನುಹುಳುಗಳೂ ಒಂದೆ ನಕ್ಷತ್ರದಲ್ಲಿ 
ಹುಟ್ಟಿದವರು (ಗಾಳಿಪ. ೫೯) : ಹಳ್ಳಿಯವರೆಲ್ಲ ಅವನನ್ನು ಜೀನಹಂಕನೆಂದು 
ಕರೆಯುತ್ತಿದ್ದರು (ಜೋಳಬೆ. ೪) ಜೀನುಹಂಕ :,ರೊಕ್ಕದ' ಬಾಬತ್ತಿನಲ್ಲಿ 
ದಾದಲ್ಕಾ ಜೀನುಹಂಕ (ದೀಪಹ. 11, ೩೩೫). [ಜೀನ * ಹಂಕ ?] 

ಜೀನಹಂಕತನ (ನಾ). ಜಿಪುಣತೆ; ಲೋಭ ; ಕೃಪಣತೆ : ನಾನೂ ಒಳ್ಳೇ 
ಜೀನಹಂಕತನಾ ಮಾಡಿ ಇಟ್ಟುಕೊಂಡು ಕೂತೇನಿ (ಮಿಂಚಡು. ೯೪). 

[ ಜೀನಹಂಕ + - ತನ] 

ಜೀನಿ (ನಾ). ಜಿಪುಣೆ ; ಕೃಪಣೆ; ಲೋಭಿ: ಅವಳೋ ತುಂಬ ಜೀನಿ 
(ರೂಢ). [ ಜೀನ್ನ * -ಇ್ಯ) 

ಜೀನಿಸು "ಜಿನಸು' ನೋ. 

ಜೀನು, "ಜೀನ್ಕ' ನೋ. 

ಜೀನ್ನು "ಜಿನ್ನು' ನೋ. 

ಜೀನುಗಾರ, "ಜೀನಗಾರ,' ನೋ. 

ಜೀನುಗಾರ್ಯ "ಜೀನಗಾರ್ಯ' ನೋ. 

ಜೀನುಹಂಕ "ಜೀನಹಂಕ' ನೋ. 

ಜೀಪು "ಜಾಪ್ರ್ಯ' ನೋ. 

ಜೀಪು (ನಾ). ಒಂದು ಬಗೆಯ ಮೋಟಾರಂವಾಹನ : 
ಜೀಪಿನಲ್ಲಿ ಬಂದರು (ರೂಢಿ). [ *-ಇಂ. 3091 

ಜೀಪುಕೊಡು "ಜೀಪ್ರಗೊಡಂ' ನೋ. 

ಜೀಪುಗಾಲು "ಚಾಪುಗಾಲು' ನೋ. 

ಜೀಪುಗೊಡು, ಜೀಪುಕೊಡು (ಕ್ರಿ). ಹಾರಂ; ಜಿಗಿ; ನೆಗೆ: ಜೀಪುಗೊಟ್ಟು 
ಸಾಲಾಗಿ ನಿಲ್ಲಬೇಕು (ಹೊಸಂಸಾ. ೩). ಜೀಪುಕೊಡು : ಕುದುರಿ ಒಂದು 
ಜೀಪುಕೊಟ್ಟು ಓಡಾಕ ಹತ್ತು ನೋಡು (ಅಮನಿ. ೬). 

[ಜೀಪು (ಆ ಚಾಪ್ರ್ಯ) + ಕೊಡು) 

ಜೀಬಿ; (ನಾ). ಒಂದು ಬಗೆಯಂ ವಸ್ತ್ರ: ವಿಚಿತ್ರ ನವೀನ ಪಳಿಗಳ ಜೀಬಿಗಳ 
- * * ಹರಿಣ ಪಂಚಾನನಾಂಚಿತ ದಿವ್ಯವಸ್ತ್ರವ (ತೊರರಾ. ೬-೩೫-೪೩) ; 
ನವದುಕೂಲಂ ಜೀಬಿ ಪಟ್ಟಾವಳಿಯ ವಿವಿಧವರ್ಣಾವಳಿಯ ವಸ್ತ್ರಗಳ 
ಭಕ್ತಿಯಿಂ . . . ಅರ್ಪಿಸಲು (ಗುರುಜಾ. ೭-೯): ಪಟ್ಟು ಪಟ್ಟಾವಳಿಯ 
ಜೀಬಿನಾಣ್ಯಾದಿಯ ದುಕೂಲಂಗಳಾ (ನವಮೋ. ೩೩-೨೩). 

[ -ತೆಲು. ಜೀಬು] 

ಜೀಬಿ, (ನಾ). ಕೋಟೆಯ ಹೊರಗೋಡೆ ಮತ್ತು ಒಳಗೋಡೆಗಳ 
ನಡಂವಣ ಪ್ರದೇಶ: ಊರಿನ ಹೆಬ್ಬಾಗಿಲಂಗಳೆರಡರ ವಂಧ್ಯದ 
ಆವರಣ: ಶ್ರೀಹರಿಗುಂ ಪಶ್ಚಿಮ ಜೀಬಿಯಲ್ಲಿ ಪ್ರತ್ಯಕ್ಷನಾದಾಂಜನೇಯಗು 
. . ೬ ದೇವಾಲಯಂಗಳಂ ಕಲ್ಪಿಸಿ (ಆರ್ಣಾವಿ. ೩೧-೪೦ ವ); ಹುಲೀ 
ಮುಖದ ಬಾಗಿಲಿಂದ ಕೋಟೆಯ ಜೀಬಿಯೊಳಕ್ಕೆ ಸ್ವಲ್ಪ ಸೈನ್ಯದೊಡನೆ 
ಹೋದನು (ಜಾಮವಂ. ೧೯). (7?) ' 

ಜೀಬ್ರ (ನಾ). ಮೈಮೇಲೆ ಉದ್ದುದ್ದವಾದ ಕರಿಯ ಪಟ್ಟೆಗಳುಳ್ಳ, 
ಕಂದುರೆ ಜಾತಿಯ ಒಂದಂ ಪ್ರಾಣಿ: ಜೀಬ್ರವೂ ಜಿರಾಫೆಯೂ ಜೀವಿಸುವ 
ಸ್ಥಳಗಳಲ್ಲಿ ಅವಕ್ಕಿಂತಲೂ ಭಯಂಕರವಾದ ಬಲಿಷ್ಠವಾದ ಮೃಗವೊಂದು 
ಮನೆ ಮಾಡಿಕೊಂಡಿರುತ್ತದೆ (ಪ್ರಾಡಿಪ್ರ. ೨೮). 


ಸಿಪಾಯಿಗಳು 


[ ಇಂ. zebra] 


ಜೀಮತಿ 


ಜೀಮತಿ (ನಾ). ಒಂದಂ ಬಗೆಯ ಔಷಧಿ ವಸ್ತು : ಹಿಪ್ಪಲಿ, ಕಿರುನೆಲ್ಲಿ, 
ಜೀಮತಿ . . . ಸಮಾನಗೊಂಡರೆದು ತುಪ್ಪದಿಂ ಸೇವಿಸೆ ರಾಜಕ್ಷಯಾದಿ 
ಶೋಗಂ ಪರಿಹಾಠ (ಸಳಕವೈ. ೨೪6). [?] 

ಜೀಮೂತ (ನಾ). ೧. ವಣಗಿಲು; ಮೋಡ; ಮೇಘ: “ಅಭ್ರಂ, ಅಬ್ಬಃ, 
ಎ ಜೀಮೂತಃ, ಬಲಾಹಕಃ-ಈ ೧೦ ಮುಗಿಲ ಪೆಸರ್‌” (ಹರಲಾಯು. 
೦೦-೩೮) ; ಅಭಿನವ ಜೀಮೂತವಾಹನನ ದಿವ್ಯೂಸ್ತದ ಕೋಳ್ಗಿರಲಾಛದೆ 
ಜೀವಾೂತಂಗಳಿಲ್ಲಂ ತೆರಳ್ನೋಡಿದೊಡೆ (ಪಂಪಛಾ. ೩-೯೬ ವ); ಎನ್ನ 
ರಶ್ಮಿಯ ಪ್ರತಾಪಮಂ ಜೀಮೂತಂಗಳ್‌ ಮುಸುಕಲೀಯದೆ (ಪಂಠಕಂ. 
೨೫8೮-೦೩) : ದಾವಾನಳನ ದಳ್ಳುರಿಗಳುಕುವುದೆ ಜೀಮೂತಸಂದೋಹ 
(ಳುವ್ಕಾಕ. ೯-೩೦). ೨. ಬೆಟ್ಟ; ಪರ್ವತ : “ಅದ್ರಿಸಂಕುಳದಲ್ಲಿ ಜೀಮೂತಮೆ 
ನಿಸಿರ್ಪದು ” (ಮಂಗರಾ. ೦೩೦-೩). ೩. ಕರಿ; ಆನೆ. ೪. ಕಪ್ಪು; 
ಕೃಷ್ಣವರ್ಣ. ೫, ಒಂದು ಬಗೆಯ ಸಸ್ಯ ; ಕೊನ್ನಾರಿ : “ಕರಿಕುತ್ಕೀಲ 
ಪಯೋಧರಾಸಿತಮಿವುಂ ಜೀಮೂತನಾಮಂ” (ನಾನಾರ. ೫೮). [ಸಂ.) 

ಜೀಮೂತಪಥ (ನಾ). ವಂಘಮಾರ್ಗ ; ಆಕಾಶ: ಸುಪರ್ಣಕೇತು 
ಜೀಮೂತಪಥದಿಂದತಿವೇಗದಿಂ ಪೋಗೆವೋಗೆ (ಜಗವಿ. ೧೨-೪ ವ). 

[ ಜೀಮೂತ + ಪಥ) 

ಜೀಮೂತವಾಹನ (ನಾ). ೧. ಮೋಡವನ್ನು ವಾಹನವಾಗಿ ಉಳ್ಳವನು; 
ಇಂದ್ರ: ಮಳೆಗಜ್‌ದು ಮುನ್ನಂ ತನ್ನನೋವಿದ ಲೇಸಂ... ನೆನೆನೆನೆದು 
ಜೀಮೂತವಾಹನಂಗೆ ಸುಧಾರಸಮಂ . . . ನೀಡಿದಪಳೆಂಬಂತೆ. (ಕಬಶಂ. 
೨-೪೨೦), ೨. ಗರುಡನಿಂದ ನಾಗಗಳನ್ನು ರಕ್ಷಿಸಿದ ಒಬ್ಬ ವಿದ್ಯಾಧರ : 
ಎನತಾಪುತ್ರನ ವಜ್ರತುಂಡಹತಿಗಂ ಮೆಯ್ಕಾಂತು . . . ಜೀಮೂತ 
ವಾಹನನೆಂಬಂಕದ ಚಾಗಿ (ಪಂಪಭಾ. ೪-೨೬. ೩. ಒಂದಂ ವಂಶದ 
ಹೆಸರು: ಜೀಮೂತವಾಹನಾನ್ವಯ ಪ್ರಸೊತ (ಎಇ. ೫1%, ೩೨-೨; 
1136). [ ಜೀಮೂತ + ವಾಹನ] 

ಜೀಯ, ಜೀ, ಜೀಯ್ಯ (ನಾ). ೧. ಒಡೆಯ; ಪ್ರಭು; ದೇವ: ಷೋಡಶ 
ರಾಜರಿಂ ಕಡೆಯೊಳಿರ್ಪೆದು ಜೀಯ ಪಸಾದಮೆಂಬೂದುಂ(ಪಂಪಧಾ. ೬-೧೬); 
ನಿನ್ನ ಕೆಳೆಯಂ ಸುಯೋಧನನನ್ನೋಡದೆ . . . ಜೀಯೆನ್ನದೆ ದೇವೆನ್ನದ 
ದೇಕುಸಿರದಿರ್ಪೆ (ಗದಾಯು. ೫-೧೬) ; ಜೀಯೆನಿಸಿ ಬಾಳ್ವಡಿಗಳ ಜೀಯಂ 
ಶ್ರೀನೇಮಿದೇವರ್‌ (ಎಳ. ೪1, ಶಿವಮೊ.. ೬೪-೮60; 1119); ಒಡನೆ 
ಸುರಾಳಿ ದೇವ ಬೆಸನಾವುದು ಜೀಯ ಮಹಾಪ್ರಸಾದ ನಿಮ್ಮಡಿ ಬೆಸಸೆಂದು 
ಮುಂದಿರೆ (ಧರ್ಮಾಮೃ. ೬-೧೬೩); ಗುಡಿಯ ಕಟ್ಟಿಸು ಜೀಯ ಬಟಿತುದು 
ಕಡಲು (ಕುವ್ಕಾಳ. ೦-೩) ; ಸೆಳೆದರಿನೃಪರ ದುರ್ಗಗಳ ಠಾಣೆಯವನು 
ಬಲಿದು ಬಹುಳ ಧನಗಳನು ತಳುವದೆ ತಂದೀವೆನು ಜೀಯ ಬಚಿಸಸ್ಸು 
(ಕಂನವಿ. ೮-೩೮) ; ಜೀಯ ಬಸವನಿಗೆ ಸೇವೆಯನು ತಪ್ಪಿಸಿದೆ (ಕನ್ನಳಾ. 
3೪೭). ೨. (ಹಿರಿಯರ ಅಪ್ಪಣೆಗೆ) ಒಪ್ಪಿಗೆಯನ್ನು ಸೂಚಿಸುವ 
ಮಾತಂ: ಆ ಖಚರ ಜೀಯೆಂದು ಕೈಮುಗಿದಷ್ಟಿ ದನು (ಸಾಳ್ಮಛಾ. ೦೭-೯೦)- 
ಜೀ: ೩. ಪ್ರಶಂಸೆಯ ವಶಾತಂ: ರಸಭಾವವೃತ್ತಿಯ ವಿರಚಿಸಿದನಹುದಯ್ಯ 
ಜೀ ಮರು ಭನಪೆನಲು ಸಭೆಯು (ಸಾಳ್ಕಭಾ. ೩೩-೦೦೦). ಬೇಯ್ಯ : ೧. 
ಕಂಡರ" ಶಿವನನಗಲದಾ ಭಕ್ತನಂ ಜೀಯ್ಯರಾಗಳ್‌ (ಉಡ್ಕಲ. ೧೦-೫೬): 
ಸದ್‌ಭಾವ ಸನ್ನಹಿತ ಕ್ಷಮಾಮಯ ಭಾವ ಸಾಕ್ಷಾತ್‌ ಸಂಗಮೇಶ್ವರ 
ಜೀಯ್ಕ [ಪಾಕಾಂ ಯ)ಚಿತ್ತೈಸು (ಬಸಪು. ೮-೩೩). 

ಜೀಯರ್‌, ಜಿಯ್ಕರ್‌, ಜೀಯರು ಎ ಗುರುಗಳು; ಆಚಾರರಂ : 

ಅಮೃತರಾಶಿ ಜೀಯರ್ಗ (ಎಇ. 1೪, 3೦೫-೧೨; 1072): ಮಧುಷೇಣಾರಿಕೆ 
ಯರ್ಮೊದಲಾಗೆ ಅಯ್ವತ್ತು ಸಂಸಿರ್ವರ್‌ ಜೀಯರುಂ(ಮಲ್ಲಪು. ೧೪-೧೭೯); 
ರಾಮಾನುಜ ಜಿಯ್ಕರ ಹವಾಲಿನಲ್ಲಿ ನಡೆಸಿಕೊಂಡು ಬರುತ್ತಾಯಿದ್ದರಾದ 
ಕಾರಣ (ಎಕ. 111, ಶ್ರೀರಂಗ. ೧೦೦-೦೫೨ ; 1124); ಆ ಸ್ಥಳದ ಪ್ರಜೆಗಳೂಂ 


೩೦೭೦ 


ಜೀರಗೆಯೊಕ್ಕಲಿಕ್ಕು 


ಆ ಪೊಂನಚ್ಚ ಸೆಟ್ಟಿ ಜೀಯರೂಂ ಆ ಗವುಡುಗಳೂ 
(ಎಳ. ೪, ಅರಸೀ. 


ನೆರೆದು 

1218 ೧). ಜೀಯರು ಆ ಶಂಕರದೇವ[ರ] 
ಪೂಜಿಸಿದವರುಂ (ಮೈಳರಿ, ೧೯೩೦, 8-೩; ?); 

[ <ಎಪ್ರಾ. ಜಇ./ಸೆಂ. ಜಯಿನ್‌./ಮರಾ. ಹಿಂ. ಜೀ] 

ಜೀಯಗಲುಡ (ನಾ). ಒಬ್ಬಾತನ ಹೆಸರು: ಶ್ರೀ ಅನಂತವೀರ್ಯ್ಯದೇವರ 
ಪ್ರಿಯ ಗುಡ್ಡಗಳು ಜೀಯಗಉಡ ಮಲ್ಲಿಗಉುಡನ ಮಗ (ಮೈಆರಿ. ೧೯೨೩, 
೦೦೯-೨ ; 7)... [ ಜೀಯ ಗಉಡ (<ಎಗಾಮೂುಂಡ) ] 

ಜೀಯ್ಯ "ಜೀಯ' ನೋ. 

ಜೀರ್‌, "ಜೀಟಂ' ನೋ. 

ಜೀರ್ಕ್‌, ಜೀರ್ಯು'(ಕ್ರಿ). ೧. ಬಿಗಿಮಾಡು; ಎಳೆ. "ಜೀರ್ಗುಣಿಕೆ' ಪರಾ. 
೨. ಚಿವಯ್ಮಿ ; ಎರಚಂ. "ಜೀರ್ಕೊಳವೆ' ಪರಾ. ಜೀರ್ಕು: ೧. 
ಈಶ್ವರಯ್ಯನು ಅವನ ಎದೆಯ ಮೇಲೆ ಕುಳಿತು ಶಲ್ಕವನ್ನು ಜೀರುವನು 
(ಉಮಾಶಿ. ೦೩8). "ಬೀರಂಗಂಣಿಕೆ' ಪರಾ. (?] 

ಜೀರ, (ನು). ಒಂದಂ ಅನುಕರಣ ಶಬ್ದ. “ಜೀರೆನ್‌'. “ಜೀರ್ಗರೆ' 
ಪರಾ. 

ಜೀರ, (ನಾ). ೧. ವೇಗದಿಂದ ಕೂಡಿದ ಚಲನೆ; ಶೀಘ್ರಗಾವಿಂತ್ಹ. ೨. 
ಕತ್ತಿ; ಖಡ್ಗ. ೩. ಜೀರಿಗೆ. (ಸಂ. 

ಜೀರ್ಕ (ನಾ). ಹೂಗಾರ; ಹೂವಾಡಿಗ ; ಮಾಲೆಗಾರ; ಜೀರರಿಗೂ 
(ಹೂಗಾರ) ಒಕ್ಕಲಿಗನ ಕಣದಲ್ಲಿ ರಾಶಿಗೆ ಪತ್ರಿ ಹೂ ದಂಡೆಗಳನ್ನು ಕೊಡುವ 
ಬಾಬಿದೆ (ಕನ್ನಆ. ೦೩೪) ; ಅದೇ ಊರಲ್ಲಿಯ ಎರಡನೆಯ ಲಪ ಜೀರರ 
ಓಣಿಯಲ್ಲಿ ಹಾದಿಯ ಮೇಲೆ ಬಿದ್ದಿತ್ತು (ಕಾಸಪ. ೩೧). [?) 

ಜೀರಂಗಿ (ನಾ). ವಂಳೆಗಾಲದಲ್ಲಿ ಹಾರಾಡುವ ಹಸಿರು ಬಣ್ಣದ ಕೀಟ : 
ಜೀರಂಂಡೆ: ಪಾಲ್ಮೆನೆಗಳಿಗೆರಗುವ ಜೀರಂಗಿಗಳ ಜೀಗು ಶ್ರುತಿ 
ಹಿಡಿದಂತಿದ್ದಿತು`(ಶ್ರೀರಾಪ. ೬೯) : ಕಣಜ, ಜೇನು, ಜೀರಂಗಿ (- ರುಂಡೆ) 
(ನಮ್ಮನು. ೨೪0). [.?) 

ಜೀರಕ (ನಾ). ಒಂದಂ ವಿಧವಾದ ಸಾಂಬಾರದ ಧಾನ್ಯ ; ಜೀರಿಗೆ : 
ಕಾರ್ಪಾಸ ಸರ್ಷಪ ಜೀರಕಧಾನ್ಯಕಾದಿ ವಿವಿಧ ಧಾನ್ಯಭೇದಂಗಳುಂ 
(ಆದಿಪು. ೬-೭೨ ವ): ಬಗೆಗೊಳ್ಳುವು ಹಾರಿದ್ರಕ ಜೀರಕಾರ್ದ್ರಕೇಕ್ಷುವನಂಗಳ್‌ 
(ಪುಷ್ಕಪು. ೯-೨೨). [ಸಂ.) 

ಜೀರಗಂಡಿ "ಜೇರುಗಂಡಿ' ನೋ. 

ಜೀರಗೆ (ನಾ). ಎ ಜೀರಕ; “ ಅಜಾಜೀ, ಜೀರಕಃ- ಈ ೨ ಜೀರಗೆ" 
(ಹಲಾಯು. ೧೦೦-೪೬೨) ; ಎಣ್ಣೆ ವರಹ ತೂಕ ಗ ೧ ಜೀರಗೆ ಮೆಂತಯ 
(ಎಳೆ. ೩೪, ಬೀಲೂರು; ೭೦-೩೭; 1484); ದೀಪ್ಯಕಃ - ಓವ, ಅಜಮೋದ, 
ಜೀರಗೆ (೬ಸಧಿ, ೭೬). "ಜೀರಗೆಯೊಕ್ಕಲ್‌' ' ಪರಾ. [ -೭ಸಂ. ಜೀರಕ ) 

ಜೀರಗೆಯೊಕ್ಕಲ್‌ (ನಾ). ಜೀರಗೆ ಧಾನ್ಯವನ್ನು ಒಕ್ಕುವಿಕೆ. 'ಜೀರಗೆ 
ಯೊಕ್ಕಲಿಕ್ಕು' ಪರಾ. 

ಜೀರಗೆಯೊಕ್ಕಲ್ಮಾಡು ಎ ಸದೆಬಡಿ ;: ಸಣ್ಣಸಣ್ಣ ಚೂರಾಗಂವಂತೆ 
ನಾಶಪಡಿಸು: ಅಂತು ಕುರುಬಲಮೆಲ್ಲಮಂ ಜೀರ[ಪಕಾ. ರಿ) 
ಗೆಯೊಕ್ಕಲ್ಮಾಡಿ.ತುಟ್‌ದು ಕೊಲೆ (ಪಂಪಭಾ. ೦೨-೯ ವ). 
[ಜೀರಗೆ + ಒಕ್ಕಲ, ) 

ಜೀರಗೆಯೊಕ್ಕಲಿಕ್ಕು (ಕ್ರಿ). ೧. ಜೀರಿಗೆಯಂನ್ನ್ನ್ನ ಒಕ್ಕು. ೨. (ಆಲಂ) 
ಸದೆಬಡಿ ; ಬೀಳಗೆಡಹು ; ಚೂರುಚೂರಾಗುವಂತೆ ನಾಶಪಡಿಸಂ : 
ಮುಂತಿದಿರಾಂತನಂತ ರಿಪುಸೈನಿಕರಂ' ಸಿಡಿಲಂತೆ ಸಿಂಗದಂತಂತಕನಂತೆ 
ಸಂಗರದೊಳೋವದೆ ಜೀರಗೆಯೊಕ್ಕಲಿಕ್ಕಿ ಸಾಮಂತಲಲಾಮನೀ ನೆಗಳ್ಜಂ 
ತೆಂಕಣರಾಯಂ (ಎಕ. 3%, ನಾಗಮಂ. ೭೦-೩೫ ; 1177). 

[ ಜೀರಗೆಯೊಕ್ಕಲ್‌ + ಇಕ್ಕು) 


೪೯.೭೭; 


ಜೀರಟ್ಟೆ 


ಜೀರಟ್ಲೆ (ನಾ). ಜೀರ್‌ಜೀರ್‌ ಎಂದು ಶಬ್ದಮಾಡಂವ ಒಂದಂ 

ಬಗೆಯ ಹಂಳು ; ಜೀರುಂಡೆ (?): ಅರಣ್ಯದ ನೀರವತೆಯಲ್ಲಿ, “ಜೀ 

.ಈ...ರ್‌” ಎಂದು ಕೂಗುವ ಜೀರಟ್ಲೆಹುಳುಗಳ ನಾದವು 

ಒಂದು ಬಗೆಯ ಭಯವನ್ನು ಹುಟ್ಟಿಸುವಂತಿತ್ತು (ಪಂಜಪಂ. ೧೫).:[?) 

ಜೀರಣ, 'ಜಿನ್ನ್ನ' ನೋ. 

ಜೀರಣ್ಯ (ನಾ). ಎ ಜೀರಗೆ: “ ಜೀರಕಃ, ಜೀರಣಃ, ಅಜಾಜೀ, ಕಣಾ--೪ 
. ಜೀರಿಗೆ ಹೆಸರುಗಳು ” (ಸಿದ್ಮಾಂಕಿ. ೨೪೪). [ಸಂ.] 


ಜೀರದಂಡ (ನಾ). ಒಂದು ಬಗೆಯ ಸೀರೆ: ಹೆಂಬಟ್ಟೆ ಪಟ್ಟಾವಳಿಯು | 


ಅಶ್ವಾವಳಿಗಳು ತುಂಬ ಬಣ್ಣವು ಜೀರದಂಡ . . 
ಮೆಜ್‌ಯೆ (ಅಮುಸಾಂ. ೪-೦೩). [?] 
ಜೀರಿಗೆ (ನಾ). ಎ ಜೀರಗೆ : “ ಜೀರಿಗೆಯಜಾಜಿ ಪೃಥ್ವಿಕೆಯಕ್ಕು'' (ಮಂಗರಾ. 
೪೦-೩೩); ಬಿಳಿಯಕ್ಕಿಯುದ್ದಿನ ಸಣ್ಣ ಸಂಪಳೆಯೊಳಗೆ . . - 'ಜೀರಿಗೆಯಿಕ್ಕಿ 
(ಸೂಪಶಾ. ೧-೭೩); ಒಂದು ದಿನ . ಅವನ ಅಂಗಡಿಗೆ` ಜೀರಿಗೆ ಕೆ೧ಳ್ಳುವುದ 
ಕ್ಕಾಗಿ ಒಂದು ಗಿರಾಕಿ ಬರಲು (ಮುಂಬಯಿ. ೪-೬೨). "ಜೀರಿಗೆಯೊಕ್ಕಲ್‌' 
ಪರಾ. 
ಜೀರಿಗೆಸಂಭಾರದ ಭತ್ತ - ಒಂದು ಬಗೆಯಂ ಸಣ್ಣ. ನೆಲ್ಲು,-ಭತ್ತ : 
* ಅಣರು-ವ್ರೀಹಿಭೇದಃ `ಕಿರುಭತ್ತ. ಸಣ್ಣಭತ್ತ, ಜೀರಿಗೆಸಂಭಾರದ ಭತ್ತ” 
(ಸಿದ್ಧಾಂತಿ. 39೦). [< ಸಂ. ಜೀರಿಕಾ) 
ಜೀರಿಗೆಬೆಲ್ಲ (ನಾ). (ಮದುವೆಯಲ್ಲಿ ವಧೂವರರು ಪರಸ್ಪರ 
ತಲೆಯ ವೇಲೆ ಹಾಕುವ) ಜೀರಿಗೆ. ವಂತ್ತು ಬೆಲ್ಲ: ಸರಿಸಂಬರಿದುದು 
ಜೀರಿಗೆಬೆಲ್ಲವ ಪರಿಯಿಂ ಮುಳಿದಿಟ್ಟ ಭಸಿತಂ (ಗಿರಿಕ. ೯-೧೨0); 
ಮದುವಣಿಗನಂ ಕಂಡು ನಿಷ್ಠೆನೇಮಂಗಳ ಜೀರಿಗೆಬೆಲ್ಲಂಗಳಂ. ತಳಿದು 
(ಬಸರ, ೪-೧೦೩). [ಜೀರಿಗೆ ಬೆಲ್ಲ) 
ಜೀರಿಗೆಮಾವು(ನಾ). ಒಂದು ಬಗೆಯ ಮಾವಿನ ಮರ ವಂತ್ತು ಜೀರಿಗೆಯ 
ವಾಸನೆಯುಳ್ಳ ಅದರ ಹಣ್ಣೂ: “ಸಹಕಾರಃ-ಆತಿಸೌರಭಃ' ಕೇವಲ 
ಪರಿಮಳವುಳ್ಳ ಮಾವಿನ ಗಿಡ ಕಸ್ತೂರಿ ವಕಾವು, ಜೀರಿಗೆವಹಾವು” (ಸಿದ್ಧಾಂತಿ. 
೧೦೩). ' [ ಜೀರಿಗೆ + ಮಾವು] 
ಜೀರಿಗೆಯೊಕ್ಕಲ್‌ (ನಾ). ಎ ಜೀರಗೆಯೊಕ್ಕಲ್‌ : ಭೀಮಭೀಮಗದಾದಂಡ 
ವಿಘಾತದಿಂ ಕುರುನ್ಸಪಾನೀಕಂ ಪಡಲ್ವಟ್ಟು .ಜೀರಿಗೆಯೊಕ್ಕಲ್ಲೆಣೆಯಾಗಿ 
[ಪಾಠಾಂ.. ಜೀರಿಗೆಯೊಳ್ಳಾಲೆಣೆಯಾಗಿ]ಬಿಟ್ಟ 'ಭಟರಿಂ: (ಗೆದಾಯಯನ ೩-3). 
[ಜೀರಿಗೆ + ಒಕ್ಕಲ್‌, ] 
ಜೀರಿಗೆರಾಜಾನ್ನ (ನಾ). ಸಂವಾಸನೆಯಯಳ್ನ ), ಜೀರಿಗೆಯ ಕಾಳಿನಂತೆ ತಂಂಬ 
ಚಿಕ್ಕದಾದ ಒಂದು ಬಗೆಯ ಭತ್ತ: ಜೀರಿಗೆರಾಜಾನ್ನವು ವುರುತರ 
ಸೊಗಸು ರಾಜಾನ್ನ ಪರಿಶೋಭಿಸುವ ವರಶಾಲಿಯ ಗದ್ದೆ ಯಿಹುವು (ಕಂನವಿ. 
( ಜೀರಿಗೆ + ರಾಜಾನ್ನ ] i 
ಜೀರಿಗೆಸಣ್ಣಕ್ಕಿ (ನಾ). ಎ ಜೀರಿಗೆರಾಜಾನ್ನ: (8. [ಜೀರಿಗೆ ಸಣ್ಣಕ್ಕಿ] 
ಜೀರಿಗೆಸಾಲೆ (ನಂ). ಎ ಜೀರಿಗೆರಾಜಾನ್ನ : - ಬಟ್ಟಿ ಇಲ್ಲದವಗೆ ಪಟ್ಟೆ, 
ಊಟಕ್ಕಿಲ್ಲದವಗೆ ಜೀರಿಗೆಸಾಲೆ (ಗಾದೆ). ಜೀರಿಗೆ ಸಾಲ್ಕೆ? 
ಜೀರು, "ಜೀಟು' ನೋ. 
ಜೀರ್ಕು "ಜೀರ್ಕ್‌' ನೋ. 
ಜೀರ್ಕು (ಕ್ರಿ). ಗೀರು; ಪರಚು: ಬಳೆಯೊಡಕ ತಕ್ಕೊಂಡು - ಕೊರಳ 
ಕುಚವನೆಲ್ಲವ ಜೀರಿಕೊಂಡು (ಸಾರಂಗ. ೧): ಕೈ ಗುದ್ದುಗಳಿಂದ 
ನೋಯಿಸಿ, ಉಗುರುಗಳಿಂದ ಜೀರಿ ... ಹೋರುತಲಿದ್ದರು (ಕೃವಾಛೀ. 
[ ಆಗೀರ್ಕ್ಮು) 
ಜೀರ್ಕು (ನಾ). ೧. ನಾದಕ್ಕಾಗಿ ತಂಬೂರಿಯ ತಂತಿಗೆ ಕಟ್ಟವ ದಾರ; 
ಜೀವಾಳ. ೨. [ಸಂಗೀತ] ವಂಂದ್ರಸ್ವರ. 1 «ಪಾರ. ಜೀರ್‌) 


- ಎಂಬ ಸೀರೆಗಳೊಪ್ಪ 


೩-೬೮). 


೧೩೦). 


೩೦೭೧ 


80 


ಜೀರ್ಕೊೋಟವಿ 


ಜೀರುಂಡೆ: "ಜೀಜುಂಡೆ' ನೋ. 

ಜೀರುಂಬೆ "ಜೀದರ೯೦ಬಿ' ನೋ. 

ಜೀರುಗುಣಿಕೆ 'ಜೀರ್ಗುಣಿಕೆ' ನೋ. 

ಜೀರುಗೂಡು (ಕ್ರಿ). ವಂಂದ್ರಸ್ವರದಿಂದ ಕೂಡು ; ನಾದಭರಿತವಾಗು : 
ಬೇಕಾದ ಆಧಾರ ಪಡ್ಡಕ್ಕೆ ತಂತಿಗಳು ಶ್ರುತಿಮಾಡಲ್ಪಟ್ಟ ನಂತರ . . . 
ಒಂದು ಸ್ಥಾನದಲ್ಲಿ ' ಆ ತಂತಿ ಜೀರುಗೂಡಿ ಹೆಚ್ಚು ಧ್ವನಿ ಮಾಡುತ್ತದೆ 


(ಸೇಗೀಣಕ. ೧೧೨), [ಜೀರ್ಮು * ಕೂಡು,] 

ಜೀರುಜಿಂಬೆ (ನಾ). ಎ ಜೀರ್ದುಂಬಿ: “ ಮಧುವ್ರತಃ . . . ಬಂಭರಃ- 
೧೫ ತುಂಬಿಯ ಹೆಸರುಗಳು. ತುಂಬೆಹುಳ, ದುಂಬೆ, ಕಚ್ಚುವ 
ಜೀರುಜಿಂಬೆ, ಭೃಂಗ” (ಸಿದ್ಧಾಂತಿ. ೧೪೨). [ ಜೀರ್ದುಂಬಿ) 


ಜೀರುಬುಗುರಿ (ನಾ). ಜೀರ್‌ -ಎಂದು ಶಬ್ದಮಾಡುತ್ತಾ ತಿರುಗುವ 
ಬುಗುರಿ: ಮೊದಲೇ ಚನ್ನಪಟ್ಟಣದ ಬಣ್ಣದ ಬುಗುರಿಯಂತೆ ತಿರುಗುತ್ತಿದ್ದ 
ಭಾಗೀರಥಮ್ಮನ ಮನಸ್ಸು ಈಗ ಜೀರುಬುಗುರಿಯೇ ಆಯಿತು 
(ತುರಾಯಿ. ೧೮). [ಜೀರ್ಲು ( ಆಜೀಟು) + ಬುಗುರಿ] 


ಜೀರುಮುತ್ತಿಗೆ (ನಾ). ತಪ್ಪಿಸಿಕೊಳ್ಳಲಾಗದಂತೆ ಸಂತ್ರಲೂ ಹಾಕಿದ 


'ಮುತ್ತಿಗೆ : ಕುಮಾರರಾಮನ ಪಕ್ಷದವರು ಜೀರುಮುತ್ತಿಗೆ ಹಾಕಿ. 
ನಾನಾ ಕಡೆಗಳಿಂದ ಮೇಲೇರಿ ಬರಲು ಮಾರಭೂಪಾಲನ ಸೇನೆ ತತ್ತರಿಸಿತು 
(ಕುಮಾಸಾಂ. ೧೦೭). : [Pp ಇದು " ಜೇರಂಮುಂತ್ತಿಗೆ ' ಎಂಬುದರ 
`ಅಪಲಿಖಿತವಿರಬಹುದು 1." 

ಜೀರೆನ್‌ (ಕ್ರಿ). ಜೀರ" ಎಂದು ಶಬ್ದಮಾಡು: ಇರುಳುಂ ಪಗಲುಂ 
ಜೀರೆನುತುಂ ತೆಜಪುಗುಡದೆ ಕಜಿ*ದುವು ಮಳೆಗಳ (ಗಿರಿಕೆ, ೯-೪೯). 

[ಜೀರ್ಕ್‌ + ಎನ್‌) 

ಜೀರೇಳ್‌ "ಜೀಜೀಟ್‌' ನೋ. 

ಜೀರ್ಕೊಳವಿ "ಜೀರ್ಕೊಟಬವಿ' ನೋ. 

ಜೀರ್ಕೊಳವೆ "ಜೀರ್ಕೊಟವಿ' ನೋ. 

ಜೀರ್ಕೊಟವಿ, ಚೀಕೊಳವೆ. ಟಚೀರ್ಕೊಳವಿ, ಚೀರ್ಕೊಳವೆ, 
ಚೀರ್ಕೊಟವೆ: ಚೀರ್ಗೊಳವೆ, ಜೀಕಳಿ, ಜೀಕುಳಿ, ಜೀಕೊಳವಿ, 
ಜೇಕೊಳವೆ, ಜೀರ್ಕೊಳವಿ, ಜೀರ್ಕೊಳವೆ, ಜೀರ್ಕೊಬವೆ. 
ಜೀರ್ಗೊಳವಿ, ಜೀರ್ಗೊಳವೆ (ನಾ). ನೀರು, ಓಕುಳಿ ವಂಂತಾದು 
ವುನ್ನು ಎರಚುವುದಕ್ಕಾಗಿ ಬಳಸುವ ನಳಿಕೆ ಅಥವಾ ಕೊಳವೆ; 
ಹೀಚುಗೊಳವೆ : ಬಚಕಾರಿ : “ ಜಳಯಂತ್ರಮದು ಜೀರ್ಕೊಟವಿ” 
(ಸಂಜೀವ, 3); ನಾನಾ ಪ್ರಕಾರದ ಯಂತ್ರಂಗಳಿಂದಂ ಜೀರ್ಕೊೋಬಿವಿಗಳಿಂದಂ 
'ತಳಿಯುತ್ತಂ ನೀರ್ಗಳಂ ಸೂಸುತ್ತಂ (ವಡ್ಗಾರಾ. ೦೩೭-೩) ; ವಜ್ರಾಯುಧಂ 
ಜೀರ್ಕೊಟವಿಯಿಸಮೃತಸ್ಕಂದಿ ಸಂಧಾನಿಯಪ್ಪಂಬುವನಾಗಳ್‌ ಪೋಗ 
ದೊತ್ತುತ್ತ (ಕಾಂತಿಪು. 6-೩೧); ಬೀರ್ಕೊಟಿವಿಗಳಿಂ ಕುಳಿರ್ವ ಮಳಯಜದ 
ರಸಮಂ ಸಿಂಪಿಸುವೀ ಸಾಲಭಂಜಕೆಗಳ್‌ (ಲೀಲಾವ. ೧೦-೫೫ ವ); 
ಜೀರ್ಕೊಟವಿಗಳಿಂದಮುಚ್ಚಳಿಪ: ನೆತ್ತರ ಕುಂಕುಮವಾರಿಯಂ ದಿಶಾಲಳನೆ 
ಯಕೊತ್ತಿ ಸಿಂಪಿಸುತೆ ಸಿಂಪಿಣಿಯಾಡೆ(ಜಗವಿ. ೧೬-೮6). ಚೇಕೊಳವೆ : ಆ 
ಮಹೋತ್ಸವದಲ್ಲಿ ಕುಂಕುಮದ ಹುವ್ವಿನಿಂದ ವಸಂತವಂ ಮಾಡಿಸಿ 
ಚೇಕೊಳವೆಯಿಂದ ವೋಕುಳಿಯಾಡಿ (ಕೃವಾಅ. ೯೩). ಚೀರ್ಕೊಳವಿ: 
ರನ್ನದಂಡೆಗಳುಮಂ  ಚೀರ್ಕೊಳವಿಗಳುಮನವರ್ಗಿತ್ತು (ಪದ್ಮರಾ. ೮-೪೪). 
ಚೀರ್ಕೊಳವೆ: ಅಳವಡಲುದೃಟೋರ್ವಿಪತಿಯೊತ್ತಿದೊಡೊಯ್ಯೊನೆ 
ಪೊಚ್ಚಪೊನ್ನ ಚೀರ್ಕೊಳವೆಯನುಣ್ಮಿ ಫೊಣ್ನಿ (ಉದ್ಭಲ. ೦೧೮). 
ಚೀರ್ಕೊಟವೆ : ನರಪತಿ ಕೊಂಡ: :ಚೀಕ್ಕೊಟವೆಯಂ 'ಬಿಡದೊಯ್ಯನೆ 
ಕೂರ್ಮೆಯಿಂ ಮನೋಹೆರಿಯರ ಮೇಲೆ ಚಿವ್ಮೊ (ಧರ್ಮಾಮ್ಮ. ೦೪-೧೩). 
ಚೀರ್ಗೊಳವೆ : `ವಿಷದ ಚೀರ್ಗೊಳವೆ ಮಳಲರಾಸಿಯುಕ್ಕಿನ ಮಸೆದಲಗಿನ 


ಜೀರ್ಕೊಟವೆ 


ಸಾಅ ಸಬಳ... ಕಣ್ಣೆಸೆದುವು ತೆನೆಯ ಸಂದಿನಲಿ (ಕಂನವಿ. ೬೨೨೨). 
ಜೀಕಳಿ: ತರುಣ ಪ್ರಮದಾಜನರು ಚಾಮಾಕರದ ಜೀಕಳಿಗಳಲಿ 
ವರಕೇಸರದ ದ್ರವವನು ತುಂಬಿ (ರಘುವಂ. ೧೯೪) : ರಸದೋಕುಳಿ! ಹೊಡೆ 
ಜೀಕಳಿ! (ಸ್ರೌಂಶಧ್ರ. ೦೦-೦೦) ; ಜೀಕಳಿಯೊಳಗೆ ನೀರು ತುಂಬಿ... 
ಬೆಣೆಯನ್ನು ಬೇಕಾದಷ್ಟು ಸಾಮರ್ಥ್ಯದಿಂದ ಒತ್ತಿದರು (ಮುಂಬಯಿ. 8-೫೮). 
ಜೀಕುಳಿ: ಶರದಲಿ ಚುಚ್ಚಿದನು ಜೀಕುಳಿಯ [ಪಾಕಾ. ಬೆವ್ಮೂಡಿಯು 
ಜಗುಳೆಯನು, ಜೀರ್ಕೊಳವೆ] ಬಿಟ್ಟನು ನೆತ್ತರನು ನೆಲಕೆ (ಕುವ್ಕಾಕ. ೩-೩೦); 
ರಾಜರಾಣಿಯರ ಮೇಲೆ ಕೂಡ ಕೆಂಪು, ಕೇಸರಿ ಬಣ್ಣಗಳನ್ನು ಜೀಕುಳಿಗಳಿಂದ 
ಎರಚುವರು (ಕರ್ಣಾಆ. ೮6). ಬೇಕೊಳವಿ : ಶಾಕಿನಿಯರೋಕುಳಿಯ 
ಧಾರೆಯ ಜೀಕೊಳವಿ [ಸಾಕಾ. ಚೀಕೊಳುವೆ, ಜೀಕೊಳವೆ]ಯೋ 
(ಕುವ್ಕಾದ್ರೋ. ೬-೪೪). ಜೀಕೊಳವೆ: ವೆೇಲಿನ "ಕಂವ್ಯಾದ್ರೋ.' 
ಪ್ರಯೋಗದ ಪಾಠಾಂತರವನ್ನು ನೋಡಿ. ಜೀರ್ಕೊಳವಿ : ಭಸಿತದ 
ಧಾರೆ ಪೊಣವಡೆ ಜೀರ್ಕೊಳವಿ[ಪಾಕಾಂ. ವೆ]ಯಲ್ಲಿ ಚಿಮ್ಮಿದಂತಾಯ್ತು 
(ಬಸಪು. ೪೪-೦೫) ; ಹೆಗಲ ಪಕ್ಕಲೆಗಳಲಿ ಕವಿದುದು ಎಗಡ ಪೂತನಿವೃಂದ 
ಜೀರ್ಕೊಳವಿಗಳ ಕೈಲಣಟಳದೊಳ್ಳೆದಿತು ಶಾಕಿನೀ ನಿಕರ (ಕುವ್ಕಾಛೀ. ೫-೩೦). 
ಜೀರ್ಕೊಳವೆ: ಕಾಸಾರದಂಬುಗಳನೆಸೆವ ಜೀರ್ಕೊಳವೆ [ಸಾಕಾ. ವಿ]ಗಳ 
. * ಅಳವಡಿಸಿ (ಕೈಮಿಛಾ. ೩೦-೭೮). ಬೇರ್ಕೊಟವೆ: “ ಜೀರ್ಕೊಟವೆ 
ಜೀವನಯಂತ್ರದ ನಾಮಧೇಯದೆೊಳ್‌” (ಕರ್ಣಾನಿ. 68); ಬರೆ ತೆಗೆದೊತ್ತೆ 
ಜೀರ್ಕೊಟಿವೆಯಿಂ ಪ್ರಿಯನೊತ್ತಿದ ವಾರಿಧಾರೆ (ಲೀರಾವ. ೮೩-೦೪೬) ; 
ಪರಿದೊಳಪೊಯ್ದು ಜೀರ್ಕೊಟವೆಯಿಂ.. ತೆಗೆದೆತ್ತಿದ ಕೆಯ್ಕೊಳೊರ್ವ 
ರೊರ್ವರನಿರದೊತ್ತೆ (ಅನುಪು. ೭-೨6) ; ಜೊತ್ತಿನೊಳೊತ್ತಿ ಜೀರ್ಕೊ 
ಟವೆಯಂ ಪಿಡಿದು (ದಕಕು. ೧೦-೭೮, ಜೀರ್ಗೊಳವಿ: ಪೊನ್ನ 
ಜೀರ್ಗೊಳವಿಗಳ ಮಂಖದಿಂದೆ , . . ಸೂಸಿದರ್‌ (ಶೀಷರಾ. 3೪-೪೫). 
ಜೀರ್ಗೊಳವೆ: ಮಾಣಿಕ್ಕದಂಡೆಯ ಪೊನ್ನ ಜೀರ್ಗೊಳವೆಯನೇಣಾಕ್ಷಿಯರು 
ಪಿಡಿದೊಲವಿಂ (ಶಾಂತೀಶ. ೭-೦೦೦). [ಜೀರ + ಕೊಟವಿ] 
ಜೀರ್ಕೊಟವೆ "ಜೀರ್ಕೊಟವಿ' ನೋ. 
ಜೀರ್ಕೊವಿ (ನಾ). - ಜೀರ್ಕೊಟವಿ : ಕಾರಿದತ್ತೆರ್ದೆಗೆ ಚುರ್ಚಿದ ಸರಳ್‌ 
ನೆತ್ತರಂ ಜೀರ್ಕೋವಿಯಂತೆ ವೋಲ್‌" (ಶ್ರೀರಾಮಾ. ೦-೦೦). 
[ಜೀರ್ಕ್‌ + ಕೋವಿ] 
ಜೀರ್ಗರೆ (ಕ್ರಿ). ಜೀರ್‌ ಎಂದಂ ಶಬ್ದಮಾಡಂ ; ಚೀತ್ಕರಿಸು : ಅರರೀ 
ಪ್ರಟಮೆರಡುಂ ಜೀರ್ಗರೆದುಮರಲ್ಹಂದಮೆಂತುಟಾಯ್ತು (ಅದಿಪು.೦೩-೩೭); 
ಪೊಂಗಣರಿಗೆ ಜಯಾಂಗನೆ ಪಲ್ಮೊಅಕದಪಳಿನೆ ಪರಿದುವು ಜೀರ್ಗರೆವುತ್ತುಂ 
ಚತುರಶೀತಿ ಲಕ್ಷ ರಥಂಗಳ್‌ (ಕಾಂತಿಪು. ೦೦-೮೯) ; ಜೀರ್ಗರೆಯೆ ತೆಗೆದು 
ಬಿಲ್ಲಂ ಭೋರ್ಗರೆದು ವರೂಥಿಯೂಥವಿುಸಲ್‌ (ಜಗವಿ. ೬-೬೩). 
[ಜೀರ + ಕರೆ] 
ಜೀರ್ಗುಣಿಕೆ, ಜೀರಂಗಂಣಿಕೆ (ನಾ). ಎಳೆದೆಳೆದಂತೆ ವಂತ್ತೂ ಬಿಗಿದು 
ಕೊಳ್ಳುವ ಒಂದು ವಿಧವಾದ ಗಂಟು : ತನ್ನ ರೂಪೇ ತನಗೆ ಕೊರಳ 
ಜೀರ್ಗುಣಿಕೆಯಾಗಬಹುದೆಂಬ ವಾಸನೆ ಅವನಿಗೆ ಮನದಟ್ಟಾಗುತ್ತದೆ 
(ನಂಜುಂಡ. 8೯). ಬೇರುಗುಣಿಕೆ: ಆ ಕ್ರೂರ ಅವರನ್ನು ಕತ್ತಿಗೆ ಜೀರುಗುಣಿಕೆ 
ಹಾಕಿ ಎಳೆದುಕೊಂಡು ಹೊರಟುಹೋಗಿದ್ದ (ಸುಏವಿ. ೭). 
[ ಜೀರ್‌ + ಕುಣಿಕ್ಕೆ (-ಕುಳಿಕ್ಕೆ) 7 
*'ರ್ಗೊಳವಿ 'ಜೀರ್ಕೊಲವಿ' ನೋ. 
“ಜೀರ್ಕೊಟವಿ' ನೋ. 
ಜೀರ್ಣ (1). ೧. ವಂಪ್ಪಾದ ; ಹಳತಾದ ; ಪುರಾತನ: “ ಜೀರ್ಣಂ, 
'ಜರೆತ್‌, ಪುರಾಣಂ, ಪ್ರತ್ನಂ, ಪ್ರತನಂ, ಪುರಾತನಂ - ಈ ೬ ಪ(ಹೆ)ಬದು” 
(ಹಲಾಯು. ೦೦೮-೨೬) ; ಜೀರ್ಣವಸನವು ಸರಿಯಲಿ (ಕಲ್ಲೋಲ. ೧೦-೧೨). 


೩೦೭೨ 


ಜೀರ್ಣಿಸು 


೨. ಕಂಗ್ಲಿದ; ಕಂಸಿದ: ಜೀರ್ಣವಾದ, ಸೀರ್ಣವಾದ ದೇಹವನ್ನು 
ದೇಹಸ್ಮನಾದ ಆತ್ಮನು ತ್ಯಜಿಸಿ ನವದೇಹಧಾರಿಯಾಗಿ -ಹುಟ್ಟುತ್ತಾನೆ 
(ಭಾರದ. ೧೧೪). ೩. ಜರ್ಜರಿತವಾದ; ಶಿಥಿಲವಾದ: ಜಿರಿಜಿರಿಯಾದ; 
ಹಾಳಾದ : ಪರೇತವನಭೂಮಿಯೊಳ್‌ ಜೀರ್ಣ ಶೀರ್ಣ ಚೀರಂಗಳಿಂದಂ 
“ಪುದಿದಿರಿಸಿ (ಅದಿಪು. ೩-೩೪ ಪ). ೪. ಕೊಳೆತ; ಬಾಡಿದ; ಕ್ಷಯಿಸಿದ. 
೫. ಅರಗಿದ; ಪಚನಗೊಂಡ. (ನಾ). ೬. ಮಯದಿತನ ; ವಂಪ್ಪ ; 
ಇಳಿಪ್ರಾಯ; ಇಳಿವಯಂಸ್ಸು. ೭. ವಂದಂಕ; ವೃದ್ಧನಾದವನಂ : 
ವೃದ್ಧಂ ಸ್ಮವಿರಂ... ಜೀರ್ಣಂ ಜರಾರ್ದಿತಂ ದಶವಿಸಿಸ್ಕ್ರಂ” (ವಸ್ತುಕೋ. 
8೬-೨೭). ಲೆ. ಕರಗಿ ಹೋಗುವಿಕೆ; ಇಲ್ಲವಾಗುವಿಕೆ ; ನಾಶ: ಇದ್ದ 
ನೆಲನೊಳಕೊಳ್ಳದೇ ಜೀರ್ಣವಾಗೆನೇ (ತಿರುರ. ದೇ. 3೦-೪). ೯. ಪಚನ 
ವಾಗಂವಿಕೆ. [ಸಂ.] ! 

ಜೀರ್ಣಕಾರಿ (ನಾ). ಪಚನಗೊಳಿಸಲಂ ಸಹಾಯಕಾರಿಯಾಡುದಂ : 
ಅಟ್ಟ ಆಹಾರ ರುಚಿಕರವಾಗಿರುವುದು ಮಾತ್ರವಲ್ಲದೆ ಜೀರ್ಣಕಾರಿಯೂ 
ಆಗಿದೆ (ಅಡುಸಇ. ೮೮). [ ಸಂ. ಜೀರ್ಣಕಾರಿನ" ] 

ಜೀರ್ಣಕೋಶ (ನಾ). ತಿಂದ ಆಹಾರವು ಪಚನಗೊಳ್ಳುವಂತೆ ಮಾಡಂವ 
ದೇಹಭಾಗ : ಸಿಕ್ಕಹಾಗೆ ತಿನ್ನಬಾರದು : ತಿಂದರೆ ನಿಶ್ಚಯವಾಗಿ ಜೀರ್ಣ 
ಕೋಶದ ಪಾಚಕಶಕ್ತಿಯು ಕಡಿಮೆಯಾಗುವುದು (ಮುಂಬಯಿ. ೪-೨೫). 

[ಜೀರ್ಣ * ಕೋಶ) 

ಜೀರ್ಣಚ್ಛದ (ನಾ): ಹಳೆಯದಾದ ಎಲೆ; ಹಣ್ಣೆಲೆ : ಜೀರ್ಣಚ್ಛದಂಗರ೯ 
ಮೇಳಂಗೊಂಡೊಪ್ಪೆ ಶಾಖಾಗ್ರದೊಳ" (ರಾಜಶೇ. ೯. ೨೪). [ಜೀರ್ಣ ಛದ] 

ಜೀರ್ಣಜ್ವರ (ನಾ). ಬಹಳ ಕಾಲದಿಂದ ಇರುವ ಜ್ವರ; ಹಳೆಯಂ ಜ್ವರ: 
ಎಲಚಿಸೊಪ್ಪಿನ ಕಷಾಯವಂ ಮಾಡಿ ಸೇವಿಸೆ 'ಜೀರ್ಣಜ್ವರಂ ಪರಿಹಾರ 
ಮಕ್ಕುಂ (ಸಕವೈ. ೧೦೪). [ಜೀರ್ಣ + ಜ್ವರ] 

ಜೀರ್ಣತನ (ನಾ). ೧. ವಂದಿಯಾಗಿರುವಿಕೆ; ವಂಪ್ಪು : (8. ೨. 
ಕ್ಷೀಣತೆ: ಶಿಥಿಲತೆ: “ಜ್ಯಾನಿ- ಜೀರ್ಣತನ” (ಗೆಂಗಾಮ. ೦೪೩). 

[ಜೀರ್ಣ + - ತನ] 

ಜೀರ್ಣರಸ (ನಾ). ಆಹಾರವನ್ನು ಅರಗಿಸುವ ರಸ; ಪಾಚಕ ರಸ: 
ನೀರು ದ್ರಾವಕ, ಆಮ್ಲ, ಕ್ಷಾರ, ಪ್ರಾಣಿಗಳ ಜೀರ್ಣರಸ ಇತ್ಯಾದಿಗಳಿಗೆ 
ನಾಟುವುದಿಲ್ಲ (ಕಟಕಿ. ೫. [ಜೀರ್ಣ + ರಸ] 

ಜೀರ್ಣಾಂಗ (ನಾ). ಆಹಾರವು ಅರಗಲಂ ನೆರವಾಗುವ ಅಂಗ ; 
ಪಚನಾಂಗ : ಬಾಯಿ, ಜಠರ, ಕರುಳು ಮೊದಲಾದ ಜೀರ್ಣಾಂಗಗಳು 
ಪ್ರಾಣಿಗಳಲ್ಲಿರುತ್ತವೆ (ಪ್ರಾಣಿಶಾ. ೬) ; ಪದೇಪದೇ ಮಕ್ಕಳು ವಾಂತಿ 
ಮಾಡುತ್ತಿದ್ದರೆ ಅವುಗಳ ಜೀರ್ಣಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ 
ವೆಂದು ವ್ಯಕ್ತವಾಗುತ್ತದೆ (ಗೃ ಹವಿ, ೧೪೪). [ಜೀರ್ಣ + ಅಂಗ್ಯ 

ಜೀರ್ಣಾವಸ್ಥೆ (ನಾ). ಹಳೆಯದಾದ ಸ್ಥಿತಿ; ಶಿಥಿಲತ್ವ : ಹಾಳುಸುರಿ 
ಯುತ್ತಿದ್ದ ಮನೆಯ ಜೀರ್ಣಾವಸ್ಥೆ, ಮೊಟ್ಟಮೊದಲು ಅವನ ಕಣ್ಣಿಗೆ ಬಿತ್ತು 
(ಪುನರು. ೨೭೨). [ ಜೀರ್ಣ * ಅವಸ್ಥೆ ] 

ಜೀರ್ಣಿ (ನಾ). ೧. ವಂದಿತನ ; ವಂಪ್ಪು. ೨. ಇಳಿದಂ ಹೋಗಂವಿಕೆ ; 
ಜರ್ಜರಿತವಾಗುವಿಕೆ ; ಶಿಥಿಲಗೊಳ್ಳುವಿಕೆ; ನಾಶ; ಕ್ಷಯಂ. ೩. 
ಜೀರ್ಣವಾಗಂವಿಕೆ ; ಪಚನವಾಗಂವಿಕೆ ; ಅರಗಂವಿಕೆ. (ಸಂ. 

ಜೀರ್ಣಿಸು (ಕ್ರಿ). ೧. ಕೊಳೆ; ಹಾಳಾಗಂ: "ಕೊಟ್‌ತುದುವಎಜೀರ್ಣಿಸಿದುದು; 
ಮಲಮೇಟಾದುದು ; ಮನಮಿಕ್ಕಿ ದುದು” (ಕಮದ. ಪರಿ. 0). ೨. ಅರಗಂ; 
ಪಚನವಾಗಂ. ೩. ಅರಗಿಸಂ; ಪಚನಗೊಳಿಸಂ: ಅನಲಯೋಗದೊಳನ್ನ 
ವನು ಜೀರ್ಣಿಸುತ ಮೇಲಲ್ಲಿಂದ ತನುವಂ ದಿನದಿ ಚೇಷ್ಟಿಸಿ ಧರಿಸಿಹುದೆ 
ಕೇಳ್‌ ಪ್ರಾಣಧರ್ಮವದು (ಗಗತಾ. ೯-೬೫); ದೇಹವು ಅಹಾರವನ್ನೆಲ್ಲ 
ಜೀರ್ಣಿಸುವುದಿಲ್ಲ (ಗೃಹವಿ. 6). 


ಜೀರ್ಣೀಕರಿಸು 


ಜೀರ್ಣಿಸಿಕೊಳ್ಳುಎ೧. ಅರಗಿಸಿಕೆೊಳ್ಳೂ: ಕರಿದ ಆಹಾರ ರುಚಿಯಾಗಿರು 
ತ್ತದೆ. ಆದರೆ ಅದನ್ನು ಜೀರ್ಣಿಸಿಕೊಳ್ಳುವುದು ಸುಲಭವಲ್ಲ (ಅಡುಸೌ. ೮೯): 
ಕೆಲವು ಕೀಟಗಳು, ಸಸ್ತನಿಗಳು ಜೀರ್ಣಿಸಿಕೊಳ್ಳದಂತಹೆ ಮರದ ಪುಡಿ, 
ಉಣ್ಣೆ, ರೇಶ್ಮೆ, ಗರಿಗಳನ್ನು ತಿಂದು ಬೆಳೆಯುತ್ತವೆ (ಕೀಟಲೆ. ೨೫). ೨. 
ಪೂರ್ಣವಾಗಿ ಅರ್ಥಮಾಡಿಕೊಳ್ಳು ; ಚೆನ್ನಾಗಿ ತಿಳಿದಂಕೊಳ್ಳು: 
ವಲ್ಲಭಾಚಾರ್ಯ . . . ಸಮಕಾಲೀನ ವೇದಾಂತವಿದೈೆಯನ್ನೆಲ್ಲಾ ಜೀರ್ಣಿಸಿ 
ಕೊಂಡನು (ಥಾರದ. ೨೮6); ಅಭಿನಯದ ಮೂಲದ ಬುಡವನ್ನೇ ಜೀರ್ಣಿಸಿ 
ಕೊಂಡಿರುವ ರಾಯರಂತಹ ಮಹಾವ್ಯಕ್ತಿ (ರಾಯಕ. ೬೩). 
[ ಜೀರ್ಣ .. - ಇಸ್ಕ್ಯು) 

ಜೀರ್ಣೀಕರಿಸು (ಕ್ರಿ). ಆರಗಂವಂತೆ ಮಾಡಂ; ಪಚನಗೊಳಿಸಂ; ಆತ್ಮನು 
ಅನುಭವಿಸಿದಂಥ ಅನ್ನ ಪಾನಾದಿಗಳನ್ನು ಜೀರ್ಣೀಕರಿಸಿ ಒಡಲ ತಾಪಿಸು 
ವಂತಹ ದೀಪನತಾಪವೇ ಉದರಾಗ್ಲಿಯು (ವಣಶಾ. 11, ೧೦೦). 

[ ಜೀರ್ಣೀಕರಣ್ಯ + - ಇಸ್ಮು] 

ಜೀರ್ಣೋದ್ಧಾರ (ನಾ). ಹಳತಾಗಿ ` ಶಿಥಿಲವಾದಂದನ್ನು ಊರ್ಜಿತ 
ಗೊಳಿಸಂವುದಂ ; ಹಳೆಯದನ್ನು ಸರಿಪಡಿಸಂವುದಂ; ದಂರಸ್ತಾೂಗೊಳಿ 
ಸಂವುದಂ: ಹನ್ನೆರಡು ಮತ್ತರು ಕೆಯ್ಯ ಜೀರ್ಣ್ಮೂದ್ಧಾರಕ್ಕಂ ಪಡಿಸಲಿಕೆಗೆ 
x x x ಸಲಿಸುತ್ತಮಿರ್ಪ್ಪರು (ಸೌಇಇ. ಸಸ, 83-೪೦; 1045) ; ಪಲವುಂ 
ಜೀರ್ಣ್ನೋದ್ಧಾರಮನೊಲವಿಂ ಮಾಡಿಸಿದ ಬಿಟ್ಟಿದೇವಂ ಕೃತಾರ್ಥಂ 
(ಮೈ ಆರಿ. ೦೯೩೭, ೨6-96; 1148) ; ಆ ಪುರಾತನ ದೇವಸ್ಥಾನದ ಜೀರ್ಣೋ 
ದ್ಧಾರವಾಗುತ್ತಿದೆ (ರೂಢಿ). [ಜೀರ್ಣ -- ಉದ್ಧಾರ) 

ಜೀರ್ದನಿ (ನಾ). ಜೀರ್‌ ಎಂಬ ಧ್ವನಿ; ಕೀಚು ಸ್ವರ: ಆ ಜೀರ್ದನಿಯಲ್ಲಿ 
ಏನೊ ಒಂದು ದುಶ್ಶಕುನದ ಕರೆಕರೆ ಅಡಗಿದ್ದು (ಮಲಠಿಮ. ೪೩೫). 

[ಜೀರ] + ದನಿ] 

ಜೀರ್ದುಂಬಿ, ಜಿರಂದಂಂಬಿ, ಜೀರುಂಬೆ (ನಾ). ಜೀರ್‌ಎಂದಂ 
ಶಬ್ದ ಮಾಡಂವ ಒಂದಂ ಬಗೆಯಂ ದಂಂಬಿ: ಜೀರ್ದುಂಬಿಗಳ್‌ 
ಚೀರಿಡಲ್‌ ತೊಡಗಿದುವು (ಶ್ರೀರಾಮಾ. ೦೨೯-೧೦೩). ಜಿರುದುಂಬಿ: ನಡು 
ನಡುವೆ ಚಿಟ್ಟೆ, ಜಿರುದುಂಬಿ . . . ರೆಕ್ಕೆ ಬಡಿದು ಹಿಡಿದಾಟವಾಡುತ್ತಿರು 
ವುವು (ಜಾಲಪ್ರ. 11, ೦೦೬೩. ಜೀರುಂಬೆ: ದೂರದ ಪೊದರುಗಳಿಂದ 
ಜೀರುಂಬೆಗಳು ಜೀರೆನುತ್ತ ಮಲೆನಾಡಿನ ಕಾರ್ಗಾಲದ ವೈಭವವನ್ನು ಹಾಡಿ 
ಹೊಗಳಿ ಹಾಡುತ್ತಿದ್ದವು (ತುಂಬಿಕೊ. ೪೯). [ಜೀರ + ತುಂಬಿ] 

ಜೀಲಿ (ನಾ). ಮೋಸ ; ವಂಚನೆ: ನಿಮ್ಮಲ್ಲಿದ್ದರೆ ಎಲ್ಲಿ ಹೋಗ್ತದೆ. ನೀವು 
ಜೀಲಿಮಾಡುವವರಲ್ಲವೆಂದು ನಮಗೆ ಗೊತ್ತಿಲ್ಲವೆ? (ಮಗಮಾಂ. ೭೧). [?] 

ಜೀಲಿಗ (ನಾ). ಒಂದಂ ಬಗೆಯಂ ಪಕ್ಷಿ: ಬೆಳವ ಪಾರಿವಗೊಳಲು ಜೀಲಿಗ 
ಗವುಜು ಗನ್ನಡಿಗಾ (ಅನಂರಾ. ೩-೩-೦೭). [7] 

ಜೀಲೈತ "ಚೀಲೈತ' ನೋ. 

ಜೀವ (ಗಂ). ೧. ಪ್ರಾಣವುಳ್ಳ ; ಬದಂಕಿರಂವ. (ನಾ). ೨. ಪ್ರಾಣ 


೩೦೭೩ 


೩0 


20 


85 


ವುಳ್ಳುದಂ; ಪ್ರಾಣಿ; ಜಂತಂ. ೩. ಎಲ್ಲ ಪ್ರಾಣಿಗಳಲ್ಲೂ ಇರಂವ. 


ಚಿದ್ವಸ್ತಿ ; ಜೀವಾತ್ಮ: “ಆಸ್ರವಃ, ಜೀವಿತಂ, ಪ್ರಾಣಾಃ, ಜೀವಃ, 
ಜೀವಾ - ಈ ೫ ಪ್ರಾಣದ ಪೆಸರ್‌” (ಹಲಾಯು. ೨೨-೧೩೪): ಜೀವಾಜೀವ 
ಪುಣ್ಯಪಾಪಾಸ್ರವ ಸಂವರೆ ನಿರ್ಜರ ಬಂಧಮೋಕ್ಷಮೆಂದಿಂತು ನವಪದಾರ್ಥಂ 
ಗಳುಂ (ವಡ್ಮಾರಾ. ೬-೦೮); ಕಾಯ ತಾನುಂಬಡೆ ಕಾಯ ಮಣ್ಣು ಜೀವ 
ತಾನುಂಬಡೆ ಜೀವ ಬಯಲು (ಬಸವ. 6೬೨); ಜೀವನಾರೆಂದೆನಲು ಹಮ್ಮಿನ 
ಭಾವವುಳ್ಳ ವನು (ಅಮೃತ. ೩-3೧) ; ನಿನ್ನ ಶರೀರಮೆನಿಸಿರ್ಪ ತತ್ವಂಗಳ್‌ 
ಜೀವನೆಂದುಂ ಪ್ರಕೃತಿಯೆಂದು ಎರಡಾಗಿರ್ಕುಂ (ಕಳಬಿ. ೦೨); ಜೀವ 
ನೆಂದರೆ ಜ್ಞಾನದರ್ಶನಸ್ವರೂಪಿಯಾದ ಚೈತನ್ಯವಸ್ತು. ಜೀವನು ನಿತ್ಯ 
(ಹೀದಸಾ. ೮5೩). ೪. ಜೀವನ; ಬದಂಕಂ; ಬಾಳು: ಜೀಯ ಜೀವವ 


40 


45 


ಜೀವಂಜೀವಕ 


ಹೊರೆಯಲಟ್‌ಯೆವು ವೈರಿ ದಶಕಂಧರನುಪದ್ರದಲಿ (ತೊರರಾ. ೦-೮-೬೦). 
ಜಿ. ದೇವತೆಗಳ ಗುರು; ಬೃಹಸ್ಪತಿ : “ ಆಂಗಿರಸನಮರಗುರು ವಾಕ್ಚತಿ 
ಗುರು ಬೃಹಸ್ಪತಿ ಧಿಷಣನೆನಲು ಜೀವಂ” (ಮಂಗರಾ. ೧೦-೩೬); ಬಹುವಕ್ರಂ 
ಪದ್ಮಗರ್ಬಂ ದನುಜಗುರು ಗುರುದ್ವೇಷಿ ಜೀವಂ ಸುರಾಧೀಶ ಹಿತಾತ್ಮಂ 
ಸುಪ್ರವೃದ್ಧೋದ್ಧ ವನೆನಿಪವನುಂ ತಾನಕಾರ್ಯ್ಯ ಪ್ರಯುಕ್ತಂ . . . ಎನೆ 
ನೆಗಳ್ನಂ (ಎಕ. ೪111, ಸೊರಬ. ೧೪೦-೫೬: 1198). ೬. ಸೊಲ್ಲಂ; 
ಮಾತಂ; ನಂಡಿ. ೭. ನೀರು; ಉದಕ. ೮. ಕಂದುರೆ; ತಂರಗ. 
೯. ಹೆದೆ; ಬಿಲ್ಲಿನ ದಾರ. ೧೦. ಜೀವನೋಪಾಯಂ,-ವೃತ್ತಿ ; 
ಜೀವಿಕೆ : ವಾಗೃಹಸ್ತತಿ ಮೌರ್ವಂಭಸ ವಾಜಿ.ಜಂತುನಿಕರಂಗಳ್ಲಿಂತು 
ಜೀವಾಹ್ಹಯಂ ” (ನಾನಾರ. ೭೪); “ ಬಿಲ್ಲ ನಾರಿಯೊಳು ಸುರಗುರುವಿ 
ನೊಳು ತುರಗದೊಳಗೆಲ್ಲ ಜೀವವೆನಿಕ್ಕು ” (ಮಂಗರಾ. ೧೫೦-೩4). ೧೧. 
[ಜ್ಯೋತಿ] ಗ್ರಹಗಳಲ್ಲೊಂದಂ; ಗುರುಗ್ರಹ ; ಜೀವಂ ಬಲವಂತನಾಗೆ 
ತದ್ಭಾಲನಕ್ಕಟೆಂತುಂ' ಬಾಟಂ (ಕಾತತಿ. ೬-೪೬); ಇನನಿರ್ದ ರಾಶಿಗಂತೇಟನೆ ` 
ಯೆಡೆಯೊಳ್‌ ಜೀವನಿರ್ದು (ಅಟ್ಕಮ. ೮-೧೦೪). ೧೨. (ಆಲಂ). ಬಹಳ 
ಆಸೆ,-ಇಷ್ಟ ; ಅವನಿಗೆ ಕಿರಿಯ ಮಗನೆಂದರೆ ಜೀವ (ರೂಢಿ). 
ಜೀವಕ್ಕೆ ಜೀರಿಗೆಯರೆ-ಹಿಂಸೆಪಡಿಸಂ: ಬಂದು ಶಂಬರನ. 
ಜೀವಕ್ಕೆ ಜೀರಿಗೆಯರೆಯಬಂದನೆಂಬಂತೆಯಾಸ್ತಾನಮಂ ವೊಗಲು ಮಂದ 
ದಿಂದ ಖಳರಾಯನೆದ್ದೇಳ್ತಂದು ವಂದಿಸುತ (ನವಮೋ. ೧೦-೧೪). 
ಜೀವದ ಸುತ್ತು ಬರು-ಪ್ರಾಣ ಹೋಗಂವಷ್ಟು ತೊಂದರೆ 
ಯೆನಿಸು; ಬಹಳ ಪೀಡೆಯೆಂನಿಸಂ: ದಿನದ ಕೆಲಸ ಬಿಟ್ಟು 
ಆಡುವುದೆಂದರೆ ಅವನ ಜೀವದ ಸುತ್ತು ಬರುತ್ತಿತ್ತು (ನಿರಾಥ. 60). 
ಜೀವದೊರಿಸೆ, ಜೀವದರಿಸೆಇಜೀವಸಹಿತವಾಗಿ; ಜೀವ ಬೆರಸಿ: ನಾನು 
ಜೀವದೊರಿಸೆ ಇದ್ದು ಏನು ಫಲ? (ವ್ಯಾಸಜಿ. ೧೦೩) ; ನನ್ನೂ ನನ್ನೆಂಡರನೂ 
ಜೀವದೊರಿಸೆ ಈರಿ ಬಿಡುತಾರೆ (ಮಾಂಗಲ್ಯ. ೬೮) ; ನೆಲೆ ಬಲ್ಲ ಕಳ್ಳರು ಜೀವ 
ದರಿಸೆ ಬಿಡರು (ಮೋಕ್ಷದೀ. ೩೩). ಜೀವಭಯ - ಪ್ರಾಣ ಹೋದೀತೆಂಬ 
ಹೆದರಿಕೆ: ದುಷ್ಟಪ್ರಾಣಿಗಳಿಗೂ ಜೀವ ಭಯವಿರುತ್ತದೆ (ಕೂ9). ಜೀವಹಿಡಿ, 
ಜೀವವಹಿಡಿ - ದಿ. ಉಸಿರಂ ಹಿಡಿದಿರಂ ;. ಬದಂಕಿರಂ : ($). ವಿ. ತಾಳ್ಮೆ 
ಯಿಂದಿರಂ ; ಸಹನೆಯಿಂದಿರಂ : ಕೇಳಿದ್ದನ್ನ ಕೊಡೋವರೆಗೂ ಸ್ವಲ್ಪ 
ಜೀವಹಿಡಿ (ರೂಡಿ): ಇನ್ನೂ ಮೇಲಣ ಕಾಳಗದ ವತಾತುಗಳನಕೆಟಾ ಕೇಳಿ 
ಜೀವವ ಹಿಡಿಯಲಾವೈ ತಂದೆ ಧೃತೆರಾಷ್ಟ್ರ (ಕುವ್ಶಾಕ.೨೭-೦). ಜೀವೋಪಳು- 
ನಲ್ಲೆ; ಪ್ರಿಯೆಂ: ತನ್ನ ಜೀವೋಪಳ ನೋಡುವುತ್ತವದಿಂ (ಆಂ೪ಜ. ೦೦-೨೭೨). 
[ ಸಂ.) 
ಜೀವಂಗಿಡಿಸು (ಕ್ರಿ). ಶಕ್ತಿಗಂಂದಿಸಂ ; ಚೈತನ್ಯಗುಂದಿಸಂ : ಇಂದಗಿಯಂ 
ಪಂದೆಯಂ ಕಾಡುವಂತೆ- ಕಾಡಿ ರಾಮನಂ ಧೂಮಂ ಸುತ್ತಿದಂತೆ: 
ಜೀವಂಗಿಡಿಸಿ (ಧರ್ಮಾಮೈ. ೭-೯೫). [ ಜೀವ + ಕಿಡಿಸು (ಕೆಡಿಸು) ] 
ಜೀವಂಜೀವ (ನಾ). ೧. ಒಂದಂ ಬಗೆಯ ಪಕ್ಷಿ; ಹೊರಸು : “ಜೀವಂ 
ಜೀವಃ... ಕಪೋತಃ - ಈ ೬ ಹೊಟಿಸು” (ಹಲಾಯು. 95-000) ; 
ಚಕೋರಪಕ್ಷಿ ನಕ್ಷತ್ರ ಸಂಕುಲಲಾಜೋತ್ಕರಮಂ ಕರಂ ತಳಿದು ಜೀವಂಜೀವ 
ಸಂರಾವ ಮಂಗಲಗಾನಂ ಬೆರಸೆತ್ತುವಾರತಿಯ ಚೆಂಬೊಂದಟ್ಟೆಯೋ 
ಚಂದ್ರನೋ (ಜಿಕವಿ. ೬-೧೮). ೨. ಚಕೋರ. [ಸಂ.] 
ಜೀವಂಜೀವಕ (ನಾ). ೧. ಎ ಜೀವಂಜೀವ ೧ : ಮಂಡೂಕ ಜೀವಂಜೀವಕ 
ಚಕೋರಾದಿ ಜಲಚರವಿಹಂಗ ಸಮೂಹೆಂಗಳಂ (ವಡ್ಮಾರಾ. ೦೩೭-೦) ; 
ರಾಜಕುಮಾರರಾರೋಗಿಸುವಮೃತಾಹಾರ ಪರೀಕ್ಷಾಯೋಗ್ಯಂಗಳೆನಿಪ್ಪ 
ಜೀವಂಜೀವಕ ಸಮೂಹೆಮಂ (ಪಂಶತಂ. 338-೨೮). ೨. ಎ ಜೀವಂಜೀವ 
ಪಿ: ಕಂದಳಿಕೆಯಂ ಜೀವಂಜೀವಕ ಮಿಥುನಂಗಳಂ ಕ್ರೀಡಾಪರ್ವತ 
ಮನೇಣ್‌ಸಲೂಂ (ಕಾದಂಪೂ. ೧೦೦೬). [ಸಂ.] 


ಜೀವಂತ, 


ಜೀವಂತ, (ಗು). ೧. ಬದುಕಿರುವ ; ಜೀವಿಸಿರುವ. "ಜೀವಂತಸಾಕ್ಷಿ' 
ಪರಾ. (ನಾ). ೨. ಬದಂಕಿರುವುದು ; ಜೀವಸಹಿತವಾಗಿರಂವುದಂ : 
ಈ ಚಿಕ್ರ ಜೀವಂತವಿದೆ (ಉಲೂರ. ೦, ಮುನ್ನುಡಿ): ತಮಿಳು, ಮಲೆಯಾಳದ 
-ಈ ಆಿ-ಟ ಎಂಬ ಎರಡು ಧ್ವನಿಗಳೂ ಇಂದಿಗೂ ಜೀವಂತವಾಗಿ ಇವೆ 
(ದ್ರಾವಿವಿ. ೩೫೨). ೩.- ಬದಂಕಿರಂವವನಂ: ನಿಂಬಿಯ ಪುತ್ರನಂ ಜೀವಂತ 
ನಾಗಲು ನೋಡಿ ಕೈಲಾಸಕ್ಕೆ ಕಳುಹಿದನು (ಬಸಪು. ೨೩.೮6೮). 

[ಸಂ. ಜೀವತ*] 

ಜೀವಂತ್ಕ (ನಾ). ಕೆಂಪು ಹರಿವೆಸೊಪ್ಪು: ಜೀವಂತ (ಕೆಂಪು ದೇಟಿನ ಹರಿವೆ) 
. * * ಮಧುರ (ಅಷ್ಟಾಂಗ. ೦೩೮-೯೩ ಅರ್ಥ). [ಸ0.) 

ಜೀವಂತಒಗ್ಗರಣೆ (ನಾ). ಸೌಟಿನಲ್ಲಿ ಎಣ್ಣೆಯನ್ನು ಹಾಕಿ ಕಾಸಿ ಕೊಡುವ 
ಒಗ್ಗರಣೆ : ಅಮರಿಗೆ ಜೀವಂತಒಗ್ಗರಣೆಕೊಡು (ಸ್ಮೃತಿಜಿ. 8೨). 

[ ಜೀವಂತ, + ಒಗ್ಗರಣೆ 

ಜೀವಂತಗೊಳಿಸು (ಕ್ರಿ). ಸತ್ವಶಾಲಿಯಾಗಿಸಂ ; ಶಕ್ತಿಯಂತವಾಗಿಸು ; 
ಕಾಂತಿಗೊಳಿಸು : ನಾಟ್ಯಸಾಕ್ಷೀ ನಾಟಕೀಹೃದಯವು ಸತ್ವವನ್ನು ಜೀವಂತ 
ಗೊಳಿಸುವುದು (ಪ್ರಬಂಧ. ೩0). [ಜೀವಂತ + ಕೊಳ್‌] + - ಇಸು) 

ಜೀವಂತತನ (ನಾ). ಜೀವದಿಂದಿರಂವಿಕೆ ; ಚೈತನ್ಯದಿಂದ ಕೂಡಿದ ಸ್ಥಿತಿ: 
ಆಸೆ ನಿರಾಸೆಗಳ ಜೀವಂತತನವನ್ನು ದಾಟಿ, ಅಪ್ರಾಪ್ಯತೆ ಮತ್ತು ಪ್ರಲೋಭನ 
ಗಳ ಅನಿರ್ವಚನೀಯವಾದ ಸಂಕಟದ ಸುಳಿಯಲ್ಲಿ ಈ ವ್ಯಕ್ತಿಗಳು ಸಿಕ್ಕು 
ಬಿದ್ದಿವೆ (ಹೊಸಕ್ಷಿ. 3೯೪); ಅವಳ ಚಲನವಲನದಲ್ಲಿ . . . ಜೀವಂತತನ 
ಜಿನುಗಿ ಮಿನುಗುತ್ತೆದೆ (ಇಪ್ಪಕ. ೪೬೦). [ಜೀವಂತ + - ತನ] 


೩೦೭೪ 


15 


20 


ಜೀವಂತತೆ(ನಾ). ಚೈತನ್ಯದಿಂದ ಕೂಡಿದ ಸ್ಥಿತಿ; ಜೀವಂತತನ: ಆರಾಮ |: 


ವಾಗಿ ಮೈಚಾಚಿ ಕುಳಿತ ಯುವತಿಯರ ಭಂಗಿ, ಒಂದು ನವೀನ ಜೀವಂತತೆ 
ಯನ್ನೇ ಪ್ರಕಟಿಸುತ್ತಿದ್ದುವು'(ನಾತೃಲ್ಯ. ೦೪೪. [-ಜೀವಂತ್ಮ + - ತೈ) 

ಜೀವಂತಸಾಕ್ಷಿ (ನಾ). ಪ್ರತ್ಯಕ್ಷ ಸಾಕ್ಷಿ: ಆ ಗಾದೆಗೆ ಅವನೇ ಜೀವಂತಸಾಕ್ಷಿ 
ಯಾಗಿದ್ದನು (ಪುನಕು. 8೬೩). [ಜೀವಂತ * ಸಾಕ್ಷಿ] 

ಜೀವಂತಿ (ನಾ). ಒಂದಂ ಬಗೆಯ ಸಸ್ಯ ; ಅಮ್ಳೃತಬಳ್ಳಿ : ” ಅಮೃತಂ 
ಗುಡೂಚಿ - ಜೀವಂತಿ ಸೋಮಮಮಾುರ್ದುವಳ್ಳಿಯಕ್ಕುಂ' (ಮಂಗರಾ. 
೪೩-೪೩). ಸಂ, ಜೀವಂತೀ) 

ಜೀವಂತಿಕೆ, (ನಾ). ಎ ಜೀವಂತತನ :. ಈ ದೇಸಿಯ ಅಡಕವು 
ಆಯಾ ಸಂದರ್ಭದ ಜೀವಂತಿಕೆಯನ್ನೂ ಧ್ವನಿಸ್ವಾರಸ್ಕವನ್ನೂ ಬೆಳಗುತ್ತದೆ 
(ಕವನಿ. ೬೪), [ಜೀವಂತ್ಕ +೬ -ಇಕೆ) 

ಜೀವಂತಿಕೆ, (ನಾ). ೧. ಒಂದಂ ಬಗೆಯ ಪರಾವಲಂಬಿ ಸಸ್ಯ ; ಬದನಿಕೆ. 
೨.” ಅಮೃತಬಳ್ಳಿ”. (ಪಂಡಿತ. [ ಸಂ. ಜೀವಂತಿಕಾ] 

ಜೀವಂಬಡೆ (ಕ್ರಿ). ಪ್ರಾಣವನ್ನು ಕೊಡಂ ; ಚೈತನ್ಯವನ್ನುಂಟುಮಾಡು: 
ಜನಾನುರಾಗಮನರಸಂ ಪಡೆದುಮಣಂ ತಣಿಯದೆ ಕಣ್ಮಡೆದಂ ನೀತಿಗೆ 
ಜಸಕ್ಕೆ ಜೀವಂಬಡೆದಂ (ಮಲ್ಲಿ. 8-೪). [ಜೀವ * ಪಡ್ಡೆ) 

ಜೀವಂಬೆರಸು (ಅ). ಪ್ರಾಣದೊಡಗೂಡಿ ; ಜೀವಸಹಿತವಾಗಿ : ಗುರು 


ಗಳ್ತಾ ವೇನನೊಂದಂ. ಬೆಸಸಿದರದನೇಕೆೊಳ್ವುದಿನ್ನೆನ್ನ ಜೀವಂಬೆರಸಾನಿಂತಿ' 


ರ್ಪದಂ ತಾಂ.ಬಯಸುವ ಬಗೆಯೆಂತು (ಕಾದಂಪೂ. ೯೮೦). 

[ಜೀವ + ಬೆರಸ್ಕು ] 

ಜೀವಂಬೊಯ್‌ (ಕ್ರಿ). . ಪ್ರಾಣವನ್ನೂ ತಂಂಬಂ ; ಶಕ್ತಿಯಂನ್ಲಿಂಟು 

ಮಾಡು : ಜಿಂಹಾಕ್ಷಂ ಚಿರಂಜೀವಿಯ ಕಾಯಕ್ಕೆ ಜೀವಂಬೊಯ್ದಂತೆ 
(ಪಂಠತಂ. ೨೬೩-೪): ಹರಿನೀಲರತ್ನಮಂ ಕಂಡರಿಸಿದ ಕಣ್ಣೆಅವಿಗೆಯ್ದೆ 
ಜೀವಂಬೆಎಯ್ದಂತಿರೆ (ಹಂರಾಮಾ. ೩-೧೫೬): ಕಡೆದು ಜೀವಂಜಿ ಇಯ್ದ 
ನೀಲದ *ಇಡುಚೆಲುವ ಪುತ್ಕಳಿಯೊ (ಸಾಳ್ಮಭಾ. ೨೭-೩೦). 

(ಜೀವ + ಫೊಯ್‌;] 


40 


45 


ಜೀವಕೊಡು 


ಜೀವಕ (ಗು). ೧. ಬದುಕಿರಂವ ; ಜೀವಿಸಿರುವ. ೨. ಜೀವನವನ್ನು 
ನಡೆಸುವ. (ನಾ). ೩. ಸೇವಕ; ಜೀತಗಾರ. ೪. ಹಾವಾಡಿಗ: 
ಗಾರುಡಿಗ. ೫. ಜೈನಸನ್ಯಾಸಿ; ಸವಣ ; ಕ್ಷಪಣಕ : “ ನಗ್ನಾಟಃ, 
ದಿಗ್ವಾಸಾಃ, ಕ್ಷಪಣ:, ಶ್ರಮಣಃ, ಜೀವಕಃ, ಜೈನಃ, ಆಜೀವಃ, ಮಲಧಾರೀ. 
ನಿರ್ಗಂಥಃ, ಸಾಧುಃ-ಈ ೧೦ ಸವಣರ ಪೆಸರ್‌ ” (ಹಲಾಯು. ೩೭-೦೮೯). 
೬, ಒಂದು ಬಗೆಯ ಮರ ; ಹೊನ್ನೆವಂರ : “ಪೀತಸಾಲಕಃ, ಸರ್ಜಕಃ, 
ಅಸನಃ, ಬಂಧೂಕಪುಷ್ಪಃ, ಪ್ರಿಯಕಃ, ಜೀವಕಃ-೬ ಹೊನ್ನೇಮರದ 
ಹೆಸರುಗಳು ” (ಸಿದ್ಧಾಂತಿ. ೧೦೬. ೭..ಮುಖ್ಯವಾದ ಎಂಟು ಮೂಲಿಕೆ 
ಗಳಲ್ಲಿ ಒಂದಂ;-ಒಂದು ಬಗೆಯ ಔಷಧಿ ಸಸ್ಯ ; ಹಕ್ಕಿಸಿಳ್ಳೆ ಗಿಡ; 
ವಂಧಂರಕ : “ ಕೂರ್ಚಶೀರ್ಷಃ, ಮಧುರಕಃ, ಶೃಂಗಃ. ಹ್ರಸ್ವಾಂಗಃ, 
ಜೀವಕಃ-೫ ಜೀವಕವೆಂಬುವ ಔಷಧ, ಹಕ್ಕೀಶಿಳ್ಳೇಗಿಡ” (ಸಿದ್ಮಾಂತಿ. ೧೨೭); 
ಜೀವಕ, ವೃಷಭಕ . . . ಚೂರ್ಣಿಸಿ' ಹಾಲಿನಲ್ಲಿ ಕಲಸಿಹಾಕುವುದು 
(ಸಕವೈ.೪೫೧ ಪರಿ). "ಅಷ್ಟವರ್ಗ' ಪರಾ. ೮. ಬಡ್ಡಿಯ ವ್ಯವಹಾರದಿಂದ 
ಜೀವಿಸುವವನು. [ಸಂ] 
ಜೀವಕಣ (ನಾ). ಶರೀರ ರಚನೆಗೆ ಅತ್ಯಗತ್ಯವಾದ, ದೇಹದಲ್ಲಿರುವ 
ಸೂಕ್ಷ್ಮಾಣು : ದೇಹದಲ್ಲಿರುವ ಜೀವಕಣಗಳಿಗೆ ಸಸಾರಜನಕಗಳು ತಳಹದಿ 
(ಅಡುಸಾ.. 8೫೮); ಜೀವರಸವನ್ನೊಳಗೊಂಡ ಜೀವಕಣಗಳು ಜೀವಿಯ 
ರಚನೆಯ ತಳಹದಿ. (ಪ್ರಾಣಕಾ. ೫) ; ಸಾಮಾನ್ಯವಾಗಿ ಪ್ರಾಣಿಗಳ ದೇಹ 
ಜೀವಕಣಗಳು ಎಂಬ ಕನಿಷ್ಮಭಾಗಗಳಿಂದಾಗಿವೆ (ಪರಜೀ. ೧೩). 
[ಜೀವ * ಕಣ್ಯ) 
ಜೀವಕಲೆ, ಜೀವಕಳೆ (ನಾ) ೧. ಜೀವನಕ್ಕೆ ಅವಶ್ಯವಾದ ಕಲೆ,-ಸೊಗಸು 
ತರಂವ ಕಲೆ: ಜೀವಕಲೆಗಳ ಕಲಿಸಿ ಸುಖದಲಿ ಸೊಬಗ ಬೆಳಸುತ ಬಂದೆನು 
(ಹೊಂಗಳು. ೨-೦೪). ಜೀವಕಳೆ : ೨. ಪ್ರಾಣಶಕ್ತಿ ; ತೇಜಸ್ಸು ; ಕಾಂತಿ; 
ದೀಪ್ತಿ; ಚೈತನ್ಯ; ಜೀವಂತಿಕೆ: ಮದನವಿಕಾರದ ಜಮ್ಮು 
ಜಕ್ಕುಳಿಸಿ ಹಮ್ಮದಂಬೋಗಿ ಜೀವಂ ಸುಖದ ಜೀವಕಳೆಯ ಕಳಾಸದ 
ಕುಣಿಕೆ ಕಳಲ್ಲಿ ತನ್ನನಟ್‌ಯವದಿದಿರನಟ್‌ಯದೆ ಬಂದುದಂ ಮಜ್‌ದು 
(ಗಿರಿಕ. ೭-೧೧ ವ) ; ಮೊದಲಲಿದ್ದುದು ಜೀವಕಳೆ ಹೃದಯದಲಿ ಹೃದಯವ 
ನೊಡೆದು ಮಿಗೆ ಕಂಠದಲಿ ಕವಿಶುದು ಮಂಚದಲಿ ಮೈಮಜ್‌ದು 
ಮಲಗಿದನು (ಕುವ್ಕಾಕ. ೦-೪); ಜೀವಿಗಳ್ಗೆಲ್ಲ ನಿಜ ಜೀವಕಳೆಯಿತ್ತು 
(ವಿಸೀಗೀ. ೧೭.೫); ಚತುರ ಸಂಗೀತಗಾರನ ಕೈಯಲ್ಲಿ ಸಪ್ತಸ್ವರಗಳು 
ಜೀವಕಳೆಯನ್ನು ಪಡೆದು ಸ್ವರಸೌಧಗಳಾಗುತ್ತವೆ (ಭಾರದ. 8೪೦). 
[ಜೀವ + ಕಲ್ಕೆ 
ಜೀವಕಳೆ 'ಜೀವಕಲೆ' ನೋ. 
ಜೀವಕಳೆತುಂಬು (ಕ್ರಿ). ಪ್ರಾಣತುಂಬು ; ಜೀವಂತವಾಗಿ ಮಾಡು: 
ಕಾಳಿದಾಸನು ಜೀವಕಳೆತುಂಬಿ ನಿರ್ಮಿಸಿದ ಶಕುಂತಲೆ ಪುಟವಿಟ್ಟ ಸ್ವರ್ಣ 
ಪ್ರತಿಮೆ (ಭಾರದ. ೪೮೭). [ಜೀವಕಳೆ (-ಆಜೀವಕಲಿ) + ತುಂಬು, ] 
ಜೀವಕಾಲ (ನಾ). ಬದಂಕಿರುವಷ್ಟು ಕಾಲ ; ಬದುಕಿನ ಪೂರ್ಣಕಾಲ : 
ಆವ ಕಾಲವು: ವನದಿ ಜೀವಕಾಲವ ಕಳೆದು ಜೀವಚಯದಲ್ಲಿ `ದಯವಎಲ್ಲ 
ದಿರುವವನ ಕಾವನೇ ಶಿವನು (ಸರ್ವಜ್ಞ, ೨೫೩). 
[ಜೀವ ಕಾಲ) 
ಜೀವಕಿ (ನಾ). ಅಳಿಲೆ ಗಿಡ ವಂತ್ತು ಅದರ ಕಾಯಿ: “ಜೀ[ಪಾಕಾಂ. ಶೈ]ವಕಿ 
ಹರೀತಕಿ ಹರಿದ್ರೆ ಶಿವೆಯೆನಲಣಿಲೆ ” (ಮುಂಗರಾ. ೩೭-೨೦). 
[ ಸೆಂ. ಜೀವಕೀ] 
ಜೀವಕೊಡು (ಕ್ರಿ). ೧. ಜೀವತಂಂಬು. ೨. ವಂತ್ರೊಬ್ಬರಿಗಾಗಿ ಪ್ರಾಣ 
ಕೊಡು ; ಬಲಿದಾನಮಾಡು : ಅವರು ಜೀವಕ್ಕೆ ಜೀವಕೊಡುವಂಥಾ 
ಗೆಳೆಯರು (ರೂಢ. [ ಜೀವ * ಕೊಡು, 


ಜೀವಕೋಟಿ 


ಜೀವಕೋಟಿ (ನಾ). ಜಗತ್ತಿನ ಎಲ್ಲ ಜೀವಿಗಳ ಸಮೂಹ ; ಜೀವರಾಶಿ: 
ಒಟ್ಟಿನಲ್ಲಿ ಇಡೀ ಜೀವಕೋಟಿಯ ಗುರಿ, ವಿಶ್ವಾತ್ಮನಲ್ಲಿ ಒಂದಾಗುವುದೇ 
(ನಿಕಉ. ೨೩೫). [ ಜೀವ * ಕೋಟಿ] 

ಜೀವಕೋಶ (ನಾ). (ದೇಹದಲ್ಲಿ) ಜೀವಕಣವಿರುವ ಭಾಗ : ಈ ಬೇರು 
ರೋಮಗಳು ಬೇರಿನ ಹೊರಚರ್ಮದ ಜೀವಕೋಶಗಳಿಂದ ಹೊರಟಿರುವ 
ಕೊಳಿವೆಗಳು (ಸಸ್ಕಕಾ. 68). [ ಜೀವ * ಕೋಶ) 

ಜೀವಕ್ರಿಯೆ (ನಾ). ಜೀವದ ಕ್ರಿಯೆ; ಜೀವ ಕೈಗೊಳ್ಳುವ ಕೆಲಸ :. ಸಸ್ಯ 
ಗಳಲ್ಲಿಯೂ ಸಹಿತ ಹಲವು ವ್ಯಾಪಾರಗಳು ನಡೆಯುತ್ತಿರುತ್ತವೆ... ಇವು 
ಗಳನ್ನು ಜೀವಕ್ರಿಯೆಗಳೆಂದು ಕರೆಯಬಹುದು (ಸಸ್ಕಶಾ. 3). [ಜೀವ, ಕ್ರಿಯೆ) 

ಜೀವಗ (ನಾ). ಜೀವಕ : ಜೀವಕ-ಜೀವಗ (ಕಮದ. ೨೩೩ ಪ್ರಯೋ). 

[ ಆಸಂ. ಜೀವಕ] 

ಜೀವಗಳ್ಳ (ನಾ). ಹೇಡಿ: ಪುಕ್ಕಲು ಸ್ವಭಾವದವನಂ ; ಪ್ರಾಣ ಉಳಿಸಿ 
ಕೊಳ ಕಲು ಓಡಿಹೋಗುವವನಂ : ನಿರ್ಧರದ ಭಟ ಜೀವಗಳ್ಳೆನಲ್ಲಿ 
ಅದ್ದಲಿಸಿಕೊೊಂಬನೆ (ಸರ್ವವ. 030-೬೨೧): ನೆಆ್‌ ನಪುಂಸಕರಾವು ಸಾವವರಲ್ಲ 
ಲೋಕದ ಜೀವಗಳ್ಳರಿಗಾವು ಗುರುಗಳು ಬಿಟ್ಟು ಕಳುಹು (ಕುವ್ಕಾವಿ.. ೬-೨೦). 
ರಣದೊಳ್ಜೀವಗಳ್ಳನಾದೊಡೆ ಮತ್ತಿತಾಮಹನೆ ಬೀಳದಿರ್ಪನೆ ಗಗನಮಾರ್ಗ 
ದಿಂದೆ (ಕೈಮಿಭಾ. ೨೩-೧೦) ; ಅವನು -ಜೀವಗಳ್ಳನಾಗಿ ಹಸುಗಳನ್ನೊಡ 
ಗೊಂಡು ದಕ್ಷಿಣದ ದಾರಿಯಿಂದ ಹೋಗುತ್ತಿರಬಹುದು (ವಡಧಾ.. ೨೧೩). 

[ಜೀವ + ಕಳ A ] 

ಜೀವಗುಣ (ನಾ). ಜೀವಾತ್ಮನ ಗುಣ : ಕಾಯಗುಣವ ಕರ್ಮದಿಂದ ಕಳೆದು 

ಜೀವಗುಣವ ಅಜ್‌ವಿನಿಂದ ಮಟ್‌ದು ಭಾವ ನಿರ್ಭಾವವಾದಲ್ಲಿ (ಮೋಳಿಮಾ. 


೧-3): ಈ ಪ್ರಕಾರದಿಂದಂ ದರ್ಶನಮುಂ ಜ್ಞಾನಮುಂ ಸಮ್ಯಕ್ತ್ವಮುಂ 
ಜೀವಗುಣಂಗಳಪ್ಪುವು (ಗೊಮ್ಮಸಾ. ೨-೦); ವೈಷಮ್ಯ ವೈವಿಧ್ಯಗಳೇ 
` ಜೀವಗುಣಗಳು (ಶಕ್ಕಿವಿ. ೯೭). [ ಜೀವ 4 ಗುಣ) 


ಜೀವಗೇಹ (ನಾ). [ಜ್ಯೋತಿ] ಗುರುಗ್ರಹದ ಕ್ಷೇತ್ರ; ಗುರುವಿನ 
ಸ್ವಕ್ಷೇತ್ರ; ಧನೂರಾಶಿ ವಂತ್ತು ಮಿಾನರಾಶಿ : ಇರೆ ಚಂದ್ರಂ. ಕರ್ಕಿ 
ಗೇಹಾಂತರದೊಳುಪಚಯಂ ತತ್ಸಮಂ ಜೀವಗೇಹಾಂತರದೆ ಳ್‌ (ಜಾತತಿ. 
೯-೦೬). [ಜೀವ * ಗೇಹ) 

ಜೀವಗೊಳು (ಕ್ರಿ). ಚೈತನ್ಮಹೊಂದಂ ; ಶಕ್ತಿಹೊಂದು: ಚಟಂವಟಿಕೆ 
ಹೊಂದು: ನಿಶೆಯ ಮಡಿಲನುಳಿದು ಜಗವು ಜೀವಗೊಳುತಿದೆ (ಮಾಂದಂಿ. 
೯-೪). [ಜೀವ * ಕೊಳು (ಆಕೊಳ) ] 

ಜೀವಗ್ರಾಹ (ನಾ). ೧. ಜೀವಸಹಿತ ಸೆರೆಹಿಡಿಯಂವುದಂ: ದ್ರೋಹಿ 
ಸಿಲುಕಿದನೆನುತೆ ಜೀವಗ್ರಾಹೆವೋ[ಪಾಕಾ. ಗ್ರಹಣವೋ. ಗ್ರಾಹಿಯೋ?) 
ಸಾಹಸ ವಿಚಾರಿಸು ಬೇಹವರನೆನುತೊಟಲಿ (ಕುವ್ಯಾದ್ರೋ. ೧೮-೪೬) ; 
ಸಾಮಂತರನೂ ಮಂನಿಯರನೂ ಜೀವಗ್ರಾಹವಾಗಿ ಹಿಡಿದುಕೊಂಡು 
(ಸೌಇಇ. 23-11, 8೦೦-೦೧೨; 1515). ೨. ಐದಂ ಶಕ್ತಿವಂಂತ್ರಗಳಲ್ಲಿ ಒಂದು: 
ಜೃಂಭಕ ಪ್ರಸ್ವಾಪನ ಅಪ್ರತಿಹತ 'ನಿಶ್ಶೇಷೀಕರಣ ಜೀವಗ್ರಾಹಗಳೆಂಬ ಪಂಚ 
ಶಕ್ತಿಮಂತ್ರಗಳಂ (ವಿವೇಕ. ೮0). [ಜೀವ *. ಗ್ರಾಹ) 

ಜೀವಘಾತ (ನಾ). ಪ್ರಾಣಹತ್ಯೆ ; ಕೊಲೆ : ಕ್ರಮದಿಂದಾ ಜೀವಘಾತಾನೃತ 
ವಚನ ಪರಾರ್ಥಾಪಹಾರಾನ್ಯನಾರೀಗಮಬಹ್ವಾರಂಭಪಾರಿಗ್ರಹಮೆನಿಸು 
ವವಯ್ದುಂ ಮಹಾಪಾತಕಂಗಳ್‌" (ಸುಕುಮಾ. 8-೪೩) [ಜೀವ4 ಘಾತ್ಯ) 

ಜೀವಚಕ್ರ (ನಾ). ಜೀವವು ಪಡೆಯುವ ಬೇರೆ ಬೇರೆ ಅವಸ್ಥೆ ಗಳ 
ಸುತ್ತಾಟ : ಜೀವಚರಿತ್ರೆ ಅಥವಾ ಜೀವಚಕ್ರವೆಂದರೆ ಕೀಟ ಸ್ವಾಭಾವಿಕವಾಗಿ 
ಮಾಡುವ ಎಲ್ಲ ಚರ್ಯೆಯ . . . ಪ್ರತಿಹಂತದಲ್ಲೂ ಕಳೆದ ಸನ್ನಿವೇಶ. 
ಕಾಲ, ಹಂತಗಳ ಅವಧಿಯ ವರದಿ (ಕೀಟಜಿ. ೯೪). 

[ಜೀವ + ಚಕ್ರ] 


i 
ಲ 


ಲಾ 


40 


೩೦೭೫ 


1 
| 


ಜೀವತ್ತಿತೃ- 


ಜೀವಚಯ (ನಾ). ಪ್ರಾಣಿ ಸವೂಹ ; ಜೀವಕೋಟಿ : ಜೀವಚಯದಲ್ಲಿ 
ದಯೆಯಿಲ್ಲದಿರುವವನ ಕಾವನೇ ಶಿವನು (ಸರ್ವಜ್ಮ. ೨೩೩). 
[ಜೀವ ೬ ಚಯ) 
ಜೀವಚೇಷ್ಟಕ (ನಾ). ಜೀವನದ ಚಟುವಟಿಕೆಗಳಿಗೆ ವಯೂಲಕಾರಣ 
ವಾದವನಂ ; ಚೈತನ್ಯದಾಯಕೆ : ಸ್ಥಾವರಕೆ ಜಂಗಮಕೆ ನೀನೇ ಜೀವ 
ಚೇಷ್ಟಕನು (ಕುವ್ಶಾಉ. ೭-೧೦). [ಸಂ.] 
ಜೀವಚ್ಛವ (ನಾ). ಶವದಂತೆ ಇರುವವನಂ; ಉತ್ಸಾಹವಿಲ್ಲದವನಂ; 
ಚಟುವಟಿಕೆಯಿಂಲ್ಲದವನಂ : ನಿರರ್ಥಕಜೀವಿ : ಬದುಕು-ಸಾವನ್ನು 
ಪ್ರಕೃತಿಯ ಮಡಿಲಲ್ಲಿ ಹಾಕಿ ಜೀವಚ್ಛವದಂತೆ ನಡೆದು “ಬಂದೆ (ಜಯಂತ. 
೪೮೦). [ಸ0. (ಜೀವತ್‌ + ಶವ) ) 
ಜೀವಜ (ನಾ). ೧. ಜೀವದಿಂದ ಹುಟ್ಟಿದುದು : ಪ್ರಾಣಕ್ಕೆ ಸಂಬಂಧ 
ಪಟ್ಟುದಂ : ಅನ್ನಜ ಜೀವಜ ಮಾನಜ ಭೀತಿಗಳಂ ನಿರ್ಧರಿಸೆಲೆ 'ಬಾಲಕ 
(ಯೋಗಾಂವಿ. ೩ ೩೧). ೨. ನೀರಲ್ಲಿ ಹುಟ್ಟಿದುದು: ಕಮಲ. "ಜೀವ 
ಜಾಂಬಕ' ಪರಾ. [ಸಂ.] 
ಜೀವಜಾಂಬಕ (ನಾ). ಕಮಲಾಕ್ಷ; ವಿಷ್ಣು: ಭಾವಕುದ್ಧಿಯಲೀ ಕಥಾಮೃತ 
ವಾವನೊಂದಕ್ಷರವ ಕೇಳ್ದರೆ ಜೀವಜಾಂಬಕನೊಲಿದು ಕೊಡುವನು ಅವರ 
`ಕಾಮಿತವ (ಸುದಾನು. ೧-೧೩). [ಜೀವಜ * ಅಂಬಕ ] 
ಜೀವಜಾತ (ನಾ) -ಇಜೀವಚಯ: ಜೀವಜಾತಗಳ ಮಾತೆಯಾದ, ಧರಿತ್ರಿಯು 
ನಾನಾ ಜಾತಿಗಳನ್ನು ಧಾರಣಮಾಡಿರುವಳು (ಇಪೃಕ. ೭೨). 
[ ಜೀವ + ಜಾತ) 
ಜೀವಣಿ (ನಾ). ಒಬ್ಬಾತನ ಹೆಸರು: ಶ್ರೀಮದು ಜೀವಣಿಯ ಮಗನ್‌ 
ನಿಟ್ಟರಾಮನ್‌ (ಎಳ. ೫೪1, ಪಾವುಗ. ೦೩-೧: 760. [?] 
ಜೀವತತ್ತ್ವ (ನಾ).[ಜೈನ] ಏಳಂ ತತ್ತ್ವಗಳಲ್ಲಿ ಮೊದಲನೆಯದು : ಸಪ್ತ 
ತತ್ತ್ವಗಳೊಳಗೆ ಚೇತನಾಲಕ್ಷಣಮಪ್ಪುದು ಜೀವತತ್ತ್ವ(ಆದಿಪು. ೧6-೬೧ ವ). 
"ಅಜೀವತತ್ವ್ವ' ಪರಾ. [ಜೀವ ತತ್ತ್ವ) 
ಜೀವತುಂಬು (ಕ್ರಿ). ಚೈತನ್ಯವೊದಗಿಸು ; ಶಕ್ತಿಕೊಡು ; ಪುಷ್ಟಿಕೊಡಂ : 
ಫಾದರ್‌ ಹೆರಾಸನೂ ಈ ವಾದಕ್ಕೆ ಜೀವತುಂಬಿದನು (ದ್ರಾಮಿ, ೨೫). 
[ ಜೀವ + ತುಂಬು) 
ಜೀವತೆಗೆ (ಕ್ರಿ). ೧. ಪ್ರಾಣವನ್ನು ತೆಗೆ: ಸಾಯಿಸಂ ; ಕೊಲ್ಲು: 
ಜೀವತೆಗೆಯಲೂ ಹೇಸುವಂತ' ಜನರಲ್ಲ (ರೂಡ). ೨. (ಆಲಂ) ಕಾಡು; 
ಹಿಂಸಿಸು: ಆ ಪುಸ್ತಕವನ್ನು ಕೊಡು ಎಂಮು ಒಂದೇ ಸಮನೆ ಜೀವ 
ತೆಗೆಯುತ್ತಾನೆ (ರೂಢ). [ಜೀವ ತೆಗೆ] 
ಜೀವತೇಯು (ಕ್ರಿ). ಶ್ರಮಪಡು ; ತಂಂಬಾ ಕಷ್ಟಪಡು: ಅಲ್ಲೆ ಮಾಡಲಿ 
ಅಂಥ ಜೀವತೇಯುವ ಕೆಲಸ (ನಡದಾ. 1, ೩೭೬). 
[ಜೀವ * ತೇಯು (ಆತ್ಮ) 
ಜೀವತೋಕೆ (ನಾ). ಇ ಜೀವತ್ತೋಕೆ: “ಮಕ್ಕಳು 
ಜಿಳಟತೋಕೆಯಕ್ಕು ” (ಮಂಗರಾ. ೮೯-4). 
[ ಆಸಂ. ಜೀವತ್ತೋಹ) 
ಜೀವತ್ತೋಕೆ (ನಾ). ವಂಕ್ಕಳಂ ಬದಂಕಿರುವಾಕೆ ; ಮಕ್ಕಳು ಜೀವಂತ 
ವಾಗಿರುವ ತಾಯಿ: “ಜೀವತ್ತೋಕಾ, ಜೀವಸೂಃ-ಈ ೨ ಮಕ್ಕಳ್‌ 
ಬಾಟ್ವಿವಳ್‌” (ಹಲಾಯು. ೮೦-೩೩೨) 
[ ಸಂ. ಜೀವತ್ತೋಕಾ (ಜೀವತ್‌ * ತೋಕ + -)] 
ಜೀವತ್ಪತಿ (ನಾ). ಗಂಡನು: ಬದಂಕಿರಂವವಳು; ಮಂತ್ರೈದೆ; 
ಸುಮಂಗಲಿ: [ಸಂ. (ಜೀವತ್‌ * ಪತಿ) 


45 ಜೀವತ್ತಿತ (ನಾ). ತಂದೆ ಬದಂಕಿರಂವವನು : ತಂದೆ ಇರುವವನು. 


(ಸಂ. (ಜೀವತ್‌ + ಪಿತೃ) ] 


ಜೀವತ್ಕಾಗ 


ಜೀವತ್ಯಾಗ (ನಾ). ಪ್ರಾಣತ್ಕಾಗ ; ಜೀವವನ್ನು ತ್ಯಜಿಸಂವಿಕೆ: ರಾಗದಿಂ 
ಕೃತಮೆಂದು ಜೀವತ್ಯಾಗಕೋವಿದ ಸರಸಮುಚಿತೋದ್ಕೋಗವಂ 
ನಿನಗಿತ್ತು ಹೋದರು (ಐಸಪು. ೫೯-೦೬). [ಜೀವ * ತ್ಕಾಗ] 
ಜೀವತ್ರಯ (ನಾ). ವಿಶ್ವ, ತೈಜಸ, ಪ್ರಾಜ್ಞ ಎಂಬ ಮೂರು ಬಗೆಯ 
ಜೀವ : ಕಾಯತ್ರಯಂಗಳ, ಜೀವತ್ರಯಂಗಳ, ಭಾವತ್ರಯಂಗಳ ಒಂದು 
ಮಾಡಿ (ಜನ್ನವ. ಕ.'&೩೮೦-೭೪೮) ; ವಿವರವಹ ಜೀವತ್ರಯಂಗಳ ಭವರಹಿತ 
ಯೋಗಿಗಳ ಚರಿತೆಯ ಸುವಿಮಲಾತ್ಮಕ ನಿರ್ಗುಣಾರಾಧನೆಯ ನಿರ್ಣಯವ 
(ಅಮೃತ. ೦-೦೭) : ಜೀವತ್ರಯಂಗಳ ಜೀರ್ಣೀಕರಿಸಿ (ಅಐಂಡೇ. ೧೯೪-೦೪). 
[ಜೀವ + ತ್ರಯ] 
ಜೀವತ್ವ (ನಾ). ಜೀವವಾಗಿರಂವಿಕೆ ; ಜೀವಾತ್ಮನಾಗಿರಂವಿಕೆ : ಶಕ್ತಿಯ 
ಸಂಕೋಚ ವಿಕಾಸವೇ ಜೀವತ್ಮ ಶಿವತ್ವಗಳು (ಭಾರದ. ೧೩೦). [ ಸಂ.) 
ಜೀವದಯಾಷ್ಟಮಿ (ನಾ). [ಚೈನ] ವ್ರತಗಳಲ್ಲಿ ಒಂದಂ ; ಆಶ್ಚಯುಜ 
ಮಾಸ ಶಂಕ್ಲಪಕ್ಷ ಅಷ್ಟವಿಂಯಂದಂ ಮಾಡುವ ಒಂದಂ ವ್ರತ: 
ಶ್ರಾವಕಜನದುಪವಾಸಂ ಜೀವದಯಾಷ್ಟಮಿಯೊಳಾಗೆ ಪಾರಣೆ ಕಿವಿಗಳ್ಲೀ 
ವಸ್ತು ಕಥನದಿಂದೆ (ಯಕೋಜದ. ೦-೩). 
[ ಸಂ. ಜೀವದಯಾಷ್ಟವಿಸಾ (ಜೀವ + ದಯಾ * ಅಷ್ಟಮಾ) 
ಜೀವದಯೆ (ನಾ). ಜೀವಿಗಳಿಗೆ ತೋರಿಸುವ ಕರಂಣೆ; ಪ್ರಾಣಿದಯೆ : 
ಜೀವದಯೆ ಧರ್ಮಂ (ಪಂಠತಂ. ೦೨೦-೧೦೭); ಜೀವದಯೆ ಜೈನಧರ್ಮಂ 
(ಯಶೋಡ. 4-06). [ಜೀವ 4 ದಯೆ] 
ಜೀವದಾನ (ನಾ). ಪ್ರಾಣವನ್ನೂ ಉಳಿಸಂವುದಂ; ಜೀವ ಉಳಿಸಂವುದಂ: 
ಗೆಳೆಯನೇ ನೀನು ಇಲ್ಲಿಗೆ ಬಂದು ನನ್ನ ಕಾಲು ಮರಕ್ಕೆ ಹೆಚ್ಚಿದರೆ ನನಗೆ 
ಜೀವದಾನ ಕೊಟ್ಟಂತೆ ಆಗುವುದು (ಮುಂಬಯಿ. ೪-೦೭೭). 
ಜೀವದಾನಮಾಡು = ಜೀವತುಂಬಂ ; ಜೀವಕೊಡು ; ಜೀವವನ್ನೂ 
ಉಳಿಸಂ : ನೀನೇ ಅದಕ್ಕೆ ಜೀವದಾನಮಾಡಿ, ಅದರಲ್ಲಿ ಚಿಗುರು, ಕೊಂಬೆ, 
ಫಲವುಪ್ಪಗಳು ಉದ್ಭವಿಸುವಂತೆ ಹೆಣಗಾಡಬೇಕು (ಹಳ್ಕಹಾ. ೧೦೩). 
[ಜೀವ + ದಾನ] 
ಜೀವದ್ಭಾಷೆ (ನಾ). ಜೀವಂತವಾದ ಭಾಷೆ; ವ್ಯವಹಾರದಲ್ಲಿರುವ 
ಭಾಷೆ: ಪ್ರವಾಹದ ನೀರಿನಂತೆ ನಿರಂತರವೂ ವ್ಯತ್ಯಾಸವನ್ನು ಹೊಂದುತ್ತಾ 
ಹೋಗುತ್ತಿರುವುದೇ ವ್ಯಾವಹಾರಿಕ ಅಥವಾ ಜೀವದ್ಭಾಷೆಯ ನೈಸರ್ಗಿಕ 
ಲಕ್ಷಣ (ಕೈಏಡಿ. ೨೯9). "ವರೈಿತಭಾಷೆ' ಪರಾ. 
[ಸಂ. ಜೀವದ್ಭಾಷಾ (ಜೀವತ್‌ * ಭಾಷಾ) ] 
ಜೀವದ್ರವ್ಯ (ನಾ). ೧. ಜೈವಿಕ ದ್ರವ್ಯ: ಕೀಟಗಳ ಜೀವದ್ರವ್ಯ ಪರಿಣಾಮ 
ದಿಂದ ಜೀವದ್ರವ್ಯ . . . ಇತರ ರಾಸಾಯನಿಕ ವಸ್ತುಗಳು ಫಲಿಸುತ್ತವೆ 
(ಹೀಟಿದೆ. ೪೦). ವಿ. [ಜೈನ] ಆರು ದ್ರವ್ಯಗಳಲ್ಲಿ ಒಂದಂ: “ಜೀವದ್ರವ್ಯ 
ವೊದಲಾದ ಷಡುದ್ರವ್ಯಗಳು” (ನಾನಾರ. ಕ. ೦೬೪); ಜೀವದ್ರವ್ಯ... 
ಕಾಲದ್ರವ್ಯಮೆಂಬ ಷಡ್ಡ _$ವ್ಯಂಗಳ ಗುಣಪರ್ಯಾಯಮುಮಂ (ಸುಕಾಮಾ. 
೩-೩ ಭವ). [ಜೀವ+ ದ್ರವ್ಯ] 
ಜೀವಧನ (ನಾ). ೧. ಪಶುಸಂಪತ್ತು : “ಹಸು- ಎಮ್ಮೆ ಮೊದಲಾದುವೆಲ್ಲಂ 
ಜೀವಧನಮೆಂಬುದು” (ಹರಾಯು. ೧೪-೮೧) ; ಪಲಂಬರ್‌ ಮ್ಲೇಚ್ಛರಾ 
ಜರನವರವರ ಜೀವಧನ ಕುಲಧನಂಗಳ್‌ವೆರಸು ಮುಂದಿಟ್ಟು (ಅನಿಪು. 
೧೩-೩೯ ವ); ತಲೆಕೆಟಿಗಾಗಿ ಮೇಗುಗಾಣದೆ ಮತ್ತಂ ಪೆಜಿರ ಪಲವುಂ ಜೀವ 
ಧನಂಗಳನರಸರ ಕಾಪಿನ ಫೊಲನಂ ಪೊಕ್ಕು ವೆಂದುಂಡಿಗೆಯೊತ್ತಿಕೊಳುತ್ತುಂ 
(ಸುಕುಮಾ. ೭-೩೩ ವು; ಚಟ್ಟನೃಪಾಳಕಂಬೆರಸು ಪಾಂಡ್ಕನುಮೋವದೆ 
ನೇಲಿವರ್ತಿಯಂ ತೊಟ್ಟನೆ ಪಾಯ್ದು ಜೀವಧನಮೆಲ್ಲಮನಾಗಳೆ ಕೊಂಡು 
ಪೋಗೆ (ಎಕ. ೪11, ಹೊನ್ನಾಳಿ. ೩೩-೩ ; 1157) 
[ಜೀವ ಧನ) 


೩೦೭೬ 


ಜೀವನದರ್ಶನ 


ಜೀವಧಾತ್ರಿ (ನಾ). ಬದಂಕನ್ನೂ ರಕ್ಷಿಸುವವಳಂ; ಜೀವವನ್ನು ಕಾಪಾಡು 
ವವಳು : ಈ ಜೀವಧಾತ್ರಿಯೂ, ಸಸ್ಯಶಾಲಿಯೂ ಆದ ದೊಡ್ಡ 
ವಸುಂಧರೆ (ನಿಬಂಧ. 11, 9೦೨). [ಜೀವ * ಧಾತ್ರಿ] 

ಜೀವಧಾರಣ (ನಾ). ಬದುಕಿರಂವುದಂ; ಪ್ರಾಣವನ್ನು ಧರಿಸಿರಂವುದಂ: 
` ಇದರಿಂದ ನಿಮ್ಮೆಲ್ಲರ ಹೊಟ್ಟೆ ತುಂಬಲಾರದು ; ಆದಾಗ್ಕೂ ಜೀವಧಾರಣ 
ವಾದರೂ ಆಗುವುದು (ಮುಂಬಯಿ. ೪-೭೩೩). [ಜೀವ * ಧಾರಣ] 

ಜೀವಧಾರೆ (ನಾ). ಚೈತನ್ಯ ಶಕ್ತಿ; ಸ್ಫೂರ್ತಿ: ಆ ಮಂದಹಾಸವು ಆ 
ಸ್ತ್ರೀಯರಿಗೂ, ಬಾಲಕಿಯರಿಗೂ ಜೀವಧಾರೆಯನ್ನು ಕೊಡುವಂತಿದ್ದಿತು 
(ಹಾರಾಡಿ. ೬೦). [ಜೀವ * ಧಾರೆ] 


10] ಜೀವನ (ನಾ). ೧. ಬದುಕು; ಬಾಳು ; ಅಸ್ತಿತ್ವ : ಜೀಡುವವರ ನೋಡಿ 


20 


ನೋಡಿ ಈಯಲಿಲ್ಲದವನ ಜೀವನವದೇಕೆ (ಬಸವ. ೪೩೮) ; ದಾರಿದ್ರಮಲ್ಲಿ 

ಆ ನಾಗರಿಕ ಜೀವನಂ ಈ ವನ್ಯಸಂಸ್ಕೃತಿಯ ಮುಂದೆ (ಶ್ರೀರಾಮಾ, ೩೨-೧೦೨). 

೨. ಜೀವನೋಪಾಯ ; ಉದ್ಯೋಗ ; ವೃತ್ತಿ ; ಕಸಬಂ: “ಜೀವನಂ, 
ವೃತ್ತಿ, ಆಜೀವಃ, ವಾರ್ತಾ - ಈ ೪ ಬಾಟ್ಕ್‌” (ಹಲಾಯು. ೯೩-೪೦೬). 
೩. ಚೈತನ್ಯವನ್ನ ನೀಡುವಿಕೆ ; ಗೆಲವುಂಟುಮಾಡುವಿಕೆ. ೪. ನೀರಂ; 
ಉದಕ ; ಜಲ: “ಆಪಃ (ಪ್‌), ತೋಯಂ, . . . ಜೀವನಂ, ಜೀವನೀಯಂ 
- ಈ ೨೬ ನೀರ್‌” (ಹಲಾಯು. ೦೦೭-೨೬) : ಬಾಣಾವಳಿಯಿಂ ಮಹೋ 
ದಧಿಯ ಜೀವನಮಂ ತವುವನ್ನಮಾಂಟಿದಂ (ಪಂರಾಮಾ. ೦೩-೯೯); 
ನಾಡೆಂನಂ ನಡುವಿಟ್ಟುಕೊಂಡುದುದಜಿ*ಂ ಮಜ್ಜೀವನಂ ಸಾರ್ತ್ನಕಂ (ಎಕ. 
೪, ಬೇಲೂರು. ೦೯೩-೧೦೦: 1161); ನದನದೀಕುಳದೊಳ್‌. ಪರಿವರ್ಧಿಕುಂ 
ಜಗಜೀವನ ಜೀವನಂ (ಜಗವಿ. ೪.೭೭ ಜೀವನಮಂ ಬೇಡುತ್ತಿರೆ ಚದುರಂ 
ಜೀವನಮೆಲ್ಲಂ ಸವೆಯಿತ್ತೆಮ್ಮಯ ಜೀವನವರೆಗೆ (ಉದ್ಯದೇ. ೨-೨೯). 
೧, ೪: ಸತತ ಗಭೀರವೃತ್ತಿಯಿನುದಾರತೆಯಿಂ ಜಗದೇಕಜೀವನಸ್ಥಿತಿ ಯಿನತಿ 
ಪ್ರಸಾದಗುಣದಿಂ ರಸಭಾವವಿಳಂಸದಿಂ. . . ಸರಸ್ವತಿ ದಯೆಗೆಯ್ಗೆ 
(ಕಾದಂಪೂ. ೨). ೩, ೪: ಸ್ಥಾವರ ಜಂಗಮಮೆಂಬೀ ಜೀವಚಯಕ್ಕೆಂತು 
ನೋಟಿಕ್ಟೊಡಂ ಜೀ ವ ನ ಮೇ ಜೀವನಮೆಂದುದಕಾರ್ಗಳಕೋವಿದ 
ನಿದನೆಸೆಯೆ ಪೇಟ್ಗುಂ (ರೋಕೋಪ. ೩-೦). ೫. ಚೈತನ್ಯವನ್ನೂ 
ನೀಡಂವವನಂ ; ಚೈತನ್ಯದಾಯಕ : ಪಾವನಕೆ ಪಾವನನು ಜೀವರ 
ಜೀವನನು ಮೃತ್ಯುವಿಗೆ ಮೃತ್ಯುವಿದಾವ ಲೆಕ್ಕದೆೊಳೀತನಹನೆಂದಟ್‌ವ 
ರಾರೆಂದ (ಕುವ್ಕಾಸ. ೯-೨೬). [ಸಂ.] 

ಜೀವನಗಾತಿ (ನಾ). (?) : ಜನನಸ್ಕಾನದಿಂದಗಲದ ಬಿರುದುಳ್ಳ ಘನಕುಚ 
ತಾರಹಾರಗಳು ತೊನೆದಾಡೆ ಜಟ್ಟಿಯರ್‌ ತೊಡೆಯ ತಟ್ಟಿದರು ಜೀವನಗಾಶಿ 
ಕಣ್ಮುಚ್ಚುವಂತೆ (ಮೋಹತ. ೨೭-೩೯). 

[ಔ ಜವ್ವನ + - ಕಂತ್ಯಿ ಎಂದಿರಬಹುದೆ? ) 

ಜೀವನಚರಿತ್ರೆ (ನಾ.) ಒಬ್ಬ ವ್ಯಕ್ತಿಯಂ ಬಾಳಿನ ವಿಚಾರವಾಗಿ ಬರೆದ ಕಥೆ: 
ಮುದ್ದ ಣನ ಜೀವನಚರಿತ್ರೆಯಲ್ಲಿ ನಮ್ಮ ಕನಿಕರ - ಕೈವಾರಗಳನ್ನು ಸೆಳೆದು 
ಕೊಳ್ಳುವ ವಿಶೇಷವಿದೆ (ಕಸಾ. ೩00). [ಜೀವನಚರಿತ್ರೆ] 

ಜೀವನಜಾತ (ನಾ). ನೀರಿನಲ್ಲಿ ಹುಟ್ಟಿದುದಂ; ತಾವರೆ; ಕವಂಲ: 
ಲಸಜ್ಜೀವನಜಾತದ ಗರ್ಭದ ಭಾವನೆಯಂ ಬಗೆಗೆ ತಂದು ನಲಿಯಿಕ್ಕು 
ಮೆಮ್ಮಂ (ವಸ್ತವಂ. ೧-೮). [ಜೀವನ + ಜಾತ] 

ಜೀವನತತ್ತ್ವ (ನಾ). ಜೀವನದ ಮಾರ್ಗದರ್ಶಕ ಸಿದ್ಧಾಂತ; ಬಾಳಿಗೆ 
ಮಾರ್ಗದರ್ಶಕವಾದ ಸಿದ್ಧಾ ೦ತ: ಸೂಕ್ಷ್ಮವಾಗಿ ಅವಲೋಕಿಸಿದಾಗ 
ನಮ್ಮೆದುರು ಮೂರೇ ಮೂರು ಜೀವನತತ್ತ್ವಗಳು ದೃಗ್ಗೋಚರವಾಗು 


ತ್ತವೆ (ಧರ್ಮಸಾ.೩). [ಜೀವನ ತತ್ತ್ವ) 
46 | ಜೀವನದರ್ಶನ (ನಾ). ಬಾಳಿನ ತತ್ತ ಎನ : ಇದೊಂದು ಜೀವನ 
ದರ್ಶನಗ್ರಂಥವಾಗಿದೆ (ಪ್ರ ಬಂಧ. ೦೦೦). [ ಜೀವನ + ದರ್ಶನ] 


ಜೀವನದಾಯಿ 


ಜೀವನದಾಯಿ (ನಾ). ಚೈತನ್ಯವನ್ನೂ ಕೊಡಂವವನಂ: ಪರಮಾತ್ಮನೇ 
ಪ್ರಪಂಚಕೆಲ್ಲ ಜೀವನದಾಯಿ, ಸಂರಕ್ಷಕ (ಜಗದಾ. ೨೦೨). 
[ ಸಂ. ಜೀವನದಾಯಿನ*) 
ಜೀವನದಾಯಿನಿ (ನಾ). ಚೈತನ್ಯವನ್ನೂ ಕೊಡಂವವಳಂ: ಈಗ ಈ ಜೀವನ 


ಶಾಲಿನಿಯೂ ಜೀವನದಾಯಿನಿಯೂ ಆದ ಮಾತೃಭಾಷೆಯ ಅದರ 


ಮಕ್ಕಳ ಗುಂಪಿನಲ್ಲಿ ತನ್ನ ಅಧಿಕಾರವನ್ನು ಕೇಳುತ್ತಿದೆ (ನಿಬಂಧ. 21, ೨೯೨). 
[ಸಂ. ಜೀವನದಾಯಿನೀ ] 
ಜೀವನದಿ (ನಾ). ಸದಾ ನೀರಿರಂವ ನದಿ; ಎಂದೂ ಬತ್ತದ ನದಿ: ಆ 
ಜೀವನದಿಗೆ ತನ್ನ ಭಕ್ತಿ ಅರ್ಪಿಸಿಕೊಂಡ (ಸುಖವಿ. ೧೯). [ಜೀವ + ನದಿ) 
ಜೀವನದೃಷ್ಟಿ (ನಾ). ಎ ಜೀವನದರ್ಶನ: ಎಲ್ಲಕ್ಕಿಂತ ಮಿಗಿಲಾಗಿ 
ಮಾಲ್ಲೋವ ಈ ಜೀವನದೃಷ್ಟಿಗೆ ಬಹಳ ಬೆಲೆ ಕೊಟ್ಟಿದ್ದಳು (ಪುನರು.೦೯೦). 
[ಜೀವನ * ದೃಷ್ಟಿ] 
ಜೀವನನಾಥ (ನಾ). ನೀರಿನ ಒಡೆಯಂ; ವರಂಣ: ಆವಾವೆಡೆಯೊಳ್‌ 
ನವರತ್ನಾವಳಿ ತೀವಿರ್ವವೆಂದು ಮಕರಾರೂಢಂ ಜೀವನನಾಥಂ ವರುಣಂ 
ಕಾವಂ ಧೃತಪಾಶನೆಸೆವ ರತ್ನಾಕರಮಂ (ಸೂಕಿ ಸು. ೨-೦೬). 
[ಜೀವನ ೬ ನಾಥ) 
ಜೀವನಬಿಂದು (ನಾ).ಐಜೀವಕಣ : ಇಲ್ಲಿ ರತಿದೇವಿ ಬಸುರೊಳಗೆ ಜೀವನ 
ಬಿಂದುವಲ್ಲಿ ಪ್ರವೇಶಿಸಿದ ಮೂಹೂರ್ತಮಂ ಮೊದಲ್ಗೊಂಡು 
ಪೇರ್ಚುತಲಿರ್ದುದು (ನವಮೋ. ೦೪-೩೪). 
[ಜೀವನ + ಬಿಂದು? 
ಜೀವನಮಟ್ಟ (ನಾ). ೧. ೬ ಜೀವಮಾನ: ಒಬ್ಬ ತನ್ನ ಜೀವನಮಟ್ಟ 
ದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ನಿಸ್ಪೃಹ ಭಾವನೆಯಿಂದ 
ನಿರ್ವಹಿಸಿದರೆ . . . ಮುಕ್ತಿಯನ್ನು ತಪ್ಪದೆ ಮುಟ್ಟುವನು (ತ್ಕ ಪ್ರಾ. 
೩೬). ೨. ಬದುಕಿನ ಅಂತಸ್ತು,-ದರ್ಜೆ: ಅಡುಗೆಮನೆ ಜೀವನಮಟ್ಟದ 
ಅಳತೆಗೋಲು (ಅಡು ೨೦). [ ಜೀವನ * ಮಟ್ಟ, 
ಜೀವನಯಂತ್ರ (ನಾ). ಜೀಕಳಿ ; ಜಲಯಂಂತ್ರ : “ಜೀರ್ಕೊಚಿವೆ ಜೀವನ 
ಯಂತ್ರದ ನಾಮಧೇಯದೊಳ"” (ಕರ್ಣಾನಿ. ೮೩). 
[ಜೀವನ +೬ ಯಂತ್ರ] 
ಜೀವನಯಾಪನೆ (ನಾ). ಜೀವನ ನಡೆಸಂವುದಂ ; ಬದುಕಿನ ನಿರ್ವಹಣೆ: 
ಮಾರ್ಕೆಲ್‌ . . . ಮನೆಪಾಠ ಹೇಳಿ ಜೀವನಯಾಪನೆ ಮಾಡಿಕೊಳ್ಳು 
ತ್ತಿದ್ದನು (ಪುನರು. 8೨೫). [ಜೀವನ * ಯಾವನೆ ) 
ಜೀವನವಕ್ಕಿ (ನಾ). ನೀರಹಕ್ಕಿ ; ಜಲಪಕ್ಷಿ: ಜೀವನವಕ್ಕಿ ಕುಳಿರ್ಗೆಯ್ಯ 
ಕೆೊಳರ್ವಕ್ಕಿ . . . ಜೀವಿಪುವು ಭಯವನುಳಿದು (ಪ್ರಛುಪು. ೩-೦೪). 
[ಜೀವನ ಹಕ್ಕಿ, (ಅಪಕ್ಕಿ;) 1 
ಜೀವನವಾಹ (ನಾ). ನೀರನ್ನು ಒಯಂ್ಯವುದಂ ; ವಂಗಿಲಂ ; ಮೋಡ: 
“ವಾರಿಧರಮಬ್ಬಮಭ್ರಂ . .. ಜೀವನವಾಹ ಮೈರಾವತೀಶಂ ಬಳಾಹಕಂ 
ಜೀಮೂತಮೆನಲು ಮೇಘಕ್ಕೆ ನಾಮಂ” (ಮಂಗರಾ. ೦೩-4). [ಸಂ.] 
ಜೀವನವಿಕಾಸ (ನಾ). ಬಾಳಿನ ಬೆಳವಣಿಗೆ: ಸ್ತ್ರೀ ಹಾಗು ಪುರುಷ ಇವರಿಬ್ಬ 
ರಿಗೂ ಜೀವನ ವಿಕಾಸಕ್ಕೆ ವಿಲಾಸವು ಅತ್ಯಾವಶ್ಯಕವಾಗಿದೆ (ಪ್ರ ಬಂಧ. ೦೧೪). 
[ ಜೀವನ ೬ ವಿಕಾಸ) 
ಜೀವನವೇತನ (ನಾ). ಬಾಳಿನ ನಿರ್ವಹಣೆಗೆ ಸಾಕಾಗಂವ ಸಂಬಳ : 
(Living wage. ಪತ್ರಿನಿ. 8೫9). [ ಜೀವನ -. ವೇತನ] 
ಜೀವನಶಾಲಿನಿ (ನಾ). ಚೈತನ್ಯವನ್ನು ಹೊಂದಿರಂವವಳಂ : ಈಗ ಈ 
ಜೀವನಶಾಲಿನಿಯೂ ಜೀವನದಾಯಿನಿಯೂ ಆದ ಮಾತೃಭಾಷೆಯು ಅದರ 
ಮಕ್ಕಳ ಗುಂಪಿನಲ್ಲಿ ತನ ಅಧಿಕಾರವನ್ನು ಕೇಳುತ್ತಿದೆ (ನಿಬಂಧ. 11, ೨೯೨). 
[ಸಂ. ಜೀವನಶಾಲಿನೀ) 


೩೦೭೭ 


10 


15 


90 


40 


ಜೀವನೀಯೆ 


ಜೀವನಸತ್ವ (ನಾ). ಎ ಜೀವಸತ್ವ : ಮಾಡಿ ಉಂಡಿದ್ದೇವೆ ನಮನಮಗೆ 
ಸೇರಿದ ಅಡಿಗೆ. ಇರಬಹುದು ಇದರಲ್ಲಿ ಕೆಲಭಾಗ ಜೀವನಸತ್ವ ಕಡಮೆ 
(ನೆಲಮು. ೩೩-೧೫). [ಜೀವನ . ಸತ್ವ) 

ಜೀವನಸಾಲೆ (ನಾ). ನೀರಿನ ಮನೆ ; ಅರವಟ್ಟಿಗೆ: ತನ್ನಯ ಕಣ್ಗಳ ತಣ್ಣ 
ದಿರಿಂ ಜೀವನಮಂ ಬಟ್‌ ಕುಳಿರ್ಗಲ್ಲಳಸಂ ತೀವುವೊಲುಣ್ಮಿಸುತೆಅಕಿಯಲ್‌ 
ತನ್ನಯ ಜೀವನ ದಣಿವಂತಿರ್ದಂ ಬೆಜಿಗಿಂ ಜೀವನಸಾಲೆಯೊಳು (ಉದ್ಯದೇ. 
೨.೨೯). [ಜೀವನ ಸಾಲ್ಕೆ 

ಜೀವನಾಂಶ (ನಾ). ಜೀವನಕ್ಕೆಂದಂ ಕೊಡುವ ಹಣ ; ಪೋಟಗಿ (ಉಕ): 
ನಾನೇನೂ ಸೀತಕ್ಕನಿಗೆ ಜೀವನಾಂಶ ಕೊಡಿ ಎಂದು ಕೇಳಲು ಬಂದಿಲ್ಲವಲ್ಲ 
(ಪ್ರಕ್ನಿ. ೧೦೯). [ಜೀವನ + ಅಂಶ] 

ಜೀವನಾಡಿ (ನಾ). ೧. ದೇಹದೊಳಗೆ ಪ್ರಾಣಧಾರಣೆಗೆ ಅತ್ಯವಶ್ಯಕವಾದ 
ನಾಡಿ; ವಂಂಖ್ಯನಾಡಿ. ೨. (ಆಲಂ) ವಂಖ್ಯ ಆಧಾರ ; ಕೇಂದ್ರಶಕ್ತಿ: 
ಹೇಮಾವತಿ ನದಿಯು ನಮ್ಮ ಪ್ರಾಂತ್ಯಕ್ಕೆ ಜೀವವನ್ನು ಕೊಡುವ ಜೀವನಾಡಿ 
(ಗರುದಾ. ೦೫೬) ; ಚಾಮುಂಡರಾಯ ಗಂಗರಾಜ್ಯದ ಜೀವನಾಡಿ (ದಾನಜಿಂ. 
೪೫): ನವರಸಗಳು ಸಾಹಿತ್ಯದ ಜೀವನಾಡಿಗಳೆನಿಸಿದಾಗ (ಸುತ್ತುಮು. ೦). 

[ಜೀವ ನಾಡಿ) 

ಜೀವನಾರ್ಥ (ನಾ). ೧. ಜೀವಿತ; ಬದುಕು ಅಥವಾ ಜೀವನೋ 
ಪಾಯ : “ಬಾಟಿ್‌-ಜೀವೆನಾರ್ಥಂ ” (ಕಮದ. ಪರಿ. 0). ವಿ.ಎ ಜೀವ 
ನಾಂಶ. .[ ಜೀವನ ೬ ಅರ್ಥ) 

ಜೀವನಾದರ್ಶ (ನಾ). ಬಾಳಿನ ಗುರಿ; ಬದಂಕಿನ ಉದ್ದೇಶ: ಸಾಹಿತ್ಯದಲ್ಲಿ 
ತನ್ನ ಜೀವನಾದರ್ಶವನ್ನು ಕಂಡುಕೊಂಡಿರುವ ಕವಿ ಬೇರೆಬೇರೆ ವಿಧಾನ 
ಗಳನ್ನು ಅನುಸರಿಸಬೇಕಾದ ಅಗತ್ಯವಿಲ್ಲ (ಧರ್ಮಸಾ. ೮೦). 

[ಜೀವನ + ಆದರ್ಶ) 

ಜೀವನಾಲ (ನಾ).ಎಜೀವನಾಡಿ : ನೀನು ವಿಶ್ವದ ಜೀವನಾಲವನೆ ಕೊಯ್ಯ 
ಲಯ್ದಿದೆಯೊ, ಪಾಪೀ (ಅಮತಂ. ೧೯-೫೩). [ಜೀವ ನಾಲ್ಕ) 

ಜೀವನಿ (ನಾ). ಕಿರಿಯ ಹಾಲೆ ಗಿಡ ವಂತೂ ಆದರ ಸೊಪ್ಪು ; ಸಿಹಿ 
ಹಾಲೆ : “ ಜೀವಂತೀ, ಜೀವನೀ. ಜೀವಂ, ಜೀವನೀಯಾ, ಮಧುಃ - ೫ 
ಕಿರಿಹಾಲೆಸೊಪ್ಪು ? (ಸಿದ್ಧಾಂತಿ. ೦೨೭). 

(ಸಂ. ಜೀವನೀ] 

ಜೀವನಿಧಿ (ನಾ). ಕಡಲು ; ಸಮುದ್ರ: ಜೀವನಿಧಿಯೊಳು ಬಿರ್ದನೋಯೆ 
ನಲಾ ವಿಭಾಕರನಸ್ತ ಮಿಸಿದನು (ಐಸಪು. ೦೦-೪೪) ; ಆ ವಾರ್ಧಿಮಧ್ಯ ಭುವ 
ನಜಕರ್ಣಿಕೆಯೊ ಕೂರ್ತು ಭೂವನಿತೆಗಿನಕುಲದ ನೃಪನೊಸಗೆಗಟ್ಟಿಸಿದ 
ಜೀವನಿಧಿವಸನದೊಡನೆಸೆವ ರವಿಯುಂಗುರವೊ (ಭಾವಜಿಂ. ೧-೨೪). 

[ಜೀವ + ನಿಧಿ] 

ಜೀವನಿವಹ (ನಾ). ಜೀವಿಗಳ ಸಮೂಹ: ಭವವಾರ್ಧಿ ಪ್ರತಿಮಗ್ನ ಜೀವ 
ನಿವಹಂ ಪ್ರೇಮಾನುಬಂಧಂ . . . ತಟ್ತ್‌ರ್ಪ ಬಯುಕ್ಕೆಯಂ ಬಯಸುಗುಂ 
(ಕಾಂತಿಪು. ೯-೭). [ಜೀವ * ನಿವಹ] 

ಜೀವನೀಯ (ಗು). ೧. ಆಯುಸ್ಸನ್ನು ವರ್ಧಿಸುವ. "ಜೀವನೀಯಪಂಚ 
ವಂೂಲ' ಪರಾ. (ನಾ). ೨. ನೀರು; ಉದಕ: “ ಕುಶಮಪ್ಪು ಪಯ 
ಪುಷ್ಕರಂ ಜೀವನೀಯಂ . . . ಘನರಸಮೆನಲ್‌ ನೀರಿಂಗೆ ಪೆಸರಕ್ಕು ” 
(ಮಂಗರಾ. ೧೦೯-೧). [ಸಂ.] 

ಜೀವನೀಯಪಂಚಮೂಲ (ನಾ). ಆಯುಸ್ಸನ್ನು ವರ್ಧಿಸತಕ್ಕ ಶ್ರೇಷ್ಠ 
ವಾದ ಐದಂ ವರೂಲಿಕೆ : “ ಆಷಾಢಿ, ರೊಡ್ಡಿ, ಸಿಹಿವಾಲೆ, ಎಕ್ಕೆವಾಲೆ, 
ಕಹಿಹಾಲೆ ಈ ಐದು ಜೀವನೀಯಪಂಚಮೂಲ? (ವೈದ್ಯಸಾ. 11, ೧೦೪). 

[ ಜೀವನೀಯ + ಪಂಚಮೂಲ) 
ಜೀವನೀಯೆ (ನಾ). ಇ ಜೀವನಿ. [ಸಂ. ಜೀವನೀಯಾ] 


ಜೀವನೋದ್ಯೋಗ 


ಜೀವನೋದ್ಯೋಗ (ನಾ).ಎಜೀವನೋಪಾಯಂ: ಕೆಟ್ಟ ರಾಜ್ಯದಲ್ಲಿ ಕ್ಷೇಮ 
ಎಲ್ಲ, ಕೆಟ್ಟ ದೇಶದಲ್ಲಿ ಜೀವನೋದ್ಯೋಗವಿಲ್ಲ (ವದಧಾ. ೩೪೦). 
[ ಜೀವನ ೬ ಉದ್ಯೋಗ) 
ಜೀವನೋಪಾಯ (ನಾ). ಹೊಟ್ಟೆಪಾಡಿಗಾಗಿ ಕೈಗೊಳ್ಳುವ ವೃತ್ತಿ ; 
ಜೀವಿಕೆ: ಅಂತು ನಾಲ್ವತ್ತೊಂಭತ್ತು ದಿವಸದಿಂ ಬಟ*ಯಮವರ್ಗಂ ಜೀವ 
ನೋಪಾಯ ಭೋಗೋಪಭೋಗ, .ವಿತರಣನಿರತ ಸುರತರುಪ್ರಕರಂಗ 
ಳೊಳ್‌ (ಶಾಂತಿಪು. ೬-೧೦೭ ವ); ಕಾಯದ ಕಳವಳಕ್ಕಂಜಿ ಕಾಯಯ್ಯಾ 
ಎನ್ನೆನು ಜೀವನೋಪಾಯಕ್ಕಂಜಿ ಈಯಯ್ಯಾ ಎನ್ನೆನು (ಬಸವ. ೬೯೫]. 
[ ಜೀವನ ೬ ಉಪಾಯ] 
ಜೀವನೋಪಾಯಿ (ನಾ). ಹೊಟ್ಟೆ ಪಾಡಿಗಾಗಿ ಮಾತ್ರ ಚಿಂತಿಸಂವವನಂ; 
ಜೀವನೋಪಾಯವನ್ನು ಹುಡುಕುವವನು : ಇನನಿಂದಂ ಗೊರವಂ 
ತುಷಾರಕರನಿಂ ಕಾಪಾಲಿಕಂ ಭೂಮಿನರದನನಿಂ ಬೌದ್ಧ ತಪಸ್ವಿ ಸೋಮಸುತ 
ನಿಂದಂ ಜೀವನೋಪಾಯಿ . . . ತಪಮಂ ಕೆಯ್ಕೊಳ್ಳುಮಾ ಮಾನವಂ 
(ಜಾತತಿ. ೧೬-೨). [ಸಂ. ಜೀವನೋಪಾಯಿನ್‌] 
ಜೀವನೌಷಧ (ನಾ). ಬದುಕಿಸತಕ್ಕ ಮದ್ದು; ಪ್ರುಣಕೊಡುವ ಔಷಧಿ; 
ಸಂಜೀವಿನಿ: “ ಜೀವಾತುಃ, ಜೀವನೌಷಧಂ - ೨ ಬದುಕಿಸುವ ಮದ್ದು. 
ಸಂಜೀವನ ಮದ್ದು ” (ಸಿದ್ಮಾಂಕಿ. ೨೩೪). [ಜೀವನ * ಔಷಧ) 
ಜೀವನ್ಮುಕ್ತ (ನಾ). ಬದುಕಿನಲ್ಲಿರಂವಾಗಲೇ ಬ್ರಹ್ಮಾನಂದವನ್ನು 
ಅನುಭವಿಸುವವನು; ಆತ್ಮಾನಂದವನ್ನು ಪಡೆದಿರುವವನಂ: 
ಭ್ರಾಂತಿಗಳು ಕೆಡಲಾತನೆ . . . ಮುಕ್ತನುಮಪ್ಪ ತದ್ಬ ಹ್ಮನೆಂತು ಜೀವ 
ನ್ಮುಕ್ತನೆನಿಪನೆನಿಪುದು ನಿಜಂ ಶೋಕ ದ್ವ ಯಂಗಳರ್ಥಂ (ವೀಕೈಪು. 
ವ್ಯರ್ಥವಾಗಿಯೆ ಕೆಡುವನು . , . ಜೀವನ್ಮುಕ್ತನಾಗದೆ 
ಸರ್ವಥಾ ಸಂಸಾರ ಸುಖವಲ್ಲ (ಅಮ್ಮತ. 3-೦೦೬) ; ನಿಜಮೋಕ್ಷವೊದಗುವು 
ದಾವ ಸಂಶಯಮಿಲ್ಲ ಜೀವನ್ಮುಕ್ತರಾದರಿಗೆ (ಗಗತಾ. 9-88); ಮಂಕ್ತನಾದೆ, 
ಇಂದು, ಜೀವನ್‌ಮುಕ್ತನಾದೆ (ಅನಿಕೀ. ೫೯-೦). [ಸಂ. (ಜೀವತ್‌. ಮುಕ್ತ)) 
ಜೀವನ್ಮುಕ್ತಿ (ನಾ).ಬದಂಕಿರುವಾಗಲೇ ಬ್ರಹ್ಮಾನಂದವನ್ನು ಅನುಭವಿಸು 
ವುದು : ; ಆತ್ಮಾನಂದವನ್ನು ಪಡೆಯುವುದಂ : ದೃಷ್ಟಿಸಲು ಶ್ರುತಿ 
ಗಳಿಗೆ ಪವಣೆ ವಿಶಿಷ್ಟ ಜೀವನ್ಮುಕ್ತಿಯುತ ಸಂತುಷ್ಟ ತತ್ತ್ವ್ವಾತ್ಮಕವಿದಕ್ಕೆ 
ಸಮಾನವೊಂದುಂಟೆ (ಬಸಪು. 4-೭೦); ಎಂತು ಜೀವನ್ಮುಕ್ತಿಯಾಗುವುದು 
» * ತಿಳುಹೆಂದು ಬಿನ್ನಯಿಸಿದನು (ಅಮೃತ. ೯-೪); ಆ ಬೇಡತಿ ., 
ಪ್ರಬಲಸಿದ್ಧಿಯನ್ನು ಜೀವನ್ಮುಕ್ತಿಯನ್ನು, ಸಾಧಿಸಿದ ಧನ್ಯ (ಭಾರದ. ೪೮೩). 
ಜೀವನ್ಮುಕ್ತಿಪಠ ಎ ಒಂದಂ ಬಗೆಯ ಆಟದ ಪಟ; ಪರವಂಪದ 
ಸೋಪಾನ ಪಟ: (8). ಸಂ. (ಜೀವತ್‌ + ಮುಕ್ತಿ) ) 
ಜೀವನ ಕೈತ (ನಾ). ಜೀವಿಸಿದ್ದ ರೂ ಸತ್ತವನಂತೆ ನಿಸ್ಸತ್ತ್ವನಾದವನು ; 
ಕಳಾಹೀನನಾದವನಂ : ಮಾನವ ಜೀವನ್ಮೃತನಿರೆ ಕಾಲಗೆ ಜೇಡನ ಪರಿ 
ವೇಷ (ಚಿಂತನ. ೩೬-೧೪); ಒಬ್ಬರನ್ನು ಕೇಳುವವನು ಜೀವನ್ಮ ತನು 
(ಮುಂಬಯಿ, ೬-೩೩೪). [ಸಂ. (ಜೀವತ್‌ + ಮೃತ] 
ಜೀವನ್ಮೃತಕ (ನಾ) )-ಎಜೀವನ್ಮೃತ : ನೀಳ್ಜೊದವಿದ ಜಸಮನುಪಾರ್ಜಿಸ 
ದಧಮನದೇ ತರ್ಕಿ ಬಾರ್ತೆ ಜೀವನ್ಮೃತಕಂ(ಆದಿಪು. ೧೨-೯೭): ಜೀವನ ಸಂಗತಿ 
ಯಿಂದಂ ಪಾವನಮುಟ್‌ದಂದಪಂವನಂ ತಾನೆನೆ,ಮೆಯ್ಗ್ಸಾವನೋ ಬಸದಪ್ಪ 


೫-೧೬-೩೨) ; 


ನವಂ ಜೀವನ್ಮೃತಕಂ ವಿವೇಕಶೂನ್ಯನ ಮಾನ್ಯಂ (ಮಲ್ಲಿಪು. ೯-೬೩); ಜೀವವಂ 
ಪಡೆದು ಜೀವನ್ಮೃತಕನಾಗಿರ್ದೆ (ವಾಗೀರ. ದೇ. ೨೬೦-೧೭). [ಸಂ.) 
ಜೀವನ್ಮೃತೆ (ನಾ). ಬದುಕಿದ್ದೂ ಸತ್ತಂತಿರುವವಳು ; ಕಳಾಹೀನೆ : 


ನಾಡ ಪೆಣ್ಗಳ ಬಿಜುನುಡಿಗೆ ತಡೆದು ಬಾಟ್ವ ವಂಧ್ಯೈಯರೆ ಜೀವನ್ಮೃತೆ 
ಯರ್‌ ವಲಂ (ರಾಮಾಶ್ಯ. ೦೮-೦೩). 
[ಸಂ. ಜೀವನ್ಮ ತಾ (ಜೀವತ್‌ + ಮೃತಾ) ] 


A SE ONC BNI CO ಖ ನ ಬಸ) 


EE AS ಜತಗ SE TES LR EEE EL 2 MNS 


೮ 


46 


೭೮ 


ಜೀವರಕ್ಕೆ 


ಜೀವಪಂಚಕ (ನಾ ನಾ).. [ದ್ವೆ 43] ದೇವತೆಗಳಂ, ಗಂಧರ್ವರಂ, ಪಿತೃಗಳು, 
ಮ ಅಸುರರೆಂಬ ಐದಂ ವರ್ಗಗಳ ಸಮೂಹ: ಶೇಷ 
ಫಣಾತಪತ್ರಗೆ ಜೀವಪಂಚಿಕವ್ರಾತವೆಂದಿಗು ಭಿನ್ನಪಾದಾಹ್ವಯದಿ 
ಕರೆಸುವದು (ಹಸಾರ. ೨೪-೧೮). [ಜೀವ 4 ಪಂಚಕ ] 

ಜೀವಪಚ್ಚೆ (ನಾ). ಶ್ರೇಷ್ಠವಾದ ಹಸಿರು ಬಣ್ಣದ ಹರಳು; ಮರಕತ: 
ಬರುತ ಕಂಡನು ಜೀವಪಟ್ಟಿಯ ಸುಸಿಲೆಗಳಿಂ ವಿಚಸಿದ' ತೆರದಿ ಪರಿಪರಿ 
ಪುಷ್ಪಲತೆಗುಲ್ಮ ಗು ರುಪಚ್ಚೆ ಪಸುರಿನಿಂದೆಸೆವ ಕುಸುಮಾವತಿಯ ಪಟ್ಟಣವ 
ಪೊಗಲು (ನವಮೋ. ೪-೩೩). [ ಜೀವ + ಪಚ್ಚೆ, (<ಪಸ್ಸು)] 

ಜೀವಪಡೆ(ಕ್ರಿ). ಜೀವಂತವಾಗು; ಶಕ್ತಿಹೊಂದು: ವೊದಲ ಸಂಕೋಚದಲ್ಲಿ 
ಹೊಳೆಯದೇ ಇದ್ದ ಅನೇಕಾನೇಕ ಸಣ್ಣ ಸಣ್ಣವಿವರಗಳು ಈಗ ಮಾತಿನಲ್ಲಿ 
ಜೀವಪಡೆದುವು (ಮೂರುದಾ. ೧೯೬). [ ಜೀವ * ಪಡ್ಕೆ) 

ಜೀವಪತ್ನಿ (ನಾ). ಗಂಡನು ಬದಂಕಿರಂವವಳು; 
ಮುತ್ತೈದೆ.. [ಸಂ. ಜೀವಪತ್ನೀ] 

ಜೀವಪದಾರ್ಥ (ನಾ). [ಜೈನ] ಒಂಬತ್ತು ಪದಾರ್ಥಗಳಲ್ಲಿ 
ಮೊದಲನೆಯಂದಂ : ಜೀವವೆಂಬ ತತ್ತ್ವ: ಜೀವಪದಾರ್ಥಮಜೀವ 
ಪದಾರ್ಥಂ ಮೋಕ್ಷ ಪದಾರ್ಥಂ ಆಸ್ರವ ಪದಾರ್ಥಂ ಸಂವರ ಪದಾರ್ಥಂ 
ನಿರ್ಜರ ಪದಾರ್ಥಂ ಬಂಧ ಪದಾರ್ಥಂ ಮೋಕ್ಷ ಪದಾರ್ಥಮೆಂಬ ನವ 
ಪಧಾರ್ಥಮುಮಂ (ಸುಕುಮಾ. ೩-೩೯ ವ). [ಜೀವ * ಪದಾರ್ಥ] 

ಜೀವಪುರುಷ (ನಾ). ಪೌರುಷವುಳ್ಳವನಂ: ಗಂಡಂಗಲಿ: ಆಡಲೇಕಿದನಿನ್ನು 
ಹಿಂದಣ ಕೇಡನೆಣಿಸಿದಡೇನು ಫಲ ತಾಗೂಡಿ ಹಲವರು ಜೀವಪುರುಷರು 
ಹೆಂಗಳಾದೆವಲೆ (ಕುಪ್ಶಾಳ. ೨೨-೪೬). [ಜೀವ + ಪುರುಷ) 

ಜೀವಪ್ರದೇಶ (ನಾ). [ಜೈನ] ಜೀವಿಗಳು ಇರುವ ಪ್ರದೇಶ: 
ತದನಂತರ ಸಮಯದೊಳ್‌ ವಾತವಳಯಮುಟ್‌ಯೆ ಜೀವಪ್ರದೇಶಂಗಳಿಂ 
ಲೋಕಪ್ರದೇಶಮಂ ಪರ್ವಿ (ಅದಿಪು. ೦೬-೪೯ ಪ). [ಜೀವ 4 ಪ್ರದೇಶ) 

ಜೀವಭಾವ (ನಾ). ಜೀವಿಯ ಸ್ವಾಭಾವಿಕ ಸ್ಥಿತಿ; ಜೀವತ್ವ: ಜೀವಭಾವದ 
ಭ್ರಮೆಯಳಿದು ದೇಹಾವಸಾನದಲಿ (ಗಗತಾ. ೨-೧೦): ಜೀವನ ಸ್ವಾಭಾವಿಕ 
ಸ್ಥಿತಿ ಜೀವಭಾವ. ಅವನ ವಾಸ್ತವಿಕ ಸ್ಥಿತಿ ಶಿವಭಾವ (ಶಕ್ಕಿವಿ. ೬೦). 

[ಜೀವ + ಭಾವ] 

ಜೀವಭಾವಿ (ನಾ). ಜೀವನದಲ್ಲಿ ಆಸಕ್ತಿಯುಳ್ಳವನು ; ಸಂಸಾರಿ : ಎನ್ನ 

ಜೀವಭಾವಿಯೆಂದೆನಿಸದೆ ಶಿವಭಾವಿಯೆಂದೆನಿಸಿದ ಗುರುವೆ (ಅಖಂಡೇ. ೧೯-೬). 
[ಸಂ. ಜೀವಭಾವಿನ್‌ ] 

ಜೀವಭ್ರಮೆ (ನಾ). [ವೇದಾಂತ] ತಾನಂ ಬ್ರಹ್ಮನೇ ಆಗಿದ್ದರೂ 
ಅಜ್ಞಾ ನದಿಂದ ತಾನು ಜೀವನೆಂದುಕೊಳ್ಳುವ ಭ್ರಾಂತಿ ; ವಿಂಥ್ಯಾ 
ಜ್ಞಾ ಸ್ಥ: ಜೀವಭ್ರಮೆಯ ಕವಚವ ಕಳೆದು ಹೆಇಳಿಹೊಳೆವಾತ್ಮ ನಂದದಲಿ 
(ಕುಣ್ಮಾವಿ. ೧0-8) ; ಇಂಬುಗೊಂಡಿಹ ' ಜೀವಭ್ರಮೆಯಾಡಂಬರವು ಗುರು 
ಬೋಧನಾಮುಖದಿಂದಡಂಗುವುದು (ಗಗತಾ. ೧೩-೪೦). [ಜೀವ ಭ್ರಮೆ) 

ಜೀವಭ್ರಾಂತಿ (ನಾ).ಎಜೀವಭ್ರವೆಂ: ಕಲ್ಪನೆ ಹೆರೆದು ಜೀವಭ್ರಾಂತಿ ಬೀತಡೆ 
ಪರಮ ತಾನಿಹನು (ಕುವ್ಕಾಭೀ. ೩-೩೨). [ಜೀವ + ಭ್ರಾಂತಿ): 

ಜೀವಮಾನ (ನು). ಬದಂಕಿನ ಕಾಲ; ಜೀವನಕಾಲ: ಅವಳ ಜೀವಮಾನ 
ದಲ್ಲಿ ಅವಳು ಯಾವುದೊಂದು ಪಾಪಕಾರ್ಯವನ್ನೂ ಮಾಡಿದವಳೇ 
ಅಲ್ಲವಲ್ಲ (ಹಿಂಕಿಕು. 8); ತನ್ನ ತಂದೆ ಬಿಜ್ಜಳನ ಜೀವಮಾನದಲ್ಲಿಯೇ ಕಾಲ 
ವಾಗಿರಬೇಕು (ಮೂರುಉ. ೯೬). [ಜೀವ * ಮಾನ] 

ಜೀವರಕ್ಕೆ (ನಾ). ಪ್ರಾಣರಕ್ಷಕವಾದ ಕವಚ: “ಜೀವರಕ್ಕೆಎಕವಚಂ” 
(ಕಮದ. ಪರಿ. ೨); “ಜೀವರಕ್ಕೆಯೆ ಕವಚಂ” ಪ್ರತ 
ಪಾಗ್ರ್ಯಂಗೆ ಜೀವರಕ್ಕೆ ಬೆಸುಗೆವಿಟ್ಟುದು (ರಾಮಾಶ್ಯ. ೯೧-3೮) ; ಒಳ್ನೆಡೆಯ 
ಜೀವರಕ್ಕೆಯ ಸೋಮವರ್ಮಂ (ಸೌನಂದ. ೭-೪೨). [-ಆ೫೦. ಜೀವರಕ್ಷಾ) 


ಸುಮಂಗಲಿ ; 


(ಕರ್ಣಾನಿ. ೪೪) ; 


ಜೀವರಕ್ತ 


ಜೀವರಕ್ತ (ನಾ). ೧. ಜೀವವನ್ನು ಉಳಿಸುವ ರಕ್ತ. ೨. (ಆಲಂ). 
ಚೈತನ್ಯಕೆ ೊಡಂವ ಶಕ್ತಿ: ಅವರು ಚೈತನ್ಯದುಸಿರು, ಜೀವರಕ್ತ, ವಾಹಕಶಕ್ತಿ 
ಯಾಗಿದ್ದರು (ಕಒಸಾ. ೪111, ಖಳ). Pಇದು ಇಂಗ್ಲೀಷಿನ 1feblood' 
ಎಂಬುದರ ಅನುವಾದ. [ಜೀವ ರಕ್ತ) 

ಜೀವರಕ್ಷೆ (ನಾ). ೧. ಜೀವರಕ್ಷಣೆ. ೨. 
ಬಗೆಯ ಔಷಧಿ ಗಿಡ: “ ಕುಚಪಲಃ - ಖವ್ವಲು?, ಬೇಳ, ಜೀವರಕ್ಷೆ” 
(ಓಷಧಿ. ೩೬). [ಜೀವ * ರಕ್ಷೆ] 

ಜೀವರತ್ನ (ನಾ). ೧.ಶ್ರೇಷ್ಠವಾದ ರತ್ನ: ಜೀವರತ್ನಕೆಣೆಯೇ ಮಿಕ್ಕಾದ 
ಪಾಷಾಣಗಳ್‌ (ಸೋಮೇಕ. ೦೦). ೨. [ಜೈನ] ಚಕ್ರವರ್ತಿಯಾದವನಿಗೆ 
ತಾನಾಗಿ ಬಂದೊದಗುವ ಪುರೋಹಿತ,ವಂಂತ್ರಿ, ಸ್ಥ ಪತಿ ಮೊದಲಾದ 
ಏಳು ಶ್ರೇಷ್ಠ ಸೇವಾಸಾಧನಗಳು : ಸೇನಾಪತಿ `ಸ್ಥಪತಿ ಗೃಹಪತಿ 
ಪುರೋಹಿತ ಗಜ ವಾಜಿ ಸ್ತ್ರೀರತ್ನಂಗಳೆಂಬೇಟುಂ ಜೀವರತ್ನಂಗಳುಮಂ ... 
ಅನುಕ್ರಮದೊಳರ್ಚಿಸಿ ಬಂದು (ಕಂದ್ರಫು. ೬-00೧ ವ). "ಅಜೀವರತ್ನ', 
"ಚತುರ್ದಶರತ್ನ' ಪರಾ. [ಜೀವ ರತ್ನ). 

ಜೀವರಸ (ನಾ). ಚೈತನ್ಯವನ್ನುಂಟುಮಾಡುವ ದ್ರವ; ಜೀವದ್ರವ್ಯ : 
ಏಳು ಬಯಕೆಯ ಬಳ್ಳಿಯೇ . . . ಜೀವರಸ ಚಿಮ್ಮೇಳು (ಹೈದಸ. ೨೯-೩); 
ಜೀವರಸವನ್ನೊಳಗೆೊಂಡ ಜೀವಕಣಗಳು ಜೀವಿಯ ರಚನೆಯ ತಳಹದಿ 
(ಪ್ರಾಣಿಕಾ, 8); ಮರವನ್ನು ಕೊಯ್ಕುವುದಕ್ಕೆ ಮುಂಚೆ ಸಸ್ಯದ ಜೀವರಸವು 
(889) ಸಂಪೂರ್ಣವಾಗಿ ಆರಿ ಅದರ ತೂಕವು ಕಡಿಮಯಾಗಿರಬೇಕು (ಶಿಲ್ಪ ನಾ. 
೨೮೦); ಶ್ರೇಷ್ಠ ಸಾಹಿತ್ಯದಲ್ಲಿ ಎರಡೂ ಗುಣಗಳಿವೆ. ಒಂದು ಅದರ ಮೂಲ 
ಜೀವನದಲ್ಲಿದ್ದು ಜೀವನದಿಂದ ಅದು ತನ್ನ ಜೀವರಸವನ್ನು ಪಡೆಯುತ್ತದೆ 
(ಪತ್ರಿಕಾ. 86). (ಜೀವ ರಸ) 

ಜೀವರಾಶಿ (ನಾ). ಎ ಜೀವಚಯ : ಸೃಷ್ಟಿಕರ್ತನು ಹುಟ್ಟಿ ಸಿದ ಇರುವೆ 
ಮೊದಲುಗೊಂಡು ೮೦ ಕೋಟಿ ಜೀವರಾಶಿಗಳಲ್ಲಿ ತಾರತಮ್ಯ ಮಾಡಿರುವು 
ದಿಲ್ಲ (ಕರೀಫ. ೭೨, ಕವಿಕಾವ್ಯಪರಿಡಯ). [ಜೀವ ರಾಶಿ) 

ಜೀವಲ, ಜೀವಳ (ಗು). ೧. ಚೈತನ್ಯಮಯವಾದ ; 'ಜೀವಂಠವಾದ. 
(ನಾ). ೨. ಬದಂಕಂ; ಬಾಳಂ. ಜೀವಳ: ಕಾಯ ನಿರ್ಣೇಯವದರೊಳು 
ಮನವನಿರ್ಣೇಯ ಸ್ನಾಯು ಸಂಖ್ಯೇಯ ಜೀವಳಮಸಂಖ್ಯೇಯ (ಮಂಕುಕ. 
003) ; ಇದು ನನ್ನ ಜೀವಳದ ಹೋಳಿ (ರಂಗರೋ. ೦೦೩). (ಸಂ.] 


ಜೀವವಂಚಕ (ನಾ). - ಜೀವಗಳ್ಳೆ : ಕಾಯವಂಚಕನಲ್ಲ ಜೀವವಂಚಕನಲ್ಲ 


ಶಂಕೆಯಿಲ್ಲದ ಮಹಾಮಹಿಮ ನೋಡಯ್ಯಾ (ಬಸವ. ೮೬೪); ಸಾಯಲಾಲದೆ 
ಜೀವವಂಚಕ ಕಾಯಧಾರಿಗೆ ಕೋಪಿಗಜ್ಞಾ ನಾಯತಂಗುಪಜೀವಕಂಗತಿ 
ಕುಟಿಲನಾದಂಗೆ ಶ್ರೀಯುಮಾರ್ಧಶರೀರಿ ಮಾಯಿಕಮಾಯಿಕಂ ಮೆಚ್ಚುವನೆ 
(ಬಸಪು. ೬೧-೦೫8). [ಜೀವ + ವಂಚಕ) 

ಜೀವವಧೆ (ನಾ). ಪ್ರಾಣಿಗಳನ್ನು ಕೊಲ್ಲಂವಿಕೆ ; ಪ್ರಾಣಿಹತ್ಯೆ: ಜೀವವಧೆ 
ಯಿಂದೆ. . . ನಾನಾವಿಧ ದುಃಖಕ್ಕೆ ತಾನೆ: ಭಾಜನನಕ್ಕುಂ (ಸಮಪ. 
೧೦-೦೦೯); ಜೀವವಧೆಯಾಗದಂತ ಖಿಳಾವನಿತಳಪೂಜ್ಯ ಪೋಗಿ ಪಿಂಗಿಸುವುದು 
(ಧರ್ಮಾಮ್ಮ. ೯-೧೯೪).. [ಜೀವ + ವಧೆ] 

ಜೀವವಧೆಗೆಯ್‌ (ಕ್ರಿ). ಪ್ರಾಣಿಗಳನ್ನು ಕೊಲ್ಲಂ ; ಪ್ರಾಣಿಹತ್ಯೆಮಾಡೂ; 
ಜೀವವಧೆಗೆಯ್ದರೆ . . . ನಾರಕದುಃಖಮನೈದದಿರ್ಪರೇ (ಶಾಸ್ತ್ರಗಾರ. ಕಿ). 

[ ಜೀವವಧೆ + ಕೆಯ", 

ಜೀವವಾಣಿ (ನಾ). ಚೈತನ್ಯ್ಮಯುತವಾದ ಮಾತು : ಶರೀಫರ ಹಾಡುಗಳಲ್ಲಿ 
ಆಡುವ ವಾಣಿ ಜೀವವಾಣಿ (ಕರೀಫ. ॥, ಮೊದಲಮಾತು). [ಜೀವ ವಾಣಿ) 

ಜೀವವಾರ (ನಾ). ಬೃಹಸ್ಪತಿವಾರ ; ಗುರುವಾರ: ಶ್ರಾವಣ ಬಹುಳ 
ಪಕ್ಷ ದಶಮೀ ಜೀವವಾರದೊಳಾದಿ ವೃಷಭೇಂದ್ರಾವತಾರದ ಬಸವಚರಿತೆ 
ಸಮಾಪ್ತವಾಯಿತು (ಐಸಪು. ೬೧-೯೨). [ಜೀವ * ವಾರ] 


೩೦೭೯ 


ಜೀವರಕ್ಕೆ. ೩. ಒಂದಂ| 6 


80 


26 


80 


40 


48 


ಜೀವಶಾಸ್ತ್ರ 


| ಜೀವವಿಕಾರಿ (ನಾ). ಸಂಸಾರದ ವಿಕಾರಕ್ಕೆ ಒಳಪಟ್ಟವನಂ : ಇಂತೀ 
ಭಾವದ ಭ್ರಮೆಯ ಮಲ್‌ದು ಜೀವವಿಕಾರಿಗಳಾಗದೆ ಸರ್ವಜ್ಞಾನಿಗಳಾಗಿ 
(ಮೋಳಿಮಾ, ೧೯೨-೭೨೩) ; ಮಜ್ಞನಕ್ಕೆಟಿ'ವೆನಯ್ಯ ಜೀವವಿಕಾರಿಯಾನು 

"ಅಂಗವಿಕಾರಿ' ಪರು. 
[ಸಂ. ಜೀವವಿಕಾರಿನ್‌ ] 

ಜೀವವಿಕಾಸವಾದ (ನಾ). ಜೀವಿಗಳು ಹಂತಹಂತವಾಗಿ ಕ್ರಮೇಣ 
ಹೇಗೆ ಮಾರ್ಪಾಟನ್ನು ಹೊಂದಿದುವೆಂಬುದನ್ನು ವಿವರಿಸುವ 
ಸಿದ್ಧಾಂತ : ಡಾರ್ವಿನ್‌ . . . ಪ್ರತಿಪಾದಿಸಿದ ಜೀವವಿಕಾಸವಾದವು 
ಎರಡು ಮುಖವುಳ್ಳಿದು (ಹುಕ್ಕಾರ. ೩೫, ಏೀರಿಕೆ). 

[ಜೀವ + ವಿಕಾಸ * ವಾದ] 

ಜೀವವಿಜ್ಞಾನ (ನಾ). ಜೀವಿಗಳ ಲಕ್ಷಣಗಳನ್ನೂ. ವ್ಯಾಪಾರಗಳನ್ನೂ 
ಎವರಿಸುವ ಶಾಸ್ತ್ರ : ಇವು ಜೀವಕಣಗಳಲ್ಲಿ (0) ಜೀವರಾಸಾಯನಿಕ 
ಕ್ರಿಯೆಗಳಾಗಿ, ಅಂಗ ಸಮುದಾಯಗಳಲ್ಲಿ ಜೀವವಿಜ್ಞಾನ . . . ಸಮಗ್ರ 
ವಾಗಿದೆ (ಕೀಟಜಿ. ೨೪). [ಜೀವ + ವಿಜ್ಞಾನ] 

ಜೀವವಿಪಾಕಿ (ನಾ). [ಜೈನ] ಮೂರುವಿಧವಾದ ನಾಮಕರ್ಮಗಳಲ್ಲಿ 
ಒಂದು : ಜೀವವಿಪಾಕಿಯುಂ ಪ್ರುದ್ಗಲವಿಪಾಕಿಯುಂ ಕ್ಷೇತ್ರವಿಪಾಕಿಯು 
ಮೆಂದಿಂತು ನಾಮಕರ್ಮಂ ಶ್ರಿವಿಧಮಕ್ಕುಂ (ಗೊಮ್ಮಸಾ. ೨-೭). 

[ ಸಂ. ಜೀವವಿಪಾಕಿನ್‌ ] 

ಜೀವವಿಮೆ (ನಾ). ಒಂದು ಗೊತ್ತಾದ ಮೊಬಲಗನ್ನು ಕಂತುಗಳಲ್ಲಿ 
ಕೊಡಲು ಒಪ್ಪಿದವನ ಪ್ರಾಣನಷ್ಟದ ಅಥವಾ ಕಾರ್ಯಶಕ್ತಿ ನಷ್ಟದ 
ಸಂದರ್ಭದಲ್ಲಿ ಹಿಂದೆಯೇ ಗೊತ್ತುಮಾಡಿಕೊಂಡಿರುವ ಒಟ್ಟು 
ಮೊತ್ತವನ್ನು ಕಂತು ಕೊಡಂತ್ತ ಬಂದವನಿಗೆ ಅಥವಾ ಅವನ ವಾರಸು. 
ದಾರರಿಗೆ, ವಿಮಾಸಂಸ್ಥೆಯು ಆ ಮೊಬಲಗನ್ನು ಕೊಡುವ ಕರಾರಿನ 
ಪದ್ಧತಿ: ಈ ಕೆಂಬೂತಯ್ಯ “ಜೀವವಿಮೆಮಾಡು'' ಎಂದು ಅನೇಕ 
ತಿಂಗಳಿಂದ ಕೇಳುತ್ತಿದ್ದಾನೆ (ಶಿಟಉ. ೨೦); ಉತ್ತಮವಾದ ವಿಮೆಯ 
ಸಂಘಗಳಲ್ಲಿ ಜೀವವಿಮೆಯನ್ನು ಮಾಡಿದರೆ ಬಹಳ ಉಪಯೋಗಗಳಿರುವುವು 
(ಗೃಹವಿ. ೨೦೦). [ಜೀವ + ವಿಮೆ] 

ಜೀವವೇದಾವರಣ (ನಾ). (?): ಸೂಕ್ಷ್ಮನಿತ್ಯವಾದಂಥಾವು ಕಾರಣ ತಾ 
ನಿತ್ಕವಾದಂಥಾವು ಪ್ರವಾಹತಃ ನಿತ್ಯವಾದಂಥಾವು ಕಾಲಕರ್ಮ ಅವ್ಮಾ 
ಕೃತಾಕಾಶ ಜೀವವೇದಾವರಣ (ಆಧ್ಯಾಮಾ. ೦00). [?] 

ಜೀವವ್ರಯ (ನಾ). ಪ್ರಾಣಹತ್ಯೆ ; ಜನರ ನಾಶ: ಏಕೆ ನಾಚಿಕೆ 
ಧರ್ಮಹಾನಿವ್ಯಾಕುಳತೆಯಿನ್ನೇಕೆ . . . ಜೀವವುಯಕೆ ಕುಲವುಂಟಿ 
[ಪಾಠಾಂ. ಜೀವನ್ಯಾಯ ಕೆ ೧ಲಲುಂಟೆ] (ಕುವಕ್ಯಿದ್ರೋ. ೦೯-೪೧). 

[ಜೀವ + ಪ್ರಯ) 

ಜೀವವ್ರಾತ (ನಾ). ಎ ಜೀವರಾಶಿ : ಆದಿತ್ಯಾದಿ ನವಗ್ರಹಂ ಧರಣಿ ಜೀವ 
ವ್ರಾತಮಾ . . . ತಪಮುಂ ಗ್ರಹಾಖ್ಯಂ (ನಾನಾರ. ೩೪); ಕೊಲು 
ವನನ್ಮರನನ್ಮರಿಂದವೆ ಕೊಲಿಸುವನು ಕಮಲಾಕ್ಷನಲ್ಲದೆ ಉಳಿದ ಜೀವ 
ವ್ರಾತಕೀ ಸ್ವಾತಂತ್ರ್ಯವಿಲ್ಲ (ಕುವ್ಠಾಉ. ೯-೭೨). [ಜೀವ+ ವ್ರಾತ] 

ಜೀವಶಂಖ (ನಾ). ಹೆಚ್ಚಿ ಶಬ್ದಮಾಡುವ ಶಂಖ: “ ಬಹುನಾದಃ - 


(ಬಸವ. ೨೫೯) 


ಜೀವಶಂಖ” (ಓಷಧಿ. ೧೪೬): “ದೀರ್ಫ್ಥರಾವಃ -ಜೀವಶಂಖ” 
" (ಓಷಧಿ. ೦೭೬೬). [ಜೀವ ಶಂಖ) | 
ಜೀವಶಾಕ (ನಾ). ಒಂದು ಮೂಲಿಕೆ (?) : “ಮೇಷಕಾ - ಜೀವಶಾಕ" 
(ಓಷಧಿ. ೦೨೯). [7] 


ಜೀವಶಾಸ್ತ್ರ (ನಾ).ಎಜೀವವಿಜ್ಞಾನ: ವಿಜ್ಞಾನಶಾಸ್ತ್ರದ ಶಾಖೆಗಳಾದ ಭೌಶ 
ಶಾಸ್ತ್ರ. . . ಜೀವಶಾಸ್ತ್ರ ಮುಂತಾದವು ಸೇರಿಹೋದುವು (ಶಿಕ್ಷದ. 3೦). 
[ ಜೀವ + ಶಾಸ್ತ್ರ) 


ಜೀವಶೂನ್ಯ 


ಜೀವಶೂನ್ಯ (ಗು): ಜೀವವಿಲ್ಲದ ; ನಿರ್ಜೀವವಾದ : ಖೈದಿಯ ಜೀವ 
ಶೂನ್ಯ ಶರೀರವನ್ನು ತೋಳುಗಳಲ್ಲಿರುಕಿಕೊಂಡು (ಪುನಕು. ೪೪೭). 
[ಜೀವ ಶೂನ್ಯ ] 
ಜೀವಶ್ರವ (ನಾ). ಎ ಜೀವಚ್ಛವ : (8). [ಜೀವ ಶ್ರವ್ಯ) 
ಜೀವಸಂಕುಲ, ಜೀವಸಂಕುಳ (ನಾ) .ಎಜೀವರಾಶಿ: ಜೀವಸಂಕುಲ ಮುಂದು 
ವರಿಯಲು ನಾನೇ ಕಾರಣ (ಸ್ಪಪ್ನಹೊ. ೨೪೪). ಜೀವಸಂಕುಳೆ: ಫಳ 
ಕುಸುಮ ಪ್ರವಾಳ ಹರಿತಾಂಕುರರಾಜಿಯೊಳಲ್ಲಿ ಜೀವಸಂಕುಳಮಳವಲ್ಲ 
ದುಂಟದಟ್‌ನಾಗದು ಪರ್ವದಿನಂಗಳೊಳ್‌ ಬ್ರತಂಗಳನೊಡಗೂಡಿನಿಂದೆಮಗೆ 
ಮೆಟ್ಟಲ್‌ (ಅದಿಪು. ೧೫-೦೦). [ಜೀವ + ಸಂಕುಲ] 
ಜೀವಸಂಕುಳ "ಜೀವಸಂಕುಲ' ನೋ. 
ಜೀವಸಂಬಂಧ (ನಾ). ಜೀವನ ಸಂಬಂಧ : ಕಾಯಸಂಬಂಧ ಜೀವ 
ಸಂಬಂಧ ಪ್ರಾಣಸಂಬಂಧ ಇಂತೀ ತ್ರಿವಿಧಸಂಬಂಧವನಟ್‌ದಡೆ ಆತನೆ 
ಸಂಬಂಧಿ ಕಾಣಾ (ಅವಣಂ. 9೩-೧೮೨). "ಕಾಯಸಂಬಂಧ' ಪರಾ 
(ಜೀವ +೬ ಸಂಬಂಧ) 
ಜೀವಸಂಭಾವನೆ (ನಾ). ಜೀವದ ಕಲ್ಪನೆ; ಜೀವಸಂಬಂಧವಾದ 
ವಿಚಾರ : ಈ ನಿಮ್ಮ ಜನಮತದ ಜೀವಸಂಭಾವನೆಯೊಳ್‌ ಪೃಥಿವ್ಯಪ್ತೇ 
ಜೋವಾತಾಭಿಧಾನ ಭೂತಚತುಷ್ಟಯದಿಂದಂ ಬೇಆ್‌ ಜೀವತ್ವಗ್ರಾಹಕ 
ಪ್ರಮುಣಮಿಲ್ಲಂ (ಕಾಂತಿಪು. ೮-೦೨೮ ವ). [ಜೀವ ಸಂಭಾವನೆ] 
ಜೀವಸಂಹಾರಿ (ನಾ). ಜೀವವನ್ನು ನಾಶಗೊಳಿಸಂವವನು ; ಲಯಕಾರಿ: 
ಭಾವದಲ್ಲಿ ವ್ರತಗೆಟ್ಟುದಾಗಿ ಆ ಭಾವದಲ್ಲಿ ಜೀವಸಂಹಾರಿ ಕೂಡಲಸಂಗಮ 
ದೇವ ಸರ್ವನಿವಾಸಿಯಾಗಿ (ಬಸವ. ೯೪೫). [ಸಂ. ಜೀವಸಂಹಾರಿನ್‌ ] 
ಜೀವಸತ್ವ (ನಾ). ಶರೀರದ ಪೋಷಣೆಗೆ ಅತ್ಯವಶ್ಯಕವಾದ ಆಹಾರಾಂಶ; 
ಜೀವಾತು; ಅನ್ನಾಂಗ : ಆರೋಗ್ಯದಿಂದಿರಬೇಕಾದರೆ ನಮಗೆ ಜೀವಸತ್ವ 
ಗಳು ಅತ್ಯಾವಶ್ಯಕ (ನಿಮ್ಮದ. ೬೫ ದೇಹಕ್ಕೆ ಬೇಕಾದ ಲೋಹಾಂಶಗಳನ್ನು 
(೩1೩೮2೩19) ಜೀವಸತ್ವಗಳನ್ನು (೪15೩೫೩) ನೀರನ್ನು ಒದಗಿಸಬೇಕು 
(ಕೆಲರೋ. 9೮). [ಜೀವ * ಸತ್ವ] ` 
ಜೀವಸಮಾಧಿ (ನಾ) ತತ್ವಜ್ಞಾ ನ ಸಾಧನೆ (?) : ನಾರುಬೇರಿನ ಕುಟಿಲ 
ಕಪಟದ ಯೋಗವಲ್ಲಿದು ನಿಲ್ಲಿ ಭೋ. ಕಾಯಸಮಾಧಿ ಕರಣಸಮಾಧಿ 
ಯೋಗವಲ್ಲಿದು ನಿಲ್ಲಿಭೋ. ಜೀವಸಮಾಧಿಯೆಂಬುದಲ್ಲ ನಿಜಸಹಜಸಮಾಧಿ 
ಗುಹೇಶ್ವರ (ಅವಣಂ. ೧೩೯-೬೪೦). [ಜೀವ + ಸಮಾಧಿ] 
ಜೀವಸಮಾಸ (ನಾ). [ಜೈನ] ಜೀವಗಳ ಸಮೂಹ: ಯಾವ ಸಂಜ್ಞೆಯಲ್ಲಿ 
ಜಗತ್ತಿನೊಳಗಿನ ಎಲ್ಲ ಜೀವಿಗಳ ಸಮಾವೇಶವಾಗುವುದೋ, ಆ ಸಂಜ್ಞೆಗೆ 
ಜೈನ ಪರಿಭಾಷೆಯಲ್ಲಿ 'ಜೀವಸಮಾಸ' ವೆಂದು ಹೇಳಲಾಗುತ್ತದೆ (ಜೈನಪ. 
೨೯೨). [ಜೀವ * ಸಮಾಸ] 
ಜೀವಸಮಾಸೆ (ನಾ). ಎ ಜೀವಸಮಾಸ: ಅಗಲ್ಲಂ ಸಂಸ್ಥಾನಂಗಳಿನಗಲ್ಲಂ 
ಮಾರ್ಗಣೆಗಳಿಂ ಗುಣಸ್ಥಾನಕದಿನಗಲ್ಲಂ ಜೀವಸಮಾಸೆಯಿನಗಲ್ಹಂ ಸಂಹನನ 
ದಿಂದಮಾತ್ಮಂ ದಿಟದಿಂ (ಪರಮಾ. ೩೭-೪೦). 
[ ಆಸಂ. ಜೀವಸಮಾಸ] 
ಜೀವಸಾಕ್ಷಿ (ನಾ). [ವೇದಾಂತ] ಅಂತಃಕರಣದಲ್ಲಿರುವ ಚೈತನ್ಯ; 
ಅಂತರಾತ್ಮ : ಅಂತಃಕರಣವೇ ಉಪಾಧಿಯಾಗಿ ಉಳ್ಳ ಚೈತನ್ಯಕ್ಕೆ ಜೀವ 
ಸಾಕ್ಷೀ ಎಂದು ಹೆಸರು. ಜೀವನಿಗೆ ಅಂತಃಕರಣವು ವಿಶೇಷಣ, ಜೀವಸಾಕ್ಷಿಗೆ 
ಅಂತಃಕರಣವು ಉಪಾಧಿ (ಛಾತತ್ತ್ಮ- ೩೮೯). [ ಜೀವ * ಸಾಕ್ಷಿ? 
ಜೀವಸಾಸನ (ನಾ). ಬದುಕಿರುವಷ್ಟು ಕಾಲವೂ ಇರಲೆಂದು ಆಸ್ತಿಯನ್ನು 
ಬರೆದಂಕೊಟ್ಟ ದಾಖಲೆ ; ಶಾಶ್ಚತವಾದ ದತ್ತಿ : ಇವರ್ಗ್ಗಳ್‌ ಜೀವ 
ಸಾಸನಮಾಗೆ ನಾಗಾಳ ವಸದಿಗೆ ಕೊಟ್ಟ ಮ[ಣನ್ಗಿ] (ಕಣ. 11, ೩-೦೭; 869). 
[ಜೀವ + ಸಾಸನ] 


೩೦೮೦ 


ಜೀವಾಚರಣ 


ಜೀವಸಿದ್ದಿ (ನಾ).[ಜೈನ]ಜೀವನ ಅಸ್ತಿತ್ವವನ್ನು ಪ್ರಮಾಣಪೂರ್ವಕವಾಗಿ 
ಸಿದ್ಧಪಡಿಸುವಿಕೆ : ಅನುಭೂತ ಶ್ರುತದೃಷ್ಟ ಖೇಚರ ಕಥಾನೀಕಂಗಳಿಂ 
ಯುಕ್ತಿಯಿಂದಿನಿತಂ ಸಾಧಿಸಿ ಜೀವಸಿದ್ಧಿಯನಿದಂ ನಿಶ್ಚೈಸಿ (ಆದಿಪು. ೨-೨೨); 
ಉಳ್ಳುದನಲ್ಲದಿಲ್ಲೆನಲ್ಬಾರದು ಎಂಬ ನಿಷೇಧವಚನಮನೆ ಪಿಡಿದು ಜೀವಸಿದ್ಧಿ 
ಗೆಯ್ಕೊಡೆ  ಗಗನಕುಸುಮಮನತ್ಕಂತಾಭಾವಮಂ ನಿಷೇಧಮಾತ್ರದಿಂದ 
ಮುಂಟುಮಾಡಲಕ್ಕುಮೆ (ಕಾಂತಿಪು. ೮-೧೩೮ ವ). [ಜೀವ - ಸಿದ್ಧಿ) 


ಜೀವಸ್ಥಾನ (ನಾ).:೧. ಕೀಲು; ಸಂಧಿಬಂಧ ; ಸಂಧಿ. ೨. ಮರ್ಮಸ್ಥಳ ; 


80 


ಮರ್ಮಾಂಗ ; ಆಯ : “ಜೀವಸ್ಥಾನಂ, ಮರ್ಮ- ಈವ ನೆಆಂ” 
(ಹಲಾಯು. ೮೭-೩೭೩). ಹಿ. [ಜೈನ] ಜೀವದ ಲಕ್ಷಣಗಳನ್ನು ಹೇಳುವ 
ಪ್ರಕಾರ (?): ಗುಣಸ್ಮಾನ ಜೀವಸ್ಥಾನ ಮಾರ್ಗಣಾಸ್ಕಾನಂಗಳುಮಂ. .. 
ಕೇಳ್ದು (ಜಾವುಂಪು. ೭೪). [ಜೀವ ಸ್ಥಾನ?) 

ಜೀವಸ್ಫೂರ್ತಿ (ನಾ). ಚೈತನ್ಯದ ಮಿಡಿತ್ಕ-ಸ್ಮುರಣ,-ಉತ್ಸಾಹ : 
ಈ ಮಣ್ಣಿನ ಮರೆಯೊಳೆಂಥ ಜೀವಸ್ಫೂರ್ತಿಯಡಗಿದೆ ಇದರ ಒಂದು 
ಕಣಕಣವೂ ಹೆೊಸಸೃಪ್ಪಿಗೆ ತೊಡಗಿದೆ (ನೆಲಮು. ೯-೨೦). [ಜೀವ ಸ್ಫೂರ್ತಿ) 

ಜೀವಸ್ಮೃತಿ (ನಾ). ಜೀವನದ ನೆನಪು : ಜೀವನದ ಘಟನೆಗಳನ್ನು ನೆನಪ 
ನಿಂದ ಬರೆದಿಟ್ಟ ಬಖೈರು: ಬಾಬರ್‌ ತನ್ನ ಜೀವಸ್ಮೃತಿಗಳಲ್ಲಿ ಬಿಹಾಜದ 
ನನ್ನು ಸ್ಮರಿಸುತ್ತಾ ಅವನನ್ನು "ಮಹಾಕಲಾವಿದ' ನೆಂದು ಕರೆದಿದ್ದಾನೆ 
(ಭಾರದ. ೫೭೮). [ಜೀವ ಸ್ಮೃತಿ } 

ಜೀವಹತಿ (ನಾ). ಪ್ರಾಣಿವಧೆ ; ಪ್ರಾಣಿಗಳನ್ನು ಕೊಲ್ಲಂವಿಕೆ; ಜೀವ 
ಹಿಂಸೆ: ಆ ಪುರದ ತೆಂಕವಂಕದೊಳಾಪೊತ್ತುಮನೇಕ ಜೀವಹತಿ ತನಗೆ 
ಸುಖೋದ್ದೀಪನಮೆನಿಸುವ ಪಾಪಕಳಾ ಪಂಡಿತೆ ಚಂಡಮಾರಿದೇವತೆ 
ಯಿರ್ಪಳ್‌ (ಯಕೋಕ. ೦-೭). [ಜೀವ 4 ಹತಿ) 

ಜೀವಹಾನಿ (ನಾ). ಜೀವದ ನಾಶ: ಪ್ರಾಣಹಾನಿ: ಯುದ್ಧದ ಪರಿಣಾಮ 
ವೃಥಾ ಜೀವಹಾನಿ (ಕೂ). [ಜೀವ ಹಾನಿ) 

ಜೀವಹಾಲೆ (ನಾ). ಔಷಧಿಗಾಗಿ ಬಳಸುವ ಒಂದು ಬಗೆಯ ಬಳಿ ೈ 
“ ಜೀರಕಃ - ಜೀವಹಾಲೆ” (ಓಷಧಿ. ೬೨); ಜೀವಹಾಲೇಬಳ್ಳಿ, 
ಪಲಕೀರೇಸೊಪ್ಪ (ಮೈಔಗಿ. 9೪-೮೭೦). ‘[?] 

ಜೀವಹಿಂಡು (ಕ್ರಿ). ಬಹಳ ತೊಂದರೆ ಕೊಡು : ಅಯ್ಯೋ ಈ ಶಕ್ಕತೆಯೇ 
ಜೀವಹಿಂಡುತ್ತಿದೆಯಲ್ಲ (ಮೂರುದಾ. ೨೬೬); ಇದ್ದವರ ಜೀವಹಿಂಡುತ್ತ 
ಸತ್ತವರಿಗಾಗಿ ಮರುಗಬೇಡಿರಿ (ಬೆಟ್ಕಿಹೊ. ೭೪). 

[ಜೀವ + ಹಿಂಡು; ( ಎಪಿಂಡು])] 
ಜೀವಹಿಂಸೆ (ನಾ). ಎ ಜೀವಹತಿ. [ಜೀವ ಹಿಂಸೆ] 
ಜೀವಳ "ಜೀವಲ' ನೋ. 


| ಜೀವಾಂತ (ನಾ). ಬಾಳಿನ ಕೊನೆ ; ಜೀವಿತದ ಅಂತ್ಯ ; ಮರಣ. 


[ಜೀವ + ಅಂತ್ಯ) 
ಜೀವಾಂತಕ (ನಾ). ೧. ಹಕ್ಕಿಗಳನ್ನು ಹಿಡಿಯುವವನು ; ಬೇಡ. 
೨. ಕೊಲೆಗಡುಕ ; ಕಟುಕ ; ಹಿಂಸಕ. [ಜೀವ * ಅಂತಕ) 
ಜೀವಾಕರ್ಷಣ (ನಾ). ಪ್ರಾಣವನ್ನು ಸೆಳೆಯುವಿಕೆ ; ಕೊಲ್ಲುವಿಕೆ: 
ಕುರುಕುಲಜೀವಾಕರ್ಷಣಪರಿಣತಮಿದು ಕಾಳಹಸ್ತಮಲ್ಲದೆ ಪರಮೇಶ್ವರಿ 
ಕೇಶಹಸ್ತಮಕ್ಕುಮೆ (ಗದಾಯ. ೧-೬೭). [ಜೀವ +೬ ಆಕರ್ಷಣ] 
ಜೀವಾಕ್ಷರ (ನಾ). ಸ್ವರಾಕ್ಷರ; ಸ್ವರ: ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳನ್ನು 
ಜೀವಾಕ್ಷರಗಳೆಂದೂ ಅಚ್ಚುಗಳೆಂದೂ ಕರೆಯುತ್ತಾರೆ (ಸಂಕೋಧ. ೦೪). 
[ ಜೀವ + ಅಕ್ಷರ] ' 
ಜೀವಾಚರಣ (ನಾ). [ಜೈನ] ಜೀವವು ಒಂದಂ ಜನ್ಮದಿಂದ ಇನ್ನೊಂದು 
ಜನ್ಮಕ್ಕೆ ಚಲಿಸುವುದು : ಸಂತಾನಕ್ರಮದಿಂದಮಾಗತ ಜೀವಾಚರಣಕ್ಕೆ 
ಗೋತ್ರಮೆಂಬ ಸಂಜ್ಞೆಯಕ್ಕುಂ (ಗೊಮ್ಮಸಾ. ೨-೮). [ಜೀವ 4+ ಆಚರಣ] 


ಜೀವಾಚ್ಛಾದಿಕ 


ಜೀವಾಚ್ಛಾದಿಕ (ನಾ). ಜೀವನಿಗೆ ತನ್ನ ಸ್ವರೂಪವು ಕಾಣದಂತೆ ಮಂತ್ತಿ 
ಕೊಂಡಿರುವ ಆವರಣ ; ಮಾಯೆಂ : ಜೀವಾಚ್ಛಾದಿಕವು. ನಾಶವಾದರೆ 
ಜೀವನ ಸ್ವರೂಪವು ಕಾಣುವುದು (ಹಸಾರ. ೯-೧೪ ಟೀಕು). [ಸಂ.] 

ಜೀವಾಣು (ನಾ).ಎಜೀವಕಣ : ಅವನಿಗೆ ಜೀವಕೋಶ ಮತ್ತು ಜೀವಾಣುಗಳ 
ಬಗ್ಗೆ (07101087) ವಿಶೇಷ ಆಸಕ್ತಿ (ಸಸ್ಕಳ. ೭೭) ; ನಮ್ಮ ಶರೀರದಲ್ಲಿಯೇ 
ಆಸಂಖ್ಯಾತ ಜೀವಾಣುಗಳಿಂದ ಕೂಡಿದ. ಸಣ್ಣಪುಟ್ಟ ಶರೀರಗಳಿವೆಯೆಂದು 
ಹೇಳಲುಪಕ್ರಮಿಸಿರುತ್ತಾರೆ (ಜೀವಾತ್ಮ. ೧೨೫). [ಜೀವ ಅಣು) 

ಜೀವಾತು (ನಾ). ೧. ಜೀವನ ; ಬಾಳು; ಬದುಕು. ೨. ಆಹಾರ. 
೩. ಅನ್ನಾಂಗ; ಜೀವಸತ್ವ್ವ: ಜೀವಾತು (೪161೫) ಸತ್ವವು ಶರೀರವನ್ನು 
ರೋಗರಹಿತವಾಗಿ ಮಾಡುವುದಕ್ಕೂ ಅದರ ಚಟುವಟಿಕೆಗೂ, ಅವಶ್ಯ 
ವಾದುದು (ಜಾಲಪ್ಪ, 11, ೮೨೭); ಜೀವಾತುಗಳನ್ನು ಸಂರಕ್ಷಕ ಆಹಾರ 
ಗಳೆಂದು ಹೇಳಬಹುದು (ಅಡುಸೌ. 8೭). ೪. ಪ್ರಾಣವನ್ನು ಉಳಿಸುವ 
ಔಷಧ; ಬದುಕಿಸುವ ಔಷಧ; ಸಂಜೀವಿನಿ: “ ಸಂಜೀವಿನೀ, ಜೀವಾತುಃ, 
ಜೀವನೌಷಧಂ-ಬದುಕಿಸುವ ಮದ್ದು, ಸಂಜೀವನ ಮದ್ದು” (ಸಿದ್ಧಾಂತಿ. 
೨೩೪) ; ದುರಿತವ್ರಾತ ವಿನಾಶಹೇತು ದಿವಿಜವ್ಯೂಹೈಕ ಜೀವಾತು (ವಸ್ತವಂ, 
೧೦-೭೫). [ಸಂ,] 

ಜೀವಾತುಮ (ನಾ). - ಜೀವಾತ್ಮ: ಜವನಿಕೆಯೋ ಜೀವಾತುಮನ 
ಜಂಜಡಕೆ ಧ್ಯಾನವೋ ಮೇಣ್‌ ಧ್ಯೇಯವೋ . . . ಎನಲಾಯ್ತು ಚಿತ್ತದ 
ಶುದ್ಧಿಯರ್ಜುನನೆ (ಕುವ್ಯಾಅ. ೫-೭); ವಿಗತಜೀವಾತುಮನನಿನಿಯನಂ 
ನಡುಮನೆಯೊಳಿರಲೊಯ್ದು ಬೈತು ಕೋಣೆಯೊಳು ಕದಹಂ ಸಾರ್ಚಿ 
(ಸೌಂದಪು. ೦೬-೪೭). [ ಸಂ. ಜೀವಾತ್ಮನ್‌] 

ಜೀವಾತ್ಮ (ನಾ). ಪ್ರತಿಯೊಂದಂ ಜೀವಿಯ ಶರೀರದಲ್ಲಿರಂವ ' ಚೈತನ್ಯ 
ವಸ್ತು; ಪ್ರಾಣ: ಜೀವಾತ್ಮ ಅಂತರಾತ್ಮನ ಸುದ್ದಿಯ ಬೆಸಗೊಂಬರೆ ಹೇಳಿಹೆ 
(ಬಸವ. ೯೨೬) ; ತನು ನಾಲ್ಕಜಿಲಿ ಜೀವಾತ್ಮ ನೀವೆಮಗೆ (ಕುವ್ಕಾವಿ. ೧೯): 
ತಪ್ತಾಯಃಪಿಂಡದಂತೆ ದೇಹಾದಿಗಳೊಡನೆ ತನ್ನ ಸಂಬಂಧದಿಂ ಸಕಲ 
ಸಂಸಾರವ್ಯವಹಾರಮುಳ್ಳಾತನೇ ಜೀವಾತ್ಮನು (ವಿವೇಕ. ೨೪); ಜೀವಾತ್ಮನು 
ಚೈತನ್ಮ ಸ್ವರೂಪಿ (ಛಾರದ. ೧೩೦); ಪರಮಾತ್ಮನು ಅಷ್ಟಮೂರ್ತಿಯೆಂದು 
ಅನುಭವಿಗಳು ಹೇಳುತ್ತಾರೆ. ಪೃಥಿವಿ... ಜೀವಾತ್ಮ-ಇವು ಅವನ ಎಂಟು 
ಅವಯವಗಳು (ಕಕ್ತಿವಿ. ೩ಬ). (ಸಂ. ಜೀವಾತ್ಮನ್‌] 

ಜೀವಾನುಕಂಪಿ (ನಾ). ಪ್ರಾಣಿಗಳಲ್ಲಿ ಕರಂಣೆ ತೋರಂವವನು : ಸಾವಂ 
ತಿಳಿಯದೆ ಬಅಕಿದೆ. ಗಾವದಿಗೆಲಸಕ್ಕೆ ಯೋಗ್ಕನಾದಂ ಭಕ್ತಂ ಜೀವಾನು 
ಕಂಪಿಯಾಗದೆ ಧಾವತಿಗೊಳಗಾದನು (ಹಮ್ಮಾರ. ೬-೪೯). 

[ ಸಂ. ಜೀವಾನುಕಂಪಿನ್‌ (ಜೀವ + ಅನುಕಂಪಿನ್‌) ) 

ಜೀವಾಪಹಾರ (ನಾ). ಪ್ರಾಣದ ಅಪಹಾರ; ಜೀವಹಾನಿ : ನೀ ಪತಿವ್ರತೆ 

ನಿನ್ನ ಖತಿ ಜೀವಾಪಹಾರವು ತಮಗೆ (ಕುವ್ಕಾಗ. ೧೧-೬೫). 
[ಜೀವ ೬ ಅಪಹಾರ] 

ಜೀವಾಭಿಲಾಷ (ನಾ). ಬದುಕುವ ಆಸೆಯುಳ್ಳವನು : ಮೈಮಜಕದ 
ಮಾರಿಯ ಮುಸುಕನುಗಿವುದು ಬುದ್ಧಿಯೋ ಜೀವಾಭಿಲಾಷರಿಗೆ (ಕುವ್ಮಾಕ. 
೯-೬). [ಸಂ.(ಜೀವ +೬ ಅಭಿಲಾಷ) ] 

ಜೀವಾವಧಿ (ನಾ). ಜೀವಿತದ ಪೂರ್ಣಕಾಲ ; ಇಡಿಯ ಜೀವಮಾನ : 
ಜೀವಾವಧಿ ಸುಖವಾಗಿರುವಂತೆ ಈ ಹೆಣವನ್ನು ನಿನಗೇ ಕೊಡುತ್ತೇವೆ 
ಎಂದು ಹೇಳಿದನು (ಒಡಕ. ೧೬) ; ಮರಣ, ಜೀವಾವಧಿಯ ಗಡೀಪಾರು 

. « ಕಾರಾಗಾರವಾಸದಿಂದ ದಂಡನೀಯವಾದ ಅಪರಾಧಗಳ ವಿಚಾರಣೆ 

ಗಾಗಿ (ಛಾಧಾನ. ೨೬೬). [ಜೀವ * ಅವಧಿ] 

ಜೀವಾಸ್ತಿಕಾಯ (ನಾ). [ಜೈನ] ಐದು ಅಸ್ತಿಕಾಯಗಳಲ್ಲಿ ಒಂದಂ : 
ಜೀವಾಸ್ತಿಕಾಯಂ ಪುದ್ದಲಾಸ್ತಿಕಾಯಂ ಧರ್ಮಾಸ್ತಿಕಾಯಂ ಅಧರ್ಮಾಸ್ತಿ 


೩೦೮೧ 


ಜೀವ್ಕಿ 


ಕಾಯಂ ಆಕುಶಾಸ್ತಿಕಾಯಮೆಂಬ ಪಂಚಾಸ್ತಿಕಾಯ ನಿಕಾಯಮುಮಂ 

(ಸುಕುಮಾ, ೩-೩೯ ವ); ಅಸ್ತಿಕಾಯವೆಂದರೆ ಬಹುಪ್ರದೇಶವುಳ್ಳ ವಸ್ತು 

ವೆಂದರ್ಥ. . .ಜೀವಾಸ್ತಿಕಾಯ, ಧರ್ಮಾಸ್ತಿಕಾಯ, ಅಧವರ್ವಿಸ್ತೀಕಾಯ, 

ಆಕುಶಾಸ್ತಿಕಾಯ, ಪುದ್ಗಲಾಸ್ತಿಕಾಯ ಎಂದು ವ್ಯವಹಾರವಿರುವುದು 

(ಹಿಂದಸಾ. 6೧). "ಅಸ್ತಿಕಾಯು' ಪರಾ. 

[ಜೀವ + ಅಸ್ತಿಕಾಯ) 

ಜೀವಾಳ (ಗು). ೧. ಪ್ರಾಣದಿಂದ ಕೂಡಿರುವ; ಜೀವದಿಂದ ಕೂಡಿರುವ. 

(ನಾ). ೨. ಜೀವದಾಯಿಯಾದಂದು : ಸೂರ್ಯನುದಯ ತಾವರೆಗೆ 

ಜೀವಾಳ. ಚಂದ್ರಮನುದಯ ನೆಯ್ದಿಲೆಗೆ ಜೀವಾಳ. ಕೂಪರ ಠಾವಿನಲ್ಲಿ 

ಕೂಟ ಜೀವಾಳ. 'ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯಾ. ಕೂಡಲ 

ಸಂಗನ ಶರಣರ ಬರವೆನೆಗೆ ಪ್ರಾಣ ಜೀವಾಳವಯ್ಯಾ (ಬಸವ. ೩೬೬). ೩. 
ಹುರುಳಂ : ಸತ್ವ; ಸಾರ: ಆತುಕೋ ಘಾಯವನು ನೀ ನಿರ್ಭೀತ 
ರಣರಂಗದೊಳು ವೀರರ ಜಾತಿಯಲ್ಲಿ ಜೀವಾಳಪುಳ್ಳವನೆಂಬುದೀ ಲೋಕ 
(ತೊರರಾ. ೬-೨೩-೦೬) ; ಗಾದೆಗಳ ಹಾಗೆ ಹರಡಿದ ಮಾತುಗಳಲ್ಲಿ ಬಹುಶಃ 
ನಾವು ಒಂದು ಸಂಸ್ಕೃತಿಯ ಜೀವಾಳವನ್ನು ಕಂಡುಕೊಳ್ಳಲವಕಾಶವುಂಟು 
(ಭಾರದ. ೪೧೫) ; ತೋರಿ ಮರೆಯಾಗುವ ವಾಚ್ಕಾರ್ಥಗಳ ಹಿಂದೆ ಇರುವ 
ರಸದರ್ಶನವೇ ಕಾವ್ಯದ ಜೀವಾಳ (ಸೌಂದಸ. ೦೧೨) ; ಸಿಗಲೊಲ್ಲಿ ಬೇಕು 
ನೀ ನನಗ ಜೀವ ಜೀವಾಳಾ ರಾಜಘನನೀಳಾ (ನಾದಲೀ. ೪೬-೨೩) 
೪. ಮರ್ಮ; ರಹಸ್ಯ: ನಾವೊಂದು ಮಹಾಕೃತಿಯನ್ನು ತೆಗೆದುಕೊಂಡು 
ಅದರ ವೈಯಕ್ತಿಕ ಜೀವಾಳದೊಳಕ್ಕೆ ಸಾಧ್ಯವಾದಷ್ಟೂ ಪುವೇಶಿಸುತ್ತೇವೆ 
(ಸಾಹಿಪ್ಪ.೧೨); ಒಂದು ದಿನ ನನ್ನೊಳಗೆ ಹುದುಗಿರುವ ಜೀವಾಳವನು ನಾನು 
ಕಾಣಲಿಹುದು (ನೆಂಮಾ. ೯೨-೪). ೫. ತಂಬೂರಿ ಮೊದಲಾದ ವಾದ್ಯಗಳ 
ತಂತಿಗೆ ಮಣಿಯ ಹತ್ತಿರ ಜೀರು ಬರುವುದಕ್ಕಾಗಿ ಸೇರಿಸಿದ ನೂಲಿನ 
ಎಳೆ : ಜೀವಾಳವನ್ನು ಕಚ್ಚಿಸಿದ ಹೊರತು ನಾದವು ಇಂಪಾಗುವುದಿಲ್ಲ 
(ನಗೆಗೆ. ೩೩); ಸಾಹಿತ್ಯಸಂಸ್ಕಾರವಿಲ್ಲದ ಸಂಗೀತ ಜೀವಾಳವಿಲ್ಲದ 
ತೆಂಬೂರಿಯ ತಂತಿಯಂತೆ ಸೊರಗಿ ಹೋಗುವುದು (ಜಗದ೩೬ ೬೫). 
೬. [ಸಂಗೀತ] ಆರಂ ಬಗೆಯ ನಾದಕಟ್ಟೂಗಳಲ್ಲಿ ಒಂದು : 
ವೀಣೆಯ ನಿಶ್ಚಣಿಗೆಯಂತೆ . . . ಎಂಟು ಲಕ್ಷ ಜೀವಾಳದಲ್ಲಿ ಅಡಗಿ ಆ 
ಜೀವಾಳ ನಾದಕ್ಕೆ ಅರಸಾಗಿ (ಪ್ರಭೋಗ. ೯೭); ಬಿರಟೆ ಚಕ್ಕು ಸನ್ನೆ 
ಬಿಗಿ ಜಬ್ಬು ಜೀವಾಳವೆಂಬಾಜು ಖಗೆಯಾದ ನಾದಕಟ್ಟುಗಳಿಂ ತಂತ್ರಿಗಳಂ 
ವರಿಸಿ (ವಿವೇಕ. ೨೩೭) ; ಶ್ರುತಿಕಾಷ್ಮ ಜೀವಾಳದಿಂ ಸೊರವಾತಿನಿಂ ಕಟ್ಟಿ 
ಬಾರಿಸಿದೊಡೊಳ್ನುಡಿಯ ಪುರುಷನೊಳ್‌ ನುಡಿವ ದಾರದ ತೆಜದಿ ರಂಜಿಸುವ 
ಕರಮಾ ಪ್ರವಾಳದಿಂದೆಸೆವ ದಂಡಿಗೆವಿಡಿದು ಜಾಣ ಗುಣಂ ಪಾಡಿದಂ 
(ಭಾವಜಿಂ. ೭-೭). 

ಜೀವಾಳಕಟ್ಟು ಎ ನಾದವನ್ನ್ನ ಹೆಚ್ಚಿಸಲು ಶ್ರುತಿಮಾಡು ; ತಂತಿ 
ಗಳಿಗೆ ಜೀರಂ ಬರುವಂತೆ ಮಾಡು : ತಂತಿಗಳ ಧ್ವನಿ ಸುಶ್ರಾವ್ಯವಾಗಿ 
- * ಸ್ವಯಂಭು ಸ್ವರಗಳೂ ಕೇಳಿ ಬರುತ್ತವೆ. ಈ ರೀತಿಯ ನಾದವರ್ಧನ 
ಕ್ರಮಕ್ಕೆ ಜೀವಾಳಕಟ್ಟುವುದು ಎಂದು ಹೆಸರು (ಸಂಗೀಡಂ. ೦೦೨). 

[ ಸಂ. ಜಿಕಿವಲ./ಮರಾ. ಜಿವ್ಹಾಳಾ] 


«0| ಜೀವಿ, (ಗಂ). ೧. ಬದಂಕಿರುವ; ಚಲನೆಯುಳ್ಳ ; ಜೀವಂತವಾಗಿರುವ. 


«5| ಜೀವಿ (ನಾ). ಒಂದು ಬಗೆಯ ಸಸ್ಯ : 


(ನಾ). ೨. ಬದುಕಿರಂವ ಪ್ರಾಣಿ ; ಚೈತನ್ಯವುಳ್ಳ ಜೀವ ; ಜಂತಂ : 

ಪಸರಿಸಿತು ಕಟಕಂ ಬದುಕಿತಾ ಸರ್ವಜೀವಿಗಳುಂ (ಬಸಪ. 

ಒಂದೇ ಬಗೆಯ ಜೀವಿಗಳಲ್ಲಿ ವ್ಯತ್ಕಾಸಗಳಿರುತ್ತವೆ (ಕೀಟಜಿ. ೧). 
[ ಸಂ. ಜೀವಿನ್‌ ) 


೨೮-೬೦) ; 


ೀಲಾಲದ ಮರೆ, ಕಿರಿಗೋಳಿ, 


ಜೀವಿ ಪಿನಪಾಲ (ಮೈ ಔಗಿ, ೩೬-೭೨೪), 1 9] 


ಜೀವಿಕ 


ಜೀವಿಕ (ನಾ). - ಜೀವಿಕೆ ೨: ವಿದ್ಯಾವಂತರು ತಮ್ಮ ಪ್ರೌಢಿಮೆಯನ್ನು 
ತೋರಿಸಿ ಜೀವಿಕಗಳನ್ನು ಸಂಪಾದಿಸಿಕೊಳ್ಳಲು . . . ಹೋಗುತ್ತಿದ್ದರು 
(ಅರೂಟಿ. ೦೭೨). (ಸಂ. ಜೀವಿಕಾ) 

ಜೀವಿಕುಡಿ (ನಾ). ಜೀವಾಂಕುರ ; ಜೀವದ ಮೊಳಕೆ : ತಡ್ಡಿನ (ವೃಷಣ) 
ಪದರಗಟ್ಟಿದ ಜೀವಿಕುಡಿಯ (ಜರ್ಮಿನಲ್‌), ಮೇಲ್ಪೊರೆಯಲ್ಲಿರುವ ಜೀವ 
ಗಳು ತೆರತೆರನಾಗಿರುತ್ತವೆ (ಕವಿಕೋ. 1, ೫೩). [ಜೀವಿ + ಕುಡಿ] 

ಜೀವಿಕೆ (ನಾ). ೧. ಜೀವನ ; ಬಾಳು ; ಬದುಕು ; ಜೀವಿಸಿರುವಿಕೆ : 
ಹಸುಗಳ ಹಾಲನ್ನು ಕುಡಿದುಕೊಂಡು ತನ್ನ ಜೀವಿಕೆಯನ್ನು ಸಾಗಿಸಿದನು 
(ನೀಗಟ್ಟು. ೪೦). ೨. ಜೀವನೋಪಾಯ ; ವೃತ್ತಿ ; ಉಪಜೀವನ : 
ಉಪನಯನಮಾಡಿ ವೇದಾಧ್ಯಯನವನ್ನು ಮಾಡಿಸುವವನು ಬ್ರಾಹ್ಮಣನು. 
ಅವನಿಗೆ ಅದು ಜೀವಿಕೆ (ಹಿಂದಸಾ. ೦೩೮) ; ಜೀವಿಕೆಯನ್ನು ಸಂಪಾದಿಸುವ 


ಕಡೆಗೆ ಮನಸ್ಸುಕೊಟ್ಟರೆ ಒಳಮನೆಯಲ್ಲಿ ಕೆಲಸ ನಡೆಯುವುದಿಲ್ಲ (ನಿಬಂಧ. 


11, ೦೯೬). [ ಸಂ. ಜೀಎಕಾ], 

ಜೀವಿತ (ಗು). ೧. ಬದುಕಿದ ; ಬಾಳಿದ. ೨. ಜೀವಿಸಿರುವ ; ಬದಂಕಿ 
ರುವ. ೩. ಪ್ರಾಣ ; ಜೀವ : “ಅಸವಃ, ಜೀವಿತಂ. ಪ್ರಾಣಾಃ, ಜೀವಃ, 
ಜೀವಾ-ಈ ೫ ಪ್ರಾಣದ ಪೆಸೆರ್‌” (ಹ೦ಾಯು, ೨3-049) ; “ಜೀವಿತವಸು 
ಪ್ರಾಣಿ ಜೀವವೆನೆ ಪ್ರಾಣವಕ್ಕು” (ಮಂಗರಾ. ೯-೨೯1; ಅಲಸುತ ಕೊಂಡು 
ಕೊಳ್ಳಲು ಬಂದೆನೆಲವೋ ನಿನ್ನ ಜೀವಿತವ (ಶಿರಾ. ೩೩-೨೭). ೪. ಬಾಳು; 
ಬದುಕು : ತನ್ನೊಂದು ಜೀವಿತಕೆ ರಾಜಪುತ್ರಿಯೆ ಸರ್ವಸುಖಮಾಗೆ 
ಮರೆತಳನ್ಯಾಯಮಂ (ಶ್ರೀರಾಮಾ. ೨೪-೬೨೪). ೫. ಜೀವನೋಪಾಯದ 
ಸಾಧನ,-ವೃತ್ತಿ; ಉಪಜೀವನಕ್ಕಾಗಿ ನೀಡಿದ ಕೊಡುಗೆ: ಅಲ್ಲಿ ಮಹಾ 
ಜನಮಾನ್ಯರೆದು ನಿಗಳ ಬುಚ್ಚನ್ನು ಜೀವಿತಂ ಬೇಡಿಕೊಳ್ಳಿಮೆನ್ನೊಡೆ 
(ಸೌ ಇಇ. 18.1, ೪೬-೪; 800); ಗಾಯಕ ಸತ್ಪ್ರತಿಹಾರ ವೃತ್ತಪಾಠಕತತಿ 
ಗಿತ್ತನಗ್ಗಳದ ಮಾವಿನ ಪೂವಿನಂಕುರದ ಮಾವಿನೊಳ್ಳಿಡಿಯ ಜೀವಿತಮಂ 
ಮದನಂ ಬಸಂತದೊಳ" (ಶಾಂತಿಫು. ೭ ೧೨೪) ; ಶ್ರೀ [ಜೋತೀಶ್ಚರ ದೇವ 
ರಂಗಭೋಗಕ್ಕಂ ಸರ್ವ್ವಪ್ರಜೆ. ಪೂಜಾರಿ ಬ್ರಾ ಹ್ಮ ಣನ .ಜೀವಿತಕ್ಕಂ 
ಜೀರ್ಣ್ಕ್ನೋದ್ಧಾರಕ್ಕಂ . .'. ಸರ್ವ್ವಮಾನ್ಯವಾಗಿ ಬೋವಂಗೆ ಬಿಟ್ಟ ಮತ್ತ 
೨ (ಸೌಇಇ. 32, ೬೭-೦೬.) 1107). ೬. ಸಂಬಳ; ವೇತನ; ತಲುಬು : 
ಕೊಟ್ಟ. ಜೀವಿತಕ್ಕೆ ಓಲೈಸುವಂಗೆ ರಾಜ್ಯದ ಕಟ್ಟೇಕೆ (ಮೋಳಿಮಾ. ೨-೫); 
ಧನವದೆಲ್ಲಂ ತನ್ನಿಮಿತ್ತದೆೊಳಿನಿತು ಸವೆದೊಡಂ ಪರಿಜನಕೆ ಜೀವಿತವಿಕ್ಕ 


ಲಿಲ್ಲದೆ (ಬಸಪು, ೧೬-೧೬); ಕೊಂಡಿಹೆವು ಜೀವಿತವ ಕೆಲರಲಿ ಉಂಡು ತೀರಿತು 


(ಳೌಶಿಕಾ. 8೩-೨೭). [ಸಂ.] 
ಜೀವಿತಂಬಡೆ (ಕ್ರಿ). ಸಂಬಳವನ್ನು ಪಡೆ : ವೇತನವನ್ನು ಪಡೆ: ಜೀವಿ 
ತಂಬಡೆದ ಬಂಟನಂತೆ ರಾಗಿಸಿ (ಛರ್ಮಾಮೃ. ೮-೨೧೫). 
[ ಜೀವಿತ + ಪಡೆ] 
ಜೀವಿತಕಾಲ (ನಾ). ಬದುಕಿರುವ ಕಾಲ; 'ಜೀವನದ ಪೂರ್ಣ ಅವಧಿ ; 
ಆಯುಷ್ಯ : “ಆಯುಸ್‌, ಜೀವಿತಕಾಲಃ - ೨. ಆಯುಷ್ಯದ ಹೆಸರು, 
ಬದುಕಿರುವ ಕಾಲ” (ಸಿದ್ಧಾಂತಿ. ೨೩೪). [ಜೀವಿತ * ಕಾಲ] 
ಜೀವಿತಗಾಆ (ನಾ). ಜೀತಗಾರ ; ಸೇವಕ ಊಳಿಗದವನಂ : ನೂರು 
ಹೊನ್ನು ಪರಿಯಂತರದ ಜೀವಿತಗಾಜರಿಗೆ ಪ್ರತಿಜನ ಒಂದಕ್ಕಂ ಪಣ ಒಂದು 
ನೂಚಿು (ಎಕ. ೪, ಬೇಲೂರು. ೭೩-೧೨೦: 1382). [ಜೀವಿತ ಸವ ಕಂಠ] 
ಜೀವಿತಾತ್ಯಯ (ನಾ). ಪ್ರಾಣಬಿಡುವುದು ; ಸಾವು: ಜೀವನದ 
ಮುಕ್ತಾಯ : ಪರಿನಿಷ್ಯ)ವಂಣ : ಪರಮತಪಃಪ್ರದೀಪ ಸ್ನೇಹಭೂತ 
ಜೀವಿತಂ ನಭಸ್ತಿಲಕಾಚಲದೊಳುಪಜೀವಿತ ,. ಪ್ರಾಯೋಪಗಮನವಿಧಾನ 
ನಾತ್ಮೀಯ ಜೀವಿತಾತ್ಮಯದೊಳ್‌ (ಹಂದ್ರಪು. ೯-೪೫ ವ). 
[ ಜೀವಿತ + ಅತ್ಕಯ ) 


೩೦೮೨ 


ಜೀವೆ 


ಜೀವಿತಾಶಯ (ನಾ). ಸವಣದ್ರ (?) :. ವಿವಾಹಗೇಹದಂತೆ ಸಂಗತ 
ಮಂಗಲಪರಿಕರಮುಂ ಜೀವಿತಾಶಯದಂತತ್ಕಾಯತಮುಂ  (ಅದಿಪು. 
೧೩-೪೬ ವ), [ಜೀವಿತ + ಆಶಯ) 

ಜೀವಿತೇಶ (ನಾ). ೧. ಅಧಿಪತಿಯಾದವನು ; ಬಾಳಿನ ಒಡೆಯ; 
ಜೀವನದ ಒಡೆಯ. ೨. ಇನಿಯ ; ಪತಿ; ಯಜಮಾನ; ನಾಥ: 
ಉವತಾಕಾಮಿನೀಜೀವಿತೇಶಂ . . . ರಕ್ಷಿಸುಗೆ (ಜಗವಿ. ೧-೩); ಮಜ್ಜೀವಿತೇಶ 
ನಿಂದೆನ್ನಂ ಕಾರಡವಿಯೊಳ್‌ ಬಿಟ್ಟು .ಬಾರೆಂದನೇ (ಉಾಮಾಶ್ಮ. ೩೫-೨೧). 

[ ಜೀವಿತ + ಈಶ] 

ಜೀವಿತೇಶ್ವರ (ನಾ). ೧. ಎ ಜೀವಿತೇಶ ೨ : ಅದಅಕಿಂದಂ ಬೇಗಂ ಪೋಗಿ 
ತಂದಿರ್ವರುಂ ಮದೀಯ ಜೀವಿತೇಶ್ವರನಂ ಕಾಯಲ್ವೇಟ್ಟುದು (ಕಾಂತಿಪು. 
೬-೩೪ ವ); ಭೂಸುತೆ ತನ್ನ ಜೀವಿತೇಶ್ವರನ ನೆನೆದನಶನವ್ರತೆಯಾಗಿ 
ಕಳೆದಳೇಳ್ದ ಗಲ್ಲಳಂ (ಶ್ರೀರಾಮಾ. ೩೨೪-೧೩೪). ೨. ಯಮ: ಜೀವಿತೇಶ್ವರ 
ಜೀವಮದರಾಜೀವಪೂರ್ಣವಿಭಾವರೀಶ ಗುಣಾವತಂಸ ಶುಭಾವಹ 
ಬಸವ (ಬಸಪು. ೫೫-೧). [ ಜೀವಿತ * ಈಶ್ವರ] 

ಜೀವಿತೇಶ್ವರಿ (ನಾ). ಬಾಳಿನ ಒಡತಿ ; ನಲ್ಲೆ ; ಪ್ರಿಯೆ: ಜೀವಿತೇಶ್ವರೀ, 
ನನಗೆ ಅನುಜ್ಞೆಯನ್ನು ಕೊಡು ಹೋಗಿಬರುವೆನು (ಕವಿಳ. ೪೯). 

[ ಜೀವಿತ + ಈಶ್ವರಿ] 

ಜೀವಿಧರ್ಮ(ನಾ). ಪ್ರಾಣಿಧರ್ಮ;ಜೀವದ ಸ್ವಭಾವ:ಪ್ರಕೃತಿಸುಭವವಾದ 
ಗುಣಗಳಿಗೆ ಅಧೀನನಾಗಿ ಅವಶ ನಾಗಿ ಏನನ್ನಾದರೂ ಮಾಡುತ್ತಲೇ 
ಇರುವುದೇ ಜೀವಿಧರ್ಮ ' (ಅರ್ಯಥ. ೪೧). [ಜೀವಿ * ಧರ್ಮ) 

ಜೀವಿಶುದ್ಧೀಕರಣ (ನಾ). ಕ್ರಿವಿಗಳು ಉಳಿಯದಂತೆ ಶುದ್ಧ 
ಗೊಳಿಸುವಿಕೆ: ಪೂತಿನಾಶಕ ವಸ್ತುಗಳನ್ನು ಚರ್ಮವನ್ನು ಜೀವಿ 
ಶುದ್ಧೀಕರಣ (8೬೭೭111286100) ಕ್ಯಾಗಿ ಉಪಯೋಗಿಸಿದಾಗ ಈ ಜೀವಂತ 
ಕ್ರಿಮಿಗಳು ಸಾಯಬಹುದು (ಕಲರೋ. ೯). [ಜೀವಿ + ಶುದ್ದೀಕರಣ] 

ಜೀವಿಸು (ಕ್ರಿ). ಬದಂಕು; ಜೀವಂತವಾಗಿ ಉಳಿ ; ಬಾಳು : ನಿಸದಂ 
ಕಪಿಂಜಲಂ ಜೀವಿಸುತಿರೆ ನಿನ್ನಲ್ಲಿಗೆಯ್ದದಿರಂ (ಉಾದಂಪೂ. ೯೪೭); ಓರೊಂದಂ 
ಕುಡುಗುಂ ದಶಾಂಗಸುರಭೂಜಂ ಬೇಟ್ಟುದಂ ಭೂತಲಕ್ಕಾರೇನಂ ಪಡೆದೆಂತು 
ಜೀವಿಸುವರ್‌ (ಪಂಠಾಮಾ. ೧-೯೦); ಜೀವಭಾವವ ಹಿಂಗಿ ಶಿವಭಾವದಿಂ 
ಜೀವಿಸಿಪ್ಪನಯ್ಯ (ಆದವ. ೨೦-೫೦) ; ಕೌರವ ಜೀವಿಸಲಿ ಮೇಣಳಿಯಲೆ 
ಮಗಿನ್ನಾವ ತೊಡಕಿಲ್ಲ (ಕುವ್ಮಾಳ. ೦-೧೨). [ಜೀವ + ಇಳು) 

ಜೀವಿಸುಹ (ನಾ). ಬದುಕುವಿಕೆ ; ಬಾಳುವಿಕೆ : ಚಿತ್ತವೆಂದುಂ ಸುಖಂ 
ಬಡೆಯದು ಜೀವಿಸುಹವುಂ ನಂಬುಗೆಯಿಲ್ಲದುದು 

[ಜೀವಿಸು - ಹ, 

ಜೀವು 'ಚೀವು' ನೋ. 

ಜೀವುಂಡಿಗೆ (ನಾ). ಜೀವಿಗಳ ದೇಹದಲ್ಲಿ ಪರೀಕ್ಷಾರ್ಥವಾಗಿ ಕೊರೆದಂ 
ತೆಗೆದ ಚೂರಂ : ರೋಗಿಯಲ್ಲಿರುವ ಯಾವುದಾದರೂ ಅನುಮಾನ ಇರುವ 
ಬೆಳೆತದಿಂದ ಸಣ್ಣ ಚೂರನ್ನು ಪರೀಕ್ಷೆಗಾಗಿ ಕೊಯ್ದು ತೆಗೆದುಕೊಳ್ಳುವ, 
ಜೀವುಂಡಿಗೆಯ (ಬಯೊಪ್ಲಿ) ಪದಾರ್ಥವನ್ನು ಹಲವೇಳೆ ಹೀಗೆ 
ಮಾಡುವುದುಂಟು (ಕವಿಳೋ. 1, ೩೪). [ಜೀವ ಉಂಡಿಗ್ಮೆ) 

ಜೇವೆ (ನಾ). ೧. ಬದುಕು ; ಜೀವನ. ೨. ಬಿಲ್ಲಿನ ಹೆದೆ; ಧನುಸ್ಸಿನ 
ದಾರ: “ಮೌರ್ವಿ, ಜ್ಯಾ, ಶಿಂಜಿನೀ, ಗುಣಃ, ಜೀವಾ-ಈ ೫ ಬಿಲ್ಲ ತಿರು” 
(ಹಲಾಯು. ೬೬-೩೧) ; ಚಾಪಲತಾಯೋಗಂ ಜೀವೆಯೋಳ್‌ . . 
ಮಹಾಮಾತ್ರವರ್ತನಂ ಸೃಣಿಯೊಕಲ್ಲದಿಲ್ಲಮೆಲ್ಲಿಯುಂ (ಡಂದ್ರಪು. ೩-೯ ವ); 
ಸುಮನೋಬಾಣಮನಿಕ್ಷುಚಾಪಲತೆಯಂ ಭೃಂಗಾವಳೀ ಜೀವೆಯಂ . . 
ಕಾಮನಾರಾಧಿಪಂ (ಅನಂಪು. ೨-೧೫) : ಕೋದಂಡದ ಜೀವೆಯ ನೀಎ 

(ಸಂ. ಜೀವಾ] 


(ಪಂಚಶಂ. ೧೩೩-೪). 


(ವರ್ಲಡ. ೭-೭). 


ಜೀಹಾಸ 


ಜೀಹಾಸ (ನಾ). ಬಿಡುವ ಬಯಕೆ ; ಬೇಸರ ; ಜಂಗಂಪ್ಲೆ : ತನಗೆ ತಾನೇ: 


ಸಹಜದೆೊಳ್‌ ಸಂಜನಿಸದೇ ಜೀಹಾಸ ನರಕದವನೆಯಲಿ (ಗೆಗಳಾ. ೧೦-೩೨). 
[ ಆಸಂ. ಜಿಹಾಸಾ ] 
ಜೀಜ್‌್‌ "ಜೀಜಂ' ನೋ. 
ಜೀಜಿ, ಜೀರ್ಕ್‌, ಜೀರು,, ಜೀಟ್‌ (ಕ್ರಿ). ೧. ಚೀರು ; ಚೀತ್ಕಾರ 


ಮಾಡು; ಕಿರಿಚು : ಸಾರು ಕೆಲಸಾರತ್ತಹೋಗುತ್ತರದ ನಾಯಪೊಲು | 


ಜೀ[ಪಾಣಂ. ಚೀ]ಟ್‌ಕೆೊಳ್ಳದಿರೆನಲು ಬಳಿಕುಬ್ಬೇಜ್‌ ನಿಂದನು ಕಾಳಗಕೆ 
(ತೊರರಾ. ೬-೧೦-೫೭). ವಿ. ಕೀರಲಂಧ್ವನಿ ಮಾಡು: (8). ೩. 
ರುಂಕರಿಸು: (8). ಜೀರ: ೩. «ಜೀರಂಂಡೆ' ಪರಾ. ಜೀರು,: ೧. 
“ಜೀರೇಳ್‌' ಪರಾ. ಜೀಜಿ* : ೧. ವನನಿಧಿ ಪರೀತ ವಿಶ್ವಾವನಿಪತಿಯ 
ಮಹಾಪ್ರತಾಪದಿಂ ಜೀರ್ದಪಳೆಂಬಿನೆಗಂ ಛತ್ರಚ್ಛಾಯೆಯನಿನಿಸಗಲದೆ 
ರಾಜ್ಯಲಕ್ಷ್ಮಿ ಸಲೆ ನೆಲಸಿರ್ಪಳ್‌ (ಕಾದಂಪೂ. ೩೦೩); ತಾಪಿಸುವ ಕರ್ಮಿಗಳು 
* ಜೀ![ಪಾಕಾಂ. ಬೇ]ರ್ವನಿತು ದುಃಖದಿಂ ಬಳೆಲುವರ ನೋಡುತಿರ್ಪಾ 
ಪೊತ್ತು (ಸಿದ್ಧರಾ. ೪-33), [ ಆಕೀಜ್ಮು) 
ಜೀಟುಂಡೆ, ಜೀರಂಂಡೆ (ನಾ). ಜೀರ್‌`ಜೀರ್‌ ಎಂದಂ ಧ್ವನಿ ಮಾಡುವ 
ದಂಂಬಿಯ ಜಾತಿಗೆ ಸೇರಿದ ಹಂಳು : “ ಭೃಂಗಾರಿ, ರುರಿಕೆ, ಚೀರಿ, 
ರಿಭಲ್ಲಿಕೆ ” (ನಾಟರಾ. 8). ಜೀರುಂಡೆ: “ಭೃಂಗಾರೀ-ಕೆಂಬಕ, ಭ್ರಮರಾರಿ, 


ಜೀರುಂಡೆ” (ಓಷಧಿ. ೦೦) ; ಸೆರೆ ಬಿದ್ದಿಹ ಕಾಲ ಹುಯಿಲಿಡುವುದೊ ಎನೆ | ' 


ಜಿರ್ರನೆ ಜೀರುಂಡೆಯ ಮೇಳ (ಗಣೇಶ. ೨೮-೮). ಜೀರುಂಡೆಗಳ ಕೂಗು ಕಿವಿಗೆ 
ಚಿಟ್ಟುಹಿಡಿಸುತ್ತಿ ತ್ತು(ಮಲೆಮ.ಬ."ಜೀರ್ದುಂಬಿ' ಪರಾ. [-ಆಜೀಜು) 
ಜೀಜೇಳು "ಜೀಲ್‌ಲ್‌' ನೋ. 
ಜೀಚೇಟ*, ಜೀರೇಳ್‌, ಜೀರೀಳ್‌ (ಕ್ರಿ). ೧. ಜೀರು ೧: 
“ಜೀಜಿಕೀರ್ಟ್‌ (ಜೀಟು ೬ ಏಟಿ್‌)-ಧ್ವನಿವಿಕಾರೇ ” (ಮಠಾ); ತನ್ನೆ ಬಲದ 
ಪದಾಭಿಘಾತದೊಳಂ ಕುಲಗಿರಿಗಳ್‌ ಜೀ ಅಕೀಟ್ಡು ಪಾಜ್‌ೇಟಿ್‌ಯುಂ 
(ಪಂಪಭಾ.೦೦-&೦ವ); ಈ ನಿಷ್ಮುರನಪ್ಪ ತಳಾಅನ ಕೈಯೊಳ್‌ ಕಡಿಗಂಡಮಾಗೆ 
ಜೀಜೀಟ್‌ ಪೊಯ್ಸಿಕೊಂಡು ಸಾಯದೆ (ಧರ್ಮಾಮ್ಮ ೬-೯೪); ಮಗನೆ ಕಾದು 
ಕೊಳ್ಳೆಂದುಕರಂ ಜೀಟಿರ್ದು ನಭಕೆ ತಲೆ ಸಲೆ ಪಾಟ್‌ ಮಹೋಗ್ರ ಪ್ರತಾಪಿ 
ಸೈಂಧವನೆಚ್ಚೆಂ (ಬಂಹರಿ. ೦೨-೨೪) ; ಘನಕೋಪಾಟೋಪದಿಂ ಗರ್ಜಿಸಿದ 
ಮೃಗ ಪ್ರತಿಧ್ವಾನದಾ ವಜ್ರಪಾತಕ್ಕನಿತುಂ ಜೀಚಕಿಟ್ಟು ಪಾಯಿತ್ತ 
(ಕಾಂತೀಶ್ಕ- ೩-೦೫). ೨. ಜಿರ್ರೆ೦ದಂ ಮೋಲೆ ಏಳು; ಸಶಬ್ದವಾಗಿ ನೆಗೆ: 
ನಡು ಕಡಿಪೋಗಲ್ಕೆ ಜೀಆಕೀಟ್‌ ಮೂರ್ಧಂ ಕರವಾಳೊಳ್ಳಾಳ್ತೆಳೆಂ 
ಚುತ್ತುರಿಯನುಗುಟಕ ಕಾದಿತ್ತು ಖಡ್ಗಿಪುತಾನೆಂ (ಜಗವಿ. ೭-೫೭). 
ಜೀರೇಳ್‌ : ೨. ಕಬಂಧಂ ಕುಣಿದಾಡೆ ವೀರರ ಸಿರಂ ಜೀರೇಳೆ (ಮೈಆರಿ. 
೦೯೪೩, ೨೯-೩೭ ; 1174), ಜೀಟ್‌ೇಳ್‌ : ೧. ಸಿಡಿಲಂ ಜೀಆಸೀಳೆ ಹೊಯ್ವಂ 
ಬಿಡೆ ಬೆದರಿಸುವಂ ಸಿಂಗಮಂ (ಎಳ. ೪111, ಸೊರಬ. ೦೩೮-೩೦; 1145) ; 
ಪಂದಲೆಗಳನೆರ್ದೆಯಂ ಮೆಟ್ಟಿ ಜೀಟಿೇಳ್ವಿನಂ ಬೇರ್ಪಟಿವನ್ನಂ ಕಿಳ್ತು 
ಕಿಳ್ತಪ್ಪಳಿಸಿ (ರಸರ. ೪-೨೩೦). [ಜೀಟಿ್‌್‌ (ಜೀಜು) + ಏರ್‌] 
ಜುಂ, ಜಂಮ್ಮ್‌, ಜುವಂ, ಜುಮ್ಚ ರೊವರ್ಮು (ನಾ). ೧. ಮೈ 
ನವಿರೇಳುವಿಕೆ ; ರೋಮಾಂಚನ ; ಪುಳಕ. "ಜಂಂಗುಟಬ್ಬ' ಪರಾ. 
ಜುಮ್ಮ್‌: ೧. «ಜುಮ್ಮೆನ್‌' ಪರಾ. ೨. ಶೈತ್ಯಾನಂಭವ : We 
೩. ಗಾಯ ಅಥವಾ ಹಂಣ್ಣಿನಿಂದ ಉಂಟಾಗುವ ಉರಿ : (8. 
ಜುಮು: ೧. ನಲ್ಲೆಯ ಮೈಯೆಲ್ಲ ಹಿಗ್ಗಿನ ಮುಳ್ಳಿಗೆ ಸಿಕ್ಹಾಂಗ ಜುಮ್‌ 
ಜುಮು ರುಮುಜುಮು ಗುಂಗುಣು ದುಮುದುಮು (ಸಬೀಗೀ. ೩೧-೦೩). 
ಜುಮ್ಮ್ಮು : ೧. ಜುಮ್ಮುದಟ್ಟು' ಪರಾ. ರ್ಲೊಮ್ಮು : ೧. ಬಿಟು 
ವನಿಯ ಕಣ್ಣಾಲಿಗಳ ರೊೊಮ್ಮೆದ್ದ ರೋಮದ ಜಡಿವ ಬಿಡುದಲೆಯ 


(ಕುವ್ಕಾಸ. ೨-೭೬). 


೩೦೮೩ 


10 


ಜುಂಜುರ್ದಲೆ 


ಜುಂಕ (ನಾ). ಒಂದು ಬಗೆಯ ವಾದ್ಯ : ಪಳವದ ತಿವಳಯ ಜುಂಕದ 
'ಮೊಳಸಿನ ಜೇಕಿರದ ಸಿವಿಅ ಸಿಪ್ಪಿನ ಲಯದಿಂದೆಟಿಲದೆ ಕುಣಿದರ್‌ ಕೆಲಬರ್‌ 
(ಅಜಿಪು. ೫-೩೨). [7] 


-ಜುಂಗ (ನಾ). ಅನಂತನಗೊಂಡೆ ಸೊಪು ವ “ ಖುಕ್ಷಗಂಧಾ, ಛಗಲಾಂಡೀ, 


ಆವೇಗೀ, ವೃದ್ಧಧಾರಕಂ, ಜುಂಗಃ - ೫ ಅನಂತನಗೊಂಡೇ ಸೊಪ್ಪು” 
(ಸಿದ್ಧಾಂತಿ. ೦೨೬). [ಸಂ.] 

ಜುಂಗಿಸು (ಕ್ರಿ). ಗುಂಜಾಡಂ; ಎಳೆ; ಜಗ್ಗಿಸಂ: ತನ್ನೆ ಸೆರೆಮನೆಯ 
ಕಬ್ಬಿಣದ ಸಲಾಕೆಗಳನ್ನು ಹಾಗೆ ಜುಂಗಿಸಾಡುವುದು . .  ಮರುಕವನ್ನು 
ತರುತ್ತದೆ (ಈಶಕೆ. ೦೨೨). [ಜುಂಗ್ಕು + - ಇಸ್ಕು] 

ಜುಂಗ್ಕು (ಕ್ರಿ). ಎಳೆ; ಜಗ್ಗು. "ಜಂಂಗಿಸು' ಪರಾ. 

[ <ಗುಂಜು] 

ಜುಂಗ್ಕು (ನಾ). ೧. ತೆಂಗು, ಬಿದಿರು ಮೊದಲಾದಂವುಗಳಿಂದ ಕೀಸಿ 
ತೆಗೆದ ಎಳೆಗಳ ರಾಶಿ; ನಾರಂ: ಅರ್ಧ ಜುಂಗು ತೆಗೆದ ತೆಂಗಿನಕಾಯ 
ಹಾಗೆ (ಹೊಸಕ್ಷಿ. ೧೭೩); ಪಾತ್ರೆಗಳನ್ನು ಜುಂಗಿನಿಂದ ಚೆನ್ನಾಗಿ ತಿಕ್ಕಿ ತೊಳೆ 
(ಕೂ). ವಿ. ಶರೀರದ ಗುಪ್ತಭಾಗಗಳ ರೋವಂ : (೪. 

[ ಆಗುಂಜ್ಯು) 

ಜುಂಗ್ಳು (ನಾ). ಕಂಚ್ಚ ; ಗೊಂಚಲು: ತಿಂಗಳ ಕಣ್ಣದಿರ್ದೊಂಗಲ 
ಸಿರಿಯಂತಿಂಗಡಲಿನ ರಸದಂತೆ ರಂಗುವಡೆದ ಮಾಣಿಕದ ಮಂಜರಿಯ 
ಜುಂಗಿನಂತಿವೆ ನಿನ್ನ ಮಾತು (ಕಾಮವಿ. ೦-೮೨). 

[IP ಇದು "ಚುಂಗು' ಎಂಬುದರ ಅಪಲಿಖಿತವಿರಬಹುದು] 

ಜುಂಗುಟ್ಟು, ಜುವರಗುಟ್ಟು, ಜುಮ್ಮಗಂಟ್ಟು (ಕ್ರಿ). ೧. "ಜಂಂ' 
ಎನಿಸು ; ಮೈನವಿರೇಳಂ; ರೋಮಾಂಚನವುಂಟಾಗಂ : ಮೆಯ್‌ ರಕ್ತ 
ಜುಂಗುಟ್ಟಲದರ ಬಿಸಿ ತಾಕಿಹುದು (ಹೂಣಾದಿ. ೧೯-೧೨). ಜುಮುಗುಟ್ಟು: 
೧. ಮೈ ಜುಮುಗುಟ್ಟುವಂತೆ ಮಾಡುವ ಕಟ್ಟುಕಥೆಯೊಂದನ್ನು ಬರೆಯು 
ವುದಕ್ಕೆ ಬೇಕಾದ ಸಾಮಗ್ರಿಗಳಷ್ಟು ದೊರೆಯಂವುದರಲ್ಲಿ ಸಂದೇಹವಾವುದೂ 
ಇಲ್ಲ (ಕ್ಯೋತಿರ್ವಿ. ೧೩೭). ಜುಮ್ಮುಗುಟ್ಟು: .೨. ಹೆದರಿಕೆಯುಂಟಾಗು: 
ಭಯದಿಂದ ನಡಂಕವುಂಟಾಗು : ನಿಮ್ಮ ಚೂರಿಯ ನೋಡಲೆದೆಯೊಳು 
ಜುಮ್ಮೂಗುಟ್ಟುವುದೈ (ಬಿಜ್ಮಪು. ೧೦೭-೭೫). [ಜುಂ + ಕುಟ್ಟು) 

ಜುಂಜ್ಮು (ಚುಂಚ್ಕು' ನೋ. 

ಜುಂಜ್ಯು (ನಾ). ತೂಪರು; ತೂರಲು: ಜಡಿ ಜಿನುಗು ಜುಂಜು ತುಂತುರ್‌ 
ಬಿಡದಡಿಯಿಡಗೊಡದೆ ಕಟಿ್‌ದುವಿರುಳುಂ ಪಗಲುಂ (ತ್ರಿ ಪುವಿ. 
“ಜುಂಜುವಳೆ' ಪರಾ. [?] 

ಜಂಂಜುಕೇಶ "ಜಂಂಜಂಗೇಶ' ನೋ. 

ಜುಂಜುಗೇಶ, ಜಂಂಜುಕೇಶೆ (ನಾ). ೧. ಕೆದರಿದ ಕೂದಲು : ಹೊಗೆ 
ಮೊಗದ ಕಿಡಿಗಣ್ಣ ಕೆಮ್ಮಾಸೆಗಳ ಗುಜುರಿನ ಜುಂಜುಗೇ[ಪಾ39. ಕೇ]ಶದ 
ವಿಗಡನೆದ್ದನು ಬಂದು ಹಿಡಿದನು ದ್ರೌಪದಿಯ ಸೆಟಿಗ (ಕುವ್ಯಾಸೆ. ೦೪-೦೦೦). 
ಜುಂಜುಕೇಶ: ೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. ೨. ಸಂರುಳಿಗೂದಲು ; ಗಂಂಗುರುಕೂದಲಂ : (8). 

[ ಜಂಂಜೂ, (ಇಚುಂಚು,) * ಕೇಶ] 

ಜುಂಜುದಲೆ "ಚುಂಚುದಲೆ' ನೋ. 

ಜುಂಜುಮಳೆ «ಜಂಂಜಂವಳೆ' ನೋ. 

ಜಂಂಜುಮಾಸಿ "ಚುಂಚುವಿಖಾಸೆ' ನೋ. 

ಜುಂಜುರಿ (ಗು). ಸುರುಳಿಕೂದಲುಳ್ಳ; ಜೂಲುಕೂದಲುಳ್ಳ: ಜುಂಜುರಿ 
ಬಾಲದ ನಾಯಿ (ಜಾನಕೋ. ೬೦). [ ಅಜುಂಜುಜು) 

ಜುಂಜುರು "ಜಂಂಜಂಟಂ' ನೋ. 

ಜುಂಜುರ್ದಲೆ "ಜಂಂಜುಟುದಲೆ' ನೋ. 


೮-೩೯). 


194 


ಜುಂಜುವಳೆ 


ಜುಂಜುವಳೆ, ಜುಂಜಂಮಂಳೆ (ನಾ). ಜಿನುಗು ವಂಳೆ; ತಂಂತುರಂ ಮಳೆ : 
ಕೆಂಜನಾಳದಿ ಕಟ್ಟುವಡೆವುದೆ ಕುಂಜರನು ನರಶರದ ಜೋಡಿನ ಜುಂಜುವಳೆ 
[ಪಾಕಾಂ. ವೊಳೆ]ಯಲಿ ಜಾಹ್ನೆವೀಧರ ಜಾಜುವನೆ (ಕುವ್ಯಾಅ. ೬-೦೧). 
ಜುಂಜುಮಳೆ : ನರಶರದ ಜುಂಜುಮಳೆಯಲ್ಲಿ ಜಾಹ್ನವೀಧರ ಜಾರುವನೆ 
(ಭಾಮಣೆ. ೦೦೧). [ ಜುಂಜ್ಜು * ಮಳೆ (ಮಲ) ] 

ಜುಂಜುಟ್‌ಸು (ಕ್ರಿ). ಹರಡು ; ಕೆದರು: ಕಂಜ ಮುಕುಳಿತಮಾಗಲಲ್ಲಿ 
ಪ್ರಭಂಜನಂ ತೀಡಿದುದು ತೀಡಲ್ತನ್ನಳಿನ ನಳಿನಪುಂಜದೊಳ್ತಾಟಾಡಿ 
ತುಪ್ಪಳ ಜುಂಜುಟಿಸಿದವು (ಮದೇಪು. ೬-೩೭). [ ಜುಂಜುಲಿಂ+ -ಇಸ್ಕು] 

ಜುಂಜುಟು, ಚುಂಚಂಲು, ಜಂಂಜಂರಂ (ನಾ) .ಎಚುಂಚಂ, : ಸುಳಿದಲೆಯ 
ಕರ್ಬೊಗೆಯ ಜುಂಜುಟ್‌ನ [ಪಾಕಾಂ. ಜುಂಜಂಗಳೆ] (ಕುವ್ಕಾಆ. ೨೦-೦೩). 
ಚುಂಚುಟು : "ಚುಂಚುಟುದಲೆ” ಪರಾ. ಜುಂಜುರು : ಕಾರೊಡಲ 
ಜಂಂಜುರಿನ ತಲೆಗಳ ಕೋರೆಗಳ ಅತಿ ದೀರ್ಭದೇಹದ (ಕೋಗಯ. ೨೩-೩೬). 
ಸುರೆಯ ಘಟೆಗಳು ಮುಕ್ಕುಳಿಸಿ ಜೋಂಪಿರುವ ಕಂಗಳ ತೊಗಲಿನುಡಿಗೆಯ 
ತಲೆಯ ಜುಂಜುರಿನಾ (ಆನಂರಾ. ೧-೨೦-೨). ([ದೇ.8 ತೆಲು. ಜುಂಜುಟು] 

ಜುಂಜುಜುದಲೆ, ಚಂಂಚುಟುದಲೆ, ಜಂಂಜುರ್ದಲೆ (ನಾ).ಎಚುಂಚು 
ದಲೆ ೧: ಜುಂಜುಜುದಲೆಯ ಸೆಜ್ಜೆಯೊಳಳವಡಿಸಿ ಕೇದಗೆದೊಲ*ಯ 
ನಿರ್ಮಳ ಸಲಿಲಮಂ : ಮುಕ್ಕುಳಿಸಿ (ಬಸಪು. ೦೮-೩೦) ; ಕಸರುಗಂಗಳ 
ಕರ್ಕಶಾಂಗದ ಮಿಸುಪ ದಂತಾವಳಿಯ ಜುಂ[ಪಾಕಾಂ. ಗುಂ]ಜುಜುದಲೆಯ 
ಹೆಗ್ಗಿವಿಯ (ತೊರರಾ. ೩-೨-೭೦) ; ಜಂಂಜುಟುದಲೆಯೂರ್ಧ್ಯರೋಮ 
ಕೆಮ್ಮಾಸೆ ಕೈಪಂಜುಗಳೆನೆ (ಮೋಹತ. ೨೯-೦೦). ಚುಂಚುಜುದಲೆ : 
ಯಮಂಗೆ - ೫ ಪಾದ ಚವುದಂತಾ ಚುಂಚುಜುದಲೆ ಕಾರೊಡಲು 
(ಕುದ್ರಳಾ. ೮೯). ಜುಂಜುರ್ದಲೆ: ನೆಳಲಾಕಾರದಿನೊನಕೆಯನಳಸದೆ 
ಕರದೊಳಗೆ ಪಿಡಿದು ಜುಂಜುರ್ದಲೆಯಿಂ ಗಳಗಳನೆ ಬೆನ್ನನೆಯ್ತರಲು 
(ಹಾಲಾಸ್ಕೆ, ೦-೦-೬೯). [ಜುಂಜುಟು + ತಲ್ಲೆ; 1 

ಜಂಂಜೂಟಿ "ಜುಂಜೋಟಿ' ನೋ. 

ಜುಂಜೂರಿ (ನಾ). (ಉಕ) ದೊಡ್ಡ ಹಂಕ್ಕಾ : (0. (1) 

ಜುಂಜೋಟಿ, ಜಂಂಜೂಟಿ (ನಾ). [ಸಂಗೀತ] ಒಂದಂ ರಾಗದ ಹೆಸರಂ: 
ಜುಂಚೋಟಿ- ೨೮ನೇ ಮೇಳಕರ್ತ ಹರಿಕಾಂಭೋಜಿಯಲ್ಲಿ ಜನ್ಯ (ಸಂಗೀಡಂ- 
೧೬೨). ಜುಂಜೂಟಿ: ರಾಗ - ಜುಂಜೂಟಿ ; ಛಾಪುತಾಳ (ಹನುಮ. ೩೨). 

[ «ಹಿಂ. ರಿುಂರೋಟೀ) 

ಜುಕಾಯಿಸು (ಕ್ರಿ). ೧. ಬಾಗು ; ವಂಣಿ. ೨. ಓಲಾಡುತ್ತಾ ಹೋಗು; 
ತೊನೆದಾಡು ; ತಲೆಯಂನ್ನು ತೂಗುತ್ತಾ ನಡೆ. ೩. ತತ್ತರಿಸಂ ; 
ತೂರಾಡಂ ; ಅಲ್ಲಾಡು : (೫. 

[ ಜುಕ್ಕಾ (P + ಹಿಂ. ರಜುಕಾನಾ) + - ಇಸ್ಕು) 

ಜುಕುತಿ "ಯಯಕುತಿ' ನೋ. 

ಜುಕ್ಕಜುಲುಮೆ. "ಜಂಕೂಜಂಲುಮೆ?' ನೋ. 

ಜುಕ್ಕು (ಕ್ರಿ). ಚುಚ್ಚು ; ಇರಿ (?) : ಮಕ್ಕಳನು ಕೊಂದಿರುವ ಅಕ್ಕಯ್ಯ 
ಗಳನೆಲ್ಲ ಇಕ್ಕಿ ಸಂಕೋಲೆಯಲಿ ಜುಕ್ಕಿ ಕಡಿಯುವುದು: (ಹಮಣ. ೦೯೬). 

[7] 

ಜುಕ್ಕುಜುಲುಮೆ, ಜುಕ್ಕಜಂಲಂವೆಂ (ನಾ). ಅಧಿಕವಾದ ಒತ್ತಾಯ ; 
ಬಹಳವಾದ ಬಲವಂತ : ತಾಯಿಯಾದ ಶಚಿದೇವಿಯು ಏನಾದರೂ 
ಜುಕ್ಕು ಜುಲುಮೆಯಿಂದ ನಾಲ್ಕು ತುತ್ತುಗಳನ್ನು ಬಾಯಲ್ಲಿ ಹಾಕಿದರೆ ಸರಿ 
(ಗೌರಾಂಗ. ಇಂ); ಜುಕ್ಕುಜುಲುಮೆಯಿಂದ ಮನೆಗೆ ಹೊರಡುತ್ತಿದ್ದು 
ದರಿಂದಲೂ (ಜೆಟ್ಮಹೊ. ೨೫. .ಜುಕ್ಕಜುಲುಮೆ : ಮೋರೆ ಗಂಟುಹಾಕಿ 
ಜುಕ್ಕಜುಲುಮೆಯಿಂದ ತಾನೇ ತಂಬಿಗೆಯೆತ್ತಿ (ಅನ್ನ. ೧೧೨). 

[ ಜುಕ್ಕ್ಯು * ಜುಲುಮೆ] 


೩೦೮೪ 


೩0 


20 


0 


ಬಟ 


65 


ಜುಗುಪ್ಸೆ 


ಜುಕ್ತಿ "ಯಂಕುತಿ' ನೋ. 

ಜುಗ (ನಾ). ೧. ಜೋಡಿ; ಜವಳಿ ; ಎರಡು: “ಜುಗಂ ಎರಡರ್ಕೆ 
ಪೆಸರ್‌” (ಕಶಸಾ. ೨೫-೫೩೮); “ಜುಗ ಜುಗುಮ ಜವಳಿ ಪೊಣರಮಳನ್ನಲ್‌ 
ತೋಜುವುದು ಯುಗಳ ಸಂಖ್ಯೆ” (ಕವಿಕಂ. ೨೧೨). ೨. ಯಗ; ಕಾಲ: 
“ಜುಗ ಯುಗಮಕ್ಕು” (ಕವಿಕಂ. ಯುಗ ಜುಗಂಗಳು 
ಪ್ರಮಾಣಿಸುವುದಕ್ಕೆ ಮುನ್ನವೇ (ಮೋಳಿಮಾ. ೭೯-೩೦೨) ; ಯುಗದಲಾದ 
ಮೂರ್ತಿಯಲ್ಲ, ಜುಗದಲಾದ ಮೂರ್ತಿಯಲ್ಲಿ (ಅವಡಂ. ೨೦೭-೨೩೩) ; 
ಯುಗ ಜುಗಂಗಳ ಆಗು ಹೋಗುವನರಿಯದೆ (ಸಿದ್ಧಪು. ೩3-೪೧). 

[ ಆಸಂ. ಯುಗ] 

ಜುಗಮ "ಜಂಗಂಮ' ನೋ. 

ಜುಗಾರಿ, ಜುಗಾರಂ (ನಾ). ಜೂಜಂ ; ಜಿದ್ದಿನ ಆಟ: ಕುಡಿತ, ಕೋಳಿ 
ಅಂಕ, ಜೂಜಂ, ಜುಗಾರಿ... ಇತ್ಕಾದಿ (ಮಲೆಮ. ಜನ 
ಹೋಗುತ್ತಿರುವುದು ರಾತ್ರಿ ಜುಗಾರಿ ಆಡಲು (ಚಿಗುಕ. ೧೫೩ ಜುಗಾರಿ 
ಆಡುವುದರಲ್ಲಿ ಅವನನ್ನು ಮಾರಿಸಿದವರಿಲ್ಲವಂತೆ (ರಕ್ತ ರೂ. ೭3). 
ಜುಗಾರು : ನಂದೂಲಾಲನ ಮನೆಯಲ್ಲಿ ನಾವು ಜುಗಾರಾಡುತ್ತಿದ್ದಾಗ 
ಬಂದ ಪೋಲೀಸು ಫೌಜುದಾರ (ವಿಧಿವೈ. ೨೩); ಅದು ಜುಗಾರು, ದಗಾ 
ಮೋಸ, ಅಪತ್ತು . . . ಇಂಥವಕ್ಕೇ ಮಾಸಲು (ಒಂಟಿದ. ೦೨೪). 

[ «ಮರಾ. ಜುಗಾರ್‌. / ಪ್ರಾ. ಜೂಲೆರ ಎ ಜೂಜುಗಾರ] 

ಜುಗಾರಿಕೋರ (ನಾ). ಜಂಗಾರಿಯಂನ್ನಾಡುವವನಂ; ಜೂಜಂಗಾರ ; 
ಅವನು ಜುಗಾರಿಕೋರರ ಗುಂಪಿಗೆ ಸೇರಿದ ಬಳಿಕ ಅವನ ಒಡನಾಟ ಅವಳಿಗೆ 
ತೀರ ಕಡಿಮೆ (ರಕ್ತರೂ. ೭೫). [ಜುಗಾರಿ * -ಕೋರ್ಯ? 

ಜುಗಾರಿಮಂಡ (ನಾ). ಜುಗಾರಿ ಆಟವನ್ನಾಡುವ ಸ್ಥಳ; ಜೂಜಿನ 
ಕಟ್ಟೆ: ಕಾಫಿ ಹೋಟಲು, ಜುಗಾರಿಮಂಡ, ಹೆಂಡದಂಗಡಿಗಳು ಯಾವುವೂ 
ನಮ್ಮೂರಿನಲ್ಲಿಲ್ಲ (ಚಿಗುಕ. ೭೭). [ಜುಗಾರಿ * ಮಂಡ] 

ಜುಗಾರು "ಜಂಗಾರಿ' ನೋ. 

ಜುಗುತಿ "ಯಂಕಂತಿ' ನೋ. 

ಜುಗುಪ್ಸನ (ನಾ).ಎಜುಗಂಪ್ಲೆ ೧: ಚಿಃ ಇಸ್ಸೀಗಳ ತಾವೊಗೆದು ಜುಗುಪ್ಸ 
ನಾರ್ಥದೊಳ್‌ . ವರ್ತಿಸುಗುಂ (ಕಮದ. ೩೧). ವಿ. - ಜಂಗಂಪ್ಲೆ ೨: 
ಭಯಾನಕಂ ಕೃತ ಜುಗುಪ್ಸನೌ ಬೀಭತ್ಸಂ (ಕಾವ್ಯಾವ. 69೧). [ಸಂ.] 

ಜುಗುಪ್ಪನೀಯ(ಗಂ). ಜಂಗುಪ್ಸೆಯನ್ನಂಟುಮಾಡಂವ; ಅಸಹ್ಯವಾದ: 
ಹಸಿತವೂ . ಜುಗುಪ್ಸನೀಯ ಆಶ್ಚರ್ಯ ಸೌಮ್ಯಾಸ್ಪದಂಗಳೆಂಬ 
ರಸಾಷ್ಟ ಕರೂಪಮಾಗಿ (ವಿವೇಕ. ೨೨೮). [ಸಂ.] 

ಜುಗುಪ್ಲಿತ (ಗು). ೧. ಅಸಹ್ಯವಾದ ; ಹೇಸಿಗೆಯನ್ನೂಂಟಂಮಾಡಂವ : 
ಜುಗುಪ್ಸಿತ ವಸ್ತುವೂ ಬೀಭತ್ಸ ರಸಸ್ಯಂದಿಯಾಗಿ ಸಮ್ಮೋದವನ್ನೇ 
ಕೊಡುತ್ತದೆ (ಕಾವ್ಯಕು. ೩೦). (ನಾ). ೨. [ನಾಟ್ಯ] ಎಂಟು ರಸದೃಷ್ಟಿ 
ಗಳಲ್ಲಿ ಒಂದು: ಪೇಸಿಗೆಯಿಂದಂ ಮಿಸುಗುವ ನೋಟಂ ಜುಗುಪ್ಲಿತಾಖ್ಯ 
ಮೆನಿಕ್ಕುಂ (ಲಾಸ್ಕರಂ. ೩-೨೪). [ಸಂ.] 

ಜುಗುಪ್ಸೆ (ನಾ). ೧. ಅಸಹ್ಯತೆ ; ಹೇಸಿಗೆ: ಆದರೆ ಗಂಡಸರ ಸಲುಗೆ 

ಕೆಳೆತನಗಳಲ್ಲಿ ಅವಳಿಗೀಗ ಜುಗುಪ್ಸೆ ಮೂಡಿತ್ತು (ಪುನರು. ೩೨೬); ಅವರೆಲ್ಲರ 

ಮುಖವನ್ನು ನೋಡಲು ನನಗೇ ಜುಗುಪ್ಸೆ ಎನಿಸಿತು (ತೇಮೋಡ. ೩೬): 

ಆ ಪಾಪಿಗಳ ಹೆಸರೆತ್ತಿದರೆ ನನಗೆ ಜುಗುಪ್ಸೆಯಾಗುತ್ತದೆ (ಪ್ರತಾಪ. ೧೨೨). 

೨. [ಕಾವ್ಯವಿಸಾ] ಸ್ಮ್ಥಾಯಾಭಾವಗಳಲ್ಲಿ ಒಂದಂ ; ಬೀಭತ್ಸರಸದ 

ಸ್ಥಾಯಿಾಭಾವ : ಹೃದ್ವಿಸ್ತಾರಂ ವಿಸ್ಮಯಂ ಆಕೂತ ವೈಕ್ಲಬ್ಯಂ ಭಯಂ 

ಮನಸ್ಸಂಕೋಚಂ ಜುಗುಪ್ಸೆ (ರಸರ, ೧-೦೬ ವ) ; ಸ್ಮಾಯಾಭಾವಗಳು 

ಎಂಟು (ಅಥವಾ ಒಂಬತ್ತು) ಅವು ಯಾವುವೆಂದರೆ:-ರತಿ (ಪ್ರೀತಿ) 

. * ಜುಗುಪ್ಸೆ (ಅಸಹ್ಯತೆ) (ಕೈಬಿಡಿ. ೧೮೭). [ಸಂ. ಜುಗುಪ್ಸಾ ] 


೨೬೩); 


3೦೩) ; 


ಜುಗುಮ 


ಜುಗುಮ, ಜುಗಮ (ನಾ). ಜೊತೆ; ಜೋಡಿ ; ಎರಡು : “ ಅಮಳ್‌, 
ಪೊಣರ್‌, ಜುಗುಮುಂ, ಜುಗಂ-ಎರಡರ್ಕೆ ಪೆಸರ್‌” (ಕಶಸಾ. ೨೩-೫೩೮) ; 
“ಜುಗುಮ ಜವಳಿ... ತೋಜುವುದು ಯುಗಳ ಸಂಖ್ಯೆ” (ಕವಿಕೆಂ.. 3೧೨); 
ಯುಗ್ಮ-ಜುಗುಮ (ಕಮದ. 38೫ ಪ್ರಯೋ). ಜುಗಮ: “ ಜುಗುಮ 
(ಜುಗಮ)-ಯುಗ್ಮ ಎ ಜೊತೆ” (ತದೃಕೋ. ೦೫). [ ಸಂ. ಯುಗ್ಮ) 

ಜುಗ್ಗ (ನಾ). ಜಿಪುಣ ; ಕೃಪಣ; ಲೋಭಿ: ಜುಗ್ಗ ಮಾಗಿ ಬಚ್ಚಿಟ್ಟ 
ಸಂಪತ್ತು ಮಾಸಲಾಯಿತೋ ಮಧುವಿಗೆ (ಅಹಲ್ಮೆ. ೬೨-4) ; ಅವನು ಒಬ್ಬ 
ಜುಗ್ಗ (ಊರುಕ. ೯8); ಅವನು ಬಹು ಜುಗ್ಗ, ಹಣಕಾಸಿಟ್ಟಿದ್ದಾನೆ ಎಂದು 
ಹೇಳುತ್ತಿದ್ದರು (ನಡೆದಾ. 11, ೮8೮). ಜುಗ್ಗು + - ಆ] 

ಜುಗ್ಗಾಡು (ಕ್ರಿ). ೧. ಜಿಪುಣತನ ಮಾಡು: ದುಡ್ಡಿನ ವಿಷಯದಲ್ಲಿ ಆತ 
ತುಂಬ ಜುಗ್ಗಾಡುತ್ತಾನೆ (ರೂಢ). ವಿ. “ಜುಗ್ಗಾಡು, ಕೊಸರಾಡು, 
ಚೌಕಸಿಮಾಡಂ” (2೩166. ಇಂಕನಿ). ೩. ಮುದುರು; ಸಂಕೋಚ 
ಗೊಳ್ಳು : ಬೀದಿಯ ಎಡಗಡೆ ಮಾತ್ರ ಜುಗ್ಗಾಡಿಕೊಂಡು ತಿರುಗಾಡಬೇಕು 
(ಪ್ರೆವಾಇ. 1, ೧೪೭). "ಜಗ್ಗಾಡು' ಪರಾ. ' [ಜುಗ್ಗು * ಆಡು] 

ಜುಗ್ಗಿ (ನಾ). ಜಿಪುಣೆ ; ಕೃಪಣೆ : ಜುಗ್ಗಿ ನೀನು ಕಾಸು ಬಿಚ್ಚುವುದು 
ಎಂದರೆ ಪ್ರಾಣಸಂಕಟವಲ್ಲವೇ ನಿನಗೆ? (ಪರೀಕ್ಷೆ. ೬೯). 

[ಜುಗ್ಗ * -ಇ್ಯ) 

ಜುಗ್ಗು (ನಾ). ಕೃಪಣತೆ; ಜಿಪುಣತೆ; ಲೋಭ. ಜಂಗ್ಲುತನ' ಪರಾ. 

ಜುಗ್ಗುತನ (ನಾ). ಇ ಜುಗ್ಗು : ಆದರೆ ಬಹು ಜುಗ್ಗುತನ ! ಭಿಕ್ಷುಕರಿಗೆ 
ಒಂದು ಒಡಕು ಕಾಸೂ ಕೊಡೊಲ್ಲ (ಹೇಮಕೂ. ೯). [ಜುಗ್ಗು + - ತನ] 

ಜುಜಬಿ, ಜುಜಿಬಿ, ಜಂಜುಬಿ, ಜುಜುವಿ (ಗು). ಸಾಮಾನ್ಯವಾದ ; 
ಅಲ್ಪವಾದ ; ಸಣ್ಣ : ಎಲ್ಲಾ ಜುಜಬಿ ಮಾಲು (ಅಲಹೂ. ೨೦). 
ಜುಜಿಬಿ : ಜುಜಿಬಿ ವಿಷಯಗಳಿಗೆ ಕೈಹಾಕುವವನಲ್ಲ (ನಟಸಾ. ೪೩೦). 
ಜುಜುಬಿ: ನನಗೆ ಬರುತ್ತಿದ್ದ ಜುಜುಬಿ ಸಂಬಳದಲ್ಲಿ ಸತ್ಯವಂತನಾಗಿ 
ಜೀವನ ಸಾಗಿಸುತ್ತಿದ್ದೆ (ಪಂಜಪಂ. ೧೬೧); ಅವರದು . . . ಜುಜುಬಿ 
ಪಾಳೇಪಟ್ಟು ( ಕಿಲನೆ. ೨೪೬). ಜಂಜುವಿ: ಅರಸುಮಗನ ಸಂಗಡ ಜುಜುವಿ 
ಮಂದಿ ಕೋಟೆವಳಕ್ಕೆ ಕಳುಹಿಸಿ ಕೊಟು (ಹೈದರ. ೩೪). 

[ ಅರ. ಜುಜ್ಬೀ, ಜುಜ್ಮೀ; ಮರಾ. ಜುಜಬೀ; 
ಹಿಂ. ಜುಜಬೀ, ಜುಜವೀ] 

ಜಂಜಿಬಿ "ಜಂಜಬಿ' ನೋ. 

ಜುಜುಬಿ "ಜುಜಬಿ' ನೋ. 

ಜುಜುವಿ "ಜುಜಬಿ' ನೋ. 

ಜಂಜ್ಞಾರ, ಜಂರುಾರ, ಜಜ್ಜಾಡ, ಜಜ್ಡಾರ, ಜಜ್ಞಾರ, ಜರುನ್ಸಾರ, 
ಜರ್ಜಾರ, ಜರರ್ಭಾರ, ಜೆರ್ಬ್ಲಾ ರ್ರ ರುರುರ (ನಾ). ೧. 
ಶೂರ; ಧೀರ; ಧೈರ್ಬ್ಯಾಶಾಲಿ.; ದಿಟ್ಟ : ಆರಿವರು ನಕುಲಾಂಕರೇ 
ಜಂಜ್ಞಾರರೇ (ಕುವ್ಮಾಕ. ೨೦-೧೩). ಜಂರಭಾರ : ೧. ವೀರ ಕುಂಭ 
ನಿಕುಂಭ ರಣ ಜಂರಭಾ [ಪಾಕಾಂ. ಜಜ್ಞಾ]ರ ದೇವಾಂತಕ ನರಾಂತಕ 
ಘೋರಬಲ ಮಕರಾಕ್ಷ . . . ವೀರಯುದ್ಭೋನ್ಮತ್ತ ಸಮರೋದ್ಧಾರ 

ರಿದ್ದುದು ತವಕದಲಿ (ತೊರರಾ. ೬-೨೦-೩೬): ವಿ. ಶಕ್ತಿ; ಪರಾಕ್ರಮ: 

ಓಡಿದನು ಕವಿಯೆಂದು ಮನದಲಿ ಮಾಡದಿರಿ . . . ನಾವಾಡಿ ತಪ್ಪೆವು ನಮ್ಮ 

ರಣ ಜಂರಭಾರ [ಪಾಕಾ. ಜಜ್ಜಾಡ] ಜೋಕೆಯ ತೋಜಿಕಸುವೆವಿನ್ನೊಮ್ಮೆ 

ನಿಮಗೆಂದ (ತೊರರಾ. ೫-೯-೧). ಜಜ್ಞಾಡ: ವಿ. ಮೇಲಿನ "ತೊರರಾ' 

ಪ್ರಯೋಗದ ಪಾಠಾಂತರವನ್ನು ನೋಡಿ. ಜಜ್ಞಾರ: ೧. 

ಭಾರಿಯಂಕದ ಭಟರಿವರು ಜಜ್ಜಾರ([ಪಾಕಾಂ. ಜುಜ್ಞಾರ]ರೈ 

(ಕುವ್ಮಾಕ. ೨೧-೨೬). 2. ವೀರವಾನರಬಲದ ಬಲು ಜಜ್ಞಾ[ಪಾಠಾಂ. ಜ್ಹಾ]ರ 

ರಕ್ಕಸದಳದ ಧರಧುರದಾರುಭಟೆಯಂಜಿಸಿತು ದೇವಾಸುರ ನರೋರಗರ 


೩೦೮೫ 


0 


ಜುಟ್ಟುಗಂಟು 


1ತೊರರಾ. ೬-೧೩ ಸೊರನೆ). ೩. ಕಾಳಗ; ಯಂದ್ಧ : ತೀರಿದವು ಹದಿನೇಳು 
ದಿನ ಜಜ್ಞಾರ ನಡೆದುದು ಬಿಡದೆ (ತೊರರಾ. ೬-೫8೦-೪೪). ೪. ಚೂರು 
ಚೂರು ಮಾಡುವವನು: ನರಿ ಮೊಲಗಳಿಗೆ ದಡಿವೊಯಿಲನೆಂಬ ಕರಡಿಯ 
ಗಂಡನೆಂಬ ಬಿಟ್ಟಡೆ ತೋಳ ಜಜ್ಜಾ[ಪಾಕಾಂ. ಜ್ಞಾ]ರನೆಂಬ ನರಿದಿನಿಓ 
ಯೆಂದೆಂಬ ಕುನ್ನಿಗಳನಾಯ್ದು ಗಡಣದಿಂ ಬೇಡವಡೆಯೊಡೆಯರೆಲ್ಲರು 
ನೆರೆದು (ಹಡಳಾ. ೫-೭); “ಹಿಂಸಕ” (ಪ್ರಥಣ್ಮ). ೫. ವೀರರ ಸಮೂಹ; 
ಸೈನ್ಯ : (8). ಜಜ್ಞಾರ : ೧. ಮಾರಿ ಮೊಗವಡೆದೆಆ್‌ದವೊಲು ಜಜ್ಜಾರ 
ಮಾಸಾಳುಗಳು ನಿಜದಾತಾರನವಸರಕೊದಗಿ ಹೆಣವಿನ ಹಣನ ನೀಗಿದರು 
(ಕುವ್ಕಾದ್ರೋ. ೧-೩೦). (ಗು), ೬. ತೀವ್ರವಾದ; ಅಂತರಾಳದಲ್ಲಿ ತಾಂಡವ 
ನೃತ್ಯದಂತೆ ಜಜ್ಞಾರ ಘರ್ಷಣಿ ನಡೆಯುತ್ತಿತ್ತು (ದೆಂದಜೀ. ೦೪೮] 
ಜರ್ಲಾರ: ೧. ವೀರಭಟರಾಹವವ ಹೊಗಿ ಜರ್ಗ್ಲಾರರಿತ್ತಲು ನಡಯಿ 
(ಕುವ್ಕಾಕ. ೮-೩೨). ಜರ್ಜಾರ: ೧. “ ಜರ್ಜಾ[ಪಾಕಾಂ. ಜ್ಹಾ]ರರೆ ಯುದ್ಧ 
ತರು” (ಛಾಠನಿ. ೬೨. ಜರರ್ಭಾರ: (ನಾ). ೭. (ಅಲಂ) ಕ್ರೌರ್ಯ ; 
ಹಿಂಸೆ: ರುಚಿ ತಲೆಗೇರಿಯಡವರಿಯಾಡುತಿಹೆ ನರರಾರುಮರಿಯದ 
ವೋಲು ಕೊಲಿಸುವನೊಂದು ದಿನ ಬಿಡದೆ ದೂರು ' ಹೊರಹೊಮ್ಮಿದುದು 
ಜನ ಜಠರರ್ಭಾರದಿಂ ಭಯಗೊಂಡು ಒಂದೆಡೆ ಸಾರಿ ಮಂಥಣಗೈದರು 
(ಜಿನಛಾ. ೧೩-೩೨). ಜೆರ್ಲಾರ: ೧. ವೀರಶುಂಭ ನಿಶುಂಭರಣ ಜೆರಖ್ಲಾರ 
ಚಾಮುಂಡಕನು ಚಂಡನುದಾರಬಲ ವಜ್ರಬಾಹುಕ ದೀರ್ಫ ದೌಷ್ಟ್ರಕನು 
° « ೬ ಭಾರಿಭುಜಬಲರೈದಿತಾ ಕ್ಷಣ ಕೋಟಿಸಂಖ್ಯೆಯಲಿ (ಅಂಬಿಕಾ. 
9-೩೭). ರುರರ್ಭುರ[ : ೪. ದುರುಳದೈತ್ಯರಿಗೆ ರುರ್ಕುರನೊ ದುರಿತ 
ಕದಳಿಗೆ ಕುಂಜರನೊ (ವಿದಾಕ್ಮ. ೩೦-೨). 
[ “ಪ್ರಾ. ಜುರ್ದು. / ಮರಾ. ಜುಜಾರ್‌, ಜುರೂರ್‌ 
ಜುಜ್ಞಾ ರತನ, ಜಜರತನ (ನಾ). ೧. ಯಂದ್ಳಾಸಕ್ತಿ; ಶೂರತನ; 
ದಿಟ್ಟತನ ; ಆರಿವರು ನಕುಳಾಂಕರೇ ಜು[ಐಾಕಾಂ. ಜ]ಜ್ನಾರತನವೇ 
ನಮ್ಮೊಡನೆ (ಕುವ್ಕಾಳ. ೪-೧೦) ; ಸೈರಿಸಿದರೊಪ್ಪು ವುದಲೇ ಜುಜ್ಜಾರತನ 
ಕಾಭರಣವಹುದು (ಕುವ್ಕಾಕ. 3-೨3). ಜಜ್ಜಾ ರತನ: ೨. (ಆಲಂ) 
ಕ್ರೌರ್ಯ ; ಹಿಂಸೆ: ಬಾಲಿಕೆಯ ಬೇಳಂಬವನು ಜೂಜಾಳಿಗಳ ಜಜ್ಜಾರ 
ತನವನು ಕೇಳಿ ಬೈದುದು ಸೇನೆ ಖತಿಯಲಿ ಖಳಚತುಷ್ಟಯವ (ಕಾವ್ಯಾಸೆ. 
೦೬-೦). [ಜುಜ್ಞಾರ+ - ತನ) 
ಜುಟ್ಟು (ನಾ). ೧. ಕೂದಲು ; ಮುಡಿ : ಹೊಟ್ಟಿಗೆ ಹಿಟ್ಟಿಲ್ಲ ಜುಟ್ಟಿಗೆ 
ಮಲ್ಲಿಗೆ ಹೂವು (ಗಾದೆ). ೨. ಚಂಡಿಕೆ ; ಶಿಖೆ: ಕುಸುಮಮಾಲೆಗಳನ್ನು 
-ಜುಟ್ಟಿಗಳವಡಿಸುತ್ತ (ಅರ್ಜಾವಿ. ೨೪-೯೪) ; ನನ್ನ ಜುಟ್ಟನದಾರು ಮೆಚ್ಚರು 
ನೋಡು (ಗಣೇಶ. ೭3-೧) : ತಲೆಯ ಮೇಲೆ ಜುಟ್ಟು ಹಣೆಯ ಮೇಲೆ 
ನಾಮ (ಥಾತತಿ..೧): ಅವರು ಎಳೆದ ರಭಸಕ್ಕೆ ತನ್ನ ಜುಟ್ಟು ಬಿಚ್ಚಿಹೋಗಲು 
(ಮುಡ್ತಾಮಂ. ೨೭).೩, ನವಿಲು, ಹುಂಜ ಮೊದಲಾದುವುಗಳ ತಲೆಯ 
ಮೇಲಿನ ಕೊಟ್ಟು : (8). 
ಜುಟ್ಟು ಕೈಗೆ ಸಿಗು ಎ ಅಂಕಿತಕ್ಕೆ ಒಳಪಡು ; ಅಧೀನವಾಗು : ಈಗ 
ನಿನ್ನ ಜುಟ್ಟು ನನ್ನ ಕೈಗೆ ಸಿಕ್ಕಿರುವುದು (ಕವಿಕ. ೩೦). 
[ ದೇ.8 ತುಳು. ಜುಟ್ಟು; ಕೊಡ. ಜಟ್ಟಿ ; ತೆಲು. ಜುಟ್ಟು; 
ಕೊಲಾ, ಜುಟ್ಟಿ. /ಸಂ. ಜೂಟ] 
ಜುಟ್ಟುಕಟ್ಟು (ಕ್ರಿ). ೧. ಜುಟ್ಟನ್ನು ಗಂಟುಹಾಕಂ. ೨. (ಆಲಂ) ಸಿದ್ಧ 
ವಾಗು ; ಸನ್ನದ್ಧವಾಗು : ರವಿಜ ನುಡಿದನು ತನ್ನೆ ಸೇನೆಗೆ ತವಕದಲಿ 
ಪಡೆ ಜುಟ್ಟುಕಟ್ಟೆಯೇ ಬರಲಿ ತಾವೀಗ (ಕೌಶಿರಾ. ೯-೧೨). 
[ಜುಟ್ಟು + ಕಟ್ಟು) 
ಜುಟ್ಟುಗಂಟು (ನಾ). ಜುಟ್ಟನ್ನು ಕಟ್ಟಿಹಾಕಿರು ವ ಗೆಂಟಂ; 
ತಲೆಗೂದಲ. ಗಂಟು: (8). [ಜುಟ್ಟು * ಗಂಟು) 


ಜುಟ್ಟುಬಿಡಿಸು 


ಜುಟ್ಟುಬಿಡಿಸು (ಕ್ರಿ). ಚೌಲಕರ್ವು ಅಥಮ ಚೂಡಾಕವರ್ಫ೯ವನ್ನು 
ಮಾಡಂವಾಗ ನೆತ್ತಿಯ ಮೇಲೆ ಸ್ವಲ್ಪ ಕೂದಲನ್ನು ಉಳಿಸು ; 
ಚಂಡಿಕೆ ಬಿಡಿಸು: ಅವರ ಮಗನಿಗೆ ಈವತ್ತು ಜುಟ್ಟು ಬಿಡಿಸುತ್ತಾರೆ 
(ರೂಢ). [ಜುಟ್ಟು + ಬಿಡಿಸು) 

ಜುಟ್ಟುಬಿಡು (ಕ್ರಿ). ನೆತ್ತಿಯ ಮೇಲೆ ಸ್ವಲ್ಪ ಕೂದಲನ್ನು ಬಿಡಂ,- 
ಬೆಳೆಯಿಂಸು; ಚಂಡಿಕೆ ಬಿಡು: ಹಿಂದೆ ಜುಟ್ಟುಬಿಡುವುದೇ ಒಂದು ನಿಯಮ 
ವಾಗಿತ್ತು (ಕೂ9). [ಜುಟ್ಟು + ಬಿಡು) 

ಜುಟ್ಟುವೆಬಳ್ಳಿ (ನಾ). ಒಂದು ಬಗೆಯ ಸಸ್ಯ ; ಹಾಲುಕುರುಟಿಗೆ : 
ಜುಟ್ಟುವೆಬಳ್ಳಿ, ತಳವಂರನ ಬಳ್ಳಿ, ಉಗುರುಸುತ್ತು ಬಳ್ಳಿ, ಹಾಲುಕೊರಟಿಗೆ, 
ಕುಂಟಗ (ಮೈಕಿಗಿ. ೬೦-೧೨೧೩). '[ಜುಟ್ಟುವೆ? + ಬಳ್ಳಿ ) 

ಜುಟ್ಟುಸುತ್ತಿಗೆ (ನಾ). ಮೊಳೆ ಮುಂತಾದುವುಗಳನ್ನು ಕೀಳುವುದಕ್ಕೆ 
ಉಪಯೋಗಿಸುವ, ಸೀಳಿದ ಬಾಗುಕೊನೆಯುಳ್ಳ ಒಂದು ಬಗೆಯ 
ಸುತ್ತಿಗೆ ; ಮೊಳೆಸುತ್ತಿಗೆ : (6). [ಜುಟ್ಟು * ಸುತ್ತಿಗೆ? 

ಜುಡುಪು "ರುಂಡಂಪು' ನೋ. 

ಜುಣಕ, ರುುಂಣಕ (ನಾ). ಕಡಲೆಯ ಹಿಟ್ಟನ್ನೂ ಬೇಯಿಸಿ ಮಾಡಿದ 
ಒಂದು ಬಗೆಯ ಮೇಲೋಗರ : ಅತ್ತೆ ಮಾಡಿಕೊಟ್ಟ ದಶಮಿ, ಕೊರೆದ 
ಜುಣಕಾ . . . ಚಟ್ನಿಪುಡಿ ಕಟ್ಟಿದೆ (ಕಪ್ಪುಹು. ೫7. ರುಖುಣಕ: 
ಮತ್ತೆ ಒಲೆ ಹೊತ್ತಿಸಿ ರುುಣಕವನ್ನು ಮಾಡಿ ಇಳಿಸಿದಳು (ಗೀಡುಗೆ. ೬೯). 

[ «ಮರಾ. ರುಣಕಾ] 

ಜುಣು (ನಾ). ಒಂದು ಅನುಕರಣ ಶಬ್ದ ; ತಂಪಾಗಿರುವಿಕೆಯನ್ನು 
ಸೂಚಿಸಂವ ಶಬ್ದ. "ಜುಣುಗುಟ್ಟು' ಪರಾ. 

ಜುಣುಂಗು, ಚುಣುಕಂ, ಚುಣುಗು, ಜುಣುಗ್ಗು (ಕ್ರಿ). ೧. ಜಾರಿ 
ಕೊಳ್ಳು ; ನುಣಂಚಿಕೊಳ್ಳು : ಅವಜ ಹಿಂದೆ ಹಿಂದೆ ನೆಲನಂ ಹತ್ತಿ 
ಹಣುಗಿ ಜುಣುಂಗಿ [ಪಾಕಾಂ. ಜುಣುಗಿ) ಜೂಜಾಡುವ ಕಿಲುವುಲಿಗಳುಮಂ 
(ನೆಂಬಿರೆ. ೧೮-೯೪). ಚುಣುಕ್ಕು : ೨. ತೋರಿ ಪಕ್ಕನೆ ಅಡಗು ; 
ಮರೆಯಾಗು; ವಿಂಂಚು: ಮುಗಿಲಲ್ಲಿಯೆಂದರೆ ಆಗಾಗ ಚುಣುಕುತಲಿದ್ದ 
ಕೋಲ್ಕಿಂಚಿನ ಬೆಳಕೇ ಹೊರತು ಚಿಕ್ಕೆ ಚಂದ್ರಮರ ಬೆಳಕಿರಲಿಲ್ಲ (ಹೂಲಿಸಿ. 
೪8). ಚುಣುಗು : ೧. ಕಿರುಕುಳನೆಂಬ ಬಗೆಯದು ನಿನಗೆ ಮುಂದಿನ್ನರಿಕೆ 
ತೋರ್ಪುದು ಚುಣುಗುವವನಲ್ಲಧಟ ತೋರು (ಅಂಬಿಕಾ. 9೨-೮೫). 
ಜುಣುಗು, : ೧. ನೆಲಕೋರಂತೆಯಡಗಿ ತನ್ನನುವಿನಳವಿಗೆ ಜುಣುಗಿ 
ನಡೆದು ಬಳಿಕೇಗೆಯ್ದುದು (ಹರಕ. 8-80); ಸೋಂಕಿ ತಿವಿದರೆ ಹೆಣನ 
ತೋಟುವ ಹಜ್ಜೆದೆಗೆದರೆ ಜುಣುಗಲೀಯದೆ ಮೇಲೆ ಕವಿಸುವ (ಕುವ್ಕಾಛೀ. 
೪-೨೩) : ವಿಭೀಷಣನಾವ ದಿಕ್ಕಿನಲಿ ಜುಣುಗಿದನೊ (ತೊರರಾ. ೬-೦೨-೨೩). 
೨. ಮಿಂಚು ಪೊಳೆವಂದದಿಂ ರಕ್ಕಸಂ ಜುಣುಗುವಂ (ಜೆಲಪು. ೨೩-೩೩). ಔ. 
ಉಡಂಗು ; ಕುಗ್ಗು : ಜೀವತ್ವ ಭ್ರಾಂತಿಯು ಜುಣುಗುವುದು ವೇದಾಂತ 
ಗುರುವಾಕ್ಕಗಳ ದೆಸೆಯಿಂದ (ಗಗತಾ. ೧೩-೩೯); ಧರ್ಮರಾಯನ ಮುಖ 
ಬಾಡಿತು ಉತ್ಸಾಹ ಜುಣುಗಿತು (ರಾಜಸೂ. ೦೨೪). 

ದೇ. 8ತೆಲು. ಜುಣುಂಗು, ಜುಡುಂಗು) 

ಜುಣುಗ (ನಾ). ನುಣುಚಿಕೊಳ್ಳುವವನಂ ; ತಬ್ಬಿಸಿಕೊಳ್ಳುವವನು : 
ವಿವೇಕದ ಜಾಚಿಗಂಡಿಯ ಜು[ಪಾಕಾಂ. ಜ]ಣುಗನೇ ಕಲಿಯೇಅಿಸಿಯೆ 
ರಕ್ಕಸರು ನುಡಿದರೆ ಹಿತವರೇ ನಿನಗೆ (ತೂರರಾ. ೬-೨-೨೭). 

[ ಜುಣುಗ್ಯು + - ಅ) 

ಜುಣುಗಿಸು (ಕ್ರಿ). ರುಳೆ ಪಿಸು; ಮಿಂಚಿಸು: ಮೆಜ್‌ವ ಹಜ್ಜೆಯ 
ದಂಡೆವಲಗೆಯ ಮಲಯ ಕೈದಂಡೆಗಳ ಜುಣುಗಿಸಿ ತಜುಬಿ ನಿಂದರು 
(ಕುವ್ಶಾಛೀ... ೪-೩೪). [ ಜುಣುಗು;, (- ಜುಣುಂಗು) + - ಇಸ್ಯು) 

ಜುಣುಗ್ಗು "ಜಂಣುಂಗು' ನೋ. 


೩೦೮೬ 


ಜುಬಿಕಿ 


ಜುಣುಗ್ಗು (ನಾ). ೧. ನುಣುಚಿಕೊಳ್ಳುವಿಕೆ ; ಜಾರಿಹೋಗುವಿಕೆ. 
"ಜುಣುಗ' ಪರಾ. ೨. ಕಂಗ್ಗುವಿಕೆ ; ಉಡುಗಂವಿಕೆ. ೩. ಹಿಂದೆಗೆ 
ಯಂವವನು ; ಹೇಡಿ : ರಣರಭಸ ಹುಟ್ಟಿಸಿತಜಾಂಡದ ಹಣೆಗೆ ಬೇನೆಯ 
ನಳಿದ ಸುಭಟರ ಜುಣುಗುಗಳ[ಪಾತಾಂ. ಳು] ಜವರಾಜ ಕರಣಕೆ ಬಾರ 
ದಾಯ್ತೆಂದ (ತೊರರಾ. ೬-೦೩-೩೫). [ ಆ ಜುಣುಂಗು) 

ಜುಣುಗ್ಯು (ನಾ). ಸೊಣಗ ; ನಾಯಿ ; ಪುಣುಗು ತೆಗೆಯಲಿಕ್ಕೆ ಜುಣುಗು 
ಬಿಟ್ಟರೆ ಆದೀತೇ ? (ಗಾದೆ. 8). (?] 

ಜುಣುಗುಗಿಡಿ (ನಾ). ಮಿಂಚುವ ಕಿಡಿ: ಅಣೆದಣೆದು ತಿವಿತಿವಿದ ಮುಷ್ಟಿಯ 
ಜುಣುಗುಗಿಡಿ ಗುಡಿಯಿಟ್‌ಿದು ಗಗನಾಂಗಣವ ತುಂಬಿದವಾ ಲಯಾನಲ 
ನುಗುಳುಗಿಡಿಯಂತೆ (ತೊರರಾ. ೬-೦೭-೩೯). 

[ಜುಣುಗುಃ ( ಆ ಜುಣುಂಗು) + ಕಿಡಿ) 

ಜುಣುಗುಗಿವಿ (ನಾ). (ರಕ್ತ) ಸಂರಿಯುತ್ತಿರಂವ ಕಿವಿ: ಹಣಿದ ಮೂಗಿನ 
ಹಟದ ತುಟಿಗಳ ಜುಣುಗುಗಿವಿಗಳ ಮಹಾಭೀಷಣದ ರಕ್ಕಸಿ 
ಬಂದಳು. (ತೊರರಾ. ೩-೭-೧೨). [ಜುಣುಗ್ಯು (<ಜಿಸುಂಗು; ) + ಕಿವ್ಕಿ) 

ಜುಣುಗುಟ್ಟು (ಕ್ರಿ). (ಶೀತದಿಂದ) ಜಂಂ ಎನ್ನ್ನ ; ಕೊರೆ : ಬರ್ಫದಲಿ 
ಸಾರಿಸಿದಂತೆ ನೆಲವು ಜುಣುಗುಟ್ಟುವದು (ನೆಲಮು. ೧೬-೨೦) ; ಜುಣು 
ಗುಟ್ಟುವ ನೀರಲ್ಲಿ ಇಳಿದು ಮೈ ತಿಕ್ಕಿ ತಿಕ್ಕಿ ಜಳಕಮಾಡಿದನು (ಕನಕೆ. ೧೦೮). 

[ ಜುಣು + ಕುಟ್ಟು) 

ಜುತ್ತಿ' "ಯುಕಂತಿ' ನೋ. 

ಜುದ್ದ (ನಾ). ಕಾಳಗ ; ಕದನ ; ಹೋರಾಟ; ಯುದ್ಧ : “ ಭಂಡಣಂ, 
ಮೊನೆ, ಕೊಳುಗುಳಂ, ಜುದ್ದಂ-ಈ ೪ ಸಂಗ್ರಾಮಂ” (ಕಠಸಿಾ. ೧೪-೨೬೫); 
“ಜುದ್ದಮೆನೆ ಯುದ್ಧಂ? (ಕರ್ಣಾನಿ. ೬೦); ಯುದ್ಧ - ಜುದ್ದ (ಕಮದ. 
೨೩೯ ಪ್ರಯೋ) ; ಜುದ್ದಕಸಹಾಯನಾಗೊರ್ವನೆ ನೀನೈದುವುದು . ಯುಕ್ತ 
ಮಲ್ಲ (ಶೀಷರಾ. ೩೦-೦೩): ನೂಂಕಿನ ಹಾಣಾಹಾಣಿಯ ಕೇಶಾಕೇಶಿಯ 
ಜುದ್ಧಂ (ರಾಮಾಕ್ಕ. ೯೭-೧೩). [ ಸಂ. ಯುದ್ಧ ] 

ಜುನ್ನ (ನಾ). ಚತುರ; ಪ್ರವೀಣ; ಕುಶಲ : ಪನ್ನಗನಾಗತಲ್ಪಾ ನಾಗಭಯ 
ವಿನಾಶ ಜುನ್ನಾ ಚೋರಾ ಚತುರಾ ಚತುರ್ಮೊಗನೈಯಾ (ಕೀರ್ಥಮ, ೦೬೫). 

[ ಪ್ರಾ. ಜುಣ್ಣ) 
ಜುಪರಿ, ಜಿಪರಿ (ನಾ). (ಉಕ) ಅಸ್ತವ್ಯಸ್ತವಾಗಿ ಹರಡಿದ ತಲೆಗೂದಲಂ; 


20 ಇಡಿ 
ಕೆದರುಗೂದಲು : ನಿನ್ನ ಜುಪರಿ ಕತ್ತು ಇಟ್ಟೇನು. ನನ್ನ ಮನೆಗೆ ಬಂದು 
ಬಲ್ಲಂಗ ಮಾತಾಡುತೀಯಾ? (ಬೀದಿಲಿ. ೭೩). ಜಿಪರಿ : ಒಣಗು ಮೋರೆ 
ಸೊರಗಿದ ಮೈಕಟ್ಟು ಅಸಡ್ಡಾಳ ಕೂದಲಿನ ಜಿಪರಿ . . . ಒಡೆದು ಕಾಣಿ 
ಸುತ್ತಿದ್ದವು (ಜಿಟ್ಮಹೊ. ೩೦). [ ಮರಾ. ರಿಬಪಗಿ*3 
ಜುಬಕಿ "ಜಂಮಕಿ' ನೋ. 
ಜುಬರು, ಜಂಬ್ಬರ್ಯ, ಜಂಬ್ಬರು (ನಾ). ೧. ಹಣ್ಣು, ಕಾಯಿಂ 
ಮೊದಲಾದುವುಗಳಲ್ಲಿರುವ ನಾರು ; ಗುಂಜು : ಈ ಮಾವಿನ ಹಣ್ಣೇ 
ಹೀಗೆ. ರಸಕ್ಕಿಂತ ಜುಬರೇ ಜಾಸ್ತಿ (ಕೂಠಿ). ಜುಬ್ಬರ್ಕ : ೧. ಬಲಿತ ಕೈ 
ಚಳಕದಲಿ ಹಿಳಿವೆ ರಸವ, ಜುಬ್ಬರದ ಜಂಜಡ ಸವರಿ (ಉಯ್ಯಾಲೆ. ೨೩-೪). ವಿ. 
(ನಾರಿನಿಂದ ಮಾಡಿದ) ಹಗ್ಗದ ಬಿರುಸಾದ ಎಳ್ಳೆ_ನಾರಿನ ಎಳೆ: 
ಮೂರು ಚರ್ಮದ ಪಟಲಗಳು ಹೆರಿದು ಹೋದಂತೆ ಜುಬ್ಬರದ ಏಣುಗಳು 
ಅವಳ ಅಂಗೈಗೆ ನಡಹತ್ತಿದವು (ಕಕ್ತಧ.. ೩೧3). ಜುಬ್ಬರು: ೧. 
“ ಜುಬ್ಬರು- ನಾರು ; ನಾರುನಾರು ; ಎಳೆಎಳೆ” (ಜಾನಕೋ. ೬0). [?7 
.ಜುಬಾನ್‌ (ನಾ). ೧. ನಾಲಗೆ ; ಜಿಹ್ವೆ. ೨. ಬಾಯಿಂದ ಹೇಳಿದುದು; 
`` ಮೌಖಿಕ : (ಮೈಗೆಜಿ. 17, ೭೯೦). 
[ «ಪಾರ. ಮರಾ. ಜಬಾನ್‌ ; ಹಿಂ. ಜುಬಾನ್‌, ಜಬಾನ್‌ ] 
ಜುಬಿಕಿ "ಜಂವಂಕಿ' ನೋ. 


«48 


ಜುಬ್ಬ 


ಜುಬ್ಬ (ನಾ). ಒಂದು ಬಗೆಯ ಉದ್ದನೆಯ ಅಂಗಿ : ಬಿಳೀ ಖಾದಿಯ 
ಒಂದು ಜುಬ್ಬ, ಪಂಚೆ, ಮೇಲೊಂದು ಹೊದಿಕೆ (ಸುವಸಂ. ೧) ; ಕೆಲವರು 
ಜುಬ್ಬ ಧರಿಸಿದ್ದರು (ಪುನಕು. 3೩4); ನಮ್ಮ ಜುಬ್ಬದ ಮಾದರಿಯ ಒಂದು 
ಬಗೆಯ ಉಡುಪನ್ನು ಅವರು ತೊಟ್ಟಿದ್ದರು (ಕಾಲಯಾ. ೨೦). 

[ “ಅರೆ. ಜುಬ್ಬಹ್‌ ; ಪಾರ. ಹಿಂ. ಜುಬ್ಬಾ) 

ಜುಬ್ಬರ, "ತೂಪರಂ' ನೋ. 

ಜುಬ್ಬರ್ಕ “ಜುಬರು' ನೋ. 

ಜುಬ್ಬರು "ಜಂಬರು' ನೋ. 

ಜುಮ್‌; (ನಾ). ಒಂದಂ ಅನುಕರಣ ಶಬ್ದ : ಕನಕಲತಾಂಗಿಗೆ ಪುಳಕಂಗಳು 
ಜುಮ್ಮೆನುತೆಳ್ಳು "ಕರಂ ಪಡೆದುವು ಪರಿರಂಜನೆಯಂ (ಜಯಕಾ. ೪-೧೫): 
ಮೈಯ ರೋಮವು ಜುಮ್ಮೆಂದು ವನದ ಮೂರ್ಚೆಯಲಿ ಹಮ್ಮೈಸಿ 
ದಳು (ಮೋಹತ. ೩೦-೩೩) . 

ಜುಮ್‌, "ಜಂಂ' ನೋ. 

ಜುಮಕಿ, ಜಿವಂಕಿ, ಜುಬಕಿ, ಜುಬಿಕಿ, ಜುವಂಂಕಿ, ರುಯಮಕಿ (ನಾ). 
ಕಿವಿಯ ಓಲೆಗೆ ನೇತಾಡುವಂತೆ ಹೊಂದಿಸಿದ ಸಣ್ಣ ಛತ್ರಿಯಾ 
ಕಾರದ ಮಂತ್ರಿನ ಅಥವಾ ಹರಳಿನ ಕುಚ್ಚು | ಆಕ ಮುತ್ತಿನ 
ಜುಮಕಿಯನ್ನು 'ಹಾಕಿಕೊಂಡಿದ್ದಾ ಳೆ (ಕೂಢಿ). “ಜಿಮಕಿ : ಜೋಪಾನ 
ಜಿಮಕೀನ ಕಿವಿಗಿಟ್ಟ ಗರತೀ (ನವರಾ: 1೪, ೨೬). ಜಂಬಕಿ: ಕಿವಿಗಳಿಗೆ 
ವಜ್ರದ ಓಲೆ ಜಂಬಕಿಗಳನ್ನು ಹಾಕಿದಳು (ಕೂಲೇಖಾ. ೩೯). ಜುಬಿಕಿ: 
ರನ್ನದೋಲೆಯ ಜುಬಿಕಿ ಚಿನ್ನದೊಂಕಿಯು ಬುಗುಡಿ(ಹಮಠ. ೭೯).ಜುಮುಕಿ: 
ಅವಳು ಹಾಕಿಕೊಂಡಿರುವ ಕೆಂಪಿನ ಜುಮುಕಿ ತುಂಬ ಚೆನ್ನಾಗಿದೆ (ರೂಂ). 
ರಭುಮಕಿ: ಕಿವಿಯಲ್ಲಿ ಹಾಕಿದ ರಖುಮಕಿಗಳ ವಜ್ರಗಳು ಫಳಫಳನೆ 
ಹೊಳೆಯುತ್ತಿವೆ (ಸಾಹೇಬ್‌. ೧೩೪). 

ಜುಮಕಿಯೋಲೆ ಎ ಜುವಂಕಿಯೊಡನೆ ಕೂಡಿದ ಓಲೆ; 

ಮತ್ತು ಓಲೆ: (8). [ «ಮರಾ. ಹಿಂ. ರಬುಮಕಾ) 

ಜುಮಲಾ, ಜುಮ್ಲಾ (ನಾ). ಒಟ್ಟು ; ಮೊತ್ತ : ಕುಂಬಾರಗುಂಡಿಯನ್ನು 
ಸೇರುವಾಗ ಜುಮಲಾ ಸಾವುಗಳ ಸಂಖ್ಯೆ ಮೂವತ್ತಕ್ಕೆ ಮಾರಿತ್ತು 
(ಜಾರುದಾ. ೨೦೫); ಸದಸ್ಕರ ಜುಮಲಾ ಸಂಖ್ಯೆ ೬೨೫ ಇರುವುದು (ಪ್ರವಾಸಿ. 
೬೪). ಜುಮ್ಲಾ : ಇಂದು ಈ ವ್ಯಾಪಾರವು ಅಷ್ಟೇ ಜನರೊಳಗೆ ವರುಷಕ್ಕೆ 
ಜುಮ್ಲಾ ರೂ. ೨೫,೦೦೦ ಯಷ್ಟು ಬೆಳೆದಿದೆ (ಜಾಲಪ್ರ. 111, ೧೫೫೩). 
[ ಅರ. ಜುಮ್ಲಹ್‌; ಮರಾ. ಜುಮಲಾ, ಜುಮ್ಲಾ; ಹಿಂ. ಜುಮಲಾ] 

ಜುಮಿಕಿಹೂ (ನಾ). ಒಂದು ಬಗೆಯ ಸಸ್ಯ ವಂತಂ, ಅದರ ಹೂವು: 
(ಮೈ ಔಗಿ. ೬೦-೦೨೦೨). [ ಆಜುಮಕಿ* ಹ್ಯೂ (ಆಪ್ಯೂ) 

ಜುಮಿಸು (ಕ್ರಿ). ವಾರು; ಅತಿಕ್ರವಿಂಸಂ : ತಮದಿವೋರ್ವಳೆಯೆನ್ನ 
ಆಜ್ಞೆಯ ಜುಮಿಸಿ ಬಂದಿರುವೆ (ಹಮಠ. ೦೬೨). '[? * ಎ. ಇಸ್ಯು) 

ಜುಮು ಜಂಂ' ನೋ. 

ಜುಮುಕಿ "ಜುವಂಕಿ' ನೋ. 

ಜುಮುಗುಟ್ಟು "ಜಂಂಗುಟ್ಟು' ನೋ. 

ಜುಮುರು, ರುಖಂವಂರು (ನಾ). ಅಲಂಕಾರಕ್ಕಾಗಿ ಇಡುವ, ಗೊಂಚಲಿನ 
ಆಕಾರದ,ದೀಪದ ಗಾಜಿನ ಉಪಕರಣ:ಬಾಳೆಯ ಕಂಬ ತಳಿರು ತೋರಣ 
ಜುಮುರು ಮೇಲಾ ಸಸುಗಳಿಂದ ಆ ಭಾಗವೆಲ್ಲ ಅಲಂಕೃತವಾಗಿದ್ದಿ ತು 
(ಮಬಲಿ, ೧೩); ಕುಸುರುಕುಸುರಿನ ಗಾಜಿನ ಜುಮುರು, ಗುಂಡು, ಹಂಡೆಯ 
ದೀಪಗಳು ,ಮೇಲ್ವಾಸಿನ ಕೆಳಕ್ಕೆ ನೇತುಕೂಂಡಿವೆ (ಅಶಾಂತಿ. ೧೩೨). 
ರುಖಮರು : ಪರಿವೃತದಳಕಾವಳಿ ರುುಮರುಗಳೊ (ಕಥವಿ. 11. 9೦೬); 
ರುುುಮರುಗಳೊಳಗೆ ದೀಪಗಳು ರಾತ್ರಿಯಲ್ಲಿ ಬೆಳತನಕ ಉರಿಯುತ್ತಿರು 
ತ್ತೆವೈಮುಂಬಯಿ. ೬-೨೭). [ ಅರ. ರುಮರಾ; ಮರಾ. ರಹಖುಂಬರ್‌ ] 


ಜುಮಕಿ 


೩೦೮೭ 


10 


ಜುಮ್ಮುದಟ್ಟಿಸು 


ಜುಮ್ಮನೆ (ಅ). ೧. ಒಡನೆ ; ಕೂಡಲೆ ; ಒಮ್ಮೆಗೆ ; ತಕ್ಷಣ: ಮಲವೆ 
ಜುಮ್ಮನೆ ತಿಳಿದುದು . . . ಚೇತನವೆರ್ದೆಗೊಂಡುದು (ಶಿಭುತಿ. ೦೯-೩೮). 
ಪಿ. ತಡೆಯಿಲ್ಲದೆ ; ನಿರಾತಂಕವಾಗಿ : ನಮ್ಮ ಪಯಣ ನಿಂದು ನಾಗ 
ರಾಂಕನು ನಿಂದರುಮ್ಮಳ ಹೆಚ್ಚದೆ ಪಿತಗೆ ಜುಮ್ಮನೆ ಹೋಗಲಿ ತಡೆ 
ಬೇಡೆಂದನು (ಧರಣ. ೩೭-೬೯): ಬಾಹ್ಯವಿಷಯವೃತ್ತಿಯಂ ಮಲ್‌ ದು 
ಜಂಮ್ಮನೆ ಕೂರ್ತು ಬೆಮರ್ತು (ವೃಷವಿ. ೨೩-೮). [ಜುಮ್‌,+ -ಅನ್ನೆ] 

ಜುಮ್ಮಮಸೀದಿ "ಜಂಮ್ಮಾವಂಸೀದಿ' ನೋ. 

ಜಂಮ್ಮಾಮಸಿತ್ತಿ "ಜುಮ್ಮಾವಂಸೀದಿ' ನೋ. 

ಜುಮ್ಮಾಮಸೀದಿ, ಜಂವ್ಮವಮಸೀದಿ, ಜಮ್ಮಾವಂಸಿತ್ತಿ (ನಾ). ಮಹ 
ವಂದೀಯಂರು ಶುಕ್ರವಾರದ ದಿನ ಪ್ರಾರ್ಥನೆಗಾಗಿ ಸೇರಂವ ಊರಿನ 
ಮುಖ್ಯವಾದ ದೊಡ್ಡ ಮಸೀದಿ: ದೆಹಲಿಯ ಜುಮ್ಮಾಮಸೀದಿ ಬಹಳ 
ಸುಂದರವಾಗಿದೆ (ಕೂರಿ). ಜುಮ್ಮಮಸೀದಿ: ಪ್ರತಿಯೊಂದು ದೊಡ್ಡ 
ಊರಿನಲ್ಲಿಯೂ ಮುಖ್ಯವಾದ ಒಂದು ದೊಡ್ಡ ಮಸೀದಿ ಇರುತ್ತದೆ. 
ಅದಕ್ಕೆ ಜುಮ್ಮಮಸೀದಿ ಎಂದು ಹೆಸರು (ಮೊವಾಸ್ತು: ೦೩೬). ಜುಮ್ಮಾ 
ಮಸಿತ್ತಿ : ಯಾ ಕೋಟೆಯಲ್ಲು ಯಿಹುವಲ್ಲಿ ಬೇಗನ ಜುಮ್ಮಾಮಸಿತ್ತಿ 
(ಎಕೆ.೪111, ಸೊರಬ. ೩೫೨೫-೦೦; 1768) 

[ “ಅರ. ಜುಮಲ ಮಸ್ವಿದ್‌; ಹಿಂ. ಜುಮಾ ಮಸಜಿದ*) 

ಜುಮ್ಮಿಡು, ರೊವ್ಮೂಡು, ರೆಠೋವಿ್ಠ್ಮಿಡಂ (ಕ್ರಿ). ಜಡವಾಗು; ನಿಷ್ಕ್ರಿಯ 
ವಾಗು; ಮರಗಟ್ಟಿದಂತಾಗು : ಕರ್ಣ ಜುಮ್ಮಿಟ್ಟುದ ಕಂಡು ಧರಣೀಶ 
ಹೆದಟ ಕಂಗೆಟ್ಟು (ಬಸಪ. 8-85). ರೊೂಮ್ಮಿಡು: ರಬುಮ್ಮನೆ ಬೆಮರ್ತು 

- ರರೊಮ್ಮಿಡುತ ಕರೆದನೀಶನನೇಕನಿಷ್ಮೆಯಿಂ (ಮೆರ. ದೇ. ೭೪-೨೦): 

ರ್ಫೋಮ್ಮಿಡು : ನೋಟಕರಾಲಿ ರೋಮ್ಮಿಡೆ ಕರ್ಣ ತುಳುಕಿದನಂಬಿ 
ನಂಬುಧಿಯ (ಕುವ್ಯಾವಿ. 6-30). [ಜುಮ್ಮೂ * ಇಡು 

ಜುಮ್ಮಿಮರ (ನಾ). ಒಂದಂ ಬಗೆಯ ಮರ : ಜುಮ್ಮಿಮರ, ಅರಮಾದಳ 
(ವೆಕ್ಕಿಡಿಗಿ, “೭೯-೦೬೨೧). ([ ಜುಮ್ಮ್ಮಿ ? 4+ ಮರ್ಕ) 

ಜುಮ್ಮ್ಮು "ಜೊಂಪು ನೋ. 

ಜುಮ್ಮ್ಮ್ಯು "ಜುಂ' ನೋ. 

ಜುಮ್ಮ್ಯು, ಜಿವಿ, ಜೊವಯ NY ಜೋಗ್ಗು, ಜೋಮು, ಜೋವು, 
ರೋಮ (ನಾ). ಮರಗಟ್ಟಿ ದಂತೆ ಆಗುವಿಕೆ ; ಜಡತೆ. “ಜಂಮ್ಮೂ 


ಹಿಡಿ' ಪರಾ. ಜಿವಿ: "ಜಿವಿಹಿಡಿ' ಪರಾ. ಜಮ್ಮ. 
“ಜೊವಂ್ಮಮೈ' ಪರಾ. ಜೋಗ್ಗು: "ಜೋಗೇಟು' ಪರಾ. 
ಜೋಮು: (ಜೋಮಂಹಿಡಿ' ಪರಾ. ಜೋವು: ಜೋವು 


ಹಿಡಿಸು (೫ಜಸಿ. ಇಂಕನಿ). ರೋಮು : ಏನಾರೂ ಮಾಡಿ ತಲೇನ 
ಬಿಗಿಯುತ್ತಿರುವ ಈ ರೆೋೋಮನ್ನು ಬಿಡಿಸಿ, ಡಾಕ್ಟರೇ (ಮನೋನಂ.೦೦೨). 
"ರೋಮ್ಮಿಡು' ಪರಾ. [ದೇ.8 ತೆಲು. ಜುಮ್ಮ] 

ಜಮ್ಮು (ನಾ). ಜೂಜಂ. "ಜಂವಂ್ಮಗಾರ' ಪರಾ. [.-ಹಿಂ.ಜುವಾ) 

ಜುಮ್ಮುಗಾರ (ನಾ). ಜೂಜುಗಾರ; ಜೂಜಾಡಂವವನಂ: ಜುಮ್ಮುಗಾರಗೆ 
ಹಮ್ಮಿ ಹೆಚ್ಚು (ಗಾದಿ). [ ಜುಮ್ಮ್ಮು* - ಗಾರ (ಎ-ಕಾಅ)] 

ಜುಮ್ಮುಗುಟ್ಟು "ಜುಂಗಂಟ್ಟು' ನೋ. 

ಜುಮ್ಮುದಟ್ಟಿಸು (ಕ್ರಿ). ಜುವ್ಮೆನ್ನುವಂತೆ ಮಾಡಂ; ರೋಮಾಂಚನ 
ಗೊಳಿಸು : ಬಿಮ್ಮನೆ ಬಿಗಿಯಬ್ಪಿಕೊಂಡು ಜುಮ್ಮ್ಮುದಟ್ಟಿಸಿ ಮೈಯ 
(ಕಂಪ್ರಸಾಂ. ೧೮-೧೬೦) ; ನಿಟ್ಟಿಸಿದರೆ ಮುತ್ತಮುದುಕಿಗಾದರು ಜುಮ್ಮು 
ದಟ್ಟಿಸುತಿಹುದು ರೂಪವನ (ಭರಣ. ೧-8೦); ಕಲೆಯ ತಾಣಗಳ ತುಡುಕಿ 
ತಾಡನಗೈದು ಜುಮ್ಮ್ಮದಟ್ಟಿಸಿ ವೋಹಗಡಲೊಳಾಳಿಸಿದಳಂದವನ (ಕಂನವಿ. 

ನಸುನಗೆಯಿಂದ ಅವರ ಕಣ್ಣು ಕಿವಿ ಮೈ ಮನಸ್ಸುಗಳಿಗೆ 

[ ಜುಮ್ಮುದಟ್ಟು + - ಇಸ್ಕು) 


೦೦-೪೫) ; 
ಜುಮ್ಮುದಟ್ಟಿ ಸುವನು (ಮಾಮಲ್ಲಿ. 6೭). 


ಜುಮ್ಮುದಟ್ಟು 


ಜುಮ್ಮುದಟ್ಟು (ಕ್ರಿ). ರೋಮಾಂಚನವಾಗು; ನವಿರೇಳು; ಪುಳಕವೇರು: 
ನೆಗಹಿ ಮಾಲೆಯನಿಕ್ಕುವಾಗ ಗಂಡನ ಮುದ್ದುಮೊಗಗಾಣುತೆದೆ 
ಜುಮ್ಮುದಟ್ಟಿ (ಛರಡ. ೪೧-೨೭); ಕಟ್ಟೆಅಕದ ಚೆಲುವನ ಕಂಡು 'ಮೈ 
ಜುಮ್ಮುದಟ್ಟಿತು ಕೆಳದಿ (ಕಂನವಿ. ೯-೦೧೫). 

[ ಜುಮ್ಮ್ಮ್ಯ (ಜುಂ) + ತಟ್ಟು) 

ಜುಮ್ಮುಹಿಡಿ, ಜಿವಿಹಿಡಿ ಜೋಮಂಹಿಡಿ (ಕ್ರಿ).( ಕೈಕಾಲುಗಳನ್ನು 
ದೀರ್ಫಕಾಲ ಒಂದೇ ರೀತಿಯಲ್ಲಿಟ್ಟುಕೊಂಡಾಗ) ಮರಗಟ್ಟಿ 
ದಂತಾಗು,-ಜಡವಾಗು': ಕೈಕಾಲುಗಳಿಗೆ ಯಾವಾಗಲೂ ಜುಮ್ಮು 
ಹಿಡಿಯುವುದು (ಬ್ರ ಹ್ಮ ಜೀ. ೨೩). ಜಿವಿಹಿಡಿ: ನನ್ನ ಕಾಲುಗಳು 
ಜಿವಿಹಿಡಿದವು (ಜಿಂದುಟ. ೦-00). ಜೋಮುಹಿಡಿ : ಮನಸ್ಸಿಗೆ ಜೋಮು 
ಹಿಡಿದಂತಾಗಿತ್ತು (ಅಗ್ರಹೆ. ೦೨) ; ಬುದ್ಧಿಗೆ ಜೋಮುಹಿಡಿದಂತೆ ಲಿಂಗಣ್ಣ 
ತತ್ತರಿಸಿಹೋದ (ನದೀಪ. ೩೦). [ ಜುಮ್ಮ + ಹಿಡಿ, (-ಆವಡ್ಮಿ) ] 

ಜುಮ್ಮೆ -ಜಿವ್ಮೆ' ನೋ. 

ಜುಮ್ಮೆನ್‌, (ಕ್ರಿ). ಜಂಂ ಎಂದಂ ಶಬ್ದಮಾಡಂ; ಮೊರೆ: ನೊಟ 
ಗಳ್ಳುಸುಂಕಿ . . . ದುರ್ಗಂಧಕ್ಕೆಳಸಿ ಮುನಿಪತಿಯನಗಲದೆ ಸುಲ್‌ವುವ 
ಜುಮ್ಮೆಂದು ಕಂಡವರ್ಪೆೇಸುವಿನಂ (ಧರ್ಮಾಮ್ಮ. ೪-೭೬). 

[ ಜುಮ್‌ + ಎನ್‌] 

ಜುಮ್ಮೆನ್‌, (ಕ್ರಿ). 'ರೋಮುಾಂಚನವಾಗಂ ; ಪುಳಕವಂಟಾಗು: ಆ 

ದೃಶ್ಯವನ್ನು ನೋಡಿ ಅವನ: ಮೈ ಜುಮ್ಮೆಂದಿತು (ಕೂಡಿ). 
ಜುಮ್ಮು ಜುಮ್ಮೆನ್‌ (ದ್ವಿರುಕ್ತಿ) : ಆಗಮವಧ್ಯಾತ್ಮವಳವಟ್ಟು . . , 

ಭೋಗಿಯೋಗಿಗಳೆದೆ ಜುಮ್ಮುಜುಮ್ಮೆನೆ ನೇಮವಾಗಿ ಸೊಲ್ಲಿಸುವೆ 
(ಛರದ. ೧-೧೪). [ಜುಮ್‌ (ಜುಂ) + ಎನ್‌] 

ಜುಮ್ಮೇರು "ಜೊಮ್ಮೇಜು' ನೋ. 

ಜುಮ್ಲಾ "ಜಂವುಲಾ' ನೋ. 

ಜುಮ್ಲೆದಾರ (ನಾ). ನೂರು ಕಾಲಾಳಂಗಳ ದಳಪತಿ,-ನಾಯಂಕ : 
ಎರಡು ಹವಾಲ್ದಾರರಿಗೊಬ್ಬ ಜುಮ್ಲೆದಾರನೂ . . . ಇರುತ್ತಿದ್ದರು 
(ಛಶ್ರಶಿ. ೧೩೨), [ ಮರಾ. ಜುಮ್ಲೇದಾರ್‌ ] 

ಜುರ್‌. "ಜುಜ್‌್‌? ನೋ. 

ಜುರಮಾನು :ಜುರರ್ಮಾನೆ' ನೋ. 

ಜುರಿ, "ಸಂರ್ಕಿ' ನೋ. 

ಜುರ್ಕಿ, ಜೂರಿ, ರುೂರಿ (ನಾ). (ಉಕ) ೧. ಬೀಡಿ, ಸಿಗರೇಟಂ 
ಮೊದಲಾದುವುಗಳ ಹೊಗೆಯನ್ನು ದೀರ್ಪವಾಗಿ ಎಳೆದಂಕೊಳ್ಳು 
ಎಕೆ; ಎಳೆತ; ದಮ್ಮು : ಸಿಗರೇಟು ಒಂದೇ ಜುರಿಗೆ ಅರ್ಥ ದಕ್ಕಿಂತಲೂ 
ಹೆಚ್ಚು ಸುಟ್ಟುಹೋಯಿತು (ಶ್ರೀಕಾಂತ. ೬). ವ. ಜೀಕ ; ಒಂದು ಸಲ 
ತೂಗಿ ಬಿಡುವಿಕೆ : ತೊಟ್ಟಿಲಕ್ಕೆ ನಾಲ್ಕಾರು ಜುರಿಗಳನ್ನು ಕೊಟ್ಟನು 
(ಜೀವಪ್ಪ. ೩೧). ಜೂರಿ : ೧. ಹೊಗೆಬತ್ತಿಯನ್ನು ಒಂದು ಜೂರಿ ಎಳೆದು 
ಮುದುಕನು ಕೆಮ್ಮತೊಡಗಿದನು (ರೂಡಿ). ೨. ಜೋಕಾಲಿಯ ಜೂರಿಯಿಂದ 
ಮರದ ಕೊಂಬೆ ಜಿರುಗುಡುತ್ತಿತ್ತು (ಕೂಡ). ರಖೂರಿ: ೨. ಹೊಡೆದ 
ರಹೂರಿಗೆ ಜೋಕಾಲಿ ಏರಿ ಅಡರ್ಯಾವ ಮರಕ ಹಾರಿ (ಹಾಡುಪಾ.. ೩೪-೦೧). 

ಜುರಿ ಹಾಕು - ತೂಗಾಡು ; ಒಲೆದಾಡಂ : ಅತ್ತೊಮ್ಮೆ ಇತ್ತ 

ಕಡೆಗೊಮ್ಮ್ಮೌ ಜುರಿ ಹಾಕುವಂತಿದ್ದಿ ತು (ಬಿಗಾಳಿ. ೮). [?] 

ಜುರಿಕೆ, ರುರಕಿ, ರುುಂರಿಕೆ, ರುಂಂರಂಕಿ, ರಖಂರುಕೆ (ನಾ )-=ಜಂಧ್ಯಿ ೧ 
ಚಿಲುಮೆಯನ್ನು ಹೊತ್ತಿಸಿ ಒಂದು ಜುರಿಕೆಯನ್ನು ಹೊಡೆದು ಇನ್ನೊಬ್ಬನಿಗೆ 
ಕೊಡುವನು (ಕಮ್ಮಟ. ೦೫)- ರುಖರಕಿ: ಬೀಡಿಯ ರಖಖರಕಿಯನ್ನೆಳೆದ 
(ಮೂರುದಾ. ೨೯೨). ರಿರಿಕೆ: ಮಾತನಾಡದೆ ಸುಮ್ಮನೇ ತಂಬಾಕದ 
ರಮುರಿಕೆ ಎಳೆಯುತ್ತ ಕುಳಿತನು (ಅಶೋಕ. ೫೫). ರಭುರುಕಿ: ಚೆನ್ನ ಆರೇಳು 


೩೦೮೮ 


ಲಾ 


20 


0 


ಜುಲಿಪೆ, 


ರರುಂರುಕಿ ಚೆನ್ನಾಗಿ ಜಗ್ಗಿದ (ಜಿನ್ನಹಿಂ. ೩9); ಹಿಂದು ಬಿಳಿಬತ್ತಿ ತೆಗೆದು 
ಹಚ್ಚಿ ಕೊಂಡು ಆಪ್ಯಾಯಮಾನವಾಗಿ ರುಬುರುಕಿ ಎಳೆದು ಹೊಗೆಯುಗುಳಿದ 
(ದೀಪಹ. 1, ೧೫೬). ರಖುರುಕೆ: ರೈತನು ತಂಬಾಕದ ರುನಿರುಕೆಯನ್ನು 
ಎಳೆದು ಕೆಮ್ಮಹತ್ತಿದನು (ಮತ್ತೆಮ. ೩೦೧). [+ ಮರಾ. ರುಬುರಕಾ] 

ಜುರು "ಜಂ ನೋ. 

ಜುರುಮಾನೆ "ಜಂರ್ಮಾನೆ' ನೋ. 

ಜುರ್ಜುಣ (ನಾ). ಆಕ್ಷೇಪಣೆ (?): ಪರಿಮಳಿಲ್ಲದ ಕಣಿಗಲಹೂ ಮುಡಿದು 
ಬರಿಯ ಜುರ್ಜುಣಕೆ ಒಳಗಾದೆ (ನನ್ನೂರು. ೧೨. [?] 

ಜುರ್ಮಾನೆ, ಜಂರಮಾನಂ, ಜಂರುವನಾನೆ, ಜಂಲುಮಾನೆ, ಜಂಲ್ಮಾನೆ 
(ನಾ). ತಪ್ಪಿಗಾಗಿ ತೆರಬೇಕಾದ ಹಣ,-ದಂಡ : ಅದರ ತರುವಾಯ 
ನಡೆಯುವ ಆಪಾದನೆಗೆ ಅಯಿವತ್ತಾರು ರೂಪಾಯಿಗೆ ಮಾರದ 
ಜುರ್ಮಾನೆಗೂ ಗುರಿಯಾಗತಕ್ಕದ್ದು (ಗ್ರಾಮಾಕ.೪, ವಕ). ಜುರಮಾನು: 
(8). ಜುರುಮಾನೆ: ಕಳೆದ ತಿಂಗಳಲ್ಲಾದ ಜುರುಮಾನೆ ಎಷ್ಟು (ಕಸಡ. ೪೯); 
೨ ಲಕ್ಷ ೪೦ ಸಾವಿರ ರೂಪ್ಯಾಗಳನ್ನು ಜುರುವರಾನೆಯಾಗಿ ಜನರಿಂದಲೇ 
ವಸೂಲು ಮಾಡುವ ಏರ್ಪಾಡು ಮಾಡಿದರು (ರಾಜವ. ೩೬). ಜಾಲುಮಾನೆ: 
ಅವರ ಲೆಕ್ಕದಿಂದ ಕಳವಾದ ಸಾಮಾನುಗಳ ಕ್ರಯವಲ್ಲದೆ ಜುಲುವನಾನೆ 
ಕೂಡ ವಜಾ ಆಗುವುದು (ರಕ್ತರೂ. ೮೯). ಜುಲ್ಮಾನೆ: ಅವನಿಗೆ ಹತ್ತು 
ರೂಪಾಯಿ ಜುಲ್ಮಾ ನೆ... ವಿಧಿಸಲಾಯಿತು (ನಾಡಿಗೇ. ೯9); ಹಾಗಾದರೆ 
ಜುಲ್ಮಾನೆ ಬಿಸಾಡು (ಪುನರು. ೨೮೬); ಆ ದಿನ ಅದನ್ನು ಹಿಂತಿರುಗಿಸದಿದ್ದರೆ 
ಜುಲ್ಮಾನೆ ಕೊಡಬೇಕಿತ್ತು (ಕೀಲುಗೊಂ. ೧೧೬). 

[ + ಅರ. :ಜುವರ್ಮಾನಹ* ; ಪಾರ, ಹಿಂ. ಜುರ್ಮಾನಾ) : 

ಜುರ್ರನೆ (ಅ). ಜಂರ್‌ ಎಂದಂ ಶಬ್ಧವಾಗುವ ಹಾಗೆ: ತಿರ್ರನೆ ತಿರುಗುತ 

ಕರ್ರನೆ ಕವಿಯುತ ಜುರ್ರನೆ ಜರಿಯುತಲಿ (ಹಮ. ೦೯). 
[ ಜುರ್‌ (ಆಜಂ) + ಅನೆ ] 


-ಜುಲಾಬು (ನಾ). ಭೇದಿ ; ವಿರೇಚನ : ಎರಡು ಮೂರು ಸಲ ಹದ 


ಜುಲಾಬಾಗಿ ಹೊಟ್ಟೆ ಸರಿಯಾಗುವುದು (ಮನಿಮ. ೧೦) ; ಅವನಿಗೆ ವಾಂತಿ 
ಜುಲಾಬು ಪ್ರಾರಂಭವಾಯಿತು (ಪಂಜಪಂ. ೦೭೬); ಆಚಾರ್ರು "ಜುಲಾಬಿ'ಗೆ 
ಕೊಡುವುದರಲ್ಲಿ ಅಗ್ರಗಣ್ಮರು (ನನ್ನೂರು. ೧೯೫). 
[ «ಮರಾ. ಹಿಂ. ಜುಲಾಬ್‌ ; ಅರ. ಜುಲ್ಲಾಬ್‌) 
ಜುಲಿಪೆ,, ಜುಲುಪಿ, ಜಂಲಂಪೈ, ಜಂಲ್ಪಿ, ಜಂಲ್ಬು (ನಾ). ೧. ಚೌಲ 
ಕರ್ಮದಲ್ಲಿ (ವಂಂಂದಲೆ ವಂತ್ತು ಕಿವಿಗಳ ಪಕ್ಕದಲ್ಲಿ). ಕತ್ತರಿಸದೆ 
ಉಳಿಸಂವ ತಲೆಗೂದಲು; ಶಿಖೆ; ಕಾಕಪಕ್ಷ : ಮಾರವಾಡಿಗಳು . . 
ಗಂಡಸರು ತಲೆಯ ಮೇಲೆ ಚಂಡಿಕೆಯಿಲ್ಲದೆ ಜುಲಿಪೆಗಳನ್ನು ಕಾಯುವರು 
(ಕಫಾಗೆ. ೦೦೫). ಜುಲುಪಿ; ೧. ಮಂಂದಲೆಯಲ್ಲಿ ಅವನಿಗೆ . ಜುಲುಪಿ 
ಗಳಿದ್ದಿಲ್ಲ (ಸಿವಭಾ. ೬೫7; ಆ ಹುಡುಗನ ಎರಡೂ ಕೆನ್ನೆಗಳ ಮೇಲಿನ 
ಜುಲುಪಿಗಳು ಗಾಳಿಗೆ ಹಾರಾಡುತ್ತಿದ್ದುವು (ಮುಂಬಯಿ. 8-೩0೦) ; ಕತ್ತರಿ 
ಯನ್ನು ತೆಗೆದುಕೊಂಡು ತನ್ನ ಎಳೆಯ ಜುಲುಪಿಯನ್ನು ಕತ್ತರಿಸಿಕೊಂಡು 
ಟ್ವಿ(ದೀಪಹ. 1, ೩೨). ಜುಲುಪೈಃ ೧. ಜುಲುಪೆಯನ್ನು ಕತ್ತರಿಸಿಕೊಂಡು 
೩ ಪರಾಗಂದಾ ಆಗಿ ಬಂದ ಕಥೆಗಳನ್ನು ಕೇಳುತ್ತಿದ್ದ (ದೀಪಹ. 11, 
೦೯೮); ಮುಂಗೈಯ ಚಾಚಿ ಜುಲುಪೆಗಳ ಜಗ್ಗಿದನು (ಕನ್ನಜಾ. ೧೮೩). 
ಜುಲ್ಬಿ: ೧. ಕೆಲವಾತಗಳ ಮುಖಗಳಿಗೆ ಗಡ್ಡ ಬವರಿ ಮಾಸೆ ಜುಲ್ಬಿ 
ಹಣೆಯ ಉಂಗುರಗುರುಳು (ಮಂತ್ರಶ. ೯೧-3). ಜುಲ್ಪು : ೨. ನೆತ್ತಿಯ 
ಮೇಲಿನ ಕೂದಲು: ಅದರ ನೆತ್ತಿಯ ಜುಲ್ತಿನ ಕೆಳಗೆ. . . ಇಳಿಬಿಟ್ಟಿದ್ದ 
ಗೆಜ್ಜೆಯ ಕುಚ್ಚಿನಿಂದ ಗಲಿರುಗಲಿರೆಂದು ಕಿಂಕಿಣಿನಾದ ಹೊಮ್ಮುತ್ತಿತ್ತು 
(ಮಲೆಮ. ೪೨೨). 
[ ಪಾರ. ಹಿಂ. ಜುಲೈ; ಮರಾ. ಜುಲೂಪ್‌, ರುಖಲೂಪ್‌ ] 


ಜುಲಿಪ್ಮೆ 


ಜುಲಿಪೆ, (ನಾ). ಒಂದು ಬಗೆಯ ಮರ : ಜುಲಿಪೆ, ಆಲಿವ್‌ ಎಣ್ಣೆ 
(ಮೈಔಗಿ. ೫೮-೧೦೩೭). ?] 

ಜುಲುಂ "ಜುಲಂವೆಂ ನೋ. 

ಜುಲುಪಿ "ಜುಲಿಪ್ಮೆ' ನೋ. 

ಜುಲುಖೆ, «ಜಂಲಿಪ್ಮೆ' ನೋ. 

ಜುಲುಪೈೆ (ನಾ). ವೇಶ್ಯೆಯ ಮಗಳು ಮೈನೆರೆದ ಮೋಲೆ ಆಕೆಯನ್ನು 
ಒಬ್ಬನಿಗೆ ಸ್ವಾಧೀನಪಡಿಸುವ ಸಮಾರಂಭ ; ಗೆಜ್ಜೆ ಪೂಜೆ : ಮೊನ್ನೆ 
ಅಕ್ಕಸಾನಿ ಮಗಳ ಜುಲುಪೆಯ ಕಾಲಕ್ಕೆ ನಿಮ್ಮ ' ಶ್ರೇಯಾಂಸನೇ ಅವರ 
ಮನೆಯಲ್ಲಿ ಕಾಗದದ ಮಲ್ಲಿಗೆಯ ಬಳ್ಳಿ ತಯಾರಿಸಿದ್ದ ನಂತೆ (ಕ್ರೀಯಾಂಸ. ೬೯). 

[ «ಮರಾ. ರುಲವೂ] 

ಜುಲುಮಾನೆ "ಜಂರ್ಮಾನೆ' ನೋ. 

ಜುಲುಮು ಜುಲಂವೆಂ' ನೋ. 

ಜುಲುಮೆ, ಜುಲಂಂ, ಜಂಲಂಮು, ಜುಲ್ಮೆ (ನಾ). ೧. ಒತ್ತಾಯ ; 
ಬಲವಂತ ; ಬಲಾತ್ಕಾರ ; ಆಗ್ರಹ: ಕರ್ತವ್ಯಗಳೆಂದರೆ ಜುಲುಮೆ 
ಯಿಂದ ಮಾಡಬೇಕಾದ ಕೆಲಸಗಳೆಂದು ನಾವೇಕೆ ತಿಳಿದುಕೊಳ್ಳಬೇಕು 
(ಜೀಖಾತ. ೨೩). ಜುಲುಂ: ೨. ಆಕ್ರಮಣ ; ಅತ್ಯಾಚಾರ : ಸರಕಾರದವರ 
ಮೇಲೆ ಜುಲುಂ ನಡೆಸೋಣ(ಗ್ರಾಮಾಕ.೧೭೯). ಜುಲುಮು: ೨.ಜುಲುಮು, 
ಜಬರದಸ್ತಿ, ಪೆಟ್ಟು, ಕೊಲೆ ಮಾಡಿದವರಿಗೆ ಚೆನ್ನಾಗಿ ಶಿಕ್ಷೆಮಾಡಿ (ಮಹಾವಂ. 
11, ೬೩); ಬ್ರಿಟಿಷ್‌ಸರಕಾರದ ಆಡಳಿತದಲ್ಲಿ ನಾವು ಹೆಚ್ಚಾದ ಜುಲುಮನ್ನು 
ಅನುಭವಿಸುತ್ತಿಲ್ಲ .(ದಾದಾನ. ೨೩). ಜುಲ್ಮೆ: ೧. ಬರಿ ಮೈಮೇಲೆ 
ಬಡಿಯುವುದು, ಜುಲ್ಮೆಯಿಂದ ಸಲಾಂ ಮಾಡಲು ಹಚ್ಚುವುದು (ಕಾಂಗ್ರೆಸ- 
೧೨). ೨. ಗೆದ್ದ ಬಳಿಕಿತ್ತಲು ಯುಧಿಷ್ಠಿರನ ಜುಲ್ಮೆಯಿಂ ಗೆದ್ದು ಮಾದ್ರೇಶ 
ನಿರಲ್‌ (ತುರಂಗ. ೪೫-೧೬); ಜುಲ್ಮೆಯಿಂ ಮುತ್ತಿರ್ದ ಪಟುಭಟರು 
ದ್ರೋಣನಂ ಬಲ್ಮೆಯಿಂ , . . ಅಡ್ಡಗಟ್ಟಲು (ತುರಂಗ. ೪೯-೧೪). 

ಜುಲುಮೆ ಮಾಡು, ಜುಲುಂ ಮಾಡು - ಒತ್ತಾಯ ಮಾಡಂ; 

ಬಲಾತ್ಕರಿಸು : ತಾನು ಆಗ ಚಹಕ್ಕಾಗಿ ತಾಯಿಗೆ ಹೆಚ್ಚು ಜುಲುಮೆ 
ಮಾಡಲಿಲ್ಲ (ಗಂಮಾಯಿ. ೦೫) ; ಜುಲುಂಮಾಡಿ ಎರಡು ತುತ್ತು ನುಂಗಿದರೆ 
ಮರುಕ್ಷಣದಲ್ಲೇ ವಾಂತಿಯಾಗಿಬಿಡ್ತಿತ್ತು (ಮನೋನಂ. ೭೬೮). 
[ «ಅರ. ಜುಲಕ್ಕೆ; ಹಿಂ. ಜುಲ್ಕಿ ; ಜುಲುಮ್‌; ಮರಾ. ಜುಲೂಮ್‌'] 

ಜುಲ್ಪಿ "ಜಂಲಿಪ್ಕೆ' ನೋ. 

ಜುಲ್ಬು “ಜಂಲಿಪೆ' ನೋ. 

ಜುಲ್ಮಾನೆ “ಜಂರ್ಮಾನೆ' ನೋ. 

ಜುಲ್ಮೆ "ಜಂಲುವೆಂ' ನೋ. 

ಜುವ್ವಾಕೋರ (ನಾ). ಜೂಜುಗಾರ : ಹೋಗಲಿ, ನೇರವಾಗಿ ಆದರೂ 
ಇದ್ದಾನಾ? ಶುದ್ಧ ಜುವ್ವಾಕೋರ (ಮಲ್ಲಿ. ೮9): 

[ «ಹಿಂ. ಜುವಾಖೋರ್‌ ] 

ಜುವ್ವಾರೆ (ನಾ). ಒಂದು ಬಗೆಯ ಮರ ; ಹಬ್ಬೆವಂರ ; ವಂತ್ರಿಮರ: 
ವೇತಸ್ವಾನ್‌ ಬಹುವೇತಸೇ ಬಹಳ ಮತ್ತೀಮರಗಳುಳ್ಳದ್ದು. ಪ್ರಬ್ಬಲಿ 
ಗಿಡಗಳುಳ್ಳದ್ದು. ಇದನ್ನು ಜುವ್ವಾರೇಕಾಡೆಂದು ಕೆಲವರಾರಣ್ಯಕರನ್ನುವರು 
(ಸಿದ್ಧಾಂತಿ. ೮೪). [? ] 

ಜುವ್ವಿ (ನಾ). ಒಂದು ಬಗೆಯ ಮರ: “ಪ್ಲಕ್ಷಃ, ಜಟೀ, ಪರ್ಕಟಿಃ ೩ 
ಜುವ್ವೀಗಿಡ, ಬಸರೀಗಿಡ, ಕಬ್ಬಸರೀಗಿಡ ” (ಸಿದ್ಧಾಂತಿ. ೧೦೪). 

[ದೇ.8 ತಮಿ, ಚುವಿ; ಮಲ. ಚುವನ್ನಾಲ್‌ ; 
ತೆಲು. ಜುವ್ವಿ ; ಕೋಲಾ. ಜುವಿ] 

ಜುಹು (ನಾ). ಅರ್ಧಚಂದ್ರಾಕಾರದ ಹೋಮದಲ್ಲಿ ಬಳಸಂವ ವಂಂತ್ರು 

ಗದ ಸೌಟು: “ಧ್ರುವಾ, ಉಪಭೃತ್‌, ಜುಹೂಃ, ಸ್ರುವಃ ೪ 


೩೦೮೯ 


ಲಾ 


೩0 


46 


ಜೂಗ್ಮ 


-ಸ್ರುಚಃ ಭೇದಾ ಸ್ರುಕ್ಕುಯೆಂಬ ಆಜ್ಯಗ್ರಹಣಪಾತ್ರದ ಆಯಾ ನಾಮಗಳು” 
(ಸಿದ್ಧಾಂತಿ. ೦೯೦); ವಿಹಿತಸಂಸ್ಥೂಪಿತ ಮಖಾವಳಿಗಳಿಂದೆ ಶತ ಜುಹುಗಳಿಂ 
ವೈಕಂಕತದ ಷಷ್ಟಿಸ್ರುಕ್ಸು ,ವನಿವಹದಿಂದೆ (ಜೈಮಿಭಾ. ೩೩-೩೮). 
[ಸಂ. ಜುಹೂ] 
ಜುಳಿಗೆ "ಜೂಳಿಗೆ' ನೋ. 
ಜುಳುಕ್ಕು "ರುುಳಂಕಂ' ನೋ. 
ಜುಳುಕ್ಕು (ನಾ). ಸಂದೇಹ ; 'ಶಂಕೆ : -*ಕ್ಯುವಾತನು ಮನದಲಿ ಅಳುಕು 
ಜುಳುಕಿಲ್ಲದೆ ಇಕ್ಕುವುದು (ಗಣಛಾ. ೨೭೫-೨) . [7] 
ಜುಳುಜುಳು (ನಾ). ಒಂದು ಅನಂಕರಣ ಶಬ್ದ ; ನೀರಂ ಹರಿಯುವಾಗ 
ಉಂಟಾಗುವ ಶಬ್ದ : ಜುಳುಜುಳು ಹರಿಯುತ್ತಿರುವ " ಅಗಸರ ಫಡಿ' 
ಯಲ್ಲಿ ನೀರಿನೊಡನೆ ಚಲ್ಲಾಟವಾಡುತ್ತಿದ್ದನು (ರಂಗಳೋ. ೩೩). 
ಜುಟಿಳ, ಜಂರ್‌, ಜಂರಂ (ನಾ). ಒಂದಂ ಅನುಕರಣ ಶಬ್ದ : ಬಿಸಿನೆತ್ತರ 
ಜಂಟಸ್ಕಿಂದು ಪೀರಿಯಾನಂದಿಸುತ ನಲಿದು (ಜೀರಮ. ೪-೧೫). ಜುರ್‌ : 
“ಜುರ್ರನೆ' ಪರಾ. ಜುರು: ($). 
ಜುಜುಜುಣ್‌್‌, ಜುರುಜುರು (ದ್ವಿ ಿರಂಕ್ತಿ): ಅವಧಾನ ಚಿತ್ತದೊಳೊಂದಿ 
ಯಾರೋಗಿಸುತ ಜುಟಿಜುಟ್ಸ್ಸಿಂದು ಸುಟ್‌ವುತ ಫಟ್ಮಿಘಫಲ್ಲಿನೆ ತೇಗುತೊಲೆ 
ವುತ್ತ (ಐಸಪು. 8೯-೧೯) : ರಕ್ಕಸನ ರಕ್ತವ ಕುಡಿದು ಗರ್ರೆಂದು ತೇಗಿದವ 
ನೊಡಲಿಂದಲ್ಲಲ್ಲಿ ಜುರುಜುರ್ರೆನುತ ನೆತ್ತರ್‌ , . . ಸುರಿಯಲು (ವೀಕೈಪು. 
೩-೬-೨೪) ; ಬಾಯಲ್ಲಿ ಬೆಟ್ಟಿಟ್ಟರೂ ಜುರುಜುರು ಚೀಪುವ . . . ಪ್ರಾಣಿ 
ಯಾಗಿದ್ದೆ (ದೀಪಹ. 11, ೦೪). 
ಜುಟ್‌ "ದುಜ್‌' ನೋ. 
ಜುಟುಜುಜಿಸು "ದುಟುದಂಟ್‌ಸು' ನೋ. 
ಜುಲುಜುಟು (ನಾ). ಹೊರಸೂಸುವಿಕೆ; .ಕಜಕಿಯ ಮಾಂಸದ ಕೋಳಿ 
ಕೋಣನ ಮುಟ್‌ದಲೆಯ ವಿಸಾಸಲಿನ ರಕುತದಗಜುಯಿಜುಟ್‌ನ ದೊಂಡೆ 
ಯಲಿ ಕಲಸಿದ ಕೂಳ ಮುದ್ದೆಗಳ (ಕುವಾಡ್ರೋ. ಓರಿಇ. ಪರಿ. ೨೮೫). 
[?) 
ಜೂ, (ನಾ). ಒಂದಂ ಅಳತೆಯ ಪ್ರಮಾಣ ; ಅಂಗುಲದ ಒಂದು 
ಭಾಗ : ಎಂಟು ಲಿಕ್ಷಾಗಳಿಂದ ಒಂದು ಜೂ, ಎಂಟು ಜೂಗಳಿಂದ ಒಂದು 
ಯವ (ಯವ-ಮಧ್ಯ), ಎಂಟು ಯವಗಳಿಂದ ಒಂದು ಅಂಗುಲವಾಗುತ್ತದೆ 
(ಜೈನಪ. ೩೦೮). [ ಪ್ರಾ. ಜೂಆ. / ಸಂ. ಯೂಕಾ] 
ಜೂ (ನಾ). ಪ್ರಾಣಿ ಸಂಗ್ರಹಾಲಯ: ಅದೊಂದು ಕಟಕಟೆಯಿಲ್ಲದ ಜೂ. 
ಆ ಕಾಡುಮೃಗಗಳೊಂದಿಗೆ ನಾನೊಂದು ಕಾಡುಮೃಗ (ನಾಡಿಗೇ. ೮). 
[ «0. 2001 
ಜೂಂಟ, ಜೂಟ್ಯ (ನಾ). ೧. ಮೋಸಗಾರ ; ವಂಚಕ: ನಿನಗಾವೆಡೆ 
ಯೊಳಮಲ್ಲದ ಜೂಂಟರಂ ನಂಟರೆಂದು ನಂಬಿ ಮೋಹಮನುಂಟು 
.ಮಾಡಲುಂ ಧರ್ಮಮಂ ಗೆಂಟುಮಾಡಲುಂ ಬೇಡ (ಜೀವಸೆ. ೪-೧೧ ವ). 
ಜೂಟ, : ೨. ಸುಳ್ಳು ; ಸಟೆ: (೪). 
[ ಪ್ರಾ. ಜುಟ್ಮ./ಮರಾ. ರುಃೂಟ್‌ ; ಹಿಂ. ರುಷರ, ರೂರ ] 
ಜೂಕ (ನಾ).[ಜ್ಕೋತಿ] ತುಲಾರಾಶಿ : ತರಣಿಸುತ ಜೂಕದಲಿ ಮೆಟ್‌ದಿರೆ 
ಪರರ ಮನೆಗಳನುಳಿದು ಚಂದ್ರನುಯಿರಲು ಪುತ್ರೋದಯಗಳಾದವು 
ಭೂಪ ದಶರಥಗೆ (ಕೌಶಿಕಾ. ೧-೬೬). `'[ಸಂ. 
ಜೂಕರಿಸು "ಜ.ಂಗರಿಸಂ' ನೋ, 
ಜೂಗ, (ನಾ). ಒಂದು ಬಗೆಯ ಪಕ್ಷಿ: ಉರಿಗಣ್ಣ ಬೆಳ್ಳಕ್ಕಿ ವಲಿಯಂ ಚಿಟ್ಟಿ 
ಜೂಗ ಹದ್ದೆಂಬಿವಂ ಸಾಳುವಂಗಳು ನೆಗೆದು ತಾಗಿ ಹೊಡೆಹೊಡೆದಿಳೆ 
ಯೊಳಿಕ್ಕಿದಡೆ ಹಕ್ಕಿಗಳ ಮಳಿಗಟ್‌ಯುವಂತಾದುದು (ಹಣಳಾ. ೫-೪೩). 
[?) 


ಜೂಗ್ಕ 


ಜೂಗ್ಯ, ಜೋಗ್ಯ (ನಾ). ಒಂದು ಬಗೆಯ ನಾಯಂ: ತರವೇಟ* ಸಾಳುವ 
ವೇಗನಂ ತೊಗರನಂ ಹೆಗ್ಗಾಳನಂ ಜೂಗನಂ (ನಳಣಂ. ೬): ಹಂದಿಗೆ 
ಸಾಳುವಂ ಮರೆಗೆ ಜಾಯಿಲನೇಣಕುಲಕ್ಕೆ ಚಂಚುವಾಲಂ ದಣಿದಿರ್ದ 
ಕೊಂಡಗುಅೌಗೀ ತೊಗರಂ ರುರುಸಂಕುಳಕ್ಕೆ ಜೂಗಂ ದಿಟಮಲ್ತು 
ಮಾರಿಯಲೆ (ದಶಕು. ೨-೦೦೯). ಜೋಗ್ಯ: ಸಾಳುವನ ರಬಂಕಿಸಿ ಜೋಗನ 
ಬಾಯ ಬಾಡುಮಂ ಸಲೆ ನಿಲೆ ಕೋದು ಚಂದ್ರನ ಮೊಲಕ್ಕೆಣೆಯಪ್ಪಿನ 
ಮಾಟ್‌ಪೋಯ್ತು . . . ಠಕ್ಕಿನದೊಂದು ಪೆರ್ಮೊಲಂ (ಸೂಕ್ತಿಸು, ೩-೨೨೨); 
ಸರಳು ಕವಲಂಬುಗಳು ಬಡಿಗೋಲುರುವ ಸಾಳುವ ಡೇಗೆ ಸಿವ್ವಂಗಿಗಳು 
ಜೋಗಗಳಾ ಥರಥರದಿ ಪಿಡಿಪಿಡಿದು (ಆನಂರಾ. ೩-೩-೬). [?] 

ಚೂಗರ, ಜೂಗಳ (ನಾ). ೧. ತೂಕಡಿಕೆ. "ಜೂಗರಿಸು' ಪರಾ. ೨. 
ಜಡತನ; ಆಲಸ್ಯ : ಎಚ್ಚರವಾಯಿತು. ಆದರೆ ಕಣ್ಣು ಬಿಡಲು ಜೂಗರ 
(ತುರಾಯಿ. 8೮). ಜೂಗಳ: ೧. ಜೂಗಳಿಸು' ಪರಾ. [7] 

ಜೂಗರಿಸು, ಜೂಕರಿಸು, ಜೂಗಳಿಸು, ಸೂಗುಂರಿಸ್ಸು (ಕ್ರಿ). ೧. 
ತೂಕಡಿಸಂ : ಸರ್ವಕಾಲದಲ್ಲಿಯೂ ಜೂಗರಿಸುವ ನಿದ್ರೆಯಂ ಮಾಡುತ 
ಲಿರುವವು ಪಿತ್ತ ಪ್ರಕೃತಿಗಳು (ಸೌಗಂಧಿ. ೩೦೯-೦೭: ಮಿಕ್ಕೆಲ್ಲರಂತೆ ನಾನು 
ಹಾಯಾಗಿ ಕೊನೆಯ ಪಕ್ಷ ಆರುಘಂಟೆಯವರೆಗಾದರೂ ಜೂಗರಿಸುತ್ತ 
ಸುರುಟಿಕೊಂಡಿರಬಹುದಾಗಿತ್ತು (ನಿಬಂಧ. 11, ೩೨೬); ನಾವಿನ್ನೂ ಹಾಸಿಗೆಯ 
ಮೇಲೆ" ಜೂಗರಿಸುವದನ್ನು ನೋಡಿ... ಲಕ್ಷಣವಾಯ್ತು ಎಂದಳು 
(ಮುಚ್ಯಲಾ. ೨). ಪಿ. ನಿಧಾನವಾಗಿರಂ ; ಆಲಸ್ಯದಿಂದ ಕೂಡಿರು ; 
ಜಡತೆಯಿಂದ ಕೂಡಿರು: ಹೆಗಲಿನ ಕೆಲಸ ವಿಧಿಯಿಲ್ಲದೆ ಹೇಗೋ ಜೂಗರಿಸಿ 
ಕೊಂಡು ಸಾಗುತ್ತಿತ್ತು (ಕಂಗನಾ. ೪೦); ಇವನು ಹಗಲೆಲ್ಲಾ ಜೂಗರಿಸುತಾ 
ಯಾವ ಕೆಲಸವನ್ನೂ ಮಾಡದೆ ಜಡನಾಗಿ ಕೂತಿರುತಿದ್ದ (ಸುಮಜ. ೩೨). 
ಜೂಕರಿಸು : ೨. ಬಂಧನಕ್ಕೆ ಬಂದಾನೆಯಂತೆ ಜೂಕರಿಸಿ (ಧರ್ಮಾನ್ಮು. 
೨-೬6). ಜೂಗಳಿಸ್‌": ೧, ಕಾವಲಿನ ರೋಮಕಶತಾಧಿಪತಿ ಕುದುರೆಯಲಿ 
ಜೂಗಳಿಸೆ (ಗೊಲ್ಮೊಥಾ, ೦೩-೩೪೩). 'ಸೂಗುರಿಸ್ಕು : ವಿ. ಸೂಗುರಿಸಿ 
ರೈೊವಿ್ಮಿನಲಿ ಮುಂದಕೆ ಬಾಗಿ ಬಿದ್ದ ನು... ನಕುಳನು (ಕುವ್ಯಾಕ. ೪-೦೫); 
ತೂಗುವೊಡಲರೆಮುಚ್ಚುಗಂಗಳ ಸೂಗುರಿಸುವಂಗದಲಿ . , . ರವಿಸೂನು 
ಮೈಮಣಕಿದ (ಕುವ್ಕಾಳ. ೦೧-೩೦). [ಜೂಗರ+ - ಇಸ್ಕು) 

ಜೂಗಳ “ಜೂಗರ' ನೋ. 

ಜೂಗಳಿಸು "ಜೂಗರಿಸು' ನೋ. 

ಜೂಗಾಡು "ತೂಗಾಡು' ನೋ. 

ಜೂಗಾಯಿ (ನಾ). ಒಂದಂ ಬಗೆಯ ಖಾದ್ಯ,-ಭಕ್ಷ್ಯ: ಮಿಗೆ ಪಾಲೋಗರ 
ಬೋನವಿಡ್ಡಲಿಗೆಯಂ ಜೂ[ಪಾಕಾಂ. ಜೋ]ಗಾಯಿ ಪಾಲುಂಡೆ ಮಂಡಗೆ 
. « ೬ ಭಕ್ಷ್ಯಚಯಮಂ ತಂದಿಕ್ಕಿದರ್ಕಾಂತೆಯರ್‌ (ಧರ್ಮಪ. ೨-೫೪). [7] 

ಜೂಗು "ತೂಂಕಂ,' ನೋ, 

ಜೂಜಕ್ಕಿ (ನಾ). ಒಂದಂ ಬಗೆಯ ಮೂಲಿಕೆ : ಜೂಜಕ್ಕಿ ಸಮೂಲವನ್ನು 
ಮಜ್ಜಿಗೆಯಲ್ಲಿ ತೆಗೆದುಕೊಳ್ಳೆ ಬಳಿದು ಹೋಗುವುದು ಮಾಣ್ಣುಂ (ವಿವೈವಿ. ೪). 

[?) 

ಜೂಜಲು (ನಾ). ಸುಕ್ಕು (?): ಹಣೆಯ ಜೂಜಲ[ಪಾಕಾಂ. ಜೂಬಿನ] 
ಜೂಲುಗೂದಲ ಕಣುಗಿಡಿಯ ಕಡು ಕಾಹುರದ ಸಿಂಗಣಿಕಗಳನರ್ಬದವ 
ನತಿಬಲ ತಾರ ತೋಟ್‌ಸಿದ (ತೊರರಾ. ೪-೭-೨4). [7?) 

ಜೂಜಾಟ "ಜೂದಾಟ' ನೋ. 

ಜೂಜಾಟಿಕೆ (ನಾ). ಎ ಜೂದಾಟ : ಜೂಜಾಟಿಕೆ ಸೂಳೆಬಂಟಿಕೆ ರುಣದ 
ಸಂವಾಜ ಪೆರ್ಗುಡಿಗಳ ಚರ್ಚಿ ರಾಜವೀಧಿಯೊಳಿಜ್‌ದಾಡುವ ಸಂದಣಿ 
ಮಾಜದು ನಿತ್ಯಕೃತ್ಯದಲಿ (ಬೋಹತ. ೨೦-೨೬). 

[ ಜೂಜಾಟ ( ಆಜೂದಾಟ) * - ಇಕೆ] 


೩೦೯೦ 


& 


ಜೂಟಬಂಧ 


ಜೂಜಾಡಿಗ (ನಾ). ಜೂಜಂ ಆಡಂವವನು; ಜೂಜಂಕೋರ: 
ಯುಧಿಷ್ಠಿರನು ಪುಣ್ಯಾತ್ಮನೆಂದು ಎನಿಸಿಕೊಂಡಿದ್ದರೂ ಜೂಜಾಡಿಗನಿದ್ದನು 
(ಪ್ರಾಶೀಹಿಂ. ೫೫). [ ಜೂಜ್ಮು (ಆಜೂದು) + - ಆಡಿಗ್ಯ] 

ಜೂಜಾಡಿಸು (ಕ್ರಿ). ಜೂಜಾಡಂವಂತೆ ಮಾಡಂ; ಜೂಜಾಟವನ್ನಾಡಿಸಂ: 
(ಕಿ).  [ಜೂಜಾಡು (ಆಜೂದಾಡು) + - ಇಸ್ಯು) 

ಜೂಜಾಡು "ಜೂದಾಡಂ' ನೋ. 

ಜೂಜಾಳಿ "ಜೂದಾಳಿ' ನೋ. 

ಜೂಜಿಗ (ನಾ). - ಜೂದಂಗ : ಕಳುಗುಡಿ ಜೂಜಿಗ ಸುಂಕಿಗ (ಕರಕ. 

[ ಜೂಜ್ಮು (ಆಜೂದು) + - ಇಗ) 

ಜೂಜು "ಜೂದು' ನೋ. 

ಜೂಜ್ಯು (ನಾ). ಭೀಕರೆನಾದವನು, ಭಯವುಂಟುಮಾಡುವವನು (?): 
ಮೂವಡಿ ಜೂಜು (ಬೊಂಕಶಾ. ೧೯೩೮, ಹಾನಗಲ್‌. ೭೩-೦೩; 1083): ಗಣ್ಣರ 
ಜೂಜು ಶ್ರೀಮತ್‌ ಸತ್ಕಾಶ್ರಯದೇವರ (ಎಇ. ೫111, ೧೭೨-೩೮ ; 1055) : 
ಮೂವಡಿ ಗಂಡರ ಜೂಜು ನಾಮಾದಿ ಸಮಸ್ತ ಪ್ರಶಸ್ತಿ ಸಹಿತ 
(ಎಇ. ೫191, ೩೫೪-೧೪: 1068): ಎಡಜುವವರಿದೇಂ ಬರ ಸಿಡಿಲಡಸುವ » » 
ವಾರಿಜವನ ಚಾರಿಯ ಸೂಲಂ ಕುಡುದಾಡೆಯ ರಕ್ಕುಸ ನಾಗಡುಮಣಇಸ್ವಿಪ 
ಜೂಜು ಪಡವಳಿಆ*ಗಂ ಜಗದೊಳ" (ಎಳ. ೪111, ಸಾಗರ. ೮೦-೨೨: 1002). 
“ಜೂಜು' ಪರಾ. [? 

ಜೂಜೂಂಗಾಟಿ "ಜೂದುಂಗಾಟ' ನೋ. 

ಜೂಜುಕಟ್ಟು (ಕ್ರಿ). ಪಂದ್ಯವನ್ನು ಒಡ್ಡು ; ಪಣ ಕಟ್ಟು : (8). 

[ ಜೂಜು (ಇಜೂದು) + ಕಟ್ಟು) 

ಜೂಜುಕಟ್ಟೆ (ನಾ). ಜೂಜಾಡುವ ಸ್ಥಳ: ಪೋಲೀಸರು ಜೂಜುಕಟ್ಟೆಯ 
ಮೇಲೆ ಧಾಳಿ ಮಾಡಿದರು (ಕೂಢಿ). [ಜೂಜು (ಆಜೂದು) + ಕಟ್ಟೆ] 

ಜೂಜುಕೋರ (ನಾ). ಎ ಜೂದುಂಗಾಜಿ: ಮಾರಾಟಕ್ಕೆ ಬಂದ ಮುದಿ 
ಕುದುರೆಯ ಹಾಗೆ ಜೂಜುಕೋರನಿಂದ ಯಾರಿಗೂ ಯಾವ ಪ್ರಯೋಜನವೂ 
ಇಲ್ಲ (ಭಾರದ. ೨೫). [ಜೂಜು (ಆಜೂದು) * - ಕೋರ್ಯ] 

ಜೂಜುಗಾರ "ಜೂದುಂಗಾಅ' ನೋ. 

ಜೂಜುಗಾರ್ತಿ (ನಾ). ಜೂಜಾಡುವವಳಂ ; ಜೂಜಾಡಂವ ಸ್ವಭಾವ 
ದವಳಂ : ಮಾಲೆಗಾರ್ತಿ, ಬಳೆಗಾರ್ತಿ, ಜೂಜುಗಾರ್ತಿ (ಶಜ್ಮಾನು. ೨೦೦ 
ಪ್ರಯೋ). [ ಜೂಜುಗಾಜಿ (ಆಜೂದುಂಗಿಅ) + - ತ್ಮಿ (ಆ -ಇತ್ತಿ)] 

ಜೂಜುಗಾಆ "ಜೂದುಂಗಾಜಿ' ನೋ. 

ಜೂಜುದೋಣಿ (ನಾ). ಪಂದ್ಯಕ್ಕಾಗಿ ನಿರ್ಮೀಸಿದ ದೋಣಿ: ಹಡಗಿ 
ನಲ್ಲಿಟ್ಟಿರುವ, ಹುಟ್ಟು ಹಾಕಿಯೊ ಪಟ ಕಟ್ಟಿಯೊ ನಡಸಬಹುದಾದ (ಒಂದು 
ಬಗೆಯ)ಹಗುರವಾದ ಕಿರಿದು ದೋಣಿ ; (ಹುಟ್ಟು ಹಾಕಿ ನಡಸುವ) ಜೂಜು 
ದೋಣಿ (014. ಇಂಕನಿ). [ ಜೂಜು; (ಆಜೂದು) * ದೋಣ್ಕಿ) 

ಜೂಟ, "ಜೂಂಟ' ನೋ. 

ಜೂಟ್ಯ (ನಾ). ಜಡೆಗಟ್ಟೆದ ಕೂದಲು ; ಜಡೆ; ಜಟೆ; ಜಡೆಮುಡಿ : 
ಗಿರಿಶ ಚಂಚಜ್ಜಟಾಜಾಲ ಜೂಟ ವ್ಯೋಮಪ್ರೋದ್ಭಾಸಿ ಚಂದ್ರಂ ತ್ರಿಭುವನ 
ಜನಕಾನಂದಮಂ ಮಾಡುಗೆಂದುಂ (ಕಾರಂಪೂ. ೦): ಶಿವನ ಜೂಟದ ಶಶಿಯ 
ಬೆಳುದಿಂಗಳಿಳಿದಂತೆ (ಶಂಡೇರೆ. ದೇ. 3೪೬-30); ವಿಯನ್ನದೀಜೂಟನಂ 
ಕುಜೀ್‌ತು ನುತಿಗೆಯ್ದೂ ಮಳಿವಡೆದು ಕೆಜಿ*ದುಂಬಿಸಿದ ಮಹಿಮ (ಪದ್ಮರಾ- 
0.೨೩). "ಜಟಾಜೂಟ' ಪರಾ. ([ಸಂ.] 

ಜೂಟ್ಕ "ಜೂಟು' ನೋ. 

ಜೂಟಬಂಧ (ನಾ). ಜಡೆಗಳ ಕಟ್ಟು,-ರೆಚನೆ: ಉಪನಿಟಿಲ ಕುಟಿಲ ಘಟಿತ 
ಜೂಟಬಂಧಮುಂ . . . ಅತಿ ಸುಭಟಮದೋತ್ಕಂಠಮಿದು ಕರ್ಣಾಟಬಲಂ 

[ ಜೂಟ್ಯ * ಬಂಧ 


೧೦೪-೦೦). 


(ಆದಿಪು. ೧೩-೪೫ ವ). 


1-1 ೧ nna 


ಜೂಟಾಟ 


ಜೂಟಾಟ (ಚೂಟಾಟ' ನೋ. 

ಜೂಟ್ಕು (ನಾ). ಚಾತುರ್ಯು; ಚಮತ್ಕಾರ: ಚೇತನಾತ್ಮಕಿಯನಂಜಿಸು 
ತೊಡನೆ ಜೂಟಿನಿಂ ಘಾಶಿಸುವೆನೆಂಬನಿತರೊಳು (ದೇವೀಪ್ರ. ೩೨). "ಜೂಟಂ 
ನುಡಿ' ಪರಾ. [ದೇ.8 ತೆಲು. ಜೂಟ ಎ ಸಮರ್ಥ) 

ಜೂಟ್ಕ್ಯು, ಜೂಟ್ಯ (ನಾ). ೧. ಗೋಣಿನಾರಂ : ಪ್ರಪಂಚದಲ್ಲಿ ಬೆಳೆಯುವ 
ಜೂಟಿನ ನೂರಕ್ಕೆ ೯೮ರಷ್ಟು ಭಾಗವು ಕೇವಲ ಅಖಂಡ ಹಿಂದೂಸ್ತಾನ 
ದೊಳಗೆ ಬೆಳೆಯುತ್ತಿತ್ತು (ಸಸ್ಕರಾ ೦೩೫). ೨. “ರೇಷ್ಮೆಯ ಗೂಡಿನಿಂದ 
ದಾರವೆಲ್ಲ ತೆಗೆದು ಸುತ್ತಿದ ಮೇಲೆ ಉಳಿಯುವ ರೇಷ್ಮೆಯ ಕಳಪೆ” 
(0೩77861286. ಇಂಕನಿ). ಜೂಟ್ಯ': 0೧, ಬಂಗಾಲದೇಶದಿಂದ ಎಣ್ಣೆಯ 
ಕಾಳೂ ಜೂಟ ಎಂಬಂದೊಂದು ತರದ ನಾರೂ . . . ಇಂಗ್ಲೆಂಡಕ್ಕೆ 
ಹೋಗುತ್ತವೆ (ಮುಂಬಯಿ, ೪-೦೩೯) ; ಕಲಕತ್ತೆಯು ವಿಶ್ವದ, ಜೂಟದ 
ದೊಡ್ಡ ಕೇಂದ್ರವು (ಅನ್ನದಾ. ೧). [ ಇಂ. 20%) 

ಜೂಟುನುಡಿ (ನಾ). ಚಾತಂಖರ್ಣದ ನಂಡಿ; ಚವಂತ್ಕಾರದಿಂದ ಕೂಡಿದ 
ಮಾತು : ಈ ಜೂಟುನುಡಿ ಸರಸಗಳಿವು ಮಕರಂದಾಜಿಯ ತಂತ್ರವೆಂದ 
ಅದು ಆ ಜಾಣ್ಮೆಗರೆಸ ಮೆಚ್ಚಿ ದನು (ಧರಡ. ೯-8೦). [ಜೂಟು + ನುಡ್ಡಿ) 

ಜೂಟುರೇಷ್ಮೆ (ನಾ). “ಸಣ್ಣಎಳಿಯ ನೂಲು ಬೆರಕೆಯ,-ಕಳಪೆ ರೇಷ್ಮೆ” 
(8788-8118. ಇಂಕನಿ), [ ಜೂಟ್ಯು + ರೇಷ್ಮೆ (ಆರೇಶ್ಮೆ) 

ಜೂಡಿ "ಜೋಡ್ಕಿ' ನೋ. 

ಜೂಡಿದಾರ (ಜೋಡಿದಾರ್ಕ' ನೋ. 

ಜೂಡೆ (ನಾ). ಸಮೂಹ ; ಗೊಂಚಲು : ಹಾಲ್ವಕ್ಕೀ ವೊಕ್ಕಲಿಗರು ... 
ಹೆರೆಗಸರು . . . ಕರೆಮಣಿಯ ಸರಗಳ ಜೂಡೆಗಳಿಂದ ಯೆದೆಯನ್ನು ಮುಚ್ಚೆ 
ಕೊಳ್ಳುವರು (ಕಛಾಗೆ. ೧೩೪): ಹೆಂಗಸರು ಹಾಲ್ವಕ್ಕೀ ವೊಕ್ಕಲಿಗರಂತೆ 
ಕೊರಳಲ್ಲಿ ಕರೆಮಣಿಗಳ ಜೂಡೆಗಳನ್ನು ಹಾಕಿಕೊಳ್ಳುವರು (ಕಛಾಗೆ. ೧೩೧). 

[+- ಮರಾ. ಜಂಡಾ, ಜುಡೀ] 
ಜೂತಿ, (ನಾ). ೧. ಶೀಘ್ರತೆ; ತ್ವರೆ. ೨. ವೇಗ; ರಭಸ.೩. ಉದ್ವೇಗ; 


ಆವೇಗ: ಮತಿ ಮನೀಷಾ ಜೂತಿ (ದುಃಖಸ್ವಭಾವ) ... ಈ 
ಹದಿನಾರು. ಮನಸ್ಸಿನ ವಿಕಾರಗಳೆಂದಿರುವವು (ಅಮೃತ. ೬-೨೬ ಟೀಕು). 
[ಸಂ. 


ಜೂತಿ, (ನಾ). ಚಪ್ಪಲಿ; ಪಾದರಕ್ಷೆ: ಜಾತೀ ಬಾಯಲ್ಲಿ ಜೂತಿ ಅಂದರೆ 
ಆಳಿಗೆ ಒಂದು ದುಡ್ಡು ತೂಕ (ಗಾದೆ. , [ “ಹಿಂ. ಜೂಶೀ, ಜೂತಾ] 

ಜೂದ "ಜೂದು' ನೋ. 

ಜೂದಾಟ, ಜೂಜಾಟ (ನಾ). ಜೂಜಿನ ಆಟ; ಜಿದ್ದಿನ ಆಟ; 
ಜೂಜಾಟಿಕೆ. "ಜೂದಾಡು' ಪರಾ. ಜೂಜಾಟ: 'ಜೂಜಾಟಿಕೆ' 
ಪರಾ. [ಜೂದು+ ಆಟ] 

ಜೂದಾಡು, ಜೂಜಾಡು (ಕ್ರಿ). ಜೂಜನ್ನು ಆಡು; ದ್ಯೂತವನ್ನು ಆಡು: 
ವರಸೇನನೆಂಬೊಂ ಜೂದಾಡಿ ಯಕ್ಷಧೂರ್ತನೆಂಬೊಂಗೆ ಸಾಸಿರ ದೀನಾ 
ರಮಂ ಸೋಲು (ವಡ್ಮಾರಾ. ೦೪-೪); ಜೂದಾಡಿ ಸೋಲ್ತು ನನ್ನಿಗೆ 
ಮೇದಿನಿಯಂ ಕೊಟ್ಟು (ಪಂಪಠಾ. ೭-೦೦) ; ಧರ್ಮಪುತ್ರಂ ಜೂದಾಡಿ 
ಮೇದಿನಿಯಂ ಸೋಲ್ತು (ಪಂಕಳಂ. 3೧೮-೧೦); ಜೂದಾಡಿ ಸೋಲ್ತುದಂ 
ತಾಂ ಸೌಧರ್ಮಿಕೆ ಬಗೆಯದೀವುದು (ಬಂಹರಿ. 0೦-೨೪). ಜೂಜಾಡು : 
ಆರಿಗಳೊಳು ಕಾದಿ ಜೂಜಾಡಿ ಸೋಲದೆ (ಹಡಕಾ. ೧೧-೧೨) ; ಎಲವೊ 
ಕೌರವ ಹಿಂದೆ ವಂಚಿಸಿ ಕಳವಿನಲಿ ಜೂಜಾಡಿ ರಾಜ್ಯವ ಗೆಲಿದ ಗರ್ವವನುಗುಳು 
(ಕುವ್ಕಾದ್ರೋ. ೧೦-೪೯) : ಪಾಂಡವರ ಸಂಗಡ ಕೌರವರು ಪಗಡೆ ಆಟದ 
ಜೂಜಾಡಿದರು (ನೀತಿಜಿಂ. 1, ೧೦). [ ಜೂದು 4 ಆಡು,1 

ಜೂದಾಳಿ, ಜೂಜಾಳಿ (ನಾ). ಜೂಜಾಡುವ ಪ್ರವೃತ್ತಿಯುಳ್ಳವನು,- 
ಸ್ವಭಾವದವನು : “ ಜೂದಾಳಿ ದ್ಕೂತಶೀಲಂ” (ಕರ್ಣಾನಿ. 8೦); ಶಾಸ್ತ್ರ 


೩೦೯೧ 


ಲಾ 


20 


ಜೂದುಂಕಾಜ 


ಕುಶಲಂ ಜೂದಾಳಿ ಚೆಲ್ವಂ ನಿಕುಂಚಿತಕೇಶಂ (ಕಾಶತಿ. ೧೭-4); ನೀಆಂ 
ಜೂದಾಳಿ ಕರಂ ನೀಜಂ ಮಾತಾಳಿ ಕರೆಯೆ ಸಿಗ್ಗಾಳಿಯಿವಳ್‌ (ಕಾವ್ಮಾವ. 
೩೫೩); ಅನಂತರ ಜೂದಾಳಿಯು ಅರ್ಚಕನಿಲ್ಲದಿರುವುದಂ ಕಂಡು (ಮದಮೋ. 
ಜೂಜಾಳಿ : ಬಾಲಕಿಯ ಬೇಳಂಬವನು ಜೂಜಾಳಿಗಳ ಜಜ್ಜಾರ 
ತನವನು ಕೇಳಿ ಬೈದುದು ಸೇನೆ(ಕುವ್ಕಾಸ. ೦೬-೦). [ಜೂದು + - ಆಳಿ) 
ಜೂದು, ಜೂಜು, ಜೂದ (ನಾ). ದ್ಯೂತ; ಪಣವನ್ನಿಟ್ಟು ಆಡುವ 
ಆಟ; ಪಂದ್ಯವನ್ನು ಒಡ್ಡಿ ಆಡುವ ಆಟ; ಪಂಥೆದ ಆಟ: “ಜೂದೆಂದುಂ 
ದ್ಯೂತನಾಮಂ ” (ಕರ್ಣಾನಿ. 8೧) : ದಾಯಿಗಂಗೆ ನೆಲಂ ಜೂದಿನೊಳೊತ್ತೆ 
ವೋಗೆ (ಪಂಪಭಾ. 5-೫); ಗುರುವನಿದಿರಿಪುದೆ ನಿಜಪ್ರಭುತೆ ಜೂದು 
ವಿನೋದಂ ಕಳ್ಗುಡಿವುದೆ ವಿಲಾಸಂ (ಉದಂಪೂ. 8೬೬) ; ನಾರಿಕೇಳ ಫಲವ 
ಕಟ್ಟಿ ತೂಗಿ ಬೀಳಲಿಅಸದು ಕೊಲುವಂತೆ ತೆಂಗಿನಕಾಯ ಹೋಳ ಮಾಡಿದರು 
ಜೂದಿನಲಿ (ಮೋಹತ. ೨೦-೨೨). ಜೂಜು : ನಗರಾಭ್ಯಂತರ ದೇವತಾ 
ಭವನದೆಳ್‌ ಚೌವಟ್ಟದೊಳ್‌ ಬೀದಿಬೀದಿಗಳೊಳ್‌ ಜೂಜಿನ ದಿಂಡೆಯೊಳ್‌ 
- . - ನೀತಿಗೆಟ್ಟಾಡುವರ್‌ (ಸುಕುಮಾ. ೨-೭): ಜೂಜಂಂ ಬೇಂಟೆಯಂಂ ಕಳ್ಳುಂ 
.. . ಕಳವುಮೆಂಬ ಸಪ್ತವ್ಯಸನಂಗಳಂ ಪೊರ್ದದಿರ್ಪದುಂ (ಧರ್ಮಾಮೃ. 
೩-೧೨೫); ಜೂಜಿನ ವೇಧೆಯುಂಟು ಜಾಗರದ ಬಲವಿಲ್ಲ ಆಗಳೂ ಗೆಲಲುಂಟೆ 
ಪ್ರಾಣಪದತನಕ (ಅವಣಂ. ೧೨೮-೩೮೩) : ಜೇಯವೆನಿಸಿದೆ ಜೂಜಿನಲಿ 
ರಣಜೇಯನಹನೀ ಕೌರವನು (ಕುವ್ಕಾಶ. ೩-೩೦). ಜೂದ : ಜೂದದಲಿ 
ಬಹುದುಷ್ಟಸಂಗದಿ ವಾದವಿದೆ ಕುತರ್ಕ ಪರರಪವಾದ ಕಥನ . . . ಬೀದಿ 
ವರಿದರ್ಶಿಯಲಿ ಕೇಳ್ವುದು ಮೇದಿನೀಜನ (ಕೌಶಿರಾ. ೦-೬). 
ಜೂದ ಕಟ್ಟು ಜೂದನಿಕ್ಕು: ಕೆಲಬರು ಕೃಷ್ಣನೆಂಬರು ಕೃಷ್ಣನಲ್ಲೆಂದು 
ಕೆಲಬರು ಜೂದ ಕಟ್ಟುವರು (ಮೋಹತ.೦೩-೨೨). ಜೂದನಿಕ್ಕುವಪಣವಿಡು; 
ಪಂದ್ಯವನ್ನೊಡ್ನು : ಎನಿತಾನುಮಂದದಿಂ ಜೂದನಿಕ್ಕೆಯುಂ ದ್ರುಪದ 
ಸುತೆಯನೆಟ್‌ಿ ದುಯ್ಕೆಯುಮಿಂತಿನಿತೆೊಂದಾದುದು (ಪಂಪಭಾ. ೭-೨೦). 
[ ಆಪ್ರಾ. ಜೂಅ. / ಸಂ. ದ್ಯೂತ] 
ಜೂದುಂಗಾಣಿ, ಜೂಜಂಂಗಾಜಿ, ಜೂಜುಗಾರ, ಜೂಜುಗಾಜಿ, ಜೂದಂ 
ಗಾರ, ಜೂದುಗಾಆ (ನಾ). ಜೂಜಾಡುವವನು ; ಜೂದಾಳಿ : 
ಏಜ್‌ ಬರೆಗೊಂಡ ಜೂದುಂಗಾಜನವೊಲ್‌ ಲಗ್ಗೆ ಮಾಡಲೊಲ್ಲದೆ (ಅನಂಪು. 
೦3-೨೭): ಓದುಂಗಾಜಿಂ, ಜೂದುಂಗಾಟಿಂ (ಕಮದ. ೨೦೦ ಪ್ರಯೋ) : 
ಪಾಡುಂಗಾಜಿಂ, ಜೂದುಂಗಾಟಿಂ(ಕದ್ಮಾನು.೩6೪ ಪ್ರಯೊಲ). ಜೂಜುಂಗಾಜ: 
ಕಳೆದ ಪಲ್ಲಳ ಕವಡೆಯ ಗುಪ್ಪೆಯ ಮಾಡಿ . . . ಆಡುವಜೂಜುಂಗಾಜ 
ಮರುಳ್ಗಳ ಬಳಗವಲ್ಲಲ್ಲಿಯೊಪ್ಪಿ ದುದು (ನೇಮಿಸಂ.' ೮-೯೩): ನೀಂ ಕಾಮಿ 
ಸಂಸಾರಿ ಭೂಪನುಗ್ಗ ಡದ ಜೂಜುಂಗಾಜಆ ನರಲೋಕಚರ (ವೀಠೈ ಪು. 
6-8-೩೧). ಜೂಜುಗಾರ : ಅಲ್ಲಿ ಕುಡುಕರು, ಜೂಜುಗಾರರು, ಕಳ್ಳರು 
ಎಲ್ಲರೂ ಇದ್ದರು (೧೫೧೮. ೧೫೨) ; ನಾನು ಜೂಜುಗಾರನಾಗಿದ್ದರೂ ನನ್ನ 
ಪತ್ನಿಯು ನನ್ನ ಮೇಲೆ ಕೋಪಗೊಳ್ಳಲಿಲ್ಲ (ಹುಕ್ಕಾರ. ೩೦೪). ಜೂಜು 
ಗಾಜಿ : “ದ್ಯೂತಕರನೆನೆ ಕಿತವನೆನೆ ಜೂಜುಗಾಟಿ” (ಮಂಗರಾ. ೭೨-೨೪) ; 
ಜೂಜುಗಾಜನ ಮಾತು . . . ಓಡಿನೊಳಗೆ ಅಗೆಯ ಹೊಯ್ದಂತೆ (ಬಸವ. 
೬೩೪); ಚಪಳರ್‌ ಚೋರರು ಜೂಜುಗಾಜರು ವಿಟರ್‌ ತಾರಿ ಶ್ರೇಷ್ಠ 
ರೆಂದೆನ್ನುವರ (ಸೋಮೇಶ. ಪರಮೇಶ್ವರಂ ಜೂಜಂಗ2ಅನ 
ಮಾಟಕ್ಕಿಯಿಂ ನಡೆತಂದು (ಉದೈಟಿ.' 0೨-೯೩): ಜೂಜುಗಾಜರ ಕುಲ 
ಶಿರೋಮಣಿ ತಾನೆಯೆಂದನು ಶಕುನಿ ಕೌರವಗೆ (ಕುವ್ಮಾಸ. ೧೨-೧೮): 
ಬಿಸಿನೀರ ಕೇಣಿಗರ್‌ ಜೂಜಂಗಾಜಿರ್‌ ಮುಖ್ಯರೊದಗಿ ಬರುತಿರ್ದರು 
(ಜಿ ಬ ಪು. ಜೂದುಗಾರ: “ಜೂದುಗಾರ-ದ್ಯೂತಕಾರ” 
(ಕದೃಕೋ. ೦೫]. ಜೂದುಗಾಜ : “ ಕಿತವಃ, ದ್ಯೂತಕಾರಃ- ಈ ೨ 
[ ಜೂದು * -ಕಾಜ] 


೯೨). 


೫೯) ; 


೪೭-೪೧). 


ಜೂದುಗಾಟಿಂ ” (ಹಲಾಯು. ೬೪-೨೩೪). 


` ಜೂದುಗ 


ಜೂದುಗ (ನಾ). ಎ ಜೂದುಂಗಾಟಿ : ಪಾಡುಗಂ, ಜೂದುಗಂ (ಕಬ್ಮಾನು. 
೩೮೪ ಪ್ರಯೋ). [ ಜೂದು 4 - ಗೃ) 
ಜೂದುಗಾರ (ಜೂದುಂಗಾಣಿ' ನೋ. 
ಜೂದುಗಾಳೆಗ (ನಾ). ಜೂಜು ಕಟ್ಟಿ ಆಡಿಸುವ ಕಾಳಗ,-ಪಂದ್ಯ : 
ಮಿಕ್ಕ ಪೊಟ್ಟಂ ಕೋಟ್‌ ತಗರ್ಗಳ ಜೂದುಗಾಳಿಗದೊಳ್‌ ಕಳೆದು (ಜಕವಂ. 
೬-೧೬). [ ಜೂದು 4 ಕಾಳೆಗ] 
ಜೂದುಗಾಜ (ಜೂದುಂಗಾಣಿ' ನೋ. 
ಜೂದುಜಾಣ (ನಾ). ಜೂಜಿನಲ್ಲಿ ಜಾಣ; ದ್ಯೂತಪ್ರವೀಣ : ಜೂದಿ 
ನೊಳ್‌ ಜಾಣಂ ಜೂದುಜಾಣಂ (ಕಬ್ಮಾನು. ೩೦೫ ಪ್ರಯೋ). 
[ ಜೂದು * ಜಾಣ) 
ಜೂದುಬೆಸನಿ(ನಾ).ಯಾವಾಗಲೂ ಜೂಜಿನಲ್ಲಿ ಕಾಲ ಕಳೆಯುವವನಂ: 
ಜೂದುಬೆಸನಿ ನೀನಾತನೀಶ್ವರಾರ್ಚನವ್ಯಸನಿ ಸಂಸಾರಿ ನೀನಂ ಅಲಘುತರ 
ಸಂಸ್ಕೃತಿ ವಿರಕ್ತನಾತಂ ನಿಜಂ (ಪಾಸೋಪು, ೭-೬೭). 
[ ಜೂದು + ಬೆಸನಿ] 
ಜೂದೋಡು (ನಾ). ಜೂಜಿನಲ್ಲಿ ಓಡುವಂಥದು ; ಜೂಜಿನ ಕುದುರೆ: 
ಉಚ್ಚೈಶ್ಶವಸ್ಸನ್ನು ಜೂದೋಡುಗಳ ಹೊರಸಾಲಿಂದ ಪಟ್ಟದಕುದುರೆಯ 
ಮನ್ನುರಕ್ಕೆ ಏರಿಸಿ ಮುದ್ರಿಸಬಾರದಾಗಿದ್ದಿತು (ಬಿಟ್ಕಅ. ೧೮೦-೩). 
_ [ ಜೂದು * ಓಡು, ) 
ಜೂಪರ "ತೂಪರು' `ನೋ. 
ಜೂಬ, (ಜೂಬು' ನೋ. 
ಜೂಬ್ಯ (ನಾ). ಒಂದು ಬಗೆಯ. ವಾಹನ (?) : ಜೂಬಂಗಳಗ್ಗದ 
ಪ್ರಯಾಣ ಪ್ರಕಾರದಿಂದೆ ಭೈತ್ರಸಂದೋಹೆ ಸ್ಮ್ಕಂದನಗಳಿಂದುಆ್‌ ಗುರಾಬಂ 
ಗಳತ್ಯಂತ ಘೋಟಕಗಳಿಂ . . . ಓಲೈಸಲು (ಮದೇಪು. ೦-೨೨); 
“ತುಂತಂರು” (ಮದೇಪು. ಕೋಕ). ([?] 
ಜೂಬು, ಜೂಬ್ಲ, ಜೂಭಂ (ನಾ). ೧. ಪಿಶಾಚಿ; ದೆವ್ವ; ಸೈತಾನ: (ಕಿ). 
೨. ಹೆದರಿಕೆಯನ್ನು ಹುಟ್ಟಿಸುವಂತೆಹಂದು ; ಭಯಾನಕವಾದುದು: 
ಒಂದಕ್ಕಂಜುವೆ ಒಂದಕ್ಕಳುಕುವೆ ಪರಸ್ತ್ರೀ ಪರಧನವೆಂಬೀ ಜೂಬಿಂಗಂಜುವೆ 


೩೦೯೨ 


ಜೂಲುಗೂದಲು 


ಜೂರತ್ತು, ಜೂರತ್‌ (ನಾ). ಸಾಹಸ; ಧೈರ್ಯ: ಕೆಚ್ಚು : ಆ ಬಡಕಲಗೆ 
ಎಲ್ಲಿ ಬಂತು ಜೂರತ್ತು, ಕತ್ತಿ ಬೀಸಾಕೆ ? (ಮರಮ. 8೭೫). ಜೂರತ್‌ ; 
ಮುಖ್ಯವಾಗಿ ಪೋಲಿಸ್‌ಆಫೀಸರಿಗೆ ಇರಬೇಕಾದ " ಜೂರತ್‌' ಅಷ್ಟೇನೂ 
ಇರಲಿಲ್ಲ (ಕಲನೆ. 3೦೭). [ “ಅರ. ಜುರಅತ್‌] 


5| ಜೂರಿ «ಜುರ್ಕಿ' ನೋ. 


(ಬಸವ. ೪೪೬); ಅಸುರರ ಶಿರೋಮಾಲೆಯ ಕೊರಳಲ್ಲಿ ಉರದಲ್ಲಿ ಹಾರ | 


ವಾಗಿ ಧರಿಸಿ ಜಗಕ್ಕೆ ಜೂಬಾಗಿಪ್ಪಲ್ಲಿ ಶಂಕೆಯಿಲ್ಲದೆ ನಿಶ್ಶಂಕನೆಂಬ 
ಗಣೇಶ್ವರನಾಗಿರ್ದನು (ಕನ್ನವ. ಕ. ೯-೦೮): ಯಮನನಳಿಕಿಪ ಜೂಬು 
ಯವಂಮೃಗದ ಬೆಳ್ಳಾರವಮಮ ಯಮಹರಿಣಿಗಿಕ್ಕಿದ ಬೆಚ್ಚಿದು (ಸಾಶಾಶ. 
0-೪೨). ೩, ಹೆದರಿಕೆಯನ್ನು ಹುಟ್ಟಿಸುವವನು : ಚೋಳನ ಜೂಬು 
ಮಾಳವನ ಗೌಳನ ಗೋಳ್ಕುರಿ (ಎಕ. ೪11, ಶಿವಮೊ, ೮೭-೮: 1245): 
ಗಾಯಿಗೋವಾಳೆ ಗಣ್ಣಪೆಣ್ಣಾರ ಮಣ್ಣಳಿಕ ಜೂಬು ಸೋಮೆಯ 
ದಣ್ನಾಯಕರಳಿಯ (ಎಕ. ೫1೪, ಮಂಡ್ಯ. ೩೦-೨೭; 1261). ಜೂಬ್ಯ : ೩. 
ಮಾಳವರಾಯರಾಜ್ಯವಥನಂ ಮಲೆವಾಳ ಮಹೀಸ ಜೂಬ (ಕೊಲ್ಮಾಕಾ. 
೧೮-೧೩: 1296): ಗೋತ್ರಪವಿತ್ರಮಂ ಮಂಡಳಿಕಜೂಬಂ ಗಾಯ 
ಗೋವಳಂ ಗಂಡಪೆಂಡಾರಂ ಸ್ವಾಮಿವಂಚಕರ ಗಂಡಂ (ಎಳ. ೫1, ದಾನಂ. 
೩೬-೮೩: 169). ಜೂಭು: ೧. ನಮ್ಮ ಪ್ರಾಣಕ್ಕೆ ಬಂದಡೆ ಬರ್ಕೆ ಭವಿ 
ದೊರೆಯ ನೆಮ್ಮಿ ಕುವರಿಯ ಕೊಟ್ಟಡಂ ಮಹದೇವನತಿಹೆಮ್ಮೆಯಿಂ 
ಹೆಕ್ಕಳಿಪ ಜೂಭ ನರಕದೊಳು ಬೀಳಿಸುವನೆನಲ್‌ (ಪ್ರಥುಪು. ೮-೫೬). 
ಜೂಬು ಮಾಡು - ಹೆದರಿಕೆಯನ್ನುಂಟುಮಾಡು; ಹೆದರಿಸು: ತನಗೆ 

ಮಗುಲ್ದುಮಾತ್ಮ ಪರಿವೃಢಪ್ರತಾಪಮನತಿಶಯಿಸಿ ಜೂಬುವಜಾಟ್ಟ ಚರನಂ 
ಜ್ವಳನಜಟಿ ಕಟಾಕ್ಷಿಸಿ (ವರ್ಧಪು. ೭-೬೭ ವ). 

ಜೂಭು "ಜೂಬು' ಮೋ. ೬ 

ಜೂರತ್‌ (ಜೂರತ್ತು' ನೋ. 


80 


40 


ಈ 
ಲಾ 


ಜೂರ್ತಿ (ನಾ). ೧.*ಜ್ವರ: “ ಜ್ವರಃ, ಜೂರ್ತಿಃ ೨ ಜ್ವರವು, ಅಜೀರ್ಣ 
ದಿಂದ ಮೈ ಬಿಸಿಯಾಗುವಿಕೆ ” (ಸಿದ್ಧಾಂತಿ. ೩೧೭). ೨. ಆತಂಕ; ಕ್ಲೇಶ: 
ವಾಚಸ್ಪತಿಪ್ರಣುತವಾಗ್ವಿಲಾಸಸ್ಫೂರ್ತಿಶಮಿತಸಂಸಾರಜೂರ್ತಿ (ಪದ್ಮರಾ. 
೯೨೨೭): ಜೂರ್ತಿವಿರಹಿತನೇ ಜೋ ಮಾಯಾವಿದೂರ ಜೋ (ಲಶಿಟೆಂ. 
೩೦-೩೯); ಜೂರ್ತಿ ಹಟೌವ್ರೆದು ಜ್ಞಾ ನಸ್ವಾರ್ಥ ಕೈಸಾರುಗು ಯಥಾರ್ಥ 
ಚಿತ್ಪಭುವರನ ಕೃತಿಗೇಳಲು (ಪ್ರಭುಪು. ೨-೬); ಕಾರುಣ್ಯರಸ ಪೂರ್ತಿ 
ಯವಧೂತಭವಜೂರ್ಶಿ (ಗುರುಣಾ. 8-0); ಆ ಪುರದ ಸತ್ಕೀರ್ತಿ ಸೂರ್ಯ 
ನಂದನಜೂರ್ತಿ ಆ, ಪುರದ ಸುವಿಲಾಸ ರಸಿಕ ಜನಕಾವಾಸವೆನಿಸಿ 
ರಾಜಿಸುತಿರ್ಪುದು (ಏಳೋಪು. ೩-೩೬). [ಸಂ.] 

ಜೂಲ ಜೂಲ್ಕು' ನೋ. 

ಜೂಲ್ಮು (ನಾ). ೧. ಕುದುರೆ, ನಾಯಿ ಮುಂತಾದ ಪ್ರಾಣಿಗಳ 
ಕುತ್ತಿಗೆಯ ಮೇಲಿನ ಕೂದಲು; ಅಯಾಲು. (ಜೂಲ್ನಾಯಿ' ಪರಾ. 
೨. ಉದ್ದವಾದ ಕೂದಲು. "ಜೂಲುಗೂದಲುಾ' ಪರಾ. ೩. ಹರಿದು 
ಹೋದ ಬಟ್ಟಿ; ಚಿಂದಿ. "ಜೂಲುಬಟ್ಟೆ' ಪರಾ. 

[ದೇ.8 ತಮಿ. ಚುವಲ್‌; ತೆಲು.ಜೂಲು] 

ಜೂಲ್ಕು, ಜೂಲ, ಜೋಲ್ಕಿ, ರುಲ, ರಖೂಲು (ನಾ). (ಆನೆ, 
ಕುದುರೆ ಮುಂತಾದ ಪ್ರಾಣಿಗಳ ವ್ಫೈಮೇಲೆ) ಅಲಂಕಾರಕ್ಕಾಗಿ 
ಹೊದಿಸುವ ಬಟ್ಟೆ,-ಹೊದಿಕೆ ; ಸಬರ: ಮೇಲುತರದ ಪಟ್ಟಿ ವರಸೂಪು 
ಸಕಲಾತಿ ಜೂಲುಗಳಿಂದೆ ರಂಜಿಸುವ . . . ಕಿರಾತರು ಸಾಲಿಟ್ಟು 
ನಡೆದರೊಗ್ಗಿನಲಿ (ಮೋಹತ. ೧೯-೧೦) ; ಆನೆಗೆ ಹಳದೀ ಬನಾತಿನ ಬಬ್ರೀ 
ಜೂಲುರೇಶ್ಮೆ ಜಾಲರು ಸಹ ೧ (ಎಕ. ೩1೪, ನಂಜನೆ. 3೯3-೪೧ ; 1847). 
ಜೂಲ : ನಾಲನು ಬಡಿಸದ ಜೂಲವ ಹೊದಿಸದ (ಕಪಪು. ೧-೩೦). 
ಜೋಲಿ, : ಕಟ್ಟಿದ ಮೊಗದ ಮಾಸರಣಿ ಬೆನ್ನೊಳಗಳವಟ್ಟು ಪಟ್ಟೆಯ 
ಜೋಲಿಯೆಸೆಯೆ . . . ಕುದುರೆಗಳು ಎಯ್ತಂದುವಾಗ (ಪ್ರಭಂಜ. ೨-೧೨೮); 
ರನ್ನದ ಗಗ್ಗರ ಬಣ್ಣ ಬಗೆಯು ಜೋಲಿ ಹೊನ್ನ ಹೂವೆಸೆವ ಬಾಸಿಗದಿ 
ಮನ್ನೆಯರೊಡೆಯನ ತೇಜಿಯಿದ್ದುವು (ಥರಕ.೨0-80). ರಲ: ರುೂಲ 
ಹಾಕಿದ ಮೂವತ್ತು ಎತ್ತಿನ ಜೋಡಿಯ ಬಂಡಿಯನ್ನು ಸಿದ್ಧಗೊಳಿಸಿದ್ದ 
(ಸಮಜೀ. ೧೨೩೩). ರೂಲು : ಮದ್ದಾನೆಗಳಿಗೆ ಕನಕಾಭರಣಗಳಿಂದಲೂ 
ರುೂಲುಗಳಿಂದಲೂ ಅಲಂಕಾರ ಮಾಡಿ (ಕೃವಾವಿ. ೫೬) : ಎತ್ತುಗಳನ್ನು 
ರೂಲು ಗೆಜ್ಜೆಗಳಿಂದ ಸಿಂಗರಿಸಿದ್ದರು (ಆಕೋಕ. ೨೦೨). 

[ «ಹಿಂ. ರುೂಲ್‌, ರುುೂಲೀ ; ಮರಾ. ರಭೂಲಾ) 

ಜೂಲ್ಕು (ನಾ). ಆಫ್ರಿಕದ ಒಂದು ಜನಾಂಗ ವಂತ್ತು ಆ ಜನಾಂಗಕ್ಕೆ 
ಸೇರಿದ ವ್ಯಕ್ತಿ: ಆಫ್ರಿಕದ ಜೂಲುವೂ ಯುದ್ಧಕ್ಕೆ ಹೋಗುವ ಮೊದಲು 
ನರ್ತಿಸುವನು (ಜಾಲಪ್ರ.11, 6೧೭); ಅವನು `ನಿಜಕ್ಕೂ ಫ್ರೆಂಚ್‌ 
ನಾಗರಿಕನೆ ? ಅವನೊಬ್ಬ ಜೂಲು (ಪುನರು. ೨೫೨). [ *- ಇಂ. 2016) 

ಜೂಲುಕೂದಲು "ಜೂಲುಗೂದಲು' ನೋ. 

ಜೂಲುಗೂದಲು, ಜೂಲುಕೂದಲು (ನಾ). ಉದ್ದವಾದ ಕೂದಲು: 
ಹಣೆಯ ಜೂಬಿನ ಜೂಲುಗೂದಲ ಕಣುಗಿಡಿಯ -ಕಡುಕಾಹುರದ ಸಿಂಗಣಿಕ 
ಗಳನರ್ಬುದವನತಿಬಲ ತಾರ ತೋಟ್‌ಸಿದ (ತೊರರಾ. ೪-೭-೨೩). ಜೂಲು 
ಕೂದಲು : ಅದರ ಮೈತುಂಬ ಜೂಲುಕೂದಲಿದೆ (ಬಾಲಪ್ಪ. 111, ೦೪೪೨). 

[ ಜೂಲ್ಲು; + ಕೂದಲು (ಎಕೂಂದಲ್‌) ] 


ಜೂಲುನಾಯಿ 


ಜೂಲುನಾಯಿ «ಜೂಲ್ನಾಯ್‌' ನೋ. 


ಜೂಲುಬಟ್ಟೆ (ನಾ). ಹರಿದು ಹೋದ ಬಟ್ಟೆ ;. ಚಿಂದಿ ಚಿಂದಿಯಾದ | 


ಬಟ್ಟೆ; ಎಳೆ ಬಿಟ್ಟು ಹೋಗಿರುವ ಬಟ್ಟೆ : ಸುಧಾಮನು ಹೆರಕು 
ಬಟ್ಟೆಯನ್ನುಟ್ಟು ಜೂಲುಬಟ್ಟೆಯನ್ನು ಹೊದ್ದು ಬಡತನದಿಂದ ಬಹು 
ಕಷ್ಟಪಡುತ್ತಿದ್ದನು (ನೀತಿಜಂ. ೪111, 36). [ಜೂಲ್ಕು + ಬಟ್ಟೆ] 

ಜೂಲ್ನಾಯಾ್‌, ಜೂಲುನಾಯಿ, ಜೂಲ್ನಾಯಿ (ನಾ). ವವೇೋಲೆ 
ಉದ್ದವಾದ ಕೂದಲನ್ನುಳ್ಳ ಒಂದು ಬಗೆಯ ನಾಯಿ : ಕೆಲಸಾರ್‌ 
ಪೋಗದಿರಿತ್ತ ಬಾ ತುಡುಕದಿರ್‌ ಜೂಲ್ನಾಯ್ಲಳಂ ಬಿಟ್ಟು (ನಳದಂ. ೭೫). 
ಜೂಲುನಾಯಿ: ಜೂಲುನಾಯಿಗೆ ಉದ್ದಕೂದಲು ಇರುವವು (ಮುಂಬಯಿ. 
೩-೩೯); ಹಣ್ಣುಮುದುಕನನೆಳೆವ ಜೂಲುನಾಯಿ (ಶಿರಾಲ.೬೯-೦೦);ಜೂಲು 
ನಾಯಿ ರೂಬಿಯು ಬಾಗಿಲಲ್ಲಿ ಕಾಣಿಸಿಕೊಂಡಿತು (ಸಾವಿಸ. ೨೦). 
ಜೂಲ್ನಾಯಿ: ಮೇಲ್ಮಿಕವ ಹಿಡಿವ ಜೂಲ್ನಾಯಿಗಳ ತರಿಸು (ರಾವಕೇ. ೨೮). 

| [ ಜೂಲ್ಕು + ನಾಯ್‌] 

ಜೂಲ್ನಾಯಿ "ಜೂಲ್ಲಾಯ್‌' ನೋ. 

ಜೂವ (ನಾ). ಒಂದು ದುರ್ಗದ ಹೆಸರು (?): ಸಂದ ಜಳದುರ್ಗ್ಗಂ 
ಜೂವಮಂ ಕೊಣ್ಣು ಗಣ್ಣಗುಣಕ್ಕಾಸ್ಪದಮಾದ ಜೆಟ್ಟಿಗನಿವಂ ಗೋವಿನ್ನ 
ದಣ್ಣಾಧಿಪ (ಸೌಇಇ, XX, ೮೭-೪೫; 7. [?) 

ಜೂಳಯ "ಚೂಳೆಯ' ನೋ. 

ಜೂಳಿ, ಜೂಳೆ, ಜೋಳ್ಕಿ (ನಾ). (ಮುಚ್ಚಳವನ್ನುಳ್ಳ) ಪಾತ್ರೆಯ 


ಅಥವಾ ಗಿಂಡಿಯ ಸೊಂಡಿಲಿನಾಕಾರದ ಕೊಳವೆ,-ನಳಿಕೆ : ಒಂಭತ್ತು 


ಜೂಳಿಯ ತಣ್ಣೀರ ಕಣಿಕೆಯಂ ಹೊತ್ತು ತಿತ್ತಿಗೆ ನೀರ ಕಾಣದೆ (ಗುಪ್ತಮಂ. 
98-06೭) ; ಕಾರ್ಪಣ್ಯದಿಂ ನುಡಿಯಲ್ಕಾ ನುಡಿಗಂಜಿ ತಾನರರೆ ಕಾರುಣ್ಯ 
ಕರಂ ಜೂಳಿಯಿಂ ಕುಡಿದಂ (ಪಂಪಾಶ. ೬೭): ಗಿಂಡಿಯ ಬಾಯೊಳಗೆ ಹೊಕ್ಕು 
ಜೂಳಿಯೊಳು ಹೊಜಅಡುವೆನೆಂಬ ಮಾಯಾವಿ (ಶೀರಮ. ೨-೦೦); ತನ್ನ 
ಶಿಷ್ಯಂ ಕೆಡುವನೆಂದು ಜೂಳಿಗೆ ಮೊಗವನಿಟ್ಟು (ವೀಶೈಪು. ೩-೧೪-೦೨) ; 
ಸೂಳೆಯ ತುಟಿ ಶುದ್ಧ ಏಳ್ಗಿಯಿಂ ಹರಿವ ಜಲ ಶುದ್ಧ ಸಗ್ಗಳೆಯ ಜೂಳಿ ತಾ 
ಶುದ್ಧ (ಸರ್ವಜ್ಞ. ೧೯೦೮). ಜೂಳೆ : ತುಂಬುವ ಘಟವೊಂದು ಸೂಸುವ 
ಜೂಳೆ ಬೇಟಾದಂತೆ (ಡಜೊಮ್ಮ. 3೩೮-೭೭. ಜೋಳ್ಳಿ: ಅಟೀ್‌ದು 
ವುಮನ ವಿಪ್ರನುದಕವೀ ಜೋಳಿಯಿಂ ಪೊಲಮಡದೆನುತ್ತ (ವೀಕ್ಶಿಪು. 
೩-೧೪-೦೩). [7?) ` 

ಜೂಳಿಗಿಂಡಿ (ನಾ). ಸೊಂಡಿಲಿನಾಕಾರದ`-ನಳಿಗೆಯನ್ನುಳ್ಳ ಗಿಂಡಿ; 
ಜೂಳಿಯ 'ಗಿಂಡಿ : ತಿಳಿ - ನೈರ್ಮಲ್ಯೇ, ಜ್ಞಾನಪ್ರೆಸನ್ನಭಾವಯೋಃ 
ಕಾಂಜಿಕೇ[ಪಾಕಾಂ. ಚಷಕೇ. ಚ ಜೂಳಿಗಿಂಡಿ (ಕಮಧಾ. ನ. ಅಡಿಟ). 

[ ಜೂಳಿ + ಗಿಂಡಿ) 

ಜೂಳಿಗೆ, ಜುಳಿಗೆ (ನಾ). = ಜೂಳಿ : ಕಂದಲೊಳಗಣ ಹಾಲು ಜೂಳಿಗೆ 
ಯೆರಡು ಬಹುದೆನಲು . . . ಕೊಂದುಕೊಂಡಿರಿ ನಿಮ್ಮನೇ ನೀವೆಂದ 
ನಸುರಾರಿ (ನಿಧಾಗ. ೦೦-೬೩-೪). ಜುಳಿಗೆ: ತೆರೆ ತಳಿರೆಡೆಯೊಳಿರ್ದ ಮಾವಿನ 
ತೋರತನಿವಣ್ಣ ಗಿಳಿ ಕರ್ದುಂಕಿದೊಡೆ ರಸಮೊಸರಿ ಸೋರ್ವಂತೆ ಹೆಂಗಳ 
ಕರತಳದ ಪೊಂಗಳಸದ ಜುಳಿಗೆಯೊಳಿಟ್ಟ ಬೆರಳಂ ತೆಗೆದು ಬಿಡಲ್ಕೆ . . . 
ಕೆಂಪಿಡಿದ ಜಳಧಾರೆ ಕಂಗೊಳಿಸುತಿರ್ಪುದು (ಜೈಮಿಭಾ. ೩-೧೧). 

[ ಆಜೂಳಿ) 

ಜೂಳೆ «ಜೂಳಿ' ನೋ. 

ಜೂಳೆಯ ಚೂಳೆಯ' ನೋ. 

ಜೃಂಭ (ನಾ). ೧. ಆಕಳಿಕೆ ; ಆಗುಳಿಕೆ: “ ಜೃಂಭಃ, ಜೃಂಭಣಂ - ಈ ೨ 
ಆಗುಳಿಕೆಯ ಪೆಸರು” (ನಾಜಿರಾ. ೯೮). ೨. (ಹೂವಿನಂತೆ) ಅರಳುವಿಕೆ. 
೩. ಊದುವಿಕೆ ೪. ವಿಸ್ತಾರಗೊಳ್ಳುವಿಕೆ; ಹೆಚ್ಚುವಿಕೆ. [ ಸಂ. 


೩೦೯೩ 


೪ 


೩0 


46 


ಜೆಂಬುದೀವಿ 


ಜೃಂಭಕ (ನಾ). ೧. (ನಿದ್ದೆಯನ್ನುಂಟುಮಾಡುವ) ಒಂದು ಬಗೆಯ 
ಮಂತ್ರಾಸ್ತ್ರ: ಇವು ಜೃಂಭಕಾದಿ ಮಂತ್ರಾಸ್ತ್ರಗಳು (ಉತ್ತರಾ. ೮). 
ಪಿ. ಶಕ್ತಿ ಮಂತ್ರಗಳಲ್ಲಿ ಒಂದು: ಜೃಂಭಕ ಪ್ರಸ್ವಾಪನ ಅಪ್ರತಿಹತ 
ನಿಶ್ಶೇಷೀಕರಣ ಜೀವಗ್ರಾಹಗಳೆಂಬ ಪಂಚಶಕ್ತಿ ಮಂತ್ರಂಗಳಂ (ವಿವೇಕ. 60). 
[ಸಂ.) 
ಜೃಂಭಕಾಸ್ತ್ರ (ನಾ). ಒಂದು ಬಗೆಯ ದಿವ್ಯಾಸ್ತ್ರ : ನೆರೆ ಸಂಪಾದಿಸಿದರ್‌ 
ಮಹಾಮಹಿಮೆಯುಳ್ಳೀ ಜೃಂಭಕಾಸ್ತ್ರಂಗಳಂ (ಉರಾಣ. ೦೨-೧೩). 
[ ಜೃಂಭಕ + ಅಸ್ತ] 
ಜೃಂಭಣ (ನಾ). ೧. ಆಗುಳಿಕೆ: ಅನಾಲಸ್ಯನೆಂಬೆಂ ನಾಸ್ತಿಕ್ಕ ದೈನ್ಯ ನಿದ್ರಾದಿ 
ನಿರೀಕ್ಷಣ ಜೃಂಭಣ ವಿವರ್ಜಿತಂ (ಜಾವುಂಪು. ೬). ವಿ. 'ಹಿಗ್ಗು ವಿಕೆ: 
ಹೆಚ್ಚಾಗುವಿಕೆ. "ಜೃಂಭಿಸು' ಪರಾ. [ಸಂ.) 
ಜೃಂಭಾಸ್ಟ್ರ (ನಾ). ಎ ಜೃಂಭಕಾಸ್ತ್ರ; ಜೃಂಭಾಸ್ಟ್ರದಿನಿಸೆ ಸೈನ್ಯಂ ಸ್ತಂಭಿಸೆ 
(ಜಗವಿ. ೧೩-೩೪). [Ne] 
ಜೃಂಭಿತ (ಗಂ). ೧. ಹೆಚ್ಚಾದ ; ಅಧಿಕವಾದ : ಸಂಭಿನ್ನಮಹಾಮತಿಗಳ್‌ 
ಗಂಭೀರನಿಗೋದದೊಳ್‌ ತಮೋಮಯದೊಳ್‌ ದುಃಖಾಂಭೋಧಿಯ 
ಕಡೆಗಾಣದೆ ಜೃಂಭಿತ ದುಷ್ಕರ್ಮದಿಂದೆ ನಮೆದಪರಿನ್ನುಂ (ಆದಿಪು. ೫-೭೬). 
೨. ಅರಳಿದ ; ವಿಕಸಿತ. (ನಾ). ೩. ಆಕಳಿಕೆ: ಗುರು ಕಂಪ ನಿನಗೇಕೆ 
ಬಲಭೇದಿ ಜೃಂಭಿತವು (ಧ್ಮನ್ಕಾಲೋ. ೯೯). ₹ಸಂ.] 
ಜೃಂಭಿನಿ (ನಾ). ಒಂದು ಬಗೆಯ ಚೋರವಿದ್ಯೆ ; ಪ್ರತ್ಯಕ್ಷವಾಗುವ 
ಮತ್ತು ಮಾಯವಾಗುವ ವಿದ್ಯೆ: ವಿದ್ಯುಚ್ಚೋರನೆಂಬೊಂ ಕಳ್ಳನಾತಂ 
ಜೃಂಭಿನಿ ಸ್ತಂಭಿನಿ ಮೋಹಿನಿ . . . ಘುಟಿಕಾಂಜನಮೆಂದಿವು ಮೊದಲಾ 
ಗೊಡೆಯ ತಸ್ಕರಶಾಸ್ತ್ರಂಗಳೊಳಾದಮಾನುಂ ಕುಶಲಂ (ವಡ್ಮಾರಾ.೦೨೨-೧೬). 
[ ಆಸಂ. ಜೃಂಭಿಣೀ) 
ಜೃಂಭಿಸು (ಕ್ರಿ). ಅತಿಶಯವಾಗು; ವಿಜೃಂಭಿಸು: ಕಾಳಗದೊಳು ಬೊಮ್ಮ 
ಜಟ್ಟಿಗ ಬೀರ ಭೇತಾಳ ಶಾಕಿನಿ ಡಾಕಿನಿಯರ ತೂಳದೆ ಹೊಯ್ದಾಡಿ 
ಜೃಂಭಿಸಿ ಗಗನಾಂತರಾಳದಿ ಬೊಬ್ಬಿಕ್ಕುತಿಹರು (ಮೋಹತ. ೨೯-೦೦). 
[ ಜೃಂಭಣ + - ಇತ್ತು] 
ಜೃಂಭೆ (ನಾ). ಆಗುಳಿಕೆ. [ಸಂ. ಜೃಂಭಾ) 
ಜೃಂಭೆಗೆಯ್‌ (ಕ್ರಿ). ಆಕಳಿಸು : ನೀಳ್ಕಾಲಾನೆಗಳಂದು ಸೊಪ್ಪಳಿಸದಾ 
ಶಬ್ದಂಗಳಂ ಕೇಳುತಂ ಬೀಳ್ಕೇಡಂ ಪಡೆಯಲ್‌ ಸಮಂತುಳಿದ ಸಿಂಹೆಂ 
ಜೃಂಭೆಗೆಯ್ವುತ್ತಿರಲ್‌ (ಹಾಲಾಸ್ಕ. ೩-೮-೯). [ ಜೃಂಭೆ + ಕೆಯ, 
ಜೆಂಗು "ಜಂಗ್ಳು' ನೋ. 
ಜೆಂಗೆಜ್ಜೆ (ನಾ). ಯಕ್ಷಗಾನದಲ್ಲಿ ಬರುವ ರಾಜ ಅಥವಾ ರಾಕ್ಷಸಾದಿ. 
ವೇಷಧಾರಿಗಳು ಮೊಳಕಾಲಿನ ಬಳಿ ಕಟ್ಟವ ಗೆಜ್ಜೆ: ಜೆಂಗು (ಚೆಂಗು) 
ಅಥವಾ (ಜೆಂಗೆಜ್ಜೆ) ರಾಜವೇಷ, ರಾಕ್ಷಸವೇಷಾದಿಗಳೆಲ್ಲ ಮೊಣಕಾಲ 
ಮುಂಗಡೆಗೆ ಕಟ್ಟುವ ಒಂದು ಬಗೆಯ ಗೆಜ್ಜೆ (ಪಾರ್ಕಿಸು. ೪೭) 
[ ಜೆಂಗು (<ಜಂಗ್ಗು) * ಗೆಜ್ಜೆ] 
ಜೆಂದ್‌ಅವಸ್ತ (ನಾ). ಜೆಂದ್‌ ಎಂಬ 'ಭಾಷೆಯಲ್ಲಿ ರಚಿತವಾಗಿರಂವ 
ಪಾರಸಿಜನರ ಅತ್ಯಂತ ಪ್ರಾಚೀನವಾದ ಧರ್ಮಗ್ರಂಥ : ಇವರು 
ಖೊರಾನನ್ನು ಜೆಂದ್‌ಅವಸ್ತವನನ್ನಿ ಒಪ್ಪಿ ಅರಿತರು (ಹೊಂಗಳು. ೪1, ಏೀಿಕೆ). 
[ ಪಾರ. ಜಂದ್‌ಅವಸ್ತ 1] , 
ಜೆಂಬಾಳಿ (ನಾ). ಜೋಳದ ಬೆಳೆಯನ್ನು ನಾಶಮಾಡುವ ಒಂದು 
ಬಗೆಯ ಹಸಿರು ಬಣ್ಣದ ಹುಳು,-ಕೀಟ: (8. [?] 
ಜೆಂಬುದೀವಿ (ನಾ). ಜಂಬೂದ್ವೀಪ : ಈ ಜೆಂಬುನೀವಿಯೊಳ* ತೆಂಕಲ್ಲೆ 
ಅಲ್ಲಿಗಲ್ಲಿಗೆ ಸಂಚರಿಪ ಕೇರಳಿಯರ ತಳಿರಡಿಯ ಲೆಪ್ಪದಲತಿಗೆವೊನ್ನಿಂ ಕೊರ್ವಿ 
ಬೆಳೆದ ಕೆಯ್ವೊಲನಿಂ (ರಾಮಾಶೈ. ೭೪-೦೪)... [ <ಸೆಂ. ಜಂಬೂದ್ವೀಪ) 


ಜೆಕರ್ಮದ 


ಜೆಕರ್ಮದ (ನಾ). ಒಂದು ಬಗೆಯ ಮೂಲಿಕೆ : ಯವಹಿತ್ರೆ, ಜೆಕರ್ಮದ 
ಈ ಎರಡನ್ನು ಜೇನುತುಪ್ಪದಲ್ಲಿ ಹಚ್ಚಲು ಇರುಳುಗಣ್ಣು ಮಾಣ್ಣುಂ 
(ವಿವೈಪಿ. ೩೩). [ ?] 

ಜೆಜ್ಜು "ಚಚ್ಚು' ನೋ. 

ಜೆರ್ಬಾರ “ಜುಜ್ಜಾರ' ನೋ. 

ಜೆಟಿಗ "ಜಟ್ಟಿಂಗ' ನೋ. 

ಜೆಟ್ಟಿ "ಜಟ್ಟಿ,' ನೋ. 

ಜೆಟ್ಟಿಂಗ «ಜಟ್ಟಿಂಗ' ನೋ. 

ಜೆಟ್ಟಿಕೋಟ (ನಾ). ಪಂದ್ಯದ ಕೋಳಿ ; ಕಾಳೆಗಮಾಡಂವುದಕ್ಕೆ ತರ 
ಬೇತಾದ ಕೋಳಿ : ಜೆಟ್ಟಿಕೋಟಿಕಿಗಳ ಮೇಲೆ ತಮ್ಮ ವಿದ್ಯೆಗಳಂ ಸಂಕ್ರಮಿ 
ಸಿದರ್‌ (ಉವುಂಪು, ೨೨೪). [ಜೆಟ್ಟಿ ( ಆಜಟ್ಟಿ,) ಕೋಟ್‌; ] 

ಜೆಟ್ಟಿಗ "ಜಟ್ಟಿಗ್ಯ' ನೋ. 

ಜೆಟ್ಟಿದೆಆಕ (ನಾ). ಒಂದು ಬಗೆಯ ತೆರಿಗೆ: ಮುಕುಡಿದೆಅಕಿ ಜೆಟ್ಟಿದೆಟ್‌ 
ಕೂನೆದೆಐ . . . ಯೆಲ್ಲವನೂ ಕೊಟ್ಟರು (ಎಕ. ೪1, ಕಡೂರು. ೪೯-೪೨: 
1291). [ಹೆಟ್ಟಿ (ಜಟ್ಟಿ, + ತೆಚ್ಕಿ) 

ಜೆಟ್ಟಿಶರ್ಮ (ನಾ). ಒಬ್ಬಾತನ ಹೆಸರು: ಸರ್ವ್ವಶಮ್ಮಣ ಪುತ್ರ ಜೆಟ್ಟಿ 
ಶಮ್ಮ೯ಂ (ಇಆ. ೫12, ೪೨-೨೬ ; 668), [ ಜೆಟ್ಟಿ ? + ಶರ್ಮ) 

ಜೆಟ್ಟೆ, ಜೇಟೆ, ಜೇಷ್ಟೆ, ಜೇಷ್ಮೆ (ನಾ). ಎ ಜ್ಯೇಷೆ : ಜ್ಯೇಷ್ಠಾ - ಜೆಟ್ಟಿ ; 
ಸೃಷ್ಟಿ - ಸುಟ್ಟಿ (ಕಜ್ಮಾನು. ೦೬೦ ಪ್ರಯೋ). ಜೇಟೆ: ಷಕಾರಕ್ಕೆ ಅದ್ವಿತ್ವ 
ಟಕಾರಂ - ಜ್ಯೇಷ್ಮಾ - ಜೇಟೆ (ಕಮದ.೨೮೩ ಪ್ರಯೋ). ಜೇಪ್ಟೆ: “ಜೇಷ್ಟೆ 
ಜೇಷ್ಮೆಯೊಳ್‌” (ಕಠರ. ೪೦) ಜೇಷ್ಠೆ : ಮೇಲಿನ «ಕಶರ ೪೪'ರ 
ಪ್ರಯೋಗವನೆ್ನ ನೋಡಿ. [ ಸಂ. ಜ್ಯೇಷ್ಮಾ 

ಜೆಟ್ಟೆಮುಗೊಳ್‌ (ನಾ). ಒಂದು ಪ್ರದೇಶದ ಹೆಸರು: ಪುತ್ತೂರಾ ಜೆಟ್ಟೆಮು 
ಗೊಳುತ್ತಿಟ್ಟು ಪುತ್ತೂರತ್ತಾಣಿಗೆ ಅಯ್ದೂಂಬು ಕಟನಿಯಂ , , . 
ಕೊಟ್ಟರ್‌ (ಎಕ. ಸ, ಕೋಲಾರ. ೨೨೯-೪; 780. [?] 

ಜೆಡ "ಜಡೆೆ' ನೋ. 

ಜೆಡೆಕಳ್ಳಿ "ಜಡೆಗಳ್ಳಿ' ನೋ. 

ಜೆಡೆಗಟ್ಟು, "ಜಡೆಗಟ್ಟೂ' ನೋ. 

ಜೆಡೆಗಟ್ಟು, "ಜಡೆಗಟ್ಟು' ನೋ. 

ಜೆಡೆಗೊಳ್‌ "ಜಡೆಗೊಳ್‌' ನೋ. 

ಜೆಡೆದಲೆ "ಜಡೆದಲೆ' ನೋ. 

ಜೆಡೆದುಚುಗಲ್‌ «ಜಡೆದಂಟುಗಲ್‌' ನೋ. 

ಜೆಡೆದೆರೆ (ನಾ). ಒಂದು ಬಗೆಯ ತೆರಿಗೆ: ಜೋಲಕಾರುಣ್ಯ ಜಿಡೆದೆರ್ರೆ 
೯ ಪ೩॥ ಬಿಟ್ಟೆಯಭಂ ೧ಕ್ಕಂಗ ೨ ಎತ್ತಿಲು ಪೊತ್ತರ ಪ ೫ (ಎಕ. ೫೪, 
ಜಿಕ್ಕನಾ. ೭೦-೨೦ ; 1380). [ಜೆಡೆ? ೬.ತೆರೈ (ಎತೆಟ್‌,)] 

ಜೆಡೆಮುಡಿ "ಜಡೆವಂಂಡಿ' ನೋ. 

ಜೆಡ್ಡು 'ದಡ್ಡು;' ನೋ. 

ಜೆಡ್ಡುಗಟ್ಟು "ದಡ್ಡೂಗಟ್ಟು' ನೋ. 

ಚೆಡ್ಡುಬೆತ್ತ (ನಾ). ಒಂದಂ ಬಗೆಯಂ ಸಸ್ಯ : 

[ ಜೆಡ್ಡು ? + ಬೆತ್ತ] 


ಜೆಡ್ಡುಬೆತ್ತ, ಕುಮೆರಿಬೆತ್ತ 

(ಮೈ ಔಗಿ. ೦೫-೨೮೦). 
ಜೆಪ್ಪು "ಜರ್ವು' ನೋ. 
ಜೆರ್ಕು, "ಜರ್ಕು' ನೋ. 
ಜೆರ್ಕು, "ಜಕ್ಕು' ನೋ. 
ಚೆರ್ಕು, (ನಾ). ಪತನ (?) : ಅಂದಿನ ಮಹಿರಾವಣ ರಾವಣ ಕುಂಭ 

ಕರ್ಣಾದ್ಯರ ಸೊರ್ಕುಂ ಜೆರ್ಕುಂ ನಿಮ್ಮವರ ತರಣದ ನೆಲೆಯಂ ಪೇಟವೆ! 
[?7 


(ರಾಮಾಕ್ಕ. ೧೧೨-೦೯). 


೩೦೯೪ 


ಚೇಂಬುಟು 


ಜೆಲಕೊಂಜೋಳ (ನಾ). ಒಂದಂ ಬಗೆಯ ಜೋಳ : ಪಟ್ಟಣಸಾಳಿ ... 
ಜೆಲಕೊಂಜೋಳ ಈ ಎಂಟು ಜಾತಿಗಳನ್ನು ಮುಖ್ಯ ಪೈರುಗಳಾಗಿ 
(ಕಛಾಗಿ. ೨೭೦). [? + ಜೋಳ] 

ಜೆಲ್ಲನೆ (ಅ). ಜೆಲ್ಲೆಂದಂ ; ರಭಸದಿಂದ ಕೂಡಿ : (8). [ಜೆಲ್‌ + - ಅನ್ನೆ] 

ಜೆಲ್ಲಿ, "ಜಲ್ಲಿ' ನೋ. 

ಜೆಲ್ಲಿ "ಜಲ್ಲಿ' ನೋ. 

ಜೆಲ್ಲಿ, "ಜಲ್ಲಿ' ನೋ. 

ಜೆವಳೆ 'ಜಳವೆ' ನೋ. 

ಜೆಳುಗೂರ್‌ (ನಾ). ಒಂದು ಊರಿನ ಹೆಸರು : ಸೇನ್ಮ್ರಕ ಮಹಾರಾಜ 
ರ್ನಾಯರ್ಯ್ಮಣ್ಮ ಮಂ ಜೆಳುಗೂರಾಳ್ಗಿಯಾನಾಳುತ್ತು ಕಾನ್ಪರ್ಬೊರಧಿಕಾರಿ 
ಗಳಾಗೆ (ಎಳ. ೪11, ಶಿಕಾರಿ. ೧೩೪-೪: 685). [7? + ಊರ್‌] 

ಜೆಟ್‌ (ನಾ). (?) : ಮಟ, ಮೊಟ್‌, ಕಟ್‌ . . . ಜೆಲ್‌ [ಪಾಕಾಂ. ಚೆಟ್‌] 
ಕಟಿಕ್ತಿ, ಬಾಟ್‌ , . . ಇತಿ ಅವಗಟಿಯಾದಯಃ (ಕಜ್ಮಾನು. ೧೪೦ ವ್ಯಾಪ್ಶಾ): 

[?] 

ಜೇ, "ಜೈ' ನೋ. 

ಜೇ, (ನಾ). ಬಿಲ್ಲಿನ ಹಗ್ಗ; ಹೆದೆ: “ಜೇ - ಜ್ಯಾಎಹೆದೆ” (ತದೈಕೋ, ೧೩) ; 
ಜೇಯನೇಟ್‌ಸಿ ಬಿಲಜೇಯ ಹರಿಸೂನು ಸಹಸಾಯುತಿಕೆಯಿಂದೆ ನಿಜ 
ಸಾಯಕವನುಗಿಯುತಡಹಾಯಿದಂ (ಜೈಮಿಭಾ. ೦೨-೨೮). [ಎಸಂ. ಜಾ] 

ಜೇಂಕರ (ನಾ). ಪ್ರಶಂಸೆ ; ಹೊಗಳಿಕೆ ; ಸ್ತುತಿ. ಜೇಂಕರಿಸಂ' ಪರಾ. 

[?] 

ಜೇಂಕರಿಸು (ಕ್ರಿ). ಹೊಗಳು; ಪ್ರಶಂಸಿಸು; ಕೊಂಡಾಡಂ: “ಜೀಂಕರಿಸು- 
ಪ್ರಶಂಸಾಯಾಂ (ಕೊಂಡಾಡು)” (ಕಮಧಾ): ಕಾವಗುಣಂಗಳಿ ಸಾಜಮೆಂದು 
ಕೇಳ್ಬರ್ಗ್ಗೆದೆಗೊಣ್ಣು ಜೇಂಕರಿಸೆ (ಎಕ. ೪11, ಶಿವಮೊ. ೦೦-೪೧; 1085); 
ಪಿರಿದುತ್ನವದಿಂದುಟ್‌ ಜೇಂಕರಿಸೆ ಬುಧರ್ನಚ್ಚಿ ಮೆಚ್ಚಿ ಬಣ್ಣಿಸೆ 
(ಧರ್ಮಾಮ್ಮ. ೩-೨೫). [ ಜೇಂಕರ+ - ಇಸ್ಕು] 

ಜೇಂಕಾರ (ನಾ). ಎ ರುಂಂಕಾರ. [ ಆಸಂ. ರುಂಕಾರ) 

ಜೇಂಗುಟ್ಟು (ಕ್ರಿ). ರೋಂಕಾರಮಾಡಂ (7?) : ದಣಿದ ಜೀವದ ಮ್ಯಾಲೆ 
ಜೇನಿನ ಸುರಿಮಳೆ ಜೇಂಗುಟಿ ಹನಿಹನಿ ಇಳಿದಾಂಗ (ಸಪೀಗೀ. ೪೬-೮). 

[ ಜೇನ್‌ + ಕುಟ್ಟು, ] 

ಜೇಂಗೊಡ "ಜೇನ್ಗೊಡ' ನೋ. 

ಜೇಂಜರಿ (ನಾ). ಜೇನಂತಂಪ್ಪದ ಧಾರೆ: ಪೊಚ್ಚ ಪೊಸ ಜೇನ್ಗೊಡನಂ 
ಪಿಟ್ರಿವಂದು ಸೋರ್ವ ಜೇಂಜರಿ (ಜಕವಿ. ೪-೦೧೭). [ ಜೇನ್‌; + ಸರ್ಮಿ] 

ಜೇಂಬನಿ (ನಾ). ಜೀನಂತಂಪ್ಸದ ಹನಿ; ಜೇನುಹನಿ: ಜೇಂಬನಿಯನ್ನು ಪಟಲ 
ಗಳಲ್ಲಿ ತುಂಬಿಸಿ (ನಾಡೋಜ. ೩೪೮). [ ಜೇನ್‌, + ಪನ್ನಿ] 

ಜೇಂಬಾಲು (ನಾ). ಜೇನಂ ಬೆರಸಿದ ಹಾಲು ; ಹಾಲ್ಟೇನು: ಆರೋಗಿಸು 
ನನ್ನ ಚಿಣ್ಣ, ನಿನ್ನ ಮೆಚ್ಚಿನ ಜೇಂಬಾಲು (ಜಿಟ್ಮಅ. ೯೨-೨೩). 

[ ಜೇನ್‌; + ಪಾಲು, (ಆಪಾರ) ) 

ಜೇಂಬುಳು “ಜೀಂಬುಟು' ನೋ. 

ಜೇಂಬುಟು, ಜೇಂಬಂಳು, ಜೇನಂಂಬುಳಂ, ಜೇನಂಹಂಳು (ನಾ). ಹೂವಿನ 
ರಸವನ್ನು ಹೀರಿ ಜೇನುಮಾಡಿ ಕೂಡಿಡುವ ಒಂದು ಬಗೆಯ 
ಹುಳು; ಜೇನ್ನೊಣ: ಮುಸುಟ್‌ತು ಕೋಂಟೆಯಂ ಮಸಗಿ ಜೇಂಬುಟುಗಳ್‌ 
ಫೊಸವುಟ್ಟಿಯಂತೆ (ಆಳವಿ. ೨-೧೦೬). ಜೇಂಬುಳು: ಲಕ್ಕಲಕ್ಕದಲಿ 
ಕಿಕ್ಕಿರಿದಿರೆ ಜೇಂಬುಳು ಮೇಣ್‌ ದುಂಬಿ (ಕೋಗಿಲೆ. ೪೭-೨೦). ಜೇನುಂಬುಳು: 
ಹೂವಿನ ಮರದಲಿ ಜೇನುಂಬುಳಂಗಳು ಮೊರೆವುದು ರಾಜನ ಭಯದಿಂದಲ್ಲ 
(ಪಾಂಡ ಆ. ೩೬-3). ಜೇನುಹುಳು: ಜೇನುಹಲ್ಲೆಗೆ ಜೇನುಹುಳು 
ಕವಿಯುವಂದದಲಿ (ಆಗ್ಮಿಹಂ. 60-36). [ ಜೇನ್‌; + ಪುಲು,) 


ಜೇಂಬೊರೆ 


ಜೇಂಬೊರೆ (ನಾ). ಜೇನಿನ ಗೂಡು : ಆ ವರ್ಣನಾದಿಗಳಿಂದ ಪುಷ್ಟವಾಗಿ 
ಪಾಕವಡೆದ ಕಾವ್ಯವೆಂದರೆ ಜೇಂಬೊರೆಯಂತೆ ರಸನಿಷ್ಯಂದಿಯಾಗಿರ 
ಬೇಕು (ನಾಡೋಟ. ೩೬೩). [ಜೇನ್‌ * ಪೊರೆ] 

ಜೇಕಿರ (ನಾ). ಒಂದು ಬಗೆಯ ವಾದ್ಯ (?): ಪಳವದ ತಿವಳಿಯ ಜುಂಕದ 
ಮೊಳಸಿನ ಜೇಕಿರದ ಸಿವಿರ ಸಿಪ್ಪಿನ ಲಯದಿಂದೆಟಲದೆ ಕುಣಿದರ್‌ 
(ಅಜಿಪು. 8-89). "“ಜಿಂಕರ' ಪರಾ. [?] 

`ಜೇಕು "ಗೇಕಂ' ನೋ. 

ಜೇಗ (ನಾ). (?) : ಅಲ್ಲಿಯ ಸಿದ್ಧಾಯಮುಂ[ಜೀ]ಗ ಮೂಲೋಪಭೋಗಿ 
- ** ಗಣ್ಣಯ್ಯ ಜೇಗಮಂ (೩ಎ. ೧೯೪೬, ಕರೀಂನೆ. ೦೬೨-೬೨; 956). [?) 

ಜೇಗಂಟೆ, ಜಗ್ಗುಟೈ, ಜಾಂಗಟೆ, ಜಾಗಂಟೆ, ಜಾಗಟ, ಜಾಗಟೆ, ಜೇಗಟ, 
ಜೇಗಟೆ, ಜೇಗಳೆ, ಜೇಘಂಟೆ, ರುಾಂಗಟೆ, ರಭಾಗಟೆ (ನಾ). 
(ದೇವಸ್ಥಾನಗಳಲ್ಲಿ ಬಾರಿಸುವ) ಒಂದು ಬಗೆಯ ವರ್ತುಲಾಕಾರದ 
ಲೋಹವಾದ್ಯ: (೪). ಜಗ್ಗುಟೆ : ಜಗ್ಗುಟೆ ಜರರ್ಣುರಿಗಳಿಂ ಕುಂಭಿ 
ಕುಕ್ಕಿ ಟ್‌ದಾರ್ದ ಳುಂಬಮಾಗಿರೆ ಗಿರಿನಿತಂಬದೊಳು ರಾಕ್ಷಸರು ನೆರೆದಿರ್ದರು 
(ಕುಮುರಾ. ೭-೫೬). ಜೌಂಗಟೆ: ಗಂಟೆ ಜಾಂಗಟೆ ವೆದಲಾದುವನ್ನು ಬಾರಿಸಿ 
(ಕನ್ನೆ ಣಾ. ೦೭೦) ; ಇನ್ನು ಮುನ್ನೂರ್ಕೊೋಟಿ ಜಾಂಗಟೆಯ ಬಡಿದಿಹವು 
(ನೆಲಮು.0೯-೯). ಜಾಗಂಟೆ; ಮದ್ದಳೆ ಜಾಗಂಟೆ[ಪಾಕಾಂ. ಜಾಗಂಟಿ, ಜಾಗಟೆ) 
ತಾಳ ದಂಡಿಗೆ ಭೇರಿ ತದ್ದಿಮಿದಿಮಿಕೆಂದು ರಭಸಗಳು (ಪುರಂದ. ೪-೪-೦). 
ಜಾಗಟ : ಜಾಗಟ[ಐಜಾ. ಜೇಗಟ]ದೊಳಗಣ ಧ್ವನಿ ಜಾಗಟ[ಪಾ630. 
ಜೇಗಟ]ವ ನುಂಗಿತ್ತು (ಮೋಳಿಮಾ. ೨೧೨-೭೬೭). ಜಾಗಟೆ : ನಿನ್ನ 
ನೆರೆಮನೆಯವರ ಭಾಗ್ಯಮಂ ಪಂಚಿ ಕೊಡುವೆನೆಂದು ಒಂದು ಜಾಗಟೆ 
[ಪಾಠಕಾ. ಜಯಘಂಟೆ)ಯಂ ಕೆೊಟ್ಟೆನದಂ ನೀನೇನಾದೊಡದಾಗಲಿಯೆಂದು 
ಬಾರಿಸಿಯಾಕ್ಷಣದೊಳೆ ಬರ್ಕ್ಕುಮದರರ್ಧಂ ನೆರೆಮನೆಯವರ್ಗೆ ಬರ್ಕು 
(ಛರ್ಮಪ. ೪-೦೩ ವ); ಘುಡಿಘುಡಿವ ಹೆಗ್ಗಾಳೆ ಮೊಳಗುವ ಬೆಡಗು ಜಾಗಟೆ 
ಬೊಬ್ಬೆಯಲಿ ಜಗ ನಡುಗೆ ಗಜಪುರದಿಂದ ಬಂದರು ಪಯಣಗತಿಗಳಲಿ 
(ಕುವ್ಕಾವಿ, ಓರಿಇ. ೪-೦6); ಈ ಶ್ರೀರಂಗಪಟ್ಟಣಕಳವಡದ ಪುರ ತ್ರಿಜಗದ 
ನೆಲದೊಳಗಿಲ್ಲೆಂದು ಗಡಿಯಾರ ಜಾಗಟೆಯುಲಿವುದು ಗೋಪುರದೊಳಗೆ 
(ಕಂನವಿ, ೭-೧೧೫ ; ಪೂರ್ವದಿಶಾನಾಥ ಸಂಮದದಿ ಡಂಗುರಿಸಲೆತ್ತಿದ ವೆಳ್ಳಿ 
ಜಾಗಟೆಯ ಮಾಳ್ಕೆ ಯಿಂ ಸಸಿಬಿಂಬಮುದಯಿಸಿದುದು (ನಂದಿಮಾ. ೦೯-೦೭) ; 
ಗಂಟೆ ಜಾಗಟೆಗಳಿಂ ಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ (ಪಾಂಕಜ. 
೩೯-೯). ಜೇಗಟ: ಜೇಗಟ[ಪಾಕಾಂ. ಜಾಗಟ]ದೊಳಗಣ ಧ್ವನಿ ಆ ಜೀಗಟ 
[ಪಾಕಾಂ. ಜಾಗಟ)ವ ನುಂಗಿತ್ತು (ಮೊ ಳಿ ಮಾ, ೨೧೨-೭೬೮). ಜೇಗಟೆ : 


“ ಡಿಂಡಿಮಃ, ಜೇಗಟೆಯ ಪೆಸರು” (ನಾಜಿರಾ. ೯೬); ತನ್ನ ದಶಶತಕರದಿ' 


ಗಗನವೆಂದೆಂಬ ಜೇಗಟೆಯಿಂದ ಧರೆಗೆ ಡಂಗುರವೊಯ್ಯಲೆಂದಂದು 
ನಿಂದಿರ್ದನೋ (ಸಿದ್ಧರಾ. 3-೮): ವೀರರಿಂ ಪೊಡೆವ ಜೇಗಟೆಯಿಂ (ದಶಕು. 
6-೧೧೨) : ಭಟರು ಸೂಡುತೆ ಬಾಸಿಂಗ ಡೌಡೆ ಜೇಗಟೆ ದನಿಮಾಡಿಸು 
ತೈದಿದರ್‌ (ಮೋಹತ. ೩೩-೩೪): ಜೇಗಟೆ ಮೊಳಗಿತು (ಸವತಿ. ೨). ಜೇಗಳಿ: 
ಮಸಣೋಜಂಗೆ ಧೂಪ ಜೇಗಳೆಯಂ ಬಾರಿಸಲು ಬಿಟ್ಟ ಮತ್ತರು 
ಅಜುವತ್ತು (ಕಣ. 11, ೧೬-೩೩ ; 1122). ಜೇಘಂಟೆ: ಗೌಡುಗಳು . .. 
ಜೇಘಂಟೆಯಂ ತಾಗಿಸಿ ಕಾಲಂ ತೊಳದು ಧಾರಾಪೂರ್ವಕವಾಗಿ ಕೊಟ್ಟರು 
(ಎಳ. ೪111, ಸೊರಬ. ೨೩೭-೨೦; 1221). ರಭಾಂಗಟೆ: ತಾಳ ತಂಬೂರಿ 
ರಭಾಂಗಟೆ ಮದ್ದಳೆ ಸಮ್ಮೇಳನದಿಂದ ಕೂಡಿ (ವಿದಾಕ್ಮ. ೯೬-3): ಅಲ್ಲಿ ಎಲ್ಲೆಡೆ 
ತಾಳ, ಮದ್ದಲೆ, ಭೇರಿ, ರಭಾಂಗಟೆ, ಗಂಟೆ ಇತ್ಯಾದಿ ವಾದ್ಯಗಳು ಬಾರಿಸ 
ಲಾಗುತ್ತವೆ (ಪರಪ. ೦೯೨). ರಭಾಗಟೆ: ಒಡಲ ರಖಾ[ಪಾಕಾಂ. ಜಾ]ಗಟೆಯ 
ಮಾಡಿ ನುಡಿವ ನಾಲಗೆಯ ಪಿಡಿದು ಬಿಡದೆ ಢಣಢಣರೆಂದು ಬಡಿದು ಚಪ್ಪಳಿ 
ಕ್ಕುತ್ತಾ (ಪುರಂದ. ೦-೫೩-೦). [ “ಸಂ. ಜಯಘಂಟಾ) 


೩೦೯೫ 


ಜೇಡಿಪದರಗಲ್ಲು 


ಜೇಗಟ "ಜೇಗಂಟೆ' ನೋ. 

ಜೇಗಟೆ 'ಜೇಗಂಟೆ' ನೋ. 

ಜೇಗಳೆ "ಜೇಗಂಟೆ' ನೋ. 

ಜೇಗೆಯ್‌, ಜೇಗೈ (ಕ್ರಿ). ಬಿಲ್ಲಿನ ಹೆದೆಯನ್ನು ಧ್ವನಿಮಾಡಂ; ಧನಂಷ್ಟಂ 
ಕಾರಮಾಡು : ನಿವಿಷದೊಳ್‌ ಚಾಪಮಂ ಜೇಗೆಯ್ದರುಭಯ ವೀರರ್‌ 
(ಜೆಬಪು. ೧೬-೨೩): ನಿನ್ನಶ್ವಮಂ ತಡೆದೆ ನಾಂ * ಬಿಡಿಸಿಕೊಳ್ಳ 
ಬಗೆಯಾವುದಿನ್ನಳವಿಯೊಳ್ಕಾಣಬಹುದೆನುತೆ ಬಿಲ್ಲೆಗೆದು ಜೇಗೆಯ್ಕೆ(ಜೃಮಿಛಾ. 
೦೬.೯). ಜೇಗೈ : ಹತ್ತಿಸಿದ ಚಾಪಮಂ ಜೇಗೈದು ಕೂಡೆ ಮಸೆವೆತ್ತ 
ಕೂರಂಬುಗಳನಾರ್ದಿಸಲ್ಲೇನೆ ಮುಲ್‌ದತ್ತವನ ಬಾಣಘಾತಿಗೆ (ಕೈಮಿಭಾ. 
೪-೩೦). [ಜೈ ಕೆರ್ಮ,) 

ಜೇಗೈ "ಜೇಗೆಯ್‌' ನೋ. 

ಜೇಘಂಟೆ "ಜೇಗಂಟೆ' ನೋ. 

ಜೇಟೆ *ಜಿಟ್ಟೆ' ನೋ. 

ಜೇಟೆಗಾಆಿ (ನಂ). (7?) : ಸಂಜಗುಣಮಲ್ಲದಜೌಯದ ಮುಗ್ಗೆಯರ್‌ 
ಬಳಿಕ್ಕೀ  ಜೇಟೆಗಾಜ[ಪಾಕಾ. ಜಗಾಧಾರ, ಜಟ್ಟಿಗಾಜ]ನಂ ಕಂಡು 
ಮರುಳಪ್ಪುದಿದು ಸೋಜಿಗಮೆ (ಜಿಬಪು. ೨೦-೨೦). [ಜೇಟೆ? + - ಕಾಜಿ) 

ಜೇಡ, ಜಾಡ್ಕ, ಜೇಡುವ (ನಾ). ೧. ನೇಯಂವವನಂ; ನೆಯ್ಗ್ಸೆಯವನು; 
ನೇಕಾರ : ಗಿರಿಜೇಶಂ ತೆಆ್‌ದಂ ಜೇಡರ ದಾಸಿಗೆ ಪಡಿಯನೊರ್ಮೆ 
(ಸಮಪ. ೯-೨6) ; ಬೇಡ ಕಾಯದೆ ಕೆಟ್ಟ ಜೇಡ ನೇಯದೆ ಕೆಟ್ಟ (ಸರ್ವಜ್ಞ. 
೦೨೦೦). ೨. ಬಲೆ ನೇಯುವ ಹಂಳಂ ; ಜೇಡರಹುಳು : “ಲೂತಾ, 
ತಂತುವಾಯಃ, ಊರ್ಣನಾಭಃ, ಮರ್ಕಟಕಃ - ಈ ೪ ಜೇಡನ ಹುಟು” 
(ನಾಜಿರಾ, ೧೦೩) ; “ ಗುಣಪೃಷ್ಠಮೆನೆ ಜೇಡನೆನಿಸಿಕ್ಕು” (ಮಂಗರಾ. 
೪೯-೧೪) : ವಲ್ಲಭಂ ಬಿಸಿಲೊಳಗೊಣಗಿದಹನೆನುತವಾ ಜೇಡ ಪರಿವಿಡಿಗಳಿಂ 
ತನ್ನ ನೂಲಿಂ ತೆರೆಯವೊಲು ಮೇಲ್ಯಟ್ಟಿ (ಬಸಪು. ೧೬-೩೭). ಜಾಡ್ಯ: ೧. 
ಪ್ರಿಯಪುತ್ರರುಮಪ್ಪ ಸಕಲ ಜಾಡಗೊತ್ತಳಿಗಳ ಕುಲದೇವ ದೇವನಪ್ಪ 
ಗೊಜ್ಜೇಶ್ವರದೇವರ ಪೂಜೆ (ದೇದಾಪ್ರ. ೭); ಪಂಜು ಇರುಳಲಿ ಲೇಸು 
ಪಂಜರವು ಲೇಸು ಅರಗಿಳಿಗೆ ಜಾಡಂಗೆ ಗಂಜಿ ಲೇಸೆಂದ (ಸರ್ವಜ್ಮ. ೦೧೩೪): 
ಬಣ್ಣ ಬಿಳಿದಂ ನೇಯ್ವ ಜಾಡರುಂ ಲಾಡರುಂ ಚೆನ್ನಾಗಿ ಹೊಲಿವುತಿಹ 
ಚಿಪ್ಪಿಗರು (ನವಮೋ. ೨-೪೭); ಗಾಣಿಗ, ಈಡಿಗ, ಜಾಡ, ಬೇಡರೇ 
ಮುಂತಾದ ಕಸುಬುದಾರರಲ್ಲಿ (ಕಬ್ಮವಿ.00). ೩, ಜೇಡರ ಹುಳುವಿನ ಬಲೆ: 
ಕೆಲವರು . . . ತೊಲೆಗಳವರೆಗೆ ಬಂಡಬಂಡವಾಗಿ ನೇಲು ಬಿದ್ದ ಇಲ್ಲಣ 
ಜಾಡಗಳನ್ನು ಸವರಿದರು (ರಕ್ತಧ್ಯ. ೨೬೦). ಜೇಡುವ : ೧. ಪೆಣಣಯದ 
ಜೇಡುವರ ಎಆ್‌ಯಂಗ ಗಾವುಣ್ಣನುಂ (ಮೈಅರಿ. ೧೯೩೫, ೦೬-೦೦; 
1010 9). [ದೇ.1 ತುಳು. ಜಾಡೆ, ಜಾಡ್ಯ ; ತೆಲು. ಜೇಂಡ್ರ, ದೇಂಡ್ರ] 

ಜೇಡಬುಡ "ಜಾಡಬುಡ' ನೋ. 

ಜೇಡಿ (ನಾ). ೧. ಒಂದಂ ಬಗೆಯ ಮೃದಂವಾದ ಜಿಗುಟುಮಣ್ಣು ; 
ಮಡಕೆ ಮೊದಲಾದಂವನ್ನು ಮಾಡಲಂ ಉಪಯೋಗಿಸುವ ಅಂಟು 
ಮಣ್ಣು : ಕೆಂಪು ಮಣ್ಣಿನಲ್ಲಿ ಜೇಡಿ, ಗೋಡು, ಮರಳು, ಮಣ್ಣುಗಳೂ 
ಇರುವುವು (ವ್ಯವಮ. ೩). ವ೨.ಗೋಡೆಗಳಿಗೆ ಬಳಿಯುವ ಒಂದು ಬಗೆಯ 
ಬಿಳಿಯ ಮಣ್ಣು ; ಬಿಳಿಯ ಆವೆಮಣ್ಣು ; ಗೋಡೆಗಳಿಗೆ ಜೇಡಿಯನ್ನು 
ಬಳೆದಿದ್ದರು (ಟಾಕತೆ. ೦೦). 

[ ದೇ.॥ಮಲ. ಚೇಟಿ ; ತುಳು. ಜೇಡಿ, ಸೇಡಿ./ಮರಾ. 
ಶೇಡೀ, ಶೇಡೂ, ಶಾಡೂ) 
ಜೇಡಿಪದರಕಲ್ಲು "ಜೇಡಿಪದರಗಲ್ಲು' ನೋ. 


| ಜೇಡಿಪದರಗಲ್ಲು, ಜೇಡಿಪದರಕಲ್ಲು (ನಾ) ಎ ಹುಲಭವಾಗಿ ಒಡೆದು 


ತೆಳುಪದರಗಳಾಗಂವ ಒಂದಂ ಬಗೆಯಂ ಕಲ್ಲಂ: (ಸುಲಭವಾಗಿ ತೆಳುಪದರ 


ಜೇಡಿಮಣ್ಣು 
ಇ 


ಗಳಾಗಿ ಒಡೆಯುವ) ಸ್ಲೇಟು ಕಲ್ಲಿನಂತಿದ್ದು ಅದಕ್ಕಿಂತಲೂ ಮೃದುವೂ 
ಕಡಮೆ ಗಟ್ಟಿಯೂ ಆದ, ಹಲವು ಬಗೆಯು ಜೇಡಿಪದರಗಲ್ಲು (8h. 
ಇಂಕನಿ). ಜೇಡಿಪದರಕಲ್ಲು : ಇಷ್ಟರಲ್ಲೇ ಕಲ್ಲಿದ್ದಲು ಹಾಗೂ ಜೇಡಿ 
ಪದರಕಲ್ಲು (ಸುಲಭದಲ್ಲಿ ತೆಳು ಪದರಗಳಾಗಿ ಒಡೆಯುವ ಕೆಲವು ಬಗೆಯ 
ಕಲ್ಲು)ಗಳಿಂದ ಪೆಟ್ರೋಲನ್ನು , ತಯಾರಿಸುವ ನೂತನ ವಿಧಾನಗಳೂ 
ಕಂಡುಹಿಡಿಯಲ್ಪಟ್ಟಿವೆ (ವಿಕ್ಣಾವಿ. ೬೩). 
[ ಜೇಡಿ + ಪದರ (ಎ ಪದರ್ಕ್ಮೂ) + ಕಲ್ಲು (ಕಲ್‌) 

ಜೇಡಿಮಣ್ಣು (ನಾ).ಎಜೇಡಿ೧: ಹುಣ್ಣಾದ ಕಾಲಿಗೆ ಜೇಡಿಮಣ್ಣನ್ನಾಗಲಿ 
ಅಥವಾ ರಾಗಿಹಿಟ್ಟಿನ ಪೋಟ್ಲೇಸನ್ನಾಗಲಿ ೪-೫ ದಿವಸಗಳು ` ಕಟ್ಟಿದರೆ 
ನೋವು ' ಕಡಿಮೆಯಾಗುವುದು (ಗ್ರಾಮಾಳ. 098); ಈ ಮಣ್ಣೂ ಜೇಡಿ 
ಮಣ್ಣೂ ಸೇರಿ ಬೆಟ್ಟದಿಂದ ನದಿಗಳ ಜತೆಯಲ್ಲಿ ಇಳಿದು ಬರುವುವು 
(ಬಾಲಪ್ಪ. 1. ೧೮೬). [ ಜೇಡಿ * ಮಣ್ಣು (€ ಮಣ್‌) 

ಜೇಡು "ಜಾಡಂ' ನೋ. 

ಜೇಡುವ "ಜೇಡ' ನೋ. 

ಜೇಣ, ಜೇನ (ನಾ). ಉಣ್ಣೆಯ ಬಟ್ಟೆ;. ಕಂಬಳಿ : “ಮೇಷಕಂಬಲಃ, 
ಊರ್ಣಾಯಂಃಕಂಬಳಿಯ ಜೇಣ” (ನಾರಾ. 1). ಜೇನ: (8). 

[?./ಮರಾ ಜೇನ್‌] 

ಜೇಣಶಾಲೆ, ಜಾನಶಾಲೆ, ಜಾನಸಾಲೆ, ಜೀನಶಾಲೆ, ಜೇನಸಾಲೆ (ನಾ). 
ಆಯುಧಗಳ ಶಾಲೆ; ಆಯುಧಾಗಾರ : ಆ ರಮಣಿ ಬಾಲೆಯೊ 
ಕಾಮನ ಜೇಣಶಾಲೆಯೊ (ಶುಷ್ಕಪು. ೯-೪8. ಜಾನಶಾಲೆ : ಭಂಡಾರ 
ಜಾನಶಾಲೆ ಯುಗ್ರಾಣ ಪಣತವಾನೆಯ ಮಹಲು . . . ನಿರ್ಮಾಣಂಗೈಸಿ 
(ಕೆಳನ್ನ. ೩-೬೦). ಜಾನಸಾಲೆ: ಜಾನಸಾಲೆ ಶ್ಯಾನಭಾಗರಜ ೨ ಕೆ 
(ಮೈಆರಿ. ೧೯೩೭, ೩೧-೩೩; 1669): ಈ ಪಟ್ಟಣದಲ್ಲಿ ಗುಡಿ, ಹಳೆಯ 
ಮನೆ, ಜಾನಸಾಲೆ ಮದ್ದಿನ ಮನೆ . . . ಒಂದೊಂದನ್ನುವೆ ನಾವು ಕಂಡು 
ಕೊಂಡಿದ್ದೇವೆ (ಮಂತ್ರಶ. 8೩-೬): ಶ್ರೀರಂಗಪಟ್ಟಣದ ಕೋಟೆಯೊಳಗೆ 
ಕಟ್ಟಿಸಿರುವ ಜಾನಸಾಲೆ'(ಮಹಾವಂ. 1, ೦೨೮, ಜೀನಶಾಲೆ: “ಶಸ್ಟ್ರಾಜೀವಾ 
ವಾಸಮನೆ ಜೀನಶಾಲೆ” (ಮಂಗರಾ. ೩೮-೮). ಜೇನಸಾಲೆ: ಮಾಲೆಗಾರ್ತಿಯ 
ರೆಸೆದೊಪ್ಪೆ . ಪುಂಜಿಸಿದ ಕಾಮನ ಕೆಯ್ದುಗಳಿರ್ಪ ಜೇನಸಾಲೆಯ ನವಸಾಲ 
ಭಂಜಿಕೆಗಳೆಂದು (ಕಾಂತಿಪು. 6-೭೩); ಓದವಿದಗಣಿತ ಗೋಮೃಗಂಗಳ ಸದನ 
ಶಾಲೆಯ ಜೇನಸಾಲೆಯ ವಿದಳಧಾನ್ಮದ ಕಣಜಗಳನೀಕ್ಷಿಸುತ ನಡೆತಂದ 
(ಮೈರಾಕಾ. ೨-೫೭). [ £ವಜಯನಶಾಲೆ] 

ಜೇತಾರ (ನಾ). ಗೆಲ್ಲುವವನು ; ಜಯಿಸುವವನು ; ಜಯಂತೀಲ : 
ತರುಣರ ಹೆಂಡಿರೂ ಕೂಡ -ಈ ವಿಶ್ವಜೇತಾರನ ಕೀರ್ತಿಗೆ ಮರುಳಾಗಿ 
ಸನ್ನೆಮಾಡಿದಷ್ಟಕ್ಕೆ ಅವನ ಮಡಿಲಿಗೆ ಬಂದು ಬೀಳುತ್ತಿದ್ದರು (ಸಣ್ಮಕ. 
೪81, 60) ; ಕ್ರಿಸ್ತಶಕ ಪ್ರಾರಂಭದಿಂದ ಕೂಡ, ಅನೇಕ ಸಲ ದ್ರಾವಿಡರು 
ವಂಗರಾಜ್ಯದ ಮೇಲೆ ಅಭಿಯೋಗಮಾಡಿ ಜೇತಾರರಾಗಿದ್ದಾರೆ (ಛಾಷಾಶಾ. 
೨೨೭). [ ಸಂ. ಜೇತೃ) 

ಜೇನ್‌, ಜೇನು,, ತೇನಂ (ನಾ), ೧. ಜೇನಂಹುಳ ಹುಟ್ಟಿಯಲ್ಲಿ 
ಕೂಡಿಡುವ ಮಧು ; ಜೇನುತುಪ್ಪ : ಜೇನ ಮಟಕೊಂಡಮರ್ದಿನ 
ಸೋನೆಯೆ ಸುರಿದತ್ತು (ಅದಿಪು. ೭-೦೭); ಜೇನ ನೊಟಂಗಳ್‌" ತುಪ್ಪವ 
ನಿರಿಸಿದೊಡೆ ಲೋಗರ್‌ ಕೊಂಡು ಪೋಪರ" (ಪಂಶತಂ. ೭೨-೮): ಚಂದ್ರಾ 
ದಿತ್ಯಗ್ರಹಂಗಳ್‌ ಕಳ್ಳಡಗುಂ ಜೇನುಂ ಗಿಣ್ಣಣಂಬೆ ಮೊದಲಾದುವಲ್ಲದೆ 
ಶುದ್ಧ ಮಪ್ಪಾಹುತಿಯಂ ಕೊಳ್ಳವು (ಧರ್ಮಾಮ್ಮ. ೯-೧೦೧) ; ಜೇನ ಹುಟ್ಟಿನ 
ಹುಳುವ ಬಡಿದ ಸಗಾನತನ ತಾನೇನು ಚೂಣಿಯ ಸೇನೆಗೀನೆಯ ಸವಜ 
ಲಾಯಿತೆ ಶೌರ್ಯ ಸಿರಿ ನಿನಗೆ (ಕುವ್ಕಾಭೀ. 6-89). ಜೇನ್ಮು: ಕೊಡದೊಳ್‌ 
ತುಂಬಿರೆ ಜೇನು (ಸೋಮೇಶ. ೬೩): ಜೇನು ಸವಿಯಂತ ಮೇಣ ಸಹ ತಿಂದ 


೩೦೯೬ 


ಜೇನುಗನಸು 


ಹಾಗೆ (ಗಾದೆ). ೨. ಜೇನುಹಂಳಂವಿನ ಗೂಡು: ಮುತ್ತಿದವು ಶರಜಾಲ 
ಜೇನಿನ ಹತ್ತುಗೆಯ ನೊಣದಂತೆ (ತೊರರಾ. 8-೬-೨೦) : ಜೇನು ಬೇಕೆ ಬೇಕು 
(ಕಪಪು. ೪-೧). ತೇನು: ೧. ಇನಿಯಳ ನುಡಿ ಜೇನಿನೊಳ್‌ ಗೆಳೆಯನ ನುಡಿ 
ತೇನಿನೋಳ್‌ ನಿನ್ನ ನನೆಯ, ಕೊನೆಯ ಮನೆಯ ನಾನು ಕಾಂಬೆನು 
(ಪಯಣ. ೧೩-೮). 
ಜೇನ ದಸಿ ಎ ಜೇನುಗೂಡು: ಜೇನದಸಿಯನು ಹಾಯ್ದ ಪಾಡಾಯ್ತು 
ಏನ ಹೇಳುವೆ (ಕಇಶಿರಾ, ೧೨-೨೧). ಜೇನ ಪುಟ್ಟಿ, ಜೇನ ಹುಟ್ಟಿ ಎ ಜೇನು 
ವುಟ್ಟಿ; ತಲೆಗಳ ತೊಡರ್ದಿರ್ದ ಜೇನ ಪು[ಪಾಠಾಂ. ಗ]ಟ್ಟಿಗಳೆನೆ ಪೋಲ್ತುವು 
(ಪಂಪಧಾ. ೧೦-೮೦) ; ಜೇನ ಹುಟ್ಟಿಯ ಬಸಿವ ವಿಷದಲಿ ಬಂದುದುರಗಾಸ್ತ್ರ 
(ಕುವ್ಶಾಕ. ೨೫-೦೮). ಜೇನ ಹಳಿಎಜೇನ ದಸಿ: ಉರಿದೋಟ್‌ ಜೇನ ಹಳಿಯ 
ಬಿಟ್ಟಾ ನೊಣನಿರದೆ ತೆರಳುವ ತೆಜದೊಳು ಸರಿದುದು ಸುರುತಾಳ ಲಗ್ಗೆ 
ದುರ್ಗವ ಬಿಟ್ಟು (ಕುರಾಸಾಂ. ೩೯-೨೮). 
[ ದೇ.8 ತಮಿ. ಮಲ. ತೇನ್‌, ಕೊಡ. ತೇನಿ ; ತೆಲು. ತೇನೆ ; 
"`` ಗಡಬ. ತೀನ್‌, ತೀನು ; ಮಲ್ತೊ. ತೆನಿ] 
ಜೇನ್‌,, ಜೇನ್ಮು ಜೇನೆ (ನಾ). ಒಂದು ಬಗೆಯ ಹಣ್ಣಿನ ಮರ: ಜಾಲಿ 
ಜೇನೊಡವಿಪ್ಪೆ ಪಿಪ್ಪಲ ಹಾಲೆಯಿವ ನೋಡಬಲೆ (ತೊರರಾ. ೩-೦-೨೮). 
ಜೇನ್ಯು: ಭದ್ರಾಕ್ಷಿ ಮರ, ಜೇನಂಮರ, ರುದ್ರಾಕ್ಷಿಮರ (ಮೈ ಗಿ. ೪೦-೮೦೦). 
ಜೇನೆ : ನೇಬಿಯ ಹಣ್ಗಳತ್ತಿಯ ಹಣ್ಣು ಹುಣಸೆಯ ಹಣ್ಣು ಜೀನೆಯ 
ಹಣ್ಣುಯಿಪ್ಪೆಯ ಹಣ್ಣದಜ ಹೂ ಮಧುರ ಮಧುವುಂಟು(ಬಸಪು. ೦೮-೦೬). 
[?] 
ಜೇನ "ಜೀಣ' ನೋ. 


| ಜೇನವರೆ (ನಾ). ಒಂದು ಬಗೆಯ ಉತ್ತಮ ಜಾತಿಯಂ ಅವರೆ : (೫. 


[ ಜೇನ್ನು (ಜೇನ) * ಅವರೆ; ] 
ಜೇನಸಾಲೆ "ಜೇಣಶಾಲೆ' ನೋ. 


| ಚೀನಿಡು (ಕ). (ಜೇನು ಹುಳು) ಗೂಡನ್ನು ಕಟ್ಟು: ಪುಟ್ಟಿದುವನ್ನಿಗಲ್ಲಿಗೆ 


ಶಿಲೀಂದ್ರಚಯಂ ಕರುಮಾಡದಲ್ಲಿ ಜೇನಿಟ್ಟುದು (ಜಗವಿ. ೧೨-೪). 
i 1 ಜೇನ್‌, + ಇಡು,] 
ಜೇನು, “ಜೇನ್‌,” ನೋ. 
ಜೇನ್ಯು "ಜೇನ್ಸ್‌' ನೋ. 
ಜೇನುಂಡೆ, ಜೈನುಂಡೆ (ನಾ). ಒಂದಂ ಬಗೆಯ ಪಟಾಕಿ: ಪಟಾಕಿ 
ಜೇನುಂಡೆ ಗರ್ನಾಲುಗಳನ್ನು ಸುಡುವುದು ಮಕ್ಕಳಿಗೆ ತುಂಬಾ ಸಂತೋಷ 
(ನಿಷ್ಕಾಮ, ೧೧೪). ಜೈನುಂಡೆ : ದಿಬ್ಬಣ ಹೋಗುವಾಗ ಜೈನುಂಡೆ ಹೊಡೆ 
ಯಲು ಚಟ್ಟಪ್ಪನೇ ಮುಂದಾಳು (ಈಕಥ. ೪೨). [?] 
ಜೇನುಂಬುಳು "ಜೇಂಬುಟು' ನೋ. 
ಜೇನುಕಡ್ಡಿ ನಾ). ಒಂದಂ ಬಗೆಯ ಸಸ್ಯ: 
(ಮೈಔಗಿ. ೧೩-೨೩೮). [ಜೇನ್ಯು 4 ಕಡ್ಡಿ ] 
ಜೇನುಕಾತಾಳ (ನಾ). ಒಂದಂ ಬಗೆಯ ವಂರ: ಜೇನುಕಾತಾಳ, ಹುಲಿ 
ತೊರಡು ಮರ (ಮೈಠಿಗಿ. ೭೬೨-೦೪೭೭). [?] 
ಜೇನುಕಿಟ್ಟಲು (ನಾ). ಒಂದು ಬಗೆಯ ಮರ: ಮರಗಳು: ಹೆಸವ . . . 
ಅಶೋಕ, ಜೇನುಕಿಟ್ಟಲು, ಚಿಲ್ಲು (ನಮ್ಮನು. ೨೩೬). [?] 
ಜೇನುಕೃಷಿ (ನಾ). ಜೇನುಸಾಕಣೆ ವ್ಯವಸಾಯ: “ ಜೇನುಕೃಷಿ” 
(4010160076. ಇಂಕನಿ.). [ಜೇನು (ಜೇನ) + ಕೃಷಿ ] 
ಜೇನುಕೃಷಿಕ (ನಾ). ಜೇನು ಸಾಕುವವನು; ಜೇನುಸಾಕಣೆ ವ್ಯವಸಾಯ 
ವನ್ನು ನಡೆಸುವವನಂ : “ ಜೇನುಕೃಷಿಕ ” (೩91೩7161. ಇಂಕನಿ.). 
[ ಜೇನ್ನು (<ಜೇನ್‌;) + ಕೃಷಿಕ] 
ಜೇನುಗನಸು "ಜೇನ ನಸು' ನೋ. 


ಜೇನುಕಡ್ಡಿ,, ತುರಿಕಡ್ಡಿ 


ಜೇನುಗೂಡು 


ಜೇನುಗೂಡು (ನಾ). ೧. ಜೇನುಹುಳುವಿನ ಗೂಡು; ಜೇನಂಹುಟ್ಟಿ : 
ಜೇನುಗೂಡಿಗೆ ಬೆಂಕಿ ಇಟ್ಟು ಜೇನುನೊಣಗಳನ್ನು ಚೆದರಿಸುತ್ತಾರೆ 
(ಕೂ9). ೨. ಜೇನುಕೃಷಿ : ಜೇನುಗೂಡು: ಇದುಬಹಳ ಸುಲಭವಾದ 
ಮತ್ತು ವೆಚ್ಚವಿಲ್ಲದ ಕೆಲಸ (ವೈವಮ. ೯). ೩. ಭತ್ತದಲ್ಲಿ. ಒಂದು ಬಗೆ: 
ಈ ಸಾರಿ ಗದ್ದೆಗೆ ಜೇನುಗೂಡನ್ನು ಹಾಕಿಸಿದ್ದಾರೆ (ರೂಢಿ). 

[ ಜೇನು (ಎ ಜೇನ್‌) + ಗೂಡು] 

ಜೇನುಗೊಳಿಸು (ಕ್ರಿ), ಜೇನಂತಂಪ್ಪವನ್ನಾಗಿ ಮಾಡಂ ; ಜೇನಾಗಿಸು ; 
ಸಿಹಿಯಾಗಿಸು: ಜೇನುಗೊಳಿಸುವವೀಗ ಹೂರಸ ಜೀವದಾ ಜೇನ್ನೊಣಗಳು 
(ಮುಕ್ತಕಂ. ೪೦-೧೫). [ಜೇನು (--ಜೇನ್ಸ್‌) * ಕೊಳ್‌; + - ಇಸ್ಕು] 

ಜೇನುಣಿ (ನಾ) .ಎಜೇನ್ನೊಣ: ಮುಗಿದಿಹ ಬಾಯ್ದೆರೆಯದುರಲು ಹಲುಬುತೆ 
ದೆಸೆಗೇರಿತು ಜೇನುಣಿಯೊಂದು (ಕವಿಕಾ. ೭೧-೪). : [ ಜೇನ್‌, + - ಉಣಿ] 

ಜೇನುತುಪ್ಪ (ನಾ). ಎ ಜೇನ್‌, ೧ : ಜೇನುತುಪ್ಪ ಹೊತ್ತು ಮಾಜುವವಳ 
ಮಡಕೆಯ ಮೇಲೆ ಮೂಲಿ ತುಂಬಿ (ಅಮಾ. ೬೪-೩೦); ಜೇನುತುಪ್ಪಕ್ಕೆ 
ಸಕ್ಕರೆ ಸಲ್ವುದು (ಕಮದ. ೦೩೦ ಪ್ರಯೋ) ; ಮಹಿಧವನ ಅಪ್ಪವಣಿಡೆದು 
ಬಿತ್ತರಿಸುವ ಕೃತಿ ಜೇನುತುಪ್ಪದ ತೊಟಕಿಯಾಗಲೆಟ್‌ಿಯಾ (ಮೋಹತ. 
೧೮-೧); ಪುಲಿದೊಗಲ ಪೊಲಿ ಜೇನುತುಪ್ಪದ ನಳಿಗೆ ಮೇಣದ ಮುದ್ದೆ 
(ಸಾಳ್ಮಧಾ. ೦೬೭೯). [ಜೇನು (ಜೇನ್‌,) * ತುಪ್ಪ] 

ಜೇನುನೊಣ “ಜೇನ್ನೊಣ' ನೋ. 


ಜೀನುಪೆಟ್ಟಿಗೆ (ನಾ). ಜೀನು ಹುಳುವನ್ನು ಸಾಕಲಂ ಮಾಡಿದ ಪೆಟ್ಟಿಗೆ : 


`ನಮಗೆ ಒಂದು ಜೇನುಪೆಟ್ಟಿಗೆಯನ್ನು ಮಾಡಿಕೊಡು (ಕಪಪು. ೪-೪). 
[ ಜೇನು; (< ಜೇನ್‌;) + ಪೆಟ್ಟಿಗೆ ] 
ಜೇನುಮೇಣ (ನಾ). ಜೇನುಹುಟ್ಟಿನಿಂದ ಸಿಗಂುವ.ಮೇಣ': ಮುಲ್ತಾನ್‌ 
ಡಿಸ್ಪಿಕ್ಸಿನಲ್ಲಿ . . . ಜೇನೂ,ಜೇನುಮೇಣವೂ ವಿಶೇಷವಾಗಿ ತಯಾರಾಗುತ್ತವೆ 


(ಳೂಗೋಳ. ೫೯) ; ಕೆಳಗಡೆ ಜೇನುಮೇಣದಂತಹೆ “ಲಿಪಿಡ್‌' ಕಣಗಳಿಂದಾದ | 


ಮೇಣದ ಪದರ (ಕೀಟಜಿ. ೮). 
.[ ಜೇನು, (ಜೇನ್‌) + ಮೇಣ (<ಎಮಯಣ)] 

ಜೇನುವುಟ್ಟಿ, ಜೇನುಹುಟ್ಟಿ;, ಜೇನುಹುಟನ್ಬಿ (ನಾ). ೧.ಎಜೇನುಗೂಡಂ: 
ವನತರುಗಳೊಂದೊಂದನೊರಸೆ ಪುಟ್ಟಿದನಲನಳವಿಗಳಿದೊಗೆದ ಪೆರ್ವೊಗೆಗೆ 
ಪುಳುಗಳ್ಬೋಗೆ ನಟ್ಟಗೊಂಬಿನೆೊಳ್‌ ವಿಸುಪ ಜೇನುವುಟ್ಟಿ[ಪಾಳಾಂ. ಟ್ವ.ಟ್ವಿ] 
ಗಳ ಮಧುರಸಮಂ ಬಳಿಯನಡರ್ದು ಪೀರ್ವ ಮರವಾವುಗಳಿಂ (ರಾಜಕೀ. 
8.೩ ವ). ಜೇನುಹುಟ್ಟಿ : ೨. ಎ ಜೇನುಪೆಟ್ಟಿಗೆ: ಹುಲ್ಲು, ಆಪು 
ಮೊ.ಗಳಿಂದ ಮಾಡಿದ ಜೇನುಹುಟ್ಟಿ (89. ಇಂಕನಿ); ಜೇನುಹುಟ್ಟು : 
೨. ನಿನ್ನ ಜೇನುಹುಟ್ಟಿನಲ್ಲಿರಿಸುವುದಕ್ಕೆಂದು.. . . ಜೇನ್ನೊಣವೊಂದನ್ನು 
ತಂದಿದ್ದೇನೆ (ಆಶ್ರಮ, ೦೨೫). [ ಜೇನು, (-ಆಜೇನ್‌,) + ಪುಟ್ಟಿ] 

ಜೇನುಸಾಕಣೆ (ನಾ). ಜೇನುಹುಳುಗಳನ್ನು ಸಾಕುವಿಕೆ ; `ಜೇನುಕೃಷಿ : 
ರಾಜ್ಯಸರ್ಕಾರವು ಜೇನುಸಾಕಣೆಯನ್ನು ಪ್ರೋತ್ಸಾಹಿಸುತ್ತಿದೆ. (ರೂಢಿ). 

[ಜೇನು (ಜೇನ್‌) + ಸಾಕಣೆ] 

ಜೇನುಹಲ್ಲೆ (ನಾ). ಜೇನುಗೂಡಂ; ಜೇನುಹಂಟ್ಟಿ: ಜೇನುಹಲ್ಲೆಗೆ ಜೀನು 

. ಹುಳು ಕವಿಯುವಂದದಲಿ (ಅಗ್ನಿ ಹಂ. ೮೦-೩೮). 
[ಜೇನು (-ಆಜೀನ್‌,) *. ಹಲ್ಲೆ 

ಜೇನುಹುಟ್ಟಿ "ಜೇನುವುಟ್ಟೆ' ನೋ. 

ಜೇನುಹುಟ್ಟು "ಜೇನಂವುಟ್ಟಿ' ನೋ. 

ಜೇನುಹುಳು "ಜೇಂಬಂಟು' ನೋ. 

ಜೇನೂಡು (ಕ್ರಿ). ೧. ಜೇನನ್ನು ತಿನ್ನಿಸುು-ಣಿಸು. ೨. (ಆಲಂ) 
ಸವಿಯನ್ನೂ ತಂಂಬು: ಅಂದಿನಿಂದವರೇಕರೀತಿಯೊಳಿರುವರು ಬಾಳಿಗೆ 
ಜೇನೂಡುತಿಹರು (ಇಂಡಾಪ. ೨೩-೧೨) [ಜೇನ್ನ್ಮು (ಎಜೇನ್‌;) * ಊಡು,] 


೩೦೯೭ ಜೇನ್ನೆಯ್‌ 


ಜೇನೆ 'ಜೇನ್ಕ್‌' ನೋ. 

ಜೇನೆಯ್‌ "ಜೇನ್ನೆಯ್‌' ನೋ. 

ಜೇನೈ “ಜೇನ್ನೆಯ್‌' ನೋ. 

ಜೇನೊಣ "ಜೀನ್ನೊಣ' ನೋ. 

ಚೇನ್ಸಜ್ಜ (ನಾ). ಸವಿಯಾದ ಕೆಲಸ ; ಪ್ರಿಯವಾದ ಕೆಲಸ: ಬೈಗು 
ಗೆಂಪೋಕುಗಳಿಗೆ ಮುನ್‌ ಪೂವಿಂಪಿನಾ ಜೇನ್ಗಜ್ಜಮಂ ಪಣ್ಣೊಳಿಸವೇಳ್ಕುಂ 

 (ಬಿಗಾಳಿ. ೬೦). [ ಜೇನ್‌; + ಕಜ್ಜ 

ಜೇನ್ನಆ್‌ (ಕ್ರಿ). ಜೇನನ್ನು ಕರೆ,-ಸುರಿ: .ಬಿಟ್ಟನಾರ್ಜುನಿ ಮತ್ತೆ 
ಮಧುಶರವನಾ ಕ್ಷತಂಗಳ ಮೇಲೆ ಜೇನ್ಗ್ಸಅ*ವೊಲು (ಕೈಮಿಧಾ, ೨೪-೨೪). 

[ ಜೇನ್‌; ೬ ಕಟ್ಸ್‌] 

ಜೇನ್ನನಸು, ಜೇನುಗನಸಂ (ನಾ). ಸವಿಯಾದ ಕನಸು : ಅಃ ಅದೆಂತಪ್ಪ 
ಜೇನ್ಲನಸಿನಿಂದೆಳ್ವರ್ತೆ ನಾಂ (ಹಂದ್ರಸ. ೮0). ಜೇನುಗನಸು: ಜೇನುಗನಸು! 
ಕನಸೆಂದರೆ ಬರಿಯ ಕನಸಲ್ಲ, ಒಂದು ಸುಂದರ ಸ್ವಪ್ನ (ಹೇಮಕೂ. ೪). 

( ಜೇನ್‌, + ಕನಸು] 
ಜೇನ್ಸೊಡ, ಜೇಂಗೊಡ (ನಾ): ೧. ಜೇನು `ತಂಂಬಿದ ಕೊಡ,-ಪಂತ್ರೆ : 
ಮಡದಿಯ ಮಂಡೆಮಾಣಿಕವೆ: ಳೊಸರ್ವ ಜೇನ್ನೊಡದಂತೆ ಮತ್ಕಾವ್ಯ 
ರುಚಿಯು (ಮೋಹತ. ೨೩-೨) ೯ ಬಲು ಗಜದಂತ ಜೇನ್ಸ್ಗೊಡನು ... 

" , ಪುಳಿಂದಿಯರ್ಪೊತ್ತು ನಡೆಯೆ (ಅಜ್ಕಲೂ. 4-90). ಪಿ. ಒಂದು ಬಗೆಯ 
ಖಾದ್ಯ, -ಭಕ್ಷ್ಯ: ಸಣ್ಣಸೇವಗೆ ಹಾಲುಂಡೆ ಜೇನ್ಲೊಡ ಶುಭ್ರವಣ್ಣದುದ್ದಿನ 

. ಸವಿಗಡುಬು (ಕಂನವಿ. ೮-೮. ಜೇಂಗೊಡ: ೧. ಪಾಲ್ಗಡಲ ತೆರೆಯ 
ಬೊಂಬಲ್ಲಳಲಿ ಜೇಂಗೊಡನ ಸಾಲ್ಗಳಂ (ವೀಶೈಪು. ೩-೦-೦); ಫಣಿಮಣಿಯ 
, ನಮರ್ದ ಜೇಂಗೊಡಮಂ `'ಕಂಪೊತ್ತರಿಸುವ ಬಾವನ್ನಮನಿತ್ತಂ ... 
.ಪುಳಿಂದಂ (ರಾಜೀ. ೫-೨೫). 3. ಜೇನಿನ ಹುಟ್ಟು, - ಗೂಡಂ; 
ಜೇಂಗೆೊಡದಿಂಬನಿ ವರ್ಷಮಾಗಲಗ್ಗಲಿಸಿದುದಾ ಮಹೀಂಧ್ರವಿಭು 
ನೀರದಕಾಲಮದೆಂಬ ಮಾಟಕ್ಕಿಯಿಂ (ಉದ್ಮಟ. ೨-೪೭). 
[ ಜೇನ್‌; ೬ ಕೊಡ್ಕ?] 

ಜೇನ್ನುಂಬಿ (ನಾ). ಜೇನಂಹುಳಂ ; ಜೇನ್ನೊಣ : ಜೇನ್ಹುಂಬಿಯ ಮೊರೆ, 
ಹಕ್ಕಿಯ ಇಂಚರ (ಅನಿಳೇ. ೨೬-೯). 

[ ಜೇನ್‌ + ತುಂಬಿ, ] 

30 ಜೇನ್ನುಡಿ (ನಾ). ಜೇನಿನಂತಹ ನಂಡಿ; ಇಂಪಾದ ಮಾತು; ಸವಿಮಾತು 
ಸ್ವಕಾರ್ಯಮಾತ್ರೋಚಿತಮಪ್ಪ ಜೇನ್ನುಡಿಗಳಂ (ಧ್ಯನ್ಯಾಲೋ. ೦೬೦) ; 
ಆಕೆಯಂ ತೋಳ್ಗಳಿಂದಮರ್ದ ಬ್ಬ ಮುಂಡಾಡಿ ಮುದ್ದಿಸುತೆ ಜೇನ್ನುಡಿಗರೆದ 
ನಿಂತು (ಶ್ರೀರಾಮಾ, ೬೮-೩೭೯). 

[ ಜೇನ್‌; * ನುಡಿ] 

ಜೇನ್ನೆಯ೯, ಜೇನೆಯ್‌, ಜೇನೈ (ನಾ). ಎ ಜೇನ್‌, : ಒಂದು ಕೊಡ 
ಜೇನ್ಲೆಯ್ಕುಮಂ (ಪಸಾರ.೬3-೬); ಆ ಮಹಾವರ್ವತಪ್ರಾಂತದುತ್ತಮವನಂ 
- . * ಸೋಮಾದಿವಲ್ಲಿಗಳಿನಖಿಳ ತೃಣನಿಚಯದಿಂ ಜೇನ್ನೆಯ್ಯ ತಂದಲ್ಲಳಿಂ 

. ರಾಜಿಸುತಿರ್ದುದು (ವೀಕ್ಕಿಪು. ೩-೯-೮. ಜೇನೆಯ್‌ : ಮಧುಮದ್ಮ 
ಮಾಂಸಗಳುಮಯ್ದು ಪಾಲ್ಮರದ ಪಣ್ಣಳುಂ ಜೇನೆಯ್ಕುಂ [ಪಾಠಾಂ. 
ಮಾಳಂಬೆಯು)ಂ]`. . . ಸೇವಿಸುವರಂ (ವಡ್ಮಾರಾ. ೦೨೬-೧೮) ; ಕರಡಿಯ 
ತೋಲಂ'ಕಜ್ವಲ ಪರಾಗದಿಂ ಪೊರೆದು ಪಿರಿದು ಜೇನೆಯ್ಕೊಳ್‌ ತಂದಿರಿಸಿದ 
ವೊಲ್‌ (ಶಾಂಕಿಪು. ೮-೧3೭); ಆ ತಿರುಳಂ ಜೇನೆಯ್ಯಂ ಕಪ್ಪುರಮಂ 
ಬೆರಸೆಚ್ಚೆ ಕಣ್ಣ ಪೂಗಳ್‌ ಕಿಡುಗುಂ (ಕೋಕೋಪ. ೯-೭೭); ಖಡ್ಗೆಧಾರೆಯ 
ಜೇನೆಯ್ಯಂ ನೆಕ್ಕೂವಂತೆ (ಪಂರಾಮಾ. ೨-೧). ಜೇನೈ : ಮೃದುಸ್ಮೇರ 
ಮಿಂಗಡಲಂ ತುಳ್ಳಿದ ಮಾಳ್ಕೆಯಿಂದೊಗೆಯೆ ಜೇನೈಸೋನೆಯಂ ಸೂಸೆ 
ಮೆಲ್ನುಡಿ (೧ಉಜಕೀ. ೭-೦೩). [ಜೇನ್‌ + ನೆಯ] 


40 


46 


ಜೇನ್ನೊಣ 


ಜೇನ್ನೊಣ, ಜೇನುನೊಣ, ಜೇನೊಣ(ನಾ).ಎಜೇಂಬುಟಿ: ಭೋಂಕರಿಸು 
ತೊಗ್ಗಿದರ್ಕವಿದು ಜೇನ್ನೊಣದಂತೆ (ಜೈಮಿಥಾ. ೮-೩೨): ಪುಪ್ಪಗಳಿಲ್ಲದ ಕಡೆ 
ಹಾರಾಡುತ್ತಿದ್ದ ಜೇನ್ನೊಣವೊಂದನ್ನು ತಂದಿದ್ದೇನೆ (ಅಶ್ರಮ. ೦೨೫). 
ಜೇನುನೊಣ : 
(ನಾಚಿರಾ: ೧೧೩) : ಜೇನುನೊಣದ ಮುಧೂಪಚಯವವಕಿಲ್ಲಲೇ ಸರ್ವಾಪ 
ಹಾರವು ಪರರಿಗಾ ಕೌರವನ ಸಿರಿ (ಕುವ್ಮಾಅ. ೪-೧೧). ಜೇನೊಣ: ಜೀನೊಣ 
ಕಡಿದಂತೆ ಮಂಡೆಯ ಕೊಡಹುವರು (ಧರಣ. ೬೦-೫೦). 
[ ಜೇನ್‌ ೬ ನೊಣ ( ಎನೊಲ)] 
ಜೇನ್ವಳೆ (ನಾ). ಜೇನಿನ ವಂಳೆ : .ತಾನರವಂ ಲಯಂ ಜವಂಬಿತ್ತಿರೆ 
ಮೂರ್ಛನಾಪ್ರಸರಮೊಂದಿರೆ ಜೇನ್ವಳೆ ಸೂಸಿದಂತೆ (ವೃಷವಿ. ೧೧-೮). 
[ ಜೇನ್‌; ೬ ಮಳೆ (ಎಮಬಟ್‌) ] 
ಜೇನ್ಸೊಗ (ನಾ). ಜೇನಿನಂತೆ ವಂಧುರವಾದ ಸುಖ: ಜನಕಜೆಗೆ 
ನಾಳನಾಳದಿ ದುಮುಕುತಿರೆ ಜೇನ್ಸೊಗಂ (ಶ್ರೀರಾಮಾ. ೫೦೫-೦೩೬). 
[ ಜೇನ್‌; ೬ ಸೊಗ] 
ಜೇಪಾಳ (ನಾ). ಒಂದು ಬಗೆಯ. ಔಷಧ ಗಿಡ : “ಜ್ವರಾಂತಕಃ - ಕಕ್ಕೆ, 
ಬೇವು, ಜೇಪಾಳ” (ಓಷಧಿ. ೬೧); ' ಸೇಪಾಳ - (ಜಮೂಲಗೋಟಾ) 
ಇದೊಂದು ಗೋವೇದ ಔಡಲ ಜಾತಿಯ ಬೀಜವದೆ (ಗೃಹವೈ. ೭) ; 
ಇಂಗಲೀಕ ೩, ಜೇಪಾಳ ೪ ಇವ ಕೂಡಿ ಜೇಪಾಳದ ಕಷಾಯದಲ್ಲಿ ಎರಡು 
ಜಾವ ಮರ್ದಿಸಿ (ವಿವೈವಿ. ೦೩೮). "ಜಾಪಾಳ' ಪರಾ. [ಸಂ. ಜೇಪಾಲ] 
ಜೇಬು, ಜೋಬು (ನಾ). ತೊಡುವ ಬಟ್ಟೆಗಳಲ್ಲಿ ಹಣವೇ 
ಮೊದಲಾದಂವನ್ನು ಇಟ್ಟುಕೊಳ್ಳಲು ಅನುಕೂಲವಾಗುವ ಹಾಗೆ 
ಮಾಡಿದ ಚೀಲದಂತಹ ಭಾಗ ; ಕಿಸೆ; ಬೊಕ್ಕಣ: ಖಾಲಿ ಜೇಬಿನ 
ಜ್ಞಾಪಕ ನನ್ನ ಮೆದುಳಿನಲ್ಲಿ ಮಿಂಚಿತು (ಮಗಮಾಂ. ೪೯); ಜೇಬಿನಲ್ಲಿಯ 
ಪೆಪ್ಪರುಮೆಂಟುಗಳನ್ನೆಲ್ಲ ಕಸಿದುಕೊಂಡು (ಕಂಗರೋ. ೩೦): ಜೋಬು : 
ಅಮೇಲೆ ಹಣ್ಣುಗಳನ್ನು ಅವರಿಬ್ಬರೂ ತಮ್ಮ ಜೋಬುಗಳಲ್ಲಿ ತುಂಬಿ 
ಕೊಂಡಿರಬೇಕು ಎನ್ನಿಸಿತು (ಕಾರೆಮ. ೦೦೬); ಪೆಟ್ಟಿಗೆಯಲ್ಲಿದ್ದ ಹಣವನ್ನೆಲ್ಲಾ 
ಜೋಬಿನ ಒಳ ಸೇರಿಸಿದ (ಪದ್ಮಸ. ೨೦೫). ಖೃ ಕ 
ಜೋಬಿಗೆ ಹಾಕಿಕೊಳ್ಳು ೬ ೧. ಜೇಬಿನಲ್ಲಿ ಇಡು,- ಸೇರಿಸು: ೨. 
(ಆಲಂ) ವಶಪಡಿಸಿಕೊಳ್ಳು ; ಅಧೀನಪಡಿಸಿಕೊಳ್ಳೂ : ಇಂಜಿನಿಯರು 
ಗಳನ್ನೂ ದೊಡ್ಡ ದೊಡ್ಡ ಅಧಿಕಾರಿಗಳನ್ನೂ ತನ್ನ ಜೋಬಿಗೆ ಹಾಕಿಕೊಳ್ಳುವ 
ಉದ್ದೇಶದಿಂದ ಆ ಅತಿಥಿಗೃಹವನ್ನು ಕಟ್ಟಿಸಿದ್ದನು (ಪಂಜಪಂ. ೧೧೦). ' 
[ «ಪಾರ. ಅರ. ಹಿಂ. ಮರಾ. ಜೇಬ್‌ ] 
ಜೇಬುಗಳ್ಳ (ನಾ). ಜೇಬಿನಿಂದ ದುಡ್ಡನ್ನು ಕದಿಯಂವವನು; ಕಿಸೆಗಳ್ಳ: 
ಅಹಮ್ಮದ್‌ . . . ಒಬ್ಬ 'ಜೊತೆಗಾರನೊಡನೆ ಸೇರಿ ಜೇಬುಗಳ್ಳನಾಗಿದ್ದ 
(ಮುಂಗಾಮು., ೯೪), [ಜೇಬು + ಕಳ್ಳಿ] 
ಜೇಬುಳಗೇರಿ . (ನಾ). ಒಂದು ಊರಿನ ಹೆಸರು: ಜೇಬುಳಗೇರಿಗೆ 
ಕಲಿಯಮ್ಮಗಾಮುಣ್ಣುಗೆಯ್ದಾ ಚೇದಿಯವಪಾನ್‌ ಮಾಡಿಸಿದೊನ್‌ (ಎಇ: 
2೫1, ೨೦೬-೬.; 751). [ಜೇಬುಳ್ಳ + ಕೇರಿ] 
ಜೇಮಣ "ಜೀವಣ' ನೋ. 
ಜೇಮನ (ನಾ). ೧. ಊಟಮಾಡಂವುದು. ೨. ಆಹಾರ; ಊಟ: 
“ಆ ಜೇ[ಪಾಕಾಂ. ಚೇ] ಮನಂಸ್ವಾದನಮಾಹಾರಮಶನಮೆನಲ್‌”(ಮಂಗರಾ. 
೬೩-೭). ಒ ಗ್ರಾಸ; ತುತ್ತು. [ಸಂ.] 
ಜೇಯ (ನಾ). ೧. ಗೆಲವು: “ ಜೇಯಂ, ಜಯನಂ, ಜಯ್ಯಂ, ಜೇತವ್ಯಂ, 
ಜಯನೀಯಂ ಈ ೫ ಗೆಲ್ವು” (ಕಾಶಕ್ಕ. ೩6). ೨. ಗೆಲ್ಲಲು ಶಕ್ಕ 
ವಾದುದು,-ಸಾಧ್ಯವಾದುದಂ. "ಅಜೇಯಂ' ಪರಾ. [ಸಂ.] 
ಜೇರ್ಕು (ನು). ಗೋಡೆ : (8). "ಜೀರಂಗಂಡಿ' ಪರಾ. ([ ಕೇರ್‌? 


“ ಸರಘಾ, ಮಧುಮಕ್ಷಿಕಾ- ಈ ೨ ಜೇನುನೊಣ” | 


೩೦೯೮ 


ಲಾ 


10 


ಜೇಲಖಾನೆ 


ಜೇರ್ಕು (ನಾ). ೧. ಅಶಕ್ತಿ ; ದುರ್ಬಲತೆ ; ನಿತ್ರಾಣ. ೨. ಬೇನೆ; 
ಕಾಯಿಲೆ: ಹುಮಾಯನನಿಗೆ ಜೇರು ಆದಾಗ ಬಾಬರನು... 
ಅವನ ಹಾಸಿಗೆಯ ಸುತ್ತಲೂ ಮೂರು ಪ್ರದಕ್ಷಿಣೆ ಮಾಡಿದನು (ಕರಿಸಂ.ಬ): 

- ಆದರೆ ಅವಳ ಅಜ್ಜ ಆಯತ್ತ ವೇಳೆಯಲ್ಲಿ ಜೇರಾದವಳು . . . ಇನ್ನೂ 
ಜೀವ ಕಣ್ಣಲ್ಲಿ ಹಿಡಿದುಕೊಂಡಿದ್ದಳು (ದೀಪಹ. 1, ೧೯). ೩. ಇಕ್ಕಟ್ಟು ; 
ಕಷ್ಟ ; ಸಂಕಟ : ಆದ್ದರಿಂದ ಸರ್ವಾಧಿಪತಿಯು ನಿಜಾಮನನ್ನು ಜೇರಿಗೆ 
ತಂದು ಸಹಾಯ ಸೇನಾಪದ್ಧ ತಿಗೆ ಒಡಂಬಡಿಸಿದಂತೆ (ಕರಿಸಂ, ೦೮೨): 
ತೋಫಿನ ಗುಂಡುಗಳನ್ನು ಹಾರಿಸುತ್ತಲೂ ಅವರನ್ನು ಜೇರಿಗೆ ತರುತ್ತಿದ್ದ 
(ಹಂಸಾ. ೨೫), 
` ಜೇರಿಗೆ ಬರು ಎ ಕಂಗ್ಲು : ದಂರ್ಬಲನಾಗು : ಕೂಡಲೇ ತ್ರಿಯಂಬಕ 
ರಾಯನು ಬೆನ್ನಟ್ಟಿ ಹೋಗಿದ್ದರೆ ಹೈದರನು ತುಸುದಿವಸದಲ್ಲೇ ಜೇರಿಗೆ 
ಬರುತ್ತಿದ್ದನು (ಹರಿಸಂ. ೧೪೦). ಜೇರು ಮಾಡು ಎ ಜೇರಂಗೆಯ್‌: ಅಲ್ಲಿಯ 
ನಿಜಾಮನನ್ನು ಜೇರು ಮಾಡಿದ್ದರಿಂದ ಅವನು ಬಾಬರನಿಗೆ ಶರಣು 
ಬಂದು ಬಿಯಾನದ ಕೋಟೆಯನ್ನು . . . ಒಪ್ಪಿಸಿದನು (ಮೋಬಾದ. 33). 

[ «ಪಾರ, ಹಿಂ. ಮರಾ. ಜೇರ್‌] 

ಜೇರುಗಂಡಿ, ಜೀರಗಂಡಿ (ನಾ). ೧. ಕೋಟೆಯ ಗೋಡೆಯಲ್ಲಿ ಬಂದೂ 
ಕನ್ನಿ ತೂರಿಸಿ ಹೊಡೆಯಲು ಮಾಡಿದ ರಂಧ್ರ,-ಕಿಂಡಿ; ಅಂಬುಗಂಡಿ: 
(ಕೋಟಿಯ)ಕೈಪಿಡಿ ಗೋಡೆಯಲ್ಲಿ, ಒಳಗಡೆಯಿಂದ ಅಗಲವಾಗುತ್ತ ಬರುವ 
ಫಿರಂಗಿ(ಬಂದೂಕು)ಗಂಡಿ, ಜೇರುಗಂಡಿ ; ಫಿರಂಗಿಜಾಲಕ (೫೩ಶ೩ಕ೮26 
ಇಂಕನಿ). ಜೀರಗಂಡಿ : ೨. ಬೆಳಕಿಂಡಿ : ನನಗೆಲ್ಲಾ ಗೊತ್ತಾಯ್ತು. ನಾ 
ಜೀರಗಂಡಿ ಹತ್ತಿರವೇ ನಿಂತಿದ್ದೆ (ತುಂಗಳ. ೪); ಆ ಯುವತಿಯು... 
ಜೀರಗಂಡಿಯ ಬಳಿಗೆ ಹೋಗಿ ನಿಂತಳು (ಅಂಬಿಕೆ. 3೯). [ಜೇರ್ಕು + ಕಂಡಿ] 


ಜೇರುಗಿಂಡಿ (ನಾ). ಗವಾಕ್ಷ: ಕಮಲೆ ಕುತೂಹಲದಿಂದ ಜೇರುಗಿಂಡಿಯ 


ಕಡೆಗೆ ನೋಡಿದಳು . ... ಗೋವರ್ಧನರಾಯರು ಜೇರುಗಿಂಡಿಗೆ ಮುಚ್ಚಳ 
ಹಾಕಿದರು (ರಳ್ತಧ್ಯ. ೦೮೪). [ಜೇರ್ನು + ಕಿಂಡಿ] 

ಜೇರುಗೆಯ್‌ (ಕ್ರಿ). ಇಕ್ಕಟ್ಟಿಗೆ ಸಿಲುಕಿಸು ; ದುರ್ಬಲಗೊಳಿಸು : ಜಕೀರಿ 
ರಸ್ತುಮುಸ್ರೈದೆಯೊಳಪುಗದಂತು ಪಥ ಪೈಕ ಕಂಡಿ ಕಣಿವೆಗಳಂ ಕಟ್ಟಿ 
ಕೋಟೆಯಂ ಜೇರುಗೆಯ್ಕ್ಯಲೊಳಗೆ ನಿತ್ತರಿಸಲಮ್ಮದೆ ಪೊರಗಣ್ಣೆ ದಿ (ಕೆಳನ್ಮ. 
8.8೯). (ಜೇರ್ಲು+ಕೆಯ್‌;] 

ಜೇರುಬಂದ "ಜೇರುಬಂದು' ನೋ. 

ಜೇರುಬಂದು, ಜೇರುಬಂದ (ನಾ). ೧. ಕುದುರೆ ಜೀನನ್ನು ಬಿಗಿದು 
-ಕಟಂ ವ ನಡುಪಟ್ಟಿ: ಉಚ್ಚೆ ಶ್ರವಸ್ಸೆಂಬ ಅಶ್ವರತ್ನದ ಆಭರಣದ ಲೆಖ್ಕಾ 
» * * ಜೇರುಬಂದು ಕುಚ್ಚು (ಎಕ. ೫1೪, ನಂಜನೆ. ೨೯೩-೨೬: 1847). 
೨. ಚಾವಟಿ ; ಚಬಂಕಂ : (8). ಜೇರುಬಂದ : ೧. ಸಮ್ಮ ಜೇರುಬಂದ 
ಪಟ್ಟಿ ಹಂಗಳಂ ವಲಂ ಮೊತ್ತದಿಂದೆ ತಾಳ್ದು . ಸೇನೆಯೆಯ್ದಿತು 
(ಹಾಲಾಸ್ಯೆ. ೨-೦೪-೩೩). [ «ಪಾರ. ಹಿಂ. ಮರಾ, ಜೇರ್‌ಬಂದ್‌) 

ಜೇರುಮುತ್ತಿಗೆ (ನಾ). ಇಕ್ಕಟ್ಟಿಗೆ ಸಿಕ್ಕಿಸುವ ಮುತ್ತಿಗೆ ; ಪ್ರಬಲವಾದ 
ಮುತ್ತಿಗೆ : ಕಂಡಿ ಕಣಿವೆ ಪಥಂಗಳಂ ಕಟ್ಟಿ ಜೇರುಮುತ್ತಿಗೆಯಂ ರಚಿಸಲ್‌ 
(ಕೆಳನ್ಶ. 8-೪೪). [ಜೇರ್ಕು + ಮುತ್ತಿಗೆ) 

ಜೇರೈಸು (ಕ್ರಿ). ನೋವನ್ನುಂಟುಮಾಡಂ; ಸಂಕಟಪಡಿಸು: ಅಯ್ಯನನರಿವೆ 
ನೆಂದೆನುತ ಸಾನುರಾಗದೆ _ ಹಠದ ಭಕ್ತಿಯಿಂ ನಿಶ್ಚೈಸಿ ತಾನಿರುತ್ತಿರೆ 
ಕಾಲ್ಗೆ ನಾರಾಗಿ ಜೇರೈಸಿ ಬಾತಿರ್ದುದು (ದುರಪು. ೨೪. ೬). 

[ ಆಜೇರ್ಕು + - ಇಸ್ಕು] 

ಜೇಲಖಾನೆ (ನಾ).ಎಜೇಲು ; ಇಂದಿನ ಜಗತ್ತಿನಲ್ಲಿ ನಾರಿಯರಿಗೆ ಇದೊಂದು 

ಜೇಲಖಾನೆಯಾಗಿರುತ್ತದೆ' (ಆಗರ. ೨೭). 
[ ಹಿಂ. ಜೇಲ್‌ಖಾನಾ, ಜೇಹಲ್‌ ಖಾನಾ] 


ಜೇಲು 


ಜೇಲು "ಜೈಲು' ನೋ. 

ಜೇವಡಿಸು (ಕ್ರಿ). -ಬಿಲ್ಲಿನ ಹೆದೆಯೇರಿಸಿ ಧ್ವನಿಯನ್ನುಂಟುಮಾಡು ; 
ಧನುಷ್ಟಂಕಾರಮಾಡು : ಸುರರಾಯನಂದನನೊಲವಿನಲಿ ಗಾಂಡೀವವ 
ಜೇವಡಿಸಿ (ಕುವ್ಕಾವಿ. ೬-8೦). ! ಜೇವಡ್ಮೆ (-ಆಜೇವೊಡೈೈ) + - ಇಸ್ಕು) 

ಜೇವಡೆ, "ಜೇವೊಡ್ಕೆ' ನೋ. 

ಜೇವಡ್ಕೆ "ಜೀವೊಡ್ಕೆ' ನೋ. 

ಜೇವಡೆಗೆಯ್‌ 'ಜೇವೊಡೆಗೆಯ್‌' ನೋ. 

ಜೇವಡೆಗೈ “ಜೇವೊಡೆಗೆಯ್‌' ನೋ. 

ಜೇವಣ, ಜವಣ, ಜೇಮಣ, ಜೇವಣಿ,, ಜೇವಳಿ (ನಾ). ೧. ಊಟ; 
ಆಹಾರ ; ಭೋಜನ : ಅಂಬುಜಸೌರಭಂ ತನಗೆ ಗಾವಣ ಜೇವಣಮತ್ಯ 
ಪೂರ್ವಮಾಸ್ಕಾಂಬುಜಗಂಧಮೆಂದೆಣಗಿ ಬಗ್ಗಿಸೆ (ಶಾಂತಿಪು. ೮-೮೭): ಹಯ 
ದಂತಿಶಾಲೆಗೆ ಪೋಗಿ ಭಿಕ್ಷವೆನೆ ಕುದಿವ ಜೋಳದ ಜೇವಣವ ಪೊಯ್ಯಲು 
(ಪ್ರಥುಪು. ೪-೪೯೪) ; ಎಲ್ಲಾದರೂ ಔತಣ, ಜೇವಣ ಇದ್ದು ಬಿಟ್ಟರಂತೂ 
ಅವಳ ತಾಯಿಗೆ ಇಲ್ಲದ ಭಯವಾಗಿ ಬಿಡುತ್ತಿತ್ತು (ಇಪ್ಪಕ. ೧೬೭). ಪಿ. 
ತುತ್ತು: ಗ್ರಾಸ: “ಜೀವಣಂ, ವಳಿಗೆ, ಕವಳಂ-ಈ ೩ ತುತ್ತಿಂಗೆ ವೆಸರ್‌” 
(ಕಶಸಾ. 3೨-೪೬೩) : “ಜೇವಣಮೆಂದೆನೆ ಜೇಮನಾರ್ಥದಲ್ಲಿ” (ಕರ್ಣಾನಿ.೯೦). 
ಜವಣ: ೧. ಎರಡು ಪದಂಗಳಪಭ್ರಂಶಕ್ಕೆ--ಅವನಜೇಮನ-ಅವಣಜವಣ 
(ಕಮದ. 3೮೯ ಪ್ರಯೋ). ಜೇಮಣ : ೧. ತಿಂಗಳಿಗೊಮ್ಮೆ ಜೇಮಣವ 
ಸೇಮಿಸುತ ತೊಂಬತ್ತು ವತ್ಸರಂ ಕಾಮವಿಧ್ವಂಸ ಸುಜ್ಞಾ ನ ಮೊಳಗಿರಲು 
(ಪ್ರಥುಪು. ೯-೧೯). ಜೇವಣ್ಮಿ : ೨. ನಂದೋಪನಂದರು ಜವಗೆ ಜೇವಣಿ 
[ಪಾಠಾಂ. ಣೆ]ಯಾದರೇ ಕಲಿಭೀಮನಿದಿರಿನಲಿ (ಕುವ್ಮಾಕ. ೧೩-೦೯). ಜೇವಳಿ: 
೧. "ಜೇವಳಿಗೆಯ್‌' ಪರಾ. [.ಆಪ್ರಾ. ಜೇಮಣ./ ಸಂ.ಜೇಮನ] 

ಜೇವಣಶಾಲೆ (ನಾ). ಊಟದ ಮನೆ ; ಭೋಜನಗೃಹ : ಓಲಗಶಾಲೆ 
ಪೂಗಿಡುಗಳೋಳಿಗೆ ಜೇವಣಶಾಲೆ ಮತ್ತ ಭೃಂಗಾಳಿಗೆ ... ಎನಲೊಪ್ಪವು 
ವಲ್ಲಿಯ ಪುಷ್ಪವಾಟಿಗಳ್‌ (ಪುಷ್ಪಪು. ೨-೫೦): ಯತುಗಳ ಸೆಜ್ಜೆ ತುಂಬಿಗಳ 
ಜೇವಣಶಾಲೆ (ವಿರೂಪಾ. ೩೭): ಸಾರಮೇಯಗಳ ಜೇವಣಶಾಲೆಯೆಂದೆನಲಾ 
ರುದ್ರಭೂಮಿಯೊಪ್ಪಿ ದುದು (ಶ್ರೀಪಾಲ. 6-00) : ಧರೆಯ ಮಹಾರಣ್ಯವೆಲ್ಲ 
ಜೇವಣಶಾಲೆ ಶರಧಿ ವಾಪಿಗಳೇ ಭೃಂಗಾರಂಗಳು (ಕೈಳವ. ೫-೭೩-೩). 

[ಜೇವಣ + ಶಾಲೈ,) 

ಜೇವಣಸಾಲೆ (ನಾ). ಎ ಜೇವಣಶಾಲೆ : ನೆರೆದ ತುಂಬಿಯ ಜೇವಣಸಾಲೆ 
ಜಕ್ಕವಕ್ಕಿಯ ಸುರತಾಲಯಂ (ಲೀಲಾವ.೬-೯೩); ಇದು ಮನಸಿಜ ಮೋಹನ 
ಮಂತ್ರಾಲಯಮಿದು ಗಾಳಿಯ ಗುಣದಾಗರಮಿದು ತುಂಬಿಯ ಜೇವಣಸಾಲೆ 
(ಜಯಕಾ. ೪-4). [ಜೇವಣ + ಸಾಲೆ] § 

ಜೇವಣಿ "ಜೇವಣ' ನೋ. 

ಜೇವಣಿ,, ಜವಣಿ (ನಾ). ಸತ್ತವರನ್ನು ಬದುಕಿಸುವುದೆಂದು ಹೇಳ 
ಲಾಗುವ ಒಂದು ಬಗೆಯ ಸಸ ; ಸಂಜೀವಿನಿ: (8). ಜವಣಿ: 
ಅದರೊಳಂ ಕಲ್ಪಲತೆ ಸುರತರುವು ಸುರಧೇ ನು ಪುದಿದಿಹೆವು ಜವಣಿ 
ಗಿಡಗಳಮಳ ಚಿಂತಾಮಣಿಯ ಬಹುಗುಂಡುಗಳ* (ನನಮೋ. 
"ಮಜುಜೇವಣಿ' ಪರಾ. [?] 

ಜೇವಣಿಕೆ "ಜೀವಣಿಗೈ' ನೋ. 

ಜೇವಣಿಗೆ, (ನಾ). ಎ ಜೇವಣ : ದಾವಣಿಗಟ್ಟಿದ ಕುದುರೆಗುತ್ತಮಮಪ್ಪ 
ಜೇವಣಿಗೆಯನಿಕ್ಕಿ (ಶ್ರೀಪಾಲ. ೧೩-೧೦೮) : ಭಿಕ್ಷಮಂ ಬೇಡಿ ಬರೆ ಜೇವಣಿಗೆ 
ಲಾಯದೊಳ್‌ ಕುದಿವುದಂ ತಂದಿಕ್ಕೆ (ಲಶಿಜಿಂ. ೩೨-೪೯). 

[ಜೇವಣಿ, (ಆಜೇವಣ) + -ಗೆ] 

ಜೇವಣಿಗೈ, ಜೀವಣಿಕೆ (ನಾ). ಒಂದು ಬಗೆಯ ಮರ ; ಸಿಹಿಹಾಲೆ : 

“ ಜೀವಣಿಗೆ[ಪಾಕಾಂ. ಕೆ]ಮುಧುರ್ಯೆಯಕ್ಕು ” (ಮಂಗರಾ. ೪೨-೩೭). ನೆಲ್ಲಿ 


೨-೧೫). 


೩೦೯೯ 


10 


೩6 


20 


40 


ಜೇವೊಡೆ, 


ಶೇವಣಿಗೆ ಜೇವಣಿಗೆ . . . ಪೇರ್ಮೆಳೆಗಳೊಳು ವಲ್ಲರಿಗಳುಂ ಪರ್ವಿ ಜರ್ರೆಂಬ 
' ಕಾನನವ ಕಂಡು ವಿಸ್ಮಿತರಾದರು (ಪ್ರಭುಪು. ೩-೧೩೦). ವಿ.ಎ ಜೇವಣ್ಯಿ: 
ಒಡಲಿನೊಳು ಮುಟ್‌ದಿದ್ದ ಸಬಳವನುಡಿಯಲೀಯದೆ ಕೀಳ್ವ ಮದ್ದನು 
ಗಿಡಿವ ಜೇವಣಿಗೆಯೊಳು ಸಪ್ರಾಣಿಸುವ ದುರ್ವ್ವಣವ ತೊಡೆದು ಕಟ್ಟುವ 
ಹಸ್ತಿವೈದ್ಯರ ಗಡಣ (ಕುವ್ಕಾ ಭೀ. 8-೪೦). ಜೇವಣಿಕೆ : ಮೇಲಿನ 
"ಮಂಗರಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ ಆಸಂ. ಜೀವನಿಕಾ) ಇ 
ಜೇವಣಿಗೆಗೊಳ್‌ (ಕ್ರಿ). ಊಟಮಾಡು; ತುತ್ತಾಗೊಳ್ಳು: ಗುಣಮಯದ 
ಗರುವಾಯಿಯಲಿ ಜೇ([ಪಾಕಾಂ. ರೆೇ]ವಣಿಗೆಗೊಂಬನು ಭೂತದಿಂದ್ರಿಯ 
ಗಣದೊಡನೆ (ಕುವ್ಕಾಸ. ೯-೧೫). ! ಜೇವಣಿಗೆ; * ಕೊಳ್ಳ 

ಜೇವಳಿ "ಜೀವಣ' ನೋ. 

ಜೇವಳಿಗೆಯ್‌ (ಕ್ರಿ). ಉಣಬಡಿಸು; ಊಟಹಾಕು: ಮೊರೆವಳಿಕಳಭಗಳಿಗೆ 
ಜೇವಳಿಗೆಯ್ವ ಮರುತನ ಮೈಗೆ ಕಂಪಿಡುವ ಅರಲ ವಲ್ಲರಿ ಹಬ್ಬಿಬಿಡುವಾ 
ಇಮ್ಮಾವನೊರೆವೆನೇನದಜ ವರ್ಣನವ (ನೇಮಿಸಂ. ೧-೭೧). 

[ ಜೇವಳಿ (ಆಜೇವಣ) * ಕೆಯ] ಸ 

ಜೇವೊಡೆ,, ಜಯವೊಡೆ, ಜೇವಡೆ, (ಕ್ರಿ). ಬಿಲ್ಲಿನ ಹೆದೆಯೇರಿಸಿ ಠೇಂಕಾರ 
ಮಾಡು ; ಧನುಷ್ಟಂಕಾರ ಮಾಡು : ವಜ್ರಕಾಂಡಮೆಂಬ ನಿಜವಿಜಯ 
ಕಾರ್ಮುಕಕ್ಕೆ ಸುರಕರಿಕರಾನುಕಾರಿಯಪ್ಪೆ ನಿಜಭುಜಾದಂಡಮಂ . . . 
ನೀವಿ ಜೇವೊಡೆದಾಗಳ" (ಆದಿಪು. ೧೨-೮೭ ವ); ಬಿಲ್ಲನಪ್ರತಿಮಲ್ಲಂ ಏಲ್‌ಸಿ 
ನೀವಿ ಜೇವೊಡೆಯೆ (ಕಾಂತಿಪು. ೪-೪); ಘನಜ್ಯಾನಿನದಂ ಭಯಂಗೊಳಿಸೆ 
ಜೇವೊಡೆದಂ ನಿಜಚಾಪದಂಡಮಂ (ಪಂರಾಮಾ. ೩-೫೦); ಬಾಲನೆನ್ನದಿರೆನುತ 
ರಿಪುಭಟಭಾಳಲೋಚನನೆನಿಸುವರ್ಜುನ ಬಾಳುಗೆನುತುದ್ದಂಡ ಕೋದಂಡ 
ವನು ಜೇವೊಡೆಯೆ (ಕುವ್ಕಾದ್ರೋ. ೪-೩೭): ಕಬ್ಬಿನ ಬಿಲ್ಲು ಜೇವೊಡೆದಂತೆ 
ಪಾಡಿದರೊಬ್ಬರಿಬ್ಬರಿಂಪು ನುಂಪಿನೊಳು (ಛರಡ. ೧೩-೨೯). ಜಯವೊಡೆ : 
ಬೆಮರ್ವಂ ಜಯವೊಡೆದ ರವಕ್ಕದ್ಭುತಂ ಕಂಸಚಾಪಂ (ಜಗವಿ. ೬-೩೦). 
Pp ಇದು ಛಂದಸ್ಸಿಗಾಗಿ ಮಾಡಿಕೊಂಡ ವ್ಯತ್ಯಾಸ. ಜೇವಡೆ, : 
“ಜೇವಡೆ (ಜೇ +ಪಡೆ) (ಜೇವೊಡೆ)-ಶಿಂಜಿನೀ ಪ್ರಹರಣೇ (ಬಿಲ್ಲಿನ ಹೆದೆಯನ್ನು 
ಶಬ್ದ ಮಾಡಿಸು)” (ಶಮಧಾ): ವೀರಕೋದಂಡವನು ನೀಡಿದಡಾರಿತಿತ್ತೆಲು 
ಕಪಿ ಭಟಾವಳಿ ನಾರಿಯನು ಸರಳಿಂಗೆ ತೊಡಿಸಿದ ತೀವಿ ಜೇವಡೆದ 
(9ೌಶಿರಾ. ೧೭-೩೦) : ಪಿಡಿದು ಚಾಪವನೇಆ್‌ಸಿಯೆ ಜೇವಡೆಯೆ . . . ಗಿರಿ 
ಕೆಡೆದುರುಳಿದವು (ಸಾಳ್ಕಭಾ. ೧೮-೬೯) ; ಬಿಲ್ಲಳ ಜೇವಡೆದು ತಿರುವಿನಲಿ ಶರ 
ಗಳನೋವಿ (ಕೋಗಯ. ೨೦-೬), [ಜೈ * ಪೊಡ್ಮೆ ] 

'ಜೇವೊಡೆ,, ಜೇವಡೆ, (ನಾ). ೧. ಬಿಲ್ಲಿಗೆ ಹೆದೆಯೇರಿಸಿ ಮಾಡುವ ಧ್ವನಿ; 
ಧನುಷ್ಟಂಕಾರ : “ ಜೇವೊಡೆಯೆಂದು ಜ್ಯಾರವಂ ” (ಕಶಸಾ. ೭-೧೨೦) ; 
“ಜೇವೊಡೆ ಬಿಲ್ಲುಲಿಯೆಂದೆನಲ್‌” (ಕವಿಕಂ. 63) ; ಮದನನ ಬಿಲ್ಲ ಜೇವೊಡೆ 
ವಿಪಂಚಿಯ ಬಂಚದ ನುಣ್ಣು . . . ಎನೆ ನೇವುರದಿಂದುಡೆನೂಲ ತೊಂಗಲಿಂ 
ಮೃದುರವಮಖಂಣ್ಮೆ (ಅನಂಪು. ೪-80) ; ಜೇವೊಡೆಯ ರಭಾಡಿಯ ತೆಬ್ಬುಗಳ 
ತೆಗೆವೆರಳುಗೋಲಿನ ಕೊಬ್ಬಿನಾಳೆಚ್ಚಾಡಿತು (ಕುಪ್ಕಾಛೀ. ೪-03). ಜೇವಡೆ, : 
೧. ಆತನ ಕುಡುವಿಲ್ಲ ಜೇವಡೆಗೆ ಬಿಗುರ್ತಂತೆ ಕಣ್ಮುಕುಳಿಸಿದುವು (ಕಾದಂಉ. 
೭೭೦) ; ಪಡೆ ಪೆಟಜ್‌ ಸರಿದುದಾ ಜೇವಡೆಯ ಪಟುಧ್ವನಿಗೆ (ಕುಸುಮಾ. 
೧೧-೬೯); ಇದೆ ಕಿರೀಟಿಯ ಬಿಲ್ಲ ಜೇವಡೆಯಿದೆ ಸಿತಾಶ್ವನ ಸಿಂಹೆಗರ್ಜನೆಯಿದೆ 
ಮುರಾರಿಯ ಮನಕೆ ಮುಂಚುವ ಹೆಯದ ಖುರನಿನದ (ಕುವ್ಕಾದ್ರೋ. 
೧೦-೯) ; ಬೊಬ್ಬೆಯಾರ್ಭಟೆ ಬಿಲ್ಲ ಜೀವಡೆ ಹಯಗಳ ಕೊಬ್ಬಿನ ಬಲು 
ಹೇಷಿತದಾ ಅಬ್ಬರ (ಕಂನವಿ. ೦೭-೩೦). ೨. ಬಿಲ್ಲಿನ ಹೆದೆಯ ಹೊಡೆತ ; 
ಸಿಂಜಿನಿಯ ಪ್ರಹರಣ : ಜೇವಡೆಗಳ ಪುಣ್ಗಳಿಂ ತೊರೆವ ನೆತ್ತರ ಕೆಯ್‌ 
(ಕಾದಂಪೂ. ೧೮).  ಜೇವೊಡ್ಕೆ) 

195 


ಜೇವೊಡೆಗೆಯ್‌ 


೩೧೦೦ 


ಜೇವೊಡೆಗೆಯ್‌, ಜೀವಡೆಗೆಯ್‌, ಜೀವಡೆಗೈ (ಕ್ರಿ). ಎ ಜೇವೊಡೆ,: ಕಡಿ | 


ಖಂಡಂ ಮಾಡುವೆಂ ಚಕ್ರಮನೆಡೆಯೊಳೆನುತ್ತುಂ ಧನುರ್ದಂಡಮಂ ಜೇವೊಡೆ 
ಗೆಯ್ದೂ (ಪಂರಾಮಾ, ೦೪-೭೬); ಭೀಕರಮೂರ್ತಿ ಶಿಂಜಿನಿಗೊಳಿಸಿರ್ದ 
ಪಿನಾಕವ ಜೇವೊಡೆಗೆಯ್ಕೆ (ಮೋಹತ. 4೩೯-೨3೨) ; ನಳಿನಲೋಚನನಾರ್ದು 
ಶಾರ್ಜ್ಣವ ಬಲಿದು ಜೇವೊಡೆಗೆಯ್ಯೆ ಲೋಕವನಳರಿಸುವ ದನಿ ಮಾಯ 
ವಾದುದು (ಸಾಳ್ಮಾ.೨೯-೬೫). ಜೇವಡೆಗೆಯ್‌: ಮದಗಜವಿಂಡು ಬಂದುದ 
ಕಂಡು ಸ್ಮರಸುತ ಹದವಿಲ್ಲ ಜೇವಡೆಗೆಯ್ದು (ಮೋಹತ. ೩9-೬). ಜೇವಡೆಗೈ : 
ಆಚಾರವೆಂಬ 'ಬಿಲ್ಲಿಗೆ ವಿಚಾರವೆಂಬ ನಾರಿ ಸಮತೆಯೆಂಬ ತಿರುವ ಮೆಟ್ಟಿ 
ಜೇವಡೆಗೈದು (ಜನ್ಮವ. ಕ. ೭೪೭-೧೪೫೧) ; ಒದಅಿೌ್‌ ಜೇವಡೆಗೈದು ಬಾಣವ 
ಕೆದಜ್‌ದನು (ಕುವ್ಕಾಭೀ. ೦೦-೨). [ ಜೇವೊಡ್ಕೆ + ಕೆಯ, ] 

ಜೇವೊಡೆವೊಯ್‌ (ಕ್ರಿ). - ಜೇವೊಡ್ಕೆ: ದಿಶಾದಶ ಪ್ರಕರಣಂ ತಾನೆಂಬಿನಂ 
ನೀವಿ ಜೇವೊಡೆವೊಯ್ದಂ ವೈರಿಕುಲ ಚಿತ್ತಾಭಂಗಮರ ಶಾರ್ಜಮಂ 
(ಅನಂಪು, ೧೪-೧೬).  [ ಜೇವೊಡ್ಕೆ * ಫೊಯ್‌;1 

ಜೇಪ್ಪಮಧು (ನಾ). ಒಂದು ಬಗೆಯ ಸಸ್ಯ ; ಅತಿಮಧುರ ; ಮಧುಕ : 
ಜೇಷ್ಟಮಧು ಅತಿವಂಧುರ (ಮೈಠಿಗಿ. ೩೯-೭೭೯). 

[ <ಸೆಂ. ಯಜ್ಬಮಧು 1 

ಜೇಷ್ಟೆ “ಜೆಟ್ಟೆ ನೋ. 

ಜೇಷ್ಠ (ಗು). ೧.' ಹಿರಿಯ ; ದೊಡ್ಡ: ಜೀಷ್ಮಪುತ್ರು (ಕೂ9). (ನಾ). 
೨. ಚಾಂದ್ರಮಾನ ವರ್ಷದ ಮೂರನೆಯ ಶಿಂಗಳು : ವೈಶಾಖದಲಿ 
ಲಾಭವು ಜೀಷ್ಮದಲ್ಲಿಯು ಲೇಸು (ಗಗತಾ. ೪-೬೫). [ “ಸಂ. ಜ್ಯೇಷ್ಠ) 

ಜೇಷ್ಮಾಂಸ (ನಾ). ಹಿರಿಯ ಮಗನಿಗೆ ಕೊಡುವ ಹೆಚ್ಚಿನ ಪಾಲು,- 
ದೊಡ್ಡ ಪಾಲು: ಮೂಡಲು ಪಳ್ಳವಾಯ್ಕಾಲು ತೆಂಕಲುದ್ಧಿಯಕಾಲು 
ಪಡುವಲು ನಾರಾಯಣಯ್ಯನ ಜ್ಯೇಷ್ಠ್ಮಾಂಸದ ಭೂಮಿ (ಕಇಅ. ೭೯-೦೩-೨೯; 
3088). [ -ಆಸಂ. ಜ್ಯೇಷ್ಮಾಂಶ) 

ಜೇಷ್ಠೆ “ಜೆಟ್ಟೆ' ನೋ. 

ಜೇಹಣಿ "ಚಿಹಣಿ' ನೋ. 

ಜೈ, ಜೇ (ನಾ). ಜಯಜಯಕಾರ; «ಜಯವಾಗಲಿ'' ಎಂಬ ಹಾರೈಕೆಯ 
ನಂಡಿಯ ಸಂಕ್ಷಿಪ್ತರೂಪ. "ಜೈಗುಡು' ಪರಾ. ಜೇ, : ಹರುಷದಿಂ 
ಜೇಯೆಂದು ವಿದ್ವಾಂಸರುಗಳನುವತುದಿಂದೆ ಪೇಳ್ವೆನು ಪರಮ ನೇಮೀಶ್ವರನ 
ಚರಿತವನು (ಸಾಳ್ಕಛಾ ೦-೩೫). [ ಸಂ. ಜಯ) 

ಜೈಗುಡು (ಕ್ರಿ). ೧. ಜಯಜಯಕಾರ ಮಾಡು: ಜನ ಮಂಡಳಿ 
ಜೈಗುಡುತ್ತಿತ್ತು (ಕೂ). ೨. ಧ್ವನಿಮಾಡು: ಪಟಹ ಭೇರಿಗಳ್‌ ಜೈಗುಡಲ್ಯಾ 
ದನಿಗೆ ದನಿಗೊಟ್ಟು ದಿಕ್ಕರಿಗಳೋಂಕಾರಗೈದುವಾಗಳ್‌ (ರಥ. ೦-೦೬). 

[ಜೈ * ಕುಡು, (-ಆಕೊಡ್ಕು)) 

ಜೈತ್ರ (ಗು). ಗೆಲವನ್ನು ಪಡೆದ; ಜಯಶಾಲಿಯಾದ; ಯಶಸ್ವಿಯಾದ: 
ರಾಜಪುತ್ರಿಸ್ಮಿತಮಧುಮಧುರಾಪಾಂಗಜೈತ್ರಾಂಗಜಾಸ್ತ್ರಂಗಳ ಕೋಳಂ 
ನೂತನ ಪ್ರೇಮದೆ ನಿಮಿರ್ವೆಡೆಯೊಳ್‌ ದೃಷ್ಟಿಯಂ ಕಾವನಾವಂ (ಅದಿಪು. 
೪-8೦). (ನಾ). ೨. ಗೆದ್ದವನು ; ವಿಜಯಿಯಾದವನು. ೩. ಗೆಲವು; 
ಜಯ. “ಜೈತ್ರಕಥೆ' ಪರಾ. [ಸಂ.) 

ಚೈತ್ರಕಥೆ (ನಾ). ಗೆಲವಿನ ಕಥೆ: ತೀವಿದೊಲವಿನ ದಂಪತಿಗಳಾಗೆ ಮನ 
ಬುದ್ಧಿ ಜೀವಿತವು ಜೈತ್ರಕಥೆ (ಮಂಕುಳ. ೫೪೩). [ ಜೈತ್ರ * ಕಥೆ] 

ಜೈತ್ರಧ್ವಜ (ನಾ). ಜಯದ ಗುರುತಾದ ಧ್ವಜ,-ಬಾವುಟ: ನಿನ್ನ ವಿಜಯ 
ಪ್ರಾರಂಭದೊಳ್‌ ತ್ತೋನಕೆಗೆಶ್ತಿದ ಜೈತ್ರಧ್ವಜಮೆಂದು ತೋರ್ಪ ತೆಣದಿಂ 
(ಆದಿಪು. ೦೦-೦೭). ([ ಚೈತ್ರ * ಧ್ವಜ | 

ಜೈತ್ರಯಾತ್ರೆ (ನಾ). ವಿಜಯಯಾತ್ರೆ : ಫುಷ್ಟಾಕರ ಬಲವಿಜಯೋದ್ದರ್ಪ 
ಕಂದರ್ಪ ಲೀಲಾಕರನಾದಂ ಜೈತ್ರಯಾತ್ರೋತ್ಸವದೊಳೆಖಿಲ ಷಟ್ಟಂಡ 


ಜೈನಜನ 


ಭೂಮಂಡಲೇಶಂ (ಅದಿಫು. ೧೩-೭) ; ಮುಂದೆ ಶಾಂತೀಶ್ವರನ ದಿಗ್ವಿಜಯ 
ವರ್ಣನೆಯಲ್ಲಿ ರಘುಮಹಾರಾಜನ ಜೈತ್ರಯಾತ್ರೆಯನ್ನು ಅನುಸರಿಸು 
ತ್ತಾನೆ (ಕಸಾಡ. ೧೦೪) ; ಅಗಾಧ ಸಂದಣಿಯೊಂದಿಗೆ ರಾಯ ಜೈತ್ರಯಾತ್ರೆ 
ಹೊರಟವನು (ಆಳಕ. 30). [ಜೈತ್ರ* ಯಾತ್ರೆ) 


5| ಜೈತ್ರರಥ (ನಾ). ಜಯವನ್ನು ಸಾಧಿಸಿ ಕೊಡುವ ರಥ; ಗೆಲ್ಲುವ ರಥ: 


10 


“ ಗೆಲ್ವ ರಥಮಾಳೋಚಿಸಲು ಜೈತ್ರರಥಮಕ್ಕು ” (ಮಂಗರಾ. ೮೪-೨೪). 
[ಜೈತ್ರ + ರಥ] 
ಜೈತ್ರಲಕ್ಷ್ಮಿ (ನಾ). ಜಯದ ದೇವತೆ ; ಜಯಲಕ್ಷ್ಮಿ: ಮಹೀಚಕ್ರ 
ಸಂಸ್ತು ತದೋರ್ಮಂಡಳ . . . ದಿಗ್ವರ್ತಿ೯ ತ ಜೈತ್ರಲಕ್ಷ್ಮಿ ಭರತ 
ಶ್ರೀಮಚ್ಚ ಮೂವಲ್ಲಭಂ (ಎಕ. ೪1, ಜಿಕ್ಕಮ. ೧೬೦-೮೭; 1181). 
[ಜೈತ್ರ + ಲಕ್ಷ್ಮಿ) 
ಚೈತ್ರಾಸ್ತ್ರ (ನಾ). ಜಯವನ್ನು ಸಾಧಿಸಿ ಕೊಡುವ ಅಸ್ವ; ಗೆಲ್ಲುವ ಅಸ್ಕ: 
ಜೈತ್ರಾಸ್ತ್ರನ್ನಿನಗೀ ಚಕ್ರರತ್ನದಿಂ ಪೆಜಿತುಂಟೇ (ಅದಿಪು. ೧೪-೦೨). 
[ ಜೈತ್ರ + ಅಸ್ತ] 


15! ಜೈತ್ರೋರ್ವರೆ (ನಾ). ಜಯದ ಭೂವಿಂ: ಮಳೆಯಾನಿಳಂ ಸುಳಿದು 


20 


40 


46 


ಕಾಲಕ್ಷೇಪಮಂ ವಿಷ್ಣುಭೂಪನ ಜೈತ್ರೋರ್ವರೆಯಲ್ಲಿ ಮಾಡುವುದು 
ಕಾವೇರೀನದೀತೀರದೊಳ" (ಎಳ. ೪, ಹಾಸನ. ೫೩೨೯ ; 1170). ' 
[ಜೈತ್ರ + ಉರ್ವರೆ] 

ಜೈದ (ನಾ). ಒಂದು ವಂಶದ ಹೆಸರು (?) : ದಕ್ಷಿಣಸ್ಕಾಂ ದಿಶಿ ಬೆಳ್ಗಲ್ಲಿ 
ಗೆಟಿಯಾ ಒಳಗೆಆಕಯಾ ಪಳ್ಳದಾ ಕೂಡಲ್ವಕ್ಷಿಣ ಪಶ್ಚಿಮಾಯಾನ್ಮಿಶಿ 
ಜೈದರಾ ಕೆಯ್ಕಾ ಬೆಳ್ಗೆಲ್ಕೊಆಡು (ಎಕ. 1೪, ನಾಗಮಂ. ೮೫-೬೨ ; 776). 

[?] ಜೆ 

ಜೈನ (ಗು)..೧. ಜಿನನಿಗೆ ಸಂಬಂಧಿಸಿದ,-ಸೇರಿದ. (ನಾ). ೨. ಜಿನಮತದ 
ಅನುಯಾಯಿ ; ಜೈನಮತಕ್ಕೆ ಸೇರಿದವನು: ಜೈನನನುಪೇಕ್ಷಿಪೊಡಂತವ 
ಜೈನನೆ (ಸಮಪ. ೪-೬೩); ಪಿನಾಕಿಭವನವನೊಬ್ಬ ಜೈನನು ಕೆರಹುಗಾಲ್ವೆರಸಿ 
ನೀಕರಿಸಿ ಹುಗಲೊಳಗೆ (ಬಸಫು. ೪೮-೮); ಹಿಂದು ಜೈನ ಮುಸ್ಲೀಮ ಕ್ರೈಸ್ತ 
ರಾವೊಂದೇ ಬಾಂಧವರು (ಗಿಳಿವಿಂ. ೪೬-೪). ೩. ಜೈನ ಗುರು: “ ಜೈನರ್‌ 
ದಿಗಂಬರರ್‌ ಜೀವಕರ್‌ ಮಲಧರರ್‌ ತಾನಜೀವರ್‌ ಕ್ಷಪಣರೆನೆ ಗುರು 
ಗಳಕ್ಕು ” (ಮಂಗರಾ. ೬೬-0). ೪. ಜಿನ; ಅರ್ಹಂತ. - ಜೈನಗೃಹ', 
"ಜೈನಬಿಂಬ' ಪರಾ. ೫. ಜೈನಮತ; ಜೈನಮತದ ಅಥವಾ ಜೈನ 
ಧರ್ಮದ ತತ್ವ: ಪುರುಳಿಲ್ಲದಂಗೆ ಜೈನಂ ದೊರೆಕೊಂಡುಂ ದುಶ್ಚರಿತ್ರಮಂ 
ಬಿಡದುದಟ್‌ಂ ಚಿರಕಾಲಂ ನಿಲಲಟಿಯದು (ಸಮಪ. ೪-೩೮): ಜೈನವೇ 
ಸಿದ್ಧೆ ಬದ್ಧ ನಾರಕಿಗಳು ಎಂಬ ಪುರುಷತ್ರಯಲಕ್ಷಣಂಗಳಂ . . . ಪ್ರತಿ 
ಪಾದಿಸುವುದು (ವಿವೇಕ. 6). [0.7 

ಜೈನಗೃಹ (ನಾ). ಜಿನ ದೇವಾಲಯ ; ಜಿನಾಲಯ ; ಬಸದಿ : ದೆಸೆಗಳ್‌ 
ಪೆರ್ಚದೆ ಮೊಟ್ಟನಾದುವಗಲಕ್ಕೆಂಬನ್ನೆಗಂ ವಸುಧೆಗಾ ಕಲ್ಬಾಂತ 
ಮೆಂಬಂತು ಮಾಡಿಸಿದಂ ಜೈನಗೃಹಂಗಳಂ (ಆದಿಪು. ೦೩-೪೭). 
[ಜೈನ + ಗೃಹ) 

ಚೈನಗೇಹ(ನಾ) -ಇಜೈನಗೈಹ: ಗಿರಿರಾಜಂಗೊಟ್ಟ ಜಂಗೊಟ್ಟವೊಲೆಸೆದುದದೇಂ 
ದಿವ್ಕಮೋ ಜೈನಗೇಹಂ (ಕಾಂತಿಪು. ೨-೧೦೭): ನವರತ್ನ ವಿನಿರ್ಮಿತನೂತ್ನ 

, ಜೈನಗೇಹಮನತಿಭಕ್ತಿಯಿಂದೆ ಬಲವಂದು (ಪುಷ್ಕಫು. ೩-೭೫). 

[ ಜೈನ + ಗೇಹ] 

ಜೈನಜನ (ನಾ). ಜೈನಮತದ ಜನ : ಜಯಶ್ರೀಗೊಲವನೀಯೆ ನೆಗಟ್ಟಿಂ 
ಭೂಗಧಿಪತಿ ಜೈನಜನಮನೋಹರಚರಿತಂ (ಜಂದ್ರಪು. ೨-೦) ; ಕಾಣದೆ 
ಮುಂದಂ ದೆಸೆಗೆಟ್ಟ ಜೈನಜನಕೆಲ್ಲಂ ಲೋಚನಂ ತಾನೆನಲ್ಕುದಯಂಗೆಯ್ದನ್‌ 


(ಎಳ. ೪111, ಸೊರಬ. ೨೮-೪೫ ; 106). [ ಜೈನ + ಜನ] 


ಜೈನತನ 


ಜೈನತನ (ನಾ). ಜೈನಪದ್ಧತಿಯನ್ನು ಅನುಸರಿಸುವಿಕೆ ; ಜೈನನಾಗಿರು 
ವಿಕೆ: ಅವನ ಮಕ್ಕಳ್ಳಡ ಮಾರ್ತಾಂಡಂಗೆ ಭಕ್ತರೆನಿಪಾ ಭಂಡಂಗಂ ಜೈನ 


ತನದ ಪೆಸರೆಂತೆಸೆಗುಂ[ಪಾಕಾಂ. ಉತ್ತಮದ ಜೈನವೆಸರೆಂತೆಸೆಗುಂ] (ಸಮಪ. 
೪-೦೨೩). [ಜೈನ + - ತನ] 

ಜೈನದೀಕ್ಷಿತ (ನಾ). ಜೈನದೀಕ್ಷೆಯನ್ನು ಹೊಂದಿದವನು,-ಪಡೆದವನು: 
ನಾನಾ ವಿಧದಿಂದಮೇಂ ನಮೆದು ನಾರುಗಿದಿರ್ಪರೋ ಜೈನದೀಕ್ಷಿತರ್‌ 
(ಶಾಂತಿಪು. ೮-೧೨೯). [ಜೈನ + ದೀಕ್ಷಿತ] 

ಜೈನದೀಕ್ಷೆ (ನಾ). ೧. ಜೈನ ಸಂನ್ಮಾಸದ ದೀಕ್ಷೆ,-ವೈರಾಗ್ಯದ ದೀಕ್ಷೆ : 
ಜಗನ್ನುತ ಸ್ಥ ಓಯಂಪ್ರಭಗುರುಪಾದಮೂಲದೊಳೆ ಕೊಂಡನಖಂಡಿತ 
ಜೈನದೀಕ್ಷೆಯಂ (ಆದಿಪು. ೨-೩೯). ೨. (ಆಲಂ). ಅಹಿಂಸಾವ್ರತ: 
ಜೈನದೀಕ್ಷೆಯ ಹಿಡಿದುದೆನ್ನ ಸಮಾನ ಸುಭಟರು ಜಯಸಿರಿಯ ಸಂಧಾನ 
ಮುಟಜೀ್‌ದುದು (ಕುವ್ಯಾಕ. ೫-೦೪). [ ಜೈನ + ದೀಕ್ಷೆ] 

ಜೈನಧರ್ಮ (ನಾ). ಜಿನನಿಂದ ಬೋಧಿಸಲ್ಪಟ್ಟ ಧರ್ಮ : ಎಲ್ಲ ಧರ್ಮ 
ಗಳಿಗಿಂತಲೂ ಜೈನಧರ್ಮವು ಅಹಿಂಸೆಗೆ ಹೆಚ್ಚು ಮಹತ್ವವನ್ನು ಕೊಡುತ್ತದೆ 
(ಕೈನಪ. ೬); ಜೈನಧರ್ಮವು ವಿಶ್ವದ ಅತ್ಯಂತ ಪ್ರಾಚೀನ ಧರ್ಮ 
ಗಳಲ್ಲೊಂದಾಗಿದೆ (ಭಾರದ. ೦೬೮). [ಜೈನ + ಧರ್ಮ] 

ಜೈನಬಸ್ತಿ (ನಾ). ಜೈನರ ಬಸದಿ,-ದೇವಾಲಯ ; ಜಿನಾಲಯ: ಹಲಸಿ 
ಯಲ್ಲಿರುವ ಜೈನಬಸ್ತಿಯು ಕದಂಬರ ಕಾಲದ ಅತ್ಯಂತ ಪುರಾತನ ಕಟ್ಟಡ 
ವೆಂದು ಹೇಳಬಹುದು (ಭಾರದ. 800). [ಜೈನೆ ೬ ಬಸ್ತಿ (<ಬಸದಿ)] 

ಜೈನಬಿಂಬ (ನಾ).ಎಜಿನಪ್ರತಿಮೆ : ಪೊಸಮುತ್ತಿನ ಮಂಡಪದೊಳಗೆಸೆವ 
ಕನತ್ಯನಕ ಪೀಠದೊಳ್‌ ವಿಧಿಸಹಿತಂ ಮಿಸಿಸಿ ಬಲಿಸಿಕ್ಕರ್ಚಿಸಿ ಪೂಜಿಸಿ ಮಣಿ 
ಮಯ ಜೈನಬಿಂಬಮಂ (ಕಾಂತಿಪು. ೭-೩೦). [ ಜೈನ * ಬಿಂಬ] 

ಜೈನಮತ (ನಾ). - ಜಿನಮತ : ಜಿನರು ಪ್ರತಿಪಾದಿಸಿದ ಮತವು ಜೈನ 
ಮತವು (ಕೈನಧ. 0). [ಜೈನ ಮತ] 

ಜೈನಮುನಿ (ನಾ).ಎಜಿನಮುನಿ : ಜೈನಮುನಿ ಸಂಕುಲವಿದೆವೊಡನಬ್ಬಲೂ 
ರೊಳು ಮಲೆವುತಂ ಪ್ರತಿದೋಜ್‌ಯಾಡಲು (ಬಸೆಪು. ೫೦-೩೦). 

[ ಜೈನ + ಮುನ್ನಿ] 

ಜೈನವೃತ್ತಿ (ನಾ). ಜೈನಧರ್ಮದ ಆಚರಣೆ,-ವ್ಯವಹಾರ : ಮಹೇಂದ್ರ 
ಜಾಲಾಪರಿಮಿತಾದ್ವಯಶೂನ್ಯಮಾಯಾಕರಣವಿದ್ವಿಷ ಜೈ.ನವೃತ್ತಿ 
ಯೊಳಿಂತು ತರ್ಕಿಸಲು (ಬಸಪು, 80-00). [ಜೈನ * ವೃತ್ತಿ 

ಜೈನಶಾಸನ (ನಾ). ಐಜಿನಶಾಸನ : ತದನಂತರದೊಳ್‌ ಜೈನಶಾಸನ ಚೂಡಾ 
ಮಣಿ ಶ್ರೀದೇವಂ ಸೌಧರ್ಮೇಂದ್ರನಿಂದ್ರಾಣಿವೆರಸು ತನ್ನ ವಿಮಾನಕ್ಕೆ 
ಬರ್ಪುದನಟೀ್‌ದು (ಕಾಂತಿಪು. ೭-೩೦). [ಜೈನ * ಶಾಸನ] 

ಜೈನಸಮಯ (ನಾ).ಎಜಿನಸವಂಯ : ಶ್ರೀಮದಶೇಷ ಜೈನಸಮಯ್ಯೆಕ 
ಶಿರೋಮಣಿ ಸರ್ವಜೀವರಕ್ಷಾಮಣಿಯೆಂದು ಭವ್ಯತತಿ ಬಿಚ್ಚಳಿಸುತ್ತಿರೆ 
(ಶಾಂತಿಪು. ೧-೦ ಪರಿ). [ ಜೈನ * ಸಮಯ] 

ಜೈನಸ್ತವ (ನಾ). ಅರ್ಹಂತನ ಸ್ತುತಿ; ಜಿನಸ್ತುತಿ: ದೇವತೂರ್ಯನಗದೇವ್ಕೀ 
ಗೀತ ಜೈನಸ್ತವ ಸಮುಪಹಿತಾತ್ಮೀಯಚಿತ್ತಂ ವಿಲಾಸಂ ಮಿಗೆ... 
ಮಹೋತತ್ಸಹದಿಂ ಬಂದನಾಗಳ" (ಅದಿಪು. ೮-೪೩). 

[ಜೈನ + ಸ್ತವ] 

ಜೈನಾಗಮ (ನಾ). ಜೈನಸಿದ್ಧಾ ೦ತ: ಸೂಕ್ತಂ ಭವ್ಯಜನ ಪ್ರವ್ಯಕ್ತಂ 
ಜೈನಾಗಮೋಕ್ತಮಿಂ ನಿನಗೆ ಮದೀಯೋಕ್ತಮಿವೆರ್ದೆಯೋಳ್‌ ನೆಲಸುಗೆ 
(ಆದಿಪು. 8-೬೧). [ ಜೈನ + ಆಗಮ] 

ಜೈನಾಗಮವಿದ (ನಾ). ಜೈನಸಿದ್ಧಾಂತವನ್ನು ಬಲ್ಲವನು,-ತಿಳಿದವನು; 
ಜೈನಾಗಮವಿದರಂ ಸಾರದೆ ಪೋಗಿ ಕುಲಿಂಗಿಗಳನೀ ಜನಂ ಸೇವಿಸುಗುಂ 


(ಆದಿಪು. ೧೫-೩೫). ಸಂ. ಜೈನಾಗಮವಿದ್‌ ] 


೩೧೦೧ 


ಚೊಂಜಾಟ 


ಜೈನಾಗ್ರಹಾರ (ನಾ). ಜೈನರ ಅಗ್ರಹಾರ ; ಜೈನರ ಉಪಾಧ್ಯಾಯರು 
ವಾಸಮಾಡುವ ಗ್ರಾಮ: ಪಲವು ಜೈನಾಗ್ರಹಾರಂಗಳೆನಾಗಳ್‌ ಕೊಟ್ಟನಲ್ಲಿ 
ರತ್ನತ್ರಯ ಮಂಜುಳ ಜೈನೋಪಾಧ್ಯಾಯರ ಬಳಗಕ್ಕೆ (ಬಾಧಪು.೧೬-೩೮೦). 

[ ಜೈನ * ಅಗ್ರಹಾರ ] 

ಜೈನಾಚಾರ್ಯ(ನಾ). ಜೈನರ ಆಚಾರ್ಯ,-ಗುರು: ತಿರುವಾಕರೀಶನೆನಿಪ್ಪ 

ಜೈನಾಚಾರ್ಯನೊರ್ಬನು ಜಿನಸಮಯುಮುಖ್ಯನು (ಬಸೆಪು. ೪೯-೨೬). 
[ಜೈನ + ಆಚಾರ್ಯ) 

ಜೈನಾಲಯ (ನಾ). ೬ ಜೈನಗೃಹ : ಮುನೀಂದ್ರರಿಲ್ಲದಗಮಿಲ್ಲಾತೋದ್ಯ 
ದುದ್ಯೋಗಮಿಲ್ಲದ ಜೈನಾಲಯಮಿಲ್ಲ ನೋಡದಟಿಸೊಳ್‌ (ಶಕಾಂತಿಪು. 
೯-೧೩೩). [ ಜೈನ . ಆಲಯ] 

ಜೈನುಂಡೆ "ಜೀನುಂಡೆ' ನೋ. 

ಜೈನೋಕ್ತಿ (ನಾ). ಜಿನನ ಮಾತು; ಅರ್ಹಂತನ ವಚನ: ಸೌಧರ್ಮಕಲ್ಪಕ್ಕೆ 
ಭಾವನೆ ಜೈನೋಕ್ತಿಯೊಳಾಗೆ ದುರ್ಗತಿಗಮಾ ಜೀವಕ್ಕಮೇಂ ಸಮ್ಮದಂ 
(ಶಾಂತಿಪು. ೭-೦೨). [ ಜೈನ + ಉಕ್ತಿ] 

'ಜೈಮಿನೀಯ (ಗು). ೧. ಜೈಮಿನಿಮುನಿಗೆ ಸಂಬಂಧಿಸಿದ. (ನಾ). ೨. 
ಜೈಮಿನಿಮಂನಿಯಿಂದ ರಚಿತವಾದ ಧರ್ಮವಿಸಾಮಾಂಸೆ; ಆರು ಆಸ್ತಿಕ 
ದರ್ಶನಗಳಲ್ಲಿ ಒಂದು ; ಪೂರ್ವ ವಿಸಾಮಾಂಸೆ: ಈ ಮೂಲ ತತ್ವಾ 
ನ್ವೇಷಣರೂಪದಲ್ಲಿ . . . ಯೋಗ, ಜೈಮಿನೀಯ, ಔಪನಿಷದಗಳೆಂಬ ಆರು 
ಆಸ್ತಿಕ ದರ್ಶನಗಳೂ ಆವಿರ್ಭವಿಸಿರುತ್ತವೆ (ಭಾರದ. ೨೨೯). ಡಿ. ಜೈಮಿನಿ 
ಮುನಿಯ ಅನುಯಾಯಿ ; ವಿನಾಮಾಂಸಕ. (ಸಂ. 

ಚೈಲು, ಜೇಲು (ನಾ). ಸೆರೆಮನೆ; ಬಂದಿಖಾನೆ ; ಕಾರಾಗೃಹ: 
ಹದಿಮೂರು ವರ್ಷದವನು ಕಳ್ಳನಾದರೆ ಆವನಿಗೆ ಜೈಲಾಗುವುದಿಲ್ಲ 
(ಜೀವಾತ್ಮ. ೨೬೫) : ಜೈಲಿನಲಿ, ಅಧಿಕಾರಿಗಳ ಕ್ರೂರದರ್ಪದಲಿ , . . 
ಮುಂದಿಟ್ಟ ಕಾಲ ಹಿಂದೆಗೆಯದಳಿವವನು ಸತ್ಕಾಗ್ರಹಿ (ಪಾಂಠಜ. ೨೦). 
ಜೇಲು: ಜೇಲಿನ ವಾತಾವರಣ ನಿಜವಾಗಿಯೂ ಉಸಿರುಕಟ್ಟುವ 
ವಾತಾವರಣ ಜೇಲಿನ ಗೋಡೆ ಹಾರಲಿಕ್ಕಾಗಲಿಲ್ಲ 


ಲಾ 


೩6 


20 


26 

(ಆತ್ಮಾರ್ಪ. ೪). 
(ಧಾರತಿ. 60). [+o 3೩11) 

ಜೈವ (ಗು). ಜೀವಕ್ಕೆ ಸಂಬಂಧಿಸಿದ. "ಜೈವಕ್ರಿಯೆ'. ಪರಾ. [ಸಂ.] 

ಜೈವಕ್ರಿಯೆ (ನಾ).ಜೀವಕ್ಕೆ ಸಂಬಂಧಿಸಿದ ಕ್ರಿಯೆ: ಜೈವಕ್ರಿಯೆಯಿಂದಾಗುವ 
ಅಂಗವೃದ್ಧಿ, ಒಂದುಗೂಡಿಕೆ (೩೦೦೯6೬1೦. ಇಂಕನಿ,). [ಜೈವ+ ಕ್ರಿಯೆ] 

ಜೈವಾತೃಕ (ನಾ). ೧. ದೀರ್ಫಾಯುಸ್ಸನ್ನು ಉಳ್ಳವನು; ದೀರ್ಫಾಯು: 
“ ಜೈವಾತೃಕನುಮಾಯುವಂತನೆನಿಸಿಕ್ಕು*  (ಮಂಗರಾ. ವಿ. 
ಚಂದ್ರ: “ಇಂದು ಜೈವಾತೃಕಂ . . . ದ್ವಿಜರಾಜನೆನೆ ಸುಧಾಂಶುವೆನಿಕ್ಕು” 
(ಮಂಗರಾ. ೦೧-೪); ಶರಧಿಯೊಳು ಜೈವಾತೃಕಂ ಪುಟ್ಟಿ ಜಗಕೆ ಪ್ರಭೆ 
ಮೆಣಿವಂತೆ (ಪ್ರೌಢರಾ. ೧-೨೨). ೧, ವ: ನಾಡಿಗರೊಳೆಲ್ಲರುಂ . . 
ಜೈವಾತೃಕರ್‌" ದೋಷಾಕರರಲ್ತು (ರಾಮಾಕೃ. ೭-೨೪). ಸಂ. 

ಜೈಸು "ಜಯಿಸು' ನೋ. 

ಜೊ "ಜೋ' ನೋ. 

ಜೊಂಗುಳಿ (ನಾ). ಬವಳಿ ; ಮೂರ್ಛೆ ;. ಮೈಮರೆವು:' “ಮುಚ್ಚೆ 
ಜೊಂಗುಳಿ[ಪಾಕಾಂ. ಜಂಗುಳಿ]ಹರವಸಂ ಮೂರ್ಛೆ ತಾನಕ್ಕು” (ಕಬ್ಧಮಂ. 
೩೭) ; ರುಳಕಂ ರಬಳಿಪಿಸಿದಂ ಜೊಂಗುಳಿ ಬೊಂಬುಳಿಯಾಳಮಾಳಮಂತೆ 
, . - ಗೋಳಿ ಪೇಳಿ ಆಟ ಸಂದೇಹಂ (ಶಮದ. ೨೩); ನಡುಗುತಿಹು 
ದೊಡಲು ತೆಪ್ಪತ್ತು ತಲೆಯೆತ್ತಿ ಹೊತ್ತಿಕ್ಕೆ ಜೊಂಗುಳಿಗೆ ಬೆಪ್ಪಳಿಸುವಾಸರಿಂ 
ಬೆಳ್ಳಿ ಬರುತಿಹಳು (ಕಾಲೂರ. ೦೬೭-೩೭೩. [7] 

ಜೊಂಗೆ "ತೊಂಗೆ' ನೋ. 

ಜೊಂಜಾಟ "ಜಂಜಡ' ನೋ. 


80 


೭೧-೦೮). 


«5 


ಜೊಂಡಗರ್ಬು 


ಜೊಂಡಗರ್ಬು .ಜೊಂಡೆಗರ್ಬು' ನೋ. 

ಜೊಂಡಿಂಗ "ತೊಂಡಂಗಿ' ನೋ. 

ಚೊಂಡಿಗ "ತೊಂಡಂಗಿ' ನೋ. 

ಜೊಂಡು (ನಾ). ೧. ತಲೆಯ ಹಗರು,-ಹೊಟ್ಟು : (೪). 

[ ದೇ.॥ ತಮಿ. ಚುಣ್ಣು; ತೆಲು. ಚುಂಟು. ] 

ಜೊಂಡ್ಯು, ಜಂಡು (ನಾ). ೧. ನೀರಿನಲ್ಲಿ ಬೆಳೆಯುವ ಒಂದು ಬಗೆಯ 
ಹುಲ್ಲು; ಹೊಡಕೆ; ಆಪು: ಆಗ ಜೊಂಡುಗಳ ನಡುವೆ ಅವಿತುಕೊಂಡಿದ್ದ 
ಡಕಾಯಿತರು ತಟ್ಟನೆ ಕಾಣಿಸಿಕೊಂಡು . . . ಬಂದರು (ಜಗದಂ. ೪); 
ಕೊಳದಲ್ಲಿ ಜೊಂಡು ಬೆಳೆದು ನೀರನ್ನು ಮುಚ್ಚಿರುವಂತೆ (ವರಭಾ. ೧೫೭) : 
ಆನೆಯಾಗಿ ಜೊಂಡು ತಿನ್ನುವುದಕ್ಕಿಂತ ಇರುವೆಯಾಗಿ ಸಕ್ಕರೆ ತಿನ್ನುವುದು 
ಮೇಲು (ಗಾದ). ೨. ನೀರಲ್ಲಿ ಕೊಳೆತು ನಾರುವ, ಕೆಸರುಗಟ್ಟಿದ ಕಸ; 
ನೀರಿನ ಮೇಲೆ ತೇಲುವ ಕೊಳೆತು ನೊರೆಗಟ್ಟೆದ ಸೊಪ್ಪುಸದೆ 
ಮೊದಲಾದವು: ಏಸೋ ಈಶರು ದಾಸರಾಗಿ ಕೈಂಕರ್ಯದಲಿ ಜನದ 
ಬದುಕನು ತಿದ್ದಿ ಹಸನುಗೊಳಿಸಿ . . . ಮಲಗಿಹರು ನಾವು ನೊರೆ ತೆರೆ 
ಗಳೋ ಜೊಂಡು ವಾಚಿ (ಭಾವಜೀ. ೧೩-೨೫೨). ಜಂಡು: ೨. ಮನೆ ಎಂದರೆ 
ಜಂಡಿನ ಕೆರೆ. ಮಸಣಕ್ಕಿಂತಲೂ ಹೊಲಸಾಗಿದೆ (ಪದ್ಮಸ. ೨೬೪). 

ಜೊಂಡ್ಕು "ದೊಂಡೈೆ' ನೋ. 

ಜೊಂಡುಮಾಸ್‌ೆ( ನಾ). ಜೊಂಡಿನಂತೆ ಬೆಳೆದ ವಿಖಸೆ. [ಜೊಂಡ್ಮು+ ಮಾಸೆ] 

ಜೊಂಡೆ "ದೊಂಡೆ,' ನೋ. 

ಜೊಂಡೆಗರ್ಬು, ಜೊಂಡಗರ್ಬು (ನಾ). ಒಂದು ಬಗೆಯ ಕಬ್ಬು: 
ತೋರಣಸ್ತಂಭಂಗಳಾಗಿ ಪೊಆ್‌ಗಟ್ಟಿ ನಿಟ್‌ಸಿದ ಜೊಂಡೆಗರ್ಬಿನ ತೆನೆಗಳ 
(ರೀರಾವ, ೦೦-೩೩ ವು, ಜೊಂಡಗರ್ಬು : ಮಗಮಗಿಪ ಧೂಪದಿಂ 
ಜೊಂಡಗರ್ಬಿನಿಂ ಪಣ್ಬಲಂಗಳಿಂ ಬಗೆಗೊಳಿಕುಂ ಚಿತ್ರಶಾಲಿ 
(ಮದತಿ. ೧೦-೨೭), [ ಜೊಂಡೆ? ೬ ಕರ್ಬು (ಆಕರ್ವ,)) 

ಜೊಂಡೇಳ್‌ (ಕ್ರಿ). ಮುದ್ದೆ ಮುದ್ದೆಯಾಗು ; ಗಿಜಿಗಿಜಿಯಾಗು : 
ತೋಳು ತೊಡೆ ಜೊಂಡೆದ್ದು ರಕುತದ ಸಾಲುಗೊಳಚೆಯ . . . ಮಂಚದ 
ಮೇಲೆ ರಣದಲಿ ಭೀಷ್ಮ ಪವಡಿಸಿದ (ಕುಪ್ಯಾಛೀ. ೧೦-೧೧): ಪಿಂಡುಗೊಂಡು 
ಜೆೊಂಡೇಳ್ದ ಕಾಳ್ಮಿದುಳ ಕೊಳ್ಳೆ ಸಬ್‌ (ರಾಜಶೇ. ೩-೧೨೦ ಪ). 

[ ಜೊಂಡ್ಕು ( ಆದೊಂಡೈೆ) * ಏಳ, (ಏರ್‌) ) 

ಜೊಂಡೊಡೆ (ಕ್ರಿ). ಎ ಜೊಂಡೇಳ್‌ : ಜೊಂಡೊಡೆದುದು 

ರಾಸಿಯು ದಂಡೆಗೆಟ್ಟಾಯ್ತು (ಅಂಬಿಕಾ. ೧೭-೩೭). 
[ ಜೊಂಡ್ಕು ( ಆದೊಂಡೈ,) * ಒಡೆ, ] 

ಚಜೊಂಪ,,ಜಂಪ,, ಜಂಪ್ಕ್ಯ, ಜೊಂಪ್ಕ್ಯ, ಜೊಂಪೆ, ಜೋಂಪ, ಜೋಂಪು 
(ನಾ). ೧. ಗೊಂಚಲು; ಗುಚ್ಛ: “ಪದೆದು ತೊಂಗಲ್‌ .. . ಜೊಂಪಂ 
ತೊಂಗೆ ಗುಚ್ಛಮೆಂದಿರದೊಬ್ಬ ಪದೆದ ನಾಮಂ” (ಕಲ್ಮಿಕ್ಕ, ೧೪). ವಿ. 
ಸಮೂಹ ; ಮೊತ್ತ ; ರಾಶಿ: ಉರಗನ ಜೊಂಪದಂತೆ ಸುರಿಯಂತ್ತಿರೆ 
ಪೆರ್ಮ್ವುಟ್‌ (ಅನಂಪು. ೪-೧೯): ಮೊಗಸಸಿಯಿಂ ಪಸರಿಪ ಜೊನ್ನದ 
ಜೊಂಪದಂತೆಯುಮೆಸೆವ . . . ಮೆಯ್ಲಿರಿವಡೆದಿರ್ಪಂ (ಜಿಕವಂ. ೦೯-೨೦). 
೩, ಬಳ್ಳಿಮಂಟಪ : ಕಾವಣ ; ಕುಂಜ: ಅಲ್ಲಿಯ ಸುರತರುಗಳ 
ತಣ್ಣೆಟಿಲ್ಲಳೊಳಂ ಕಲ್ಪಲತೆಯ ಜೊಂಪಂಗಳೊಳಂ (ಆದಿಪು. ೨-೦೪ ವ) ; 
ಚಂದನವೀಧಿ ಸಂಪಗೆಯ ಜೊಂಪಂ ಮಾಧವೀ ಮಂಡಪಂ (ಪಂರಠಾಮಾ. 
೦-೧೦೦): ಎಳವಳ್ಳಿಯ ಬಳಸಿಂಗೊಳಗಾದಸುಗೆಯ ಜೊಂಪಂಗಳೊಳ% 
ಕೋಗಿಲೆಯಂತೆ ಕೂಟಮನೊಡರ್ಚಿಯುಂ (ಕಲ್ಮಿಣಾ. ೧೨೫). ೪. ಪೊದೆ; 
ಹೊದರು ; ಸುತ್ತುಂ ನೀಳ್ದ ಪೊಟ್‌ದುಂಗೆಯ ಜೊಂಪಮುಂ ವಿರಾಜಿಸೆ 
(ರಾಮಾಶೈ. ೩೦-೨೦). ಜಂಪ್ಯ: ೨. ಹೆಣನ ಜಂಪ [ಪಾಕಾಂ. ಜಂತ, ಜೊಂಪ]ದ 
ನಿಟ್ಟೆಲುವಿನುಬ್ಬಣದ ತೊಂಗಲುಗರುಳ . . ಸಂದಣಿಯ (ತೊರರಾ. 


ರಕ್ರಾಂಬು 


೩೧೦೨ 


ಳಾ 


80 


ಜೊಂಪಿಸ್ಮು 


೬-೩೬-೪೪). ಜಂಪ್ಯು : ೧. ಉಳ್ಳಿಗಳ ಜಂಪಂ[ಪಾಕಾ. ಪ್ಪ]ಶಿರೋಮಾಲೆ 
ಗಳನಿಕ್ಕಿ ಉಳ್ಳಿಗಳ ಬಾಹುಬಳೆ ಕಂಠಮಾಲೆಯನಿಕ್ಕಿ (ಬಸರ. ೧೧-೦೨೦)- 
ಜೊಂಪು : ೧. ಅರಿಸಿನಮಂ ಪೇಸದೆ ಪೂಸಿ ಕಟ್ಟಿ ಬಾಸಿಗಮಂ ಜೊಂಪಂ 
[ಪಾ೫೨0ಂ. ಕೋಲಂ] ಪಿಡಿದು ಕುಣಿವರ್‌ (ಸಮಪ, ೯೨೯೩). ಜೊಂಪೆ: ೧. 
“ತೊಂಗಲ್‌ . . . ಜೊಂಪೆ ನೀಡುಂ ತೊಡಂಬೆಯದು ಗುಚ್ಛ ತಾನಕ್ಕುಂ” 
(ಶೆಬ್ಮಮಂ. ೨೫); ಪ್ರಭುಗಳು ಮುತ್ತಿನ ಜೊಂಪೆಗಳಿಂದ ಕೂಡಿದ ನವರತ್ನ 
ಖಚಿತವಾದ . . . ತೋಡವನ್ನು ಕುವರನ ಬಲಗಾಲಿಗೆ ಬಹುಮಾನಿಸಿದರು 
(ಶಾಂತಲಾ. ೨೦೬); ಬೀಗದ ಕೈ ಜೊಂಪೆಯನ್ನು ತೆಗೆದುಕೊಂಡು ಹೊರಡಿ 
(ಮುಸುಗ. ೧೨೪) ;: ಶಂಖವೋ ಪದ್ಮವೋ, ಹುಲ್ಲೆಯೋ, ಹೂವಿನ 
ಜೊಂಪೆಯೋ ಅವುಗಳ ಕೈಯಲ್ಲಿ ಮೈಯಲ್ಲಿ ಇರುತ್ತದೆ (ಸೌಂದಸ. ೦೩೪). 
ಜೋಂಪ: ೧.ದಂಪತಿಯಪ್ಪೆ ಜೋಂ[ಪಾಕಾಂ. ಜೊಂ1ಪಮಂ ಜಳಲವದಿಂದೆ 
ಸಿಂಪಿಸುತುವಿರ್ಪ ಸುಧಾಕರಕಾಂತ ನಿರರ್ಣುರಾವಳಿ ಬಗೆಗೊಪ್ಪೆ (ಜಗವಿ. 
೯-೯೨). ೨. ಮರುಸ್ಥಳದ ಮಾಳದೊಳ್‌ ನಡುಪಗಲ್ಪರಂ ಗ್ರೀಷ್ಮದೆೊಳ್‌ 
. .* ಬೇವವರ್ಗೆ ಜೋಂಪವಿಮ್ಮಾವು ನಿರ್ಲುರಾಂಬು ದೊರೆಕೆೊಳ್ವವೊಲ* 
(ಆದಿಪು. ೧೩-6೬. ಜೋಂಪು: ೧. ಕುಡಿವಡೆದ ಮಾಮರಗಳೊಪ್ಪಿಹ 
ಜೋಂಪು ಕುಸುಮಗಳೆ (ಅಂಬಿಕಾ. ೩-4). "ತೊಂಬೈ' ಪರಾ. 

ಚೊಂಪ, "ಜೊಂಪ್ರು' ನೋ. 

ಜೊಂಪಡಿ, ಜೋಪಡಿ (ನಾ). ಗುಡಿಸಲು ; ಕುಟೀರ : ಗಂತ್ತಿಗಾರ 
ಜೊಂಪಡಿಯಲ್ಲಿ ಕರಿಯನು . . . ದಿನಗಳೆಯುತ್ತಿದ್ದನಂ (ಮುಂಗಾಮು. 
೧೨8); ಮುದಿಕೂಲಿಯು ನಮ್ಮನ್ನು ತನ್ನ ಜೊಂಪಡಿಯಲ್ಲಿ . . . 
ಕೂತುಕೊಳ್ಳಿಸುತ್ತಿದ್ದನು (ಕಲಕ. 39). ಜೋಪಡಿ : ಆಹ್ವಾನಿತರ ಆನೆ, 
ಕುದುರೆ, ಒಂಟೆ, ಎತ್ತು ಇವುಗಳಿಗೆ ಜೋಪಡಿಗಳೂ, ಮೇವು, ನೀರು, . 
ಎಲ್ಲಾ ಏರ್ಪಾಡುಗಳೂ ಸಮರ್ಪಕವಾಗಿ ಆದವು (ಜಂತಲಾ. ೯೯): 
ತೆಂಗುಗರಿ ಜೋಪಡಿಯ ಜಾಡಮಾಲಿಯ ಬದುಕು ತಪ್ಪಲಿಲ್ಲ (ನಡದಾ. 1. 
೩೩3); ಮುರಕಲು ಹುಲ್ಲು ಜೋಪಡಿಗಳೂ, ಬಡಕಲು ಎತ್ತುಗಳೂ, 
ಈ ಜನರ ವಿಶಿಷ್ಟ ಆಸ್ತಿ (ಪಂಜಪಂ. ೦೪೫). 

[ ಆಪ್ರಾ. ರಬುಂಪಡಾ./ಹಿ9. ರರೋಂಪಡೀ, ರೋಪಡೀ ; 
ಮರಾ. ರೋಂಪಡೀ) 

ಜೊಂಪಲು (ನಾ). ಗುಂಪು ; ಸಮೂಹ : ಪೂರ್ಣಚಂದ್ರನ ಕಿರಣದ 
ಜೊಂಪಲು ಬಿದ್ದು ಪೂರ್ಣಪೂರ್ಣಗೌರವದಿಂದ ಪ್ರಕಾಶಗೊಂಡಾ ಸುಂದರ 
ರಮಣಿಯ ವದನವು (ಕೋಹಿನೂ. ೪೦). 

[ ಜೊಂಪ + - ಅಲು (ಆ - ಅರ್ಕ) ] 

ಜೊಂಪಿಸ್ಕು, ಜೋಂಪಿಸ್ಕು, ರುುಂಪಿಸ್ಕು, ರೊಂಪಿಸ್ಸು;, ರೋಂಪಿಸು, 
(ಕ್ರಿ). ೧. ಮತ್ತಿನಿಂದ ಎಚ್ಚರ ತಪ್ಪು; ಅಮಲೇರಿ ಮೈಮರೆ : 
ಕರ್ಣದಲ್ಲಿ ಕೇಳಿ ಜೊಂಪಿಸಿ ತಲೆದೂಗುವುದು ಅದೇನು ಹೇಳಾ (ಮಾಧೂಳ. 
೬೫); ಬಳಲುತ ಜೊಂಪಿಸುತ್ತವೆ ಬಳಿಯಲೈದುವ ಮರುಳುತಂಡವ 
ಜಟ್‌ ವುತ («ಕೌಶಿರಾ. ೨೯-೧೮9). ವ. ತೂಗಾಡು ; ತೊನೆದಾಡು; 
ಹೊಯ್ದಾಡು ; ಜೋಲು : ಕಂಠದ ಬಿಣ್ಣಿಂ ಜೊಂಪಿಸುತ್ತುಂ ನಡೆದು 
ದಡವಿಯೆಳ್‌ ದೀರ್ಫದೇಹಂ ವರಾಹಂ (ಸೂಕ್ತಿಸು. ೩-೩೯): ಕಂಪಂ 
ಕೆಯ್ಕೊಳುತಂ ಮೆಯ್‌ ಜೊಂಪಿಸಿ ಬೀಳ್ವಳಿನೀ ನಿಕಾಯ ಸಹಿತಂ . 
` ಸಂಪಿಗೆಯಲರ್ದೊಂಗಲಂ ರತೀಶಂಗಿತ್ತಂ (ಗಿರಿಕ. ೭-೪): ನಿರ್ಜರೇಂದ್ರನ 
ಸೂನು . . . ಜೊಂಪಿಸುತೆ ಮೈಮಲಟ್‌ದು ಬಿದ್ದನಿಳೆಯೊಳು (ಹೈಮಿಳಾ. 
೨೩-೩೩) : ಮುಂಜಾನೆಯಿಂದ ಸಂಜೆಯ ತನಕವೂ ಕಳ್ಳಿನ ಅಮಲಿನಲ್ಲೇ 
ಜೊಂಪಿಸತೊಡಗಿದ (ಒಡ್ಮಿಉ. ೦೨೩. ೩, ಮರುಳಾಗು; ಮೋಹ 
ಗೊಳ್ಳು ; ಬಯಸು : ವಸ್ತ್ರದ ಹುಯ್ಕಲಿಗೆ ಹೂಪತ್ರಿಗಳ ಜಂಜಡಕೆ 
ಜೊಂಪಿಸದೆ (ಪ್ರಥುಲೀ. ೧೬-೦೫). ಜೋಂಪಿಸು, : ೧. ಎಸಳ ಡಿಗೆತ್ತ 


ಜೊಂಪಿಸ್ಕು 


ತಾವರೆಗಳೋವರಿಯೊಳ* ಸು ಖನಿದ್ರೆಯಿಂದೆ ಜೋಂಪಿಸುವಳಿಯಂ 
(ವರ್ಧಪು. ೮-೩೩); ಜೋಂಪಿಸುತುಂ ಬಿಟಿಕ್ಡೂಳಲುತ್ತೆ ಹುಲ್ಲೆ ಕಳೆದತ್ತಾ 
ಭಾವದಿಂ ಜೀವಮಂ (ಕುಸುಮಾ. ೧೪-೪೧) ; ಜೊಂಪಿಸುತೆ ನಿದ್ದೆಗದ್ದುದು 
ಚೇತನಂ (ಶ್ರೀರಾಮಾ. ೪೭೮-೪). ರುಖಂಪಿಸ್ಸು : ೧. ತಲೆದೂಗಿ ರುುಂಪಿಸಿ 
ಅಂತಃಕರಣ ಕದಡಿ ಆನಂದಿಸುವದು ಭಾವಭಕ್ತಿ (ಮೋಳಿಮಾ. ೧೭-೬೩). 
ರೊಂಪಿಸು, : ೧. ಮೆಯ್‌ ಮರವಡೆ . . . ರೊಂಪಿಸೆ ನಿಡುಸುಯ್ಕೆ 
ಹಯಂ ಕರಂ ಜ್ವರಾರ್ತನೆನಿಕ್ಕುಂ (ಲೋಕೋಪ. ೯-೨೩೪). ೨. ನಡೆ ತಡಮಾಗೆ 
ನುಣ್ಣುಡಿ ತೊದಳ್ಗೊಳಿೆ ರೊಂಪಿಸೆ ಕೆಂಪನಾಳ್ದು ಕಣ್ಣುಡಿ . ., ಪೊಳಪೇಟ8 
ಕದಂಪು (ಸೂಕ್ಮಿಸು. ೦೩-೫) ; ನೋಟದ ಮೊನೆ ಮುಟ್‌ದು ರೆಯೂಂಪಿಸುತ 
ಮುಂದಣಿಗೆನೆದು ಬಿದ್ದನು (ಕುಪ್ಶಾಕ. ೩-೨೬). ರೆೋೋಂಪಿಸು,: ೧. 
“ ರೋಂ[ಪಾಕಾಂ., ಜೊಂ]ಪಿಸಿತೆಂದು ಮಜಿವೆ” (ಕರಸಾ. ೨೧-೪೨೨) ; 
ಇರುಳೋರಂತಿರೆ . .. ರೋಂಪಿಸೆ ನಿದ್ರಾತುರನಾಗಿ ಪಕ್ಕ ಸಾರ್ವಂತಿರೆ 
ಸಾರ್ದಂ (ಕಾದಂಉ. ೦೬೨) ; ಕೆಟ್ಟರೆ ನಿದ್ರೆ ರೋಂಪಿಸುತ್ತೊಲೆವಡೆ ಸನ್ನಿ 
ಪಾತ ವಿದಿತ ಜ್ವರಂ (ಕಲಕ. ೩-೦೩). ೩. ತರುಣಿಗೆ ರೋಂಪಿಸಿದೊಡೆ 
ಬೊಮ್ಮ ರಕ್ಕಸಂ ದಾರುವರ್ಮನಂ ಮುಳಿಸಿಂ ಸಂಹರಿಸಿದನಂ (ದಶಕು. 
೪-೦೦೫). [ಜೊಂಪು * -ಇಸ್ಕು) 
ಜೊಂಪಿಸ್ಕು, ಜಂಪಿಸು, ಜೊಂಬಿಸು, ಜೋಂಪಿಸ್ಕು, ರುಂಂಪಿಸ್ಕು, 
ರೈೂಂಪಿಸಂ], ರೊಂಬಿಸು, ರೋಂಪಿಸ್ಯು (ಕ್ರಿ). ೧. ನಡುಗಿಸು; 
ಕಂಪನಗೊಳಿಸು ; ಅಲುಗಾಡಿಸು: (8). ೨. ಇಡಂಗು ; ತುಂಬು; 
ಆವರಿಸು ; ವ್ಯಾಪಿಸು : ಜಯಸಬುದ ಜೊಂಪಿಸಿ[ಪಾತಾಂ. ರೋಂಪಿಸಿ]ದು 
ದಂಬರವ (ಕುವ್ಕಾಸ. ೦೩-೦೦); ತನ್ನೊಳು ಜೊಂಪಿಸುವ ಮನವೆಂಬ 
ತುಂಬಿಯ ಭಾವ ಮಿಗೆ ತುಂಬಿ (ಪ್ರಥುಲೀ. ೦೭-೩. ೩. ನಡುಗು; 
ಕಂಪಿಸಂ: “ನಡುಕಮೆನೆ ಜೆೊಂ[ಪಾಕಾಂ. ರೊೊಂ]ಪಿಸಿತ್ತು” (ಕಬ್ಮಮ. ೭೭): 
ಸಂಪತ್ತು ತೋಟಾ ತೊಲಗಿತೆಂದು ನೃಪನೆದೆ ಜೊಂಪಿಸೆ ಹಳವಳಿಸಿದರು 
(ಛರಡ. ೭೧-೮೩). ಜಂಪಿಸು : ೧ಿ. ಅಗಳು ಮದಿಲುದ್ಧದಿಂದಂ ಜಗಮಂ 
ಜಂಪಿಸೂದೀಗಳೀತನ ಕೋಟೆ (ಮ್ಮ ಆರಿ. ೧೯೪೦, ೩೧-೪; 2). ಜೊಂಬಿಸು : 
೨. ಅಂಬುಜಾಕ್ಷನ ಮುಡಿಯ ಸರಿಸಕೆ ಜೊಂಬಿಸಲು[ಪಾಳಾಂ. ಬೊಂಬಿಸಲು, 
ರೋೊಂಬಿಸಲು]ರಣಡಿತೆಯಲಿ ... ಹೊಜಿಕೈಯಿಂದ ರಖಾಡಿಸಿದ (ತೊರರಾ. 
೩-೪-೨೫). ಜೋಂಪಿಸ್ಕು : ೩. ಜೋಂಪಿಪಂಗಂ ವಿಲುಪ್ತಾಕ್ಷರ ವಾಕ್ಕಂ 
. ಕರಮೊಪ್ಪಲ್‌ ಪಾಡುತ್ತಾಡುತ್ತೆಸೆದುದಸದಳಂ ಮದ್ಮಪಾನಾಂಗ 
ನೌಘಂ (ಉದೃಟ. ೫-೮೫). ರುಂಪಿಸ್ಕು : ೨. ಜಗಮಂ ರಬಂಪಿಸುತಿರ್ಪ್ಪ 
ಕೀರ್ತಿ ಮುಗಿಲಂ ಮುಟ್ಟಿರ್ಪ ಪೆಂಪು (ಎಕ. 21, ದಾವಣ, ೨೫-೬೬; 1234). 
ರೈೊಂಪಿಸ್ಕು : ೨. ವಿಕ್ರಮದ ರುಳ ಜಗವಳುಕೆ ರೊೂಂಪಿಸಿತು 
(ಕುವ್ಯಾದ್ರೋ. ೩. ಕಡುಶೋಕದಿಂದೆ ತನು ರೊಂಪಿಸಲ್‌ 
(ಕೈಮಿಭಾ. ೦೯-೫೮). ರೈೊಂಬಿಸು: ೨. ಶೋಕಾಡಂಬರದ ಡಾವರ 
ವಿವೇಕವ ರೆಯಂಬಿಸಿತು (ಕುವ್ಯಾಗ. ೪-೦೬. ರೆತೋಂಪಿಸ್ಯು : ೧. ದಿನ 
ದಿನಕೆ ಹೆಚ್ಚುತಲಿ ಮಾಯಾವನಿತೆಗಂ ಜವ್ವನ ಜಗವ ರೋಂಪಿಸುತ 
(ಪ್ರಛುಲೀ. ೩-೩೩): ವಿರಾಧನು. . . . ರುುಂಕಿಸುತ ರೋಂ[ಪಾಕಾ. 
ರೆೊಂ]ಫಪಿಸಿದನು ವಿದೇಹಜೆಯ (ತೊರರಾ. ೩-೦-೪). ೪. ನಿವಾರಿಸು; 
ಕಳೆ: ರುಳವ ರೋಂಪಿಸಿ ಬೀಸಿದವು ತಂಬೆಲರ ಬೀಸಣಿಗೆಗಳು (ಕುವ್ಮಾಅ. 


೦೮-೩೦). 


೧೨-೦೩). [? + - ಇಸ್ಯು./ಪ್ರಾ. ರುಂಪಎಆಅಕ್ರವಿಸುವಂತೆ ಮಾಡು ] 
ಜೊಂಪು, ಜಂಪುು. ಜಮ್ಮು, ಜುಮ್ಮು;, ಜೊಂಪ್ಕ, ಜೊಮ್ಮೂ,, 


ಜೋಂಪ್ಲು, ಜೋಮು, ರುಂಂಪು, ರೊಂಪು, ರ್ಲೊಮ್ಮು,, 
ರೋಂಪು (ನಾ). ೧. ಮತ್ತೂ; ಅಮಲು; ಮೈಮರೆವು: ಏತನ ಕಣ್ಗಳ 
ಸೊಂಪು ಆತುರದೆ ಪಾಡುತಲಿಹರ ಜೋಗುಳ ಜೊಂಪು (ಬಸರ. ೧-೦೪೦) ; 
ಚಿತ್ತದ ಬವಣಿ ಬೀತುದು ಮನದ ಜೊಂಪಿಳಿ[ಪಾಕಾಂ. ಜೊಮ್ಮಿಳಿ]ದುದು 


೩೧೦೩ 


20 


೩೦ 


26 


4658 


ಜೊಗಟಿ 


(ಕುಪ್ಯಾಕ. 30-೧). ೨. ತೂಕಡಿಕೆ; ಮಂಪರು: ಕಣ್ಣಿಗೆ ನಿದ್ದೆಯ 
ಜೊಂಪು ಹಿಡಿದಂತಾಗಿ ಅವಳು ಗಂಭೀರ ಭಾವ ತಾಳಿದಳೊ (ಪುನರು. ೨0೩) ; 
ನಿದ್ದೆಯ ಜೊಂಪು ಹತ್ತಿದ ಹೊತ್ತಿಗೆ ರೈಲು ಬಂದಿತು (ಮುನಿಮಾ, ೬). 
ಜಂಪು : ೨. ಜಂಪು ಹತ್ತುವುದು ಬೆಳತನಕ (ಕನ್ನಜಾ. ೧೯೪); ಕಣ್ಣಿಗೆ 
ನಸು ಜಂಪು ಬಂದಂತಾಗಿತ್ತು (ಕೋಕ. ೩೭); ದಣಿದಿದ್ದರಿಂದ ಅವನಿಗೆ 
ಚೆನ್ನಾಗಿ ಜಂಪು ಹತ್ತಿತು (ಸಮಜೀ. ೦೯೪). ಜಮ್ಮು: ೧. ಮದನ 
ವಿಕಾರದ ಜಮ್ಮು ಜಕ್ಕುಲಿಸಿ ಹಮ್ಮದಂಬೋಗಿ (ಗಿರಿಕ. ೭-೦೦ ವ). 
ಜುಮ್ಮ: ೧. ಸೌಂದರ ಸಂಕಿಲೆಯರು ನಿದ್ರೆಗೆಯ್ದ ರಾನಂದರಸದ ಜುಮ್ಮು 
ತಲೆಗೇ (ತ್ರಿಥುತಿ. ೨೪-೯). ಜೊಂಪ್ಕ : ೧. ಇರದೆ ಮನಕ್ಕೆ ಸೊಕ್ಕಡರೆ 
ಪೊಂವುಟ೨ ವಕ್ತದೊಳುಣ್ಮೆ ಜೊಂಪಮಾವರಿಸೆ . . . ಎಸೆದರಂಗನೆಯರ್‌ 
ಮಧುಪಾನಕೇಳಿಯೊಳ್‌ (ಕುಸುಮಾ. ೧೦-೧೬೦). ಜೊಮ್ಮು, : ೧. 
ಸುಗ್ಗೆವ್ವೈ ಕಡುಸುಖದ ಸೊಗಸಿನ ಜೊಮ್ಮು ತಿಳಿದು ಮೈ ಮುರಿದೆದ್ದಳು 
(ಸಿದ್ಧರಾ. ೦-೬೦); ಸುರೆಗುಡಿದು ಜೊಮ್ಮೂಹತ್ತಿ ಕಣ್ಣರೆಮುಚ್ಚುತಂ 
(ಪಾಸೋಪು. ೧೩-೩೦). ೨. ಕುಸಿದು ಜೊಮ್ಮಿನ ಜಾಡ್ಮದಲಿ ರೊೊಂಪಿಸಿದ 
ರಿಬ್ಬರು (ಕುವ್ಯಾಗ. ೯-೪). ಜೋಂಪು: ೨. ಅರೆಗಣ್ಣು ಮುಚ್ಚಿ ನಿದ್ದೆಯ 
ಜೋಂವನ್ನು ಅನುಭವಿಸುತ್ತಾ (ನಡದಾ. 111, ೧೪೩೩): ಸೀತಕ್ಕ ಮಲಗಿದ 
ಕೊಂಚ ಹೊತ್ತಿಗೆಲ್ಲ ಅವರಿಗೆ ಜೋಂಪು ಹತ್ತಿಬಿಟ್ಟಿತು . (ಬಾಡಿಬ. 0೨೭): 
ಜೋಮು: ೨. ಕಣ್ಣಿಗೆ ಜೋಮು ಬರುತ್ತಿದೆ (ಕೊತಳಾ. 6). ರುಂಪ್ಲು: 
೨. “ನಿದ್ದೆ, ರುಂಪು (ರೋಂಪು), ಮರವೆ, ಮರಸು” (ಕಂನುಹು. ೮೭). 
ರೊಂಪು: ೧. ವಿಘಾತಿಯ ರೊಂಪಿನಲಿ ಹುದುಗಿದ ಮಹೀಶನ ಕಂಡನು 
(ಶುವ್ಮಾಕ. ೧೬-3). ರ್ಲೊಮ್ಮುು: ೨. ನಿದ್ರಾಸಮುದ್ರವ ಮುಳುಗಿ 
ರೊವ್ಮಿನ ರೂಡಿಯಲಿ ರೆಯೊಂಪಿಸಿದುದರೆಜಾವ (ಕುವ್ಕಾದ್ರೋ. ೦೭-೦೨): 
ನುಡಿ ತಡಂಬಡುಗುಟ್ಟೆ ಮಯ್ಯಲ್ಲಿ ಬೆಮರಿಡಲ್‌ ತಸು ರೊಮ್ಮಿ 
ನೊಳ್ಳೇರಲು (ಆರರ. ೧೦-೧೭). ರೋಂಪು: ೧. ತನು ಬಳಲಿಕೆಯ 
ಭಾರಣೆಯ ಕಡುಜೋಡಿಸಿದ ರೋಂಪಿನಲಿ (ಕುವ್ಕಾಳ. ೯-೩). ೨. 
ನವಕುಮಾರನು ಚಿಂತಿಸುತ್ತಿದ್ದ ಹಾಗೇ ಕಣ್ಣಿಗೆ ರೋಂಪು ಹತ್ತಿತು 
(ಕಪಾಕುಂ. ೧೨). [ದೇ.॥ ತಮಿ. ಚೋಮ್ಪು : ತೆಲು, ಜೋಮು] 

ಜೊಂಪು, "ಜೊಂಪ,[' ನೋ. 

ಜೊಂಪೆ "ಜೊಂಪ್ಯ' ನೋ. 

ಜೊಂಬಿಸು "ಜೊಂಪಿಸ್ಕು' ನೋ. 

ಜೊಕ್ಕಿರ್‌ (ಕ್ರಿ) ಕುಗ್ಗಿರಂ ; ಕುಂದಿರು : ಮೊಗದ ಸಿರಿ ಜೊಕ್ಕಿರ್ದುದಂ 
ಕಂಡು (ತುಕಂಗ. ೭೪-೮). ([ ಜೊಕ್ಕು + ಇರ) 

ಜೊಕ್ಕು, ಜೊಗ್ಗು; (ಕ್ರಿ). ಕುಗ್ಗೂ ; ಕುಂದಿಹೋಗು : ಕೌರವನ ಬಲ 
ದೊಳಗೆ ಸಿಕ್ಕಿದೆನು ಜೊಕ್ಕಿದೆ ಪುರಾಣಪುರುಷೋತ್ತಮ ಜನಾರ್ದನನೆ 
ರಕ್ಷಿಸೈ (ತುರಂಗ. ೨೪-೨೯). ಜೊಗ್ಗು, : ಎಲೆ ಮರುಳೆ ಜೊಗ್ಗಿದನ ತಂದು 
ಸೇನಾಪಟ್ಟವಂ ಕಟ್ಟಿ ಹರಿಷಿಸುವೆ (ಕುರಂಗ. ೪8-0೮. "ಚೊಕ್ಕ್ಕು' 
ಪರಾ. [ ಆಜರ್ಗು) 

ಜೊಕ್ಕೆ (ನಾ). (?): ವಿಂಕ್ಕ ಅವಲಕ್ಕಿಯನು ತನ್ನಯ ಜೊಕ್ಕೆಯಿಕ್ಕುಡಿತೆ 
ಯಲಿ ಪಿಡಿದುರೆಯಕ್ಕರೆಯಿಂದಲಿ ಒಕ್ಕುಡಿತೆಯಾ ಮುಖಕೆ ನೆಗಹಿ 
(ಕಂಜೇಲೋ. ೦೦೮). [?) 

ಜೊಕ್ಕೆದ (ನಾ). ಚತುರ (?) : ಯತುಪರ್ಣರಾಯನಿದ ನೋಡಿಕೊಂಡನು 
ಸಚಿವರ ಜೊಕ್ಕೆದರ ಕರೆದನಾಳೋಚನೆಗೆ (ತುರಂಗ. ೩೨-೦೦). [?) 

ಜೊಕ್ಕೆಯ "ಬೊಕ್ಕೆಯ' ನೋ. 

ಜೊಗಟಿ (ನಾ). ಸಿಪ್ಪೆ; ಹಿಪ್ಪೆ: ಕಬ್ಬಿನ ಜೊಗಟಿಯು ಸಾಮಾನ್ಯ 
ವಾಗಿ ತನ್ನ ತೂಕದಷ್ಟೇ ರಸವನ್ನು ಇರಿಸಿಕೊಳ್ಳುವುದು (ಜಾಲಪ್ಪ. 11, 

[?) 


೬೫೦). 


ಜೊಗ್ಗು 


nl 


ಜೊಗ್ಗು; “ಜೊಕ್ಕು' ನೋ. 

ಜೊಗ್ಗು (ನಾ). ಕುಗ್ಗು ಎಕೆ; ಕ್ಷೀಣತೆ : (ಪಿತ್ತಪ್ರಕೃತಿ ತನು) ನರೆ ಜೊಗ್ಗು 
ಹಸುರಾದ ನರೆ ಉಳ್ಳವನಾಗಿ . . . ಪಾನ ದ್ರವ್ಯಾಸನಗಳಲ್ಲಿ ಇಚ್ಛೆಯುಳ್ಳವ 
ನಾಗಿಹನು (ವೈದ್ಯಸಾ. 1, ೦೬). [ ಇಜೊಗ್ಗು) 

ಜೊಟ, ಜೊಟ್ಟ (ನಾ). ತುಂಬ ಹುಳಿ; ಬಹಳ ಹುಳಿ : *ಹುಳಿ ಜೊಟ್ಟ; 
ಜೊಟಜೊಟ ಹುಳಿ” (ಕಂನುಜು. ೦09). ಜೊಟ್ಟ: ಮೇಲಿನ ಪ್ರಯೋಗ 
ವನ್ನು ನೋಡಿ. ([?) 

ಜೊಟಜೊಟನೆ(ಅ). ಜೊಟಜೊಟ ಎಂಬ ಶಬ್ದದೊಡನೆ: ಜೊಟಜೊಟನೆ 
ಮೈಯಲ್ಲಿ ಕ್ರಿಮಿ ಸುರಿದ ಕಾಲಕ್ಕು '(ಮೋಕ್ಷದೀ. ೪೯-೩). 

[ಜೊಟಜೊಟ್ಟ + - ಅನೆ] 

ಜೊಟ್ಟ "ಜೊಟ' ನೋ. 

ಜೊಟ್ಟಿ (ನಾ). ಗಟ್ಟಿಯಲ್ಲದುದು ; ಜೊಳ್ಳು : ಜೊಳ್ಳೋ ಜೊಟ್ಟಿ, 
ಟೊಕ್ಕೆನೆ ಖೊಟ್ಟಿ ಹುರುಳಿಲ್ಲದ ಬರಿ ಶಬ್ದವು ಹುಟ್ಟಿ (ಹೃದಸ. ೬೩-೭). 

[ ದೇ.8 ಮಲ. ಚೊತ್ತ 1 

ಜೊಣೆ 'ದೊಣ್ಮೆ' ನೋ. 

ಜೊತಕ (ಜೊತ್ತಗೆ' ನೋ. 

'ಜೊತಗ "ಜೊತ್ತಗೆ' ನೋ. 

ಜೊತೆ, ಜತೆ (ನಾ). ೧. ಕೂಡಿರುವಿಕೆ; ಕೂಟ; ಸಹವಾಸ: “ಜೊತೆ 
(ಜತೆ)-ಯುತ ” (ತದೃಕೋ. ೦೫). ೨. ಜೋಡು ; ಜೊತೆಯಾಗಿರುವ 
ಮತ್ತೊಂದು ಜೀವ, ವಸ್ತು ಮೊದಲಾದುವು: ಗೂಡಿನೊಳಗಿಹ ಹೆಣ್ಣು 
ಗಿಳಿಗೊಂದು ಜೊತೆಯಿಲ್ಲ (ಕಂದ್ರಸ. ೬೨. ೩. ಎರಡರ ಜೋಡಿ; 
ಯುಗಲ; ಯುಗ್ಮ: ಈ ಹೃದಯಂಗಮವಾದ ಜೊತೆಯನ್ನು ಸಣ್ಣ 
ದೊಂದು ದೂರದರ್ಶಕದಲ್ಲಿ ನೋಡಿದರೆ (ಕ್ಕೋತಿರ್ವಿ.೬೮). ೪. ಜೋಡಣೆ; 
ಸಿದ್ಧತೆ; ತಯಾರಿ: ಫೌಜು ಜೊತೆಯಾಯಿತೋ' ಇಲ್ಲವೋ (ಮುದ್ದಾಮಂ. 
೧೭೨). ಜತೆ: ೨. ಹೂವಿಗೆ ಸಹ ಜತೆ ಅದ (ಗಂಗಾಸಾ.೧೦೯). ೫. ಸಮಾನ; 
ಎಣೆ : ದ್ವಾದಶಗತಿಯಲಿರುತಿಹ ಭಾನುವಿಗೆ ಸರಿ ಜತೆಯದಾರೆಂದ 
(ಗಗೆತಾ. 8-೪3)” ೬. [ಸಂಗೀತ] ಸುಳಾದಿಯ ನುಡಿಗಳಾದ ಮೇಲೆ 
ಬರುವ ಕೊನೆಯ ಎರಡು ಸಾಲು : ಜತೆ ಕೊಡಬ್ಯಾಡ ಕೊಳಬ್ಯಾಡ ಸಿರಿ 
ವಿಜಯವಿಠಲನ್ನ ಅಡಿಗಳರ್ಧಾ ನಿಮಿಷಾ ನಂಬಲು ಕೈವಲ್ಯ (ವಿಸಾಸು. ೬-೬). 

ಜೊತೆಕಟ್ಟು ಎ ಸಹವಾಸಮಾಡು ; ಗೆಳೆತನಮಾಡು : ನೀನು ನನ್ನ 

ಜೊತೆಕಟ್ಟುತ್ತೀಯೋ ಇಲ್ಲವೋ ? (ರೂಂ). ಜೊತೆಮಾಡು, ಜತೆಮಾಡು- 
೧. ಜೋಡಿಸು; ಕೂಡಿಡು ; ಸಂಗ್ರಹಿಸು : ಮೃತವಪ್ಪುದೆಂದು 
ಕರುವಿಗೆ ಗೋವು" ಹುಲ್ಮೆದೆಯ ಜೊತೆಮಾಡುವುದೆ ? (ಕಎಪು. 50). ೨. 
ಕೂಡಿಸು; ಹೊಂದಿಸು: ಪ್ರಯಾಣಿಕರು ನಾಲ್ಕೈದು ಹಡಗುಗಳನ್ನು ಜತೆ 
ಮಾಡಿಕೊಂಡು ಪ್ರಯಾಣ ಮಾಡುವುದು ಪದ್ಭತಿಯಾಗಿದ್ದಿ ತು (ಕಪಾಳುಂ.0); 
ಮನದ ಹಂಬಲು - ಕಿಟ್ಟಿಗೆ ಸುಸ್ತರೂಪಿ ಹೆಂಡತಿಯನ್ನು ಜತೆಮಾಡಿ 
ಕೊಟ್ಟು ತಾನು ಕಣ್ಮುಚ್ಚುವುದು (ಗಂಮಾಯಿ. ೦). [ «€ಸಂ. ಯುತ) 

ಜೊತೆ, (ಅ). ಸಹಿತವಾಗಿ ; ಸಂಗಡ : ನಿಪುಣಿಕೆಯ ಜೊತೆ ನಾನು ಬಾಗಿಲ 
ಬಳಿಗೆ ಬಂದೆ (ಠಾಡಆ. ೭೧); ವೆಂಕಮ್ಮ ಅಡಿಗೆ ಮನೆಯಲ್ಲಿಯೇ ಜನ್ನಯ್ಯನ 
ಹೆಂಡತಿಯ ಜೊತೆ ಮಲಗಿದರು (ಪದ್ಮಸ. ೨೩೨). [ ಜೊತೆ 

ಜೊತೆಗಾರ, ಜತೆಗಾರ (ನಾ). ಜೊತೆಯಲ್ಲಿರುವವನು ; ಸಂಗಡಿಗ ; 
ಒಡನಾಡಿ: ಗಾನದ ಉತ್ಸಾಹೆದಲ್ಲಿ ಅವನಿಗೆ ದೇವರು ಒಡೆಯನೇ 
ಅಲ್ಲದೆ ಜೊತೆ ಗಾರನೇ ಆಗುವನು (ಧರ್ಮಸಾ. 68); ತಮ್ಮ ತಮ್ಮ 
ಜೊತೆಗಾರರೊಡನೆ ಮುಂದಿನ ಪದ್ಯಗಳನ್ನು ಹೇಳಿಕೊಂಡು (ಹುಟ್ಕಹೆ. 3೯). 
ಜತೆಗಳರ: ನೀನೂ ನಿನ್ನ ಜತೆಗಾರನೂ ಕೂಡಿಬಂದರೆ ಹಣ ದೊರೆಯುವುದು 
(ಮುಂಬಯಿ. ೪-೭). [ಜೊತೆ * - ಗಾರ (ಎ-ಕಾಅ)] 


೩೧೦೪ 


10 


16 


20 


40 


ಜೊತ್ತಗೆ 


ಜೊತೆಗಾತಿ "ಜೊತೆಗಾರ್ತಿ' ನೋ. 
ಜೊತೆಗಾರ್ತಿ, ಜತೆಗಾತಿ, ಜತೆಗಾರ್ತಿ, ಜೊತೆಗಾತಿ (ನಾ). ಜೊತೆ 
ಯಲ್ಲಿರುವವಳು ; ಸಂಗಾತಿ : ಆಕೆಯ ಜೊತೆಗಾರ್ತಿಯರು ಅನ್ಕೋನ್ಯ 
ಸುಖದಲ್ಲಿ ಸಂಸಾರ ಸಾಗುಹಾಕುತ್ತಿರುವ ಕಾಲ (ಜೀವನ. ೦೩). ಜತೆಗಾತಿ : 
ಸ್ವಲ್ಪ ಹೊತ್ತಿನಲ್ಲಿಯೇ ನವಕುಮಾರನು ಜತೆಗಾತಿಯನ್ನು ಕರೆದುಕೊಂಡು 
ಬಂದು ಊರನ್ನು ಸೇರಿದನು (ಕಪಾಕುಂ. ೪೨). ಜತೆಗಾರ್ತಿ : (8). 
ಜೊತೆಗಾತಿ: ತನ್ನ ಮಗಳ ಜೊತೆಗಾತಿಯಾಗಿರಲೆಂದು ಅವಳನ್ನು ಆ 
ವಿಪ್ರನು ಮಥುರೆಗೆ ಕರೆದೊಯ್ದಿರಬೇಕೆಂದು ತಿಳಿಯಿತು (ತವನಿ. ೩೦): 
ಜೊತೆಗಾತಿಯಿಲ್ಲದೆ ತಾನೊಂಟಿಯಾಗಿದ್ದಾಗ ಅದನ್ನು . . . ಕಣ್ಮನ 
ತಣಿಯುವ ತನಕ ನೋಡುತ್ತಿದ್ದಳು (ಪುನರು. ೩೨೩). 
[ ಜೊತೆಗಾರ + -ತ್ತಿ (ಆ - ಇತ್ತಿ)] 
ಜೊತೆಗೂಡು, ಜತೆಗೂಡು (ಕ್ರಿ). ೧. ಕೂಡು; ಸೇರು; ಹೊಂದಿ 
ಕೊಳ್ಳು : ಜೊತೆಗೂಡಿ ಬಾಳಲಾಗದಿದ್ದರೆ ಮದುವೆಯಿಂದ 
ಪ್ರಯೋಜನವೇನು? (ಫುನಕು. ೨೩೮). ೨. ಸಂಭೋಗಿಸು: ಅಪೂರ್ವವಾಗಿ 
ಉಭಯಲಿಂಗಿಗಳು ಜೊತೆಗೂಡಿದ (೫೩೬) ಗಂಡಿನ ರೇತ್ರಾಣುಗಳಿಂದ 
ಗರ್ಭಾದಾನ ಪಡೆಯುತ್ತವೆ '(ಕೀಟಜಿ. ೧೦೫). ಜತೆಗೊಡು: ೧. ಹಕ್ಕಿಯ 
ಜತೆಗೂಡಿ ಹಾಡನು ಹಾಡುತ ಮುದವೂಡು ಮನಕೆ (ಇಂಜಾಪ. 3೦೨-೪೮). 
[ ಜೊತ್ಸೆ + ಕೂಡ್ಕು ) 
ಜೊತೆಗೊಳಿಸು (ಕ್ರಿ). ಸೇರಿಸು; ಕೂಡಿಸು ; ಹೊಂದಿಸು : ಸೈನ್ಯವನ್ನು 
ಜೊತೆಗೊೊಳಿಸಿ . . . ಯುದ್ಧಸನ್ನಾಹ ಮಾಡತೊಡಗಿದರು (ಪೈ ಮಹ. ೯೬). 
[ಜೊತೆ * ಕೊಳ್‌; + - ಇಸ್ಕು] 
ಜೊತೆಬಿಡು, ಜತೆಬಿಡು (ಕ್ರಿ). ಸ್ನೇಹವನ್ನು ಬಿಡು; ಗೆಳೆತನವನ್ನು 
ತೊರೆ: ಜೊತೆ ಬಿಟ್ಟರೂ ವ್ಯಥೆ ಬಿಡಲಿಲ್ಲ (ಗಾದ) ; ಅವರಿಬ್ಬರೂ ಜೊತೆ 
ಬಿಟ್ಟಿದ್ದಾರೆ, ಅದಕ್ಕೆ ಮಾತನಾಡುವುದಿಲ್ಲ(ರಂ). ಜತೆಬಿಡು: ಅವರಿಬ್ಬರೂ 
ಯಾವಾಗಲೂ ಜತೆಬಿಟ್ಟಿಲ್ಲ (ರೂಡಿ). 1 ಜೊತೆ * ಬಿಡು;] 
ಜೊತೆವಾಡು (ನಾ). ಮೇಳದ ಹಾಡು: ಅಂಬಿಕೆ ಜೊತೆವಾಡಂ ತಾಂ 
ಬೆಂಬಿಡದಡಿಗಡಿಗೆ ಪಾಡೆ (ಹಾರಾಸ್ಕ. ೦-೭-೦೯). [ಜೊತೆ + ಪಾಡ್ಮು,] 
ಜೊತೆಹಾಕು (ಕ್ರಿ). ೧. ಇನ್ನೊಬ್ಬರನ್ನು ಜೊತೆಗೆ ಹೊಂದಿಸು: 
ಅವನೊಡನೆ ಕುಸ್ತಿಗೆ ಜೊತೆಹಾಕಲು ಯಾರೂ ಸಿಗಲಿಲ್ಲ (ರೂಢಿ). ೨. 
ಮದುವೆಮಾಡು: ಅವನಿಗೆ ಜೊತೆಹಾಕದಿದ್ದರೆ ಬುದ್ಧಿ ಬರುವುದಿಲ್ಲ(ಕೂಢಿ). 
[ ಜೊತೆ + ಹಾಕು ( -ಪಾಯ್ಯ್ಯ್ಯ) ) 
ಜೊತ್ತಗ ಜೊತ್ತಗೆ' ನೋ. 
ಜೊತ್ತಗಲ್‌ (ಕ್ರಿ). ಸಹವಾಸದಿಂದ ದೂರವಾಗು ; ಜೊತೆಬಿಡು : 
ಸುಂದರನೊಲವಿಂ ಜೊತ್ತಗಲದೆ ವರಸಹಾಯಮಂ ನಿಮಗೀವಂ 
(ಹಾಲಾಸ್ಕ. ೨-೦೪-3೬). [ಜೊತ್ತು, +೬ ಅಗಲ್‌;] 
ಚೊತ್ತಗಾಅ "ಜೊತ್ತುಗಾಣ' ನೊ. 
ಜೊತ್ತಗೆ, ಚೊತ್ತಿಗೆ, ಜತಿಗೆ, ಜತ್ತಿಗೆ, ಜೊತಕ, ಜೊತಗ, ಜೊತ್ತಗ, 
ಜೊತ್ತಿಗೆ (ನಾ). ನೊಗವನ್ನು ಎತ್ತಿನ ಕೊರಳಿಗೆ ಸೇರಿಸಿ ಕಟ್ಟುವ 
ಹಗ್ಗ : “ ಆಬಂಧಃ, ಯೋತ್ರಂ, ಯೋಕ್ರಃ ಎಂದೊಡೆ ಮಿಳಿ; ಜೊತ್ತಗೆ 
ಎಂದೂ ಎಂಬರು” (ನಾಜಿರಾ. ಕಿ); “ ಜೊತ್ತಗೆ - ಯೋಕ್ತೃಕ ಇ ಮಿಳಿ 
(ಜತ್ತಿಗೆ, ಚೊತ್ತಿಗೆ)” (ತದೃಕೋ. ೧೫); ಕೊರಳ ಜೊತ್ತಗೆ ಸುರುಚಿರ 
ಬೆನ್ನ ಮಿಣಿ ಮತ್ತುರದೊಳು ಪೊನ್ನ ಘಂಟೆಗಳು (ಅಂಜಡ. ೬-೯೦) : ಬಿಗಿದ 
ಬಲುಹೋರಿಯ ಕೊರಳ ಜೊತ್ತ!ಪಾಕಾಂ. ಶ್ರಿ]ಗೆಗಳಂ ಪಟ್‌ ಪಣ 
ನಿಮಿಷದಲಿ ಬಗೆಯದಿನ್ನಿರದೆಯ್ದಿಸುತ್ತಂ ಮುತ್ತಿ ಕೈಕೊಳ್ಳಿ (ಬಸಪು. 
೩೬-೨೮) : ರಥಹೆಯದ ವಾಘೆಯ ಜೀನಗೆಲಸದ ಹಕ್ಕರಿಕೆಗಳ ನೊಗನ 
ಜೊತ್ತಗೆಯ ಭಾನುಸುತ ಮುಟೀಯೆಚ್ಚು (ಕುವ್ಕಾಕ. ೨೪-೪): ಹರಿದ 


ಜೊತ್ತಾಯ 


ಕೂರಂಬುಗಳು ಸಿಂಹಗಳಿರಡು ಜೊತ್ತಗೆಗಡಿಯೆ ಹರಿಗಳು ಹೆರಿದವತ್ತಿತ್ತಲು 
(ಸಾಳ್ಮಳಾ. ೧೯-೦೭). ಚೊತ್ತಿಗೆ: ಮೇಲಿನ "ತದ್ಭಕೋ' ಪ್ರಯೋಗ 
ವನ್ನು ನೋಡಿ. ಜತಿಗೆ: ಎತ್ತಿನ ಕೊರಳಿಗೆ ಕಟ್ಟಿದ್ದ ತಿಗೆ 
ಹರಿಯಿತು (ಕ ಪಪು. ೪-೦೬): ಬಂಡಿ ಹೊಡೆಯುವ ಒಕ್ಕಲಿಗ ಎತ್ತಿನ 
ಕೊರಳಿನ ಜತಿಗೆಗಳನ್ನುಚ್ಚಿ ಮೆಲ್ಲನೆ "ನಗ'ವನ್ನು ನೆಲಕ್ಕಿಟ್ಟ (ಅರೆಯಾ. 6). 
ಜತ್ತಿಗೆ: ಎತ್ತಿನ ಜತ್ತಿಗೆಯ ಬಿಟ್ಟು ಚಕ್ಕಡಿಯ ಭಂಡಿಗಳ ಈಸಿನ ಮೋಕು 
ಹಿಡಿದು ಮೇಲಕ್ಕೆ ಎತ್ತಿ (ಕೃಷ. ೩೩). ಜೊತಕ : ಹೆಗಲೊಳು ನೇಗಿಲು 
ಜೊತಕವ ಹೊತ್ತು ಮುಂದೆ ನಡೆಯುತಿರೆ ಜೋಡಿಯ ಎತ್ತು ರೈತನು 
ಗದ್ದೆಯ ಸೇರುವನು (ಕರಕ. ೭-೨೦). ಜೊತಗ: ನಾನು ಜೊತಗ ಮಿಣಿ 
ತೆಗೆದುಕೊಂಡು ಗದ್ದೆಗೆ ಹೋಗುತ್ತೇನೆ (ಗಂಗಾಳ. 66). ಜೊತ್ತಗ : 
ಮಹಾಗಜದಂಗೋಪಾಂಗಗಳೋಳೊೊಡರ್ಚಿದ ಮಿಳಿ ಪೊರಜೆ ಜೊತ್ತಗಂ 
ಗಳುಮಂ ನಿಲುನಿಲುಕಿ ಪೊಯ್ವೊಯ್ದು ಕತ್ತರಿಸಿ (ಕೆ ೪ನ್ಮ. ೨-೩೮). 
ಜೊತ್ತಿಗೆ: ಹೊನ್ನ ನೇಣಿನ ಜೊತ್ತಿಗೆಯ ಪಿಡಿದಂದದಿಂದಡರಿದರು 
ಮಾವುತರು (ಸಂಧಪ. 3೦-೦೦): ಕೊರಳಿಗೆ ಬೀಜವ ಜೊತ್ತಿಗೆ ಮೆಜ*ದು 
ವರ್ತಿಯಲಿ (ಕಂನವಿ. ೦೦-೦೩೫). [ ಸಂ. ಯೋಕ್ವಕ, ಯೋತ್ರಕ] 


೩೧೦೫ 


10 


ಜೊನ್ನೊಡಲ 


ಜೊತ್ತು, (ನಾ). ೧. ವಂಚನೆ ; ಮೋಸ ; ಕುಯಂಕ್ತಿ ; ತಂತ್ರ: ನಿಮ್ಮ 


ಜೊತ್ತೆನ್ನನೇನಂ ಮಾಡಲಾರ್ಪುದು (ನಂಬಿ. ೬-೦. ೨. ಮರುಳುಗೊಳಿ 
ಸುವಿಕೆ; ಮೋಹಗೊಳಿಸುವಿಕೆ (?): ಹುರುಡು ಹೋರಟೆ ಹೊತ್ತು 
ಜೊತ್ತು ಗನ್ನಂ ಗತಕ ಪರಿರಂಭಣಂ . ರತಿಪ್ರಾರಂಭದೆೊಳು 
ಪಸರಿಸೆ (ಹಡಳಾ. ೪-೩೫) ; ಪುರುಡುಂ ಪೋರಟಿವೆತ್ತು ಜೊತ್ತು ಗತಕಂ 
ಗನ್ನಂ . . . ಪಿರಿದುಣ್ಮಲ್‌ ವಧು ನಲ್ಲನೊಳ್‌ ನೆರೆವುತಿರ್ದಳು (ತ್ರಿ ಫುವಿ. 


೨೪-೧೮೦). [? ] 


ಜೊತ್ತುಗಾಟ, ಜೊತ್ತಗಾಲ (ನಾ). ಜೂಜಾಡುವವನು ; ದ್ಯೂತಕಾರ: 


ಸದರದೆ ದಾಯಮಂ ಪಿಡಿವ ವಿತ್ತಮನೊಡ್ಡುವ ಜೊತ್ತುಗಾಟಿರಿಂ 
(ದಶಕು. 9-೮೯). ಜೊತ್ತೆಗಾಅ : ಗುಪ್ತದಿ ಮಂಚಿಗನ ಜೊತ್ತಗಾಜರು 


ಗಳ್ಳೆದೆ ಬಂದು (ಸಿಂಗಿ. ೧೯-೧೦). “ಸಂ. ದ್ಯೂತಕಾರ] 


ಜೊನ್ನ (ನಾ). ೧. ಚಂದ್ರನ ಬೆಳಕು ; ಬೆಳುದಿಂಗಳು : ಒಂದೆಡೆಯೊಳ್‌ 


ನೆಲಸಿರ್ದ ಕಾಳಮುಂ ಜೊನ್ನಮುಮಂ (ಅಜಿಪು. ೯-೨೦) : ಪುದಿಯೆ ... 
ಜೊನ್ನದ ಸಿರಿ ಕಾರ ಕಾರಿರುಳ ಮೆಯ್ಸಿರಿ ತಪ್ಪದೆನಲ್‌ ದಿಗಂತಮಂ 
(ಪಂರಾಮಾ. 9-೪೪) ; ಇಳೆಯೊಳ್‌ ಪಾರ್ವತಿ ಜನಿಯಿಸೆ ಕಳೆಯೇಟ್‌ದನಿಂದು 


ಜೊನ್ನಮಲರ್ದುದು (ಗಿರಿಕ. ೩-೪೭); ಥಳಥಳಿಪ ನಗೆಮೊಗದ ಬೆಳಗಿನ 
ಬೆಳಪ ಜೊನ್ನವ ಹೆಸರಿಸುತ' (ಸಾಳ್ಮೆಛಾ. 4೨-೦೬); ಪೆಜಮೊಗದ ನಗೆ 
ಜೊನ್ನಮಂ ಕೂಡಿ ಸುಯ್ಕೆಲರ ನಜುಗಂಪನೂಡಿ (ರಾಮಾಶೈ. ೯-೧೬): 
೨.ಪಾಡ್ಕದಿಂದ ಪೌರ್ಣಮಿವರೆಗಿನ ಕಾಲ; ಶುಕ್ಲಪಕ್ಷ: ಅಟವಿಶ್ರೀಯುಂ 


ಜೊತ್ತಾಯ (ನಾ). ರುಜುವಾತು; ಪ್ರಮಾಣ: ಶ್ರುತಿಯ ಮಾತಂ ಧರೆಗೆ 
ಜೊತ್ತಾಯಗೈದು ತೋರಿದ (ವೆಕಾರಾ. ೨-೩೩-೨೪). [ಡೊತ್ತು*ಆಯ ?] 

ಜೊತ್ತಿಗೆ "ಜೊತ್ತಗ' ನೋ. 

ಜೊತ್ತಿಸು (ಕ್ರಿ). ೧. ವಂಚಿಸು; ಮೋಸಗೊಳಿಸು : ಎತ್ತಿಪೆವೆಂದು 


ದೇಗುಲವ ಸುತ್ತಿನ ಮಾತನೆ ತೋಟಿ ಲೋಗರಂ ಜೊತ್ತಿಸಿ ದ್ರವ್ಯಮಂ 
ಕಳೆದುಕೊಂಬರೊಳೇಂ (ಎಕ. ೪1, ಕಡೂರು.೦೨೭-೨6; 1202). ೨. ಮರುಳು 
ಮಾಡು; ಮೋಹಗೊಳಿಸು: ಮುತ್ತಿನ ಪೊಸದುಡಿಗೆ ತಳಿರ ಸೋರ್ಮುಡಿ 
ಮನಮಂ ಪತ್ತಿಸಿ ಜೊತ್ತಿಸೆ (ಪಂಪಥಾ. 8-೫೯): ನಿತಂಬಿನಿ ನಾನಾಪ್ರಕಾರದ 
ತತ್ತುಪಣಂಗಳಿಂ ಜೊತ್ತಿಸಿ ವಶೀಕೃತಂ ಮಾಡಿ (ಸುಕುಮಾ. ೭-೦೩ ವ); 
ಕೂಸುಗಳಂ ಮುದ್ದಾಡಿಸಿ ದೇಸಿಯ ವಹಿತುಗಳನಾಡಿ ಪೆರ್ಚಿಸಿ ಪೆಜರಂ 
ಲೇಸಾಗಿ ತನಗೆ ಜೊತ್ತಿಸುವಾಶಾಪರಂ (ಧರ್ಮಾಮ್ಮ. ೩-೯೦). 
[ ಜೊತ್ತ್ತು * - ಇಸ್ಸು] 

ಜೊತ್ತು,, ಜತ್ತು (ನಾ). ಜೊತೆ; ಜೋಡಿ: ಜವ್ವನದ ಜೊತ್ತೊ 
ಸವಿವೆಡಂಗಿನ ಬಿತ್ತೊ ನವ ಪರಿಮಳದ ಮುತ್ತೋ (ಗುರುಥ. ೭-೦೭). 
ಜತ್ತು: ಜತ್ತು ಹೆಂಡತಿ ಮೇಲೆ ಮತ್ತೆ ಸೂಳೆಯು ಏಕೆ 
(ಸರ್ವಜ್ಞ. ೧೯೪೬). 

ಜೊತ್ತಾಗು, ಜತ್ತಾಗು ಎ ಜೊತೆಯಾಗು ; ಜೋಡಿಯಾಗು : ಕೂಗಿ 
ಬೊಬ್ಬಿಟ್‌ದರುಬ್ಬರ ಸಿಡಿಲ್ಕೋಟಿ ಜೊತ್ತಾಗಿ ಗರ್ಜಿಸುವಂತೆ ಬಲರು 
(ಬೋಹತ. ೩8-೦೯); ಒತ್ತಿ ಹಿಡಿದ ಕಂಭ ವ್ಯರ್ಥವಾದ ಮೇಲಿನ್ನೇನಿನ್ನೇನು 
ಜತ್ತಾದ ಜನರೆಲ್ಲ ಜರಿದು ಪೋದ ಮೇಲಿನ್ನೇನಿನ್ನೇನು (ಪುರಂದ. 
೪-೦೨೪-೨): ಮುತ್ತು ಮಾಣಿಕದ ರಥದ ಮೇಲೆ ಮುರಹರನು ಬಾಲೆ 
ಜತ್ತಾಗಿ ಕುಳ್ಳಿರೆ (ಶ್ರೀಕೃಪಾ. ೯೯); ರಂಗೊಂದು ದಂಗೊಂದು ಗುಂಗೊಂದು 
ಒಂದಕ್ಕೊಂದು ಹತ್ತಾಗಿ ಜತ್ತಾಗಿ'ಸುಳಿಧಾಂಗ (ಸಪೀಗೀ. ೫೨3-೬). 

[ «ಪ್ರಾ. ಜುತ್ತ. /ಸಂ. ಯುಕ್ತ] 

ಜೊತ್ತು, (ನಾ). ೧. ನೆಲೆ; ಆಶ್ರಯಸ್ಥಾನ; ಗೊತ್ತು: ಬಹುವಿಧ ಕರ್ಮ 
ನಿಕರದ ಜೊತ್ತು ತನುವಿದನಾರು ನಂಬುವರವ್ವ (ನಿಧಾಗ. ೩-೦೪-೩೫) ; 
ಶಿವನ ಬಯಕೆಯ ಗೊತ್ತು ಶಿವನ ತನುವಿನ ಜೊತ್ತು (ಜಬಪು. ೩೪-೯). 
೨. ಸಾಲು; ಶ್ರೇಣಿ: ಹೊಳೆಹೊಳೆವ ಬೈತಲೆಯ ಮುತ್ತುಗಳ ಜೊತ್ತುಗಳ 
ಘಲಘಲನೆ ಮೊರೆವಂದುಗಾವಳಿಯ ಗಿರಿಜಾತೆ ರಂಜಿಸಿದಳು 
ಜೊತ್ತಿನ ಸೂಳುಪಾಳಿಯೊಳಂಗನೆಯರೈದಿದರು 
[?) 


(ಕೆಬಪು. ೩೭-೨೩) : 
ಗೋಪತಿಯ (ಅಕ್ರೂಡ. ೪-೧೩). 


ಜೊನ್ನದ ಪಾಡಿವದೊಳಂ ಕಾಲದಷ್ಟಮಿಯೊಳಮೈದು ವರ್ಷಂಬರಂ 
ನೋಂಪ ಪ್ರವೃದ್ಧ ಕಲ್ಮಾಣಮನೆತ್ತಿಕೊಂಡಳ್‌ (ಶಾವುಂಪು. ೮೭-೨೦) ; 
ಸೌಮ್ಮಗಣಂ ಜೊನ್ನದೊಳನ್ಮರುಂ ಬಹುಳದೊಳ್‌ ನಿರ್ವ್ಮಾಜದಿಂ ಬಲ್ಲಿದರ್‌ 
(ಶಾಶತಿ. ೨-೦೦): ಜೊನ್ನದಂದಿನ ಪೆಅಕಿಯಂದದೆ ನೊಕ್ಕಮತ್ತರೋತ್ತ 
ರಮಾದಂ (ಎಕ. ೪11, ಶಿವಮೊ. ೦೦-೪೪ ; 30857) ; ಮುದದಿಂದಾಶ್ಚ 
ಯುಜದ ಜೊನ್ನದ ದಸಮಿಯೊಳಿಂದ್ರಧನುವಿನೊಳ್‌ . .. ಮಟ? ಕೊಳ್ಳುಂ 


(ಇಟಿಮ. ೮-0೭೦). [ ಪ್ರಾ, ಜೋಣ್ಣಾ. / ಸಂ. ಜ್ಯೋತ್ಸ್ನಾ) 


ಜೊನ್ನಪಾಡಿವ (ನಾ). ಶುಕ್ಲಪಕ್ಷದ ಪಾಡ್ಯ; ಪ್ರತಿಪದೆ: ಅಟವಿಶ್ರೀಯುಂ 


ತನ್ನ ನೋಂಪಿಯ ಜೊನ್ನಪಾಡಿವದೊಳುಪವಾಸಂಗೆಯ್ನು (ಡಾವುಂಪು. ೫೭). 
[ ಜೊನ್ನ + ಪಾಡಿವ ) 


ಜೊನ್ನರಸ (ನಾ). ಬೆಳುದಿಂಗಳ ಒಡೆಯ; ಚಂದ್ರ: ಜ್ಯೋತಿಸ್ಟರೂಪ 


ಜೊನ್ನರಸನ ಪಗಲಾಣ್ಮನಾತತತೇಜೋಭಿರಾಮ (ಛರಕ. ೪೫-೧). 
_[ ಹೊನ್ನ + ಅರಸ ] 


ಜೊನ್ನವಕ್ಕಿ (ನಾ). ಬೆಳುದಿಂಗಳನ್ನು ಸೇವಿಸಿ ಜೀವಿಸುವುದೆಂದು ಭಾವಿಸ 


ಲಾದ ಹಕ್ಕಿ; ಚಕೋರ: “ಜೊನ್ನವಕ್ಕಿ ಎ ಚಕೋರಂ” (ಕಮದ. 
ಪರಿ. ೨);“ ತಣ್ಣದಿರವಕ್ಕಿ ಜೊನ್ನವಕ್ಕಿಯು ಚಕೋರಂ ” (ಶಬ್ಮಮಂ. 3೯); 
ಜೊನ್ನವಕ್ಕಿಗೆ ಬೆಳ್ಚಿಂಗಳ ಸಾರಮಂ ಕಜ್‌ಯುತುಂ . .. ಮೆಯ್ದೋಟ್‌ದಂ 
ಚಂದ್ರಮಂ (ದಶಕು. 6-೨೫೯); ಮುತ್ತಿನೆ ಪಳುಕಿನ ಧವಳವರ್ಣಗಳ 
ಬೆಳುದಿಂಗಳೆಂದಾಗ ಜೊನ್ನವಕ್ಕಿಗಳ್ಳೆದಿ ನೆಲಸಿದುವತಿಮುದದಿಂದ (ಕೆಂನವಿ. 
[ ಜೊನ್ನ + ಪಕ್ಕಿ, ) 


೭-೩) ; 


40 ಜೊನ್ನೊಡಲ (ನಾ). ೧. ಬೆಳುದಿಂಗಳು ಹೊಮ್ಮುವ ಒಡಲುಳ್ಳವನು ; 


ಚಂದ್ರ : “ ಚಳಿಗದಿರಂ ಜೊನ್ನ್ಮೊಡಲನೈಕಿಲ್ವೆಳಗಂ ತಣ್ಣದಿರ 
ಮಂಜುಗೈಯಂ ಚಂದಂ” (ಕವಿಕಂ. ೪೩); ಜೊನ್ನೊಡಲನ ತಿರಸ್ಕರಿಸುವ 
ಳೊರ್ವಳು ಕರ್ನೆಯ್ದಿಲ ಕಣ್ಣ ಕಾಂತೆ (ಮೋಹತ. ೪-೧೪); ಜೊನ್ನೊಡಲಂ 
ನಿಮಿರ್ಚಿದಪನಗ್ನಿಯ ತಣ್ಣದಿರಿಂದಂ (ಶಾಕುಂತ. ೩೨-೬). ವಿ. (?): 
ಮುಗಿಲಂ ಕಂಡ ಜೊನ್ನೊಡಲನೆಂತೆ ಪೊಂಗಿ ಪೊಲ್‌ಯೇಜ್‌ 
(ಉದ್ಯಟಿ. ೦೦-೫೫ ವ). 


ಜೊನ್ನೊಡಲವಚ್ಚ 


ಜೊನ್ನೊಡಲನಳಿಯ ಎ ಚಂದ್ರನ ಸೋದರಳಿಯ; ಮನ್ಮಥ; 

ಕಾಮ : “ ಅಲರ್ಗಣೆಯ ಜೊನ್ನೊಡಲನಳಿಯಂ.ದಪ್ಪಕಂ ಮಯಣನೆಂಬಿ 
ಎಂತೊಡನೆ ಮನ್ಮಥ ನಾಮವು” (ಕಬ್ಮಮಂ. 6). 
[ ಜೊನ್ನ * ಒಡಲ್‌ + - ಅ) 


೩೧೦೬ 


ಜೊನ್ನೊಡಲವಚ್ಚ (ನಾ). ಚಂದ್ರನನ್ನೇ ಆಭರಣವಾಗುಳ್ಳವನು; ಶಿವ; | 8 


ಮುದ್ದಿಸುವ ಜೊನ್ನೊಡಲವಚ್ಚೆಂಗೆ ಬೆಚ್ಚುತ್ತೆ ಮಣಿದು (ಕೊಟ್ಮೂಬ. 

[ ಜೊನ್ನೊಡಲ + ಪಚ್ಚ) 

ಜೊಬ್ಬ (ನಾ). (?): ಹಬ್ಬದಲು ದೇವತೆಗಳುಂಬರು ಜೊಬ್ಬದಲು ದಾನವ 
ರುಂಬರು ಸಬ್ಬದಿನದಲು ಮನುಜರುಂಬರದೆಂದು ಬುಷಿ ನುಡಿದ (ಸಂಭಪ. 
as). [7] 

ಜೊಮ್ಮನೆ, ಚೊಮ್ಮನೆ, ರ್ಲೊಮ್ಮನೆ (ಅ). ಆಯಾಸದಿಂದ ಕೂಡಿ ; 
ಬಳಲಿ; ಸೋತು: ಜೊಮ್ಮನೆ ಜೋವೇಜ್‌ದ ತೋಳ್ಗಳಂ ನಿಮಿರ್ವ 
ವೋಲ್‌ (ಲೀಉಾವ. ೪-೧೧). ಚೊಮ್ಮನೆ: ಅಬ್ಮಅ0 ಚೊಮ್ಮನೆ ಜೋಲ್ಡಂ 
ತಬ್ಬಿಕೊಂಡು (ರಮಾ ೯ ಮೃ. ೬-೦೬೫). ರೊಮ್ಮನೆ: ಮೂಡಿ ಮನ್ಮಥ 
ವಾರಿ ಮಿಗೆ ತುಳ್ಕಾಡಿ ರೊಮ್ಮನೆ ಬೆಮರಿ ನಾಣ್ಗೆಟ್ಟೋಡಿ (ಸಾಳ್ಮಭಾ. 
೨೭-೩೪). 

ಜೊಮ್ಮನೆಪೋಗು, ಜೊಮ್ಮನೆವೋಗುಎಚಲನೆಯಿಲ್ಲದಿರು; ಜಡವಾಗು: 
ಮೆಯ್‌ ಪಸಿದು ಜೊಮ್ಮುನೆ [ಪಾಕಾಂ. ಜೋಂಪನೆ] ಪೋದಪುದು (ಪಂಪಥಾ. 
8-೭೦); ಆ ದಂಪತಿಗಳ" ಜೊಮ್ಮನೆವೋದಂತಿರ್ದವರ . . . ಬೆಡಂಗಂ 
ನೋಡಿದರ್‌ (ಆದಿಪು. 8-೬೫); ಚಕಿತಮೃಗಾಕ್ಷಿ ನೀನೆಳಸಿ ಕೆಮ್ಮನೆ 
ಜೊಮ್ಮನೆವೋಗಿ ಭಾವದಿಂ ಪ್ರಕಟಿಸಲೇಕೆ ಪಾಜುತನಮಂ (ಪುಷ್ಕಪು. 8-೩೪). 
[ ಜೊಮ್ಮ್ಮು (ವ ಜೊಂಪು) + - ಅನೆ] 

ಜೊಮ್ಮಿಡು (ಕ್ರಿ). ಆಯಾಸಪಡು ; ಬಳಲು : ಜೊಮ್ಮಿಡುತ ಜೋಲುತ್ತ 
(ಅನಾರ. ದೇ. ೦೮೨.೨೦). [ ಜೊವ್ಮ್ಮು (ಆಜೊಂಪ್ರು) * ಇಡು] 

ಜೊಮ್ಮ್ಮು "“ಜೊಂಪ್ರು' ನೋ. 

ಜೊಮ್ಮು, "ಜುಮ್ಮ್ಮು' ನೋ. 

ಜೊಮ್ಮುತಟ್ಟು (ಕ್ರಿ).ಎಜೊಮ್ಮುವಿಡಿ: ರಕ್ತಸಂಚಾರವಿಲ್ಲದಾಗ ಕೈಕಾಲು 
ಗಳಿಗೆ ಜೊಮ್ಮತಟ್ಟುವಂತೆ (ಜಿಳುಮ. ೨೩೭). 

[ ಜೊವನ್ಮು] (< ಜೊಂಪ್ಪು) + ತಟ್ಟು, 1 

ಜೊಮ್ಮೂಮೈ (ನಾ). ಮರಗಟ್ಟಿದ ದೇಹಃ: ಶಕ್ತಿಸಂಚಾರವಿಲ್ಲದೆ ಇವನಿಗೆ 
“ಜೊಮ್ಮುಮೈ' ಬಂದಿದೆ (ಬಿಳುವ. ೨೫೭). 

[ ಜೊಮ್ಮ್ಮ್ಯು (ಇಜುಮ್ಮ್ಮು) * ಮೈ (ಆಮೆಯ?) 
ಜೊಮ್ಮುವಿಡಿ (ಕ್ರಿ). ವಮರೆವನ್ನು ಹೊಂದಂ: ಅತಿಚಿಂತೆಯೊಳು 
ಮಜಿದ ತನು ಜೊಮ್ಮುವಿಡಿದ ಪುರ್ಬತಿಭಾರಮಾಗಿ (ಹಡಕಾ. ೬-೩೯). 

[ ಜೊಮ್ಮ್ಮು (ಆ ಜೊಂಪ್ರ್ಯ) * ಒಡಿ, 1 
ಜೊಮ್ಮೆನ್ನು (ಕ್ರಿ). ಜೊಮ್‌ ಎಂದು ಶಬ್ದಮಾಡು ; ನೊಣ, ಜೇನೊಣ 

ಮೊದಲಾದುವು ಗುಂಪಾಗಿ ಆವರಿಸುವಾಗ ಅವುಗಳ ರೆಕ್ಕೆಗಳಿಂದ 
ಶಬ್ದ ವುಂಟಾಗು : ಜೊಮ್ಮೆಂದು ನೊಣ ಮುತ್ತಿದುವು (ಕೂಢಿ). 
[ ಜೊಮ್ಕ್‌ * ಎನ್ನು (ಎನ್‌) ) 
ಜೊಮ್ಮೇಜು, ಜುಮ್ಮೇರು (ಕ್ರಿ). ಮಂಕಾಗು; ಮೈಮರೆ: ತಾಅವಣಣಗೆ 
ಜಯಂ ಜೊಮ್ಮೇಜುವ ಟೆಂಟಣಿಸುವರಸನರಸನೆ ಎರಸಂ (ಶಾಂತಿಪು, ೨-೪೦). 
ಜುಮ್ಮೇರು : ಸಂತಾಪದುರಿ ಪೆರ್ಚಿ ಹೃದಯ ತಲ್ಲಣಿಸಿ ಜುಮ್ಮೇರಿ 
(ನವಮೋ. ೨೫-೮೦). [ಜಮ್ಮು (< ಜೊಂಪು) * ಏಟು; (ವ ಏಲ್‌)] 
ಜೊಯ್ಸಣಕೆ (ಕ್ರಿ). (?) : ಕರಿಕೋಡನಗುಳ್ಹ ಬೇತುಳರ ಬಳಗದಂತೆ ನೆರೆದು 
ಜೊಯ್ಲಟ್‌ವ ದಾರಿದ್ರದಾರವೆಯಂತೆ ತಲೆದಜಿಸಿಕೊಂಡು ಜೋನೆಗರ 
[ಜೊಯ್ಕ್‌ + ಕಲ್ಸಿ] 


೧-೮೦). 


ಜಂಗುಳಿಯಂತೆ (ವಾಗೀರ. ದೇ. ೨೩೪-೦೪). 


10 


20 


೨5 


ಜೊಳೆ 


ಜೊಲ್ಲಯ "ಚೊಲ್ಲೆಯ,' ನೋ. 
ಜೊಲ್ಲಿಕೆ (ನಾ). ಒಂದಂ ಬಗೆಯ ಭಕ್ಷ್ಯ: ಸೇವಗೆಯ ಕರಮೆಸೆವ ಸಜ್ಜಿಗೆಯ 
. . . ಹೂರಣದ ಜೊಲ್ಲಿಕೆಯ ಕರಿಪುಗಳ (೦ಂಗಪು. ೭-೪೬). [?) 
ಜೊಲ್ಲು, ಜಲ್ಲು (ನಾ). ಬಾಯಿಂದ ಊರುವ ನೀರು; ಲಾಲಾರಸ : 
ಜೊಲ್ಲು ಸುರಿವ ಮುದ್ದುಮೊಗದಲ್ಲಿ ನಗೆಯಾಂತು ಸೊಲ್ಲಿಸುವನು 
ತೊದಳ್ನುಡಿಯ (ಮೋಹತ. ೧೭-೬೯) ; ಮೊಳೆವಲ್ಲು ಜೊಲ್ಲುಂ ಪೊಳೆಯೆ 
ನಸುನಗುತ್ತುಂ ಬಾಲಲೀಲೆಯಂ ತೋಣ್‌ಸಿದನು (ಜಿಬಪು. ೩-೪೦) ; 
ಮುಂದಲೆಯ ಕಂಪನಾಘ್ರಾಣಿಸಿ ತೊರೆದ ಜೊಲ್ಲ ಚೆಂದುಟಿಯ ಬಾಯ್ದೆ ಆ 
ಯನೈದೆ ಚುಂಬಿಸಿ (ಜೈಮಿಭಾ. ೧೮-೨೦); ಮಾಸಿದ ಸೀರೆ ಮಸಿಯ ತಿಲಕದ 
ಹೊಟಸೂಸುವ ಬಾಯ ಜೊಲ್ಲಿಂದ . . . ಮುದಿವೇಶಿಯರೆಡೆಯಾಡು 
ತಿಹರು (ಕಂನವಿ. ೬-೦೯೦). ಜಲ್ಲಿ: ಕೆಲರ ಬಾಯೊಳು ಜಲ್ಲು ಜೋರಿ 
ಡುತಾ ಬಲಿತ ದೃಷ್ಟಿಯ ತೆಗೆವ ಚೇತನಗೊಳದೆ (ಚಿನಧಾ. ೧೯-೩೨): 
ನಗುತೋಲಾಡುವರ ನೋಡುತ ಮಾನವೇಶರು ನಾಂಚಿ ಜಲ್ಲೊರಸಿ 
(ಜಿನಮು. ೪-೪೦). 
[ ದೇ.8 ತಮಿ. ಚೊಳ್ಳು; ತುಳು. ಜೊಲ್ಲೆ, ದೊಲ್ಲೆ, ದೊಳ್ಳೆ ; 
ತೆಲು. ಜೊಲ್ಲು, ಚೊಲ್ಲು] 
ಜೊಲ್ಲುತನ (ನಾ). ೧. ಜೊಲ್ಲಂ ಸುರಿಸುವಿಕೆ. ೨. (ಆಲಂ) ಲಂಪಟತೆ: 
ಶೃಂಗಾರಪ್ರಧಾನವಿದ್ದರೆ ಅದರ ಬಲಿಗೆ ಬೀಳದೆ ಎಸರೊಸೆವ ಜೊಲ್ಲುತನ 
ಗೆದ್ದು ರಸಿಕರಾಗಿ ಹಾಡಿದ್ದಾರೆ (ಕನ್ನಜಾ. ೯೬). 
[ಜೊಲ್ಲು *.- ತನ) 
ಜೊಲ್ಲುವಾಯ್‌, ಜೊಲ್ಲುವಾಯಿ (ನಾ). ಜೊಲ್ಲು ಸುರಿಯಂತ್ರಿರುವ 
ಬಾಯಿ : ತೆರೆ ಮುಸುಂಕಿದ ಮುಖಂ ಮುಣ?ದ ಬೆನ್‌ ಜೆಎಲ್ಲುವಾಯ್‌ 
[ಪಾಕಾಂ. ಬೆನ್ನೊಲ್ವಾಯ) ಒರಿದು ಕಂಪಿಸುವ ಪಲ್‌ (ಸಮ್ಮಕ್‌. ೦೦-೪೩). 
ಜೊಲುವಾಯಿ: ಮುಕ್ಕುಳಿಸುವ ಜೊಲ್ಲುವಾಯಿಗೆ ಕಡುನೇಹ 
ಸೊಕ್ಕಾಂತು ಮುತ್ತನಿಕ್ಕುವಳು (ಮೋಹತ. ೧೭-೬೭). 
[ ಜೊಲ್ಲು * ಬಾಯ್‌] 
ಜೊಲ್ಲುವಾಯಿ 'ಜೊಲ್ಲಂವಾಯ್‌' ನೋ. 
ಜೊಲ್ಲುಸುರಿಸು (ಕ್ರಿ). ಬಾಯಲ್ಲಿ ನೀರಂ ಸುರಿಸು : ಸ್ವಾಭಾವಿಕವಾಗಿ 
ಆಹಾರ ಕಂಡೊಡನೆ ನಾಯಿಯೊಂದು ಜೊಲ್ಲುಸುರಿಸುತ್ತದೆ (ಶಿಕ್ಷರ. ೪೨೮). 
[ ಜೊಲ್ಲು + ಸುರಿಸು] 
ಜೊಲ್ಲೆ 'ಚೊಲ್ಲೆಯ್ಯ' ನೋ. 
ಜೊಲ್ಲೆಯ್ಕ "ಚೊಲ್ಲೆಯಂ,' ನೋ. 
ಜೊಲ್ಲೆಯ್ಯ (ನಾ). ಒಂದು ಸ್ಥಳದ ಹೆಸರು (?): ಪಾವುಳ ಪರಿವಾರದ 
ಮನೆಯುಂ ದೇವರೆೊಡಮೆ ನಿವೇದ್ಯಕ್ಕೆ ಜೊಲ್ಲೆಯದಲು ಗರ್ದೆ ಕೋಲ 
ಮತ್ತರು ೧ (ನಾಂದೇಡ್‌. ೩-೨೨ ವ; 1047). [?] 
ಜೊಲ್ಲೆಹ "ಚೊಲ್ಲೆಯ್ಕ' ನೋ. 
ಜೊಸೆ “ಜೋಸೆ' ನೋ. 
ಜೊಳಜೊಳ (ನಾ). ಒಂದು ಅನಂಕರಣ ಶಬ್ದ; ಜೋಳವೆಲ್ಲಾ ಚೀಲದಿಂದ 
ಜೊಳಜೊಳ ಎಂದು ಸುರಿದುಹೋಯಿತು (ರೂಢಿ). 
ಜೊಳಿಪಿಳಿ (ನಾ). (ಉಕ) ಸಡಿಲವಾಗಿರುವುದು ; ದೊಗಲೆ ; ಅಳ್ಳಕ 
ವಾದುದು : ಆಕೆಯ ಹೊಸಬಗೆಯ ಉಡುಪು ಬಹಳ ಜೊಳಿಪಿಳಿಯಾಗಿದೆ 
(ರೂ). [?] 
ಜೊಳ್ಳು "ಜಳ್ಳು' ನೋ. 
ಜೊಳ್ಳೂಗಾಳು “ಜಳ್ಳುಕಾಳಂ' ನೋ. 
ಜೊಳ್ಳೆ (ನಾ). ತಿರಂಳಿಲ್ಲದುದು ; ನಿಸ್ಸಾರವಾದಂದು; ಜೊಳ್ಳಾದಂದು. 
"ಅಳ್ಳೆಜೊಳ್ಳೆತನ', "ಅಳ್ಳಿಜೊಳ್ಳೆಯ' ಪರಾ. ( ಜೊಳ್ಳು) 


ಜೊಲ್‌ 


ಜೊ (ನಾ). ಒಂದಂ ಅನುಕರಣ ಪದ : ಜೊಅಕ್ಕಿಂಬ ಛುಮ್ಮೆಂಬ 
:..-ಭೋರೆಂಬ ಕೂರಸಿಗಳುರವಣಿಯ ದನಿಯಡಸುತಂ ಪುಟ್ಟೆ (ಇಹರ.ದೇ. 
೪೦-೨೪) : ಧಳಧಳಂ ಜೊಅಕ್ಕಿಂ[ಪಾಕಾಂ. ಜೋಟಿಸಂ]ಬ ... ಧ್ವನಿಗಳವನಿಗೆ 
ಭಯವನೀವುತಿರೆ (ಸಾನಂಡ. ೮-೧೩). 

ಜೋ, ಜೊ (ನಾ). ಮಕ್ಕಳನ್ನು ತೊಟ್ಟಿಲಲ್ಲಿಟ್ಟು ತೂಗುವಾಗ ಹೇಳುವ 
ಮಾತು; ಜೋಗುಳದ ಧ್ವನಿ: ತೂಗಿದರಚ್ಕುತ ಜೋ ಮಹಾತ್ಮ ಜೋ 
ಸದಮಲಬೋಧ ಜೋ . . . ಎನುತಂ ಲತಾಂಗಿಯರ* (ಜಗವಿ. ೩-೨೮); 
ಜೋ ಸಂಪದೆ ಜೋ ವಿಶಾಲೆ ಜೋ ಶಿವೆ (ಗಿರಿಕ. ೩-೬೮); ಸಸಿಯ 
ಕೊರಗಿಸಿ ರಸವ ಹಿಳಿದುಕೊಂಡಿಳೆಗೊಗುವ ಹಸುಳೆ ಜೋ ಒಡಹುಟ್ಟಿದರ 
ನಗಲ್ವ ನಿರ್ಮೋಹಿ ಜೋ (ಸಿದ್ಧರಾ. ೦-೩೪). ಜೊ: ಕಂದ ಜೊ 
ಸೋಮವಂಶಾಂಬುಧಿ ಪರಿ ಪೂರ್ಣೇಂದು ಜೊ. . ಎಂದು 
ಪಾಡಿದರು (ಕಂನವಿ ೪.೭೪). 

ಜೋಜೋ (ದ್ವಿರುಕ್ತಿ): ಜೋಜೋ ಶ್ರೀಕೃಷ್ಣ ಪರಮಾನಂದ 
ಜೋಜೋ (ಪುರಂದ. ೧-೧೨೦ ಪಲ್ಲವಿ): ನಳಿನಲೋಚನ ಕಂದ ಜೋಜೋ 
ಚೆಲುವ ಚೆನ್ನಿಗ ಕಲುವೆ ಜೋಜೋ (ಸಾಳ್ಕಭಾ. ೦೦-೨೫): ಜೋಜೋ 
ಮಹಾವೀರ ಶೈವೋದ್ಧ ರಣ ಕೀರ್ತಿ ಜೋಜೋ (ಜಲಪು.8-೨೯); ಜೋಜೋ 
ಮೂಲೋಕದ ಶಿರೋಮಣಿಯೆ ಜೋಜೋ (ನವಮೋ. ೦೩-೪೦). 
[ದೇ.8 ತುಳು. ತೆಲು. / ಮರಾ. ಜೋ] 

ಜೋಂಕೆ (ನಾ).(?): ಎಜಗದರಾತಿರಾಯ » » » ಪರಜೋಂಕೆಯಬ್ಬನಂ 
ಕಿ ಭುಜಾಸಿಯಂ ಜಸಮನೆಣೆ ಸೆಯಾನೆಯ ಸಮಗ್ರ 
ಸಾಹಸಮನೀ ಧರೆಯೊಳ್ಕೆಅಕಿಯುತ್ತುಂ (ಎಕ. ಸ11, ತುಮಕೂ. ೩೮-೧೩; 
1160). [?) 

ಜೋಂಟಿಗ "ಜಟ್ಟಿಂಗ' ನೋ. 

ಜೋಂಪ "ಜೊಂಪ್ಯ;' ನೋ. 

ಜೋಂಪಿಸ್ಮು "ಜೊಂಪಿಸ್ಕು' ನೋ. 

ಜೋಂಪಿಸ್ಯು "ಜೊಂಪಿಸ್ಯೂ' ನೋ. 

ಜೋಂಪು “ಜೊಂಪು” ನೋ. 

ಜೋಂಪ್ಯ "ಜೊಂಪ್ಯ' ನೋ. 

ಜೋಕಣ್ಣ (ನಾ). ಒಬ್ಬಾತನ ಹೆಸರಂ: ಜೋಕಣ್ಣಂ ಮೂಲಣ್ಣಂ » » » 
ನಂಬ್ಯನ್ತರ ಸಿದ್ಧಿ ಪಡೆದರ್‌ (ಎಕ. ೪111, ಸೊರಬ. ೫೦೦-೮ ; 958). 

[ಜೋಕ್ಕ + ಅಣ್ಣ J 

ಜೋಕರಿಸು (ಕ್ರಿ). ಜೋತುಬೀಳು ; ಅಂಟಿಕೊಳ್ಳು (?): ಗುರು 
ಕೊಟ್ಟುದಿಲ್ಲ ನೀವಾದರು ವ್ರತವೆಂದು ಸ್ಮರಿಸಿತಿಲ್ಲರ್ತಿಯೊಳಾದ ಪರಿಣತಿ 
ಗೇತಕೆ ವ್ರತವ್ರತವೆಂದು ಜೋಕರಿಸಿಕೊಂಬಿರಿ ಬನ್ನಿರೆಂದಾ (ಧರಣ. ೪-೪೨); 
ಕೋಡಿ ಬಾಡಿ ಜೋ[ಪಾಕಾಂ. ಬೋ)ಕರಿಪೆನಗೆತ್ತ ನಿರ್ಜರೆಯ ಮಾತು 
(ಅಪಶ- ೨೦); ರೆಕ್ಕೆಗಳ ಕೆಡಹಿಯಿಳೆಗಾಕರಿಸಿ ಜೋಕರಿಸಿ ಖಂಡತುಂಡುಗಳ 
ಗೈದೆ (ಜಿನಮು. ೨೮-೩೫8). 7? - ಇಸ್ಯು)] 

ಜೋಕಾಲಿ, ಜೋಕಾಲೆ (ನಾ). ಉಯ್ಯಾಲೆ : ಬಾಲೆಯರು ಜೋಕಾಲಿ 
ಯಾಡುವ ಕಾಲದಲಿ ತಮ್ಮಿನಿಯರನು ಕಣ್ಣಾಲಿಯಿಂ ನೆರೆ ನೋಡಿ 
(ರುವಂ. ೯-೪೬) ; ಎಡಗಣ್ಣೂ ಬಲಗಣ್ಣೂ ಹಾರಿ ಹಾರಿ ಆಶೆ ನಿರಾಶೆಗಳ 
ಜೋಕಾಲಿಯನ್ನು ಜೀಕುತ್ತಿದ್ದುವು (ಮಾವಿತೋ. ೬): ಜೋಕಾಲಿಯ ಮೇಲಿ 
ಕುಳಿತುಕೊಂಡು ಸಮುದ್ರವನ್ನು ಹಾರುವಾಗ ಜೋಕಾಲಿಯ ಹಗ್ಗಹರಿದು, 
“ಜೋ' ಎಂದು ನಡುಸಮುದ್ರದಲ್ಲಿ ಧುಮುಕಿ ಬಿಟ್ಟ (ಮುಂಗಾಪು. ೯೭) ; 
ಅವನ ಜೀವನವೇ” ಜೋಕಾಲಿಯಾಗಿ ತೂಗಹತ್ತಿತು (ಬಂಗಾಜೆ. ೨೭). 
ಜೋಕಾಲೆ: ಮಕ್ಕಳು ಜೋಕಾಲೆಯ ಮೇಲೆ ಕುಳಿತು ಆಡುತ್ತಿದ್ದಾರೆ 
(ರೂಢಿ). [?) 


೩೧೦೭ 


5 


20 


30 


ಜೋಕುಮಾರ 


ಜೋಕಾಲೆ “ಜೋಕಾಲಿ” ನೋ. 

ಜೋಕಾಜ (ನಾ).ಐಜೋಕುವನಾರ ೧: ಮನೆಯೊಳ್‌ ಕಾಲ್‌ ನೆಲೆಗೊಂಡು 
ನಿಂದಟ್‌ಯನೀ ಜೋಕಾಜ್‌ಯಂತಿರ್ಕೆ (ಸೂಕ್ತಿ ಸು. ೮-೪೫೭). [?) 
ಜೋಕು, ಜೋಕ್ಕೆ ರೋಕ್ಕು (ನಾ). ೧. ಗೀತವಾದ್ಯವನ್ನು ಬಾರಿಸು 
ವುದರಲ್ಲಿ ಒಂದು ಕ್ರಮ: ಮದ್ದಳೆಯಂ . . . ಜಾತಿ ಜೋಕು ತುಡುಕು 
ಕೌತುಕಳಿಕೋತ್ತರಂಗಳಿಂ ಕೌತುಕದ ಬಾಜನೆಯೊಳೆಸಗಿದುವೆನಿಸಿ 
ಬಾಜಿಸುತ್ತಿರೆಯುಂ (ಕಾಂತೀಶ್ವ. ೭-೯೩ ವ). ವಿ. ಠೀವಿ; ಬೆಡಗು ; 
ಡೌಲು : ಮಾತಾಡಿದೊಡವನ ಧನಾಕರ್ಷಣವನು ಮಾಳ್ಪ ಜೋತಿನ 
ನಾಯಕಿಯರಿರ್ದರು (ಕಂನವಿ. ೬-೧೦೮); ಈ ಹಾಡಿನಲ್ಲಿರುವ ಕಥೆ 
ಹೇಳುವ ಜೋಕು (ಕರ್ಣಾಸಂ. 9೩). ೩. ಮಲ್ಲಯುದ್ಧದ ಒಂದಂ 
ಬಗೆಯ ವರಸೆ (2): ಪೇತು ಸಾಧನೆಗಳ ಜೋಕಿನ ಪಟವನ್ನು ರೀತಿ 
ತಿಳಿದು ವರಸೆಗಳ ನೂತನ ಕತ್ತಿ ಕಠಾರಿ ದೊಣ್ಣೆಯ ಸಾಧಕೋತ್ತಮ 
ರಾಜಕುವರರು (ಕೆಂನವಿ. ೪, ತಂತ್ರ ;ಕಪಟೋಪಾಯಂ : 
(8). ಜೋಕ್ಕೆ : ೧. ಗೀತಿ ಜತಿ ಜೋಕೆ ನಯಂ . . . ಎಂಬಿವಂ 
ಮೆಜದು ಬಾಜಿಸಿದಂ. ಮುರವೈರಿ ವಾಸಮಂ (ಜಗವಿ.೫-೩): 
ತುಡುಂಕೊತ್ತು ಜೋಕೆ [ಪಾಠಾಂ. ಜಂಕೆ]ಯಂತರಿ ಜತಿ ರಿಗ ವಣೆ 
ಪಹರಣೆಯೆನಿಪ್ಟೀ ಪ್ರಬಂಧಮಂ (?) ಶ್ರೋತ್ರಬಂಧುವೆನೆ ಬಾಜಿಸಿದ೦* 
(ಪಾರ್ಶೃಪು. ೧೨-೨೧); ಜತಿ ಜೋಕೆ ತುಡುಕು . . . ಸಂಗತಿವಡೆಯೆ 
ವಾದನಕಳಾವತಿ ಬಾಜಿಸುತಿರ್ದಳಿಂತು ಮುರಜಮಂ(ಶಾಂಕೀಶ್ಮೆ. ೦೩-೨೨೭); 
ಜಾಣುಣ್ಮೆ ಜೋಕೆಯಿಂ . . . ಕೇಳಿಸಿದರವರು (ಜೈ ಮಿ ಛಾ. ೨೧-೩೭). 
ರೋಕ್ಕು: ೨. ಆ ಕುಲವತಿಯ ಕಿರಿಯ ತನುಜೆಯನು ರವಿಸಿ ಬಹ 
ರೆೋಕು ನೋಡೆಲೆ (ಂದ್ರಾವ. ೩೦-೪೦೫) ; ಉದಯರಾಗಗಳನ್ನು ಹೇಳ 
ತೊಡಗಿದೆ. ಮನಸ್ಸು ಅಷ್ಟು ರೋಕಾಗಿತ್ತು (ಸುಳಿವು. ೦೦೫) ; ಇಂತಹ 
ನಾಟಕ ಎಲ್ಲಿ ನಡೆದರೂ ಎಷ್ಟು ಸಲ ನಡೆದರೂ ಆಡುವವರಿಗೆ ಬೇಸರ 
` ವಾಗುವುದೇನು ? ಎಂದಿಗೂ ಇಲ್ಲ. ಅದೇ ಅದರ ರೋಕು (ಮಲ್ಲಿ. ೧೨). 
[? / ಅರ. ರೋಕ್‌)] 
ಜೋಕ್ಕು, ರೋಕರ(ನಾ). ೧. (ಉಕ)ಪೆಟ್ಟು; ಹೊಡೆತ: ಅವರಲ್ಲಿ ಒಬ್ಬ 
ದೊಡ್ಡ ಹುಡುಗ ಬಂದು ನನ್ನನ್ನು ಕೆಳಕ್ಕೆ ನೂಕಿಬಿಟ್ಟು ಓಡಿಹೋದನು, 
ನಾನು ಜೋಕು ತಿಂದು ಮುಂದಕ್ಕೆ ಮುಗ್ಗರಿಸಿ ಬಿದ್ದೆ (ಸುಮಠ. ೬೭); ಜಿರಕ* 
ಜಿರಕ್‌ ಎಂಬ ಸೊಕ್ಕಿನ ಮಾತುಗಳೊಡನೆ ಆ ಗಿರಿಯ ಮೇಲೆ ಜೋಕು 
ಹೊಡೆಯುತ್ತಿತ್ತು (ಕಗದ. ೨-೩೫). ರೆೋಕ್ಕು : ೨. ಪ್ರತಿಸ್ಪಂದನ; 
ಚಲನೆ ; ಓಲಾಟ : ಮೊಣಕಾಲು ಕುಟ್ಟಿದಾಗ ಸರಿಯಾಗಿ ರೋಕು 
ಹೊಡೆಯಿತು (ಮನೋನಂ. ೧೦೫). [ ಮರಾ. ರೋಕ್‌] 
ಜೋಕುಗಾರ (ನಾ). ಬೆಡಗಂಗಾರ : ಒನಪುಗಾರ; ಆಡಂಬರದ 
ನಡವಳಿಕೆಯಂನ್ನುಳ್ಳವನು : (8. 
[ಜೋಕ್ಕು + - ಗಾರ (ಇ -ಕಾಟಿ))] 
ಜೋಕುಗಾರ್ತಿ (ನಾ). ಒನಪುಗಾತಿ ; ಆಡಂಬರದ ನಡವಳಿಕೆ 
ಯನ್ನುಳ್ಳವಳು : (8). [ಜೋಕುಗಾರ + ಇತ, (ಆ -ಇತ್ತಿ)] 

ಜೋಕುಮಾರ, ಜೋಕಂವರ, ಜೋಕೊವರ, ಜೋಕೋರ (ನಾ). 
೧. ಒಬ್ಬ ದೇವತೆಯಂ ಹೆಸರು. p ಉತ್ತರಕರ್ಣಾಟಕದ ಜನಪದದಲ್ಲಿ 
ಜೋಕುಮಾರನ ಕಥೆ ಪ್ರಚಲಿತವಿದೆ. ಮಣ್ಣಿ ನ ಬೊಂಬೆಯನ್ನು 
ಮಾಡಿ ಬುಟ್ಟಿಯಲ್ಲಿರಿಸಿ ಬೇವಿನ ಎಲೆಗಳಿಂದ ಅಲಂಕರಿಸಿ ಅದನ್ನು 
ಹೊತ್ತು ಮನೆಮನೆಗೆ ಸಂತ್ತುತ್ತಾರೆ. ಅದಕ್ಕೆ ಅಂಬಲಿ ನೈವೇದ್ಯ 
ಮಾಡುತ್ತಾರೆ : ಚಾಮುಂಡಿಣಿ ಹಲ್ಲಿನ ಜೋಕುಮಾರ . . . ಜೊಳ್ಳು 
ಮತಿಯ ಕೊಡುವ ಜಂಪೆ ಜಡದೈವ (ವಿಸಾಸು. ೩೮-೨): ಜೋಕುಮಾರನೆಂಬ 
ಅಭದ್ರವಾದ ಗೊಂಬೆಯನ್ನು ಬುಟ್ಟಿಯೊಳಗೆ ಇಟ್ಟು . . . ಭಿಕ್ಷೆ ಬೇಡುತ 


೭-೦೮). 


ಜೋಕುವರ 


ತಿರುಗುವರು (ಕಥಾಗೆ. ೦೮೩) ; ನಾಳೆ ಬರದಿದ್ದರೆ? ಜೋಕುಮಾರನ ಆಣೆ 

(ರಕ್ತಧ್ವ. &00). ೨. (ಆಲಂ) ಚೆಲುವ; ಸುಂದರೆ: ಈಗ ಈ ಜೋಡು 

ರಿಪೇರಿಯ ಜೋಕುಮಾರ (ವೈದ್ಯವಿ. ೦೦೪). ಜೋಕುವರ: ೧. ನಿಟ್ಟಸಿರ 

ಲಾಗದ ಮಾನಿ(ನ)ಸವಾಟ್ಸ್‌ ನಾಡೆ ಜೋಕು[ಪಾಠಾಂ. ಕೊ]ವರನ ಬಾಟಕ್ಕಿ 

ಲೇಸು ಗಡಂ (ಜೀವಸಂ. 6-೭). ಜೋಕೊವರ : ೧. ದೇವತೆ... ತನ್ನ 
ಪೆಮ್ಮಗಂ ಜೋಕೊವರಂ[ಪಾಕಾಂ. ಜೋಕಾರಂ)ಸಾವಾಗ ಕಾಯಲಾಜದ 
ಕೀವಿಲು ವೇಳ್ಸಿಟರ್ಗೆ ಮಾಡಲಾರ್ಪಳೆ ಸುಖಮಂ (ಸಮ ಪ. ೯-೧೦೦); 
ಜೋಕೊ[ಪಾಕಾಂ. ಕು]ವರಂ ನೆಗಟ್ಟಂ ಸುರಲೋಕವಿರು ದೃಮ ನೆ 
(ಪಾರ್ಕೇಫು. ೩-೬). ಜೋಕೋರ: ೧. ನವಪಂಚಮದೊಳ್‌ ಪುಟ್ಟಿದ 
ಕುವರಂ ಜೋಕೋರನಂತೆ ಪಲದಿವಸವಿರಂ (ಜಾತತಿ. ೬-೭); ಬಲೆ 
ಜೊ ಕೊ [ಪಾಕಾಂ ಕಾ]ರನಂತೀರೇಟು ದಿವಸದರಸುತನಮಂ ಬೇಡಿ 
ಪಡೆದೆ (ಅರ್ಧನೇ. ೬-೦೯ ವ). 

[ಜೋ? + ಕುಮಾರ) 

ಜೋಕುವರ "ಜೋಕುಮಾರ' ನೋ. 

ಜೋಕೆ (ನಾ). ೧. ಜೋಪಾನ; ಲಕ್ಷ್ಯ; ಜಾಗರೂಕತೆ: ದುರ್ಜನಿಕೆಯಂ 
ಬಿಟ್ಟು ನೀಂ ಜೋಕೆಯಿಂ ಸಜ್ಜನನ ಮಾರ್ಗದಿಂ ನಡೆಯಲಿಹಲೋಕ 
ಪರಲೋಕಸುಖ (ವೀಕ್ಕೆಫು. ೭-೦೭-೪೫): ಜೋಕೆ ತಪ್ಪಿದ ಬಳಿಕ ಅರ್ಥ 
ವ್ಯರ್ಥ (ಪುರಂದ. ೦-೦೩೨-೪). ೨. ಸೊಗಸು ; ಚೆಲುವು : ಜಯಯೆಂದು 
ಪೊಗಳುತಿಹೆ ಜೋಕೆಯಿಂ ಮೆಜಿ*ವ ಜಗದೀಶನಂ ನಿಟ್ಟಿಸಿದನು (ಹಠಕಾ. 
00-90); ನಾಟಕದ ಪಾತ್ರದ ಪೇರಣೆಯ ಜೋಳಿಗಳ ಜೋಕೆಗಳ ಪ್ರಕಟ 
ವೆಸೆಯಲು (ಐಸಪು. ೪-೭); ಸಾರತರ ಸತ್ಯದ ಜೋಕೆ . . . ಎನಿಸಿರ್ಪುದು 
ಕಾಶಿಯ ದೇಶಂ (ವೀರವಿ. ೦-೪ಬ್ಬ; ತೊನೆವುತಿಹ ಚಿತ್ರದ ಪತಾಕೆಗಳ 
ಜೋಕೆಗಳ ಕೋಟಾವಳಿಯುಮೆಸೆದುದು (ಕಬಪು. ೪೨-೨೦). ೩. ರೀತಿ; 
ಕ್ರಮ: ಮುನ್ನ ಬೇಂಟೆಯ ಜೋಕೆಯಜಿಕಿದ ಬೇಡರು ಮಡಿದ ಚನ್ನ 
ನಚ್ಚಿನ ನಾಯ್ಗಳಳಿದಳಲು ಬೆರಸಿ. . . ತಮ್ಮೊಳಗೆ ಕೈವೊಯ್ದು (ಹಠಕಾ. 
೬-೨೪); ಏಕಾತ್ಮಪಕ್ಷದೊಳನೇಕ ಭೋಗಂ ಘಟಿಪ ಜೋಕೆಯಿಲ್ಲ (ಅನುಸಾ. 
೩-೨-೧೦) : ಏಕೆ ನೂತನ ಪರಿಯಿದೇತಆ ಜೋಕೆ (ಕೋಗಯ. ೯-೩೯). ೪. 
ಸಾಲು ; ಶ್ರೇಣಿ: ತೆಕ್ಕೆಯಿಂದೊತ್ತರಿಪ ಜೋದ ಜೋಕೆಗಳಲ್ಲಿ ಇಂತು 
ನೆರೆದುದು ಚಾತುರಂಗಬಲ (ಇಹರ. ದೇ. ೩೮-೪); ಆ ಮೋಹರದ ಜೋಕೆಯ 
ಹಿಂದೆ ಲಕ್ಷ ಕಳಿಂಗಘಟೆಗಳು ಸಂದಣಿಸಿದವು (ಕುವ್ಕಾದ್ರೋ. ೨-೨೨); 
ಮೈಮಲ್‌ದಳೊಂದೆರಡೆಂಬವಸ್ಥೆಗಳ ಜೋಡಣೆಯ ಜೋಕೆಗಳ. 
ರಣಡಿತೆಯ ರಜಾಡಣೆಯ ರೆನೂಮಿ್ಮಿನಲಿ ಬಳಿಕೀಡಾಡಿದಳು (ತೊರರಾ. 
೩-೪-೪). ೫. ಹಿಡಿತ; ವಶ: ಶಿವನ ಜೋಕೆಯನಟ್‌ಯದೆ ಮಾತನಾಡುವ 
ಮಾತೆಲ್ಲವೂ ಮಾತಿನ ಮಾಲೆ (ಪದಗೋ, ೨೨೯-೦೦೨) ; ಜೋಕೆಯಾಗಿಹ 
ರೆಲ್ಲರೆನಗೆ ನಿನಗೆ ಚಿಂತೆಯೇಕೆ (ಕುರಾಸಾಂ. ೨೬-೦೪೩). ೬. ಸಿದ್ಧತೆ; 
ತಯಾರಿ : 
ಕೊಂಡಿರ್ದಪನು (ಕುರಾಸಾಂ. ೩೦-೨೨). ಮ. ಕಣ್ಣರಿಕೆ ಎಚ್ಚರಿಕೆ : 
ಮಂಗಳಮಯ ಮುಹೂರ್ತದ ಜೋಯಿಸರ ಜೋಕೆಯಲಿ ನಿರ್ಗಮ 
ನಿರತನಾದನು ಕೃಷ್ಣನು (ಕುವ್ಯಾಉ. ರಥರಾಜಿ ಮುಂಂಗುಡಿ 
ವರಿದುದವನೀಪತಿಯ ಚೂಣಿಯ ನೃಪರ ಜೋಕೆಯಲಿ (ಕುವ್ಯಾದ್ರೋ. 
೧-೪4). ೮. ಚಾತುರ್ಯ ; ಕೌಶಲ : ಜೋಕೆ ಜವಗೆಡೆ ಮುಜ್‌ವಡೆದು 
ಬಲದಾಕೆವಾಳರು ಸರಿಯೆ (ಕುವ್ಕಾಕ. 3-೯): ಈ ಕುಮಾರರೊಳಗೆ ನೀನೇ 
ಜೋಕೆಯುಳ್ಳವನಹೆ (ಕುವ್ಕಾಕ. ೦೯-೩೯). ೯. ಎ ಚ್ಚ ರಿಕೆಯ ನ್ನು 
ಸೂಚಿಸಂವ ಒಂದು ಪದ : ತಿಳಿವನು ಕೊಡಲಾರದಾತನು ಜಗದೊಳು 
ಕೇಡಿಗನಾದಾನು ಜೋಕೆ (ಇಂದಾಪ. ೧೯೨-೪೭೦ : ಜೋಕೆ ಮೈಮೇಲೆ 
ಎಚ್ಚರವನ್ನಿಟ್ಟುಕೊಂಡು ಮಾತಾಡು (ಅಮಗಾಂ. ೧೪). 


೭-೪): 


೩೧೦೮ 


ನಿನಗಿದಿರಾಗಬೇಕೆಂದನೇಕ ಬಲವನು ಜೋಕೆಯ ಮಾಡಿ |' 


ಜೋಗ, 


ಜೋಕೆಮಾಡು - ೧. ಜೋಪಾನ ಮಾಡು; ಕಾಪಾಡು ; ರಕ್ಷಿಸು : 
ಜೋಕೆಮಾಡದೆ ಮೇಲ್ವಾಯಿದು . . . ಪಣಿದಿಡಲು (ಅಂಜದ. ೬-೦೧೮) ; 
ನಿಮ್ಮತಾಯಿಯೇ ನನ್ನ ಮಕ್ಕಳನ್ನು ಜೋಕೆಮಾಡಿದಳು (ಮುಂಬಯಿ. 
೪-೧೯೬). ೨. ಎಚ್ಚರಿಕೆಯನ್ನು ತೆಗೆದುಕೊಳ್ಳು: ಜೋಕೆಮಾಡಿ ಪೋದವು 
ಹಂಸೆಗಳು ನಮಗೇಕೆ ನಡೆಯ ಸೊಬಗೆಂದು (ಅಂಜ. ೯-೧೬೭). ಹ. ಸಿದ್ಧ 
ಪಡಿಸು; ಏರ್ಪಾಟು ವನಾಡಂ: ಜಲಕೇಳಿಗೀಸರಸಿಗಳ ಜೋಕೆ ಮಾಡು 
ವುದು (ಪದ್ಮರಾ, 0-೪8) : ತೊಳೆಗುವಾಭರಣವ ಜೋಕೆಮಾಡುವ ಜಾಣ 
(ಕಂನವಿ. ೨೫-೭೪). [ದೇ.8 ತುಳು. ಕೊಡ. ಜೋಕೆ ; ತೆಲು. ಜೋಕ ) 
ಜೋಕ್ಕೆ "ಜೋಕ್ಕು' ನೋ. 
ಜೋಕ್ಕೆ (ನಾ). ನೆಯ್ಸೆಯ ಸರಕು: “ ಜೋಕೆ-ನೇಕಾರರ ಮಗ್ಗದ 
ಮಾಲು” (ಜಾನಕೋ. ೬೦). [?] 
ಜೋಕೆಗಾಅ (ನಾ). ಜೋಪಾನಮಾಡುವವನು ; ರಕ್ಷಕ: ಬೋ 
ಗಾರ ಜೋಕೆಗಾಜನು ಜಾಣನಹನೆಂದ (ನಿಧಾಗ. ೩-೮-೩೬): 
[ಜೋಕೆ * - ಕಾಲ] 
ಜೋಕೆಗುಟ್ಟು (ಕ್ರಿ). ಎಚ್ಚರಿಕೆಯನ್ನು ಕೊಡು ; ಎಚ್ಚರಿಸಂ : ಅರಸನ 
ಸಮ್ಮುಖ ಬಂತು ಎಂದು ಅವರವರೆ ಪರಸ್ಪರ ಜೋಕೆಗುಟ್ಟಿದರು 
(ಮಾಮಲ್ಲಿ. ೧೦). [ಜೋಕೆ + ಕುಟ್ಟು, ) 
ಜೋಕೆಗೊಳ್‌ (ಕ್ರಿ). ಸಾಲುಗೊಳ್ಳು ; ಓರಣವಾಗಿರು ; ಆ ಕೋಟೆಯಡಿ 
ಮುಟ್ಟ ಕೆಳಗಣ ರಜತಾದ್ರಿಗೇಕಹಸ್ತವ ಬಿಟ್ಟು ಮೇಲೆ ಜೋಕೆಗೊಂಡೈದು 
ಸಾವಿರಮಾರಿನೆಡೆಯೊಳನೇಕ ಸೋಪಾನಗಳಿಹುವು (ರತ. ೬೭-೯). 
[ಜೋಕ್ಕೆ + ಕೊಳ್‌, ) 
ಜೋಕೆವಿಡಿ (ಕ್ರಿ). ೧. ಎಚ್ಚರಿಕೆಯನ್ನು ತೆಗೆದಂಕೊಳ್ಳು : ಬಹಳ ಜೋಕೆ 
ವಿಡಿದು ಕೈಯಲ್ಲಿ ಪಂಜು ಹಿಡಿದುಕೊಂಡು ಸಾಗುತ್ತ . . . ತಲುಪಿದನು 
(ಇಪ್ಶಕ. ೩೪೨). ೨. ಅಚ್ಚುಕಟ್ಟಾಗಿರು ; ಸೊಗಸಾಗಿರು : ಜೋಕೆ 
ವಿಡಿದು ನೀಡುವೆಳೆಯ ಘಳಿಗೆಯ ಪರಾಕಿನೊಳಗೆ ಕೈಕೊಳುತ ಏಕೆ ನುಡಿ 
ಯನೋ ಇನ್ನೊಮ್ಮೆಯೆಂಬಂತೊಂದು ತೂಕದೊಳೆಸೆದನು (ಧರಣ. ೦-೩೮). 
[ ಜೋಕೆ; + ಪಿಡಿ, ] 
ಜೋಕೆವೆಣು (ಕ್ರಿ). ಚಾತುರ್ಯದಿಂದ ಕೂಡಿರು; ಕೌಶಲ್ಯದಿಂದ 
ಕೂಡಿರಂ : ನಾಕನಾಯಕನ ನರ್ತನದ ನೀಜಕಯರ ನಿರಾಕರಿಸುವ ನೃತ್ಯ 
ದಿಂದ ಜೋಕೆವೆತ್ತೆಸೆವ ನಚ್ಚಣಿಯರು (ಕುರಾಸಾಂ. ೩-೨೪). 
[ ಜೋಕೆ + ಪೆಜಿ; 1] 
ಜೋಕೊವರ "ಜೋಕುಮಾರ' ನೋ. 
ಜೋಕೋರ "ಜೋಕುಮಾರ' ನೋ. 
ಜೋಗ್ಗ, ಜೋಗ್ಕು (ನಾ). ೧. ತಪಸ್ಸು ; ಧ್ಯಾನ : ದೇವರಂ ಬಂದಿಸಿ 
ನಿಯಮಂಗೆಯ್ದೂ ಜೋಗ ಭಕ್ತಿಯಿಂದಿರ್ದರ್‌ (ವಡ್ಮಾರಾ. ೦೫೬-೮): 
ನಿಜಾರಿ ತಳೆ[ಯ]ಲು ಹೃದ್ರೋಗಮಂ ಜೋಗಮಂ ತತು ಪುತ್ರಂ ನೆಗಳ್ಳೆಂ 
(ಕಇಆ. ೭೪-೦೨-೮; 1170); ಜೋಗಗೆಳೆಯರೆಣ್ಬರೇ ಟಿವರ್ಪನ್ನ ಮಜಾವಗೆ 
ಗಳಿಟಿಪೋದ ನಿಚ್ಚಣಿಗೆಯೆಂಬಂತಿರಿರ್ಬದಿಯೊಳಮೆಲ್ಲಳ ಸಾಲ್ಲಳ್‌ 
ತೋಟಿ (ರಾಮಾಶ್ಮ. ೪೦-೨೬). ೨. ಸಂಪರ್ಕ; ಹೊಂದಿಕೆ ; ಸೇರಿಕೆ. ೩. 
ಉಪಯೋಗ. "ಜೋಗಯಿಂಸಂ' ಪರಾ. ೪. ದೋಣಿ; ನಾವೆ: 
" ಜೋಗಂ ಪರೀತಂ ನಿಮಂಜರಂ ದುಗ್ಗಿಯೋಡಂ ದೋಣಿಯೆಂದೆನಲ್‌ 
ನಾವೆಯಕ್ಕುಂ ” (ಮಂಗರಾ. ೦೨೦-೪). ಜೋಗ್ಕು : ೧. ಎನ್ನ ದ್ರೋಹ 
ಮರಸನ ಕಿವಿಯಂ ಮುಟ್ಟದಂತಾಗೆ ಮಾಟಕ್ಸಿ ನೆಂದುಪಾಯದಿಂ ಜೋಗಂ 
ಕೈಕೊಂಡು (ಧರ್ಮಾಮ್ಮ. ೯-೦೫೪). " ಜೋಗುಗೊಳ್‌ ' ಪರಾ. ೪. 
ಸಂಬುಕ ಪಡಗು ಜೋಗು[ಪಾಕಾಂ. ಗಿ]ಗಳಿಗೆ ಸುಂಕವ ಕೊಂಬ ರಾಜೇಂದ್ರನ 
[ ಆಸಂ. ಯೋಗ] 


ಧೆ 


40 


(ಕುರಾಸಾಂ. ೦೦-೨೦). 


ಜೋಗ್ಯ 


ಜೋಗ, (ನಾ). ಒಂದಂ ಬಗೆಯ ವಸ್ತ್ರ: ಚೀನದ ಧವಳವಟ್ಟದ 


ಜೋ[ಸಾಕಾ. ಜೊಂ]ಗದ ದೇವಾಂಗದ ಸಕಳಪಟ್ಟೆಗಳುಮಂ MS 
ಜವಳಿಗಳನೆ ಮೊಗಂ ನೋಡದೆ ಸೂಸಿದಾಗಳ್‌ (ಅದಿಪು. ೪-೩೪ ವ). [?] 
ಜೋಗ್ಯ "ಜೂಗ್ಮ' ನೋ. 
ಜೋಗಂಬೋಗು, ಜೋಗವೋಗು (ಕ್ರಿ). ವೆಲೈಮರೆ ; ಪರವಶವಾಗು: 
ಪೊಸದಳಿರ ಪೊಸಸಿರಿಯ ಭಾರದಿಂ ಜೋಗಂಬೋದಂತೆ ಮಲಂಗಿದ 
ಜಾಗಂಗಳುಮಂ (ಲೀರಾವ. ೦೧-೩೮ ವ); ತೂಗಾಡುತ ಮಡಕೆಗಳಂ ಬಾಜೀಸಿ 
ಜೋಗಂ[ಪಾಕಾಂ.. ಜಾಗಂ]ಬೋಗುತ್ತುಂ (ಕುಂಲಣ.ಹ. ೨೩೫-೦೨): ಪಾರ್ವ 
ನೆರ್ದೆಯೊಳ್‌ ಕಿರ್ಚು ಬಿಟ್ಡಿಂತಾಗೆ ಜೋಗಂಬೋಗಿ (ಜೀವಸಂ. ೩೯-೨೪ ವ): 
ಆಗುಳಿಸುವ ತಳಮಳಿಸುವ ಜೋಗಂಬೋಪಲಸುವಗಿವ ... . ಕೆಂಟಳಿ 
ಸುವಖಳವಿಕೃತಿಗೆ ಸಲ್ಲಂ (ಪುಷ್ಪಪು. ೧೨-೮೪). ಜೋಗವೋಗು: ಸೂಗುರಿಸಿ 
ರೈೊಮ್ಮಿನಲಿ ಮುಂದಕೆ ಜೋಗವೋದನು ಸಾರಥಿಯ ಕೈಲಾಗಿನಲಿ ತಿರುಗಿ 
ದನು (ಕುವ್ಕಾಕ. ೪-೦೫). 
(ಜೋಗು; ( ಆಜುಮ್ಮ್ಮ್ಯು) * ಪೋಗು, ] 
ಜೋಗಣೆ (?) (ನಾ). (?): ಒಂದು ಫಲವೆನಿಸಿದಡಿನಿವಣ್ಣಿಂದ ಕುಂದಿಲ್ಲದಿನ 
ಜೋಗಣೆಯಯೆಂದು ತಾಳಿದುದಿಲ್ಲವೆಂಬಂತೆ ಹೊಂಬಾಳೆ ಮರದ ಸಾಲಿ 
ನಿಂದೆಸೆಯೆ (ಕರ್ಕಳ. ೧-೪೬). [?] 
ಜೋಗತಿ "ಜೋಗಿತಿ' ನೋ. 
ಜೋಗಪ್ಪ (ನಾ). ಜೋಗಿತಿಯಂರ ಸಂಗಾತಿಯಾದವನು : (೪). 
[ ಜೋಗ, + ಅಪ್ಪ, ) 
ಜೋಗಬ್ಬೆ(ನಾ).ಒಬ್ಬಾಕೆಯ ಹೆಸರಂ: ಪೆರ್ಮ್ಮಾಡಿಯ ಸುಳಿಜೋಗಬ್ಬೆಯ 
ಮಗಳ್‌ . . . ಚಾವುಂಡಬ್ಬೆ (ಮೈಅರಿ. ೧೯೩೦, ೧೪-೬: 882). 
[ ಜೋಗ್ಯ + ಅಬ್ಬೆ, ) 
ಜೋಗಮರಸ (ನಾ). ಒಬ್ಬಾತನ ಹೆಸರಂ: ಶ್ರೀಮನ್ಮಹಾಮಣ್ಣಳೇಶ್ವರಂ 
ಜೋಗಮರಸರ್ಮ್ಮಂಗಳಿವೇಡದೊಳು ರಾಜ್ಕಂಗೆಯ್ಯುತ್ತುಮಿರೆ (ಕಣ. 11, 
೦೧-೧೨: 3092). [ ಜೋಗಮ್ಯ ೬ ಅರಸ] 
ಜೋಗಮಾಯಿ (ನಾ). ಒಬ್ಬ ದೇವತೆಯ ಹೆಸರಂ: ಎಕ್ಕಲದೇವಿ! 
ಜೋಗಮಾಯಿ! ಉಧೋ! ಉಧೋ! (ಅರಳು. ೩೦೮-೧). 
[ ಜೋಗ + ಮಾಯ್ಕಿ ) 
ಜೋಗಮ್ಮ (ನಾ). - ಜೋಗಿತಿ : (8). [ಜೋಗ್ಮ + ಅಮ್ಮ] 
ಜೋಗಯಿಸು, ಜೋಗವಿಸಂ, ಜೋಗೈಸ್ಕು (ಕ್ರಿ). ೧. ಸೇರಿಸು ; 
ಹೊಂದಿಸಂ : ಹಣಜುಗೋಲನೆ ಜೋಗಯಿಸಿ [ಪಾಶಾಂ. ಜೋಗೈಸಿ] 
ಕೊಳುತಲಿ ತೊಟ್‌ಯ ದಾಂಟುವರ್‌ (ಪ್ರಳುಲೀ. ೧೨-೧೪). 
ಜೋಗವಿಸು: ೧. ಮಾಯಾಂಗನೆಯ ಲಾಸ್ಕದ ಕೇಳಿಯೂಳಿಗವ ಜೋ 
[ಪಾಕಾ.ಭೋ]ಗವಿಸುತಿರುತಿರ್ದ ಭಕ್ತಿಯ ಭಾಗೆಯಲಿ (ಪ್ರಥುಲೀ. ೩-೭೨). 
ಜೋಗೈಸು, : ೧. ಇಂತಿವರು ದಂಪತಿಸಹವಾಗಿ ಯುಗಜುಗಂಗಳ 
ಜೋಗೈಸುತ್ತಿದ್ದರು (ಮನುಗುಂ. ೨೬೭-೮೨); ಆದರಿಸಿಯಾ ತನುವ ಲಿಂಗೋ 
ಪಾಧಿಯಲಿ ಜೋಗೆ ೈಸಿಕೊಳುತಲಿ ಸಾಧಿಸುವುದು ಸಮಾಧಿಯನು (ಪ್ರಭುಲೀ. 
೧೮-೧೩). ೨. ಬಳಸಂ ; ಉಪಯೋಗಿಸಂ : ಒಡೆಯರು ಜೋಗೈಸುವ 
ಚಮ್ಮಾವುಗೆಯ ಮಾಡಯ್ಯಾ (ಬಸವ. ೩೬೦). [ಜೋಗ್ಯ * - ಇಸ್ಕು] 
ಜೋಗಯ್ಯ (ನಾ). ೧.ಎಜೋಗಿ ೧: ಜೋಗಯ್ಯನೆನಬೇಡ ತ್ಯಾಗಿ ನಿಂದಿಸ 
ಬೇಡ ನಾಗಭೂಷಣನ ಹಳಿದ ದಕ್ಷನ ತಲೆಯು ಹೋಗಿಹುದು ನೋಡ 
(ಸೆರ್ವಜ್ಞ. ೩೨೩). ವಿ. ಶೈವಪಂಥದ ಜೋಗಿಗಳಲ್ಲಿ ಒಂದುಪಂಗಡ : 
(ಎಸವೆೈ. ೪, ೬). ೩, ಒಬ್ಬಾತನ ಹೆಸರಂ : ನಂಗಮ್ಮನ ಮಗ 
ಜೋಗಯ್ಯಂಗೆ ದಯೆಗೆಯ್ದು ಕೊಟ್ಟ ಸ್ಥಿತಿ (ಎಕ. 7117, ಸೊರಬ. 


೪೭೭-೦೮: 901),  [ ಜೋಗಿ, * ಅಯ್ಯ] 


೩೧೦೯ 


30 


45 


ಜೋಗಾಯಿ 


ಜೋಗರ (ನಾ). ಬಿಂಕ; ಬಿಗಂಮಾನ (?) : ಎಲಗೆ ಜೋಗರವಿಷ್ಟು 
ಸಲ್ಲದೆಮ್ಮರಸನೆಂಜಲು ಸೋಂಕಿದಾಗಳೆ ನಿನ್ನ ಕುಲಕೋಟಿ ಪಾವನವೆಂದಳು 
ಕುಸುಮಾಜಿ (ಧರಡ. ೯-೮೦). [?) 

ಜೋಗರಿಸು (ಕ್ರಿ). ಜೋಪಾನಮಾಡು; ಸಲಹು: ತಾಯಿ ಮಗುವನ್ನು 
ಜೋಗರಿಸುವಷ್ಟೇ, ಅಷ್ಟೇಕೆ ಅದರ ಹಿರಿಯಕ್ಕನಷ್ಟುಕೂಡಾ ತಂದೆ ಲಾಲಿಸಿ 
ಪಾಲಿಸುವುದು ಎಲ್ಲಿ ಕಂಡು ಬರುತ್ತದೆ? (ಕಾಗೆಕ. ೬೬); ನಿನಗೆ ಒಬ್ಬಾಕಿಗೆ 
ಜೋಗರಿಸೋದು ಆಗೋದಿಲ್ಲಾ (ವೈನಿ .೨೨೪). 

[ ಜೋಗರ್ಯ (ಓ «ಮರಾ. ಜೋಗಲಣೇ) + - ಇಸ್ಕು) 

ಜೋಗಟವಟ್ಟಿಗೆ (ನಾ). ಧ್ಯಾನಕಾಲದಲ್ಲಿ ಕುಳಿತಂಕೊಳ್ಳಲಂ ಅನಂಕೂಲ 
ವಾಗುವಂತೆ ಯೋಗಿಯು ಬೆನ್ನು ಮತ್ತು ಮೊಳಕಾಲುಗಳನ್ನು 
ಸೇರಿಸಿ ಸುತ್ತಿಕೊಳ್ಳುವ ಬಟ್ಟೆ : “ ಜೋಗವಟ್ಟಿಗೆಯೆನ್ನಲೊಡನದು 
ಯೋಗವಟ್ಟಿಗೆ” (ಕವಿಕಂ. ೧೮೮); “ ಜೋಗವಟ್ಟಿಗೆ-ಯೋಗಪಟ್ಟಿಕಾಎ 
ಯೋಗಿಗಳ ಹೆೊದಕೆ” (ತದೃಕೋ. ೧೩): ಅಲ್ಲಿ ನೇಲಿದುದದು ಜೋಗ 
ವಟ್ಟಿಗೆ ಕಮಂಡಲವಂತದು . .. ಎಂದು ನೋಡಿದನತಿವಿಸ್ಮಯಂ ಬೆರಸು 
ತದ್ಗುಹೆಯಂ (ಕಾದಂಪೂ. ೬೯೨): ಮಧುಕೇಶ್ವರದೇವರಾಚಾರ್ಯ್ಯರಂ 
ಬರಿಸಿ ಪೂಜೆಯಂ ಕೊಟ್ಟು ಜೋಗವಟ್ಟಿಗೆಯನಿಕ್ಕಿಸಿ (ಎಕ. ೪171, ಸೊರಲ. 
೨೬೨-೪೫: 1077); ಪುಲಿದೊವಲ ಜೋಗವಟ್ಟಿಗೆ ತೊಳಗುವ ಸೆಳ್ಳುಗುರ 
ಮಿಂಚು . . . ರಂಜಿಸೆ ನಲವಿಂ ಮಾಯಾವಿಯೆಯ್ದಿದಂ ನೃಪಸಭೆಯಂ 
(ದಕಕು. ೬-೦೩೦) : ಜೋಗವಟ್ಟಿಗೆಯಾಣೆ ! ರಾಘವನಾಣೆ |! ಮಗಳಿಂದೆ 
ನಿನ್ನಂ ಸಲಪುವೆಂ (ರಾಮಾಕ್ಮ. ೪೨-೭). [ ಆಸಂ. ಯೋಗಪಟ್ಟಿಕಾ] 

ಜೋಗವಟ್ಟೆ (ನಾ). ಯೋಗಮಾರ್ಗ : ನೂಜುಂ ಜನ್ನದೊಂದು 
ಬಲ್ಮೆಯಿಂ ಸಗ್ಗದೊಳ್‌ ಬಾಟಸ್ವಿಂದಿರನುವಸಾಜೋಗವಟ್ಟೆಯಂ ಕಂಡಿರಂ 
(ರಾಮಾಶ್ಶ್ಮ. 8೬.೩. [ಜೋಗ್ನ + ಬಟ್ಟೆ] 

ಜೋಗವಟ್ಟೈ (ನಾ). ಎ ಜೋಗವಟ್ಟಿಗೆ : “ ಜೋಗವಟ್ಟೆಯೆಂದು ಯೋಗ 
ಪಟ್ಟಿಕೆ” (ಕರಸಾ. ೨೨-೪೪೯) : ಇಂಬಾದ ನಗರಸಿದ್ಧನ ಜೋಗವಟ್ಟೆ 
ಯೆಂದೆಂಬಂತೆ (ಪ್ರಥಂಜ. ೦-೭೨). [ಜೋಗ + ಬಟ್ಟೆ] 

ಜೋಗವಡ್ಡಿ ಗೆ,ಜೋಗವದ್ದಿ ಗೆ (ನಾ). (?): ಹೊಂಗನೂರ ಶಾನ್ತಿದೇವರ 
ಜೋಗವಡ್ಡಿಗೆಯ ಬಸದಿ (ಮೈಆರಿ. ೦೯೪೨; ೨೫-೪; 1300). 
ಜೋಗದದ್ದಿಗೆ: ಕ್ರಮದಿನಸಂಖ್ಯಾತ ನಾಲ್ಕು ಮಹಾಮನೆ ಸಹಿತ 
ಜೋಗವದ್ಧಿಗೆಯ ಚಂದ್ರ ಮಹೀತಳ ಉಳ್ಳನೆಗವಮಳಗುಣರ್ಕ್ಕಮಳಸೇನ 
ದೇವರ್ಗ್ಗೊಂಡರು (Mau. ಸಸ, ೨೦೨-೯೪೭; 2124). [7] 

ಜೋಗದದ್ದಿಗೆ "ಜೋಗವಡ್ಡಿಗೆ' ನೋ. 

ಜೋಗವಾವುಗೆ (ನಾ). ಜೋಗಿಯು ಹಾಕಿಕೊಳ್ಳುವ ಹಾವುಗೆ,- 
ಪಾದಂಕೆ: “ಯೋಗಪಾದುಕಾ-ಜೋಗವಾವುಗೆ” (ಕಮದ. ೨೯೨ ಪ್ರಯೋ); 
ಜೋಗವಾವುಗೆಯ ಮೆಟ್ಟೆಯ್ದುತಿಹ ಮುನಿಯ ಕಂಡು (ಪಾಸೋಪು.೫-೬೪). 

[ ಜೋಗ್ಯ + ಪಾವುಗೆ ) 

ಜೋಗವಿಸು "ಜೋಗಯಿಸು' ನೋ. 

ಜೋಗವೋಗು "ಜೋಗಂಬೋಗು' ನೋ. 

ಜೋಗಳ್ನ "ಜೋಗುಳ' ನೋ. 

ಜೋಗಳ್ಳ (ನಾ). (2): ಆಗದೆನ್ನಲಿ ತನ್ನಲಾ ನಿರ್ಭಾಗಧೇಯರ ವಿಜಯ 
ವೇತಕೆ ಜೋಗಳನಂ ಮಾಡುವಿರಿ ತನ್ನನು (ನಿಧಾಗ. ೯-೬-0). [7] 

ಜೋಗಳಿವಾಡು "ಜೋಗುಳವಾಡ್ಕಾ' ನೋ. 

ಜೋಗಳೆ "ಜೋಗುಳ' ನೋ. 

ಜೋಗಳಿವಾಡು "ಜೋಗುಳಂಬಾಡು' ನೋ. 

ಜೋಗಾಯಿ (ನಾ). ಎ ಜೋಗಮಾಯಿ : ಅಲ್ಲಾದ ಮಹದೇವಿ ತುಳಜಾ 
ಭವಾನಿ. .. ಹಳ್ಳದ ಜೋಗುಯಿ (ವಿಸಾಸು. ೩೮-3). [ಜೋಗ್ಮಆಯ್ಯಿ) 


ಜೋಗಿ, 


ಜೋಗಿ, (ನಾ). ೧. ಯೋಗಿ; ತಪಸ್ವಿ; ಖಷಿ: “ಕಿತ್ತಡಿ, ಜತಿ, 
ಜೋಗಿ, ತವಸಿ, ರಿಸಿ-೫ ಯಷಪಿ” (ಕಠಸಾ. ೨೧-೪೪೩) ; “ ಜೋಗಿ ಕಿತ್ತಡಿ 
ಯೆನುತುಂ ತಾಂ ತವಸಿ ರಿಸಿಯುಮೆನೆ ಯಷಿಯಕ್ಕುಂ” (ಕವಿಕಂ. ೧೮೭): 
ಜೋಗಿಗೆ ಜೋಗಿಣಿಯಾಗಿಹಳು ಮಾಯೆ (ಮಹಾದೇ. ಬ. ೯೮-೨೨೭) : ಪುಲಿ 
ದೊವಲೆಸೆದುದು ಜೋಗಿಗೆ (ರೀರಾವ. ೪-೭೮) : ತರಳಿ ರನ್ನೆ ಕಪ್ಪು 
ಮಯ್ಯವ ಯಾತಜ ಚಿಲುವನೆ ಕರಿಯ ಜಡೆಯ ಜೋಗಿಗಿಂತ ಉತ್ತಮ 
ನೇನೇ (ಪುರಂದ. ೨-೭೩-೦): ಬೆಸಗೊಂಬಳು ಜೋಯಿಸರ ಜೋಗಿ 
ಪುರುಷರ(ಹದಿಬ. ೭-೩೪); ಜೋಗಿ ಜೋಗಿಯನ್ನು ತಬ್ಬಿಕೊಂಡರೆ ಮೈಯೆಲ್ಲ 
ಬೂದಿ (ಗಾದೆ). ೨. ನಿಂತಲ್ಲಿ ನಿಲ್ಲದೆ ಅಲೆಯಂವ ಭಿಕ್ಷಂ-ಬೈರಾಗಿ ; 
ಗೋಸಾವಿ: ಆ ಕೋಡಗವನಾಡಿಸಿ ಕೊಂಡುಂಬ ಜೋಗಿಗಳಿಗೇಕೆ 
ಆರೂಢನ ಸುದ್ದಿ (ಮೋಳಿಮಾ, ೨೦೦-೭೬೪) ; ಮಹಾದೇವನೆತ್ತಲೈ ಸುರೆ 
ಗುಡುಹಿ ಜೋಗಿಗಳು ನೀವೆತ್ತಲೆಂದು ನುಡಿವುತಿರ್ದನು (ವೀಕ್ಕಿಪು. 
೪-೦೧-೦೪): ಜೋಗಿ ಜಂಗಮ ದರವೇಸಿಗಳಿಗೆ . .. ಅನ್ನವನೀವ ರಾಗದ 
ಭವನವೊಬ್ಬದುವು (ಕಂನವಿ. ೨೦-೪೭). [ ಆಸಂ. ಯೋಗಿನ*] 

ಜೋಗಿ, (ನಾ). ಒಂದಂ ಬಗೆಯ ವಿಷಸರ್ಪ : ಬೇರೆ ವಿಷಯುಕ್ತ ಸರ್ಪ 
ಗಳು... ಸಂಕಪಾಳ, ಜೋಗಿ, ಸುರ್ಗಂಡ (ಕಭಾಗೆ. ೬೭). 

[ -ಮರಾ. ಜೋಗೀ) 

ಜೋಗಿಗ (ನಾ). ಮಣಿಗಾರ ; ವಂಣಿಯನ್ನೂ ಮಾರುವವನು (?) : 
ತಾಳಧಾರಿಗ ಮದ್ದಳಿಗ ನಟುವಿಗರ ಹೇಳಲಳವೆ ಜೋಗಿಗ 
ಮುಚ್ಚಿಗರ ಗೃಹ ಸಾಲುವಿಡಿದು ರಾಜಿಪುವು (ಕಂನವಿ. ೬-೫೭), 

[ಜೋಗಿ? ೬ - ಇಗ) 

ಜೋಗಿಜೆಡೆ ಜೋಳ (ನಾ). ಒಂದು ಬಗೆಯ ಜೋಳ : ಪಟ್ಟಣಸಾಳಿ, 
ಗೌರೀ ಕುಲ. .. ಜೆಲಕೊಂಜೋಳ ಅಥವಾ ಜೋಗಿಜೆಡೀಜೋಳ . .. ಈ 
ಎಂಟು ಜಾತಿಗಳು (ಕಛಾಗೆ. ೨೭೦). [? 1. ಜೋಳ) 

ಜೋಗಿಣಿ (ನಾ). ತಪಸ್ವಿನಿ; ಯೋಗಿನಿ: ತೆಗೆದುಟ್ಟ ಸೋಗೆ 
ಕರಮೊಏ್ಬರೆ ಜೋಗಿಣಿ ಬರ್ಪಳೊಪ್ಪಿದಳ" (ಲೀರಾವ. ೪-೮೩) : ಪಾವಿನ 
ಪಚ್ಚ ದಿನಚ್ಚರಿವಡೆದ ಜೋಗಿಣಿಯಂಶಿರ್ಪಳ* (ಕಲಿಕಾ. ೩೦8): ಜೋಗಿಗಂ 
ಜೋಗಿಣಿಯದಾಯ್ತು ನಿನ್ನಯ ಮಾಯೆ (ಮದೇರ. ೭-೯೫); ಬಿಂಗಿಯಂತಾ 
ಡುವ ಕಂಥೆಯ ಜೋಗಿಣಿಯಂಗದಾಟವೆ ನಮ್ಮ ನೃತ್ಯ (ಧರಣ. ೦೪-೫೨) ; 
ಜೋಗಿಣಿಯಂತೆ ಮಧುದೂತಿಗೆಳಸಿದರ್‌ . . . ಬನದೊಳಾ ಪೆಣ್ಣಳ್‌ 
(ಜಿಬಪು. ೪8-೪೦) ; ಉದಯದಿಗ್ವಧುವೆನಿಪ ಜೋಗಿಣಿಯ ಕೈಯಲೊಪ್ಪಿದ 
ಪದ್ಮರಾಗ (ನಂದಿಮಾ. ೧೯-೧೦). 

[ <ಎಪ್ರಾ. ಜೋಗಿಣೀ, ಜೋಯಿಣೀ./ಸಂ. ಯೋಗಿನೀ] 

ಜೋಗಿಣಿತಿ (ನಾ). ಎ ಜೋಗಿಣಿ : ಇಂತೆಂದೊರೆದಳೆಲೆ ಜೋಗಿಣಿತಿ 

ಸುರುಚಿರಮೈೆನಿಪೆನ್ನ ಸುವ್ರತಕೆ ಭಂಗಮಿರದಾಯ್ತು (ಪ್ರಛಂಜ. ೩-೦೧೩) 
[ಜೋಗಿಣಿ + - ಇತ್ತಿ (ಎ-ಇತ್ತಿ)] 

ಜೋಗಿತಿ, ಜೋಗತಿ (ನಾ). ೧. ಎ ಜೋಗಿಣಿ : ಒಕ್ಕಲಿತಿ, ಸೆಟ್ಟಿತಿ, 
ಗೆಣತಿ, ಜೋಗಿತಿ (ಕಬ್ಮಾನು. ೨೦೨ ಪ್ರಯೋ); ಈ ರಗಳೆಯ ಹರಿಹರ 
ಜೋಗಿಯಂತೆ! ಆ ಹೆಣ್ಣುಗಳು ಜೋಗಿತಿಯರಂತೆ ! (ತುಂಗಥ. ೧೦೮). 
೨. ಎಲ್ಲಮ್ಮದೇವತೆಯ ಭಕ್ತೆ; ಜೋಗಮ್ಮ : ಜೋಗಿತಿಯ ದನಿ 
ಕೇಳಿದಾಗಲೇ ಅವರಿಗೆ ಈ ಲೋಕದ ಸ್ಮೃತಿ ಬಂದುದು (ಬನಸಿ. ೭೫): 
ಜೋಗಿತಿ ನಿನ್ನ ಮದುವೆ ಆಗಲೇ ಇಲ್ಲವೇ? (ಸ್ಮಪ್ನಹೊ. ೨೯೨). 
ಜೋಗತಿ : ೨. ಸಂತೆಯಂಗಡಿ ಸೂಳೆ ಮುಂತೊಲಿವ ಡೊಂಬತಿಯ 
ಎಂತು ಗಂಡಸಿಯ ಜೋಗತಿಯ ಹೋದವನ ಸಂತಾನ ಕೆಡುಗು 
(ಸರ್ವಜ್ಞ. ಮುಪ್ಪಿನ ಕಾಲಕ್ಕಾದರೂ ಜೋಗತಿಯ ವೇಷ 
ಬೇಡವೇ ಜೋಗಯ್ಯನಾಗಲಿ, `ಜೋಗತಿಯಾಗಲಿ 


೦೯೪೮): 
(ಹಳ್ಳಿ ಹಾ. ₹0): 


೩೧೧೦ 


೮ 


೩0 


85 


40 


ಜೋಗುಳ 


ಹೆಜ್ಜೆಗಳನ್ನು ಹಾಕಿ ಕುಣಿಯುವ ದೃಶ್ಯವು . . . ಆಕರ್ಷಿಸದಿರದು 
(ಕನ್ನಜಾ. ೧೩) ; ಹಾದಿ ಮುಪ್ಪಾಗಿ ಹಳ್ಳವಾಯಿತು. ಸೂಳೆ ಮುಪ್ಪಾಗಿ 
ಜೋಗತಿಯಾದಳು (ಗಾದೆ). 
[ಜೋಗಿ + - ಇತ್ತಿ (ಆ-ಣತ್ತಿ) ) 

ಜೋಗಿಯರಳೆ (ನಾ). ಒಂದು ಬಗೆಯ ಸಸ್ಯ: ಹೂವರಿಸಿ, ಜೋಗಿ 
ಯರಳೆ, ಬುಗ:ರಿ (ಮಡಗಿ. ೭೬೪-೦೫೨೧). [7] 

ಜೋಗಿವರಾಳಿ (ನಾ). [ಸಂಗೀತ] ಒಂದು ಮಿಶ್ರರಾಗದ ಹೆಸರಂ : 
ಶೋಕವರಾಳಿ ವಸಂತವರಾಳಿ ಜೋಗಿವರಾಳಿ . , , ನಾಗವರಾಳಿಯೆಂಬ 
ವರಾಳೀಸಪ್ತಕವೇ ಶುದ್ಧ ವರಾಳಿಗೆ ವಿಶ್ರಂಗಳು (ವಿವೇಕ. ೨೩೫). 

[ ಜೋಗಿ? + ವರಾಳಿ] 

ಜೋಗಿಸು "ಜೋಗೈಸ್ಕು' ನೋ. 

ಜೋಗು, "ಜುವಯ್ಮ್ಯ' ನೋ. 

ಜೋಗ್ಯು "ಜವುಗು' ನೋ. 

ಜೋಗ್ಕು "ಜೋಗ್ಯ' ನೋ. 

ಜೋಗುಗೊಳ್‌ (ಕ್ರಿ). ಧ್ಯಾನಮಾಡು ; ತಪಸ್ಸನ್ನು ಕೈಗೊಳ್ಳು ; 
ತಪಸ್ಸುಮಾಡು ; ಇರ್ವರುವೊಂದೆ ಗುಹೆಯೊಳ್‌ ಜೋಗುಗೊಂಡು 
ನಾಲ್ಕು ತಿಂಗಳಿರ್ವರುಮುಪವಾಸಂಗೆಯನ್ಹಿ (ವಡ್ಮಾರಾ. ೪೮-೭); ವಿಷ್ಣು 
ಗಳೆಂಬಾಚಾರ್ಯರ್‌ ಸಮುದಾಯಂಬೆರಸಲ್ಲಿ ಜೋಗುಗೊಂಡಿರ್ಪದುಂ 
(ಧರ್ಮಾಮ್ಮ. ೯-೦೭೫); ಕಾಂತಾರಮಧ್ಯದೊಳಾ ವರ್ಷಕಾಲಮಾಸನ್ನ 
ಮಾಗೆ ಜೋಗುಗೊಂಡಿರ್ಪುದುಂ (ಪುಕ್ಕಾಸ್ತ. ೦೨-೨ ವ). 

[ಜೋಗ್ಗು (ಆ ಜೋಗ್ನ) + ಕೊಳ್‌ ] 

ಜೋಗುಳ, ಜೋಗಳ್ಳೆ, ಜೋಗಳೆ, ಜೋಗುಳಿ, ಜೋಗುಳಿ (ನಾ). 
ಮಕ್ಕಳನ್ನು ಮಲಗಿಸುವಾಗ ಹೇಳಂವ ಹಾಡಂ; ಜೋ ಎಂಬ 
ಪಲ್ಲವಿಯಿಂದ ಕೂಡಿರುವ ಹಾಡು; ಲಾಲಿಪದ : ಜಗದಾತ್ಮ ಜೋ 
ಜರಾಮರಣವಿದೂರ ಜೋ ಎನುತೆ ಜೋಗುಳೆವಂ ಶ್ರುತಿಗೂಡಿ ಪಾಡಿದರ್‌ 
(ಅನಂಪು. ೬-೩) : ಆತುರದೆ ಪಾಡುತ್ತಲಿಹರ ಜೋಗುಳ ಜೊಂಪು 
(ಬಸರ.೧-೧೪೦); ಆದ್ಯರ ಗೀತದೊರೆಯನಾಲಿಸುವಂತೆ ಜೋಗುಳವನಾಲಿಸು 
ವನು (ಪದ್ಮರಾ. ೨-೭೦) ; ನುಡಿಗಗೋಚರದಮಳ ಬೊಮ್ಮದ ಕಡುಹು 
ನಿಂದುದು ಜೋಗುಳದಲವಗಡೆಯ ದೇವತ್ವಕೆ ಶಿಶುತ್ವದೊಳಾಯ್ತು 
ನಿರ್ವಾಹ (ತೊರರಾ. ೦-೮-೬೩): ಅಂಗನೆಯರೊಲ್ಹು ಪಾಡಿದರು ಜೋಗುಳ 
(ಮಹಾವಿ. ೩-೨3೦): ಬೆಟ್ಟ ಬೆಟ್ಟಕೆ ಕಟ್ಟಿ ಜೋಗುಳದ ತೊಟ್ಟಿಲನು 
ತೂಗಿದತ್ತು ! (ಅನಿಕೇ. ೩೩-3). ಜೋಗಳೆ;: ಮನೆಯಲ್ಲಿ ತಾಯಿಯು 
ಜೋಗಳವೆತ್ತಿ ಲಾಲಿಗಳನ್ನು ಹಾಡಿ(ಕನ್ನಜಾ.೩೭): ಕೂಸು ಕಾಸ ಹಡೆಯದು, 
ಜೋಗಳ ಮುಗಿಲು ಮುಟ್ಟಿತು (ಗಾದೆ. ಜೋಗಳೆ : ಸೋರ್ಮುಡಿಯ 
ಸೊಬಗೆಯರು ಜೋಗಳೆಯನು ಪಾಡಿದರು (ಅಂಜಜ. ೪-೪೭) 
ಜೋಗುಳಿ : ತೊಟ್ಟಿಲ ಶಿಶುವಿಂಗೆ ಜೋಗಳೆಯಲ್ಲದೆ ಹೊಟ್ಟೆ ಯ 
ಶಿಶುವಿಂಗೆ ಜೋಗುಳಿಯುಂಟೇ (ಸರ್ವವ. ೨೭-೦೨೪); ವಿಮಲಾಗಾರದ 
ಬಲಾಜನದ ಜೋಗುಳಿ[ಶಾಕಾಂ- 9ಿಗೆ]ಯರಸ ಜೋಯೆನುತ 
ನಾರಿಯರು ಸ್ವರವೆತ್ತಿ ತೂಗಿದರು (ತೊರರಾ. ೬-೨೨-೧೨). ಜೋಗುಳಿ: 
ತೊಟ್ಟಿಲ ಶಿಶುವಿಂಗೆ ಜೋಗುಳೆಯಲ್ಲದೆ ಹೊಟ್ಟೆಯ ಶಿಶುವಿಂಗೆ 
ಜೋಗುಳಿಯುಂಟೇ (ಸರ್ವವ. ೨೭-೧೨೪); ತೊಟ್ಟಿಲ ಮಟ್‌ಗೆ ಜೋಗುಳ 
ಯಂತೆ ಗಳಪಿದವಲ್ಲಿ ಚಕೋರಿ (ಶ್ರೀಪಾಲ .೨-58); ತೊಟ್ಟಿಲೊಳಗಾಬಾಲ 
ನೊಜಿಗುವನಳ್ತಿಯಿಂ ಜೋಗುಳೆಯನಾಲಿಸುತ (ಸಾಳ್ಕಳಾ. ೪-೦); ಹಸುಳೆ 
ಜೋಗುಳೆಗೆ ಸರ್ಪ ಸುನಾಗಸರಕೆ . . . ಗುಂಡಾಕ್ರಿಗೆ ಶಿಲೆವೊಸರುವುದಿದು 
ಘನವೆ (ಛರಡ. ೦-೮೮). 
[ ದೇ. 8 ತುಳು. ಜೋಗುಳ; ತೆಲು. ಜೋಗಡ, ಜೋವಡ, ಜೋಲ] 


ಜೋಗುಳಂಪಾಡಿಸು 


ಜೋಗುಳಂಪಾಡಿಸು (ಕ್ರಿ). ಲಾಲಿಯನ್ನು ಹಾಡಿಸು : ಬಾಯಿನವನೊಡ 
ನಿರ್ದ ರುದ್ರಕುಮಾರಿಯರ್ಗಿಕ್ಕಿ ತೊಟ್ಟಿಲೊಳು ಪಟ್ಟಿರಿಸಿ ಜೋಗುಳೆಂ 
ಪಾಡಿಸಿದಳು (ಸಿದ್ಧರಾ. ೧-೩೮). 

[ ಜೋಗುಳಂಪಾಡು ( ಆ ಜೋಗುಳಂಬಾಡು) + - ಇಸು] 

ಜೋಗುಳಂಪಾಡು "ಜೋಗುಳಂಬಾಡು' ನೋ. 

ಜೋಗುಳಂಬಾಡು, ಜೋಗಳೆವಾಡು, ಜೋಗುಳಂಪಾಡಂ, ಜೋಗುಳ 
ಪಾಡು, ಜೋಗುಳವಾಡು,, ಜೋಗುಳಿವಾಡು (ಕ್ರಿ). ಜೋಗುಳ 
ವನ್ನು ಹಾಡು ; ಲಾಲಿಯನ್ನು ಹಾಡು : ಮಗನಂ ತೊಟ್ಟಿಲೊಳಿಟ್ಟು 
ತೂಗಿ ನಲವಿಂದಂ ಜೋಗುಳಂಬಾಡಿ (ಅನಂಪು. ೧೨-೫೩೦) : ಪುರಾತನರ 
ಗೀತದಿಂ ಜೋಗುಳಂಬಾಡಿ ಭಕ್ತಿಯ ಮಜಿ*ಯಂ ಸಲಹುವಂತೆ .... 
ಓವುತ್ತಿರಲು (ಬಸರ.೧೦-೧೦೨). ಜೋಗಳಿೆವಾಡು : ನಾಡೆ ನಲಿನಲಿದಾಡಿ 
. : * ಜೋಗಳೆವಾಡಿ ಕಂದನ ನೋಡಿ (ಸಾಳ್ಮಛಾ. ೨೭-೩೨. ಜೋಗುಳಂ 
ಪಾಡು: ಅರವಿಂದಮುಖಿಯರೊಲ್ಹು ಜೋಗುಳಂಪಾಡುತಿರ್ದ೦* 
(ಹಮ್ಮಾರೆ. ೨-೨೫ ವ). ಜೋಗುಳಪಾಡು : ಜೋಗುಳಪಾಡಿ ತಾಯಿ 
ಹೊತ್ತಳು ಲೋಕಹಿತಕೆ (ಸೌಂದಕಾ, ೬-೨). ಜೋಗುಳವಾಡು;: ತೊಟ್ಟಿಲ 
ತೂಗುವೆ ಜೋಗುಳವಾಡುವೆ (ಕೂನ್ಮಸು. 6-೦೭); ಜೋಗುಳವಾಡಿ 
ಮಕ್ಕಳಂ ತೂಗುವೀ ನೆವದಿಂದೆ - ಪಾಡಿದರು (ಜಿಬಪು. ೯-೦೦); 
ತೊಟ್ಟೆಲೊಳಿಟ್ಟು ಸಾಲ್ಹ ಸೈಪಿಂದೆ ಜೋಗುಳವಾಡಿ ತೂಗುವಳು 
(ಜೈಮಿಳಾ. ೧೮-೨೧). ಜೋಗುಳೆವಾಡು: ತೊಟ್ಟಿಲ ಕಟ್ಟಿ ಗವರೇಶ್ವರ 
ಲಿಂಗಕ್ಕೆ . .- ಜೊ ೀಗುಳಿವಾ (ಯಾ)ಡಿದೆ 

[ಜೋಗುಳ + ಪಾಡು,] 

ಜೋಗುಳಗೀತ (ನಾ). - ಜೋಗುಳ : ಆ ಜೋಗುಳಗೀತದಲ್ಲಿ ಬರುವ 
“ಬರ್‌ತಾನ ನಿನ ಮಾಮಾ' . . . ಎನ್ನುವುದೂ ಕಥೆಯ ಒಂದು ರೀತಿಯೇ 
(ಕಥಳ. ೧. [ಜೋಗುಳ + ಗೀತ] 

ಜೋಗುಳಗೀತೆ (ನಾ). - ಜೋಗುಳ : ಅನುಪಮವಾದ ಅನೇಕ 
ಜೋಗುಳಗೀತೆಗಳು ಇವುಗಳ ಗುಂಪಿನಲ್ಲಿ ಸೇರುತ್ತವೆ (ಛಾವಗೀ. ೫೧). 

[ಜೋಗುಳ * ಗೀತೆ) 
ಜೋಗುಳಪಾಡು "ಜೋಗುಳಂಬಾಡಂ' ನೋ. 
ಜೋಗುಳವಾಡು, "ಜೋಗುಳಂಬಾಡಂ' ನೋ. 


(ಸರ್ವವ. ೪೧-೨೦೯). 


ಚೋಗುಳವಾಡ್ಕು, ಜೋಗಳಿವಾಡು (ನಾ). ಎ ಜೋಗುಳ : ತೂಂಕಡಿಪ' 


ಜೋಗುಳವಾಡು (ಸಂಸಪ, ೩೧-೮). ಚೋಗಳಿವಾಡು : ಕಡುನೇಹದಿಂದ 
ಜೋಗಳಿವಾಡ ಪಾಡುತ ಸಡಗರಗೊಂಡರಾಳಿಯರು (ಹಂಪ್ರಸಾಂ. ೪-೬೦). 
(ಜೋಗುಳ + ಪಾಡ್ಗು] 

ಜೋಗುಳಿ "ಜೋಗುಳ' ನೋ. 

ಜೋಗುಳೆ "ಜೋಗುಳ' ನೋ. 

ಜೋಗುಳೆವಾಡು "ಜೋಗುಳಂಬಾಡಂ' ನೋ. 

ಜೋಗೆತ್ತು, (ಕ್ರಿ). ಜವುಗು ಆಗು; ಕೆಸರಾಗು : ಧರಿತ್ರಿ ವಾರಣ 
ಘಟಾತಟ ದಾನಜಳಂಗಳಿಂದೆ ಜೋಗೆತ್ತೆ (ಮಹಾನೇ. ೦೦-೯೦). 

[ ಜೋಗ್ಯು ( ಆಜವಗು) * ಎತ್ತು, 

ಜೋಗೆತ್ತು, (ಕ್ರಿ). ಧ್ಯಾನವನ್ನು ಬಿಟ್ಟು ಏಳು; ತಪಸ್ಸಿನಿಂದ ಬಹಿ 
ರ್ಮುಖನಾಗು : ಜೋಗೆತ್ತಿ ಮುನಿಶಿಖಾಮಣಿ ಪೋಗುತ್ತಿರೆ (ಪುಠ್ಕಾಸ್ರ. 
8-೭೩). [ಜೋಗ್ಕು (ಆ€ಜೋಗ್ಯ) * ಎತ್ತು) 

ಜೋಗೇಹು (ಕ್ರಿ). ಜೋವಂ ಹಿಡಿ; ಜೋಮಂ ಹತ್ತು : ಪಾದಗಳು 
ಜೋಗೇಖಅಿಕೊಂಡು ಚುಮುಚುಮುಗುಟ್ಟುತ್ತಾ . . . ಇಹವು (ವೈದ್ಯಸಾ. 
1, ೪೪೯). (ಜೋಗು, (ಜುಮ್ಮ) * ಏಟು (ಆಏರ್ಲ) ) 

ಜೋಗೈಸು, "ಜೋಗಯಿಸಂ' -ನೋ. 


೩೧೧೧ 


26 


೩0 


40 


48 


ಜೋಡಾಟ 


| ಜೋಗೈಸ್ಕು, ಜೋಗಿಸು (ಕ್ರಿ). ಕಾಪಾಡು ; ಸಲಹು; ರಕ್ಷಿಸು: 
ರತಿದೇವಿ ತನ್ನಯಯಾತ್ಮತನಯನಂ ಪ್ರಾಣಮದಾಗಿ ಜೋಗೈಸುತಿರೆ 
(ನವಮೋ. ೧೫-೪೮). ಜೋಗಿಸು : ಅನಿರುದ್ಧನಂ ಕೊಲದೆ ಜೋಗಿಸು 
ವೆನು (ನವಮೋ. ೨೯-೨೨). "ಜೋಗರಿಸು' ಪರಾ. 
[ €ಜೋಪಾನ 4 ಕೈಸು (ಆಕೆಯ್ಸು) ) 

ಜೋಡ(ನಾ). ಹಾದರಿಗ ; ಜಾರ: “ಸಿತಗಂ, ಜೋಡಂ, ಪರಳಿಗಂ, ಪಾಣ್ಣಂ 
-೪ ಜಾರಂಗೆ ಪೆಸರ್‌” (ಕರಸಾ. ೦೯-೩೮೭): “ ಜೋಡಂ ಎ ಸಿತಗಂ ; 
ಪಾಣಿಂ” (ಕಮದ. ಪರಿ. ೨); “ ಜೋಡಂ ಪರಳಿಗನು ಪಾಣ್ಣ ಸಿತಗಂ 
ಜಾರಂ” (ಕವಿಕಂ. ೧೬೦) ; ದನಿಗೆಟ್ಟುಲಿ ಹೊದ್ದಿಯು ಹೊದ್ದದ ಹೊಯಿ 
ಲೆಸೆದವು ಜೋಡರ ಸುಸಿಲೊಳ್‌ (ಉದ್ಯದೇ. ೪-೦೭). [ಜೋಡು * - ಆ) 

ಜೋಡಂಗಿ (ನಾ). ಎರಡಂ ಅಂಗಿ ; ಒಂದಂ ಜೊತೆ ಅಂಗಿ : ಬಿದ್ದಾನೊ 
ಬಿದ್ದಾನೊ ಬಿಳಿಅಂಗಿ ಮೇಲಾಗೆ ರುದ್ರ ಜೋಡಂಗಿ ಕಳಚ್ಯಾವ (ರೋಳಗೀ. 
೨೧೭). (ಜೋಡು * ಅಂಗಿ] 

ಜೋಡಗಲ್‌, ಜೋಡಗಲು (ಕ್ರಿ). ಜೊತೆಯನ್ನು ಬಿಡು ; ಸಹವಾಸ 
ದಿಂದ ದೂರವಾಗು : ಜೋಡಗಲ್ಲುವು ಜಕ್ಕವಕ್ಕಿ (ಸಮ್ಮ. ೧೦-೨೪). 
ಜೋಡಗಲು: ರಾಮ ಜೋಡಗಲಿ ಸೀತೆಯಂ ಬನಕೆ ಗಮಿಸಿದನೆಂಬ 
ರೂಢಿ (ವೆಂಕಾರಾ. ೨-೧೦-೨೩). [ ಜೋಡು + ಅಗಲ್‌,] 

ಜೋಡಗಲು "ಜೋಡಗಲ*' ನೋ. 

ಜೋಡಗಿರಿ (ನಾ).ಮರದ ತುಂಡುಗಳನ್ನು ಜೋಡಿಸಂವಿಕೆ,-ಹೊಂದಿಸಂ 
ವಿಕೆ: ಜೋಡಗಿರಿಯ ಕೆಲಸದಲ್ಲಿಯೂ ಮಾವಿನ ಕೆಲಸದಲ್ಲಿಯೂ ಕೊಂಕಣದ 
ಬಡಿಗಿಗಳು ಮೇಲಾದವರು (ಕಛಾಗೆ. ೩೦೮). [-ಮರಾ. ಜೋಡಗಿರೀ] 

ಜೋಡಣೆ, ಜೋಡವಣೆ (ನಾ). ೧. ಸೇರುವೆ; ಹೊಂದಾಣಿಕೆ; 
ಸಾಂಗತ್ಯ : ಅಸುರರಲಿ ಮತರ್ತ್ಯರಲಿ ಸುರರಲಿ ಯೆಸಕವುಳ್ಳವನೆನಿಸಿದನು 
ಸಾಹಸದ ಜೋಡಣೆ ಜಡಿದುದವನಿಯಲಿ (ಕುವ್ಮಾಸ. ೨-೪೯): ನೋಡಿದನು 
ಜಾಂಬವನು ಜಲಧಿಯ ರಭಾಡಣೆಯ ಜಂಘಾಯ್ಲ ರಭಸದ 
ಜೋಡಣೆಯ (ತೊರರಾ. ೪-೧೨-೩): ಜೀವತ್ವದಿಂ ನಾಡೆ ಪಲತೆಜನಾಗಿ 
ಸಕಲ ಸುಖದುಃಖಗಳ ಜೋಡಣೆಗೆ ಮೈಗೊಟ್ಟಿರುತ್ತೆ ಲೋಕಪ್ರಪಂಚಿ 
ನೊಳೆಸೆದು ತೋಟಿತಿರ್ಪಂ (ಸಿದ್ಧೇಪು. 3೨-00); ಎರಡು ಜೀವಗಳ ಎರಡು 
ಭಾವಗಳ ಜೋಡಣೆಯನ್ನು ಸಾಧಿಸಿತು ಕ್ಷಣಕಾಲದ ಮೌನ (ಏಕಾಂಗಿ. ೩). 
೨. ಮೇಳ; ಗುಂಪು; `ಸವಂಂದಾಯ: ಚೂತವೃಕ್ಷಂಗಳಾ ಜೋಡಣೆಯ 
ಸುಚ್ಛಾಯ ಶೈತ್ಯದಿಂದಿರ್ದೆಸೆಯ ವಾಢಯಿಸಿಕೊಂಡಿರಲು (ಪರಶು. ೪-೦೯). 
೩. ಒಟ್ಟಿಸುವುದಂ ; ರಾಶಿಹಾಕಂವುದು : (8). ೪. ಸಿದ್ಧತೆ; ಸಜ್ಜು ; 
ಸನ್ನಾಹ : ರಾಜೋಪಕರಣದ ಜೋಡಣೆಯ ಪಸರಿಕೆಯ ಪಾಳಯ 
ತೆರಳಿತಗಲದಲಿ (ತೊರರಾ. 3-೩-80). ಜೋಡವಣೆ: ೪. ಸಕಲ ಜೋಡವಣೆ 
ಸರಳ ಹೊದೆಗಳಲಿ ಸೈನ್ಮ ಕೂಡಿದುದು (ಪಾಂಡದ. ೩೬-೩); ತದ್ಭೀಷ್ಮ 
ಜೋಡವಣೆ ಯುಕ್ತದಿಂದಾ ನೃಪನ ಕಾಣಲೈೆ (ಪರಶು. ೭-೩೨)- 

[ ಜೋಡಿಸು, + - ಅಣೆ] 

ಜೋಡಣೆಗೆಯ್‌ (ಕ್ರಿ). ಸಿದ್ಧಮಾಡಂ; ಸಜ್ಜುಗೊಳಿಸು: ಜೋಡಣೆಗೆಯ್ದ 
ಸುವರ್ಣಮಂಟಪ (ಮೋಹತ. ೦೪-೨೮). [ ಜೋಡಣೆ * ಕೆಯ, 

ಜೋಡತನ (ನಾ). ಹಾದರ; ಜಾರತನ: ಪಗಲ್ಲಿದ್ದೆಗಂ ಜೂದಿಂಗಂ ಜೋಡ 
ತನಕ್ಕಂ . . . ಇಂಬುಗೊಡದೆ (ಚಿಕವಂ. ೬೨). [ಜೋಡ + - ತನ) 

ಜೋಡವಣೆ "ಜೋಡಣೆ' ನೋ. 

ಜೋಡಾಟ (ನಾ). ಒಂದೇ ಸ್ಥಳೆದಲ್ಲಿ ಅಕ್ಕಪಕ್ಕದ ಎರಡು ರಂಗಸ್ಥ 
ಳಗಳಲ್ಲಿ ಒಂದೇ ಕಥಾಪ್ರಸಂಗವನ್ನು ಆಡಿ ತೋರಿಸುವ ಬಯಲಾಟ: 
ಒಂದು ರಾತ್ರೆ ನಾಲ್ಕುಮೈಲು ದೂರದಲ್ಲಿ ಒಂದು ಜೋಡಾಟ ನೋಡಲು 
- - ೬ ನಿಶ್ಚಯಿಸಿದಾಗ (ಪಾತ್ಮಲ್ಯ. 5). [ ಜೋಡು * ಆಟ) 


ಜೋಡಾಡು 


ಜೋಡಾಡು (ಕ್ರಿ). ಹಾದರವನ್ನು ಮಾಡಂ : ತಾಂ ಜೋಡಾಡಲ್‌ ಬಗೆದು 
ಮನೆಯಾಣ್ಮಂ ಬಾರದನ್ನಂ . . . ತನ್ನಾತನಂ ಸಂಕೇತನಿಕೇತನಕ್ಕೊಡ 
ಗೊಂಡು ಬರ್ಪುದೆಂದು ಪೇಲ್ವಿಟ್ಟೆ (ಪಂಡತಂ. ೭೪-೦). [ಜೋಡು + ಆಡ್ಕು) 

ಜೋಡಾಣಿಕೆ (ನಾ). ಎ ಜೋಡಣೆ ೧: ಪರದೆಯ ಜೋಡಾಣಿಕೆ, 
ಸನ್ನಿವೇಶಕ್ಕೆ ಹೊಂದಿಕೆಯಾಗುವ ವಸ್ತ್ರಾಭರಣಗಳನ್ನು ಆರಿಸುವುದು ಎಲ್ಲವೂ 
ಬಲದೇವನ ಕಾರ್ಯವೇ (ಕಲಾಸಾ. ೯8). [ “ಜೋಡಣೆ * - ಇಕೆ] 

ಜೋಡಿ, (ನಾ). ೧. ಜೊತೆ: ಜೋಡಂ: ರೂಢಿಯಲಿ 
ಸಮೆತಳದಲಂಭ್ರಯ ಜೋಡಿಗಳ ಮೆಲುದಳವದೊಬ್ಬರೆ (ನಿಧಾಗ. 
೪-೦೩-೪೦) ; ಕಿಂಖಾಪಿನ ಛತ್ರಿ ಚವರೀ ಜೋಡಿ (ಎಕ. ೩1೪, ನಂಜನ. 
೨೮೯-೬ನೇ ಕಲಂ; 1847); ಆಕೆಯನ್ನು ತನ್ನ ತಂದೆಗೆ ಜೋಡಿಯಾಗಿ 
ಮಾಡಿದನು (ನೀಗಟ್ಕು. ೩). ೨. ಗುಂಪು; ಸಮೂಹ : ಗಾಂಡೀವಿ 
ಚಾಪವ ಮಿಡಿದ ನಿಷ್ಮರರಾವ ತಿವಿದುದು ಜರಿದವಡಕಿಲು ಜಗದ ಜೋಡಿ 
ಗಳ (ಕುವ್ಯಾದ್ರೋ. ೯-೩೭); ಸಾರಿದರೆ ಪೂಗೊಳನನಾ -ಚಂಡಾಂಶುವಿನ 
ಮೈ ರುಳದ ರಭಾಡಿಯ ಜೋಡಿಯಧ್ವಶ್ರಮದ ಭಾರದಲಿ (ತೊರರಾ. 
೨-೭-೩); ಜಗದ ಜೋಡಿಯನುರುಹುವುರಗಂಧಿಪಮುಖಾನಲನೆರಡು 
ರೂಪಾಗಿ ಧರೆಯಲವತರಿಸಿತ್ತೊ (ನಿಧಾಗ. ೩-6-0). ೩. ಸಂಘಟನೆ ; 
ಒಗ್ಗ ಟ್ಟು: ಕೂಡೆ ತಳಪಟವಾಯ್ತು ಸುಭಟರ ಜೋಡಿ ಜರಿದುದು 
(ಕುವ್ಯಾದ್ರೋ. ೨-೩೮). ೪. ಒಡನಾಟ; ಸಹವಾಸ: ಹತ್ತಿರದೆ ಜೋಡಿ 
ಗೋರ್ವರುಮಿಲ್ಲ (ಮಲ್ಲ. ೧೯). ೫. ಕಾಗದದ ಹಾಳೆ: (8). 
"ಜೋಡಾ' ಪರಾ. 

ಜೋಡಿ, ಜೂಡಿ (ನಾ). ೧. ಕೊಡುಗೆಯಾಗಿ ಕೊಟ್ಟ ಭೂಮಿಗೆ 
ಸರ್ಕಾರ ತೋರಿಸುವ ಕಂದಾಯದ ಸವಲತ್ತು. ೨. ಕೊಡುಗೆ: ಮಲ್ಲಿಗೆ 
ಹಳ್ಳಿ ೪೨ ಬ್ರಾಹ್ಮಣರಿಗೆ ಜೋಡಿಯಾಗಿದೆ (ಗರುದಾ.೧೧೫) : ಬೈಲಹಳ್ಳಿ 
ಯನ್ನು ನಿಮಗೆ ಜೋಡಿ ಹಾಕಿಕೊಟ್ಟಿದ್ದೇನೆ (ದೈಸರ್ವ. ೦೪). ೩. ಕಪ್ಪ ; 
ವಳಿತ: “ಜೋಡೀ- ಕಪ್ಪಂ” (ಕಾಶಕ್ಕ. ೨೬೬); ಒಸಗೆ ಜೋಡಿಯಿವೆಲ್ಲವನೂ 
ಆ ಮೂಲಿಗರೇ ನಡೆಸಿ (ಸೌಇಇ. 1೫-15, ೪೦೬-೦೦ ; 3877); ಕಪ್ಪ ಜೋಡಿ 
ಬೇಡಿಗೆ ತಳವಾಜಾಕೆ . . . ಇವು ಮೊದಲು ಸರ್ವ್ವಮಾನ್ಯವಾಗಿ 
(ಎಕ. ೪, ಹಾಸನ. ೨-೧೦೭; 1563); ಕೊಡಗರು ನಮಗಳ್ಳಿ ಜೋಡಿಯ ತೆಜು 
ತಿಹರೀಗ( ಕಂನವಿ. ೧೮-೨೫): ಚರಾದಾಯ ಜೋಡಿ ಬೇಡಿಕೆ ಹುಲ್ಲುಹಣ . , . 
ಮುಂತಾದ ಆ ಸಕಲ ಸ್ವಾಮ್ಯವು (ಜಿಟ್ಕ ಅ. 3೪೦-9೪). ಜೂಡಿ: ೩. 
ಊರೊಳಗಿನ ಇನಾಮದಾರರು ಸರಕಾರಕ್ಕೆ ಜೂಡಿಯನ್ನೂ ಸಹ ಕೊಡು 
ವುದಿಲ್ಲ (ಮೋಹಿನೀ. ೦೧): ಸರಕಾರದವರು "ಜೂಡಿ' ಯೆಂದು ಕೆಲವು 
ಹಣವನ್ನು ಕಿತ್ತುಕೊಳ್ಳತೊಡಗಿದರೂ, ದೇಸಾಯಿಯವರಿಗೆ ಅದೊಂದು 
ಭಾರವೆನಿಸಲಿಲ್ಲ (ಜನಜೀ. ೦೩೭). [?. / ಮರಾ. ಜುಡೀ) 

ಜೋಡಿ, (ಅ). ಜೊತೆಯಲ್ಲಿ: ದನದ ಜೋಡಿ ಇದ್ಕೊಂಡು ನಿನ್ನ ಬುದ್ಧೀನೂ 
ದನದ ಬುದ್ಧಿ ಆಯ್ತೇನೊ (ಕಮ್ಮಟ. ೦೭). ಜೋಡಿ) 

ಜೋಡಿಕೆ (ನಾ). ಜೊತೆಯಾಗಿರಂವಿಕೆ : ಆಡಲೇನದ ಜೀಯ ಲೋಕದ 
ಜೋಡಿಕೆಯ ಯೆ 3 [ಪಾಕಾ. ಜೋಡಣೆಯ, ಜೋಡೆಯೇ]ಜಾನಕಿ 
ಜಗತ್ರಯ ಗಾಢಪತಿಭಕ್ತೆಯರಿಗೀ ಸತಿ ಮಾತೃಭವನವಲ (ತೂರರಾ. 
8-೩-೪೨). [ ಜೋಡು * - ಇಕೆ] 

ಜೋಡಿಗ (ನಾ). ಜೊತೆಗಾರ; ಸಂಗಾತಿ: ಕೀಜ” ಮೈಗರೆದು ಜೋಡಿಗನ 
ಬರವನೆ ಪಾರ್ವ ಪೆಣ್ಬಕ್ಕಿಗಳ ತಂಡದಿಂದೆಯುಂ (ರಾಮಾಕೈ. ೪-೨). 

[ಜೋಡು + - ಇಗ] 

ಜೋಡಿಗಲಹ (ನಾ). ಸಾಟಿಯಾದ ಕಾಳಗ ; ಸಮಾನವಾದ ಯುದ್ಧ : 
ಆಡಲೇನದನಿಂದ್ರ ಜಂಭರ ಜೋಡಿಗಲಹವಿದೆನಲು ಗಗನವ ಘಾಡಿಸಿತು 
ರಣರಭಸ (ತೊರರಾ. ೩-೦೦-೨೦). [ಜೋಡಿ * ಕಲಹ] 


೩೧೧೨ 


35 


ಜೋಡಿಸು, 


ಜೋಡಿಗೆ (ನಾ). ಜೋಡಣೆ : ಸ್ವಲ್ಪ ಹಳೆಯ ಕುರ್ಚಿ ಸ್ವಾಮಿ | ಒಂದು 
ಕಾಲು ಮುರಿದಿತ್ತು, ಅಲ್ಲಿಂದಿಲ್ಲಿಗೆ ಜೋಡಿಗೆ ಹಾಕಿ ಗಟ್ಟಿಮಾಡಿದ್ದೇನೆ 
(ದೇವಮ. ೪೦). [ ಆಜೋಡಿಕೆ) 
ಜೋಡಿಗೆಡೆ (ಕ್ರಿ). ಗುಂಪಾಗಿ ಬೀಳು ; ಒಟ್ಟಾಗಿ ಉರಂಳು : ನೂಜಣನೆ 
ಭೀಮನ ಗದೆಯ ಗಾಳಿಯಲಿ ಜೋಡಿಗೆಡೆದವು (ಕುವ್ಯಾಗೆ. ೧-೫೯). 
[ಜೋಡಿ + ಕೆಡೆ] 
ಜೋಡಿಗೆದಜು (ಕ್ರಿ). ಗಂಂಪಾಗಿ ಚೆದರು,-ಬೇರೆಬೇರೆಯಾಗು : 
ಸುರವಂದಿಗಳು ಮಗಧರು ಜೋಡಿಗೆದಟ್‌ತು ನಿಜ ನಿಜಾಂಗದ ವಿದೈೆಯಲಿ 
ನಲಿದು ಪಾಡಿದರು ಹರಿಮಹಿಮೆಗಳನು (ನಿಭಾಗೆ. ೩-೯-೩೮). 
[ ಜೋಡಿ, + ಕೆದಲ್ಲು (ಕೆದಟ) ] 
ಜೋಡಿಗ್ರಾಮ (ನಾ). ಕೊಡುಗೆಯ ಗ್ರಾಮ : ನಾಲ್ಕಾರು ವರ್ಷಗಳಲ್ಲೇ 
ಒಂದು ನಾಲ್ಕು ಜೊತೆ ಜೋಡೀಗ್ರಾಮ ತೆಗೆದು ಹಾಕಿಬಿಡಬೇಕು 
(ಮಾಂಗಲ್ಯ. ೩3). [ಜೋಡಿ ೬ ಗ್ರಾಮ) 
ಜೋಡಿಗ್ರಾಸ (ನಾ). ಒಂದು ಬಗೆಯ ತೆರಿಗೈ(?): ಕ್ರಯ ಕಡ್ಡಾಯ ಬಿಟ್ಟಿ 
ಬೀಢಾರ ಸೇಸೆ ಮರನ ಬಿಟ್ಟಿ ಜೋಡಿಗ್ರಾಸ ಆ ಗ್ರಾಮದ ತೋಟಗಾರುಕ 
- ಮುಂಂತಾಗಿ ಸರ್ವಬಾಧಾ ಪರಿಹೃತವಾಗಿ 
೩೬-೪೪ ; 1300). [7] 
ಜೋಡಿತೆಂಗು (ನಾ). ಒಂದು ಬಗೆಯ ಸಸ್ಯ: ಜೋಡಿತೆಂಗು, ಕಡಲ್ತೆಂಗು 
(ಮೈಔಗಿ. 8೫೦-೦೦೦೭). (?] 
ಜೋಡಿದಾರ, (ನಾ). ಜೊತೆಗಾರ ; ಜೋಡಿಯಂವನು: ಇವರ ಜೋಡಿ 
ದಾರನು “ಕೋಟ್‌' ಎಂದು ಒದರಿದಾಗ ವಿರುದ್ಧಪಕ್ಷದವರ ದಿವಾಳಿಯಾಗಿ 
ಬಿಟ್ಟಿತ್ತು (ಮೂರುದಾ. ೮). [ಜೋಡಿ + - ದಾರ] 
ಜೋಡಿದಾರ್ಕ, ಜೂಡಿದಾರ (ನಾ). ಜವಿನಾನು ಅಥವಾ ಗ್ರಾಮಗಳನ್ನು 
ಜೋಡಿಯಾಗಿ ಪಡೆದಿರುವವನು : ನನ್ನ ಸೇಹಿತ ಒಬ್ಬ ಭಾರೀ 
ಜೋಡಿದಾರ (ನಾಡಿಗೇ. 89). ಜೂಡಿದಾರ : ಖಾಲಸಾತ ಭೂಮಿ ಜೂಡಿ 
ದಾರರಿಂದಾ (ಜೊಂಳಶಾ. ೧೯೩೪, ರಾಣಿಬೆನ್ಮೂರ್‌.- ೮3-೬; 7). 
[ಜೋಡಿ + -ದಾರ್ಮ) 
ಜೋಡಿದಾರಿ (ನಾ). ಕೊಡುಗೆಯಾಗಿ ಬಂದ ಗ್ರಾಮದ ಅಧಿಕಾರ : 
ಶಾನುಭೋಗರಿಗೆ ಆ ಹಳ್ಳಿಗಳ ಜೋಡಿದಾರಿ ಇದೆ (ರೂಢ). 
[ € ಜೋಡಿದಾರ್ಯ) 
ಜೋಡಿಸ್ಕು (ಕ್ರಿ). ೧. ಸೇರಿಸು; ಕೂಡಿಸು ; ಹೊಂದಿಸು : ಅವನಿಪಾಲನ 
ಗವಿಯ ಘಾಡಿಕೆ ಜೋಡಿಸಿತು ಗೀರ್ವಾಣರಾಲಿಗಳ (ಕುವ್ಯಾಕೆ. ೧೩-೦೬) ; 
ನೋಡಿದೊಡೊಂದೇ ದಿವಸದೆ ದಿನ ನಾಲ್ಕ ಜೋಡಿಸಿ ವೈವಾಹವಿಧಿಯ 
ಮಾಡಿದರು (ಮೋಹತ. ೦೩-೭೩) ; ಜೋಡಾಗಿ ಪೂಡುವೊಡೆ ಸಾಲ 
ದೇಳೇ ಹಯಂ ಜೋಡಿಸುವೆನೀ ತುರಗವಂ ತನ್ನ ತೇರ್ಗೆಂದು (ಜೈಮಿಭಾ. 
೪-೦೪); ಅವಳು ತನ್ನ ಪುಟ್ಟ ಕೈಗಳೆರಡನ್ನು ಎತ್ತಿ ಜೋಡಿಸಿ ಕರೆದಳು 
(ಹೆಂಗಾಳ್ಕ. ೩೩), ೨. ಸೇರು ; ಜೊತೆಯಾಗಂ : ಘಟೆಯೊಳ್‌ ಘಟಿ 
ಜೋಡಿಸಿ ದಂತಜಾಲದೊಳ್‌ ಭೋಂಕನೆ ಪೊಣ್ಮಿ ತೋರ ಕಿಡಿ ಸೂಸೆ 
(ಗಿರಿಕ. ೩-೭೨); ಪೆಣ್ಣವಿಲೆಂದು ಕೇಕಿ ಬಂದಾ ಲಲಿತೋಲ್ಲಸತ್ಕ ಬರಿಗೊಯ್ಯನೆ 
ಜೋಡಿಸೆ ಕಂಡು (ಉದೃಟ. ೨-೯೮). ೩. ಜೊತೆಮಾಡು : ನೋಡು 
ವುದಕ್ಕೆ ಹುಲ್ಲೆಯ ಹೆಣ್ಣುಮಜಕಿಗಳ ಜೋಡಿಸಿ ಕೊಟ್ಟರುತ್ಸವದಿ (ಮೋಹತ. 
೦೯-೭೭) ; ಎನ್ನೊಳಾಹವಕ್ಕನುಗುಣನಂ ಜೋಡಿಸು (ಶಜಶಂ. ೪-೨೮). 
೪. ಅಣಿಮಾಡಂ ; ಸಜ್ಜುಗೊಳಿಸಂ : ಜೋಡು ಹಕ್ಕರಿಕೆ ಹಲ್ಲಣ. . . 
ಜೋಡಿಸಿ ತುರಗವನೇಆ್‌ ರಾವ್ರತರೊಡಗೂಡಿ ಬಂದರು ಭೂಪರೆಡೆಗೆ 
(ಅಂಜ. ೬-೮೦) ; ಮಾಧವನ ಮರ್ದಿಸಿ ನಿನಗೆ ಜೋಡಿಸುವೆನು ಮಹಾನಳನ 
(ಕುವ್ಕಾಸ. ೧೦-೫೫) ; ಮಂಜದು ಹಳಕಿಹಂಚಾದ ನಿಜಮೋಹರವ ನೆಲ 


(ಮೈಆರಿ. ೧೯೪೦, 


ಜೋಡಿಸು, 


ಸಂತೈಸಿ ಜೋಡಿಸಿ . . . ವಿರೋಧಿವ್ರಜದ ಥಟ್ಟಣೆಯ ಮುಟೀದು(ಕುವ್ಮಾಕ. 
೦೬-೨೪) ; ಆಗ ಮದನನು ತನ್ನ ಬಲವನು ಬೇಗದಲಿ ಜೋಡಿಸಲು 
(ನಳಕ. ೧-೩೭); ಮನ್ನೆಯ ಮಂಡಲೇಶ್ವರರು ಜೋಡಿಸಿದ ಕರಿ ತುರಗ 
ರಥವೆಡೆಯಾಡಿದವು (ಶತೊರರಾ. ಪದಾತಿ ಮೂಜರ್ಬುದಂ 
ಜೋಡಿಸಿದರಾಹವಪ್ರೌಢರ್ಸುಬುದ್ಧಿ ಮೊದಲಾದ ಭಟರು (ಜೈಮಿಭಾ. 
33-3). ೫, ಸಿದ್ಧವಾಗಂ ; ಅಣಿಯಾಗು ; ಅನುವಾಗು : ಕಳವೆಯಕ್ಕಿಯ 
ಕೂಳರಾಶಿಯ ಬಂಡಿ ಜೋಡಿಸಿತು (ಕುವ್ಯಾಆ. ೧೦-೨8); ಆಡಿದೆ ಬೆಳಗಾಗದ 
ಮುನ್ನ ಬಹೆನೆಂದು . . . ಜೋಡಿಸಿ ನೀ ಬರ್ಪ ವೇಳೆಗೆ ಭಾಸ್ಕರ ಮೂಡಿದ 
ನೆಂದಳಾ `ಕುವರಿ (ನೋಹತ. 3೯-೩8೯). ೬. ಒದಗು: ಉಂಟಾಗು; 
ಲಭಿಸಂ : ಜಗದಳಿವು ಜೋಡಿಸಿತೆನುತ ನಡುಗಿದನಬುಜಭವನಂದು 
(ಕುವ್ಮಾಬೀ. ೬-೩೦). ಪ, ತಿಳಿಸು ; ಹೇಳಿಕೊಡು : ಬುದ್ಧಿಯಂ ಜೋಡಿಸಿದ 
ಳೊರ್ವಳಣುಗೆಗೆ (ಕೈಮಿಛಾ. ೬-೨೬): ನೀನೆ ಬುದ್ಧಿಯ ಜೋಡಿಸೆನಲು 
ಸುಬುದ್ಧಿ ಪೇಳ್ದನು ನೀತಿ ಸಭೆಯಲಿ (ಬಿಜ್ಮಪು- 8೦ ಸೂದನೆ). 
[ಜೋಡು + - ಇಸ್ಕು] 
ಜೋಡಿಸ್ಕು (ಕ್ರಿ). ಹೊಡೆ ; ಜಡಿ: (8). 
[ ಜೋಡಣ್ಕೆ (P + ಮರಾ. ರೋಡಣೇ) + -ಇಸ್ಯು) 

ಜೋಡು (ನಾ). ೧. ಜೊತೆ ; ಜೋಡಿ : “ ಜೋಡೆನಲು ಜೋಳಿ” 
(ಕಠರ. ೪೦); ಪಕ್ಕಿ ಪಕ್ಕೆಗೆ ಸಾರೆ ಜಜ್ಜರಿಯೆ ಜಕ್ಕವಕ್ಕಿಯ ಜೋಡು 
(ಸಮ್ಮಳೌ. ೧-೩೭). ೨. ಸಮಾನ; ಸಾಟಿ; ಸರಿ: “ಜೋಡು, 
ಸರಿಸ, ತೋಡು. . . ಸಂಗಡಂ - ಈ ೧೮ ಸಮಾನಕ್ಕೆ ಪೆಸರ್‌” (ಕರಸಾ. 
೦೫-೨೯೦) ; ಶ್ರೀಪಾಣ್ಮ್ಯರಾಜನೂರ್ಜ್ವತತೇಜಂ([ವಿದ್ಧಿ)ಷ್ಟಾರಾತಿಗೆ ಮಿಗೆ 
ಜೋ([ಡೆನಿಸಿ] (ಸೌಇಇ. 7೫-3, ೧೫8೪-೧೬; 1085); ಹರನ ಜೋಡು 
ಮುರಾಂತಕನ ಸಮ (ಕುವ್ಕಾಸ. ೧೬-೬೯). ೩. ಎತ್ತಿನ ಜೊತೆ: ಮೂಡು 
ಬೈಲನು ಮಾಡಿಕೊಂಡೆನು ; ಜೋಡು ಹೆತ್ತನು ಕಟ್ಟಿದೆ (ಕಎಪು. ೦೮-೧೨). 
೪, ಸಹಚರ ; ಸಂಗಡಿಗ : ಕೆಳೆಯ ಬೇಡುವ ಎದೆಗೆ ಯಾರು ಜೋಡು 
(ಉಯ್ಯಾಳ. ೩೭-೪). ೫. ಹಾದರ; ವ್ಯಭಿಚಾರೆ. "ಜೋಡಾಡು' ಪರಾ. 
ಓ. ಕಟ್ಟು; ಕಂತೆ: ಓಡುವಾಕಳಿಗೆಳೆಯ ಹುಲ್ಲಿನ ಜೋಡ ತೋರಿಸಿ 
ನಿಲಿಸಿ (ವಿವೇಳ. ೬-3೯): ಬಲವಂತ ಶೇಣ್ವಿಯು ಇಸ್ಟೇಟಿನ ಜೋಡನ್ನು 
ಹೊರಹೊರಡಿಸಿದ್ದನು (ಅಂಬಿಕೆ. 8), ಜೊತೆಗಾರರು ಯಾರೂ ಇರಲಿಲ್ಲ. 
ಇಸ್ಟೇಟು ಜೋಡಂತೂ ಮೊದಲೇ ಇರಲಿಲ್ಲ (ಮುಂಗಾಪು. ೩೯). ಮ. 
ಗುಂಪು; ಸವಂದಾಯ : ನರಶರದ ಜೋಡಿನ ಜುಂಜುವೊಳೆಯಲಿ 
ಜಾಹ್ನೆ ವೀಧರ ಜಾಜುವನೆ (ಕುವ್ಶಾಅ. ೬-೦೧): ಜೋಡು ಜೋಡಿಲಿ ನಿಂದು 
ನೋಡಿದರಾ ಪುರಪತಿಯ (ಸಾೌಂದಳ. ೩-೬). ೮. ಮೆಟ್ಟು ; ಪಾದರಕ್ಷೆ : 
ಜೋಡು ಕಿತ್ತುಹೋದರೆ ತಾನೇ ಅದನ್ನು ಸರಿಮಾಡಿಕೊಳ್ಳುತ್ತಿದ್ದನು 
(ಪೈಗಂಬ. ೦೧೧); ಆರೂ ಕಾಲಿಗೆ ಜೋಡನ್ನು ಮೆಟ್ಟಿರಲಿಲ್ಲ (ದೇವೀಜೌ, 
೦೩೭); ಜೋಡು ಕಂಡ ಕಾಲುಗಳು ನಮ್ಮೂರಿನಲ್ಲಿ ಎಲ್ಲೋ ನೂರ 
ಕ್ಕೊಂದು (ಹುಲ್ಕಹ. ೬). ೯. ನೆಲೆ; ಆಶ್ರಯ: ಪವಳದ ಬೀಡು ಕಂಬುಗಳ 
ನಾಡು ಜಲೇಶನ ಜೋಡು... ಮಣಿಗಳಾಗರಮಂದೆಸೆದತ್ತು ಸಾಗರಂ 
(ಸೂಕ್ತಿಸು. ೨-೩೭). ೧೦. ಕವಚ; ಆಂಗರಕ್ಷೆ; ಉಕ್ಕಿನ ಅಂಗಿ: “ಜೋಡೆನೆ 
ಸವಗಮದಕ್ಕುಂ” (ಛಾರನಿ. ೩೯); ಘನತರವಾದ ಪಂಚಾಕ್ಷರಿಯ ಜೋಡಂ 
ತೊಟ್ಟು (ಕನ್ನವ. ೭೬-೧೫): ಕಿಲುವುಲಿಯ ಜೋಡಂ ತೊಟ್ಟಂತಿರಿಟ್ಟಳ 
ಮಾಗೆಯುಂ (ಅನಂಪು. ೨-೨೯ ವ); ಬೋಳೆಯಂಬೈದಲಲೆ ರಾಯನ 
ತೋಳನೆಚ್ಚನು ಜಡಿವ ಜೋಡಿನ ಮೇಲೆ ಮುಟ*ದವು ಬಾಣ (ಕುವ್ಯಾಕ. 
೦೦-೨೬). ೧೧. ಒಂದಂ ಅಳತೆ: ನೆಲ್ಲ ಕಾಳು ೬೪ ಯೆಂಬುದು ಕರ್ಣಾಟಕದ 
ಜೋಡುವೊಂದು ಎನಿಸುವುದು ಯಿಂಥಾ ಜೋಡು ೧೨1 ಗೆ ನೆಲ್ಲಕಾಳು 
೮೦೦ (ವೈವಹಾ. ಅನುಬಂಧ. ೦-೭-೪). 


೨-೭-೪); 


೩೧೧೩ 


«5 


ಜೋಡುವಕ್ಕಿ 


ಜೋಡಾಗು ಎ ಜೊತೆಯನಾಗು : ಒಂದಾಗು : ಅಂಬಿನ ಬಂಬಲೊಳಂ 
ಜೋಡಾಗಿ ಕೋಡನೂಲಟ್‌ ಕೆಡೆದ ಗಜವ್ರಜಂಗಳ ಡೊಣೆವುಗಳಿಂದೊಲ'ತು 
ಪರಿವ ನೆತ್ತರ ಕಡಲ್ಲಳುಂ (ಪಂಪಥಾ. ೦೦-೦೧೬ ವ). ಜೋಡುಮಾಡು ಎ 
೧. ಜೊತೆಗೂಡಿಸು ; ಸೇರಿಸಂ ; ಹೊಂದಿಸಂ : ಸಂಧಿಮಾಡಿ ಕುರುಪುತ್ರ 
ರೊಳಿನ್ನನೆ ಜೋಡುಮಾಲಿರೇ (ಪಂಶಥಾ. ೯-೨೪): ರಸಮಯಮಂ 
ಕೃತಿಯಂ ಸೇವಿಸಿ ವಿರಸಮನೆಯ್ದೆ ಜೋಡುಮಾಡುವ ವಿಬುಧಪ್ರಸರಂ 
(ಪುಷ್ಪಪು. ೧-೫೭). ೨. ಸೇರು; ಕೂಡು; ಒಟ್ಟಾಗು : ಕೂಡೆ ಗಟ್‌ 
ಗಟ್ಟಿತು ಚತುರ್ಬಲ ಜೋಡುಮಾಡಿತು ರಾಯನಿದಿರಲಿ (ಕುವ್ಕಾಳ. ೪-೨೭). 
೩, ಸಮವೆಂದಂ ಪರಿಗಣಿಸು; ಹೋಲಿಸು. 
[ ದೇ.8 ತುಳು. ತೆಲು, ಜೋಡು) 
ಜೋಡುಕಟ್ಟು; (ಕ್ರಿ). ಜೊತೆಮಾಡು ; ಜೊತೆಗೊಳಿಸು : ಅವರಿಬ್ಬರೂ 
ದಸರೀಹಬ್ಬದಲ್ಲಿ ಕಾಳಗಕ್ಕೆ ಜೋಡುಕಟ್ಟಲ್ಪಟ್ಟರು 
[ ಜೋಡು + ಕಟ್ಟು] 
ಜೋಡುಕಟ್ಟು, (ನಾ). ಹೊಂದಾಣಿಕೆ ; ಜೋಡಣೆ : ದಾಸಸಾಹಿತ್ಯದಲ್ಲಿ 
ಶಬ್ದಗಳ ಜೋಡುಕಟ್ಟು ಬಹು ಸುಂದರವಾಗಿದೆ (ಜಗೆದಾ. ೭೧). 
[ ಜೋಡು + ಕಟ್ಟು } 
ಜೋಡುಕಾರ್ತಿ (ನಾ). ಜೊತೆಗಾತಿ; ಸಂಗಾತಿ; ಗೆಳತಿ; ಸಖಿ: 
ತನ್ನೆಣೆವರೆಯದ ಗೆಡೆಯ ಜೋಡುಕಾರ್ತಿಯರೊಡನಾಡುತಾಡುತೆ 
(ಕಾಮಾಕ್ಕ. ೬೫-೨೮). [ಜೋಡು * - ಕಾಜ -ತ್ತಿ (ಎ-ಇತ್ತಿ)] 
ಜೋಡುಖಾತೆ (ನಾ). ಜಂಟಿ ಖಾತೆ; ಇಬ್ಬರು ಅಥವಾ ಹೆಚ್ಚು ಜನರು 
ಒಟ್ಟಾಗಿ ಇಟ್ಟ ಖಾತೆ: ಜೋಡುಖಾತೆ (30186 account) ವ್ಯವಹಾರಕ್ಕೆ 
ಅನುಕೂಲವಾಗುವಂತೆ ಒಬ್ಬರಕ್ಕಿಂತ ಇಬ್ಬರಾಗಲೀ ಹೆಚ್ಚಾಗಲಿ ಜನರು 
ಕೂಡಿಕೊಂಡು , . . ಜೋಡುಪಾತೆಗಳನ್ನಿಡಬಹುದು (ಜ್ಕಾಂಕಕ್ಕೆ. ೪6). 
[ಜೋಡು + ಖಾತ್ಮೆ] 
ಜೋಡುಗವಣೆ (ನಾ). ಜೋಡಿಸಿದ ಕವಣೆ ; ಜಂಟಿಯ ಕವಣೆ : 
ಜೋಡು[ಪಾಕ. ಕೋಡು, ತೋಡು]ಗವಣೆಯ ತೂಟುಗಲ್ಲಿನ ರಭಾಡಿ 
ರಂಮ್ಮಿಡಿಸಿದವು ಗಗನವನು (ತೊರರಾ. ೬-೦೧-೩). 
[ಜೋಡು + ಕವಣೆ) 
ಜೋಡುಗೂಡು (ಕ್ರಿ). ಒಟ್ಟಿಗೆ ಸೇರು; ಜೊತೆಗೂಡು: ಗಾಡಿಕಾತಿಯರು 
ಗಣನೆಯಿಲ್ಲದೆ ಜೋಡುಗೂಡಿರುವರು ಕೂರ್ಮೆಯೊಳು (ಹೆದಿಬ. ೦-೦೭). 
[ ಜೋಡು + ಕೂಡ್ಕು 
ಜೋಡುಗೊಡು (ಕ್ರಿ). ಜೊತೆಕೊಡು ; ಜೋಡಿಯಾಗಂ : ಇಷ್ಟ 
ಮಿತ್ರರಿಲ್ಲದ, ಬಂಧು ಬಾಂಧವರಿಲ್ಲದ, ಪರದೇಶವಾಸದಲ್ಲಿ ಸದಾ ನಾನು 
ಅವಳಿಗೆ ಜೋಡುಗೊಡಬೇಕೇ? (ಇಪ್ಪಕ. ೨೯೪). [ಜೋಡು +೬ ಕೊಡು;] 
ಜೋಡುದಗಲೆ (ನಾ). ಜೊತೆಯಾದ ಕವಚ : ಇಜಾದರು ತ್‌ದರು 
ಕೊಟ್‌ದರು ಮೂಗನು ಜರಿಟೋಪಿ ಜೋಡುದಗಲೆಯ ಪರಿಪಟ್ಟ ಮಾಡಿ 
(ಕಂನವಿ. ೩-೬೮). [ಜೋಡು 4 ದಗಲ್ಮೆ 
ಜೋಡುದೀವಟಿಗೆ (ನಾ). ಜೊತೆಯಾದ ದೀವಟಿಗೆ ; ಜೋಡಿಯಾದ 
ದೀವಟಿಗೆ : ನೋಡ ಬನ್ನಿರೋ ಜನರು ಶ್ರೀಕೃಷ್ಣನ ಜೋಡುದೀವಟಿಗೆ 
ಸೇವೆ (ಪುರಂದ. ೨-೪೨ ಪಲ್ಲವಿ), [ ಜೋಡು ದೀವಟಿಗೆ] 
ಜೋಡುಮೇಳ (ನಾ). ಜೊತೆ ಮೇಳ; ಜಂಟಿವೋಳ : ಜೋಡುಮೇಳದ 
ಓಲಗದವರನ್ನು ಕರೆಸಬೇಡವೇ? (ಬೆಳುಮ. ೩೬). 
[ ಜೋಡು + ಮೇಳ (= ಮೇಲ) 
ಜೋಡುವಕ್ಕಿ (ನಾ). ಜೊತೆಯಾಗಿರಂವ ಪಕ್ಷಿ; ಎಣೆವಕ್ಕಿ ; ಚಕ್ರವಾಕ: 
“ ಜಕ್ಕವಕ್ಕಿ . . . ಜೋಡುವಕ್ಕಿಯು' ತಾನದಕ್ಕುಮಾ ಚಕ್ರವಾಕಂ`' 
(ಶೆಬ್ಮಮಂ. ೨೯೪) “ ಪೊಣರ್ವಕ್ಕಿ ಜೋಡುವಕ್ಕಿ, ಗೆಡೆವಕ್ಕಿ, 


(ಕಛಾಮಂ. 17, ೧). 


ಜೋಡುವಲೆ 


ಅಮಳ್ಛ್ವಕ್ಕಿ - ಈ ೭ ಚಕ್ರವಾಕಂ” (ಕರಸಾ. ೦೦-೨೦೦) ; ಕುಕಿಲ್ವ ಪಕ್ಕಿ 
ಗಾವರಿಪ ಮದಾಳಿಯಂಕುರಿಪ ಮೆಲ್ಲೆ ಲರೊಂದುವ ಜೋಡುವಕ್ಕೆ (ವೃಷವಿ. 
೯-೨೪); ಜೋಡುವಕ್ಕಿಗಳಿಲ್ಲೆಯಗಲದೆ ಕೂಡಿಯೊಂದಕ್ಕೊಂದು ಪ್ರೇಮದೆ 
(ರಘುವಂ. ೧೩-೩೧). [ ಜೋಡು 4 ಪಕ್ಕಿ; 

ಜೋಡುವಲೆ (ನಾ). ಜೋಡಿಯಾಗಿ ಹೆಣೆಯಲ್ಪಟ್ಟ ಒಂದಂ ಬಗೆಯ 
ಬಲೆ: ತಿಣ್ಣವಲೆ ಜೋಡುವಲೆ ಹೊಸೆದಿಕ್ಕಣ್ಣಿವಲೆ . ವಿಂಧ್ಯಕನ 
ಕೂಡೆ (ಸಾಳ್ಕ ಭಾ. ೩-೧೮). [ಜೋಡು + ಬಲೆ] 

ಜೋಡುಶಬ್ದ (ನಾ). ಜೊತೆ ಜೊತೆಯಾಗಿ ಬಳಸಂವ ಶಬ್ದ: ಅರಿವೆ 
ಅಂಚಡಿ, ಕುಂದುಕೊರತೆ ಮುಂತಾದುವು ಜೋಡುಶಬ್ದಗಳು (ರೂಢಿ). 

[ ಜೋಡು + ಶಬ್ದ] 

ಜೋಡುಸನಾದಿ (ನಾ). ಜೋಡಿ ಓಲಗ ; ಜಂಟಿಯಾಗಿರಂವ ನಾಗ 
ಸ್ವರ: ಹಳ್ಳಿಗಳ ವಾದ್ಯಗಳಾದ ಕರಡಿಮಜಲು, ಜೋಡು ಸನಾದಿ, 
ಕಾಳೆ ಮೊದಲಾದವುಗಳ ಘೋಷಣೆಗೂ ಅಲ್ಲಿ ಸ್ಥಾನವಿತ್ತು (ಮತ್ಮಮ. 
ಎ4). [ಜೋಡು * ಸನಾದಿ] 

ಜೋಡುಸವಗ (ನಾ). ಎರಡು ಕವಚ ; ಜೋಡಿಕವಚ : ತಂತಮ್ಮ 
ಕರಿತುರಗರಥಸಂತತಿಯನಿಳಿದು ಸೀಸಕ ಜೋಡುಸವಗಮಂ ತೊಟ್ಟು 
ಕೊಂಡು (ಸಮ್ಮಕೌ. 6-೩೧). [ ಜೋಡು * ಸವಗ 


ಜೋಡೆ(ನಾ) ಹಾದರಗಿತ್ತಿ; ಜಾರೆ: “ಸಿತಗೆ,ಜೋಡೆ, ಪಾಣ್ಪೆ, ಬೆದೆಗಾರ್ತಿ- | 


ಈ ೪ ಜಾರೆಗೆ ಪೆಸರ್‌” (ಕಶಸಾ. ೧೯-೩೮೬); “ಜೋಡೆಯೆನೆ ಜಾರೆ” (ಳರರ. 
೪೧); ಅಲರ್ಗಣ್ಣೊಳ" ಸ್ಮರನಿರ್ದನಕ್ಕುಮೆಡೆವೋಪಾ ಜೋಡೆ ಕಾಮಂಗೆ 
ಕಾದಲೆಯಕ್ಕುಂ (ಪಂಪಛಾ. ೪-೮೪): ತನ್ನ ಪೆಂಡತಿ ಜೋಡೆಯೆಂದು 
ಸಂದೇಹಂಬಡುವಾತನವಳ . . . ಸಾಯೆ ಸದೆಬಡಿದು (ಪಂಣತಂ. ೭೪-೨೦); 
ಮಳಲೊಳಂ ನೀರ್ಮಾಡುವರ್‌ ಜೋಡೆಯರ್‌ (ಧರ್ಮಾಮೃ. ೩-೦೩೪); 
ಈ ಜೋಡೆ ಕನಲ್ಲು ಬಂದು ತಪವಂ ತಳೆವಳ್‌ (ದಶಕು. ೮-೧೫) 
[ಜೋಡ - ಎ್ಯ] 

ಜೋಡೆಗೆಯ್ತ (ನಾ). ಜಾರೆಯ ನಡವಳಿಕೆ; ಹಾದರ; ವ್ಯಭಿಚಾರ: 
ನೋಡಿ ನಾಡಾಡಿಯಲ್ಲದಾಕೆಗಳ ಜೋಡೆಗೆಯ್ತಂಗಳಂ ಕಂಡು 
ಮುಗುಳ್ನಗೆ ನಗುತುಂ (ಪಂಪಭಾ. ೪-೮೧ ವ). [ ಜೋಡೆ * ಕೆಯ್ತ 

ಜೋಡೆತ್ತು (ನಾ). ಒಂದು ಜೊತೆ ಎತ್ತು: ಮರುದಿನ ಜೋಡೆತ್ತಿನ 
ಬಂಡಿಯು ಆನೆಕುಪ್ಪಿ ಕಾಡಿಗೆ ಹೊರಟಿತು (ಕಪಪು. ೪-೬೦). 

[ಜೋಡು + ಎತ್ತು (ಎಟ್ಟು) ) 

ಜೋಡೆಲುಬು (ನಾ). ೧. ಜೋಡಿ ಎಲುಬು ; ಜೊತೆಯಕಾಗಿರಂವ 
ಮೂಳೆ. ೨. ದಷ್ಟಪುಷ್ಟವಾದ ಮೈಕಟ್ಟು: ಹೊಸತಾಗಿ ಕಸುಬಿಗೆ 
ಇಳಿದುದು. ಜೋಡೆಲುಬಿನ ಹುಡುಗಿ (ಜಿಂಗಬ. ೧೭೯). "ಒಂಟೆಲಂವು' 
ಪರಾ. [ಜೋಡು + ಎಲುಬು (ಆಎಲ್ವು)] 

ಜೋತ (ನಾ). ಕೈಜೋಡಿಸುವಿಕೆ ; ನಮಸ್ಕಾರ: ಮದನಾರಿಯಿಪ್ಪ 
ತಿರಿನಲವೂರ್ಗೆ ತಾಂ ಬಂದು ನಿಂದು ಕಿವಿವಿಡಿದು ಕೈಮುಗಿದು ಜೋತಂ 
[ಪಾಠಾಂ. ಜೊತ್ತಂ]ಫೊತ್ತು ತಂದೆ ನೀಂ ಹೆಚ್ಚು ಬಾಳೆಂದು ಹರಕೆಯನಿತ್ತು 
(ಆರಿರ. ದೇ. ೦೭೩-೦); ಮರಿ, ಸ್ವಾಮಿಗೆ ಜೋತ ಮಾಡಮ್ಮ (ರೂಢಿ). 

[ «ತೆಲು. ಜೋತ] 

ಜೋತಿ (ನಾ). ೧. ದೀಪ ; ಬೆಳಕಂ: ಯತ್ವಲೋಪಕ್ಕೆ . . . ಜ್ಯೋತಿ- 
ಜೋತಿ (ಕಮದ. ೨36೧ ಪ್ರಯೋ) ; ಜೋತಿ ಇದ್ದಲ್ಲಿ ಭೀತಿಯಿಲ್ಲ (ಗಾದಿ). 
೨. ಆರತಿ : ಪ್ರೀತಿಯಲಿ ಲಿಂಗಂಗಳಿಗೆ ಹೊಸ ಜೋತಿ[ಪಾಕಾ. ಜ್ಯೋತಿ] 
ಗಳನೆತ್ತುವ (ಬಸಪು. ೧೯-೬೦). ೩, [ಯೋಗ] ಯೋಗಿಗಳಂ ಕಾಣುವ 
ಅಂತರಂಗದ ಬೆಳೆಕು: ಜೋತಿಯ ಧ್ಯಾನಬಲದಿಂದ ಸಕಲ ಸಿದ್ಧಿಗಳ 
ಪಡೆವನು ಯೋಗಿಯಾದವನು (ಗಗತಾ. ೧೯-೩೫). [ಸಂ. ಜ್ಯೋತಿಸ್‌] 


೩೧೧೪ ಜೋದಗಾಳೆಗ 


ಜೋತಿಕಾಪ್ಮ (ನಾ). ಒಂದಂ ಬಗೆಯ ಮೂಲಿಕೆ : ಚಿತ್ರಮೂಲ ತಳಕ 
ಜೋತಿಕಾಷ್ಮ . . ಯಿವ ಸಮಾನಂಗೊಂಡು ಲೇಪವಂ ಮಾಡಲ್‌ 
(ವಾತಾಜಿ. ೧೩-೧). [ಜೋತಿ + ಕಾಷ್ಟ] 

ಜೋತಿಷ್ಯ (ನಾ). [ಜೈನ] ಭವನವಾಸಿ, ವ್ಯಂತರ, ಜ್ಯೋತಿಷ್ಯ ಮತ್ತು 
ಕಲ್ಪವಾಸಿ ಎಂಬ ನಾಲ್ಕು ಬಗೆಯ ದೇವತೆಗಳಲ್ಲಿ ಒಂದು ಪಂಗಡ ; 
ಸೂರ್ಯ, ಚಂದ್ರ ಗ್ರಹಗಳೇ ಮೊದಲಾದ ಜ್ಯೋತಿಷ್ಯಲೋಕದಲ್ಲಿ 
ರುವ ದೇವತೆಗಳು: ವಾನಬ್ಯಂತರ ರುಂ ಚಂದ್ರಾದಿತ್ಯರೆಂಬಿರ್ಬ 
ರ್ಜೊತಿಷ್ಯರುಂ . .. ಚತುರ್ನಿಕಾಯ ದೇವನಾಯಕರುಮೆಲ್ಲಮೊಂದಾಗಿ 
(ಸುಕುಮಾ. ೮-೬೬ ವ). [ ಸಂ. ಜ್ಯೋತಿಷ್ಯ) 

20 ಜೋತಿಷ್ಯತಿ (ನಾ). ೧. ಬೆಳಕುಳ್ಳುದು. ೨. ಒಂದು ಬಗೆಯ ಸಸ್ಯ ; 
ಕಂಗುಂಗೆ : ಬೆಕ್ಕಿನ ಬುಡ್ಡೆಗಿಡ . ಜೋತಿಷ್ಮತಿ, ಚಿಟಕಿಹಂಬು, 
ಮಿಂಚುಬಳ್ಳಿ, ಕನಕಾಯ (ಮ್ಮ ಔಗಿ. ೧೭-೩೦೮). [ ಸಂ. ಜ್ಯೋತಿಷ್ಮತೀ ] 

ಜೋತೀಸ್ವರ (ನಾ). ಬೆಳಕಿನ ಒಡೆಯ; ಜ್ಞಾ ನದ ಅಧಿಪತಿ: ಯೋಗಿಗಳ 
ಮನದ ಕೊನೆಯ ಜೋತೀಸ್ವರನುಂ ವೃಷಭನ ರೂಪಾಗಿ ಯಜಮಾನನುಂ 
ಆಚಾರ್ಯನುಂ ತಾನೆಯಾಗಿ (ಎಇ. XXIII, ೩0-೬; 1265). 

[ಜೋತಿ + ಈಸ್ವರ (< ಈಸರ) ] 

ಜೋತ್ಕು "ಜೋಲ್‌' ಪರಾ. 

ಜೋತ್ಕು (ನಾ). ನೇತಾಡುವಂತೆ ತೂಗುಬಿಟ್ಟಿರಂವ ವಸ್ತು; ಲೋಲಕ: 
ಈ ರೀತಿಯ ಸಾಮಗ್ರಿಗೆ ಜೋತು (2268188) ಎನ್ನುತ್ತಾರೆ (ಜಾಲಪ್ರ. 
1, 830). [ <ಜೋಲ್‌,] 

ಜೋದ,(ನಾ). ಹೋರಾಟ ಮಾಡುವವನಂ; ಸೈನಿಕ: ಜೋದರಿಸುವಂಬಿನ 
ಬಿಲ್ಲರಿ ತಿಣ್ಣಮಾಗಿ (ಪಂಪಥಾ. ೧೦-೯೨): ಜೋದರ ಬಾಣಮಗ್ನಿಬಾಣಂ 
ಕರಚಕ್ರ ತಮೋರಿಚಕ್ರಮೆನಿಸಿದುದು (ಗಡಾಯು. ೪-೩೭): ಪೋರ್ವ ಪದ 
ದೊಳ್‌ ಜೋದರ್ಕಳೆಕ್ಕೆಕ್ಕೆಯಿಂ: ತೆಗೆದಾರ್ದೆ ಚ್ಚ ಬಹೂಗ್ರ ನಿಷ್ಠುರ 
ಮಹಾನಾರಾಚಮುರ್ಚುತ್ತಿರಲ್‌ (ನೇಮಿಪು. ೧೦-೦೭೪): ಜೋದರುಟ್‌ 
ಕೈಮಟ್‌ದು ಕದನದ ಗಾಯದಲಿ ನೊಂದೊಲಿಲಿ. ಬಾಯಲಿ ಬೆರಳನಿಟ್ಟುದು 
ವೈರಿ ಪಾಯದಳ (ನಳ. ೯-೩9) ; ಪಾಂಡವರ ಕಡೆಯ ಜೋದರು 
ಭೀಷ್ಮನ ಮೈಗಾವಲ ದಳವನ್ನು ಮುತ್ತಿ ಭಂಜಿಸಿದರು (ಭೀಷ್ಮಡ. ೦೮೧). 

[ ಇಸಂ. ಯೋಧ] 

ಜೋದ್ಕ (ನಾ). ಆನೆಯ ಸವಾರ; ಮಾವಟಿಗ: “ ಜೋದನೆಂದು 
ಮಾವಂತಂ” (ಕಕಸಾ. ೦೭.೩೪೦); “ ಜೋದರ್ಶಳೊಳ್‌ ಮಾವತರ*” 
(ಕರ್ಣಾನಿ. ೪೯) ; ಜೋದರ್‌ ಜೋದರೊಳಾನೆಯಾನೆಯೊಳಗುರ್ವಪ್ಪನ್ನೆಗಂ 
ಕಾದೆ (ಪಂಪಛಾ. ೦೦-೯೩) ; ಮುರರಿಪುರಾಮರ್‌ ಸುಲ್‌ದರ್‌ ಕರಿಶಿಕ್ಷಕರಶ್ವ 
ಶಿಕ್ಷಕರ ಜೋದರ ಮಲ್ಲರ ಮಾವಂತರ . .. ಕೇರಿಗಳೊಳ್‌ (ಜಗವಿ. ೬-೨೬) ; 
ಏಜ್‌ದ ಸಾರಥಿಯ ವಾಟ್‌ ನಿಂದ ಜೋದರ ಭೀಕರರೂಪು ಲೋಕಕ್ಕೆ 
ಪೊಸತಾಗೆ (ಗಿರಿಕ. ೬-೩೩ ವ); ಕರಿ ಕೆಡೆಯೆ ಕಾಲಿನಲ್ಲಿ ಜೋದರು 
ತೆರಳದೆ ಚ್ವಾಡಿದರು (ಕುವ್ಕಾಕ. ೧೫-೨೮) ; ದಂತಿಶಿರವ ವಿಭಾಗಿಸಿ 
ಕೂರ್ಗಣೆಯಿಂದೆ ' ತಾಗಿಸಿ ಜೋದರ ತಲೆಯನಾಗಸಕಾಗಿ ಸಾಗಿಸಿದನು 
(ಮೋಹತ. ೩೪-೭): ಜೋದರ ಗೋಟಿಾಯಿಲರ ರಥಿಕರ .. . ಗಡಣಂ 
ನೆರೆದಿರೆ (ಕಾಮಾಶ್ಮೆ. ೩0-೯): <ಸಂ. ಚೋದ?] 

ಜೋದಕ (ನಾ). ಯುದ್ಧ ವತಾಡುವ ವೀರ: “ ಜೋದಕ-ಯೋಧಕ ಎ 
ಕಾದಾಡುವವ ” (ತದ್ಕಕೋ. ೫0). [ ಸಂ. ಯೋಧಕ] 

ಜೋದಗಾಳೆಗ (ನಾ). ಆನೆಯ ಸವಾರರ ಕದನ ; ಮಾವಟಿಗರ 
ಹೋರಾಟ: ಜೋದಗಾಳೆ [ಪಾಕಾಂ. ೪) ಗದಿಂದೆ ಬಳಿಕೆರಡು ಸೀಳಾಗಿ 
ಮೇದಿನಿಗೆ ಬೀಳ್ವಂತಿಭವನೆಚ್ಚ ವನ ಧನುಶ್ರೇದಮಂ ಮಾಡಲು (ಕೈಮಿಥಾ. 

[ಜೋದ್ಯ * ಕಾಳೆಗ] 


[) 


20 


45 


೨೦-೨೭). 


ಜೋದಸಂತತಿ 


ಜೋದಸಂತತಿ (ನಾ). ಮಾವಟಿಗರ ಸಮೂಹ: ಕುದುರೆರಾವ್ರರು ಜೋಡ 
ಸಂತತಿ ಮದಗಜವ್ರಜವತಿರಥಾವಳಿ ಪದ ಚರರು ಚತುರಂಗಬಲ 
ವೊಂದುಳಿಯದಿದಜಿಕೊಳಗೆ (ಕುವ್ಯಾಗ. 3-90).  [ಜೋದ್ಯ + ಸಂತತಿ) 

ಜೋದಾವಳಿ (ನಾ).ಎಜೋದಸಂತತಶಿ: ಬಳಿಕ ನಂಬುಗೆಗೊಂಡು ಜೋದಾ 
ವಳಿ ಬೇಗ ತಳುವದೋಡಿತು ದೆಸೆದೆಸೆಗೆ (ಕಂನವಿ. ೦೫-೦೦೧). 

[ ಜೋದ್ಕ + ಆವಳಿ, (ಇ ಆವಲಿ)) 
ಜೋದಾಳ್‌ (ನಾ). ಯುದ್ಧ ಮಾಡುವವನಂ : ಮೇಲೆ ಕವಿಕವಿದೆಸುವ 
ೂೀದಾಳಾಳಿವಿಲು ಕೆದಟ್‌ದವು ಬೀಸರಿಗೋಲನದ್ಭುತ ಸಮರವಾಯಿತು 

ಮತ್ತೆ ಪಾರ್ಥಂಗೆ (ಕುವಾದ್ರೋ. ಓರಿಇ. ೨೮೯ ಪರಿ.). ( ಜೋದ, + ಆಳ್‌] 

ಜೋನಗ "ಜೋನೆಗ' ನೋ. 

ಜೋನಾಯ್‌ (ನಾ). ಒಂದು ಬಗೆಯ ನಾಯಿ; ಜೊಲುನಾಯಿಂ (?): 
ಕೊರಳೊಳಗಿಕ್ಕಿದ ಮಾಲೆ ಚಂದನದಣ್ಣುವೆರಸಿ ರನ್ನದ ವಿಷ್ಟರದೊಳು ಸ್ಥಿರ 
ವಾಗಿ ಕುಳಿತುಸಿರುವ ಜೋನಾಯನು ಧರಣೀ ಶ ಕಂಡುದಟ್‌ಂದ 
(ಗೋಮಟೀ. ೧೫-೫೮). [ಜೋ? + ನಾಯ್‌) 

ಜೋನಿ "ಜೋನೆ' ನೋ. 

ಜೋನಿಗರೆ (ಕ್ರಿ). ರಸವನ್ನೂ ಒಸರು: ಫೇನ ಪಿಂಡೆಡೆಗೊಂಡ ಜಾಹ್ನವಿಯೊ 
ತನಿಬಿಂಕ ಜೋನಿಗರೆದುಕ್ಕಿಳಿವ ಸುರತರುವೋ (ಪರಶು. ೩-೩೩). 

[ಜೋನಿ (ಆ ಜೋನೆ) + ಕರ್ಕೆ (ಕಣಿ) 

ಜೋನಿಬೆಲ್ಲ "ಜೋನೆಬೆಲ್ಲ' ನೋ. 

ಜೋನುಗ "ಜೋನೆಗ' ನೋ. 

ಜೋನೆ, ಜೋನಿ (ನಾ). (ಬೆಲ್ಲ ಮುಂತಾದ ವಸ್ತುಗಳು) ಕರಗಿ ದ್ರವ 
ರೂಪಕ್ಕೆ ಬಂದಿರುವ ಸ್ಥಿತಿ; ಜಿನುಗಿರುವ ಸ್ಥಿತಿ: ಬೆಲ್ಲ ಜೋನೆ 
ಯಾಗಿದೆ (ರೂ). ಜೋನಿ: ಆಬಿಸಿ ಜಾಗದಲ್ಲಿ ಬೆಲ್ಲದ ಜೋನಿಯನ್ನು 
ಇಟ್ಟು, ನಾಯಿಯನ್ನು ಕಂಬದಿಂದ ಬಿಚ್ಚಿ ಅದರ ಬಳಿ ಕಟ್ಟಿದನು (ಮಲೆಮ. 
೧೫೦) : ಮೊಸರಿಗೆ ಸ್ವಲ್ಪ ಸಕ್ಕರೆ, ಜೇನು ಅಥವಾ ಬೆಲ್ಲದ ಜೋನಿಯನ್ನು 
ಸೇರಿಸಿ ಊಟವಾದ ಮೇಲೆ ಕುಡಿಯಲು ಚೆನ್ನೂಗಿರುತ್ತದೆ (ಅಡುಸೌ. 6೨) ; 
ಅದರಲ್ಲಿನ ಕಶ್ಮಲವನ್ನು ಆರಿಸಬೇಕು, ಅದನ್ನು ಜೋನಿಯಾಗಿ (87rup) 
ಮಾಡಬೇಕು (ಜಾಲಪ್ರ. 11, ೬೪೪). 

[ದೇ.8 ತುಳು. ತೆಲು. ಜೋನೆ) 
ಜೋನೆಗ, ಜೋನಗ, ಜೋನುಗ (ನಾ). ೧. ಒಂದಂ ದೇಶದ ಹೆಸರು: 


೩೧೧೫ 


1೩0 


ಜೋಪಾಯನ 


ಜೋನೆಗವಳಿ, ಜೋನೆಗಪಳಿ (ನಾ). ಯಂವನರಿಂದ ತಯಾರಿಸಲ್ಪಟ್ಟ 
ಬಟ್ಟೆ : ಪಳದಿಯ ಜೋನೆಗವಳಿಯ ಪಲ ಬಗೆಯ ಪಲ್ಲಣದ ಪಕ್ಕ 
ಜಲ್ಲಿಯ .. . ಪರುಠವಣೆ ಪಸರಿಸೆ (ರಾಜಕೀ. ೬-೦೧ ನ). ಜೋನೆಗಪಳಿ : 
ಹಳದಿ ಪಾರಿಯ ಪಚ್ಚೆ ಜೋನೆಗಪಳಿ ಸುವರ್ಣಾವಳಿಯ ಸಂಧ್ಯಾವಳಿ 
ಯುದಯರಾಗದಲಿ ರಚಿಸಿದ ಹಕ್ಕರಿಕ್ಕೆಗಳ (ಕೌವ್ಯಾಭೀ. ೪-೪೯). 
[ ಜೋನೆಗ ೬ ಪಳ್ಳಿ (ಎಪಟ್‌,) ) 
ಜೋನೆಬೆಲ್ಲ, ಜೋನಿಬೆಲ್ಲ (ನಾ). ನೀರೊಡೆದು ಜಿಗಿಯಾದ ಬೆಲ್ಲ; 
ಜಿನುಗುಬೆಲ್ಲ; ದ್ರವರೂಪದಲ್ಲಿರುವ ಬೆಲ್ಲ: ಜೋನೆಬೆಲ್ಲದ ರುಚಿ ಸ್ವಲ್ಪ 
ಹುಳಿ (ಕೂ). ಜೋನಿಬೆಲ್ಲ: (8). 
[ ಜೋನೆ 4 ಬೆಲ್ಲ) 
ಜೋಪಕ (ನಾ). ರಹಸ್ಯ; ಗುಟ್ಟು: ಆ ಪರಮಗುರುಲಿಂಗ ಜಂಗಮಾರ್ಚನೆ 
ಗೈವ ಜೋಪಕಮದೆಂತೆನೆ ವಿಲಾಸಮನನಾಗುತಂ ವ್ಯಾಪಕ ವಿರುದ್ಧ 
ನಾಗಿರಬೇಕು ಭಕ್ತಕುಲವೀ ಪರಿ ವಿರಕ್ಷಿವಡದು (ಲಿಂಗಪು. ೧೪-೯). 
[ ಆಸಂ. ಗೋಪಕ ] 


18] ಜೋಪಡಿ "ಜೊಂಪಡಿ' ನೋ. 


ಜಿನ ಜೋನೆಗ ಅರಿಮಣ ಕೊಂಕಣ . .. ಘೋಡಾಮುಖವೆಂದು ಹೇಳಲು [ 


ಪಡುತ್ತಂವಿದ್ದಂಥಾ ರಾಷ್ಟ್ರಾಂತರಗಳಲ್ಲಿ (ಎಳೆ. ೪, ಬೇಲೂರು. ೩-೯೨: 
1397) : ಲಾಳ ಜೋನೆಗ ಜೀನ . . . ವರಾಳ ವರದೇಶಾಧಿಪತಿಗಳು 
ಬಂದರೊಗ್ಗಿನಲಿ (ಕುವ್ಯಾಸ. ೭-೨) ; ನಡೆದುದು ಭೂರಿಬಲ . . . ಜೋನೆ 
[ಪಾಠಾಂ. ನ]ಗ ವಿಂಧ್ಯ ಬೋಟಕ ಪಾರಶಿಕ ಸಾಂಬ್ರಾಣಿ ಹುರುಮಂಜಿಗಳ 
ಬಳಿವಿಡಿದು (ತೊರರಾ. ೪-೯-೪) ; ಬಂಗಾಳ ಜೈನ ಜೋನೆಗ[ಪಾಕಾಂ. 
ಜೋಗಿ] ಸಗರ . . . ಕಾಂಬೋಜದೇಶದ ಸಕಲ ಶರಣರೈತರುತಿರ್ದರು 
(ಕೆಬಪು. ೬-೪೯). ೨. ಆ ದೇಶದ ನಿವಾಸಿ : ತಲೆದಟಸಿಕೊಂಡ ಜೋನೆಗರ 
ಜಂಗುಳಿಯಂತೆ ಎಲೆಗಳೆದು ಬತ್ತಲಿಸಿ ನಿಂದ ತರುಕುಲದಂತೆ 
(ವಾಗೀರ. ದೇ. ೨೫8೪-೧೫). ೩. ತುರಂಕ: “ಜೋನೆಗ-ಯವನಕಎತುರುಕ” 
' (ತದ್ಯಕೋ. ೦೫). ಜೋನಗ : ೨. ಲೋಹಿತನೆಂಬ ವೀರನಂ ಗೆದ್ದು 
ಜೋನಗ ಜೀನಬೊಂಟರಂ ಅಪ್ಪಳಿಸಿ (ತುರಂಗ. ೧೯-೩೦). ಜೋನುಗ: 
೨, ಜಾಣಾನ ಕಿನ್ನೂರಿ ಜಾತ್ರೆಗೆ ನಿಲುಭಾರ ಜಾಣ ನನ್ನಯ್ನ ಮರುವಿನ 

ಕಿನ್ನಾರಿ ಜೋನುಗರಂಗಡಿಗೆ ನಿಲುಬಾರ (ಹಳ್ಳಿಯ. ೯೦). 

[ ಆಪ್ರಾ. ಜೋಣಿಯ./ಸಂ. ಯವನಕ 

ಜೋನೆಗಪಳಿ /ಜೋನೆಗವಳಿ' ನೋ. 


40 


ಜೋಪನ "ಜೋಪಾನ' ನೋ. 
ಜೋಪಾನ, ಜೋಪನ (ನಾ). ೧. ಆರೈಕೆ; ಸಲಹುವಿಕೆ; ಕಾಪಾಡುವಿಕೆ; 
ರಕ್ಷಣೆ: “ಜೋಪಾನ - ಗೋಪನ ಎ ಕುದಿಡುವಿಕೆ” (ತದೃಕೋ. ೦೫): ಆಟ್ಟ 
ವಾತದ ತೈಲವಂ ತಾಂ ಬೊಟ್ಟಿಡಿಸಿ ಲೇಪಿಸುತ ಪಥ್ಮಂಗೊಟ್ಟಿದಕೆ ತಕ್ಕನಿತು 
ಜೋಪಾನವನದಾಚರಿಸಿ [ಪಾಕಾಂ ಜೋಪಾಸನವನಾಚರಿಸಿ] (ಬಸಪು. 
೧೩-೮); ಚಂದ್ರಣ್ಣ . . . ಕಕ್ಕನ ಜೋಪಾನದಲ್ಲಿ ಬೆಳೆದ (ಜಿನ್ಮುಹಿಂ. ೨೨). 
೨. ಎಚ್ಚರಿಕೆ; ಅವಧಾನ; ಜೋಕೆ; ಜಾಗರೂಕತೆ : ಜೋಪಾನ 
ತಪ್ಪದೆ ರಾಜಮಂದಿರವ ಸರ್ಪ ನಿಧಾನವ ಕಾಯ್ಯಂತೆ ಕಾದಿರೆಂದಪ್ಪಣೆ 
ಗೊಟ್ಟ ರಕ್ಕಸಗೆ (ಮೋಹತ. ೧೩-೦೦) ; ಅಡವಿ ಗಿಡಗಳ ಕಡಿವ ಕೊಡಲಿಯ 
. ಮಡಗಿ ಫಲವೇನೆಂದು ಅಲ್ಲಲ್ಲಿಡದೆ ಜೋಪಾನದಲಿ ಮಡಗುವುದಿನ್ನೂ 
ಧೇನುವನೂ (ಪಶುಥಾ. ೫-೪೭); ದವಸ ಧಾನ್ಯ ಮುಂತಾದ ಸಾಮಾನ 
ವನ್ನು ಜೋಪಾನದಲ್ಲು ಇರಿಸತಕ್ಕ ಬಗ್ಗೆ (ರಾಜೇಂದ್ರ. ೩೯). ೩. ಎಚ್ಚರಿಕೆ 
ಯನ್ನು ಸೂಚಿಸುವ ಪದ: ಬಯಸಿ ನೆನೆದುದಿದಜಿಕೊಳಗಿರ್ಪುದು 
ಜೋಪಾನ ಜೋಪಾನ ಜೋಪಾನವಿನ್ನು ನಾಂ ಪೋಪೆನು (ಸಿದ್ದೇಪು. 
೧೪-೩೨): ಜೋಪನನ ಜಾರಿ ಬಿದ್ದೀಯೆ (ಊ9).ಜೋಪನ: ೧. ದೇವಿಯನು 
ಜೋಪನವ ಗೈಯುತ ದೇವ ಬಿಲುದುಡುಕೇಳು (ರಾಮಾಸಂ. ೨-೪-೩೯). 
ಜೋಪಾನಮಾಡು - ಸಲಹು; ಪೋಷಿಸು; ಸಾಕು: ನನ್ನನ್ನು 
ನಮ್ಮಪ್ಪನ ಸೋದರತ್ತೆಯೇ . .. ಜೋಪಾನಮಾಡಿದ್ದಳು (ಮೇದಿಮ. ೨). 
[ ಸಂ. ಗೋಪನ./ತುಳು. ಜೋಪಾನ, ಜೋಪನೆ ) 
ಜೋಪಾನಗೆಯ್‌ (ಕ್ರಿ). ಜೋಪಾನ ಮಾಡು; ಎಚ್ಚರಿಕೆಯಿಂಂದ 
ನೋಡಿಕೊಳ್ಳು : ಈ ಪಾಟಿಯ ಚಕ್ರಶಕ್ತಿಯಿಂದಸುರಚಮೂಪರ ಶಿರವ 
ಸೆಂಡಾಡಿ ಜೋಪಾನಗೆಯ್ದು ಜಗವ ರಕ್ಷಿಸುವ ಮಹೀಪತಿ ಶರಣು 
(ಮೋಹತ. ೨೯-೩೧). [ಜೋಪಾನ + ಕೆಯ, ] 
ಜೋಪಾಷಿ (ನಾ). ಕೈಲಾಗದವನು; ನಿಷ್ಪ್ರಯೋಜಕ: ಆ ಗೆಳೆಯನ 
ಹತ್ತಿರ ನಾಲ್ಕು ದುಡ್ಡು ಬಿಕ್ಕೆ ಬೇಡಿ ಈ ಗೆಳೆಯನ ಹತ್ತಿರ ಒಂದಿಷ್ಟು ಬೇಡಿ, 
ಈ ಜೋಪಾಖಿಗಾಗಿ ಬೇಕಾಗುವ ಜೀನಸು ತರಬೇಕಾಗಿದೆ (ಟೀನಾ. ೨೯೭): 
ನಮ್ಮ ಬಾಬೂ . . . ಜೋಪಾಪಿಯಾಗಿದ್ದಾನೆ (ಕಕ್ತಥ್ಯ. ೨೩೭). 
[?./ ತೆಳು. ಜೋಪಾಪ] 
ಜೋಪಾಯನ (ನಾ).-ಜೋಪಾನ ವ: ಕುಚಗಳ್ಗಿ ತಾಪಸರ ದಿಟ್ಟಿ ಬಳಿ 
ಕಾದಪುದೆನುತ್ತೊಡನೆ ಜೋಪಾಯನಂಗೊಳಿಸಿ ಬೈಚಿಟ್ಟಳು (ಪರಶು. ೮. ೧೬). 
[ ೭ ಸಂ. ಗೋಪಾಯನ ] 
196 


ಜೋಪಾಸನ 


ಜೋಪಾಸನ, ಜೋಪಾಸನೆ (ನಾ). ಜೋಪಾನ ; ಆರೈಕೆ ; ಪೋಷಣೆ : 
ಯಾವ ನಾರೀಮಣಿಯ ಜೋಪಾಸನದಿಂದಾಗಿ, ಅನುಗ್ರಹದಿಂದಾಗಿ ಈ 
ನಮ್ಮ ಕುಮಾರನು ಪುನರ್ಜನಿಸಿ ಬರಲಿರುವನೋ (ನಾಗಳಾ. ೭೮); 
ಮಕ್ಕಳನ್ನು ನನ್ನ ಪ್ರಾಣವಿರುವ ತನಕ ಜೋಪಾಸನ ಮಾಡುತ್ತೇನೆ 
(ಒಡಿ,ಉ. ೭೫). ಜೋಪಾಸನೆ: ಇದುವರೆಗೂ ಜನರು ಹುಟ್ಟಿದ ಮಕ್ಕಳ 
ಜೋಪಾಸನೆಯನ್ನು ಅಷ್ಟು ಲೆಕ್ಕಿಸಿರಲಿಲ್ಲ (ಸಾಹಿಸಂ. ೦೩೦); ಈ ರೀತಿಯಾಗಿ 
ಅಕೆಯ ಜೋಪಾಸನೆಯಲ್ಲಿ ನಮ್ಮ ದಿನಗಳು ಚೆನ್ನಾಗಿ ಕಳೆದುವು (ಶ್ರೀಕಾಂತ. 
೬೦). [*-ಮರಾ. ಜೋಪಾಸನಾ, ಜೋಪಾಸಣೇ./ತುಳು. ಜೋಪಾಸನ] 

ಜೋಪಾಸನೆ "ಜೋಪಾಸನ' ನೋ. 

ಜೋಬ "ಸೋಂಬ' ನೋ. 

ಜೋಬದ್ರ (ನಾ). . ಸೋಮಾರಿ; ಆಲಸಿ : ಅವನೊಬ್ಬ ಜೋಬದ್ರ 
(ರೂ 9). "ಜೋಬದ್ರತನ' ಪರಾ. [ ಆಜೋಬ) 

ಜೋಬದ್ರತನ (ನಾ). ಸೋಮಾರಿತನ; ಆಲಸ್ಯ: ಅವನ ಬೋರ್ಡ್‌ 
ಸ್ಕೂಲು ವಿದ್ವತ್ತು ಎಂದರೆ, ಒಂದು ತರಹದ ಜೋಬದ್ರತನ (ಸ್ಮಾಮಿಸ್ನೇ. 
೧೨೪). [ ಜೋಬದ್ರ + - ತನ] 

ಜೋಬದ್ರೆ (ನಾ). ಆಲಸ್ಯದಿಂದ ಕೂಡಿರುವವಳು : ಜೋಬದ್ರೆ ಥರ 
ಕೂತಿರಬೇಡ (ರೂಂ).  ಜೋಬದ್ರ + - ಎ] 

ಜೋಬು "ಜೇಬು' ನೋ. 

ಜೋಮಾಲೆ (ನಾ). ಕೊರಳಲ್ಲಿ ಧರಿಸುವ ಒಂದು ಬಗೆಯ ಉದ್ದವಾದ 
ಸರ: “ಲಂಬನಂ . . . ಲಲಂತಿಕಾ - ಕೊರಳಲ್ಲಿ ನೇತಾಡುವ ಒಡವೆ. 
ಜೋಮಾಲೇ ಸರ, ಕಂಠೀಸರ, ಮಣಿಗಳ ಹಾರ ಮುಂತಾದದ್ದು” 
(ಸಿದ್ಧಾಂತಿ. ೦೭೩); ಕನಕನಿಮ್ನಗೆಯುಂ ಮನೋಹರ ಕನಕಜೋಮಾಲೆಗಳ 
ರೂಪವನನುಕರಿಸಿ . . . ತೋರ್ಪಂತೊಬ್ಬಿತು (ಅರ್ಣಾವಿ. ೧೭-೨೧): ಸಣ್ಣ 
ಕಂದಮ್ಮಗಳ ಕಣ್ಣೀನ ಕವಡೀಯ ತಣ್ಣನ್ನ ಜೋಮಾಲೆ ಕೊರಳೊಳಗಿತ್ತೋ 
(ನಾದಲೀ- ೩೮-೯): ಬಹಲೆ ಭರ್ಜಿಯಿಂದ ಹೊಡೆದವರಿಗೆ ಕಾಲುಗಗ್ಗರ, 
ಜೋಮಾಲೆ, ಈ ಮೇರೆಗೆ ಇನಾಂ ಕೊಡುತ್ತೇವೆ (ಚಿತ್ರಪಾ. ೮60). 

[( ಆಜೋಲ೯, * ಮಾಲೆ] 

ಜೋಮಾಲೆಸಥ (ನಂ). - ಜೋಮಾಲೆ: ಅಕೆಯ ಕೊರಳಿಗೆ ಕೊಕ್ಕೆತಾತಿ, 
ಸರಪಣಿ, ಕರಿಮಣಿಸರ ಮತ್ತು ಜೋಮಾಲೆಸರಗಳನ್ನು ಸೂಡಿದಳು 
(ಹುಲಿಹಾ. ೨00). ಜೋಮಾಲೆ + ಸರ್ಯ] 

ಜೋಮ್ಮು "ಜೊಂಪ್ರೈ' ನೋ. 

ಜೋಮು, "ಜುಮ್ಮು' ನೋ. 

ಜೋಮುಹಿಡಿ "ಜಂವನ್ಮಿಹಿಡಿ' ನೋ. 

ಜೋಯಿಸ, ಜೋವಿಸ (ನಾ). ೧. ಗ್ರಹಗತಿಗಳನ್ನು ತಿಳಿಸುವ ಶಾಸ್ತ್ರ; 
ಜ್ಯೋತಿಶ್ಶಾಸ್ತ್ರ; ಗಣಿತಂ ಜೋಯಿಸಚ್ಛನ್ನ ಬಲ್ಲ ಶಬ್ದ 
ಸಂಸ್ಕಾರವುಳ್ಳಾತ ನಾಗದೇಸಿಗರ್ಗ್ಗೆ ಮತ್ತರಿರ್ಪೃತ್ತೆ ದು 
(ಎಇ. ೩೫, ೬-೨೩: 1012): ಶಕುನಂ ಜೋಯಿಸಮಾದಿಯಾಗಿ ಪೆಟಿವುಂ 
ಎಜ್ಞಾನ ವಿದ್ಯಾವಿಶೇಷ ಕಳಾಕಳಾಪದೊಳಾಂ ಸಮಗ್ರನೆನೆ (ಸುಕುಮಾ- 
8-೨೧); ಜೋಯಿಸಮನೋದುವಂ ಜೋಯಿಸಿಗಂ (ಶಬ್ಮಾನು. ೨೯೨ 
ಪ್ರಯೋ) ; ಹರಿಶರ್ಮನ ಜೋಯಿಸವನ್ನು ಎಲ್ಲರೂ ಹೊಗಳಿದರು 
(ಳಸರಿ. ೪). ೨. ಜ್ಯೋತಿಷ್ಯವನ್ನು ಬಲ್ಲವನು; ಜ್ಯೋತಿಷಿ: “ಜೋಯಿಸ 
(ಜೋತಿಸ, ಜೊಯಿಸ) - ಜ್ಯೋತಿಷ” (ತದೃಕೋ. ೦೬); ಮಲಟಿಗಾಲ 
ಮುಂಟೆಂದು ತಪ್ಪಿದ ಜೋಯಿಸಂ ಬಾವಿಯ ನೀರನಡಕಿ ನೀರ್ವೊಯ್ದನೆಂಬ 
ಕಥೆಯಂತೆ (ಪಂಡತಂ. ೦೨೭-೨) : ಜೋಯಿಸನ ಮಗಳ್‌ [ಪಸೆಯ ಮೇಲೆ) 
ರಂಡೆಯಾದಳ್‌ (ಧರ್ಮಾಮ್ಮ. ೦೨-೨೮) ; ನೆಲೆದಪ್ಪಿದುದು ಗ್ರಹಮಾಲೆ 
ತಾರಾರಾಸಿ ಜೋಯಿಸ[ಪಾಕಾಂ. ತಿಷ]ರೋದು ಹುಸಿಯಾಯ್ತು 


೩೧೧೬ 


80 


ಜೋರ್ಕು 


(ಕುವ್ಕಾದ್ರೊ. ೧೯-೦೯) ; ಬಿಸರುಹಗಂಧಗಂಧಿನಿ ಕರೆಸಿದಳು ಜೋಯಿಸರ 
(ಮೋಹತ. ೨೩-೫೭) ; ಬಳಿಕ ಜೋಯಿಸರಂದು ಸುಮುಹೂರ್ತದೊಳು 
ಲಗ್ನಗಳ ಪೇಳೆ (ಕಂನವಿ. ೨೦-೭). ಜೋವಿಸ : ೨. ಜೋವಿಸ ಗೋವಿಂದ 
ದೇವಂಗೆ ಆಲೂರಲ್ಲಿ ಕೊಂಡಿಟ್‌ವನ ಮತ್ತ ೪ (ಕೊಲ್ಹಾಶಾ. ೨೦-೩೧: 
1278), [ ಸಂ. ಜ್ಯೋತಿಷ) 

ಜೋಯಿಸಚಕ್ರಿ (ನಾ). ಜ್ಯೋತಿಶ್ಶಾಸ್ತ್ರಜ್ಞ ರಲ್ಲಿ ಶ್ರೇಷ್ಠನಾದವನಂ,- 
ಅಗ್ರಗಣ್ಯ : ಎಸೆವ ಮಟ್‌ಗಾಲಮಂ ಜೋಯಿಸಚಕ್ರಿಯೊಳ್‌ . . . 
ಭಾವಿಸಿ ಪೇಟ್ಜಿಂ (ಅಟೈಮ. ೧-೩೫). [ಜೋಯಿಸ + ಚಕ್ರಿ] 

ಜೋಯಿಸವಾತು (ನಾ). ಜ್ಯೋತಿಶ್ಶಾಸ್ತ್ರಜ್ಞನ ನುಡಿ; ಜೋಯಿಸನ 
ಮಾತು : ಜೋಯಿಸವಾತ ಕೇಳ್ದೆನ್ನ ತಂದೆತಾಯ್ಗಳು . . . ಕರೆದರು 
(ಶ್ರೀಪಾಲ. 8-೮೨). [ ಜೋಯಿಸ * ಮಾತ್ಮು) 

ಜೋಯಿಸಿಗ (ನಾ) .ಎಜೋಯಿಸ ೨ : “ಸಾಂವತ್ಸರಃ, ಜ್ಯೋತಿಷಿಕಃ . . . 
ಈ ೮ ಜೋಯಿಸಿಗಂ” (ಹಲಾಯು. ೬೭-೨೪೯); ಆ ಪೊತ್ತುಂ ಜೋಯಿಸಿಗರ್‌ 
ಪಾಪಗ್ರಹಮೆಂದು ಪೆಸರನಿಡೆ (ಸಮಪ. ೮-೧೬೨); ಮಾಂದರಿಗಂ, 
ಜೋಯಿಸಿಗಂ, ಸಂದಟ್‌ಕೆಯ ಕಬ್ಬಿಗಂ ಸಮಂಜಸನೊಳನೇ (ಕಮದ. ೧೯೭ 
ಪ್ರಯೋ) : ಜೋಯಿಸಮನೋದುವಂ -ಜೋಯಿಸಿಗಂ (ಕಜ್ಮಾನು. ೨೯೨ 
ಪ್ರಯೋ) : ನವಲಕ್ಷ್ಮಿಯರ ವಿಲಸಿತೋತ್ಸವ ಪೂಜೆಗೆ ಶುಭಲಗ್ನವ ಸಲೆ 
ಜೋಯಿಸಿಗರುಸಿರಿದರು (ಕಂನವಿ. 3೨-೦). [ ಜೋಯಿಸ * - ಇಗ] 

ಜೋರ್‌ (ನಾ). ಒಂದು ಅನುಕರಣ ಶಬ್ದ. "ಜೋರನೆ' ಪರಾ. 

ಜೋರನೆ (ಅ). ಒಂದೇ ಸಮನೆ: ನೆತ್ತರು ಬಿಡದೆ ಜೋರನೆ 
ಸುರಿಯೆ (ಬಸಪು. ೩೮-೨೮) ; ಆ ಬೆಳಕಿನ ರುಳಕ್ಕೆ ತಮ್ಮನ ಮೈ ಜೋರನೆ 
ಬೆವತಿತ್ತು (ಹೊಸಕ್ಸಿ. 300); ಜೋರನೆ ಬಿಟ್ಟ ಬೆವರಿನಿಂದ ಸೀರೆಯೆಲ್ಲ 
ತೊಯ್ದು ಹೋಗಿತ್ತು (ಗ್ರಾಮಾಯ. ೦೩೪). [ ಜೋರ್‌ 4 - ಅನ್ನೆ] 

ಜೋರಾವರಿ (ನಾ). ಒತ್ತಾಯ; ಬಲಾತ್ಕಾರ; ಜಂಲುವೆಂ; ಜಬರದಸ್ತಿ : 
ನೀವು ಫೌಜು ಸಮೇತ ಜೋರಾವರಿಯಿಂದ ಆ ಶೀಮೆ ವಳನುಗ್ಗಿದ್ದೇ 
ಆದರೆ (ರಾಜೇಂದ್ರ. ೯0. [ *- ಪಾರ. ಹಿಂ. ಮರಾ. ಜೋರಾವರೀ] 

ಜೋರಿಡು (ಕ್ರಿ). ಸ್ರವಿಸು; ಹೊರಸೂಸು ; ಪುವಹಿಸು: ಸೂಳು 
ಮಿಗೆ ಸಂಗರದ ರವದುಬ್ಬಾಳಿನಲಿ ತಿರುಹಿಟ್ಟನರುಣಜಲಾಳಿ ಜೋ 
[ಪಾಕಾಂ. ರೆೋ]ರಿಡೆ ಯಷ್ಯಮೂಕ ಮಹಾಮಹೀಧರಕೆ (ತೊರರಾ. 
೪-3-೩೭); ಧವಳ ವಸನದಿ ವೀಳ್ಯ ಜೋರಿಟ್ಟು ತನಿಯರುಣ ಕಾಣಿಪುದು 
(ಚಿನಭಾ. ೩6-೩೭). [ಜೋರ (<ಎಸೋರ್‌;)+ ಇಡು) 

ಜೋರಿಸು "ಸೋರಿಸು' ನೋ. 

ಜೋರು, ಸೋರ್‌? ನೋ. 

ಜೋರು “ಸೋರ್‌” ನೋ. 

ಜೋರು, ರೋರು (ನಾ). ೧. ವೇಗ ; ರಭಸ : ಜೋರಿನಿಂದೋಡಿಸಲು 
ಪದನದೆ ಸೋರುತಿಹ ನೊರೆಯಾಂತ ' ಕುದುರೆ (ಶ್ರೀರಾಡ. ೭೨, ಏೀರಿಕೆ): 
ಸ್ವಲ್ಪ ತಡೆದು ಸಿಟ್ಟಿನಿಂದ ಉರುವಲ ಕಟ್ಟಿಗೆಯನ್ನು ಒಲೆಯಲ್ಲಿ ಜೋರಿನಿಂದ 
ತಿವಿದಳು (ಅಕೋಕ. ೨); ಮೋಹದ್ದೀನ ಸಾಹೇಬನು . . . ಕೈಯಲ್ಲಿ 
ದೊಣ್ಣೆಯನ್ನು ಹಿಡಿದುಕೊಂಡು ಹೊರಡುವ ಜೋರಿನಲ್ಲಿದ್ದನು 
(ಕಂಗರೋ. ೨೦). ೨. ಒತ್ತಾಯ ; ಬಲಾತ್ಕಾರ : ಜೋರು ಜುಲುಮೆ 
ಮಾಡದ ಹೊರತು ಜನರು ಕಷ್ಟ ಸಹಿಸುವುದಿಲ್ಲ (ಜನನಾ. ೧೨). 
೩. ಪ್ರಾಬಲ್ಯ ; ಜರಬು ; -ದರ್ಪ : ಆದರೆ ಈ ಮೂರು ತಂಡಗಳಿಗಿಂತ 
ಇನ್ನೊಂದು ಜಾತಿಯದೇ ಜೋರು ಹೆಚ್ಚು (ಅಆಲಹೂ. 0೦): ಈ ದಾದಿಯ 
ಜೋರು ಜಾಸ್ತಿಯಾಗಿದೆಯಲ್ಲಾ (ಮೊಗ್ಗು. ೮೧). ೪. ಹೆಚ್ಚು ; ಅಧಿಕ: 
ಬಿಸಿಲು ಬಹಳ ಜೋರಾಗಿದೆಯಲ್ಲವೇ (ಆಳನಿ. ೩೨); ಅವರ ಅಳಿಯನಿಗೆ 
ಜಡ್ಡು ಜೋರು (ಗಂಗಾಸಾ. 3). ೫. ಬಲವಾದದಂ; ತೀವ್ರವಾದುದಂ: 


ಜೋರುಗಟ್ಟು 


ನಿನಗೆ ಜೋರಾದ ಪೆಟ್ಟು ಬಿದ್ದಂತೆ ಇದೆ (ರಾಣಿ. ೧೪); ಜೋರಾಗಿ 
ಬರೆಯಲಿಕ್ಕೆ ಒಂದು ವಿಷಯ ಆಯ್ತೆ ಅವನಿಗೆ (ಅಕ್ಕಮೇ. ೨೦. ರ್ಲೋರು: 
೧. ಅದು ಬರುವ ರೋರಿಗೆ ಗುಂಡಾದ: ಕಲ್ಲುಗಳು ಕಟಕಟನೆ ಪುಟ 
ನೆಗೆಯುತ್ತಿದ್ದವು (ಹುಲ್ಕಹ. ೨೬); ಅದಕ್ಕೆ ಅಭ್ಯಾಸ ಒಳ್ಳೇ ರೋರಿನಿಂದ 
ಮಾಡಬೇಕಾಗಿದೆ (ಶಿಧ್ರಮ. ೧೭). ೩. ನಿಂದೇನೋ -ರೋರ ಇದ್ದಾಂಗ 
ಕಾಣತದ (ಜಿಂದುರಿ. ೫೧). 
ಜೋರಾಗಿ - ೧.ವೇಗವಾಗಿ; ತೀವ್ರವಾಗಿ: ಎದೆ ಜೋರಾಗಿ ಬಡಿದು 
ಕೊಳ್ಳುತ್ತಿತ್ತು (ಆಲಹೂ. ೩೮): ಹೆಳಿಯ.ಮೇಲೋಡುತಿದೆ ರೈಲು ಜೋರಾಗಿ 
(ಕಂದ್ರವೀ. ೧೦೩-೦೧೮); ರಾಯರು ಜೋರಾಗಿ ತಲೆ ಅಲ್ಲಾಡಿಸಿದುದರಿಂದ 
. . . ತಿಳಿಯಿತು (ಕಾಯಕ. 9೬). ೨. ದರ್ಪದಿಂದೊಡಗೂಡಿ : ನೀನು 
ನಿಜವಾಗಿಯೂ ಈ ಕೊಡದಲ್ಲಿದ್ದ ಭೂತವಲ್ಲ ಎಂದು ಕೊಂಚ 
ಜೋರಾಗಿ ಹೇಳಿದನು (ಪಂಡಾಮ್ಮ. ೧೧). ಜೋರಾಗು ಎ ವೇಗವಾಗು ; 
ಬಲವಾಗು : ಮಳೆ ಜೋರಾಯಿತು (ರೂಢ). ಜೋರುಮಾಡು -೧. 
`ವೇಗಗೊಳಿಸು; ತೀವ್ರಗೊಳಿಸಂ: ಹೊತ್ತುಕೊಂಡು ಹತ್ತಬಲ್ಲ ತ್ರಾಣವಿದೆ 
ಬನ್ನಿ ಎಂದು ನನ್ನ ಕಾಲು ಜೋರುಮಾಡಿದೆೇ(ಜಿಂಗಾಳ್ಕೆ ೩೪೯). ೨.ಬಲಾತ್ಕಾರ 
ಮಾಡು: ನೀನು ಜೋರುಮಾಡಿ ಹಡಗಿನ ಮೇಲೆ ಹತ್ತುತ್ತಿ(ದೇವಿಣೌ.೦೪೩). 
೩. ದರ್ಪತೋರು; ಜಬರುಮಾಡು: ಮೊದಲು ನನಗೆ ಕೊಟ್ಟಿದ್ದೀಯೇ 
ಎಂದು ನಾನು ಜೋರುಮಾಡಿದೆ (ಕಲಿವ. ೪೧); ಅರಸರ ಬಳಿ ಹೆಚ್ಚು 
ಜೋರು ಮಾಡಬೇಕಾದರೆ ದೂರದೃಷ್ಟಿ ಇದ್ದು ಮಾಡಬೇಕು (ಅಖೈರು. -೦). 
[ «ಪಾರ. ಹಿಂ. ಮರಾ. ಜೋರ್‌] 

ಜೋರುಗಟ್ಟು "ಸೋರುಗಟ್ಟು' ನೋ. 

ಚೋರುದಾರ (ನಾ). ಶಕ್ತಿವಂತ ; ಬಲವುಳ್ಳವನು : ಇಬ್ಬರೂ ಶಸ್ತಿನಲ್ಲಿ 
ದ್ದಾರೆ, ಜೋರುದಾರರು (ಛೀಮಕಾ. 9). [+-ಪಾರ. ಹಿಂ. ಜೋರ್‌ದಾರ್‌] 

ಜೋರುದಾರಿ (ನಾ). ದರ್ಪವುಳ್ಳ ಹೆಣ್ಣು; ಜರಬುಳ್ಳವಳು; ಜಬರ್ದಸ್ತಿ 
ನವಳು: ಅವನು ಶ್ರೀಮಂತ ಕುಟುಂಬದ ಜೋರುದಾರಿ ಹೆಣ್ಣೊಬ್ಬಳನ್ನು 
ಮದುವೆಯಾಗಿದ್ದನು (ಪುನರು: ೨33). [ ಜೋರುದಾರ * - ಇ] 

ಜೋರುಮುಡಿ (ನಾ). ದರ್ಪ ಠೀವಿಗಳನ್ನು ಎತ್ತಿ ತೋರಿಸುವಂತಹ 
ಒಂದು ಬಗೆಯ ಕೇಶ ಶೃಂಗಾರ: ಸೋರುಮುಡಿಗಳು, ಜೋರುಮುಡಿ, 
ಬಾದಾಮಿ ಬೊಂಬಾಯಿ ಮಂಡಿಗಳು (ಗಠೇಶೆ.: ೭೨-೦೦). 

[ ಜೋರ್ಕು + ಮಂಡಿ] 

ಜೋರುವರಾತ (ನಾ). (ಸಾಲ ತೀರಿಸಬೇಕೆಂದು ಮಾಡುವ)ಒತ್ತಾಯದ 
ತಗಾದೆ: (8). [ಜೋರ್ಯ್ಕು * ವರಾತ] 

ಜೋರೆ (ನಾ). ಕೆಸರಂ; ರಾಡಿ; ಜವುಗು: ತಲೆ ಮುಂಡ ಕರುಳು 
ನೆತ್ತರು ಜೋರೆಯೇಳ್ವಂತಲಸದೆ ಕಾದಿ ಮಡಿದರು (ನೇಮಿಸಂ. ೩೧-೦೨) ; 
ದಾರಿಯಲ್ಲಿ ಒಂದು ಕಳ್ಳಬದಿಯ ಜೋರೆ ಸಿಕ್ಕಿತು (ಸುಮಠ. ೨೩೦). [?] 

ಜೋಲ್‌;, ಜೋಲ್ಕು (ಕ್ರಿ). ಜೋತು, ಜೋಲ್ಡು(ಭೂತನ್ಯೂ). ೧. 
ನೇತುಬೀಳು ; ಇಳಿಬೀಳು ; ಕೆಳಬಾಗು : “ ಜೋಲ್‌ - ಆಲಂಬನೇ 
(ತೂಗಬಿಡು)” (ಕಮಧಾ): ಜೋಲ್ಡ -ಪುರ್ವನೆತ್ತಿ ಕಟ್ಟಿದ ಲಲಾಟಪಟ್ಟ 
ದೊಳ್‌ (ಪಂಪಥಾ,. ೦೦-೩೨ ವೃ: ಕಯ್ಯ ಕೊಡೆಯಿಂ ಮಯ್ಯ ತೆರೆಯಿಂ 
ಜೋಲ್ವ ಪುರ್ವಿಂ (ನಂಬಿರ. ೬-೨೩); ಅಸಿಯಳ್‌ ಕಾಣದೆ ನಿನ್ನನೆನ್ನ 
ಕೊರಲಂ ಜೋಲ್ಡತ್ತಳುದ್ವೇಗದಿಂ (ಅನಂಪು. 5-೪0) ; ಅಳಕಂ ಜೋಲ್ಡಿರೆ 
ಹಾರಮೊರ್ಗುಡಿಸೆ (ದಕಕು. ೦೨-೨೬); ಫಲವಿತತಿ ಜೋತೊಜಗಿದುದು 


೩೧೧೭ 


10 


15 


20 


26 


30, 


40 


ಬನಬನಂಗಳೊಳ್‌ (ಕಬಪು. ೪೫-೧೦). ೨. ತೊಗಾಡಂ ; ತೊನೆದಾಡಂ ;[ 


ಅಲ್ಲಾಡು ; ಹೊಯ್ದ್ಹಾಡು : ಮುಯ್ಬಿಂದಾವಗಂ ಸಂಭ್ರಮದೆ ರುಚಿರ 
ವಲ್ಯೋತ್ತರೀಯಾಂಚಲಂ ಜೋಲ್ತಿರೆ (ಕಾದಂಉ.೭೯೭); ಆಕಂಪದಿಂ ಜೋಲೆ 
ಕರ್ಣೊೋತ್ಪಳಮಾಲಿಪ್ತಾಂಗರಾಗಂ ಮಸುಳೆ ಪುಳಕದಿಂ . ಎಸೆದಳ 


ಜೋಲ್ಡ್‌ 


(ವರ್ಧಪು. ೬-೦೯) ; ಮದಿರಾಪಾನಮಂ ಮಾಡಿ... ಕುಣಿಯುತುಂ 
ಮಣಿಯುತುಂ ಮಾಲುತುಂ ಜೋಲುತುಂ (ಉದೃ್ಭಟ. ೫-೯೦ ವ); ಹಚ್ಚಡದ 
ಸೆಜಿಗಂ ಪಿಡಿದು ಕೈಯಿಂದ ಸೆಳೆಸೆಳೆದು ಜೋಲುತ್ತ ತೆಗೆವಂ (ಬಸಪು. ೪೭-೪೭). 
೩.ಸಡಿಲವಾಗು; ಅಳ್ಳಕವಾಗು: ಮಿಸುಗುವ ತೋರ ಮಲ್ಲಿಗೆಯ ಜೋಲ್ತ 
ಬಲಲ್ಮುಡಿ ತೊಟ್ಟ ಮೌಕ್ತಿಕಪ್ರಸರ ವಿಭೂಷಣಾಳಿ (ಸುಕುಮಾ. ೯-೧೦೪); 
೪, ಕುಸಿಬೀಳಂ; ನಿಸ್ಸತ್ತ್ವವಾಗು : ಮಜಸೊಂದಿದಂದದೊಳೆ ಜೋಲ್ಡ 
ನಿಜೇಶನನಾ ಲತಾಂಗಿ ತೊಟ್ಟಗೆ ಕೊಳೆ ನೋಡಿ (ಪಂಪಥಾ- 3-೦೯); 
ಮೂರ್ಛಾವೇಗದಿಂದಿಕ್ಕುವಟ್ಟನವೊಲ್‌ ರೆಯಂಪಿಸಿ ಜೋಲ್ಡು ನೇಲ್ದು 
(ಕಾದಂಉ. ೪೪೪); ತಲೆ ಪಟ್‌ದು ಜೋಲ್ಡು ತೊಪ್ಪೆನೆ ನೆಲದೊಳ್‌ 
ತನು ಬೀಟ್‌ (ಧರ್ಮಾಮ್ಮ. ೧೩-೦೬೨) ; ತೆತ್ತಿಸಿದಂಬಿನ ಗಜ ಮಿಟುಗುತ್ತಿರೆ 
ಬಾಯ್ಬಿಟ್ಟ ಪುಣ್ಣಳಿಂ ಜೋಲ್ವ ಭಟಂ (ವರ್ಧಪು. 6-88); ಒಬಿಲ್ಲುಪಡೆ 
ಗೋಳಿಟ್ಟುದಾನೆ ಕುದುರೆಗಳೊರೆವ ಕಂಬನಿ ಬಳಲ್ಲಿವಿಗಳಿಂ ಜೋಲ್ಡುವು 
(ಕೈಮಿಛಾ. ೦೩-೬೦). ೫, ಮನಸೋಲು ; ಪರವಶವಾಗು : ಮನ 
ದೊಳೊಟಲ್ಲು ಜೋಲ್ಡಳಿಪಿ ನೋಡಲೊಡಂ (ಪಂಪಧಾ. ೨-೪೦). 
ಜೋಲ್ಲು : ೧. ಕುಣಿವ ಕುಂತಾಗ್ರದಲಿ ಜೋಲುವ ಹಿಣಿಲುಗರುಳೊಪ್ಪಿ 
ದುವು (ಕುವ್ಮಾಳೀ. ೪-೪೪) ; ಕಟಿಯೊಳು ಹೋಲುವ ಪೀತಾಂಬರದ 
ಮೇಲುದಟ್ಟಿಯೊಳೊಪ್ಪುವ ಸುರಗಿಯ ಬಿಲ್ಲ ಕಾಲಪಾಯಕರೊಪ್ಪ ತಿಹರು 
(ಕೆಂನವಿ. ೦೮-೬೩); ತಾಳೆಗಳು ಬೆಳೆದು, ಖರ್ಜೂರದಲಿ ಹಣ್ಣು ಜೋಲುತಿಹ, 
ಬಿಸಿಲ ಸೀಮೆಯಲಿ ನೆಲಸಿಹುದೆ (ಕಎಪು. ೪೭-೩). ೨. ಲೋಹದಾ ಗುಂಡು 
ಗಳು ತಲೆಯನೆದೆ ಬೆನ್ನ ಜೋಲುತ್ತ ಹೊಡೆವುತಿರೆ (ವೀಕ್ಕಿಪು. ೪-೦೯-೩೦). 
ಜೋತಾಡು ಇ ೧. ಜೋಲಾಡು ; ತೂಗಾಡು : ಗಿಳಿಗಿಂತ ಚೆನ್ನಾಗಿ 
ಮಾತಾಡಬಲ್ಲ, ದೊಡ್ಡದರ ಬಾಲಕ್ಕೆ ಜೋತಾಡಬಲ್ಲ (ನೆಲಮು. ೨೮-೨೧) ; 
ನೀಳವಾದ ಹೆಳಲು ಆಕೆಯ ಹೆಗಲ ಮೇಲೆ ಜೋತಾಡುತ್ತಿದ್ದಿತು 
(ಪ್ರಣಸ. ೦). ೨. ತಂಳುಕಾಡು : ಸ್ವಾತೀಯ ಮಳೆ ಹುಯ್ದು ಸೀತೆಯ 
ಕೆರೆ ತುಂಬಿ ಜೋತಾಡುತೈತೆ ಕುಣಿಗಲು (ಹಳ್ಳಿದಾ. ೩3). ಜೋತುಗೊಳ್ಳು ಎ 
ಅಂಟಿಕೊಳ್ಳು ; ಜೋತುಬೀಳಂ : ಅವನು ಆದರ್ಶಕ್ಕೆ ಜೋತುಗೊಂಡಿ 
ದ್ಹಾನೆ (ಢಿ). ಜೋತುಬೀಳು ಎ ಅಂಟಿಕೊಳ್ಳು ; ಅವಲಂಬಿಸು ; 
ಆಧರಿಸು : ಜೀವಕ್ಕೆ ಜೋತುಬಿದ್ದ ಈ ಜಂತುಗಳಿಗೆ ಈಗ ಅನುಭವ 
ಬರುತ್ತಲಿದೆ (ಅಕ್ಕಮೇ. ೩0) ; ಭಾವಭೀವಿಯಾದ ನೆಕ್ಲುದೋವ ... 
ಹೊಸ ಜೀವನವಿಧಾನಕ್ಕೆ ನಿಸ್ಸಂಕೋಚವಾಗಿ ಜೋತುಬಿದ್ದನು. (ಪುನರು. 
೬ರ) ; ಆದರೆ ಜೀವ ಅಷ್ಟಕ್ಕೇ ಸೋಲಲೊಪ್ಪದೆ ಯಾವುದೋ” ದೂರದ 
ಆಸೆಗೆ ಜೋತುಬಿದ್ದಿ ತ್ತು (ರೂಪಸ. ೬೮). ಜೋತುಹಾಕು-ನೇತುಹಾಕು; 
ತೂಗುಹಾಕು : ನಿನ್ನನ್ನು ಸೀಳಿ ನಾಲ್ಕು ಭಾಗಮಾಡಿ `ನಾಲ್ಕು ಬಾಗಿಲು 
ಗಳಿಗೆ ಜೋತುಹಾಕುತ್ತೇನೆ (ಹಳ್ಕಹಾ. 0೦೮). ಜೋಲವಿಡು-ಜೋತಾಡು 
ವಂತೆಮಾಡು ; ನೇತುಬಿಡು : ಕಯ್ಕೊಳ್‌ ಸೋರೆಯ ಕಾಯಂ 
ಕೊಟ್ಟು ಬಾವಿಯೊಳಗೆ ಜೋಲವಿಡೆ (ಪು್ಕಾಸ್ತ. ೪-೨೫ ಐ). 
[ದೇ.8 ಮಲ. ಓಲ್‌ ; ಗೊಂಡಿ. ಹೋಲ್‌ ] 
ಜೋಲ್ಕ್‌, ಜೋಲ್ಕು (ನಾ). ೧. ಜೋತುಬೀಳಂವಿಕೆ ; ಇಳಿಬಿದ್ದಿರಂ 
ವಿಕೆ : ಚೆಲ್ವ ಪಣೆ ಕುರುಳ ಜೋಲಂಬೆಗಾಲು . . . ಸೊಗಯಿಸುವ ವರ 
ಶಿಶು (ಜೈಮಿಥಾ. ೨೮-೦೮). ೨. ಸಡಿಲ ; ಅಳ್ಳಕ : (8). ೩. ಹೊಯ್ದಾಟ; 
ತೂರಾಟ (?) : ಜಗುಟ್ಟಿ ನಿಟ್‌ ಕರಂ ಜೋಂಪಿಪಂಗಂ ಏಲುಪ್ತಾಕ್ಷರ 
ವಾಕ್ಕಂ ರೋಮಹರ್ಷಂ ಬಿಡದೆಸೆವೆಳೆ ಜೋಲ್‌ ಹೂಂಕೃತಂ ತೋರ್ಪ 
ಚಲ್ಲಂ ಕರಮೊಪ್ಪಲ್‌ . . . ಎಸೆದುದಸದಳಂ ಮದ್ಯಪಾನಾಂಗನೌಘಂ 
(ಉದ್ಮಟಿ. 8-68). ಜೋಲ್ಕು : ೪. ಜೋತಂಬಿಟ್ಟುದು : .ಬೆಂಡೆಯನಿಕ್ಕಿ 
ಪಾವಡೆಯ ಜೋಲಿನೊಳಗರದಿಕ್ಕಿ . . . ಗುಡಪಾಕವೆಂದು ಹೆಸರು ಕರೆ 
ವುದು (ಸೂಪಶಾ. 3-3೪೯). [ ಆ ಜೋಲ್ಡ] 


ಜೋಲಕಾರುಣ್ಯ 


ಜೋಲಕಾರುಣ್ಯ (ನಾ). ಒಂದು ಬಗೆಯ ತೆರಿಗೆ: ಜೋಲಕಾರುಣ್ಯ ಜೆಡೆ 
ದೆರ್ರೆ ಪ ೩॥8 ಬಿಟ್ಟೆಯ ಭಂ ೧ಕ್ಕಂ ಗ ೨ (ಎಕ. ಸಳ, ಚಿಳ್ಳನಾ. 
೭೦-೨೦; 1). [?] 

ಜೋಲಾಡು (ಕ್ರಿ). ನೇತಾಡಂ; ತೂಗಾಡು: ಆಡುವರು ಲತೆಯುಯ್ಯ 
ಲವ ಜೋಲಾ([ಪಾಕಾಂ. ಳಾ]ಡುವರು ಲತೆಗಳನು (ನಿಭಾಗ. ೧೦-೦೮-೯) ; 
ಶಕ್ತಿ ಹೆಚ್ಚಿ ಅವೆಲ್ಲವೂ ಅರ್ಧನಿವಿಷದ ತನಕ ಜೋಲಾಡಲು ಶಕ್ತವಾದ 
ವಂತೆ (ಜೀವಾತ್ಮ. ೦೭೮), [ ಜೋಲ್‌ + ಆಡು) 

ಜೋಲ್ಲಿ, ಜೋಲೆ, (ನಾ). ೧. ಕೆಲಸ; ಕಾರ್ಯ : ತೀರಿತೆಲ್ಲಾ ಜೋಲಿ 
ಯಂದಿನ ಮಜುದಿನ ವೀರಕಟಕದ ಲಗ್ಗೆ ಯೊಳು (ಭರಣ. ೪೪-೩೪) : ಆನು 
ವೊಂದಿನಿಸು ಜೋಲಿಯಂ ತೀರಿಸಿ ಬೇಗದಿಂ ಬಂದಪೆಂ (ಮಿತ್ರಗೋ. ೫೯): 
ಜೋಲಿಗಳು ಸಣ್ಣಎರಲಿ ದೊಡ್ಡವಿರಲಿ ಅವುಗಳಿಗೆ ಕಾಲವು ಸಮಾನವೆ 
ಹತ್ತುತ್ತದೆ (ಮುಂಬಯಿ. 8-೨೦೨). ೨. ಗೋಜು: ಗೊಡವೆ; ಸಂಬಂಧ: 
ನಿನಗೆಯಿನ್ನೇಕಿಳಿಯ ಜಾರರ ಜೋಲಿ [ಪಾಕಾ. ಕೆ] ಬಿಡು ಜಾನಕಿಯ 
(ತೊರರಾ. ೬-೨-೨8): ಸೌಜನ್ಯದೊಳು ಮುಂದೆ ಕಾರ್ಯವ ಕೊಂಚೆ ನಾನೀ 
ಜೋಲಿ ಬೇಡೆಂದಳಿಂದು (ಧರಣ. 93-885): ಈ ಜೋಲಿ ನಮಗೇಕೆಂದು 
ಸುಮ್ಮನಿರಬೇಕೆ? (ಸಾಹಿಜೀ. ೪೨). ಜೋಲೆ; : ೨. ಲೋಲುಪ ಭವದ 
ಲೀಲೆ ಹಗಲು ಇರಳು ಜೋಲೆಯೊಳಗೆ ಬಿದ್ದು ವ್ಯಾಳ್ಕೆ ತಿಳಿ.ಯದೆಲೆ 
(ಮೋಕ್ಷದೀ. ೪೮-೨). [ದೇ.8 ತಮಿ. ಮಲ. ಚೋಲಿ; ತೆಲು. ಜೋಲಿ) 

ಜೋಲ್ಕಿ "ಜೂಲ್ಲೂ' ನೋ. 

ಜೋಲ್ಕಿ, ರೋಲಿ (ನಾ. ೧. ತೂಗಾಟ; ತೊನೆದಾಟ; 
ಹೊಯ್ದಾಟ : ಮನದ ಆರಡಿ ಅದರ ಮಧುರಸ ಕುಡಿದು ಹೊಡೆಯಲಿ 
ಜೋಲಿಯ (ಮಾನಸ. ೩೩-೨೦): ತೂಗುತಿದೆ ನಿಜ ಬೈಲಲಿ ಜೋಕಾಲಿ - 
ಜೋಲಿ - ಲಾಲಿ (ಶರೀಫ. ೩೧ ಪವಿ). ೨. ತಡ ; ಸಾವಕಾಶ : ಓಲಗ 
ವಾಗದ ಮುನ್ನ ಬಂದೈ ನಸು ಜೋಲಿಯಾಯ್ತದಟ್‌ಂದ ನಿನ್ನ ಆಲಸ್ಯ 
ಗಂಡೆರೆಂದೆನ್ನದಿರು (ಕರಣ. ೪೭-೩೬): ಕೈವಲ್ಕಚೋಳನಹಿತರ ಮೇಲೆ 
ಪೋಗಿ ಮೂಜಬ್ಬಮಂ ಜೋಲಿಯಾಗಲ ತನ್ನ ರಾಜ್ಯಕೆ ಬರನೈದೆ ಸಿರಿವಂತ 
ಸೆಟ್ಟಿ (ಕಬಪು. 88-೨೭); ವಿವಾಹಮನಂದು ತಾಂ ಜೋಲಿಯಾಗದೆ ಮಾಡಿ 
(ಹಾಲಾಸ್ಯ. ೨-೫-೪೧). ೩. ಸಮತೂಕ ; ಆಯ; ಏಕೋ ಎಂತೋ 
ಅವರಿಗೆ ಸ್ವಲ್ಪ ಜೋಲಿ ಹೋಯಿತು (ಕರಡ. 606). "ಜೋಲಿತಪ್ಪು' 
ಪರಾ. ೪. ಥಟ್ಟನೆ ಚಲಿಸುವುದಂ. "ಜೋಲಿಕೊಡು' ಪರಾ. 
ಕೋಲಿ. "ರೋಲಿತಪ್ಪು' ಪರಾ. 

ಚೋಲಿಮಾಡು - ತಡಮಾಡಂ ; ಸಾವಕಾಶವಾಗು: ಜೋಲಿ 

ಮಾಡದೆ ಜೋಕೆವಿಡಿದುಜ ಪ್ರಾತಃಕಾಲದ ರಾಗವನಟ್‌ದು 'ಆಳಾಪಿಸಿದರು 
(ಭರಣ. ೦-೭೨) ; ಕಾಲವ ಚುತಿಸಲು ಸಲ್ಲಾ ಜೋಲಿಮಾಡಲು ಕಾರ್ಯ 
ಕೆಡುವುದು (ಜನರಾ. ೩-೧೦). [ ಮರಾ. ರೋಲ, ರೋಲಾ] 

ಜೋಲ್ಕಿ, ಜೋಲ್ಕೆ(ನಾ). ಮೊಂಡುತನ; ಹಟ; ಚಂಡಿತನ. ಜೋಲ್ಕೆ: 
ಕಾಂತೆಯು ಪುರುಷರೇಕಾಂತದೊಳಗಿರ್ದು ಇಂತು ಜೋಲೆ ಮಾಡಲೇನು 
ಕಾರಣವು (ಸಾರಂಗ. ೧೦). 

ಜೋಲಿ ಮಾಡು ಎ ಮೊಂಡುತೆನ ಮಾಡು; ಹಟಹಿಡಿ: ಬೇಡ 

ವೆಂದರೆ ಕೇಳಿರಕಟ ನೀವೇ ಜೋಲಿಮಾಡಿದಿರಿ (668. ೪-೪6). [?] 

ಜೋಲಿಕೊಡು (ಕ್ರಿ). ಚಲಿಸುವಂತೆ ಮಾಡು; ಜೀಕ ಕೊಡು: 
ನಿರ್ಮಲೆ ಏರಿ ಕೂತ ಜೋಕಾಲಿಗೆ ಜೋಲಿಕೊಟ್ಟಳು (ಮೂರುದಾ. ೨೩೯). 

[ ಜೋಲ್ವಿ + ಕೊಡು, ) 

ಜೋಲಿಗಾರ (ನಾ). ಶಿರುಗಾಡುವವನು 7 ಅಲೆಮಾರಿ : ಜೋಲಿಗಾರನ 

ಬೇಲಿ ಮುರಿದರೆ ಹೊಲವೆಲ್ಲಾ ಜಾಲಿ (ಗಾದಿ). 
[ಜೋಲ್ಕಿ * - ಗಾರ (ಆ - ಕಾಣ) 


೩೧೧೮ 


ಜೋಲುಗಾಲು 


ಜೋಲಿಡು (ಕ್ರಿ). ತೂಗಾಡು ; ಓಲಾಡಂ : ರೆೊಮ್ಮಿಡುತ ಜೋಲಿಡುತ 
[ಪಾಠಾಂ. ಜೋಲುತ್ತ1ಒಂದನೊಂದಂ ನೆಮ್ಮಿ ಸುಮ್ಮಾನವೇಖ್‌ ಮೆಯ್ದಿ 
ಮಿರಿಯೆ ಸುಖಂ ಹೊಮ್ಮಿ (ಅನಾರೆ. ದೇ. ೧೮೨-೨೩). 

[ ಜೋಲ್‌ + ಇಡು) 

 ಚೋಲಿತಪ್ಪು » ರೋಲಿತಪ್ಪು (ಕ್ರಿ). ಆಯ ತಪ್ಪು ; ತೂಕ ತಪ್ಪು: 
ಮಂಗವು ಜೋಲಿತಪ್ಪಿ ನೆಲದ ಮೇಲೆ ಅಂಗಾತವಾಗಿ ಬಿದ್ದುಕೊಂಡಿತು 
(ಹೇಮಂತ. ೩೦೦); ಜೋಲಿತಪ್ಪಿ ಬೀಳುತ್ತಿದ್ದೆಯಲ್ಲಾ (ಮೂರುದಾ. ೨೪೪). 
ರೆಖೋಲಿತಪ್ಪು: ಒಳಗೆ ನಿಂತವರೆಲ್ಲ ರೋಲಿತಪ್ಪಿ ಒಬ್ಬರ ಮೇಲೊಬ್ಬರು 
ಬಿದ್ದು ಬಿಟ್ಟರು (ಹೂೊಸಕ್ಷಿ. ೦೮೧). [ಜೋಲ್ಕಿ + ತಪ್ಪು] 

ಜೋಲಿತಿನ್ನು (ಕ್ರಿ). ಎ ಜೋಲಿತಪ್ಪು : ಜೋಲಿತಿನ್ನುತ್ತ ಯಾಮಾನ ಒರೆ 
ಯಿಂದ ಖಡ್ಗ ಹಿರಿದ ` (ನೂರಜ. ೬೦). ] ಜೋಲ್ಕಿ + ತಿನ್ನು (-ಆತಿನ*) ) 

ಜೋಲಿಸು (ಕ್ರಿ). ಜೋತಾಡಿಸು ; ನೇತುಬಿಡು : ಕಣ್ಗಳನರೆಮುಚ್ಚಿ 
ತೋದ ಗಣ*ಯಂ ನಸು ಜೋಲಿಸಿ ಪಕ್ಕಿಗಳ್‌ . . . ದನಿಗೆಯ್ಕುತು 
ಮಿರ್ದುವು (ಅಗವಿ. ೦೪-೦೦) ; ತನುವನೊಲೆದವು ದಡದಡಸಿ ಕಿವಿಗೊನೆಯ 
ಜೋಲಿಸಲಲ್ಲಿ ಮಡಿಗಾಲಿನಲಿ ಕುಸಿದವು (ಕಾವ್ಯಾವಿ. ೮-೮೩); ರೆಕ್ಕೆಗಳನುಟ* 
ಜೋಲಿಸುತ್ತೆ ಜೆ.ಇಂಪಿಪುದೆ .ಮೆ್ಮೆ (ಜಿಲಪು. ೪೬-೬). [ಜೋಲ -ಇಸ್ಕು] 

ಜೋಲಿಹಿಡಿ (ಕ್ರಿ).ಎಸಮತೂಕವನ್ನು ಕಾಯ್ದುಕೊಳ್ಳು ; ತೂಕಹಿಡಿ : 
ತಮಗೆ ಜೋಲಿಹಿಡಿಯಲು ಆಧಾರವೇನಾದರೂ ಬೇಕಾಗುವದು 
(ಹೇಮಂತ. ೩೩೨) ; ಕಾಮಿನಿ ರೇಲ್ವೆ ಹಳಿಯ ಮೇಲೆ ಜೋಲಿಹಿಡಿಯುತ್ತ 
ನಡೆಯತೊೊಡಗಿದಳು(ಮು್ತಿ. ೦೨೫). [ ಜೋಲ್ಕಿ * ಹಿಡಿ, (ಪಿಡಿ) ) 

ಜೋಲಿಹೊಡೆ, ರೋಲಿಹೊಡೆ (ಕ್ರಿ). ೧. ಎ ಜೋಲಿತಪ್ಪು : ಎಂಥ 
ಭಾರಕು ಜೋಲಿಹೊಡೆಯದಿಹ ತೂಗುತೊಲೆ (ನೆಲಂಮಾ. ೫೦-೭). ವಿ. 
ತೂಗಾಡು ; ಹೊಯ್ದಾಡಂ ; ಒಲೆದಾಡು: ಶ್ರೀನಗರ ಸರಸಿಯಲಿ 
ನೌಕೆ ನೂರು ತೇಂಕಾಡಿ ಜೋಲಿಹೊಡೆಯೆ (ಕರುಶ್ರಾ. ೩೬-೧); ಆ ಬೀದಿಯ 
ಮೇಲೆ ಒಬ್ಬ ಯುವಕ ಜೋಲಿ ಹೊಡೆಯುತ್ತ ಹೆ೧ರಟಿದ್ದಾನೆ (ಹಾಡುಹು. 
೬೫); ಶಕ್ತಿ ಇಲ್ಲದ ಅವನ ಕಾಲುಗಳು ನಿಲ್ಲಲು ಬಾರದೆ ಜೋಲಿಹೊಡೆ 


ಲಾ 


ಯುತ್ತ . . . ಬೀಳುವಂತಾಯಿತು (ಬಂಗಾಹೆ. ೮). ಕೋಲಿಹೊಡೆ: 
ಪಿ.ಸುರೇಶ . . . ಅತ್ತ ಇತ್ತ ರೊೋಲಿಹೊಡೆಯುುತ್ತ ಹೊರಗೆ ಬಂದ 
(ಚೀವರಂ. ೧೯). [ಜೋಲ್ಕಿ ೬ ಹೊಡೆ, (-ಆಪೊಡೈ)) 


ಜೋಲಿಹೋಗು (ಕ್ರಿ). ಎ ಜೋಲಿತಪ್ಪು : ಪಾಪ ಮುದುಕರು ಜೋಲಿ 
ಹೋಗಿ ಬಿದ್ದಾರು (ಮೋಹಿನೀ. 909); ಜೋಲಿಹೋಗಿ ಪಕ್ಕದಲ್ಲಿರುವ 
ಚಿಕ್ಕ ಸ್ಟೂಲಿನ ಮೇಲೆ ಬಿದ್ದೆ (ಮುಂಗಾಮು. ೧೦೪) ; ಆದರೆ ಎಚ್ಚರದಟ್ಬ 
ಜೋಲಿ ಹೋಗುವಾಗ ತಿಮ್ಮಯ್ಯನವರು ಕೂಡಲೇ ಸಾವರಿಸಿ ಹಿಡಿದರು 
(ಕಾಗೆಕ. ೨೪). [ಜೋಲ್ಕ್ಡಿ * ಹೋಗು, (ಆಪೋಗು;) ] 
ಜೋಲ್ಕು, "ಜೋಲ್ಡ್‌,' ನೋ. 
ಜೋಲ್ಕು "ಜೋಲ್ಮ್‌' ನೋ. 
ಜೋಲುಗಡ್ಡ (ನಾ). ಇಳಿಬಿದ್ದ ಗಡ್ಡ; ಉದ್ದವಾದ ಗಡ್ಡ ; ಹಾಗಾದರೆ 
ಈತನು ಈ ಚಿತ್ರಪಟದಲ್ಲಿ ಜೋಲುಗಡ್ಡದ ಖಷಿಗಳ ಗುಂಪನ್ನು ಬರೆದು 
ಮುಗಿಸಬೇಕು (ಕಾಕುಂತ. ೯0-೩). [(ಜೋಲ್ಕು (-ಆ-ಜೋಲ್‌,)*ಗಡ್ಡ,) 
ಜೋಲುಗರುಳು (ನಾ). ನೇತಾಡುವ ಕರುಳು : ಅಳ್ಳೆಗಳ ಘಾಯದ 
ಜೋಲುಗರುಳಿನಲೊಜಗುವುವು ಕೆಲವು (ತೊರರಾ. ೩-೩-೧೬). 
(ಜೋಲು, (ಆ ಜೋಲ್‌;) ೬ ಕರುಳು (ಆಕರುಳ್‌) ] 
ಜೋಲುಗಾಲು (ನಾ). ಸ್ಥಿರವಾಗಿ ನಿಲ್ಲದ ಕಾಲು; ನಿಶ್ಶಕ್ತವಾದ ಕಾಲಂ: 
ಹೈಮಾವತಿ ಎದ್ದು ಜೋಲುಗಾಲುಗಳನ್ನು ಎಳೆದೆಳೆದು ಮುಂದಿಡುತ್ತ 
ನಡೆದು, ಕಿಡಕಿಯ ಮಾರ್ಗವಾಗಿ ಮನೆಯನ್ನು ಸೇರಿದಳು (ಎರಸೆ. 6೭). 
[ ಜೋಲು, (ಆ ಜೋಲ್ಡ್‌) + ಕಾಲ್ಕು (ಆಕಾಲ) ) 


40 


46 


ಜೋಲುಗಿವಿ 


ಜೋಲುಗಿವಿ (ನಾ). ೧. ಜೋತುಬಿದ್ದ ಕಿವಿ: ಜೋಲುಗಿವಿಯ ಆ ನಾಯಿ 
ಬಹಳ ಚುರುಕಾಗಿದೆ.(ಕೂ). ೨. (ಆಲಂ) ಚಾಡಿಯನ್ನು ಕೇಳಂವವನಂ: 
ಅವನೊಬ್ಬ ಜೋಲುಗಿವಿಯವನು (ಕೂ9). "ಇಳಿಗಿವಿ' ಪರಾ. 
[ಜೋಲ್ಮು (<ಜೋಲ್‌)) + ಕಿವ್ವಿ] 
ಜೋಲುಗೊಂಬೆ (ನಾ). ಕೆಳಕ್ಕೆ ಬಾಗಿರುವ ಕೊಂಬೆ,-ರೆಂಬೆ : ಮೇಲು 
ದನು ಮಧ್ಯಕ್ಕೆ ಸುತ್ತಿ ಕಾಸಿಯ ಬಿಗಿದು ಜೋಲುಗೊಂಬೆಯನೆರಡು ಕರ 
ಗಳಲ್ಲಿ ಪಿಡಿದು (ನವಮೋ. 3೪-೩೪). 
[ ಜೋಲ್ಲು (ಆಜೋಲ್‌,) * ಕೊಂಬೈ] * 
ಜೋಲುಜಡೆ (ನಾ). ಜೋತಾಡುವ ಜಟೆ; ಇಳಿಬಿದ್ದಿರಂವ ಜಡೆ: 
ಆಲದ ಬಿಳಲಂತೆ ಜೋಲುಜಡೆಗಳ ಬಿಟ್ಟು (ಸರ್ವಜ್ಞ. ೫೮೨). 
(ಜೋಲು, (ಆ ಜೋಲ್‌,) + ಜಡೆ] 
ಜೋಲುತೋಲು, ಜೋಲಂದೊಗಲು (ನಾ). ಸಡಿಲವಾಗಿ ಇಳಿಬೀಳಂವ 
ಚರು : ಗೋಳುಮೋರೆಯ, ಜೋಲುತೋಲಿನ, ಜೂಲುಅರಿವೆಯ 
ತಿರುಕ (ಕಗದ್ಮ. ೭೪). ಜೋಲುದೊಗಲು : (9). 
[ ಜೋಲ್ಕು ( ಆಜೋಲ್ಡ್‌) * ತೋಲ್ಲು (ಆತೋಲ್‌್‌) ] 
ಜೋಲುದುರುಬು "ಜೋಲ್ಲೂಟುಬಂ' ನೋ. 
ಜೋಲುದೊಗಲು “ಜೋಲುತೋಲು' ನೋ. 
ಜೋಲುಬಾವಲಿ (ನಾ). ಕಿವಿಯಲ್ಲಿ ಧರಿಸಂವ ಜೋತಾಡಂವ ಒಂದಂ 
ಬಗೆಯ ಆಭರಣ, -ಬಾವುಲಿ : (8). 
[ ಜೋಲು, (ಆ ಜೋಲ್‌;) + ಬಾವಲ್ಲಿ (ಎಬಾವುಲ್ಲಿ,;) ] 
ಜೋಲುಬಿಡು (ಕ್ರಿ). ಇಳಿಬಿಡಂ; ನೇತುಬಿಡಂ : ಅಳಿಯ ಮುತ್ತಿಗೆಗಳನು 
ಬೀಸದೆ ನೆಲಕೆ ಕಿವಿಯನು ಜೋಲುಬಿಡುವುದು ಬಲುಕಣಿಯ ಹಿಡಿಹಿಂಗೆ 
ಲಾಗಿಸುತಿರ್ದುದಾ ದಂತಿ (ಕುವ್ಯಾದ್ರೋ. ೩-೩೭). 
[ ಜೋಲು, (ಆ ಜೋಲ್‌,) + ಬಿಡ್ಕು) 
ಜೋಲುಬೀಳು "ಜೋಲ್ಬೀಳು' ನೋ. ' 
ಜೋಲುಮನಸ್ಸು (ನಾ). ಉತ್ಸಾಹವಿಲ್ಲದ ಮನಸ್ಸು ; ಸ್ಥಿರವಾಗಿರದ 
ಮನಸ್ಸು: ಈ ಜೋಲುಮನಸ್ಸನ್ನು ತ್ಯಜಿಸು: ಇದು ನಿನಗೆ ತಕ್ಕದ್ದಲ್ಲ 
(ಷಣಛಾ. ೨೪೨). [ ಜೋಲು, (ಜೋಲ) * ಮನಸ್ಸು ] 
ಜೋಲುಮುಖ (ನಾ). ಇಳಿಬಿದ್ದ ಮಂಖ ; ಬಾಡಿದ ಮುಖ; 
ಮ್ಲಾನವಾದ ವಂಂಖ: ಸೆಟ್ರು ಜೋಲುಮುಖ ತೋರಿ, "ಹೌದು' 
ಎಂಬ ಭಾವಕ್ಕೆ ಸರಿಯಾಗಿ ಕೈ ಹೊಸಕಿಕೊಂಡರು (ಒಡ್ಮಿಉ. ೧೦). 
ಜೋಲುಮುಖ ಹಾಕುಎವಂಖ ಇಳಿಬಿಡು; ನಿರಂತ್ಸಾಹ ಹೊಂದು : 
ಮನೆಯ ಮೂಲೆಯಲ್ಲಿ ಜೋಲುಮುಖ : ಹಾಕಿಕೊಂಡು ಕುಳಿತಿರುವ 
ಸ್ಥಿತಿಗಿಂತ . . . ಓಡಾಡಿಕೊಂಡು ಬಂದ ನಂತರ ನಮ್ಮ ಸ್ಥಿತಿಯೇ ಬೇರೆ 
(ಜೀವಾತ್ಮ. ೮: ರಾಜಮಂಡಲವು ಜೋಲುಮುಖ ಹಾಕಿಕೊಂಡಿತು 
(ವಕಭಾ. 8೨); ಆದ್ದರಿಂದ ಅದು ಜೋಲುಮುಖ ಹಾಕಿಕೊಂಡು 
ಬೀದಿಬೀದಿಗಳಲ್ಲೂ ಅಲೆಯುತ್ತಿತ್ತು (ಕಿಂಕಥೆ. ೦೩೦). 
[ ಜೋಲು, (<£ ಜೋಲ) + ಮುಖ) 
ಜೋಲುಮೋರೆ (ನಾ). - ಜೋಲುಮುಖ: ಈ 
ಜೋಲುಮೋರೆಯಿಂದ ಕುಳಿತಿಹ್ಹಾನೆ (ಉದವೈ. ೭೬). 
ಜೋಲುಮೋರೆ ಹಾಕುಎವಂಂಖಇಳಿಬಿಡಂ; ನಿರುತ್ಸಾಹ ಹೊಂದು: 
ಆದರೆ ಜೋಲುಮೋರೆ ಹಾಕಿಕೊಂಡು ಅವರೆಲ್ಲ ಹಿಮ್ಮೆಟ್ಟಬೇಕಾಯಿತು 
(ತತ್ತ್ಮ ಜ್ರ. ೫೬೪) ; ಇನ್ನಿಷ್ಟು ಜೋಲುಮೋರೆ ಹಾಕಲು ಕೊತವಾಲನು 
ಪ್ರಯತ್ನ ಮಾಡಿದ (ಕೂತಕಾ. ೩); ಮಾಧವ ಜೋಲುಮೋರೆ ಹಾಕಿಕೊಂಡೇ 
ಒಳಗೆ ಬಂದ (ವಾತೃಲ್ಕ. ೬೬). 
[ ಜೋಲು, (ಆ ಜೋಲ) + ಮೋರೆ (ಎಮೋಟ್‌) ] 


ನಿನ್ನ ಮಾಧವನು 


೩೧೧೯ 


15 


20 


40 


ಜಾ 


ಜೋವೆಳಗ 


ಜೋಲ್ಕೆ "ಜೋಲ್ಲಿ;' ನೋ. 
ಜೋಲ್ಕೆ "ಜೋಲ್ಕಿ' ನೋ. 
ಜೋಲೆಗ (ನಾ). ಜೋತುಬೀಳುವವನು ; ಮೊಂಡನಾದ ಏಟ (?) : 
ಬೆನ್ನನೆ ಬರ್ಪ ಜೋಲೆಗರ ಬರವಂ ನಿರುಕಿಸುತುಂ ನಿಲ್ವ ಪೋಪ 
ದೇವಾಂಗನೆಯರುಂ ಕಣ್ಣೆ ವರ್ಪರ್‌ (ರಾಮಾಕ್ಕ. ೭೩೧೯). 
[ಜೋಲ್ಕೆ (ಆಜೋಲ್ಕಿ) * - ಗ್ಯ] 
ಜೋಲ್ಗೆಚ್ಚಲ್‌ (ನಾ). ನೇತಾಡುವ ಕೆಚ್ಚಲು ; ದೊಡ್ಡ ಕೆಚ್ಚಲು: 
ಪಾಲ್ಗೋಡಿನ ಜೋಲ್ಗೆಚ್ಚಲ ತೋರಮೊಲೆಯ ಎಳಗಂದಿ (ರಾಮಕ್ಕ. 
೧೦೦-೩೦). [ ಜೋಲ್ಮ್‌ + ಕೆಚ್ಚಲ್‌ ] 
ಜೋಲ್ಸೈಯ (ನಾ). ನೃತ್ಯ ಭಂಗಿಯಲ್ಲಿ ಕೈಯನ್ನು ಜೋತು 
ಬಿಟ್ಟಿರುವವನು ; ನಟರಾಜ ; ಶಿವ : ಮಿಸುಪ ಸುಲಿಪಳ್ಗಳಿಂ ಜಸವೆತ್ತ 
ಜೋಲ್ಗ್ಸೈಯ್ಯ ನೀವೆವ್ಮು ಪಾಲ್ಗಕ್ಕಣೌಂ ಬಹುದು (ವೀಕ್ಕಿಫು. ೩-೧-೧). 
[ಜೋಲ * ಕೈ, (ಆಕೆಯ) + - ಅ) 
ಜೋಲ್ಡುಟಿ (ನಾ). ಇಳಿಬಿದ್ದ ತಂಟಿ; ಜೋತಾಡುವ ತಂಟೆ: 
ನೊರೆವಾಯ್ದೋಲ್ಡುಟಿ ಪೆರ್ಮೂಗರಲ್ಲ ಕೆಮ್ಮಾಸೆ ಕೆದರ್ದ ಪಜಾಗಡ್ಡಂ 
(ವೃಷವಿ, ೧೧-೬೦). [ ಜೋಲ್‌; + ತುಟ್ಟಿ) 
ಜೋಲ್ಡುಜುಬು, ಜೋಲುದುರುಬಂ (ನಾ). ೧. ಸಡಿಲವಾದ ಕೂದಲ 
ಗಂಟಂ; ಅಳ್ಳಕವಾದ ತುರುಬು: ಜೋಲ್ಲೂಟುಬನೆಂದಿಸುವ ನೆವದಿಂದೆ 
ಕೈನೆಗಪಿ (ಕೃಮಿಛಾ. ೫-೬೦). ಜೋಲುದುರುಬು: ೨. ಒಂದು ಬಗೆಯ 
ಕೇಶಾಲಂಕಾರ : ಗ್ರೀಕ್‌ ಹೆಂಗಸರ ಒಂದು ತೆರದ ಜೋಲುದುರುಬು 
{areek-Knot. ಇಂಕನಿ.). [ಜೋಲ್‌್‌, ೬ ತುಣುಬ್ಯು ( €ತುಟುಂಬ್ಬು)) 
ಜೋಲ್ಲವಿರ್‌ (ನಾ). ಇಳಿಬಿದ್ದಿರುವ ಕೂದಲಂ : ಜೋಲ್ನವಿರ ಕಪ್ಪು 
ಬೆಳ್ತುಗಳ ಪೊಂಬೊಗರ ನೇವರಿಸಿ (೫ಲೂರ. ೯೪-೦೮೬). 
[ ಜೋಲ್‌ ೬ ನವಿರ್‌ ] 
ಚೋಲ್ಬೀಳು, ಜೋಲುಬೀಳು (ಕ್ರಿ). ಇಳಿಬೀಳು ; ಕೆಳಗೆಬೀಳಂ : (4). 
ಜೋಲುಬೀಳು : ನಿದ್ದೆಯ ಹೊತ್ತಾಯಿತೆಂದರೆ ಎವೆಗಳ 
ಕಾರ್ಯವು ಮಂದವಾಗುತ್ತದೆ; ಗದ್ದವು ಜೋಲುಬೀಳುತ್ತದೆ 
(ಮುಂಬಯಿ. 8-೧೩೦); ಗದ್ದ ಜೋಲುಬಿದ್ದಿರಲಿಲ್ಲ' (ಮಹಾಠ್ಮಾ. ೦೯). 
[ಜೋಲ್‌, + ಬೀಳು (ಬೀರ್‌) ) 
ಜೋಲ್ಕುಡಿ (ನಾ). ೧. ಎ ಜೋಲ್ಲ್ಲಿಟುಬು; ಬಳಲುಮುಡಿ ಬಲಕ್ಮಿಡಿಯು 
ಸೋಲ್ಮುಡಿಯು ಜೋಲ್ಕುಡಿಯು (ನ ವ ಮೋ. ಎನ್ನೀ 
ಜೋಲ್ಮುಡಿಯ ಪೂಸರದಾಣೆ (ರಾಮಾಕ್ಕ. ೯-೩೦). ೨. ಕಟ್ಟದೇ ಇರುವ 
ಕೂದಲು; ವರಕ್ತಕೇಶ; ಬಿಡುಮುಡಿ; ಕಪ್ಪಗೆ ಅಲೆಅಲೆಯಾಗಿದ್ದ 
ಅವಳ ಜೋಲ್ಕುಡಿಯನ್ನು ಹಿಡಿದುಕೊಂಡನು (ವಕಛಾ. ೯೮). 
[ ಜೋಲ್‌, + ಮುಡಿ) 
ಜೋವ (ನಾ). ಅಸಹಾಯಕತೆ (?): ಬೆಂಬಲಮಿಲ್ಲದ ಕನ್ನಗಳ್ಳನಂತೆ 
ಜೋವಂಬೊತ್ತಿರ್ಪಿನಂ ಪರಪರಿವಾರ ಸ್ತಿ ಮಿತಂ ಸ್ತಿಮಿತಸಾಗರ ತನೂಜನಿಸೆ 
(ಕಾಂತಿಖು. ೪-೩೦ ವ); ಭಾವಿಸುತುಂ ತನಗೆ ಮಹಾದೇವಂ ತಾನಿಷ್ಟದೆಯ್ವ 
ಮೆಂಬರ್‌ ಮತ್ತಂ ಜೋವ!ಖಾಕಾ. ಬೋವ]ದೆ ದೇವತೆಗಳುಮಂ 
ಸೇವಿಪನೆಂದಂದು ನಗಿಸಿಕೊಳ್ಳನೆ ತನ್ನಂ (ಸಮಪ. ೯-೯೭). 
[ ಆ ಜೋಮು? ] ` 
ಜೋವಿಸ "ಜೋಯಿಸ' ನೋ. 
ಜೋವು "ಜಂವಯ್ಮ್ಯ' ನೋ. 
ಜೋವೆಳಗ (ನಾ). (?) : ಇಂತು ವಿನಯಮಂ ಮಾಡಿ ತಣ್ಣದಿರನಂ 
ಜೊನ್ನವೆಳಗಿಂ ಬನ್ನವಟ್ಟು ಜೋವೆಳಗನಂ ಕುರಿತು (ಕಮಮಾ. ೨-೭೬ ವ). 
[?) 


೨೩-೧೮) ; 


ಜೋದೇಯಿ 


ಜೋವೇಲು (ಕ್ರಿ). ವಂರಗಟ್ಟಿದಂತಾಗಂ; ಜೊಮ್ಮುಹಿಡಿ : ಮದನಶಿಖಿ 
ಪರ್ವಿದುದೆಂದಿರದೆ ಬಿದಿರ್ವಳ್‌ಕದಪಿನ ಭರದಿಂ ಜೋವೇಟ್‌ದೊಂದು 


ಕರಕಿಸಲಯಮಂ (ಕಾದಂಉ. ೩೩೨; ಪಯಃಕುಂಭಂಗಳಂ ಪೊತ್ತು 


ಜೊಮ್ಮನೆ ಜೋವೇಟ್‌ದ ತೋಳ್ಗಳಂ ನಿಮಿರ್ವವೋಲಿಂದ್ರಂ, 


ಸುರಾದ್ರೀಂದ್ರದೊಳ್‌ (ಲೀ ಲಾವ. ೪-೦೦೦) ; 


ಲಜ್ಜೆಯ ಬಿಡೆಯದಲಿ 

ಜೋವೇ[ಪಾಕಾಂ. ರೆಭಾಮ್ಮೋ]ಜದಂತೆವೆ ಮಿಡುಕದಿರೆ (ಕುವ್ಶಾ ಅ. ೮-೩೦). 
[ ಜೋವು (ಜುಮ್ಮ) * ಏಜ (ಆಏರ೯) ) 

ಜೋಶಿ, ಜೋಸಿ (ನಾ) .5ಜೋಯಿಸ: ಜೋಶಿಯರ ಕೇಳ್ಕಾರ ಜೋತಿಷ್ಯ 
(ಸಿದ್ದಪು. ೪-೬೮); ಲಗ್ನ ಮುಹೊರ್ತಗಳಿಗಾಗಿ ಜೋಶಿ ಜಾತಿಯವರನ್ನು 
ಕರೆಯುವರು (ಕಛಾಗೆ. ೦೩೬). ಜೋಸಿ : ಶ್ರೀಮದಾಪುರ ಜೋಸಿ 
ನೇಮೆಯಂಣನ ರಾಗಲ ಹೊಲ (ಎಕ. 8% (8), ಕಾನಳಾ. ೧೪೨-೪; 
27ನೆಯ ಶತ). [ ಎಸಂ. ಜ್ಯೋತಿಷಿನ್‌ ] 

ಜೋಷ (ನಾ). ತೃ ಪ್ರಿ; ಸಂತೋಷ ; ಮೆಚ್ಚಿ ಗೆ. [ಸಂ.] 

ಜೋಷವಾಕ್ಕ (ನಾ). ಸಂತೋಷದ ಮಾತು": ಜೋಷವಾಕ್ಕದೆಳಿದ್ದ 
ಮಕ್ಕಳ ನೋಡಿ ಸಂಭಾಷಣೆಗೈದನಾ ತಂದೆ (ಥರಣ.86-೮೦). 

[ ಜೋಷ ವಾಕ್ಯ ] 

ಜೋಸ (ನಾ). ಎ ಜೋಷ : ಜೋಷಂ- ಜೋಸಂ (ಕಮದ. ಮ. ೨೬೭ 
ಪ್ರಯೋ). [ ಎಸಂ. ಜೋಷ] 

ಜೋಸಿ "ಜೋಶಿ ನೋ. 

ಜೋಸೆ, ಜೊಸೆ (ನಾ). ಹೆಂಗಸಂ ;, ಹೆಣ್ಣು ; ಸ್ತ್ರೀ : “ಫೆಣ್ಗಳ್‌ 
ಜೋಸೆಯರಪ್ಪರ್‌" (ಕರ್ಕಾನಿ. ೯): “ಜೋಸೆ - ಯೋಷಾ ಎ ಸ್ರೀ” 
(ತದೃಕೋ. ೦೬): ಬಿಡುಜಡೆಯ ನಿಡುಬಾಸೆಯ ಜೋಸೆಯರ್‌ ನಳಿದೋಳ 
ಸುಟ್‌ವೊರ್ಕುಟ ಚೆಲ್ಮೆಯರ್‌ (ಕಾಮುಶ್ಶ. ೦೨೨-೨೪); ನಾಡಿಗರ ಗೊಂದಣಂ 
ಜೋಸೆಯರ ನೆರವಿ... . ಅಲ್ಲಲ್ಲಿ ನೆಲೆಗೊಂಡಿರ್ದುವು (ಶ್ರೀರಾಮಾ. ೪೩-೪೪). 
ಜೊಸೆ; “ಪೆಣ್ಗಳ್‌ ಜೊಸೆಯರ್‌” (ಕವಿಕಂ. ೨೫೭). [-೭ಸಂ. ಯೋಷಾ) 

ಜೋಹ, ಚೋಹ (ನಾ). ೧. ತೋರಿಕೆಯ ರೂಪ ; ವೇಷ; ಸೋಗಂ: 
“ಜೋಹ (ಚೋಹೆ)- ಯೋಗ” (ತದೃಕೋ. ೦೬);.ಆತಂ ಗಡ ಹರಿ ಪಲವುಂ 
ಜೋ[ಪಾಕಾ.. ಚೋ]ಹಂಗಳನಿದು ಯುಕ್ತಮಾಗಲಿಗುಮೆ ಪೇಳಿಂ 
(ಸಮಪ, ೦೦-೯೦) ; ರವಿಕುಲನನಾಮಿಕರ ಜೋ([ಪಾತಾಂ. ಚೋ]ಹಮಂ 
ತಳೆದಂ (ಹಜಿಕಾ. ೧೦-೪೦) ; ಹೊತ್ತ ಜೋಹಕೆ ಚಾಳಿ[ಪಾಕಾಂ. ಚೋಹಕೆ 
ಚಾಳಿ, ಜೋಹದ ಜಾಳಿ] ಲೇಸಾಯಿತ್ತು (ತೊರರಾ. ೪-೪-೪೦); ಪೋ 
ಗಸಣಿಯ ಗರುವಾಯ ಗೂಳೆಯದ ಜೋಹಮಂ ಬಿಡು(ರಾಮಾಶ್ಶೆ.೯೨-೨೩). 
೨. ನಟ; ಪಾತ್ರಧಾರಿ: ನೋಡಿಮಿತ್ತೊಂದು ಪಗರಣದ ಜೋಹಂ 
ಬಂದಿರ್ದುದೆನೆ (ನೇಮಿಪು. ೩-೦೦೩ ವ); ಪೆಆರ ಬಳಿಸಂದು ತನ್ನಂ ಮೆಟ್‌ವಂ 
ಕವಿಯಲ್ಲವಾಟಕಾಜಿರ ಜೋಹಂ (ಮಲ್ಲಪು. ೦-೩೨). ೩. ಆಕಾರ; ರೂಪ: 
ಪಾಳ್ಚ ಸದಿಯ ಪೆಣ್ಣ ಜೋಹದವೊಲೊಪ್ಪಿದಳೊರ್ವಳನಂಗರಾಗದಿಂ 
(ಕಾಂತಿಪು. 6-೮6) ; ವಿನಯಾನ್ವಿತೆ ತಪ್ಪದೆ ಮಣಕಿ ಲೆಪ್ಪದ ವೆಣ್ಣಾ ಜೋಹ 
ಮೆಂಬಂತಿರ್ದಳ್‌ (ಸುಳುಮಾ. ೯-೭); ಪೊದಜೊಳಗಣ ಬೆನಕನ ಜೋಹದಂತೆ 
(ಕಂದ್ರಪು. ೯-೦೦೦ ವು; ಕುಕ್ಕುಅೌಸಿರ್ದುದು ಮದಕರಿ ಬೆನಕನ ಜೋಹೆ 
ದಂದದಿಂದಾಹವದ್ಕೊಳ್‌(ಕಾಂತೀಶೃ.6-66); ಕಿಟುವಿದಿರಿನ ಬಲ್ಬೊ ದಜಿಕೊಳು 


ಕಣ್ಣುಜ ಮೆಚಕಿವಂತೆ ಬೆನಕನ ಜೋಹೆ (ನಾಗಕು. ೭-೩೨); ಪಲವಣ್ಣ 
ಜೋಹಮಂ ಪಣ್ಣಿ ಪಳಂಚಿ ಸಂಚರಿಸಿ ನೋಡುತೆ , . . ತೀಡಿತೊಂದೆಳೆಯೆ 
ಲರ್‌ ನನೆಯಂಬನ ಚಾರನೆಂಬಿನಂ (ಜಕವಿ. ೬-೩೪). ಚೋಹ: ೧. 


“ ಚೋಹಮೆನಲ್‌ ವೇಷ” (ಥಾರನಿ. ೩೩); ಹಗರಣದ ಚೋಹದಂತಾಯಿ 
ತ್ತೆನ್ನ ಭಕ್ತಿ (ಬಸವ. ೮೯೧) ; ಆಹ ಇಳಿಯಿಳಿ ಗೊರವ ನಿನಗೀ ಚೋಹ 
ವೇಕಿನ್ನೆನಗೆ ಸಿಕ್ಕಿದೆ (ಬಸಪು. ೩೨-೦೩); ಸಾಹಸಿಕರೈ ದ್ರುಪದರಿವದಿರ ಚೋಹ 


೩೧೨೦ 


ಜೋಹು 


ದೋಲೆಯಕಾಜತನ ಮನಗಾಹಿನಲಿ ಹೆಮ್ಮಕ್ಕಳಿವದಿರು (ಕುವ್ಕಾ ಭೀ. 6-೩೦); 
ಶ್ವಾನಗೇಕೆ ಆನೆಯ ಚೋಹವಯ್ಯ (ಸಿದ್ಯೇವ. ೧೩೬-೪೦೨); ಜಟ್ಟಿಗನ 
ಚೋಹದಿಂ ಗೂಢವಾಗಿ ಪಯಣಂಬೋಗಿ (ಮರಾಚ. ೨-೩೦ ವ). 
೩, ಹೊಗದ ಮನೆಯಂ ಹೊಕ್ಕು ಲಲನೆಯರ ನುಣ್ಣನೆಯ ಚೋಹಕ್ಕೆ 
॥ ಮನವೊಕ್ಕು 1(ಏಂಡೋರ. ೦-೨೦). [?. / ಸಂ. ಯೋಗ] 
ಜೋಹಡಿಗ (ನಾ). ನಟ ; ಪಾತ್ರಧಾರಿ : ನುಡಿಯಿಪಂ ಮಾರ್ದಂಗಿಕಂ 
ಬೊಲ್ಬಿಸುಳ್ಬಿಡುವಂ ಜೋಹಡಿಗಂಬೋಲೇಂ ಕುಶಲನೋ (ರಶ್ನಾಶೆ. ೯). 
[ ಜೋಹ 4 - ಅಡಿಗ] 
ಚಜೋಹರ,, ಜೋಹಾರ್ಮ, ಜೋಹಾರು (ನಾ). ೧. ನಮಸ್ಕಾರ ; 
ಪ್ರಣಾವಂ : ಹಾರುವ ಹಕ್ಕಿ ಗೆ ಜೋಹರೆಂಬರ್‌ (ಸೂಕ್ಶಿಸು. ೦೩-೩೦) ; 
ಕರಮೆತ್ತಿ ಜೋಹರೆನುತುಂ ವಂದಿಸಲ್ಕೋಡಿ ವರರಥಾರೂಢನಂ 
ನೃಪತಿಯಂ ಕಂಡು (ಆರಾ. ೯-೫); ಇಲ್ಲದಿದ್ದರೆ, ಬಗೆ ಮುಟ್ಟಿಯೇ 
ಈ ಜೋಹದ ಜೋಹರವೋ (ಮಂತ್ರಶ. ೬೩-೪). ೨. ವಿಜ್ಞಾಪನೆ; 
ಬಿನ್ನಹ: ಜನಪನೆಂದನು ಕೇಳನೇಕೈಯೆನ್ನ ಜೋಹರವ (ಬಸಪು. ೪೬-೭)- 
ಜೋಹಾರ, : ೧. ಆತನು ಕಂಡು ಜೋಹಾರೆಂದು ಪೊಡಮಡಲ್‌ 
(ಐಸಪು. ೪೬-೫) ; ನೆಟ್ಟನೆ ಶಿವಭಕ್ತ ಜೋಹಾರ ಎಂದಡೆ (ಗಣಭಾ. ೦೪೦-೬); 
ಕಾಮಿನಿ ಸಹಿತ ಬರುತೆ ಕಂಡು ಜೋಹಾರೆನುತೆ ಭೂಮಿಯೊಳ್ವಂದಿಸೆ 
(ಪಾಸೋಪು. ೭-೭೪) ; ಅಲ್ಲಿಯ ಭಿಲ್ಲ ಜನರು ಕಂದಮೂಲ ಫಲಾದಿಗಳನ್ನು 
ಕಾಣಿಕೆಯಾಗಿ ಇತ್ತು ಜೋಹಾರ ಮಾಡಿ ... ಆ ಸುಂದರಮೂರ್ತಿ 
ಗಳನ್ನು ನೋಡುವರು (ತುಳಸಿ. ೧೫೦). ಜೋಹಾರು: "ಜೋಹಾರುಗೈ' 
. ಪರಾ, [ ಇ ತೆಲು. ಜೋಹಾರು. / ಶ್ರಾ.. ಜೋಹಾರ 
ಜೋಹರ್ಯ, ಜಹರ್‌, ಜೋಹಾರ್ಯ(ನಾ). ರಜಪೂತ ಸ್ತ್ರೀಯರು ಯಂಬ್ಭ 
ಕಾಲದಲ್ಲಿ ಶತ್ರುವಶವಾಗಬಾರದೆಂದಂ ಅಗ್ನಿಪ್ರವೇಶದ ಮೂಲಕ 
ಪ್ರಾಣತ್ಕಾಗ ಮಾಡುತ್ತಿದ್ದ ಪದ್ಧತಿ: ರಜಪೂತ ಸ್ತ್ರೀಯರು ಈ ರೀತಿ 
ಯಾಗಿ ಪ್ರಾಣಕೊಡುವ ಪದ್ಧ ತಿಗೆ “ಜೋಹರ' ಅನ್ನುವರು (ಹಿಂಮುಸ. ೩೭). 
ಜಹರ್‌: ಬಹುಕಾಲ ಪ್ರಚಲಿತವಾಗಿದ್ದ "ಜಹರ್‌' ವ್ರತವನ್ನು ಮಾಡತೊಡ 
ಗಿದರು (ಆರ್ಯಕೀ. ೩4). ಜೋಹಾರ್ಯ : ರಾಜಪೂತ ರಮಣಿಯರು 
ಜೋಹಾರವನ್ನಾಚರಿಸಿದರು (ಅಲ್ಕವಿ. ೩). 
[+ ಹಿಂ. ಜೋಹರ್‌, ಜೋಹಾರ್‌, ಜೌಹರ್‌; ಮರಾ. ಜೋಹಾರ್‌, 
ಜೌಹರ್‌; ಪಾರ. ಜೌಹರ್‌ ] 
ಜೋಹರಿ (ನಾ). [ಸಂಗೀತ] ರಾಗಗಳಲ್ಲಿ ಒಂದಂ ಬಗೆ: ನೀಲೋತ್ಪಲಿನಿ, 
ಏಕಚ್ಛವಿ ಜೋಹರಿ . . . ವಸಂತಬಂಗಾಳವೆಂಬಿಪ್ಪೆತ್ತೆರಡು. ರಾಗಗಳುಂ 
ಕ್ರಿಯಾಂಗದಿಂದ ಪುಟ್ಟಿದವು (ವಿವೇಕ. ೨೩೪). [?] 
ಜೋಹರಿಸು (ಕ್ರಿ) - ನವಂಸ್ಕರಿಸು ; ವಂದಿಸಂ : ಜನಸಮುದಾಯವು 
ಹೊಸನ್ನ! ಹೊಸನ್ನ 1 (ಜಯಜಯಾ 1) ಎಂದು ಜೋಹರಿಸುತ್ತಿರಲು 
(ಗೊಲ್ಮೊಥಾ. ೪, ಮುನ್ನುಡಿ). [ ಜೋಹರ; + -ಇಸ್ಕು 
ಜೋಹಾರ, "ಜೋಹರ್ಮ' ನೋ. 
ಜೋಹಾರ್ಯ "ಜೋಹರ್ಕ' ನೋ. 
ಜೋಹಾರು "ಜೋಹರ್ನ' ನೋ. 
ಜೋಹಾರುಗೈ (ನಾ). ನಮಸ್ಕಾರಮಾಡು; ವಂದಿಸು: ಸಾರಿ ದಧಿಮುಖನ 
ನಿತಜಕೊಳು ಜೋಹಾರುಗೈದಮರೇಂದ್ರಪೌತ್ರ . . . ಅಚ್ಚರಿಯನುಸುರಿ 
ದನು (ಆನೆಂರಾ. ೪-೭-೦೦). 
[ ಜೋಹಾರು (ಆ ಜೋಹರ,) + ಕೈ, (ಆಕೆಯ) ] 
ಜೋಹು (ನಾ). ಭಲೆ, ಭೇಷ್‌ ಎಂಬ ಹೊಗಳಿಕೆಯ ಮಾತು: ಜೋಹು 
ಬಿರುಬಿರು ಕಣ್ಣ ಕೆಂಪಿಗೆ ಜೋಹು ನಿನ್ನೀ ಬಾತ ಬಸುಟ್‌ಗೆ ಜೋಹು 
ಜೋಹೀ ಬಡಿವ ಕೈಕಾಲುಬ್ಬಸಂಗಳಿಗೆ (ಕೌಶಿರಾ. 4೪-೪೨). ₹?] 


೩0 


26 


30 


40 


45 


ಜೋಳ ೩೧೨೧ 


ಜೋಳ (ನಾ). ೧. ಒಂದಂ ಬಗೆಯ ಧಾನ್ಯ : “ ಜೋಳಂ ಕಳಿಕಂ ಯವ 
ನಾಳಂ” (ವಸ್ತುಕೋ. ೯೪-೦೬) ; ಕಾಯ್ದೋಡಿನ ಜೋಳದಂತಲರ್ದೊಡಾ 
ಕಂಪುಂ ಮನಸ್ತಾಪಮುಂ ಪುದಿದೆತ್ತಂ ಬರೆ (ಕಾವೈಸತಿ. 8೮೮ ಶೂದ್ರಕ); 
ಹುರಿಗಡಲೆಯಂತಾನುಂ ಕಾಯ್ವಾಅದೋಡಿನ ಜೋಳದೊಳ್ಳರಲ 
ಲರುವಂತಾನುಂ (ಕಾಂತಿಪು. ೭-೯೨); ಕೆಸಜಕೊಳ್‌. ನೆಲ್‌ ಬೆಳೆಗುಮಲ್ಲದೆ 
ಜೋಳಂ ಬೆಳೆಯಲಜ್‌ ಯದು (ಛರ್ಮಾಮೃ. ೧೦-೦೯೦) ; ಮೆಣಸು ಹುಳಿ 
ತೊಡೆ ಜೋಳದಿಂ ಕುಂದೆ (ಹಡಕಾ. ೦೧-೧೯) ; ಜೋಳದಾ “ಬೋನಕ್ಕೆ 
ಬೇಳೆಯಾ ತೊಗೆಯಾಗಿ (ಸರ್ವಜ್ಮ. ೦೬೧೭); ಒಮ್ಮತ್ತರ್ಗೆ ಇರ್ಕ್ಕುಳ 
ಜೋಳಂ ಕುಡುವುದು (ಇಆ. ೫, ೧೬೭-೪; ?ನೆಯ ಕತ). ೨. ಅನ್ನದ ಹಂಗಂ; 
ಉಪ್ಪಿನ ಖುಣ : ತಳ್ತಿಚಿಯದಿರ್ದೊಡೆ ಜೋಳಮನೆಂತು ನೀಗಾವೆಂ 
(ಪಂಪಭಾ. ೦೦-೪೨); ಜೋಳದೊಳಾದ ಪಾಟ್‌ಗಂ ಪತಿಹಿತವೃತ್ತಿಗಂ 
ಜಸಕಮಿನ್ನೆನಗಾಸೆವಡಲ್ಕೆ ಬರು ಮೇ (ಕಾಂತಿಪು. ೩-೭೦): ಜೋಳದ 
ಲೆಕ್ಕಮಂ ಕಳೆದೆ ನಾಂ (ಬಂಹರಿ. ೧೨-೦೪). ೩. ವೇತನ; ಸಂಬಳ : 
ತೋಳೊಂದಕೆ ಹನ್ನೆರಡು ಸಾವಿರ ಹೊನ್ನ ಜೋಳವ ಕೊಂಬ ರಾವುತರ 
ಮೇಳದಿಂದವಳೊಡನೆಯ್ತಂದರು ಸುರುತಾಳನ ಮೆ ಯ್ಗಾ ವಲವರು 
(ಕುರಾಸಾಂ. ೪೨.೪೭). 

ಜೋಳಕ್ಕೆ ತಪ್ಪು ಯಣ ತೀರಿಸದಿರಂ ; ಕೃತಘ್ನನಾಗಂ: ಪಾಟ್‌ಯ 

ನೊಕ್ಳಾಳ್ದನ ಗೆಯ್ದ ಸತ್ಕೃ ತಮುಮಂ ಪಿಂತಿಕ್ಕಿ ಜೋಳಕ್ಕೆ ತಪ್ಪಿಯುಮಿಂ 
ಬಾಟ್ಕುದೆ (ಪಂಪಧಾ. ೯-೮೪). ಜೋಳದ ಪಾಲ್‌, ಜೋಳದ ಪಾಳಿಎಅನ್ನದ 
ಖಂಣ ; ಅದಕ್ಕಾಗಿ ಸಲ್ಲಿಸಂವ ಸೇವೆ ; ಉಪ್ಪಿನ ಹಂಗಂ: ಜೋಳದ 
ಪಾಟ್‌ ನಿಜಾದಿನಾಥನಾಹವದೊಳರಾತಿನಾಯಕರ ಪಟ್ಟನೆ ಪಾಟ್‌ಸೆ 
(ಪಂಪಛಾ. ೦೪-8೦); ತಾವಿರ್ವರುಂ ಕಯ್ದುವಂ ಬಿಸುಟರ್‌ ಜೋಳದ 
ಪಾಟ್‌ಯಂ ಬಗೆದುದಿಲ್ಲಾ ದ್ರೌಣಿಯುಂ ದ್ರೋಣನುಂ (ಗದಾಯೂ, ೨-೦೧); 
ನಿರುತಂ ಜೋಳದ ಪಾಲ್‌ಗೆನ್ನಸುವನಿತ್ತಾ ಖ್ಯಾತಿಯಂ ತಾಳ್ವುವೆಂ 
(ನೇಮಿಪು. ೦೨-೦೪೫); ಜೋಳದ ಪಾಳಿಯ ಬಗೆದು . .. ಘೋಳಾಯಿಲರು 
ಮೋಯಂದೇಟ್‌ದರಂದಾಳೆ ತುರಗ ಮೋಹರೆದೊಳು (ಕುರಾಸಾಂ. 
೧೨-೮೯); ರಾಜಭಕ್ತಿ, ಜೋಳದ ಪಾಳಿ, ಆತ್ಮಾಭಿಮಾನ ಇತ್ಯಾದಿಗಳೊಂದೂ 
ನಿಮಗೆ ಇಲ್ಲವೇ ಇಲ್ಲವೆ (ಮಂತ್ರಶ. ೦೩-೫). ಜೋಳದ ಬರಎದೊಡ್ಡಬರ: 
ಮೂರು ವರ್ಷದ ಬರ ಅಥವಾ ದೊಡ್ಡ ಬರ, ಜೋಳದ ಬರಗಳನ್ನು 
ಕಂಡಿದ್ದರು (ನನ್ನೂರು. ೧೯೨). ಜೋಳದ ಹಂಗು ಎ ಜೋಳದ ಪಾಳಿ: 
ವಿವೇಕಭ್ರಷ್ಟನಾದ ಪ್ರಭುವಿನ ಜೋಳದ ಹಂಗಿಗಾಗಿ ಅವನ ಮೇಲೆ 
ಕನಿಕರಿಸಿ (ನಂಜುಂಡ. ೪8). [ದೇ.॥ ತಮಿ. ಮಲ. ಚೋಳ; ತುಳು. 
ಜೋಳ ; ತೆಲು. ಜೊನ್ನ ; ಕೊಡ. ಜೋಳ ; ಕೋಲಾ. ಸೊನ್ನ ; ಪರ್ಜಿ. 
ಚೆನ್ನ ; ಗಡಬ. ಜೋನೆಲ್‌. / ಸಂ. ಯವನಾಲ ] 

ಜೋಳಗಳ್ಳ (ನಾ). ಅನ್ನದ ಖಂಣ ತೀರಿಸದವನಂ; ಕೃತಘ್ನನಾದವನು: 
ನಿಜಾಧಿಪಂ ಬೆಸಸಿದೇರ್ಜ್ಬೆಸನಂ ಕುಸಿದಿರ್ಮ್ಮೆ ಕೇಳ್ದು ಬಾಚ್ವಿಟ್‌ಪನವ್ಯ 
ಸ್ಥಿತನನೊರ್ಬೈೆಸಕಳ್ಕುವ ಜೋಳಗಳ್ಳರಂ ಪಟ್‌ಯೆಡೆಯಿಲ್ಲದೊಳ್ಳಲೆಯು 
ತಿರ್ಪುದು ಮಾವನ ಗನ್ಸಹಸ್ತಿಯಂ (ಎಳೆ. 27, ೧೩೪-೩೨; 082). 

[ಜೋಳ + ಕಳ್ಳ] 

ಜೋಳಗೆ “ಜೋಳಿಗೆ” ನೋ. 

ಜೋಳಪರಿ (ನಾ). ಒಂದು ಬಗೆಯ ಶಿಬಿರ,-ಗುಡಾರ (?) : ಆಮ್ರದ 
ಕೊಂಚೆಯಂ ತಮಾಳದ ಪರಿವೆತ್ತ ಜೋಳಪರಿ ತಳ್ತದಿರ್ಮುತ್ತೆಯ ಕುಪ್ಪ 
ಮೊಪ್ಪಿ ತೋಟ್‌ದವು ಮನೋಜರಾಜ ಶಿಬಿರಂಗಳೆಂಬಿನಂ (ಡಂದ್ರ ಪು. 
೭-೬೨ ; “ಕೂಡಿಕೆಯ ಅಂದ, ರಚನಾರೀತಿ” (ಪ್ರಥಣ್ಮ). [?] 

ಜೋಳಮೈಲಿ (ನಾ). ಜೋಳದ ಕಾಳಿನಂತೆ ಗುಳ್ಳೆಗಳೇಳುವ ಒಂದು 
ಬಗೆಯ ಸಿಡುಬು ರೋಗ; ಸೀತಾಳೆ ಸಿಡುಬು: (8). [ಜೋಳ ಮೈಲಿ) 


ಜೋಳ್ಕಿ 


ಜೋಳೆಯ "ಚೂಳೆಯ” ನೋ. 


ಜೋಳವಾಳಗೆ (ನಾ). ಅನ್ನದ ಖಂಣಕ್ಕಾಗಿ ಸಲ್ಲಿಸುವ ಸೇವೆ: ರಾಮಯ 


ನಾಯಕನ ಜೋಳವಾಳಗೆಗೆ ಮೆಚ್ಚಿ (ಎಕ. ೪117, ಸಾಗರ. ೨೭-೧೩; 12411) 
[ ಆಜೋಳವಾಟ'] 


8! ಜೋಳವಾಳಿ "ಜೋಳವಾಟ್‌? ನೋ. 


25 


80 


40 


ಜೋಳವಾಳಿತನ (ನು).ಎಜೋಳವಾಳೆಗೆ: ನಿರುತದಿಂ ಜೋಳವಾಳಿತನಕ್ಕೆ 


ನಿನ್ನನಾಂ ಸೇವಿಸಿದೊಡೆ (ಆರಾಡ. ೯-೨೩). 
[ ಜೋಳವಾಳಿ (ಆಜೋಳವಾಟ3) + - ತನ] 


ಜೋಳವಾಟಲಕತಿ, ಜೋಳವಾಳಿ, ಜೋಟವಾಳಿ (ನಾ). ೧. ಒಡೆಯನ 


ಖುಣ ; ಉಪ್ಪಿನ ಹಂಗು; ಅನ್ನದ ಯಣ: ಸೆರಗಂ ಬೆರಗಂ ಬಗೆಯದೆ 
ಪೊರೆದಾಳ್ವನ ಜೋಳವಾಬ್‌ ನಿಲೆ... ಪರಿದುವುಭಯ ಬಲದ ಹಯಂಗಳ್‌ 
(ಪಂರಾಮಾ. ೧೩-೫೮); ಜೋಳವಾಟ್‌ಯು ನಿರ್ವಹಣದ ನಿಬ್ಬಣಕ್ಕೆ 
ಬೀರಸಿರಿ ಪೊತ್ತ ಪೊಂಗಳಸದಂತೆ (ಅನಂಪು. ೦೧-೭೪ ವು. ಜೋಳವಾಳಿ: 
ಕಾಲಾಳಿರ್ಪ್ಪರನಿಅಕದು ಜೋಳವಾಳಿಯನೆಆ್‌ದ ಬಾಸಿ . . . ಜೀವಿತವಾಗಿ 
ನಿಲಿಸಿದ (ಮೈಆರಿ. ೦೯೩೪, ೧೨-೭; 1117); ಸಿರಿವಳಲ ಚಾಕಗಾಉಡ 
ಜೋಳವಾಳಿಗಂ ವಾ ವೇ? ]ಳೆವಾಳಿಗಂ ಸುರಲೋಕ ಪ್ರಾಪ್ತನಾದ 
(ಮೈಆರಿ. ೧೯೩೬, ೨೨-೯; ಸು. 1680); ಕವಡೆಯ ಬಿಂಮಂ ಜೋಳವಾಳಿ ವಳ 
ವಾಳಿಯಂ ಮೆಚಿಟದಿದಿರಾಂತು . . . ಸುರಲೋ[ಕ] ಪ್ರಾಪ್ತನಾದ (ಎಳ. 
7177; ಸಾಗರ. ೧೨೫-೦೨; 1936); ಸಲಹಿದೊಡೆಯನ ಜೋಂಳವಾಳಿಗೆ 
ತಲೆಯ ಮಹಜುವುದೊಂದು ಪುಣ್ಯದ ಫಲವು (ಕುವ್ಯಾಕ. ೨೭-೪); ಜೋಳ 
ವಾಳಿಯು ಹೊಲ್ಲ ಕೀಳಿನೊಳು ಇರ ಹೊಲ್ಲ (ಸರ್ವಜ್ಞ. ೦೪೫೩) ; ಕರ್ಣನ 
ಜೋಳವಾಳಿಯೋ ನಿರತಿಶಯ ಜಾಗವೊ ಮನಂಬುಗೆ (ಗಿಳಿವಿಂ. ೯೯-೧೪). 
೨. ಧಣಿಯ ಬಂಣವನ್ನು ತೀರಿಸುವವನಂ: ಜೋಳವಾಳಿಯಾನಲ್ಲ ವೇಳೆ 
ವಾಳಿಯವ ನಾನಯ್ಯ (ಬಸವ. ೬೯೮). ಗಿ ಜೋಟವಾಳಿ : ೧. ತಳಿತ್ತಿಲ್‌ದು 
ದೊಡೆಯನ ಜೋಟವಾಳಿಯಂ ಬಾಂಗಿಸಿ (ಬೊಂಕಶಾ. ೧೯೪೦, ಸಿರಸಿ. 
8೬೩.೯; ?). [ಜೋಳ .. ಪಾಟ] 


ಜೋಳವಿಸು "ಜೋಳಿಸು' ನೋ. 
ಜೋಳ್ಕಿ (ನಾ). ೧. ಸಮಾನ; ಸಾಟಿ: “ಸರಿ, ದೊರೆ, ಪಡಿ 


, . : ಜೋಳಿ, ಹೊಯ್ಯಯ್‌, ಹೋಟಿ, ಸಂಗಡಂ ಈ-೧೮ ಸಮಾನಕ್ಕೆ 
ಪೆಸರ್‌” (ಕಶಸಾ. ೧೫-೨೯೧); “ ಜೋಳಿ ಬುಧರಿನಕ್ಕುಂ ಸಮನುಂ” 
(ಕವಿಕಂ. ೦೩೬). ೨. ಜೊತೆ; ಜೋಡು ; ಯುಗಲ: “ ಜೋಳಿಯೆನೆ 
ಯುಗ್ಮ” (ಕಕರ. ೧೪). ೩. ಗುಂಪು; ಸವರೂಹ : ನಾಟಕದ ಪಾತ್ರದ 
ಪೇರಣೆಯ ಜೋಳಿಗಳ ಜೋಕೆಗಳ ಪ್ರಕೆಟವೆಸೆಯಲು (ಬಸಪು. ೪-೭): 
ಜೋಳಿ ಜೋಳಿಯೊಳು ಜ್ಯೋತಿಷ್ಯ ಕಾಂತೆಯರ್‌ . . . ಲೀಲೆಯೊಳೊಪ್ಪಿ 
ದರಲ್ಲಿ (ಶ್ರೀಪಾಲ. ೧೪-೭೬); ಜೋಳಿ ಜೋಳಿಯೊಳೆಜಿಗುವ ಸಕಲರ 
ಮಕುಟಾಳಿ ಮಾಣಿಕ್ಕ ದೀಪ್ತಿಗಳೆ (ಮೋಹತ. ೩೦-೬೦). 
[ <ಜವಳ್ಳಿ] 
ಜೋಳ್ಕಿ (ನಾ). ಬೈತಲೆಮಣಿ : ಪೂವಿನ ಜೋಳಿಯಂ ಪೊಳೆವ ಪೂವಿನ 
ಚೌಕಳಿಯಂ ವಧೂಜನಂ . . . ಆಂತುದರ್ಥಿಯಿಂಂ (ಬಾಧಪು. ೦೪-೦೦೨). 
[ ಆಚೂಳೆಯ) 


ಜೋಳ್ಕಿ, ರೋಳಿ (ನಾ). ಎ ಜೋಳಿಗೆ: ಕಂಬಳಿಗೋಳ ಕಲ್ಲಿಯ ಜೋಳಿ 


ಗಳ ಗೋಪಾಳಕರು ಬಂದೆಣಗಿ ಬಿನ್ನೈ ಸಿದರು (ಜೀವಂಕ. ೬-೫). ರೋಳಿ: 
ಆಗ ಚರರೂ ರೆೋಳಿ ಕಿತ್ತುಕೊಂಡಾರು ಬಿಚ್ಚಿ ನೋಡಲು (ಶನಿಮಾ. ೨೩). 
[ «ಮರಾ. ರೋಳೀ ; ಹಿಂ. ರರೋಲೀ./ತಮಿ, ಚೋಳಿ ; 
ತುಳು. ಜೋಲಿ, ಜೋಳಿ ] 
ಜೋಳ್ಕಿ "ಜೂಳಿ' ನೋ. 


ಜೋಳ 


ಜೋಳ್ಳಿ (ನಾ). ರಾಯಸ; ಸಂದೇಶ: ಜೋಳಿ ಹರಿದುದು ದೆಸೆದೆಸೆಗೆ 
ಭೂಪಾಲರಿಗೆ ರಾಯಸದ ಹದನನು ಕೇಳಿದಾಗಳೆ ಕವಿದು ಬಂದರು 
(ಕುವ್ಯಾಉ. ೦೦-೧೪) ; ಜೊ&ಳಿ ಹರಿದವು ನಿಖಳರಾಯರಿಗೆ (ಕುವ್ಕಾವಿ. 

[?] 

ಜೋಳಿಕೆ (ನಾ). ಜೋಡಿಕೆ ; ಜೋಡಣೆ: ದೇವಯಸಿವಚನ ಸಿರಿಯ 
ಜೋಳಿಕೆಯಾಯ್ತು (ರಾಮಜ. 9-೬), [ಜೋಳ್ಕಿ * -ಇಕೆ) 

ಜೋಳಿಗಟ್ಟು (ನಾ). ಜೊತೆಕಟ್ಟುಳುಕೆ : ಅಂತು ರಾಜವಲ್ಲಭಾಕರಿಣಿಗಂ 
ಮನೋವಲ್ಲಭ ಕರೇಣುಗಂ ಜೋಳಿಗಟ್ಟಿನಾಲಾನಸ್ತಂಭಮಾದ . . . 
ಭೂರಿಭುಜಶಾಖೆಗಳಂ (ಅನಂಪು. ೬-೬೫ ವ). [ಜೋಳಿ, + ಕಟ್ಟು) 

ಜೋಳಿಗೆ, ಜೋಳಗೆ (ನಾ). ೧. ಚಚ್ಚೌಕವಾದ ವಸ್ತ್ರದ ನಾಲ್ಕು 
ಮೂಲೆಗಳನ್ನು ಸೇರಿಸಿ ಮಾಡಿದ ಚೀಲ: ಕಮಂಡಲ, ಗುಂಡಿಲಗಪ್ಪರ, 
ಜೋಳಿಗೆ, ಕಾಮಾಕ್ಷಿ ಇವು ಪಂಚಮಂದ್ರೆ (ಸಿದ್ಧೇವ, ೧೩೩-೪೬೪) ; 
ಜೋಳಿಗೆಗಳ ಕಟ್ಟೆಯಂಗೈಗೆ ಹಾಕಿಸಿ ಏಳಿ ನೀವೆಂದು ಶರಣರ (ಬಿಜ್ಮರಾ. 

ಕರಮೆಸೆವ ಮುಂಗೈಯ ಜೋಳಿಗೆಯ ಖರ್ಪರದ (ಗುರುಣಾ. 
೩.೪೦) ; ಒಂದು ಜೋಳಿಗೆ ಹಿಡಿದುಕೊಂಡು ಭವತಿ ಭಿಕ್ಷಾಂದೇಹಿ ಅಂತ 
ಭಿಕ್ಷಾನ್ನಮಾಡು(ರರ್ಮಶ್ರೀ. ೩೬) ; ಗುರು ಕೊಟ್ಟ ಜೋಳಿಗೆ ಅಂತ ಗೂಟಕ್ಕೆ 
ನೇತು ಹಾಕಿದರೆ ಹೊಟ್ಟೆ ತುಂಬೀತೇ (ಗಾದೆ). ೨. (ಮಕ್ಕ ಳನ್ನು 
ಮಲಗಿಸಲು) ಮೇಲಿನಿಂದ ತೂಗುಬಿಡುವ ಬಟ್ಟೆ ; ಬಟ್ಟೆ ಯಂಂದ 
ಮಾಡಿದ ತೊಟ್ಟಿಲು : ನಾನೊಂದು ಜೋಳಿಗೆಯಲ್ಲಿ ಮಲಗಿದ್ದೆ (ಜಸು. 

೬೦). ಜೋಳಗೆ : ೨. ಅಮ್ಮನ್ನ ದುಬಟಿಯಲ್ಲಿ ಕೂರಿಸಿ ಜೋಳಿಗೆಮಾಡಿ 

ಎತ್ತರೆಲಾ ಆ ಬಂಡಿ ದಂಡೆಗೆ (ಆದೂಟ. ೬೫). 
[ ಪ್ರಾ. ರರೋಲಿಆ, ರೋಲಿಕ./ತಮಿ. ಚೋಳಿಕೈ ; ತುಳು. ಜೋಳಿಗೆ ] 

ಜೋಳಿದೆಗೆ (ಕ್ರಿ). ಜೊತೆಹಾಕಂ ; ಜೋಡಿಮಾಡು : ಜೆಟ್ಟಿಗಳಂತರ 
ಜೆಟ್ಟಿಗಳ ಗೋವಳರ ಗೊಂದಣಂ ಜೋಳಿದೆಗೆದು ಮೇಳೈಸುವಾಗಳ್‌ 
(ಅನಂಪು. ೨-೨೬ ವ): ಕುಲಗಿರಿ ಕುಲಗಿರಿಗೆ ದಿಕ್ಕರಿಗೆ ದಿಕ್ಕರಿ ಜೋಳಿದೆಗೆ 
ದಂತೆ (ಕುವ್ಕಾಕ. ೨೦-೨೨) ; ಉಪಚಾರದೆಡೆಯಲಂಪಿಗೆ ಸಾಲ್ತು ಜೋಳಿ 
ದೆಗೆಯಲ್ಪವಣೆ (ಸಂಸಪ. ೨೩-೦೦), [ಜೋಳ್ಳಿ * ತೆಗ್ಗೆ) 

ಜೋಳಿಸು, ಜೋಳವಿಸಂ (ಕ್ರಿ). ೧. ಸೇರಿಸು; ಹೂಡು; 
ಹೊಂದಿಸಂ ; ಅಳವಡಿಸು ; ಕೂಡಿಸಂ : ಜೋಳಿಸಿ ಕರ ಪಲ್ಲವಂ. 
ಮಲ್ಲಿಗೆಯೊಳರ್ಜಿಸಿದಳ್‌ (ಅನಂಪು. ೭-೦೨) ; ದೇಸಿಯನು ಜೋಳಿಸಿ ನಚ್ಚಣಿ 
ನರ್ತಿಸಿದಳ್‌ (ಉದ್ಯದೇ. ೬-೧೦); ನಖ ದಂತ ಕಿವಿವಡೆದಾಜು ತಿಂಗಳವನೇಳೂ 
ತಿಂಗಳೊಳಖಿಳ ಗುಹ್ಮವಡೆದಿರ್ಪವಂ ಜೋಳಿಸಿದ ಪೂರ್ಣಾಂಗದೇಳ್ಮಾ 
ಸಗರ್ಭವಂ (ಸಾನಂಡ. 9-8೮ ರಗಳಿ). ಜೋಳವಿಸು : ೧. ಜೋಳವಿಸಿ 
ಹೊದೆಯಂಬನಹಿತನ ಕಾಳಿಸುವಡಂಬಿದೆಯೆನುತ ತೂಗಿದನು ಮಾರ್ಗಣೆಯ 
(ಕುವ್ಮಾಕ. ೨೪-೪೯). [ಜೋಳಿ, + - ಇಸ್ಕು) | 

ಜೋಳೆಯ "ಚೂಳೆಯ' ನೋ. 

ಜೋಟ್ಲು, (ಕ್ರಿ). (?): ವಿಚಿತ್ರವೀರ್ಯಂ ವೋಗೆಯಾ ನೃಪಗೆ ಕುವರರಿಲ್ಲಿದೇ 
ಜೋಜ! ಧಾರುಣಿಯಲಿ (ಲಕ್ಷ್ಮಭಾ. ೧೦-೩೫). 1?) 

ಚೋಟು "ಸೋರ್ಕ್‌' ನೋ. 

ಡಿ ಜೋಟವಾಳಿ "ಜೋಳವಾಲ' ನೋ. 

ಜೌಗಿಡು "ಜವುಗಿಡು' ನೋ. 

ಜೌಗು "ಜವುಗು' ನೋ. 

ಜೌಗುನೆಲ (ನಾ). ಜೌಗಿನಿಂದ ಕೂಡಿದ ನೆಲ ; ನೀರು ಒಸರಂವ 
ಪ್ರದೇಶ; ಜಿನುಗು ಭೂವಿಂ: ಜೌಗುನೆಲದಲ್ಲಿಯೂ ಹರಿಯುವ ನದಿಗಳ 
ತಳದಲ್ಲಿಯೂ ಸುರಂಗವನ್ನು ತೋಡುವ ಕಷ್ಟದ ಕೆಲಸ (ಶಿಲ್ಕನಾ, ೨೦೦). 

[ಜೌಗು (< ಜವುಗು) + ನೆಲ, 


೧೦-೪೩೫). 


೧೦-೩೬) ; 


೩೧೨೨ 


46 


ಜ್ಲಾತಿ 
ಕಾ 


ಜೌಗುಭೂಮಿ (ನಾ.)2ಜೌಗುನೆಲ : ಕೆರೆಯ ಪಕ್ಕದಲ್ಲಿದ್ದುದರಿಂದ ಜೌಗು 
ಭೂಮಿಯಾಗಿದ್ದಿತು (ಥಾಗ್ಯಶಿ. ೧೮): ತೀರದ ಉದ್ದಕ್ಕೂ ಪ್ರಯೋಜನ 
ವಿಲ್ಲದ ಮರಳುಭೂಮಿ ಅಥವಾ ವಸ್ಕುನ್ಗೊೋವ್‌ ಜೌಗುಭೂಮಿ ಇದೆ 
(ಛಧೂವಿವ, ೩8೮). [ಜೌಗು (ಜವುಗು) + ಭೂಮಿ 

ಜೌಗೇಳು "ಜವುಗೇಟ್‌' 'ನೋ. 

ಜೌಗೇಟ* "ಜವುಗೇಟಿ್‌' ನೋ. 

ಜೌಗೇಟಕಿಸು "ಜವುಗೇಟಸಂ' ನೋ. 

ಜೌವನ "ಜವ ್ವೈನ' ನೋ. 

ಜೌವನಂನೆಟ್‌ "ಜವ್ವನಂನೆಣ್‌' ನೋ. 

ಜೌವನಗಳಿ (ಕ್ರಿ). ಯಾವನ ಸಂದಂ ಹೋಗು, - ಕಳೆದಂಹೋಗಂ: ಕಳಿದ 
ಹೆಗಲ ತಾವರೆಯಂತೆ ಜೌವನಗಳಿದ ಹೆಣ್ಣಿನ ನೇಹದಂತೆ ಸುಳಿವಿಂದ್ರಚಾಪದ 
ಸಿರಿಯಂತೆ (ಕಂನವಿ. ೧೮-೧೨೦). 

[ ಜೌವನ ( ಎಜವ್ವನ) * ಕಳಿ, (ಆ ಕಲ್ಯ) ) 

ಜೌವನೆ "ಜವ್ವನೆ' ನೋ. 

ಜೌಳಿ "ಜವಳ್ಳಿ' ನೋ. ಇ 

ಜ್ಞ (ನಾ). ೧. ತಿಳಿದವನಂ ; ಬಂದ್ಧಿ ವಂತ; ಜಾಣ : “ ಕೋವಿದಂ ವಿದಂ 
ಜ್ಞಂ ಜಾಣಂ” (ವಸ್ತುಕೋ. ೯೯-೫). ೨. ಮಂಗಳಗ್ರಹ. ೩.. ಬುಧಗ್ರಹ: 
“ ಬುಧಂ ಜ್ಞಂ ಪ್ರತೀತಿ ಮಿಗೆ ನೆಗಟ್ಟ ರೌಹಿಣೇಯಂ ಸೌಮ್ಯಂ" 
(ವಸ್ತುಕೋ, ೧೩-೭೨); ದನುಜೇಜ್ಯ ಜ್ಞ ಕುಜಾಂಗಿರರ್‌ ಸಮವಿಲಗ್ನ ಕ್ಷೇತ್ರ 
ದೆೊಳ್‌ ಬಾಲ್ಕರಾಗಿ ನಿರಾಬಾಧೆಯಿನಿರ್ದೊಡೆ . . . ಖ್ಯಾತೆಯುಮಕ್ಕುಂ 
We ೨೨-೨೩). [ಸಂ.) he 

ತ್ವ (ನಾ). "ಜ್ಞ' ಎಂಬ ವರ್ಣ; ಜ್ಞಕಾರ : ತಿಳಿ ಬಹುಳದೆ ಶಬ್ದಾಂತಂ 

ped ಜ್ಞತ್ಥ ತ್ವಕತ್ವ ದೆಡೆಗೆ ಣಕಾರಂ (ಕಮನ. ೨೭೮) ; ಜ್ಞತ್ವಕ್ಕೆ ಣತ್ವಂ - 
ಆಜ್ಞೆ - ಆಣೆ (ಶಮದ. ೨೬೮ ಪ್ರಯೋ). [ಸಂ.] 

ಜ್ಞಪಿತ (ಗು). ತಿಳಿಯುವಂತೆ ಮಾಡಿದ ; ತಿಳಿಸಲ್ಪಟ್ಟ. 

ಜ್ಞಪ್ತ (ಗು). ಎ ಜ್ಞಪಿತ: “ಜ್ಞಪ್ತಂ ತಾಂ ಜ್ಞಾಪಿತಂ” 
೧೦೫-೪೧). [೫೦.7] 

ಜ್ಞಷ್ತಿ (ನಾ). ೧. ಬುದ್ಧಿ ; ಅರಿವು ; ಜ್ಞಾನ : ಕನ್ನಡಿಯ ನೋಡುವವನ 
ಜ್ಞಪ್ರಿಯು ತನ್ನ ಮುಖದಲ್ಲಿರುವದು (ಗಗತಾ. ೦೬-೪೨) ; ತನ್ನೆ ಜ್ಞಪ್ತಿ 
ಯಿಂದ ನಿಜವನ್ನೇ ಹೊಂದಬೇಕು (ತತ್ಮಜಂ. 8-೦೨). ೨. ನೆನಪು; 


(ಸಂ. ) 
(ವಸು_ಕೋ. 


ಜಾ ಪಕ; ಸ್ಮರಣೆ: ವಿಸ್ಮೃತಮಾದ ಮಂತ್ರರಹೆಸ್ಯಂಗಳು ಜ್ಞಪ್ತಿಗೆ 
ep p 

ಬಂದು (ಸೌಗಂಧಿ. ೭೩೩- ೨೨): ಅವರಿಗೆ ಜ್ಞಪ್ತ ಇಲ್ಲದೆ ಏನು (ಸಣ್ಮಕ. 

1x,'ae)., [ಸಂ.) 


ಜ್ಞಾತ (ಗಂ). ೧. ತಿಳಿಯುವ ; ಕಾಣುವ ; ಗ್ರಹಿಸುವ: ಈ “ನಾನು” 
"ಎಂಬ ವಸ್ತುವನ್ನು ಎರಡಾಗಿ ವಿಂಗಡಿಸಬಹುದು. ಒಂದು ಜ್ಜ €ಯವಸ್ತು, 
ಮತ್ತೊಂದು ಜ್ಞಾತವಸ್ತು (ಜೀವಾತ್ಮ ೩ಬ. (ನಾ). ೨. 'ಶಿಳಿದವನಂ : 
ಅರಿತವನು : ಚೈತನ್ಯವೆಂಬ ಧರ್ಮಭೂತ ಜ್ಞಾನವಿರುವುದರಿಂದ ಜ್ಞಾತನು 
(ಹಿಂದಸಾ. ೨೪೭). [ಸಂ. ಜ್ಞಾತೃ J 

ಚ್ಞಾತವ್ಯ (ಗು). ೧. ತಿಳಿಯಬೇಕಾದ : ಅರಿಯಬೇಕಾದೆ. ೨. ತಿಳಿಯ 


"ಅಗುವ; ಗ್ರಹಿಸಲಾಗುವ. (ನಾ). ೩. ತಿಳಿಯಬೇಕಾದಂದಂ ; 
ಗ್ರಾಹ್ಮವಾದಂದು: ಜ್ಞಾತವ್ಯಂ ತನಗೆನಿಸಿದ . . - ಆಚಾರಮನಾಪ್ಯಾತ 
ಯತಿಗಳೊಳೆ ತಿಳಿದು (ವರ್ಧಪು. ೧೨-೭೦); ಈ ಜ್ಞಾ ತವ್ಯವಾದುವುಗಳಲ್ಲಿ 


ಅತಿಮುಖ್ಯ ಔ್ಲಾತವ್ಯವನ್ನು ಹೇಳುತ್ತೇನೆ (ಭಾತತೃ. ೦೩). [ಸಂ.] 
ಜ್ಞಾ ತಿ (ನಾ). ೧. ತಂದೆಯ ಕಡೆಯ ಚಿಕ್ಕಪ್ಪ, ದೊಡ್ಡಪ್ಪ ಇವರ 
ಮಕ್ಕಳು ಮುಂತಾದವರು ; ದಾಯತಾದಿ : “ ಬಂಧು ಸನಾಭಿ ಸಗೋತ್ರಂ 
ಬಾಂಧವನಾತ್ಮೀಯನೆನಿಸುಗುಂ ಜ್ಞಾತಿಯವಂ” (ವಸ್ತುಕೋ- ೫೬-೨೮) ; 


ಜ್ಞಾತಿಕಲಹ ೩೧೨೩ ಜ್ಞಾ ನದಿಗಂತ 
ಜ್ಞಾತಿಗಳ ಕರತಳಾಂಭೋಜಾತಂಗಳಿಯ್ದೆ ತೊಳಗಿ . ., ಬಳೆದಳ್‌ (ವರ್ಧಪು. ಜ್ಞಾನ; ಆತ್ಮವಿದ್ಯೆ : ವಿಶ್ವರೂಪಗರ್ಭಿಣಿಯಪ್ಪ ದೇವಿ ನೀಂ ಬ್ರಹ್ಮ 
೯-೮೯); ಕಾಳೆಗದೊಳದ್ದಿದೆ. ಸಹೋದರ ಜಾಲ ಪುತ್ರ ಜ್ಞಾತಿ ಬಂಧು ಗರ್ಭಪ್ರಕೃತಿಯಂತೆಯುಂ ... ಜ್ಞಾನಗರ್ಭ ಸನ್ಮತಿಯಂತೆಯುಂ . . . 


ನೃಪಾಲರನು (ಕುವ್ಯಾಗ. 8-೧೪); ನಮ್ಮ 
(ಕಾಂತ ಲಾ. ೧೧೧); 'ಭಾಷಾ ಅವಸ್ಥೆ ಗಳು . * . ದೊರದ ಜ್ಞಾತಿಗಳು 
ಎಂಬಂತೆ ಕಾಣಬೇಕು (ನಮ್ಮನು. 5೩); ಜ್ಞಾತಿ ರಾಜರುಗಳನ್ನು ರಕ್ಷಿಸುವ 


ಈ ಪ್ರಯತ್ನದಲ್ಲಿ ಅವನನ್ನು ನಾವು ಕೊಂದರೂ ಸರಿಯೆ (ವಹಛಾ. ೭೭)- 


೨. ಒಂದೇ ಮೂಲವುಳ್ಳ ಭಾಷಾವರ್ಗಕ್ಕೆ ಸೇರಿದುದು. “ಜ್ಞಾತಿ 
ಕೋಶ' ಪರಾ. ([ಸಂ.] 
ಜ್ಞಾತಿಕಲಹ (ನಾ). ದಾಯಾದಿಗಳಲ್ಲಿಯ ಕಲಹ,-ಜಗಳೆ; 


ಒಳಜಗಳ : ಈ ಜ್ಞಾತಿಕಲಹ ನೀನು ಉಂಟುಮಾಡಿದ್ದೂ ಅಲ್ಲ. 
ಅದಕ್ಕೆಲ್ಲಾ ದೈವವೇ ಕಾರಣ (ವರಛಾ. ೩೬೦). [ಜ್ಞಾತಿ ಕಲಹ) 

ಜ್ಲಾತಿಕೋಶ (ನಾ). ಸೋದರ ಭಾಷುಪದಗಳ ಕೋಶ ; ಒಂದೇ 
ಮೂಲದಿಂದ ಹುಟ್ಟಿರುವ ಭಾಷೆಗಳ ನಿಘಂಟು: ದ್ರಾವಿಡ 
ನಾಷಾ ಜ್ಞಾತಿಕೋಶ ಈ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದ ಮೈಲಿಗಲ್ಲು 
(ಪ್ಲಾವಿವಿ. ೨). [ಜ್ಞಾತಿ + ಕೋಶ] ಕ 

ಚ್ಲಾತಿತ್ವ (ನಾ). ನಂಟತನ ; ಬಂಧುತ್ವ ; ರಕ್ತಸಂಬಂಧ : “ ಜ್ಞಾತಿತ್ವಂ 
"ತಾನ್ಯ ತ ಜ್ಞಾತೇಯಂ"” (ವಸ್ಮುಕೋ. ೧೧೬-೩೦). (ಸಂ.] 

ಜ್ಞಾತಿಬಹಿಷ್ಯತ (ನಾ). ಸಂಬಂಧಿಕರಿಂದ ಬಹಿಷ್ಕರಿಸಲ್ಪಟ್ಟವನು : 
ಜ್ಞಾತಿಬಹಿಷ್ಯ ತಂ ವ್ಯಸನಿ ದೈವಪರಂ ದೀರ್ಫರೋಷಿ ಸತ್ಕೇತರನಸ್ಮಿರಂ 
(ಪಂಡತಂ. ೨೨0-೭). { ಜ್ಞಾತಿ + ಬಹಿಷ್ಯ 93 

ಜ್ಞಾತಿಷೈರ (ನಾ). ದಾಯಾದಿಗಳ ನಡುವಣ ವೈರ,-ದ್ವೇಷ; ದಾಯಾದ 
ವಂತ್ಸರ : ಪೈದಯವಿದಾರಕವಾದ ಈ ಜ್ಞಾತಿವೈರವನ್ನು ತಾನು ಹೇಗೆ 
ತಾನೆ ಸಹಿಸ.'ದುದು (ಛೀಷ್ಮಕ. ೭೨). [ಜ್ಞಾತಿ * ವೈರ] 

ಜ್ಞಾತೃ (ಗು). ೧. ಅರಿತುಕೊಳ್ಳುವ; ತಿಳಿದಂಕೊಳ್ಳುವ; ತಿಳಿವಳಿಕೆ 
ಯುಳ್ಳ. (ನು). ೨. ಅರಿತುಕೊಳ್ಳುವವನುಂ ; ಶಿಳಿಯುಂವವನಂ : 
ಜ್ಞಾತೃ ಜ್ಞಾನ ಜ್ಞೇಯಕ್ಕೆ ಇನ್ನಾವ ಜ್ಞಾನವೊ (ಅವಡಂ. ೧೪೨-೬೫೨) ; 
ವೇದಶಾಸ್ತ್ರದವರ ನಿಧಾನ ಜ್ಞಾತೃವಲ್ಲೂ ಪಾರ್ಥ ನೀನೆಂದ (ಕುವ್ಕಾಳ. 
೧೭-೨೦); ಮೂಲಾಹಂಕಾರದಲ್ಲಿ ಪ್ರತಿಫಲಿಸಿರ್ದ ಜೀವಚೈತನ್ಮವೇ ಜ್ಞಾ ತೃವೆ 
ನಿಸುವುದು (ವಿವೇಕ. ೩೩): ಜ್ಞಾನದೆೊಳಗಾ ಜ್ಞಾತೃವಾ ಜ್ಞಾನಮಂ 
ಜ್ಞೇಯಮಂ ಮಾಜ್‌ (ವೀಶೈ ಫು. ೩-೬-೦೫). [ಸಂ.] - 

ಜ್ಞಾ ತೃತ್ವ (ನಾ). ತಿಳಿದಂಕೊಳ್ಳುವಿಕೆ ; ತಿಳಿದಿರಂವಿಕೆ: ಆಯಜಕವೆ 
ಜ್ಞಾ ತೃತ್ವವೆನಿಸುವುದು (ಅಮೃತ. ೭-೦೪) ; ಆತ್ಮವಸ್ತುಗಳಿಗೆ ಚೇತನತ್ವ, 
ಜ್ಞಾ ತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೊದಲಾದ ವ್ಯವಹಾರಗಳಿರುವುವು 
(ಹಿಂದಸಾ. 3೩೯). [ ಸಂ.) 

ಜ್ಞಾತೇಯ (ನಾ). ಎ ಜ್ಞಾತಿತ್ವ : “ಜ್ಞಾತಿತ್ವಂ ತಾನಕ್ಕುಂ ಜ್ಞಾತೇಯಂ 
(ಬೆಸ್ತುಕೋ. ೧೧೬-೩೦). [ಸಂ.] 

ಜ್ಞಾನ (ನಾ). ೧. ತಿಳಿಯುವಿಕೆ; ಅರಿವು: ಜ್ಞಾನದಿನಿರ್ದು 
ನಿಟ್ಟಿಪೊಡೆ (ಪಂಪಭತಿ. ೧-೧೦೯); ಜ್ಞಾನಮೇ ತಿಳಿಸುಗುಮಘಸಂತಾನಮಂ 
(ಡಂದ್ರಪು. ಈ ಬುದ್ಧಿಯ ಆಕಾರಕ್ಕೆ, ಪರಿಣಾಮಕ್ಕೆ ಜ್ಞಾನ 
ಎಂದು ಹೆಸರು (ಹಿಂದಸಾ. ೬೦) ; ಪೂಜ್ಯನನ್ನು ಪೂಜಾರ್ಹವೆಂಹು ತಿಳಿಯು 
ವುದರಲ್ಲಿ ಜ್ಞಾನವಡಗಿದೆ (ಕಕ್ಕಿವಿ. ೬೪). ೨. [ತತ್ವಶಾ] ಚೈತನ್ಯ ; ಪರ 
ಬ್ರಹ್ಮ ; ಪರಮಾತ್ಮ : ಮನದಲ್ಲಿ ಪ್ರತಿಫಲಿಸಿರ್ದ ಜೀವಚೈತನ್ಯವೇ 
ಜ್ಞಾನವೆನಿಸುವುದು (ವಿವೇಕ. ೩೩); ಸೂರ್ಯನಂತೆ ಸ್ವಪ್ರಕಾಶಸ್ವರೂಪ 
ವಾದ ಪರಬ್ರಹ್ಮವೆಂಬ ಚೈತನ್ಯವೇ ಜ್ಞಾನ ಪದಕೈ ಮುಖ್ಯವಾದ ಅರ್ಥ 
(ಹಿಂದಸಾ. 3೦೦); ಜ್ಞಾನಶಬ್ದ ವಸ್ತುತಃ ವಾಸ್ತವಿಕವಾಗಿ ಬ್ರಹ್ಮಪದ 
ವಾಚ್ಯ; ಜ್ಞಾನವೆಂದರೆ ಈಶ್ವರನೆಂದೇ ಅರ್ಥ (ಭರದ. ೦೧೮). ೩. ಬ್ರಹ್ಮ 


೭-೨೬) ; 


ಜ್ಞಾ ತಿಗಳಿಗೆ ಜಯವಾಗಲಿ | 


ಮಹತ್ವಮಂ ಪಡೆದೆ (ಜಗವಿ. ೨-೯೬); ಜ್ಞಾನವೆಂದರೆ ಇಂತಹ ಕರ್ಮಗಳನ್ನು 
ಮಾಡುತ್ತ ಆತ್ಮೋಪಾಸನೆ ಎಂಬ ಸ್ಯಾತ್ಮಶರೀರಕ ಪರಮಾತ್ಕೋ 
ಪಾಸನಾರೂಪವಾದ ಪರಬ್ರಹ್ಮ ವಿದ್ಯೆ (ಹಿಂದಸಾ.೦೭೪). ೫, ಎಚ್ಚ ರ; ತಿಳಿವು 
ಮೈಮೇಲೆ ಜ್ಞಾನ ಇದೆಯೆ? (ರೂಂ). "ಜ್ಲಾನತಪ್ಪು' ಪರಾ. [ಸಂ. 
ಜ್ಞಾನಕಾಂಡ (ನಾ). ವೇದಗಳಲ್ಲಿ ಬ್ರಹ್ಮಸ್ವರೊಪವನ್ನು ತಿಳಿಸತಕ್ಕ ಭಾಗ: 
ದದ ಕರ್ಮಕಾಂಡ ಜ್ಞಾ ನಕಾಂಡವೆಂದು ಎರಡು ಭಾಗವುಳ್ಳದ್ದು (ಹಿಂದಸಾ. 
.ಕಾಶ್ಯಪಮಹರ್ಷಿ ಪ್ರೋಕ್ತವಾದ ಸತ್ಯಕಾಂಡ, ಕರ್ಮಕಾಂಡ, 
ಜ್ಞಾನಕಾಂಡಗಳೆಂಬ ಆಗಮಭಾಗಗಳು ಮೂರಾಗಿದ್ದು " ಕಾಂಡ 'ಗಳೆಂದೂ 
ಪ್ರಖ್ಯಾತವಾಗಿವೆ (ಭಾರದ. ೬). "ಕವಕಾಂಡ' ಪರಾ 
[ ಜ್ಞಾನ + ಕಾಂಡ] 
ಜ್ಞಾನಕಾಂಡಿ (ನಾ). ಜ್ಞಾನಕಾಂಡವನ್ನು ತಿಳಿದವನು; ಪರತತ್ವ 
ವನ್ನ ರಿತವನಂ : ಪರತತ್ವ ವನಜ್‌ದೆನೆಂಬನ್ನಕ್ಕ ಜ್ಞಾನಕಾಂಡಿಯಲ್ಲ (ಲಸವ. 
666) ; ಸರ್ವಕರ್ಮುಸಾಕ್ಷಿಕನು :: ತಾನೆಂಬಾತನೇ ಜ್ಞಾನಕಾಂಡಿಯಪ್ಪಂ 
(ವಿವೇಕ. ೦೬). [ ಸಂ. ಜ್ಞಾನಕಾಂಡಿನ್‌ 
ಜ್ಞಾನಗುರು (ನಾ). ಮೋಕ್ಷಕ್ಕೆ ಕಾರಣವಾಗಂವ ಜ್ಞಾನವನ್ನೂ ಅನಂ 
ಸಹಿಸುವ ಗುರು: ಜ್ಞ್ಞಾನಗಂರು ಉತ್ಪತ್ತಿಸ್ಮಿ ತಿಲಯ ಮೂಜನು ಕಳೆಯ 
ಬೇಕು. (ಮೋಳೆಮಾ, ೧೩೪-೫೭೦) ; ಮೋಕ್ಷಾರ್ಥಿಗೆ ಮೋಕ್ಷಕ್ಕೋಸ್ಕರ 
ಯಾವನಿಂದ ಶಿವರೂಪಾನುಸಂದಾಯಿಯಾದ ಜ್ಞಾ ನವು ಉಪದಿಷ್ಟವಾಗು 
ವ್ರದೋ ಅವನು ಜ್ಞಾನಗುರು (ಭಾತತೃ. ೬೮೦). 
[ಜ್ಞಾನ + ಗುರ್ಕು) 
ಜ್ಞಾನಚಕ್ಷು (ನಾ). ಐಜ್ಞಾ ) ನದೈಪ್ಟ. [ ಜ್ಞಾನ - ಚಕ್ಷು] 
ಜ್ಞಾ ್ಲನಚೂರ್ಣ(ನಾ). (ಆಲೆಂ) ನಶ್ಯ: ಮುದುಕ ಮಾವನವರು ಒಂದು ಚಿಟಿಕೆ 
"ಜ್ಞಾ ನಚೂರ್ಣ' ವನ್ನು ಮಗ! ಏರಿಸಿ ಅದರಿಂದ ಲಭಿಸಿದ ಉತ್ಸಾಹದಲ್ಲಿ 
ತಮ್ಮ ಅನುಭವವನ್ನು : 'ಹೇಳತೊಡಗಿದರು (ಅನಾಮಿ. ೩೯). 
[ಜ್ಞಾನ * ಚೂರ್ಣ, ] 
ಜ್ಞಾ ನತಂತು (ನಾ). ಮಿದಂಳಿನಿಂದ ಶರೀರದ ಬೇರೆ ಬೇರೆ ಭಾಗಗಳಿಗೆ 
''ಭಿಪ್ರಾಯಗಳನ್ನು ಒಯಂವ ಮತ್ತೂ 'ಶರೀರದ ಬೇರೆ ಬೇರೆ 
ಭಾಗಗಳಿಂದ ವಿಂದುಳಿಗೆ “ಸಂಪರ್ಕ ಕಲ್ಪಿ ಸುವ ನರ: ನಮ್ಮ 
ಶರೀರದಲ್ಲಿ. ಪ್ರಾಣವಾಹಕ ನಾಡಿಗಳು . . . ಅಭಿಪ್ರಾಯಗಳನ್ನು ಒಯ್ಯುವ 
ಜ್ಞಾ ನತಂತುಗಳು ಇವೆ (ಭಾರದ. ೧೫೯) ; ಒಂದೊಂದು ಇಂದ್ರಿಯಕ್ಕೆ 
ಸಂಬಂಧಿಸಿದ ಜ್ಞಾನತಂತುಗಳಿಗೆ ಕಲ್ಪಿಸಲಾದ ಕ್ಷೇತ್ರ (ಕರ್ಣಾಟ. 
"ಜ್ಞಾ ನವಾಹಿ' ಪರಾ. (ಜ್ಞಾನ * ತಂತ್ಕು] 
ಜ್ಞಾನತಪ್ಪಿ (ಕ್ರಿ). ಎಚ್ಚ ಕ ರದಪ್ಪು; ; ವಂರ್ಛೆಹೋಗಂ : ತಲೆಗೆ ಏಟು 
ದ್ದು ಜಾ ್ಲಾನತಪ್ಪಿ ಬಿದ್ದನು (ರೂಢಿ). 
[ಜ್ಞಾನ + ತಪ್ಪು ] 
ಜ್ಞಾನದಾಹ (ನಾ). ಜ್ಞಾನಕ್ಕಾ ಗಿ ಹಾತೊರೆಯಂವಿಕೆ; ಜ್ಞಾನವೃದ್ಧಿಯಲ್ಲಿ 
"ಅಪೇಕ್ಷೆ: ಅವನ ನಿಶಿತ ಜ್ಗಾ ಇ ನದಾಹೆವನ್ನೂ.. , ತೀ ಕ್ಲ ವಾದ 
ಗ್ರಹಣಶಕ್ತಿಯನ್ನೂ ನೋಡಿ ದಿಗ್ಭೃ ಮೆಗೊಂಡಿದ್ದಳು (ಪುನರು. ೩೨೮) : 
ಪ್ರಮಾತ್ಮೂಸಿನ ಜ್ಞಾನದಾಹ ಅಗ್ನಿಯ ಕಳ್ಳತನದಿಂದ ಸ್ಪಷ್ಟವಾಗುತ್ತದೆ 
(ಬದ್ಮಪ್ರ. 739117, ಪೀಠಿಕೆ). [ಜ್ಞಾನ +ದಾಹ್ಯ] 
ಜ್ಞಾನದಿಗಂತ (ನಾ). ಜ್ಞಾನದ ಕ್ಷಿತಿಜ,- ವೆಂರೆ,-ಎಲ್ಲೆ: ಜ್ಞಾನದಿಗಂತದ 
ಗಡಿಗಳನ್ನು ವಿಸ್ತರಿಸುವುದರಲ್ಲಿ ಲೇಖಕರು, ವಿದ್ವಾಂಸರು . . . ಪರಸ್ಪರ 
ಸಹಕರಿಸುವುದರ ಅಗತ್ಯ ಎಂದಿಗಿಂತ ಇಂದು ಹೆಚ್ಚಾಗಿದೆ (ಸುವರ್ಣ. ೦೨). 
{ ಜ್ಞಾನ + ದಿಗಂತ] 


೦೮೬) ; 


೧೨). 


ಜ್ಞಾನದೃಷ್ಟಿ 


ಜ್ಞಾ ನದೃಷ್ಟಿ (ನಾ). ೧. ಪಾಂಡಿತ್ಯ; ತಿಳಿವಳಿಕೆ. ೨. ಜ್ಞಾನಪೂರ್ಣವಾದ 
ದೃಷ್ಟಿ; ಒಳಗಣ್ಣು: ಸಂತವಿಸುತಂ ಜ್ಞಾನದೃಷ್ಟಿಯೊಳಂತು ನೋಡುತ 
ತತ್‌ ಪ್ರಕಾರವದೆಂತಹುದಿದೆಂದಟ್‌ದು (ಬಸಪು. ೩೪-೨೦). [ಜ್ಞಾನ ದೃಷ್ಟಿ] 

ಜ್ಞಾನಧನ (ನಾ). ಜ್ಞಾನವೇ ಧನವಾಗಿ ಉಳ್ಳವನಂ ; ಜ್ಞಾ ನವೆಂಬ 
"ಧನವನ್ನು ಲ್ನ ವನಂ; ದ್ದ ನಿ: ಇರ್ದನದೊರ್ವಂ ತಪೋಧನಂ ಜೌ ್ಲನಧನಂ 
(ದಂದ್ರಪು.- ೯-೨೧). (ಜ್ಞಾ ನ + ಧನ] 

ಜ್ಞಾನಪಂಥ (ನಾ).ಎಜ್ಞಾನಮಾರ್ಗ : ಭಾರತದ ಮಧ್ಯಯುಗದ ಧಾರ್ಮಿಕ 
ಇತಿಹಾಸದಲ್ಲಿ ಕರ್ಮ ಪಂಥ, ಜ್ಞಾನ ಪಂಥ, ಶಕ್ತಿಪಂಥ, ಭಕ್ತಿಪಂಥ ಎಂಬ 
ನಾಲ್ಕು. ಪಂಥಗಳ ವಿಕಾಸವನ್ನು ನಾವು ವಿಶೇಷವಾಗಿ . ಕಾಣುತ್ತೇವೆ 
(ಛಾರದ. ೩೦೩8). [ ಜ್ಞಾ ನ+ ಪಂಥ (€ಪಂತ್ಯ) 

ಜ್ಞಾನಪಂಥಿ (ನಾ). ಜ್ಞಾನಮಾರ್ಗದ ಅನುಯಾಯಿ `: ಕಬೀರನ ನಂತರ 
ಜ್ಞಾನಪಂಧಿಗಳಾದ, ಸಂತಕವಿಗಳೆಂದು ಪರಿಗಣಿಸಬಹುದಾದವರಲ್ಲಿ ನಾನಕ್‌, 
ದಾದು ಮುಖ್ಯರು (ಭಾರದ. ೪೧೯). [<ಜ್ಞಾನಪ ೦೫] 

ಜ್ಞಾನಪಾದ (ನಾ). [ ಶೈವ] ಆಗಮದ ಕ್ರಿಯಾಪಾದ, ಚರ್ಯಾಪಾದ 
"ಯೋಗಪಾದ, ಜ್ಞಾನಪಾದಗಳೆಂಬ ನಾಲ್ಯು ಭಾಗಗಳಲ್ಲಿ ಒಂದಂ ; 
ಪಶು, ಪತಿ, ಪಾಶವೆಂಬ ಜ್ಞಾ ನವನ್ನು ಕುರಿತು ಬೋಧಿಸುವ ಭಾಗ : 
ಸಕಲಾಗಮಂಗಳಲ್ಲಿಯೂ ಕ್ರಿಯಾಪಾದ ಚರ್ಯಾಪಾದ ಯೋಗಪಾದ 

ಜ್ಞಾನಪಾದವೆಂಬ ನಾಲ್ಕು ಪಾದಂಗಳುಂ (ವಿವೇಕ. ೬೨) ; ತ್ರಿಪದಾರ್ಥಗಳ 

(ತತ್ವತ್ರಯ) ವಿಚಾರಗಳನ್ನು ತಿಳಿಯ ಹೇಳುವುದೇ ಮೊದಲನೆಯ 
“ಜ್ಞಾನಪಾದ 'ವು (ಛಾರದ. ೭೩). [ಜ್ಞಾನ + ಪಾದ] 

ಜ್ಞಾನಪ್ರಸಾರ (ನಾ). ಜ್ಞಾನವನ್ನು ಹರಡುವಿಕೆ: ಒಂದು ಜ್ಞಾನಪುಸಾ 
ರಕ್ಕೂ ಇನ್ನೊಂದು ವ್ಯಾವಹಾರಿಕ ಪರಿಷ್ಕಾರಕ್ಕೂ ಸಾಧಕವಾಗಿದೆ (ಪುಕ್ಕಾರ. 
೦೦೧. ಹೀರಿಕೆ). [ಜ್ಞಾನ * ಪ್ರಸಾರ] 


ಚ್ಞಾನಬರು(ಕ್ರಿ). ೧. ತಿಳಿವಳಿಕೆ ಬರಂ; ಬುದ್ಧಿ ಬರೆಂ: ಇಷ್ಟು ವಯಸ್ಸಾದರೂ. 


ಅವನಿಗೆ ಜ್ಞಾನಬರಲಿಲ್ಲ (ಕೂಡ). ೨. ಮೂರ್ಛೆ ತಿಳಿ ; ಎಚ್ಚರವಾಗಂ : 
ಬೆಳಗ್ಗೆ ಮೂರ್ಛೆ ಬಿದ್ದವನಿಗೆ ಈಗ ಜ್ಲಾನಬಂತು (ರೂಢಿ). 
[ಜ್ಞಾ ನೆ ಬರ್ಕ (ಆಬರ್‌;) ] 

ಜಾ ನಭಿಕ್ಷಂ (ನಾ). ಜ್ಞಾ “ನವನ್ನು ಬೇಡಂವವನು ; ಜಾ ್ಲ್ಲನಾಭಿವೃ ದ್ಧಿಗಾಗಿ 
"ಹಾತೊರೆಯಂವವನು : ಜ್ಞಾನಭಿಕ್ಷುಗಳಾದ ವಾಚಕರು ತಮ್ಮ ಸಮಸ್ಯೆ 
ಗಳಿಗೆ ವಿಶೇಷ ಪರಿಜ್ಞಾ ನವುಳ್ಳ ಒಬ್ಬಿಬ್ಬ ಯಷಿಗಳನ್ನು ಮಾತಾಡಿಸಿ 
ಪರಿಹಾರ ದೊರಕಿಸಿಕೊಳ್ಳಬಹುದು (ಗ್ರಂಥಾಲ. ೬೮). [ಜ್ಞಾ ನ ಭಿಕ್ಷು) 

ಜ್ಞಾ ನಭೂಮಿಕೆ (ನಾ). ಮೋಕ್ಷಮಾರ್ಗದ ನಾಲ ಭೂಮಿಕೆಗಳಲ್ಲಿ 
ಓಂದು : ಮುಂದೆ ಹೇಳುವ ವಾಗ್ಭೂಮಿಕೆ, ಮನೋಭೂಮಿಕೆ, ಜ್ಞಾನ 
ಭೂಮಿಕೆ ಮತ್ತು ಶಾಂತಾತ್ಮಭೂಮಿಕೆ ಎಂಬ ನಾಲ್ಕು ಸಾಧನಗಳು 
(ಅಮೃತ. ೬-೭೦ ಟೀಕು). [ಜ್ಞಾ ನ + ಭೂಮಿಕೆ 

ಜ್ಞಾನಮದ (ನಾ). ವಿದ್ಯಾ ಮದ ; ತಾನೇ "ಜ್ಞಾ ನಿ'ಯೆಂಂಬ ಗರ್ವ: 
ವ್ಯ ಗ್ಹೃಷ್ಟಿ ಪುರುಷರು ಜ್ಞಾ ನಮದದ ವಿಷಯದಲ್ಲಿ ತಮ್ಮ ಮನಸ್ಸಿನಲ್ಲಿ 
ಹೀಗೆ ವಿಚಾರಿಸುತ್ತಾರೆ (ಕ್ರಾವಕಾ. ೭6). "ಅಷ್ಟಮದ' ಪ 

ಕ್ಕ ಜ್ಞಾ ನ4 ಮದ್ಯ) 

ಜ್ಞಾ ನಮಯ (ನಾ). ೧. ಜ್ಞಾ ನದಿಂದ ಕೊಡಿದುದಂ; ಜಾ 2 ನವುಳ್ಳು) ದು: 
"ಜೀವಾದಿ ಸಪ್ತತತ್ನ ಕ ದೊಳಾವಿಷ್ಯ ತ ನ[ವ]ಪದಾರ್ಥದೊಳ್‌ ಜ್ಞಾನಮಯಂ 
ಜೀವಂ ದರ್ಶನಮಯನದನೇವೇಟ್ವುದು (ಶಾಂಕಿಪು. ೬-೪೮). ಇ, ಪಂಚ 
ಕೋಶಗಳಲ್ಲಿ ಒಂದು. [ಸಂ.7 

ಜ್ಞಾನಮಯಕೋಶ (ನಾ). [ತತ್ವಶಾ] ಪಂಚಕೋಶಗಳಲ್ಲಿ ಒಂದು : 
ಕೆಲವರಾದಿ ಚ್ಞಾನಮಯ ಕೋಶವನೆ ಆತ್ಮನೆನುತ್ತ ಬಗೆವರು (ಗಗತಾ- 

"ಪಂಚಕೋಶ' ಪರಾ. [ ಜ್ಞಾನಮಯ + ಕೋಶ) 


1 


೦೮-೧೯). 


೩೧೨೪ 


6 


ಗ 


ಜ್ಞಾನಯೋಗಿ. (ನಾ). 


80 


«0| ಜ್ಞಾನಲಾಲಸೆ (ನಾ). ಜ್ಞಾನಾಭಿವೃದ್ಧಿಯ ಬಯಕೆ ; 


45 


0 


ಜಾ ನಲೇಖಿ 
ಣಾ 


ಜ್ಞಾನಮಾರ್ಗ (ನಾ). ಮೋಕ್ಷಸಾಧನೆಯ ಮೂರು ವಖಖ್ಯ ಮಾರ್ಗ 
ಗಳಲ್ಲಿ ಒಂದು; ಅರಿವಿನಿಂದ ಮೋಕ್ಷವನ್ನು ಸಾಧಿಸುವ ಮಾರ್ಗ : 
“ ಭಗವದ್ಗೀತೆಯಲ್ಲಿ ಭಕ್ತಿಮಾರ್ಗ ಮತ್ತು ಜ್ಞಾನಮಾರ್ಗದಿಂದ ಮೋಕ್ಷ 
ಪ್ರಾಪ್ತಿಯಾಗುತ್ತದೆ ಎಂಬ್ಲ ವಿಷಯ ಸ್ಪಷ್ಟಪಟ್ಟಿದೆ (ಧಾರದ. ೦೦೭). 
"ಕವರ೯ಮಾರ್ಗ' ಪರಾ. [ಜ್ಞಾನ ೬ ಮಾರ್ಗ) 
ಜ್ಞಾನಯಜ್ಞ (ನಾ). ಜ್ಞಾನಾರ್ಜನೆಗಾಗಿ ಮಾಡುವ ಪವಿತ್ರವಾದ, 
"ಅಭ್ಯಾ ಸ -ಅಧ್ಯಯನ: ನಜ ಸಂವತ್ಸರಗಳ ಜ್ಞಾನಯಜ್ಞ (ಕಒಸಾ. ೫೪1, 
ಏೀಕ):ಜ್ಞಾನಯಂಜ್ಞದ ಪ್ರಭಾವ ಶಿಥಿಲವಾಗಿ . . . ಸ್ವಾರ್ಥಪ್ರಯೋಜನವೆ 
ಮುಖ್ಯವೆಂದು ಪರಿಗಣಿತವಾದಾಗ ಬುದ್ಧನ ಅವತಾರವಾಗಿ (ಜುಕ್ಕಾರ. 
೦೦೫. ಏಳ). [೫ಂ.] ಕ 
ಜ್ಞಾನಯೋಗ (ನಾ). [ತತ್ವಶಾ] ಮೋಕ್ಷಸಾಧನೆಯ ಮಂಖ್ಯವಾದ 
ಮೂರು ಮಾರ್ಗಗಳಲ್ಲಿ ಒಂದು ; ಅರಿವಿನಿಂದ ಮೋಕ್ಷವನ್ನು ಪಡೆ 
ಯುವ ಯೋಗಾಭ್ಯಾಸ: ಜ್ಞಾನಯೋಗ ಕರ್ಮಯೋಗಕ್ಕಿಂತ 
ಮಹತ್ವವಾದುದು (ಧರ್ಮಸಾ. ೧೦೫); ಜೀವಾತ್ಮ ಚಿಂತನವೆಂಬ 
ಜ್ಞಾನಯೋಗಕ್ಕೆ ಯೋಗ್ಯನಾಗಿ ಧ್ಯಾನಯೋಗಕ್ಕೆ ಯೋಗ್ಯನಾಗುವನು 
"ಕರ್ವಯೋಗ' ಪರಾ. (ಜ್ಞಾನ * ಯೋಗ] 
ಜ್ಞಾ ನಯೋಗವನ್ನೂ ಬಲ್ಲವನು,- ಆಚರಿಸು 
ವವನು : ಇಲ್ಲಿರುವ ಯೋಗಿಗಳೆಂಬ ಮಾತಿಗೆ ರಾಜಯೋಗಿಗಳೆಂದೋ 
ಅಥವಾ ಜ್ಞಾನಯೋಗಿಗಳೆಂದೋ ಅರ್ಥವನ್ನು ಮಾಡಿಕೊಳ್ಳಬೇಕು 
(ಅಮ್ಮತ, ೦-3 ಟೀಕು) ; ಜ್ಞಾನಯೋಗಿಯಾದವನು ಕರ್ಮಯೋಗಿಯೂ 
ಆಗಬೇಕು (ಭಾರದ. ೦೧೫). [ಸಂ. ಜ್ಞಾ ನಯೋಗಿನ್‌ ] 
ಜ್ಞಾನರ್ಧಿ (ನಾ). ಜ್ಞಾನದ ಅಭಿವೃದ್ಧಿ ,-ಹೆಚ್ಚಳ. "ಜ್ಞಾನರ್ಧಿಸಂಪನ್ನ' 
ಪರಾ. [ಜ್ಞಾನ * ಬುದ್ಧಿ ] 
ಜ್ಞಾನರ್ಧಿಸಂಪನ್ನ(ನಾ). ಹೆಚ್ಚು ಜ್ಞಾನದಿಂದ ಕೂಡಿಕೊಂಡಿರಂವವನಂ; 
ಜ್ಞಾನಿ: ವಿಶ್ರುತ ವೀರಸೇನ ಜಿನಸೇನಾಚಾರ್ಯ ಪರ್ಯಂತಮಾಗಿರೆ ಬಂದೀ 
ಕಥೆ ಗುಣ್ಣುವೆತ್ತುದವರಂ ಜ್ಞಾನರ್ಧಿಸಂಪನ್ನರೆಂದು (ಆದಿಪು. ೧-೩೫); 
ಆಚಾರಾಂಬುಧಿ ಪಾರಗರ್‌ ಜಿತಮದರ್‌ ಜ್ಞಾನರ್ಧಿ ಸಂಪನ್ನೆರ್‌ (ಸುಕುಮಾ. 
೦-೦೭); ಜ್ಞಾ ನರ್ಧಿಸಂಪನ್ನರಪ್ಪ ಗಣಾಧೀಶ್ವರರುಂ ಕ್ರಮಂ ಬಿಡದೆ 
ಮುನ್ನಂ ಪೇಟ್ದುದಂ (ಪಂರಾಮಾ. ೧-೩೮). 
[ ಜ್ಞಾನರ್ಧಿ + ಸಂಪನ್ನ ]' 
ಜ್ಞಾ ನಲಕ್ಷಣೆ (ನಾ) -[ತರ್ಕಶಾ]ವರುಬಗೆಯಂ ಅಲೌಕಿಕ ಪ್ರತ್ಯಕ್ಷಗಳಲ್ಲಿ 
ಒಂದು ; ಇಂದ್ರಿಯಗಳ ಸಹಾಯವಿಲ್ಲದಿದ್ದರೂ ಸ್ಮರಣೆಯಿಂದ 
` ಪಡೆಯಂವ ಅನಂಭವ. ಐ ಸಂಪಗೆ ಹೂವನ್ನು ನೋಡಿದಾಗ ವಾಸನೆ 
ಕಣ್ಣಿಗೆ ಕಾಣದಿದ್ದರೂ ಅದು ಸಂವಾಸನೆಯಾದ ಸಂಪಗೆ ಹೂವು 
ಎಂದು ತಿಳಿಯುವ ಜ್ಞ್ಞಾನ,-ಅನುಭವ : ಅಲೌಕಿಕ ಪ್ರತ್ಯಕ್ಷದಲ್ಲಿ ಜ್ಞಾನ 
ಲಕ್ಷಣಿ, ಸಾಮಾನ್ಯ ಲಕ್ಷಣಿ, ಯೋಗಜಲಕ್ಷಣಿ ಎಂದು ಸಂಬಂಧವು ಮೂರು 
ವಿಧ... ಇಲ್ಲಿ ಹಿಂದಿನ ಗಂಧಸ್ಮರಣೆಯನ್ನು ಜ್ಞಾನಲಕ್ಷಣೆಯೆಂದು 
ಹೇಳುವರು ಹಾಗೆಂದರೆ ಜ್ಞಾನವೇ ಸಂಬಂಧವೆಂದರ್ಥ (ಹಿಂದಸಾ. ೧೩೪). 
[ಸಂ. ಜಾ _ನಲಕ್ಷಣಿನ್‌] 


(ಹಿಂದಸಾ. ೨೫೭). 


ಜ್ಞಾನವನ್ನೂ 
ಹೆಚ್ಚಿ ಸಿಕೊಳ್ಳ ಬೇಕೆಂಬ ಬಯಕೆ; ಜ್ಞಾನದಾಹ: ಇಲ್ಲಿಯ ಪ್ರೊಫೆಸರರಲ್ಲಿ 
ಜ್ಞಾನಲಾಲಸೆ ಹಾಗೂ ಸಹಾಯಬುದ್ಧಿ ಶೋಭಿಸುತ್ತದೆ (ಸಮಜೀ. ೧೩, 
ಬಕ). [ಜ್ಞಾ ನ + ಲಾಲಸೆ] 
ಜ್ಞಾನಲೇಪಿ (ನಾ). ಅರಿತವನು ; ಜ್ಞಾನಿ: ಕಾಯ ಜೀವದ ಸಂಚವನ 
ಅದಲ್ಲದೆ ಜ್ಞಾನಲೇಪಿಯಲ್ಲ (ಮೋಳಿಮಾ. ೧೬೯-೬೩೦). 
[ ಸಂ. ಜನ್ಲನಲೇಪಿನ್‌ 


ಜ್ಞಾ ನವಂತ 


ಜ್ಞಾ ನವಂತ (ನಾ). ತಿಳಿವಳಿಕೆಯಂಳ್ಳವನಂ; ಬಂದ್ಧಿ ವಂತ: ಜ್ಞಾನವಂತಗೆ 
`ವಿಧಿ ಕಾಡುವುದು ಸತ್ಯ (ಪುರಂದ. ೪-೫೭ ಪಲ್ಲವಿ). [ಜ್ಞಾನ + ~- ವಂತ) 

ಜ್ಞಾ ನವಂತೆ (ನಾ). ತಿಳಿವಳಿಕೆಯಂಳ್ಳವಳು ; ಬುದ್ಧಿ ವಂತೆ: ಜೋ ಜೋ 
ಎಂದರೆ ಜ್ಲಾ ಫಿನವಂತೆಯೇ (ಗಾದೆ). [ ಜ್ಞಾನವಂತ * - ವ್ಯ] 

ಜಾ ಇ್ಲಾನವರ್ಧನ (ನಾ). ೧. ಜ್ಞಾನವನ್ನೂ ಹೆಚ್ಚಿ ಸಿಕೊಳ್ಳುವಿಕೆ; ಜಾ ನಾಭಿ 
ಸ್ಯ ದ್ಧಿ ಮಾಡಿಕೊಳ್ಳು ವಿಕೆ. ೨. ಜ್ಞಾ ನವನ್ನು ಹೆಚ್ಚಿ ಇಕೊಂಡದಿನು ; ; 
ಅರ್ಹ ತ; ಜಿನ: “ ಶೌದ್ಧಂ ,ಶ್ರಿಕಾಲವಿದ್ವಿ ತ ಜ್ಞಾನವರ್ಧನಂ 
ಸರ್ವಜ್ಞ ನೆನೆ ಜಿನೇಂದ್ರಂ” (ಮಂಗರಾ. ೭-೨೩). [ಜ್ಞಾನ ವರ್ಧನ] 

ಜ್ಞಾನವಾಹಿ (ನಾ).ಎಜ್ಞ್ಞಾನತಂತು : ಜ್ಞಾನವಾಹಿಗಳು ಬಾಹ್ಯಬೋಧೆ 
ಯನ್ನು ಮೆದುಳಿಗೆ ಒಯ್ಯುವುವು (ಪ್ರಾಚಕಾ. ೪). [ಸಂ. ಜ್ಞಾ _್ಲಿನವಾಹಿನ್‌ ] 

ಜ್ಞಾನವೃಕ್ಷ (ನಾ). ಬೈಬಲ್‌ನಲ್ಲಿ ಉಲ್ಲೇಖವಾಗಿರುವ ಜ್ಞಾ ಇ ನಘಲವನ್ನು 
ಕೊಡುವ ವೃಕ್ಷ; ಅರಿವನ್ನು ನೀಡಂವುದೆಂದಂ ಹೇಳಲಾದ ಮರ: 
ಜ್ಞಾನವೃಕ್ಷದ ಬಳಿಯೇ ವೆಂಟಣಿಸಿ ಕುಳಿತದರ ಫಲವ ಮೆಲಲಾರದೆ 
(ಗೊಲ್ಮೊಥಾ, ೦-೨೦). [ಜ್ಞಾನ + ವೃಕ್ಷ 1 

ಜ್ಞಾ ನವೃದ್ಧ (ನಾ). ಅರಿವಿನಿಂದ ಹಿರಿಯನೆನಿಸಂವವನಂ ; ಜ್ಞಾನದಿಂದ 
ಹಿರಿಯನಾದವನು : ಅಂತು ವಯೋಬಾಲಕನುಂ ಜ್ಞಾನವೃದ್ಧನುಮಪ್ಪ 
ಜಗದ್ಗುರುಗೆ ಸುರಸಮುದಯಂ ಪರ್ಯಷ್ಪಿಗೆಯ್ಯುತ್ತಿರೆ(ಕಾಂತಿಪು.೦೦-೮೭); 
ಜ್ಞಾನವೃದ್ಧರು ವಿಪ್ರರಲಿ ಸನ್ಮಾನನೀಯರು (ಕುವ್ಮಾಸ. ೮-೩೦); ಜಕ್ಲಿನ 


ವೃದ್ಧಂ ತಪೋವೃದ್ಧಂ ಹಡ ನರೇಶ್ವರಂ (ಜಿ ಮಿಛಾ. ೩೨-೦೦). 


[ಜ್ನಾನ - ವೃದ್ಧ]... 

ಜ್ಮಾನಶಕ್ತಿ (ನಾ). [ತತ್ತ್ವಶಾ] ಜ್ಞಾನದ ಶಕ್ತಿ-ಬಲ ; ಚಿತ್‌ಶಕ್ತಿಯ 
ಮೂರು ವಿಧಗಳಲ್ಲಿ ಒಂದಂ : ಫ್ರಾಣ ಜಿಹ್ವೆ ನೇತ್ರ ತ್ವಕ್ಕು ಶ್ರೋತ್ರ 
`ಚೈತನ್ಯವೆಂಬಾರಕ್ಕೆ ವಿದ್ಯಾಂಗ ಸ್ವ ತೊಡಕಾದ. ಜ್ಞಾನಶಕ್ತಿಯೇ ಕಾರಣವು 
(ಉದ್ಮವಾ. ೧೩-೮); ಶಿವನಲ್ಲಿ ಸಹಜವಾಗಿ `ನೆಲಿಸಿರುವ ಚಿತ್‌ ಶಕ್ತಿಯು 
ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂದು ಮೂರು ವಿಧವಾಗಿರುವುದು 
(ಕಕ್ಸಿವಿ. ೮3)., [ಜ್ಞಾನ ಶಕ್ತಿ) 

ಜ್ಞಾನಶೂನ್ಯ (ಗು). ೧. ಜ್ಗಾ ್ಲ್ವನವಿಲ್ಲದಿರಂವ ; ಎಚ್ಚರವಿಲ್ಲದಿರುವ 
"'ಜ್ಞಾನರಹಿತ: ಅವಳಿನ್ನೂ ಜಾ ಪಾನಶೂನ್ಯ ಸ್ಥಿ ತಿಯಲ್ಲಿಯೇ ಇರುವಳು 
(ಕೂ9)- (ನಾ). ಪಿ. ಜ್ಞಾನವಿಲ್ಲದವನು; "ಎಚ್ಚರವಿಲ್ಲದವನು: ಆ 
ದುವಾರ್ತೆಯನ್ನು ಕೇಳಿದ ಕೂಡಲೆ ಅವನು ಜ್ಞಾ ನಶೂನ್ಯನಾದನು (ಕೂ). 

[ಜ್ಞಾನ ೬ ಶೂನ್ಯ) 

ಜ್ಞಾನಶೂನ್ಯತೆ (ನಾ). ಜ್ಞಾನವಿಲ್ಲದಿರುವಿಕೆ; ಅಜ್ಞಾನ : ತತ್ವಜ್ಞಾನದ 

ಚರಿತ್ರೆಯಲ್ಲಿ ಈ ಲೋಪಗಳಿಗೆ ಕಾರಣ ನಮ್ಮಾ ಜ್ಞಾನಶೂನ್ಯತೆ (ತತ್ಮಪ್ರ. ೨). 
[ ಸಂ. ಜ್ಲಾನಶೂನ್ಯತಾ ] 

ಜ್ಞಾನಶೈವ (ನಾ). ಶೈವದ ಏಳು ಭೇದಗಳಲ್ಲಿ' ಒಂದಂ : ಆಚಾರಭೇದ 
ದಿಂದಲೂ ಅನುಭವಭೇದದಿಂದಲೂ ಶೈವದಲ್ಲಿ ಅನಾದಿಶೈವ ... ಯೋಗ 
ಶೈವ, ಜ್ಞಾನಶೈವ, ವೀರಶೈವ ಎಂಬ ಏಳು ಭೇದಗಳು ಏರ್ಪಟ್ಟಿರುತ್ತವೆ 
(ಭಾರದ. ೨೪೦). "ಅನಾದಿಶೈ' ವ' ಪರಾ. [ಜ್ಞಾ ನ + ಶೈವ] : 

ಜ್ಞಾನಸಂಭವ (ನಾ). ಜ್ಞಾ ನದ ಉತ್ಪತ್ತಿ: ಇಂತೀ ಗುಣದಂತೆ ಹೊಜಗಣ 
'ಸ್ರೇಯಾಪದ ಒಳಗಣ ಜ್ಲನಸಂಭವ ಉಭಯದ ತತ್ತಿಲ್ಲ (ಮದೇವ. 
೨೨೬-೨೭). [ಜ್ಞಾನ + ಸಂಭವ) 

ಜ್ಞಾ. ನಸತ್ರ (ನಾ). ಜ್ಞ್ಞಾನಬೋಧೆಯನ್ನು ನೀಡುವ ಕ್ಷೇತ್ರ,-ಆಶ್ರಮ : 
ತಮ್ಮ ಸುತ್ತಮುತ್ತಲಿನ ಹಳ್ಳಿಯವರಿಗಾಗಿ ಅಲ್ಲಿ ಒಂದು ಜ್ಞಾನಸತ್ರವನ್ನೇ 


ಪ್ರಾರಂಭಿಸಿದರು (ಪ್ರಬಂಧ. ೯9) ; ಮಾನಸಗಂಗೋತ್ರಿ ಬೆಳೆದು ರಂಜಿಸ 


ತೊಡಗಿತು, ದಿನ ದಿನ ಕಳೆದಂತೆ ಜ್ಞಾನಸತ್ರದ ರೂಪು ತಳೆದು (ಇಂಶಾಶ. 
-೫೩-೫೨). "ಅನ್ನಸತ್ರ? ಪರಾ. [ಜ್ಞಾನ ಸತ್ರ]. 


೩೧೨೫: 


10 


38 


ಜ್ಞಾನಾರ್ಪಣ 


ಜ್ಞಾನಸಾಧನ (ನಾ). ಜ್ಞಾನವನ್ನು ದೊರಕಿಸಂವ ಮಾರ್ಗ: ಆ 
ಭೇದಗಳು ಸಾಮಾನ್ಯವಾಗಿ ಜ್ಞಾತಾ. ಜ್ಞಾನ, ಜ್ಞಾನಸಾಧನ, ಜ್ಞೇಯ 
ಎಂದು ನಾಲ್ಕು ಪ್ರಕಾರವಾಗಿರುವುವು (ಹಿಂದಸಾ. ೨೦೪). 


[ಜ್ಞಾನ * ಸಾಧನ ] 
ಜ್ಞಾನಸಾರಾಯ (ನಾ). ೧. ಜ್ಞಾನದ ಸಾರ. ೨. ಜ್ಞಾನವೇ ಸತ್ವವಾಗಿರು 
ವವನು; ನಿಜತತ್ವವನ್ನರಿತವನು; ಜ್ಞಾನಿ: ತನುಸಾರಾಯರ 


ಮನಸಾರಾಯರ ಜ್ಞಾ ನಸಾರಾಯರ ತೋಟಿಯ್ಯಾ (ಬಸವ. ೩೦೩). 
[ಜ್ಞಾ ನ. ಸಾರಾಯ ] 
ಜ್ಞಾನಸೂತ್ರ (ನಾ). ಜನಿವಾರ: ಜ್ಞಾನಸೂತ್ರವನುಳಿದು ಈಯಜ್ಞಾನ 
ಲಿಂಗವ ಧರಿಸಿ (ಬಿಜ್ಮಪು. ೫೭-೩೩). [ಜ್ಞಾನ + ಸೂತ್ರ] 
ಜ್ಞಾ ನಸ್ನಾನ (ನಾ). (ಕ್ರೈಸ್ತರ) ಮತಕ್ಕೆ ಸೇರಿಕೊಂಡಾಗ ಮಾಡಿಸಂವ 
ಸ್ನಾನ,-ಸಂಪ್ರೋಕ್ಷಣೆ; ದೀಕ್ಷಾಸ್ನಾನ: ನಿನಗೇನು ಜ್ಞಾನಸ್ನಾನವಾಗಿಲ್ಲವೆ 
(ಪುನರೂ. ೫೩೯). [ಜ್ಞಾ ನ. ಸ್ನಾನ) 
ಜ್ಞಾನಹೀನ (ನಾ). ಜ್ಞಾನವಿಲ್ಲದವನಂ; ಮೂರ: ದಿವಸೇಂದ್ರಾಲಯ 
"೯ ಬುಧಂ ನೆಲಸೆ - ಜ್ಞಾನಹೀನಂ (ಜಾತತಿ. ೧೭-೨೪). 
ಜ್ಞಾನ + ಹೀನ] 
ಜ್ಞಾನಾಚಾರ (ನಾ). [ಜೈನ] ದರ್ಶನ, ಜ್ಞಾನ, ಚಾರಿತ್ರ, ತಪ, 
ವೀರ್ಯ . ಎಂಬ ಐದು ಬಗೆಯ ಆಚಾರಗಳಲ್ಲಿ ಒಂದು: 
“ನಿರ್ಬಾಧವಾದ ಆಗಮವನ್ನೂ ಸ್ವಪರ ತತ್ವಗಳನ್ನೂ ಆತ್ಮೂನುಭವದಿಂಬ 
ತಿಳಿಯುವುದು ಜ್ಞಾನಾಚಾರವು” (ಜೈನಧ. ೦೦೦). "ಪಂಚಾಚಾರ' ಪರಾ. 
[ ಜ್ಞಾನ * ಆಚಾರ] 
ಜ್ಞಾನಾತ್ಮಕ (ಗಂ). ೧. ಜ್ಞಾ ನದಿಂದ ಕೂಡಿದ; ಜ್ಞಾ ನವೇ ಪ್ರಧಾನ 
ವಾದ: ಜ್ಞಾನಾತ್ಮಕ ಶಾಸ್ತ್ರಗಳ ಗುರಿ ಕೇವಲ ಜ್ಞಾನ ಮುತ್ತು ಜ್ಞಾನದ 
ಧ್ಯಾನ (ಅರಿಕಾ. 00). (ನಾ). ೨. ಜ್ಞಾನವನ್ನೊಳಗೂಂಡುದು; ಜ್ಞಾ ನ 
ರೂಪವಾದಂದಂ : ಐಕ್ಕ ಶರಣ ಪ್ರಾಣಲಿಂಗಿ ಇವುಗಳು ಜ್ಞಾನಾತ್ಮಕವು 
(ಶಿವಾಸೂ. ೪೦-೪೨). [ಸಂ.] | 
ಜ್ಞಾನಾಧ್ಯಾಸ (ನಾ). ಒಂದಂ ವಸ್ತು ವಂತ್ತೊಂದಂ. ವಸ್ತುವಿನಂತೆ 
ಕಾಣುವಿಕೆ,-ತೋರಂವಿಕೆ : ಹಗ್ಗವು ದೋಷಸಹಿತವಾದ ದೃಷ್ಟಿಯಿಂದ 
ಸರ್ಪವಾಗಿ ಆಗುವುದು, ಹಾಗೆ ಕಾಣುವುದು. ಆಗುವುದಕ್ಕೆ ಅರ್ಥಾಧ್ಯ್ಮಾಫ 
ವೆಂದೂ ಕಾಣುವುದಕ್ಕೆ ಜ್ಞಾ ಎಸಾಧ್ಯಾಸವೆಂದೂ ವ್ಯವಹಾರ. (ಹಿಂದಸಾ. ೨೦೭). 
[ಜ್ಞಾ ನ + ಅಧ್ಯಾಸ) ಸ 
ಜ್ಞಾ. ನಾನ್ವೇಷಣ (ನಾ). ಜ್ಞಾನ ನವನ್ನು ಹಂಡುಕಂವುದು: ಜ್ಞಾ ನಾನ್ವೆ "ಷಣ 
ಸಾಹಸವಿಲ್ಲದ ಭಕ್ತಿಮಾರ್ಗ ಆಧ್ಯಾತ್ಮಿಕ ದೃಷ್ಟಿಯಿಂದ. ” ಪಕ್ಕ ವಲ್ಲ 
ದಿದ್ದರೂ (ಜಕ್ಕಾರ. ೦೦೦ ಏಕಿ). [ಜ್ಞಾನ + ಅನ್ವೇಷಣಿ] 
ಜ್ಞಾನಾರಾಧನೆ (ನಾ). ಜ್ಞಾನದ ಉಪಾಸನೆ : ಅಜ್ಞಾನಮಂ ಗೆಂಟುಮಾಡಿ 
as ನಮನಾತ್ಮನೊಳುಂಟು ಮಾಡುವುದು ಜ್ಞಾ ನಾರಾಧನೆ (ಜೀವಸಂ. 
೩-೮ ವ). - [ಜ್ಞಾನ + ಆರಾಧನೆ ] 
ಜಾ ಇ ನಾರೋಪ(ನಾ). ಒಂದಂ ವಸ್ತುವನ್ನು ಮತ್ತೊಂದಂ ವಸ್ತುವನ್ನಾಗಿ 
1 ಹಿಸುವಿಕೆ : ಜ್ಞಾನಾರೋಪ ಎಂಬಲ್ಲಿ ಆರೋಪ ಎಂದರೆ ಸ್ಮ ತಿಗೆ 
ಸದೃಶವಾದ ಬು `ವಸ್ತುವನ್ನು ಮತ್ತೊಂದು ವಸ್ತುವಿನಂತೆ ಗ್ರಹಿಸುವ 
ಜ್ಞಾನ (ಛಾತತ್ಮ. ೫೭೮). [ಜ್ಞಾ ನ 4 ಆರೋಪ) 
ಜ್ಞಾನಾರ್ಪಣ (ನಾ). [ವೀಶೈ]ಇಂದ್ರಿಯಗೋಚರವಾದ ವಸ್ತುಗಳನ್ನು 
ಲಿಂಗವಯಖವಾಗಿ ಸ್ವೀಕರಿಸುವುದು : - ಸರ್ವತ್ರ ಆಚಾರಾದಿ ಷಡ್ವಿಧ 
ಲಿಂಗಗಳಲ್ಲಿ ಆ ಲಿಂಗಮುಖಗಳಿಂದ ಗಂಧಾದಿ ಪದಾರ್ಥಗಳನ್ನು ಅನಿಚ್ಛಾ 
ಪೂರ್ವಕವಾಗಿ ಅರ್ಪಣ ಮಾಡುವುದೇ ಜ್ಲಾನಾರ್ಪಣವು (ಶಿವಾಸೂ. 
[ಜ್ಞಾನ + ಅರ್ಪಣ] 


೦೦೪-೪೫). 


ಜಾ ನಾವರಣ 
₹್ನಿ 


ಜ್ಞಾನಾವರಣ (ನಾ). (ಜೈನ] ಜ್ಞಾನಕ್ಕೆ ಪ್ರತಿಬಂಧಕವಾದ ಕರ್ಮ : 
"ದಿಥ್ಯಾ ತ ಪ್ರಮಾದ ಕಷಾಯ  ಯೋಗೋಪಾರ್ಜಿತ 
ಜ್ಞಾ ನಾವರಣಾದಿ ಕರ್ಮಂಗಳ್‌ ಸಂಸಾರ ಕಾರಣಂಗಳ್‌ (ಅದಿಪು. ೧೦-೬೧ ವ); 
ಚರಮದೊಳಯ್ದುಂ ಜ್ಞಾನಾವರಣಮುಮಂ ನಾಲ್ಕು ದರ್ಶನಾವರಣ 
ಮುಮಂ ಪರಮೇಶ್ವರನೊರ್ಮೊದಲೊಳೆ ಪರಿಹರಿಸಿದನಯ್ದೊಮಂತ 
ರಾಯಂಗಳುಮಂ (ಮಲ್ಲಿಪು. ೧೪-೯೦) ; ಜ್ಞಾ ನಾವರಣಮುಂ ದರ್ಶನಾ 
ವರಣಮುಂ ವೇದನೀಯಮಂಂ . . . ಎಂದಿಂತು ಮೂಲಪ್ರಕೃತಿಗಳಂ 
(ಗೊಮ್ಮಸಾ. ೨-೧). [ ಜ್ಞಾನ + ಆವರಣ] 

ಜ್ಞಾನಾವರಣಪಂಚಕ (ನಾ).[ಜೈನ] ಮತಿಜ್ಞಾನಾವರಣ, ಶ್ರುತಜ್ಞಾನಾ 
ವರಣ, ಅವಧಿಜಾ ನಾವರಣ, ಮನಃಪರ್ಯಾಯಜಾ ನಾವರಣ 
ಮತ್ತು ಕೇವಲ ಜ್ಲಾನಾವರಣ' ಎಂಬ ಐದು ಬಗೆಯ ಜ್ಲಾನಾವರಣ 
ಕರ್ವುಗಳು : ಜ್ಞಾ ನುವರಣ ಪಂಚಕಮಂ ದರ್ಶನಾವರಣ ಚತುಷ್ಯಮಂ 
ಅಂತರಾಯ ಪಂಚಮಂ ಸಪ್ರಪಂಚಂ ಘಾಶಿಸಿ (ಶಾಂತಿಪು. ೧೧-೧೧೧ ವ). 

[ ಜ್ಞಾನಾವರಣ + ಪಂಚಕ ] 

ಜ್ಞಾನಾವರಣೀಯ (ನಾ). [ಜೈನ] ಎಂಟು ಬಗೆಯ ಫಾತಿಕರ್ಮಗಳಲ್ಲಿ 
ಒಂದು; ಜ್ಞಾನವನ್ನೂ ವಂರೆಮಾಡುವ ಕವ: ಕರ್ಮಭೇದಮುಂ... 
ಮೂಲಪ್ರಕೃತಿ ಭೇದದಿಂದೆಂಟು ತೆಜಿನಕ್ಕುಂ ಅವಾವುವೆನೆ ಜ್ಞಾನಾ 
ವರಣೀಯಂ . ನಾಮ ಗೋತ್ರಮಂತರಾಯಂ (ಕಾಂತಿಪು. ೧೨-೧೦ ವ); 

ೇವನ ಸ್ವಾಭಾವಿಕವಾದ ಜ್ಞಾನವನ್ನು ಆಚ್ಛಾದಿಸುವ ಕರ್ಮವು ಜ್ಞಾ ನಾ 

ವರಣೀಯವು 1ಕೈನಛ. 8). "ಅಷ್ಟಕರ್ಮ' ಪರಾ. [ಸಂ.] 

ಜ್ಞಾನಿ (ನಾ). ೧. ತಿಳಿದವನು; ಬುದ್ಧಿವಂತ: ಜ್ಞಾನಿಗಳೊಳ್‌ ಯೋಗಿಗಳ 
ಜಾ ನಿಗಳೊಳ್‌ ಗೋಪರಧಿಕರ್‌ (ಜಗವು, ೧೭-೨೦). ್‌ ಪರಮಾತ್ಮ: ಜ್ಞಾ. ನ 
ವುಳ್ಳ ವನಂ; ಮೋಕ್ಷಕ್ಕೆ ಕಾರಣವಾದ ಜ್ಞಾ ನವನ್ನು ಪಡೆದಿರುವವಸೊ: 
ಸದ್ದು ರು ಮುಖದಿ ತತ್ತ್ವಮಸಿಯನೆ ತಿಳಿದು ಸತ್ಯ ತು ಅಜೀದಿಪ್ಪ 
ಜ್ಞಾನಿ ತಾ ಸತ್ತು ಹುಟ್ಟುವನೆ (ಸರ್ವಜ್ಮ.೩೩೦); ಅಲ್ಲಮಪ್ರಭುವು ಪ್ರಭುಎ 
ನಂತೆ, ಕೇವಲ ಜ್ಞಾ ನಿಯಂತೆ . . . ಕಾಣಿಸಿಕೊಳ್ಳುತ್ತಾನೆ (ಕೂನ್ಯಕು. ೧೩೮). 
ಆದುದರಿಂದಲೇ ನಾನು ಭಕ್ತರಲ್ಲಿರುವೆನು, ಜ್ಞಾನಿಗಳಲ್ಲಿರುವೆನು ಎಂದು 
ಪರಮಾತ್ಮನ ವಚನಗಳಿರುವುವು (ವರ, ೦. ೩. ಜ್ಯೋತಿಷ್ಯ ; 
ಜೋಯಿಸ: “ಕಾರ್ತಾಂತಿಕಂ ಜ್ಞಾನಿ ... ಉತ್ತಮ ಚ್ಯೋತಿಷನೆನಿಕ್ಕು” 
(ಮಂಗೆರಾ. ೭3-೬). (ಸಂ. ಜ್ಞಾನಿನ್‌ ] 

ಜ್ಞಾನೇಂದ್ರಿಯ (ನಾ). ೧. ಶಬ್ದ. ಸ್ಪರ್ಶ, ರೂಪ, ರಸ ಮತ್ತು 
ಗಂಧಗಳ ಜ್ಞ್ಞಾನವನ್ನುಂಟುಮಾಡಿ ಕೊಡುವ ಇಂದ್ರಿಯ; ಗ್ರಹಣ 
ಶಕ್ತಿಯಂಸ್ನುಳ್ಳ ಇಂದ್ರಿಯ (ಕಿವಿ, ಚರ್ಮ, ಕಣ್ಣು, ನಾಲಿಗೆ ವಂತ್ರು 
ಮೂಗಂ) : ಆ ಅಂಗಕ್ಕೆ ಜ್ಞಾನೇಂದ್ರಿಯಂಗಳು ಕರ್ಮೇಂದ್ರಿಯಂಗಳು 
ಪ್ರತ್ಯಂಗವೆನಿಸಿತ್ತು (ಮಹಾದೆ€. ಕ. ೧೪೬-೩೪೦) ; ವಿಷಯಗಳನ್ನೆಲ್ಲ 
ಒಂದಲ್ಲೊಂದು ರೀತಿಯಿಂದ ಅರಿಯುವಂಥ . . . ಈ ಐದು ಜ್ಞಾನೇಂದ್ರಿಯ 
ಗಳನ್ನು ದೃಕ್ಕುಗಳೆಂದು ತಿಳಿಯಬೇಕು (ಅಮೃತ. ೩-೨೭ ಬೀಕು). ವಿ. 
ಮನಸ್ಸು ; ಬುದ್ಧಿ : ಜ್ಞಾನವಿಕಾಸಕ್ಕೆ ಹೇತುವಾಗಿಯೂ ಇಂದ್ರಿಯ 
ವಾಗಿಯೂ ಇರುವುದು ಜ್ಞಾನೇಂದ್ರಿಯವನಿಸಿಕೊಳ್ಳುವುದು (ತತ್ಮಶು. ೭)- 
"ಕರ್ಮೇಂದ್ರಿಯಂ' ಪರಾ. [ಜ್ಞಾನ ಇಂದ್ರಿಯ) 

ಜ್ಞಾ ನೋದಯ (ನಾ). ಜ್ಞಾನದ ಉದಯಂ ; ಜ್ಞಾನವುಂಟಾಗುವಿಕೆ ; 
ಅರಿವು ಮೂಡುವಿಕೆ : ಜ್ಞಾನೋದಯದಿಂದ . . . ಎಯ್ದಾದಳಾ 
ನಂದದೆ ವಿಷ್ಣುಲೋಕಮಂ (ದಿವ್ಮಚ, ೭-೬೨). [ಜ್ಞಾನ * ಉದಯ] 

ಜ್ಞಾ ನೋಪಯೋಗ (ನಾ). [ಜೈನ] ಷೋಡಶ ಭಾವನೆಗಳಲ್ಲೊಂದಂ; 
"ನಯ ಪ್ರಮಾಣ ನಿಕ್ಷೇಪ ಲಕ್ಷಿತ ಶಾಸ್ತ್ರಾಧ್ಯಯನ ಲಕ್ಷಣಮಪ್ಪ ಜ್ಞಾನೋ 
ಪಯೋಗಮುಂ (ಹಂದ್ರಪು. ೧೧-೨೨ ವ). [ಜ್ಞಾ ನಷ adder 


೩೧೨೬ 


ಜ್ಞಾ ಪಕಾರ್ಥ (ಗು). ನೆನಪಿಗಾಗಿರುವ ; 


ಜ್ಲೇಯ 


ಜ್ಞಾನೋಪಲಬ್ಬಿ (ನಾ). ಜ್ಞಾ ನಪ್ರಾಪ್ತಿ : ಮಾನವೇತಿಹಾಸ ಎಂದರೆ, 
ಮಾನವ ಸಂಸ್ಕೃತಿಯ ಉದ್ದಮ ಹಾಗೂ ವಿಕಾಸದ ಇತಿಹಾಸ: ಮಾನವನ 
ಜ್ಞಾ ನೋಪಲಬ್ಬಿಯ ಇತಿಹಾಸ (ಕರ್ಣಾಟ. ೧೧). [ಜ್ಞಾನ + ಉಪಲಬ್ಬಿ] 

ಜ್ಞಾ ಪಕ (ನಾ). ೧. ತಿಳಿಯಂವಂತೆ ಮಾಡಂವ ವಸ್ತು. ೨. ಬೋಧಿಸು 
ವವನಂ; ಗಂರು; ಉಪಾಧ್ಯಾಯ. ೩. ನೆನಪು; ಸ್ಮರಣೆ: ಆ ಸಮಗ್ರತೆ 
ಯಲ್ಲಿ ರಸಜೀವನ, ಪ್ರೇರಕಶಕ್ತಿ, ಪ್ರತಿಭೆ. . . ಜ್ಞಾಪಕ ಇತ್ಕಾದಿಯೆಲ್ಲ 
ಸೇರಿವೆ (ಶಿಕ್ಷರ. 860). ೪. [ಕಾವ್ಯ ಮಾ] ಒಂದು ಅಲಂಕಾರ ; 
ಹೇತ್ವಲಂಕಾರದ ಭೇದಗಳಲ್ಲೊಂದು ; ಯಾವುದಾದರೂ ಒಂದಂ 
ಕಾರ್ಯಕ್ಕೆ, ಪರಿಣಾಮಕ್ಕೆ ಅಥವಾ ಫಲಕ್ಕೆ ಜ್ಞಾ ಪಕವಾದ ಕಾರಣ 
ವನ್ನು ಕಲ್ಪಿಸಿ ಹೇಳಂವ. ಔಂತ : ಕಾರಣಮಾಗಿರ್ಪದಳಂಕಾರಂ 
ಹೇತೂಕ್ತಿಯೆಂಬುದದು ತಾಂ ನಾನಾಕಾರಂ ಜ್ಞಾಪಕಸದಳಂಕಾರ 
ಸುಮಾರ್ಗ ಪ್ರಯೋಗಮಾ ತೆಜಿನದಣಣ. ಲಕ್ಷ್ಯಂಗಳ್‌: ಇಂದುಕಿರಣಂ 
ಗಳಿಂದಂ ಚಂದನರಸದಿಂದೆ ಮಾಗಿಯ ನೀರಿಂದಂ ನಂದದು ಪರಿತಿಪಾ 
ನಳನಿಂದಟ್‌ದೆಂ ನಿನ್ನ ಮೆಯ್ಕ ಕಾಮಜ್ವರಮಂ (ಕವಿರಾ. ೩-೧೬೩). 

ಜ್ಞಾಪಕ ಕೊಡುಎಜ್ಞಾ ಪಿಸು: ಸ್ವಲ್ಪಹೊತ್ತಿನ ಮೇಲೆ ನವ ಕುಮಾರನ 

ಬಳಿಗೆ ವಿದೇಶದ ಬೀ ಜರು ಜ್ಞಾಪಕ 'ಕೊಟ್ಟ ಳೆಂದು ಸಮಾಚಾರವು ಬಂದಿತು 
(ಕಪಾಳುಂ. ೪೮). ಜ್ಞಾಪಕ ಮಾಡುಎಜ್ಞಾಪಕ ಕೊಡಂ: ನಾಳೆ ಬೆಳಗ್ಗೆ ನನಗೆ 
ಜ್ಲಾಪಕಮಾಡಿಬಿಡು (ರೂಢಿ). [ ಸಂ, ]. 

ಜ್ಞಾಪಕಪತ್ರ (ನಾ). “(ಜ್ಞಾಪಕಕ್ಕೆ ತರಲು ಸಹಾಯಕವಾದ) ನೆನಪಿನ 
ಟಪ್ಪಣಿ” (ಜಂ. ಇಂಕನಿ.). [ಜ್ಞಾಪಕ + ಪತ್ರ) 

ಜ್ಞಾಪಕಶಕ್ತಿ (ನಾ). ನೆನಪಿನ ಶಕ್ತಿ; ಸ್ಮರಣಶಕ್ತಿ: ಜ್ಞಾಪಕಶಕ್ತಿ 
ಮುಖ್ಯವಾದ ಮನೋವ್ಯಾಪಾರಗಳಲ್ಲೊಂದು (ಶಿಕ್ಷದ. ೫೨೦). 

[ಜ್ಞಾ ಪಕ * ಶಕ್ತಿ] 

ಜ್ಞಾಪಕಹೇತು (ನಾ). [ತತ್ವಶಾ] ಜ್ಞಾನ ಹುಟ್ಟಲು ಅತ್ಯಾವಶ್ಯಕವಾದ 
"ಎರಡು ಕಾರಣಗಳಲ್ಲಿ ಒಂದು: ಹೆಣಿಗೆ ಕಂಡರೆ ಮಾತ J ಇಲ್ಲಿ ಬೆಂಕಿಯಿದೆ 
ಎಂದು ತಿಳಿಯುತ್ತದೆ, ವಾಸನೆ ಗೋಚರವಾದರೆ ಪೊದೆಯಲ್ಲಿ ಪುಷ್ಪ ವಿದೆ 
ಯೆಂದು ತಿಳಿಯುತ್ತದೆ. ಇವುಗಳಿಗೆ ಜ್ಞಾಪಕಹೇತುಗಳೆಂದು ಹೆಸರು 

[ಜ್ಞಾ ಪಕ * ಹೇತು] 

ಸ್ಮರಣಾರ್ಥವಾದ. ([ಸಂ.] 

ಜ್ಞಾಪನ (ನಾ). ೧. ನೆನಪು ಮಾಡುವುದು. ೨. ಬೋಧನೆ. "ಜ್ಞಾಪಿಸು' 
ಪರಾ. (ಸಂ.] 

ಜ್ಞಾಪಿತ (ಗು). ೬ ಜ್ಞಪಿತ 
೧೦೫8-೪೦). [0.7 

ಜ್ಞಾಪಿಸು (ಕ್ರಿ). ಸ್ಮರಿಸು; ನೆನಪುಮಾಡಂ. 

ಜ್ಞಾಪಿಸಿಕೊಳ್ಳು ಎ ನೆನಪುಮಾಡಿಕೊಳ್ಳು : ಸೂರಪ್ಪನ ಈ ದಿನದ 
ವರ್ತನೆಯನ್ನು ಜ್ಞಾ ಪಿಸಿಕೊಳ್ಳುತ್ತಿದ್ದ (ಣೆಂಗಾಳ್ಕ. ೪೩). 
[ ಜ್ಞ್ಥಾಪನ -- - ಇಸ್ಕು) 

ಜ್ಞಾಯಕ (ನಾ). ತಿಳಿದಂಕೊಳ್ಳತಕ್ಕವನು ; ಜ್ಲ್ಲಾ ತೃ: ಜ್ಞಾಯಕ 
ನಾಗಖಿಳಾರ್ಥಂ ಜ್ಞೇಯಂ ಪರಕೀಯಮುಂ ಸ್ವಕೀಯಮುಮಿಲ್ಲೆಂ 
ಬೀಯಟೀವಿಂ (ಪಾರ್ಶ್ಶಪು. ೦೩-೦೪೦). [ಸಂ.] 

ಜ್ಞಾಯ ಕಶರೀರ (ನಾ). [ಜೈನ] ತ್ರಿಕಾಲಜ್ಞಾನಿಯ ಶರೀರ: 
ಸರ್ವಜ್ಞನ ದೇಹ : ಭಾವಿ ತದ್ವ್ಮತಿರಿಕ್ತ ಭೇದದಿಂ , . . ಸಕಲ ಶ್ರಿಕಾಲ 
ಗೋಚರಮಪ್ಪ ಅಟಿಕಿವನ ದೇಹಂ ಜ್ಞಾಯಕಶರೀರಂ (ತತ್ತ್ವಪ್ರ. ೯) 

[ಜ್ಞಾ ಯಕ + ಶರೀರ] 

ಜ್ಞೇಯ (ಗು). ೧. ತಿಳಿಯಬೇಕಾದ; ಅರಿಯಬೇಕಾದ 

(ನಾ). ೨. ತಿಳಿಯ ಬೇಕಾದ ವಿಷಯಂ,-ವಸ್ತೂ: ಜ್ಞಾನಂ 


(ಹಿಂದಸಾ. 8೩). 


wu ಉಳ 
ಜ್ಞಪ್ತಂ ತಾಂ ಜ್ಞಾಪಿತಂ” (ವಸ್ತುಳೋ: 


ಚ್ಲೇಯಾನಂದ 


ಜ್ಞೇಯ ಪ್ರಮಾಣಂ ಪಸರಿಸೆ (ಪಂರಾಮಾ. ೧-೨); ಜ್ಞಾತೃ ಜ್ಞಾನ 
ಜ್ಲೇಯಕ್ಕೆ ಇನ್ನಾವ ಜ್ಞಾನವೋ (ಅವಣಂ. ೦೪೨-೬೩೨) ; ಜ್ಞಾ ತೃಜ್ಞಾನ 
ಜ್ಲೇಯಕತೀತನಂ . . . ಚಿಂತಿಸಿದಂ (ಕಬಕಂ. ೨-೯೭). ೩, ಚೈತನ್ಯ 
ಸ್ವರೂಪ; ಪರಬ್ರಹ್ಮ : ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ಮೂಜಕೀ 
ತ್ರಿಪುಟಿಯಾಗಿರ್ಪದದಜಕೊಳು . . . ಭೂತಾದಿ ವಿಷಯಾವಚ್ಛಿನ್ನ ಚೈತನ್ಯವೇ 
ಜ್ಞೇಯವೆನಿಸುವನು (ವಿವೇಕ. ೩೩); ಸೋಪಾಧಿಕ ಬ್ರಹ್ಮವು ಉಪಾಸ್ಕವು, 
ನಿರುಪಾಧಿಕ ಬ್ರಹ್ಮವು ಜ್ಞೇಯ (ಬ್ರಹ್ಮಾ. ೧೪೩ ಅಡಿ). (ಸಂ.] 

ಜ್ಲೇಯಾನಂದ (ನಾ). ಅರಿವಿನಿಂದ ಉಂಟಾಗುವ ಆನಂದ ; ಚೈತನ್ಯ 
ಸ್ವರೂಪದ ಸಾಕ್ಷಾತ್ಕಾರದಿಂದ ಉಂಟಾಗುವ ಆನಂದ: ಜ್ಞಾನದ 
ಸಾರಮೇ ಹರಿರೂಪು ಜ್ಲೇಯಾನಂದ . . . ಹರಿರೂಪು (ಗಗತಾ. ೧೭-೨೩).) 

[ ಜ್ಞೇಯ + ಆನಂದ] 

ಜ್ಯಾ (ನಾ). ೧. ಬಿಲ್ಲಿನ ಹೆದೆ; ನಾರಿ: “ಸಿಂಜಿನಿ ಜೀವೆ ಮೌರ್ವಿ 
ಗುಣಮೆಂಬಿನಿತುಂ ಜ್ಯಾ ನಾಮಂ” (ವಸ್ತುಕೋ. ೮೫-೦೭). "ಜ್ಯಾರವ' 
ಪರಾ. ೨. ಧರೆ; ಭೂಮಿ: “ಜ್ಯಾ ಜಗತಿಯುರ್ವಿ . . . ಸರ್ವಂ 
ಸಹಾಖ್ಯೆಯೆನೆ ನೆಲಕೆ ನಾಮಂ `' (ಮಂಗರಾ. ೨೮-೦) ; ವಹ್ನಿಗರ್ಭಾರಣಿ 
ಯಂತೆಯುಂ. ಮಣಿಗರ್ಭಜ್ಕಾಯಂತೆಯುಂ ಮಹತ್ವಮಂ 
ಪಡೆದೆಯೆಂದು ಸ್ತುತಿಗೈದು (ಜಗವಿ. ೨-೯೬ ಐ). ೩. ಮಾತೆ; ತಾಯಿ: 
ಜ್ಯಾಗೆ, ಮಾಗೆ, ಜ್ಯಾದಿರ್‌, ಮಾದಿರ್‌ (ಕಜ್ಮಾನು. 8 ಪ್ರಯೋ). ೪ಉ. 
[ರೇಖಾಗ] “ವೃತ್ತ ರೇಖಾಭಾಗದ ಎರಡು ತಂದಿಗಳನ್ನ ಸೇರಿಸುವ 
ಸರಳರೇಖೆ” (08084. ಇಂಕನಿ.). ೫. “ಚಾಪದ ಒಂದು ಕೊನೆಯಿಂದ 
ಮತ್ತೊಂದು ಕೊನೆಯ ತ್ರಿಜ್ಯಕ್ಕೆ ಲಂಬವಾಗಿ ಎಳೆದ ರೇಖೆ” 
(816 of ೩:೦. ಇಂಕನಿ,); “ಆ ಅಂಬರೇಖೆಗೂ ತ್ರಿಜ್ಯಕ್ಕೂ ಇರುವ 
ಪ್ರಮಾಣ?” (8106 98 ೩0೯. ಇಂಕನಿ.):ಯವನರು "ಜ್ಯಾ' ವನ್ನು 'ವ್ಯಾಸ' 
ದಿಂದ ಭಾಗಿಸುತ್ತಿದ್ದರು (ಕಿಲ್ಮನಾ: ೯6). “ಜ್ಯಾಮಿತಿ” ಪರಾ. [ಸಂ.] 

ಜ್ಯಾಘಾತ (ನಾ). ಬಿಲ್ಲಿನ ಹೆದೆಯಿಂದಾದ ಪೆಟ್ಟು ; ಬಿಲ್ಲಿನ ಹಂರಿಯ 
ಹೊಡೆತ : ಪೊಣ್ಮಿತ್ತುಪೇಂದ್ರನ ದೈತ್ಯೇಂದ್ರನ ದಿವ್ಯಚಾಪ ವಿಪುಲ 
ಜ್ಯಾಘಾತ ಘೋರಸ್ವನಂ (ಪಂರಾಮೂ. ೦೪-೦೫೦) : ಚಿನ್ನದ ಕಂಬಗಳಂತೆ 
ಸುಂದರಗಳೂ ಜ್ಯಾಘಾತದಿಂದ ಕಠಿಣಗಳೂ ಆದ ಅವನ ತೋಳುಗಳನ್ನು 
» * - ತಟ್ಟುತ್ತ (ವಕಛಾ. ೧೨೭). [ಜ್ಯಾ * ಘಂತ್ಯ) 

ಜ್ಯಾಘಾತವಾರಣ (ನಾ). ಬಿಲ್ಲಿನ ಹೆದೆಯಿಂದಂಂಟಾಗುವ ಪೆಟ್ಟುಗಳಿಂದ 
ರಕ್ಷಿಸಿಕೊಳ್ಳಲು ಎಡದ ಮುಂಗೈಗೆ ಕಟ್ಟಿಕೊಳ್ಳುವ ಚರ್ಮಪಟ್ಟಿ. 
"ಗೋಧ' ಪರಾ. [ಜ್ಯಾಫಾತ * ವಾರಣ) 

ಚ್ಯಾನಾದ (ನಾ). ಬಿಲ್ಲಿನ ಹೆದೆಯಿಂದಾಗುವ ಧ್ವನಿ; ಠೇಂಕಾರ : 
ಆ ನರಂ ಕೋಪಮಂ ತಾಳ್ದು ನಿಜಚಾಪಮಂ, ಜ್ಯಾನಾದಮಂ ಮಾಡೆ 
(ಜೈಮಿಭಾ. ೨೨-೪೬); ಜ್ಯಾನಾದಮಾತ್ರದಿಂದವನೇನೆಂಬೆಂ ವಿಘ್ನವೆಲ್ಲವಂ 
ಪರಿಹರಿಕುಂ (ಶಾಕುಂತ. ೩೧-೩೪). [ಜ್ಯಾ * ನಾದ] 

ಚ್ಯಾನಿ (ನಾ). ೧. ವಂಂಪ್ಪು ; ವಾರ್ಧಕ್ಕ. ೨, ಕ್ಷೀಣತೆ ; ಶೈಥಿಲ್ಯ ; 
ದುರ್ಬಲತೆ; ಅಶಕ್ತಿ. [ಸಂ.] 

ಜ್ಯಾಪ್ರತಿಪಾಳನ (ನಾ). ಭೂಮಿಯ ರಕ್ಷಣೆ: ಜ್ಯಾಪ್ರತಿಪಾಳನಮಂ ಧರ್ಮ 
ಪ್ರೀತಿಯನೈದೆಮಾಡಿದಂ ಸುಕರತೆಯಿಂದಾ ಪ್ರಭು (ಡಂದ್ರಪು. ೨-೬೩). 

[ಜ್ಯಾ * ಪ್ರತಿಪಾಳನ (ಇ ಪ್ರಶಿಪಾಲನ) ) 

ಜ್ಯಾಬೀತೆ "ಜಾಬಿತಾ' ನೋ. 

ಜ್ಯಾಬು (ನಾ). ಎ ಜೂಬು (?) : ಭೂಪಾಳಕಜಾಳಕಪ್ರತತಿಗೆ ಪೆರ್ಮ್ಮಾಡಿ 
ಜ್ಯಾಬಾದನೋ (ಇಎ. ೦೯೪೬, ಕೊಲ್ಲಾಪುರ, ೫೩೭-೦೨; 7). [?) 

ಜ್ಯಾಮಂಡಲ (ನಾ). ಭೂಮಂಡಲ : ನಿನ್ನವೊಲೀ ಜ್ಯಾಮಂಡಲದೊಳಧಿಕ 
ಸಾಹಸಿಯಾವಂ (ವೃಷವಿ. ೧೧-೫೩). ಜ್ಯಾ. ಮಂಡಲ] 


೩೧೨೭ 


ಜ್ಯಾಮಿತಿ (ನಾ). ರೇಖೆ, ಕ್ಷೇತ್ರ, ಘನಾಕೃತಿ ಇವುಗಳ ಲಕ್ಷಣಗಳ 
ವಂತ್ರು ಪ್ರಮಾಣಸಂಬಂಧಗಳ ಪರಿಚಯವನ್ನುಂಟಂಮಾಡಿಕೊಡುವ 
ಗಣಿತಶಾಸ್ತ್ರ ; ರೇಖಾಗಣಿತ: ಅವುಗಳಲ್ಲಿ ಅಡಕವಾದ ಕೊಂಚ ಜ್ಯಾಮಿತಿ 
ಯನ್ನೂ ಅರಿತುಕೊಂಡುದಾಯಿತು (ಜಿಂಜಸ್‌. ೨೭) ; ಜ್ಯಾಮಿತಿ ತಿಳಿಯದೆ 
ಇದ್ದವರಿಗೆ ಪ್ಲೇಟೋವಿನ ಆಶ್ರಮದೊಳಕ್ಕೆ ಕಾಲಿಡಲೂ ಸಹ ಅವಕಾಶ 
ವಿರಲಿಲ್ಲವಂತೆ (ಶಿಲ್ಪನಾ. 68) :ಜ್ಯಾಮಿತಿಯ ತಿಳುವಳಿಕೆಯಿಲ್ಲದವನು ನನ್ನ 
ಬಾಗಿಲಿನೊಳಗೆ ಪ್ರವೇಶಿಸಲಾಗದು (ಗಣಿ. ೨೭). 

[ಜ್ಯಾ ಮಿತಿ./ಇಂ. eometry ] 

ಜ್ಯಾಯ (ನಾ). ೧. ಹಿರಿಯ; ಜ್ಯೇಷ್ಠ. ೨. ಅಣ್ಣ: “ ಅಗ್ರಜಂ ಜ್ಯಾಯನಾ 
ಜ್ಯೇಷ್ಠನೆನಲಣ್ಣನೆನಿಕು ” (ಮಂಗರಾ. ೯೨-೧೧); ಜ್ಯಾಯನ ರಾಜ್ಯಮನಯ್ಯ 
ಕನೀಯನಪೇಕ್ಷಿಸುವುದುಚಿತಮಲ್ಲು (ಪಂಠಾಮ. ೬-೦೨೬). ೩. ಶ್ರೇಷ್ಠ 
ನಾದವನು ; ಉತ್ತಮನು: ಜ್ಯಾಯಂಗೆ ನೀನೆ ವಲಮಾದೇಯಂ 
ನೀನಲ್ಲದನ್ಮವಸ್ತುಗಳೆಲ್ಲಂ ಹೇಯಂ (ಮಲ್ಲಿಪು. ೧೦-೧೨೬); ಪೃಥುಕಾಯಂ 
ದುಷ್ಪಮೇಯಂ ಸಕಲಖಗಕುಲಜ್ಯಾಯನಾ ವೈನತೇಯಂ (ಜಗವಿ. 
೧೦-೯೧)... [ಸಂ. ಜ್ಯಾಯಸ*] 

ಜ್ಯಾಯಾಂಸ (ನಾ). ಹಿರಿಯ; ಜ್ಯೇಷ್ಠ: ಜ್ಯಾಯಾಂಸ, ಕನೀಯಾಂಸ 
(ಕಮದ. ೮೭ ಪ್ರಯೋ); ಜ್ಯಾಯಂ, ಜಾಯಸ್ಸು, ಜ್ಯಾಯಾಂಸಂ (ಶಬ್ನಾನು. 
೧೩೪ ಪ್ರಯೋ). [ಸಂ. ಜ್ಯಾಯಸ್‌ ] 

ಜ್ಯಾರವ (ನಾ). ೧.= ಜ್ಯಾನಾದ: ಪೆಣ್ಣುಂಬಿಯ ಗಾವರಂಬೊರೆದು 
ಪೊಣ್ಮುತಿರ್ದ ಪುಷ್ಪಾಸ್ತ್ರಚಾಪಲತಾ ಜ್ಯಾರವದಂತೆ (ಕಾದಂಪೂ. ೬೫೨). 
೨. ಭೂಮಿಯ ಧ್ವನಿ. ೧, ೨: ಅಬ್ಕೂಜ್‌ ಭುಜಂಗರ್‌ ಬೆರ್ಜೆ ದೇವರ್‌ 
ಭಯಂಗೊಳೆ ಮರ್ತ್ಯರ್‌ ಪ್ರತಿಜಾತ ನಾಗಗೃಹ ನಾಕಜ್ಕಾರವಂ ಜ್ಯಾರವಂ 
(ಜಗವಿ. ೭-೭೭). [ಜ್ಯಾ + ರವ) 

ಜ್ಯಾರವಂಗೆಯ್‌ (ಕ್ರಿ). ಬಿಲ್ಲಿನ ಹೆದೆಯೇರಿಸಿ ಧ್ವನಿಮಾ ಡು: 
ಧನಂಷ್ಕೇಂಕಾರಮಾಡಂ ; ಪೆದೆಯನೆಳೆದು ಗಾಂಡೀವದೊಳ್‌ ತೊಟ್ಟು 


ರೌದ್ರೋತ್ಯರ ವೃತ್ತಂ ಜ್ಯಾರವಂಗೆಯ್ದ ಡಸಿ ಪಿಡಿದು... ಮಾಣದೆಚ್ಚಂ 
(ಕಬಶಂ. ೪-೩೯). [ ಜ್ಯಾರವ 4 ಕೆಯ್‌, ] 
ಜ್ಯಾರಾವ (ನಾ). ಎ ಜ್ಯಾರವ : ತೀವಿದುದು ಗಗನಮಂ ವಜ್ರಾವರ್ತ 


ಧನುರ್ಲತಾ ಘನ ಜ್ಯಾರಾವಂ (ಪಂಠಾಮಾ. ೧೪-೦೪೧). [ಜ್ಯಾ * ರಾವ] 
ಜ್ಯೂ (ನಾ). ಇಸ್ರೇಲ್‌ ದೇಶದವನು; ಹೀಬ್ರೂ ಬುಡಕಟ್ಟಿಗೆ 
ಸೇರಿದವನು ; ಯೆಹೂದ್ಯ ; ಯೆಹೂದಿ. [ «-ಇಂ. 30] 
ಜ್ಯೂರಿ (ನಾ). ನ್ಯಾರ್ಯದರ್ಶಿ; ನ್ಯಾಯಸ್ಕಾನದಲ್ಲಿ ತೀರ್ಪುಕೊಡಲಂ 
ನಿಯುಕ್ತನಾದ ವ್ಯಕ್ತಿ; ಪಂಚಾಯತಿದಾರ : ಚಿಕ್ಕಿಯ ತಂದೆ ನನ್ನನ್ನು 
ಇಳಿಸಿ, ನಡೆಸಿಕೊಂಡು ಒಯ್ದು ಜ್ಕೂರಿಯ ಮುಂದೆ ನಿಲ್ಲಿಸಿದ (ಸ್ಮೃತಿಚ. 
೪೭೩); ಈ ವಿಷಯವೂ ಜ್ಯೂರಿಗಳಿಗೆ ಮನವರಿಕೆಯಾಯಿತೆಂದು ಗೊತ್ತಾ 


ದಾಗ ಪರಿಣಾಮವೇನಾಗಬಹ:ದೆಂಬುದನ್ನು ವಿವರಿಸಿದನು 


(ಪುನಕು. ೯೭). [ ೧೯೦. Jury] 

ಜ್ಯೇಷ್ಠ (ಗು). ೧. ಹಿರಿಯ ; ದೊಡ್ಡ: ಜ್ಯೇಷ್ಠ ಪುತ್ರನನ್ನೇ ಹೆಚ್ಚು 
ಪ್ರೀತಿಸುತ್ತಾರೆ (ಇಶ್ಶಕ. ೪೦೩. (ನಾ). ೨. ಅಣ್ಣ; ಅಗ್ರಜ : “ಅಗ್ರಜಂ 
ಜ್ಯೇಷ್ಮಂ ಜ್ಯಾಯನೆನಿಕ್ಕುಂ ” (ವಸ್ತುಕೋ. 8೨-೦೯). ೩. ಹಿರಿಯವನಂ: 
ದೊಡ್ಡ ಮುಗ: ಕಳುಹು ರಕ್ಷಣೆಗೆನ್ನೊಡನೆ ನಿನ್ನಾ ಜ್ಯೇಷ್ಮನಂ (ಶ್ರೀರಾಮಾ, 
36-06). ೪. ಚಾಂದ್ರಮಾನ ವರ್ಷದ ಮೂರನೆಯ ತಿಂಗಳ ಹೆಸರು: 
ಆ ಮಾಸವೇ ಚೈತ್ರ ವೈಶಾಖ, ಜ್ಯೇಷ್ಠ . . . ಪಾಲ್ಗುನ ಎಂದು ಹನ್ನೆರಡು 
ತೆಜನಾಗಿಹುದು (ವಿವೇಕ. 4೨೧). ೫. ಉತ್ತಮವಾದುದು ; ಉತ್ಕೃಷ್ಟ 
ವಾದುದು: ಭರತನ ಮತದಲ್ಲಿ ನಾಟ್ಕಮಂಟಪ ಅಥವಾ ಪ್ರೇಕ್ಷಾಗೃಹವು 
ಜ್ಯೇಷ್ಮ, ಮಧ್ಯಮ, ಕನಿಷ್ಠ ಎಂದು ಮೂರುವಿಧ (ಸಂನಾಟಿ. ೨4), [ಂ.) 


ಜ್ಯೇ ಪೆ 


ಜ್ಯೇಷ್ಮೆ (ನಾ). ೧. ಹಿರಿಯವಳು ; ದೊಡ್ಡವಳು: ಲಕ್ಷ್ಮಿಗಿಂತ ನೀನೇ 
ಜ್ಯೇಷ್ಮೆ (ಕಾಂತಲಾ, ೯4). ೨. ಶ್ರೇಷ್ಠಳು; ಉತ್ತಮ ಗುಣಗಳನ್ನು 
ಉಳ್ಳವಳು: ಜ್ಯೇಷ್ಮೆ ಕನಿಷ್ಠೆಯರೆಂಬ ದ್ವಿವಿಧ ಗುಣ ವಿಶೇಷ ವನಿತೆಯರಿಂ 
(ವಿವೇಕ. 3೨6). ೩. ದುರದೃಷ್ಟದ ಅಧಿದೇವತೆ ; ದರಿದ್ರಲಕ್ಷ್ಮಿ ಕ 
“ ಅಲಕ್ಷ್ಮೀಃ, ನಿರೃತಿಃ-ಈ ೨ ಜ್ಯೇಷ್ಮೆ” (ಹಲಾಯು. ೧೫-೮೭) ; ತಾನೆಯ್ದಿ 
ವಿಷ್ಣುವಂ' ಜ್ಯೇಷ್ಠೆ ತನಗಿರಲೆಡೆಯನೆರೆಯೆ (ಪದ್ಮರಾ. ೦೦-೩೬). 
೪, ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನೆಂಟನೆಯದಂ: ಅನೂರಾಧೆ 
ಜ್ಕೇಷ್ಠೆ . . . ರೇವಶಿಗಳೆಂಬಿಪ್ಪತ್ತೇಳು ತಾರೆಗಳಾದ ನಾಲ್ಕು ನಾಲ್ಕು 
ಪಾದಗಳಿಂದ ನೂಜಿಕಿಂಟಾಗಿ (ವಿವೇಕ, ೨೫೮). ೫. ಒಂದು ಬಗೆಯು ಚಿಕ್ಕ 
ಹಲ್ಲಿ. [ಸಂ. ಜ್ಯೇಷ್ಮಾ) 

ಜ್ಕೊ ತಿ (ನಾ). ೧. ಬೆಳಕು ; ಕಾಂತಿ ; ತೇಜಸ್ಸು; ಪ್ರಕಾಶ: “ಅಗ್ನಿಯ 
ವಿಶಾಲ ಕಾಂತಿದ್ಯೋತಿ ಜ್ಯೋತಿಸ್ಸುಹೇತಿ ಶಿಖೆಯರ್ಚಿ ಪ್ರಭಾಖ್ಯಮಕ್ಕುಂ” 
(ಮಂಗರಾ. ೧೪-೮); ನೃಪತಿಯಾ ಭಾಮಮಹಿಮಾ ಜ್ಯೋತಿ ಸಂಚರಿಸಿದುದು 
ಮಿಂಚಿ ಪಟ್ಟ ಮಹಿಷಿಯರೆರ್ದೆಗಳೊಳ್‌ (ಶ್ರಿರಾಮಾ. ೧೨-೩೧೪). ೨. ದೀವಿಗೆ; 
ದೀಪ: “ದೀವಿಗೆ ಜ್ಯೋತಿ. ದೀಪ್ತಿ ಗೃಹಭಾನುವಕ್ಕು ” (ಮಂಗರಾ. 
೬೧-೧೮); ಬೆಳಗುವ ಜ್ಕೋತಿಯ ತಿರುಳಿನಂತೆ ಹೊಳೆವ ಕಂಗಳ . ,... 
ಶಿವಯೋಗಿಯ ಕಂಡೆ (ಅವಶಂ. 385-೧080) ;: ತಮಂಧ ಘನ ಜ್ಯೋತಿ 
ಕಿಜ್‌ದೆನ್ನ ಬಹುದೆ (ಬಸವ: ೭೫) ; ಜಾತಿಹೀನನ ಮನೆಯ ಜ್ಯೋತಿ ತಾ 
ಹೀನವೇ (ಸರ್ವಜ್ಮ. ೯೭೬), ೩. ಅಗ್ನಿ; ಬೆಂಕಿ: “ ಜ್ಯೋತಿ ವಾಯುಸಖಂ 
ಬೃಹದ್ಭಾನು . . . ವೈಶ್ವಾನರಂ” (ಮಂಗರಾ. ೧೪-೭. ೪. ಬೆಳಕಿನ 
ಅಂಶ; ಕಿರಣ. ೫. ನಕ್ಷತ್ರ; ಉಡು : “ರಿಕ್ಷಮುಡು ತಾರೆ ತಾರಗೆ 
ನಕ್ಷತ್ರಂ ಜ್ಯೋತಿ ತಾರಕಂ” (ಪಸ್ಮುಕೋ. ೧9-೭೮), ೬. ಕಣ್ಣು ; ನೇತ್ರ: 
“ ನುತನೇತ್ರಮಂ ಜ್ಯೋತಿಯೆಂದೆಂಬುದು (ಮಂಗರಾ . ೦೪9೦-೦೩. 
೭. ಒಳ್ಳೆಯ ಸ್ವಭಾವ. ೮. ಸೂರ್ಯ, ಚಂದ್ರ, ಮೊದಲಾದ ಗ್ರಹ. 
೯. [ತತ್ವಶಾ] ಚೈತನ್ಯ ಸ್ವರೂಪ ; ಪರಬ್ರಹ್ಮ : ವೇದಖುಷಿಯ 
ದರ್ಶನಕ್ಕೆ ಜ್ಯೋತಿ ಮತ್ತು ಸತ್ಯ ಎರಡೂ ಸವಶಾನಾರ್ಥಕ (ಸೌಂದಸೆ. ೯೯). 
“ಅನಲಂ ನಕ್ಷತ್ರ ನೇತ್ರಾಂಶುಸದ್ಭಾವಂ ಜ್ಯೋತಿಸಮಾಖ್ಯ” (ನಾನಾರ. ೬೯). 

[ ಸಂ. ಜ್ಯೋತಿಸ್‌] 

ಜ್ಯೋತಿಃಪಟಲ (ನಾ). “ಸೌರವ್ಯೂಹದಿಂದಾಚೆಗಿರುವ ದೂರ ನಕ್ಷತ್ರ 
ಪುಂಜಗಳಿಂದಾಗಲೀ, ಅನಿಲದ್ರವ್ಯ ಅಥವಾ ನಕ್ಷತ್ರದ್ರವ್ಯದಿಂದಾಗಲೀ 
ಆದ ಆಕಾಶದ ಕಾಂತಿ ಪ್ರದೇಶ” (೫6೩1೩. ಇಂಕನಿ.). 

[ ಸಂ. (ಜ್ಯೋತಿಸ್‌ + ಪಟಲ) ] 

ಜ್ಯೋತಿಃಪ್ರಭೆ (ನಾ). ನಕ್ಷತ್ರಗಳ ಪ್ರಕಾಶ-ಹೊಳಪು: ಆಭರಣ ಪ್ರಭಾ 

ಪರಿಭೂತ ಪ್ರಭೂತ್ತ ಜ್ಯೋತಿಃಪ್ರಭೆಯಂ (ಕಾಂತಿಪು. 8-೦೦೩ ವ). 
(ಸಂ. ಜ್ಯೋತಿಃಪ್ರಭಾ (ಜ್ಯೋತಿಸ್‌ + ಪ್ರಭಾ) ] 

ಜ್ಯೋತಿಪುರುಷ (ನಾ). ಜ್ಯೋತಿ ಸ್ವ ರೂಪನಾದ ಪುರಂಪ; 
ಪರಮಾತ್ಮ : ಜ್ಯೋತಿಪುರುಷನೊಬ್ಬ ಪುರುಷನು . . . ಬೆಳಗಿನೊಳಗಣ 
ಮಹಾಬೆಳಗಿನ ಬೆಳಗು (ಬಸವ. ೯8೫). [ಜ್ಯೋತಿ * ಪುರುಷ] 

ಜ್ಯೋತಿರಂಗ (ನಾ). [ಜೈನ] ದಶ ವಿಧ ಕಲ್ಪವೃಕ್ಷಗಳಲ್ಲಿ ಒಂದು ; 
`ಬೆಳಕನ್ನು ನೀಡಂವ ಕಲ್ಪವೃ ಕ್ಷೆ: ಸಸಗೆಯಶುವುವು ದೀಪಾಂಗ ಜ್ಯೋತಿ 
ರಂಗ ಕಲ್ಪಕುಜಂಗಳು (ಅದಿಪು. ೫-೪೦); ಜ್ಯೋತಿರಂಗಮೆಂಬುದು . 
ಚಂದ್ರಾದಿತ್ಯರ ಕಿರಣಪ್ರವೇಶಂಗಳಿ ಡೆಗುಡದಿರ್ಪ ಜ್ಯೋತಿರ್ವಿಶೇಷಂಗಳು 
ಮನುಳ್ಳುದು (ಜಾವುಂಪು. ೮); ವಸನಾಂಗಾತೋದ್ಕಾಂಗ ಪ್ರಸವಾಂಗ 
ಜ್ಕೋತಿರಂಗ ದೀಪಾಂಗಾನ್ನಾಂಗಸುರಾಂಗ ಭಾಜನಾಂಗಾವಸಥಾಂಗ 
ವಿಭೂಷಣಂಂಗ ದಶಕಲ್ಲಕುಜಂ (ಶಂದ್ರಪು. ೩-೩೪). 

ಸಂ. (ಜ್ಯೋತಿಸ್‌ + ಅಂಗ) 


೩೧೨೮ 


ಜೊ 


ೇತಿರ್ಮೇಘ 


ese )- ನಕ್ಷತ್ರಗಳ ಪುಂಜ; ಏಳು ನಕ್ಷತ್ರಗಳ ಗುಂಪು; 
MS “ಧ್ರುವನಕ್ಷತ್ರವಿರುವ ನಕ್ಷತ್ರಪುಂಜ: ಲಘುಸಪ್ತರ್ಷಿ 


ಲ ಜ್ಯೋತಿರಥ” (08೩08889. ಇಂಕನಿ,). 
[ಜ್ಯೋತಿ + ರಥ] 
5| ಜ್ಯೋತಿರಿಂಗಣ (ನಾ). ಮಿಣುಕಂಹಂಳ ; ; ಮಿಂಚುಹುಳು : “ಜ್ಯೋತಿ 
ರಿಂಗಣಂ ಖದ್ಯೋತಂ” (ವಸ್ತುಕೋ. ೪೪-3೪) ; ದಿನಪತಿಯ ಬೆಳಪ 


15 


80 


40 


45 


ನಭೋಂಗಣಮಂ ಜ್ಯೋತಿರಿಂಗಣಂ ಬೆಳಗುಗುಮೇ (ಆದಿಪು. ೮-೧೦). 
[ಸಂ.] 

)- ಗ್ರಹನಕ್ಷತ್ರಾದಿಗಳ ಸಮೂಹ : ಹೊಳೆವ ಜ್ಯೋತಿ 
ರ್ಗಣದವೊಲು ಟು ಬೆಳಗುವ ಗುಣರಹಿತನ ನಿಜಸ್ವರೂಪ 
ವಿದೆಂದನು (ಕುವ್ಕಾಉ. ೪-೦೭). [ಸಂ. (ಜ್ಯೋತಿಸ್‌ * ಗಣ) ] 

ಜ್ಯೋತಿರ್ಜಾನ (ನಾ). ಜ್ಯೋತಿಷಜ್ಞಾನ ; ಜೋಯಿಸನ ವಿದ್ಯೆ : 

ಸಹದೇವಂ ಜ್ಯೋತಿಜ್ಞಾ ೯ನದೊಳತಿ ಪರಿಣತನಾದಂ (ಪಂಪಥಾ. ೨-೩೬ ವ). 
ಈ ಜ್ಕೋಶಿರ್ಜಾನಮಪ್ಪೊಡೆಮ್ಮನ್ನರಪ್ಪ ಯಷಿರೂಪರ್ಗಲ್ಲದೆ ಕಲಲುಂ 
ಕಲಿಸಲುಂ ಬಾರದು (ಸುಕುಮೂ. ೩-೨೮ ವ). 
[ ಸಂ. (ಜ್ಯೋತಿಸ್‌ + ಜ್ಞಾನ)] 

ಜ್ಯೋತಿರ್ಧರ (ನಾ). ಜ್ಯೋತಿಯನ್ನು ಹಿಡಿದವನಂ ; ಮಾರ್ಗದರ್ಶಕ: 

ಈ ಮೂವರು ಮಹಾನುಭಾವರು ಶರಣಮಾರ್ಗದ ಜ್ಯೋತಿರ್ಧರರಾಗಿ 
. ಮಾನವ್ಯದ ಮಹಾಸಿದ್ಧಿಯ ಪ್ರತೀಕರಾಗಿ ಬಾಳಿ ಬೆಳಗಿದರು (ಶರಣೆ. 
ana), [%0. ) 

ಜ್ಯೋತಿರ್ಮಂಡಲ (ನಾ). ಸೂರ್ಯ, ಚಂದ್ರ, ನಕ್ಷತ್ರವೇ ಮೊದ 

: ಲಾದ ಆಕಾಶಕಾಯಗಳ ಮಂಡಲ: ಶೀತೋಷ್ಣ ಭಾವರಹಿತ ಜ್ಯೋತಿ 
ರ್ಮಂಡಲವನಂತಕೋಟಿ ದಿನೇಶ ದ್ಯೋತಾಭಮಿರ್ದುದು (ಜಗವಿ.೦-೪೭). 
[ ಸಂ. (ಜ್ಯೋತಿಸ್‌ + ಮಂಡಲ) ] 

ಜ್ಯೋತಿರ್ಮಣಿ (ನಾ). ಒಂದಂ ಬಗೆಯ ಅಮೂಲ್ಯ ರತ್ನ : ತನ್ನಂ 
ಸ್ಪರ್ಶಗೊಂಡವರ್ಗೆ ನಕ್ಷತ್ರಗಳಂತೆ ಚಿರಕಾಲಂ ಬೆಳಗಲುಳ್ಳ ಕಾಂತಿಪ್ರದ 
ಮಾದ ಜ್ಯೋತಿರ್ಮಣಿ (ವಿವೇಕ ೨೧೦). 

[ ಸಂ. (ಜ್ಯೋತಿಸ್‌ + ಮಣಿ) ] 

ಜ್ಯೋತಿರ್ಮಯ (ನಾ). ಬೆಳಕಿನಿಂದ ಕೂಡಿದುದಂ; ಪ್ರಕಾಶಮಯ 
ವಾದುದು : ನಿಗಮಕ್ಕತೀತ . .. ಜ್ಯೋತಿರ್ಮಯ ತಾನೇ ಲೀಲೆಗೆ 
ಮೂಲವಾದ (ಅವ ಜಂ. ೦೯೬-೮೯೦); ಅದು ರಸಮಯ ಮತ್ತು 
ಜ್ಯೋತಿರ್ಮಯ. ಪರಮಸತ್ಯದ ಸ್ವರೂಪಲಕ್ಷಣವೇ ಇದು (ಸೌಂದಸ. 
೦೦೦); ಮುಖಮಂಡಲವು . . . ಜೋತಿರ್ಮಯವಾಗಿ ಶೋಭಿಸು 
ಶ್ತಿದ್ದಿತು (ಕಪಾಕುಂ. ೯೪). [ ಸಂ.] 

ಜ್ಯೋತಿರ್ಮೂರ್ತಿ (ನಾ). ಎ ಜ್ಯೋತಿಪುರುಷ : ಆ ಪರಮವಾದ ಆತ್ಮ 
ಸೌಂದರ್ಯದ ಜ್ಯೋತಿರ್ಮೂರ್ತಿಯನ್ನೇ . . . ಅನುಭವಿಸಿ ಹಾಡಿದ್ದಾರೆ 
(ಸೌಂದಸೆ. 90). [ಸಂ. (ಜ್ಯೋಶಿಸ್‌ + ಮೂರ್ತಿ) 

ಜ್ಯೋತಿರ್ಮೇಘ(ನಾ). ಅನೇಕ ಚಿಕ್ಕ ಚಿಕ್ಕ ಜ್ಯೋತಿಗಳಿಂದಾದ ಮೋಡ; 
ನಕ್ಷತ್ರದ ಭ್ರೂಣಾವಸ್ಥೆ ; ನೀಹಾರಿಕೆ: ನಕ್ಷತ್ರದ ಭ್ರೂಣಾವಸ್ಥೆ 
ಪ್ರಾಯಶಃ ಮಹಾವ್ಯಾಧದ ಜ್ಯೋತಿರ್ಮೇಘದಂಥ ರೂಪದಿಂದ ಆರಂಭ 
ವಾಗಬಹುದು (ನಕ್ಷತ್ರ. ೦೩೪) ; ಆಕಾಶದಲ್ಲಿ ನಾನಾಭಾಗಗಳಲ್ಲಿ ಬಾನ್ನೀಲಿ 
(celestial) ವರ್ಣದ ಉಣ್ಣೆಯ ಚೂರುಗಳಂತೆ ತೋರುವ ಮೋಡಗಳನ್ನು 
ಕಾಣಬಹುದು . . . ಅವುಗಳನ್ನೇ ನಾವು ಜ್ಯೋತಿರ್ಮೇಘ ಎಂದು 
ಕರೆಯುತ್ತೇವೆ (ಆಕಾಶ. ೬೨); ಸೂರ್ಯ ಮತ್ತು ಗ್ರಹಗಳು ಅಪಾರವಾದ 
ಜ್ಯೋಶಿರ್ಮೇಘವೊಂದರಿಂದ ರೂಪ ತಾಳಿದವೆಂದು ಕಲ್ಪಿಸಿಕೊಂಡನು 
(ಥೂಹುಟ್ಕು, ೦೬). [ ಸಂ. (ಜ್ಯೋತಿಸ್‌ + ಮೇಘ) ) 


ಜ್ಯೋತಿರ್ಗಣ (ನಾ 


ಜ್ಯೋತಿರ್ಲತೆ 


ಜ್ಯೋತಿರ್ಲತೆ (ನಾ). ಬೆಳಕನ್ನು ಬೀರುವ ಒಂದಂ ಬಗೆಯ ಸಸ್ಯ: 
ಜ್ಯೋತಿರ್ಲತೆಗಳ ರುಚಿಸಂಜಾತಂ ಫಣಿಗಣಫಣಾಮಣಿಪ್ರಭೆ ಬಿಡದು 
ದ್ಯೋತಿಪುದು (ಶಬಶಂ. ೩-೩); ಅತ್ತಿಮಬ್ಬೆ ಮತ್ತು ಗುಂಡ ಮಬ್ಬೆಯರು 
ಚಿಗುರೊಡೆದ ಜ್ಯೋತಿರ್ಲತೆಗಳಂತೆ ನಿಗಿನಿಗಿಸಿದರು (ದಾನಜಿಂ. ೬೫). 
[ ಸಂ. ಜ್ಯೋತಿರ್ಲತಾ (ಜ್ಯೋತಿಸ್‌ + ಲತಾ) ) 
ಜ್ಯೋತಿರ್ಲಿಂಗ (ನಾ). ೧. ಜ್ಯೋತಿಸ್ಟರೂಪವಾದ ಲಿಂಗ. ೨. ಭರತ 
ಖಂಡದಲ್ಲಿ ಪ್ರಸಿದ್ಧವಾದ ಸೋಮನಾಥ (ಸೌರಾಷ್ಠ ಸೈ) 
ಮಲ್ಲಿಕಾರ್ಜುನ (ಶ್ರೀಶೈಲ), ವಂಹಾಕಾಲ (ಉಜ್ಜಯಿನಿ), ಓಂಕಾರ 
(ಅಮಲೇಶ್ವರ), ವೈದ್ಯನಾಥ (ಪರಲಿ), ಭೀಮಶಂಕರ (ಡಾಕಿನಿ), 
ರಾಮೇಶ್ವರ (ಸೇತುಬಂಧ), ನಾಗೇಶ (ದಾರುಕಾವನ) ವಿಶ್ವೇಶ 
(ವಾರಣಾಸಿ), ತ್ರ್ಯಂಬಕ(ಗೋಮತೀತಟ),ಕೇದಾರ(ಹಿಮಾಲಯಂ), 
ಫೃಷ್ಣೇಶ (ಇಲಾಪುರಿ ಅಥವಾ ಶಿವಾಲಯ) ಎಂಬ ಹನ್ನೆರಡು 
ಲಿಂಗಗಳು : ಹಿಂದಿನಿಂದಲೂ ಭರತಭೂಮಿಯಲ್ಲಿ ಶೈವಮತ ಸಂಬಂಧ 
ವಾದ ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರತಿಷ್ಠಿತವಾಗಿವೆ (ಛಾರದ. ೨೦೭). 
೩. (ಆಲಂ) ಆತ್ಮನಂ ತೆ. ವ್ಯಾಪಕವಾದುದು : ಮಾತೆಂಬುದು 
ಜ್ಯೋಶಿರ್ಲಿಂಗ (ಅವಣಂ. ೨೧೦-೯೫೦). [ಸಂ. (ಜ್ಯೋತಶಿಸ್‌ + ಲಿಂಗ)] 
ಜ್ಯೋತಿರ್ಲೋಕ (ನಾ). ೧. ಪ್ರಕಾಶಮಯವಾದ ಲೋಕ ; ನಕ್ಷತ್ರ 
ಲೋಕ : ಜ್ಯೋತಿರ್ಲೊೋಕಂ ನಲವಿಂ ಭೂತಳಕೇಳ್ತಂದ ತೆಜದಿ ಬೆಳಗುವ 
ದೀಪವ್ರಾತದಿನೊಪ್ಪುವ ಲಿಂಗನಿಕೇತನಮಂ (ತ್ರಿ ಪುವಿ. ೩೭-೯); ಸಾಲಂ 
ಸಾಲಿನಲಿ ಪ್ರಜ್ಞಳಿಸಿ ಜ್ಯೋತಿರ್ಲೊೋಕದಂತೆಸೆದುದು (ನವಮೋ. ೨೨-೦೪). 
೨. [ಜೈನ] ಜ್ಯೋತಿಷ್ಯದೇವತೆಗಳ ಲೋಕ : ಜ್ಯೋತಿಷ್ಯರ" . . . 
ದೇವಚಾಪಂ ಜ್ಯೋತಿರ್ಲೋಕಾಧಿಪಾಲಾಭರಣ ಕಿರಣದಿಂದುರ್ವಿಯಂ 
ಪರ್ವೆ ಬಂದರ್‌ (ಶಾಂತಿಪು. ೮-090); ಅಂತಾ ಜ್ಯೋತಿರ್ಲೊೋಕಜನಿತ 
ರೆಲ್ಲರುಂ . .. ಅಣಿಮಾದಿ ಗುಣಗಣಾನ್ವಿತರುಮಪ್ಪರ್‌ (ಸುಕುಮಾ. ೧೦-೦೯). 
[ ಸಂ. (ಜ್ಯೋತಿಸ್‌ + ಲೋಕ) ] 
ಜ್ಯೋಫಿರ್ವರ್ಷ (ನಾ). ಭೂವಿಂಯಿಂದ ನಕ್ಷತ್ರ ಮತ್ತೂ ಗ್ರಹಗಳಿ 
ಗಿರುವ ಅಂತರವನ್ನು ಅಳೆಯಂವ ಒಂದಂ ದೂರಮಾನ ; ಬೆಳಕು 
ಒಂದಂ ವರ್ಷದಲ್ಲಿ ಚಲಿಸಂವಷ್ಟು ದೂರ : ನಕ್ಷತ್ರಗಳ ದೂರವನ್ನು 
ತಿಳಿಸಲು ಒಂದು ದೊಡ್ಡ ಮಾನವನ್ನು ಉಪಯೋಗಿಸುತ್ತಾರೆ. ಅದಕ್ಕೆ 
ಜ್ಯೋತಿರ್ವರ್ಷವೆಂದು ಹೆಸರು (ಜಗತ್ತು. &೨); ಬೆಳಕು ಒಂದು ವರ್ಷ 
ದಲ್ಲಿ ಓಡುವ ದೂರಕ್ಕೆ ಒಂದು ಜ್ಕೋತಿರ್ವರ್ಷವೆಂದು ಹೆಸರಿಟ್ಟಿದ್ದಾರೆ 
(ನಕ್ಷತ್ರ. ೦೦೩). ಸಂ. (ಜ್ಯೋತಿಸ್‌ + ವರ್ಷ) 
ಜ್ಯೋತಿರ್ವಿಜ್ಞಾನ (ನಾ). ಗ್ರಹನಕ್ಷತ್ರಾದಿಗಳಿಗೆ ಸಂಬಂಧಿಸಿದ 
ವಿಜ್ಞಾ, ನೆ; ಖಗೋಳವಿಜ್ಞಾನ. "ಜ್ಯೋತಿರ್ವಿಜ್ಞಾನಿ' ಪರಾ. 
[ ಸಂ. (ಜ್ಯೋತಿಸ್‌ + ವಿಜ್ಞಾನ) ] 
ಜ್ಯೋತಿರ್ವಿಜ್ಞಾನಿ (ನಾ). ಜ್ಯೋತಿರ್ವಿಜ್ಞಾನವನ್ನು ಬಲ್ಲವನು: ಚಂದ್ರ 
ಮಂಡಲದ ವಿಷಯದಲ್ಲಿ ವಿಶೇಷಜ್ಞಾನವುಳ್ಳ ಜ್ಯೋತಿರ್ವಿಜ್ಞಾನಿ ಅಥವಾ 
ನಾವಿಕ; ಚಾಂದ್ರಜ್ಞಾನಿ (7025180. ಇಂಕನಿ,). 
[ ಸಂ. ಜ್ಯೋತಿರ್ವಿಜ್ಞಾ ನಿನ್‌] 
ಜ್ಯೋತಿರ್ವಿದ (ನಾ).ಎಜ್ಯೋತಿರ್ವಿಜ್ಞಾನಿ : ಅನೇಕ ಜ್ಯೋತಿರ್ವಿದರು 
ಅದನ್ನು ಪರೀಕ್ಷೆಮಾಡಿ ಅದ ರ ಛಾಯಾಪಟವನ್ನು ತೆಗೆದಿರುತ್ತಾರೆ 
(ಜ್ಕೋಕಿರ್ವಿ. ೪೪). [ಸಂ. ಜ್ಯೋತಿರ್ವಿದ್‌ ] 
ಜ್ಯೋತಿರ್ವಿಮಾನ (ನಾ). [ಜೈನ] ಜ್ಯೋತಿಷ್ಯ ದೇವತೆಗಳ ವಿಮಾನ: 
ಬಳಸಿದುದು ಮೇರು ಶಂಕಾಕುಳಿತಂ ಜ್ಯೋತಿರ್ವಿಮಾನತತಿಯೆನೆ ಬಳ 
ಸಿತ್ತೆಳವಳಿಕಿನ ಮುಗಿಲಟ್ಟಳೆವಳಗಂ (ಹಂದ್ರ ಪು. ೦-೦೧೭). 
[ಸಂ. (ಜ್ಯೋತಿಸ್‌ + ವಿಮಾನ) ] 


೩೧೨೯ ಜ್ಯೋತಿಷ್ಟೋಮ 


ಜ್ಯೋತಿವತ್ಸರ (ನಾ).-ಜ್ಯೋತಿರ್ವರ್ಷ: ರವಿಗಾತ್ರಮಂ ನಗುವ ತಾರಾ 
ದ್ವಯಂ, ಸಂಖ್ಯಾತೀತಮಾ ಜ್ಯೋತಿವತ್ಸರದ ದೂರದೊಳ್‌ ... 
ಪರಸ್ಪರಂ ಸಂಕರ್ಷಿಸಲ್‌” ತೊಡಗಿದಪುವಯ್‌ (ಶ್ರೀರಾಮಾ. ೪೧೩-೨೮೩). 
[ ಆಸಂ. ಜ್ಯೋತಿರ್ವತ್ಸರ.] 
5| ಜ್ಯೋತಿಶ್ಚಕ್ರ (ನಾ). ಇಪ್ಪತ್ತೇಳಂ ನಕ್ಷತ್ರಗಳಿಂದ ಕೂಡಿದ ರಾಶಿಚಕ್ರ: 
ಜ್ಯೋತಿಶ್ವಕ್ರುಂ ತುದಿಯೊಳ್‌ ಮಾತೇಂ ಆಾಟಳದ ತೆಟದೆ ತಿರುಗುತ್ತಿರ್ಕುಂ 
(ದಶಕ, ೭-೨೦) ; ಜ್ಯೋತಿಶ್ಚಕ್ರ ; ರಾಶಿಮಂಡಲ (೫೩16೭10, ಇಂಕನಿ.). 
[ ಸಂ. (ಜ್ಯೋತಿಸ್‌ + ಚಕ್ರ) 
ಜ್ಯೋತಿಶ್ಶಾಸ್ತ್ರ (ನಾ). ಎ ಜ್ಯೋತಿಷ ೨ : ಸಮಗ್ರ ಜ್ಯೋತಿಶ್ಶಾಸ್ತ್ರವನ್ನು 
ಆದಿಪುರುಷನಾದ ಹಿರಣ್ಯಗರ್ಭನಿಂದ ಬ್ರಹ್ಮನು ಮೊದಲು ತಿಳಿದು . 
ಉಪದೇಶಿಸಿದನು (ಜಾತತಿ. ೧೩, ಉತೋದ್ಭಾತ). 
[ ಸಂ. (ಜ್ಯೋತಿಸ್‌ + ಶಾಸ್ತ್ರ) ) 
ಜ್ಯೋತಿಷ (ನಾ). ೧. ಖಗೋಳವಿಜ್ಞಾನ ; ವೇದದ ಆರು ಅಂಗಗಳಲ್ಲಿ 
ಒಂದು; ಗ್ರಹನಕ್ಷತಾದ್ರಿಗಳಿಗೆ ಸಂಬಂಧಪಟ್ಟ ಶಾಸ್ತ್ರ. ೨. ಗ್ರಹ 
ನಕ್ಷತ್ರಗಳ ಚಲನೆ, ಸ್ವಾನ, ಇವುಗಳಿಂದ ಫಲ, ಪ್ರಶ್ನೆ 
ಮೊದಲಾದುವನ್ನು ವಿವರಿಸುವ ಶಾಸ್ತ್ರ: ಜ್ಯೋತಿಷವೆ ಲಗ್ನ ತಿಥಿ 
ನಕ್ಷತ್ರ ಯೋಗ ಕರಣಾದಿಗಳಿಂ ವೈದಿಕ ಕರ್ಮಂಗಳಿಗೆ ಕಾಲಗಳಂ 
ತಿಳಿಪುವುದು (ವಿವೇಕ. ೩); ಸಾಮುದ್ರಿಕ ಜ್ಯೋತಿಷ ಶಿಲ್ಪ . . . ಮೊದಲಾದ 
ಅರವತ್ತುನಾಲ್ಕು ಕಲೆಗಳಿಗೂ ಆಗಮಶಾಸ್ತ್ರವು ಆಶ್ರಯವಾಗಿ ದೆ 
(ಭಾರದ. ೬೦). ೩, ಜ್ಯೋತಿಷವಿದ್ಯೆಯನ್ನು ಬಲ್ಲವನು ; ಜೋಯಿಸ : 
“ಕಾರ್ತಾಂತಿಕಂ . . . ಜ್ಯೋತಿಷನೆನಿಕ್ಕುಂ” (ಮಂಗರಾ. ೭೫-೬). [ಸಂ.] 
ಜ್ಯೋತಿಷಿ (ನಾ). ೧. ಜ್ಯೋತಿಷವನ್ನು ಬಲ್ಲವನು ; ಜೋಯಿಸ : 
ತಾಂತ್ರಿಕರು, ಮಾಂತ್ರಿಕರು ಜ್ಯೋತಿಷಿಗಳನ್ನು ಮತ್ತೆ ಮತ್ತೆ ಬರಮಾಡಿ 
ಕೊಂಡು . . ..ಅವರೊಡನೆ ಚರ್ಚಿಸುತ್ತಿದ್ದಳು (ಅಶ್ತಮ.೬. ೨. [ಜೈನ] 
ಒಂದಂ ದೇವತಾ ವರ್ಗ : ಮೂರ್ತಿಶಿಲ್ಪದ ದೃಷ್ಟಿಯಿಂದ ಜೈನದೇವತೆ 
ಗಳನ್ನು ನಾಲ್ಕು ವಿಧವಾಗಿ ವಿಂಗಡಿಸಬಹುದು:-(೧) ಜ್ಯೋತಿಷೀ, (೨) 
ವಿಮಾನವಾಸೀ, (೩) ಭವನಪತಿ ಮತ್ತು (೪) ವ್ಯಂತರ. ಇವುಗಳಲ್ಲಿ 
“ಜ್ಯೋತಿಷೀ' ಪಂಗಡಕ್ಕೆ ಸೇರಿದವು ನವಗ್ರಹಗಳ ಮತ್ತು ಇತರ ನಕ್ಷತ್ರಗಳ 
ಪ್ರತಿಮೆಗಳು (ಛಾರದ. 8೧೪).  [ ಸಂ. ಜ್ಕೋತಿಷಿನ್‌] 
ಜ್ಯೋತಿಷಿಕ (ನಾ). - ಜ್ಯೋತಿಷಿ ೧: “ ಸಾಂವತ್ಸರಃ,. ಜ್ಯೋತಿಷಿಕಃ 
ಎಎ. ಗಣಕಃ-ಈ ೮ ಜೋಯಿಸಿಗಂ” (ಹಲಾಯು. ೬೭-೨೪೯). [ಸಂ.] 
ಜ್ಯೋತಿಷ್ಯ; (ನಾ). ಇ ಜ್ಯೋತಿಷಿ ೧: “ಸಾಂವತ್ಸರಃ, ಜ್ಯೌತಿಷಿಕಃ . 
ಕಾರ್ತಾಂತಿಕಃ - ೮ ಜ್ಯೋತಿಷ್ಯನ ಹೆಸರು, ಜೋಯಿಸನು” (ಸಿದ್ಧಾಂತಿ. 
5೨೦೫). [<A ಜ್ಯೋತಿಷಿಕ ] 
ಜ್ಯೋತಿಷ್ಯ, (ನಾ) .ಎಜ್ಯೋತಿಷಿ ೨: ವಿಮಾನಾರೂಢಕಲ್ಪ ಜಜ್ಯೋತಿಷ್ಯ 
ವಾನ ವ್ಯಂತರಭವನಾಮರನಿಕಾಯ ಪರಿವೇಷ್ಟಿತ ಶೋಭಿತಮತಿರುಚಿರ 
ನಿಜಾಂಗರುಚಿಗಳೊಳಂ (ಆದಿಪು. ೦೦-೦೭ ವ); ಅತ್ಯುಗ್ರನವಗ್ರಹಾದಿ ವಿಷಮ 
ಜ್ಯೋತಿಷ್ಯರ್‌ (ಪಂರಾಮಾ. ೯-೦೪೨). [ಸಂ.] 
ಜ್ಯೋತಿಷ್ಕಾಮರ (ನಾ). [ಜೈನ] ಜ್ಯೋತಿಷ್ಯ ವರ್ಗಕ್ಕೆ ಸೇರಿದ ದೇವತೆ: 
ಚಂದ್ರಾದಿತ್ಯ ಪ್ರಮುಖರಪ್ಪ ಜ್ಯೋತಿಷ್ಯಾಮರರುಮಂ (ಕಂದ್ರಪು. 


10 


[4 


40 


೦೨-೧೦೩ ವ). [ ಜ್ಯೋತಿಷ್ಯ + ಅಮರ್ಯ 
ಜ್ಯೋತಿಷ್ಟೋಮ (ನಾ). ಸ್ವರ್ಗಸಾಧನೆಗಾಗಿ ಆಚರಿಸುವ ಒಂದು 


ಯಾಗ; ಹದಿನಾರು ಜನ ಖುತ್ವಿಕ್ಕುಗಳಿಂದ ನಡೆಸಲ್ಪಡುವ ಯಾಗ: 
ವೇದಪಾರಾಯಣದ ಫಲ ಕೃಚ್ಛಾ)ದಿ ತಪಸಿನ ಫಲವು ಜ್ಯೋತಿಷ್ಟೋಮ 
ಯಾಗ ಫಲ (ಕುವ್ಕಾ ಆ. ೦-೨೦; ಸ್ವರ್ಗದಲ್ಲಿ ಅಪೇಕ್ಷೆಉಳ್ಳವರು 
ಜ್ಕೋತಿಷ್ಟೋಮಯಾಗವನ್ನು ಮಾಡಬೇಕು (ಹಿಂದಸಾ. ೦೬೧). [ಸೆಂ.] 


ಜ್ಯೋತಿಷ್ಟಭ 


ಜ್ಯೋತಿಷ ಸ್ಪಭ (ಗಂ 
EMM ಅಮಟ್ಟಂ ಜಟ 0೩-೦೭). 
[ ಸಂ. (ಜ್ಯೋತಿಸ್‌ + ಪ್ರಭಾ + -)] 
ಜ್ಯೋತಿಷ್ಮತಿ (ನಾ). ೧. ಪ್ರಕಾಶವನ್ನು ಪಡೆದವಳು ; ಕಾಂತಿಮತಿ 
ಎನಿತು ತಾರೆಗಳಿರಲಿ ಇರುಳೀ ಚಂದ್ರನಿಂ ಜ್ಯೋತಿಷ್ಯತಿ (ಅಮತಂ. ೫೩-೯). 


೨. ಇರುಳು; ರಾತ್ರಿ. ೩. ಒಂದು ಬಗೆಯ ಸಸ್ಯ; ಕಂಗು; 
ಕಂಗುಂಗೆ : “ ಜ್ವಲಿನಿ ಜ್ಯೋತಿಷ್ಠತಿಯೆನಲ್‌ ಕಂಗೆನಿಕ್ಕು ” (ಮಂಗರಾ. 
೪೪-೪೪); “ ವಿತಾನ ತೈಲಗರ್ಭಃ - ಜ್ಯೋತಿಷ್ಯತಿ, ಅಂಕೋಲೆ” (ಓಷಧಿ. 


೧೩೪). ೪. [ತತ್ವಶಾ] ಸಮಾಧಿಸಿದ್ಧಿಯ ನಾಲ್ಕು ವಿಧಗಳಲ್ಲಿ ಒಂದಂ: 
ಈ ಮೂರು ವಿಧ ಭಾವನೆಗಳಿಗೆ ಫಲವಾಗಿ ಜ್ಯೋತಿಷ್ಯತೀ ಎಂಬುದು 
ನಾಲ್ಕನೆಯ ಸಿದ್ದಿ (ಹಿಂದಸಾ. ೧೦೮). [ ಸಂ. ಜ್ಯೋತಿಷ್ಮತೀ ] 
ಜ್ಯೋತಿಷ್ಯತೀತೈಲ (ನಾ). ಬುದ್ಧಿಯನ್ನು ಚುರುಕುಮಾಡುವದೆಂದು 
ನಂಬಲಾದ ಒಂದು ತೈಲ : ಮಕ್ಕಳೆ ಮತಿಪ್ರಕಾಶಕ್ಕಂ ಜ್ಯೋತಿಷ್ಯತೀ 
ತೈಲಮಂ ಮಾಡಿ ಕುಡಿಕೆಯೊಳಿಟ್ಟು ಮಂದಮತಿಯಾಗಿರ್ದರ್ಗರೆಬಿಂದು 
ಮಾತ್ರಮಂ ಕುಡುತ್ತಮಿರ್ಪದು (ಕವಿಕ. 1, ೧೨೩) ; ಕಂತಿಗೆ ತಾನು 
ಜೋತಿಷ್ಠ್ಮತೀತೈಲವನ್ನು ಸೇವಿಸಿದ ನೆನಪಾಯಿತು (ಕರ್ನಾಕ. ೫೬). 
[ ಸಂ. (ಜ್ಯೋತಿಷ್ಮತೀ + ತೈಲ). 
ಜ್ಯೋತಿಷ್ಯ (ನಾ). ಎ ಜ್ಯೋತಿಷ ೧: ವೇದಾಂತ - ಜ್ಯೋತಿಷ್ಯ ಹೀಗೆ 


ಎಲ್ಲವುದರಲ್ಲಿಯೂ . . .ಗಣಪತಿಯಾಗ ಪರಿಣತನಾಗಿದ್ದ (ಹೊಸಕ್ಷಿ. ೩೭). 
[ ಇಸಂ. ಜ್ಯೋತಿಷ) 
ಜ್ಯೋತಿಷ್ಯಶಾಸ್ತ್ರ (ನಾ).ಎಜ್ಯೋತಿಷ ೧: ಭಟ್ಟರ ಜ್ಯೋತಿಷ್ಯಶಾಸ್ತ್ರದ 


ಜ್ಞಾನದ ಕೀರ್ತಿಯಿಂದ ಕೇಶವಪುರದ ಪ್ರಖ್ಯಾತಿಯೂ ಬಹಳವಾಗಿತ್ತು 
(ಹೇಮಂತ. ೧೪೦). [ ಜೋತಿಷ್ಯ + ಶಾಸ್ತ್ರ] 

ಜ್ಯೋತಿಸು (ಕ್ರಿ). ಬೆಳಗುವಂತೆ ಮಾಡು ; ಬೆಳಗಿಸು ; ಉಪಾಧ್ಯಾಯರ್‌ 
ಜ್ಯೋತಿಸುಗೆಮ್ಮು ಚಿತ್ತಗೃಹದೊಳ್‌ ರತ್ನತ್ರಯಜ್ಶ್ಕೋತಿಯಂ (ಅದಿಪು. 
೨-೪). [ಜ್ಯೋತಿ * - ಇಸ್ಬು] ` 

ಜ್ಯೋತಿಸ್ಟೃಣ (ನಾ). ಬೆಳಕಂ ಸೂಸುವ ಹುಲ್ಲು; ಮಣಿಯಲ್ಲಡ ಕಲ್‌ 
ಜ್ಯೋತಿಸ್ತೃಣಮಲ್ಲದ ಪುಲ್‌ . . . ಮುತ್ತಿನ ಮಣಲಲ್ಲದ ಪುಣಿಲು 
ಮಿಲ್ಲ ತತ್ಪರಿಸರದೊಳ್‌ (ಡಂದ್ರಪು. ೦೦-9೦). [ಸಂ. (ಜ್ಯೋತಿಸ್‌* ತೃಣ)? 

ಜ್ಯೋತ್ಸ್ನ (ನಾ). ಎಜ್ಯೋತ್ಸೆ «೧: “ಜೊನ್ನಂ ಜ್ಯೋತ್ಸ್ನಂ” (ಕವಿಂ. ೪೫). 

[ ಸಂ. ಜ್ಯೋತ್ಸ್ನಾ? 

ಚಜ್ಯೋತ್ಸ್ನಾಪ್ರಿಯ (ನಾ). ಬೆಳುದಿಂಗಳೆನ್ನೂ ಬಯಸುವ ಪಕ್ಷಿ; ಚಕೋರ 
ಪಕ್ಷಿ. [ಸಂ. (ಜ್ಯೋತ್ಸ್ನಾ * ಪ್ರಿಯ) ) 

ಜ್ಯೋತ್ಸ್ನಾವಿಲಾಸ (ನಾ). ಬೆಳುದಿಂಗಳ ಕಾಂಶಿ: ಮಲಯಜ 
'ಚರ್ಚಿತೆಯಂ ಕೇವಲ ಧವಳಾಭರಣೆಯಂ ದುಕೂಲಾಂಬರೆಯಂ ಕೆಲ 
ದೊಳ್ನಿಲೆಯುಂ ಜ್ಯೋತ್ಸಾ,ವಿಲಾಸದೊಳ್ಳ ಗೆದೆನಿಲ್ಲ ನಲ್ಲಳನಿನಿಸಂ (ಕವಿರಾ. 


೩-೯೩). [ಸಂ. (ಜ್ಯೋತ್ಸ್ನಾ * ವಿಲಾಸ) ] 

ಜ್ಯೋತ್ನ್ನಿ (ನಾ). ೧. ಬೆಳದಿಂಗಳ ರಾತ್ರಿ; ಹುಣ್ಣಿವೆಂ. ೨. ಪಡವಲೆ 
ಬಳ್ಳಿ. (ಸಂ. ಜ್ಯೋಶ್ಸ್ನೀ ] 

ಜ್ಯೋತ್ಸಿಕೆ (ನಾ). ಪಡವಲಬಳ್ಳಿ; ಪಟೋಲ.. [ ಸಂ. ಜ್ಯೋಶ್ಲ್ನಿಕಾ) 

ಜ್ಯೋತ್ಸ್ನೆ (ನಾ). ೧. ಚಂದ್ರನ ಬೆಳಕು ; ಬೆಳುದಿಂಗಳು : “ ಚಂದ್ರಿಕೆ 
ಜ್ಯೋತ್ಸೆ ಕೌಮುದಿಯು ಬೆಳ್ಳಿಂಗಳ್‌” (ಮಂಗಳಾ. ೦೧-೪); “ಜ್ಯೋತ್ಸೆಯೆ 


)- ನಕ್ಷತ್ರಗಳ ಬೆಳಕಂಳ್ಳ: ಕುಂಭಕರ್ಣಂ ಜ್ಯೋತಿಷ್ಟ್ರಭ 


೩೧೩೦ 


6 


10 


೩೦ 


ಜೊನ್ನಂ "(ಕತುನಿ. ೧೫) ; ಆತ್ಮಜನ್ಮವದನೇಂದು ಜ್ಯೋತ್ಸೆ ಎಯಿಂ ಲೋಚ | 


ನೋತ್ಸವಮಂ ತಾಳ್ದದೆ ಬಾಲ್ವ ಬಾಟ್‌ ಪಡೆಗುಂ ನಿಸ್ಸೀಮ ನಿರ್ವೇಗಮಂ 
(ಮಲ್ಲಿಫು. ೩-೦೦೬); ಜ್ಯೋತ್ಸ್ನೆಯಂ ಪಾಲು ಪೊಯ್ದಂದದಲಿ ಚೆಲ್ಲಿ 
ರಾರಾಜಿಸಿರೆ(ಶ್ರೀರಾಮಾ.03-83೦). ೨. ಬೆಳುದಿಂಗಳ ರಾತ್ರಿ. ೩. ಚಂದ್ರನ 


48 


ಜ್ವರನಾಡಿ (ನಾ). 


ಜ ಸ್ವರಮಾಪಕ (ನಾ). 


ಜ್ವರಯಿಸು (ಕ್ರಿ). ಜ್ವರದ ಬಾಧೆಗೆ ಒಳಗಾಗು ; 


ಜ್ವಲಂತ 


ಷೋಡಶಕಲೆಗಳಲ್ಲಿ ಒಂದಂ : ಅಮೃತ . . . ಕಾಂತಿ ಜ್ಯೋತ್ಸೈ, ಶ್ರಿ. 
ಅಂಗದೆ ಪೂರ್ಣೆ ಅಮೃತಕಾಮದಾಯಿನಿಯೆಂಬ ಷೋಡಶಕಲೆಗಳಿಂ ಭರಿತ 
ನಾಗಿ (ವಿವೇಕ. ೨೬೭). [ಸಂ. ಜ್ಯೋತ್ಸ್ನಾ) 
ಜ್ಯೌತಿಷಿಕ (ನಾ). ಎ ಜ್ಯೋತಿಷಿ ೧ : “ ಸಾಂವತ್ಸರಃ, ಜ್ಯೌತಿಷಿಕಃ . . . 
ಕಾರ್ತಾಂತಿಕಃ - ೮ ಜ್ಯೋತಿಷ್ಯನ ಹೆಸರು” (ಸಿದ್ಧಾಂತಿ. 30೩). [ಸಂ.] 
ಜ್ವರ (ಗಂ). ೧. ಕಾಯಿಸಿದ ; ತಪ್ತವಾದ. (ನಾ). ೨. ವೈಯಲ್ಲಿ ಶಾಖ 
ವೇರಂವುದು ; ಮೈ ಕಾಯಂವುದು; ಒಂದು ಬಗೆಯ ರೋಗ : ಜ್ವರ 
ಕುಷ್ಠ . . . ಭೇದ ಭಿನ್ನಂ ರೋಗಂ (ವಸ್ತುಕೋ. ೭೨-೩೩) ; : ನರರೊಳ* 
ಪಿರಿದುಂ ವತ್ಸರ ಜ್ವರಮಿರೆ . , . ಪಾಲ್ಮರದಡಿಯೊಳ್‌ ಸ್ತ್ರೀರೂಪಮ 
ನರ್ಚಿಸಿ (ಕಲ್ಮಾಕಾ. ೩-೬); ಕುತ್ತ ೦ಗಳಾ ಜ್ವರಂ ಗುಲ್ಮಶೂಲಾ 
ತ್ರಿದೋಷೋತ್ತರನವಗ್ರಹಂ ಎಲ್ಲವುಂ ಶಾರೀರವೆಂದೆಂಬರು 
(ವೀಕೈಪು. ೭-೩-೩೩); ಮದುಮಗಳು ಕುದಿಯುತ್ತಿರುವ ಜ್ವರದಿಂದ 
. ನರಳುತ್ತಿದ್ದಳು (ಕಾಲೂರ. ೦೪, ಕಥಾಸಾರ) : ಎತ್ತಿಗೆ ಜ್ವರ ಬಂದರೆ 
ಎಮ್ಮೆಗೆ ಬರೆಹಾಕಿದರು (ಗಾಡ). ೩. ವಂನೋವ್ಯಥೆ ; ಕ್ಲೇಶ. [ಸಂ.] 
ಜ್ವರದಿಂದ ಹೆಚ್ಚಾಗಿ ಬಡಿದುಕೊಳ್ಳುವ ನಾಡಿ : 
ಬಲದ ಕೈಯ ಹೆಬ್ಬೆರಳಿನ ಮೂಲದಲ್ಲಿರ್ದ ನಾಡಿಯನ್ನು ಪರೀಕ್ಷಿಸಲಾಗಿ 
(ಆ ನಾಡಿಯು) . . . ಕೈಗೆ ಅತಿವೆಗ್ಗಳವಾಗಿ ನಡೆಯುತ್ತಿದ್ದರೆ ಜ್ವರನಾಡಿ 
ಯೆಂದು ಹೇಳುವುದು (ಸಕವೈ. ೧೦). [ಜ್ವರ ನಾಡಿ] 
ಜ್ವರವನ್ನು ಅಳೆಯುವ ಸಾಧನ ; ಶಾಖಮಾಪಕ ; 
ಥರ್ಮಾವಿಖಾಟರ್‌ : ರೋಗಿಯ ಜ್ವರಪರಿಮಾಣವನ್ನು ಅಳೆಯುವ 
ಶಾಖಮಾಪಕ: ಜ್ವರಮಾಪಕ (011810೩1 Thormometre. ಇಂಕನಿ,). 
[ಜ್ವರ * ಮಾಪಕ ) 
ಜ್ವರದಿಂದ ನರಳು : 
ಜ್ವ(ಜ)ರಯಿ(ಗಿ)ಸಿದೊಡೆ ಹೊಲೆಯರ ಮಸಣದ ಬೂದಿಯನೆ 
[ ಜ್ವರ + - ಇಸ್ಮು] 


ಪಸು 
ಪೂಸುಗೆ (ರೋ ಕೋಪ. ೯-೨೦೬). 


ಜ್ವರಾತಿಸಾರ (ನಾ). ಜ್ವರದ ಒಡನೆ ಉಂಟಾಗುವ ಭೇದಿ, ಅತಿಸಾರ : 


ಬಾಳೆಯ ಹೂವಿನ ರಸದಲ್ಲಿ ಸಣ್ಣನಾಗಿ ಜೀರಿಗೆಯನರೆದು . . . ಜೇನು 
ತುಪ್ಪದಿಂ ಕೊಡಲು ಜ್ವರಾತಿಸಾರ ಗ್ರಹಿಣೀರೋಗ ಸಹ ಮಾಣ್ಣುಂ 
(ಸಕವೈ. ೩೦೭). [ಜ್ವರ ಅತಿಸಾರ 

ಜ್ವರಿತ (ಗು). ೧. ಜ್ವರ "ಬಂದಿರುವ ; ಜ್ವ ರಪೀಡಿತವಾದ. (ನಾ). ೨. 
ಜ್ವರದಿಂದ ಹೀಡಿತವಾದುದು : ಜ್ವ ನತ ಗರ್ಭಿಣಿಗೆಂ ತಾಂ . , ಕ್ಷೀರ 
ಪಾನಮೆಂಬುದು ಯುಕ್ತರ (ಅಶ್ಶಶಾ.೭-೪). ೩. ಜ್ವ ರಪೀಡಿತನಾದವನು : 


ನಯನಜಲಂಗಳುಣ್ಮುವೊಡೆ ಬಿಕ್ಕುವೊಡಂ ತ ಸೇದೆಗೆಟ್ಟು` ಬೆಂಕೆಯ 
ನೊಳಗೊಳ್ಳೊಡಂ ಜ್ಹ ರಿತನೆಂದಳದು (ಲೋಕೋಪ. ೯-೨೦೫) ; ಜ್ವರಿತಂಗೆ 
ದುಗ್ಧ ಪಾನಂ ಪಿರಿದುಂ ಸೊಗಯಿಸದ ತೆಜದೆ (ಸಮಪ. ೩-೬೫). [ಸಂ.] 


ಜ್ವಲ (ಗು). ೧. ಬೆಳಗುವ ; ಪ್ರಕಾಶಿಸುವ. ೨. ಉರಿಯಂವ. (ನಾ). 
೩. ಪ್ರಕಾಶಿಸಂವಿಕೆ ; ಹೊಳೆಯಂವಿಕೆ. ೪. ಉರಿಯುವಿಕೆ. ೫. 
ಬೆಳಕು ; ಪ್ರಕಾಶ. ೬. ಉರಿ ; ಜ್ವಾಲೆ. [ಸಂ.] 


ಜ್ವಲಂತ (ಗು). ೧. ಅಧಿಕವಾಗಿ ಬೆಳಗಂತ್ತಿರಂವ,-ಪ್ರಕಾಶಿಸುತ್ತಿರುವ : 


- ಇದೊಂದು ದಿವ್ಯಪ್ರತಿಭೆಯ ಶಕ್ತಿಪೂರ್ಣಸೃಷ್ಟಿ ಎನ್ನಲು ಸಭಾಪರ್ವದ 
ಈ ಒಂದು ಪ್ರಸಂಗ ಜ್ವಲಂತ ಸಾಕ್ಷಿಯಾಗಿದೆ (ಪರಿಶೀ. 3೧೯) ; ಇವೇ ನಮ್ಮ 
ಅತ್ಮನ ಜೀವನತತ್ವದ ಜ್ವಲಂತ ಪ್ರಮಾಣಗಳು (ಜೀವಾತ್ಮ.೩೯). ೨. ಉಗ್ರ 
ವಾದ ; ತೀಕ್ಷ್ಣವಾದ : ಇದೊಂದು ಜ್ವಲಂತ ಸಮಸ್ಯೆಯಾಗಿದೆ (ರೂಢಿ). 
(ನಾ). ೩. ತೇಜಸ್ಸಿನಿಂದ ಕೂಡಿದುದು; ಪ್ರಕಾಶಮಾನವಾದುದಂ : 
ಅವನ ಶರೀರದಲ್ಲಿ ಎರಡು ಕಣ್ಣುಗಳು ಜ್ವಲಂತವಾಗಿದ್ದವು (ಹೊಸಕ್ತಿ. ೨೩೨) ; 
ವಾಣಿ ಅಗ್ನಿಯಂತೆ ಜ್ವಲಂತವಾಗಿದೆ (ಅಕ್ರಂ. 6೩). [-ಆಸಂ. ಜ್ವಲತ್‌] 


ಜ್ವಲತ್ಯಂಠ ೩೧೩೧ 

ಜ್ವಲತ್ಯಂಠ (ಗು). ಗಂಭೀರವಾದ ಧ್ವನಿಯಂಳ್ಳ (?) : ಶ್ರೀಮಂದಿಗೆ| |ಜ್ವಳನ "ಜ್ವಲನ' ನೋ. 
ಸ್ಕಾಮಿಗಳ್ಳಿಯ್ಯನವರ ಸಾಂಪ್ರದಾಯಕರಾದ ಜ್ವಲತ್ಯಂಠದ ಮಹಂತಪ್ಪ | 1ಜ್ವಳನಸಖ (ನಾ). ಅಗ್ನಿಮಿತ್ರ; ವಾಯು: ಜ್ವಳನಸಖಸುತನ ಮೂರ್ಛೆಯೆ 
ನವರ ಮಠ ಯಾ ಹುಳಿಯಾರಲ್ಲಿ ನಿರ್ಮಿತ್ತವಾಗಿ (ಎಳ. ೫೪1, ಚಿಕ್ಕನಾ. 


ತಿಳಿದುದನಾಂ ನೋಡಿ ತಿಳಿದೆ (ಗದಾಯು. 5-೩೪). 
೯೦-೩ ; 1608). [ಸಂ. (ಜೃಲತ್‌. ಕಂಠ) ] 


[ಸಂ. ಜ್ವಲನಸಖ (ಜ್ವಲನ +ಸಖಿ+-)] 
ಜ್ವಲತ್ಬರ್ವತ (ನಾ). ಉರಿಯನ್ನುಗುಳಂವ ಪರ್ವತ ; ಅಗ್ನಿಪರ್ವತ ; | 8| ಜ್ವಳನಾಕ್ಷ "ಜ್ವಲನಾಕ್ಷ' ನೋ. 
ಜ್ವಾಲಾಮಂಖಿ:: ಸಿಸಿಲಿಯಲ್ಲಿರುವ ಮೆಕಾಲ್ಕೂಬಾ ಎಂಬ ಪರ್ವತದಂಥ | | ಜ್ವಳಿಸು "ಜ್ವಲಿಸಂ? ನೋ. 
ಜ್ವಲತ್ಬರ್ವತಗಳು' ಕೆಸರನ್ನು ಮಾತ್ರ ಹೊರಗೆ ಒಗೆಯುತ್ತವೆ (ಮುಂಬಯಿ. ಜ್ವಾಲಾಗ್ರಾಹಿ (ನಾ). ಉರಿಯನ್ನು ಗ್ರಹಿಸುವ ವಸ್ತು ; ಉರಿಯಂ 
೬-೨೩೦). ..[ ಸಂ. (ಜ್ವಲತ್‌ + ಪರ್ವತ) ] ಬಹಂದಾದ ವಸ್ತು : ಅಲ್ಲಿ ಓಡಿದಂಥ ಜ್ವಾಲಾಗ್ರಾಹಿ . ಪದಾರ್ಥವನ್ನು 
ಜ್ವಲನ, ಜ್ವಳನ (ಗು). ೧. ಪ್ರಕಾಶಿಸುವ ; ಹೊಳೆಯುವ, ೨. ಉರಿ ಸುಡುತ್ತವೆಂತಲೂ ಕಂಡು ಬರವುದು (ಮುಂಬಯಿ. ೬-೩). 
ಯಂವ. (ನಾ). ೩..ಪ್ರಕಾಶಿಸುವಿಕೆ; ಹೊಳೆಯಂಂವಿಕೆ. ೪. ಉರಿ |:0|' [ ಸಂ. ಜ್ಹಾಲಾಗ್ರಾಹಿನ* 3. 
ಯುವಿಕೆ. ೫. ಬೆಳಕು ; ಪ್ರಕಾಶ: ಹೆಜ್ಜೆಗೆ ಹೆಜ್ಜೆಗೆ ಗೆಜ್ಜೆಯ -ರ%ನನ | ಜ್ವಾಲಾಮುಖಿ (ನಾ). ಜ್ವಾಲೆಯನ್ನು ಉಗುಳುವ. ಪರ್ವತ; . ಅಗ್ನಿ 
ಚೈತನ್ಯದ ಚಲನ ಚಿಜ್ಜೊ ತಿಯ ಜ್ವಲನೆ (ಕರುಕ್ತಾ. ೯೬-೧೬). ಓ. ಆಗ್ನಿ; ಪರ್ವತ : ಈ ಪರ್ವತಗಳಲ್ಲಿ ಅನೇಕ ಜ್ಹಾಲಾಮುಖಿಗಳಿವೆ (ಳೂಗೋಳ. 
ಬೆಂಕಿ: “ಸಪ್ತಾರ್ಚಿಃ . . . ಜ್ವಲನಃ . . . ಹುಶಾಶನಃ-ಈ ೪೦ ಕಿಚ್ಚಿನ 


933); ಜ್ವಾಲಾಮುಖಿಯ ರುದ್ರಶಿಪೆಯ ಕೈಲಿ ಹಿಡಿದು ಬಕುವರಕು 
ಪೆಸರ್‌” (ಹಲಾಯು. ೦೨-೬೨) ; ಜ್ವಲನಂ ಜ್ವರಂಗೊಂಡನೆಂದು ಮಂತ್ರಿಸು 


(ಪಾಂಜೆಜ. ೧೦-೨೦); ಜತೀನನ ಮರಣ ಮತ್ತೊಮ್ಮೆ ಕಶ್ರಿಂಶಿಯ-ಜ್ವಾಲು 
ವಂತೆ (ಕುದ್ರರ..ಹ. ೨3೫-೯). ಹ. ಸೂರ್ಯ ; ಆದಿತ್ಯ :.“ ಜ್ವಲನಂ ತಾಂ |25 


ಮುಖಿಯು ಕಿಡಿ ಕಾರಲು ಎಡೆಮಾಡಿತು`(ಅತ್ಮಾರ್ಪ. ೦೩೦). .. ಎ... 
ಚಿತ್ರಭಾನುವಿನನೂಂಂ” (ವಸ್ತುಕೋ. ೦೦೫-೬). ಲೈ: [ಛಂದ ಮಧ್ಯೆ [ ಸಂ. ಜ್ವಾಲಾಮುಖೀ) 

ಲಘಂವಿರುವ ಒಂದು ಅಕ್ಷರಗಣ ; ರಗಣ (-ಲ-): ಶ್ವಸನೇಂದು | | ಚ್ವಾಲಾಮುಖಿಶಿಲೆ (ನಾ). (ಜ್ವಾಲಾಮುಖಿಯ). “ಲಾವಾರಸ: ಹೆಪ್ಪು 
ಜ್ವಲನಂ ದಿವಂ ಧರೆ ಜಲಂ (ಛಂದೋಂಬು. ೨-೦೭೩). ಜ್ವಳೆನ; «ಜ್ವಳ 


ಗಟ್ಟಿ ಉಂಟಾದ. ಶಿಲೆ ; ಆಗ್ನಿಶಿಲೆ : ಜ್ವಾಲಾವರುಖಿಶಿಲೆಯ (814) 
ನಾಕ್ಷ' ಪರಾ. [ಸಂ.) 


ವೃತ್ತಾಕಾರದ-ಕಲ್ಲಾಗಳು . . ..ಬಹು ಹಿಂದಿನಿಂದ ಲೇಖನಕಾರ್ಯಕ್ಕೆ 
ಜ್ವಲನದ (ನಾ). ಬೆಂಕಿಯಿಡುವವನು : ಜ್ವಲನದನ ಶಿಶುಘಾತಕನ ಪರಿ |ಖು ಬಳಕೆಯಾಗಿವೆ (ಛಾರಪ. ೦ಘ. ಜ್ವಾಲಾಮುಖಿ + ಶಿಲೆ) 
ದಳಿತಧರ್ಮನ ಗತಿಗಳಲಿ ತಾನಿಳಿವೆನು (ಕುವ್ಮಾಕ. ೦೮-೭)... (xo. ] ಜ್ವಾಲಿ, ಜ್ವಾಳಿ (ಗು), ೧. .ಉರಿಯುವ; ಧನಧಗಿಸುವ. (ನಾ). ೨. 
ಜ್ವಲನನೇತ್ರ (ನಾ). ಬೆಂಕಿಯಂ ಕಣ್ಣುಳ್ಳವನಂ; ' ಉಡಿಗಣ್ಣ ; . ಶಿವ: ಅಗ್ನಿ; ಬೆಂಕಿ: “ವಸು ಸಿತೇತರಗತಿ ಸ್ವಾಹಾಫ್ರಿಯಂ : .. . ವೀಶಿಹೋತ್ರಂ 
ಜ್ವಲನನೇತ್ರನ ದೇಗುಲಂಗಳಿಗೆಯ್ದಿ ಬದುಕುವರು (ಬಸಪು. .೫೬-೩೭). ಪಾವಕಂ ಜ್ವಾಲಿ ವೈಶ್ವಾನರಂ . . , ಅಗ್ನಿಯಕ್ಕುಂ” (ಮುಗರಾ. ೨೪-೬7: 
[ ಜ್ವಲನ *- ನೇತ್ರ ] ಚ್ವಾಳಿ: ೨. ಆಳಂಬಿ ಮೂಡೆ ವಿಭವಂ ಜ್ವಾಳಿ ಭಯಂ ವೊಸಗೆ 
ಜ್ವಲನಾಕ್ಷ, ಜ್ವಳನಾಕ್ಷ (ನಾ). ಎ ಜ್ವಲನನೇತ್ರ : ಜ್ವಲನಾಕ್ಷಂ .. . - |2| (ರೋಳೋಪ. ೧೨೪೪). [ಸಂ. ಜ್ವಾಲಿನ್‌ 
ನೆಲಸಿದ್‌ಂ' ಬಾಗಿಲೊಳ್‌ . (ದಶಕು. ೦೪-೦೩); ಸಲ್ಮುದೇ ಸಮರಮಿಂತೆನಗೆ ಜ್ವಾಲೆ, ಜ್ವಾಳೆ (ನಾ). ೧. ಅಗ್ನಿಶಿಖೆ ; ಬೆಂಕಿಯ ನಾಲಗೆ. ೨: ಬೆಂಕಿ) 
. ಜ್ವಲನಾಕ್ಷನೊಳಕ್ಷನೊಳಕ್ಷಯಾಂಗನೆ ಳ್‌ (ರಬರೆಂ.. `೪-೨೨೩).. ಅಗ್ನಿ: ಜ್ವಾಲೆಯಲಿ ನಿಂದಿರ್ದಳವನೀ ಶನುಜೆ ಸುಖಧಿಂದ.(ಕೆಚಿಣ ೪೩-೬೫ 
ಜ್ವಳನೂಕ್ಷ: ಜ್ವಳ ನಾಕ್ಷಿ( ಕ್ಷ] ಗೆ ಮಣಿದೊಡೆ ಸಂಚಳ ವತಾರನ ಕೆಟ್ಟ ಬಾಣ ಉಟ್ಟ ಬಟ್ಟೆಯ - ಬೆಡಗು' ಜ್ಹಾಲೆಯಲ್ಲಿ "ಲೀನವಾಯಿತು .(ಕಾಲೂಕ: ೦೯, 
ದಟ್ಟುಳಿ ಮಾಣ್ಣುಂ (ಹಮ್ಮಾರ.' ೨-೮೪). [ಸಂ. (ಜ್ವಲನ + ಅಕ್ಷಿ * -)) 


ಕಥಾಸಾರ). ೩. ಒಬ್ಬಾಕೆಯ ಹೆಸರು : “ಜ್ವಾಲೆ ನಿಜಕಾಂತನಂ,ಛಲದಿಂದೆ 
ಜ್ವಲಿ(ಗಂ). ೧. ಹೊಳೆಯವ: ; ಪ್ರಕಾಶಿಸುವ. ೨. ಉರಿಯಉವ 3 ಜ್ವಲಿ ||6, ಬಿಟ್ಟು ತನ್ನಾಲಯದೊಳಿರದೆ ಪೊಜಮಟ್ಟು ` ಬಂದರ್ಜುನನ. ಮೇಲೆ 
ಸುವ; [ಸಂ. ಜ್ವಲಿನ್‌). 


ತಂತ್ರವನೆಸಗಿ ಶಾಪಮಂ ಕುಡಿಸಿದಳ್ಬೇವನದಿಯಂ ಕೆರಳ್ಸಿ (ಕೈಮಿಛಾ. ೯ 
'ಜ್ವಲಿತ (ಗು). ೧. ಪ್ರಕಾಶಗೊಳಿಸಲ್ಪಟ್ಟ. ೨. ಉರಿದ. ೩. ಸುಡಲ್ಪಟ್ಟ. 'ಸೂಕನಿ). ೪. [ಛಂದ]: ಒಂದಂ ಅಕ್ಷರಗಣ ; ರಗಣ (ಇ: 'ಜ್ವಾರಿ 
(ನಾ). ೪. ಬೆಳಕಂ ; ಪ್ರಕಾಶ. ೫. ಉರಿ; ಜ್ವಾಲೆ. [ಸಂ. ) 


[ಪಾಕಾಂ. ಳೆ] ತೋಯಮೇಬ್ತಂದೋಳಿವೆತ್ತೊಡಕ್ಕುಂ. . . . ಶಾಲಿನೀ 
ಜ್ವಲಿನಿ::(ನಾ). ಜ್ಯೋತಿಷ್ಯತಿ ಎಂಬ ಸಸ್ಯ ; ಕಂಗಂಂಗೆ : “ ಜ್ವಲಿನಿ ವಿತಾನಂ (ಛಂದೋಂಲಂ. ೨.೭೪). ಜ್ವಾಳೆ : ೪. ಮೇಲಿನ “ಛಂದೋೋಂಬು' 
ಜೋೋಕಿಷ್ಟತಿಯೆನಲು ಕಂಗೆನಿಕ್ಕು ” (ಮಂಗಲಾ. ೪೪-೪೪). [ಸಂ. ಜ್ವಲಿನೀ] | ಕ 


ಪ್ರಯೋಗದ .ಪಾಠಾಂತರವನ್ನು ನೋಡಿ. [ಸಂ.-ಜ್ವಾಲಾ] 
ಜ್ವಲಿಸು; ಜ್ವಳಿಸು (ಕ್ರಿ). ೧. ಬೆಳಗು.; ಪ್ರಕಾಶಿಸು; ಹೊಸ ವ್ರವೃಶ್ತಿ 


ಲಾ 


ಜ್ವಾಲೆಗೊಳಿಸು (ಕ್ರಿ). ಉರಿಯನ್ನು ಹುಟ್ಟಿಸಂ ; ಬೆಂಕಿ ಹೊತ್ತಿಸು : 
ಗಳನ್ನು ಜೀರ್ಣಿಸಿ ಹೊಸರೂಪದಿಂದ ಅದು`ಜ್ವಲಿಸಂವುದೆಂಬ.ಭರವಸೆ ಇದೆ 

(ಛಾರದ. ೫೪೩). ೨. ಉರಿ: ಜ್ವಲಿಪ[ಪಾಕಾ. ತ] :ಪಂಚಾಗ್ನಿಯ ನಡುವೆ 

ನಿಶ್ಚಲದಿ ... ... ತಪವನಾಚರಿಸುವ ತಪಸ್ವಿಗಳು (ಐತ ಪು. ೦೯-೮೦): 
ಜ್ವಲಿಸುತ್ತಿರ್ಪ ಮಹಾಗ್ನಿ ಶೈತ್ಯಮೆನಿಕುಂ (ಪಾವಕ. 99); ಸಲೆ 
ಕೆಟ್ಟುದಪಮೃತ್ಕು ಜ್ವಲಿಸಿದುದು ಭಯಖಬಿತ್ತು ನೆಲೆಗುಂದಿದಳ್‌' ಮಾರಿ 
(ಕೆಲಪು.. ೪-೩೩). ಜ್ವಳಿಸು:: ೧. ಜ್ವಳಿಸಿದವು :ಕದಪು. ಕಣ್ಣೊನೆ ಧವಳ 
ಕಾಂತಿಯಂ ಪಡೆದುದು (ಸೌಂದಪು. ೭4). [ಜ್ವಲನ ೬ಎ ಇಸ್ಕು] 


ಳಂ 


ಮೂಲೋಕಕಮೃತವ ಕಜಕಿವನ ಮನದಲ್ಲಿ ಜ್ವಾಖೆಗೆಸಳಿಸಿದೆನು *ನಾಷು 
(ಭರಣ. ೪೮-೩೪). [ಸ್ಟಾಲೆ + ಕೊಳ್‌; *...:ಇಸ್ಕು3 


'ಜ್ವಾಲೆವೆರಸು (ಕ್ರಿ). ಜ್ವಾಲೆಯಿಂದ ಕೂಡು ; ಬೆಂಕಿಯಿಂದ ಕೂಡಿರಂ : 


ಪಗಲಾಣ್ಮರ' ಕೋಟಿತೇಜೋಮಯ ಚಕ್ರ ಜಗಜಗಿಸುವ' ಜ್ವಾಲೆವೆರಸಿ 
ನಗರಷ ರಕ್ಷಿಸುತಿರೆ (ಮೋಹತ. ೨೯-೨5). [ವ್ಯಾಲೆ ಬೆರಸು) 


ಜ್ವಾಳಿ "ಜ್ವಾಲಿ' ನೋ. 
ಜ್ವಾಳೆ "ಜ್ವಾಲೆ' ನೋ. 


197 


ರು 


ರು(ನಾ).೧. ಕನ್ನಡ ವರ್ಣಮಾಲೆಯ ಇಪ್ಪತ್ತೊಂಬತ್ತನೆಯ ಅಕ್ಷರೆ. ೨. 
ಒಂಬತ್ತು ಎಂಬ ಸಂಖ್ಯೆಯ ಸಂಕೇತ : “ ಅಆ ರುಧಳಮೊಂಭತ್ತು ” 
(ಮಂಗಾ: ೦೦೪-೧೦). 

ರುಂಕಟ (ನಾ). ಒಂದು ಬಗೆಯ ವಾದ್ಯ (2) : -ಕಂಕರಿಯ ಸಿವಿಜ 
'ಪೆಂಪಿನ ರುಂಕಟ ಚೊಂಬೂಟ್‌ಯ ಪಬಿವದುಳಿಕೆಯ ಢಕ್ಕಾ ಸಂಕುಳದ 
ತಾಳದುಲಿ ನೆಗಟಕ್ತೀಂ ಕರ್ಣಾಮೃತಸಮುದ್ರಘೂರ್ಣನವಹಯೆೊ(ಭುಪೃ ಪು. 
93೨೭). "ಜೇಗಂಟೆ' -ಪರಾ. (?] 

ರುಂಕಣಿ "ಜಂಕಣೆ' ನೋ. 

ರುಂಕಣೆ "ಜಂಕಣೆ' ನೋ. 

ರುಂಕರಿಸು (ಕ್ರಿ). ಆರ್ಭಟಿಸು ; ಗರ್ಜಿಸಂ : ಕನಲ್ಲು. ರುಂಕರಿಸುತ್ತಿರು 
ವರು (ಜಿಟ್ಕಅ. ೭೪-೩). [ರಖುಂಕರಣ್ಯ + - ಇಸ್ಸು] 

ರುಕಕಾರ (ನಾ). ೧. ರುಂ ಎಂಬ ಧ್ವನಿ: ಎಕ್ಕ ಮದ್ದಳೆಯ ಕೊಜಲ 


ರುುಂಕಾರದ ಪಠ್‌ಗಳ್‌ ಮುಂದೆ.ಬಾಜಿಸುತ್ತಂ ಬಬ್‌ಯಂ ಕಾಪಿನವರ್‌ ವರೆ. 


(ಜಡ್ಮಾಕಾ, 60-03). ೨. ದಂಂಬಿಗಳ ಮೊರೆತ, -ಧ್ವನಿ : ದರದಳಿತಾಂ 
ಭೋರುಷದಳಪರೀತ ಪಟ್ಟದ ನಿಬದ್ಧ ರಂಂಕಾರೈಕಾಕ್ಷರ: ದಿವ್ಯಮಂತ್ರ 
ದಿಂದಂ. (ಮಳ್ಲಿಕು. ೨-8) ; ದುಂಬಿಗಳ ರುುಂಕಾರಕ್ಕೆ ಮುನಿಜನ ಡಿಳ್ಳಿಸಿತು 
(ತೋಷತ. ೭-೦೦). "ರಂಕಾರ' ಪರಾ, (ಸಂ.] 
ಮುಂಕಾಠಿತ (ಗಂ). ರುಂಕಾರವನ್ನು ಮಾಡುವ ;' ರೋಂಕರಿಸುವ : 
ನೂಪುರಾರವ ರಂಕಾರಿತ ಚಾರು ವಾಮಚರಣಾಘಾತಂ(ಅದಿಪು. ೮೨-೪೮). 
[ಸಂ.1 
ರಭಂಕಿಸು' "ಜಂಕಿಸು' ನೋ. 
ರಭಂಕೃತ (ನಾ). ರುಣರುಣ ಶಬ್ದ : ತಾಳ ತತ್ಪರ ಶಿಶುನರ್ತನ ಪ್ರಹತ 
ಕಂಕಣ ರುಂಕೃತ ಹಸ್ತತೂರ್ಯ ಸುಂದರರವದಿಂದದಂ ಮಜ್‌ಸಿದಳ್‌ 
(ಕಾಂತಿಪು. 6-68}; ಮರ್ಮರಂ ಪರ್ಣದೊಳು ರಣಂಕೃತಂ ಕಟಕದೊಳು 
ಹೇಷಾಕೃತಂ ವಾಜಿತತಿಯಲ್ಲಿ ವರ್ತಿಸಿರ್ಕುಂ (ಮಂಗರಾ: ೨೭-೬)- 
[ಸಂ.) 
ರಖಂಕೃತಿ (ನಾ).ಎರುುಂಕಾರ ೨: ಶ್ವೇತಾತಪತ್ರಾಳಿ ಭೃಂಗವಧೂರುಂಕೃತಿ 
. ಭೇರಿ ಘನಧ್ವಾನವಹಿಗೆ ವಸಂತಂ ಹುತುಸಾರ್ವಭೌಮವಿಭವಂ 
ಮೆಯ್ವೆತ್ತದೇಂ ಬಂದುದೋ(ಶಂದ್ರ ಪು. ೭-೩೭): ಕುಸುಮಾಮೋದಕ್ಕೆ ಅಗಿದ 
ತುಂಬಿಯ ಧ್ವನಿಯಂತೆ ಕೇಳಲದೆ ರುಂಕೃತಿಯೆನಿಪುದು (ಶಿನಪ್ಪ. ೬೨-೧೧). 
{ಸಂ.] 
ರಭಂಕ್ಕೆ ."ಜಂಕೆ' ನೋ. 
ರುಂಕ್ಕೆ (ನಾ). [ನಾಟ್ಯ]ನೃತ್ಯದಲ್ಲಿ ಒಂದು ಗತಿ; ದೇಶೀಯ ಉಾಸ್ಕಾಂಗ 
ದಲ್ಲಿ ಒಂದು : ತೂಕವಣೆಯಂಕೆ ರುಂಕೆ ಢಾಳ. ಡಿಳ್ಳಾಯೆ `'ಚಂಡಣೆ 
ಚಬಳಿಕೆ ಉಲ್ಲಾಸದಚ್ಚರಿವಡೆಯೆ ನರ್ತಿಸುತ್ತುಮಿರೆ (ಕಾಂತೀಕ್ಕ- ೧೬-೬೬ ವೆ); 
ಎಭ್ರಮದ ನಿಶ್ಚಲನೋಟದ ದೃಢದ ರಭಂಕೆಯ ಬಿಂಕದಂಕಿತದ .. . 
ಲಲನೆಯಾ ಪರಿಯಿಂದ ನೃತ್ಯವ ಸಲಿಸೆ (ಬಸಪು. -೦೨-೪೫೩). [7] 
ರುಂರಖಾಟ "ಜಂಜಡ' ನೋ. 
ಶುಂರುಾನಿಲ (ನಾ). ಮಳೆಯಿಂದ ಕೂಡಿದ ಗಾಳಿ,-ಬಿರುಗಾಳಿ: 
ಮಳೆಯ ಸಾರಿ ಬಹಗಾಳಿ ರುಂ[ಪಾಕಾಂ. ಜಂ]ರಖಾನಿಲಂ (ಮಂಗರಾ. 


98-00). [ ಸಂ. (ರುಎಂರು + ಅನಿಲ) ] 


ರುಂಪಿಸ್ಕು 


| ರುಂರಖಾಮಾರುತ (ನಾ).ಎರುಂರುುಖಾನಿಲ : ಇವರು ಹೀಗೆ ಮಾತಾಡು 
ತ್ತಿದ್ದಾಗ ರುಂರುಐಾಮಾರುತದಂತೆ . . . ರಭಸವಾಗಿದ್ದ ಒಂದು ಧ್ವನಿ 
ಕೇಳಿಸಿತು (ರಾವಿ. ೧೫೨): ಉತ್ತರದ್ದ ಕಡೆಯಿಂದ ರುಂರಖಾಮಾರುತದಂತೆ 
ನುಗ್ಗಿ ಬರುತ್ತಿದ್ದ ವಿಧರ್ಮಾಯರನ್ನು ತಡೆದು ನಿಲ್ಲಿಸುವಷ್ಟು ಪ್ರಬಲ ರಾಜ್ಯ 
6 ಗಳೇ ಇರಲಿಲ್ಲ (ಶ್ರೀವಿದ್ಯಾ: ೬೮]. [ಸಂ. (ರುುಂರೂಾ + ಮಾರುತ) ] 
'ರುಂರಘಾವಾತ (ನಾ). ಎ ರುಂರುಖಾನಿಲ : “ ಮಟ್‌ವೆರಸಿದ ಘಾಳಿಯಂ 
ರುಂರಘಖಾವಾತಮೆಂಬುದು” (ಹಲಾಯಾ. ೧೪-೭೭); ಎಲ್ಲಿ ರಬಂರಭಾವಾತ 
ಘಾತಿಸಿ ಮುಳುಗಿ ತಳವನು ಕಾಣ್ವೆನೊ (ಮಾನಸ. ೪೦-೯): ಅವೆರ ತರ್ಕ 
ರುಂರಖಾವಾತದ ಹೊಡೆತದಿಂದ  ಉಪನಿಷತ್ತತ್ತ್ವಗಳು ಅಲ್ಲಾಡುವಂತಿ 
ದ್ದುವು (ಸೋಕ್ತಮ. ೦೦). (ಸಂ. (ರುಂರುಾ + ವಾತ) 
ರುಂರುಗಾಿಸೆಮಾರ (ನಾ). ಎರಖುಂರಭಾನಿಲ: ರಿಪುಭೂಪೋದ್ದೀಪ ಪ್ರದೀಪ 
ಪ್ರಕರ ಪಟುಳರಸ್ಥಾರ ರಬಂರಂಸಮಿರಂ . . . ನೃಸಿಂಹಂ (ಎಕ. ೪1, 
ಕಡೂರು. '೧೩೯-೩೫ ; 1173). [ಸಂ. (ರುಂರೂಾ + ಸಮಾರ)] 
ರುಂರೆ)ು (ನಾ). ಗಾಳಿಯ ಮೊರೆತ; (ಮಳೆಯಿಂದ ಕೂಡಿದ) ಗಾಳಿಯ 
ಧ್ವನಿ. ಫಿ. ಜಣತ್ಕಾರ. [ಸಂ. ರುಂರಾ] 
ರುಂಡಾ "ರುಖಾಂಡ' ನೋ. 
ರಬಂಡಾಊರು "ರುಾಂಡಾಊರು' ನೋ. 
ರುಂಪ (ನಾ). ಹಾರಂವುದು ; ನೆಗೆತ: ರುಕಾರಕ್ಕೆ ಜಕಾರಂ . . 
ರುಂಪ- ಜಂಪ (ಕಮದ. ೨೫% ಪ್ರಯೋ). [ಸಂ.] 
29| ರುಂಪರು «ಜಂಪರು' ನೋ. 
ಮುಖಂಪಳ (ನಾ). ಹೊಳಪು; ಪ್ರಕಾಶ. "ರುಂಪಳಿಸಂ' ಪರಾ. (?] 
ರುಂಪಳಿಸು (ಕ್ರಿ). ಹೊಳೆ ; ಪ್ರಕಾಶಿಸಂ: ವಿರೂಪಾಕ್ಷನತುಳರಥಪಂಪಾಂ 
ಬಿಕಾ ರಥವನು ರುಂಪಳಿಪ ನಾನಾರಸದ ಗಣಾಧಿಪ ರಥವ ಗುಂಪಟವರಳ 
ವಲ್ಲವೆನೆ (ಅಶಿಳಿ. ೩೮-೨೩೪). '(ರುುಂಪಳ ೬ - ಇಸು] 


10 


೩56 


೩6 | ರುಂಪಾಳ, ಜಂಪಳ (ನಾ). ಗಷಸಣಿಗೆ ; ಮೇಲ್ಮುಸಂಶು ; ಆವರಣ. 


ಗಿಳಿ ಪಾಯದಂತು ದಡಡಿವಿಸಿಫಲಂಗಳ ಮೇಲೆ ಮುತ್ತಿನ ರುಂಪಾಳಂಗಳೆಂ 
ಕವಿಯಲುಂ (ಕಾದಂಪೂ. ೦೦೦೬) : ದಾಳಿಂಬದ ಬಿಟ್ತಿಂ ಕೊಳ್ಳಾಳೋಚದೆ 
ನೋಬ್ಬಿ ಧವಳ ಲೋಚನೆಯ ಕಟಾಕ್ಷಾಳೋಕಂ ಮುತ್ತಿನ ರುುಂಪಾಳಂ 
ಕವಿದಂತೆ ಬಳಸಿದುದು ತತ್ಕುಜಮಂ (ಜಂದ್ರಪು. ೭-೧೧). ಜಂಪಳ ; 
"ಜಂಪಳವಿಡು' ಪರಾ. ([ ಎಪ್ರಾ. ರುಂಪ./ಮೆರಾ.ರುಖಂಪಡೀ ] 

ಶುಂಪಾಳಿ (ನಾ). ಒಂದು ಬಗೆಯ ಗುಡಾರ,-ಡೇರೆ (?) : ತಿವುರಿ ಗುಡಿ 
ಗೂಡಾರಂ ರುಂಪಾಳಿ ಚೌಕಿಗೆ ಜಂಪೆ ಮಂಡವಿಗೆ ಬಳಜಂ ಬಾಗಿಲ್ವಾಡಂ 
ಬನಂ.ಮೊಗಸಾಲೆಯೆಂಬಿವಜ 'ಪಸುರಿಂ ಕರ್ಪಿಂ ಕೆಂಪಿಂ ಬಸಂತನ ಬೀದಿ 
ನಿಂತವ ಪೊಜವೀಡೆತ್ತಂ ಮಾಡಿತ್ತು ಕಣ್ಣನುರಾಗಮಂ (ಅನಂಪು. ೧೩-೭೩). 

[?) 

ರುಪಿ (ನಾ). ಲಾಸ್ಯ; ನಾಟ್ಯ (?): ಕೆಂಪುಮೂಗಿನ ಪಕ್ಷಿ. . . ಹಂಪೆಯ 
ವಿರೂಪಾಕ್ಷಲಿಂಗನಲ್ಲಿ ರಬಂಪಿಯನಾಡುತಿದೆ (ಕನಕ. ೨೨೪ ಪಲ್ಲವಿ). [?) 

ರುುಂಪಿಸ್ಕು 'ಜೊಂಪಿಸ್ಕು' ನೋ. 

ರುಂಪಿಸ್ಕು (ಕ್ರಿ). ಹೊಳೆ : ಶೋಭಿಸು : ಸೊಂಪಿನ ನುಂಪಿನ ರುಂಪಿಪ 
ಗಂಪಿನ ಸಂಪಿಗೆಯ ವನದ (ಸುಸಾಕ. ೧3೮-೬). "ರುುಂಪಳಿಸಂ' ಪರಾ. 

[ ರಬಂಪನ್ಯ + - ಇಸ್ಕು ] 


೫0 


$6 


40 


ರುುಂಪಿಸ್ಕು 


ರುಂಪಿಸ್ಕು "ಜೊಂಪಿಸ್ಕು' ನೋ. 

ರುಂಪು "ಜೊಂಪ್ರು' ನೋ. 

ರುಂಪೆ (ನಾ). [ಸಂಗೀತ] ಒಂದು ತಾಳದ ಹೆಸರು: ತ್ರಿವಿಡಿ ಚಚ್ಚರಿ 
ರುಂಪೆಯಟಿಯೇಕತಾಳೆಮಂ ವಿವರವಟಿ*ತುಂ ತಾಳಧಾರಿಗಳು ನುಡಿಸೆ 
(ಪ್ರಥುಪು. ೨-೬೭) ; ಆದಿತಾಳದಿಂದ . . . ರುಂಪೆ, ತ್ರಿವುಡೆ, ಅಷ್ಟ, ಏಕ 
ತಾಳಗಳು ಹುಟ್ಟಿದವು (ಹಕ್ತಗಾ. ೨೩). 1 ಸಂ. ರಹುಂಪಾ] 

ಹಂಪೆಯ (ನಾ). - ರುಂಪೆ ೧: ರಚ್ಛೆಯ ಮಟ್ಟೆಯ ಪಡಿಮಟ್ಟೆಯ 
ರುಂಪೆಯಮಡ್ಡತಾಳರೂಪಕಮೆಕ್ಕತಾಳಂಗಳೆಂಬ ಸಪ್ತ, ತಾಳಂಗಳಂ 
ನಿವರ್ತನಗೆಯ್ದು (ದಾಧಪು. ೯-೧ ವ), [ ಅರುಬಂಪೆ] 

ರುಕಾರ (ನಾ): 2 ರು ೧; ರುಕಾರಕ್ಕೆ ಜಕಾರಂ. -ರಡುಗಟಾ - ಜಗಳಿ 
(ಕಮದ. ೨೩೫ ಪ್ರಯೋ). ([ಸಂ.] 

ರುಕಾಸ (ಗು). (ಉಕ) ೧. ಚೆನ್ನಾಗಿರುವ ; ಸುಂದರವಾದ : ಆಳಿಗೆ 
ರುಕಾಸ ಸೀರಿ ತಂದಿನು (ಸುವರ್ಣ. ೩೭). ೨. ಉತ್ತಮ; ಪ್ರಶಸ್ತ : 
ಮಾವನ ಆಯಾರಕಿಂತ ರಜುಕಾಸ ಏತಿ ಏಳ (ನಿಸರ್ಗ. ೨೭೦). | 

[ «ಮರಾ. ರುಕಾಸ್‌] 

ರುಕ್ಕಿಸು (ಕ್ರಿ). ಸೋಲೊಪ್ಪು ; ಕೀಳಾಗು : ಇವರ ಅಗ್ನಿಸೇವೆಗೆ ಯಾವ 
“ಪುರೋಹಿತ'ನೂ 'ರುಕ್ಕಿಸಿದನೆಂದುಕೊಂಡ (ಸಮಜೀ. ೨೯೮); ಬಣ್ಣ 
ಒಂದು. ಇದ್ದಿದ್ರ ನಿಮ್ಮ ತರಹದ ಹುಡುಗಿಯರು ಅವಳ ಮುಂದೆ 
ರುುಕ್ಕಿಸಿದರು (ತಳಿರು. ೫೮). } 

ರುಕ್ಕಿಸಿ ಹೋಗು ಎ ಸೋತುಹೋಗು ; ಪರಾಜಯ ಹೊಂದು : 
ಈ ಟ್ರಾಜಿಡಿ ಮುಂದೆ ಷೇಕ್ಸ್‌ ಪಿಯರಿನ ಟ್ರಾಜಿಡಿ ಕೂಡ ರುಬಕ್ಕಿಸಿ 
ಹೋಯಿತು (ಹುಡತ್ಕಿಟಿ. ೫೦)- 
[ರಬಕ್ಕ್ಳ (P .-ಮರಾ. ಜಕ್ಕತ್‌) + - ಇಸ್ಸು] 

ರುಕ್ಕುಳಿಸು "ಜಕ್ಕುಲಿಸು' ನೋ. 

ರಭುಗ "ರುಗ್ಯೆ' ನೋ. 

ರುುಗರುಗಿಸು,ರುಂಗಿರುಗಿಸಂ (ಕ್ರಿ). ಹೊಳೆ; ಪ್ರಕಾಶಿಸು: ರಭಗ 
ರುಗಿಸ ಹೊಳೆಹೊಳೆವ ಬಾಯ್ಭಾರೆಗಳ ಬೆಳಗಿನ ಧಾಳಿ ಧೀ 0ಕಿಡೆ 
(ಕುವ್ಯಾಳೀ. ೮-೩೦) :: ಯೋಗಿಗಳ ಹೃದಯದೊಳು ರುುಗರಂಗಿಪ. ದೇವಿ 
ಯರು (ವೀಕ್ಮಿಪು. ೨-೭-೫೭); ಬಿಗಿದ ಡಮಾಣದಲೊಂಟೆಗಳಗಣಿತ-ರುಗ 
ರುಗಿಸುವ ಕಾಂತಿಯಿಂದ (ಕಂನವಿ. 0೦-೩೭). ರಂಗಿರಭುಗಿಸು : ರುದ್ರ 


ವಿಷ್ಣು ಬ್ರಹ್ಮಾದಿಗಳ ಪತ್ತನಂಗಳನಾಂತ ' ಪೆರ್ಮೆಯಿಂ ರರಗಿರಂುಗಿಸುವಾ. 


ವಂಹಾಕನಕಗಿರಿಯ (ಜಿಬಪು. 3-೯); ರುಗಿರುಗಿಪ ಮಕುಟಧರ (ವಿದಾಕೈ. 
೩೦-೨). [ ಆರುುಗ 4 - ಇಸು). 

ರುಗನೆ (ಅ). ಹೊಳಪಿನಿಂದ ಕೂಡಿ; : ಕಾಂತಿಯಂಕ್ತವಾಗಿ : ರಣುಗನೆ 
ಬೆಳಗುವ ತನ್ನ ವಜ್ರಾಯುಧವನಬ್ಬರದೆ (ರಘುವಂ. 3-೬೦). 

[ ರಭಗ (ರುಗೆ) ೬ - ಅನ್ನೆ) 

ರುಗಳೆ "ಜಗಳೆ' ನೋ. | 

ರುಗಾ, ರುಗೆ, (ನಾ). ೧. ಸ್ತೀಯರ ಒಂದು ಬಗೆಯ ಉಡುಪು ; 
ಕೊರಳಿನಿಂದ ಕಾಲಿನವರೆಗೂ ಬರುವ ಲಂಗ: ನೀ ಮುಂದಿನ ಜಲ್ಮಕ್ಕ 
ಬರೋದರೊಳಗ, ಪೋಲಕಾ, ರುಗಾ ಬಂದಿರತಾವೇಳು (ಹೊಸಂಸಾ.೭೦). 
ರುಗೆ, : ೧. ಆಕೆ ಹೊಸ "ರುಂಗೆ' ಉಟ್ಟುಕೊಂಡರೆ . . . ಬಯಕೆ 
ಕೆರಳುತ್ತದೆ (ಬನಸಿ. 69). ೨. ಹೊದಿಕೆ; ಅವರಣ: ಹರಿಗೆ ಕೆಂಪಿನ ಶುಗೆ 
ಸುರಾಂಗನೆಯರಿಗೆ ಸುಭಟವುಜಕೆ ಕುಂಟಣಿ ವರದಿಗಂಗನೆಯರಿಗೆ ಬೈತಲೆಗೆ 
ಸೆವಸಿಂದೂರ (ಕುಪ್ಕಾಛೀ. ೪-೭); ಲೋಹಸೀಸಕವಡಸಿ ಬಲ್ಲೆಹ ಬಗಿದು 
ನಟ್ಟುದು ಸರಪಣಿಯ ರುಗೆಯ (ಕುವ್ಕಾಛೀ. ೪-೫೯). 

[ «ಮರಾ. ರುಗಾ] 


೩೧೩೩ 


೩0 


80 


40 


46 


ರುಡತಿ 


ರುಗಿರುುಗಿಸು "ರುಗರುಗಿಸು' ನೋ. 

ರುಗಿಸು (ಕ್ರಿ). ಎ ರುಗರುುಗಿಸು : ರದನಗಳು ರುಗಿಪ ರನ್ನಗಳಾಳಿ 
ಯಂದದಿ ಸೊಗಯಿಸಲು (ಕವಿಡ. 111 '೨೧೪, ಹರಿಲೀರಾಮೃತ ಸಾರ); 
ಮುಗಿಲೆ ಮುಗಿಲೇ . . . ರಾುಗಿಸಿ, ಗದರಿಸಿ ಜಗವ ಬೆದರಿಸಿ, ಮುಗಿಲೆ! 
ನೀನೇಂ ಮಾಡುವೆ? (ಕಎಪು. 3೯-೦). 

[ರುಗ (ಆರಭಗೈೆ) + - ಇಸ್ಕು) 

ರುಗ್ಗೆ "ರುಗಾ' ನೋ. 

ರುಗೆ, ರುಗ (ನಾ). ಹೊಳಪು; ಪ್ರಕಾಶ : ಅಂಬಿನ ರುಗೆಯ ರುಳ 
ದಲ್ಲಿ ಮುಳುಗಿ ಮೋನದೊಳಿರ್ದನಾ ಕರ್ಣ (ಕುವ್ಕಾಕ. ೪-೦೩) ; ಬಂಧು 
ಗಳಿಗೊಲಿದಿತ್ತನ್‌ . . . ಸೆಂದುರ ಹಳದಿ ಬೂದಿ, ಪಚ್ಚೆಯ ರುಗೆಗಳಂಬರವ 
(ಅಕ್ರೂಡ, 6-೪3). ಠುಗ: "ರುುಗಿಸಂ' ಪರಾ. 

ರೂಗರೂಗ (ದಿ ಿರಂಕ್ತಿ): "ರುಗರುಗಿಸು' ಪರಾ. [?] 

ರುಗ್ಗನೆ (ಅ). ರಭಸವಾಗಿ ; ತಟ್ಟನೆ; ಕೂಡಲೆ : ರಾಜರುಗಳೆಲ್ಲ-ಭಯ 

ಭಕ್ತಿಗಳಿಂದ ರುುಗ್ಗನೆ ಎದ್ದು (ಸೌಗಂಧಿ. ೨೩೮-೭). [ರರುಗ್ಗ + - ಅನೆ] 


15|ರುಗಗ್ಗೆನ್ನು (ಕ್ರಿ). ೧. ರುಗ್‌ ಎಂದು ಶಬ್ದಮಾಡು. ೨. (ಆಲಂ) 


ಒಮ್ಮೆಲೆ ಅಂಜಂ ; ಶಟ್ಟನೆ ಬೆಚ್ಚು ; ಗಾಬರಿಗೊಳ್ಳು : ಗೌಡರನ್ನು 
ಕಂಡತಕ್ಷಣವೇ ಮಲ್ಲಮ್ಮನ ಮನಸ್ಸು ರುಂಗ್ಲೆಂದಿತು (ಗೋಪುರ. ೦೫೫). 
[ ರುಗಳ + ಎನ್ನು (ಎನ್‌) 

ರುಜ್ಜರ "ಜಜ್ಜರ' ನೋ. 

ರುುಜ್ಜರಂಪೋಗು (ಕ್ರಿ). ಶಿಧಿಲವಾಗು; ಜರ್ಜರಿತವಾಗು: ಎಲುವಡದು 
ಮನವು ರುಜ ರಂಬೋಗಿ ಲಿಂಗದಲ್ಲಿ ನೀರು ನೀರಾಗಿ ಬೆರಸಬೇಕು 
(ಪದಗೋ. ೦೬೬-೦೪). [ರುಜ್ಜರ (ಆಜಜ್ಜರ) *ಪೋಗು,) 

ರುಟತಿ "ರುಂಡಿತ್ಕಿ' ನೋ. 

ರುಟಪಟ, ಜಟಪಟ (ಅ). ಬೇಗನೆ; ತಟಕ್ಕನೆ; .ಚಟ್ಟನೆ : ಜೀವನದೀ. 
ಚಿತ್ರಪಟ ತೆರೆಮರೆಗಳ ಆಟದಲ್ಲಿ ಉರುಳುತಿಹುದು ರುಟಪಟ 
(ಅರಳು. ೩೩-3೦). ಜಟಪಟ; “ ತಟಕ್ಕನೆ, ಚಟ್ಟನೆ” (ಜಾನಕೋ. ೩೮). 

[ «ಹಿಂ. ಮರಾ. ರುಟ್‌ಪಟ್‌. / ಪ್ರಾ. ರುಡಪ್ಪಡ] 

ರುಟಿ (ನಾ). ಗಿಡ ; ಪೊದರು. [ಸಂ.] 

ರುಟಿತೆ «ರಂಂಡಿತ್ಕಿ' ನೋ. 

ರುಟಿಲ್‌ (ನಾ). ಒಂದಂ ಅನುಕರಣ ಶಬ್ದ : ಕಟಿಗಣ್ಮು, ರುಟಿಲೆಂದು 
ಪಾವುಗೆಗಳ ದನಿ ನಟಿಸಿ ಮೆಲ್ಲನೆ ಪೆಜ್ಜೆಯಿಡುವ (ರಡ. ೪-೪). 

ರುಟಿ (ನಾ). ಕಿರುನೆಲ್ಲಿಗಿಡ : “ ರುಟಾ, ಅಮಲಾ . . . ತಾಮಲಕೀ- 
೭ ಕಿರುನೆಲ್ಲಿಗಿಡದ ಹೆಸರು” (ಸಿದ್ಧಾಂತಿ. ೧೨೪). [.ಸಂ. ರುಟಾ) 

ರಭಟ್ಟನೆ (ಅ). ಕೂಡಲೆ ; ತಕ್ಷಣ: ರುಟ್ಟನೆ ತೀರಿಸಿ ಬಂದು ಬಿಡು 
(ದೀಪಹ. 1, ೭). "ಜಟ್ಟನೆ' ಪರಾ. [ರಟ + - ಅನ್ನೆ] 

ರುಟ್ಟಿ «ಜಟ್ಟೈ' ನೋ. 

ರುಟ್ಟಿಂಗ :ಜಟ್ಟಿಂಗ' ನೋ. 

ರುಡತಿ, ಜಡತಿ, ಜಡ್ತಿ, ರುಡಿತ್ಶಿ, ರುಡ್ತಿ (ನಾ). ಹುಡುಕುವುದು ; 

ತಪಾಸಣೆ; ಶೋ ಧನೆ.; ತನಿಖೆ: ಮತ್ತೆ ಮನೆಯ ರುಡತಿಗೆ 

ಸುರುವಾಯಿತು (ಸಂಏಗೆ. ೨); ಬೇಕಾದರೆ ನಮ್ಮ ಚೀಲಗಳನ್ನೆಲ್ಲ "ರಓಡತಿ' 

ಮಾಡಿ ನೋಡಿರಿ (69ಗರೋ.೫); ಅವಳೇ ಜೇಬನ್ನು ರುಡತಿ ಮಾಡುತ್ತಾಳೆ 

(ಸಮಾಲೋ. ೩೬). ಜಡತಿ : ಹಾಗೆ ಮಾಡುವ ಮುಂಚೆ ನಮ್ಮ ಸಾಮಾನು 

ಗಳನ್ನೆಲ್ಲ ಜಡತಿಮಾಡಲಾರಂಭಿಸಿದರು (ಪ್ರವಾಇ. 11, ೩೩); ಇನ್ಸಪೆಕ್ಟರನಂ 

ಮನೋಹರನನ್ನು ಜಡತಿ ಮಾಡಿದ (ಕೊತಳಾ. ೫೪). ಜಡ್ತಿ : ಸೊಗಸಾಗಿ 

ಬರೆದಿರ್ದ ಲೆಕ್ಕದಾ ಜಡ್ತಿ [ಪಾಕಾಂ. ಜಡತಿ]ಗತಿಮಿಗಿಲಾಗಿ ತೋರಿಸಲು 

(ಪ್ರೌಢರಾ. ೧೬-೮) ; ಲೆಕ್ಕಪತ್ರ ಮುಂತಾದನ್ನು ಜಡ್ತಿ ತೆಗೆದುಕೊಳ್ಳುತ್ತ 


ರುಡಪ 


(ಎಕ. 1, ೦೭-೨೭; 1820); ಮನೆಗೆ ಹೋಗಿ . . . ಜಡ್ತಿಮಾಡಹತ್ತಿದರು 
(ಕೊತಳಾ. 8೯). ರುಡಿತ್ಯಿ: ಕಾಳುಕಡಿ ಕಿರಾಣಿ ಅರಳಿ ಮುಂತಾದ 
ಮಾರಾಟಕ್ಕೆ ಬಂದ ಜೀನಸುಗಳ ಮತ್ತು ಬಾರದಾನೆಯ ರಬಡಿತಿ 
ಇಡುವುದು (ಮುಂಲವ್ಮಾ. ೨೭೯). ರುಡ್ತಿ: ಲಿಂಗನ ಮನೆಯನ್ನು ರುದ್ತಿ 
ಮಾಡಲಾಗಿ ಅದರಲ್ಲಿ ಅಡಿಗೆ ಉಗ್ರಾಣದ ಸಾಮಾನುಗಳ ಹೊರತು 
ಮತ್ತೇನೂ ಇರಲಿಲ್ಲ (ಕಲನೆ. ೦೦೬); ಅಡ್ಡಬಂದು ಜೇಬನ್ನೇ ರುುಡ್ತಿ 
ಮಾಡುತ್ತವೆ (೧ಲ್ಲಪ. ೬೨). [ “ಹಿಂ. ಮರಾ. ರುಡತೀ] 

ರುಡಹ, ಜಡಪ (ನಾ). ೧. ಹೆಚ್ಚಾದ ವೇಗ ; ಶೀಘ್ರತೆ : ಪಡಿವಂಖ 
ದಲೊದಟುವ ಕಿಡಿಯ ಘಂಟಾರವದ ರಭಸದ ರುಡಪದಲಿ ಜೋಡಿಸಿದ 
ಶಕ್ತಿಯಲಿಟ್ಟನವನೀಶ (ಕುವ್ಕಾಕ. ೩-೬೬). ೨. ಗದಾಯಂದ್ಧದಲ್ಲಿ ಒಂದು 
ಪಟ್ಟು-ವರಸೆ : ಬಿಡುವ ಬಿಡಿಸುವ ಪರರ ಘಾಯವ ತಡೆವ 
ಗೋಮೂತ್ರಕದ ಚಿತ್ರದ ರೂಡಪದವಧಾನದ .. . . "ಕುಶಲದಲಿ 
ಕಾದಿದರು ಸಮರದಲಿ (ಕುವ್ಯಾಗ. ೬-೨೪). ಜಡಪ : ೩. ಚಳಕವುಳ್ಳವನಂ; 
ವೇಗಶಾಲಿ : ಕಡುಗಲಿಗಳೇಅಣಟದಲಿ ಮಿಗೆ ಜಡಪರಾದರು: ಖಡ್ಗ 
ಹಸ್ತದಿ ಬಿಡುವವರ ರೇವಂತರಗ್ಗಳರಾದರೈಯವರು (ಸಂಧಪ. ೦೮-೨)- 

[ ಇಪ್ರಾ. ರುಡಪ್ಪ) 

ರುಡಪಿಸು "ರುಳಂಪಿಸು' ನೋ, 

ರುಡಪು "ರುಳಪು' ನೋ. 

ರುಡಾವು (ನಾ). ರತ್ನದ ಹರಳಂಗಳನ್ನು ಕೂಡಿಸಿದುದು ; ರತ್ನ 


ಖಚಿತವಾದುದು : ಮಾತೃಶ್ರೀಗಳು ಬಹಳ ಹರುಷಿತರಾಗಿ ಆಶೀರ್ವಾದ |: 


ವನ್ನು ಮಾಡಿ ರುಡಿತ ರುಡಾವು ನವರತ್ನ ಸುವರ್ಣಪುಷ್ಪ ಮೊದಲಾದು 
ವನ್ನು ನಿವಾಳಿಸಿ (ಬಖೈರು.-೧೦). ([ «ಮರಾ. ಜಡಾವ್‌] 

ರುಡಿ; "ಜಡ್ಕಿ' ನೋ. 

ರುಡಿ "ಜಡ್ಮಿ' ನೋ. 

ರುಡಿ "ಜಡ್ಮಿ' ನೋ. 

ರುುಂಡಿತ "ಜಡಿತ' ನೋ. 

ರುುಡಿತ್ತಿ, ಜಡಿತಿ, ಜಡಿತೆ, ರುಟತಿ, ರುಂಟಿತೆ, ರುಂಡಿತೆ (ನಾ). ಬೇಗ ; 
ತ್ವರೆ ು ಕೆಳದಿಯರು ರಾುಡಿತಿಯಾಗಿ ಮಂದಿರದ ಬಾಗಿಲೊಳ್‌ ಬಂದು 
ಕಾದಿರ್ದು (ಸೌಗಂಧಿ. ೩೪೧-೦೦): ರಭಿಡಿತಿಯೊಳಗೆ ಯನ್ನವಡನೆಯೆಲೆ ಬಾಲ 
ನೀನು ನುಡಿಯಾದಿಹುದು ಧರ್ಮವೇನೊ (ಹಮಠ. ೦೭೩) ರಖಡಿತಿಯಿರ 
ಪಿಂತಗಸ್ತ್ಯನೀತಂಗಿತ್ತ  ಸಾಯಕವಮೊಂದಂ ತೂಣೀರದಿಂ ತೆಗೆದು 
(ಅದ್ಭುತ. ೩೦-೦೧). ಜಡಿತಿ: “ರುಕಾರಕ್ಕೆ ಜಕಾರಂ . . . ರುಡಿತಿ-ಜಡಿತಿ” 


(ಶಮದ. ೨೫೫ ಪ್ರಯೋ). ಜಡಿತೆ: ಕೌರವ ರಾಜಕಾರ್ಯದ ಘನವನಜುಹಿ' 


ದನವರೊಡನೆ ಸಾಧನವ ಸೂಚಿಸಿ ಜಡಿತೆಯಲ್ಲಿ[ಪಾಕಾಂ. ಜೋಡಿಸಿಕೆ ಇಟ್ಟು? 
ಕಳುಹಿದನು ಗುಪ್ತದಲಿ (ಕುವ್ಯಾಅ. ಓರಿಇ. ೨೧-೬೮). ರಭುಟತಿ: ಚದರಿ 
ಹೋದ ಚಮೂಪತಿಗಳು ಮತ್ತೆ ಏರಿ ಬಂದು, ಫೂತ್ಯರಿಸಿ ಮೈಗೆ 
ಮೈಗೊಟ್ಟು ಚಿಮ್ಮಿ ರುಟತಿಯಿಂದ ಕಾದಿದರು (ಕವೀಕ. ೫6). ರುಟಿತೆ: 
ಕಟುವರ ಪಿಪ್ಪಲಿ ಯಂ ಮೇಣ್‌: ರುುಟಿತೆಯೊಳಿಕ್ಕಲ್ಕದಟ್‌ಯದೇ 
ತೆದ್ವಿಷಮಂ (ಜಮದ. 3-99). ರುಖಡಿತೆ: ಕಳಿಂಗ ಕರೂಷ ಕೌರವರರಸ 
ಮೊದಲಾದಖಿಳಬಲ ಜೋಡಿಸಿತು ರುಡಿತೆಯಲಿ (ಕುವ್ಕಾಕ. ೧೩-೦೨): 
ಅಮರರೆದೆ ಜಜ್ಜರಿತವಾಗಲು ರಥಡಿತೆಯಲಿ ಹೊಕ್ಕನು ದಶಗ್ರೀವ 
(ತೊರರಾ. ೬-3೧-೨೩); ರುಡಿತೆಯಿಂದುರುಬಿದರ್‌ ಬಿಡದೆ ಮಾಯಾಶಬರರು 
(ಕೆಬಪು., ೩೩-೨೬). [ ಸಂ. ರುುಟಿತಿ ಎ ಜಾಗ್ರುತೆಯಾಗಿ] 

ರುಡಿತ್ಕಿ "ರುಡತಿ' ನೋ. 

ರುಡಿತ್ತಿ (ನಾ). ಲಾವಣಿಗಳಲ್ಲಿ ಒಂದು ಭೇದ: ಇದರಲ್ಲಿ ರುಡಿತಿಯೆಂಬ 
ಇನ್ನೊಂದು ಉಪಜಾತಿಯುಂಟು (ಕರ್ಣಾಸಂ. a9). [?) 


೩೧೩೪ 


ಲಾ 


೩6 


45 


ರುಣಮಣಿಸು 


ರುಡಿತೆ "ರುಡಿತ್ಮಿ' ನೋ. 

ರುಡಿಸು "ಜಡಿಸು' ನೋ. 

'ರುಡುಪು "ರುಡುಪು' ನೋ. 

ರುಡ್ತಿ "ರುಂಡತಿ' ನೋ, 

ರುಣ್‌(ನಾ). ಒಂದು ಅನುಕರಣ ಶಬ್ದ P 

ರುಣ್‌ರೂಣ್‌ (ದ್ವಿರುಕ್ತಿ) : ಪರಿಪರಿಯಿಂದ ಬಾರಿಸಿದಲ್ಲಿ ರಬಣ್‌ 

ರಣ್‌ ಎಂಬ ಧ್ವನಿಯು ಶಿವಪ್ರಸಾದಿಗೆ ಕೊಡುತಿರ್ಪುದೆಂಬುದೀಗ ಘಂಟಾ 
ನಾದವೆಂಬ ಶಬ್ದಕ್ಕರ್ಥ (ವಶಶಾ. 11, ೨೦೭). 

ರುಣ (ನಾ). ಒಂದು ಅನಂಕರಣ ಶಬ್ದ : 

ರುಣರುಣ (ದ್ವಿರುಕ್ತಿ): ತೊಡರ ರುಣರಟುಣ ರವದ ಸುರರುಗೃಡದ 

ಬಿರುದಿನ ಬಾವುಲಿಯ ರಾಯರಕ್ಕಸನೈದಿದನು (ತೊರರಾ. 
೧-೧೬-೦೧). 

ರುಣಂಬ "ಜಳಂಬ' ನೋ. 

ರುಣಕ (ನಾ). ೧. ಚುರಂಕು; ಚಾತಂರ್ಯ ; ಚಳಕ: ರುಣಕವ 
ತೋರುತ ಕಣೆಗಳ ಬೀರುತ . . . ಕಣಿವೆಯ -ದಾಟುತಲಿ (ಹಮಣ. ೧೭). 
೨. ಬೇಗ; ಜಾಗ್ರತೆ: ಕ್ಷಣವು.ನಿಲ್ಲದೆ ನೀವು ಹಣವ ಕೊಟ್ಟರೆ ಯೆನಗೆ 
ರಬಣಕದೊಳು ನಾ ಪೋಪೆ (ಹಮಠ. ೧೨೦. [?) 

ರುಣರುಣತ್ಕಾರ (ನಾ). ರುಣರುಣ ಎಂಬ ಧ್ವನಿ. "ರುಣರುಣ 
ತ್ಕಾರಿಸಂ' ಪರಾ. [ಸಂ]. 

ರುಣರುಣತ್ಕಾರಿಸು (ಕ್ರಿ). ರುಣರುಣ ಎಂದು ಶಬ್ದಮಾಡು.- 
ಉಲಿ : ರುಣರಭಣತ್ಕಾರಿಸುವ ಕಂಕಣದ ಹುಲಿಯುಗುರ . . . ಬಾಲ 
ದೊಡಿಗೆಯ ಮಾಯೆಗಿಕ್ಕಿದರು (ಪ್ರ ಥಾಲೀ. ೩-೨೩). 

[ ರುಣರಭಣತ್ಕಾರ + - ಇಸ್ಮು) 

ರುಣರುಣಾಟ (ನಾ). ರುಣರುಣ ಎಂಬ ಶಬ್ದ: ರೊಕ್ಕದ ರಣ 
ರುಣಾಟವು ಕೇಳಬರುತ್ತಿದೆ (ತಿಡುಗು. ೧೯೩). [ವರುಣ + ಆಟ) 

ರುಣರುಣಿತ (ನಾ). ರುಣರುಂಣತ್ಕಾರ : ಯುವತಿ ಕಂಕಣ ಕಿಂಕಿಣೀ 
ರೂುಣರುಣಿತ ಘೋಷಣವು (ಬಸಪು. ೩-೨೯). ([ಸಂ.) 

ರಭಣರುಣಿಸು (ಕ್ರಿ). ರುಂಣರುಣ ಎಂಬ ಧ್ವನಿಯಂನ್ನ್ನಂಟುಮಾಡಂ: 
ರುಣರಬಣಿಸುವಂದುಗೆಗಳಂ ಘಣಫಣಯೆನಿಪ ಘಂಟೆ ಗಳಂ (ಲಸಪು. 
8೩೬-೫); ತಳುಕು ಕಡಗ ಕಂಕಣ ರೂುಣರುಣಿಸಲು (ಮೋಹಕ. ೦೪-೩೦) ; 
ಕರಕಟಕ ರುಣರಭಿಣಿಸಲು (ಅನಂರಾ. 9-8-90). [ಆ ರಭಣ + - ಇಸ್ಕು) 

ರುಣತುಕೃತಿ (ನಾ). ಎ ರುಂಣತ್ಕಾರ: ಭೂರಿಭೂಷಣ ರುಣತುಕೃತಿ 
ಘಂಟಾರವದ ರಭಸದಲಿ (ನಿಧಾಗ. ೪-೨-೭). [-ಆಸಂ. ರುಣತ್ಯೃತಿ] 

ರುಣತ್ಕಾರ (ನಾ). ರುಣ ರುಣ ಎಂಬ ಶಬ್ದ : ದಕ್ಷಿಣಕರಕಲಿತ ಕನಕ , 
ಕಂಕಣ ರುಣತ್ಕಾರನುಂ (ಜಂದ್ರಪು. ೮-೮೨ ವ); ಹಾರ ನೂಪುರ ಕಂಕಣಾದಿ 
ಭೂಷಣ ರುಣತ್ಕಾರ ಧ್ವನಿಗಳು (ಜೈಮಿಭಾ. ೬-೪೬). [ಸಂ.] 

ರುಣತೃತಿ (ನಾ). ಎ ರುಂಣತ್ಕಾರ : ಕನಕಮಯ ದಿವೃಸಿಂಹಾಸನದಿಕ್ಕೆಲ 
ದೊ ಬಿಂಕದಿಂ ಕೊಂಕಿ ನಿಂದು ಕಂಕಣ ರುಣತ್ಕೃತಿ ಪೊಣ್ಮೆ (ರಾಜಕೇ. 
೫-೦೯ ರಗಳೆ). [ xe. ] 

ರುಣನ್ನೂಪುರ (ನಾ). ಉಲಿಯುತ್ತಿರಂವ ಕಾಲ್ಲಡಗ ; ರುಣರುಣ 
ಎಂದು ಧ್ವನಿಮಾಡಂತ್ರಿರಂವ ಅಂದುಗೆ : ಕ್ವಣತ್ಯಂಕಣ ; ರುಣನ್ನೂ 
ಪುರ (ಕಮದ. ೮೧ ಪ್ರಯೋ). (ಸಂ. (ರುಣತ್‌ * ನೂಪುರ)] 

ರುಣಮಣ (ನಾ). ಒಂದು ಅನುಕರಣ ಶಬ್ದ. "ರುಣಮಣಿಸು' ಪರಾ. 

ರುಣಮಣಿಸು (ಕ್ರಿ). ರುಂಣಮಣ ಎಂದು ಸದ್ದು ಮಾಡಂ ; ಗದ್ದಲ 
ಮಾಡು :' ರುಣಮಣಿಸದೆ ಶಂಬರಾಸುರವರ ಸಮಾರಣನಾಗಿ ಪೊಕ್ಕ 
ದ್ವಾರಕಿಯ (ಮೋಹತ. ೧೦-೨೨). [ರಬುಣಮಣ +4 - ಇಸ್ಕು] 


ರುಣರು 


ರುಣರು (ನಾ). ಒಂದು ಅನುಕರಣ ಶಬ್ದ : ಕಿಣಿಕಿಣಿಕಿಣಿರೆಂಬ ಕರದ 
ಕಂಕಣ ಬಳೆ ರುಣರುಣರೆಂಬ ನಡುವಿನ ಗಂಟೆ (ಪುಕಂದ. 3-೭೨-೨); ಕಡಗ 
ಕಂಕಣ ಬಳಿಗೈ ರುಣರೆನೆ (ಕಂನವಿ. ೦೦-೪೫). 

ರುಣು (ನಾ). ಭಲೆ, ಭೇಷ್‌ ಎಂಬಂತೆ ಒಂದು ಕೊಂಡಾಟದ ನುಡಿ : 
ರಬಣು ವಿರೋಧಿವಿಭಾಡ ರಭಣು ರಭುಣು ರುಣು (ಕುವ್ಯಾಸ. ೨-೦೦೭). 

ರುಣುರೂಣು (ದ್ವಿರುಕ್ತಿ) : ಜಗತ್ರಯ ಜಟ್ಟಿ ರುಣುರುಣು. . . 

ಎಂಬಬ್ಬರಣೆ ಮಸಗಿದುದೆರಡು ಬಾಹೆಯಲಿ (ಕುವ್ಯಾಸ ೨-0೦೭). "ಧಣ್ಣು' 
ಪರಾ. 

ರುುನಾನಾ "ಜನಾನಾ' ನೋ. 

ರುನಾನಾಖಾನೆ "ಜನಾನಖಾನೆ' ನೋ. 

ರುಪರುಪ (ಅ). (ಉಕ) ಬೇಗನೆ ; ಜಾಗ್ರತೆಯಾಗಿ ; .ಚುರಂಕಾಗಿ : 
ಗುರಿಯ ಕಡೆಗೆ ರುಪರುಪ ಕಾಲುಹಾಕಲು ಅಡ್ಡಿ ಇಲ್ಲವೆಂದಾಯಿತು 
(ದೀಪಹ. 11, 3೨0). [ “ಮರಾ. ರುಪ್‌ರುಪ್‌ ]) 

ರುಪಾಟಿ, ಜಪಾಟಿ (ನಾ). ೧. ಆವೇಗ ; ಭರ; ರಭಸ: ತನ್ನದು 
ನಡದರ ಸಾಕು ಅಂತ ಕೆಲಸದ ರುಪಾಟಿಯೊಳಗ. ಇದ್ದಾಳ (ಹೊಸಂಸಾ. 
೦೬೭). ೨. ಸರದಿ; ಸಲ: ಇದ್ಲಿ ಹೊಡೀರಿ ಕುಲಕರ್ಣೀರೆ ಒಂದು 
ರುುಪಾಟಿ (ಹನ್ನೊಂದ. ೯). ಜಪಾಟಿ: ೨. “ಸಾರೆ” (ಕಾನಕೋ. ೩೯). 

[ «ಹಿಂ. ಮರಾ. ರುಪಾಟಾ |] 

ರುಬರಿ (ನಾ).ತೆಳುವಾದ ಕೋಲು ; ಸೆಳೆ: ಆತ ಮತ್ತೊಮ್ಮೆ ಅದರ 
ಮೇಲೆ "ರುಬರಿ' ಬೀಸಿದ (ಬನಸಿ. ೬೪). [ «ತೆಲು. ಜಬರ] 

ರುವಮ್‌ (ನಾ). ಒಂದಂ ಅನುಕರಣ ಶಬ್ದ : ರಹುಮ್ಮೆದು ಸಮಿಧಾವಳಿ 
'ಗಳಬ್ಬರಿಸಿದವು ಛಟ ಛಟ ಛಟ ನಿನಾದದಲಿ (ಕೊರರಾ. ೦-೭-೪೯). 

ರುಮಕು (ನಾ). ಶೋಭೆ; ಸೊಗಸು: ತಿಲಕವೆ ತಿದ್ದುತ ಕಪ್ಪಿನಲಿ ವೀಳ್ಯದ 
ರುುಮಕಿನಲಿ ಸುಲಲಿತಾಂಗ ಶೃಂಗಾರದ ಸೊಬಗಿನಲಿ . , . ಬರುತಿರೆ 
ಬೆಡಗಿಲಿ (ಕಂದ್ರಾವ. ೨೨): ರುಮ್ಮಾಲ ಸುತ್ಕಾನೆ ಹದಿನಾರು"ಮಡಿಕೇಲಿ 
ಚುಂಗ ಬಿಟ್ಟಾನೆ ರುಮಕೀಲಿ (ಹಳ್ಳಿಪ. ೧೨೦). [ “ಹಿಂ. ರುುಮಕಿ್‌] 

ರುಮ್ಮಗೆ (ಅ). ಎ ರುಂವ್ಕಾನೆ : ಅಜ್‌ಯಲ್ಮೆವಂದುದು. . . . ಚಂದ್ರ 
ಕಾಂತಪುತ್ರಿಕೆಯೊಸರ್ವಂತೆ ರಭುಮ್ಮಗೆ ಬೆಮರ್ತಿರವಿಂ ತರಳಾಯತಾಕ್ಷಿಯಾ 
(ಶಾಂತಿಪು. ೮-೯೬). [ರುಮ್‌ + - ಅಗೆ] 

ರುಮ್ಮನೆ (ಅ). ಒಂದು ಅನುಕರಣಾವ್ಯಯಂ : ರು[ಪಾಕಾಂ. ರಭು]ಮ್ಯನೆ 
ಬೆಮರ್ತು ಭೀತಿಯ ಪರಮಕಾಷ್ಮೆಯಿಂ ರೊಮ್ಮಿಡುತ ಕರೆದನೀಶನನೇಕ 
ನಿಷ್ಠೆಯಿಂ (ಶುರ. ಜೇ, ೭೪-೦): ತನು ಶೋಫಮೇಲ್‌ ಮೆಯ್‌ 
ರುುಮ್ಮನೆ ಬೆಮರುತ್ತಿರ್ಕುಮಪ್ಪೊಡಂ . , . ಹಯಕ್ಕೆ ತಪ್ಪದು ಮರಣಂ 


(ಅಶ್ಶಶ್ಛಾ. ೬-೫8೨). [ರುಮ + - ಅನೆ] 
ರುರ (ನಾ). ಬೆಟ್ಟದಲ್ಲಿ ಹರಿದು ಬರಂವ ಪ್ರವಾಹ; ರಬರಿ ; ಗಿರಿನದಿ. 
[ಸಂ.:] 


ರುರಣಿ (ನಾ). ಎ ರುರ : ಅಲ್ಲಿಯ ನರಸಿಂಹ ರುರಣಿಯಲ್ಲಿ ಸ್ನಾನಮಾಡಿ 
ವಿಭೂತಿ ಧರಿಸಿ (ಕಗದ್ಯ. ೦೨೨). [ «ಹಿಂ. ರುರನೀ) 

ರುರತಿ" (ನಾ). ಎ ರರ: ರುರತಿಯ ಮೃಗಗಳ ಪರಿಕಿಸಿ ನೋಡುತ 
(ಹಮಣ- ೧೬) ; ಸರಿಯ ರಾತ್ರಿಯೊಳಗೆ ಕರದಿ ಹಿರಿವ ಪಂಜ ಪಿಡಿದು ಬೆ:ಗ 
ರುರತಿ ಹಳ್ಳೆ ಕೊಳ್ಳ ಕೂಪ ಕೆರೆಯ ಹುಡುಕುತ (ಹಮಶ. ೦೮೪). [?] 

ರುಂಠ್ಕ, "ಜರ್ಮಿ' ನೋ. 

ರುಂ (ನಾ). ಎ ರಛರ : ಸುಶಾಂತಿಯ ಸುಂದರ ಬೆಟ್ಟದಿಂದ ನಿರಂತರವಾಗಿ 
ಸುರಿಯುತ್ತಿರುವ ಅಮೃತ ರಣುರಿಯಿದು (ಧರ್ಮಸಾ. ೦) ; ಉಗಮಸ್ಥಾನ 
ದಿಂದ ದೂರಾಗುವ ರಂಬುರಿಯಂತೆ (ಹೇಮಂತ. ೨೯೦). [ಸಂ.) 

ರಭರ್ಕಿ "ಜರ್ಕಿ' ನೋ. 


ರುಲ್ಲರಿ 


[a] 


೩೧೩೫ 


ರುರಿಪಟ್ಟೆ (ನಾ). ಜರಿಯಿಂದ ಕೂಡಿದ ರೇಷ್ಮೆಬಟ್ಟೆ (?) : ಅಡಕೆ 
ಮೆಣಸು ರುಬರಿಪಟ್ಟೆ ಕವಾಡ ಮುಂತಾದ ಘಡಿಸಿನ ಸರಕು ಹೊರತ್ತಾಗಿ 
(ವೈ ಆರಿ, ೦೯೩೬; ೨೬-೩೪ ; 1709). [ರಣುರ್ಯಿ (ಇಜರ್ಯಿ) + ಪಟ್ಟೈ) 
ರುುರಿಸೀರೆ "ಜರಿಸೀರೆ' ನೋ. 
5| ರುರಿಸು (ಕ್ರಿ). ಹರಿ; ಪ್ರವಹಿಸು : ಮಣ್ಣೆದೆಯಲಿ ರುರಿಸುವ ನೀರ 
ಸೆಲೆಯಂತೆ (ಸಖೀಗೀ. ೦೯-೩೦೦). [ರುರ್ಧಿ + - ಇಸ್ಕು] 
ರಬರರ್ಭರ, "ಜಂಜ್ಞಾರ' ನೋ. 
ರುರುರ್ಯ (ನಾ). ಒಂದು ಬಗೆಯ ವಾದ್ಯ: ರುರ್ರುರವೆಂಬ 
ರಜಾಯಿ . , . ಇತ್ತೆಅದ ದಶವಾದ್ಯಂಗಳಂ ಬಾರಿಸಲುಳ್ಳ ವಿಚಿಕ್ಷಣರಿಂ 
ವಿನುತರಾಗಿ (ವಿವೇಕ. ೨೩೬). [ಸಂ.] 
ರುರ್ರನೆ (ಅ). ಕೂಡ್ಡಲೆ.; ತಟ್ಟನೆ : ಆಕೆಯ ಉತ್ಸಾಹೆ ರುರ್ರನೆ ಇಳಿದು 
ಹೋಯಿತು (ಏರಹಾ. ೧೭೦; ರಮಾಬಾಯಿಯರ ಮುಖವು 'ರಭುರ್ರನೇ' 
ಇಳಿಯಿತು (ಬೀಳತೆ ೪). .[ ರುರ್‌ + - ಅನ್ನೆ] 
ರುಲ್‌, ರುಲ್ಲು; (ನೂ). ೧. ಓಂದು ಅನುಕರಣ ಶಬ್ದ: ಮಿಕ್ಕು ತನ್ನಯ 
ಮೇಲೆ ನೂಂಕುವ ಗಜಂಗಳಂ ಬಗಿದು ". . . ಮುತ್ತು ರಭಲ್ಲೆನಲು 
ಸೂಸುತ್ತೆ (ಇಹರ. ದೇ. ೪೨-೯). ರೆಖಲ್ಲು : ೧. ಗದೆಗುದುಗೆಯ ರುುಲ್ಲು 
ರುಲ್ಲೆಂದು ತಳವಾರರಿದೆ ಬಂದರೆಂದು ಕಾತರಿಸಿ (ಮೋಹತ. ೦೮-೨೩). 
೨. “ಧಕ್ಕೆ, ಆಘಾತ” (ಜಾಸಿಗ. ಕೋಕ) : ತರವೇನೆ ಕ್ಷಣದೊಂದು 
ರಭಲ್ಲಿನಲಿ ಜೀವಹಿಂಸೆ (ದಾಸಿಗೆ. ೩೬-೨0). "ಜಲ್‌' ಪರಾ, 
20 | ರುಲಕು "ರುಳಕ್ಕ' ನೋ. 
ರುಲಿರು (ನಾ). ಒಂದಂ ಅನಂಕರಣ ಶಬ್ದ : 
ರುಲಿರುಲಿರು (ದ್ವಿರುಕ್ತಿ): ಅಂದುಗೆಗಳ: ಗೆಜ್ಜೆಗಳ ದನಿ ರುಲಿರಭುಲಿ 
ರೆಂದೆನೆ ಪಂತಿ ಪಂತಿಯೊಳು (ಧರಣ. ೪-೬೯). 
ರುಲೆ (ನಾ). ಶೋಭೆ ; ತೇಜಸ್ಸು ; ಪ್ರಕಾಶ. , [ಸಂ. ರುಲಾ] 
25| ಬಲ್ಲ, (ನಾ). ೧. ಹಂಚ್ಚು; ಭ್ರಮೆ ; ಮನೋದೌರ್ಬಲ್ಯ: ರಾಜನ 
ರಭಲ್ಲ ಬಿಟ್ಟಿತು (ಸನಿ. ೪೪). ೨. ಚಿಂತೆ; ಭಯ. “"ಜಲ್ಲು' ಪರಾ. 
[ «ಹಿಂ. ರಬಲ್ಲ) 
| ರಲ್ಲ. (ನಾ). ಒಂದು ಬಗೆಯ ಸಕ್ಕರೆ: “ ರುಲ್ಲ- ಖಂಡಸಕ್ಕರೆ” 
(ಅಕಾನಿ. ೦೦-೨) [?] 
30 ರಬಲ್ಲಡಿ "ಜಲ್ಲಡೆ' ನೋ. 
ರುಲ್ಲನೆ (ಅ). ಒಂದು ಅನಂಕರಣಾವ್ಯಯ : ಅನುಕರಣಕ್ಕೆ. . .ರುಲ್ಲನೆ, 
ದುಢುಮ್ಮುನೆ, ಧಟಿಮ್ಮನೆ, (ಕಮದ. ೧೪ ಪ್ರಯೋ). [ರುಲ್‌ + - ಅನ್ನೆ] 
ರುಲ್ಲರಠಿ (ನಾ). ೧. ಡಮರಂಗದಂತಹ ಒಂದಂ ಬಗೆಯ ಚವರ೯ವಾದ್ಯ: 
ಲೋಕತ್ರಯಮದನುಕ್ರಮದೊಳ್‌ ವೇತ್ರಾಸನ ರಬಲ್ಲರೀ ಮೃದಂಗ 
ಸಮಾನಂ (ಆದಿಪು.೧-೪೭); ನುತವೇತ್ರಾಸನ ರಬಲ್ಲರೀ ಮೃದುಮೃದಂಗಾಭಂ 
(ಸುಕುಮಾ. ೦೧-೪೦); ಪಟುಪಟಹ ರಣಂ ರುಲ್ಲರೀ ಶಬ್ದರಮ್ಮಂ 
(ಎಕೆ. 1117, ನಗರ. ೫೭-೭೦ ; ಸು. 1077); ವೇತ್ರಾಸನ ರುಬಲ್ಲರೀ 
ಮೃದಂಗ ಸಮಾನ ಅಧೋ ಮಧ್ಯೋರ್ಧ್ವ ಭೇದ ಭಿನ್ನಮುಂ 
(ಕತ್ತ, ಪ್ರ. ೨೭೫). ೨. ಕಂಚಿನ ಅಥವಾ ಹಿತ್ತಾಳೆಯ.ದೊಡ್ಡತಾಳ : 
.ಪಟುಪಟಹ ತುಣವ ಭಂಭಾ ಮರ್ದಳೆ ರುುಲ್ಲರಿ ಮುಕುಂದ ತಾಳೆ ಕಾಹೆಳ 
ಶಂಖ ವಂಶ ವೀಣಾಸ್ವರಂಗಳೆಸೆಯೆ (ವಡ್ಮಾಕಾ. ೭೭-೨೯); ತಳಿತ ರಭಲ್ಲರಿಯ 
ಬಹಳ ವಾದ್ಯದ ನಡುವೆ ನಡೆದು (ಸಿದ್ಧರಾ. ೪-06) ; ಮೃದಂಗ, ರುುಲ್ಲರಿ 
ತಾಳ ಪಳಂಚಿ (ಗಜೇಶ. ೦೮-೪೬೨). ೩. ಛತ್ರಿ ಮೊದಲಾದವುಗಳ 
ಅಂಚಿನಲ್ಲಿ ಜೋಲಾಡುತ್ತಿರುವ ಜಾಲರಿ,-ಕುಚ್ಚು ; ಉತ್ಸವಗಳಲ್ಲಿ 
ಎತ್ತಿಹಿಡಿಯುವ ವಂಕರತೋರಣ : ಬಿರುದಿನ ಕತ್ತರಿಯ ಹಿಲೀಗಳ 
ರುಲ್ಲರಿ ಮುಸುಕಿದವು ಗಜವ (ಉುವ್ಕಾದ್ರೋ. 4-೬); ತಳಿತ ಪಲ್ಲವ 


10 


18 


63 


ರುಲ್ಲಳಿ 


ಸತ್ತಿಗೆಯ ಹೊದರೆದ್ದ ರುಲ್ಲರಿಗಳ ವಿಚಿತ್ರಾಂಬರದ ಮುತ್ತಿನ ಮೇಲು 
ಗಟ್ಟುಗಳ (ತೊರರಾ. ೦-೭-೦೪) ; ಕುಸುಮಗಳ ರಭಲ್ಲರಿಯ ಮುಸುಕಿನಿಂದ 
ಹಸನಾಗಿ ಯಿರುವ ಹೊಸ ಹಂಸತೂಲಿಕಾತಲ್ಪದೊಳ್‌ ಪವಳಿಸಿ (ಸೌಗಂಧಿ. 
೦೯೬-೨೦). ೪. ಛತ್ರಿ; ಕೊಡೆ : ರಾಯನಾಯಕರ ಸಂದಣಿಯೊಳ್‌ 
ಎತ್ತಿದ ರುಲ್ಲರಿಗಳ ಮುತ್ತುವ ಕೈವಾರಿಗಳ ಕೋಳಾಹಳದಿಂ ' (ನಂಚಿರ. 
೨-೪೩) ; ತುಂಬಿಗಳುಂ ನಭದಲ್ಲಿ ಮಂಡಳೀಕರಿಸಿ ನಿಳಿಂಪಕಾಂತೆಯರಿಗೆತ್ತಿದ 
ಹೀಲಿಯ ಚೆಲ್ವುವೆತ್ತ ರುಲ್ಲರಿಗಳಿವೆಂ.ಬಿನಂ ಬಿಡದೆ ಬಂದುವು 
ಲೀಲೆಯನಂದು ಮಾಡುತುಂ (ಬಾಧಪು. ೬-೨೩) ; ಕರಿಘಟೆಯ ಕುಜುವದಲಿ 
ಹಯ ಮೋಹರದ ತೆರೆಮಾಲೆಯಲಿ ಬಲು ರುಲ್ಲರಿಯ ಬುದ್ಭುದತತಿ 
ಯಲಸ್ರದ ಕಿಡಿಯ ವಡಬನಲಿ (ಕುವ್ಕಾರೀ. ೩-೨೩). 
[ ಸಂ. ರಬಲ್ಲರೀ 1 
ರುಲ್ಲಳಿ «ಜಲ್ಲರ್ಕಿ' ನೋ. 
ನಿರುಲ್ಲಟ್‌ "ಜಲ್ಬರ್ಕಿ' ನೋ. 
ರಲ್ಲಿ "ಜಲ್ಲಿ' ನೋ. 
ರಲ್ಲಿ (ನಾ). ದಾಲ್ಚಿನ್ನಿ (7): ಲವಂಗದ ರುಲ್ಲಿಯಂ ಕಬ್ಬಿಣಮಂ . . . 
ಪುಡಿಮಾಡಿ ಸಮಾನಭಾಗಂಗೆ ೊಂಡು ಮಾಡಿದ ಅಂಜನಂ (ವಿವೈವಿ. ೦೬೦). 
[ ಪ್ರಾ. ಛಲ್ಲೀ - ತೊಗಟೆ] 
ರುಲ್ಲಿಡಿ (ಕ್ರಿ). ಗೊಂಚಲುಗಳಿಂದ ತುಂಬಿಕೊಂಡಿರು ; ಗರಿಗಳಿಂದ 
ತುಂಬಿರು(? ):ಬಾಳೆಗಳ್ಳಿಳೆಯಲಾಮ್ರ ಮದಾಳಿಗಳ ಮಟ್‌ಗೊಂಡುದೆರ್ದೆ 
ನಿರಾಳವಾದುದು ರುಲ್ಲಿಡಿದು ತೆಂಗಿನಲಿಳೆಯ ಬಗಿದು ಕೀಳಿಗಿಳಿದವು 
(ಮದೇಪು. ೨-೩೧). [ ರಲ್ಲಿ (ಜಲ್ಲಿ) + ಇಡಿ) 
ರುಲ್ಲಿಪಟೆ (ನಾ). ಒಂದಂ ಸಂಬಾರ ಪದಾರ್ಥ ; ದಾಲ್ಚಿನ್ನಿ (?): 
ಎತ್ತಿನಲ್ಲಿ ಅಡಕೆ ಮೆಣಸು `ರುಲ್ಲಿಪಟೆ ಖೊಬರ್ರಿ -ಕವಾಡ ಹೊರತಾಗಿ 
ಹೆರ್ರಿಕೊಂಬ ಜ್ಜಿನಿಸೂ (ಮೈ ಆರಿ. ೧೯೪೩, ೩೭-೨೦; 1643). 
[ ರುಲ್ಲಿ;* ಪಟೆ? ] 
ರುಲ್ಲಿಪಟ್ಟ (ನಾ). ರುಲ್ಲಿಪಟೆ : ಅಡಕೆ, ಮೆಣಸು, ರುಲ್ಲಿಪಟ್ಟ ಕೆೊಬಿರಿ 
ಕವಾಡ ಮಿಡಿಸಿನ ಸರಕು ಹೊರತಾಗಿ (ಎಕ. 711], ಸಾಗರ. 8೩-೩೦; 2674). 
[ ರಣುಲ್ಲಿ * ಪಟ್ಟ? ] 
ರುಲ್ಲಿಪಟ್ಟೆ "ಜಲ್ಲಿಪಟ್ಟೆ' ನೋ: 
ರುಲ್ಲಿವಿಗ "ಜಲ್ಲಿಮಿಗ' ನೋ. 
ಶುಲ್ಲಿಮೃಗ "ಜಲ್ಲಿಮೃಗ” ನೋ. 
ರಭಲ್ಲಿಸ್ನು(ಕ್ರಿ).ಬೆದರಿಸು; ಜಂಕಿಸು: ರಬಲ್ಲಿಸಲು ಬಲನಹುದುಯಂಬಿನ್ನಿಲ್ಲಿ 
ಸತ್ಕಾರ್ಮುಖವನದರಿಂ ಬಲ್ಲಿದೆನಿಸು ಪ್ರಹೆಸ್ತನೆನುತಾ'.ನೀಲ ಸರಳೆಳೆದಾ 
(ಜಿರಾಮಾ. ೬೧-೩೦); ನೀ ಪೆಣವ ಕೊಂಡು ಪೋಪುದುಯೆನುತಂ ರುುಲ್ಲಿಸಿ 
ಸುಡಿಯಲು (ಹಮಣ. ೦೬೬). 
[ ರಂಲ್ಲುು(ಆಜಲ್ಲು) ೪ - ಇಸ್ಮು] 
ರುಲ್ಲಿಸ್ಕು (ಕ್ರಿ). ದ್ರವಿಸು; ಸ್ರವಿಸು: ಕಲ್ಲಲ್ಲೇ ಶಶಿಕಾಂತಂ ರಖಲ್ಲಿಸುವುದು 
ಚಂದ್ರಕಿರಣಮಂ ತಾಗಲೊಡಂ (ಅನುಮು. ೮೯): - ರುಲ್ಲಿಸುತ್ತಿಹುದೈ 
ಮುಖದಿ ಬರುವಲ್ಲಣವ ಹೊತ್ತಂತೆ «ಸ್ಮಕೂಪಾ. ೧-೨೨): ಶಶಿಕಾಂತದ 
ಜಜ್ಜರಿಯೊಳು ರಣುಲ್ಲಿಸಿ ಪರಿವ ತಣ್ಣೀರಗಾಲುವೆಗಂಡು' ನಿಲ್ಲದೆಯ್ದಿದನಾ 
ಭೂಪ (ಶ್ರೀಪಾಲ ೪-೬೨). [? * ಎ ಇಸು] 
ರುಲ್ಲಿಅೌ (ಕ್ರಿ). `ರುಲ್ಲೆನ್ನವಂತೆ ಹೊರಹೊಮ್ಮ್ಮ : ಎಲ್ಲಾ ಮೈ 
ತುಂಬಿ ತೋಟುವನೊಮ್ಮೆಯೆದೆಮೊಗದಲ್ಲಿ ಗರ್ಭದೊಳೊಮ್ಮೆ ಬೆಳಗು 
ರುಲ್ತಿಜ್‌ವುದು (ಭರಣ. ೬೦-೨೫), [ರಲ + ಇಲ) 
ರುಲುಃ "ರುಲ್‌' ನೋ. 
ರುಲ್ಲು "ಜಲ್ಲು'? ನೋ. 


೩೧೩೬ 


ರುಸಕೇತು 


ರುಲ್ಲುಗೊಳ್‌ (ಕ್ರಿ). ತಳಮಳಗೊಳ್ಳು ;` ಗಾಬರಿಯಾಗು ; ಹೆದರು: 

ಮಲ್ಲನಾರ್ಭಟದಿ ಮುನಿವಲ್ಲಭರು ಭಯಗೊಂಡು . . . ರುಲ್ಲುಗೊಂಡುರೆ 

ವನದಿ ಕಲ್ಲುತರುಗಳ ಕಂಡು ಮಲ್ಲನೆಂದೇ ಬಗೆವರು (ಮಲ್ಲಾರಿ. ೦-೨೩. 
[ರಬ್ಬಲ್ಲರ್ಯಿ (ನ ಜಲ್ಲು) + ಕೊಳ್‌] 


5| ರುಲ್ಲೆನ್‌ (ಕ್ರಿ). ಭಯಗೊಳ್ಳು ; ಹೌಹಾರು : ಹಗೆಯೆದೆ ರುಲ್ಲೆನಲು 


fo 


15 


46 


ಕಾಳಗಕೆ ಕವಿದವು ಕಟಕವೆರಡರಲಿ (ಕುವ್ಯಾದ್ರೋ. ೧೮-೩); ಎದೆ ರಲ್ಲೆ ನಲು 
ಜವಗುಂದಿ ಲಕ್ಷ್ಮಣನೊಲಿದನವಯವವ (ತೊರೆರಾ..೩-೩-೨೨). 
[ ರುಲ್‌ + ಎನ್‌] 

ರುಷ (ನಾ). ೧. ವಿನಾನು ; ಮತ್ಸ್ಯ : “ವಿರಾನಂ ಶಫೆರಂ ತಿಮಿ ಪಾಠೀನಂ 
ರುಷಮನಿಮಿಷಂ ವಿಶಾರಂ ಮಿತ್ಸ್ಯಂ ಮಾನವೆಸರ್‌” (ವಸ್ತುಳೋ. ೨3-೩); 
ನಡು ಮಡು ಲೋಕಲೋಚನರುುಷಕ್ಕೆ . (ಪುಷ್ಪಪು. ೯-೪೨); ತರಂಗಸಂಘ 
ಸಂಭವ ರವ ವಾದ್ಯಕಾಡಿದುದು ಕೂಡೆ ರುಷಂ ಪೊಸಡೊಂಬನೆಂಬಿನಂ 
(ರಾಜರೇ. ೨-೭೨), ವಿ. [ಜ್ಯೋತಿ] ವಿಸಾನರಾಶಿ: ರವಿ... ರುಷದೊಳಿರೆ 
ವಧೂಪ್ರೀತನಬ್ದ )ವ್ಯಪಣ್ಯಂ (ಜಾತಶಿ. ೧೭-೧೭). [ಸಂ. ) 

ರುಷಕೇತನ (ನಾ). ೧. ವಿಖಾನಿನ ಗುರುತುಳ್ಳ ದ್ಧ ಜು; ವಂನ್ಮಥನ ಧ್ವಜ: 
ಪೂವಿನ ಬಿಲ್ಲೆ ಪುರ್ವ ಕುಸುಮೇಷುಗೆ ಕಣ್‌ ರುುಷಕೇತನಕ್ಕೆ ಚೆಲ್ವಾವಗ 
ಮಾದ ಸೋರ್ಮುಡಿ ರತಿಪ್ರಿಯಗಾಗೆ (ಶಾಂತಿಫು. ೮-64); ನನೆಗಣೆಯಿಲ್ಲದ 
ರುಷಕೇತನಮಿಲ್ಲದ ಕುಸುಮಚಾಪಮಿಲ್ಲದ . . . ಮನಸಿಜನೆನೆ ಸಂದನಾ 
'ಖಗೇಂದ್ರಕುಮಾರಂ (ವರ್ಧಮಾ. ೬-೬೭)- ೨. ವಿರಾನನ್ನು ಧ್ವಜದಲ್ಲಿ 
ಗುರುತಾಗುಳ್ಳವನು ; ಮನ್ಮಥ : ಶಶಧರಬಿಂಬಾನನೆಯಂ ರುಷಕೇತನ 
ಕೇತನಾಭತನುತನುವಂ . . . ಕಂಡೊಸೆದಂ ಬನದೊಳಗೆ ಜನಕತನಯಳ 
ನಣುವಂ (ಕವಿರಾ. ೨-೩೮) ; ರುಷಕೇತನಂ ವಸಂತಾಗಮಮಿಲ್ಲದೇನೊ 
ಲಿಸಲಾರ್ತಪನೇ ವಧುವಂ (ಮದತಿ. ೧೦-೩). [ರುಷ ಕೇತನ] 

ರುಷಕೇತು (ನಾ). ೧.ಎರುಷಕೇತನ ೧: ಮೇಲುದು ರುಷಕೇತುವಂ 
ಮಿಗೆ ಮನೋಜಮನೋಹರಯೇಟ್‌ ಬರ್ಪವೊಲ್‌ (ಶಂದ್ರಪು. ೦೦-೬). 
೨.ಎರುಷಕೇತನ ೨: ಜತರ%ುಷಕೇತುರೂಪನೆನಿಸಿದ ಮಲ್ತಣಂಗೆ 
ಲೋಕಾಪ್ತ ಭಾರವಿಗೆಲಗುವೆಂ (ಪದ್ಮರಾ. ೧-೦೪) ; ಸಿಡಿಲ್ಲ ಸೀರ್ಪನಿ 
ಗಳೊಪ್ಪಿರೆ . . . ತುಪಾಕದಿಂ ನೆಗೆವ ಗುಂಡಿನವೋಲ್‌ ರುಷಕೇತು 
ವೀರನಾ (ರಾಜಶೀ. ೫-೬೯). [ರುಷ ಕೇತು) 

ರುಷಧ್ವಜ (ನಂ).2ರುಷಕೇತನ, [ರುಷ ಧ್ವಜ] 

ರುಪನೇತ್ರ (ನಾ). ವಿನಾನಿನಂತಹ ಕಣ್ಣು : ಎಳಸಿರಿಸಿತ್ತವಳ್ಳಿ ರ ಲಸಜ್ಜಷ 
ನೇತ್ರಮನೇಣನೇತ್ರಮಂ:`(ಪುಷ್ಕಪು. 8-೨೫). [ರುಷ -- ನೇತ್ರ] 

ರುಷಪತಾಕೆ (ನಾ).ಎರುಷಕೇತನ ೧ : ಮಾನಕೇತುವೆತ್ತಿಸಿದ ಸಮುಲ್ಲ 
ಸಜ್ಜಷಪತಾಕೆಯೆನಿಪ್ಪವೊಲಾಂತಳಾಕೆಯಾ ಫಸದನದೊಳ್‌ (ದಂದ್ರಪು. 

[ರುಷ + ಪತಾಕೆ] 


೬-೬೬). 


| ರುಷೆ (ನಾ). ಹೀರೆಗಿಡ : “ ಗಾಂಗೇರುಕೆ, ನಾಗಬಲಾ, ರುಷಾ, ಹ್ರಸ್ವಗ 


ವೇಧುಕಾ ೪ ಹೀರೆಗಿಡದ ಹೆಸರು. ಇವು ಹೀರೆ, ತುಪ್ಪಹೀರೆ, ಕಾಡುಹೀರೆ 
ಇವುಗಳೆಲ್ಲಕ್ಕೂ ಹೆಸರು” (ಸಿದ್ಧಾಂತಿ. ೦೨೦). [ ಸಂ. ರುಷಾ] 
ರಭಸ, «ಜಸ್ಕ' ನೋ. 
ರುಬುಸ್ಕ (ಜಸ್ಮ' ನೋ. 
ರುುಸ್ಕ (ನಾ). ಬೇಗ ; ತ್ವರೆ: ಮಸಣದೊಳು ಸಂಸ್ಕಾರಮಾಡಬೇಕೆಂದು 
ರಭಸದಿಂದ ನಾ ಬಂದೆ ಪ್ರೇತನೆಲಕಾಗ (ಹಮ. ೦೮೯). [?) 
ರುಸಂಬಡೆ «ಜಸಂಬಡೆ' ನೋ. 
ರಭಸಕೇತು (ನಾ). ಎ ರಬಹಕೇತನ ೨ : ಪಂಕೇಜಚರಣ ರಭಸಕೇತುದೇಹ 
ಕ್ಷಮಾಭೃದ್ವಜ್ರ ವಿರೂಪಾಕ್ಷ ಪಾಲಿಪುದು (ರಾಘಕ. ೨-೧೬). 
[ ಆಸಂ. ರುಷಕೇತು] 


ರುಳ 


ರುಳ "ಜಲ್ಲ' ನೋ. 
ರುಳಂಪಿ (ನಾ). -ಕಂದುರೆಯ ಆರಂ ಲಕ್ಷಣಗಳಲ್ಲಿ ಒಂದಂ (?): ಭಂಜಳಿ 
ಮುರಳಿ ರುಳಂಪಿ ವಾಹಿಣಿ ರೀಪು ರಂಜಿಪ ರೇಖೆಯೆಂದೆಂಬ ಮಂಜುಳ 
ಮಾದ ಷಡಂಗದೊಳಾ ಹಯ ರಂಜನೆವಡೆದುದು (ಶ್ರೀಪಾಲ. ೪-0೦). 
[?.] 
ರ;ಳಂಪಿಸು, ಜಳೆಪಿಸು, ಜಳಿಪಿಸಂ, ಜಳಂಹಿಸು, ರುಡಪಿಸು, ರುಳ 
ಪಸಂ, ರುಳುಂಪಿಸು, ರುಂಳುಪಿಸು(ಕ್ರಿ).೧.ನಡುಗಿಸು; ಅಳ್ಳಾಡಿಸಂ; 
ಬೀಸು : ರೋಂಪಿಸಿ' ಮುಂಬರಿದಾರ್ದು ರಭುಳಂಪಿಸಿದೊಳ್ಳಾಳ್ಗಳೊಡನೆ 
ಕಂಪಿಸೆಯೆರ್ದೆಯಂ (ಜಳವಿ. ೨-೯೯). ೨. ಹೆದರಿಸು ; ಭಯಪಡಿಸಂ : 
ಜಸಮೆಳೆಯೆಲ್ಲಮಂ. ಬಳಸೆ ಬಲ್ಬು ನೆಗಟಕ್ಕ್ಕಿಯ ಬೀರರಂ ರುಳಂಪಿಸೆ 
(ಕಥ್ಶಿಕಾ. ೪೬). ಜಳಪಿಸು : ೧. ಕೆಯ್ಯ ಖಡ್ಗವ ಜಳಪಿಸಿ ದೈತ್ಯ ನುಡಿದ 
ಕರೋರವಾಕ್ಯಗಳ (ಮೋಹತ್ರ. ೧೨-೦೦) ; ಬೆತ್ತವನ್ನು ಜಳಪಿಸುತ್ತಾ ಕೇಳಿದ 
(ಕೊತ. ೨೮). ಜಳಿಪಿಸು: ೧. ಹಿರಿಯುಬ್ಬಣವ 'ಜಳಿಪಿಸಿ. ವಿನಾಸೆಯ 
ಮೇಲೆ ಚೆರಳಿಡುತ (ಕಂನವಿ. ೦೩-೩೮). ಜಳುಪಿಸು: ೧. .ಬೇಡಿದೆಇಡೆ 
ಬೀಳುವುದು ದಾಯವು ನಾಡೆ ಜಳುಪಿಸೆ ಹೊಳೆವ ದಾಳದ ರೂಢಿಗಚ್ಚರಿ 
ಯಾಗೆ (ನಳಕ. ೯-೪೪). ರುಡಪಿಸು : ೧, ಖಡುಗ ಬರಲು ` ಕೈಕೊಂಡು 
ರುಡಪಿಸಿ. ನೋಡಿ ವೊಡೆದನಾ ಶಂಭುಕನಡಗಿರ್ದ ಬಿದಿರ ಪಿಂಡಿಲನು 
(ಅಂಜದ. ೦೩-೩೩). ರುಳಪಿಸು: ೧. ಆಯುಧವ ಹಿಡಿದೊಲ್‌ಯ 
ನುಗಿದನಡಾಯುಧವ ರುಳಪಿಸುತ (ಕುವ್ಮಾಳ. ೦೭-೨): ಕರಾಳ ರೋಷಾ 
ವೇಶನಿಳಿದನು ಸಿಂಹವಿಷ್ಟರವ ಬಾಳ ರುಳಪಿಸಿ ಕೆಂಪೊಗುವ ಕಣ್ಣಾಲಿಗಳಲಿ 
(ತೊರಕಾ. ೨-೫-7). ರಭಳುಂಪಿಸು: ೧. ಜಡಿದಸಿಯಂ ರಭಳುಂಪಿಸ 
ಕರಾಗ್ರದೊಳೆತ್ತಿ ಕಡಂಗಿ ಸಾರ್ದು (ರಾಜಕ. ೩೧೨). ರುಳಂಪಿಸು : 
೧. ಕೈದುಗಳ ರುುಳುಪಿಸಿ. ಪಾಹನಂಗಳನೇರಿ ನಡೆತರಲೂ, (ಜೀವೀಮ. 
4-89). ೫೩. ಫಳಫಳಗಂಟ್ಟು; ಮಿರುಗಂ: ಆ ಸುವರ್ಣದ 
ಮಧ್ಯದಿಂದ ವಜ್ರ ಮುಂತಾದ ರತ್ನಗಳು ರುಳುಪಿಸುತ್ತಿದ್ದವು (ಕಪಾಳುಂ. 
೪೯). . [ ರಭಳಂಪ್ಪು | <ರಧಳಪು) + - ಇತ್ತು] 
ರುಳೆಂಬ "ಜಳಂಬ' ನೋ. 
ರುಳಂಬಾಯತ "ಜಳೆಂಬಾಯ್ತ' ನೋ, 
ರುಳಂಬಾಯ್ತು "ಜಳಂಬಾಯ್ತು' ನೋ. 
ರುಳಕ, "ಜಳೆಕ' ನೋ. 
ರುಳಕ್ಕ, ರುಂಲಕು, ರುಳಿಕು, ರುಳುಕು (ನಾ). ಹೊಳಪು; ಪ್ರಕಾಶ; 
ಕಾಂತಿ: ಲುಳಿಯ ಮಿಂಚಿನ ಮುಂದೆ ಸುಗತಿಯ -ರುಳಕದನಿಲನ ಥಟ್ಟು 
. * ಬಳೆಸಿದೆ (ಕುವ್ಯಾಳೀ. ೩-೦೭). ರುಲಕು : ತಾಯಿತನದ ಹೊಸ 
ರಭಲಕು ಅವಳ ಮೊಗದಲ್ಲಿ ಕೂಡಿಕೊಂಡಿತ್ತು (ಸಿವಾ. ೦೦೪). ರುಳಿಕು: 
ಪಳುಕಿನೋಲ್‌ ಬಳುಕಿನೋಲ್‌ ನಳುಕಿನೋಲ್‌ . ರುಳಿಕಿನೋಲ* 
ಶೋಭಿಸುವಳಾ ಸೌಂದರಿ (ಜನಮು. ೪೨-೪೨). ರುಳುಕು : ಇಂತಹದಕ್ಕೆ 
ಮರ್ಯಾದೆ ಅಥವಾ ಸುಧಾರಣೆಯ ರುಳುಕು ತಾಗದೇಡವೆ? 
(ಗೋಯಾತ್ರೆ, 83). [ ಇಮರಂ. ರುಳಕ್‌; ಹಿಂ. ರಬಲ* ) 
ರುಳಕಂಬೊಗು (ಜಳಕಂಬೊಗು' ನೋ. 
ರುಳಕು (ಕ್ರಿ). ೧. ಆತುರಪಡಂ ; ದಂಡುಕಂ. ೨. ತಳಮಳಗೊಳ್ಳು ; 
ಆವೇಗಗೊಳ್ಳು : ರಭಳಕದಿರು ಜಾಣಿ ಸುಭದ್ರೆಯ ನು ಕೊಡಿಸುವೆ 
(ಕರ್ನಾಳ. ೩೦೫). ([ «ಮರಾ. ರುುಳಕಣೇ ] 
ರಭಳಪ (ನಶೆ. ಹೊಳಪು ; ಕಾಂತಿ : ಮಿಗೆ ನೋಯಿಪಾಸೆಯೆಂಬಲಗಿನ 
ರುಳಪದಿಂ ಮೆಜಣವ ಮನಮೆಂದೆಂ ಬ ಮಾಸಾಳ (ಮೊನೆರ. ೧೪೦-೧೯) ; 
ರುಳಪದಲಿ ಬೊಬ್ಬಿಡುವಡಾಯುಧ ಹೊಳವುಗಳ (ಕುವ್ಮಾಳೀ. ೨-೬). 
[ ಇರುುಳಪು) 


—————————— ಸಾಘಾಘಾಘಾಘ)ೌಘಾಷಾಾಘಾಾ)ಘ/ಗ/ಗ ಗಉೌದ ಗಏ ಗಾ್ಮಘಾಘಾಣಾಸಾಪಾಘಾ ಪಾಪಾ ಗ; /ಾ/ಗಳ/ ಗಭ ಪಾಸಾನಾಸಾಸಾಾಗಾಗಾಘಾ ಪಾವಾ ಪ ದ ರ ದ ಗಂ ರೋಜ 


೩೧೩೭ 


೩0 


20 


298 


86 


40 


46 


ಮುಖಂಡ 


ರುಳಪಿಸು (ರುಳಂಪಿಸಂ' ನೋ. 
ರುಳಪು, ರುಂಡಪು (ನಾ). ಕಾಂತಿ; ಪ್ರಕಾಶ. «ರುಳಪುಗೊಳ್ಳು' 
ಪರಾ... ರಭಡಪು: ರುಡಪುಗಳ ಗಿರಿಶಿರದ ನೆಗಓನ ಕಿಡಿಯಲಂಬರ 
ತುಂಬಿದುದು ಬೇರುಡಿಯ ಮರದಾಗುಗಳಲುದಿಸಿದ ಧೂತ ಧೂಮ ಶಿಖಿ 
(ತೊರರಾ.. ೪-೭-೧೦). 
ರೂಂರುುಡಪು (ದ್ವಿರುಕ್ತಿ) : ಗದಬದರೆನ್ನುತ ರಥ ರುಂರಭಡಪುಗಳ್‌ 
ವೂದುತಿರುವ ಶಂಖ ತಮ್ಮಟೆ ಭೇರಿಗಳ್‌ (ಠಾಕಾಳ. ೦೯). 
[ರಬಳ (ಆಜಲ್ಯ) + -ಪ್ಯ) 
ರುಳಪುಗೊಳ್ಳು (ಕ್ರಿ). ಹೊಳೆ ; ಪ್ರಶಾಶಿಸಂ ; ಬಳ್ಳಿ ಮಿಂಚಿನಂತೆ ರುಳವು 
ಗೆೊಂಡು (ವಿಗಡ. ೪೭-೧): 
[ ರುಳಪು + ಕೊಳ್ಳು (ಆಕೊಳ್ಳ್‌)) 
ರುಳಪ್ಪ, ಜಳಪ್ಪ (ನಾ). ೧. ವೆೀಲೆರಗಿ ಪೊಡೆಯುವವನಂ ; ಶೂರ. 
ಪಿ. ಹೆದರಿಸುವವನಂ ; ಸೊ ಲಿಸುವವನು ; ಒಂದು ಬಿರುದಂ. 
«ರಾಯಂರುಳಪ್ಪ' ಪರಾ, ಜಳಪ್ಪ : "ರಾಯಜಳಪ್ಪ' ಪರಾ. 
[ ಇಪ್ರಾ. ರುಡಪ್ಪ) 
ರುಳವಟಿಗೆ "ಜಳವಟ್ಟಿಗೆ' ನೋ. 
ರುಳವಟ್ಟಿಗೆ "ಜಳವಟ್ಟಿಗೆ' ನೋ. 
ರುಳವೂಡು (ಕ್ರಿ). ಕಾಂತಿಯನ್ನೂ ಹೊಂದಂ : ಬಾಡಿದವು ತಾವರೆಗಳುಜ* 
ರಭಳವೂಡಿದವು ನೈದಿಲುಗಳು . . .`ಸಾಂದ್ರಚಂದ್ರಿಕೆಯಲಿ (ಕುವ್ಕಾಛೆ ಶ್ರೀ. 
೦೭-೦೪). [ರಳ (ಆಜಲ್ಯ) *ಊಡು) 
ರುಳಿಕು-"ರುಳಕ್ಕ' ನೋ. 
ರುಳಿಸು (ಕ್ರಿ). ಹೊಳೆ; ಪ್ರಕಾಶಿಸು : ತಗ್ಗಿನಲ್ಲಿ ನೀರು ಧುಮುಕಿ ತರಂಗವು 
ಒಡೆದುಹೋದ ಕಡೆಯಲ್ಲಿ ರುಲತ್ಯಾರವಾಗಿ ರಬುಳಿಸುವುದು. (ಬೇವೀಜೌ: 
೭೬೩). [ರುಳ (ಜಲ) * -ಇಸ್ಕು) 
ರುಳುಂಪಿಸು (ರುಳಂಪಿಸಂ'-ನೋ. 
ರುಳುಂಬಕ (ನಾ). ಕುಚ್ಚು; ಗೊಂಚಲು : ಫುನ್ನಾಗದ ಸೂಸಕಂಗಳೊಳಂ 
ನೀಗದ ರಭಳುಂಬಕಂಗಳೊಳಂ . . . ಕಾಮದೇವನನತಿಪ್ರೀತಿಯಿಂ' 
ದರ್ಚಿಸಿ (ಉದಂಉ. ೭೮೩). [?. /ಮರಾ. ರುಳುಂಬುಕಾ ] 
ರುಳುಕು "ರುಳಕ್ಕ' ನೋ. 
ರುಳುಪಿಸು "ರ್ಲುಂಳಂಪಿಸಂ' ನೋ. 
ರುಳ್ಳಿಸು "ಜಳ್ಳಿಸು' ನೋ. 
ರುಟಾಸು (ಕ್ರಿ). (?) : ವರ್ಗ ಚತುರ್ಥಾಕ್ಷರಂಗಳ್ಳಿ . . . ರುುಟ್‌ಸಿತು. 
ರಭಾಳಿಸಿತು (ಕಮದ. ೧೩ ಪ್ರಯೋ). [?) 
ರಭಾಂಕೃತ (ನಾ). ೧. ರುಣ ರುಣ ಎಂದು ದನಿಗೆಯ್ಯುವ ಕಾಲಿಗೆ 
ಹಾಕಿಕೊಳ್ಳುವ ಆಭರಣ ; ಕಾಲುಂಗುರ ಅಥವಾ 'ಕಾಲ್ಲಡಗ: 
ಪಿ.ಎ ರುಂರು “ ರುಾಂ([ಶಾಕಾಂ. ರುಂ,ಯೂಂ]ಕೃತಂ ವಾತನೊಳು” 
(ಮಂಗರಾ. ೨೬-೬). "ರಬುಕೃತ' ಪರಾ. (ಸಂ.] 
`ರಭಾಂಗಟೆ "ಜೇಗಂಟೆ' ನೋ. 
ರಭಾಂಡ, ಜಂಡೆ,, ಜಾಂಡೆ, ಜಾಂಡೇಯ, ರುಂಡಾ, ರಾಂಡಾ(ನಾ). 
೧. ಬಾವುಟ ; ಧ್ವಜ. ೨. (ಆಲಂ) ತಂಗುವಿಕೆ; ಮೊಕ್ಕಾಂ: 
ನಾರಾಯಣನ ರುಂಡ ಈವತ್ತು ಕೋಡೀಬಾಗದಲ್ಲೇ ಎಂದು ತೋರು 
ತ್ತದೆ (ಮೂರುದಾ. ೩೪); ಎಲ್ಲಾ ಕಡೆಯೂ ಮಕ್ಕಳ ರನಿಹುಂಡ (ಸುವಸಂ. 
9). ಜಂಡೆ,: (8). ಜಾಂಡೆ: ೧.ಅಂಬಾರ ತಾಗುವಂದದಲಿ ಡೊಂಬನಾಟದ 
. ಗಳೆಯಂತೆ ಜಾಂಡೆಗಳಲ್ಲಿ ರಂಬಾಣದೋರಿ ಮೆರೆದರು (ಸೌಂದಳಾ. 8-31) : 
ಕೋಟೆ ಮೇಲೆ ಇಂಗ್ರೇಜಿ ಬಹಾದ್ದರರ ಜಾಂಡೆ ಹಾಕಿಸಿಕೊಳ್ಳು ತ್ತೇನೆ 
(ಕಾಕೇಂದ್ರ. 3೯). ಜಾಂಡೇಯ : ೧. ಮೆಟ್‌ದಿರಲ್ಕಿಂತುವೂ ಗುರುವರಂ 


ರಾಂಡಹೂಡು 


* * * ಜಾಂಡೇಯಮಂ ನಿಲಿಸಿದಂ ವೈಭವವಿಂದೆಂಬ ತೆಟದಿ (ಮಾವಿ: 
೨೪-೦೦). ಕುನಂಡಾ :' "ರೈಂಂಡಡಊರಂ'” ಪರಾ. ರಭಾಂಡಾ: ೨: 
ಮೂರು ಮಂಡಿ ಪಾದುಷಹರು ತಮ್ಮ ತಮ್ಮ .ಪೇಷುಖಾನೆ ಸಂಗಡ 
ರಕಿಇಾಂಡಾವನ್ನು ಹೊರಗೆಹಾಕಿಸಿದರು (ಐಪೈರು. ೬). 
[ «ಹಿಂ, ರುಂಡಾ, ರೋಂಡಾ ; ಮರಾ. ರೋಂಡಾ) 
ರುಸಿಿಜಹೂಡು; (ಕ್ರಿ). ೧. ದಾವುಟವನ್ನು :ನೆಡಂ.. ೨... (ಆಲಂ) ತಳ 
ವೂರಂ; ನೆಲಸಂ; ವಾಸಿಸು: ಯಾವುದೋ ಬೂಷ್ಟು ಒಂದು ತಟ್ಟೆಯಲ್ಲಿ 
ರಘಖಾಂಡಹೊಡಿತು' (ಮೆನೋನೆಂ. ೨೭೦). 
[ ರೂಾಂಡ + ಹೊಡು (<:ಪೂಡು) ) 
ರಭಾಂಡಾ "ರೆಖಾಂಡ' ನೋ. 
ರಖಾಂಡಾಊೂರು, 'ರಬಂಡಾಊರು (ಕ್ರಿ). ಇ ರಾಂಡಹೂಡು ೨: 
ಎಲ್ಲರೂ ಎಲ್ಲಿ ಬಂದು: ರಘಾಂಡಾ ಊರಿಬಿಡುವೆರೋ ಎಂಬ ದಿಗಿಲು (ನಾಡಿನೇನ 
೦೩೭]: ರಭುಂಡಾಊರು : - ಹಳ್ಳಿಗಾಡುಗಳಿಗೆ ಸರ್ಕೀಟಿಗೆ ಬಂದುಬಿಟ್ಟರೆ 
ಆಫೀಸರರು ರಬಂಹಾಊರುವುದು ಇಲ್ಲೀನೆ (ರೂಪಸಂ. ಓಂ). 
[ ರುಜಾಂಡಾ (-ಆರುಂಡ) * ಊರು, (£ಊಟು,)] 
ರಭಾಂಡಾಹಾಕು (ಕ್ರಿ). ಎ ರುಾಂಡಹೂಡಂು ೨: ಮಾವನಮನೆಯಲ್ಲಿ 
ಹೋಗಿ ರಭಾಂಡಾ ಹಾಕಿದ್ದಾನೆ (ರೂಢಿ). 
( ರುಷಂಡಾ '(-ಆರಭಾಂಡ)*. ಹಾಕು (£ವಾಯ್ಕು,)] 
ರುಣಕಣಿ,ಜಾಕಣಿ(ನಾ).(ಉಕ)ಪಾತ್ರೆಗಳ ಮೇಲೆ ಮಂಚ್ಚುವ ವಂಚ್ಚಳ: 
ಅನ್ನದ ತಪ್ಪೇಲಿ ಮ್ಯಾಲಿನೆ ರುಷಿಕಣಿ ಸುದ್ಧಾ ತಗದಿಲ್ಲಾ (ವೈನಿ. ೨೨೦). 
ಖಾಕಣಿ : ಹಿಂದೂಸ್ಥಾನೀ ದಾಸಿ ಜಾಕಣಿಯಲ್ಲಿ ಕೆಂಡ ತೆಗೆದುಕೊಂಡು 
ಬಂದಳು (ಅರಗಿ. -338).. [ ಮರಾ. ರಭಾಕಣೇ ) 
ರಘಾಗಟಿ "ಹೇಗಂಟೆ' ನೋ. 
ರಭಾಟ (ನಾ). ೧. ಪೊದರಂ ; ಹೊದೆ. ೨. ಲತಾಗೃಹ ; ನಿಕುಂಜ. 
[ಸಂ.'3 
ರಖಾಟಣಿ «ರಾಡಣೆ' ನೋ. 
ರೆಯಾಟಲ (ನಾ). ಮೊಕ್ಕೆವಂರ : “ಗೋಲೀಢಃ, ಗೋಲೀಹಃ, ರುಾಟಲಃ 
. - « ಮೊಕ್ಕೆ ಪರದ ಪೆಸರು” (ಸಿದ್ಧಾಂತಿ. 90೬). [ಸಂ.7. 
ರಭಾಡಣೆ, ಜಾಡಣಿ, ಜಾಡಣೆ, ರುಾಟಣಿ:- (ನಾ). ೧. ಅಳ್ಳಾಡಿಸು 
ವುದು ; ಕೊಡಹಂವುದಂ ; ಜಳಪಿಸಂವುದಂ :: ಕೊನರ್ವ- ಕೋಪವ 
ಖಂಡೆಯದ ರಭಡಪುಗಳ ರುಖಡಣೆಯ (ತೊರಕಾ. ೬-೯-೩). ಜಾಡಣಿ ಃ 
- ೧, “ಜಾಡಣಿ ಹೊಡೆ'' ಪರಾ. ಜಾಡಣೆ : . ೧. ರಭಿಡಪುಗಳ - ಜಾ 


[ಪಾಕಾ. ರಭಾ]ಡಣೆಯ ಮಿಂಚಿನ ಖಡುಗಗಳ (ಕೊರರಾ. ೪-೬-೪). ವಿ. |: 


ಎಸೆಯಂವುದೆಕ; ತೆಗೆದಂ -ಹಾಕುವುದಂ. ೩. ಭೇದಿಯಾಗುವುದೆ ; 
ಅತಿಸಾರ : ನಿನ್ನೆ ದಿನವೆಲ್ಲಾ ಜಾಡಣೆ, ಈಗೆ ಬಹಳ : ಸುಸ್ತು (ಕೂರಿ). 
`ರುಚಾಟಣೆ : ೧, ಓಂದು ರಭಾಟಣಿಯಿಂದ ಕಾಲ ಆಧಾರವನ್ನು ಪಡೆಯ 
ಲೆತ್ಲಿಸಿದಳು (ಕಕ್ತೆಲ್ವ. ೩08). [೪ ಮರಾ. ರುಾಡಣೇ; ಹಿಂ. ರಭಾಡನಾ) 

ರುಾಡಮಾಲಿ, ಜಾಡಮಾಲಿ, ರುಾಡಂಮಾಲಿ (ನಾ). ಕಸಗುಡಿಸುವ 
ಕೆಲಸವಮಾಡಿ'ಜೀವಿಸುವವನು; ಟೀದಿಗುಡಿಸುವವನು ; ಜಲಗಾರ: 
ಊರಿನ ರಭಾಡಮಾಲಿಗಳ ಮಧ್ಯೆ". -.-. ಪಾಸ (ದಿಲ್ಲಿಪ. ೨೩); ನೆಂಜುಂಡ 
ರೂಖಡವಕಾಲಿಯಾದ ನಂತರ (ಜಿತ್ತ ಕ. ೦೩೦); ರಭಾಡವತಾಲಿಗಳ 
ಗುಡಿಸಲುಗಳ ಮುಂದೆ `ಹುಡೆಗ ಹುಡುಗಿಯರು ಆಟವಾಡುತ್ತಿದ್ದಾರೆ 
ಉಡೀದ್‌. ೬೫). ಜಾಡಮಾಲಿ: ಜಾಡಮಾಲಿಗಿಳ ಕೆಲಸದಲ್ಲಿ ತೊಡಗಿದ್ದ 
ಹೈಡಿಗಳು (ಪ್ರನರು. 30೭). ರಭಾಡುಮಾಲಿ: ಸಾಹೇಬರ ರಜಾಡು 
ಮಾಲಿಯು ಕೂಡ ಧರಿಸೆದಂಥ ಹೊಲಸು ಬಟ್ಟೆಗಳು ಅವರ ಮೈಮೇಲಿದ್ದವು 
(ನಾಕಥೆ. 83), ([?./ಹಿ5. ಮರಾ, ರಠೂಡೂ = ಕಸಪರಕೆ] 


೩೧೩೮ 


ರಖಾಡಿಸು 


ರಾಡಿ,, ಜಾಡಿ, (ನಾ). ೧. ಸಂದಣಿ ; ದಟ್ಟಣೆ ; ಸಮೂಹ : ಪಲ್ಲವ 
ಸತ್ತಿಯ ರಖಾಡಿಗಳೊಳೆಗೆ ಕೈಗಾಯ್ದು ನಿಂದನು ಕರ್ಣ (ಕುವ್ಮಾದ್ರೋ. ಓರಿಇ. 
ಪರಿ, ೨೭೩): ೨. ಹೆಚ್ಚಳ ; ಆಧಿಕ್ಕ : ರುಳದ ಕಾಡಿಗೆ ಬೆವರಿ ವಸನಾಂ 
ಚಲದ ಗಾಳಿಗೆ ಮೊಗವನೆತ್ತಿದರು (ಕುವ್ಶಾರ್ರೋ, ೦೯-೦6) ; ಅಕ್ಷಿಗಳಲು 
ಬ್ಬುವ ತೋರಗಿಡಿಗಳ ದಾಡೆಗಳೆ ವಿಷದುರಿಯ ರಭಾಡಿಗಳ (ತೊರರಾ. 
೬-೧೩-೩೩). ಚಾಡಿ : ೧. ಹೂಡಿದಂಬಿನ ಹೊದೆಯ ಬಂಡಿಯ ತೋಶ 
ಕಡಿದನು ಛತ್ರಚಮರದ ಜಾ[ಖಾಕಾ. ರಬಾ]ಡಿಗಳೆ ತಟ್‌ದೊಟ್ಟಿದನು 
ಕಲಿಪಾರ್ಥ (ಕಾುವ್ಮಾಳ. ೨೬-೯). ೨. ಪವನತನಯನ ಖತಿಯ ಜಾ![ಪಾಕಾಂ. 
ರಖಾ]ಡಿಯ- ಹವಣ ಕಂಡರು (ಕುವ್ಯಾಸ.. ೦೦-೨೫); ಕಣ್ಗಳ ಕಿಡಿಯ ರಭಬಳದ 
ಜಾಡಿಯ ಭೀಷಣಧ್ವನಿಗಳೆ ಘೋರ ರಾಕ್ಷಸರು (ಜಲು. ೪೨-೪೫); ಜಳದ 
ಜಾಡಿಯೆ ಬಿಂಕದಿಂದೆ ಸಲೆ ಗಮನಿಸುತಂತಾ ಬಾಣವೂ (ಘೋರಕನು. ೪೨). 

[ «ಹಿಂ. ಮರಾ, ರಖಾಡೀ ಎ ಪೊದೆ, ಪೊದರು] 

ರಭಾಡಿ, "ಜಾಡ್ಮಿ' ನೋ. 

ರಾಡಿ, "ರುೌಡೆ' ನೋ. 

15| ರಭಾಡ್ಮಿ "ಜಾಡ್ಮಿ' ನೋ. 

ರಭಾಡ್ಮಿ (ನಾ). ಗದಾಯುದ್ಧ ದಲ್ಲಿ ಒಂದಂ ವರಸೆ: ರಾಡಿ ರಭಂಕಣೆ 
ರಭಡಪು ಖಾಡಾಖಾಡಿ .. . ಫಲ್ಲಣೆಗಳಲಿ ಗದೆ ಕುಣಿದಾಡಿದವು (ಕೊರರಾ. 
೬೨೦೪-೦೪. [?] 

ರಭಾಡಿಕೆ (ನಾ).೭ರುಾಡಿ, ೨ : ಎಲಯಾಗ್ನಿ ಜಿಹ್ವಯ ರಖಾಡಿಕೆಯ ಕುಡಿ 

"ಯಂತೆ ಕಿಡಿಗೆದಲ್‌ದವು ಕೈದುಗಳು (ತೊರರಾ. ೬-೨೦-೨೪). 
[ರಾಡಿ + ೨ ಇಕೆ] 

ರಖಾಡಿಗಿಡಿ (ನಾ). ಗುಂಪುಗೊಂಡ ಕಿಡಿ: ವೈಷ್ಣವ ಬಾಣವನು ಬೆಸಸೆ 
ರಭಾಡಿಗಿಡಿಗಳ ರುಳದ ದಳ್ಳುರಿ . . . ಅಡಗಿಸಿತಾ ಶಿರತ್ರಯವ (ತೊರಲಾ. 
೩-೬-೨೩), [ರೆಭಾಡ್ಕಿ, 4 8ಡಿ] 

26| ರಖಾಡಿಗೆದಟ್ಲು, ಜಾಡಿಗೆದಣಂ (ಕ್ರಿ). ೧. ಅಧಿಕವಾಗಿ ಹರಡು, -ವಿಸ್ತಾರ 
ಗೊಳ್ಳು : ರಭಾಡಿಗೆಡೆಲುವ ಗೌರುಗಹಳಿಗಳೆ ತೂಳುವಟ್‌ಗಳ . . , 
ಘೋಷವವನಿಯ ಸೀಳಿ (ಕುವ್ಕಾಳ. ೨-೨). ಜಾಡಿಗೆದಜು: ೨. ದಟ್ಟವಾಗಿ 
ನಿವಿಂರು ; ಗುಂಪುಗುಂಪಾಗಿ ಕೆದರಂ : ಮೈಯಲಿ ಜಾ[ಶಾಕಾ9.' ರು] 
ಡಿಗೆದಟ್‌ತು ರೋಮ ರಭುಳಹಿಸಿತರುಣಮಯ ಸಯನ (ಕುವ್ಮಾಸ. ೦೩-೦೩). 

[ ರಭಾಡ್ಮಿ + ಕೆದಜು, ( ಆಕೆದಜಗ್ಕ) ] 

ರಖಾಡಿಗೆದಲ್ಲು (ನಾ). ಅಧಿಕವಾಗಿ ಹರಡುವಿಕೆ; ವಿಸ್ತಾರಗೊಳ್ಳೂವಿಕೆ: 
ತುಡುಕು ಚಮರಿಯ ರಭಾಡಿಗೆದಅನ ಗಡಣಿಸುವ ರಭುಲ್ಲರಿಯ ದಳ 
ಬಜಸಿಡಿಲ ಮೇಳವದಂತೆ ನೆರೆದುದು (ಕುವ್ಕಾಕೆ. ೦೮-೦೦). 

[ ರಭಾಡಿ, + ಕೆದಲು ( ಆಕೆದಅಕ್ವ್‌) ) 

86 ರುಾಡಿಮಸಗು (ಕ್ರಿ). ಅಧಿಕವಾಗಿ ಹರಡು; ಅತಿಶಯಂವಾಗು: ಆಹವದ 
ಖಯಖೋಡಿಯಿಲ್ಲದೆ ಸುಭಟರಬ್ಬರ ರುಾಡಿಮಸಗಿತು ಕದನದಲಿ 
(ಕುವ್ಯಾಳ. ೪-0೩). [ ರಬಾಡಿ; * ಮಸಗು } 

ರಭಾಡಿಯೆಸುಗೆ (ನಾ). ವೇಗದಿಂದ ಬಿಡುವುದು; ರಭಸದಿಂದ ಪ್ರಯೋ 
ಗಿಸುವುದಂ : ಶರಜಾಳ ಕವಿದುದು ಗಜದ ಜೋಧರ ರಭಾಡಿಯೆಸುಗೆಯಲಿ 
(ಕುವ್ಮಾಕೆ. ೦೦-೦೬). [ ರಭಾಡ್ಮಿ + ಎಸುಗೆ] 

ರಭಾಡಿವೆಳಗು (ನಾ). ಅಧಿಕವಾದ ಬೆಳಕು ; ಪ್ರಸರಿಸುವ ಕಾಂತಿ: 
ಈಡಿಟ್‌ಿದ ಮಣಿಮಯದ ಕಳಶದ ರಖಾಡಿವೆಳಗಿನ ಹೇಮರಸದಲಿ. . . 
ನಿಕೇತನವೆಸೆದವಲ್ಲಲ್ಲಿ (ತೊರರಾ. ೫-೨-೨೩); ಮಣಿಗಣದ ಜೋಡಿನ 
ರುಾಡಿವೆಳಗಿನಲಿ ಢಾಳಿಸಿತು ಥಳಥಳನೆ (ತೊರರಾ. ೬-೦೮-ಟ). 

[ ರಭಾಡ್ಮಿ + ಬೆಳಗು, ] 
ರಭಾಡಿಸು "ಜಾಡಿಸಂ' ನೋ, 


20 


80 


40 


ರಭಾಡು 


ರಾಡು (ನಾ). ಪೊದರಂ; ಪೊದೆ; ವೆಂಳೆಗಳ ಗಂಂಪು: ಅದರ ಸುತ್ತ 
ಗಿಡದ ರುಖಾಡಿದೆ `(ಕನಕೆ. ೨೦) ; ಎದುರಿಗಿರುವ ರಭಾಡಿನಲ್ಲಿ ಒಂದು 
ಭಯಂಕರವಾದ ಹುಲಿಯು ಮಲಗಿ ನಿದ್ದೆಮಾಡುತ್ತಿರುವದು (ಕೇರಕ. ೦೦). 
[+ ಓಂ. ಮರಾ. ರಭಾಡ್‌./ಸಂ. ರಟ] 
ರಭಾಡುಮಾಲಿ "ರಖಾಡಮೂಲಿ' ನೋ. 
ರಾಡೆ, ಜಾಡ್ಕ, ಜಾಡ್ಮಿ, ಜಾಡ್ಜೆ ರಾಡಿ, (ನಾ). ೧. ಲೆಕ್ಕಾಚಾರ 
ವನ್ನು ತೀರಿಸಂವುದು ; ಫೈಸಲ್‌ ಮಾಡುವುದಂ : ರಖಾಡೆಯಾಗಿ 
ವಸೂಲು ಮಾಡಬೇಕು (ಮಹಾವಂ. 11, ೬೫). ಜಾಡ್ಯ: ೧. ಆವನು ತನಗೆ 
ಮೊದಲು ದೊರೆತ ಹಣವನ್ನು ಸಾಲವನ್ನು ಜಾಡಮಾಡುವುದಕ್ಕೆ .. . ವಚನ 
ಕೊಟ್ಟು (ಬೆಂಜನ್‌. ೩೬). ಜಾಡ್ಕಿ: ೨. ವಂಂಗಿದು ಹೋಗುವಿಕೆ; 
ನಿಶ್ಶೇಷವಾಗುವುದು: ಕಾಳುಕಡಿ, ತುಪ್ಪ, ಎಣ್ಣೆ ಎಲ್ಲಾಜಾಡಿ ; ಏನೇನೂ 
ಉಳಿಯಲಿಲ್ಲ(ಕೂ9). ಜಾಡ್ಕೆ: ೩. ಒಂದು ಗ್ರಾಮದಲ್ಲಿರುವ ಮನೆಗಳ, 
ದನಕರಂಗಳ ಅಂಗಡಿ ಮಂಂಗಟ್ಟುಗಳ ಹಾಗೂ ರಾಟಿ, ನೇಗಿಲು 
ಮೊದಲಾದುವುಗಳ ಸಂಖ್ಯೆಯನ್ನೂ ಜನಸಂಖ್ಯೆಯನ್ನೂ 
ಬರೆದಿಡಂವ ದಾಖಲೆ ಪುಸ್ತಕ: (ಮ್ಮಗೆಕ. 19, ೭೭ಖ. ರಭಾಡ್ಮಿ : ೨. 
ಬಿಸ್ಕಿಟಿನ ಪೊಟ್ಟಣ . . . ಎಲ್ಲರಿಗೂ ಕೊಡಬೇಕು. ಒಂದು ದಿವಸದಾಗ 
ಎಲ್ಲ ರಭಾಡಿ (ಕೈ ೮ಾಜಿ, ೨೩). 
ಜಾಡಾ ರಶೀದಿ - ಲೆಕ್ಕಾಚಾರವು ಫೈಸಲಾಯಿತೆಂದು ಬರೆದು 
ಕೊಡುವ ರಶೀದಿ,-ದಾಖಲೆಪತ್ರ: ಹಿರಣ್ಮನ ಹೆಸರಿನಲ್ಲಿ ಒಂದು ಜಾಡಾ 
ರಶೀದಿ ಮಾಡು (ಕರುಕ. ೪8). [ «ಮರಾ. ರಜಬಾಡಾ) 
ರಭಾಣಾಸು (ಕ್ರಿ). ಖಚಿತವಾಗಿ ಹೇಳು ; ಖಡಾಖಡಿಯಾಗಿ ತಿಳಿಸು : 
“ನಾಳೆ ನಾ ಕಾವಲಕ್ಕ ಇದ್ರ ಒಂದ ಕಾಯಿ ಬಿಡಾಕಿಲ್ಲಾ ಹೊರಗ!” 
ಯಾಯಾ ರಭಾಣಾಸಿ ಹೇಳಿದಳು (ಬಾಣಂ. ೨೬). [ರಭಾಣ್ಯ + - ಇಸ್ಕು) 
ರಭಾಪು "ಚಾಪ್ರ್ಯ' ನೋ. 
ರಭಾಪುಗಾಲು "ಚಾಪುಗಾಲು' ನೋ. 
ರು ಬುಕ (ನಾ). ಒಂದು ಬಗೆಯ ಮರ ; ದೂದೀಮರೆ ; “ಕಕ್ಕೆಗಿಡ” : 
(ಅಮರ. ಪೀಕೆ) [೫0.7 
ರಭಾಮ «ಜಾವ್ಯ' ನೋ. 
ರಾಯಿ /ಜಾಯ್ಕಿ' ನೋ. 
ರಾರಿ, ಜಾರೈ, ರುತಾರೆ (ನಾ). ತೂತುಗಳಂಳ್ಳ ಸೌಟಂ ; ಜಾಲರಿ : 
ಚಂದ್ರವ್ವ ಕಾಳು ಕರಿಯುತ್ತಿದ್ದಳು. ರಖಾರಿಯಿಂದ ತೆಗೆಯುತ್ತಿದ್ದಳು 
(ಅಕೋಳ. ೨೪). ಜಾರೆ : ಕುದಿದ ಅರಿಷಿಣವನ್ನು . . . ಜಾರೆಯ ಸವುಟಿ 
ನಿಂಜ ತೆಗೆಯಬೇಕು (ಕೃ ಪ್ರ. ೨೮೯). ರಭಾರೆ : ಮುಂಬಾಯಿ ಶಹರದಲ್ಲಿ 
ಆಗುವ ಜೀನಸಗಳ ವಿವರವು... ೩೭ ರಾಖಾರೆಗಳು (ರಖಾರಿಸವುಟು) 
(ಮುಂಬವ್ಕಾ. ೦೦೨). [ ಮರಾ. ರಭಾರೀ, ರಭಾರಾ) 
ರಭಾರೆ "ರಾರಿ” ನೋ. 
ರುಾರೇ (ಅ). ಒಂದು ಕೊಂಡಾಟದ ಮಾತು ; ಹೊಗಳಿಕೆಯ ನುಡಿ : 


ರುಾರೇ ಜರಖಾರೇ . . . ಎಂಬುಲಿ ನೆಗೆವಿನೆಗಂ ಬಿಟ್ಟು ಮಾಆಣಂತ 


ಮೇಲಾಳ್ಗಳನಾಗಳ್‌ ತಳ್ತು ಪೊಯ್ದು (ಕಲ್ಮಿಕಾ. ೨೭೪). 

ರಭಾಲರ “ರಖಾಲರಿ' ನೋ. 

ರಾಲರಿ, ಜಲರಿ, ಜಾಲರಿ, ಜಾಳರ, ರಃಾಲರ (ನಾ). ೧. ಮೇಲ್ಯಟ್ಟು; 
ತೂಗಾಡುವ, ಬಲೆಯಂಂತಹ ಸಿಂಗಾರ ವಸ್ತ್ರ : ಬಳಸಿ ಕಟ್ಟುತ ಸುತ್ತ 


ಪವಳ ರುಾಲರಿಯಾ ಥಳಕುಗೊಡುತಿಹೆ ಕನಕಕಲಶಗಳನಿಟ್ಟು (ಯಕೋರೆ.' 


೯೮); ಸುತ್ತಲೂ ಮುತ್ತಿನ ರಭಾಲರಿಗಳು ಕಂಗೊಳಿಸುತ್ತಿದ್ದುವು (ಶ್ರೀರಾಯ. 
ಎ36). ಜಲರಿ: ೨. ತಂತಿಯ ಬಲೆ; ತೂತುಗಳಿರುವ ರಚನೆ: 
ಒಂದೇ ಸೆಳೆತದ ನೋಟದಲ್ಲಿ ತನ್ನ ಜಲರಿಯ ಬಲೆಯಲ್ಲಿಕೆಡವಿಕೊಂಡಳು 


೩೧೩೯ 


ರುುಂಡುಪು 


(ಕಾವೇರಿ. ೬). ಜಾಲರಿ : ೩. ತೂತುಗಳಿರುವ ಸೌಟು. "ಜಾಲರಿಸೌಟು' 
ಪರಾ. ೪. ಅಗಲವಾದ ಕಂಚಿನ ತಾಳ. "ಜಾಲರಿತಾಳ' ಪರಾ. 
ಜಾಳರ : ೨. "ಜಂಳರಂಬೋಗು' ಪರಾ. ರಭಾಲರ ; ೧. ಮುತ್ತು 
ರತ್ನಗಳ ರಭಾಲರಗಳಂದ ಅದು ಅಲಂಕೃತ (ನಿಬಂಧ. 1, 3೩೭). 
"ಜಲ್ಬರಿ' ಪರಾ. (ಹಿಂ ಮರಾ. ರುಖಾಲರ್‌ ] 

ರಭಾವ "ಜಾವ್ಯ' ನೋ. 

ರಾವುಕ (ನಾ).' ಒಂದು ಬಗೆಯ ಮರ; ದೂದೀಮರ; ಬೂರುಗ ; 
ಕಕ್ಕೆಗಿಡ. [ಸಂ.) 

ರಾಳಿಸು (ಕ್ರಿ). (?) : ವರ್ಗಚತುರ್ಥಾಕ್ಷರಂಗಳ್ಗೆ . . . ರುಬೀಸಿತು, 
ರಮಾಳಿಸಿತು (ಕಮದ. ೦೩ ಪ್ರಹೋ). [?] 

ರಭಾಳೆಯ (ನಾ). ೧. ಸ್ವೀಕಾರ; ತೆಗೆದಂಕೊಳ್ಳುವುದಂ (?). ೨. 
ಅಪಹಾರ ; ಕಿತ್ತುಕೊಳ್ಳುವುದಂ. “ರುಾಳೆಯಂಗೊಳ್‌' ಪರಾ. 

[7] 

ರಾಳೆಯಂಗೊಳ್‌ (ಕ್ರಿ). ೧. ಸ್ವೀಕರಿಸಂ; ತೆಗೆದಂಕೊಳ್ಳು (?) : 
ಪೆಆರ ಪಲವುಂ ಜೀವಧನಂಗಳನರಸರ ಕಾಪಿನ ಪೊಲನಂ ಪೊಕ್ಕುವಂದುಂಡಿಗೆ 
ಯೊತ್ತಿಕೊಳುತ್ತು ವೂಟೌ್‌ಗವಾದೆಡೆಗಳೊಳ್‌ ರಖಾಳೆಯಂಗೊಳುತ್ತುಮನಿತ 
ಆೊಳಂ ತಣಿಯದೆ (ಸುಕುಮೂ. ೭-೩೫ ವ). ೨. ಅಪಹರಿಸು ; ಕಿತ್ತು 
ಕೊಳ್ಳು (7): ತಣಿಯದೆ ಮತ್ತೆಯತಿಕಾಂಕ್ಷೆಯಿಂ ಲೋಗರೊಡವೆಯಂ 
ರಘಖಾಳೆಯಂಗೊಂಡು (ಸುಳುಮಾ. ೭-೩೭ ವ). [ ರನಿಕಾಳೆಯ + ಕೊಳ್‌] 

ರಿಖಂಟಿ (ನಾ). ಒಂದು ಬಗೆಯ ಗಿಡ ; ಕರಿಯ ಗೋರಂಟಿ : “ನೀಲಿ, 
ರಿಹಖಿಂಟೇ, ಬಾಣ1-ಈ ೩ ಕರಿಯ ,ಗೋರಂಟೆ” (ಹೆಲಾಯು. ೩೪-೫೨). 

[ ಸಂ. ರಿಬಂಟೀ) 

ರಿಖರಿರಿಖರಿ (ನಾ). ಒಂದಂ ಅನಂಕರಣ ಶಬ್ದ ; ಮಳೆಯನ್ನು ಅನು 

ಕರಿಸುವ ಶಬ್ದ. 
ರಿುರಿರಿನುರಿ ಹತ್ತು ಒಂದೇ ಸಮನೆ ಸುರಿ; ಧಾರಾಕಾರವಾಗಿ 

ಸುರಿ: ಮಳೆ ರಿಖರಿರಿಖರಿ ಹತ್ತಿದರೆ. . . ಚೀಲ ಕಡಿಮೆ (ಮುಂಬವ್ಕಾ. 
೨೭೬). 

ರಿಭಲ್ಲಿ (ನಾ). - ರಿಖಲ್ಲಿಕೆ: ಸೀದು ಸೀಕರಿಹೋಗಿ ತಾರದೆೊಳಳುವೊಲು 
ಕೂಗುತಲಿಹವು ರಿಖಲ್ಲಿಗಳು (ಗಾಢಾಸ. 8-೯೪) ; ಮರಗಳಲ್ಲಿ ರುಲ್ಲಿಗಳು 
ರೀ ರೀ ರೀ ಎಂದು ಕೂಗುತ್ತಿದ್ದುವು (ಈಕಥೆ. ೦೦೨). [ಸಂ. ರಿುಲ್ಲೀ) 

ರಿಭಲ್ಲಿಕಾನಾದ (ನಾ). ಜೀರುಂಡೆಹಂಳಂಗಳ ಶಬ್ದ,-ಧ್ವನಿ: ರಿಖಲ್ಲಿಕಾನಾದ 
ಘರ್ಫರ ಘೋರಕರ್ಕಶಂ (ಶ್ರೀರಾಮಾ. ೧೮೦-೦೦೯). 

[ ಸಂ. (ರಿಬುಲ್ಲಿಕಾ + ನಾದ) ) 

ರಿುಲ್ಲಿಕೆ (ನಾ). ಜೀರುಂಡೆಹಂಳು : “ರಿನುಲ್ಲಿಕೆಯೆನಲ್‌ ಜಿಮ್ಮಂಡೆಗಕ್ಕು 
ನಾಮಂ” (ಮಂಗರಾ. 8೨-೧೦) ; ಕಟುವಾದುದೈ ರಿುಲ್ಲಿಕಾಕಂಠಕೃತಿ 
ಕರ್ಕಶಂ (ಶ್ರೀರಾಮಾ. 3೬೩-೭), [ ಸಂ. ರಿಬುಲ್ಲಿಕಾ) 

ರಿುಲ್ಲೀಕೆ (ನಾ). -ರಿಬುಲ್ಲಿಕೆ. 1 ಸಂ. ರಿಿಲ್ಲೀಕ 

ರಿಭಾರುಕೆ (ನಾ).ಎರಿುಲ್ಲಿಕೆ. [ಸಂ. ರಿಖಾರುಕಾ ] 

ರಖುಡುಪು, ಜಂಡಂಪು, ರುಡುಪು (ನಾ). ೧. ಪೊದೆ; ಪೊದರಂ: 
ಎಲ್ಲಾದರೂ ಗಿಡದ ರುುಡುಪಿನಲ್ಲಿ ಆಡಗಿಕೊಂಡಿರಬಹುದು (ಶ್ರೀಕಾಂತ. 
೬೩).ಜುಡುಪು : ೨. ಕುಚ್ಚು ; ಗಂಚ್ಛೆ : ಅವುಗಳಿಗೆ ಕಟ್ಟಿದ್ದ ಹಗ್ಗಗಳ 
ಜುಡುಪುಗಳೂ ಪಟಗಳೂ ವಿಚಿತ್ರವಾದ ಎಲೆಯ ಜಾಡಿನಂತೆ ಒಪ್ಪುತ್ತಿದ್ದವು 
(ಚೀನಬಾ. ೨೦೦). ರುಂಡುಪು; ೧. ಸುತ್ತಲೂ ಗಿಡಗಳ ರುಡುಪು, 
ವಂನಸ್ಸಿನಲ್ಲಿ ಹಿಂಸ್ರಪಶುಗಳ ಭಯ(ಸ್ಮೃತಿಜ. ೪೦) ; ಪಕ್ಕದಲ್ಲಿಯೇ ಗಿಡಗಳ 
ರುಡುಪಿನಲ್ಲಿ ಒಂಟಿಯಾಗಿ ನಡೆಯುತ್ತಿದ್ದ (ನೀರಸ. ೩೮). 

[ -ಮರಾ, ರುುಡಪ್‌, ರಬುಡೂಪ್‌) 


ರುುಣಕ 


ರಭುಣಕ "ಜುಣಕ' ನೋ. 

ರಭುಮಕಿ "ಜಂವಂಕಿ' ನೋ. 

ರಭುಮರು :ಜುಮಂರಂ' ನೋ. 

ರಭುಮ್ಮಿಡು (ಕ್ರಿ). ೧. ನಡಂಗಂ ; ಕಂಪಿಸು : ವರ ರಾಜೀವಸಂಭವ ಶರವ 
ಹೂಡಿದನಾ ವಿಬುಧರಸು ರುಡಿಯೆ -ರಭುಮ್ಮಿಡೆ ತನು ಪ್ರಿಯಂಬಕನ 
(ತೊರರಾ, ೫-೬-೨). ೨. ರುಂಂಮ್ಮೆಂದು ವಿಂಡಿ : ದೈತ್ಯನೆದೆ ಜರ್ಜರಿತ 
ವಾಯಿತು ನೆತ್ತಿ ರುುವ್ಮಿಡೆ ತಿರುಗಿ ಬಿದ್ದನು (ಳಾಶಿರಾ. ೩3-೪೦); 
ಅದ್ರಿಗಳು ಮಾರ್ದನಿಗೊಡಲ್ಲಿಗ್ಗಜಂಗಳ ಕರ್ನದಲ್ಲಿ ರುು[ಪಾಕಾ, ರು] 
ಮ್ಮಿಡೆ ಕರ್ನನೆಂಬಾ ಮಾತನು ಕಳೆವುತ (ವೀಕ್ಕಪು. ೨-೭-೪೩). 

[ರಖ್ಯು (ಜುಂ) + ಇಡು] 

ರಖುರಮತ್ತು "ಜೂರತ್ತು' ನೋ. 

ರಭುರಕಿ "ಜಂರಿಕೆ' ನೋ. 

ರುಬುರಿಕೆ "ಜುರಿಕೆ' ನೋ. 

ರುುರುಕಿ "ಜುರಿಕೆ' ನೋ. 

ರಭುರುಕೆ "ಜುರಿಕೆ' ನೋ. 

ರುುುಲುಮ್ಮನೆ (ಅ). ತಟ್ಟನೆ ; ಒಡನೆ ; ಕೂಡಲೆ: ಅನುಕರಣಕ್ಕೆ ... 
ರುಖಲಂಮ್ಮ [ಪಾಕಾಂ ಮೈನೆ ಪಠಿಲ್ಲನೆ (ಕವುದ. ೧೪ ಪ್ರಯೋ). 

[ ರಬುಲುಮ್ಯ + - ಅನೆ] 

ರುುಳಕು (ರುಳಂಕು' ನೋ. 

ರಭುಳುಕು, ಜುಳುಕಂ,, ರುುಂಳಕಂ (ನಾ). ೧. ಅಸ್ಪಷ್ಟವಾಗಿ ಕಾಣುವಿಕೆ; 
ಸ್ವಲ್ಪ ತೋರಂವುದು; ಛಾಯೆ: ತಿಪ್ಪನ ಪ್ರಣಯದಲ್ಲಿ... 
ಗಾಂಧರ್ವಪದ್ಧತಿಯ ರಯುಳುಕಿದೆ (ಸಮಜೀ. ೪೦, ಪಕ). ೨. ಕಾಂತಿ ; 
ಹೊಳಪು : ಸಾಲಿನಲ್ಲಿ ನಿಂತ ಜನರ ಮುಖದ ಮೇಲೆ ಗೆಲುವಿನ ರಭುಳು 
ಕೊಂದು ಹಾಯ್ದುಹೋಯಿತು (ಪ್ರಣಸ. ೩8). ಜಬುಳುಕ್ಕು : ೧. ಹಾವ 
ಭಾವಗಳ ಜುಳುಕಿನಲ್ಲಿ ತಾಳಲಯಗಳ ಸಮ್ಮೇಳನವಾಗಿ . ಮನಸ್ಸಿಗೆ 
ಶ್ರಮವೆನಿಸದೆ (ಕನ್ನಾ. ೩೫). ರುಖುಳಕು: ೧. ಹೆದರಿಕೆಯ ಒಂದು 
ರಖುಳಕು ಮೈಯನ್ನು ನಡುಗಿಸಿತು (ಮೇದಿಮ, ೦೬) 

[ ಮರಾ, ರರುಂಳೂಕ್‌", ರಂುಳಕ್‌ ] 

ರುೂರಿ (ಜಂರ್ಕಿ' ನೋ. 

ರಭೂಲ "ಜೂಲ್ಯಾ” ನೋ. 

ರಘಖಾಲಹಾಕು (ಕ್ರಿ). ಮೇಲು ಹೊದಿಕೆಯಂನ್ನು ಹೊದಿಸು; ಅಲಂಕಾರದ 
ಗೌಸುಹಾಕು; ಗೌಸನ್ನು ಹೊದಿಸು.: ಅವಳು ರಯಾಲಹಾಕಿದ 
ಗೋವಿನಂತೆ, ಬಂಗಾಲೀ ಸ್ತ್ರೀಯರಂತೆಯೇ ಸೀರೆಕುಪ್ಪಸಗಳನ್ನು . .. 
ಧರಿಸಿಕೆೊಂಡಿರುತ್ತಿದ್ದು (ಹೇಮಂತ. ೪೨೩). 

[ ರುಖಲ (ಆಜೂಲ್ಕು) * ಹಾಕು (ಆಪಾಯ್ಕ್ಯು)) 

ರಭೂಲು "ಜೂಲ್ಮೂ' ನೋ. 

ರುಂಡ (ನಾ). ಆರ್ಯಭಾಷಾವರ್ಗಕ್ಕೆ ಸೇರಿದ ಒಂದಂ ಪುರಾತನ 
ಭಾಷೆ : ಏಸಿಯದ ಭಾಗದಲ್ಲಿ ಸಂಸ್ಕೃತ, ರುಂಡ, ಇವರಡು ಪುರಾತನದ 
ಭಾಷೆಗಳುಂಟು (ಮುಂಬಯಿ. 8-೨೩೮). [?) 

ರೋಂಕರಿಸು (ಕ್ರಿ). ೧. ಮೊರೆ; ರೋಂಕಾರವನ್ನೂ ಮಾಡಂ: ಕುಸುಮ 
ಕುಲಮಂ ಮುತ್ತಿ ರಂಕರಿಪ ತುಂಬಿಯಿಂ . . . ಮೆಜಿ್‌ವುದು (ತಿರುರ.ದೇ. 
೨-೧೩) : ತನುಗಂಧಕೆಜಿಗಿ ತುಂಬಿಗಳು ರಂಕರಿಸಲು (ಧರಣ. ೯-೩೦) : 
ಪಟ್ಟದಿಗಳೆಡೆವಿಡದೆ ರೋಂಕರಿಸದಿರ್ಪುವೆ ಬಂದು ನೆರೆದ ವಿದೃತ್ಸಭಾ 


೩೧೪೦ 


ಇಕಾರ 


ನೀರೇರುಹಾಕರದೊಳು (ಕೃಮಿಧಾ. ೧-೬೨). ೨. ಬಿರಂನಂಡಿಗಳನ್ನಾಡು ; 
ಆರ್ಭ೯ಟಿಸಂ: ಗೆಡೆವರ್ಚೆರ್ವರ್‌. ಮನಗೊಂಡೊಡನೊಡನೋರಂತು 
ತಗುಳ್ಳು ರೆಯೀಂಕರಿಸಿದೊಡೆ(ಪಂಪಛಾ.೨-೭೬೩); ಪ್ರತಿಪಕ್ಷದವರು:- (ಕುಪಿತ 
ರಾಗಿ ರೀಂಕರಿಸುವರು) (ಬಿಕುಗಂ. ೦೩-೦೪). [ ರೆಬೀಂಕರಣ್ಯ 4 -ಇಸ್ಕು) 


5| ರೋಂಕಾರ (ನಾ). ದಂಂಬಿ ಮೊದಲಾದುವುಗಳ ಧ್ವನಿ.-ಮೊರೆತ ; 


26 


40 


ಇಂಬಿನಿಂ ಕುಳ್ಳಿರ್ದ ಮಟಜದುಂಬಿಗಳ ರೋಂಕಾರದಿಂ (ಜಾಧಪು ೦-೦೯೭). 
[ಸಂ.] 

ರೋಂಕೃತ (ನಾ).ಎಲಂಕಾರ : ರೋಂಕೃತಂ ತುಂಬಿಯೊಳು (ಮಂಗಳಾ. 
a1-«). [ಸಂ,) 

ರೋಗ್ಯೆ (ಕ್ರಿ). (ವೀಣೆ ಮೊದಲಾದುವನ್ನು) ನುಡಿಸು; ಬಾರಿಸು: 
ಕೋಣನಿದಿರಲಿ ಪಾಡಿ ತುಂಬುರವೀಣೆಯಂ ರೋಗೈದ ಪರಿ (ಗಗಠಾ. 
೦೨-೪). [ರೋ ಕೈ (ಆಕ್ರೆರ್ಯ,) ] 

ರೊಂಪಿಸು, "ಜೊಂಪಿಸ್ಕು' ನೋ. 

ರೊಂಪಿಸ್ಕು “ಜೊಂಪಿಸ್ಯು' ನೋ. 

ರೊಂಪು “ಜೊಂಪು” ನೋ. 

ರೈೊಂಬಿಸು "ಜೊಂಪಿಸ್ಕು' ನೋ. 

ರೈೊಟ್ಟಿಂಗ "ಜಟ್ಟಿಂಗ' ನೋ. 

ರೈೊಮ್ಮಿಡು "ಜುಮ್ಮಿಡು' ನೋ. 

ರ್ಲೊಮ್ಮಿಸು (ಕ್ರಿ). ಎ ಜುಮ್ಮಿಡು: ಸವಿಯೇಅ ಸರ್ವಾಂಗವುಣ್ಮಿ 
ರೆೊವ್ಮಿಸುತ [ಪಾಕಾಂ. ರುಮ್ಮಿಡುತ್ತ, ರೆಬೊಂಪಿಸುತ)ಮಿರೆ (ಇಹರ.ದೇ. 
&0೦-೧೬).. [ರೆಮೊೂಮನ್ಮ್ಯು (-ಆಜುಂ) - ಇಸ್ಕು] 

ರೊಮ್ಮ್ಮು “ಜೊಂಪ್ಲು' ನೋ. 

ಧೈೊಮ್ಮು "ಜುಂ' ನೋ. 

ರೊಮ್ಮನೆ "ಜೊವ್ಮನೆ' ನೋ. 

ರೋಂಟಿಗ *ಜಟ್ಟಿಂಗ' ನೋ. 

ರೋಂಫಿಸು, (ಜೊಂಪಿಸ್ಕು' ನೋ. 

ರೋಂಪಿಸು, "ಜೊಂಪಿಸ್ಕೂ' ನೋ. 

ರೋಂಪು "ಜೊಂಪುು' ನೋ. 

ರೋಕು, "ಜೋಕ್ಕು' ನೋ. 

ರೋಕ್ಸು "ಜೋಕ್ಕು'. ನೋ. 

ರೋಮು "ಜಂವಯ್ಮ್ಮ್ಯಿ' ನೋ. 

ರೋಮ್ಮಿಡು "ಜುವ್ಮಿಡಂ' ನೋ. 

ರೋರರ್‌ (ನಾ), ಒದು ಅನುಕರಣ ಶಬ್ದ : ಎಡೆಗಿಡಿದು ಚಿಂದೆಂಗಿನೆಳ 
ಗಾಯೊಡೆದು ರೋರೆನೆ ವೊಸರ್ವ ಪೊನಲಿಂ (ಸಾಳ್ಕಛಾ. ೧-೬೦). 

ರೋರು "ಜೋರ್ಕು' ನೋ. 

ರೋಲಿ 'ಜೋಲ್ಕಿ' ನೋ. 

ರೋಲಿತಪ್ಪು "ಜೋಲಿತಪ್ಪು' ನೋ. 

ರೋಲಹೊಡೆ "ಜೋಲಿಹೊಡೆ' ನೋ. 

ರೋಳಿ "ಜೋಳ್ಯಿ' ನೋ. 

ರುಖೌಲಿಕ (ನಾ). ವೀಳೆಯದೆಲೆ ವಂತ್ತು ಅಡಿಕೆಯ ಚೀಲ; ಸಂಚಿ. 

[ಸಂ. ] 
ಇ (ನಾ). ಕನ್ನಡ ವರ್ಣಮಾಲೆಯ ಮೂವತ್ತನೆಯ ಅಕ್ಷರ. 
ಇಕಾರ (ನಾ).ಎಇ. [ಸಂ.) 


ಟ್ರ 


ಟ (ನಾ). ೧. ಕನ್ನಡ ವರ್ಣಮಾಲೆಯ ಮೂವತ್ತೊಂದನೆಯಂ ಅಕ್ಷರ. 
೨. [ಗಣಿತ] ಒಂದು ಎಂಬ ಸಂಖ್ಯೆಯಂ ಸಂಕೇತ : “ನಿರುತದಿಂ 
ಕಟಪ[ಯ]ಮೆನಲ್ಕೊಂದು” (ಮಂಗರಾ. ೧೦೪-೦೦). 

ಟಂಕ(ನಾ).೧.ಕಲ್ಲುಕುಟಿಗನ ಒಂದು ಉಪಕರಣ: ಕಲ್ಲಂಳಿ; ಚಾಣ: “ಟಂಕ 
ಮೆನಲುಳಿಯಕ್ಕುಂ” (ಮಂಗರಾ, ೧೧೩-೮) ; ತುರಂಗಮ ವೇಗಬಲಪತಿತ 
ಖರಖುರಟಂಕ ಪರಿಸ್ಪಲನ ಕಳಿತವಿಷಮಸಮರಭೇರೀನಿಸ್ವನಮುಂ (ಪಂಪಥಾ. 
೦೩-೩೦ ವ): ಕಟ್ಟೆಂಬ -ನುಡಿ ಮಾಲೆಗಾರ್ತಿಯರೊಳುನೆಅಕ ಪೆಟ್ಟೆಂಬ ನುಡಿ 
ಟಂಕದೊಳಗೆ (ಕಂನವಿ. ೨-೦೫). ೨. ನಾಣ್ಯವನ್ನು ಅಚ್ವಮಾಡುವ 
ಸಾಧನ ; ಅಚ್ಚು. ೩. ತಾಳೆಯೋಲೆಯಲ್ಲಿ ತೂತು ಕೊರೆಯುವ 
ಒಂದು ಬಗೆಯ ವೃತ್ತಾಕಾರದ ' ಮೊಳೆ: “ ಟಂಕಃ=ಕಲ್ಲುಳಿಯ. 
ಹೊನ್ನ ಅಚ್ಚಿನ ಮೊಳೆಯುಂ, ಓಲೆಯಂ ತೂತಂ ಕೊರೆವ ಉಂಗುರದ 
ಮೊಳೆಯುಂ” (ಕಾಕಕೃ. ೨೬೫). ೪.ಎಟಂಕನೆ. "ಟಂಕಸಾಲೆ' ಪರಾ.೫. 
ಮುದ್ರೆಯೊತ್ತಿದ ನಾಣ್ಯ ; ಚಲಾವಣೆಯ ನಾಣ್ಯ: “ಉಳಿಯಭಿಮಾನ 
ನಾಣಿಯಗಳೆಂಬಿವು ಟಂಕಮೆನಿಕ್ಕು ” (ನಾನಾರ. ೦೩೦). ಓ.ಎಟಿಂಕಸಾಲೆ : 
ಆಣೆಗಪಜಯವಿಲ್ಲಲೇ ಕೀಳಾಣಿ ಟಂಕದೊಳಿಲ್ಲಲೇ (ಕುವ್ಯಾಸೆ. ೦-೪೪). ೭. 
ಒಂದಂ ಬಗೆಯ ತೆರಿಗೆ ; ನಾಣ್ಕ ಮಂದ್ರಿಸುವವರ ಮೇಲೆ ಹಾಕುವ 
ತೆರಿಗೆ: ಚತುಸ್ಸೀಮಾಭ್ಯಂತರ ಕವಿಳಾಸಪುರದಲ್ಲಿ ಸುಂಕಸಾದ ತಳಸಾರಿಗೆ 

- * ಅಂಕೆ ಟಂಕ ಆಣೆ ಗೋಸನೆ ಮುದ್ರೆ ನಾಗೇಶ್ವರಕ್ಕೆ ಮಲ್ಲೇಶ್ವರಕೆ 
(ಎಇ. Xx1, ೨-೭೩; 1260). ೮.ಎಟಿಂಕಣ ೯. ಪಾತ್ರೆ ಮೊದಲಾದಂವು 
ಗಳ ಸಂದನ್ನು ಸಂತ್ರಿಗೆಯಿಂದ ಬಡಿದು ಕೂಡಿಸಂವಿಕೆ : ಬಿಂದಿಗೆ 
ಬಿರುಕು: ಬಿಟ್ಟಿದೆ. ಸ್ವಲ್ಪ ಟಂಕ ಹಾಕಿಸಿಕೊಂಡು ಬಾ (ಕೂಂ). ೧೦. 
ಬೆಟ್ಟದ ಇಳಿಜಾರಂ ಪ್ರದೇಶ;ತಪ್ಪ ಲು ಪ್ರದೇಶ: ಮಾದ್ಯದ್ಗ ಜಗಂಡಭಿತ್ತಿ 
ಕಷಣಪ್ರೋದ್ಭೇದದಿಂ ಸಾರ್ದು ಬಂದಿದಿರೊಳ್‌ ಕೂಡುವುದಿಲ್ಲಿ ಚಂದನರಸಂ 
ಕೆಂಬೊನ್ನ ಟಂಕಂಗಳೊಳ್‌ (ಪಂಜಳಾ. ೪-೨೨). ೧೧. ಅಭಿವನಾನ; ಹೆಮ್ಮೆ; 
ಗರ್ವ: “ಅಭಿಮಾನ, ಉಳಿ-ಈ ೨ ಟಂಕಮೆಂಬುದು” (ಹಲಾಯು. 
೧೩೬-೩8): ಮಸಕಂ ಟಂಕಂ ಕಣೆ ಪುಸಿ ನಸೆ ಬಂಚನೆ ಕುಸುರಿಯೆ ಚಿತ್ರಂ 
ದ್ರಿಡವಂ ವಸುಧೆಯೊಳ್‌ ಪಸುಗೆಗೊಳ್ಗೆಂಡಂ ಕಡುಜಾಣಂ (ಎಕೆ. ೪, 
ಚಿಕ್ಕಮ. ೯೪-೧೮ ; ಸು..10607). “ಕಂಟ' ಪರಾ. ([ಸಂ.] 

ಟಂಕಕ್ಷತ (ಗು), ೧. ಕಲ್ಲುಳಿಯಿಂದ ಕೊರೆದ. (ನಾ). ೨. ಕಲ್ಲುಳಿಯ 
ಪೆಟ್ಟು, -ಹೊಡೆತ : ಗಿರಿಯ ಟಂಕಕ್ಷತವು ಘೋರ ಭಿದುರ ಹತಿಗೆ ಸರಿ 
ಬರ್ಪದೇ (ವಿವೇಠ. ೦೦-೬೦). [ಟಂಕ- ಕ್ಷತ) 

ಟಂಕಣ (ನಾ). ಲೋಹವನ್ನು ಶಂದ್ಧಿಗೊಳಿಸಲು ಉಪಯೋಗಿಸುವ 

` ಓಂದು ಬಗೆಯ ಖನಿಜ ಲವಣ; ಬೆಳಂಗಾರ; ಬಿಳಿಗಾರ: “ ಟಂಕಣಂ 
ಬಿಳುಗಾರವೆಂದು “ (ಮಂಗರಾ. ೩೦-೭); ವಿಸರಿಪ ಟಂಕಣವೋಲೆಯ 
ಮಸಿಯೆಂಬಿವನೊರಸಿ ಮಾತುಲುಂಗದ ಪಣ್ಣಂ ಬಿಸಿಲೊಳ್‌ ಪಸರಿಸೆ 
ತದ್ದ್ರವಮೊಸರ್ಗುಮಶೇಷಂ (ಲೋಕೋಪ. ೮-೩೪): ಟಂಕಣಂ ರಜನಿ ನವ 
ಕುಂಕುಮಮಗಿಲು ನೆಲ್ಲಿಯಂಕೋಲೆಯೊಳ್ಳಿತ್ತಿನಿಂ ಮರ್ದಿಸಿ (ಜನವ.'ರ೩- 
೬೦); ಕೃಷ್ಣಾಭ್ರಕವನ್ನು ಧಾನ್ಯಾಭ್ರಕವ ಮಾಡಿ ಎಕ್ಕೆಹಾಲಿನಲ್ಲಿ ಚತುಷ್ಕಶಃ 
ಟಂಕಣವನ್ನಾಗಲೀ ಪಟಿಕೆಯನ್ನಾಗಲಿ ಹಾಕಿ ಮರ್ದಿಸಿ ಗಜಪುಟವನ್ನು ೨೦ 
ಕೊಟ್ಟರೆ ಭಸ್ಮವಹುದು (ವಿವೈವಿ. 33): ತಾಪವಿಲ್ಲದ ಚಿನ್ನ ಟಂಕಣ 
ರೂಪದಿಂ ಬೆಚ್ಚು ವದೆ (ವಿವೇಧ. ೧೧-೬೪). [ಸಂ.] 


ಟ್ರ 


20 


40 


ಟಂಕಾರಿಸು 


ಟಂಕಣಕಾರ, ಟಂಕಣಖಾರ (ನಾ).ಎಟಂಕಣ : ಕಾಸಂಟ ಕೊಡಿಗೆಗೆ ಎ ೫ 
ತವರದಡೆಗೆ ವಿ ೨೫ ಟಂಕಣಕಾರ ಬಿಸಿಗೆಗೆ ವಿ ೭ಗ (ಕ೩ಇಆ. ೧೦೪-೮-೩೦ : 
2076) ; ಬೋರಾನೆಂಬ ದುರ್ಮಿಲವಾದ ಅಧಾತುರೂಪಮೂಲತತ್ವದಿಂದ 
ಟಂಕಣಕಾರ (ಬಿಳಿಗಾರ) ಹುಟ್ಟುತ್ತದೆ (ಮುಂಬಯಿ. ೪-೦೫): ಟಂಕಣ 
ಕಾರವನ್ನು ತಂದು ಒಂದು ಚೂರನ್ನು ಚಮಚೆಯಲ್ಲಿಟ್ಟು ಕಾಯಿಸಿದರೆ 
ಅದು ಕರಗಿ ಆರಿ ಅರಳಾಗುವುದು (ಮ ನೆಮ. ೦೯), ಟಿಂಕಣಖಾರ: 
ಟಂಕಣಖಾರಂ ಓಲೆಯ ಮಸಿಯುಮಂ ಕೂಡಿಕೊಂಡು ತೊಡೆದು ಬಿಸಿಲಲ್ಲಿ 
ಇಡಲ್‌ . . . ರಸಮಾಗಿರ್ಪುದು (ರೋಕೋಪ. ೮-೩೪ ಬೀಕು). 

[ಟಂಕಣ* ಕಾರ್ಯ] 


ಟಂಕಣಖಾರ "ಟಂಕಣಕಾರ' ನೋ. 


ಟಂಕನ (ನಾ). ನಾಣ್ಯಗಳನ್ನು ಮಾಡುವುದು ; ನಾಣ್ಯಮುದ್ರಣ : 
ಚಲಾವಣೆ, ಟಿಂಕನ ಮತ್ತು ವಿಧಿಮಾನ್ಯ (ಛಧಾಧಾನ. ೨೮೧). [ಸಂ.7 

ಟಂಕಮುದ್ರೆ (ನಾ). ಎ ಟಂಕನ : ಟಂಕಿಸುವ ಕಾರ್ಯ. . . ಟಂಕಮುದ್ರೆ 
(3121೩6. ಇಂಕನಿ.], ₹ಟಂಕ * ಮುದ್ರೆ] 

ಟಂಕರಿಸು (ಕ್ರಿ). ೧. ಬಿಲ್ಲಿನ ಹೆದೆಯನ್ನು ವಿಂಡಿದು ಧ್ವನಿಮಾಡು. 
"ಟಂಕಾರ' ಪರಾ. ೨. (ವೀಣೆ ಮೊದಲಾದ ವಾದ್ಯಗಳ ತಂತಿಗಳು) 
ಟಂ ಟಂ ಎಂಬ ಶಬ್ದವನ್ನು ಮಾಡು: 'ಅಮರ್ದಿನ ಮಳೆ' ನಿಂತು 
ಮರದ ಹನಿಗಳಂತೆ ತಂತಿಯ ಮಿಡಿದನಿಗಳು ಟಂಕರಿಸುತ್ತಿದ್ದವು (ಕಗದ್ಯ. 

[ಆಟಂಕಾರ + - ಇಸ್ಕು] 

ಟಂಕಶಾಲೆ (ನಾ).ಎಟಂಕಸಾಲೆ ೧ : ಸುಮಬಾಣನ ಬಾಣದ ಶಾಲೆ 
ಮಂಜರೀಯುದರದ ಟಂಕಶಾಲೆ .. . ಮಾಮರಂ (ಹಾಲಾಸ್ಮ. ೦-೪-೮೬). 

[ಟಂಕ* ಶಾಲೆ] 

ಟಂಕಸಾಲೆ (ನಾ), ೧. ನಾಣ್ಯವನ್ನು ಮುದ್ರಿಸಂವ ಕಾರ್ಪಾನೆ,-ಸ್ಥಳ : 
ತುಂಬಳಬೀಡಿನ ಶ್ರೀ ಪಂಚಿಲಿಂಗದೇವರಂಗಭೋಗಕ್ಕಂ ನಿವೇ ೫x * ೬ 
ಗಾಣ ೨ ಅಚ್ಚಿನ ಟಂಕಸಾಲೆಯಲು 'ದಳಕ್ಕೆ ವೀಸ ೨ (ಸೌಇಇ. 12-1, 
೨೨೮-೦೧೦; 3೩188) ; ರೂಪ್ಯಾಧ್ಯಕ್ಷಃ, ನೈಷ್ಟಿಕಃ - ಈ ೨ ಟಂಕಸಾಲೆಯ 
ಅಧಿಕಾರಿಯ ಹೆಸರು (ನಾಜಿರಾ. ೦೩೦) ; ಪದಗಳು ಜನಮನದ ಟಂಕಸಾಲೆ 
ಯಲ್ಲಿ ಭಾವದ ಮುದ್ರೆಯನ್ನು ತಳೆದು ಚಲಾವಣೆಗೆ ಬರುವ ನಾಣ್ಯ 
ಗಳಿದ್ದಂತೆ (ಸೌಂದಸ. ೪೨). ೨. ಒಂದು ಬಗೆಯ ತೆರಿಗೆ ; ಟಂಕಸಾಲೆಯ 
ವೆಂಲಿನ ತೆರಿಗೆ: ಅಂಕ ಸುಂಕ ಟಂಕಸಾಲೆ ತಳವಾಟ್‌ಕೆ... ಎಂಬಷ್ಟ 
ಭೋಗ ಸರ್ವ್ವಸ್ವಾಮ್ಯ ಸರ್ವಾದಾಯಪ್ರಾಪ್ತಿ ಸಹಿತವಾಗಿ (ಎಕ. ೪1, 
ಸಾಗರ. ೦೬೩-೨೩: 3488). [ಟಂಕ * ಸಾಲ್ಕೆ ) 

'ಟಂಕಾರ (ನಾ). ಬಿಲ್ಲಿನ ಹೆದೆಯನ್ನು ಮಿಡಿದರೆ ಹಂಟ್ಟುವ ಶಬ್ದ; 
ಧನಂಸ್ಸಿನ ಶಬ್ದ; ಸಿಂಜಿನಿ ಧ್ವನಿ: ಬಿಲ್ಲನೇಅ*ಸಿ ಟಂಕಾರವಗುರ್ವುವಡೆಯೆ 
ಜೇವೊಡೆದು ನಡೆದಂ (ಪಂರಾಮಾ. ೯-೩೭): ಚಾಪಟಂಕಾರಂ 
ಜಗತ್ತ್ರಯದೊಳೆಲ್ಲಿಯುಂ ವ್ಯಾಪಿಸಲೈ (ಕೈಮಿಭಾ. ೭೦-೧೨): ಪೂವಿಲ್ಲನೇರಿಸಿ 
ಕಾವನು ಕಣೆಗೆ-ಂಡು ಟಂಕಾರ ಮಾಡಿದನಲ್ಲ (ಇಂಶಾಪ. 09೪2೪). [ಸಂ.) 

ಟಂಕಾರಿಸು (ಕ್ರಿ). ಟಂಕದಿಂದ ಕೆತ್ತು ; ಉಳಿಯಿಂದ ಸೀಳಂ : ಮೇರುವಿನ 
ಹಳಿಗಳೇಂ ಭಂಡಾರಕೆನ್ನಾಣೆ ವಜ್ರಧಾರೆಗಳಿಂ ಟಂಕಾರಿಸಿ ಸಲಿಸದೊಡೆಂ 
£ ಸಲಿಸೊಡನೆಂ] ದು ಬಲಾರಿಗೆ ದಿವಿಜಾರಿ ರಾಯಸಂ ಬರೆಯಿಸುವಂ 
(ಅನಂಪು. ೧೩-೮). [ ಆಟಂಕ + - ಇಸು] 


೦೬೦). 


ಟಂಕಾಹತಿ 


ಟಂಕಾಹತಿ (ನಾ). ಉಳಿಯ ಏಟು : ಕರಿಸೇನಾಕರಲೂನವೈರಿವನದುರ್ಗ 


೩೧೪೨ 


ವ್ರಾತನಶ್ವಾವಳೀಖುರ ಟಂಕಾಹತಿ ಪಾತಿತಾರಿಗಿರಿದುರ್ಗವ್ರಾತಂ . . .|: 


ದಿಗ್ವಿಜಯಯಾತ್ರಾಕ್ರೀಡೆಯಂ ಮಾಡುವಂ' (ಜಂದ್ರ ಪು. ೪-೨೭). 
[ಟಂಕ + ಆಹತಿ] 
ಟಂಕ್ಕಿ (ನಾ). (ಪ್ರಯಾಣದ ಮಧ್ಯದಲ್ಲಿ ಒಂದಂ ಕಡೆ) ತಂಗುವುದು; 
ನಿಲ್ಲುವುದಂ : ಬರುತ್ತಿರುವಾಗ ಅಡವಿಯಲ್ಲಿ ಛತ್ರದಲ್ಲಿ ಒಂದು ರಾತ್ರಿ 
ಟಂಕಿ ಮಾಡಬೇಕಾಯಿತು (ಕಥಾಮಂ. 77, ೬೪). [+ ತೆಲು. ಟೆಂಕಿಐಮನೆ) 
ಟಂಕ್ಕಿ ಟೆಂಕಿ, ಟೆಂಕೆ (ನಾ). ೦. ಮಂದ್ರೆಯೊತ್ತಿದ ನಾಣ್ಯ. "ರಾಮಟಂಕಿ' 
ಪರಾ. ಟೆಂಕಿ : ೨. ರೂಪಾಯಿಯಲ್ಲಿ ಮೂರನೆಯ ಒಂದರಷ್ಟು (ಇ) 
ಬೆಲೆಬಾಳಂವ. ಒಂದು ನಾಣ್ಯ ; ಹದಿನಾರು ಗಟ್ಟಿ ದುಡ್ಡು ಬೆಲೆಯ 
ಒಂದಂ ನಾಣ್ಯ: ರೂಪಾಯಿಗೆ 'ಟ್ಟಿದುಡ್ಡು ೪೮ ಬಗ ಮೂರು“ಟಿಂಕೆ” 
(ಕಛಾಗಿ. ೨೮೦) ; ಬೆಂಕಿ ಗಿಂಕಿ ವ್ಯವಹಾರ ನನಗೆ ಬೇಡ (ಗಾಳಿಪ. ೦೮೩). 
ಟೆಂಕೆ: ೨. ಒತ್ತಿಗೆ ಸೇರಿ ಮೈದಡವಿದ ಸಹಣಿಗೆ ಹತ್ತು ಸಾವಿರ ಟೆಂಕೆಯನ್ನು 
ಇತ್ತಪೆವು (ಕುರಾಸಾಂ. ೯-೬೦); ಟೆಂಕೆ ೧ಕ್ಕೆ ದುಡ್ಡು ೧೬ (ಭಾಸ್ಕರೆ. ೭೬-೦). 
ಟೆಂಕೆಯ ಪೆಟ್ಟಿಗೆ ಎ ನಾಣ್ಯಗಳನ್ನು ತುಂಬಿದ ಪೆಟ್ಟಿಗೆ: ಕೊಟ್ಟಿಗೆ 
ಕೊಲ್ಲಾರದ ಬಂಡಿ ಟೆಂಕೆಯ ಪೆಟ್ಟಿಗೆ ಗುಡಿಗಳ ಹೊಟುವ ಒಂಟಿವೆರಸು 
ತೆರಳಿದನು (ಕುರಾಸಾಂ.೦೯-೯). ಟೆಂಕೆಯ ಬಿಂದಿಗೆಂನಾಣ್ಯಗಳನಲ್ನ್ನ ತುಂಬಿದ 
ಬಿಂದಿಗೆ,-ಕೊಡ : ತರುಣಿಯರನು ಟೆಂಕೆಯ ಬಿಂದಿಗೆಗಳನ್ನು ತೆರಳಿಸಿ 
ಮುಂದೆ ಬೇಗದೊಳು . ಇ . ತುರಗವೆರಸು ತೆರಳಿದನು (ಕುರಾಸಾಂ. 
[ ಸಂ. ಟಂಕ] 
3]. ಜೀವಿಗಳ ಬಲದ ತೊಡೆಯ ಸಂದಿಯಲ್ಲಿ 


೦೮೪-೦೨೪). 
ಟಂಕ್ಕಿ (ನಾ). [ದ್ವೆ 


ಅಭಿಮಾನದೇವತೆಯಾಗಿ ನೆಲಸಿರಂವ ಭಗವಂತನಾದ ಶ್ರೀಹರಿಯ | 


ರೂಪ: ಟಂಕಿ ತರ ಮೊದಲಾದ ನಾಮದಿ ಸಂಧಿಗಳಲೀರೈದು ರೂಪದಲಿದ್ದು 
ಸಂತತ ನಡದು ನಡಿಸುತಲಿ (ಹಸಾರ. ೮-೦): ಬಲದ ತೊಡೆಯ ಸಂಧಿ, 
ಮೊಣಕಾಲು ಸಂಧಿ, ಪಾದಗತ ಸಂಧಿ, ಬೆರಳುಗಳ ಸಂಧಿ, ಬೆರಳುಗಳ 
ಕೊನೆಯ ಭಾಗ ಈ ೫ ಸ್ಥಳಗಳಲ್ಲಿ ಟಂಕಿ ಮೊದಲಾದ ೫ ಅಂದರೆ ಮಾತೃ 


ಕಾನ್ಮಾಸ ಕ್ರಮದಲ್ಲಿ ಹೇಳಿದಂತೆ ಟಂಕಿ, ಠಕಲ, ಡರಕ, ಢರೀ, ಣಾತ್ಮ 


ಎಂಬ ೫ ರೂಪಗಳಿಂದಲೂ , 
ಶಾತೃರ್ಯ). [೫೦.] 

ಟಂಕಿಸು (ಕ್ರಿ). ಗರ್ವಿಸಂ (?) : ಟೋಕಿಸಿ ಟೌಂಕಿಸಿ ಟಂಕಿಪ ಟಕ್ಕರದೇಕೆ 
ಪುಟ್ಟಿದರೊ ಶ್ರೀಹರಿಯೆ (ಕತಸಾಂ. ೬೫-೮೫); “ಡಂಗಂಮಾಡು” (ಕತಸಾಂ. 
ಕೋಶ). [? 4. - ಇಸ್ಕು) 

ಟಂಕೃತ (ನಾ). ಬಿಲ್ಲಿನ ಹೆದೆಯ' ಶಬ್ದ; ಟಂಕಾರ: ಟಂ[ಪಾಕಾಂ. ಠಂ]ಕೃತಂ 
ಬಿಲ್ಲಿನೊಳು (ಮಂಗರಾ. ೨೭-೬). [ಸಂ.] 

ಟಂಕೃತಿ (ನಾ).ಎಟಂಕೃತ : ಟಂಕೃತಿ ಮಿಗೆ ಜೇವೊಡೆಯುತ್ತುಂ (ಜಗವಿ. 
೯-೦೦೩); ಅತಿಮೃದುಪುಷ್ಪಚಾಪದಳಿನೀಗುಣಟಂಕೃತಿರಾವಮಾಗಮಾಮೃತ 
ಪರಿಪೂರ್ಣಕರ್ಣಯಶಕಿಗನಂ ಸಲೆ ಕೇಳಿಸದು (ಜಂದ್ರಪು. ೦-೨೬); ಟಂಕೃತಿ 
ಶ್ರವಣದಿಂದಖಿಳಮರ್ತ್ಯಾಮರ್ತ್ಮಹಂಕೃತಿಯ ನೀಗಿ ಮದ್ವಶವರ್ತಿಗೈದ 
ಬಿಲ್‌ (ಬೆಂಕಾರಾ. ೦-೨೨-೩೨). [ಸಂ.) 

ಟಂಕೆ,, ಟೆಂಕ್ಕ, ಠಂಕೆ (ನಾ). (ಕಬ್ಬಿಣದಿಂದ ಅಥವಾ ಮರದಿಂದ 
ಮಾಡಿದ) ಗುದಿಗೆ ; ದೊಣ್ಣೆ ; ಬಡಿಗೋಲು : “ ಬಡಿಕೋಲು ಡಂಕೆ 
ಟಂಕೆ” (ಶಬ್ಮ ಮಂ. ೩೩); “ಬಡಿಗೋಲಿನೊಳ್‌ ಟಂಕೆ” (ಕರಕರ. ೪೨). 
ಟೆಂಕ್ಕ : ಕಂಗಳು ಮೂರು ಕರಗಳು ನಾಲ್ಕು ಆಯುಧ ಹಿಂಗದೆ ಗದೆ 
ಶೂಲ ಡಮರುಗ ಕಂಗೊಳಿಸುವ ಟೆಂಕ ಖಟ್ವಾಂಗ (ರರಲೀ. ೨೮-೦೭). 
ಠಂಕೆ : “ ಬಡಿಗೋಲಿನೊಳ್‌ ಟಂಕೆ ಠಂಕೆಯೆಂಬೀ ಎರಡು ನುಡಿಯು” 
(ಕಠರ. 93). "ಡಂಗೈೆ' ಪರಾ. (ದೇ.॥ ಮಲ. ಟಬ್ಲ] 


. ಆ ದೇಹಗತನಾಗಿ (ಹಸಾರ. ೮-೦ 


26 


86 


48 


ಟಕಾರಿ 
ಟಂಕ್ಕೆ (ನಾ). ಕಲ್ಲಂಳಿ ; ಟಂಕ : “ ಟಂಕೆ-ಟಂಕಎಕಲ್ಲುಳಿ ” (ತದ್ಯಕೋ. ೦೬). 
[ಸಂ, ಟಂಕ) 
ಟಂಕ್ಕೆ (ನಾ). ಮೊಳಕಾಲು. (ಸಂ. ಟಂಕಾ] 


ಟಂಕೋತ್ಕೀರ್ಣ (ನಾ). ಉಳಿಯಿಂದ ಕೊರೆದುದಂ,-ಕಂಡರಿಸಿದುದು,- 
ಕೆತ್ತಿದಂದು : ವೃಷಭಾಚಲನಿಕಟಂಗಳೊಳಂ  ಅಪ್ರತಿಹೆತದಿಗ್ವಿಜಯ 
ಪ್ರಶಸ್ತಿಯಂ ಟಂಕೋತ್ಕೀರ್ಣಂ ಮಾಡಿ (ಅದಿಪು. "೪-೩೯ ವ). 
[ ಟಂಕ  ಉತ್ಕೀರ್ಣ ]. 
ಟಂಗು "ತಂಗ್ಮ್ಕು' ನೋ. 
ಟಂಟಣಿಸ್ಕು (ಕ್ರಿ). ಟಣ್‌ಟಣ್‌ ಎಂಬ ಶಬ್ದಮಾಡು. 
[ ಆಟಣ್‌ + - ಇಸ್ಕು] 
ಟಂಟಣಿಸ್ಯು "ಟೆಂಟಣಿಸಂ' ನೋ. 
ಟಂಶಣಿಸು (ಟೆಂಟಣಿಸು' ನೋ. 
ಟಂಬ್ಲರು (ನಾ). ಲೋಟ ; ಬಟ್ಟಲಂ : ಶರಬತ್ತು ತುಂಬಿಸಿದ ಎರಡು 
ಟಂಬ್ಲರುಗಳನ್ನು ಒಂದು ತಟ್ಟೆಯಲ್ಲಿ ತಂದಿಟ್ಟರು (ನಿಷ್ಕಾಮ. ೦). 
[ €-ಇಂ. Tombier ) 
ಟಕ್‌ (ನಾ). ಒಂದು ಅನುಕರಣ ಶಬ್ದ : 'ಟಕ್‌' ಎಂದು ಶಬ್ದವಾಯಿತು 
(ರೂಢಿ) ; 'ಟಕ್‌' ಎಂದು ಕಡ್ಡಿ ಮುರಿಯಿತು (ರೂ9). 
ಟಕ್‌ಟಕ್‌ (ದ್ವಿರುಕ್ತಿ): ಟಕ್‌ಟಕ" ಎಂದು ಶಬ್ದ ಕೇಳಿಸುತ್ತದೆ (ರೂಢಿ). 
ಟಕಟಕನೆ (ಅ). ಟಕ್‌ಟಕ್‌ ಎಂಬ ಶಬ್ದ ಉಂಟಾಗುವಂತೆ : ಟಕಟಕನೆ 
ಸದ್ದುಮಾಡಿಕೊಂಡು ಹಾಸುಗಲ್ಲುಗಳ ಮೇಲೆ ನಡೆಯುತ್ತ ರಂಗಮ್ಮ ಅಲ್ಲಿಗೆ 
ಬಂದರು (ರಂಗವ. ೩0). [ ಟಕ. - ಅನೆ] 
ಟಕಮಕ್ಕ (ನಾ). ಆಶ್ಚರ್ಯ ; ಕಕವಂಕ : ಅವಳು ನನ್ನ ಕೈಹಿಡಿದಂತೆಯೇ 
ಟಕಮಕವಾಗಿ ನಾವು ಒಬ್ಬರೊಬ್ಬರ ಮುಖದೃಷ್ಟಿಗಳನ್ನು ಅವಲೋಕಿಸು 
ಶ್ತಿದ್ದೆವು (ಹೇಮಂತ. ೦೯೭); ಕೂಡಲೆ ಅವನು ಟಕಮಕವಾಗಿ ನೋಡಿದನು 
(ಇಂದುಮು. ೬೫). [ “ಮರಾ. ಟಕ್‌ಮಕ*) 
ಟಕಮಕ್ಕ (ಅ). ಎವೆ ಬಡಿಯದೆ ; ಅನಿಮೇಷವಾಗಿ ; ನಿಶ್ಚಲದೃಷ್ಟಿ 
ಯೊಡನೆ: ಸೂಪರಿಂಟೆಂಡೆಂಟನು ಕುರ್ಚಿಯೊಂದರ ಮೇಲೆ ಇಬ್ಬರನ್ನೂ 
ಟಕಮಕ ನೋಡುತ್ತ ಕುಳಿತುಕೊಂಡಿದ್ದನು (ತುಬ್ಮಣ್ಮ. ೩೦); ಒಬ್ಬರ 
ನ್ನೊಬ್ಬರು ಟಕಮಕ ನೋಡುವದೆಷ್ಟು ಹೊತ್ತು (ಹುಕ್ಕಾ ಟಿ. ೪೦); 
ಚಿಕ್ಕಿಗಳು ಟಕಮಕ ಹಣಿಕಿಹಾಕಿ ನನ್ನನ್ನು ಅಣಕಿಸಿದವು (ಮೇದಿಮ. ೩೦). 
[ ಆಟಕಮಕ್ಕ 
ಟಕಳಿ "ತಕಲಿ' ನೋ. 
ಟಕಾಯಿಸು, ಠಕಾಯಿಸು (ಕ್ರಿ). ಮೋಸಮಾಡು ; ವಂಚಿಸು ; ದಗಾ 


ಕೊಡು: (೪. ಠಕಾಯಿಸು : ಕಿನ್ನರರನ್ನು ಠಕಾಯಿಸಿ ಬಲೆಯನ್ನು 
ಕಿತ್ತುಕೊಂಡೆ (ಬಾಲಪ್ರ. 1, 8೦೨); ಯಾರು ನಂಬಲು, ಆನಂದಪಡಲು 
ಬಂದಿದ್ದರೋ ಅವರನ್ನು ಇಷ್ಟು ಠಕಾಯಿಸುವ ಆಲೋಚನೆ ಏಕೆ 


(ನಿಬಂಧ- 11, 903): ಏ ಫಟಿಂಗ! ನನ್ನನ್ನು ಠಕಾಯಿಸಿದೆಯಲ್ಲ! (ದೇವಮು. 
೭೬). [ಟಕ್ಕಾ (ಐ «ಮರಾ. ಠಕವಿಣೇ) + - ಇಸ್ಕು] 
ಟಕಾರ (ನಾ). "ಟ' ಎಂಬ ವರ್ಣ,- ಅಕ್ಷರ: ಕೃತಿಮಾರ್ಗದೊಳುಂಟು 
ಟಕಾರ ತಕಾರ ಠಕಾರ ರೇಫದೆಡೆಗಂ . . . ಅಟಿದಾದೇಶಂ (ಶಮುದ. 3೧) 
( ಸಂ. ] 
ಟಕಾರಿ (ನಾ). ತೋರಣದಂತಹ ಒಂದು ರಚನೆ (?) : ಅಳ್ಳಿವಾಲ* 
ಬಂದೆಅಗುವುವಲ್ಲಿ ಚಂಚುಗಳ ಲೋವೆಗಳೊಳ್‌ ಕಡೆಯಿಕ್ಕಿಸಾ(ದಾ3 ರಮಂ 
ಕಿಟುಮಿಡಿಗೆತ್ತು ಸಾರಿಕೆ ಟಕಾರಿಯ ಮಾಣಿಕವಟ್ಟಿಯಂ ಪಿಕಂ ನಿಜ್‌ದಳಿ 
ರ್ಗೆತ್ತು ಲಂಬಣದ ಮುತ್ತುಗಳೆಂ ಮಟಕಿಗೆತ್ತು ಚಾತಕಂ (ಅನಂಪು. ೬-೪೩). 
[?] 


ಟಕ್ಕ 


ಟಕ್ಕ, ಠಕ, ಠಕ್ಕ (ನಾ). ೧. ವಂಚಕ; ಮೋಸಗಾರ; ಧೂರ್ತ: 
ನೀನಿಂದೆನ್ನ ಮನೆಗೆ ಬಾರದಂದು ನಿನ್ನ ಕೆಳೆ ಟಕ್ಕರ ಕೆಳೆಯಂತಕ್ಕು ಮಲ್ಲದೆ 
ತಕ್ಕರ ಕೆಳೆಯಂತೊಪ್ಪಲಅಕಿಯದು (ಪಂಕತಂ. ೧೨೩-೦೮): : ತಕ್ಕನಿವನಲ್ಲ 
ನಳಿಪಂ ಟಕ್ಕಂ ಖಳನೆಂದು ಪೊರ್ದರ್‌ (ಧರ್ಮಾಮ್ಮ. ೭-೩೬). ಶಕ: ೧. ಠಕ 
ನಳಿಪನೇಳಿದಂ ವಂಚಕನುದ್ಧತನನೃತವಾದಿ ಪಂಚಮಹಾಪಾತಕನೆನಿಸುವಂ 
(ಜಿನಾಲೆ. ೦೩). ಠಕ್ಕ: ೧. ಕೆವ್ಮಗೆ ಕೊಳಲಾಟಪಂ ದೊರೆಯೊ ಠಕ್ಕನೊ 
ಕಳ್ಳನೊ ಬಂದಿಕಾಆಿತೋ (ಗದಾಯು. ೧-೩೬) ; ಮಾಯಾವಿಯಂ ಪಡು 
ವೆಡೆಯೊಳ್ಳಾಣದೆ ಠಕ್ಕನೆಂದಆದು (ಧರ್ಮಾಮ್ಮ. ೬-೮೮); ಅಂತಕನೆಂಬ 
ಠಕ್ಕನಶಿಭೀಕರಸಂಸೃತಿಯೆಂಬ ಕಾನನಾಭ್ಯಂತರದಲ್ಲಿಗೊಯ್ದಿರಿಸಿ (ಜೀವಸಂ. 
೩೦-೪) : ಕಕ್ಕರಿವರು ಸ್ವಾಮಿ ಮೇಘರಾಜಗೆ ಮಾಲೆಯಿಕ್ಸಿದಳಾಕೆ ಚೊಕ್ಕ 
ವೆಣ್ಣೆಂದಾಣ್ಮಗಿರಲೆಂದು ನೆನೆದರೆಂದುಕ್ಕಿ ಸನ್ಮತಿ ಮಂತ್ರಿ ನುಡಿದಾ (ಧರಣ. 
5೬.80). ೨. ಕಳ್ಳ : ಠಕ್ಕ ಬಿಟ್ಟರೆ ಸಿಕ್ಕ (ರೂಂ). (ಗು). ೩. ಮೋಸ್ಕದ; 
ವಂಚನೆಯ ; ಧೂರ್ತತನವುಳ್ಳ : ಒಂದು ಊರಲ್ಲಿ ಠಕ್ಕ ವೇದಾಂತಿಯು 
ಇದ್ದನು (ಕಗದ್ಯ. 11, ೩). [ಟಕ್ಕು, - -ಅ್ಯ) 

ಟಕ್ಕಿ (ನಾ). ಮೆಲ್ಲಗೆ ತಟಂವುದಂ, -ಬಡಿಯುವುದಂ: ಒಬ್ಬರ ಕೈಯಲ್ಲಿರುವ 
ಕೋಲಿಗೆ ಇನ್ನೊಬ್ಬರು ಟಕ್ಕಿ ಹೊಡೆಯುತ್ತಾ ಹಾಡುವರು (ಜುಟ್ಮಹ. ೩೧). 

[ «ಮರಾ. ಟಾಕೀ) 

ಟಕ್ಕಿಗ (ನಾ).-ಟಕ್ಕ ೧ : ತಾಣ್ಣಕ್ಕಿಗರ್‌, ತಾಂ ಟಕ್ಕಿಗರ್‌ (ರಟ್ಮಾನು. ೮೦ 
ಪ್ರಯೋ). [ಟಕ್ಕು, * - ಇಗ] 

ಟಕ್ಕಿಸು, ಠಕ್ಕಿಸು (ಕ್ರಿ). ಮೋಸಗೊಳಿಸಂ ವಂಚಿಸಂ : ಟಕ್ಕಿಪನಂ 
ತುಟ್‌ -ವೇಕುದೋರ್ಪನಂ ಮಾಳಬೆಗಿಕ್ಕು ಪೂಟ* ಪುಸಿವನಂ (ಲೀರಾವ. 
೨-೦೦೭); ಟ[ಪಾಳಾಂ. :ಠ)ಕ್ಕಿ ಪ ನಲ್ಲನ ಟ[ಪಾಕಾಂ. ಠ]ಕ್ಕಿಪ ತೆಜನನು ಚದುರೆ 
ಚದುರಿಸದೆ ನೀನುಸುರಾ (ಉರಿವ. ೨೯-೦೦); ಹದಿರಿನೊಳು ಟಕ್ಕಿಸುವ ಬಯಲ 
ಮಾತಿನ ಮಾಲೆಯಂ ಅನುಮಾನಗಳ ಬಿಟ್ಟು . . . ಎನ್ನೆ ಮನಸಿಜನ ಬಾಣಕ್ಕೆ 
ಬಲಿಯನಿಕ್ಕೆನುತೆ ಕೈ ಮುಗಿಯೆ (ಪ್ರಥುಪು. 6-೬೨). `ಠಕ್ಕಿಸು: ವರ್ಗ 
ದ್ವಿತೀಯಾಕ್ಷರಂಗಳ್ಗೆ - ಠಾವು, ಠಾಣಂ, ಠಕ್ಕಿಸಿದಂ (ರೆಕ್ಕಿಸಿದಂ) (ಕಮದ. 
೦೩ ಪ್ರಯೋ); ಠಕ್ಕಿಸುವ ತನ್ನ ನಿಜಗುಣವನೇಕೆ ಮಾಣ್ಬಂ (ಪದ್ಮರ. ೮೩-೭); 


೩೧೪೩ 


ಟಕ್ಕುಟವಳಿ 


ಪಟಕ್ಕೆ ಕಾಳಿಯ ತವರ" ಕವಡಿಂಗೆಡೆ (ಚಕವಿ.೬-೭೪). ೩. ಮಾಯೆ;-ಮಾಟ: 
ಸಭೆ ಠಕ್ಕುಕವಿದಂತೆ ನೋಡುತಿರೆ (ತಿರು. ದೇ. ೦೬-೦೩). ೪. ವಂರುಳು ; 
ಮೋಹ. "ಠಕ್ಕುಗೊಳ್‌' ಪರಾ. ಡಕ್ಕು : ೫. ಮರಂಳುಗೊಳಿಸುವ 
ಮದ್ದು; ಎಚ್ಚರ ತಪ್ಪಿಸುವ ವಂದ್ಡೂ. "ಡಕ್ಕುಗೊಳ್‌ ಪರಾ. ತಕ್ಕು, : 
೧. ಕುನಿಕುನಿದು ವನದ ಗಿಡುಗಿಡುವಿನ ಮಲಟ್‌ಮಟ್‌ಯಲ್ಲಿ ಸುಳಿದು 
ಸುಳಿದೋಡುವ ತ[ಪಾಕಾ. ಟ]ಕ್ಕಿನ ಹರಿಣನನತಿಭರದಿಂ ತನತನಗೆ 
ಪುಳಿಂದರಟ್ಟಿ ಮುಟ್ಟುತ್ತೆಚ್ಚರ್‌ (ಗರಕ. ೦-೯೨). "ತಕ್ಕುಗೊಡು' ಪರಾ. 

ಟಕ್ಕನಿಕ್ಕು, ಶಕ್ಕನಿಕ್ಕುಎವಂರುಳುಗೊಳಿಸುವ ಮದ್ದಿಡು ; ಎಚ್ಚರ 
ತಪ್ಪಿಸುವ ವಂದ್ಹನ್ನುಣ್ಣಿಸು ! ಶ್ರೀಧರಮುನಿನಾಥನವರ ಕಪಟವೃತ್ತಿ 
ಯನಟ್‌ಯದುಂಡು ಸೊಕ್ಕಿ ಮೆಯ್ಯಟಿ೨ಯದೆ ಟಕ್ಕನಿಕ್ಕಿದಂತು ಕೆಡೆದು 
ನಿದ್ರೆಗೆಯ್ದೂದೆಂ[ಪಾಕಾ. ಟಕ್ಕುಗೊಂಡಂತೆ ತೂಂಕಡಿಸಿ ಕೆಡೆದರ್‌] 
(ಧರ್ಮಾಮ್ಮ. 0೦-೦೨೭); ಮನಸಿಜರಾಜಂ ನೋಟಕಜನಕ್ಕೆ ಲೇಸಾಗಿ 
ಶಕ್ಕನಿಕ್ಕಿದನೆಂಬಂತನವರತಂ -ರಂಜಿಸಿದುವು ಜನಪತಿಯೋಲಗದೊಳಾದ 
ಪಲವುಂ ನೃತ್ಯಂ (ಧರ್ಮಾಮ್ಮ. ೪-೦೫೦): ಕಡು ಮುಳಿದೆಯ್ದಿ ಪಿಡಿದು 
ಮೊಗಮಿಕ್ಕಿದೊಡೆ ಪೊಳೆದು ಪೋಗಿ ಠಕ್ಕನಿಕ್ಕಿದಡೆ ನಿರ್ವರ್ತಿಸಿ ಕಳೆದು 
(ಐಂಹರಿ. ೨-೬೦ ವ). ಟಕ್ಕು ತಿನಿಸು ಇವಂಚಿಸಂ; ಮೋಸಗೊಳಿಸು : 
ಮುದ್ದಾಂ-ನನಗೆ ಟಕ್ಕು ತಿನಿಸಲಿಕ್ಕೆ ಅಂತ ಅವ ಮಾಡೋ ಅವನ (ಗಂಮಾಯಿ. 
೨೦೮). ಠಕ್ಕಿನ ಬೂದಿ ಎ ವಂಂಕಂಬೂದಿ : ಮದನಾಂಜನ ಚೋರ ಮೋಹಿ 
ಜನದ ಮೇಲೆ ಕೆದರ್ವ ಠಕ್ಕಿನ ಬೂದಿಯಂತೆ (ಶ್ರಿಪಾಲ. ೪-೦೧೯). ಕಕ್ಕಿ 
ನುಂಡೆ ಎ ವಂಂಕುಗೊಳಿಸಂವ ತಿಂಡಿ; ಮದ್ದು ಹಾಕಿರುವ ಉಂಡೆ: 
ಸ್ಪಂದನಮಿಲ್ಲದಕ್ಷಿಗಳಿನೀಕ್ಷಿಸುತಿರ್ದುದು ಠ[ ಪಾಳಾಂ. ಟಿ ಕ್ಕಿ ನುಂಡೆಯಂ 
ತಿಂದವೊಲಾಗಳೊಂದಿನಿತು ಪೊಟ್ತನೊಳಾ ಸಭೆ (ವರ್ಧಪು. ೩-೫೪). ಠಕ್ಕು 
ಬಿಕ್ಕುಜಮೋಸ; ವಂಚನೆ : ಶಕ್ಕುಬಿಕ್ಕಿನ ಮಾತುಗಳಾಡಲು ಯುಕುತಿಯ 
ನಂ ಕೇಳಿನೆಲವೊ (ವಿದಾಕ್ಮ. ೩೫ ಅನುಪಲ್ಲವಿ). ಠಕ್ಕುಮಾಡುಎ ಮೋಸಮಾಡಾು; 
ಮಂಿಸು : ಆಚಾರ್ಯರೆ ನಿಜವಾಗಿ ನಿಮಗೆ ಮರವೆ ಹೆಚ್ಚಾಗಿದೆ. ಇಲ್ಲವೆ 
ಇನ್ನೂ ಠಕ್ಕುಮಾಡುತ್ತೀರಿ (ವಾಗ್ಮೇವಿ. ೩೭). 

[ ದೇ.॥ ತಮಿ. ತುಳು. ತೆಲು. ಟಕ್ಕು] 


ಟಕ್ಕು (ನಾ). ಆತಂಕದಿಂದ ಕೂಡಿದ ಚಿಂತೆ,-ವ್ಯಥೆ : ವೇಣೂಬಾಯಿ 

: "ತನ್ನ ಚಿಕ್ಕಮಗ ಶ್ರೀಪಾದನನ್ನು ಎದೆಗೆ ಅವಚಿಕೊಂಡು ಒಂದೇ ಟಕ್ಕಿನಲ್ಲಿ 
ಮಲಗಿದ್ದಳು (ಗಂಮಾಯಿ. ೭೦) ; ಟಕ್ಕು- ಹಿಡಿದ ಠಕ್ಕಿ . . . ಕಿಟಿಕಿಯ ಬಳಿ 
ಸಾರಿದಳು (ದೀಪಹ. 11, 3೪4). [ “ಮರಾ. ಠಕ) 

ಟಕ್ಕ್ಯು (ನಾ). ವಂಡಿಕೆ ಹಾಕಿ ಹೊಲಿದ ಹೊಲಿಗೆ; ಟಾಕಿ: ಲಂಗ ಬಹಳ 


ಅಂಧಕಾದ್ಯರ ಠಕ್ಕಿಸಿಯೆ ಇಂದ್ರಾದಿದೇವರಿಗಿತ್ತನಾ ಸುಧೆಯ (ಸಂಧಶ ೬-೫೩); 
ಮಗನ ಠಕ್ಕಿಸಿ ತಾಯಿ ಮಲಗಿರಲಾ ಶಿಶುವು ಮಗುಳೆ ಕ್ರಮಗೆಟ್ಟು ಕಂಡಲ್ಲಿ 
ಅರಸಿ ಕಣ್ಣಿಗೆ ಬೀಳದಿರೆ (ವಪ್ರಸು. ೧೮-೪).  [ಟಕ್ಕೂ *:- ಇಸ್ಕೆ] |80 
ಟಕ್ಕು, ಠಕ್ಕು, ಡಕ್ಕು, ತಕ್ಕ (ನಾ). ೧. ಮೋಸ ; ವಂಚನೆ; ಕಪಟ ; 
ತಂತ್ರ: ಮಾಯದ ಟಕ್ಕಿನ ಕಪಟದ ವಾಯದ ಕೃತ್ರಿಮದ ಮಜುಕದೆಅಕದ 


ಕಪಟೋಪಾಯದ ಕಣೆಗಳ್‌ ಸಂದ ಸ್ತ್ರೀಯರ್ಕೇವಲಮೆ ಸರ್ವಜನವಂಚಕಿ 
ಯರ್‌ (ಧರ್ಮಾಮ್ಮ. ೭-೦೩೬) ; ಪೋ ಬರ್ಕದಂತುಂ ಹೆರಿಬವನಿನಿತುಂ 
ಟಕ್ಕನಾಂತಲ್ಲಿ ನೋಟ್ಕುಂ (ಜಂದ್ರಫು. ೬-೨೩ ವ); ದೂರ್ವಾಸ ಬರಲು 
ವಂದಿಸುತ ಟಕ್ಕಿನಿಂದೊರ್ವ ವನಿತೆಯ ಪೊಡೆಯೊಳೊಂದೊನಕೆಯಂ ಕಟ್ಟಿ 
ಗರ್ಭದೊಳಗಿರ್ಪದೇನೆಂದು ಬೆಸಗೊಳಲ್‌ (ಸೌಂದಪು. ೪-8೪); ಟಕ್ಕಿಂ 
ಟಾಳಿಸಿ ಕನ್ನಂಗೊಟಿದು (ಪ್ರಭುಪು. ೪-೦೪೭) ; ನಿನ್ನ ಮಗ ಭೀಷ್ಮನನ್ನು 
ಅರ್ಜುನ ಟಕ್ಕಿನಿಂದ ಕೊಂದ (ಏದುರೆ. ೪೨). ೨. ತೋರಿಕೆ; ಬೂಟಾಟಿಕೆ: 
ಧನಮಿತ್ರನೊಳ್‌ ಟಕ್ಕಿನ ಜಗಳವನಂದಂದಿಂಗೆಸಗೆಂದು ಪೇಟ್ದು (ದಕಕು. 
6-೧೩೨ ವ). ಠಕ್ಕು: ೧. ಉತ್ತಮರ ಮುಂದಾವ ಠಕ್ಕಿರಲಾಪುದು (ಹಕಳಾ. 
90-8೬) ; ಅನಿಲಸುತ ಫಡ ಮರಳು ಠಕ್ಕಿನ ವಿನಯವೇ ನಮ್ಮೊಡನೆ 
(ಕುವ್ಕಾದ್ರೋ. ೦೩-೮) ; ಠಕ್ಕು ವಿನೋದ ... .'ವಂಚನೆ ನೇಹವೆಂಬೀ 
ಪರಿಯ ಮಾಯಾಮಯದ ಮಹಿಳಾಜನ ವಿರಾಜಿಸಿತು (ತೊರರಾ. 
9-8-83); ಠಕ್ಕು ಪಳಿವು ಬೆಳುಗವತೆ . .. ಗಳಹತನಮವಿವೇಕಮುಸಿರ 
ಲೇನಾ ಚೆನ್ನಬಸವನಿಹ ರಾಜ್ಯದೊಳ್‌ ಮಿಸುಕವು (ಜಿಬಪು. ೬-೪೦); ಠಕ್ಕಿನ 


ಉದ್ದವಾಗಿದೆ ; ಟಕ್ಕು ಹಿಡಿಸಬೇಕು (ಕೂಡ). "ಟಾಕ್ಕು' ಪರಾ. 
[ ಇಂ. 700೬) 


ಟಕ್ಕುಟವಳಿ, ಟಕ್ಕುಟೌಳಿ, ಠಕ್ಕುಠವಣೆ, ಠಕ್ಕುಠವಳಿ, ಠಕ್ಕುಶವುಳಿ 


(ನಾ). ಮೋಸ ; ವಂಚನೆ ; ಕಪಟ : ಟಕ್ಕುಟವಳಿ ತಟವಟವಟ 
ಮಟವ ಬಿಟ್ಟಕ್ಕಟ್‌ಂ ದಿಟಪುಟವೆತ್ತು 'ಜಪಿಸಲೆಂಟಕ್ಷರಕಾಗಿ ಮೆಯ್ದೋರ್ಪೆ 
(ಶತಸಾಂ. ೭೦-೫೩). ಟಕ್ಕುಟೌಳಿ : ಟಕ್ಕುಟೌಳಿಯೆಸಗುವ ಕೊೋಟಲೆ ಸಾಕು 
(ಗೀತಗೋ. ೨೭-೪೬). ಠಕ್ಕುಥವಣೆ : ಸಾಹಸದಿಕ್ಕೆ ಸಕಲ ಠಕ್ಕುಠವಣೆಯ 
ಬೇಹ ಪತ್ತನ ಬಹು ಕಲೆಯ ಗೇಹವೆನಿಪ ಟೆಲೆವೆಣ್ಗಳ ಕೇರಿಗಳೂಹಾತೀತ 
ವಾಗಿಹವು (ಅಂಜದ. 4-೯8). ಠಕ್ಕುಠವಳಿ : ಪುಸಿ: ಠಕ್ಕುಠವಳಿಗಳಲ್ಲಿ ಕಟ್ಟಿ 
ಎಸೆದು ಕೊಲ್ಲುವರೋ ನಿನ್ನವರು ಕೇಳಲ್ಲಿ (ಪುರಂದ. ೨-೩೯-೪). ಠಕ್ಕು 
ಠವುಳಿ : ಮಿಗೆ ಠಕ್ಕುಠವುಳಿ ವಂಚನೆ ದುರ್ಜನತ್ವ ಸಂಯುಗ ವಿಕೃತಿ ರೋಗ 
ಸಂತಾಪ .ಬಲ್ಮುನಿಸು ಹಾನಿಗಳುದಿಸಿದುವು (ಕಬಪು. ೦೪-39). ಓ ಒಂದೇ 
ಅರ್ಥದ ಈ ಜೋಡಿಶಬ್ದಗಳಂ ಪ್ರತ್ಯೇಕವಾಗಿಯೂ ಬಳಕೆಯಾಗು 
ತ್ತವೆ. [ಟಕ್ಕು * ಏವಳಿ 


ಟಕ್ಕುಟೌಳ 


ಟಕ್ಕುಟೌಳಿ `ಟಕ್ಕುಟವಳಿ' ನೋ. | 
ಟಕ್ಕುತನ, ಠಕ್ಕುತನ (ನಾ), ವಂಚಕತನ ; ಮೋಸಗಾರಿಕೆ: (4 
ಠಕ್ಕುತನ: ಬೊಕ್ಕನಾದರೂ ಠಕ್ಕುತನ ಬಿಡಲಿಲ್ಲ (ಗಾದೆ). \ 
[ ಟಕ್ಕು; + - ತನ] 
ಟಕ್ಕುದೋಹು (ಕ್ರಿ). ವಂಚಿಸು; ಮೋಸಮಾಡಂ: ಬೆಲೆವೆಣ್ಣೆ 
ನಿಚ್ಚಮುಮೆಯ್ದೆಲೆಯೀಯದೆ ಟಕ್ಕುದೋಟಿ್‌ (ವೃಷವಿ. ೨೯.೧೩). 
[ಟಕ್ಕು, * ತೋಟಿ] 
ಟಕ್ಕುರ (ನಾ). ಒಡೆಯ ; ದೇವತೆ: ಟ[ಪಂ. ಠ]ಕ್ಕೂರಂಗೆ ವಾಚಕ 


೩೧೪೪ 


ಟಪ್ಪಾಲುಕಟ್ಟೆ 


ಟಗರು "ತಗರ್ಕ್‌' ನೋ. 
ಟಗರುದಲೆಯ (ನಾ). ಟಗರಿನ ತಲೆಯನ್ನ ಉಳ್ಳವನು ; ದಕ್ಷಪ್ರಜಾ 
ಪತಿ ; ದಕ್ಷಬ್ರಹ್ಮ : (4). [ಟಗರು (<ತಗರ್‌,) * ತಲ್ಮೆ * - ಅ] 


| ಟಣ್‌ (ನಾ). ಒಂದಂ ಅನುಕರಣ ಧ್ವನಿ 


ಭೂಪತಿಗೆ ದೆಸೆ ಅಜಾತಂಗೆ ನಿಶ್ಚಯ; ನೇಮಂಗೆ ಖಂಡಿತಭಾವ `ನಿರ್ಧರ |' 


ವಾಗಬೇಕು ಐಘಟದೂರ ರಾಮೇಶ್ವರಲಿಂಗವನಆವುಧಕ್ಕೆ (ಮ೨ಕಮಿಂ. 
೪೯-೦೭). [ ಸಂ. ಠಕ್ಕುರ) 
ಟಕ್ಕುವಗೆ (ನಂ). ಮೋಸದ ಕ್ರಮ ; ವಂಚನೆಯ ಮನಾರ್ಗ : ಆ ಲಾಕ್ಷಾ 
ಗೃಹದಾಹಮೊಂದೆ . . ಟಕ್ಕುವಗೆಯಿಂ ಗೆಲ್ಲಿ ರ್ದ ಜೂದೊಂದೆ (ಪಂಪಧಾ. 
[ ಹ ಬಗ್ಗೆ ] 
ಟಕ್ಕುಹಿಡಿ (ಕ್ರಿ). ಆತಂಕದಿಂದ ಪ್ರತೀಕ್ಷಿಸಂ; ಏಕಾಗ್ರತೆಯಿಂದ ನಿರೀಕ್ಷಿಸು: 
ಬಾವಿಯ ಮುಂದೆ ಯಾವಾಗ ತಮ್ಮ ಪಾಳಿಯು ಬಂದೀತೆಂದು' ಟಕ್ಕು 
ಹಿಡಿದು ಕುಳಿತಿರುವ ಹೆಂಗಸರು (ಳನಳೆ. ೪). [ಟಕ್ಕ್ಯು * ಹಿಡಿ; ( ಐಪಿಡಿ,)) 
ಟಕ್ಕೆ, ತಕ್ಕೆ' ನೋ. 
ಟಕ್ಕೆ (ನಾ). (?) : ಕೊಠಾರದೊಳಂ ವೂರೊಳಗಂ ಅಳದ ಟಕ್ಕೆ ಸಲಗೆ 
ಗೊಮನ ಮತ್ತಯುಗುರ ಮೂನೂರ್ವ್ವರು ದೇವರ ಅಷ್ಟವಿಧಾರ್ಚ್ವನೆಗೆ 
[ಯೇಣಿಗೆ] ಹಾರವಂ ಬಿಟ್ಟರು (ಕಇ. ೪, ೪೬. ೮; 1283). [7] 
“ಚಕ್ಕೆಯ, ಟೆಕ್ಕೈ, ಟೆಕ್ಕೆಯ, ಟೆಕ್ಕೆಹ, ಠಕ್ಕೆಯ, ಠೆಕ್ಕೆಯ (ನಾ).ಬಾವುಟ; 
ಧ ಕಜ : ಅಲಗಿಂ ಸಿಂಗಮನಿಟ್‌ದನ ಕಲಿತನಮಂ ನಗುವ ತೆಜದ್ಮೆಮೆಅವುದು 
ಸೆಳೆಯಿಂ ಪುಲಿವೊಯ್ದ ಕುಜುಪು ಪೊಯ್ಸಳ ಕುಲತಿಲಕನ ಮತ್ತಗಜದ [ಟ) 
ಕೈಯದೆೊಳೀಗಳ್‌ (ಎಕ. ೪1, ತರೀಕೆ. ೪೨-೨; 2806) ; ಒತ್ತರಿಪ ಸಿತಕೀರ್ತಿ 
ಯೊಳು ಪ್ರಭೆವೆತ್ತು ಪರದರುಶನದ ಮೂಗಿನ ಕತ್ತಿಯೆಂಬಾ ಟ[ಪಾಳಾಂ. ರೆ 
ಕೈಯವನಾ ಪುರದೊಳೆತ್ತಿಸಿದ (ಬಸಪು. ೫೩-೫೭); ಹೂವಿನ ತೇರೇನಾದುದು 
ನಚ್ಚನ ತಾವರೆಗೋಲೆತ್ತ ಫೋಯ್ತು ಕೋವಿದನೆ ಗಳ ಟಕ್ಕೆಯವಡಗಿದುದೆಲ್ಲಿ 
(ವರ್ಧಕ. ೦೨-೨೦). ಟೆಕ್ಕೆ, : ಬಸವನ ಟಿಕ್ಕೆ ಗಗನದೊಳೆ ಸೊಗಸೆ (ಹಾಲಾಸ್ಕ. 
ನೆಲಕುದ್ದಿದರು ವಾಜಿಗಳ ಪರಿದರು ಬಿರುದು ಟೆಕ್ಕೆಗಳ 
(ಅನಂರಾ. ೬-೦೬-೦೫) ; ಕುಗ್ಗದಂತೆ ಹಿಗ್ಗಿಪಂತೆ ನಿನ್ನ ಹೆಸರ ಟೆಕ್ಕೆಯಂ 
(ಗ೪ಿವಿ. ೮೨-೩೭). ಟೆಕ್ಕೆಯ : ಹೊಯ್ಸಳ ಕುಳತಿಳಕನ ಮತ್ತಗಜದ 
ಟೆಕ್ಕೆಯದೆ.ಎಳ್‌ (ಮೈ ಆರಿ: ೧೦೯೩೭, ೨೩-೩; 1106): ಭೀಮ ನಗುತ 
ಧನಂಜಯನ ಟೆಕ್ಕೆಯಕೆ ಬಿಜಯಂಗೈಯಬೇಕೆಂದ (ಕುಪ್ಮಾಅ. ೦೦-೪೦): ಪರು 
ಠವಿಸಿರ್ದ ನಾನಾವಿಧ ಟಿಕ್ಕೆಯ ತೆರಳಿತು ನಭವನಳ್ಳಿಲೀದು (ಮೋಹತ. 
- ೧೩-೩೧). ಟಿಕ್ಕೆಹ: ಟೆಕ್ಕೆಹವನೆಶ್ತಿ ಸಾಜ್‌ಸಿದನೀ ಭೂತಳದೊಳು 
(ವೀಕೈಪು. ೪-೩-೧೭). ಠಕ್ಕೆಯ : ಸೌರಾಷ್ಟನಾಥಂ ನಿಸದದಿಂ ನಾಳೆ 
ಬರ್ಪಂ ಠಕ್ಕೆಯವನು ಕಳುಹಿಸಿದಂ (ಪಾಸೋಪು. ೪-೦೦೯); ನಸುಗಾಳಿ 
ಗೊಲೆದಾಡುವೆಳಗೊಂಬೆ ಸೊಂಡಿಲಾಗಸಕೆದ್ದ ನಟ್ಟಗೆೊಂಬೆಸೆವ ಠಕ್ಕೆಯ 


೯-೨೨). 


೩-೯-೨೦ ರಗಳೆ); 


ಮಾಗಲಸಮಶರನೆಡಬಲದೊಳಿಟ್ಟಣಿಸಿ ನಡೆವ ಮಾಮರದಾನೆಗಳೀ|. 


ಮೆಜದುವು (ಕಂಪು. ೩೫-9) ; ನೆನೆದಾಗ ಬರುವೆನು ರಥದ ಠಕ್ಕೆಯಕ್ಕೆನುತೆ 
ಕಳುಪಿಸಿಕೊಂಡ ಬಳಿಕ (ತುರಂಗ. ೦೫-೩೭). ಠೆಕ್ಕೆಯ : ಬಿಗಿದ ಗುಳದಲಿ 
ಹೊಳೆಯೆ ಹೊಂಗೆಲಸದ ಸುರೇಖೆಗಳು ಗಗನ ಗಂಗಾನದಿಯ ಕಾಲುವೆ' 
ತೆಗೆದರೆನೆ ಠೆಕ್ಕೆಯದ ಪಲ್ಲವವಗಿಯೆ ಮೆಜ್‌ದುದು (ಕುಪ್ಕಾದ್ರೋ., ೩-೪) ; 
ಶಲ್ಯ ಕಡಿದನು ಭಟನ ಠೆಕ್ಕೆಯವ (ಕುವ್ಯಾದ್ರೋ. ೬-೩೫). 

[ ದೇ. ತಮಿ. ಟಕ್ಕಯ. ಟಕ್ಕಿಯ ; ತೆಲು. ಟಿಕ್ಕೆ, ಟೆಕ್ಕಿಯ] 


35 


ಟಣ್‌ಟಣ್‌ (ದ್ವಿರರಕ್ತಿ) : ಸೈಕಲ್‌ ಬೆಲ್ಲು. ಟಣ್‌ಟಣ್‌ ಎಂದು ಸದ್ದು 
ಮಾಡುತ್ತ ಹೋಯಿತು (ರೂಂ). "ಟಂಟಣಿಸ್ಕು' ಪರಾ. 
ಟಣಕಲಿ "ತನಕಲಿ' ನೋ. 
ಟಣ್ಣನೆ (ಅ). ಚಂಗನೆ : ಒಬ್ಬೊಬ್ಬರೆ ಟಣ್ಣನೆ ಜಿಗಿದುಬಿಟ್ಟರು (ಮುಂಗಾಪು. 
[ ಟಣ್‌ + - ಅನ್ನೆ] 
ಟತ್ತ (ನಾ).."ಟ' ಎಂಬ ಅಕ್ಷರ ; ಚಕಾರ: 
ವೆಂಬ ಡಕಾರಂ ಟತ್ರ ಓಮಾಯ್ತು (ಕಮದ. ೧೮೦). 


೬೮). 
ಕಡಿದು ನಿಡಿದೆಂಬ ನಡು 
[ಸಂ.] 


'ಟನ್ನ್‌ “ಟನ್ನು > ನೋ. 


ಟನ್ನು, ಟನ್‌ (ನಾ). ಸುಮಾರು ತೊಂಬತ್ತು ಮಣಗಳಷ್ಟು ತೂಕ: 
“ ೨,೨೪೦ ಪೌಂಡಿನ ತೂಕ : ಟನ್ನು” (700. ಇಂಕನಿ.); ಸದ್ಯವೇ ಸಿಗಲಿದೆ 
ಸಾಲವು ಕಂದಾ ಸತ್ಯ ಅಹಿಂಸೆಯ ನೂರ್‌ ಟನ್ನು (ಅರರೋ. ೩೪-೧೫). ಟನ್‌: 
೨೦ ಟನ್‌ಗಳ ಭರಾವಣೀ ಬಾಬತು ಜಹಜನ್ನು ಯಾ ಅಂತಸ್ತಿನ ಜಹಜನ್ನು 
ನಾಶಪಡಿಸುವ . . . ಇರಾದೆಯಿಂದ ಕೆಡಕು ಮಾಡೋಣ (ಗ್ರಾಮಾಕ. 

[ «0. Ton] 

ಟಪಾರಿಕೆ, ಟೆಪಾರಿಕೆ (ನಾ). ೧. ಮುಚ್ಚಳ ; ಹೊದಿಕೆ : ಮರುದಿವಸ 
ಬೆಳಗಾದ ಮೇಲೆ ತಲೆ ಬಿಚ್ಚಿ: ನೋಡಲು, ತಲೆಯ ಟಪಾರಿಕೆಯೇ ಕಡೆ 
ಗಾಯಿತು. ಆದರೆ ತಲೆಯು ಅಚ್ಚಳಿದಿದ್ದಿಲ್ಲ (ಕಲಕು. ೦೪% ಟೆಪಾರಿಕೆ : ೨. 
ಘನ ಅಳತೆಯ ಮಾನದಲ್ಲಿ ಅಳತೆಗಿಂತ ಹೆಚ್ಚಾಗಿರುವ ಧಾನ್ಯವನ್ನೂ 
ತೊಡೆದುಹಾಕುವಿಕೆ ; ಅಳತೆ ಮಾಡಿಕೊಡುವಾಗ ತಲೆಸವರುವಿಕೆ : 
(8). [ «ಹಿಂ. ಟಪರಾ; ಮರಾ. ಟಪ್ಪರ] 


೦೯೮), 


ಟಪಾಲ್‌ “ಟಪಾಲು' ನೋ. 


ಟಪಾಲು, ಟಪಾಲ್‌, ಟಪ್ಪಾಲು (ನಾ). ೧. ಆಂಚೆ; ಅಂಚೆಯ ಮೂಲಕ 
ಬಂದಿರುವ. [ಅಥವಾ "ಕಳುಹಿಸಳಿರುವ ಪತ್ರ ಮೊದಲಾದಂವು ; 
ಈ ಮಾತುಗಳು ಮುಗಿಯುವ ಹೊತ್ತಿ ಗೆ ಟಪಾಲು ಬಂತು (ರಂಗಳ. ೩೦) ; 
ವಾರಕ್ಕೊಮ್ಮೆ ಪೋಸ್ಬುಮನ್‌ ಚಾವಡಿಗೆ ಬಂದು ಟಪಾಲನ್ನಿತ್ತು ರಾತ್ರಿ 
ಅಲ್ಲಿಯೇ ತಂಗುತ್ತಾನೆ (ಗಾಳಿಗು. ಖ. ೨. ಅಂಚೆಯ ರವಾನೆ. ಟಪಾಲ್‌ :' 
೧. ಹಾಗೆ ರಿಜಿಸ್ಟರ್‌ ಪೋಸ್ಟಿನಲ್ಲಿ ರವಾನಿಸಬೇಕಾದರೆ ಟಪಾಲ್‌ ಛಾರ್ಜನ್ನು 
ಡಿಪಾಜಿಟ್ಟಾಗಿ ಇಡಬೇಕು -(ಗ್ರಾಮಾಕ. ೬೬). ಟಪ್ಪಾಲು : 'ಟಪ್ಪಾಲು 
ಕಟ್ಟೆ' ಪರಾ. [ «ಮರಾ. ಟಪಾಲ್‌, ಟಪ್ಪಾಲ್‌] 

ಟಪಾಲುಗಾಡಿ (ನಾ). ಅಂಚೆಯನ್ನು ಸ್ಥಳದಿಂದ ಸ್ಥಳಕ್ಕೆ ಒಯದ್ಯವ 
ಗಾಡಿ: ರಸ್ತೆಯ , ಮೂಲಕ ಟಪಾಲು ಸಾಗಿಸುವ Nt ಟಪಾಲುಬಂಡಿ 
(೫811-0೩£!. ಇಂಕನಿ.). [ಟಪಾಲು ನಾಡ್ಮಿ | 

ಟಪಾಲುಸಿಪಾಯಿ (ನಾ). ಅಂಚೆಯನ್ನು ತರುವ ಆಳಂ ; ಅಂಚೆಪೇದೆ : 
ತುಬಾಕಿಯ ಗುರಿತಬ್ಬ . .. ಮನೆಗೆ ಪತ್ರ ಕೊಡಲಿಕ್ಕೆ ಬರುತ್ತಿದ್ದ ಒಬ್ಬ 
ಟಿಪಾಲುಸಿಪಾಯಿಗೆ ತಾಕಿತು (ಮೋಹಿನೀ. ೦೦೨). [ಟಪಾಲು + ಸಿಪಾಯಿ] 

ಟಪ್ಪಾ "ಟಪ್ಪೆ' ನೋ. 

ಟಪ್ಪಾಲು "ಟಪಾಲಂ' ನೋ. 

ಟಪ್ಪಾಲುಕಚೇರಿ (ನಾ). ಎ ಟಪ್ಪಾಲುಕಟ್ಟಿ: 
ಟಪ್ಪಾಲುಕಚೇರಿ ಮಂಜೂರಾಗಿದೆ (ರೂರಿ). 

[ ಟಪ್ಪಾಲು (ಟಪಾಲು) + ಕಚೇರಿ] 
ಟಪ್ಪಾಲುಕಟ್ಟೆ (ನಾ). ಅಂಚೆಕಚೇರಿ : (8). 
£ ಟಪ್ಪ್ತಾಲು'( ಎ ಟಪಾಲು) + ಕಟ್ಟೆ] 


ನಮ್ಮ 


ಒಮ್ಮ ಹಳ್ಳಿಗೆ ಒಂದು 


ಟಪ್ಪೆ 


ಟಪ್ಪೆ, ಟಪ್ಪಾ (ನಾ). ೧. ಪ್ರಯಾಣದ ದಾರಿಯ ಮಧ್ಯದಲ್ಲಿ ಏರ್ಪಡಿ 
ಸಿರುವ ನಿಲಂಗಡೆಯ ಸ್ಥಳ; ವಂಜಲಂ; ವಾಹನವನ್ನು ಬದಲಾಯಿಸಿ 
, ಕೊಳ್ಳುವ ಅಥವಾ ಹೊರೆಯನ್ನು ಒಂದು ತಲೆಯಿಂದ ಮತ್ತೊಂದು 
ತಲೆಗೆ ಬದಲಾಯಿಸಿಕೊಳ್ಳುವ ಎಲ್ಲೆ: ತಲೆಯಿಂದ ತಲೆಗೆ ಪೀಳಿಗೆಯಿಂದ 
ಪೀಳಿಗೆಗೆ ಅಲೆಯಿಂದಲಲೆಗೆ ಟಪ್ಪೆಯ ಚಾರನಂತೆ ಇಳಿಯುತಿದೆ ಯುಗದಿಂದ 
ಯುಗಕೆ ಮಾನವಧರ್ಮ (ಮಂಕುಕ. 100. ೨. ಟಪ್ಪುಲು ; ಅಂಚೆ: 
ಒಂದು ಪತ್ರವನ್ನು ಬರೆದು ಕುದುರೆ ಟಪ್ಪೆಯಿಂದ ಕಳುಹಿಸಿಕೊಟ್ಟನು 
(ಜಕರ. ೩೭೩). ಟಿಪ್ಪಾ : ೧. ದಾರಿಯಲ್ಲಿ ನಿಲ್ಲಡೆ; ನಿಲ್ದಾಣ; ಮಜಲು; 
ಟಪ್ಪಾ (88೩86. ಇಂಕನಿ.). 

ಟಪ್ಪಾ ಬಂಡಿ ಎ “ ಮಜಲಿನಿಂದ ಮಜಲಿಗೆ, ಬಾಡಿಗೆ ಗೊತ್ತು 
ಮಾಡಿದ ಅಥವಾ ಬಾಡಿಗೆಯ ಟಪ್ಪಾ ಕುದುರೆಯಿಂದ ನಡೆಸಂವ, 
ಟಪ್ಪಾ ಬಂಡಿ”?೦-೦೫೩೬.೪0ಕನಿ.): “ಮಜಲುಗಾಡಿ, ಟಪ್ಪಾಬಂಡಿ” 
(8tage-Coach. ಇಂಕನಿ.), ಟಪ್ಪೆಓಟಎಒಂದು ಬಗೆಯ 'ಓಟದ' ಪಂದ್ಯ 
ದಲ್ಲಿ ಒಂದು ಮಜಲಿನಿಂದ ವಂತ್ತೊಂದಂ ಮಜಲಿಗೆ ಓಡಂವ ಓಟ : 
ಆಯಾ ತಂಡದಲ್ಲಿ ಒಬ್ಬನು ಒಂದು ಮಜಲಿಂದ ಮುಂದಿನ ಮಜಲಿಗೆ ಓಡಿ 
ನಿಲ್ಲುವ, ಅಲ್ಲಿನವನು ಅಲ್ಲಿಂದ ಮುಂದಿನ ಮಜಲಿಗೆ ಓಡುವ, ಹೀಗೆ 
ಆಯಾ ತಂಡದಲ್ಲಿ ಪ್ರತಿಯೊಬ್ಬನೂ ಮುಂದಿನ ಮಜಲಿಗೆ ಓಡಿ, ಕೊನೆ 
ಗಿರುವವನು ಗುರಿಯನ್ನು ಮುಟ್ಟುವ ಓಟದ ಪಂದ್ಯ; ಟಪ್ಪೆ ಓಟದ 
ಪಂದ್ಯ; ಮಜಲು ಓಟದ ಪಂದ್ಕ (Relay 7866. ಇಂಕನಿ). ಟಪ್ಪೆ ಕುದುರೆ, 
ಟಪ್ಪಾಕುದುರೆ ಎ ಒಂಧೊಂದು ಮಜಲಿನಲ್ಲಿ ಬದಲಾಯಿಸಿಕೊಳ್ಳುವ 
ವಾಹನದ ಕಂದಂರೆ; ದೀರ್ಫ್ಥಪ್ರಯಾಣದಿಂದ” ಒಂದೇ ಕುದುರೆಗೆ 
ಆಯಾಸವಾಗದಂತೆ ಅಶ್ವಾರೋಹಿಗೆ ವಾಹನವನ್ನು ಬದಲಾಯಿಸಿ 
ಕೊಳ್ಳುವುದಕ್ಕಾಗಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸಿದ್ಧವಿರುವ 
ಕಂದಂರೆ; ಮಜಲಿನ ಅಶ್ವ: (ಕಿ); “ಟಪ್ಪೂ ಕುದುರೆ” (7086-೦೭೩6. ಇಂಕನಿ.); 
ದಣಿದ ಕುದುರೆಗಳಿಗೆ ಬದಲಾಗಿ' ಹೊಡುವ ಹೊಸ ಕುದುರೆಗಳ ತಂಡ; 
ಟಪ್ಪಾಕುದುರೆಗಳ ತಂಡ (೬ಃ£೬7. ಇಂಕನಿ.). ಟಪ್ಪೆಯ ಸವಾರ ಎ 
“ (ಚರಿತ್ರೆ) ಕಾಗದ ಪತ್ರಗಳನ್ನು ಮಂಂದಿನ ವಂಜಲಿಗೆ ಒಯಯ್ಯವು 
ದಕ್ಕಾಗಿ ದಾರಿಯುದ್ದಕ್ಕೂ (ಹಲವು) ಮಜಲುಗಳಲ್ಲಿ: ಕುದುರೆಯ 
ಸಮೇತ ನಿಲ್ಲಿಸಿರುವ ಸವಾರರಲ್ಲೊ ಬ್ಬನು” (7064. ಇಂಕನಿ,). 

[ «ಹಿಂ. ಮರಾ. ಟಪ್ಪಾ ] 

ಟಪ್ಪೆನಿಲ್ಲು (ಕ್ರಿ), ಬೇರೊಬ್ಬರ ತಲೆಯ ಮೇಲಿನ ಹೊರೆಯನ್ನು ಇಳಿಸಿ 

ಕೊಂಡು ತಾನು ವಹಿಸಿಕೊಳ್ಳು ಶವುದಕ್ಕಾಗಿ ಗೊತ್ತಾದ ವಂಜಲಿನಲ್ಲಿ 

ಸಿದ್ಧವಾಗಿ ನಿಲ್ಲಂ : (೪). [ ಟಪ್ಪೆ + ನಿಲ್ಲು (ನಿಲ್‌) ) 
ಟಪ್ಪೆ ಯೆಡು (ಕ್ರಿ). (ಎತ್ತು, ಕುದುರೆ ಮೊದಲಾದ) ವಾಹನಗಳ 

ಬಡಲಾವೆಣೆಗಾಗಿ "ಅಲ್ಲಲ್ಲಿ ಗೊತ್ತಾದ ವಂಜಲಂಗಳಲ್ಲಿ ಬೇರೆಯ 

ವಾಹನಗಳನ್ನು ಸಿದ್ಧಪಡಿಸು : ೪). 

['ಟಪ್ಪೆ * ಇಡು, ) 

ಟಬರು (ನಾ). (ಉಕ) ಅಧಿಕಾರ ದರ್ಪ ; ಜರ್ಬು; ಗರ್ವದ ವರ್ತನೆ : 

ಎಲ್ಲೀತನಕಪಾ ಇನ್ನೂ ಅಳಿಯಂದಿರು ಅಂಬೋ ಟಬರು (ವೈನಿ. ೩೨೮) ; 

ಏಟ ಅವನ ಟಬರು (ಗ್ರಾಮಾಯ. ೧೨೩). 

ಟಬರು ನಡೆಸು ಎ ದರ್ಪವನ್ನು ತೋರು: ಸುಭದ್ರೆ ಯು ವಿದ್ಯಾ 

ಭೂಷಿತೆಯು, ಸುಧಾರಕಳು, ಈವರೆಗೂ ಗಂಡನ ಮೇಲೆ ಟಬರು ನಡೆಸುತ್ತ 

ಬಂದವಳು (ಧಾಮಿನಿ. ೪೨). ಟಬರು ಮಾಡು ಎ ಅಧಿಕಾರ ಚಲಾಯಿಸು:: 

“ ಯಾಕರೀ ಸಾಹೇಬರ ಮತ್ತ ನೀವೂ ಬಾಡಿಗೀ ಕೊಟ್ಟಿಲ್ಲಂತ? ” ಎಂದು 

ಹೆಣಸೇಕೊಪ್ಪ “ ಟಬರೆು” ಮಾಡಿದನು (ರಾಯಾ. ೧೨೦). 

[ ಆಜಬರು?) 


೩೧೪೫ 


ಟಲಾಯಿಸು 


ಟಬ್ಬು (ನಾ). ನೀರು ತಂಂಬಲು ಮರ ಅಥವಾ ಲೋಹದಿಂದ ಮಾಡಿದ 
ಅಗಲವಾದ ಬಾಯುಳ್ಳೆ ಪಾತ್ರೆ: ಜನಗಳಿಗಾಸಿ ಬಟ್ಟೆಬರೆ ಒಗೆಯುವುದ 
ಕ್ಕೋಸ್ಕರ ತುಂಬಿಟ್ಟ ದೊಡ್ಡದೊಂದು ಟಬ್ಬು (ಹೊಲಿಸಿ. ೧೭). 
[.ಇಂ. Tub] 


5| ಟಮಕಿ /(ಟುಮಂಕು' ನೋ. 


ದ 


ಟಮಾಳ, ಟವಾಳ, ಠಮಳ, ಠಮಾಳ, ಠವಳ, ಠವಾಳ (ನಾ). ೧. 
ಮೋಸ; ಕಪಟ; ವಂಚನೆ; ಧೂರ್ತವಿದೈ: ದುರಾಗ್ರಹಂ ಚಿತ್ತದೊಳಾಗೆ 
ನಿನ್ನ ಬಟ್‌ಯಂ ಬರಲೀ ಮುಳಿಸೇಂ ಟ[ಪಾಕಾಂ. ಸಿಂತ]ಮಾಳದಿಂ ಸುತ್ತು 
ವರ್ಗಲ್ಲದೊಲ್ಲೆ (ಕಾವ್ಳಾವ. ೪೩೦). ೨. ವಂಚನೆಯ ಮಾತಂ: ದುರ್ವಿ 
ಮಂತ್ರಮಂ 'ಪರೆಪ ಟ[ಪಾ830. ಠ]ಮಾಳಮಂ ಪಿರಿದನೋಡದಿದೊಡಪ್ಪ 
ಪದಾರ್ಥಮಾವುದೋ (ಪಂಪಥಾ. ೧೩-೬೬). ಟವಾಳ : ೩. ಮರುಳು; 
ಮೋಹ ; ಮಾಯೆಂ. "ಟವಾಳಿಸು' ಪರಾ. ಠಮಳ : ೧. ತೊಟ್ಟ 
ಠಕ್ಕು ಶಮಳವ ಬಿಟ್ಟು ಸರ್ವರಾಗವಿರಾಗನಾಗಿ (ಶೂನ್ಶಸಂ.390). ಠಮಾಳ: 
೧. ದ್ರೋಹ ಠಮಾಳಂ ಮಾಡುವೆನಾಹವಮಂ ಕಂಡು ಮಾಣೆಂ (ಐಂಹರಿ. 
೧೨-೮) ; ಬೊಂಬುಳಿಯಾಳಮಾಳಮಂತೆ ಠಮಾಳಂ . . . ಅಟಿ ಸಂದೇಹಂ 
(ಕಮದ. ೨8). "ಠಮಾಳತನ' ಪರಾ. ಠವಳ: ೧. ಭಕ್ತರ ಗುಣವ 
ನೋಡಿಹೆನೆಂದು ತೊಟ್ಟ ಠಕ್ಕು ಠವಳವ ಬಿಡು -(ಮದೇವ. 
ಠವಾಳ: ೧. ಎಳತಟ ಠಕ್ಕು ಠವಾಳ ತಿರಸ್ಕಾರ ಕಳವಳ ವಂಚನೆ(ಯೋಗಾಂವಿ. 
೩೨೨೩); ಕಳವಳದಾಳಮಾಳದ ವಿಟಾಳಿ ಠವಾಳದ ಸೂಳೆವೆಂಗಳಾಕುಳ 
ರತಿಕಾವಂಕೇಳಿಯ ವಿಕಾರದ ಭೋಗದೊಳಿರ್ದರಾಗಳೆಂ (ಹಮ್ಮಾರ. ೨-೮೯)- 

[?] 


೨೭೨-೧೨). 


ಟಯರು “ಟೈರು' ನೋ. 

ಟರಟರ "ಟಅಟಅ' ನೋ. 

ಟರ್ಕಿಕೋಳಿ (ನಾ). ದೊಡ್ಡ ಆಕಾರದ (ಮಾಂಸಾಹಾರಿಗಳು ರುಚಿಕರ 
ವಾದುದೆಂದಂ ತಿಳಿದಿರುವ, ತುರ್ಕಿದೇಶದ್ದೆಂದು ಭ್ರಮಿಸಲಾಗಿದ್ದ) 
ಅಮೇರಿಕದ ಒಂದು ಬಗೆಯ ಕೋಳಿ: ಸಾಮಾನ್ಯ ಕೋಳಿಸಾಕಣೆ 
ಯನ್ನರಿತ ರೈತನು ಟರ್ಕಿಕೋಳಿ, ಗಿನಿಕೋಳಿ, ಬಾತುಕೋಳಿಗಳನ್ನು 
ಸುಲಭವಾಗಿ ಸಾಕಬಹುದು (ಜಾಲಪ್ರ. 111, ೦೭೭೯). 

[ಟರ್ಕಿ * ಕೋಳಿ; (ಕೋಟ) ) 

ಟರ್ಕಿಟವಲು (ನಾ) .ಗುಂಜುಗುಂಜಾದ ಹೆಣಿಗೆಯುಳ್ಳ ವಸ್ತ್ರ, -ಟವಲು: 

ಟರ್ಕಿಟವಲಿನಲ್ಲಿ ನೀರು ಚೆನ್ನಾಗಿ ಹೋಗುತ್ತದೆ (ರೂಢ). 
[ಟರ್ಕಿ + ಟಿವೆಲು./ ಇಂ. Turkish Towel] 

ಟರ್ನಿಪ್‌ (ನಾ). ಸಾಸಪೆ ಜಾತಿಯ ಒಂದು ದ್ವಿವಾರ್ಷಿಕ ಸಸ್ಯ : (ಮ್ಮಕಗಿ. 
೧೪-೨೫೩): ಟರ್ನಿಪ್‌ ತರಕಾರಿಯನ್ನು .. i ನೆಲದಲ್ಲಿ ಚೆನ್ನಾಗಿ 
ಬೆಳೆಯಬಹುದು (ತರದೆ. 83). [ 0. ಗಣ) 

ಟರ್ಪಂಟೈನ್‌ (ನಾ). ೧.ಕರ್ಪೂರ ತೈಲದ ಮರ: ಸೀಮೆ ಕರ್ಪೂರ ತೈಲದ, 
ಮರ, ಟರ್ಪಂಟೈನ್‌ (ಮೈಔಗಿ. ೬೨೨-೦೨೪೮). ವಿ. ಬಣ್ಣ, ವಾರ್ನಿಶ್‌ 
ಮತ್ತು ಔಷಧಗಳಿಗೆ ಬಳಸುವ ಒಂದು ಬಗೆಯ ಮರದ ಮಂದದ್ರವ, 
ಕರಾಳ; ಕರ್ಪೂರ ತೈಲ: ನೆಲದ ಮೇಲೆ ಪೇಂಟ್‌ ಕರೆಗಳಿದ್ದರೆ ಟರ್ಪಂಟೈನ್‌ 
ಒಂದನ್ನೇ ಉಪಯೋಗಿಸಿ ತೆಗೆಯಬಹುದು (ಗೃಹವಿ. ೦೭೨). 

[ 4-1೦, Turpentine ] 

ಟಲಾಯಿಸು, ಟಳಾಯಿಸು, ಠಲಾಯಿಸಂ, ಠಳಾಯಿಸಂ (ಕ್ರಿ). ೧. 
ಕುದುರೆಯನ್ನು ಅತ್ತಿತ್ತ ನಡೆಸಂ : (8). ೨. ಅತ್ತಿಂದಿತ್ತ ಇತ್ತಿಂದತ್ತ 
ತಿರುಗಾಡು, -ಅಡ್ಡಾಡು,-ಸುತ್ತಾಡು; ಶತಪಥ ಶಿರುಗು: ಹಾಡುತ್ತ 
ಟಲಾಯಿಸುತ್ತಿದ್ದ (ಉಡುಗೊ. ೮೦); ಬೀದಿಯಲ್ಲಿ ಅವನೋ ಒಬ್ಬನು 
ಬಲುಹೊತ್ತಿನಿಂದಲೂ : ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಟಲಾಯಿಸುತ್ತಿರುವನು 


ಟವಟವ 


(ಏಕಾಪ. ೦೪)., ಟಳಾಯಿಸು : ೨. ಮನೆ ರೂಮ್ನಲ್ಲಿ ಟಳಾಯಿಸ್ತೌರೆ 
(ಕಳಾರ. ೦೪೩). ಠಲಾಯಿಸು : ೨. ಒಂದು ದಿನ ರಾಜ ತನ್ನ ಬಿಡದಿಯ 
ಆವರಣದ ತೋಟದಲ್ಲಿ ಠಲಾಯಿಸುತ್ತಿದ್ದಾಗ . . . ಗುರುನಾಥ ಭೆಟ್ಟಿ 
ಯಾದ 1ನಟಸಾ. ೪೯೭: ಒಂದೆರಡು ಗಂಟೆ ಹೊತ್ತು ಹಾಗೇ ಠಲಾಯಿಸಿ 


. : * ಮನೆಗೆ ಹೋದೆ (ಅನ್ಮಾವ. ೭೯). ಠಳಾಯಿಸು : ೨, ಆ ರೂಮಿನಲ್ಲಿ | 6 


ಠಳಾಯಿಸುತ್ತ ಹೆಂಡತಿಯನ್ನು ಕೂಗಿದೆ (ನಡೆದಾ. 11, ೦೨೦೯). 
[ಟಲ್ಕಾ (ಐ --ಹಿಂ. ಟಲನಾ) + - ಇಸ್ಕು) 
ಟವಟವ (ನಾ). ಪ್ರಫುಲ್ಲತೆ ; ಕಳೆ. "ಟವಟವಿಸು' ಪರಾ. 
[ ಮರಾ. ಟವಟವ ) 
ಟವಟವಿಸು (ಕ್ರಿ). ಕಳೆ ತುಂಬಿರಂ ; ಪ್ರಸನ್ನವಾಗಿರು : ನವಭಕುತಿಯ 
ರಸನವಕದ ಚೆಲುವೆಯರು ಟವಟವಿಪರು ಮುಖದಿಂದ (ಪ್ರಸಛಾ. ೨೭-೧೩); 
ಟವಟವಿಸುವೆ 'ತುಂಗಮಂಟಪ (ಪ್ರಸಭಾ. ೬೨-೬). 
[ಟವಟವ + - ಇಸ್ಸು] 
ಟವಣೆ "ಅಟ್ಟವಣೆ' ನೋ. 
ಟವಣೆಕೋಲ್‌ 'ಅಟ್ಟವಣೆಕೋಲ್‌' ನೋ. 
ಟವಣೆಹಾಕು (ಕ್ರಿ). [ಗಣಿತ] . ಮೊತ್ತವನ್ನೂ ಕೂಡು,-ಕೂಡಿಸು : 
ಬಾಲಕರಿಗೆ ಓನಾಮದಿಂದ ವೊದಲುಮಾಡಿ ಕೊಟ್ಟ ಕಾಗದ ಓದುವುದು, 
ಹೇಳಿದ್ದನ್ನು ಬರೆಯುವುದು, ಟವಣೆಹಾಕುವುದು, ಕಳೆಯುವುದು -ಇಷ್ಟರ 
ಮಟ್ಟಿಗೆ ಕನ್ನಡದಲ್ಲಿ ಹೇಳಿಕೊಡುವ ಮಠವನ್ನು ಇರಿಸಿದ್ದರು (ಕುರಾಠ. ೨೭). 
[ ಟವಣೆ( ಆಅಟ್ಟವಣೆ) + ಹಾಕು (€ಪಾಯ್ಕು;)] 
ಟವರ್ಗ (ನಾ). [ವ್ಮಾಕ] ಟಠಡ ಢಣ ಎಂಬ ಅಕ್ಷರಗಳ ಗುಂಪು: 
ಇರೆ ವರ್ಗಪ್ರಧಮಂಗಳ್‌ ಪರದೊಳ್‌ ಚೆಟಿವರ್ಗಮುಲ್‌ಯೆ ತಮ್ಮ 
ತೃತೀಯಾಕ್ಷರಮಕ್ಕುಂ (ಕಮದ. ೬೫); ಈ ವರ್ಗಗಳಿಗೆ ಕ್ರಮವಾಗಿ ಕವರ್ಗ, 
ಚವರ್ಗ, ಟವರ್ಗ, ತವರ್ಗ, ಪವರ್ಗ ಎಂದು. . . ಹೆಸರನ್ನು ಇಟ್ಟಿದ್ದಾರೆ 
(ಮಧ್ಯಮ. ೦೩). [ಟ+ ವರ್ಗ) 
ಟವಲ್‌ 'ಟವಲು' ನೋ. 
ಟವಲು, ಟವಲ್‌, ಟಾವೆಲು, ಟಾವೆಲ್ಲು (ನಾ). ಮೈಒರಸುವ ಬಟ್ಟೆ ; 
ಚೌಕ: (ಮೈ ಒರಸುವ) ಚೌಕ, ಟವಲು (70೪1. ಇಂಕನಿ.). ಟವಲ್‌: 
ಅಡಿಗೆಯವನು ಅಳಿಯನಿಗೆ" ಕೈಕಾಲಿಗೆ ನೀರು ಕೊಟ್ಟು, ಒರೆಸಿಕೊಳ್ಳು 
ವುದಕ್ಕೆ ಟವಲ್‌ ಕೊಟ್ಟು ಉಪಚರಿಸಿದನು (ಮಹಾಗ. ೦೪). ಟಾವೆಲು: 
ವಾಡಿಕೆಗೆ ವಿರೋಧವಾಗಿಯೇ ಒಂದು ಟಾವೆಲನ್ನು ಜನಿವಾರದ ಹಾಗೆ 
ಎದೆಯ ಮೇಲೆ ಹಾಕಿಕೊಂಡಿದ್ದರು (ಶತಿ. ೨೭). ಟಾವೆಲ್ಲು: ನಾನು 
ಟಾವೆಲ್ಲು ತೆಗೆದುಕೊಂಡು ಸ್ನಾನದ ಮನೆಗೆ ಹೋಗಿ ಸ್ನಾನ ತೀರಿಸಿಕೊಂಡು 
. . ಬಂದೆನು (ಹೇಮಂತ. 88ರ). [ 4-ಇಂ. Towel) 
ಟವಳಿ, ಟವುಳ್ಳಿ, ಟಾಳಿ, ಟೌಳಿ;, ಠವಣ್ಕೆ, ಠವಳಿ, ಠವುಳ್ಳಿ, ಠಾಳಿ, 
ತೌಳ್ಳಿ, ಡೌಳಿ, ತವುಳಿ (ನಾ). ೧. ಠಕ್ಕು ; ಮೋಸ; ವಂಚನೆ; 
ಅಪ್ರಾಮಾಣಿಕತೆ. “ಟಕ್ಕುಟವಳಿ' ಪರಾ. ಟವುಳಿ, : ೧. ಕಳವು ವಂಚನೆ 
ಟವುಳಿಯೊಳು ಸಂಚಲ ಕಟಾಕ್ಷದಿ ಕೊಂಕು . .. ಕನಿಷ್ಠವಂಗುಲಿಗಳೊಳ 
ಗಲ್ಲದೆ ಕುಂತಳದ ಭೂಮಿಯೊಳು ಕಾಜಿಸವು -(ಕಂಕದಾ. ೦-೪೨). ಟಾಳಿ: 


೧. "ಟಾಳಿಕಾಟ', “ಟಾಳಿಸು' ಪರಾ. ಟೌಳ್ಳಿ, :-೧. ನಟನೆಗಳ ನಾಡು. 


ನಾಟಕ ನರ್ತನದ ಬೀಡು ಕುಟಿಲಂಗಳೀಡು ಟೌಳಿಯ ಜೋಡು ನಿತ್ಯಲಟ 
ಮಟಗಳ ನಿವಾಸ (ರುಕ್ಮಾಂಗ. ೩-೩೯). ೨. ಸಂಳ್ಳು; ಹಂಸಿ: ಅಕ್ಕ 
ನೀನಾಡಿದ ನುಡಿಯೆಲ್ಲ ನೃಪತಿಗೆ ತಕ್ಕವಲ್ಲದೆ ಟೌಳಿಯುಂಟೆ (ಧರಣ. ೭-೩). 
ಠವಣೆ, : ೧. "ಠಕ್ಕುಠವಣೆ' ಪರಾ. ಠವಳಿ: ೨. ಚೆನ್ನಗಿ ಕಂಡಲ್ಲಿ 
ಬಾಯಿ ಸವಿಯವುಂಡು ಟೊಣ್ಕನಾಗಿಪ್ಪೆನು ಠವಳಿ ಪೇಳಿ (ಮೋಕ್ಷದೀ. 
೭3-4). ಠವುಳ್ಳಿ: ೧. ಯಾಕಮ್ಮ ಈ ಠವುಳಿ ನಿಮಗೆ (ಕುಮಾಸಾಂ- ೦೪೬). 


೩೧೪೬ 


10 


ಟವುಳಿ, 


ಠಾಳಿ: ೩. ಹೀಯಾಳಿಕೆ ; ತಿರಸ್ಕಾರ. "ಠಾಳಿಸು' ಪರಾ. ಠಾಳ್ಮಿ ; 
೧. ಅರರೆ ಠೌಳಿಯ ವಿದ್ಯೆಯೂ ಮಹೇಂದ್ರಜಾಲವಿದೊ (ಸಾನಂಜ. 6-೯0); 
ಖೂಳ ತೆಗೆ ಪೆಅಸಾರು ಠಕ್ಕಿನ ಠೌಳಿಯೂಟವೆ ಕದನ (ಕುವ್ಯಾಕ. ೧೪-೦೭) ; 
ಪುಸಿ ನುಸುಳನ್ಶಾಯ ಠೌಳಿವಂಚನೆಗಳು ವಸುಧೇಶನಾಳ್ವ ರಾಜ್ಯದಲಿ 
ಮಿಸುಕಲಮ್ಮವು (ಕಂನವಿ. ೭-೬8) : ಅನ್ಯಾಯದಾಗರ . ಠೌಳಿಯ 
ಬೀಡು (ಜನರಾ. ೪-೧೩೫). ವ. ನಿಮ್ಮ ಮನುಷ್ಯರಂ ಕಳುಪಲೀವೆಂ 
ದ್ರವ್ಯಮಂ ಠೌಳಿಯಲ್ಲು (ರಿವ್ಮಕ. ೯-೩6). ಡೌಳಿ: ೪. ಮೋಸಗಾರ; 
ವಂಚಕ: ಡಂಬಕನು ಡೌಳಿಯು ವೃಥಾ ದುಜುದುಂಬಿಗಂ(ಮದೇಪ. ೭-೨೬). 
ತವುಳಿ: ೨. ಕವಡು ಕುಟಿಲಗಳಿಲ್ಲ ಮನದೊಳು ಅರಸಿ ನೋಡಿದಡೆ 
ತವುಳಿ ಪೇಳುವನಲ್ಲ.(ಪಮಶ. ೧೦೭). [ ದೇ.8 ತಮಿ. ಟವಳಿ; ತೆಳು. ರವಳಿ) 

ಟವಳಿಗಾರ 'ಟವಳಿಗಾಜಿ' ನೋ. 

ಟವಳಿಗಾಣ, ಟವಳಿಗಾರ, ಟವುಳಿಕಾಜ, ಟಾಳಿಕಾಜ್ಕ, ಟೌಳಿಕಾಲ, 
ಠವುಳಿಕಾಣಿ, ಠೌಳಿಕಾಅ, ಠೌಳಿಗಾರ (ನಾ). ಮೋಸಗಾರ ; ಕಪಟಿ; 
ವಂಚಕ : ಎಂಥಾ ಟವಳಿಗಾಅನಮ್ಮ ಗೋಪ್ಯಮ್ಮು ಕೇಳೆ ಎಂಥಾ ಟವಳಿ 
ಗಾಅನಮ್ಮ (ಕನಕ. ೧೦೦ ಪಲ್ಲವಿ). ಟವಳಿಗಾರ: ಟವಳಿಗಾರನ ಮೈಮೇಲೆ 
ಗವುಳಿ ಬಿತ್ತು (ಗಾದ). ಟಿವುಳಿಕಾಟ : ಚೆಂಡ ಕಳುಹುವೊಲು ಬಲು ಟವುಳಿ 
ಕಾಜನ ಚಿಂಡನೆಲ್ಲರು ನೋಡುತಿರಲು ಕೊಂಡೊಯ್ದು ಕುಟಿಲದೇವತೆ 
ಗಳವಳ ಪದಪುಂಡರೀಕಕೆ ಸೇರಿಸಿದವು (ಕುರಾಸಾಂ. ೩೦-೦೦೯). ಟೌಳಿಕಾಜಿ: 
ಬಾಳಿಸುವ ಟಾಳಿಕಾಅನ ಮನದ ಚಮತ್ಕಾರವಿರಬೇಕು (ಪ್ರ ಧುಫು. ೩-೭೨). 
ಟೌಛಿಕಾರ: ಅಟ್‌ಯೆಯಾ ನೀನಿದ ನಗೆಕಾಅ ಬಗೆಕಾಅ ಮಟ್‌ಕಾಅ ಬಲು 
ಟೌಳಿಕಾಅ (ಧರಡ. 6-99). ಠವುಳಿಕಾಅ : ಕರಸ್ಕಲದಲ್ಲಿ ಲಿಂಗವ ಹಿಡಿದು 
ಕೊಂಡು ಠವುಳಿಕಾಅನಂತೆ ಮನವ ಕದ್ದು. ಮಾತನಾಡುತ್ತ ಮನೆಮನೆಗೆ 
ಹೋಗಿ ಹೊಟ್ಟೆಯ ಕಿಚ್ಚಿಗೆ ಸಟೆಯ ಶಾಸ್ತ್ರವ ಹೇಳುವ ಡೊಂಬರಂತೆ 
(ಘನವ. ೩೪-೨೬). ಧೌಳಿಕಾಜ: ಡೊಂಕಣಿಯ ಶಕ್ಕಿನ ಠೌಳಿಕಾಜಿನ ನಿನ್ನ 
ಮಾಯೆಯ ಹೇಳಲಮ್ಮೆನು (ಉುವ್ಕಾಕ. ೨೬-೨೬) ; ಕಡುಗನ್ನಗತಕದ ಠೌಳಿ 
ಕಾಜನೆಳೆಯಳೆ ಕೇಳ ನಿನ್ನಡಿಗೆ ನಿನ್ನಕ್ಕನಂ ಮಣಿಯಿಸುವೆನೆಂದೊಡಂ 
ಬಡಿಸಿದನು (ಸಾಳ್ಮಛಾ. ೭೬-೨). ಠೌಳಗಾರ : ರೌಳಗಾರನ ಹತ್ತಿರ ಧರ್ಮ 
ಉಂಟೇ? (ಗಾದೆ). [ಟವಳಿ 4 - ಕಾಜ) 

ಟವಾಳ "ಟಮಾಳ' ನೋ. 


30| ಟಿವಾಳಿಸು, ಠಮಾಳಿಸು, ಠವಾಳಿಸಂ (ಕ್ರಿ). ೧. ಮೋಸಗೊಳಿಸು ; 


46 


ವಂಚಿಸು, ೨. ವಂರಂಳುಗೊಳಿಸು ; ಮೋಹಕ್ಕೆ ಒಳಪಡಿಸು : 
ರಸ- ಮಡವು ಮುಂಂಕೊಂಡುಯಿದಿರೇಳ್ವಂತೆ “ಚಿತ್ತ ಮುಂಬರಿವುದೀತನ 
ಟವಾಳಿಪೆ ಪ್ರೌಢಿಯಿಂ .(ಪ್ರಥುಪು. 6-೬೩೩). ಠಮಾಳಿಸು: ೧. ತಿರುನೀಲ 
ಕಂಠರಂ ಮಾಂಜಿ ಸೂರುಳ್ಳೊಂಡ ನಿರತಂಗಮರನೀತಿಯಂ ಠಮಾಳಿಸಿ ಮಟ್ಟ KM 
ವಿಂರದೊಕ್ಕಲಂ ಮಾಜುಗೊಂಡಂಗೆ ನಂಬಿಯನಳಿಪಿ ತೊಳ್ತೂಗೊಂಡವಂಗೆ 
(ಪದ್ಮರಾ. ೦೩-೮). ಠವಾಳಿಸು: ೧. ಕನಸು ಕಂಡು ಏಳ್ವತ್ತೆನೆನುತಂ 
ಠವಾಳಿಸಿ ಸವತಿಯಂ (ಪ್ರಳುಪು. ೭-೦೬೯) : . ಶಿವದೀಕ್ಷೆಯಂ ಪಡೆದೆನೆಂದಾ 
ರೈಕೆಯಿಲ್ಲದೆಮ್ಮಂ ಠವಾಳಿಸಿ ನಿಮ್ಮ ಕಾರುಣ್ಮಕತಿದೂರನಾಗಿ (ಬಕೋಪು. 
೯-೪೪). ಪಿ. ಕ್ರೂರರೂಪನು ಧರಿಸಿ ನುಂಗುವ ಮಾರಿಯಾ ಠವಾಳಿಸುವ 
ಸಂಹಾರರೂಪಿಂದಿಹುದು (ಸ್ಮರೂಪಾ. ೦-೨೦). 
[ ಟವಾಳ ( ಆಟಮಾಳ) + - ಇಸ್ಯು) 

ಟವುಳಿ, "ಟವಳಿ' ನೋ. 

ಟವುಳ್ಳಿ, ಟೌಳ್ಯಿ, ಠವುಳ್ಳಿ, ಠೌಳ್ಕಿ (ನಾ). ೧. ಯೋಧರು ತಲೆಗೆ 
ಧರಿಸುವ ಲೋಹದ ಟೊಪ್ಪಿಗೆ ; ಸೀಸಕ ; ಶಿರಸ್ತ್ರಾಣ : ಅಂದಿನ ಆ 
ನೆತ್ತರಲ್ಲಿ ತೋದ ಕವಚ ಟವುಳಿ ಬಿಲ್ಲು ಬತ್ತಳಿಕೆ ಆ ಕೃಪಾಣ ಎಲ್ಲವನ್ನೂ 
ನಾಶಮಾಡಿದೆನು (ಸುಗುಗಂ. ೯೦-೨). ೨. ಉಕ್ಕಿನ ಕವಚ; ಯಂದ್ಭಕವಚ; 


ಟವುಳಿಕಾಅ 


ತನಂತ್ರಾಣ: (+). ಟೌಳ್ಯಿ: '೧. “ಟೌಳಿ ಸೀಸಕಮೆನಿಕು” (ಕಲ್ಮಮಂ. ೪೩);. 


“ ಸೀಸಕಮೆನ್ನಲ್‌ ತಲೆಟೌಳಿಯು” (ಕವಿಕಂ. ೦೩೧); ವಿಕಟಾಂಗದ ಕುದುರೆ 
. * ಅದಟ ಮೇಲಿದ್ದ ಬಲ್ಲಹಂಗೆ ಬಲ್ಲೆಹ ಟೌಳಿ ಸುಲಲಿತ ತರಕಸ 

ಸಿಂಗಾಡಿಗತ್ತಿ (ಸುಂಕಬಂ. ೬೪). ಠವುಳ್ಳಿ: ೧. ವಿಸುನಿಯ ಪಕ್ಕರೆ 
ಜೋಡು ಸವಗ ಠವುಳಿ[ಪಾಕಾಂ. ರೌಳಿ)ಮಿಸುಪ ಖಂಡೆಯ ಖೇಡೆಯಗಳ 
ವೊಸೆದಿತ್ತು (ಕುರಾಸಾ೩ ೩೯-೬೫) ; ತಲೆರವುಳಿ ಜೋಡುದಗಲೆ ಬೆನ್ನೊಳಳ 
ವಟ್ಟ ಬಿಲ್ಲು ಬಾಣಗಳ ಬತ್ತಳಿಕೆಯ . ಕುದುರೆಯೈತಂದುವು 
ಮುಲುಕರ ಹಿಮನೆಂಬುವನ (ಕಂನವಿ. ೦೮-೮೩). ಶೌಳ್ಯಿ : ೧. “ ಕಂಕಟಕ 
ಮೆನೆ ಶೌಳಿ " (ಮಂಗರಾ. ೮೬-೩೧); “ ಸೀಸಕಮೆನೆ ತಲೆಯ ಶೌಳಿ” 
(ಛಾಠನಿ. ೧೨); ಪರಿಪರಿಯಾದ ಮೈಜೋಡು ಠೌಳಿಯನಾಂತುರವಣಿಸಿತು 
ರಾವುತರು (ಅಂಜದ. ೬-೭೦); ತೊಟ್ಟ ವಜ್ರಾಂಗಿಯ ಜೋಡು ಸವಗ 
ಪೊಂಬಟ್ಟಲ ಚೀನಿಯ ಠೌಳಿ ಕಟ್ಟಿದ ಬಿರಿದು ಮೆಟ್‌ಯೆ (ಕುರಾಸಾಂ. 
೦೨-೮೭) : ಮಂಟೌಿದ ಕೂರಸಿಯ ನೆಗ್ಗಿದ ಹರಿಗೆಯ ಹಂಚುಹೆಳ್‌ಯಾದ 
ತಲೆಯ ಠೌಳಿಗಳ ... ಕಾಲಾಳ್ಗಳು ಕುಜ್‌ದಟ್‌ಯಾದರು (ವರ್ಧಕ. 
೬೨೯೩). [?)7 

ಟವುಳಿಕಾಅ "ಟವಳಿಗಾಣ' ನೋ. 

ಟವುಳಿನುಡಿ (ನಾ). ವಂಚನೆಯ ಮಾತು; ಮೋಸದ ಮಾತು: ಮಿಗೆ 
ಟಕ್ಕುನುಡಿ ಟವುಳಿನುಡಿಗಳಿಂ ಪುರುಷರನು ಬೆಗಡುಗೊಳಿಸುವ ಬನ್ನಣೆಯ 
ನುಡಿಯ ಭಾವೆಯರು (ನವಮೋ. ೨೪-೦೫). [ಟವುಳ್ಳಿ (ಆಟವಳಿ). ನುಡ್ಕಿ) 

ಟಸ್ಸೆ «ಶಸ್ಸೆ' ನೋ. 

ಟಳಾಯಿಸು "ಟಲಾಯಿಸು' ನೋ. 

ಟಟ, ಟರಟರ (ನಾ). ಒಂದು ಅನಂಕರಣ ಶಬ್ದ : ಹುಯ್ಯಲಾಕ್ಕು 
ವಂದದಿಂ ಟಜಿಟಜ ಅೀಕುಲೇಕು ಬೆಬೆ. . . ಎಂದುಮೆತ್ತಲುಂ . .. 
ದರ್ದುರವುಜಂ (ಅನಂಪು. ೯-೦೩೪. ಟರಟರ : ಅಂತೊಪ್ಪವ ಕೆಟ್‌ಯೊಳ್‌ 
ಪಲವುಂ ಕಪ್ಪೆಗಳ ಟರಟರೆಂಬ ಶಬ್ದದೊಳ್‌ ಕರೆಯುತ್ತಮಿರ್ಪದುಂ 
(ಪಂಡತಂ. ೩೦೪-೦೮). 

ಟಾಂಕಿ, ಟಾಕ್ಕಿ (ನಾ). ನೀರು ತುಂಬುವ ತೊಟ್ಟಿ,-ಪಾತ್ರೆ: ನಮ್ಮ 
ಮನೆಯ ಟಾಂಕಿ ಸುಮಾರು ಇಪ್ಪತ್ತೈದು ಕೊಡ ನೀರು ಹಿಡಿಯುತ್ತದೆ 
(ಕೂಢ). ಟಾಕ್ಕಿ : ಪೇಟೆಯ ಮನೆಯಲ್ಲಿ ಒಂದು ಟಾಕಿ ಇಲ್ಲದಿದ್ದರೆ ಹೇಗೆ? 
(ರೂಂ), [ -ಮರಾ, ಟಾಂಕೀ, ಟಾಕೀ] 

ಟಾಂಗ, 'ಟಾಂಗಾ' ನೋ. 

ಟಾಂಗ್ಕ, ಟಾಂಗು (ನಾ). ಕಾಲಂ; ಮೊಳಕಾಲು. ಟಾಂಗು : ಮುಗ್ಗರಿಸಿ 
ಬಿದ್ದಿರುವ ಆತನ ಬೆನ್ನನ್ನು ಇವನು ಟಾಂಗಿನಿಂದ ತಿವಿದನು (ಕೂಠಿ). 

ಟಾಂಗನಿಕ್ಕು - (ಮೊಳ) ಕಾಲನ್ನೂರು : ದೇವತೆಗಳು ಆ ರಕ್ಕಸನೆಡೆಗೆ 


ಬಂದು ತಮ್ಮ ಕಿವಿಯ ಹಿಡಿದುಕೊಂಡು ಟಾಂಗನಿಕ್ಕಿ ನಮಸ್ಕರಿಸಿ (ಛೈರಸೂ.. 


೪೦). ಟಾಂಗುಕೊಡು ಎ (ಎದುರಾಳಿಯನ್ನು ಕೆಳಗೆ ಬೀಳಿಸಲಂ) ಎದಂ 
ರಾಳಿಯ ಕಾಲಿಗೆ. ಅಡ್ಡಗಾಲು ಇಡು ; ಟಾಂಗುಕೊಟ್ಟು ನನ್ನನ್ನು 
ಅವನು ಬೀಳಿಸಿದ (ರೂಡಿ). [ *-ಹಿಂ. ಮರಾ. ಟಾಂಗ. / ಸಂ. ಟಂಗ] 
ಟಾಂಗಾ, ಟಾಂಗ್ಕ (ನಾ). ಸಾಮಾನ್ಯವಾಗಿ ಹಿಂಭಾಗದಲ್ಲಿ ಇಬ್ಬರು 
ಕಂಳಿತುಕೊಳ್ಳಬಹುದಾದ ಎರಡು ಚಕ್ರದ ಒಂಟಿ ಕುದುರೆಯ ಗಾಡಿ: 
ಅಷ್ಟರಲ್ಲಿ ಹೊರಗೆ ಒಂದು ಟಾಂಗಾ ಬಂದು ನಿಂತಿತು (ಅಪನಾ. ೧೮೩) ; 
ಮನೆಯ ಮುಂದೆ ಟಾಂಗಾ ಬಂದು ನಿಲ್ಲುತ್ತಲೇ ಪದ್ಮಾವತಿ ಧಾವಿಸಿ 


ಹೊರಗೆ ಬಂದಳು (ಅಶೋಕ. ೦೩೪). ಟಾಂಗ್ಕ : ಟಾಂಗ ರಿಕ್ಷಿಂಗಳ ಸೆಳೆಗೊಳ' 


ಗಾಗದೆ ನಿಂತೆ (ಇಂಜಾಪ. ೦೦೩-೫) : ಉಳಿದ ಪಯಣಿಗರಿಗೆ ಮೋಟರು 
ಟಾಂಗ ವೊದಲಾದ ವಾಹನಸೌಕರ್ಯಗಳು ಸಿಗುತ್ತವೆ (ಆಳನಿ. ೨). 
"ಜಟಕ್ಕಾ' ಪರಾ. [ «ಹಿಂ. ಟಾಂಗಾ 


ಫಾ 


೩೧೪೭ 


ಟಾಕಿ 


ಟಾಂಗಾವಾಲ (ನಾ). ಟಾಂಗಾ ಹೊಡೆಯಂವವನಂ : ನಗರಗಳಲ್ಲಿ ಇನ್ನೂ 
ಟಾಂಗಾವಾಲಗಳ ಸೊಕ್ಕು ಇಳಿದಿಲ್ಲ (ಸಮಜೀ. 6, ಪೀಕೆ). 
( ಹಿಂ, ಟಾಂಗಾವಾಲಾ] 
ಟಾಂಗು "ಟಾಂಗ್ಯ' ನೋ. 


5| ಟಾಂಟಾಂ (ನಾ). ತಮಟೆಯಂನ್ನು ಬಾರಿಸುತ್ತ ಬೀದಿಬೀದಿಗಳಲ್ಲಿ 


pe 


0 


0 


40 


"45. 


ಪ್ರಚಾರಮಾಡುವ ಕ್ರಮ ; ಟಮಕಿ ಬಡಿಯಂತ್ತ ಡಂಗುರ ಸಾರಂ 
ವಿಕೆ: ಹರಾಜು ಯಾವ ತಾರೀಖಿನಲ್ಲಿ, ಯಾವ ಸ್ಥಳದಲ್ಲಿ ಆಗುತ್ತದೋ 
ಅದನ್ನು ಕುರಿತು ಟಾಂಟಾಂ ಮೂಲಕ ಪ್ರಸಿದ್ಧಪಡಿಸಬೇಕು(ಗ್ರಾಮಾಕ. ೭೬). 
ಟಾಂಟಾಂಮಾಡು- ಎಲ್ಲರಿಗೂ ತಿಳಿಯಪಡಿಸು ; ಬಹಿರಂಗಪಡಿಸಂ: 
ಅಷ್ಟರೊಳಗೆ ಅವನು ಆ ಗುಟ್ಟನ್ನು ಟಾಂಟಾಂಮಾಡಿಬಿಟ್ಟನು (ರೂಢಿ). 
ಟಾಂತ (ನಾ). ಟಕಾರದಲ್ಲಿ. ಕೊನೆಗೊಳ್ಳುವ ಶಬ್ದ : ಟಾಂತಕ್ಕೆ ಅಟ್ಟು- 
ಅನುಧಾವನೇ (ಶಮಧಾ).-. ಗಟ ಅಂತ್ಯ) 
ಟಾಂತಾಕ್ಷರ (ನಾ). ೧. "ಟ' ಎಂಬ ಅಕ್ಷರವು ಕೊನೆಯ ಅಕ್ಷರವಾಗಿರು 
ವಂಥದು. ೨. [ಜೈನ] "ಟ' 'ಎಂಬ ಅಕ್ಷರವನ್ನು ಕೊನೆಯಾಗುಳ್ಳ 
ಒಂದಂ ಮಂತ್ರ: ಟಾಂತಾಕ್ಷರಮನನಂಷ್ಮಿಸೆ ಚಿಂತಿತ ಫಲಸಿದ್ಧಿಯಕ್ಕು 
ಮೆಂಬರ್‌ (ಜಿನಾಲೆ. 0೨). [ಟಾಂತ * ಅಕ್ಷರ) 
ಟಾಕ (ಟಾಕ' ನೋ. 
ಟಾಕಣ, ಠಾಕಣ (ನಾ). ಒಂದಂ ಬಗೆಯ ಗಿಡ್ಡಕಂದುರೆ : ಜೆಟ್ಟಸೀಮೆ 
ಗಳಲ್ಲಿ ಕುದುರೆ, ಟಾಕಣ, ಹೇಸರಗತ್ತೆ, ಕತ್ತೆ ಹೆಚ್ಚು ಉಪಯೋಗಕರ 
(ಥೂವಿವ. ೨೬೦) ; ಮಡಿಕೇರಿಯ ಮಲೆಯಲ್ಲಿ ತಟ್ಟು, ಟಾಕಣ ಏರಲು 
ಕಲಿತ ಅವರು, ಆಶ್ವಾರೋಹಿಗಳಾಗಿ, ಬೆಟ್ಟದ. ಡೊರೆಯಂತೆ ಬಂದರು 
(ಕುಡಿಕೂ. 49): ಮಾತಂಗಿ ಬಿಳಿಯ ಅರಬ್ಬೀ ಟಾಕಣದ ಮೇಲೆ ಕುಳಿತು 
- ೬. ಶತ್ರುಸೈನ್ಯವನ್ನಿದಿರಿಸಿದಳು (ನಡದಾ. 11, ೯೯೩). ಠಾಕಣ : ಶೀನಪ್ಪನ 
ಹತ್ತಿರ ಮಾತನಾಡುತ್ತಿರುವಾಗ ಮನಸ್ಸು ಅರಬ್ಬಿ ಠಾಕಣದುತೆ ನರ್ತಿಸು 
ತ್ತದೆ (ಅನಾಥೆ. 33೬೩); ರಾಯ ಹುಲಿಯಂತೆ ಒಂದೇ ಹಾರಿಗೆ ಠಾಕಣದ 
ಮೇಲೆ ಕುಪ್ಪಳಿಸಿ ಕುಳಿತನು (ಆಳೌಕ. ೬೪) ; ಯುದ್ಧದಲ್ಲಿ ಜಯಿಸಿದಾಗ ತನ್ನ 
ಪಾಲಿಗೆ ಬಂದಿದ್ದ ಒಂದು ಅರಬ್ಬಿ ಠಾಕಣವನ್ನು ಹತ್ತಿದನು (ಛರವೀ. ಜು. 
[ «ಮರಾ. ಟಾಕಣ ; ಹಿಂ. ಟಾಂಗನ್‌./ಸಂ. ಟಂಕಣ, ಟಂಕನ ] 
ಟಾಕಾಪೂರ್ತಿ (ಅ). ತಾತ್ಪೂರ್ತಿಕವಾಗಿ ; ಸದ್ಯಕ್ಕೆ: ಕನ್ನಡವಾಜ್ಮಯ 
ವನ್ನೇ ಪರೀಕ್ಷೆಗೆ ತೆಗೆದುಕೊಂಡು ಅಭ್ಯಾಸಿಸಿದವರು ಕೂಡ, "ಟಾಕಾ 
ಪೂರ್ತಿ' ಎಂಬಂತೆ ಪರೀಕ್ಷೆಗಷ್ಟಷ್ಟೇ ಓದಿ ಅದಾದ ಮೇಲೆ . . . ಓದಿದು 
ದನ್ನೂ ಮರೆತುಬಿಡುವ ಪರಿಸ್ಥಿ ತಿ ಕಂಡುಬರುತ್ತಿದೆ (ಬಿದುರೆ. ೯೨ಪ್ರಸ್ತಾವನೆ). 
[ «ಮರಾ. ತಾಕಾಪೂರ್ತೇ ] 
ಟಾಕಿ, ಟಾಕ್ಕು (ನಾ). ಒಂದು ಬಗೆಯ ಹೊಲಿಗೆ;-ಜೋಡಣೆ : ಅಂಗಿ 
ಹೆ೦ದಿದೆ. ಎರಡು ಟಾಕಿ ಹಾಕಿಕೊಡಿ (ರೂ). ಟಾಕ್ಕು : “ಹೊಲಿಗೆ, 
ಟಾಕು ” (8೭140. ಇಂಳನಿ.). 
ಟಾಕಿ ಹರಿ ಎ (ಉಕ) ಧೈರ್ಯ ಕಂಗ್ಗು : ರಾಹು: ಪೋಲೀಸರನ್ನು 
ಕರೆಯ ಕಳುಹಿಸಿದ. ಅದನ್ನು ಕಂಡಕೂಡಲೇ ಮಾರವಾಡಿಯ ಟಾಕಿ 
ಹರಿಯಿತು (ಮೋಜೀವ. ೧೨). ಟಾಕಿ ಹಾಕು, ಟಾಕು ಹಾಕು ಇ ಜೋಡಿಸಿ 
ಹೊಲಿ : ಬಟ್ಟೆ ಹರಿದುಹೋಗಿದೆ, ಟಾಕಿ ಹಾಕಬೇಕು (ರೂಢಿ); ದಾಟು 
ಹೊಲಿಗೆ ಹಾಕು; ಟಾಕು ಹಾಕು (೫೩9೩೬. ಇಂಕನಿ,).. 
[ «ಹಿಂ. ಮರಾ. ಟಾಕಾ, ಟಾಂಕಾ) 
ಟಾಕ್ಕಿ (ನಾ). (ಲೋಹ, ಕಲ್ಲು ಇವನ್ನು ಕೆತ್ತಿ ಆಕಾರಕ್ಕೆ ತರುವ ಒಂದಂ 
ಬಗೆಯ ಉಕ್ಕಿನ ಬಾಯಿಂಯ). ಉಳಿ ಮತ್ತು ಅದರ ಪೆಟ್ಸಿ : ಅವನ 
ಮನೆಯಲ್ಲಿ ಮಾತ್ರ ಪಾತ್ರೆಗಳಿಗೆ ಟಾಕಿ ಹಾಕುವ ಕೆಲಸ ನಡೆದೇ ಇತ್ತು 
(ಮೂರುದಾ. ೪೯). (+ ಮರಾ. ಟಾಕೀ. / ಸಂ. ಟಂಕ] 
198 


ಟಾಕ್ಸಿ 


ಟಾಕ್ಸಿ “ಟಾಂಕಿ' ನ್ಫೋ, 


ಟಾಕ್ಸಿ (ನಂ). ಮಾತಾಡುವ ಚಲನಚಿತ್ರ: ಭಾರತದಲ್ಲಿದ್ದ ಮೂಕಿ 


ನಿರ್ಮಾಣ ಸಂಸ್ಥೆಗಳು ಒಂದೊಂದಾಗಿ ಟಾಕೀನಿರ್ಮಾಣಸಂಸ್ಥೆ ಗಳಾದುವು 

(ನಟಸಾ. ೬೩೭) ; ಈಗೇನು ಸಿನಿಮಾ, ಟಾಕಿ, ನಾಚು ಮುಂತಾದುವುಗಳಿಗೇ 

ಹೆಚ್ಚು ಪ್ರೋತ್ಸಾಹನ (ರಾಯಳ. ೬೩). 
ಟಾಕು, "ಟಾಕಿ? ನೋ. 


{ €-ಇಂ, 7೩1೬19) 


ಟಾಕ್ಕು, ಟಾಕ (ನಾ). ೧. ಲೇಖನಿ: ಟಾಕು, ಗಲಗು ಅಲ್ಲದೆ ಬೆಂಕಿಪೆಟ್ಟಿಗೆಯ 


ಒಂದು ಕಡ್ಡಿಯೂ ಸಹ ನನಗೆ ನಡೆಯುತ್ತಿತ್ತು (ಸ್ಮೃತಿಜಿ. ೧೩೭): 
ಹಳ್ಳಿಯ ಆ ದೊಡ್ಡ ಅಧಿಕಾರಿ ಟಾಕನ್ನು ಯತ್ನಪೂರ್ವಕವಾಗಿ ಹಿಡಿಯುತ್ತ 
- : : ನೋಡಿದ (ಇವಿಸಿನ್ಮಾ. ೫); ಸಣ್ಣ ಸ್ವದೇಶಿ ಅಂಗಡಿಯನ್ನು ತೆರೆದು 
ಪೆನ್ಸಿಲ್‌ ಹಾಳೆ ಟಾಕು ಮೊದಲಾದುವನ್ನು ಮಾರಲು ಇಡುತ್ತಿದ್ದ 
(ಸೇನಾಹ. ೦೨). ೨. (ಘನವಸ್ತುಗಳ) ಭಾರದ ಒಂದಂ ಅಳತೆ,-ತೂಕ: 
ಇಪ್ಪತ್ತುನಾಲ್ಕು ಟಾಕಿನ ಘನಮಾನ ಶಾಬ್ಲು ೯ವ ತರಿಸಿದನು (ಳುರಾಸಾಂ. 
೦6-00). ಟೌಾಕ: ೨. ೨೪ ರತಿ ಅಂದರೆ ೧ ಟಾಕ (ಮಂಂಬವ್ಯಾ. ೧೩೭). 
[ «ಮರಾ. ಟಾಂಕ್‌] 

ಟಾಕೋಟಾಕು, ಠಾಕೋರಠಾಕು, ಠಾಕೋರೀಕಂ (ಅ). ಕಾಲಕ್ಕೆ ಸರಿ 
ಯಾಗಿ; ತಕ್ಷಣ ; ತಡಮಾಡದೆ : ಟಾಕೋಟಾಕು ತಲುಪಿಸಬೇಕೆಂದು 
ವಿಳಾಸ ಬರೆದು ಟಪಾಲು ಮೇಲೆ ಹಾಕಿಬಿಟ್ಟರು (೪ಥಾಮಂ. 1೪, ೮4). 
ಠಾಕೋಶಾಕು : ಠಾಕೋರಾಕು ಎಂಟುಗಂಟೆಗೆ ಬಂದೇಬಿಟ್ಟ ಆಸಾಮಿ 
(ಕೂ9). ಠಾಕೋರೀಕು: ಎರಡು ' ಗಂಟೆಗೆ ಠಾಕೋರಠೀಕಾಗಿ ಗೌಡ 
ಹಾಜರಾದ (ಕಂದಕೋ. 8೧). [ «ಮರಾ. ಟಾಕೋಟಾಕ*) 

ಟಾಚಣಿ (ನಾ). (ಉಕ) ಗಂಂಡಂಸೂಜಿ: ಅದು ಬಹಳ ಚಿಕ್ಕದಾಗಿ ಅಂದರೆ 
ಟಾಚಣಿಯ ಮೊನೆಯಷ್ಟು ಸೂಕ್ಷ್ಮವಾಗಿ ಕಾಣುತ್ತಿತ್ತು (ಮಜಾತ್ಮಾ. ೦೨೨); 
ಕೆಲವು ಮಾತುಗಾರರು ತಮ್ಮ ಮುಂದಿದ್ದ . . . ಪಿನ್‌ ಕುಶನ್ನಿನ ಟಾಚಣಿ 
ಯೊಡನೆ ನಿರರ್ಥಕವಾಗಿ ಹೋರಾಡುವರು (ಗೋಯಾತ್ರೆ. ೬೦). 

[ -ಮರಾ, ಟಾಚಣೀ ) 

ಟಾಶಡಾಢಣ (ನಾ). ನಿಶ್ಚಿತವಾದುದು; ನಿಸ್ಸಂದೇಹವಾದಂದು; ನಿರ್ದಾ 
ಕ್ಷಿಣ್ಯವಾದುದಂ ; ಅಚಲವಾದಂದು (?) : ಎನ್ನ ನುಡಿ ಟಾಠಡಾಢಣ 
[ಸಾಕಾಂ. ಯೆರಡಾದೊಡ)ಮೆನ್ನಂ ಬೆಸಸುವುದು ರಾಜಸೂಯಂ ಬೇಳೆಲ್‌ 
(ಪಂಪಛಾ. ೬-೨೬); “ ಟವರ್ಗಾಕ್ಷರಗಳಂತೆ ನಿಯತ, ಶಾಶ್ವತ” 
(ಪಂಪದೀ. ೨೨೧). (?1 

ಟಾಣ 'ತಾಣ' ನೋ. 

ಟಾಣಕೋಲು (ನಾ). ಬಟ್ಟೆ ನೇಯಂವ ವಂಗ್ಗದಲ್ಲಿ ನೂಲಂಗಳನ್ನ 
ಹೆಣೆಯಲಂ ಹಾಸಿನ ಮೇಲ್ಲಡೆಗೆ ಹಾಗು ಕೆಳಗಡೆಗೆ ಜೋಡಿಸಿರುವ 
ಕೋಲಂ ; ನೇಯ್ಗೊಕೋಲು : ಟಾಣಕೋಲುಗಳೆರಡು ಕಾಣಿಮಗ್ಗ 
ದೊಳೇನೊ (ಕನ್ನಜಾ, ೨೯೯). [ ಮರಾ. ಟಾಣಕೋಲ್‌ ] 

ಟಾಣಗುಂದೂರ್‌ (ನಾ). ಒಂದಂ ಊರಿನ ಹೆಸರಂ : ಅದರ ಸೀಮೆ 
ಬಡಗ ಟಾಣಗುನ್ನೂರ ಸೀಮೆಯ ಪಳ್ಳೆಂ (ಎಕ, ೪11, ಶಿಳಾರಿ. ೧೨೦-೧೭ ; 
164). "ತಾಣಗುಂದೂರ್‌* ಪರಾ. [? + ಊರ್‌) 

ಟಾಣದೀವಿಗೆ 'ತಾಣದೀವಿಗೆ' ನೋ. 

ಟಾಣಯ, ಟಾಣೆಯ, ಠಾಣೆಯ, ಠಾಣ್ಯ, ತಾಣ್ಯ (ನಾ). ೧. ನೆಲೆ; 
ಬೀಡಂ; ಆಶ್ರಯ: ಗರುಡ ಗಾಂಧರ್ವಗಳಿಕ್ಷೂದ್ಯರಿಗೆ ಕೊಟ್ಟಿಹ ದೇಶಗಳು 
ತನ್ನವರಿಗೆ ಟಾಣಯವಾದವೆಲೆ ಭೂಪಾಲ (ದೇವೀಮ. 3-0೯). ಟಾಣೆಯ: 
೨. (ಕೋಟೆ, ಕಿಲ್ಲೆ, ಪಟ್ಟಣ ಮೊದಲಾದುವುಗಳ) ರಕ್ಷಣೆಗಾಗಿ 
ಇಟ್ಟಿರುವ ಸೈನ್ಯ; ರಕ್ಷಕ ಸೈನ್ಯ; ಕಾವಲಂದಂಡು: ದ್ವಿಸಪ್ತಲೋಕಂಗಳ್ಗಿ 
ಟಾ[ಪಾಕಾಂ. ಠಾ]ಣೆಯವನಿಟ್ಟು ವಿಧಿ ಸಪ್ತತ್ರಯಾವತಾರಾಧಿ 


೩೧೪೮ 


ಟಾಪುಟೀಪು 


ಪೆನನೆಬ್ಬಟ್ಟಿದಂ ಖಳಂ ಸಾಮಾನ್ಯನೇ (ಜಿಐಪು. ೪೭-೦೦). ಠಾಣೆಯ: ೧. 
“ ತಾಣಾಂತರಮೆಂದೆನಲು ಠಾಣೆಯ” (ಕತುನಿ. ೧೦೪) ; ಕುಪ್ಪಟೂರ 
ಠಾಣೆಯದೊಳ ಠಾಣೌಘ ಸಹಿತಂ ಪಿರಿಯಕೆ[ಅ]ಗೆ ೨ ಲಕ್ಕವಡಕೆಯ 
ಸುಂಕಮಂ ಬಿಟ್ಟರ್‌ (ಕೂ. 11, 1072); ಗಣೇಶನೊಡನೆ 
8) ತಾನಿಂತೆಂದಂ ನಾಕಂ ನೋಳ್ಳೊಡೆ ನನ್ನದು ವೈಕುಂಠಂ ನನ್ನ ಠಾಣೆಯಂ 
(ವೀರವಿ. ೫-೧೨). 'ಹಿ. ಸೇನಾ ಶಿಬಿರ; ಪಾಳೆಯ: ಇಂದು ನಾಳಿನೊಳೆಮ್ಮ 
ರಾಯ ಕೋಪದೊಳೆತ್ತಿ ಬಂದು ನಿಮ್ಮಯ ಠಾಣೆಯ[ಪಾಕಾ. ಣಯ, 
ಣ್ಯ]ಗಳ ಮುಂದುಗೆಡಿಸದಿರನು (ಕುರಾಸಾಂ. ೧6-03) ; ಸೆಳೆದರಿನೈಪರ 
ದುರ್ಗಗಳ ಠಾಣೆಯವನು ಬಲಿದು ಬಹಳ ದನಗಳನು ತಳುವದೆ 
ತಂದೀವೆನು (ಕಂನವಿ. ೮-೩6). ಠಾಣ್ಯ: ೧. ಊರಿಗೆ ಭೇಟಿ ಕೊಡುವ 
ಭಿಕ್ಷುಕರಿಗೆಲ್ಲ ರಾತ್ರಿ ಠಾಣ್ಯ ಇದೇ (ರೂ ಪಸ. ೬೦). ೩. “ಪ್ರಚಕಂ, 
ಚಲಿತಾರ್ಥಕಂ ದಂಡು ಠಾಣ್ಯದ ಸ್ಥಲ ಬಿಟ್ಟು ಹೊರಟದಕ್ಕೆ ಹೆಸರುಗಳು” 
(ಸಿದ್ಧಾಂತಿ. ೨೨೯). ತಾಣ್ಯ: ೧. ಶತಬಾಹುವಂ ಸುರನಗರದೆೊಳ್‌ ತಾಣ್ಯಮಂ 
ಬಲಿದನಂಳಿದಖಿಳದನುಜಮಾಗ್ನೆಯರೊಳಮಮಾ (ಘೋರಾಸು. ೬೭). 
ಕಾಣ್ಯ ಹಾಕು - ಶಿಬಿರವನ್ನು ಸ್ಥಾಪಿಸಂ; ಪಾಳಯಂವನ್ನಿಡಂ: 
ದಂಡಿನೊಡನೆ ಠಾಣ್ಯ ಹಾಕಿ ಸಮಯ ಹೊಂಚುವಿಕೆ (ಸಿದ್ಧಾಂತಿ. ೨೦೮) ; 
ಐಮಂಗಲ, ಪಾಳತಿ ಈ ಕೋಟೆಗಳನ್ನು ಮುತ್ತಿ ಠಾಣ್ಯ ಹಾಕಿದರು 
(ಚಿತ್ರಪಾ. ೨೪). [ “ಪ್ರಾ. ಥಾಣಯ) 
ಟಾಣಾಂತರ "ತಾಣಾಂತರ' ನೋ. 
ಟಾಣಾದೀವಿಗೆ "ತಾಣದೀವಿಗೆ' ನೋ. 
ಟಾಣೆಯ "ಟಾಣಯಂ' ನೋ. 
ಟಾಣೋಘ, ಠಾಣೋಗ (ನಾ). ಒಂದಂ ಬಗೆಯ ತೆರಿಗೆ; ಸರಕಿನ ರೂಪ 
ದಲ್ಲಿ ಪಡೆಯಂವ ಸಂಂಕ (?) : ಸೋಮೇಶ್ವರದೇವರ್ಗ್ಗೆ ನಿವೇದ್ಯಕ್ಕಂ 
ಸೊಡರೆಣ್ಣೆಗಂ ಖಣ್ನಸ್ಟುಟಿತಕ್ಕೆನ್ಹು ವಡ್ಡ ರಾವುಳಂ ಟಾಣೋಘ ಸಹಿತಂ 
, « * ವಜಾಜುಂ ಸುಂಕದೊಳಮಾಗಿ ಬಿಟ್ಟ ಉಪ್ಪಿನ ಹೇಜು ಅಯ್ವತ್ತು 
(ಸ9ಇಇ. 2%, ೩೪-೧೯ ; 1068). ಠಾಣೋಗ : ದೇವಧರ ದಣ್ಣ ನಾಯಕನ 
ಬೆಸದಿಂ ಬಳ್ಳಿಗಾವಿಯ ಸ್ಥಳದ ಕಾಣೋಗದ ಸುಎಕಮೊಗ್ಗಡೆ ಕೊಮ್ಮ 
ರಾಜಂ (ಎಳ. ೪1 (8), ಶಿಕಾರಿ. ೩೩೪-೦೯ ; 1100), [?) 
ಟಾನಿಕ್ಕು (ನಾ). ಶಕ್ತಿವರ್ಧಕ ಔಷಧ : ಬಡರೋಗಿಗಳಿಗಾಗಿ ಸರಕಾರ 
ಒದಗಿಸುತ್ತಿರುವ ಮದ್ದುಗಳು, "ಟಾನಿಕ್ಕು'ಗಳು ಅವರಿಗೆ ದೊರೆಯುತ್ತಿಲ್ಲ 
(ದೀಪದ. ೦೭೫). [ 4-0. 70010] 
ಟಾಪರಿಸು (ಕ್ರಿ). ತಿನ್ನು; ಭಕ್ಷಿಸಂ : ಇದು ಜಂಬುನೇರಳೆ ಕಾಳಿದಾಸರೇ. 
ನೀವಿದನ್ನು ಟಾಪರಿಸಬೇಕು (ಗಂಗಾವ. ೪೦). 
[ ಟಾಪರ್ಯ (ಈ -ಮರಾ, ಟಾಪರ) + - ಇಸ್ಕು) 
ಟಾಪು (ನಾ). ೧. ದ್ವೀಪ ; ನಡುಗಡ್ಡೆ : ದಂಡು ಸೇರಿಸಿ ಆ ದಳವನ್ನು 
ಸ್ಥಲದುರ್ಗಗಳು ಅಂದರೆ ಸಮುದ್ರದ ಟಾಪುಗಳು . .. ಬೆಟ್ಟದ ಕೋಟೆಗಳು 
. . . ನೆಲೆಯಾಗಿರುವ ಹಾಗೆ ವಿಂಗಡಿಸಿದನು (ಕಥಾಮಂ. 31, 
ಒಂದು ಹಡಗಿನ ಮೇಲೆ ಇವರಿಬ್ಬರನ್ನು ಕೂರಿಸಿ ಸಮುದ್ರದ ಮೇಲೆ 
ಕರೆದುಕೊಂಡು ಹೋಗಬೇಕು . . . ದೂರವಾಗಿರತಕ್ಕ ಅಂಥಾ ಒಂದು 
ಟಾಪಿನ ಮೇಲೆ ಆ ಮೇದರವನನ್ನೂ ಅರಸನನ್ನೂ ಬಿಟ್ಟು ಬರಬೇಕು 
(ಸುಮಠ. 4೩೬). ಪಿ. (ಕರಾ) ಎಟಾಪುಶಿಕ್ಷೆ: ಆದುದರಿಂದ ಈ ಮರಣಾಂತರದ 
ಟಾಪನ್ನು ಸ್ವೀಕರಿಸಬೇಕು (ಸರಸ. ೧೦೧). (ಹಿಂ. ಟಾಪೂ./ಪ್ರಾ. ಟಪ್ಪ) 
ಟಾಪುಟೀಪು (ನಾ). ಶಿಸ್ತು; ಅಚ್ಚುಕಟ್ಬಿ : ಹೊಸ ಪದ್ಧತಿಯ ಟಾಪು 
ಟೀಪಿನ ಮನೆಯಲ್ಲಿದ್ದ ಸುಶೀಲೆಗೆ ಈ ಹಳೇ ಪದ್ಧತಿಯ ಮನೆಯಲ್ಲಿ ಸ್ವಲ್ಪ 
ಎಡಚೆಡಚು ಎನಿಸಹತ್ತಿತು (ಅನಂತ. ೩). 
[ «ಮರಾ. ಟಾಪ್‌ಟೀಪ್‌. / ಇಂ, Tip-Top} 


೮-೨೦ ; 


೭೯): 


45 


ಟಾಪಶಿಕ್ಷೆ 


ಟಾಪುಶಿಕ್ಷೆ, ಟಾಪೂಶಿಕ್ಷೆ (ನಾ). ದ್ವೀಪಾಂತರ ವಾಸದ ಶಿಕ್ಷೆ; ಕರಿನೀರಿನ 
ಶಿಕ್ಷೆ; ಗಡೀಪಾರಿನ ಶಿಕ್ಷೆ ನಿನ್ನ ಒಂದು ಸಾಕ್ಷಿಯಿಂದಲೇ ನಿನ್ನ ಧನಿಯ 
ಮಗನಿಗೆ ಜನ್ಮ ಟಾಪುಶಿಕ್ಷೆಯನ್ನು ಅಮಲ್ದಾರರು ವಿಧಿಸಿದರು (ವಿಧಿವೈ. ೨೨). 
ಟಾಪೂಶಿಕ್ಷೆ: ಅದರಲ್ಲಿ ಇಬ್ಬರಿಗೂ ಇಪ್ಪಿಪ್ಪತ್ತು ವರ್ಷದ ಟಾಪೂಶಿಕ್ಷೆ 
ಯಾಯಿತು (ಗುರುಪ್ರ. ೬6). [ಟಾಪು ಶಿಕ್ಷೆ] 

ಟಾಪೂಶಿಕ್ಷೆ 'ಟಾಪುಶಿಕ್ಷೆ' ನೋ. 

ಟಾರ್‌ 'ಟಾರು' ನೋ. 

ಟಾರು, ಟಾರ್‌, ತಾರ್ಯು (ನಾ). ೧. “ವಂರ, ಕಲ್ಲಿದ್ದಲು, ಮೊ. ನ್ನು 
ಒಣಬಟ್ಟಿ ಇಳಿಸಂವುದರಿಂದ ದೊರೆಯಂವ, ಮರ, ಕಬ್ಬಿಣ, ಮೊ. 
ನ್ನೂ ಕೆಡದಂತೆ ಇಡಲಂ ಉಪಯೋಗಿಸುವ, ಕಪ್ಪುಬಣ್ಣದ ಅಂಟಂ 
ದ್ರವ : ಡಾಂಬರೆಣ್ಣೆ, ಕೀಲೆಣ್ಣೆ” (೫೩: ಇಂಕನಿ.). ೨. (ಆಲಂ) ಬಹಳ 
ಕಪ್ಪು : ದೇವರು ತನ್ನ ಭಕ್ತರನ್ನು ತನ್ನ ಬಣ್ಣದಲ್ಲಿ ಸೃಷ್ಟಿಸಿದ್ದಾನೆ 
ಎಂಬುದರಲ್ಲಿ ನನಗೇನೂ ಸಂದೇಹವಿಲ್ಲ, ನಮ್ಮೂರ ನರಸಿಂಹಸ್ವಾಮಿಯ 
ಮೂಲವಿಗ್ರಹ ನೋಡಿ, ಟಾರು (ಜಿಸ್ತಕ. 8). ಟಾರ್‌ ; ೧. ರಕ್ತ ಸುರಿ 
ಯುವುದು ನಿಂತ ಕೂಡಲೆ ಒಡೆದ ಕೊಂಬಿನ ಮೇಲೆ ಟಾರ್‌ ಹಚ್ಚಿದ ಬಟ್ಟೆ 
ಯನ್ನು ಗಾಳಿಗೆ ಓಡದಂತೆ ಸಿಂಬಿಯಾಗಿ ಸುತ್ತುವುದು (ಗ್ರಾಮಾಕ. ೦೪೭), 
ತಾರ್ಕು: ೧. ಉತ್ತಮವಾಗಿ ತಾರು (೫೩೯೫) ಮಾಡಿದ ರಸ್ತೆಗಳಿಂದ 
ಧೂಳು ಏಳುವುದಿಲ್ಲ (ಜಾಲಪ್ರ. 1, ೨೯೮). [«-ಇಂ, Tar] 

ಟಾರೆಣ್ಣೆ, ತಾರೆಣ್ಣೆ (ನಾ).-ಟಾರಂ ೧: “ಡಾಂಬರೆಣ್ಣೆ; ಕೀಲೆಣ್ಣೆ, ಟಾರೆಣ್ಣೆ” 
(Tar. ಇಂಳನಿ.). ತಾರೆಣ್ಣೆ: ಮನೆಗೆ ಉಪಯೋಗಿಸಿದ್ದ ಮರಮುಟ್ಟುಗಳಿಲ್ಲ 
ಅನೇಕ ವರ್ಷಗಳಿಂದ ಹೊಗೆ ಹಿಡಿದು ತಾರೆಣ್ಣೆ ಬಳಿದಂತೆ ಕರ್ರಗಾಗಿದ್ದುವು 
(ಕಾನೂರು. ೩). [ಟಾರು - ಎಣ್ಣೆ 

ಟಾಪು "ತಾವ್ಯು' ನೋ. 

ಟಾವೆಲು "ಟವಲು' ನೋ. 

ಟಾವೆಲ್ಲು "ಟವಲು' ನೋ. 

ಟಾಳಿ "ಟವಳಿ' ನೋ. 

ಟಾಳಿಕಾಅಿ 'ಟವಳಿಗಾಖ' ನೋ. 

ಟಾಳಿಸು, ಠಾಳಿಸು (ಕ್ರಿ). ೧. ವಂಚಿಸಂ ; ಮೋಸಗೊಳಿಸು : ಟಕ್ಕಿಂ 
ಟಾಳಿಸಿ ಕನ್ನಂಗೊಣಿಕಿದತಿ ಟಿಕ್ಕೆಯ ಮಣಿಗಳ ಕದ್ದು (ಪ್ರಧುಪು. ೪-೦೪೭). 
೨. ಹೀಯಾಳಿಸು ; ತಿರಸ್ಕರಿಸಂ; ಅಮರ್ದುಗಯ್ಯನಂ ಪೊಂದಾವರೆಯ 
ನಮಳಮಣಿಮುಕುರಮಂ ಪದಪಿನಿಂದೇಳಿಪ್ಪ ಟಾಳಿಪ್ಪ ಜಾಳಿಪೊಂದದಟಿ 
ನಿಂದೇಳಿಸಿತು ಸುದತಿಯಾ ಮಿಜುಮಿನಂಪ ವದನ (ಉದ್ಭದೇ. ೨-೫೩). 
ಶಾಳಿಸು : ೨. ಕನಕಹರ್ಮ್ಯದ ವಸತಿಯಿಲ್ಲದೇ ಕಟಕದೊಳು ಬಿನದಿಸುವ 
ತರು ಗುಲ್ಮ ಲತೆ ಬಿದಿರ್‌ ಬೆತ್ತಗಳ ವನಿತೆಯರು ನೀವು ಕಂಡಠ*ಯರಿವ 
ನೋಡಿಯೆಂದಲ್ಲಮಂ ಠಾಳಿಸಿದನು (ಪ್ರಛುಪು. ೫-೦೪೩). 

[ ಟಾಳಿ (ಆಟವಳಿ) + - ಇಸ್ಕು) 

ಟಿಂಕ್ಟರ್‌, ಟಿಂಚರಂ (ನಾ). ಒಂದಂ ಬಗೆಯಂ ಕ್ರಿವಿಂನಾಶಕ ದ್ರವ; 
ಮದ್ಯಾರ್ಕ : ಅದರ ಹೊಕ್ಕುಳಿಗೆ ಟಿಂಕ್ಟರ್‌ ಐಓಡಿನ್‌ ಮೊದಲಾದ 
ಕ್ರಿಮಿನಾಶಕವನ್ನು ಸವರಬೇಕು (ಜಾಲಪ್ಪ. 11, ೭೭೫). ಟೆಂಚೆರು: ಗಾಯಕ್ಕೆ 
ಟಿಂಚರು ಹಚ್ಚಿದರು (ರೂಢಿ). [ ೯೨೦. Tincture] 

ಟಿಂಗ್‌ (ನಾ). ಒಂದು ಅನುಕರಣ ಶಬ್ದ ; ಕಿಂದರಿ, ತಂಬೂರಿ, ವೀಣೆ 
ಮೊದಲಾದ ತಂತಿವಾದ್ಯಗಳನ್ನು ಬೆರಳುಗಳಿಂದ ಮಿಡಿಯಯವಾಗ 
ಹಂಟ್ಟುವ ಧ್ವನಿ. 

ಟಿಂಗ್‌ಟಿಂಗ್‌ (ದ್ವಿರುಕ್ತಿ) : ಕಿಂದರಿಜೋಗಿ ಟಿಂಗ್‌ಟಿಂಗ್‌ 

ಕಿನ್ನರಿಯನ್ನು ಬಾರಿಸಿದನು (ರೂಢಿ). 

ಟಿಂಚರು 'ಟೆಂಕ್ಟರ್‌' ನೋ. 


ಎಂದು 


೩೧೪೯ 


6 


26 


40 


40 


46 


ಟಿಕೇಟು 


ಟಿಂಟಿಣಿ (ನಾ). ಒಂದಂ ಅನಂಕರಣ ಶಬ್ದ : ಸಂಜೆಯಾಗಲು ಎಲ್ಲರೊಡನೆ 
ಕರುಗಳ ಟಿಂಟಿಣಿಯಲ್ಲಿ ಯಾವುದೋ ಅವ್ಯಕ್ತ ಮಧುರ ಸಂದೇಶವನ್ನು 
ಕೇಳುತ್ತ ಮನೆಗ ಬರುತಿದ್ದ (ಕರಣೆ. ೨೧೫). 

ಟಿಂವ್‌ಗುಡು (ಕ್ರಿ). ಟಿಂವ್‌ ಎಂದು ಕೂಗು : ಕೊಳದ ಬಾಂದಳದಲ್ಲಿ 
ಟಿಂವ್‌ಗುಡುವ ಟೀಂವಕ್ಕಿ ನೀನಾರೆ ಬಲ್ಲೆಯಾ ನಲ್ಲನೆಲ್ಲಿ (ಸನಲ್ಲ. ೧೦-ಟ. 

[ಟಿಂವ + ಕುಡು, (ಕೊಡು) 
ಟಿಂಹಕ್ಕಿ "ಟೀಂವಕ್ಕಿ' ನೋ. 
ಟಿಕ್‌ (ನಾ). ಒಂದು ಅನಂಕರಣ ಧ್ವನಿ; ಗಡಿಯಾರದ ಚಲನದ ಶಬ್ದ. 
ಟಿಕ್‌ಟಿಕ್‌ (ದ್ವಿರಂಕ್ರಿ) : ಗಂಟೆಯ ನೆಂಟನೆ ಓ ಗಡಿಯಾರ . . . 

ಟಿಕ್‌ಟಿಕ್‌ ಗೆಳೆಯಾ, ಟಿಕ್‌ಟಿಕ"ಟಿಕ್‌ (೪ಪಪು. 8-86) ; (ತಂತೀವರ್ತ 
ಮಾನವನ್ನು ತಾನೇ ಬರೆದಿಡುವ ಸಲಕರಣೆಯ ವಿಷಯದಲ್ಲಿ) ಟಿಕ್‌ಟಿಕ್‌ 
ಎಂದು ಸುದ್ದಿ ಗುರುತಿಸು (7108-00೬. ಇಂಕನಿ,). ಟಿಕ್‌ಟಿಕ್‌ ಎನ್ನು ಎ 
(ಗಡಿಯಾರ ಮೊದಲಾದುವುಗಳ ವಿಷಯದಲ್ಲಿ) ಟಿಕ್‌ಟಿಕ್‌ ಎಂದಂ 
ಹೊಡೆ: ಗಡಿಯಾರ ಟಿಕ್‌ಟಿಕ್‌ ಎನ್ನುವ ಶಬ್ದ ಮಾತ್ರ ಕೇಳಿಸುತಿತ್ತು (ರೂಢಿ). 
ಟಿಕ್‌ ಮಾಡು ಎ ಸರಿಯೆಂದಂ ಗಂಠಂತುಮಾಡು : ಪತ್ರಿಕೆಗಳನ್ನು 
ಬೆಲೆಕಟ್ಟುವಾಗ ಎಲ್ಲಕ್ಕೂ ಟಿಕ್‌ ಮಾಡುವವರೇ ಹೆಚ್ಚುಮಂದಿ (ರೂಂ). 

ಟಿಕಳಿ, ಟಿಕಳೆ (ನಾ). (ಉಕ) ೧. ಚುಕ್ಕೆ ; ಬೊಟ್ಟು: ಜಿಂಡೋಲೆ .. . 
ಹರಿದ್ವರ್ಣದ ಟಿಕಳಿಯೊಡನೆ ಸ್ಪರ್ಧಿಸುತ್ತಿದ್ದವು (ರೀಪಹ. 11, ೩೮೯). 
೨. ಸಣ್ಣ ಬಿಲ್ಲೆ ; ನಕ್ಕಿ: ಟೊಪ್ಪಿಗೆಯ ನೆತ್ತಿಯ ಮೇಲಿನ ದೊಡ್ಡ ಹೊ 
ಹರವಾಗಿತ್ತು, ದೊಡ್ಡ ದೊಡ್ಡ ಜರದ ಟಿಕಳಿಗಳಿಂದ (ವೈನಿ. ೪). ಟಿಕಳೆ: 
೧. ಹಣೆಯ ಮೇಲೆ ಒಂದು ತೀರ ಚಿಕ್ಕದಾದರೂ ಕುಂಕುಮದ ಟಿಕಳೆ 
ಇತ್ತು (ಮಡ್ಡಮ. ೧೭೮). [ “ಮರಾ, ಟಿಕಲಾ, ಟಿಕಲೀ; 

ಹಿಂ. ಟಿಕಿಯಾ./ಪ್ರಾ. ಟಿಕ್ಕ./ಸಂ. ತಿಲಕ] 

ಟಿಕಳೆ ಟಿಕಳಿ' ನೋ. 

ಟಿಕಾಯಿಸು, ಟಿಕಾಸು (ಕ್ರಿ). (ಉಕ) (ಹೆಚ್ಚುದಿನ) ತಾಳು,-ಉಳಿ : 
ಈ ಗ್ರಾಮದಲ್ಲಿ ಈ ಪುಡಾರಿಯ ದರ್ಜಾರು ಟಿಕಾಯಿಸುವ ಹಾಗಿಲ್ಲ 
(ರೂಂ). ಟಿಕಾಸು: ಮಾಮಲೇದಾರನ ಹುಕುಮು ಹೌದಲ್ಲೋ ? ಅಪೀಲ 
ಮಾಡಿದರೆ ಟಿಕಾಸತದ ಎನೋ ಶೇಷಪ್ಪಾ (ಗ್ರಾಮಾಯ. ೨೨೬). 

[ ಟಿಕಾವ್ಯ (P ಹಿಂ. ಟಿಕನಾ; ಮರಾ. ಟಿಕಣೇ) + - ಇಸ್ಕು] 

ಟಿಕಾಸು ಟಿಕಾಯಿಂಸು' ನೋ. 

ಟಿಕೀಟು, ಟಿಕೆಟ್ಟು, ಟಿಕೇಟು, ತಿಕೀಟು (ನಾ). ೧. ಪ್ರಯಾಣಕ್ಕೆ ಅಥವಾ 
ಪ್ರವೇಶಕ್ಕೆ ಅಧಿಕಾರ ಕೊಡುವ ಗಂರುತಿನ ಚೀಟಿ: 
ಟಿಕೀಟು ತೆಕ್ಕೊಡುವ ಮಾತು ಹಾಗಿರಲಿ (ಹುಟ್ಟಿಹ. ೦೫೭); 
ಟಿಕೀಟಿಲ್ಲದೆ ರೈಲಿನಲ್ಲಿ ಪ್ರಯಾಣ ಮಾಡುವವರಿಗೆ ಶಿಕ್ಷೆಯಾಗುತ್ತದೆ 
(ಮಧ್ಯಮ. ೦೬೩). ೨. ಪಕ್ಷದ ಉಮೇದಂವಾರಿಕೆಗೆ ಕೊಡುವ 
ಅನುವಂತಿ ಪತ್ರ : ಅವರಿಗೆ ಈ ಸಲ ಚುನಾವಣೆಗೆ ಕಾಂಗ್ರೆಸ್‌ ಟಿಕೀಟು 
ಸಿಕ್ಕಲಿಲ್ಲ (ಕೂ). ಟಿಕೆಟ್ಟು: ೧. ಅಂದಿನ ನಾಟಕದ ಉತ್ಪತ್ತಿಯನ್ನು 
ಅವರವರು ಮಾರಿದ ಟಿಕೆಟ್ಟುಗಳ ಪ್ರಮಾಣಾನುಸಾರವಾಗಿ ನಟರು ಹಂಚಿ 
ಕೊಳ್ಳುವ ಸಹಾಯಾರ್ಥ ನಾಟಕ (7106(-816%(- ಇಂಕನಿ,). ಟಿಕೇಟು : 
೧. -ಟಿಕೇಟಿನ ಬೆಲೆ ಒಂದು ಡಾಲರು (ಮಹಾತ್ಮಾ. ೦೦೩); ಟಿಕೇಟಿನ ಮೂಲಕ 
ಆಟ ಆಡುವ ರೂಢಿಯು ಬಂದಿದೆ (ಯುಕ್ಷ. ೨೦). ತಿಕೀಟು : ೧. ವಿಷ್ಣು 
ಎರಡು ಪೆನಿಯ ತಿಕೀಟನ್ನೇ ತೆಗೆದುಕೊಂಡಿದ್ದ (ಸಮಜೀ. ೭ರ). ಹಿ. 
ಸ್ಟಾಂಪು: ಒಂದು ರೂಪಾಯಿ ಶಿಕೀಟು ಕಳಿಸಿ ಪತ್ರ ವ್ಯವಹಾರ ಮಾಡಬೇಕು 
(ನಿರಾಳ. ೧೬೭). [ ೯೧0. Ticket] 

ಟಿಕೆಟ್ಟು "ಟಿಕೀಟು' "ನೋ. 

ಟಿಕೇಟು ಟಿಕೀಟು' ನೋ. 


ಟಿಕ್ಕರಿ 


ಟಿಕ್ಕರಿ "ಶಿಕ್ಕರಿ' ನೋ. 

ಟಿಕ್ಕರಿಗಳೆ «ಠಿಕ್ಕರಿಗಳೆ' ನೋ. 

ಟಿಕ್ಕೆ,, ಟೆಕ್ಕೆ, ಟೇಕೆ (ನಾ). (ವಜ್ರದ ಅಥವಾ ಮಾಣಿಕ್ಯದ ಹರಳಿನಂತೆ 
ಕಾಣುವ) ಗಾಜಿನ ಮಣಿ; ಖೋಟಾರತ್ನ ; ಕೃತಕಮಣಿ : ತಕ್ಕಿನ 
ಪವಳದ ಸಂಕೆಯ ಟಿಕ್ಕೆಯ ಮಣಿಗಳನನೇಕಮಂ ಕೊಂಡವನುಂ ಡೊಕ್ಕರಿ 
ಸದೆ (ಧರ್ಮಾಮೃ. ೨-೩೬);- ಟಿಕ್ಕೆಯೊಳಗೆ ಮಾಣಿಕ್ಯ ಉಂಟೇ ಆಯ್ಕ (ಆದವ. 
04-36); ಕನಕಶೈಲಕೆ ಮೇಣ್ಬರಮಾಣು ಟಿ[ಪಾಕಾ. ಟೆ]ಕ್ಕೆ ನಿರ್ಜರ 
ಮಣಿಗೆಯ್ದೆ ಕೋಪಿಸುವವೊಲ್ಮುಳಿದಂ (ವೀರವಿ. ೭-೩೬) ; ಇರುಳೆರಡೇಳು 
ಲೋಕವ ಸುತ್ತಿ ಟಿಕ್ಕೆಯ ಹರಳ ತಂದೆನಗೆ ತೋಟ್‌ಸಿದೆ (ಮೋಹತ. 
೩೦-೨೨). ಟೆಕ್ಕೈ: ಟೆಕ್ಕೆಯ ಕಲ್ಲವಿಸಾ ಕವಿಲೆ ಕರ್ಬುನಕಂ ಮನಸಂದು 
ಬಂದನೇ (ಕಮದ. ನ. ೧೭೮ ಪ್ರಯೋ) ; ಚೆಂತಾಮಣಿಗೆ ಕೈದುಡುಕಿ ಹರಳು 
ಟೆಕ್ಕೆಯಿದೆಂಬ ಪಾಪಿಗೆ ಪರಮಗುರು ನಾನಾದೆನೈ (ಕುವ್ಳಾಛಿ-ಓರಿಇ. ೩-೬೯); 
ಟೆಕ್ಕೆಯ ಹರಳು ಗಡ ಕೌಸ್ತುಭಕೆ ಸರಿಯೆಂದನು (ಕುವ್ಮಾದ್ರೋ. ೦೫-೮) ; 
ಒಲವಿಂ ಟೆಕ್ಕೆಯ ಕಲ್ಲಳಾಭರಣದಿಂ (ಪಾವಕ. ೭) ; ಧರಿಸಿ ಚಿಂತಾಮಣಿಯ 


ಟೆಕ್ಕೆಯ ಹರಳಿಗಳಲುವರುಂಟೆ (ಉತ್ತರಾ. ೩೦-೪೯). ಬೇಕೆ: ರತ್ನವ ಬಿಟ್ಟು |: 


ಟೇಕೆಯ ಹಿಡಿವರೆ (ಬಿಜ್ಕರಾ. ೧೨-೦೦೮). 

ಟಿಕ್ಕೆ "ಟೇಕ್ಕೆ' ನೋ. 

ಟಿಟ್ಟಿಬ, ಟಿಟ್ಟಿವ (ನಾ). ಎ ಟಿಟ್ಟಿಭ: ತಾಪಸರು ಕೆಟ್ಟರು ಕೆಟ್ಟುದು 
ಸತ್ಯವೆಂದಲಸದೆ ಟಿಟ್ಟಿಬ ನುಡಿದುದಾ ಬನದಿ (ಮೋಹಶ. ೭-೦೦). ಟಿಟ್ಟಿವ: 
ಹೊಜಸು ಟಿಟ್ಟಿವನು ಮಣಿಗನು ಗರುಡ ಕೊಣಕನು ಮೇಣು ಟೀವನು 
(ಸಾಳ್ಮಳಾ. ೫-೨೩). [ ಸಂ. ಟಿಟ್ಟಿಭ] 

ಟಿಟ್ಟಿಭ (ನಾ). ಒಂದು ಬಗೆಯ ಹಕ್ಕಿ; ಬಾನಾಡಿ ಹಕ್ಕಿ ; ಲಕುವಂಂಕಿ 
ಹಕ್ಕಿ : “ಟಿಟ್ಟಿಭಾಃ, ಕ್ಷುದ್ರಪಕ್ಷಿಕಾಃ-ಈ ೨ ಚೆಟ್ಟಿ” (ಹರಾಯು. ೪೨-೯೯); 


೩೧೫೦ 


ನ 
ಎ 


“ ಬಾನಡಿ ಟಿಟ್ಟಿಭ” (ಕವಿಕಂ. ೬೨); ಹೆರಡೆ ಗೌಜು ಟಿಟ್ಟಿಭ . . . ತುಟುಗಿ |: 


ನಭದೊಳು ಖಗಾನೀಕ ಮಂಡಳಿಸಲು (ಹಜಳಾ. ೫.೪೨); ವೈನತೇಯ 
ನಿರ್ದಾಡಿದ ಗಾಳಿವಟ್ಟೆಗೆ ಮನಂ ಬಿಡೆ ಧೀಂಕಿಡುವಂತೆ ಟಿಟ್ಟಿಧಂ 
(ಪೃಷ್ಠ ಪು.೦-೪೨); ಟಿಟ್ಟಿಭ ಪಕ್ಷಿಗಳ ಕಣ್ಣುಗಳಂತೆಯೂ (ಸೌಗಂಧಿ. ೩೦೦-೨೦); 
ಟಿಟ್ಟುಟಿಟ್ಟೆಂದೊಂದು ನಿಟ್ಟಿಗೆ ಟಿಟ್ಟಿಭವು ತಾನಡಗಿದೆ (ಚಿಂಕನ. ೧೮-೦೨). 
{ ಸಂ. ] 

ಟಿಟ್ಟಿಭಕ (ನಾ). ಎ ಟಿಟ್ಟಿಭ: “ಕೋಯಷಪ್ಟಿಕಃ-ಕೀಚುಬಾಲದ ಹಕ್ಕಿ, 
ಟಿಟ್ಟಿಭಕಃ, ಲಕುಮುಕೀಹಕ್ಕಿ ” (ಸಿದ್ಧಾಂತಿ. ೦೪೩); ಕಾಗೆಗೂಗೆಗಳ ಟಿಟ್ಟಿ ಭಕ 
ಗರುಡಗಳ (ಸಿದ್ಧಕಾ. ೬-೩೩). (ಸಂ.] 

ಟಿಟ್ಟಿವ "ಟಿಟ್ಟಿಬ' ನೋ. 

ಟಿನ್ನು (ನಾ). ೧. ತಗಡು: ಕೈಯಲ್ಲಿ ಒಂದು ಹಳೆಯ ಬಟ್ಟಲು ಒಂದು 
ಟಿನ್ನಿನ ಡಬ್ಬ (ದೀಪದ. 3೨). ೨. ತಗಡಿನ ಡಬ್ಬ,-ಡಬ್ಬಿ : ಎತ್ತರದ 
ರೆಂಬೆ ಕೆದರಿದ ಮರಗಳಿಗೆ ಕಟ್ಟಿದ ಟಿನ್ನಿನ ಬಾಯಿಗಳು ಬಂಡೆಯ ಮೇಲಿನ 
ಜೀವಕ್ಕೆ ಅಭಯ ಕೂಗಿದವು (ಎಮುಕ. 8೩).  «-ಇಂ. 71) 

ಟಪಾಯಿಸು, ಟಿಪಾಸು (ಕ್ರಿ). ಇಸ್ಪೀಟಿನ ಎಲೆಗಳನ್ನೂ ಕಲಸಂ,-ಬೆರಸು: 
ಛಲೋ ಟಿಪಾಯಿಸರಿ ಪಾಟೀಲ್ರ (ಹುಜ್ಕಾಟಿ. ೦೦೮). ಟೆಪಾಸು: ಭುಜಂಗ 
ಎಲೆಯನ್ನು ಟಿಪಾಸಿ ಮೂರೆಲೆ ಅಟಕ್ಕೆ ಹಂಚಿದ (ದಿವಾಬ. ೪೩). 

[ಟಿಪಾಯ್ಕಿ (ಐ «- ಹಿಂ. ಟೀಪ್‌) + - ಇಸ್ಕು] 

ಟಿಪಾಸು «ಟಿಪಾಯಿಸು' ನೋ. 

ಟಿಪಿ /ಟೇದಿ' ನೋ. 

ಟಿಪ್ಪಣ (ನಾ). ೧. ವಿವರಣೆ; ವ್ಯಾಖ್ಯಾನ : ಆ ಕೃತಿಗೆ ಪಂಚಿಕೆ 
ವೇಟ್ಟುದದರ್ಕೆ ಟಿಪ್ಪಣಂಬೇಟ್ಟುದು ಟೀಕುವೇಟ್ಟುದೆನೆ ಪೇಟ್ನವನುಂ 
ಕವಿಯೆಂಬ ಲೆಕ್ಕಮೇ (ಉವ್ಯಾವ, ೨೯೯) ; ಮನಸಿಜಾಗಮದ ಟಿಣವಪ್ಪ 


46: 


ಟಿಸಿಲು 


ಲೇಖಿಸುವಂತೆ ವನಿತೆ ಕಪೋಲಫಲಕದಿ ಕೊನೆಯುಗುರಲಿ ಬರೆದುದನೋದಿ 
ಮೆಟ್‌ವೊಲು ಮಿನುಗಿತು ಗಳರವವವಳ (ವರ೯ಕ. 8-೮6). ವ. (ಭಾಷಣ, 
ಲೇಖನ, ವ್ಯಾಸಂಗ ಮೊದಲಾದುವುಗಳ ಅಥವಾ ಅವುಗಳಿಗಾಗಿ) 
ಮುಖ್ಯ ವಿಷಯಗಳನ್ನು ಮಾತ್ರ ನೆನಪಿಗಾಗಿ ಗುರಂತುಮಾಡಿಕೊಂಡ 
ಬರೆವಣಿಗೆ. [ಸಂ. 

ಟಿಪ್ಪಣಿ (ನಾ). ೧. ಎಟಿಪ್ಪಣ ೧: ಫ್ರಿಟ್ಲನ ಒಲವು ಮತ್ತು ಮೇಧಾ 
ಶಕ್ತಿಯು, ಹೆಚ್ಚಾಗಿ ಪ್ರಾಚೀನಗ್ರಂಥಗಳಿಗೆ ಟೀಕೆ ಟಿಪ್ಪಣಿಗಳನ್ನು ಬರೆದು. 
ಅವುಗಳಿಂದ ಸೂಕ್ತ ಅಂತಿಮನಿರ್ಧಾರಗಳಿಗೆ ಬರುವ ಭಾಷಾಶಾಸ್ತ್ರಜ್ಞನಂತೆ 
ಇತ್ತು (ಸಸೈಕ. ೮೩). ೨.ಎಟೆಪ್ಪಣ ೨: “(ಭಾಷಣಕ್ಕಾಗಲಿ ಲೇಖನಕ್ಕಾಗಲಿ 
ಮಾಡಿಕೊಂಡ) ವಿಷಯಗಳ, ಅಭಿಪ್ರಾಯಗಳ, ಟಿಪ್ಪಣಿ; ಮುಖ್ಯಾಂಶಗಳ 
ಪಟ್ಟಿ” (2706. ಇಂಕನಿ.) ; ಟೆಪ್ಪಣಿ. ಉಪಾಧ್ಯಾಯರ ಪೂರ್ವಸಿದ್ಧತೆಯ 
ಒಂದು ಅಂಗ (ಶಿಕ್ಷದ. ೨೫೭). [ಸಂ.ಟಿಪ್ಪಣೀ] 

ಟಿಪ್ಪಣಿಗಾರ (ನಾ). ಟಿಪ್ಪಣಿ ಬರೆಯಂವವನಂ ; ಟೀಕಾಕಾರ : (8). 

[ ಟಿಪ್ಪಣಿ + - ಗಾರ (ಆ - ಕಾಣ) 

ಟಿಪ್ಪಣಿಸು (ಕ್ರಿ). ಟಿಪ್ಪಣಿ ಬರೆ : ಸಂಗ್ರಹಿಸಿ ಬರೆದಂ, ಟಿಪ್ಪಣಿಸಿ ಬರೆದಂ 
(ಕಬಲ್ಮಾನು. 86೦ ಪ್ರಯೋ). [ಟಿಪ್ಪಣಿ - ಇಸ್ಮು 

ಟಿಫನ್ನು ಟಿಫಿನ್ನು' ನೋ. 

ಟಿಫಿನ್ನು,, ಟಿಫನ್ನು, ಟಿಫೀನಿ (ನಾ). ಉಪಾಹಾರ ; ಫಲಾಹಾರ : 
ಟಿಫಿನ್ನು ಸಿದ್ಧವಾಗಿದೆ, ಬನ್ನಿ (ರೂಂ). ಟಿಫನ್ನು : ಈ ದಿನ ಬೆಳಗಿನ 
ಟಿಫನ್ನಿಗೆ ಇಡ್ಲಿ ಮಾಡಿದ್ದರು (ರೂಢಿ). ಟಿಫೀನಿ : ಕಾಫಿ ಮಾಡಿಸಿದ್ದಾರೆ 
ಸಂಜೆಗೆ ಟಿಫೀನಿಯೂ ಇದೆ (ಸ್ಮಪ್ನಹೊ. 6೭). 

[ (೨೯೦, 7119. / ಅರ. ಹಿಂ. ಟಿಫನ್‌ ] 

ಟಿಫೀನಿ "ಟಿಫಿನ್ನು' ನೋ. 

ಟಿಬಕಿ (ನಾ). ಒಂದಂ ಬಗೆಯ ಹೊಲಿಗೆ; ಟಿಬ್ಬಿ : ಅರಿವಿಗೆ ಟಿಬಕಿ 
ಹಾಕಿಧಾಂಗ ಆಗಿರಬೇಕು (ದೀಪಹ. 11, a. [?) 

ಟಿಬ್ಬರಿಸು 'ಟೆಬ್ಬರಿಸು' ನೋ. 

ಟಿಬ್ಬಿ, (ನಾ). ೧. ಒಂದು ಬಗೆಯಂ ಹೊಲಿಗೆ; ಟಾಕಿ ಹೊಲಿಗೆ : 
ಬ್ರಹ್ಮ ಗಂಟುದಾರ ವಿಷ್ಣುವಿಂಗೆ ಉಭಯದ ಹೊಲಿಗೆ ರುದ್ರಂಗೆ ಟಿಬ್ಬಿ 
ಮಿಕ್ಕಾದ ದೇವಕುಲವೆಲ್ಲಕ್ಕೂ ಅಲ್ಲಲ್ಲಿಗೆ ಕಲ್ಲಿಯ ಹೊಲಿಗೆ (ಸರ್ವವ. 
3೩-೬೨೭). ೨. “(ಬಟ್ಟೆ, ಮೊ. ಗಳ) ಅಂಚು (ಮು. ಅಂಚು 
ಮಡಿಸಿ ಹೊಲಿದದ್ದು)” (೫6ಣ. ಇಂಕನಿ.), ೩. ಸ್ತ್ರೀಯರ ಕುಪ್ಪಸ 
ಮೊದಲಾದುವುಗಳಿಗೆ ಅಲಂಕಾರಕ್ಕಾಗಿ ಹಾಕುವ ಕುಸುರಿಕೆಲಸವುಳ್ಳ' 
ಹೊಲಿಗೆ: ಗುಬ್ಬಿಕಣ್ಣಿನ ಸೀರೆ ಟಿಬ್ಬಿಯ ಕುಬ್ಬಸ ಹಬ್ಬಕುಡುವ 
ಸೀರೆಯನ್ನುಟ್ಟು' ಹೊರಟಾರ (ಸಿದ್ಧಪು. ೦೭-೭೨). 

[ «ಹಿಂ. ಮರಾ. ಟೀಪ್‌ ] 

ಟಿಬ್ಬ (ನಾ). ಕುಸ್ತಿಯಲ್ಲಿ ಒಂದರ ವರಸೆ: ಟಿಬ್ಬಿಹಾರಿಸುವುದು, ಸವಾರಿ 
ಹಾಕುವುದು . . . ಇತ್ಯಾದಿ ಪಟ್ಟುಗಳನ್ನೆಲ್ಲಾ ಸುಬ್ಬು ಚಬುಕಾಗಿ, 
ಸರಾಗವಾಗಿ ಉಪಯೋಗಿಸುವಂತೆ ಕಲಿತ (ಛೀಮಕಾ. ೪4). 7?) 

ಟಿಮ್ಮು (ನಾ). ಬಿಂದು ; ಚುಕ್ಕೆ : ಎರಡು ಟಿಮ್ಮುಗಳು (ಛಾಷಾಶಾ. ೧೦೬). 

[ «ಮರಾ. ಟಿಂಬ್‌) 

ಟಿಸಲು «ಟಿಸಿಲು' ಮೋ. 

ಟಿಸಲೊಡೆ "ಟಿಸಿಲೊಡೆ' ನೋ. 

ಟಿಸಳು "ಟಿಸಿಲು' ನೋ. 

ಟಿಸಿಲು, ಟಿಸಲು, ಟಿಸಳು (ನಾ). ೧. ಕವಲೊಡೆದ ಕೊಂಬೆ; ಪಕ್ಕದಲ್ಲಿ 
ಮೂಡಿದ ಟೊಂಗೆ ; ಚಿಕ್ಕ ಕೊಂಬೆ : ದೂರ ದೂರ ಬೇರು ಚಾಚಿ 
ಟೊಂಗೆ, ಟಿಸಿಲು ಮನುಕುಲ (ನೆಲಮು. ೨೩-೧೦); ಅವರ ಬಳ್ಳಿ ಮರವಾಗಿ 


ಟಿಸಿಲುಜಾರಿ ೩೧೫೧ 


ಹಬ್ಬಿದೆ. ಆದರೆ ಅದಕ್ಕೆ ಒಡೆದ ಟಿಸಿಲು ಅನಂತವಾಗಿಬಿಟ್ಟಿದೆ (ಹಲ್ಪಬ. 
೦೦೩) ; ಕೊಂಚ ವಿಚಾರ ಮಾಡಿದರೆ, ಈ ಮೂರೂ ಒಂದೇ ರೆಂಬೆಯ 
ಟಿಸಿಲುಗಳೆಂದು , . . ಕಂಡು ಬರುವುದು (ಪ್ರೇಮಾಕ್ತ. ೦೪೩). ೨. 
ಕವಲು ; ವಿಭಾಗ; ಸೀಳು: ಚಿಗರೆಗಳು . . . ಕೋಡಿಗೆ 
ವೊಂಬತ್ತರವರೆಗೆ ಟಿಸಿಲುಗಳಿರುತ್ತವೆ (ಕಾಗೆ. ೬೪); ಇವೆರಡೂ 
ಟಿಸಿಲುಗಳ ನಡುವಿರುವ ಪ್ರದೇಶವು ಬಲು ಗುಡ್ಡಗಾಡು (ವಿಜಾರೂ. ೮) 
ಟಿಸಲು: ೧. ಟೊಂಗೆಗಳಿಗೆ ಬೇರೆ ಸಣ್ಣಸಣ್ಣ ಟಿಸಲುಗಳು ಒಡೆದಿರುತ್ತವೆ 
(ಕಸಾಪ. 1, ೧೩೦). ೨. ನಾಗವರ್ಮನ ಛಂದೋಂಬುಧಿಯನ್ನು 
ಏತದ್ವಿಷಯಕ ಸಂಶೋಧಕ ದೃಷ್ಟಿಯಿಂದ ನೋಡಿದೆ ಅಲ್ಲಿ ಕೊಟ್ಟ 
ಸೂತ್ರಾರ್ಥಕ ಟಿಸಲುಗಳನ್ನು ಇನ್ನಷ್ಟು ಗುರುತು ಹಚ್ಚಿದೆ (ಸಂಶೋಧ. ೯೩). 
ಟಿಸಳು : ೧. ಗೆಲ್ಲು ಗೆಲ್ಲು ಎಲೆಎಲೆಯೂ ಚಂದ, ಟಿಸಳು ಎಸಳು ಕುಡಿ 
ಮಿಡಿ ಬಿಸವಂದ (ನಡಬಂ. ೯8-೬). ೨. ಮನುಷ್ಯನು ವೈರಾಗ್ಯಬುದ್ಧಿ ಯನ್ನು 
ತಾಳಿ, ಕಾಮಮಾರ್ಗದಿಂದ ತಪ್ಪಿಸಿಕೊಂಡು, ಧರ್ಮಮಾರ್ಗಕ್ಕೆ ಹತ್ತಿದ 
ಬಳಿಕ, ಮುಂದೆ ಎರಡು ಟಿಸಳುಗಳೊಡೆದಿರುತ್ತವೆ (ಗೀತಾಸಂ. ೩೦). ₹7] 

ಟಿಸಿಲುದಾರಿ (ನಾ). ಕವಲುದಾರಿ ; ಸೀಳಂದಾರಿ :: ಆದರೆ. ಇದರಷ್ಟೆ 
ಅರ್ಥಪೂರ್ಣವಾದ ಟಿಸಿಲುದಾರಿಯೊಂದಿದೆ (ಜೀಪಾಕ. ೩೩). 

[ಟಿಸಿಲು + ದಾರಿ] 
ಟಿಸಿಲೊಡೆ, ಟಿಸಲೊಡೆ (ನಾ). ಕೊಂಬೆ ಹುಟ್ಟು ;. ರೆಂಬೆ ಕವಲಾಗು : 


ಟಿಸಿಲೊಡೆದ ಹಲವು ಟೊಂಗೆಗಳಲ್ಲಿ ಕುಳಿತು (ತಿಂ ಮತ. ೦೨೪)..೨.. 


ವಿಭಕ್ತವಾಗಂ ; ಬೇರೆ ಬೇರೆ ಆಗಂ : ಮೋಡಕರ "ಮರಾಠಿಗನ್ನಡ', 
ಸುಬ್ಬಣ್ಣಾಚಾರ್ಯರ `ಶಿಷ್ಟಗನ್ನಡ' ಹೀಗೆ ಬಳಕೆಮಾತು ಟಿಸಿಲೊಡೆದಿದೆ 
(ಸಮಚೀ. ೦, ಪೀಠಿಕೆ). ಟಿಸಲೊಡೆ : ೧. ಅಳ್ಳೆಗೊಂಬು ಎ ಬಗಲೊಡೆದ 
ಟೊಂಗೆ; ಟಿಸಲೊಡೆದ ಟೊಂಗೆ (ಗೆಂಗಾನು. ೨೦). [ಟಿಸಿಲು * ಒಡೆ] 

ಟೀ, ತ್ಯೆ (ನಾ). ಒಂದು ಬಗೆಯ ಸೊಪ್ಪು ಹಾಗು ಅದರಿಂದ 
ತಯಾರಿಸಂವ ಪಾನೀಯಂ; ಚಹಾ: ನಮ್ಮ ಹಳ್ಳಿಗೆ ಪದೇ ಪದೇ ಕಾಫಿ, 
ಟೀ ವ್ಯಾಪಾರಸ್ಥರು ಕ್ರಿಸ್ತಮತ - ಬೋಧಕರು ಮುಂತಾದವರು ತಮ್ಮ 
ತಮ್ಮ ಮೋಟಾರುಗಳಲ್ಲಿ ಬಂದು (ಹುಟ್ಕಹ. ೧೮6) ; ಒಂದು ಕಪ್ಪು ಟೀ 
ಕೊಡು (ಕೂ9). ತೊ: ಟೀ, ತೇ, ಚಾ, ಚಹೆ,-ಗಿಡ (೪6೩. ಇಂಳನಿ). 

{ +o. 798 : ಡಚ್‌. 7h; ಚೀನಿ. ತೇ] 

ಟೀಂ (ನಾ). ಒಂದಂ ಅನುಕರಣ ಶಬ್ದ. "ಟೀಂವಕ್ಕಿ' ಪರಾ. 

ಟೀಂವಕ್ಕಿ, ಟಿಂಹಕ್ಕಿ (ನಾ), ಟೀಂವ್‌ ಟೀಂವ್‌ ಎಂದು ಕೂಗಂವ ಒಂದು 
ಬಗೆಯ ಹಕ್ಕಿ; ಟೀವನ ಹಕ್ಕಿ: ಕೊಳದ ಬಾಂದಳದಲ್ಲಿ ಟಿಂವ್‌ಗುಡುವ 
ಟೀಂವಕ್ಕಿ ನೀನಾರೆ ಬಲ್ಲೆಯಾ ನಲ್ಲನೆಲ್ಲಿ (ನನಲ್ಲ. ೧೧-೯೪); ಅದೇ ವೇಳೆಯಲ್ಲಿ 
ಟೀಂವಕ್ಕಿಯೊಂದು, ಶಾಂತಿಕುಟೀರದ ಮೇಲಿಂದಲೆ " ಟಿಂವ್‌', "ಟಿಂವ್‌' 
ಎಂದು ಧ್ವನಿಮಾಡುತ್ತ ಸಿಡಿಸಿಡಿದು ಹಾರಿಹೋಯಿತು (ಅಶಾಂತಿ. ೧೪೭). 
ಟಿಂಹಕ್ಕಿ: ಕಾಡುಬೆಕ್ಕಿನಿಂದ ತಪ್ಪಿಸಿಕೊಂಡ ಟಿಂಹಕ್ಕಿಯೊಂದು ಗಿಡ ಬಿಟ್ಟು 
ಹಾರಿ, ಮದ ತಲೆಗೇರಿ ಸುತ್ತಿ ಚಿಮ್ಮಿ ಚೀರಿತು (ಪ್ರಶ್ನ. 69). "ಟೀವ' 
ಪರಾ. [ಟೀಂ ಹಕ್ಕಿ, (ಪಕ್ಕಿ)? 

ಟೀಕಾಕಾರ (ನಾ). ವ್ಯಾಖ್ಯಾನ ಬರೆಯಂವವನು ; ವ್ಯಾಖ್ಯಾನಕಾರ : 
ಸಾರತರೋಕ್ತಿಗೆ ನೆಲ್ಲುಂವೋರುಂಗೋದಂತೆ ನೇಜಿ ಕಲ್ತಾರ್ಪ 
ರವರ್ಗೋರೆ ನಿಬಂಧನ ಟೀಕಾಕಾರಂಗಲ್ಲದೆ ವೆಜಿಂಗೆ ಕೋಟಿಕ್ಟೋದಪುದೇ 
(ಶಾಂತಿಪು. ೦೦-೦೮೨). [ಸಂ.] 

ಟೀಕಾಚಿತ್ರ (ನಾ). ವಿಡಂಬನ ಚಿತ್ರ; ವ್ಯಂಗ್ಯಚಿತ್ರ : (ಹಾಸ್ಯಪಶ್ರಿಕೆ 
ಯಲ್ಲಿ, ಮು. ರಾಜಕೀಯ ವಿಚಾರಗಳನ್ನು ಟೀಕಿಸಿ ರಚಿಸಿದ ಪತ್ರಿಕೆಗಳಲ್ಲಿ) 
ಪೂರ್ಣಪುಟ ಚಿತ್ರ, ದೊಡ್ಡ ಚಿತ್ರ : ಟೀಕಾಚಿತ್ರ; ಹಾಸ್ಯಚಿತ್ರ; ನಗೆಚಿತ್ರ 
(Cartoon. ಇಂಕನಿ.). [ಸಂ. (ಟೀಕಾ * ಚಿತ್ರ) 


40 


ಟೀಪಾಯ್‌ 


ಟೀಕಾರಾಗ (ನಾ). [ಸಂಗೀತ] ರಾಗಗಳಲ್ಲೊಂದು: ಷಡಾರ ಟೀಕಾರಾಗ 


ಮಾಳವಿ . .. ಹಿಂದೋಳಮೆಂಬೆಂಟು ರಾಗಂಗಳುಂ ಅಷ್ಟಸಾಧಾರಣ 
ಜಾತೀಯಂಗಳು (ವಿವೇಕ. ೨೩೩. [ಸಂ.] 


ಟೀಕಿಸು (ಕ್ರಿ). ೧. ವ್ಯಾಖ್ಯಾನ ಮಾಡು ; ವಿವರಿಸು; ಅರ್ಥವನ್ನೂ 


ಸ್ಪಷ್ಟಪಡಿಸು. ೨.` ಗುಣದೋಷ ವಿವಂರ್ಶೆಮಾಡು : “ಟೀಕಿಸು, 
ಖಂಡಿಸು” (30846. ಪತ್ತಿನ. ೪೦). ೩. ಆಕ್ಷೇಪಿಸಂ; ದೋಷಗಳನ್ನೂ 
ಎತ್ತಿ ತೋರಿಸು : ನೂತಿನ ಶಿಕ್ಷಣಕ್ರಮಗಳಲ್ಲಿ ಅನುಭವಸಾಧನೆಗೇ ಹೆಡ್ಚಿನ 
ಅವಕಾಶವುಂಟೆಂದೂ ಟೀಕಿಸುವುದುಂಟು (ಶಿಕ್ಷದ. ೬೯೭): ದಾಸರು 
ರಾಜಕೀಯವನ್ನು ಸಮಯೋಚಿತವಾಗಿ ಟೀಕಿಸುತ್ತಲೂ ಪ್ರಶಂಸಿಸುತ್ತಲೂ 
ಇದ್ದರು (ಬದುಜ್ಮಿ&). [ಟೀಕೆ +೬ - ಇಸ್ಕು) 


ಟೀಕು (ನಾ). ವ್ಯಾಖ್ಯಾನ ; ಅರ್ಥವಿವರಣೆ : “ಟೀಕಾ, ಟೀಕು. ಈ ೨ 


ವಿವರಂ” (ಕಾಶಕ್ಕ. ೯೦) ; ಲೋಕಕ್ಕಿದರ್ಥಶಾಸ್ತ್ರದ ಟೀಕೆನಿಸಿದ ತನ್ನ 
ನುಡಿ ಮನಂಗೊಳಿಸೆ (ಪಂಪಛಾ. ೯-೦೪); ಟೀಕುವೇಬ್ಬುದೆನೆ ಪೇಟ್ದವನುಂ 
ಕವಿಯೆಂಬ ಲೆಕ್ಕಮೇ (ಕಾವ್ಯಾವ. ೨೯೯). [ ಸಂ, ಟೀಕಾ] 


ಟೀಕುವರೆ(ಕ್ರಿ). ಟೀಕೆಯನ್ನು ಬರೆ; ವ್ಯಾಖ್ಯಾನವನ್ನು ಬರೆ: ಅನಿತೊಂದು 


ಸಿರಿಯ ಮೈಮೆಯೊಳನಿತೌದ್ಧ ತ್ಯಕ್ಕೆ ಸಲ್ಲದಾ ನೃಪತನಯಂ ವಿನಯೇನ 
ವಿನಾಕಾ ಶ್ರೀ ಎನಿಪಕ್ತಿಗೆ ಟೀಕುವರೆದ ತೆಅದಿಂ ನಡೆದಂ (ಡಂದ್ರಪು. ೪-೦೦)- 
[ ಟೀಕು + ಬರೆ, ] 


ಟೀಕೆ (ನಾ). ೧. ವಾಖ್ಯಾನ ;.ಟೀಕು : “ ಭಾಷ್ಯ; ವ್ಯಾಖ್ಯಾನ; ಟೀಕೆ” 


(Commentary. ಇಂಕನಿ.). ೨. ಗುಣದೋಷ ವಿವಂರ್ಶೆ: “ ವಿಮರ್ಶೆ, 
ಟೀಕೆ; ಗುಣದೋಷ ವಿವೇಚನೆ” (೦೯1೬೦. ಇಂಕನಿ.) ; ಈ ವಿಚಾರದಲ್ಲಿ 
ಒಟ್ಟಿನ ಮೇಲೆ ಒಂದು ಟೀಕೆಯ ಮಾತನ್ನು ಹೇಳುವುದು ಅವಶ್ಯವಾಗಿದೆ 
(ಸಾಹಿತ. ೭೩. ೩. ಆಕ್ಷೇಪಣೆ; ತಪ್ಪನ್ನು ಎತ್ತಿತೋರಿಸುವಿಕೆ ; 
ನಿಂದಿಸುವಿಕೆ : ಪಾದಚಾರಿಯ ಕಂಡು ಕಾರೊಳು ಬಾ ಎಂದು ಹತ್ತಿಸಿ 
ಕೊಳ್ಳುವುದು ಬೇಡ ನಿನ್ನ ಕಾರಿನ ಟೀಕೆ ಮುಗಿಸಿಯೆ ಕಾರಿನಿಂದಿಳಿವನು 
ನೋಡ (ಇಂಜಾಪ. ೨೩೦-೩೭) ; ಎಂದಿನಂತೆಯೆ ಶ್ಯಾಮ್‌ ಅವರಿವರನ್ನು 
ಟೀಕೆ ಮಾಡುತ್ತ ಕೆಲವರನ್ನು ಹೊಗಳುತ್ತ ಇದ್ದೆ (ಅಲಹೂ. ೯೨). ೪, 
[ಸಂಗೀತ] ಒಂದು ಬಗೆಯ ರಾಗ : ಟೀಕೆ, ಸೈಂಧವಿ, ಪಂಚಮ .. . 
ಉಪಾಂಗವೆಂಬೆಂಟು ರಾಗಂಗಳುಂ (ವಿವೇಕ. ೨೩೩). 
[ಸಂ. ಟೀಕಾ) 


ಟೀಕ್ಕೆ, ಟಿಕ್ಕೆ (ನಾ). ಕೊರಳಲ್ಲಿ ಧರಿಸಂವ ಒಂದು ಬಗೆಯ ಚಿನ್ನದ 


ಆಭರಣ; ಅಡ್ಡಿಕೆ: ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆ, ನನ್ನ ಕರಿಮಣಿ 
ಟೀಕೆಯನ್ನು ಕಟ್ಟಿಕೋ (ಪವಶೀ. ೮೦). ಚಿಕ್ಕೆ: ಕೊರಳಲ್ಲಿ ಭಾರವಾದ 
ಗೆಜ್ಜೆಯ ಟಿಕ್ಕೆ (ಹಲ್ಮಿಲ, ಐ); ಅವಳುಟ್ಟ ಮಡಿಯ ಸೆರಗು ಎದೆಯ 
ಮೇಲಿಂದ ಸರಿದು ಕೊರಳೊಳಗಿನ .ದೊಡ್ಡ ಗೆಜ್ಜೆಯ ಟಿಕ್ಕೆ ಹೊರಗೆ 
ತೋರುತ್ತಿದ್ದಿತು (ಅರೋಳ. 6). [ಇಹಿಂ. ಮರಾ. ಟೀಕ್‌] 


ಟೇಕೆಟಿಪ್ಪಣಿ (ನಾ). ೧. ಶಬ್ದಾರ್ಥವಿವರಣೆ : * ಟೀಕೆಟಿಪ್ಪಣಿಗಳೂ 


ಗ್ರಂಥದ ವಿಷಯವನ್ನು ಹುಡುಕಲು ಅನುಕೂಲಿಸುವಂತೆ ಮುಖ್ಯಾಂಶಗಳ 
ಅಕಾರದಿ ಪಟ್ಟಿಯೂ ಪುಟಸಂಖ್ಯೆಯೂ ಕೊನೆಯಲ್ಲಿರಬೇಕು (ಶಿಕ್ಷರ. ೨೭೦). 
೨. ದೋಷವನ್ನು ಎತ್ತಿ ಹೇಳಂವುದಂ: ಸಮಾಜಸೇವೆಯ ವ್ಯಕ್ತಿ ಎಷ್ಟೇ 
ಪ್ರಾಮಾಣಿಕತೆಯಿಂದ ನಡೆದುಕೊಂಡರೂ ಟೀಕೆಟಿಪ್ಪಣಿ ಅವನಿಗೆ ಕಟ್ಟಿಟ್ಟ 
ಗಂಟು (ಕಂ). ಓ ಈ ಜೋಡಿ ಶಬ್ದಗಳು ಬೇರೆಬೇರೆಯಾಗಿಯೂ 
ಬಳಕೆಯಾಗುತ್ತವೆ. [ಟೀಕೆ * ಟಿಪ್ಪಣಿ) 


ಟೀಕೆಬರೆ (ಕ್ರಿ). ಐ ಟೀಕುವರೆ: ಸಂಸ್ಕೃತ ಮಹಾಕಾವ್ಯಗಳಿಗೆ ಟೀಕೆ ಬರೆ 


ಯುವುದರಲ್ಲಿ ಮಲ್ಲಿನಾಥ ನಿಸ್ಸೀಮ (ರೂಂ). [ಟೀಕೆ; + ಬರೆ] 


ಟೀಪಾಯ್‌ "ಟೀಪಾಯಿ ನೋ, 


ಟೀಪಾಯಿ 


ಟೀಪಾಯಿ, ಟೀಪಾಯ್‌ (ನಾ). ೧. ವೂರುಕಾಲಿನ ವಂಣೆ; ಮಂಕ್ಕಾಲು 
ವಂಣೆ. ೨. ಒಂದುಬಗೆಯ ಕಾಲುವಂಣೆ; ಪುಟ್ಟ ಮೇಜಂ:ಟೀಪಾಯಿಯ 
ಮೇಲೆ ಫಲಾಹಾರವನ್ನಿಡು (ರೂಂ). ಟೀಪಾಯ್‌: ೨. ಚಹದ 
ಟ್ರೇಯನ್ನು ಹತ್ತಿರದ ಟೀಪಾಯ ಮೇಲಿಟ್ಟು (ಹೊಸಕ್ಷಿ. ೦೭೦): ಹತ್ತಿರದ 
"ಟೀಪಾಯ್‌'ದ ಮೇಲೆ ಅದನ್ನಿಟ್ಟು ಗಂಡನಿಗೆ ಹೇಳಿದೆಳು (ಮುತ್ತೈದೆ. 60). 
[ «- ಹಿಂ. ತಿಪಾಈ./ಸಂ. ತ್ರಿಪಾದಿ] 
ಟೀಪು (ನಾ). ಅಡಿ ಟಿಪ್ಪಣಿ: ಈ ಮಾತಿಗೆ ಒಂದು ಟೀಪು ಕೊಡಬೇಕು 
(ರೂಢಿ). [ «ಮರಾ. ಟೀಪ್‌] 
ಟೀಮು (ನಾ). ಒಟ್ಟಿಗೆ ಕೆಲಸಮಾಡುವವರ ಅಥವಾ ಆಟಗಾರರ 
ತಂಡ,-ಗುಂಪು : ಮ್ಯಾಚಿನಲ್ಲಿ ಏನಾಯಿತು? ನಿಮ್ಮ ಟೀಮು ಗೆದ್ದಿತೋ 
ಹೇಗೆ (ಮಹಾಗ. ೦೬). 
ಟೀಯ "ಟೇವ' ನೋ. 
ಟೀಲ (ನಾ). ಒಂದಂ ಬಗೆಯ ಹಕ್ಕಿ: (0. ₹?] 
ಟೀವ, ಟೀಯ (ನಾ) ಉದ್ದವಾದ ಬಾಲವುಳ್ಳ ಒಂದಂ ಬಗೆಯ ಪಕ್ಷಿ; 
ಬಾನಾಡಿ: “ಟೀವಂ ಚಲಾಂಡಮೆನಿಸಿಕ್ಕು” (ಮಂಗರಾ. ೫೨-೦೦); “ ಬಾನಡಿ 
ಟಿಟ್ಟಿಭ ಟೀವಂ ತಾನಾಗಸವಕ್ಕಿ ಖಂಜರೀಟಮೆನಿಕ್ಕುಂ ” (ಕವಿಕಂ. ೬೨); 
ಟೀ[ಪಾಕಾಂ. ಪೀ]ವ ಕಕ್ಕಲ ಸೋಟಿ್‌ ಮೆಳೆಗಿಳಿ ಕಾಡ್ಕೋಳಿ ಪೂವೆಅ*ಗಳ 
ಮಾಿವರ ಕಂಡೆ (ಸೊಬಸೋ. ೦೮-೩೪); ಅರೆ ಹೊಲಸು ಟಿಟ್ಟಿ ವನು ಮಣಿ 
ಗನು ಗರುಡ ಕೊಣಕನು ಮೇಣು ಟೀವನು (ಸಾಳ್ಕಥಾ. ೩-೨೩); 
ಪಾರಾವತಂ ಹೆಂಗುರು ಟೀ[ಪಾಕಾಂ. ಲಾ]ವಂ ಟಿಟ್ಟಿಭಂ . . . ಶಿಖಿ ಶುಕಂ 
ತದ್ವನಾಂತಸ್ಥ ಮಿರ್ಕುಂ (ಕಣಶಂ. ೩-೩೩). ಟೀಯ: ಶಕುನಿ ಶುನಿಗಿಲು 
ಟಿಟ್ಟಿಭಂ ಕೌಶಿಕಂ ಟೀಯ ನಿಕರಪಿಗ್ಗಂ . . . ಪಕ್ಷಿಮುಖ್ಯಗಳ್ಳುಖಮಿಪ್ಪವಾ 
ವನದೊಳು (ಏಕೋಪು. ೦೦-೩೦). 
ಟಿವೇನ ಹಕ್ಕಿ, ಟೀಯನ ಹಕ್ಕಿ ಇಟಿಟ್ಟಿಭ:' “ಟೀವನಹಕ್ಕಿ”(ಬಾಹಟೀ. ೨-೬); 
“ತೈತ್ತಿರಿ1-ಟೀವನ ಹಕ್ಕಿ” (ಓಪಧಿ. ೭೨); “ಕೋಯಷ್ಟಿಕ1- ಟೀಯನ ಹಕ್ಕಿ” 
(ಓಷಧಿ. ೪೦). [?) 
ಟೀವಕ (ನಾ). (ನೃತ್ಯಕ್ಕೆ ಸರಿಯಾಗಿ ತಂತಿಯನ್ನು ಮಾಟಿದಾಗ) 
ತಂಬೂರಿಯಿಂದ ಹೊರಡಂವ ಧ್ವನಿ. “ಟೀವಕಟಿಂಬಕ' ಪರಾ. 
[?) 
ಟೀವಕಟಿಂಬಕ, ಟೀವಕಟೆಂಬಕ (ನಾ). "ತಂಬೂರಿಯ ತಂತಿಯನ್ನು 
ವಿಖಾಂಟಿದಾಗ ಹೊರಡುವ ಧ್ವನಿಗಳು; ಇವುಗಳಿಗೆ ಸರಿಯಾಗಿ ನೃತ್ಯ 
ಕಾರನು ಹೆಜ್ಜೆ ಯನ್ನ ಹಾಕಬೇಕಾಗುವುದು” (ಬಸವ. ಕೋರ): 
ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ . . . ಟೀ[ಪಾಕಾಂ. ಟೇ]ವಕ 
ಟಿಂಬಕನಾ[ಪಾಕಾಂ. ಟೆಂಬನನಾ, ಟೆಂಬಕವನಾ]ಡಿಸುತ್ತಿದ್ದಿತಯ್ಕಾ ನಿನ್ನ 
ಮಾಯೆ (ಬಸವ. 6). ಟೀವಕಟೆಂಬಕ : ವೋಲಿನ ಪ್ರಯೋಗದ 
ಪಾಠಾಂತರವನ್ನೂ ನೋಡಿ. [ಟೀವಕ 4 ಟಿಂಬಕ] 
ಟೀವಕಟೆಂಬಕ "ಟೀವಕಟಿಂಬಕ' ನೋ. 
ಟೀವಿ "ಠೀವಿ' ನೋ. 
ಟೀಸೊಪ್ಪು (ನಾ). ಟೀ ಗಿಡದ ಸೊಪ್ಪು : (ಮೈಔಗಿ. ೧೬-೨೯೩). 
[ಟೀ * ಸೊಪ್ಪು] 
ಟು (ಪ್ರ). ಅಂತಂ, ಇಂತು, ಉಂತಂ ಮೊದಲಾದ ಶಬ್ದಗಳ ಮೇಲೆ 
ಪ್ರಕಾರಾರ್ಥದಲ್ಲಿ ಸೇರುವ ಒಂದಂ ಪ್ರತ್ಯಯ. « ಅಂತುಟಂ', 
ಇಂತುಟಂ', "ಉಂತುಟಂ' ಪರಾ. 
ಟುಂಟುಕ (ಗಂ). ೧. ಕೆಳಮಟ್ಟದ ; ಅಲ್ಪ ; ಕ್ಷಂದ್ರ ; ತುಚ್ಛ : ಆದಿತ್ಯನ 
ಕೆಲದೊಳ್‌ ಚಂದ್ರೋದಯಮೆಸೆಯದವೊಲೀ ಧರಾಮಂಡಲದೊಳ್‌ ವಾದಿ 
ಗಳೆಂಬೀ ಟುಂಟುಕ ವದಿಗಳಿಸೆದಪಕೆ. ವಾದಿರಾಜನ ಕೆಲದೊಳ* 


[+ ಇಂ. Team ) 


೩೧೫೨ 


ಟುಮುಕು 


(ಎಕ. ೪111, ನಗರ. ೩೫-೭೩; 1077); ಆಚೆರಸನಲೆನ್ದು ಪೋಲಿಸುವೆ ಟುಂಟುಕ 
ಮಂಡಳಿಕವ್ರಜಂಗಳಂ (ಮುಂಬರಾ. ೩1, ೨೬೦-೨೪; 1162). (ನಾ). ೨. 
ಕ್ರೂರ ; ದಂಷ್ಟ : ಕಂಟದ ಬಂಟರಾಗಿ ಬುಧಸಂತತಿಗಂ ಪತಿಗಂ 
ಕುಬುದ್ಧಿಯಿಂ ಕಂಟಕರಪ್ಪ ಟುಂಟುಕರದಿಕ್ಕೆಮ (ಎಕ. ೪, ಬೇಲೂರು. 
ಕ| 00೪-೪0; 1173). ೩ ಒಂದಂ ಬಗೆಯ ಮರ; ಹೆವ್ಮೂರ ; ಶಿಗಡು 
ವಂರ : “ ಟುಂಟುಕಎದಿಂಡಲಮರ ” (ಗಂಗಾಮ. ೦೪೪). [0.7 
ಟುಣುಪುಣು (ನಾ). ಒಂದಂ ಅನುಕರಣ ಶಬ್ದ : ಹುರುಪಿನ ಹುರಿದ 
ಬೀಜದಂತೆ ಟುಣುಪುಣು ಹಾರಾಡುತ್ತಿದ್ದ ತನ್ನ ಗೆಳೆಯನು ಈಗ... 
ಕಂಡವರ ಕೈಗೆ ಅತ್ತರು ಸವರುತ್ತಿರುವ ದೃಶ್ಯ ಮನೋವೇಧಕವಾಗಿ 
ಅವನಿಗೆ ಕಾಣತೊಡಗಿತು (ರಂಗರೋ. ೧೯೩). 
ಟುಪುಟುಪು (ನಾ). ಒಂದಂ ಅನಂಕರಣ ಶಬ್ದ : ಎಲ್ಲರೂ ಇಲ್ಲೊಂದು 
ಅಲ್ಲೊಂದು ಟುಪುಟುಪು ಬಿದ್ದ ಆಲಿಕಲ್ಲುಗಳನ್ನು ಆರಿಸಿಕೊಂಡು ಬಂದು 
ಸೂರಿನ ಕೆಳಗಡೆ ನಿಂತು ಬಾಯಿಗೆ ಹಾಕಿಕೊಳ್ಳುತ್ತಿದ್ದೆವು (ಪಾಕಿ. ೩೮). 
ಟುಪ್ಪೀಕೆ (ನಾ). ಬಹಂ ಸಂಕ್ಷೇಪವಾದ ವ್ಯಾಖ್ಯಾನ : ಶಾಬರ ಭಾಷ್ಯದ 
ಮೇಲೆ ವ್ಯಾಪ್ಮಾನವನ್ನು ಆರಂಭಿಸಿದ ಕುಮಾರಿಲಭಟ್ಟಿನು (ಕ್ರಿ. ಶ. ಶತ. 
೭೦೦) ೧-೧ರ ಮೇಲೆ ಶ್ಲೋಕವಾರ್ತಿಕವನ್ನು .. . ೪ ರಿಂದ ೧೨ರವರೆಗೆ 
ಟುಪ್ಪೀಕೆಯನ್ನೂ ರಚಿಸಿದ್ದಾನೆ (ತತ್ಕಪ್ಪಾ. ೨೭೧). 
[ಸಂ. ಟುಪ್ಪೀಕಾ) 
ಟುಮಕ "ಟುವಉಕ' ನೋ. 
ಟುಮಕ್ಕಿ "ಟಂಮಂಕು? ನೋ. 
ಟುಮಕ್ಕಿ (ನಾ). ನೀರಿನಲ್ಲಿ ಎರಡೂ ಕೈಗಳಿಂದ ಸದ್ದಾಗುವಂತೆ 
ಹೊಡೆಯುಂಿಕೆ : ಒಂದೀಟು ಟುಮಕೀ ಹೊಡೀರೀ ಮಾರಗೈ ಹಾಕ್ರಿ 
(ಭರ್ಮಸೆ. ೮೩). [? ] 
ಟುಮುಕ, ಟಂಮಕ (ನಾ). ದಪ್ಪನಾಗಿರುವವನಂ: ಗಜ್ಜರೆಯ ತುಂಬಿನಂತೆ 
ಅವನು ಕೆಂಪಾಗಿಯೂ ಟುಮುಕನಾಗಿಯೂ ಇರುವನೆಂದು ಕಂಡು ನೀನು 
ಮನಸೋತಿರುವಿ (ಪವಶೀ. ೭೩). ಟುಮಕ: ಇವ ಗಿಡ್ಡ, ಟುಮಕ : 
ಗುಳ್ಳಿಗಣ್ಣಿನವ; ಮುಖ ಬಲು ರಾವು (ಮೇದಿಮ, ೪). [?) 
ಟುಮುಕು, ಟವಂಕಿ, ಟಂಮಕ್ಕಿ, ತುವಯಕಂ, (ನಾ). ಒಂದು ಬಗೆಯ 
ಚರ್ಮವಾದ್ಯ ; ಸಣ್ಣ ತವಂಟೆ : ಕಂಸಾಳ ಡೊಳ್ಳ್ಮಾರಿ ಟುಮುಕು 
ತಂಬಟಂ . . . ಮದ್ದಳೆಗಳೆಂಬ ಬಹುವಾದ್ಯದುಬ್ಬಟೆಯಖಿಳದೆಸೆಯೊಳಾ 
ವರಿಸಲು (ಜಿಬಪು. ೩-೭); ಡೋಳಿನ ಕುದುರೆ ಡಮಾನದ ಮದಕರಿ 
ಸೂಳೈಪ ಟುಮುಕುಗಳೊಂಟೆ . .. ಮೇಳದೊಳಗೆ ತಿರುಗುವುವು (ಕಂನವಿ. 
೧೯-೨೩). ಟಮಕಿ: ಕೋರ್ಟಿನವರು ಟಮಕಿ ಹೊಡೆಯಿಸುವುದರ ಮೂಲಕ 
ಯುಕ್ತವಾದ ನೋಟೀಸನ್ನು ಕೊಟ್ಟ ನಂತರ (ಗ್ರಾಮಾಕ. ೩೮). ಟುಮಕ್ಕಿ: 
ಎಲೇ, ಇದು ಮೂರನೆ ಡಂಗುರದ ಠಾವುಂಟು, ಟುಮಕೀ ಹೊಡಿಯಲೇ 
(ಮುಂಬಯಿ. ೬-೨೧೮). ತುಮುಕ್ಕು : ರಸಪೂರಮತಿಗಭೀರಂ ಕಾವ್ಯಂ 
ನೀರಸರಟ್‌ವಂತೇನಿದು ತಾರೆಲೆಯೆ ಬೀದಿವಾಡೆ ನೆರವಿಯ ತು[ಪಃಕಾಂ.ದು] 
ಮುಕೇ (ಗಿರಿಕ. ೦-೩೦), 
ಟಮಕಿ ಬಾರಿಸು - ೧. ತವಂಟಿ ಬಾರಿಸಂ: ಡಂಗುರ ಹೊಡೆ. 
೨. (ಆಲಂ) ಎಲ್ಲರಿಗೂ ತಿಳಿಯಪಡಿಸು; ಪ್ರಸಿದ್ಧಪಡಿಸಂ; 
ಬಹಿರಂಗಪಡಿಸು ; ಸಾರು: ಸ್ವಾಮಿಯವರು ತಾವು ಎಲ್ಲಿಗೆ ಹೋಗು 
ವುದಾದರೂ ಹೇಳದೆ ಹೋಗುತ್ತಾರೆ ; ಹಾಗೆ ಟಮಕಿ ಬಾರಿಸಿ ಹೋಗು 
ವುದಕ್ಕೆ (ನಂಬಿನಾ. ೩೨೯). ಟಮಕಿ ಸಾರು-ಟಮಕಿ ಬಾರಿಸು ೨: "ಸಣ್ಣಪ್ಪ 
ನನ್ನು ಶಾಲೆಗೆ ಸೇರಿಸಿ ಬಂದೆ' ಎಂದು ಟಮಕಿ ಸಾರುವುದಕ್ಕೆ ಅವರು 
ಬಂದಿದ್ದರು (ಸ್ಮಪ್ನಹೊ. ೯೧). [ «ಮರಾ, ಟಮಕೀ, ಟಿಮಕೀ: ಹಿಂ. 
[ ಟಮಕೀ./ತುಳು. ಟಮಕಿ ; ತೆಲು. ಟಮೆಟಮೆ ) 


56 


48 


ಟುರು 


ಟುರು (ನಾ). ಒಂದು ಅನಂಕರಣ ಶಬ್ದ. "ಟುರಂಗಂಟ್ಟು' ಪರಾ. 
ಟುರುಗುಟ್ಟು, ಟುರ್ಗಟ್ಟೂ (ಕ್ರಿ). ಟುರಂಟಂರು ಎಂದು ಶಬ್ದಮಾಡು. 
ಟುರ್ಗುಟ್ಟು : ಬಾಟ್‌ದೋಂಟಮಂ ಪುಗುವಂತೆ ಪೊಕ್ಕು ಬೊಬ್ಬಿಟ್‌ವರೆಡೆ 
ಯೊಳ್‌ ಟುರ್ಗುಟ್ಟುತೆ (ಅದ್ಭುತ. ೪೭-೭). [ಟುರು * ಕುಟ್ಟು) 
ಟುರ್ಗುಟ್ಟು "ಟುರುಗಂಟ್ಟು” ನೋ. 


೩೧೫೩ 


ಟುವ್ವಿಡು (ಕ್ರಿ). ಟುವ್‌ ಟುವ್‌ ಎಂದು ಶಬ್ದಮಾಡಂ : ಟುವ್ವಿಡುವ [ 


ಕುಕಿಲಿಡುವ ಗಾನದೊನಪು (ನೆಲಮು. ೩-3೩). [ಟುವ * ಇಡು) 

ಟುಸ್‌ (ನಾ). ಒಂದು ಅನುಕರಣ ಶಬ್ದ : ಪಟಾಕಿ ಟುಸ್‌ ಎಂದುಬಿಟ್ಟಿತು 
(ರೂಢಿ). 

ಟೂನಮರ (ನಾ). ಒಂದು ಬಗೆಯ ಮರ : ಕೆಂಪುಗಂಧಗಿರಿ, ನಂದಿವೃಕ್ಷ. 
ಟೂನಮರ . . . ಗಂಧಗರಿಗೆ (ಮೈಔಗಿ. ೦೯-೩೪೮). 

[ಟೂನ್ಯ * ಮರ್ಯ ] 

ಟೆಂಕ (ತೆಂಕು' ನೋ. 

ಟೆಂಕ್ಕ "ಟಂಕ್ಕೆ' ನೋ. 

ಟೆಂಕದೆಸೆ :ತೆಂಕದೆಸೆ' ನೋ. 

ಟೆಂಕಿ ಟಂಕ್ಕಿ' ನೋ. 

ಟೆಂಕೆ "ಟಂಕ್ಕಿ' ನೋ. 

ಟೆಂಗು "ತೆಂಗ್ಗೂ' ನೋ. 

ಟೆಂಟಣಿಸು, ಟಂಟಣಿಸ್ಮು, ಟಂಠಣಿಸು, ಟೆಂಟೆಣಿಸಂ, ಟೆಂಠಣಿಸಂ, 
ಟೆಂಠೆಣಿಸಂ, ಡಂಢಣಿಸು, ಡೆಂಡಣಿಸು, ಡೆಂಡೆಣಿಸಂ, ಡೆಂಢಣಿಸಂ, 
ಡೆಂಢಳಿಸಂ, ಡೆಂಢೆಣಿಸು, ಢೆಂಢೆಣಿಸಂ (ಕ್ರಿ). ೧. ವಿರೋಧಿಸು ; 
ದ್ವೇಷಿಸು ; ವೈರತಾಳು ; ಸ್ಪರ್ಧಿಸಂ: ಮೊಂಟಾಗಿ ಕೈಗಳೆರಡುಂ 
ಗೆಂಟಾಗಿರೆ ತನಗೆ ಸಿರಿಯು ಕೂಟುಂ ಕಾಲುಂ ಕುಂಟಾಗಿ ನಮೆಯುತಿರ್ಪ 
ರ್ಟೆಂಟಣಿಸಿ ಮಹಾತಪಂಗಳಂ ಕಿಡಿಸಿದವರ್‌ (ಧರ್ಮಾಮ್ಮ - ೬-೧೮೦); ತಳ್ಳು 
ಗಂಟಿಕ್ಕಿ ಟೆಂಟಣಿಸುವಂಕಮಂ ಸೆಳೆದು ಕೆಡೆಪುವ . . . ಮಾಸಾಳ್ಗಳ 
ಮಂತಣದೊಳಂ (ಗಿರಿಕ. ೨.೧೦೫ ವ); ಟೆಂಟಣಿಪ ವೈರಿಗಳ ಗಳಹುವ 
ಗಂಟಲನು ಮುಜ್‌ಯೊದೆವ ಹರೆಯಕೆ ಕಂಟಕವಲಾ ಮುಪ್ಪ ಬಂದುದು 
ಮಗನೆ ತನಗೆಂದ (ನಿಧಾಗ. ೩-೮-೨೩). ೨. ಉತಶ್ಸಾಹಪಡು ; ಸಂಭ್ರ 
ವಿಂಸಂ; ಹಿಗ್ಗು : ಹಿಡಿ ಹಿಡಿ ಹೊಡೆ ಹೊಡೆಯೆಂದು ಟೆಂಟಣಿಸಿ 
ಬೆಂಕೊಂಡಾರ್ಭಟಸಿ (ಧರಡ. ೫೬-೪೩) ; ಲಕ್ಷ್ಮಿಯ ಗೆಂಟಿನೊಳು ಶ್ರೀರಾಮ 
ಕುಳಿತಿರೆ ಟೆಂಟಣಿಸಲೋಲಗರು ನಾಟ್ಯದ ಜನರು ಸಹವಾಗಿ (ಪಶುಭಾ. 
09-30). ೩. ಅಂಜಂ ; ಭಯಂಪಡುಂ ; ಹಿಂದೆಗೆ : ತಾಅವಟಾಗೆ ಜಯಂ 
ಜೊಮ್ಮೇಜುವ ಟೆಂಟಣಿಸುವರಸನರಸನೆ ವಿರಸಂ (ಕಾಂತಿಪು. ೨-೪೦) ; 
ತಾಂ ಟೆಂಟಣಿಸದೆ ಬಲ್ಜಿಡಿದಂ" ಮಾಂಟುಂಜವ್ವನಿಗನಾ ನುಡಿಗಳಂ ಮನ 
ದೊಳ್‌ (ಉದ್ಯಟ. ೧೦-೪೪) ; ಟೆಂಟಣಿಸದಿದಿರಾಗು (ಕುವ್ಯಾವಿ. ೮-೦6) ; 
ಟೆಂಟಣಿಸದಿರು ದಕ್ಷ (ವೀಕೈಪು. ೩-೪-೧೮) ; ಕೃಷ್ಣನ ಮುಂದೆ ಭಾಷೆಯಂ 
ಪೂರೈಸಿ ಟೆಂಟಣಿಸದೊಡಲಂ ತೆಓಟಕಿದು (ಜೈಮಿಭಾ. ೦೩-೬೨), ೪. ಆಧಾರ 
ವಾಗು ; ಊರೆಯಾಗು : ಎಂಟು ಕಾಲ ಮಂಟೆಯ ಟೆಂಟ[ಪಾಕಾ. ಟೆ) 
ಣಿಸಿ ನಿಂದವೈದು ಕಂಭ (ಮೋಳಿಮಾ. ೨೩೪-೮೦೫) ; ಅಂತಪ್ಪ ದೇಹಕ್ಕೆ 
ಪಂಚಕರಣಂಗಳೇ ಆಧಾರವಾಗಿಹುದೆಂಬುದೀಗ ಟೆಂಟಣಿಸಿ ನಿಂದವೈದು 
ಕಂಭ ಎಂಬ ಶಬ್ದಕ್ಕರ್ಥ (ಮೋಳೆಮಾ. 608 ಓಕೆ). ೫. ಒಟ್ಟಿಗೆ ಸೇರು ; 
ಒತ್ತೊತ್ತಾಗಿರು ; ಗಂಂಪು ಸೇರು ; ನಿಬಿಡವಾಗಿರಂ : ಆ ಕುಸುಮ 
ಗುಚ್ಛಗುಂಜಾಗೃಹದೊಳ* ಟೆಂಟಣಿಸದೆ ಗಳಪುವ ವೋಲ್‌ ನೀಂಟಾದಿಂಚರ 
ಮನೆಸಗುತೊಪ್ಪದುವಳಿಗಳ್‌ (ಉದ್ಭಟ. ೯-೨೯) ; ಕಜ್‌ಕಂಠಗಲ್ಲದಳೆಂದು 
ತೋಂಟಗಳ್ಗೊಜಗಿಕ್ಕಿದಂತೆ ಟೆಂಟಣಿಸಿಯೆ ಬೆಳೆದಿಹವು ಕೇತಕಿಗಳು (ಅಂಜದ. 


೨-೮೮); ಕಂಟಕಿಯು ಸಹಕಾರ ರಂಭ ದಾಡಿಮಫಲಂ ಟೆಂಟಣಿಸಿ' ತಳ್ತೊಡೆದು | 


80 


ಟೆಂಟಣಿಸು 


ರಸಪ್ರವಾಹಗಳಾಗೆ (ಪ್ರಥುಪು. ೩-೨೧). ೬. ಉಂಟಂಮಾಡಂ; ಜನಿಯಿಸು: 
ತುಂಟತನದಿ ಹುಸಿದಾ ಹುಸಿ ತನಗೇಳೆಂಟು ದಿವಸದೊಳಗೆ ಕಂಟಕಮಂ 
ಮುಳ್ಬುದು ಮಜುಭವದೊಳ* ಟೆಂಟಣಿಪುದು ದುಃಖಮಂ(ಜಯ3.೦೦-೦೦). 
೭. ಶೋಭಿಸಂ : ಅಣಿಮಾದ್ಯಷ್ಟಗುಣಂಗಳಿಂ ನೆಲೆಗಳಿಂ ಮೇಗಾರ್ಯರಿಂ 
ದೆಂದು ಟೆಂಟಣಿಸುತ್ತಿರ್ಪುದು (ಕಾಂತಿಪು. ೬-೦೨೨): ಬೇರೊಂದು ವರ್ನವೆಳ್ಳು 
ಟೆಂಟಣಿಪ ನುಣ್ಮೊಗಂ ಪೊಳೆವ ಕಂಪನವಿನಿತು ವೆಂಟಣಿಸೆ (ಸೌಂದಪು. 
೯-೧೦). ಟಂಟಣಿಸ್ಕ್ಯು: ೧. ಸದ್ಭುಧರ್ಗಿಂದ್ರಭೂಜದೊಳ್‌ ಟಂಟಣಿಸುತ್ತ 
ಮಿರ್ಪ ನಿಜಬುದ್ಧಿ ಯಿನಾತ್ಮನೃಪಂಗೆ ಕೂಡೆ: ನಿಷ್ಕಂಟಕಮಾಗೆ ಮಾಡಿದ 
ನಿಳಾತಳಮನೆಲ್ಲಮನೊಲ್ಹು ಮಲ್ಲಪಂ (ಎಳ. 7, ಬೇಲೂರು. ೧೦೪-೪೦; 
1178): ಮಲೆವವರಿಲ್ಲ ಗಂಡೆಸೆವರಿಲ್ಲಿದಿರಪ್ಪವರಿಲ್ಲ ತೇಜವೆಂದುಲಿವವರಿಲ್ಲ 
ಟಂಟಣಿಪರಿಲ್ಲ . - ಕೃಷ್ಣವಿಭುಕೇಶವದೇವಚಮೂಪ ರಾಜ್ಯದೊಳ್‌ 
(ಎಕೆ. 717, ಶಿಕಾರಿ. ೦೦೯-೩೪; 1181); ಟಂಟಣಿಸುತ್ತವಿರ್ಪರಿನೃಪಾಳರ 
ಹಿಣ್ಣ ನಿಜಸಿದಣ್ನದಿಂ ಕಣ್ಣೆಯ ಬಾರದೊಳ್‌ ಸುಳಿಸಿ (೩೮. ೫11, 
೯೬-೧೯: 1187). ಟಿಂಠಣಿಸು: ೮. ನಡುಗು; ಅಲುಗಾಡು; ಕಂಪಿಸು; 
ಅದಂರು : ಧರಣಿ ಟಂಠಣಿಸೆ ಪದಹಪಿ ಧೂಳಿಯಾವರಿಸೆ ತರಣಿ ತೇಜಂ 
ಗುಂದೆ (ಸೌಂದಖು: ೦೬-೦೨). ಟೆಂಟೆಣಿಸು: ೫. ಉಂಟು ಒದ್ಬೊಬ್ಬರಿಗೆ 
ಬೆನ್ನಲಿ ಎಂಟುಕೋಟಿ ಪ್ರಮಥರು ಟೆಂಟೆಣಿಸಿ ನಿಂದಿಹರು (ಶರಲೀ. ೪೧-೨); 
ತಾಳೆ ಕಂಸಾಳೆ ಭೂರಗ ಭೇರಿ ಟೆಂಟೆಣಿಸಿ ಭೋರ್ಗರೆಯಲು (ನವಮೋ. 
00-೩೦). ಟೆಂಠಣಿಸು: ೧. ಸೆಣಸಲ್‌ ಮಾರ್ಮಲೆಯಲ್‌ ಬೆಸಕ್ಕೆ ಬೆಸೆಯಲ್‌ 
ದಂಡೋಪನೆತ್ಯಕ್ಕೆ ಟೆಂಠಣಿಸಲ್‌ ಪೇಟ್ದು ದನಿರ್ಮೆ ಕೇಳಲರಿಯಿಲ್ಲೆಂಬನ್ನೆಗಂ 
ಗೆಲ್ಲು (ಕಾಂತಿಪು. ೦೦-೦೮೩); ಭೀಮನ ಗದೆಯ ಘಾಶಿಯ ಘಳ್ಲಣೆಗೆ 
ಕಂಠಣಿಸಿದವು ಟೆಂಠಣಿಸುವಾನೆಗಳು (ಕುವ್ಕಾಗ. ೧-೩೪); ಗುರುಹಿರಿಯರೊಳು 
ಟೆಂಠಣಿಪ ಕಡುಪಾತಕಂಗಿದನಂಟಿಸದಿರಲೆ ಮಗನೆ ಮಜಕದೀ ಗುರುರಹಸ್ಯ 
ವನು (ಸದ್ಮುರು. ೦-೩೦) ; ಹಿರಿಯರೊಳು ಟೆಂರಣಿಸಿ ಕಡುಮೂರ್ಬರಾಗಿಹ 
ಗಂಟುಗಳ್ಳರು (ಅನುಸ. ೭-೨). ೩. ಮಣಿದಿರೆ ಮಜವೆಯೊಳಿಂದ್ರಿಯ 
ಭಟರು ಟೆಂ[ಪಾಕಾಂ. ವೆಂ]ರಣಿಸದೆ ಗನ್ನವನಿಕ್ಕಿ ನೊಣೆದಾಯುದೀವಿಗೆಯನು 
ಜೀವಚಿಂತಾಮಣಿಯ ಕೊಂಡೊಯ್ದನು ಜವನು (ವರ್ಧಡೆ. ೮-೦೫)- ೫. 
ಪಲವು ಸ್ತ್ರೀರತ್ನಗಳಿಂದೆಂದು ಟೆಂಠಣಿಸಿಯೆ ಸೊಬಗಿಂದ (ತರ್ಳಕೌ. 
೦-೦04). ೯. ವ್ಯಾಕಂಲಗೊಳ್ಳು ; ದುಃಖಿಸು ; 'ಕಂಗಲ್ಲ ; ಕೊರಗು: 
ವರಪಾಂಡವರು ಕಣನೊಳು ವೆಂಠಣಿಸಿದರು ಕಮಠ ಟೆಂಠಣಿಸೆ (ಕುವ್ಮಾಉ. 
೧೧ ಸೂಕನೆ) : ಕಣುಗಳಿರ್ದಂಧಕರವೊಲು 'ಟೆಂರಣಿಸುವವರಿಬ್ಬರು ಕಣಾ 
(ಅಂಬಿಕಾ, ೪೭-೩೨). ಬೆಂಕೆಣಿಸು: ೧. ಏಜ್‌ ಹಿಡಿಗುದುರೆಗಳನು 
ಎಣಿಕೆ ಮಾಡದೆ ಹಿಡಿವ ರಾಯರಾವುತರು ಟೆಂಠೆಣಿಸಿ ಮಾರ್ಮಲೆತು: 
ಕಾಡುವ ಮಾವತಿಗರು (ಸಮ್ಮ. 0-೪೯). ೯. ಶುಂಠಮನುಷ್ಯರಾ 
ಧರಣಿಪರ್‌ . . . ಸಚೆರಾಚರಮಾ ವಿಧಿಯ ಪ್ರತಾಪದಿಂ ಟಿಂಠೆಣಿಸುತ್ತ 
ಪೋದರ (ಪಂಡಶ. ೬೬-೬.). ಡಂಢಣಿಸು : ೩. ಸಾಯದ ರೀತಿಯಲಿ 
ಮುರಿಯೆಚ್ಚಡವ ಡಂಢಣಿಸಿ ತಿರುಗಿದನು (ಕಿಮ್ಮಅ. ೫-೩೯). ಡೆಂಡಣಿಸು : 
೨. ಹೆಗ್ಗಿರಿಯೊಂದ ಕಿತ್ತೆತ್ತಿ ಡೆಂಡಣಿಸಿ ಬಲುಹಿಂದ ಕಪಿಭಟ ಮಂಡೆಯಲೆ 

ಎತ್ತೆತ್ತಿ ತಂದನು (ಕೌಶಿರಾ. ೧೬-೭). ಲೆ. ಬಲವಳಿದುಡೆಂಡ[ಪಾಕಾಂ. ಡೆ) 
ಣಿಸಿ ಹಣ್ಣೆ ಹುಣ್ಣಂತಾಗೆ ಆಂಗಾಲೊಳುರಿಗೆಳ್ಳ ಬೊಕ್ಕೆ ನೆತ್ತರನುಗುಳಿ 
(ಓಹಿರ. ಹ. ೨೦೪-೨೨); ಹೊಯ್ವಳ್ಳೆ ಡೆಂಡಣಿಸುವಡಿಹನಿವ ಬೆಮರು (ಹಠಕಾ. 
೬-೬೭); ಕೋದಂಡವ ಪಿಡಿದೇಟ್‌ಸಿಯೆಮಂಡಿಸಿ ತೆಗೆದಿಸೆ ಪುಂಡರೀಕನ 
ರಥ ಡೆಂಡಣಿಸಿತು (ಅಂಜಡ. ೬-೦೭೯) ; ಬಾಡಿದೆಳೆವಳ್ಳಿಯೊಲು ಡೆಂಡಣಿಪ 
ನಂಬಿಯಣ್ಣ (ಸಾಂದಪು. ೦೬-5೯); ಬಿಟ್ಟ ಮಂಡೆಯ ಬೆನ್ನ ಮಲಗಿದ ಹೊಟ್ಟೆ 
ಗಳ ಡೆಂಡಣಿಪ ಕೈಕಾಲಿಟ್ಟ ಗೋಳಿನಖಳಜನ ನಡೆತಂದುದು (ನಿಧಾಗ. 
೪-೦೨-೩). ೯. ಕೌಸಲೆಯ ಮನೆಗಾ ಭರತ ಡೆಂಡಣಿಸುತ್ತ ಬಂದನು . . . 


ಟೆಂಟು 


ಕೆಡೆದನು ಕರುಣಿಸೆಂದೆನುತ (ಅಕಿರಾ. 9-08); ಆದಿಶಕ್ತಿಯ ಕಾಣುತಸುರಗೆ 
ಮನದಿ ನೆವ ಪೂಬಾಣ ಮಸೆದೋಟ್‌ದುದು ವಿರಹಾಗ್ನಿಯಲಿ ಡೆಂಡಣಿಸಿ 
(ಅಂಬಿಕಾ. ೦೮-೪೭). ಡೆಂಡೆಣಿಸು : ೮. ಸೈಗೆಡೆಯುತ್ತಂ'ಬಿಡದೇಳ್ದು ಡೆಂಡೆಣಿ 
ಸುತಂ ಬಾಯಾಜುತಂ ಬಳ್ಳುತಂ (ವೃ ಷವಿ, ೯-೮೦); ಕರಗತಿಯಲಿ ಡೆಂಡೆಣಿಸು 
ತಾಗ ಧರೆಗುರುಳಿ (ಅಳಿಕಾ. ೦೬). ಡೆಂಢಣಿಸು: ೧. ಬಲನ ಘಾತಕೆ ಸೈರಿಸದೆ 
ಕಳವಳಿಸಿ 'ಗಿರ್ರನೆ ತಿರುಗಿ ಫೀಳಿಡುತಳಲು ಮಿಗೆ ಡೆಂಢಣಿಸಿ ಮೇಲ್ವೂ 
ಯ್ಹೊದೆದು ಸೊಂಡಿಲಲಿ ಸೆಳೆದು ನಭಕೀಡಾಡುತಿರೆ (ಅಕ್ರೂಡ. ೬-3೯). 
ಹಿ. ಅಡರಿದರಾ ಗಿರಿಯನು ಮಡದಿಯರಂದು ನಡುಗಿ ಡೆಂಢಣಿಸಿ ಬೀಟುತ 
(ಅಂಜದ. ೯-೦೭೬) ;' ಭಲ್ಲೆಯದ ಬಲುಗಾಯದಲಿ ತನು ತಲ್ಲಣಿಸಿ ಡೆಂಢಣಿಸಿ 
ರಥದಲಿ ಬಿಲ್ಲ -ಬಿಸುಟನು (ನಿಭಾಗ. ೦೦-೩೬-೪೦). ಲೆ. ಬಿಗುಹುಗೆಟ್ಟಳ್ಳಿ 
ಡೆಂಢಣಿಸುವಡಿಯಾಲಿಸುತೆಳಲ್ವ ಕಿವಿ (ಹಜಕಾ. 8-೨೭) ; ಕಂಗಳ ದಾಯ 
ಶಪ್ಪಿತು ಡೆಂಢಣಿಸಿ ಕಲಿ ವಾಯುಸುತನಪ್ಪಳಿಸಿ ಬಿದ್ದನು ಕಯ್ಯ ಗದೆ ಕಳಚಿ 
(ಕುವ್ಯಾಗ. ೭-೦೦); ಡೆಂಢಣಿಸಲು ತನು ಕೂಗಿದಳಾಗ ಭೂಮಂಡಲ 
ವೊದರುವಂದದೆಲಿ (ಕೃಷ್ಠಗೋ. ೧-೭೨. ೧೦. ನೂಕು; ತಳ್ಳು; 
ಬೀಳಿಸು: ಮಾರುತಿಯು . .. ವಾಮಕರ ತಳದೆರಡು ಬೆರಳಿಂದ ಡೊಕ್ಕರಿ 
ಸುತಸುರೆಯಂ ನೆಲಕೆ ಡೆಂಢಣಿಸೆ-ಕೆಡೆಡಳು ನಿಮಿಷಮಾತ್ರದಿಂದ (ಬೆಂಕಾರಾ. 
೫-೩-೦೬). ಡೆಂಢಳಿಸು : ೮. ಕಳವಳಿಸಿ ಚಸವಳಿದು ಮಿಗೆ ಡೆಂಢಳಿಸಿ 
ಯಮನಂದನನು 'ಬಿದ್ದನು (ತಮ್ಮ ಆ. ೦-೨). ಡೆಂಢೆಣಿಸು : ೩. ಮಾಗಧನು 
ಹೊಡೆಗೆಡೆದನವನಿಯಲಿ ಭೋಟ ಡೆಂಢೆಣಿಸಿದನು `` (ಜೀವಂದ, ೦೩-೨೪). 
೮. ಮಡಲ್ವ ಮರ್ಜಿನಿಂ ಹರವಸಗೊಂಡು ಡೆಂಢೆಣಿಸಿ ಪಿಂದೆಗೆದಾಅದೆ 
ನೆಮ್ಮಿ ಗೋಡೆಯಂ . . . ಎಜಿಗಿದರ್‌ ಪದಪದ್ಮಕೆ (ಜಳವಿ. ೪-೦೪೩). 
ಢೆಂಢಣಿಸು: ಲ, ಮೂಗಿನ ನೆರೆಯೊಡೆದು ಪೊಸನೆತ್ತರ್‌ - ಪೊನಲಿಡೆ 
ಢೆಂಥೆಣಿಸಿಪಿಂತಣ್ಣೆ ಸರಿದು (ಜಿಳವಂ. ೬೪-೦೭). [? * - ಇಸ್ಕು] 

ಟೆಂಟು (ನಾ). ಗುಡಾರ ;`ಡೇರೆ : ಅನಂತ ತನ್ನ ಟೆಂಟಿಗೆ ಬಂದ (ಜದಾನ. 
೬೨). | +o. ven] 

ಟೆಂಟೆಣಿಸು "ಟೆಂಟಣಿಸು' ನೋ.. 

ಟೆಂಠಣಿಸು "ಟೆಂಟಣಿಸು' ನೋ. 

ಟೆಂಠಿಣಿಸು "ಟೆಂಟಣಿಸಂ' ನೋ. 

ಟೆಂಶೆಣಿಸು "ಟೆಂಟಣಿಸು' ನೋ. 

ಟೆಕ್ಕರಿ "ಠಿಕ್ಕರಿ' ನೋ. 

ಟೆಕ್ಕರಿಗಳೆ "ಥಿಕ್ಕರಿಗಳಿ'' ನೋ. 

ಟೆಕ್ಕೆ "ಟಕ್ಕೆಯ' ನೋ. 

ಟೆಕ್ಕೆ "ಟಿಕ್ಕೆ' ನೋ. 

ಟೆಕ್ಕೆಯ "ಟಕ್ಕೆಯ' ನೋ. 

ಟೆಕ್ಕೆಹ "ಬಟಕ್ಕೆಯ” ನೋ. 

ಟೆನಿಸ್‌ "ಟೆನ್ನಿಸ್‌' ನೋ. 

ಟೆನ್ನಿಸ್‌, ಟೆನಿಸ್‌ (ನಾ). ಒಂದಂ ಬಗೆಯ ಚೆಂಡಾಟ: ಟೆನ್ನಿಸ್‌ ಆಟ 
ಮುಗಿಸಿಕೊಂಡು ಅವನೊಂದಿಗೆ . . . ಮನೆಗೆ ಹೋಗುತ್ತಿದ್ದೆ (ಅಲಹೂ. 
೯೨). : ಟೆನಿಸ್‌: ಸುತ್ತಲೂ ಆವರೆಣ ಹಾಕಿ ಗಟ್ಟಿಸಿದ ನೆಲದ ಮೇಲೆ 
ಮಧ್ಯೆ ಅಡ್ಡಲಾಗಿ ಎಳೆದು ಕಟ್ಟಿದ ಬಲೆಯ ಮೇಲ್ಲಡೆ ಹಾಯ್ದುಹೋಗು 
ವಂತೆ ದಾಂಡಿನಿಂದ ಜೆಂಡನ್ನು ಹೊಡೆಯುವ, ಇಬ್ಬರು, - ಮೂವರು 
ಅಥವಾ ನಾಲ್ವರು ಆಡುವ ಒಂದು ಆಟ: ಟೆನಿಸ್‌ (760816. ಇಂಕನಿ.). 

[ +0. ‘Tennis ] 

ಟಿಪರಿ (ನಾ). ಗೆಜ್ಜೆ ಗಳನ್ನು ಕಟ್ಟಿರುವ ಚಿಟಿಕೆ,-ತಾಳ: ಎಂದಿನಂತೆ ಇಂದು 

ಅವರ ಕಾಲಲ್ಲಿ ಗೆಜ್ಜೆ ಇರಲಿಲ್ಲ; ಕೈಯಲ್ಲಿ ಟೆಪರಿಯೂ ಇರಲಿಲ್ಲ (ಅಬಲಾ. ೨೩). 
C ಮರಾ. ಟಿಪರೀ J 


೩೧೫೪ 


30 


36 


46, 


ಟೆಲಿಗ್ರಾಫ್‌ಗಿಡ 


ಟೆಪಾರಿಕೆ "ಟಪಾರಿಕೆ' ನೋ. 
ಟೆಪ್ಪರ, (ನಾ). ೧. (ಕುದಂರೆ ಮೊದಲಾದುವುಗಳ) ನಾಗಾಲೋಟ ; 
ಪುಟನೆಗೆತ ; ನೆಗೆಯುತ್ತ ಮುಂಬರಿಯಂವಿಕೆ : ನಿಯತದ್ವಿತ್ವಕ್ಕೆ: 
ವಪ್ಪುಕಂ, ಕಪ್ಪಡಿ . .. ತೆಪ್ಪಂ, ಟೆಪ್ಪರಂ, ದುಪ್ಪಡಿ (ಕಮದ. ೩೬ ಪ್ರಯೋ). 
೨. ಒಂದಂ ಬಗೆಯ ಕಂಸ್ತಿವರಸೆ ; “ಜಟ್ಟಿಗಳ ಸಾಧನೆ” (ಕಮದ. ನ. 
೦೬೦ ಅಡಿ) ; ದ್ವಿತ್ವಕ್ಕಿಲ್ಲದುದರ್ಕೆ: ತಪ್ಪು, ಹೆಪ್ಪು, ಟಿಪ್ಪಣಂ, ಟೆಪ್ಪರಂ 
(ಕಮದ. ನ. ೧೭೦ ಪ್ರಯೋ). [7?) 
ಟೆಪ್ಪರ್ಕ "ಟೆಬ್ಬರ' ನೋ, 
ಟೆಪ್ಪರಿಸು (ಕ್ರಿ). ನಾಗಾಲೋಟ ಓಡು; ನೆಗೆಯುತ್ತ ಓಡಂ; ಪುಟನೆಗೆ. 
"ಟೆಪ್ಪರಿಸುಹ' ಪರಾ. [ಟಿಪ್ಪರ್ನ - ಇಸ್ಕು] 
ಟೆಪ್ಪರಿಸುಹ (ನಾ). ನಾಗಾಲೋಟ ಓಡುವಿಕೆ ; ನೆಗೆಯಂತ್ತ ಓಡಂವಿಕೆ; 
ಪುಟನೆಗೆಯಂವಿಕೆ ; “ಟೆಪ್ಪರಿಸುಹ - ವಲ್ಲಿತ” (ನಾಜಿರಾ. ಕಿ). 
[ ಟಿಪ್ಪರಿಸು + - ಹ್ಮ) 
ಟೆಪ್ಪು (ನಾ). (?): ದ್ವಿತ್ವಕ್ಕಿಲ್ಲದುದರ್ಕೆ-ತಪ್ಪು, ಹೆಪ್ಪು, ಟೆಪ್ಪು, ಉಪ್ಪರಂ 
(ಕಮದ. ಕ. ೧೫೯ ಪ್ರಯೋ). [?) 
ಟೆಬ್ಬರ, ಟಿಪ್ಪರ, (ನಾ). ಹಿಂಸೆ ; ಕಾಟ ; ಪೀಡೆ: ಭುಂಜ, ರಾಜ... 
ಟೆಬ್ಬರ, ಗಬ್ಬರ, ಅಬ್ಬರ (ಕದ್ಗಾನು. ೩೩೯ ಪ್ರಯೋ); ಆತನಿಗೆ ಬಿರು 
ನೋಟವನ್ನೊಡ್ಡಿ ಅನಿಮೇಷನಾಗಿ, ತೇಜಗೆಟ್ಟು, ಟೆಬ್ಬರಕ್ಕಾಗಿ, ಬರತ 
ತುಟಿಗಳನ್ನರತ ನಾಲಗೆಯಿಂದಾರಯ್ದೂಕೊಂಡು (ಮಂತ್ರಶೆ. ೬೩-೦೫)- 
ಟೆಪ್ಪರ್ಕ : ಬಿಸುವಳಿದರ್ಕ್ಯನುರ್ಕ್ಯುಡಿಗುಮಿಂದುವ ಕಾಂತಿ ಕಳಲ್ಲುಮ್‌ 
. « ಇಲ್ಲಿ ಲಕ್ಷ್ಮಣಂ ಪುಸಿದೊಡಮಾರ್ಗ್ಗೆ ಟೆಪ್ಪರಮನೊಡ್ಡಿದೊಡಂ ಮನ 
ಮೊಲ್ಲು 'ಕೂಡಿ ಛಿದ್ರಿಸಿದೊಡಮನ್ಶನಾರಿಗೆ ಮರುಳ್ಳೊಡಮಾಹವದೊಳ್‌ 
ಮರಲ್ಹಡಂ (ಎಕ. ೪11, ಶಿಕಾರಿ. ೦೩೬-೩೧ ; 1068). [?) 
ಟೆಬ್ಬರಿಸು, ಟಿಬ್ಬರಿಸಂ (ಕ್ರಿ). ೧. ಸತ್ವಹೀನವನ್ನಾಗಿ ಮಾಡು ; ಶಕ್ತಿ 
ಗುಂದಿಸು; ಕುಗ್ಗಿಸಂ; ಕುಂಠಿತಗೊಳಿಸಂ: “ಟೆಬ್ಬರಿಸು-ಕುಂಠೀಕರಣೇ” 
(ಕಮಧಾ) ; ಪಗೆಗಳ ಪಗೆಯಂ ಕಟ್ಟಚ್ಚರಿಯಿಂ ಟಿಬ್ಬರಿಸಿದ ಮನದಿಂ ವಾಜಿ 
ನೀರೊಳಾಯ್ತೆ (ರಾಮೂರ್ಕ. ೦೨೧-೪). ೨. ಗಾಯಪಡಿಸು: ಹೆಬ್ಬುಲಿಯು 
ನೋಡಿಲ್ಲಿ . . . ಟೆಬ್ಬರಿಸಲೊಬ್ಬನೇ ಸಾಕಲ್ಲೆ ಮಲೆಯ (ಕಾಲೂರ- 
6೭-೦೬). ೩. ನಡುಗು ; ಶಕ್ತಿಗುಂದು : ಟೆಬ್ಬರಿಸುವನೆ ಕಲಿಭೀಮನು 
ಬ್ಬಟೆಯರಿಗಳಾಹವಧೀರರಾದರೆ ಧಾತುಗೆಡುವವನೆ (ಕುವ್ಮಾಕ. ೦೨-೨೬)- 
೪, ಫೇವರಿಸು ; ಅಸಹ್ಯಪಡಂ ; ಜಂಗುಪ್ಸೆತಾಳು ; ವಿಮಂಖವಾಗು : 
ಪಾಡುವಿಂಚರಕೆ ಕಡುಕನಲಿ ಬಿತ್ತರಿಪ ಸಬ್ಬವಕೆ ಟೆಬ್ಬರಿಸಿ ಕೇಳುವ ಕಥೆಯ 
ಕಿವುಡುಗೇಳಿ (ಸೌಂದಪು. ೦೭-೩೨). ಟಿಬ್ಬರಿಸು : ೫. ಮೊಂಡಾಟಮಾಡಂ; 
ಪಟ್ಟಹಿಡಿ; ಹಟಮಾಡು: ಟಿಬ್ಬರಿಸದಿರಾತ್ಮಜ ಭವಿಯಂತೆ ಚಿದಭ್ಯಾಸವ 
ಬಿಡದಿರು (ಯೋಗಾಂವಿ. ೩-೩೩). 
[ ಟೆಬ್ಬರ + - ಇಸು] 
ಟೆಲಿಗ್ರಾಂ (ನಾ). ತಾರು; ತಂತಿವರ್ತಮಾನ : ದೂರಲೇಖಕದ 
ಮೂಲಕ ಬಂದ, ಕಳಿಸಿದ, ಸುದ್ದಿ: ತಂತಿ, ತಂತಿವರ್ತಮುನ, ತಾರು, 
ದೂರಲೇಖನ, ಟೆಲಿಗ್ರಾಂ ' (2761288. ಇಂಕನಿ.) ; ನನಗೆ ಮೈಸೂರಿನಿಂದ 
ಟೆಲಿಗ್ರಾಂ ಬಂತು (ಹೊಸಕ್ಷಿ. ೦೨೪); ನಾಗರಾಜನಿಗೆ .. . ಟೆಲಿಗ್ರಾಂ 
ಊಟದ ಹೊತ್ತಿಗೆ ಬಂತು (ಮಹಾಗ. ೯೨). 
{ «0. Telegram ) 
ಟೆಲಿಗ್ರಾಫ್‌ "ಟೆಲಿಗ್ರಾಫು' ನೋ. 
ಟೆಲಿಗ್ರಾಫ್‌ಗಿಡ (ನಾ). ಒಂದು ಬಗೆಯ ಗಿಡ: ಕಾಡುಹುರುಳಿ, ನಾಗತಗರೆ. 
ಟೆಲಿಗ್ರಾಫ್‌ಗಿಡ (ಮೈಔಗಿ. ೩೦-೫೭೨). 
[ಟೆಲಿಗ್ರಾಫ್‌? + ಗಿಡ (-ಆಗಿಡು) ) 


ಟೆಲಿಗ್ರಾಫ 


ಟೆಲಿಗ್ರಾಫು, ಟೆಲಿಗ್ರಾಫ್‌ (ನಾ). ವಿದ್ಯುತ್‌ ತಂತಿಗಳ ಮೂಲಕ ಸುದ್ದಿ 
ಯಂನ್ನ ದೂರಕ್ಕೆ ವಂಟ್ಟಿಸಂವ ಒಂದಂ ಸುಧನ; ತಂತಿವರ್ತಮಾನದೆ 
ಉಪಕರಣ ; ದೂರಲೇಖನ ಸಲಕರಣೆ ; ದೂರಲೇಖಕ . 
ತಾರುಯಂತ್ರ ; , ಟೆಲಿಗ್ರಾಫು (7€16282%- ಪತ್ರಿನಿ. ೮೨). ಟೆಲಿಗ್ರಾಫ್‌ : 
ಟೆಲಿಗ್ರಾಫ್‌ . .. ವಿದ್ಯುಚ್ಛಕ್ತಿಯ. ಮೂಲಕ ವರ್ತಮಾನಗಳನ್ನಾಗಲಿ 
ಸಂಕೇತಗಳನ್ನಾಗಲಿ ದೂರಕ್ಕೆ ತಿಳಿಸುವ ಸಲಕರಣೆ: ದೂರಲೇಖಕ, ತಂತಿ 
ಸುದ್ದಿಯ ಸಲಕರಣೆ (76166282. ಇಂಕನಿ,). 
[ +. Toelogrsph ] 
ಟೆಲಿಫಪೋನು (ನಾ). “ವಿದ್ಯುಚ್ಛಕ್ತಿಯ ಮೂಲಕ ಧ್ವನಿಯನ್ನ್ನ, ಮು. 
ಮಾತುಗಳನ್ನು ತಂತಿಯ ಅಥವಾ ಹಂರಿಯ ಮೂಲಕ ಸಾಗಿಸುವ 
ಸಲಕರಣೆ: ದೂರವಾಣಿ (ಯಂತ್ರ)'”(7616)%026.ಇಂಕನಿ.): ಟೆಲಿಫೋನು 
ಬದಿಯಲ್ಲಿಯ ಮೇಜಿನ ಮೇಲಿಂದ 'ಟ್ರಿಂಗ್‌', 'ಟ್ರಿಂಗ' ಎಂದು ಕರೆಯು 
ತ್ತಿದ್ದರೂ ಅದರ ಹತ್ತಿರಕ್ಕೆ ಹೋಗಿ ಯಾರು, ಏನು ಎಂದು ವಿಚಾರಿಸಲಿಕ್ಕೂ 
ಬೇಸರವಾಗಿತ್ತು (ಮರಾಬ. ೦). 
ಟೆಲಿವಿರ್ಷ "ಟೆಲಿವಿಷನ್ನು' ನೋ. 
ಟೆಲಿವಿಷನ್ನು, ಟೆಲಿವಿರ್ಷ (ನಾ). ದೂರದಲ್ಲಿರುವ ವಸ್ತೂಗಳನಲ್ನ 
ವಿದ್ಯತ್‌ ತರಂಗಗಳ ಮೂಲಕ ಪರದೆಯಂ ಮೇಲೆ ತೋರಿಸುವ 
ಸಲಕರಣೆ ; ಪರೋಕ್ಷವೀಕ್ಷಣ : ಕ್ರಿಕೆಟ್‌ ಟೆಸ್ಟ್‌ ಮ್ಯಾಚನ್ನು ಅನೇಕರು 
ಟೆಲಿವಿಷನ್ನಿನಲ್ಲಿ ನೋಡಿದರು (ಕಿ). ಟೆಲಿವಿರ್ಷ ; ಈಚೆಗೆ ರೇಡಿಯೋವಿ 
ನಂತೆ ಟೆಲಿವಿರ್ಷ ಕಾರ್ಯಕ್ರಮವೂ ಪ್ರಚಾರಕ್ಕೆ ಬರುತ್ತಿದೆ (ಶಿಕ್ಷದ. ೩೪). 
[ <0. 7616118108 } 
ಟೆಲಿಸಂಪರ್ಕ (ನಾ). ಗೊತ್ತಾದ ವೈಜ್ಞಾನಿಕ ಸಲಕರಣೆಗಳ ಮೂಲಕ 
ದೂರದ ಶಬ್ದ, ವಸಂ, ಮೊದಲಾದಂವುಗಳೊಡನೆ ಆಗುವ ಸೆಂಸರ್ಗ; 
ವಾರ್ತಾತಂತಿ, ದೂರವಸ್ತುದರ್ಶನ ಮೊದಲಾದ ಸಂಬಂಧ : 
ಟೆಲಿಸಂಪರ್ಕ (ಗelecommaniatlons) ವಿಸ್ತರಣೆಗೋಸ್ಕರ ೪೨೦ ಲಕ್ಷ 
ಡಾಲರುಗಳು . . . ಸಹಾಯ ದೊರೆತಿದೆ (ಅಂತಸಂ. ೧೩೨). 
[ಟೆಲಿ (ಐ ಇಂ. 761) + ಸಂಪರ್ಕ] 
ಟೆಲಿಸ್ಕೋಪು (ನಾ). “ದೂರದ ವಸ್ತುಗಳು ಹತ್ತಿರದಲ್ಲೂ ಹೆಚ್ಚು 
ಗಾತ್ರದಲ್ಲೂ ಕಾಣುವಂತೆ ಮಾಡುವ ಸಲಕರಣೆ : ದೂರದರ್ಶಕ ; 
ದಂರ್ಬೀನಂ” (ಇ616800)6. ಇಂಕನಿ.): ಲೋಕಭಾವ ಪ್ರದರ್ಶನಕ್ಕೆ ಕಲೆ 
ಯನ್ನು ಮಾಧ್ಯಮವಾಗಿ ಬಳಸುವುದು ವೃತ್ತಪತ್ರಿಕೆಯನ್ನೋದಲು 
ಟೆಲಿಸ್ಕೋಪನ್ನು ಬಳಸಿದಂತೆ (ಸೌಂದಸ. ೭೭); ಓಡಿ. ಹೋಗಿ ಒಂದು 
ಬಂಡೆಯ ಮೇಲೆ ನಿಂತು ಟೆಲಿಸ್ಕೋಪನ್ನು ಕಣ್ಣಿಗೆ ಏರಿಸಿದ (ಪ್ರಣಸ. ೭೩). 
[ +o. Telescope ) 
ಟೇಂಕಾರ (ನಾ). ಜಂಭ ; ಅಹಂಕಾರದಿಂದ ಕೂಡಿದ ಠೀವಿ ; ದಂರಭಿ 
ಮಾನ : ಕನ್ನಡಿಗರಲ್ಲಿ ಈಗಲೂ ದುರಭಿಮಾನ ಎಂಬರ್ಥದಲ್ಲಿ "ಟೇಂಕಾರ' 
(ಠೇಂಕಾರ) ಶಬ್ದವು ಸಾಮಾನ್ಯ ಪ್ರಚಾರದಲ್ಲಿರುವುದ: (ಸಾಹಿಜೀ. ೦೧೮). 
[ <ಸಂ, ರೇಂಕಾರ] 


{ +o. Telephone ] 


ಟೇಕ "ರೇಕಾ' ನೋ. 

ಟೇಕಾ 'ರಠೀಕಾ' ನೋ. 

ಟೇಕೆ "ಟಿಕ್ಕೆ' ನೋ. 

ಟೇಪ್‌ "ಟೇಪು' ನೋ. 

ಟೇಪ್‌ರಿಕಾರ್ಡು (ನಾ). ಧ್ವನಿಯನ್ನು ಆಕರ್ಷಿಸಿಕೊಳ್ಳುವ ಟೇಪನ್ನುಳ್ಳ, 


ಒಂದಂ ಬಗೆಯ ಯಂತ್ರಸಲಕರಣೆಯ ಮೂಲಕ ಮಾಡಿಕೊಳ್ಳೂವ 
ದಾಖಲೆ : ಸರ್‌. ರಾಧಾಕೃಷ್ಣನ್‌ ಅವರ ಆ ದಿನದ ಭಾಷಣವೆಲ್ಲ ಟೇಪ್‌ 


ರಿಕಾರ್ಡು ಮಾಡಲಾಯಿತು (ಕೂಢಿ). [ «ಇಂ. 7೩766086 ] 


೩೧೫೫ 


15 


25 


30 


ಹೊ 
ಐ 


46 


ಟೊಂಕ 


ಟೇಪಿ, ಟಿಪಿ (ನಾ). [ಸಂಗೀತ] ಧ್ವನಿ; ಗುರು ಕೊಡಲು ' ಮೇಳಸಿದ 
ವೀಣೆಯನರಸಿ . . . ಮಿಡಿದೊಡನೆ ಟೇಪಿಯನೆತ್ತಿ ಸರಗಂಡು . . . 
ನುಣ್ಣೊರಲು ಬೆರಲೊಂದಾದುದೆನೆ ಬಾಜಿಸಿದಳು (ಸಾಳ್ಕಭಾ. ೦೮-೭). ಟಿಹಿ: 
ಕಹಳೆಯ ಜೋಡವಣೆಯಂ ತೆಗೆದು... ಬಾಯ್ದೆಜಕಿಗೆ ಸಾರ್ಚಿ ಸಾರ್ಚಿ 
ಬಾಜಿಸಿ ನೋಡಿ ಟಿಪಿಯನೆತ್ತಿ ಶ್ರುತಿಯಂ ಕೂಡಿ . . , ಬಾಜಿಸುತಿರ್ದಂ 
(ವಿರೂಪಾ. 6೪ ವ). [ -ಹಿಂ, ಟೇಪ್‌] 
ಟೀಪು, ಟೇಪ್‌ (ನಾ). ೧. “(ಉಡುಪು ತಯಾರಿಕೆ, ಕಟ್ಟುಗಳನ್ನು 
ಕಟ್ಟುವುದು, ಮೊ.ಗಳಲ್ಲಿ ಉಪಯೋಗಿಸುವ, ಹತ್ತಿ, ನಾರು, 
ರೇಷ್ಮೆ, ಮೊ. ಗಳಿಂದ ಮಾಡಿದ ಕಿರಿಯಗಲದ) ಪಟ್ಟೆ, ಲಾಡಿ” 
(7೩)ೀ. ಇಂಕನಿ.): ಪಕ್ಕದ ಮನೆ ಚೆನ್ನಮ್ಮ ಬಂದು . . . ಜಡೆಹಾಕಿ 
ಟೇಪುಕಟ್ಟಿದಳು (ಬೆಂದಜೀ. ೧೩). ವಿ. ಕಟ್ಟಡ ಮೊದಲಾದಂವುಗಳ 
ಉದ, ಅಗಲ್ಲ ಎತ್ತರಗಳನ್ನು ಅಳೆಯಲಂ ಉಪಯೋಗಿಸಂವ 
ಪಟ್ಟಿಯ ರೂಪದ ಒಂದಂ ಸಲಕರಣೆ ; ಅಳತೆಯ ಪಟ್ಟಿ: ಅಳತೆ 
ಗಳನ್ನು ಗುರುತು ಮಾಡಿರುವ, ಸಾ., ಸುರುಳಿ ಸುತ್ತಿ ಉರುಳೆಕೋಶದಲ್ಲಿ 
ಅಡಗಿಸಿರುವ, ಬಟ್ಟೆ, ಲೋಹೆ, ಮೊ.ಗಳಿಂದ ಮಾಡಿದ ಪಟ್ಟೆ: ಅಳತೆ 
ಪಟ್ಟೆ ; ಟೇಪು (7896. ಇಂಕನಿ,) : ಮಾರುತಿರಾಯ ಲಾಂಗೂಲ ವಿಸ್ತಾರ 
ಮಾಡಿದಂತೆ ಟೇಪು ಹಿಡಿದ (ರೀಪಹ, 1, ೧೪); ಆತ ಟೇಪು, ಮುಕ್ಕಾಲು 
ಮುಂತಾದ್ದೇನನ್ನೂ ತಂದಿರಲಿಲ್ಲ (ಯೋಧಪು. ೨೬). ೩. ಧ್ವನಿಯನ್ನು 
ಸಂಗ್ರಹಿಸುವ ಯಂತ್ರಸಲಕರಣೆಗಳಲ್ಲಿ ಉಪಯೋಗಿಸುವ ಒಂದು 
ಬಗೆಯ ಸುರುಳಿಪಟ್ಟಿ : (ತಂತೀವರ್ತಮಾನಗಳನ್ನು ಬರೆದಿಡುವ 
ಗ್ರಾಹಕ ಸಲಕರಣೆಗಳಲ್ಲಿಯ, ಎಳೆದಂತೆ. ಉದ್ದಕ್ಕೂ ಬರುವ) ಸುದ್ದಿ- 
ಪಟ್ಟಿ, ಪಟ್ಟೆ (7೩6. ಇಂಕನಿ.). ಟೇಪ್‌: ೧. ಜಡೆಯ ತುದಿಗೆ ಕೆಲವರು 
ಟೇಪ್‌ ಕಟ್ಟಿದರು (ಮೂಲಾನ. ೧೨೩). ಹಿ. “ಟೀಪ್‌ರಿಕಾರ್ಡು' ಪರಾ. 
[ ಇಂ. Tape} 
ಟೈಪ್‌ "ಟೈಪು' ನೋ. 
ಟೈಪ೯ರೈರ್‌ "ಟೈಪ್‌ರೈಟರಂ” ನೋ. 
ಟೈಪ್‌ರೈಟರು, ಟೈಪ್‌ರೈಟರ್‌ (ನಾ).(ಕೈಬರೆವಣಿಗೆಗೆ ಬದಲಂ) ಅಚ್ಚಕ್ಷರ 
ಒತಂವ ಯಂತ್ರ; ಚೆರಳಚ್ಚು. ಯಂತ್ರ : ನಮ್ಮ ಕಚೇರಿಯಲ್ಲಿ ಮೂರು 
ಟೈಪ್‌ರೈಟರುಗಳಿವೆ (ರ). ಟೈಪ್‌ರೈಟರ್‌; ಟೈಪ್‌ರೈಟರ್‌ ಮಾದರಿಯ 
ಕೈಮಣೆ (ಮುದ್ರಕ. ೩೧). [ «ಇಂ. Typewriter ] 
ಟೈಪಿಸ್ಟ್‌ (ನಾ). ಬೆರಳಚ್ಚು ಯಂತ್ರದಿಂದ ಟೈಪುಮಾಡಂವ ವ್ಯಕ್ತಿ : 
ನಮ್ಮ ಕಛೇರಿಯಲ್ಲಿ ಒಬ್ಬರು ಟೈಪಿಸಿ ಇದ್ದಾರೆ (ರೂಢಿ). 
[ <o. Typist ] 
ಟೈಪು, ಟೈಪ್‌ (ನಾ). ಅಚ್ಚಿನ ಮೊಳೆ ; ಬೆರಳಚ್ಚಾ; ಬೆರಳಚ್ಚಿನ ಅಕ್ಷರ: 
ಈ ಕೌಶಲ್ಯ ಮೂರು ರೀತಿಯಲ್ಲಿದೆ ; ಬರವಣಿಗೆ, ಟೈಪುಮಾಡುವುದು. 
ಅಂಗಸಾಧನೆ (ಶಿಕ್ಷ. ೨೪೪). ಟೈಪ್‌ : ನಾಳೆ ಐದುಗಂಟೆ ಗಾಡಿಯಲ್ಲಿ 
ಕಲ್ಕತ್ತೆಗೆ ಹೋಗಿ ಟೈಪ್‌ಮಾಡಿಸಿಕೊಂಡು ಬಾ (ರಣ. ೪). 
[ «0. Type] 
ಟೈರು, ಟಯಂರು (ನಾ). 'ಗಾಲಿಯ ಹೊರಸಂತ್ತಿನಲ್ಲಿ ಜೋಡಿಸಿರುವ 
ರಬ್ಬರಂ ಮೊದಲಾದವುಗಳ ಪಟ್ಟಿ ; ಗಾಡಿ ಚಕ್ರದ ಪಟ್ಟಿ : ಟೈರಿನ 
ಬೆಲೆ ವಿಪರೀತ ಏರಿದೆ (ಕೂರಿ). ಟಿಯರು : ಆ ಟಯರು ತೂತಾದುದರಿಂದ 
ಕಾರು ಜಗ್ಗಿ ಹೋಯಿತು (ಕಾಬರೂ. ೬೯). [ *೧ಇಂ. Tyre) 
ಟೊಂಕ (ನಾ). ಸೊಂಟ; ನಡಂ; ಕಟಿಪ್ರದೇಶ: ಕೊಂಕಿ ನಡೆದು 
ಕೆಯ್ಯಂ ಮುಟುಕಿಸುತಂ ಟೊಂಕಮನುಲಟುಗಿಸಿ ನಿಂದೇಡಿಸುತಂ(ಛ್ಮ್ಯಂಗೀರೆ. ಹ. 
೪೭೨-೨೮): ಕುಜಿಗಣ್ಣು ಕೂನಬೆನ್‌ ಕಾಲ್‌ ಮಟ್‌ಯಿಸುವುದು ಟೊಂಕ 
ಮುಜ್‌ದ ಕತ್ತೆಯ ಕಾಲಂ (ಯಶೋಶ. ೨-೩೯); ಟೊಂಕದಲ್ಲಿ ಕಠಾರಿ 


ಟೊಂಕಕಟ್ಟು 


ಯೊಂದಿರೆ ಬಿಂಕದಲಿ ಮಾರ್ಮಲೆತು ನಡೆವಂ (ಬಸಪು. ೨೧-೧೫); ಉಜುಗು 
ಟೊಂಕದ ಕುಂಟಗಾಲಿನ ಬೆಣ್‌ತ ಬಿಂಕದ ಮೈಯ ಬಿಗುಹಿನ . . . 
ಹಸ್ತದ ನಿಜ್‌ಗೆಯಲಿ ನೆಣ ಸುಳಿದನಾ ಪ್ರಭುಲಿಂಗ ಲೀಲೆಯಲಿ 
(ಪ್ರಧೂಲೀ. ೨೨-೩೪) ; ಸುಂಕಕ್ಕೆ ಸಟೆಯ ನೆಆ್‌ಯಾಡಿ ಕಡೆಯಲ್ಲಿ ಟೊಂಕ 
ಮುಖಿದಿಹುದು (ಸರ್ವ ಜೃ. ೧೪೪6); ಟೊಂಕ ಮುರಿದರೂ ಬಿಂಕ 
ಮುರಿಯಲಿಲ್ಲ (ಗಾದೆಘ. [ದೇ.8 ತುಳು. ಟೊಂಕ] 

ಟೊಂಕಕಟ್ಟು (ಕ್ರಿ). (ಆಲಂ) ಅಣಿಯಾಗಂ ; ಸಿದ್ಧವಾಗು : ಅವರು 
ಇದಕ್ಕೂ ಹೆಚ್ಚಿನ ಸಾಧನಕ್ಕಾಗಿ ಟೊಂಕಕಟ್ಟಿ ದ್ದರು (ಮಹಾಯೋ. ೨೨೦) ; 
ಸಹಾಯ ಮಾಡಬೇಕೆಂದು ಟೊಂಕಕಟ್ಟಿ-ನಿಂತಿರುವ ನಮಗಾದರೂ ಸಂಬಳ 
ಕೊಡಬಾರದೇ ಸರ್ಕಾರದವರು (ಕಾಯಕ. 6). [ಟೊಂಕ ಕಟ್ಟು] 

ಟೊಂಕಹಾಕು (ಕ್ರಿ). ೧. ಸೊಂಟದ ವೇಲೆ ಕೈಯನ್ನು ಇಟಕೊಂಡಂ 
ಕುಳಿತು ಏಳು; ಬೈಸಿಗೆಹಾಕು : ಒಂಟಿಕಾಲಲ್ಲಿ ನಿಂತುಕೊಳ್ಳುವುದು, 
ಟೊಂಕಹಾಕುವುದು . .. ಮುಂತಾದುವುಗಳ ಒಂದೊಂದು ಭಯಂಕರ 
ಶಿಕ್ಷೆಯನ್ನನುಭವಿಸಿದವರು ಮತ್ತೊಮ್ಮೆ ಓದಿಗೆ ಕಳ್ಳಮನಸ್ಸು. ಮಾಡು 
ತ್ತಿರಲಿಲ್ಲ (ಕುರು9ಾ. ೬೮). ೨. (ಕರಾ) ಒಂಟಿಕಾಲಲ್ಲಿ ನಡೆ. 

[ಟೊಂಕ + ಹಾಕು (ಎಪಾಯ್ಕು;)./ತುಳು. ಟೊಂಕಪಾಡ್‌ ] 

ಟೊಂಕಾಯಿಸು (ಕ್ರಿ). ೧. ತಟ್ಟು ; ವೆಂಲ್ಲಗೆ ಕುಟ್ಟು ; ಮೆಲ್ಲನೆ ಪೆಟ್ಟು 

ಹಾಕು: (8). ೨. ಕಂಂಟಂನೆಗೆ ; ಕುಪ್ಪಳಿಸು :.(8). "ಟೊಕ್ಕ' ಪರಾ. 
[ ಟೊಂಕ್ಸ್ಕಾ (P «ಮರಾ. ರೋಕಣೇ) + - ಇಸ್ಕು] 

ಟೊಂಗಿಕ್ಕು (ಕ್ರಿ). ಟೊಂಗಿನ ಕಾಯಕ ಮಾಡು; ನೀರು ತಂದಂಕೂಡಂವ 
ಕೆಲಸ ಮಾಡು (?): ಲಿಂಗವಂತರ ನಿಲಯಕ್ಕದಿ ಟೊಂಗಿಕ್ಕಿ ಚರಲಿಂಗದಂ 
ಫ್ರಯನೇಜಿಸುವನ್ನೆಗಂ (ಮದೇಪು. ೨೯-೪೩) ; ಅತ್ಯುತ್ತಮಶರಣೆ ಟೊಂಗು 
ಗಾಯಕದುಮಾದೇವಿ ಮತ್ತಭವಿಯಾಲಯದೆಣಳಣಯದುಆ್‌ ಟೊಂಗಿಕ್ಕಿ 
ಹರಣಮಂ ಬಿಟ್ಟಾಗಳು (ಪಾಸೋಪು. ೧೧-೪೮). [ಟೊಂಗ್ಕು + ಇಕ್ಕು ] 

ಟೊಂಗ್ಕು (ನಾ). ಒಂದಂ ಅನಂಕರಣ ಶಬ್ದ: ಒಂದೆರಳ್ಕೂ ಅಇಜು ಸೂಳು 
ನೆತ್ತಿಯನು ನೀರ್ವಿಂದಿಗೆಯೊಳು ಟೊಂಗು ಟೊಂಗೆನಲ್ಪೆಟ್ಟಿಕ್ಕಿ ಬಿಂದಿಗೆಯ 
ನಿತ್ತುದಕಮಂ ತರಿಸಿ (ಮದೇಪು. ೨೫-೩೦). 

ಟೊಂಗ್ಕು (ನಾ). ನೀರಂ ತಂದುಕೊಡುವ ಒಂದು ಬಗೆಯ ಕಾಯಕ 
(?). "ಟೊಂಗಿಕ್ಕು'. ಪರಾ. (?) 

ಟೊಂಗುಗಾಯಕ (ನಾ). ಎ ಟೊಂಗ್ಕು : ಅತ್ಯುತ್ತಮ ಶರಣೆ ಟೊಂಗು 
ಗಾಯಕದುಮಾದೇವಿ (ಪಾಸೋಪು. ೦೦-೪೮). [ಟೊಂಗ್ಳು ೬ ಕಾಯಕ) 

ಟೊಂಗೆ (ನಾ). ಕೊಂಬೆ ; ರೆಂಬೆ ; ಗೆಲ್ಲು : ಟೊಂಗೆಯನ್ನು ಕಡಿಯುವಾಗ 
ತಪ್ಪಿ ನನ್ನ ಕಾಲಿಗೆ ಕುಡುಗೋಲು ತಾಕಿತು (ಮುಂಬಯಿ. ೧-೦೮) ; ಟೊಂಗೆ 
ಯನ್ನೇರಿ,ಜೋಕಾಲಿ ಜೀಕುವಳು (ಬಿನ್ಮುಹಿಂ. ೨೪). 

ಟೊಂಬರ (ನಾ). ಹಸನು ಮಾಡದ ಧಾನ್ಯ ; ಶಂದೃಪಡಿಸದ ಧಾನ್ಯ : 
ಕುಂಭಿನೀಶಂ ಕಂಡು ತುರಗಂಗಳಿಗೆ ಕುದಿಪ ಟೊಂಬರದ ಮಡ್ಡಿಯಂ 
ನೀಡೆಂದು ಬೆಸಸೆ ಚರರುಂ ಬಿಸಿಯ ಮಡ್ಡಿಯಂ ಸಟ್ಟುಕದಿ ನೀಡೆ (ರಾಘಡ. 

[ « ಮಠಾ, ರೋಂಬರಾ, ಶೋಮರಾ] 

ಟೊಕಳಿ (ನಾ). ೧. ಗೊಳಲೆ; ಪೊಳ್ಳಾದ ಹೊರ ಮೈ: ತಿಳಲೆಲ್ಲ ಹೊರಟು 
ಹೋಗಿ ಬರಿಯ ಸಿಪ್ಪೆಯ ಟೊಕಳಿ ಉಳಿದ ಹಾಗಾಗಿರುತ್ತದೆ (ಮಾಧವ. 
11, ೩೨೦). ೨. (ಆಲಂ) ಕೈಲಾಗದವನಂ : ಮೃಡನು ಕೈಕೊಂಡ 
ಪ್ರಸಾದವ ಕಡುವಿಷವನಿಂತುಂಡ ಠಾವುಳ್ಳಡೆ ಬಿಡದೆ ನಾವೀಸಿಕೊಂಬೆವಿ 
ವೇಕೆ ಟೊಕಳಿಗಳು (ಐಸಪು. ೩೮-೪೫). [?)] 

ಟೊಕ್ಕ (ನಾ). ಕುಂಟಂವಿಕೆ ; ಕಂಂಟು : ಬಲಹಿಮ್ಮಡಿಯನ್ನು ಊರಲಾರದೆ 
ಕಾಡು ಕುಂಟಿ ಟೊಕ್ಕ ಹಾಕುತ್ತಲೆ ಹೊಸಲು ದಾಟಿದನು (ಮಲೆಮ. ೬೩೧). 
"ಟೊಂಕಾಯಿಸು' ಪರಾ. [?1] 


೧೨-೨೪), 


೩೧೫೬ 


15 


46 


ಟೊಣೆಯ 


ಟೊಣಪ, ಠೊಣಪ (ನಾ). ೧. ಸ್ಥೂಲಕಾಯನಾದ ವಂನಂಷ್ಯ ; ದಪ್ಪ 
ವಾದ ದೇಹವುಳ್ಳವನು: ಈ ದೇಹ ನಾನು ಹೇಳಿದಂತೆ ಕೇಳಿದ್ದರೆ, 
ನಾನೀಗ ಟೊಣಪನಾಗುತ್ತಿದ್ದೆ(ಗಾಳಿಪ. ೧೧೬). ೨. ಉಂಡಾಡಿ; ಧಾಂಡಿಗ; 
ಧಡಿಯ : ಈ ಟೊಣಪರ ತಂಡದ ಬೇಡಿಕೆಗಳನ್ನು ಪೂರೈಸಿ ಪೂರೈಸಿ 
ನೆರೆಹೊರೆಯವರು ಹೆಚ್ಚಾಗಿ ತ್ರಸ್ತರಾಗಿದ್ದರು (ಮೋಜೀವ. 3). ೩. 
ದಡ್ಡ ; ವರ್ಯ ; ಮಂದಮತಿ ; ನನಗೆ ಮಾತ್ರ ಏನೇನು ಕಲಿಸದೆ, 
ನನ್ನನ್ನು ಶುದ್ಧ ಟೊಣಪನ್ನ ವಹಿಡಿದ್ದಾರೆ (ಮುಂಬಯಿ. ೪-೦೦೪). ೪. 
(ಗು). ದಪ್ಪವಾದ ; ಪುಷ್ಟವಾದ; ಕೊಬ್ಬಿದ : ಬಿದಿರುಗೂಟಕ್ಕೆ 
ಬಳ್ಳಿಯ ನುಲಿಯಿಂದ ಕಟ್ಟು ಗೊಂಡು ಟೊಣಪ ಗಾತ್ರದ ಕರಿಯ 
ನಾಯಿಯೊಂದು . . . ನಿದ್ರಿಸುವಂತಿತ್ತು (ಮಲೆಮ. ೬೭೫). ಠೊಣಪ: 
೧. ಅವನು ಒಬ್ಬ ಠೊಣಪ (ರೂಢಿ). 

[ ಇಟೊಣ್ಣ + ಅಪ (-ಆಅಪ್ಪ್ಯ)) 

ಟೊಣಪೆ (ನಾ). ೧. ಮರದ ದಪ್ಪವಾದ ತಂಂಡಂ; ದಪ್ಪ ದೊಣ್ಣೆ : 

" ಟೊಣಪೆ-ದೊಡ್ಡ ಬಡಗಿ; ಟೊಣ್ಣೆ” (ಜಾನಕೋ. ೬೨). ೨. ದೊಣ್ಣೆಯ 
ಏಟು,-ಪೆಟ್ಟು : ಹಸಿವಿಲ್ಲದ ನೆಂಟರಿಗೆ ಕೊಟ್ಟರು ಮೂಜು ಟೊಣಪೆಗಳ 
ಎರಡು ಸೋಕವು ಒಂದು ತಾಕಲೆ ಇಲ್ಲ (ಪುರಂದ. ೩-3೭-೦೧). ೩. (?) : 
ಟೊಣಪೇ ಶಾಸ್ತ್ರಕ್ಕೆ ಹೆಣಗೋದೇ ಅರ್ಥ (ಗಾಡ). [ಆ.ಟೊಣಪ) 

ಟೊಣೆ, ಡೊಣ್ಣೆ (ಕ್ರಿ). ೧. ಭೇದಿಸಂ; ಇರಿ; ಚುಚ್ಚು; ತಿವಿ: 
ಅಸಿಯನಣೆದಂಬುಗಳ ಟೊಣೆದುಲಿದು . . . ಬೊಬ್ಬಿಟ್ಟುಲಿವ ಲುಬ್ಬಕರ 
ಎಡೆಗೆವುರವಣಿಸಿ ಹರಿದು (ಹಶಕಾ. ೬-೧೪) ; ತೊಂಡಕುವಬ್ಬರಿಸಿ ಪತ್ತುವ 
ಸುತ್ತುವ ಘೂರ್ಮಿಸುತ್ತೆ ಸಂಚಲಿಪ ಧರಿಶ್ರಿಯಂ ಟೊಣೆವ ಸೂಕರ 
ನಾಟಮದೇನಳುಂಬಮೋ (ಕಬಕಂ. ೪-೦೨) ; ಚಂಚುವಿಂ ಭೀಕರಮಾಗೆ ತಾಂ 
ಟೊಣೆಯುಂತಿರ್ಪುದನು (ಹಾಲಾಸ್ಕ. 8-08-೨೩) ; ಹಳೆಯ ದೈವವದುವೆ 
ಬಂದು ಮಾದ್ರಿಯೆದೆಯ ಟೊಣೆಯಿತು (ನಲ್ಲಿ. ೬೨-೧೯). ೨. ತೊರೆ ; 
ಶಿರಸ್ಮರಿಸು ; ನಿರಾಕರಿಸಂ : ಸೊಣಗನಂದಣವೇಟ್‌ ಕುಣಿದು ಪೋಪುದು 
ಮಲಕೆ ಸೊಣಗನ ಗುಣವು ಎನ್ನಲ್ಲಿ ಗುರುರಾಯ ಟೊಣೆದು ಬಿಡಬೇಡ 
(ಸರ್ವಜ್ಞ. ೧೦೮). ೩. ಸೋಲಿಸಂ ; ಗರ್ವಭಂಗಮಾಡು : ತೃಣಪುರುಷ 
ನಿಂದಶೇಷಾಗಮವನೋದಿಸುತೆ ಗೊಣಗುತಿರ್ಪಳಿಯ ಗುಂಡಿಗೆಯ 
ಚಂಡಾಲರಂ ಟೊಣೆದು ವಿಭ್ರಾಜಮಾನೋದತ್ತ ಶೈವತೇಜವ ಮೂಜಗ 
ದೊಳೋಜೆಯಿಂ ಅಣಿಯರಂ ಪ್ರಕಟಮೆನಿಸಿದ ಪೊಂಗಿನಿಂ (ಕೂಟ್ಕೂಬ. 
೯೨೯). ೪. ವಂಚಿಸಂ; ಮೋಸಗೊಳಿಸಂ ; ಕಣ್ತಬ್ಬಸಂ : “ ಟೊಣೆ 
-ಶಠಾರ್ಥೇ ” (ಶಮಧಾ); ನೆರೆಹೊರೆಯಲಟ್‌ಯದಂತೆ ಪತಿಯಂ ಮಜಸಿ 
ಮನೆಯವರೆಲ್ಲರಂ ಟೊಣೆದು ಮದನಕೇಳಿಗೆ ಸಂದು (ಜೈಮಿಭಾ. 
೫-೫೯) ; ಅಸ್ತ್ರ ಮಂತ್ರವಂ ನೆನೆದರದು ಗೋಚರಿಸದೇ  ಟೊಣೆದುದು 
(ತುರಂಗ. ೯0-೩೭); ೫. ಕದಿ; ಅಪಹರಿಸು: ಹಣವಿಗೊಂದೀಸ ವಿಪ್ಪಣ 
ಕೊಂದು ಬೇಳೆಯನು ತ್ರಿಣಯನ ಮಕುಟವಾದರೂ ಅಕಸಾಲೆ ಟೊಣೆ 
ಯದೆ ಬಿಡನು (ಸರ್ವಜ್ಞ. ೦೪೧೦) ; ಅಕ್ಕನ ಚಿನ್ನವಾದರೂ ಅಕ್ಕಸಾಲೆ 
ಟೊಣೆಯದೆ ಬಿಡ (ಗಾದೆ). ಡೊಣ್ಕೆ : ೩. ಅದಜ ಮೂಲ ಲಿಪಿಭಾಷೆ 
ತಿಳಿಯದೆ ಬಳಲಿ ಬಲ್ಲವರ್ಗಳೆಲ್ಲರಂ ಕರೆಸಿ ತೋಟಿ? ಗಣಕರಂ ಹಳಿದು 
ಲಿಖಿತರ ಮಾಜ್‌ ಮುಹೂರ್ತಕರ ಡೊಣೆದು . . . ಎಲ್ಲರು ಅಲ್ಲೆನಿಸಿ 
ಓಡಾಡಿತೇಂ ಪೊಗಳ್ವೆನು (ಸಿಂಗಿರಾ. ೭-೬). 9. ಹಿರಿಯರೆಲ್ಲರ ಡೊಣೆದು 
ಗಮಿಸಿಯೆ ಸರಸ ಸಲ್ಲಾಪಾದಿಯಿಂದ ತರುಣಿಯರ ರಮಿಸುತ್ತ ಕಾಲವ 
ಹರಣಮಾಡಿಯೆ ದುರಿತ ಗಳಿಸಿದೆ (ಕಣಾಗೀ. ೨೦೪). [? ] 

| ಟೊಣೆಯ, ಠೊಣೆಯ (ನಾ). ೧. ದಪ್ಪವಾದ ವಂನಂಷ್ಯ ; ಧಾಂಡಿಗ ; 

ಟೊಣಪ : ಕುಳ್ಳನೆಯ ಮುದಿ ಟೊಣೆಯನೊಬ್ಬ ಆ ವ್ಯಾಖ್ಯಾನವನ್ನು 
ಸ್ಪಷ್ಟವಾಗಿ ಗ್ರಹಿಸುತ್ತಿದ್ದನು (ಪುನಕು. ೩೦೦); ನಿನ್ನನ್ನು ಆ ಕರಿಯ 


ಟೊಣ 
ಣ 


ಟೊಣೆಯನಿಗೆ ಕೊಟ್ಟು ಮದುವೆ ಮಾಡಬೇಕಂತೆ (ರಾವಿಜ. ೦೦೧). 
ಠೊಣೆಯ : (ಗಂ). ವಿ. ದಪ್ಪದೇಹದ ; ದಡೂತಿ ಶರೀರವುಳ್ಳ : 
ಇವರ ಜೊತೆಯಲ್ಲಿ ಗುಜ್ಜುಮೈಯ ಠೊಣೆಯ ಒಕ್ಕಲಗಿತ್ತಿಯೊಬ್ಬಳು 
ನಿಂತಿದ್ದಳು (ಪುನರು. ೦೪೨). [ ಇಟೊಣ್ಣ +- ಅ] 

ಟೊಣ್ಣ (ನಾ). ೧. ದಪ್ಪವಾದ ವ್ಯಕ್ತಿ. "ಟೊಣಪ' ಪರಾ. ೨. ದಪ್ಪ 
ವಾದುದಂ ; ಗಡವ (?) : ಕೋಣ ನೀರಿಗೆ ಹೋಗಿ ಕ್ಷೋಣಿಕಪಿಯ 
ಕೊಂದು : ದೊಡ್ಡ ಟೊಣ್ಣನ[ಪಾ ಕಾಂ. ದ]ಮನೆಯೊಳಗೌತಣವಯ್ಯ 
(ಪುರಂದ. ೩-೦೩೮-೨). 

ಟೊಣ್ಣೆ (ನಾ). ದಡೂತಿ ಹೆಂಗಸಂ : ಟೊಣ್ಣೆಯಾದರೆ ಮೆಣ್ಣುಕೆಲಸ 
ಮಾಡ್ಕಾಳು (ಗಾದೆ). [ಟೊಣ್ಣ + - ವ್ಯ 

ಟೊಪರ "ಟೊಪ್ಪರ' ನೋ. 

ಟೊಪಲೆ "ಟೋಪಲಿ' ನೋ. 

ಟೊಪ್ಪರ, ಟೊಪರ, ಠೊಪ್ಪರ, ಶೋಪರ (ನಾ). ಟೋಪಿ ; ಟೊಪ್ಪಿಗೆ: 


ಸಮತೆಯೆಂಬ ಕಂಥೆಯ ತೊಟ್ಟು ಸಂಬುದ್ಧಿಯೆಂಬ ಟೊಪ್ಪರವನಿಕ್ಕಿ 


ವಿಷಯವೆಂಬ ಹಾವುಗೆಯ ಮೆಟ್ಟಿ (ಅವಕಂ. ೨೪೬-೧೦೨೨) ; ಸ್ಥೂಲ ಕಂಥೆ 
ಸೂಕ್ಷ್ಮ ಟೊಪ್ಪರ ಸತ್ಯ ದಂಡ (ಮಡಿಮಾ. ೧೫-೦೪); ತಳ್ಳೊಯ್ದ ಸಂಜೆ 
ಗೆಂಪಿನ ತೆಳ್ಬಮರ್ದಿರೆ ಪೊಜಕಯನೆಶ್ರಿ ಪೊಲಿಸಿದ ತೆಜಿದಿಂದೊಳ್ಬಿ ನ ಪೊಸ 
ಟೊಪ್ಪ [ಪಾಕಾಂ. ವುಪ್ಪ]ರವಿನಕಳ್ತಂಗೂ ಜೋಗಿಗೆಸೆದುದಸದಳಮಾಗಲ್‌ 
(ಲೀಲಾವ. ೪-60) ; ಸಿರ ಹೊಯ್ದು ಟೊಪ್ಪರವ ಕೊಡುವಂತೆ ಕರವರಿದು 
ಕಂಕಣಗೊಡುವ ಶೆಐದಂತೆ (ಷತಿಲ. ೧೩-೬೦). ಟೊಪರ : ಯಜ್ಞೋಪವೀತ 
ಟೊಪರಧಾರಣ ವಿಧಿಯ ವಿಜ್ಞಾಪನಂಗಳಿಂ ನೂರ್ಮಡಿ ಮಹಾದಾನ 
(ಅಂಗಪು. ೧೦-೩೪). ಠೊಪ್ಪರೈ : ಗಗನಸ್ಮಾನವೇ ಕಂಥೆ ಆಕಾಶವೇ 
ರೊಪ್ಪ ರ[ಪಾಕಾಂ. ರೋಪರ] ಅಜಾಂಡ ಬ್ರಹ್ಮಾಂಡವೇ ಕರ್ಣಕುಂಡಲ 
(ಅಪಶಂ. 0೩-೩೭೪). ಶೋಪರ : ಮೇಲಿನ " ಅವಚಂ' ಪ್ರಯೋಗದ 
ಪಾಠಾಂತರವನ್ನು ನೋಡಿ. [<ಎಪ್ರಾ. ಟೋಪ್ಪರ. / ಹಿಂ. ಟೋಪರಿ 
ಮಿ. ತೊಪ್ಪಾರ; ತೆಲು. ದೊಪಾರ] 

ಟೊಪ್ಪಿ "ಟೋಪಿ' ನೋ. 

ಟೊಪ್ಪಿಗೆ "ಟೋಪಿ' ನೋ. 

ಟೊಪ್ಪಿಗೆಗಳೆ (ಕ್ರಿ). ಬೇಟೆಯ ಸವಂಯದಲ್ಲಿ ಟಗರು, ಸಾಳಂವ 
ಮುಂತಾದುವುಗಳ ಮೆೇಲಂಮಂಸಂಕನ್ನ್ನ ತೆಗೈ-ಆವರಣವನ್ನೂ 
ಕಳಚು : ಅಳಲಿದುರಗನ ನೆರವಿ ಟೊಪ್ಪಿಗೆಗಳಿದ ಸಾಲ್ವನ, ಹಿಂಡು 
(ಕುವ್ಕಾಭೀ. ೩-೦೬)., [ ಟೊಪ್ಪಿಗೆ (ಎ ಟೋಪಿ) + ಕಳ್ಳೆ? 

ಟೊಪ್ಪು (ನಾ). ಒಂದಂ' ಬಗೆಯ ಕೀಟ : ಪತಂಗ, ಮಿಡಿತೆ, ಟೊಪ್ಪು 
(ನಮ್ಮನು. ೨೪೦). [ ?] 

ಟೊಮಾಟೊ, ಟೊಮೆಟೊ, ಟೊಮೇಟೊ (ನಾ). ಒಂದು ಬಗೆಯ 
ಗಿಡ ಮತ್ತು ಅದರ ಹಣ್ಣು ; ಚಪ್ಪರಬದನೆ ; ತಕ್ಕಾಳಿ : ಗೂದೆ 
ಹಣ್ಣು, ಚಪ್ಪರಬದನೆ, ಟೊಮಾಟೋ, ತಕ್ಕಾಳಿ (ಮೈಔಗಿ. ೫೦-೧೦೩೦); 
ಕಿತ್ತಲೇಹಣ್ಣಿನ ರಸ, ಟೊಮಾಟೋ ರಸ, ಸೊಪ್ಪು ತರಕಾರಿಗಳ ರಸವನ್ನು 
ದಿನಂಪ್ರತಿ ಎಳೆಮಕ್ಕಳಿಗೆ ಒಂದು ಚಮಚ ಕೊಡುವುದರಿಂದ, ಅವಕ್ಕೆ 


ಕಬ್ಬಿಣದ ಅಭಾವವನ್ನು ತಪ್ಪಿಸಬಹುದು (ಗೃಹವಿ. ೨೩). ಟೊಮೆಟೊ: 
- ಲಿಂಬೆ ಮತ್ತು ಮೊಳಕೆ ಬರಿಸಿದ ಧಾನ್ಯಗಳಲ್ಲಿ "ಸ' 


ಟೊಮೆಟೊ. . 
ಜೀವಾತು ಇದೆ (ಅಡುಸ್‌. ೪). ಟೊಮೇಟೊ: ಟೊಮೇಟೊ . 
ಈ ಹಣ್ಣನ್ನು ಎಲ್ಲಾ ಜನರೂ ಅಪೇಕ್ಷಿಸುತ್ತಾರೆ (ತಕದೆ. ೪೦). 
[ ೦. 708810) 
ಟೊಮೆಟೊ "ಟೊಮಾಟೊ ನೋ. 
ಟೊಮೇಟೊ "ಟೊಮಾಟೊ' ನೋ. 


೩೧೫೭ 


5 ಟೊಳ್ಳು, ಟೊಳ್ಳೆ ಡೊಳ್ಳು 


ಟೊಳ್ಳು 


೪ 


ಟೊಮ್ಮೆ `ತೊಂಬೈ' ನೋ. 
ಟೊಳಕಿ (ನಾ). ಎಲೆಗಳಿಂದ ಹೆಣೆದ ದೊನ್ನೆ ಅಥವಾ ಬುಟ್ಟಿ : 

ದೇವರ ಪೂಜೆಗೆ ಎತ್ತಿದ ಹೂಗಳನ್ನು ಒಂದು ಟೊಳಕಿಯೊಳಗೆ ಹಾಕಿ 

(ಮುಂಬಯಿ. ೫-೩೦೦). [ 4- ಮರಾ. ಟೋಳಕಾ) 
ಚೆ ಡೊಳ್ಳಿ, ತೊಲಿ, ದೊಳ್ಳು, ದೊಳೆ (ನಾ). 
೧. ಒಳಗೆ ತಿರುಳಿಲ್ಲದಿರುವುದು ; ಪೊಳ್ಳು : ಹುಲ್ಲು. ಸುಟ್ಟರೆ ಸುಡಲಿ! 
ಲೇಸಾಯ್ತು ಟೊಳ್ಳಳಿಯಿತುಳಿಯೆ ಗಟ್ಟಿ! (ಪಾಂಜಜ. ೪-೬) ; “ಬಂದೆ 
ಶಾಮು, ಬಾಳ ಟೊಳ್ಳು ತುಂಬಿತೆ ನುವನು (ಕಾಮನೆ. ೮೯) ; ಸಾಬೂನಿನ 
ಪೆಟ್ಟಿಗೆಯಂತಹ ಪಿಟೀಲೊಂದನ್ನು ತೆಗೆದುಕೊಟ್ಟಿದ್ದರು. ಅದರ ಒಳಗೆಲ್ಲಾ 
ಟೊಳ್ಳು (ನಾಡಿಗೇ. ೧೩); ಪೋಕನ ಮಾತು ಕಾಕು, ಸುಳ್ಳನ ಮಾತು 
ಟೊಳ್ಳು (ಗಾರೆ). ೨. ಪೊಟರೆ ; ತೂತು: ಆ ಮರದ ಟೊಳ್ಳಿನಲ್ಲಿ ಒಂದು 
ಸರ್ಪ ವಾಸವಾಗಿದೆ (ರೂಢಿ). ೩. ಗುಡ್ಡೆ ಇಲ್ಲದ ಕಣ್ಣಿನ ಕಂಠಿ, "ಟೊಳ್ಳು 
ಗಣ್ಣು' ಪರಾ. (ಗು). ೪. ಒಳಗೆ ಬರಿದಾದ ; ತಿರುಳಿಲ್ಲದ ; 
ಪೊಳ್ಳಾದ : ಟೊಳ್ಳು ಮಾತು ಸುಳ್ಳಿಗಿಂತ ಕಡೆ (ಗಾದೆ). ಆ ಟೊಳ್ಳು 
ಬಿದಿರಿನಲ್ಲಿ ಗಾಳಿ ಹೊಕ್ಕು ಶಬ್ದಮಾಡುತ್ತಿದೆ (ರೂಂ). ಟೊಳ್ಳೆ: ೧. 
ಒಳ್ಳೆಗಳುಂ ಗರಳದ ಕರಿಗೊಳ್ಳಿಗಳುಂ ಕೈಪೆಸೊರೆಯ ಬಳ್ಳಿಗಳುಂ ಚಿಃ 
ಟೊಳ್ಳೆಗಳುಂ ದೈವಾಖ್ಯಕೆ ಕಳ್ಳರ್‌ ಗುರುರೂಪ .ವಿಶ್ವನಾಥಂಗೆಣೆಯೇ 
(ಕವಿಕ, 1, ೨೮೨). :೨. ಮಾನಿಗೆ ಶ್ವಾಸಕೋಶವಿಲ್ಲ. ಅದರ ಮೂತಿಗೆ ತಾಗಿ. 
ಎಡ ಬಲ ಮಗ್ಗುಲುಗಳಲ್ಲಿ ಎರಡು ಟೊಳ್ಳೆಗಳಿವೆ. ಈ ಟೊಳ್ಳೆಗಳ ಅಂಚನ್ನು 
ಅದು ಆಗಾಗ ತೆರೆದು ಮುಚ್ಚುವುದು (ಜಾಲಪ್ತ. 11, ೬೭೦). ಹ. ಆಲಿ 
ನೊಂದುದೊ ಕಣ್ಣ 'ಬೇನೆಯೊ . . . ಅಳಿಗಣ್ಣೊ ತಿಮಿರವೊ ಟೊಳ್ಳೆ 
ಪೋದಪ್ರದೋ (ಬಸಫು. ೧೮-೬೬). ೪. "ಟೊಳ್ಳೆಗವಡೆ' ಪರಾ. 
ಡೊಳ್ಳು: ೫. ಉಬ್ಬಿರುವ ಹೊಟ್ಟೆ: ಬೊಜ್ಜೂ ಬೆಳೆದ 
ಹೊಟ್ಟೆ : ತೀವಿದ ನರೆಯುಂ ಡೊಳ್ಳುಂ ದೇವವು ತನೆನಿಸಿ ನೆಗಬ್ಜ 
ಯಶಮುಂಂ ಬೆರಸಿ (ಪಂಪಭಾ. ೬-೪೩); ಮರುಳ ವಂನ್ನಣೆಯಂತೆ ಬಾಹಿನ 
ಡೊಳ್ಳಿನಂತೆ ಸೂಳೆಯ ಕರೆಹದಂತೆ . . . ಕಡೆಯೊಳ್‌ ಪೇಸುಪಥಮುಮ 
ಶೋಭೆಯುಮಾಗದೆ ಪೋಗದು (ಧರ್ಮಾಮ್ಮ. ೭-೧೨೨) ; ಬೆಳ್ಳಿಯ ಗಿರಿಯ 
ನೆತ್ತಿದೆನೆಂಬ ಗರ್ವದ ಡೊಳ್ಳನಿಂದಿನ ದಿನದೊಳಗೆ ಹೊಳ್ಳುಮಾಡದೆ 
ಬಿಡೆನು (ಅಂಜಚ. ೬-೧೯೩) : ವೈಶ್ಯನೊರ್ವ ಸ್ವರ್ಣವ್ಯವಹಾರಿ ವರದತ್ತ 
ನೆಂಬಂಗೆ ಡೊಳ್ಳು ಬೆಳೆದಿರೆ (ಪುಣ್ಮಾಸ್ರ. ೩-೭6 ವ); ಡೊಳ್ಳುಗಳ ಹೇರೊಡಲ 
ವಂಚಕರು (ಬಸು. ೩೦-೩೪) ; ಬಿಲ್ಲು ಬಿಡದವನಿಯಲಿ 'ಬದ್ದನ ಡೊಳ್ಳು 
ಮೇಲಾಗಿತ್ತು (ಕುವ್ಯಾಆ. ಕುಕ್ಷಿಯಕ್ಕುಳಿಸೆ ಬೆಂಗಡರ್ವುದು 
ಸಹಜದೊಳೀಕ್ಷಿಸೆ ಪುಟ್ಟ ಡೊಳ್ಳಿಹುದು (ಧರ. ೬-೦೬). P ಇದನ್ನು 
"ಒಡಲ್‌' ನಿಂದ ನಿಷ್ಪನ್ನಮಾಡಂವ ಸಾಧ್ಯತೆಯೂ ಇದೆ, ಡೊಳ್ಳಿ : ೪. 
ಹದಿನೆಂಟು ಡೊಳ್ಳೆ ಪರಿವಾರವಾರ್ಭಟಿಸಿ ಕೂಡಿದುದಲ್ಲಿ (ವೀರೈ ಪು.೩-೨೩-೩೫). 
ತೊಲಿ: ೨.. ವೇಧಿತಃ, ಛಿದ್ರಿತಃ, ವಿದೃಃ-೩ ತೊಲಿಬುಡಲ್ಪಟ್ಟದ್ದು, 
ತೂತು ಕೊರೆಯಲ್ಪಟ್ಟದ್ದು (ಸಿದ್ಧಾಂತಿ. ೩೦೦). ದೊಳ್ಳು : ೫. ಮಂತ್ರಿ 
ಕಾಡೊಳಗೆ . . . ದೊರೇಕಿವಿ ಕತ್ತೇಕಿವಿ ಅಂದ್ವಿಟ್ಟ. ವಂಂಶ್ರೀ ದೊಳ್ಳು 
ಕರಗಿತು (ಹುಟ್ಕಿಹ. ೧೬೦). "ದೊಳ್ಳುನೂಕು' ಪರಾ. ದೊಳ್ಳೆ: ೩, 
"ದೊಳ್ಳೆಗಣ್ಣ' ಪರಾ. 

ಡೊಳ್ಳಾಗು, ದೊಳ್ಳಾಗು ಎ೧. ಕಣ್ಣಿನ ಗುಡ್ಡೆ ಇಲ್ಲದಾಗು ; ಗುಳಿ 
ಬೀಳಂ; ಪೋಟುಬೀಳಂ: ಒಂದಾಖು ಮೇಗಣ್ಣೆ. ಳೆಯಲುರಿವ ಪೆರ್ಬತ್ತಿಯಂ 
ಕಚ್ಚಿ ಬೇವುತ್ತಿರೆ ಬಾಯ್‌ ಬಿಟ್ಟೊಡೆ ಬಿರ್ದತ್ತದು ನಯನೆದೊಳಾಂ 
ನಂದಿಸಲೈಯ್ಯ ನೆತ್ತಲ್ಪಿರಿದುಂ ನಿದ್ರಾಭಿಭಂಗಂ ದೊರೆಕುಮವರ್ಗೆಂದಿರ್ದು 
ಡೊಳ್ಳಾಯ್ಲ್ತೂ ನೇತ್ರಂ (ಛರ್ಮಪ. ೯-೦೬) ; ಆ ಉರಿವ ಬತ್ತಿ ನನ್ನ ಕಣ್ಣ 
ಮೇಲೆ ಸರಿಯಾಗಿ ಗುರಿಕಟ್ಟಿ ಹಾಕಿದಂತೆ ಬಿದ್ದಿತು . . . ಅದರಿಂದ ಕಣ್ಣು 


೧೪-೨೦) ; 


ಟೊಳ್ಳುಗಣು 


೪ ಣ 


ದೊಳ್ಳಾಯಿತು (ನಗಿಗ. ೨). ೨. ಉಬ್ಬು; ದೊಡ್ಡದಾಗಂ : ಹೊಟ್ಟೆ 
ಡೊಳ್ಳಾಗಿತ್ತು (ದೀಪದ, ೧9). ಡೊಳ್ಳು ಬೀಳು ಎ ಜೋಲುಬೀಳು ; 
ಸಡಿಲವಾಗಿ ನೇತಾಡು ; ಅಳ್ಳಕವಾಗಂ : ಡೊಳ್ಳು ಬಿದ್ದ ತಂತಿಯಿಂದ 
ಜೊಳ್ಳುನಾದವೆದ್ದಿತೋ (ನಾಠಳೀ. ೩-೦೨). ಡೊಳ್ಳು ಹೊಡೆ ಎ ಡೊಳಂ, ಹ 
ಬೀಳು? ದಾರ ಡೊಳ್ಳು ಹೊಡೆವುದನ್ನು ಹೇಗೆ ತಪ್ಪಿಸಬೇಕು? (ಗಾಳಿಪ. ೩). 
ಡೊಳ್ಳೇರು ಎ ಹೊಟ್ಟೆ ದೊಡ್ಡದಾಗು ; ಹೊಟ್ಟೆಯುಬ್ಬು : ಕುಣಿ 
ಕುಣಿದು ತೇಲಿ ಸಾಗಿತು, ಪಟಂ ಸಂತಸಕೆ ಡೊಳ್ಳೇರಿತೆನೆ ವಾಯುಹತಿಗುರ್ಬಿ 
(ಶ್ರೀರಾಮಾ. ೯೮- ೫೩೭). 
[ ದೇ.॥ ತಮಿ, ತೊಳ್ಳಲ್‌, ತೊಳ್ಳೈ ; ಮಲ. ತುಳ, ತೊಳ್ಳ ; 
ತುಳು. ಟೊಳ್ಳು, ಡೊಳ್ಳು, ದೊಲ್ಲು; ತೆಲು. ತೊಲಿ, ತೊಲಿಕ, ದೊಲ್ಲೆ ) 
ಟೊಳ್ಳುಗಣ್ಣು (ನಾ). ಗಂಡ್ಲೆ ಇಲ್ಲದೆ ಗುಳಿಬಿದ್ದ ಕಣ್ಣು : ಟೊಳ್ಳು 
ಗಣ್ಣವರೆಲ್ಲ ಮೆಳ್ಳೆಗಣ್ಣಾದವರು ಹಲ್ಲುಮುರುಕ ಹೀನರುಗಳು 
ಎಲ್ಲರ ಕರೆಸಿದ (ಮಡಿಸಾಂ. ೧-೩೫). [ ಟೊಳ್ಳು + ಕಣ್ಣು (<ಕಣ್‌) ] 
ಟೊಳ್ಳುಹಂಚೀಹುಲ್ಲು (ನಾ). ಒಂದು ಬಗೆಯ ಹಂಲ್ಲಂ : ತೆಂಗಿನ ನಾರು 
ಹುಲ್ಲು, ಟೊಳ್ಳುಹಂಚೀಹುಲ್ಲು (ಮೈಔಗಿ. ೪೬-೯೨೨). 
[ ಟೊಳ್ಳು + ಹಂಚಿ, * ಹುಲ್ಲು (ಪುಲ್‌) ) 
ಟೊಳ್ಳೆ "ಟೊಳ್ಳು' ನೋ. 
ಟೊಳ್ಳೆಗವಡೆ (ನಾ). ಒಡೆದ ಕವಡೆ ; ತೂತು ಕವಡೆ : ಜಾಣಜಾಣೆಯ 
ರಾಟವೆಂಬುದು ಚದುರಂಗದಾಟದಂತಿಹುದು ಬದಗರ ಲೀಲೆಯಹುದು 
ಟೊಳ್ಳೆಗವಡೆಯಗೆದರ್ವ ಸೋಗಳೆಯಾಟದಂತೆ (6ರ. ೦೦-೦೯). 
[ಟೊಳ್ಳೆ (-ಆಟೊಳ್ಳು) + ಕವಡೆ, ] 
ಟೋಕರ "ರಶೋಕರ್‌' ನೋ. 
ಟೋಕರು "ರೋಕರ್‌' ನೋ. 
ಟೋಕರೆ (ನಾ). ಬುಟ್ಟೆ ; ಮಂಕರಿ: ಹೊಳೇ ಬಳಿಯಿದ್ದ ಹರಗೋಲು 
ಗಳೆಲ್ಲಾ . . . ಕೋಟೆವಳಿಕ್ಕೆ ಹಾಕಿಸಿಯಿದ್ದನಾಗಿ ವಂಧ ಭಾರಿ ಬಿದಿರ 
ಟೋಕರೆ ಮಾತ್ರ ಬಿದ್ದುಯಿದ್ದುದನ್ನು ತರಿಸಿ (ಹೈದರ. ೦೦೪). 
{ «ಹಿಂ. ಟ್ರೋಕರೀ] 
ಟೋಕಿಸು (ಕ್ರಿ). ೧. “ವ್ಯಾಖ್ಯಾನಮಾಡು” (ಕತಸಾಂ. ಕೋಶ) : ಟೋಕಿಸಿ 
ಟೌಂಕಿಸಿ ಟಂಕಿಪ ಟಕ್ಕರದೇಕೆ ಪುಟ್ಟಿದರೊ ಶ್ರೀಹರಿಯೆ (ಕತಸಾಂ. 
೭೩-೮3). ೨. ಶಬ್ದಮಾಡು (?) : ಚತುರಂಗಬಲಂ ಬರೆ ನಾಡೆ 
ಕೂಡಿಯಾ ಚಾಗಿಗಳಂದು' ಸಂಧಿಸಿದರದ್ಳುತಭೇರಿಗಳಂತೆ. ಟೋಕಿಸಲ್‌ 
(ಹಾ ಲಾಸ್ಯ. ೩-೩-೦೦). ೩. ಗುಣಿಸು (2): ತೂಕದಲೆನಿತಿರಲದಕಂ ಜೋಕೆ 
ಯೊಕುಂ ನಾಲ್ಕರಲಿವಂದಂ ಕೂಡಿಯೆ ಟೋಕಿಸಿ ವರ್ಗಂಗೊಂಡುರೆ ನೂಕದ 
ರೊಳ್ಳಾಗಪಾಲಮಣಿಯೊಳ್ಳರಿಸಾ (ಭಾಸ್ಕರ. ೭೮-೯೪). [? + -ಇಸ್ಯು) 
ಟೋಕು "ಶೋಕಂ' ನೋ. 
ಟೋಕುತಾಳೆ "ತೋಕತಾಳೆ' ನೋ. 
ಟೋಕುಮಾರಾಟ "ಠೋಕಮಾರಾಟ' ನೋ. 
ಟೋಪನ್ನು, ಟೋಫನ್‌, ಟೋಫನು (ನಾ). ನಾಟಕದಲ್ಲಿ ಪಾತ್ರ 
ಧಾರಿಗಳಂ ಧರಿಸುವ ಕೃತಕವಾದ ತಲೆಗೂದಲ -ಕೃತಕ ಕೇಶರಾಶಿ: 
ಯಶೋದಾ ಪಾತ್ರಧಾರಿಯ ಇನ್ನೂ ತಲೆಗೆ ಟೋಪವನ್ನನ್ನು ಹಾಕಿ 
ಕೊಂಡಿರಲಿಲ್ಲ'(ಉಾಯಕ. ೭೦). ಟೋಫನ್‌: ಕೋಣೆಯಲ್ಲಿ ಹರಕುಮಂರಕು 
ಟೋಫನ್‌ಗಳು. ಒಂದು ರುದ್ರಾಕ್ಷಿ ಸರ . ಇಂಥವೇ ಕೆಲವು 
ಸಾಮಾನುಗಳಿದ್ದವು (ನಾಡಿಗೇ. ೩). ಟೋಫನು: ಸೊಗಸಾಗಿ 
(ಟೋಫನಿನಲ್ಲಿ) ಹೆರಳುಹಾಕಿಕೊಂಡು ಮಗಮಗಿಸುವ ಮಲ್ಲಿಗೆಯ 
ಹೂವನ್ನು ಮುಡಿದುಕೊಂಡು ಬಂದಾಗ ನಿಜವಾಗಿ ಯಾವಳೋ ಸುಂದರ 
ಯುವತಿಯೇ ನಿಂತಂತಾಗಿತ್ತು (ಅಲಂಹೂ. ೯). [ «ಮರಾ. ಟೋಪ್‌ ] 


೩೧೫೮ 


ಟೋಪಿ 


ಟೋಪಲಿ, ಟೊಪಲೆ (ನಾ). ಬುಟ್ಟಿ; ಮಂಕರಿ : ತತಾ ಒಂದು ಟೋಪಲಿ 
ಮತ್ತ ಒಂದು ನೋಟು. ಈಗ ಘಸಾನ ಓಡಿಕೋತ ತರತೀನಿ (ರಕ್ತಥ್ಯ. 
906). ಟೊಪಲೆ : ಟವಕೆಗಳು . . . ಟೊಪಲೆಗಳು (ಸಣ್ಣಬುಟ್ಟಿ) 


(ಮುಂಬವ್ಕಾ. ೧೦೦೨). [ «ಹಿಂ. ಟೋಪರೀ ) 


$| ಟೋಪಿ, ಟೊಪ್ಪಿ, ಟೊಪ್ಪಿಗೆ, ತೊಬ್ಬಗೆ, ತೋಪಿ (ನಾ). ೧. ಹೆಣೆದು 


80 


ಅಥವಾ ಹೊಲಿದು ತಯಾರಿಸಿದ ತಲೆಯ ತೊಡುಗೆ: “ಕುಲಾಯಃ- 
ಗೂಡುಂ, ಟೋಪಿಯಂಂ” (ಕಾಕಕ್ಕ. ೦೬೬) ; ತಲೆಗೆ ಬಂದಿಸಿದವುಳ ಪಟ್ಟೆಯ 
ಟೋಪಿಯ ಬ್ರಹ್ಮರೊಂದಿತು ಕುಳಿತು ಹಂತಿಯಲಿ (ಮೋಹಕ. ೩-೪೯): 
ರುದ್ರಾಕ್ಷಿಯಲ್ಲಿ ರಚಿಸಿದ ಟೋಪಿ (ಕೋರಬ. ೪-೧೬); ಕಬ್ಬಿಣದ 
ಕವಚಗಳನ್ನೂ ಟೋಪಿಗಳನ್ನೂ ಧರಿಸಿಕೊಂಡು (ಕೃವಾಉ. ೨೪೩). 
ಟೊಪ್ಪಿ: ೧. ಸಾಯಂಕಾಲ ಧರಿಸುವ ಟೊಬ್ಬಯು ಕುರ್ಚಿಯ ಕೆಳಗಿಡಲ್ಬ 
ಟದೆ (ಪ್ರಕಾರ. ೨) ; ನೀಲಿಬಣ್ಣದ ಹೊದಿಕೆ-ಅಗಲವಾದ ಟೊಪ್ಬ-ಕೈಯಲ್ಲಿ 
ಚಿಕ್ಕ ಕೊಡಲಿ (ಅರ್ಯಕ. ೦೦); ಟೊಪ್ಪಿಯೊಳಗಿಂದ ಎಂಥೆಂಥ ಹಕ್ಕಿ 
ಹಾರಿಸಿದ್ದಾರೆ (ಗಾಳಿಪ. ೫, ಮೆಚ್ಚಿಗೆಯ ಮಾತು). ಟೊಪ್ಪಿಗೆ: ೧. ಕುಪ್ಪಸದ 
ಬೀರಣೆಯ ಬಿನ್ನಣದ ಹೆಸರಿಗಂ ಟೊಪ್ಪಿಗೆಯ ಹೊಜವೇಷದಿಹಪರದ 
ಲೆಕ್ಕಿಗಂ (ಬಸರ. ೩-೬೦); ಕಡುಟಕ್ಕು ; ಮಾಣಿಕಟಕ್ಕೆ ; ಪೊಸ ಟೊಪ್ಪಿಗೆ 
(ಕಮದ. ೬೩ ಪ್ರಯೋ); ಅವರ ಖಾಕೀಕೋಟು, ಎತ್ತರವಾದ ಟೊಪ್ಪಿಗೆ 
. - . ಚಪ್ಪಲಿಗಳು ಅವರಲ್ಲಿರುವ ದರ್ಪಬುದ್ಧಿಗೆ ಸಾಕ್ಷಿ ನುಡಿಯುತ್ತಿದ್ದವು 
(ರಂಗರೋ- ೦). ೨. ಟಗೆರು, ಸಾಳುವ, ಗಿಡುಗ ಮೊದಲಾದುವನ್ನು 
ಕಾಳಗಕ್ಕಾಗಿ ಮತ್ತು ಬೇಟೆಗಾಗಿ ಬಿಡುವುದಕ್ಕೆ ಮಂಂಚೆ ಅವುಗಳ 
ಮುಖಕ್ಕೆ ಹಾಕುವ ವಂತ್ತು ಬಿಡುವ ಸಮಯಂದಲ್ಲಿ ತೆಗೆಯುವ ಮೊಗ 
ವಾಡ,-ಮಂಖಾವರಣ : ಬಿಡು ಬಿಡು ಬೇಗಲೆನುತ ಸಾಳುವನನಂತವ 
`ಬಿಡಲು ಟೊಪ್ಪಿಗೆಗಳಂ ಕಳೆದರು (ಹರಕಾ ೩-೨೯) ; ಕಳೆದು ಟೊಪ್ಪಿಗೆಯ 
ಮೈದಡವಿ ಮೆಲ್ಲನೆ ಕೈದಳದಿಂದ. ಬಿಡಲು (ಕುರಾಸಾಂ. ೦೫-೨೯). 
೩. ಸೀಸಕ ; ಶಿರಸ್ತ್ರಾಣ: ಕರದಂಬುವಿಲ್ಲು ಕಟಿಯ ಕಠಾರದ ಚೆಲ್ವು 
ಸಿರದ ಟೊಪ್ಪಿಗೆ (ಅನೆಂ. ೦೭-೫). ತೊಪ್ಪಿಗೆ: ೧. ಪಸುರ ಕುಪ್ಪಸಮಂಂ 
ತೊಪ್ಪಿಗೆಯುಂ ಕೈಗಂಬರಿಯಂಂ ಸೊಗಯಿಸೆ ನಗಧರನ ಸಭೆಗೆ ಪರಿತರಲು 
ಚರಂ (ಮಹಾನೇ. ೦೦೨೧೫೩) : ತೊಪ್ಪಿಗೆಗಿದ್ದ ಬೆಲೆ ತಲೆಗಿಲ್ಲದಾಗ, ಬಾಲವೇ 
ನಾಯಿಯನ್ನು ' ಆಡಿಸುತ್ತದೆ (ತಿಂಮತ. ೭. ತೋಪಿ: ೧. ಪಾಪ 
ಹೋಗಬೇಕೆಂದು ತೋಪಿ ಇಟು ಕೊಂಡ . (ಗಾದೆ). 

ಟೊಪ್ಪಿಗೆ ಹಾರಿಸು ೧. ಟೋಪಿಯಂನ್ನಲ್ಲ ತಲೆಯಿಂಂದ ಕೆಳಗೆ ಬೀಳಿಸಂ- 
೨. (ಆಲಂ) ಅವಮರ್ಯಾದೆ ಮಾಡಂ ; ಅವಮಾನಗೊಳಿಸು : 
ಟೊಪ್ಪಿಗೆ ಹಾರಿಸು ಎಂಬುದು ಅವಮಾನಾರ್ಥದಲ್ಲಿದೆ (ಗೋಯಾತ್ರೆ. ೩೫). 
ಟೋಪಿ ಬೀಳು, ಟೊಪ್ಪಿಗೆ ಬೀಳು ಎ೧. (ಆಲಂ) ಮೋಸಹೋಗು ; 
ವಂಚನೆಗೆ ಒಳಗಾಗು : ಹಾಗೂ ಹೀಗೂ ನೀನು ಟೋಪಿಬೀಳುತ್ತೀಯೆ, 
ಜೋಕೆ (ರೂಢಿ); ಟೊಪ್ಪಿಗೆ ಬೀಳು ಅಂದರೆ ಮೋಸಹೋಗು ಎಂದು 
(ಗೋಯಾತ್ರೆ. ೩೬) ; ಅದರಿಂದಲೇ ನಾನು ಮತ್ತೆ ಟೊಪ್ಪಿಗೆಬೀಳುತ್ತೇನೆ 
(ಗಾಳಿಪ. ೦೪೭). ೨. (ಆಲಂ) ಮೋಸವಾಗಂ ; ವಂಚನೆಯಾಗು : 
ಅಂತೂ ಅವನಿಗೆ ಟೋಪಿಬಿತ್ತು (ಕೂಡಿ). ಟೋಪಿ ಹಾಕು ಟೊಪ್ಪಿಗೆಹಾಕುಎ 
೧. (ಆಲಂ) ಮೋಸಮಾಡು ; ವಂಚಿಸಂ : ಸರಿ ಹಾಗಾದ ಮೇಲೆ 
ಒಳ್ಳೆ ಮಾತಿನಲ್ಲಿ ಟೋಪಿ ಹಾಕಿದ (ಸಾವಿಸ. ೦೬). "ಟೊಪ್ಪಿಗೆ ಹಾಕು' ಎಂದರೆ 
ಠಕ್ಕಿಸು ಎಂದರ್ಥ (ಗೋಯಾತ್ರೆ. ೩೩). ೨. ಟೋಪಿಯನ್ನು ಧರಿಸು: 
ತಮ್ಮ ತಲೆಗೇ ಟೊಪ್ಪಿಗೆ ಹಾಕುವವರು ಇತರರನ್ನು ಏಕೆ ಬಿಟ್ಟಾರು? 
(ಗಾಳಿಪ. ೧೨೦). ಯೂರೋಪಿನ ಕೆಲವು ಭಾಷೆಗಳಲ್ಲಿ ಈ ಶಬ್ದ 
ಕಂಡುಬರುತ್ತದೆ. [+-ಮರಾ. ಹಿಂ. ಟೋಪೀ./ತಮಿ. ಮಲ. ತೊಪ್ಪ: 

ತುಳು. ಟೊಪ್ಪಿ: ತೆಲು. ಶೊಪ್ಪಿ, ತೋಪಿ./ಪ್ರಾ. ಟೋಪಿಆ. ] 


ಟೋಪಿಕಾರ(ನಾ). ಟೋಪಿಯನ್ನು ಧರಿಸಂವವನಂ; ಯೂರೋಪೀಯ; 
ಪಾಶ್ಚಾತ್ಯ : ಬೇರೆ ಟೋಪಿಕಾರ ಜಾತಿಗೆ ಯಾರಿಗೂ ವ್ಯಾಪಾರ ಮಾಡು 
ವುದಕ್ಕೆ ವಬ್ಬಗೆ ಇಲ್ಲ (ರಾಣೀಂದ್ರ. ೩೦). [ «ಮರಾ. ಟೋಪಕರ್‌ ] 

ಟೋಪು, “ತೋಪು” ನೋ. 

ಟೋಪು, (ನಾ). (ಸೀರೆಯ ಸೆರಗಿನಲ್ಲಿರುವ) ಸಂಪೂರ್ಣ ರೇಷ್ಮೆಯ 
ನೇಯ್ಗೆ . "ಟೋಪುಸೆರಗು' ಪರಾ. [ .-ಮರಾ. ಟೋಪಪದರ್‌ ] 

ಟೋಪುಸೆರಗು (ನಾ). ರೇಷ್ಮೆಯ ನೇಯ್ಗೆಯನ್ನುಳ್ಳ ಸೆರಗಂ : ಅವಳಿಗೆ 
ಟೋಪುಸೆರಗಿನ ಶೀರೆ, ರೇಶಿಮೆಯ ಖಣದ ಆಹೇರಿ ಸಂದಾಯವಾಗುತ್ತಿತ್ತು 
(ದೀಪಹ. 11, ೯೧). [ ಟೋಪ್ಪ + ಸೆರಗು; (ಆಸೆಅಂಗು) ] 

ಟೋಫನ್‌ “ಟೋಪನ್ನೂ? ನೋ. 

ಟೋಫನು "ಟೋಪನ್ನೂ' ನೋ. 

ಟೋಲ್‌ (ನಾ). ಪಾಠಶಾಲೆ : ಟೋಲ್‌ - ಬಂಗಾಳದಲ್ಲಿ ಶಾಸ್ತ್ರಗಳ 
ಅನುಶೀಲನೆ ನಡೆಯುತ್ತ ಧರ್ಮಶಾಸ್ತ್ರವನ್ನು ಕುರಿತ ಸಂದೇಹಗಳನ್ನು 
ಇತ್ಯರ್ಥ ಮಾಡುತ್ತಿದ್ದ ವಿದ್ಯಾಲಯಗಳು (ನಿಬಂಧ. 1, ೩೦೭ ಅಡಿಟ) ; 
ಯೂರೋಪಿನ ಮಧ್ಯಯುಗದಂತೆಯೇ ನಮ್ಮ ದೇಶದಲ್ಲಿಯೂ 
ಶಾಸ್ತ್ರಾಭ್ಯಾಸವೇ ಮುಖ್ಯವಾದ್ದಾಗಿತ್ತು. ಈ ಶಿಕ್ಷಣದ ವಿಶೇಷ ಅನುಶೀಲನೆ 
"ಟೋಲ್‌'ಗಳಲ್ಲಿಯೂ ಚತುಷ್ಟಾಠಿಗಳಲ್ಲಿಯೂ ನಡೆಯುತ್ತಿತ್ತು (ನಿಬಂಧ. 
1, ೩೧೭). [ *-ಹಿಂ. ಬಂಗಾಳಿ. ಒರಿಯ. ಟೋಲ್‌ ] 

ಟೋಲನಾಕೆ (ನಾ). ಉಕ್ಕಡದ ಠಾಣ್ಯ ; ಸುಂಕವ ಕಟ್ಟೆ: ಲೋಕಲ್‌ 
ಫಂಡಿನ ಉತ್ಪನ್ನದಲ್ಲಿ ಇದೂ, ಟೋಲನಾಕೆಯ ಉತ್ಪನ್ನವೂ, ಶಾಲೆಯ 
ಫೀಯೂ ಬರುತ್ತವೆ (ಕಾರವ. ೬೭). [ ಆಟೋಲು + ನಾಕೆ] 

ಟೋಲು (ನಾ). ವಾಹನಗಳು ಹಾದುಹೋಗುವಾಗ ಉಕ್ಕಡದಲ್ಲಿ 
ವಸೂಲ್ಮಾಡುವ ಸುಂಕ,-ತೆರಿಗೆ : “ (ಪೇಟೆ, ರಸ್ತೆ, ಮೊ.ಗಳನ್ನು 
ಉಪಯೋಗಿಸಿಕೊಳ್ಳುವುದಕ್ಕಾಗಿ, ಸಲ್ಲಿಸಿದ ಸೇವೆಗಾಗಿ, ಕೊಡುವ) ಸುಂಕ, 
ಜಕಾತಿ, ಟೋಲು” (7011. ಇಂಕನಿ.). [ *-ಇಂ. Ton] 

ಟೋಲುಗೇಟು (ನಾ). ಎ ಟೋಲನಾಕೆ: ಆ ಪಟ್ಟಣದ ಟೋಲಗೇಟಿನ 
ಬಳಿಯಿಂದ ಮೆರವಣಿಗೆ ಹೊರಟಿತು (ರೂಢ). [ «೧0. 700-೩೬9) 

ಟೋಳಿ, ಠೋಲಿ (ನಾ). ೧. ಗಂಂಪು; ಸಂದಣಿ; ಸಮೂಹ: ಮಧ್ಯ 
ರಾತ್ರಿಯ ಸುಮಾರಿಗೆ ಚಾಂಡಾಲಸ್ವರೂಪದ ಕಾಮುಕರ ಟೋಳಿಯೊಂದು 
ಬಂದು ಮಲಗಿದವರ ಮೇಲೆ ದಾಳಿಮಾಡಿತು (ಹೇಮಂತ. ೨೮೬) ; ಗಂಡು 
ಹುಡುಗರ ಟೋಳಿಯಲ್ಲಿ ನಿಶ್ಚಿಂತಳಾಗಿ ತಿರುಗಾಡಲು ಅವಳು ಎಂದೂ 
ಹೆದರಲಿಲ್ಲ (ಫಲಸಂ. ೨೬). ಪಿ. ಸೈನ್ಯದ ಒಂದು ಭಾಗ ; ತುಕಡಿ: 
ರೋಷೆಲ್‌ನಗರದಿಂದ ಕಳುಹಿಸಿದ ಟೋಳಿಯಲ್ಲಿ ಅಳಿದುಳಿದವರು ಅಷ್ಟೇ 
ಮಂದಿ (ಯೋಧಪು. ೧೧೩); ಬಾದಶಹನ ಛಾವಣಿಗೆ ಬರುತ್ತಿದ್ದ ಧಾನ್ಯ 
ಮುಂಂತಾದುವುಗಳನ್ನು ಮರಾಟರ ಟೋಳಿಗಳು ನಡುವೆ ಎತ್ತಿಹಾಕಿಬಿಡು 
ತ್ತಿದ್ದವು (ಹಂಸಾ. ೨೫). ಕೋಲಿ: ೨. ಈ ಠೋಲಿಯು ಠಂಕಸಾಲೆಯ 
ಪಶ್ಚಿಮಕ್ಕಿದ್ದ ಮಾರ್ಗವಾಗಿ ಭಾಂಡೇರಿ ಹೆಬ್ಬಾಗಿಲಿನ ಕಡೆಗೆ ಸರಿಯಿತು 
(ರುೂಡರಾಣಿ. ೪೦೭). 

[ ಆಪ್ರಾ. ಟೋಲ./ಹಿಂ. ಟೋಲೀ ; ಮರಾ. ಟೋಳೀ ] 

ಟೋಳಿಕಟ್ಟು (ಕ್ರಿ). ಗಂಂಪುಕಟ್ಟು; ತಂಡವಾಗು: ಒಂದೊಂದು ಪ್ರಾಂತಕ್ಕೆ 
ನಾಲ್ಕೈದು ಜನ ಟೋಳಿಕಟ್ಟಿ ಹೋಗುವುದು ರೂಢಿಯಾಗಿತ್ತು 
(ಕಂಬಹು. ೨೫). [ ಟೋಳಿ * ಕಟ್ಟು,) 

ಟೌಂಕಿಸು (ಕ್ರಿ). (?) : ಟೋಕಿಸಿ ಟೌಂಕಿಸಿ ಟಂಕಿಪ ಟಕ್ಕರದೇಕೆ ಪುಟ್ಟಿದರೊ 
ಶ್ರೀಹರಿಯೆ (ಕತಸಾಂ. ೭೫-೮೩). [7? .. - ಇಸ್ಕು] 

ಟೌಲ್ಲಿ "ಟವಳಿ' ನೋ. 

ಟೌಲ್ಲಿ "ಟವುಳ್ಳಿ' ನೋ. 


೩೧೫೯ 


ಟ್ರಸ 


೬ 


ಟೌಳಿಕಾಅ "ಟವಳಿಗಾಅ' ನೋ. 

ಟೌಂಗ, ಠೌಳಿಗ (ನಾ). ೧. ಮೋಸಗಾರ ; ವಂಚಕ : ತಾಮಸಾನ್ವಿತನು 
ಟೌಳಿಗನು ಕೌಟಿಲ್ಕನುದ್ದಾಮ ಕೊಲ್ಲಾಪುರದೊಳಿಹನು ಪೈಶಾಚಿಕಾಹ್ವಯ 
ನೆನಿಪ ಗೋರಕ್ಷನು (ಪ್ರಭಂಪ, 6-048). ಥೌಳಿಗ: ೨. ಐಂದ್ರಜಾಲಿಕ ; 
ಮಾಯಾವಿ : ಕಾಲನೆಂದೆಂಬ ಶೌಳಿಗನೊಸೆದು ದೇವೇಂದ್ರನೋಲಗ 
ದೊಳಾಡುವಲ್ಲಿಟ್ಟ ರನ್ನದ ಚೆಂಡು (ಜಿಲಪು. ೯-06). 

[ಟೌಳಿ, + (ಆಟವಳಿ) + - ಇಗ] 

ಟೌಳಿತನ (ನಾ). ಕಪಟ; ವಂಚನೆ; ಮೋಸ: ಅಲ್ಲಮನ ಟೌಳಿತನಗಳ 
ತಿಳಿಯದವಳು . . . ಮಾಯೆ ನಿನ್ನನಗಲಿರಬಲ್ಲಳೇಯೆಂದು ಬೋಸರಿಸುತಂ 
(ಪ್ರಧಂಪು. 8೩-೯೪). [ಟೌಳಿ, (-ಟವಳಿ) * - ತನ] 

ಟ್ಯಾಂಕು (ನಾ). ೧. ನೀರು,ಎಣ್ಣೆ, ಪೆಟ್ರೋಲು ಮೊದಲಾದ ದ್ರವ 
ವಸ್ತುಗಳನ್ನು ತಂಂಬಲು ಉಪಯೋಗಿಸುವ ತೊಟ್ಟಿ : ಟ್ಯಾಂಕಿನಲ್ಲಿ 
ಪೆಟ್ರೋಲು ಹೌದಿನಲಿ ತಣ್ಣೀರು ತುಂಬಿಕೊಳ್ಳುತ ಬಂದೆಬಿಟ್ಟಿತಲ್ಲ ಅಗ್ನಿ 
ಶಾಮಕವಂತು ಮುಟ್ಟಿತಲ್ಲ (ಅರಕೋ. ೨೭). ೨. ಯಂದ್ಮಕಾಲದಲ್ಲಿ 
ಉಪಯೋಗಿಸಂವ, ಫಿರಂಗಿಯುಳ್ಳ ಒಂದಂ ಬಗೆಯ ವಾಹನ: 
ಸಿಪಾಯಿಗಳನ್ನೂ ಫಿರಂಗಿಗಳನ್ನೂ ಒಳಕೊಂಡು ಯುದ್ಧದಲ್ಲಿ ನಡೆಕೋಟಿ 
ಯಂತೆ ಉಪಯೋಗಿಸಲಾಗುವ, ಮೋಟಾರುಶಕ್ತಿಯಿಂದ ನಡೆಯುವ, 
ಒಂದು ಉಕ್ಕಿನ ರಥ: ಫಿರಂಗಿರಥ ; ಟ್ಯಾಂಕು (7೩೩೬. ಇಂಳನಿ.) : ಅವರ 
ಇದಿರಿನಲ್ಲಿಯೇ ನದಿಯನ್ನು ದಾಟಿ, ಟ್ಯಾಂಕನ್ನು ಅವರ ವ್ಯೂಹದೊಳಕ್ಕೆ 
ನುಗ್ಗಿಸಿದವರಲ್ಲಿ ತಾನೇ ಮೊದಲಿಗ (ಯೋಧಪು. ೨). ([ *-ಇಂ. Tonx) 

ಟ್ಯಾಕ್ಸಿ (ನಾ). ಬಾಡಿಗೆಯ ಮೋಟಾರುಗಾಡಿ ; ಬಾಡಿಗೆ ಕಾರು: 
ಜಾದವನಿಗೆ ಬಹಳ ಕೆಲಸಗಳಿದ್ದುದರಿಂದ ಒಂದು ಟ್ಯಾಕ್ಸಿಯ ಅಗತ್ಯವಿತ್ತು 
(ರತ್ಮಗೋ. ೬೭). ([ *-ಇಂ. Taxi] 

ಟ್ಯೂಬು (ನಾ). ಕೊಳವೆ; ನಾಳ; ನಳಿಕೆ:. ನಲ್ಲಿಯಿಂದ ತೊಟ್ಟಿಗೆ 
ನೀರನ್ನು ಹಾಯಿಸಲು ರಬ್ಬರಿನ ಟ್ಯೂಬು ಬೇಕು (ರಂ). "ಟ್ಯೂಬಂ 
ಲೈಟು' ಪರಾ. (+. Tobe] 

ಟ್ಯೂಬುಲೈಟು (ನಾ). ಕೊಳವೆಯ ಆಕಾರದಲ್ಲಿರುವ ವಿದ್ಯುದ್ದೀಪ ; 
ಕೋಲಿನಾಕಾರದ ದೀಪ : ರಾತ್ರಿಯ ಹೊತ್ತು ಗುಡಿಯ ಮೇಲುಗಡೆ 
ಟ್ಯೂಬುಲೈಟನ್ನು ಹತ್ತಿಸಿದ್ದರು (ಗೋಪುರ. 8). [ *-ಇ0. Tutelight ] 

ಟ್ರಂಕು (ನಾ). “(ಲೋಹ, ಚರ್ಮ, ಬೆತ್ತ, ಮೊ. ಗಳಿಂದ ಮಾಡಿದ 
ಕೀಲು ಮುಚ್ಚಳವುಳ್ಳ) ಪೆಟ್ಟಿಗೆ, ಸಂದೂಕ” (1೫೩೩೬. ಇಂಳೆನಿ.): 
ಜಟಕಾಗಾಡಿಯವನು ಅವನ ಟ್ರಂಕನ್ನೂ ಹಾಸಿಗೆಯನ್ನೂ ಹೊತ್ತು 
ತಂದು ಹಾಲಿನಲ್ಲಿಟ್ಟು ಬಾಡಿಗೆಗಾಗಿ ಕೈಯೆೊಡ್ಡಿದನು (ಮಹಾ-ಗ. ೧): 
ಅವಳ ಲಕ್ಷ್ಯ ಅಲ್ಲಿಯೇ ಇದ್ದ ಅತ್ತೆಯ ಟ್ರಂಕಿನ ಕಡೆಗೆ ಹೋಯಿತು 
(ತೇಮೋಡ. ೨೦). ಓ ಸಾಮಾನ್ಯವಾಗಿ ಕಬ್ಬಿಣದ ತಗಡಿನ ಪೆಟ್ಟಿಗೆಗೆ 
ಈ ಪದ ಉಪಯೋಗವಾಗುತ್ತದೆ. [ «Ro. Trunx ] 

ಟ್ರಕ್ಕು (ನಾ). ಸರಕುಗಳನ್ನು ಸಾಗಿಸಲು ಬಳಸುವ ಮೋಟಾರು 
ವಾಹನ : ಭಾರವಾದ ಸಾಮಾನನ್ನು ಸಾಗಿಸುವ, ಸಾ. ನಾಲ್ಕು ಅಥವಾ 
ಆರು ತಗ್ಗುಚಕ್ರದ. ಬೋಳುಬಂಡಿ . , . ಟ್ರಕ್ಕು (ಇಣಂ೩. ಇಂಕನಿ.). 

[ ಇಂ. Truck ] 

ಟ್ರಸ್ಟು (ನಾ). ೧. “ನಂಬಿಕೆ” (೫೭೦೩೬. ಪತ್ರಿನಿ. ೮೩). ವಿ. ಒಬ್ಬನ ವಶಕ್ಕೆ 
ಒಪ್ಪಿಸಿದ ವಸ್ತು ಅಥವಾ ವ್ಯಕ್ತಿ; ಕೈಯೆಡೆ : “ನ್ಯಾಸ, ಟ್ರಸ್ಟ” 
(೫೯೩6೩. ಪತ್ತಿನಿ. ಕ). ೩. ಒಂದು ಆಸ್ತಿಯ ಮೇಲ್ವಿಚಾರಣೆಗಾಗಿ 
ಗೊತ್ತುಮಾಡಿದ ಸದಸ್ಯರ ವಂಂಡಳಿ ; ವಿಶ್ವಸ್ತಮಂಡಳಿ : ಆ ದೇವ 
ಸ್ಥಾನದ ವ್ಯವಸ್ಥೆಗಾಗಿ ಒಂದು ಟ್ರಸ್ಟ ರಚನೆಯಾಗಿದೆ (ರೂಢಿ). 

[ ಇಂ. Trost] 


6 


ಶಾ 


49 


ಟ್ರಾನ್ಸಿಸ್ಟರು 


ಟ್ರಾನ್ಸಿಸ್ಟರು (ನಾ). ಬೇಕಾದ ಕಡೆಗೆ ಒಯ್ಯಲಂ ಅನುಕೂಲವಾದ 
ಒಂದು ಬಗೆಯ ದೂರವಾಣಿ ಸಲಕರಣೆ; ರೇಡಿಯೋ: ಟ್ರಾನ್ಸಿಸ್ಟರನು 
ತಂದು ತಿರುಗಿಸುತಿರುವರು ಇಂದಿನ ಈ ಯುವಜನರು (ಡಂದ್ರವೀ. 
&೭೨೪೬). - [ ೯-1೦, Transister ] 

ಟ್ರಾಮು (ನಾ). ಪಟ್ಟಣದೊಳಗೆ ಕಂಬಿದಾರಿಯ ಮೋಲೆ ಓಡಾಡಂವ 
ಪ್ರಯಾಣಿಕರ ಗಾಡಿ : ಯಾವ ಟ್ರಾಮನ್ನು ಹತ್ತಬೇಕೆಂಬುದೊಂದು 
ಕೆಲವು ನಿಮಿಷ ಸಮಸ್ಯೆಯೇ ಆಯಿತು (ಮೂರಾಬ. ೯8). [೯-ಇಂ. Tran] 


ಠ (ನಾ). ೧. ಕನ್ನಡ ವರ್ಣಮಾಲೆಯ ಮೂವತ್ತೆರಡನೆಯ ಅಕ್ಷರ ; 
ಠಕಾರ. '೨. [ಗಣಿತ] ಎರಡು ಎಂಬ ಸಂಖ್ಯೆಯ ಸಂಕೇತ : 
“ ಖಠಫರಮದೆರಡಕ್ಕು ”; (ಮಂಗರಾ. ೧೦೪-೧೦). 
ಠಂ (ನಾ). ಒಂದಂ ಅನುಕರಣ ಶಬ್ದ. "ಠಮ್ಮಾನೆ' ಪರಾ. 
ಠಂಕ (ನಾ). ನಾಣ್ಯಮಾಡುವುದು ; ಟಂಕ. “ಠಂಕಸಾಲೆ 'ಪರಾ. 
[ ಆಸಂ. ಟಂಕ) 
ಠಂಕರಿಸು (ಕ್ರಿ). ಬಿಲ್ಲಿನ ಹೆದೆಯನ್ನು ವಿಂಡಿದಂ ಧ್ವನಿಮಾಡು ; 
ಜೇವೊಡೆ : ತುಡುಕಿ ಚಾಪವ ನೆಗಪಿ ಬಾಗಿಸಿ ತೆೊಡಿಸಿ ನಾರಿಯ ಠಂಕರಿಸಿ 
ಮುರಿದಿಡಲು ಬಿದ್ದುದಜಾಂಡಘಟ (ಅನಂರಾ. ೦-೨೩-೩೨). 
[ ಆಟಂಕಾರ + - ಇಸ್ಕು] 
ಟಂಕಸಾಲೆ ೧ : ಬೆಂದುವರಮನೆ ಶಾಲೆಯಂಗಡಿ ಠಂಕ 
ಸಾಲೆಗಳು (ಕೌಶಿರಾ. ೩೨-೯) : ಸರಕಾರಗಳು ತಮ್ಮದೇ ಕಂಕಸಾಲೆ (Mint) 
ಇರಿಸತೊಡಗಿದರು (ದಾಲಪ್ರ. 7:೩, ೦೫೩೩). [ರಂಕ ಸಾರ್ಕೆ 7 
ಠಂಕೃತಿ (ನಾ). ಬಿಲ್ಲಿನ ಹೆದೆಯ' ಶಬ್ದ ; ಠೇಂಕಾರ : ಠಂಕೃತಿಯನುರೆ 
ಬೀರೆ ಕೇಳುತ್ತೆ ಬಿಲ್ಲಿನೊಳ್ಮಾರ್ಗಣವ ಪೂಡಿದನವಂ (ದುಕಪು. ೧೧-೨೬), 
[ <೪; ಟರಕೃತಿ ] 


ಠಂಕಸಾಲೆ (ನಾ). ಎ 


ಠಂಕೆ "ಟಂಕ್ಕೆ' ನೆ೧:- 

ಠಕ "ಟಕ್ಕ' -ನೋ. 

`ಠಕಾಯಿಸು "ಟಕಾಯಿಂಸಂ' ನೋ. 

ಠಕಾರ (ನಾ). ಠ ಎಂಬ ಅಕ್ಷರ : ಕೃತಿಮಾರ್ಗದೊಳುಂಟು ಟಕಾರ ತಕಾರ 
ಠಕಾರ ರೇಫದೆಡೆಗಂ . . . ಜಿಟಿದಾದೇಶಂ (ಕಮದ. ೨೦). (ಸಂ.] 

ಠಕಾರ್ಯ (ನಾ). ಮೋಸ ; ವಂಚನೆ. “ಶಕಾರಿ' ಪರಾ. 

[ «ಮರಾ. ಠಕಾರ್‌ ಎ ಕಪಟಿ, ಠಕ್ಕ 

ಠಕಾರ್ಕ (ನಾ). (7): ನಲಿನಲಿದು ಪುರವೀಧಿವೀಧಿಗಳೊಳಗೆ ಜತಿಗಳ 
ತಾಳಗತಿಗಳಿಗೆಳಸಿ ಕುಣಿದಾಡುತ ಠ[ಪಾಕಾಂ. ಠಾ]ಕಾರದ ಮೇಲೆ ನಿಲುವುತ್ತ 
ಭಲರೆ ಭಲರೇಯೆನುತ (ಬಸಪು. 8೨-೪೨). [? 

ಠಕಾರಿ (ನಾ). ೧. ಮೋಸವುಳ್ಳುದು ; ಕೃತ್ರಿವಂತೆಯಂಳ್ಳುದು : ಈಗ 
ಬರುವ ಮದ್ದುಗಳಲ್ಲಿ ಠಕಾರಿ ಎಷ್ಟು, ನಿಜ ಎಷ್ಟು ಎಂದು ಹೇಳುವುದು 
ಕಷ್ಟ (ಣಾರುದಾ. ೨೦೪). (ಗರಿ). ೨. ಮೋಸದ; ವಂಚನೆಯ; ಕಪಟದ: 
ಎಲ್ಲಾ ಠಕಾರಿ ರಿಪೋರ್ಟು ಎಂತ ಸುದ್ದಿ (ದೇಕಥು. ೩೮). "ಠಕಾರಿಮಾಲಂ' 
ಪರಾ. [(ಠಕಾರ್ಯ * - ಇ] 


೩೧೬೦ 


5 


1 


[= 


20 


25} _ 


30 


ಠಕ್ಕುಗಾರ್ತಿ 


ಟ್ರೇ (ನಾ). (ಲೋಹದಿಂದ ಅಥವಾ ಮರದಿಂದ ಮಾಡಿದ) ತಟ್ಟೆ ; 
ಪರಾತ ; ಹರಿವಾಣ: ಇಷ್ಟರಲ್ಲಿ ಅಡಿಗೆಯವ ಚಹದ ಟ್ರೇ ತಂದಿರಿಸಿದ್ದ 
(ಮೂರಾಬ. ೪3). [ *-ಇಂ; Trey] 
ಟ್ರೈನು (ನಾ). ಹೊಗೆಬಂಡಿ; ಉಗಿಬಂಡಿ; ರೈಲು: ಟ್ರೈನಿನ ಸೌಕರ್ಯ 
ಅಂಥವರಿಗಾಗಿ ಮಾಡಿದ್ದಲ್ಲ (ಆಳನಿ. ೩) ; ಟ್ರೈನು ಹೊರಡಲು ಇನ್ನೂ 
ಸಾಕಷ್ಟು ವೇಳೆ ಇದೆ (ರೂಢಿ). 
[ ಇಂ, Train ) 


ಠಕಾರಿಕೆ (ನಾ). ಮೋಸ; ಠಕ್ಕು ; ವಂಚನೆ: ಅದೆಲ್ಲಾ ಬರೀ ಠಕಾರಿಕೆ 
ಮಾತು ರಾಮಣ್ಣಾ (ಕಂದತೋ. ೦೫). [ಠಕಾರ್ಯ * - ಇಕೆ] 

ಠಕಾರಿಮಾಲು (ನಾ). ಮೋಸದ ವಸ್ತು ; ಕಳ್ಳೆಮಾಲು : ಅವನ ಅಂಗಡಿ 
ಯಲ್ಲಿರುವುದೆಲ್ಲ ಶಕಾರಿಮಾಲು (ರೂಂ). Add + ಮಾಲ್ಕು] 

ಠಕ್ಕ "ಟಕ್ಕ' ನೋ. 

ಠಕ್ಕತನ (ನಾ). ಮೋಸಗಾರಿಕೆ ; ವಂಚಕತನ : ನಾನು ಆಮೇಲೆ ಕಂಡು 
ಕೊಂಡಂತೆ ಅವನಲ್ಲಿ ಸಾಕಷ್ಟು ಠಕ್ಕ ತನ ಸೇರಿಕೊಂಡಿತ್ತು (ಬೆಂಜನ್‌. ೪೫). 

[ಠಕ್ಕ (ಇಟಕ್ಕ) + - ತನ] 

ಠಕ್ಕವಿದ್ಯೆ (ನಾ) ವಂಚನೆಯ ವಿದ್ಯ; ಮೋಸಗಾರಿಕೆಯ ಕಲೆ: 
ಶಕ್ಕವಿದ್ಯೆಯೊಳ್ತೊಡರದು ಕೂಡೆ ಪುಂಜಿಸಿದ ವಾಜ್ಮಯರತ್ನ ಚಯಂ ಜಿನೇ 
ಶನಾ (ಸಮಪ. ೨-೨೦). [ಠಕ್ಕ (ಆಟಕ್ಕ) * ವಿದ್ಯೆ) 

ಠಕ್ಕಿಕ್ಕು (ಕ್ರಿ). ೧.'ವಂರುಳುಗೊಳಿಸಂ ; ಮೋಹಗೊಳಿಸು : ಮಾಯಮನೆ 

ಬೀಸಿ ಪೆಜರನುಪಾಯದೆ ಶಕ್ಕಿಕ್ಕಿ... ಸುಖಿಯಿಪ ಸವಣರುಪಾಯಮನಿಂ 

ನಿನ್ನೊಳಣ್ಣ ಭಾವಿಸಿ ನೋಡಾ (ಧರ್ಮಾಮ್ಮ. ೦-೦೦೨) ; ಠಕ್ಕಿಕ್ಕದೇ ಇವರ 

ನುಡಿ ಸತ್ಯದಂದದಿಂ '(ತಿರುರ. ದೇ. ೨೩-೦). ೨. ಮರಂಳುಗೊಳಿಸುವ 

ವಂದ್ಮನ್ನ್ನ ಹಾಕಂ: ಒರ್ವಂ ದೇವಠಕ್ಕಿಕ್ಕಿ ಸಾಧನಸಂಮೋಹನದಿಂದಮೆನ್ನ 

ಮಗಳಂ ಬಲ್ಲಾಳ್ತನಂಗೈದು ... ಕೈಕೊಂಡು ನಿಂದಂ (ಸುಕುಮಾ. ೭:೪೨) ; 

ಮನದ ಬಲ್ಕೆಯ. ಕಳಲೆಂದು ಠಕ್ಕಿಕ್ಕಿದನೆನೆ ಮೂರ್ಛೆಯಾದುದಾ ಸತಿಗೆ 

(ಶ್ರೀಪಾಲ. ೭-೧೨೦). [ಠಕು (ಎಟಕ್ಕು) * ಇಕ್ಕು ]. 

ಶಕ್ಕಿತಿ (ನಾ). = ಠಕ್ಕುಕಾತಿ : 2 ಶಕ್ಕಿತೆ [ತಿ ಯರಧಮೆಯರು ಕತ್ತಿಗೆ ಮಿಕ್ಕ 
ಗೋಟುಗಳಣಕಿಗಳು ಶಠದಿಕ್ಕೆಯರು ಭಂಡಿತಿಯರು (ಬಸಪು. ೪೦-೫೨). 

[ಠಕ್ಕು (ಆಟಕ್ಕ್ಯು) * - ಇತ್ತಿ (ಆ _ ಇತ್ತಿ) ) 

ಠಕ್ಕಿಸು "ಟಕ್ಕಿಸು' ನೋ. 

ಠಕ್ಕು "ಟಕ್ಕು' ನೋ. 

ಶಕ್ಕುಕಾಶಿ (ನಾ). ಮೋಸ ಮಾಡಂವವಳು: ಠಕ್ಕುಕಾತಿಯೆ ನಿನ್ನ 
ಮನೆಗೆಂದೆಯ್ಯೆಸೆ ನಿನ್ನಕ್ಕನ ಹೆಸರ ಹೇಳಿದೆಯ (ಛರದ. ೯-೨೩). 

[ ಠಕ್ಕು (ಆಟಕ್ಕು;) * - ಕಾತ್ಯೀ) 

ಠಕ್ಕುಗಾರ “ಠಕ್ಕುಗಾಟ' ನೋ. 

ಠಕ್ಕುಗಾರ್ತಿ (ನಾ). ಎ ಠಕ್ಕುಕಾತಿ : ಮತ್ತಮೊರ್ವನಿದಿರೊಳ್ಳೆತರ್ಪ ಠಕ್ಕು 
ಗಾರ್ತಿಯಂ ಕರಸಂಜ್ಞೆ ಕೆಳೆಯಂಗೆ ತೋಜಿ (ರಾಜರೇ. ೧೧-೧೫೪ ವ). 

[ಶಕ್ಕುಗಾಜ ೬ -ತ್ತಿ (ಆ ಎಇತ್ತಿ)] 


ಠಕ್ಕುಗಾಟ 


ಠಕ್ಕುಗಾಚ್ಮಿ ಠಕ್ಕುಗಾರ (ನಾ). ಮೋಸಗಾರ ; ಕಪಟಿ: ವಂಚಕ. 
"ಠಕ್ಕುಗಾರ್ತಿ' ಪರಾ. ಠಕ್ಕುಗಾರ: ಆ ಠಕ್ಕುಗಾರನೇ ಆನೆಗೊಂದಿಗೆ 
ಉಪಾಯವಾಗಿ ಬೆಂಕಿ ಹೊತ್ತಿಸಿ ಪ್ರಹರೇಶ್ವರನನ್ನು ತಪ್ಪಿಸಿ ಕರೆದುಕೊಂಡು 
ಹೋಗಿರುವನು (ರಾವಿಜ. ೩೦). [ಠಕ್ಕು (ಆಟಕ್ಕ್ಯು) + - ಕಾಣ) 

ಠಕ್ಕುಗೊಳ್‌ (ಕ್ರಿ). ೧. ವಂಚನೆಗೆ ಒಳಗಾಗು ; ಮೋಸಹೋಗು. 
"ಠಕ್ಕುಗೊಳಿಸಂ' ಪರಾ. ೨. ವಂರುಳಾಗೆ ; ಮೋಹಗೊಳ್ಳು : 
ಮಾರಿದತ್ತಂ ಲಲಿತಾಕಾರರ ಧೀರರ ಬಂದ ಕುಮಾರರ ರೂಪಿಂಗೆ 
ಠಕ್ಕುಗೊಂಡೆಂಶಿರ್ದಂ (ಯಶೋದ. [ಠಕ್ಕು (ಎಟಕ್ಕು)) + 
ಕೊಳ್‌, ] 

ಠಕ್ಕುಗೊಳಿಸು (ಕ್ರಿ). ಮೋಸಗೊಳಿಸಂ ; ವಂಚಿಸು : ನಾನು ಹಲವು 
ವೇಷಗಳಿಂದ ಶತ್ರುಗಳನ್ನು ಠಕ್ಕುಗೊಳಿಸಿ ಕಾರ್ಯಗಳನ್ನು ನಿರ್ವಹಿಸು 
ತ್ತಿದ್ದರೂ ... ನನ್ನ ಪ್ರಯತ್ನಗಳೆಲ್ಲಾ ವ್ಯರ್ಥವಾಗುತ್ತಿವೆ (ಉಾವಿಜ. ೧೩). 

[ಠಕ್ಕುಗೊಳ್‌ + - ಇಸ್ಸು] 

ಠಕ್ಕುಠವಣೆ "ಟಕ್ಕುಟವಳಿ' ನೋ. 

ಠಕ್ಕುಠವಳಿ "ಟಕ್ಕುಟವಳಿ' ನೋ. 

ಶಕ್ಕುಠವುಳಿ "ಟಕ್ಕುಟವಳಿ' ನೋ. 

ಠಕ್ಕುತನ "ಟಕ್ಕುತನ' ನೋ. 

ಠಕ್ಕುಮತ (ನಾ). ಮೋಸದ ಮತ ; ಜನರನ್ನು ವಂಚಿಸುವ ಮತ: 
ಕುಲಹೀನಂಗೊಂದು ತೆಜಿಂ ಕುಲಜಂಗೊಂದು: ತೆಅನಕ್ಕುಮಾಚಾರ 
ಮೆನುತ್ತೊಲವರಮಂ ಪೇಟ್ವುದು ನಿರ್ಮಳಧರ್ಮಮದಲ್ಲು ಠಕ್ಕು 
[ಪಾಠಾಂ. ಕೃ]ಮತೆಂ (ಸಮಪ. ೩-೮). [ಠಕ್ಕು(ಎಟಕ್ಕು;) * ಮತ] 

ಠಕ್ಕುವೀಟ (ಕ್ರಿ), ಮರಂಳಾಗು; ಮಾಯೆಗೆ ಒಳಗಾಗು: 
ಪಾಡಳಾನಂದದಿನಾಡಳೋದಳೊಡನಾಡಿಗಳೊಳ್‌ ನುಡಿಯಲ್ಕಮೊಲ್ಲಳಾ 
ಸೌಂದರಿ ಠಕ್ಕುವಿಟ್ಟಿ ತೆಕನಿರ್ದಪಳಿ್‌ (ಡಂದ್ರಪು. ೫-೦೨೩). 

[ ಠಕ್ಕು (ಎಟಕ್ಕು]) + ಬೀಟ್‌; ] 
ಠಕ್ಕುಳಿ (ನಾ). ಮೋಸಗಾರ; ವಂಚಕ; ನೀನು ಮೈಗಳ್ಳನಂ; ಠಕ್ಕುಳಿಯು 
[ಠಕ್ಕು (-ಟಕ್ಕು,) * - ಉಳ್ಳಿ) 


೧-೫೮). 


(ಬಾಲಪ್ಪ. 11, ೮೬೦). 


ಠಕ್ಕೆಯ' "ಟಕ್ಕೆಯ' ನೋ. 

ಠಣ್‌ (ನಾ). ಒಂದು ಅನಂಕರಣ ಶಬ್ದ ; ಗಂಟೆ ಮೊದಲಾದುವುಗಳ 
ಶಬ್ದ. 

ಠಣ್‌ರಣ್‌.( ದ್ವಿರುಕ್ತಿ): ಗಂಟೆಯ ಠಣ್‌ಠಣ್‌ ಶಬ್ದ ಕೇಳಿಸುತ್ತಿದೆ (ರೂಢಿ). 

ಠಣಂಕರಿಸು "ಠಣಕರಿಸು' ನೋ. 

ಠಣಕರಿಸು, ಠಣಂಕರಿಸು (ಕ್ರಿ). ಠಣ್‌ಠಣ್‌ ಎಂದಂ ಶಬ್ದಮಾಡಂ : 
ಶಾಕ್ವರನಾಥಂ ಠಣಕರಿಸಲ್ನಲಿದಡರ್ವ ಶ್ರೀಕಂಠ ಸಲಹು ಸತತಂ (ಉದೃದೇ. 
3-0). ಠಣಂಕರಿಸು: ಠಣಂಕರಿಸುತ್ತೆ ಬಂದುದೀಶನ ವೃಷಭೇಂದ್ರದಂತೆ 
ಮಲೆಯುತ್ತೆ ಮಹಾಬಳನೊಂದು ಶಾಕ್ವರಂ (ಕವಿಜ. 1, ೪೬೬ ಪುಠ್ಕಾಸ್ರವ). 

[ಠಣಕರಣ್ಯ * - ಇಸ್ಕು] 

ಠಣತ್ಕಾರ (ನಾ). ಠಣ್‌ಠಣ್‌ ಎಂಬ ಶಬ್ದ; ಗಂಟೆಯ ಶಬ್ದ : ಕಿವಿ 
ಶಬ್ದಂಗಿಡೆ ಘಂಟಿಕಾಘನಠಣತ್ಕಾರಂಗಳಿಂದೆ (ಶಂದ್ರಪು. ೬-೧೪). '[ ಸಂ.) 

ಠಪ್ಪ (ನಾ). ಒಂದಂ ಬಗೆಯ ಹಾಡಂ: ಠುಮ್ರಿ, ಠಪ್ಪೆ ... ಮುಂತಾದ 
ಪ್ರೇಮಗೀತೆಗಳನ್ನು ಹಾಡಿ, ಅವಕ್ಕೆ ಅನುಗುಣವಾಗಿ ಅಭಿನಯ ಪ್ರದರ್ಶನ 
ಕೊಡುತ್ತಾನೆ (ಆಧಾನೃ. ೯೧). [ “ಹಿರಿ. ಮಠಾ. ಟಪ್ಪಾ ] 

ಠಪ್ಪರ (ನಾ). ಒಂದು ವಂನೆತನದ ಹೆಸರಂ (?) : ಸಮಸ್ತ ವಸ್ತು 
ನಾಯಕಶಿಖಾ[ಮ]ಣಿಗಂಭೀರಮೇರಂಗಂಡಭೈರವಂ ಠಪ್ಪೆರದ ಬಮ್ಮೆಯ 
ನಾಯಕಂ ದೇಪಕಾರ್ಯಮಂ [ಬೆ]ಸಂಗೆಯ್ಯೆ (ಸೌಇಇ. ೫೫, ೧೭೯-೩೯: 


[?) 


2292). 


೩೧೬೧ 


16 


ಠಮ (ನಾ). ಒಂದು ಅನಂಕರಣ ಪದ. 
ಕಮಠಮ (ದ್ವಿರಂಕ್ತಿ) : ಠಮಠವಂಯೆಂದು ವಾದ್ಯವ `ಕುಟ್ಟಲ* 
(ಧರೆ. ೪೯-೦೦೬). 
ಠಮಳ "ಟಮಾಳ' ನೋ. 
ಠಮಾಳ "ಟಮಾಳ' ನೋ. 
ಠಮಾಳತನ, ಠವಾಳತನ (ನಾ). ಮೋಸಗಾರಿಕೆ ; ವಂಚನೆ : ತೊಂಡನಕ್ಕಿ 
ಠಮಾಳ[ಶಾಕಾಂ. ಠವಾಳ]ತನದಲಿ ಬಂಡುಗೆಡವುತ ಮಲುಹೆಣಿಯ 
ತಾಯ್ಮಿಂಡನಂ ಹೊಜವಡಿಸುತಂ ತನ್ನಾತ್ಮಜೆಯನೊರ್ಬ ಮಂಡಳೇಶನ 
ಪೊರೆಗೆ ಕಳಂಹಲು (ಬಸಪು. ೪೨-೧೯). ಠವಾಳತನ: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಠಮಾಳ ( ಆಟಮಾಳ) + - ತನ] 
ಠಮಾಳಿಸು "ಟವಾಳಿಸಂ' ನೋ. 
ಠಮ್ಮನೆ (ಅ). ಕೂಡಲೆ ; ಸರ್ರನೆ: ಮದ್ದು ಕೊಟ್ಟರೆ ಠಮ್ಮನೆ ನಿಂತು 
ಹೋಗುತ್ತದೆ (ಜಾರುದಾ. ೧೬೫). 
ಕಂಠಮ್ಮನೆ (ದ್ವಿರುಕ್ತಿ) : ಒಂಟಿ ಮೇಲ್ಮೊಳಗಿತು. ನಗಾರಿಗಳ್‌ 
ವಾದ್ಯಗಳ್‌ ಠಂಠಮ್ಮನೆ (ತುರಂಗ. ೮೧-೨೭). [ಠಂ - ಅನ್ನೆ] 
ಠರಾಯಿಸು (ಕ್ರಿ). ನಿಶ್ಚಯಿಸಂ; ತೀರ್ಮಾನಿಸು: ನಾಲ್ಕುದಿನ ಹೋಗಿಬರಲಿ 
ಎಂದು ತಿಮ್ಮಪ್ಪಯ್ಯ ಠರಾಯಿಸಿದರು (ಸರಸ. ೯೩) ; ನನ್ನ ಅಣ್ಣನ ಮೇಲೆ 
ಸುಳ್ಳು ಮೊಕದ್ದಮೆಯನ್ನು ಠರಾಯಿಸಿ ಜೈಲಿಗೆ ಅಟ್ಟಿದ (ವಿಧಿವೈ. ೦೭೬): 
[ ಆಠರಾವು + - ಇಸ್ಕಿ) 
ಠರಾವು (ನಾ). ತೀರ್ಪು ; ತೀರ್ಮಾನ ; ಗೊತ್ತುವಳಿ; ನಿರ್ಣಯ : 
ಆ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಹಲವಾರು ದೇಶದೇಳಿಗೆಗೆ ಸಾಧಕವಾದ 
ಠರಾವುಗಳು ಪಾಸಾಗಿದ್ದುವು (ಕಂರುಳಾ. ೦೩೦) ; ಪ್ರತಿಬಾರಿಯೂ ಪ್ರಸಂಗ 
ಸಾಹಿತ್ಯವನ್ನು ಅಚ್ಚು ಹಾಕಿಸಬೇಕೆಂಬ ಠರಾವುಗಳೂ ಆಗಿವೆ (ಯಕ್ಷಲ. ೦೩೦). 
'ಶರಾವುಮಾಡು ಎ ನಿರ್ಣಯಮಾಡು ; ನಿಶ್ಚಯಿಸು : ವೀರಶೈವ 
ಸಮಾಜದ ಸುಧಾರಣೆಯ ಬಗ್ಗೆ ಉತ್ತಮವಾದ ವಿಷಯಗಳನ್ನು ಠರಾವು 
ಮಾಡಿದರು (ಗುಕುದ. ೭).  *-ಮರಾ, ಠರಾವ್‌ ; ಹಿಂ. ಠಹರಾವ್‌ ] 
ಠರ್ತ್‌ (ನಾ). ಒಂದಂ ಅನಂಕರಣ ಶಬ್ದ ; ಕೋಪದಿಂ ಬಾಲಕನ ಠರ್ರೆನುತ ` 
ನಿಲ್ಲು ನಿಲ್ಲೆಂದೆನುತ್ತಡಹಾಯ್ದೂ ನಿಂದನು (ತುರಂಗ. ೫೦-೩೦). 
ಠಲಾಯಿಸು "ಟಲಾಯಿಸು' ನೋ. 
ಠವಣಿಗಾಣ್‌ (ಕ್ರಿ). ಕೂಡಿಸು ; ಒಟ್ಟುಗೂಡಿಸು:: ಮುಪ್ಪಾಗಕೆ ಕಾಣಿ 
ಗಿದ್ದಗಾಣಿಯು ಮೇರೆಗೆಯೆಷ್ಟುಬೇಕಾದರೂ ನೋಡಿಕೊಂಬುದು ಕಡೆಯಲಿ 
ನಿಂತ ವಿಷಮವನ್ನು ಮೂಲದಿಂದ ಠವಣಿಗಂಡು ಮೂಲದಿಂದ ಗುಣಿಸುವದು 
(ಭಾಸ್ಕರ, ೭೯-೭). [ ಆರವಣೆ + ಕಾಣ್‌] 
ಠವಣಿಸು (ಕ್ರಿ). ೧. ಕೂಡಿಸಂ; ಸೇರಿಸು ; ಒಟ್ಟುಮಾಡಂ; ಶೇಖರಿಸಂ: 
ಕವಿಮಾರ್ಗದೊಳೊಪ್ಸಾಣಿಪ ಠವಣಿಪ ಕಮ್ಮೈಸುವೆಡೆಯೊಳೊ 
- ಖ್ರಾಣಿಸಲುಂ ಠವಣಿಸಲುಂ ಕಮ್ಮೈೈಸಲುವಿವನಂತಾರ್‌ ಬಲ್ಲರೆನಿಸಿದಂ 
ಕವಿರತ್ನಂ (ಅಜಿಪು. ೧-೮೨). ೨. [ಗಣಿತ] ಅನೇಕ ಸಂಖ್ಯೆಗಳ ಮೊತ್ತ 
ವನ್ನ ಕಂಡಂಹಿಡಿ; ಅನೇಕ ಸಂಖ್ಯೆಗಳನ್ನು ಪರಿವಿಡಿಯಿಂದ ಬರೆದಂ 
ಕೂಡಿಸು : ಅರ್ಧಲೆಕ್ಕ ಪ್ರಮಾಣವಾಗಿ ರಾಶಿಯನ್ನು ವೊಂದರಕೆಟಗೆ 
ವೊಂದನಿಟ್ಟು ಸೋಪಾನಕ್ರಮದಿಂದ ಠವಣಿಸಿ ಕೂಡುವುದು - ೨೪, 
೧೨, ೮, ೬, ಯಿವನ್ನು ಠವಣಿಸಲು ೫೦ (ವ್ಯವಯ. ತೂಬಿನ ಸೂತ್ರ): 
ಠವಣಿಸುವೋಜೆ ಲೆಕ್ಕಿಪ ಬೆಡಂಗವಧಾನಿಸುವುನ್ನತಿಕ್ಕೆ . . . ಮೆಲ್‌ಯ 
ವೇಟ್ಟುದು ಶ್ರೀಕರಣಕೃಧೀಶ್ವರಂ (ಸೂಕ್ತಿಸು. ೧೬-೩೮). 
[ಠವಣ್ಯೆ (-ಆಅಟ್ಟವಣೆ) + - ಇಸ್ಕು] 


46 ಠವಣೆ, “ಟವಳಿ' ನೋ. 


ಠವಣ್ಕ್ಯೆ "ಅಟ್ಟವಣೆ' ನೋ. 


ಠವಣ್ಣೆ 


ಠವಣೆ, (ನಾ). ೧. ಗತಿ; ಸ್ಥಿತಿ: ಈ ಬಡವನಲಿ ಬಲುಮೊಲಟ್‌ಯ 
ಭಾವಿಸುವುದಾಧಾರಬಲವುಂಟೋವೊ ಮೆಟದೆನಆ್‌ಯದೆ ಠಶಾವುರವಣೆಯ 
ಗುರುಲಘುತ್ವವನೆಂದನವನೀಶ (ನಿ ಭಾಗ. 8-೨-೦೫). ೨. [ಸಂಗೀತ] 
ನಾಲ್ಕು ಬಗೆಯ ಮದ್ದಳೆಯ ವಾದನಕ್ರಮಗಳಲ್ಲೊಂದು : ಬಳಿಕ 
ಶುದ್ಧ ಸಾಳಗ ಸಂಕೀರ್ಣ ಠವಣೆಗಳೆಂಬ ಚತುರ್ವಿಧ ಮೃದಂಗಮಂ 
ಮೇಳೈಸಿ (ವಿವೇಕ. ೨೩೭). ೩. ಒಂದು ಬಗೆಯ ವೀಣಾವಾದನ ಕ್ರಮ; 
ಅಂತು ಸುಘೋಷೆಯೆಂಬ ವೀಣೆಯಂ ಕೊಂಡು ಕಳೆಯನಳವಡಿಸಿ 
ತಂತ್ರಿಯಂ ಸುತಂತ್ರಂಮಾಡಿ ಠವಣೆ ಎಂಬ ಪವಣಣದು ಪೊಯ್ದುಂ 
(ಮಹಾನೇ. 8-೦೪೮)- [ < ಸಂ. ಸ್ಥಾಪನ ] 

ಠವಣೆಕೋಲ್‌ "ಅಟ್ಟವಣೆಕೋಲ್‌' ನೋ. 

ಠವಣೆಗೆಯ್‌ (ಕ್ರಿ). ಹೊಂದಿಸು; ಕೂಡಿಸು; ಗುರಿಯಿಡಂ: ಠವರನೆನಿಪ 
ದಶಕಂಠಾಸುರನ ಕಂಠರವ ದಿಕ್ತತಿಯ ಕಂಠಣಿಸೆ ಠವಣೆಗೆಯ್ದ ವನ ಕಂಠವ 
ಲುಂಟಿಸಿದ ಕಂಠರೀರವಮೂರ್ತಿಗಾನೆಟಗುವೆನು (ಕತಸಾಂ. ೭೦-೫೪). 

[ ಠವಣ್ಕೆ + ಕೆಯ್ಮ್‌) 

ಠವಣೆಯಿಕ್ಕು (ಕ್ರಿ). [ಗಣಿತ] (ಅನೇಕ ಸಂಖ್ಯೆಗಳನ್ನು) ಒಟ್ಬಕೂಡಿಸು; 
ಮೊತ್ತವನ್ನು ಕಂಡುಹಿಡಿ : ಇಮ್ಮುಡಿಸಿ ಠವಣೆಯಿಕ್ಕಲು ಘಮ್ಮನೆ ತಾಂ 
- . . ಇಮ್ಮಡಿ ಠವಣೆಯಿಕ್ಕಿದ ವಿವರ:- ೧, ೨, ೪, ೮, ೧೬, ೩೨, 
`೬೪,೧೨೮ - ಈ ಮರ್ಯಾದೆಯಲ್ಲಿ ತನ್ನ ಮನಸಿಗೆ ಬಂದಷ್ಟು ಲೆಖ್ಬವಂ 
ಬರೆದೆ (ವೃವಜಾ. ಹೇಣ?ನ ಲಕ್ಕ). [ಠವಣ್ಕೆ (-ಆಅಟ್ಟವಣೆ) + ಇಕ್ಕು) 

ಠವರ (ನಾ). ನೆಲೆಯಿರುವವನಂ ; ಬಲವುಳ್ಳವನು (?) : ಠವರನೆನಿಪ 
ದಶಕಂಠಾಸುರನ ಕಂಠವ ಲುಂಟಿಸಿದ ಕಂಠೀರವಮೂರ್ತಿ 
ಗಾನೆಜಿಗುವೆನು (ಕತಸಾಂ. ೭೦-೫೪); “ದುಷ್ಟ; ನೀಚ” (ಕತಸಾಂ. ಕೋರೆ); 
ಠಿಕಾಣಿ ಇದ್ದವನು ಠವರನು (ಕಂ). [ ಪ್ರಾ. ಠಾವರ./ಸಂ. ಸ್ಥಾವರ] 

ಠವಳ “ಟಮಾಳ' ನೋ. 

ಠವಳಿ "ಟವಳಿ' ನೋ. 

ಠವಾಳ "ಟಮಾಳ' ನೋ. 

ಠವಾಳತನ "ಠಮಾಳತನ' ನೋ. 

ಠವಾಳಿಸು "ಟವಾಳಿಸು' ನೋ. 

ಠವುಳಿ, "ಟಏವಳಿ' ನೋ. 

ಠವುಳ್ಳಿ "ಟವುಳ್ಳಿ” ನೋ. 

ಠವುಳಿಕಾಅ "ಟವಳಿಗಾಟ' ನೋ. 

ಠಸಿಕೆ (ನಾ). ಉಬ್ಬಸ ; ಕಾಸ: ಶೀನಪ್ಪನಿಗೆ ಆಯಾಸವಾಯಿತು. ಕೆಮ್ಮಿನ 
ಶಸಿಕೆಯೂ ಬಂದಿತು (ಈಪಸೊ. ೧೦೬). ([ ಮರಾ. ರಸಕಣೇ] 

ಠಸೆ "ಠಸ್ಸೆ' ನೋ. 

ಠಸ್ಸೆ, ಟಸ್ಸೆ ಠಸೆ (ನಾ). ೧. (ಕಾಗದ, ಲೋಹ ಮೊದಲಾದುವುಗಳ 
ಮೇಲೆ ಒತ್ತುವ) ಮುದ್ರೆ; ಗಂರಂತು; ಸರಕಿನ ಖಾತರಿ ಬಗ್ಗೆ ಒತ್ತುವ | 
ಗುರುತು, ಹಚ್ಚುವ ಚೀಟಿ: ಮುದ್ರೆ, ಠಸ್ಸೆ, ಛಾಪೆ (88ಜ0. ಇಂಕನಿ.); 
ಅಚ್ಚಾ ಗಬೇಕಾದ ಫಾರಂನ ಭಾಗಗಳು ಮೇಣದ ಮೇಲೆ ಶಸ್ಸೆಯಂತೆ 
ಬೀಳುವುವು(ಮುದ್ರಕ. ೫೯).ಟಸ್ಸೆ: ೧.ಈ ಅಂಚೆಕಾಗದದ ಮೇಲೆ ಬಿದ್ದಿರುವ 
ಟಸ್ಸೆಯಲ್ಲಿ ತಾರೀಖು ಸರಿಯಾಗಿ ಕಾಣಿಸುವುದಿಲ್ಲ (ರ). ಠಸೆ: ೨. 
ದಸ್ತೈವಜು ಮೊದಲಾದುವನ್ನು ಬರೆಯಲು ಗೊತ್ತಾದ, ಒಂದಂ 
ಬೆಲೆಯ ವಂಂದ್ರೆಯನ್ನೊತ್ತಿರುವ ವಂತ್ತು ಸರ್ಕಾರವೇ ಸಿದ್ಧಪಡಿಸಿದ 
ಪತ್ರ; ಸ್ಟಾಂಪುಪೇಪರಂ: ಶಂಕರನಾರಾಯಣ ಅಡಿಗರಿಗೆ ಬರಕೊಟ್ಟ ಠಸೆ 
ಗೋಣಿಚೀಟಿಗೂ . . . ಸಾಕ್ಷಿ (ಪಾರ್ತಿಸು. ೪); ರಾಜಶಾಸನ ಹೊರಡಿಸಿ 
ಈ ಹೊಸ ಸುಧಾರಣೆಯ ಜ್ಞಾಪಕಕ್ಕಾಗಿ ಠಸೆಯ ತೆರಿಗೆಯೊಂದನ್ನು ರದ್ದು 
ಮಾಡಿದನು (ಕ್ಷಾತ್ರತೇ. ೭೯). 


೩೧೬೨ 


1೩6 


೩0 


36 


40 


ಠಾಣದೀವಿಗೆ 


ಠಸ್ನೆ ಹಾಕು ಎ ಮುದ್ರೆಯೊತ್ತು : ಮುದ್ರೆಯೊತ್ತು, ಠಸ್ಸೆ ಹಾಕು, 
ಅಚ್ಚೊತ್ತು, ಛಾಪಿಸು; (ಲಕೋಟೆಗೆ, ದಸ್ತ್ರೈವಜಿಗೆ) ಅಂಚೆಚೀಟಿ, ತಲೆಚೀಟಿ 
ಸ್ಟಾಂಪು - ಹಚ್ಚು ಅಂಟಿಸು (88೩೫). ಇಂಕನಿ.). 
[ «ಹಿಂ. ಠಸ್ಸಾ ; ಮರಾ. ರಸಾ) 

ಠಳಠಳತ್ಕಾರ (ನಂ). ಒಂದು ಅನಂಕರಣ ಶಬ್ದ : ಹಿಳಿದುರಿವ ಹೆಬ್ಬಿದಿರ 
ಗಂಟಿನ ಠಳಠಳತ್ಕಾರದಿ ದಿಶಾಮಂಡಳದ ಮೂಲೆಗಳೊಡೆದುದದ್ಳುತ 
ವಾಯ್ತೂ ವನದಹನ (ಕುವ್ಯಾಆ. ೨೦-೩೭). 

ಠಳಾಯಿಸು "ಟಲಾಯಿಸು' ನೋ. 

ಠಾಉ "ತಾವ್ಯ' ನೋ. 

ಶಾಕ್‌ಠೀಕ್‌ "ಠಾಕಂಠೀಕು' ನೋ. 

ಠಾಕಣ "ಟಾಕಣ' ನೋ, 

ಠಾಕು (ನಾ). ಬೆಡಗು; ಒಯ್ಯಾರ : ಈ ದಿನ ಬೆಳಗಿನಿಂದ ಈ ಬನಾರಸಿ 
ಸೀರೆಯ ಠಾಕು ಏಕೆ ಹೇಳು ನೋಡೋಣ? (ಶ್ರೀಕಾಂತ. ೧೭೩). 

[ «ಮರಾ. ಠಾಕಣೇ] 

ಠಾಕುಟೀಕು "ಠಾಕಂಠೀಕು' ನೋ. 

ಠಾಕುಠೀಕು, ಠಾಕ್‌ಠೀಕ್‌, ಠಾಕಂಟೀಕು (ನಾ). ೧. ವ್ಯವಸ್ಥೆ ಬ 
ಆಡಂಬರೆ; ಡೌಲು: ಒಳಗೊಂದು, ಏನೋ ಶೂನ್ಯ . .. ಹೊರಗೊಂದು 
ಅಂದರಿನ್ನೊಂದು, ಠಾಕುರೀಕಿನ ಠೀವಿ (ಅರಳು- ೩೪೭-೨): ಆತನ ಠಾಕು 
ಠೀಕಿನ ಉಡುಗೆ . , . ಚಷ್ಮ 'ಯಾರ ಗಮನವನ್ನೂ ಸೆಳೆಯುವಂತಿತ್ತು 
(ಆಳನಿ. ೬೭). ಠಾಕ್‌ಠೀಕ್‌ : ೨. ಈ ಹೆಣ್ಣುಮಗಳ ಹತ್ತಿರ ಹ್ಯಾಂಗೊ 
ಗಳಿಸಿದ್ದು ದುಡ್ಡದ ; ಠಾಕ್‌ಠೀಕ್‌ ಮಾಡಿಕೊಂಡು ಇರ್ತಾರ 
(ಪರಿಲ. ೪೬). ಠಾಕುಟೇಕು : ೨. ಠಾಕುಟೀಕಿನ ಕಟ್ಟು ಅದಕೆ ಚಿನ್ನದ 
ಕಟ್ಟು (ಹಳಿಯ. ೧೨೦). ([ ಮರಾ. ಠಾಕ್‌ರೀಕ*] 

ಠಾಕೂರ (ನಾ). ೧. ಗೌರವಾರ್ಹನಾದ ವ್ಯಕ್ತಿ; ಪೂಜಿಸಲ್ಪಡುವವನು: 
ಠಾಕೂರ ನೀನಂತೂ ನಮ್ಮನ್ನು ಒಳ್ಳೇ ಪೇಚಿಗೆ ಹಾಕಿದೆ (ಇಪೃಕ. ೧೦೭). 
೨. ಒಂದು ವಂಶದ ಹೆಸರು,-ಬಿರುದು. 

[ ಆಪ್ರಾ. ಠಕ್ಕುರ./ಹಿಂ. ಠಾಕುರ್‌; ಮರಾ. 
ಠಾಕೂರ್‌; ಬಂಗಾಳಿ. ಟಾಗೋರ್‌] 

ಠಾಕೋಶಾಕು "ಟಾಕೋಟಾಕು' ನೋ. 

ಠಾಕೋರಠೀಕು "ಟಾಕೋಟಾಕು' ನೋ. 

ಠಾಣ "ತಾಣ' ನೋ. 

ಠಾಣಗಾಜ, ಠಾಣೆಗಾರ (ನಾ). ೧. ಆಶ್ರಯಂವಾದವನು: ಶಕ್ಕುಠವಣೆಯ 
ಠಾಣಗಾಟಿನನಿಕ್ಕುವರೆ ಗೋ ದ್ವಿಜರ ವಧೆಯೇ ತಕ್ಕುದೆನೆ(ನಿಧಾಗ. ೭-೨-೮). 
ಠಾಣೆಗಾರ : ೨. ಎ ಠಾಣದಾರ ೨ : ಠಾಣೆಗಾರನಿಗೆ ನಾಣ್ಯ ಕೊಟ್ಟವನೇ 
ಜಾಣ (ಗಾದ). [ಠಾಣ (ಆತಾಣ) * -ಕಾಅ)] 

ಠಾಣದಾರ, ಠಾಣೆದಾರ, ಠಾನೆದಾರ (ನಾ). ೧. ಸೇನಾಶಿಬಿರದ 
ಮುಖ್ಯಸ್ಥ: ಪರಮಕುಹಕಿ ಲಕ್ಷ್ಮಿಪತಿಯುಂ ಸೇವಕ ನಿಕರಾಧಮ ಗರ್ವಾ 
ವಿಷ್ಕೃತ ಠಾಣದಾರ ತಿಮ್ಮಣನಿನಿಬರ್‌ ನೆನೆದುರು ಕುಮಂತ್ರಮಂ (ಕಳನೈ. 
೬-೦೮). ೨. ಜಿಲ್ಲೆ, ಚಾವಡಿ ಮೊದಲಾದ ಸ್ಥಳಗಳ ಮುಖ್ಯಸ್ಥ,- 
ಮೇಲಧಿಕಾರಿ : ಮೊದಲಿರ್ದ ದಿಲಾವರನೆಂಬ ಠಾಣದಾರನೂ ಆಗೆ 
ನೋಯಿಕ್ಕಿ ಚಿಕ್ಕಗಂಗೂರಗವುಡಯ್ಯಗೆ (ಎಕ. ೪11, 'ಜೆನ್ನಗಿ. ೬೯-೦೪; 1562). 
ಠಾಣೆದಾರ: ೨. ಬೇರೆ ಹದ್ದಿನ ಠಾಣೀದಾರನು ನನ್ನ ಹದ್ದಿನಲ್ಲಿ ಬಂದು 
'ಹೆಡ್ಡದ ಅಡ್ಡೆ' ಹಿಡಿದನೆಂದರೆ ಅಪಮಾನವಾಗುವುದಿಲ್ಲವೆ? (ಕೂತಕಾ. ೪೨). 
ಠಾನೆದಾರ: ೨. ಕೆಲವು ಪೋಲೀಸರು ಠಾನೇದಾರನ ಕೂಡ ರಾತ್ರಿ 
ಬಂದಿದ್ದರು (ಜಮಾನ್ಮಾ. ೪೪. [ಠಾಣ (ತಾಣ) ೬ -ದಾರ್ಯ) 

ಠಾಣದೀವಿಗೆ "ತಾಣದೀವಿಗೆ' ನೋ. 


ಠಾಣವಿಕ್ಕು ೩೧೬೩ 


ಠಾಣವಿಕ್ಕು (ಕ್ರಿ). ಸೈನ್ಯವನ್ನು ಕಾವಲಿಡು ; ಸೈನ್ಯದ ರಕ್ಷಣೆಯನ್ನು 
ಏರ್ಪಡಿಸು ; ಸೇನುಶಿಬಿರವನ್ನು `ಹಾಕಂ : ಆ ಪಟ್ಟಣವನು ಜೈಸಾ 
ರಾಯನ ಸೆಜಕಿಗೈದಾ ಪುರಕಾ ಠಾಣವಿಕ್ಕಿ[ಕಾಪಿಟ್ಟು ತನ್ನಯ ಸೇನೆಯೊಳ* 
ಕೆಲವ ಪ್ರತಾಪದೆ ಮುಂದಡಿಯಿಟ್ಟ 3] (ಕಂನವಿ. ೦೬-೨೮). 
[ಠಾಣ (ಆತಾಣ) + ಇಕ್ಕು ] 
ಠಾಣಾ 'ತಾಣ' ನೋ. 
ಠಾಣಾಂತರ "ತಾಣಾಂತರ' ನೋ. 
ಠಾಣಾಂದರ "ತಾಣುಂತರ' ನೋ. 
ಠಾಣಾದೀಪ (ನಾ). ೬ ತಾಣದೀವಿಗೆ : ಕಾವಲ್ಪಟರಿಗಂ ದೀರ್ಫನಿದ್ರೆಗೈಸಿ 
ಮುಂದಕಂ ಪರಿದು-ದೃಷ್ಟದ್ಕುಮ್ನನಿರ್ದ ನಿಜಮಂದಿರವ ಪೊಕ್ಕು ನೋಡಲ್ಕೆ 
ಠಾಣಾದೀಪ ನಿಂದುರಿವುತಿರೆ (ತುರಂಗ. ೭೬-೪೪). 
[ರಾಣಾ (ತಾಣ) + ದೀಪ್ಯ) 
ಠಾಣಿಸು (ಕ್ರಿ). "ಸೈನ್ಯದ ಶಿಬಿರವನ್ನು ಏರ್ಪಡಿಸು,-ಬೀಡುಬಿಡು : 
ಠಾವು, ಠಾಣಂ, ಕಕ್ಕಿಸಿದಂ (ಠೆಕ್ಕಿಸಿದಂ), ಠಾಣಿಸಿತು (ಕಮದ. ೧೩ ಪ್ರಯೋ). 
(ರಾಣ (ಆತಾಣ) + - ಇಸ್ಕು) 
ಠಾಣೆ "ತಾಣ' ನೋ. 
ಠಾಣೆಗಾರ "ಠುಣಗಾಣಿ' ನೋ. 
ಠಾಣೆಗೋಲು (ನಾ). ಬೆತ್ತ ; ಚಾವಟಿಯ ಕೋಲು : 'ಕಶೆಗೆ ಕಿಲುಗೆಜ್ಜಿ 
ತೊಂಗಿಲು ಪೊಸಬಣ್ಣದ ಠಾಣೆಗೋಲು ಮುಪ್ಪುರಿದಾರಂ ವಶವಲ್ಲದಿರ್ಪ 
ಕುವರರ ಹೊಸಹೋರಿಯ ತದೆವ ತೆಖದೆ ತದೆವಂ ಬೆನ್ನೆಂ (ಕವಿಜ, 111, 
೩5೦ ಮಟದ ಕಂದ). [ಠಂಣೈೆ(-ಆಢಾಣೆ;)* ಕೋಲು (ಆಕೋಲ್ಡ್‌)) 
ಠಾಣೆಡಾರ 'ಕಾಣದಾರ' ನೋ. 
ಠಾಣೆಯ "ಟಾಣಯ' ನೋ. 
ಠಾಣೆಯಗೊಳಿಸು (ಕ್ರಿ). ಇಡಂ ; ಇರಿಸಂ ; ಸ್ಥಾಪಿಸು : ಕಾಣುತ ಕೈಯೆತ್ತಿ 
ಮುಗಿದು ಮಂಡೆಯ ಮೇಲೆ ಠಾಣೆಯಗೊೂಳಿಸಿ ಭಕ್ತಿಯೊಳು ಮಾಣಿಕ್ಕ 
ತೀರ್ಥನಾಯಕ `ಜಯಜಯೆಯೆಂದು ಗೋಣೆತ್ತಿ ನೋಡುತೆಯ್ದಿದಕು' 
(ಭರಣ. ೬೭:೩೬). [ಠಾಣೆಯ (ಎಟಾಣಯ) ೬ ಕೊಳ್‌; + - ಇಸ್ಕು] 
ಠಾಣೆಯದೆಗೆ (ಕ್ರಿ). ಸೇನಾಶಿಬಿರವನ್ನು 'ತೆಗೆ,-ಎತ್ತು ; ಕಿಲ್ಲೆ `ದುರ್ಗ 
ಮೊದಲಾದುವುಗಳಲ್ಲಿ ಪಾಳೆಯವಿರುವ ಸೈನ್ಯವನ್ನು ಯಂದ ಕ್ಕೆ 
ಹೊರಡಿಸು ; ಕಾವಲು ಜಂಡನ್ನು ಯಂದ ಕೈ ಹೊರಡಿಸಂ : ಒಡನೆ 
ಠಾಣೆಯದೆಗೆದೂರೂರುಗಳ . ಹೊಕ್ಕ ತುಡುಗುಣಿ ತುರುಕ ಮಾರ್ಚಲವ 
ಕಡುತವಕದೆ ಮುತ್ತಿಕೊಂಡು ಮೊೂಗರಿದಾಗ ಬಿಡದೆ ಭಂಗಕೆ ಬರಿಸು 
(ಕಂನವಿ. ೦೩-೫೨): [ಠಾಣೆಯ («ಟಾಣಯ) + ತೆಗ್ಗೆ) 
ಠಾಣೆಯಮಿಡು (ಕಿ). ಶಿಬಿರವನ್ನು ಸ್ಥಾಪಿಸು ; ಪಾಳೆಯವನ್ನಿರಿಸು : 
ಕಂಗೊಳಿಪ ನಿರ್ಮಲವಿಯತ್ನಿಂಧುವಂ ದಾಂಟಿ ನಾಕಲೋಕಂಬೊಕ್ಕು 
ಕುತ್ತಿತದೆ೧ಳಖಿಲದಿಕ್ಟಾಲರಂ ಸದೆದು ತತ್ಪುರಕಿಠಾಣೆಯಮಿಟ್ಟರು (ಅಪು. 
೪೦-೨೮). [ಠಾಣೆಯ (ಆ.ಟಾಣಯ) * ಇಡು] 
ಠಾಣೆಯವಿಕ್ಕು (ಕ್ರಿ). ಸೈನ್ಯವನ್ನು ಕಾವಲಿಡು; ರಕ್ಷಕಸೈನ್ಯವನ್ನಿರಿಸು : 
ಅರಮನೆಯೊಳಗೆಹ ಸಕಲವಸ್ತುವ ' ಕೊಂಡು ಹರುಷದೆ ರಣಧೂಳೆಖಾನ 
ಪುರಕೆ ಠಾಣೆಯವಿಕ್ಕಿ ಪಾತ್ಸ್ಯಾವಿಸಿಡೆಗೈದಿ ಭರದೆ ಕಾಣಿಕೆಯ ವಹಿಡಿದನು 
(ಕಂನವಿ. ೦೧-೭). [ಠಾಣೆಯ ( ಆಟಾಣಯ) + ಇಕ್ಕು ] 
ಠಾಣೇದಾರಿ (ನಾ). ಕೊತ್ವಾಲನ ಹುದ್ದೆ,-ಅಧಿಕಾರ: ಈ 
ಮುಜಂದಾರನಿಗೆ ಆ ದಾಮಾಜಿಯ ಠಾಣೇದಾರಿಯ ಅಧಿಕಾರವನ್ನು 
ಕೊಡಬೇಕೆಂದು ನಿರೂಪವನ್ನು ಬರೆಯುವಂತೆ ಹೇಳಿದನು (ಕಲಾಧ. 69). 
[ ಮರಾ, ಠಾಣೇದಾರೀ] 


ಠಾಣೋಗ “ಟಾಣೋಘ' ನೋ. 


ಠಾಣ್ಯ "ಟಾಣಯ' ನೋ. 

ಠಾನೆ "ತಾಣ' ನೋ. 

ಠಾನೆದಾರ "ಠಾಣದಾರ' ನೋ. 

ಠಾಮ (ಗು). ದೃಢವಾದ ; ನಿಶ್ಚಿತವಾದ : ಆವರು ವಿಷ ಹಾಕಿಸ್ಕಾರ 


ಅಂತ ಫೌಜದಾರಸಾಹೇಬರ ಠಾಮ ಮತ ಆಗಿಬಿಟ್ಟೆ ತಿ (ಗ್ರಾ ಮಾಯ. ೦೨೯). 
[ «ಮರಾ. ಕಾಮ] 


ಠಾಯ, ಠಾಯಿಂ, ಠಾಯೆ (ನಾ). ೧. [ಸಂಗೀತ] ರಾಗಾಲಾಪನದಲ್ಲಿ 


ಒಂದು ಲಯ; ಮಧ್ಯಲಯಃ: ಕಳಪಿಕಪಂಚಮಾಂಚಿತ ಮೃದುಧ್ವನಿಯಂ 
ಗೆಲೆವಂದು ಸುಸ್ವರಂ ಲಳಿ ಲುಳಿ ಧಾತು ರೀತಿ ಗತಿಯೋಜೆ ಬಜಾವಣಿ ಠಾಯ 
ಸುಟ್ಟಿ . . . ಸಂಗಳಿಸೆ ಸುಕಂಠೆ ಪಾಡಿ ಪುದಿದಳ್‌ ಮುದಮಂ ನರನಾಥ 
ಚಿತ್ತದೊಳ್‌ (ಕುಸುಮಾ. ೦-೩೭); ಗಾನಾಮೃತ ಮಂಗಲಗೇಯವನು 
ಗಾಣರಿಗರಿದೆನಿಸುವ ಠಾಯವನು ಆಲಿಸಿ ಕೇಳೇಳೆಲೆ ಸುಕುಮಾರ (ಹಕಕ. 
03-40 ರಗಳಿ) ; ಬಿಂಕಂಬೆತ್ತಿರ್ದ ವೀಣೆಯಂ ಬೆರಳ್ಗಳಿಂ ಟಂಕರಿಸಿಯೆತ್ತಿ- 
ವಕ್ಷದೊಳೊತ್ತಿ ಪರಿಪರಿಯ ಠಾಯಂಗಳಂ ಬಾಜಿಸುವೋಜೆಯೆೊಳ್‌ 
(ಪುಖ್ಮಾಸ್ಪೆ. ೭-೩೨ ವು: ಧಾಯ ಶುದ್ಧದ ಸಾಳಗದ ಸಂಕೀರ್ಣ ದೇಸಿಯ 
ವಿವಿಧರಚನೆಗಳ . . . ಅಜ್‌ದವನೆ ಗಾಯಕನು (ಕುವ್ಯಾಳ. 4-೯೬); ಶ್ರುತಿ 
ಜತಿ ವಹಣಿ ಠಾಯಗಳು . . . ಸಾಳಗದ ಗತಿಯೊಳು ಪಾಡಿ ಮೆಚ್ಚಿಸಿದರಾ 
ದೇವೇಂದ್ರಸತಿಯರು (ವರ್ಧಕ. ೦೦-೩೨): ವಾದಿ ಸ್ವರವಾಗಿದ್ದ ದೃಢಷ್ವರಕ್ಕೆ- 
ಬಂದು ಸೇರುವ ಕ್ರಮಕ್ಕೆ ಠಾಯ ಎಂದು ಹೆಸರು. ಇದಕ್ಕೆ ಗ್ರಹಭೇದ 
ಅಥವಾ ಶ್ರುತಿಭೇದ ಎಂದೂ ಹೆಸರು (ಸಂಗೀಠಂ. 40). ೨. ಸಂಗೀತ 


`ಲಕ್ಷಣಗ್ರೆಂಥದ ಒಂದು ಪ್ರಕಾರ ;: ಸಂಗೀತಕ್ಕೆ ಸಂಬಂಧಿಸಿದ ನಾಲ್ಞ 


ಎಧವಾದ ರಚನೆಗಳಲ್ಲೊಂದು: ಗೀತ,ಆಲಾಪ, ಠಾಯ ಮತ್ತು ಪ್ರಬಂಧ 
ಎಂದು ನಾಲ್ಕು ವಿಧ ರಚನೆಗಳನ್ನು ತಿಳಿಸಿ, ಇವನ್ನು ಚತುರ್ದಂಡಿ ಎಂದು 
ವೆಂಕಟಮಖಿ ಕರೆದಿದ್ದಾನೆ (ಸಂಗೀಕಂ. ೩೦); ವೆಂಕಟಮಖಿಯವರು 
ಚತುರ್ದಂಡಿ ಎನ್ನಿಸಿಕೊಂಡ ಗೀತ, ಪ್ರಬಂಭ, ಠಾಯ ಮತ್ತು ಆಲಾಪನೆ 
ಗಳನ್ನೊಳಗೊಂಡ ಲಕ್ಷಣಗ್ರಂಥ ಚತುರ್ದಂಡಿಪುಕಾಶಿಕೆಯಲ್ಲಿ ಇಂದಿನ ೭೨ 
ಮೇಳರಾಗಪದ್ಧ ತಿಯ ನಿರೂಪಣೆ ಮಾಡಿದ್ದಾರೆ (ಛಾರದ. 88೯). ಠಾಯಿ : 
೧. “ಠರಾಯಿ(ಯೆ)- ಸ್ಕಾ ಯಿ(ನ್‌)ಎಸೆಂಗೀತದ ಸ್ಥಾಯಿ” (ತದ್ಕಳೋ. ೦೩) ; 
ಏಕ್ಕಸಮದ ಠಾಯಿಯಲ್ಲಿ ಬಹುವಧು ಉದ್ದೀಷ್ಮ (ಅರಳು. ೪೦೬-೬೦), ಘೂ 
ಅನಿಬದ್ಧ ರಾಗಾಲಾಷನಕ್ಕೆ ತಾಯಿ ಎಂದು ಹೆಸರು. ಇದೇ ಸಂಸ್ಕೃತದ 
ಸ್ಥಾಯಾ (ಜಗದಾ. ೩೯). ಹ... "ಠಾಯಿ' ಎಂಬ ರಾಗಾಲಾಪನ 
ಪದ್ಧತಿಯಂನ್ನು ತಿಳಿಸುವ ಸಾಹಿತ್ಯವಿಶೇಷ,-ಸಂಗೀತಪ್ರಬಂಧ: ಗೀತ 
ಕಾಯಿ ಸುಳಾದ್ಕುಗಾಭೋಗ ಫದ್ಯಪಠವ್ರಾತ ಪ್ರಬಂಧ ರಚಿಸಿ ವಿಠ್ಠಲನ 
ಪ್ರೀತಿಬಡಿಸಿ (ಪ್ರಸಕೀ. 3-9). ಕಾಯೆ: ೧. ಠಾಯೆಯಿಂದಾಣತಿ ಮಾಡಿ. 
ಸಾಳಗದ ದೇಸಿಯ ಗೀತಮನಂದು ಪಾಡುವ .. . - ಎಕ್ಕಲಗಾಣನ 
ನೊರ್ವಸೆಂ ಕೇಳುತ್ತುಮಿರ್ದಂ (ಶಂದ್ರಪು. ೬-೯೩); ಪದದೊಳ್‌ ಶುಯೆ 
ಗಳೋರಣಂಬಡೆಯೆ ವಾಕ್ಕಾರ್ಥಕ್ಕೆ 'ಪಕ್ಕಾಗೆ ರಾಗದ ಮಾಧುರ್ಯಂ 
» « * ಓರ್ವಳೋದಿದಳಾಂದೊಳದೆ ಪಲ್ಲವಾಧರೆ ವಸಂತೋತ್ಸದ್ಯಮಂ 
ಗದ್ಯಮಂ (ಅನಂಪು. ೬-೭೦); ಮಂದ್ರ ಮಧ್ಯತಾರಮೊಸೆಯೆ ಓಜೆ ರಾಜಿಸೆ- 
ಠಾಯೆ ಠವಣೆವಣೆಯೆ . . . ಪಾಡುತ್ತಿರೆಯುಂ (ಕಾಂತೀತ್ಯ. ೮೯೩: ಪ; 
ಸಂಚಾರಿ ಬಜಾವಣೆ ಠಾಯೆ ಲವಣಿ ವಹಳಿಕೆ ಡಾಳಂಗಳಕಾರಪರಂಪರೆಯ. 
. . * ಪಾಡಿದಳತಿ ಚದುರಿಂದೆ (ಜಯಂಕಾ- ೨೪-೪೩) ; ಆಳಾಪ ಠಾಯ್ತೊ 
ನೇಮಗಳಿಂದೆ ನೂಟ್‌ಂಟು ತಾಳಗೀತಗಳ ಪಾಡಿದರು (ಭೋಹತ, ೨೨-೩೦); 
ಗಾಯಕಿಯರು ನೋಟವಚಕಿದು ಠಾಯೆ ಬಜಾವಣೆ ಗಮಕವೆಸೆಯೆ 
ಪಾಡಲಾಯತವಾದರು ಕೂಡೆ (ಭರಣ. ೫-೩೬); ಗಮಕಂ ತಳ್ತಿರೆ ಠಾಯೆ 
ಮಿಂಚಿರೆ ಚವಂತ್ಕಾರಂ ಕರಂ ಪೊಣ್ಮೆ . . . ಸಂಭ್ರಮದಿಂ ಬಾಜಿಸಿದಳಿ 
199 


ಠಾಯಂಗೆಯ3 


ಬಜಾವಣಿಯಿನಂದಂಬೆತ್ತವಳ್ಳೀಣೆಯರಂ (ಉಕ. ೦೦-೩೨). 
೪. ಮೆಂಲ್ಲಯುದ್ಧದ ಒಂದು ವರಸೆ: ಕಡುಮುಳಿಸೇಆ್‌ ಮಲ್ಲವೆಸರಿಂ 
ಗಜವಾಂತೊಡಮುರ್ಬಿ ಠಾ[ಪಾಣಾ. ಛಾ]ಯೆಯೊಳ್‌ ಕೆಡಪದೊಡೇಕೆ 


ಮಲ್ಲತನ (ಅನೂಪು: ೨-೨೭); (ಪದ್ಯಸಾ. 11, ೦೩೦ ನೋ); ಮೊನ್ನೆ ಜಾಯೆಯಲ್ಲಿ. 


ಕತ್ತರೆಗೊಟ್ಟುರುಳಿಸಿದುದನ್ನು ಮರೆತುಬಿಟ್ಟೆಯೋ? (ವಿಗಡ. ೨೭-೫). 
[ ಆಸಂ. ಸ್ಮಾಯಿನ್‌,:/ ಮರಾ. ರಾಯಿ] 

ಠಾಯಂಗೆಯ್‌ (ಕ್ರಿ). [ಸಂಗೀತ] ಠಾಯಪದ್ಧ ತಿಯೊಡನೆ ಹಾಡಂ,- 
ವಾದ್ಯವನ್ನು ನುಡಿಸು : ಅನುನಯದೆ ದಂಡಿಗೆಯ ಪಿಡಿದು ವಾಗ್ದೇವಿ 
ವೋಹನದೆ ಠಾಯಂಗೆಯ್ಕೆ . . . ನೀಲಗಳನಾನಂದತಾಂಡವಾಡಂಬರ 
ವನಭಿನಯಿಸಿದ (ಸಾಂದಳು. ೧೭-೧೨). [ಠಾಯ- ಕೆಯ್‌;] 

ಕಾಯಿ "ಠಾಯ' ನೋ. 

ಕಾಯೆ 'ಠಾಯಂ' ನೋ. 

ಠಾವಣೆಕೋಲು (ನಾ). ಓದುವಾಗ ಪುಸ್ತಕವನ್ನು ಇಟ್ಟುಕೊಳ್ಳುವುದಕ್ಕೆ 
ಉಪಯೋಗಿಸುವ ಪೀಠ; ವ್ಯಾಸಪೀಠ: ತಳರ್ವೊತ್ತಗೆ 
ಕವಲ್ಲೊಂಬು ಠಾವಣೆಕೋಲಳಿಶುಕ ವಟುತತಿಯಾಗೆ ಬಳಸಿರಲೊಂದು 
ಬಲ್ಮುಸು ನರೆಗಡ್ಡೆವ ತಳೆದ ದೀಕ್ಷಿತನಂತಾಯ್ತು (ಶ್ರೀಪಾಲ. ೭-೨೩). 

[.ಆಅಟ್ಟವಣೆಕೋಲ್‌ ] 

ಕಾವಅ3 (ಕ್ರಿ). ಇರೆಂವ ಜಾಗವನ್ನೂ ತಿಳಿ : ಇಳೆಯೊಳ್‌ ಕುಸುಮಾವಳಿ 
ಯೆಂಬಳ ಶಾವಜಿದಿರದೆ ಬಂದವರ್ಗೆ ಪಸಾಯಂಗಳನೀವೆಂ (ಕುಸುಮಾ. 
೯-೦೦೦). [ಠಾವು( ತಾವು) * ಅಜ್‌] 

ಕಾವಿಕೆ (ನಾ). (ಉಕ) ತಿಳಿದಿರಂವಿಕೆ ; ಪರಿಚಯ ; ತಿಳಿವಳಿಕೆ: ದ್ರಿಷ್ಟಿ 
ದಿನಧಿನಕೆ ಕುದುರುವದೆನೆಗೆ ಠಾವಿಕೆ ಬಟ್ಟೂರ್ದ ತೆರದಿ ಲಕ್ಷಿಹುದೆನಗೆ 
ಠಾವಿಕೆ (ಜಿದಾಕೋ. ೦೦೦-೬); ಚಂಡ ಚಾಮುಂಡ ದೇವರಿಷ್ರ ಕಲಿ 
ಸೈರಿಭಾಸುರರಾವ ಪರಿಯಿಂದಳಿದರೆಂಬುದು ಠಾವಿಕಿಲ್ಲಲೆಯೆಂದು 'ಸುರಪಶಿ 
ಮತ್ತೆ ಕಣೆಗರೆದ (ಅಂಬಿಕಾ. ೩೦-೧೮): ನೆನಗೇನ ಠಾವಿಕೆ ಇಲ್ಲ (ಕದನ. 
60) ; ನೀವು ಬಂದ ಹೇಳಿದ ಮ್ಯಾಗೆ ಠಾವಿಕೆ ಆತು (ಗ್ರಾಮಾಯ. ೭೨). 
[+ ಮರಾ. ಶಾವಕಾ, ಠಾಊಕ] 

ಕಾವು "ತಾವ್ಯ' ನೋ. 

ಕಾವುಗಾಣ್‌ "ತಾವುಗಾಣ್‌' ನೋ. 

ಕಾವ್ರಗೈಸು (ಕ್ರಿ). ನೆಲೆಗೊಳಿಸಂ ; ಆಶ್ರಯವನ್ನು ನೀಡಂ: ಸೇವೆಯ 
ಕಂಡು ನಿನ್ನಯ್ಮನಿಂದಧಿಕದ ಠೀವಿಯ ಮಾಳ್ಬ್ಪೆನೈ ನಾನು ಈ ವೇಳೆಗಿರು 
ನಿನ್ನೆ ಪಿತನ ಛಾಗ್ಯದೊಳೆಂದು ಠಾವುಗೈಸಿದನು (ಧರಣ. ೭೩-೫). 

[ ಠಾವು (ಆತಾವ್ಯ) * ಕೈಸು (ಆಕೆಯ್ಗ್ಸು) 
ಕಾವುಗೊಳ್‌ (ಕ್ರಿ). ನೆಲಸು ; ಇರು, "ಠಾವುಗೊಳಿಸಂ' ಪರಾ. 
[ಠಾವು (-ತಾವ್ಕ) + ಕೊಳ್‌ 

ಕಾವುಗೊಳಿಸು (ಕ್ರಿ). ಇಡಂ; ಸ್ಮಾಪಿಸಂ; ಇರಿಸು; ವಸ್ತ್ರದೊಳವಧರಿಸಿದ 

ಬಾಣಲಿಂಗವ ಮಸ್ತಕದಲ್ಲಿ ಠಾವುಗೊಳಿಸಿ (ಯೋಹತ. ೨೨-೩೬). 
[ ಠಾವುಗೊಳ್‌ + - ಇಸ್ಯು) 

ಕಾಳಿ "ಟವಳಿ' ನೋ. 

ಠಾಳಿಸು "ಟಾಳಿಸು' ನೋ. 

ಠಿಕಾಣ "ರಿಕಾಣಿ' ನೋ. 

ಶಿಕಾಣಿ, ಠಿಕಾಣ, ಠಕಾಣೆ (ನಾ). ಸ್ಥಳ; ಜಾಗ: ಗದ್ದೆಯ ನೆಲ್ಲಿಗೆ 
ಶ್ರಮವು ಬಹಳ ಮತ್ತು ಎಲ್ಲ ರಿಕಾಣಿಯಲ್ಲಿ ಬೆಳೆಯಾಗುವ ಹಾಗಿಲ್ಲ 
(ಶೈಟಪ್ರ. ೩೯): ಹೀಗೆ ಹೊತ್ತು ಠಿಕಾಣಿ ಇಲ್ಲದೆ ಓಡಿಕೊಂಡು ' ಬಂದರೆ 
ಯಾರು ಸತ್ತಿದ್ದಾರೆಂದು ತಿಳಿಯಬೇಕೋ (ಮುಂಗಾಮು. ೪೮). ಠಿಕಾಣ : 
ಮುಂಬಾಯಿ ಅಂಗಡಿಯ ಹೊರ್ತು ಇತರ ಠಿಕಾಣದ ಅಂಗಡಿಗಳ ಅಡತಿ 


೩೧೬೪ 


10 


ಠೀವಿ 


ಮುಂತಾದವುಗಳ ಬಗೆ ಮಾಹಿತಿಯು (ಮುಂಬವ್ಯಾ. ೨೬). ಠಿಕಾಣೆ: ಯಕ್ಷ 
ತನ್ನ ಪ್ರಿಯತಮೆಯಿರುವ ರಿಕಾಣೆ, ಅಲ್ಲಿರುವ ವಸ್ತುಗಳು ಹೋಗುವ 
ರಸ್ತೆ ಎಲ್ಲಾ ವಿವರಿಸಿ (ಬದುಜ. ೦೨೩). 
ಠಿಕಾಣಿ ಊರು ಎ ತಂಗು; ಉಳಿ: ಅವರ ಕೋಣೆಯಲ್ಲೇ ಠಿಕಾಣಿ 

ಊರಿದೆ (ದಿಲ್ಲಪ. ೩).. [ «ಮರಾ. ರಿಕಾಣ, ರಿಕಾಣಾ ; ಹಿಂ. ರಿಕಾನಾ] 

ಠಿಕಾಣೆ "ರಿಕಾಣಿ' ನೋ. 

ಠಿಕ್ಕರಿ, ಟಿಕ್ಕರಿ, ಟಿಕ್ಕಿರಿ ಟೆಕ್ಕಲಿ (ನಾ). ತುಚ್ಛವಾದ ವಸ್ತು; 
ಅಲ್ಪವಸ್ತು. “ಠಿಕ್ಕರಿಗಳೆ' ಪರಾ. ಟಿಕ್ಕರಿ: (ಟಿಕ್ಕರಿಗಳೆ' ಪರಾ. 
ಟಿಕ್ಕಿರಿ: "ಟಿಕ್ಕಿರಿಗಳೆ' ಪರಾ. ಟೆಕ್ಕರಿ: "ಟಿಕ್ಕರಿಗಳೆ' ಪರಾ. 

[ «ಮರಾ. ಠಿಕರೀ ; ಹಿಂ. ರೀಕರೀ ಎ ಮಡಕೆಯ ಚೂರೂ, 
ತುಚ್ಛವಾದುದು. / ಪ್ರಾ. ಠಿಕ್ಕರಿಆ ಎ ಬೋಕಿ ) 

ಠಿಕ್ಕರಿಗಳೆ, ಟಿಕ್ಕರಿಗಳೆ, ಟಿಕ್ಕಿರಿಗಳಿ, ಟೆಕ್ಕರಿಗಳೆ (ಕ್ರಿ). ತುಚ್ಛ ವೆಂದಂ 
ಕಾಣು ; ಕಡೆಗಣಿಸು; ಹೀಯಾಳಿಸು ; ನಿಂದಿಸಂ ; ಧಿಕ್ಕರಿಸು : 
ಹರಿಯ ಗತಿಯನು ಹೆಳಿವ ಮದದಿಕ್ಕರಿಯ ರಿಕ್ಕರಿಗಳೆವ , . . ಗುರುತನಕೆ 
(ಳೌಶಿರಾ. ೩೬-೯). ಟಿಕ್ಕರಿಗಳಿ : ಕುಳಕೆ ಕೀಳಿವನೆಂದು ಟಿಕ್ಕರಿಗಳೆದಡಾ 
ಬಹುಬಂಧುವರ್ಗವನುಳಿದು. ' ಸಿಂಹಾಸನದಲೆನಗಭಿಷೇಕವನು ಮಾಡಿ 
(ಕುವ್ಮಾಕ. ೨೭-೬) ; ಹುಡುಗಿಯ ಕೇಳಮೇಳದೊಳಿರಂತಿರ್ಪ ಸಂಗಡಿಗರ 
ಟೆಕ್ಕರಿಗಳೆವ (ಮೋಹತ. ೦೭-೭೭) ; ಸಲೆ ಚಿತ್ರಗುಪ್ತರ ಲೆಕ್ಕವ ಟಿಕ್ಕರಿಗಳೆದು 
ಲೆಕ್ಕದೆ ಶೂರರೆನಿಪ. .. ಕರಣಿಕಕಂಲತಿಲಕರ ಗೃಹೆವಿರುತಿಹುವು (ಕಂನವಿ. 
೬-೪೪). ಟೆಕ್ಕಿರಿಗಳೆ : ಹರುಷದಿಂದಾ ಚಿತ್ರಲೇಖೆ ಪಟವಂ ತೆಗೆದು ತರುಣಿ 
ನೀ ನೋಡೆಂದು ತೋಜಿ*ಸಲು ನಾಗನರಸುರರನಲ್ಲಿಂದು ಟಿಕ್ಕಿರಿಗಳೆದು 
(ಸಾಂದಪು. ೮-೩4). ಟೆಕ್ಕರಿಗಳೆ : ಗೆಲವಹುದು ಮೇಣ್‌ ಸೋಲವಪ್ಪುದು 
ತಿಳಿಯೆ ಸಂಗ್ರಾಮದಲಿ ಟೆಕ್ಕರಿಗಳೆಯಲಹುದೇ ಸುಭಟರನು ಜಯಮತ್ತ 
ನಾದವನು (ಉತ್ತರಾ. ೧೦೭). [ಠಿಕ್ಕರಿ « ಕಳ್ಳೆ] 

ಠೀಕ್‌ "ರೀಕು' ನೋ. 

ಠೀಕು ಠೀಕ್‌ (ನಾ). ೧. ಸರಿಯಾದುದು ; ನ್ಮಾಯವಾದಂದು ; 
ಯೋಗ್ಯವಾದುದು : ಕಡೆಕಾಲಕೆ ಮುಖವ್ಕಾಕೆ ಇನ್ನಡಗಿರ್ದರೆ ಬಲು 
ಠೀೆ (ಇಂದ್ರಜಿ. ೦೦). ೨. ಸಮರ್ಪಕವಾದಂದು; ಅಚ್ಚಕಟ್ಟು: ಗಂಗಾ 
ತರಂಗಿಣಿಯು ಠೀಕಿನಿಂ ಫೊಂಗಿದಾಮೋದದಿಂದಾಶ್ರಮದ ಬಾಹೆಯಲ್ಲಿ 
ಸರಿಯಲೈ ಜಮದಗ್ನಿ(ಪರಕು. ೨೨-೦೯). ಠೀಕ್‌: ೧. ಮೋತೀಚಂದ :- 
ಠೀಕ್‌, ಠೀಕ್‌ (ಮೋಹಿನೀ. 9೨). ೨. ನಿಮ್ಮ. ಆರೋಗ್ಯ ಠಿಚಾಗಿರುವುದು 
(ನಾಡಿಗೇ. 30೭). [ *-ಹಿಂ. ಮರಾ. ರೀ] 

ಠೀಕುಗಾರ (ನಾ). ಅಣಿಗಾರ; ಅಚ್ಚುಕಟ್ಟಾಗಿರಂವವನಂ; ನೀಟಂಗಾರ: 
ಈ ಮದ್ರಾಸ" ಹುಡುಗ ತನಗಿಂತ ಜಂಬಗಾರನಾಗಿ ಠೀಕುಗಾರನಾಗಿ 
ಕಾಣುತ್ತಾನಲ್ಲ ಎಂದು ನೋಟ ಅವನ ಮೇಲೆ ಹೋಯಿತು (ಮಹಾಗ. 
೧೦೦೭). [ಠೀಕು ೯ - ಗಾರ (ಆ -ಕಿಾಟ)] 2 

ಠೀವಿ, ಟೀವಿ (ನಾ). ಬೆಡಗಂ ; ಬಿನ್ನಾಣ ; ಗತ್ತು: “ ನವಾಯಿಯೆನಲ್‌ 
ಠೀವಿ” (ಭಾಕನಿ. ೩) ; ಹಾವದ ಭಾವದ ಮುಜುಕದ ಠೀವಿಯ ಗರಗರಿಕೆ 
ವಡೆದ ಚೆನ್ನೆಯರಂ ತಂದಾ ವಿಭುಗೆ ಶೋಟ್‌ (ಫುಣ್ಕಾಸ್ತ್ರ. ೪-೪೮) ; ಬಿಂಕ 
ದಂಕಿತದ ಲಳಿತ ರೀವಿಯ ನಿಜಸುರೇಖೆಯ ಲಲನೆಯಾ ಪರಿಯಿಂದ 
ನೃತ್ಯವ ಸಲಿಸೆ (ಬಸಪು. ೧೨-೪೫) ; ಠೀವಿ ಮಿಗಲ್‌ ಸಮಂತೆೊಟಗಿ ವಾಮ 
ಎಭಾಗದಿ ನಲ್ಲಳೆಂ .. . ಮಚ್ಚಿಸಿ ಮಾಳ್ಕೆ ವಿನೋದಗೋಷ್ಠ್ಮಿಯಂ 
(ಮನ್ಮವಿ. ೧೦-೯): ಅಖಿಲಭುವನೇಂದ್ರ ಭದ್ರಾಸನವ ಬಿಟ್ಟು ಬಿಜಯಂ 
ಗೈವನತಿ ಠೀವಿಯಿಂದ (ಅರ್ಜಾವಿ. 39-೬೨) ; ರಾಜರ ಠೀವಿ ತಿರುಕರ ಲಕ್ಷಣ 
(ಗಾದೆ). ಟೀವಿ: ಉಪಾಂಗದ ಟೀವಿ ಟೀವಣಿಸಲ್‌ (ರೇವಣ. ೩೧-೪೫): 
ಹೆಂಗಳ ಸಾಲು ಟೀವಿಯ ತೋಟುತೊಪ್ಪಿದುದು (ಕಂನವಿ. ೬-೧೦೨). 


ಠುಮರಿ 


ಠುಮರಿ, ಡುವ), ತುಮ್ರಿ (ನಾ). ಒಂದಂ ಬಗೆಯ ಹಾಡು ; ಒಂದಂ 


ಬಗೆಯ ಚಿಕ್ಕದಾದ ಪ್ರೇಮಗೀತೆ : ಕಸಬಿಣಿಗಳಲ್ಲಿ ಕೆಲವರು ಲಾವಣಿ, 
ಖ್ಯಾಲ, ಠುಮರಿ ಮುಂತಾದ ಹಾಡುಗಳನ್ನು ಕಲಿತಿರುತ್ತಾರೆ(ಕಛಾಗೆ. ೧೯೬); 
ಮೆಹಬೂಬಜಾನಳು ರಾಘಪ್ಪನ ಸೂಚನೆಯಂತೆ"ನಾ ಮಾರೊ ಪಿಚಕಾರಿ'ಯ 
ಸಾಭಿನಯ ಠುಮರಿಯೊಂದಿಗೆ ಮುಗಿಸಿದಳು (ಗಂಮಾಯಿ. ೪೨). ಠುಮ್ರಿ: 
ಕೊನೆಗೆ ನೃತ್ಯಗಾರನು ಕುಳಿತುಕೊಂಡು . . . ಠುಮ್ರಿ, ಠಪ್ಪ, ದಾದ್ರ; 
ಗಜಲ್‌ ಮುಂತಾದ ಪ್ರೇಮಗೀತಗಳನ್ನು ಹಾಡಿ, ಅದಕ್ಕೆ ಅನುಗುಣವಾಗಿ 
ಅಭಿನಯ ಪ್ರದರ್ಶನ ಕೊಡುತ್ತಾನೆ (ಆಥಾನ್ಮ. ೯೦). ತುವ: ಮಾರವ 
ದಲ್ಲಿ ಒಂದು ತುವ್ರಿ ಹಾಡಿದಳು (ಕೂಪಸ. ೪೯). 
[ «ಹಿಂ. ಮರಾ, ಠುಮರೀ] 

ಠುಮ್ರಿ "ಠುಮರಿ' ನೋ. 

ಠೂಬಿಡು (ಕ್ರಿ). ಜೊತೆಬಿಡು ; ಸಂಗಬಿಡು : ಎರಡು ಮಕ್ಕಳೂ ಠೂ 
ಬಿಟ್ಟು ಮಂಖತಿರುಗಿಸಿ ನಿಂತಿದ್ದರು (ರೂಢ). [ಠ್ಯೂ * ಬಿಡು; 

ಠೆಕ್ಕಿಸು " ತಟ್ವಿಸಂ' ನೋ. 

ರೆಕ್ಕೆಯ "ಟಕ್ಕೆಯ' ನೋ. 

ಠೇಂಕರಿಸು (ಕ್ರಿ). ೧. ಠೇಂಕಾರ ಶಬ್ದವನ್ನು ಮಾಡು; ಘೋಷ 
ಮಾಡು : ಬಲು ಕೇಂಕರಿಸಿ ಶರವ ತೊಟ್ಟು ಅರಿಭುಜ ಬಲಕಿಟ್ಟು ಕೆಡಹಿ 
ದನವನ (ಸೌಂದಕಾ. ೭-೬೩). ೨. (ಆಲಂ) ಘೋಷಿಸಂ ; ಹೇಳು; 
ನುಡಿ : ತೆರೆದ ಹೊತ್ತಿಗೆಯ ಮರೆಗೆ ಏನು ಠೇಂಕರಿಸುತಿಹುದು ನಿತ್ಯ? 
(ಸೊರ್ಯಪಾ. 8೭-೦೨). ([ ನರೇಂಕಾರ4+ - ಇಸ್ಕು] 

ಠೇಂಕಾರ (ನಾ). ೧. ಬಿಲ್ಲಿನ ಹೆದೆಯ ವಿಂಡಿತದ ಶಬ್ದ ; ಜ್ಯಾಘೋಷ ; 
ಧನುಷ್ಟಂಕಾರ. "ಠೇಂಕರಿಸು' ಪರಾ. ೨. (ಆಲಂ) ಹೆಮ್ಮೆಯ 
ಠೀವಿ; ಒಣಜಂಬ ; ದಂರಭಿಮಾನ : ಹೊಂಡದ ಕೊಳಚೆಯ ನೀರನು 
ಕುಡಿದರು ಕಪ್ಪೆಗದೆಷ್ಟು ಠೇಂಕಾರ (ಇಂಜಾಪ. 3೨೦೨-೦೦) ; ಠೇವಣಿ 
ಹೋದರೂ ರಠೇಂಕಾರ ಹೋಗದು (ಗಾದೆ). [ಸಂ.] 

ಠೇಕಾ, ಟೇಕ್ಕ ಟೇಕಾ (ನಾ). ತಬಲ ಅಥವಾ ಮದ್ದಳೆಗೆ ಬೆರಳಿನಿಂದ 
ಹಾಕುವ ಪೆಟ್ಟು ; ತಾಳ: ತಬ್ಲಾ ಬಾರಿಸುವಾತ ಬರಿದೆ ಠೇಕಾ ಹಿಡಿದು, 
ತನ್ನ ಸ್ಥಾನ ತಿಳಿದವನಂತೆ ವರ್ತಿಸುತ್ತಾನೆ (ಯಕ್ಷಲ. ೯೨). ಟೇಳೆ: ತಬಲಾ 
ಟೇಕ ಹಿಡಿಯುವುದು (ಕಲ್ಯಾಜ. ೧೯೮). ಟೇಕಾ : ಅಲ್ಲೇ ಇದ್ದ ವಿದ್ಯಾರ್ಥಿ 
ಯೊಬ್ಬ ತಬಲ ಟೇಕಾ ಹಾಕುತ್ತಿದ್ದನಂತೆ (ನಾಕಲಾ. ೨೫). 

[ ಹಿಂ. ಮರಾ. ರೇಕಾ] 

ಕೇವಣಾತಿ (ನು). (ಬ್ಯಾಂಕು ಮೊದಲಾದಂವುಗಳಲ್ಲಿ) ಇರಿಸಿದ ಹಣ ; 
ಇಡುಗಂಟು : ಅವರು ಗೋಪ್ಯವಾಗಿ ವಕೀಲರನ್ನು ಕರೆಯಿಸಿ ತನ್ನ ೫೦ 
ಸಾವಿರ ರೂಪಾಯಿ ರೇವಣಾತಿಗಳನ್ನು ಮಾಲಿನಿಯ ಹೆಸರಿನಲ್ಲಿ ವೀಲು 
ಬರೆದಿಟ್ಟರು (ವಿಧಿವೈ. ೦೮೦); ಬ್ಯಾಂಕಿನ ಹಣವೆಂಬುದು ಕೆಲವೊಂದು 
ಬಗೆಯಿಂದ ಕೂಡುತ್ತದೆ . . . ಜನರೇ ಸುಮ್ಮನೆ ಅಲ್ಲಿ ಠೇವಣಾತಿ 
(Deposit) ಇಡುವುದುಂಟು (ಜಾಲಪ್ಪ. 111, ೦೫೩೬). 

[ - ಮರಾ, ರೇವಣಾಈತ” ] 

ಠೇವಣಿ (ನಾ). ೧.ಎಶೇವಣಾತಿ : ಠೇವಣಿ ಇಟ್ಟ ಮೊಬಲಗನ್ನು ಕೇಳಿದಾಗ 
ಕೊಡತಕ್ಕದ್ದೆಂಬ ಕರಾರಿನ ಮೇಲೆ . . . ಗಿರಾಕಿಯ ಬಾಬತು ಬ್ಯಾಂಕರ 
ವಶದಲ್ಲಿರುವ ಹಣವೂ ಇದರಲ್ಲಿ ಸೇರಿರುತ್ತದೆ (ಗ್ರಾಮಾಕ ೧೭೬೩): ಚಾಲ್ತಿ 
ಡಿಪಾಸಿಟ್‌ದಾರರು ತಮ್ಮ ಠೇವಣಿಗಿಂತ ಹೆಚ್ಚು ಹಣವನ್ನು ಬಯಸುವಾಗ 
ಬ್ಯಾಂಕಿನವರು ಕುಳದ ನಂಬಿಕೆಯ ಮೇಲೆ ಓವರ್‌ ಡ್ರಾಫ್ಟ್‌ ಸಾಲವನ್ನು 
ಕೊಡುವರು (ಹಡಪ್ರ. ೩೨. ೨. ಪಂಥಕ್ಕೋಸ್ಕೆರ ಕಟ್ಟುವ ಹಣ; 
ಬಾಜಿಕಟ್ಟವ ಮೊತ್ತ : ನ್ಯಾಯಾಧೀಶನ ಬಗ್ಗೆ ಕಕ್ಷಿದಾರನು ಸಂದೇಹ 
ಪಟ್ಟಲ್ಲಿ ಆತ ಅದನ್ನು ರುಜುವಾತು ಪಡಿಸುವ ಮುನ್ನ ೪ ಕ್ರುಸೇಡೋ 


೩೧೬೫ 


18 


ಠೋಕರ್‌ 


ಹಣವನ್ನು ಠೇವಣಿ ಇಡಬೇಕು (ಪ್ರವಾಇ. 11, ೪೮೩). ಸಿ. (ಚುನಾವಣೆ 
ಮೊದಲಾದ ಸಂದರ್ಭದಲ್ಲಿ) ಭರವಸೆಗಾಗಿ ಇರಿಸುವ ಹಣ .ಅಥವಾ 
ಒಡವೆ; ಹೊಣೆಯಾಗಿ ಇಡುವ ವಸ್ತು; ಈಡು; . ಆಧಾರ : ಮೇಲಿನ 
ಎರಡು ಷರತ್ತುಗಳು ಸಂಪೂರ್ಣವಾಗಿ ನೆರವೇರುವವರೆಗೂ ಅದಕ್ಕೆ ಠೇವಣಿ 
ಯಾಗಿ ಸುಲ್ತಾನರ ಇಬ್ಬರ ಮಕ್ಕಳನ್ನು . . . ಠೇವಣಿ ಬಂದಿಗಳಾಗಿ 
ಅವರಿಗೆ ಒಪ್ಪಿಸಬೇಕು (ಅನ್ಮಾವ. ೨೬); ರೇವಣಿ ಹೋದರೂ ಅವನ 
ಠೇಂಕಾರ ಹೋಗಲಿಲ್ಲವಲ್ಲ (ಕಸಬು. ೭೩). ೪. ಹೊಳಿಟ್ಟ ಹಣ ; ನಿಧಿ; 
ನಿಕ್ಷೇಪ: (8). [ *-ಮರಾ. ಠೇವಣೀ, ಠೇವಣೇ) 

ಠೇವಣಿಸು (ಕ್ರಿ). ಕೂಡಂ; ಜತೆಯಾಗು (?): - ಪಟುವುಜಡಾವುಜವೆಂಬೀ 
ವಂದೆಸೆಯೌಳ್ವುಲಿಯೆ ಕಿನ್ನರಿ ಯ ಗೊಂದಣದಿಂಚರಂದೋಟಿತಿರಲು 
ಪಾಂಗದ ಟೀವಿ ಠೇವಣಿಸಲುರುಮೆ ನುಣ್ಣನಿಗಾಣಿಸೆ (ರೇವಣ. ೩೦-೪೫). 

[ ಠೇವಣಿ + - ಇಸ್ಯು) 

ಠೇವು (ನಾ). ಎ ಠೇವಣುತಿ : ಈ ಕಂಪೆನಿಯು ಊರ್ಜಿತಸ್ಥಿತಿಯನ್ನು 
ಹೊಂದಿದ್ದರಿಂದ ಕಂಪೆನಿಯ ಠೇವು ಬಹು ಬೆಲೆಯುಳ್ಳದ್ದಾಗಿ ಎಣಿಸಲ್ಪಡು 
ತ್ತಿತ್ತು (ಇಂಗ್ಗಇ. ೯). [ *-ಮರಾ. ಠೇವ") 

ಠೊಣಪ "ಟೊಣಪ' ನೋ. 

ಠೊಣೆಯ “"ಟೊಣೆಯ' ನೋ. 

ಕೊಪ್ಪರ, "ಟೊಪ್ಪರ' ನೋ. 

ಠೊಪ್ಪರ್ಕ (ನಾ). (2): ತುರಗಾಕಾರದೆ ಕಾಳರಕ್ಕಸನೆ ಮೂಟುಂ 
ಲೋಕವಂ ನುಂಗಲೇಟ್ತಿರುತಿರ್ಪಂತಿಳೆಯಂ ಖುರಾಗ್ರಹತಿಯಿಂ 
ನುರ್ಗೊತ್ತುವಾಶಾಗಡೋತ್ಕರಮಂ 'ಪೊೋಗೊದೆ:ವ ಬ್ರಿಯಂ ಸರಳಿ. 
ಪರ್ಕಾಶ್ವಂಗಳಂ ನೀಳ್ಳಿ ರೆೊಪ್ಪರದಿಂ .ಪಾಯ್ವಳವಿಂದೆ ಕೇಶಿ ಪರಿತಂದಂ 
ಕಂಸನಾದೇಶದಿಂ (ಜಗವಿ. 8-೪೪); "“ವೇಗಾತಿಶಯ” (ಅಯ್ಮಾಕಾ.) [?] 

ಕೊಪ್ಪು (ನಾ). ಒಂದಂ ಅನುಕರಣ ಪದ: ಛಟಿಪಟಿ ಸುರುಬಸಿರು 
ಬುಸ್ಲುಬುಸ್ಸೆಂದು. ಚೀರ್ಚಿಟಿ ಕೊಪ್ಪಶಠೊಪ್ಪು ಥಪ್ಪೆಂದು ಪೆಟಿಲು 
ಕೋಟಾಕೋಟಿ ಸುಟ್ಟಿವು (ರರಕ. ೨3-೬೭). 

ಠೋಕ "ರೋಕು' ನೋ. 

ಠೋಕತಾಳೆ, ಟೋಕುತಾಳೆ (ನಾ). ಅಂದಾಜು ; ಸೆರಿಸುಮಾರಂ : 
ಕೋಕತಾಳೆಯ ಜಾತಿಗೆ ಸೇರಿದ ಒಂದು ಪದ್ಧತಿಯಿಂದ . . . ಸಂಖ್ಯೆಗಳನ್ನು 
ಹೊಂದಿಸಿಡುತ್ತಾರೆ (೧೪೪೫. ೦೫೨). ಟೋಕತಾಳೆ : (8). 

[ -ಮರಾ. ರೋಕತಾಳಾ) 

ಠೋಕಮಾರಾಟ, ಟೋಕುಮಾರಾಟ (ನಾ). ಒಟ್ಟುಗಟ್ಟಲೆ ವ್ಯಾಪಾರ; 
ಸಗಟುವ್ಮಾಪಾರ : ಈ ಆಯ್ದು ಗ್ರಾಮಗಳಲ್ಲಿ ರೋಕೆಮಾರಾಟ ಕಿರುಕುಳ 
ಮಾರಾಟ ಈ ಯೆರಡು ಪ್ರಕಾರ ವ್ಯಾಪಾರ ನೆಡೆಯುತ್ತಿದೆ (ಕಧಾಗಿ: 609). 
ಟೋಕುಮಾರಾಟ : ಅದು ಟೋಕುಮಾರಾಟದೆ-ಅಂಗಡಿ ; ಆಲ್ಲಿ ಚಿಲ್ಲರೆ 
ಸರಕು ಸಿಗುವುದಿಲ್ಲ (ರೂಂ). 

[ರೋಕ (ಎರೋಕು) + ಮಾರಾಟ ( ಎವಾಜಣಟ) ] 

ಕರೋಕರ್‌, ಟೋಕರ, ಟೋಕರು, ಶೋಕರ (ನಾ). ೧. ಪೆಟ್ಟು; 
ಹೊಡೆತ : ಹೆಚ್ಚಾಗಿ ಪ್ರಣಯ ಪ್ರಕರಣಗಳಲ್ಲಿ “ ರೋಕರ್‌ " ತಿಂದವೆರೇ 
ಆತ್ಮಹೆತ್ಯ ಮಾಡಿಕೊಳ್ಳುತ್ತಾರೆ. (ನಾಡಿಗೇ. ೦೯೩). ಟೋಕರ: ೨. 
ಮೋಸ ; ವಂಚನೆ : “ಡಾಕ್ಟರರೇ ನಿಮಗೆ ಟೋಕರ ಕೊಟ್ಟ, ನಮಗೆ 
ಟೊಪ್ಪಿಗೆ ಹಾಕಿದ” ಎಂದು ನುಡದರು (ಕೈಹಿಕಾ. ೦೨೦). ಟೋಕರು : 
೩. (ಕೂಲಿ, ಸಂಬಳ ಮೊದಲಾದುವುಗಳಲ್ಲಿ) ಕಡಿತ ಹೋತ; 
ಲೋಪ : ಅಂಗಿಂಗಾಡಿ ಎಲ್ಲೊ ತಿಂಗಳ ಸಂಬಳಕ್ಕೆ ಟೋಕರು (ಮಾಂಗಲ್ಯ. 
೬೦). ಠೋಕರ: ೨. ನಾಗರಾಜ ಕೊಡುವ ಹೆಣಕ್ಕೆ ಠೋಕರ ಕೊಟ್ಟಾ 
ಯಿತು (ಮಾಗಿಯ. ೨೩೬). [4 ಹಿಂ. ಮರಾ. ರೋಕರ್‌] 


ಕೋಕರ 


ಕೋಕರ "ರೋಕರ್‌' ನೋ. 

ಕೋಕವ್ಯಾಪಾರಿ (ನಾ). ಒಟ್ಟು ಸರಕನ್ನು ಮಾರಾಟಮಾಡಂವವನು ; 
ಸಗಟು ವ್ಯಾಪಾರಿ: ಶೋಕವ್ಯಾಪಾರಿಗಳಿಗೆ ಒಂದು 
ಕೇಂದ್ರವಿತ್ತು (ಇಪೃಳೆ. ೩೧೬)  [ರೋಕ (-ರೋಕು) * ವ್ಯಾಪಾರಿ) 

ಠೋಕು, ಟೋಕಂ, ಠೋಕ (ನಾ). ೧. ಪೂರ್ಣಸಂಖ್ಯೆಯ ವಸ್ತು ; 
ಒಟ್ಟುಗಟ್ಟಳೆ ; ಸಗಟಿಂ : ಉತ್ಪಾದಕ ಮತ್ತು ಠೋಕು ಕೊಳ್ಳುವವ, 
ಇಲ್ಲವೆ ಠೋಕು ಮಾರುವವ ಮತ್ತು ಚಿಲ್ಲರೆವ್ಯಾಪಾರಿ ಇವರ ನಡುವಿನ 
ಸರವಳಿಯೆಂದರೆ ಪ್ರಚಾರಕ (ತ ಕೃ ಡಿ. ೧೦೩. ಟೋಕು: ೧. "ಟೋಕು 
ಮಾರಾಟ' ಪರಾ. (ಗು). ೨. ಹೆಚ್ಚುಕಡಮೆಯ ; ಸರಿಸುಮಾರಿನ.' 


೩೧೬೬ 


ಡಂಗಪಾಲಕ 


ದಾಗಿನೆ ಒಂದಕ್ಕೆ ಒಂದೂಮುಕ್ಕಾಲು ಆಣೆ (ಮುಂಬವ್ಯಾ. ೮). "ರೋಕ 
ಮಾರಾಟ' ಪರಾ. ೩. ಒಟ್ಟುಗಟ್ಟಳೆಯ ; ರಕಮಿನ : ಕೆಲವರು 
ರೋಕಜೀನಸಿನ ಸಂಬಂಧದ ಶರ್ತ್ಶುಗಳ ವಿಷಯವಾಗಿಯೂ. . . ಸೂಚನೆ 
ಗಳನ್ನು ಮಾಡುವವರಾದರೆ (ಮುಂಲವ್ಯಾ. ೧). [ “ಮರಾ. ರೋಕ್‌] 


6| ರೋಪರ "ಟೊಪ್ಪರ' ನೋ. 


ಠೋಲಿ "ಟೋಳಿ' ನೋ. 
ಠೌಳಿ, "ಟವಳಿ' ನೋ. 

ಠೌಳ್ಯಿ 'ಟವುಳ್ಳಿ' ನೋ. 
ಠೌಳಿಕಾಅ "ಟವಳಿಗಾಆಅ' ನೋ. 


"ಟೊಕಕುತಾಳೆ' ಪರಾ. ಶೋಕ: ೧. ಒಂದೇ ಜಾತಿಯ ಕಿರಾಣಿ ಜೀನಸು || ಠೌಳಿಗ "ಟೌಳಿಗ' ನೋ. 


ಕೋಕ ಅಂದರೆ ಒಂದು ಭಂಡಿಗೆ ಭರ್ತಿ ಆಗುವಷ್ಟು . . . ತರಿಸಿಕೊಂಡರೆ, 


ಡ (ನಾ). ೧. ಕನ್ನಡ ವರ್ಣಮಾಲೆಯ ಮೂವತ್ತುಮೂರನೆಯ 
ಅಕ್ಷರ; ಡಕಾರ. ೨. [ಗಣಿತ] ವರು ಎಂಬ ಸಂಖ್ಯೆಯ ಸಂಕೇತ: 
“ ಗಡಬಲಂ ಮೂಹಿಕ್ಕು "' (ಮಂಗರಾ. ೧೦೪-೧೦). . 

ಡಂಕ "ಡಕ್ಕೆ' ನೋ. 

ಡಂಕಣ (ನಾ). ಒಂದಂ ಬಗೆಯ ಚರ್ಮವಾದ್ಕ ; “ಬಾಂಡ್ಲಿಯ 
ಅಗಲಕ್ಕಿರುವ ತಬಲಗಳನ್ನು ಜೋಡಿಸಿದ ವಾದ್ಯವಿಶೇಷ" (ಶನ್ಮೂರು. 
ಕೋಕ) ; ಅವರಾದ ಮೇಲೆ ನನ್ನೂರಿನ ಕುರುಡು ರಂಗಣ್ಣನ: ವಾದ್ಯ :. 
ಒಂದು ಶ್ರುತಿ, ಒಂದು ಮೊಹರಿ ಮತ್ತು ಒಂದು ಡಂಕಣ (ನಮ್ಮೂರು. ೮೨). 

[ ಆಡಕ್ಕೆ) 

ಡಂಕಿಡು (ಕ್ರಿ). ದ್ವೇಷಸಾಧನೆಗಾಗಿ ಸೇಡಿಟ್ಟುಕೊಳ್ಳು,-ಮಾತ್ಸರ್ಯ 
ವಿಡಂ: ಬ್ಯಾಡೋ "ತಮ್ಮಾ, ಅದು ಶರಾ ಅಲ್ಲ; ಡಂಕಿಟ್ಟು ಒಮ್ಮೆ 
ಹಿಡಿದೀತು (ರರ್ಮಾರೆ. 69) ; ನೋಡಿರಲ್ಲಾ ಮಗಾ, ಫೇಂಕೂ ಪಾಂಡೇನ 
ಮೇಳೆ ಡಂಕಿಟ್ಟಿದ್ದಾನೆ (ಕುರಿಹಿಂ. ೦೯). [ಡಂಕು * ಇಡು) 

ಡಂಕಿಸು (ಕ್ರಿ). (7): ಕಟ್ಟಿದುವೆತ್ತಿ ಸೋರ್ವ ಮದಮಂ ಕಿಡೆ ಡೆಂ £ ಡಂ ಕಿಪ 
ಹಸ್ತಿ`ಕಣ್ಣನೀರಿಟ್ಟುವು ದಂಡೆಯಿಂ ಕೆದಲ ಕೆಂಡಮುದಗ್ರ ಹಯಾಳಿ ನುರ್ಗಿ 
ಮೇಗೊಟ್ಟಿದ ಕೈದುಗಳ್ಳು ಆ ದು ನಿಂದುವು ತೇರ್ಧರೆ ನುಂಗಿದಂತೆ 
ಸಾಲಿಟ್ಟುವು ಮುಂದೆ ಕಟ್ಟಿದೆೊಣ್‌ಯಂ ನೆಣ್‌ದುರ್ಚಿ ಪದಾತಿಹೇತಿಗಳ್‌ 
(ಅನಂಭು. ೦೩-೮೬). [7+ -ಇಸ್ಕು] 

ಡೂಕು (ನಾ). ಸೇಡು ; ಹಗೆ; ಮತ್ಸರ : ಪರಕೀಯಜನರು ಆಗಿನ ಕಾಲದ 
ತಮ್ಮೆ ಹಗೆಗಳ ಮೇಲಿನ ಡಂಕಿನಿಂದ ಅವರ ವೈಭವಚಿಹ್ನಗಳನ್ನು ತುಂಡರಿಸಿ 
ದ್ದಾರೆ (ಕಗಬ್ಟಿ.೩೩). 
[--ಏಂ, ಮರಾ. ಡಂಕ, ಡಂಖ / ಪ್ರಾ. ಡಂಕ ಇ ಚೇಳಿನ ಕೊಂಡಿ. ] 

ಡಂಕುತಪ್ಪಿಸು. (ಕ್ರಿ). ದ್ವೇಷವನ್ನು ಹೋಗಲಾಡಿಸಂ; ಮತ್ಸರವನ್ನು 
ಬಿಡಿಸು ; ಸೇಡು ಇಟ್ಟುಕೊಳ್ಳೆದಂತೆ ಮಾಡಂ : ಇವರಿಗೆ ಕೇಡು 
ಬಗೆದವನು ಇವರ ಡಂಕು ತಪ್ಪಿಸಲಾರನು (ಕರ್ನಾಇ. ೨೪). 

[ ಡಂಕು + ತಪ್ಪಿಸು] 


ಡ 


ಜೊ 
ಐ 


80 


36 


ಠಶೌಳಿಗಾರ "ಟವಳಿಗಾಲಿ' ನೋ. 


ಡಂಕುಹಿಡಿ (ಕ್ರಿ). ಸೇಡನ್ನು ಹೊಂದಿರು ; ವಂತ್ಸರಿಸು : ಮನಸ್ಸಿನಲ್ಲಿ 
ಡಂಕುಹಿಡಿದಿದ್ದ ಕೆಲವು ಡಾಕಜನರು ರಾತ್ರಿ ಈಸಿ ನದಿಯನ್ನು ದಾಟಿ 
ಬಂದು ಕಾವಲುಗಾರರನ್ನು ಕೊಂದು, ಘೋರಿಯ ಪ್ರಾಣವನ್ನು ತೆಗೆದರು 
(ಹಿಂಮುಸ. ೪4). [ಡಂಕು + ಹಿಡಿ, (ಪಿಡಿ; 

ಡಂಕೆ, "ಡಂಗ್ಗೆ' ನೋ. 

ಡಂಕೆ, (ನಾ). (?) : ಆಅನೆಗಂಬಾರಿ ಮನಿಯು ಒಂಟಿಗೆ ಡಂಕೆಯ ಮನಿಯು 
ಪೌಜು ದಂಡಿಗೆ ಪೌಳಿಯು (ಕನ್ನಜಾ. ೩೬೫). [7?) 

ಡಂಗ "ಡಂಗೆೆ'? ನೋ. 

ಡಂಗ್ಕ, ಡಂಗೈೆ (ನಾ). ೧. ಬೆಟ್ಟಗಳ ಘಾಟಿಮಾರ್ಗಗಳ ಬುಡದಲ್ಲಿ 
ಸುಂಕದ ವಸೂಲಿಗಾಗಿಯೂ ಫಲವತ್ತಾದ ಪ್ರದೇಶಗಳ ರಕ್ಷಣೆ 
ಗಾಗಿಯೂ ನಿಯಮಿತವಾದ ಠಾಣ್ಯ ; ಕಾವಲು ಕಟ್ಟೆ : ಪೊಂಗುವ 
ಮಲೆಪರ ಮಲೆಗಳ ಡಂಗಂಗಳ್‌ ಮಲೆವ ಮಂಡಲಂಗಳ್‌ ಪ್ರತ್ಮಂಶಂಗಳಿನೆ 
ಲೊಳವೆ (ಪಂಪಭಥ3. ೯೩೯); ಅದಟರೆವೆಂದು ಬೀಗಿ 
ಬೆಸೆದಿರ್ಪ್ವೃನಿತಲ್ಲದೆ ಪೂಣ್ಣು ಪೋಗಿ ಡಂಗದ ಸವಲಕ್ಕವಿಂಜದ ವರಾಳದ 
ಲಂಜಿಯ ಚಕ್ರಗೊಟ್ಟದಗ್ಗದ ನೃಪರಂ ಪಳಂಚಲೆದು ವೀರಶಿಖಾಮಣಿ 
ನಾಗವರ್ಮ್ಮನಂದದೆ ನೆಲನಂ ನಿಮಿರ್ಚ್ನ್ಚೆದವರಾರ್ಗ್ಗಳ ಚಕ್ರಿಯ 
ದಂಡನಾಯಕರ್‌ (ನಾಂದೇಡ್‌. ೩-೦೫ ; 1047). ೨. ಕೋಟೆ; ದುರ್ಗ. 
"ಡಂಗಾಯ್ತ' ಪರಾ. ೩. ಹಟ; ಪಟ್ಟು. "ಡಂಗಕೂರು' ಪರಾ. 
ಡಂಗ್ಳೆ: ೩. "ಡಂಗೆಗೊಳ್ಳ್‌' ಪರಾ. ([ ಸಂ. ದ್ರಂಗ) 

ಡಂಗಕೂರು (ಕ್ರಿ). ಪಟ್ಟುಹಿಡಿ ; ಹಟಹಿಡಿ : ಕಡೆಗೊಂದು ದಿನ 
ಈರಯ್ಯನ ಚಿಕ್ಕ ಹೆಂಡತಿ . , . ನನ್ನನ್ನು ತೌರುಮನೆಗೆ ಕಳಿಸಿಬಿಡಿ ಎಂದು 
ಡಂಗಕೂತಳು (ಕಂದಕೋ. ೦೩೬). [ ಡಂಗ್ಕ + ಕೂರ್ಕು (ಕೂರ) 


| ಡಂಗಪೂಲಕ (ನಾ). ಘಾಟಿಮಾರ್ಗದಲ್ಲಿರಂವ ಸುಂಕದ ಕಟ್ಟೆಯ 


ಕಾವಲುಗಾರ ; ಡಂಗಾಯ್ತೆ : ಡಂಗಪಾಲಕರೆಲ್ಲ ಮರೆಯಾಗಿ ಬಂದು 
ಅರ್ಜುನನ ವಶವಾದರು (ರಬ್ಮವಿ. ೭೪). 


ಡಂಗರಿಸೌತೆ 


ಡಂಗರಿಸೌತೆ (ನಾ). ಒಂದು ಬಗೆಯ ಸೌತೆ : “ ಡಾಗರೀ-ಡಂಗರಿ ಸೌತೆ” 
(ಓಷಧಿ. ೬೪). [ ಡಂಗರ್ಯಿ (P ಹಿಂ. ಡಂಗರೀ) + ಸೌತೆ (-ಆಸವುಂತೆ) 

ಡಂಗಹಾಕು (ಕ್ರಿ). ೧. ಘಾಟಿಮಾರ್ಗದಲ್ಲಿ ಸಂಂಕದ ಕಟ್ಟೆಯನ್ನು 
ಸ್ಥಾಬಸು,-ಕಾವಲು ಕಟ್ಟೆಯಂನ್ನೇರ್ಪಡಿಸು. ೨. (ಆಲಂ) ಕಾದು 
ಕುಳಿತಿರಂ: ಆ ಶಬ್ದಕ್ಕಿದ್ದ ಠಾಣ್ಯ, ಸುಂಕದ ಕಟ್ಟೆ ಎಂಬ ಮೂಲಾರ್ಥ 
ಕಾಲಕ್ರಮದಲ್ಲಿ ಮಾಯವಾಗಿ "ಕಾದು ಕುಳಿತಿರುವುದು” ಎಂಬಷ್ಟು ಮಾತ್ರ 
ಇಂದಿನ "ಡಂಗುಹಾಕು': ಎಂಬ ಪಡೆಮಾತಿನಲ್ಲಿ ಇನ್ನೂ ಉಳಿದುಕೊಂಡು 
"ನಿಂತಿದೆ (ಕಲ್ಮವಿ. ೬೬). [ಡಂಗ್ಯ + ಹಾಕು (-ಪಾಯ್ಯ್ಯು)) 

ಡಂಗಹೊಡೆ (ಕ್ರಿ). ೬ ಡಂಗಕೂರಂ : ಊರಿಗೆ ಸೇರಿದ ಆನಂದ ಸುಬ್ಬಯ್ಯ 
ನವರಿಗೆ ಡಂಗಹೊಡೆದು ಪ್ರೀಮಿಯಮ್‌ ಹಣವನ್ನು ಮರುದಿನವೇ 
ಕಾಸರಗೋಡಿಗೆ ಕಳುಹಿಸಿಕೊಟ್ಟನು (ಜಗುಲ. ೭೩). 

[ ಡಂಗ್ಕ + ಹೊಡೆ, (<ಪೊಡೆ,)] 

ಡಂಗಾಗು "ದಂಗಾಗಂ' ನೋ. 

ಡಂಗಾಯಿತ "ಡಂಗಾಯ್ತ' ನೋ. 

ಡಂಗಾಯ್ತ, ಡಂಗಾಯಿಂತ (ನಾ). ಕೋಟೆಯ ರಕ್ಷಣೆ ಮಾಡುವವನು; 
ದುರ್ಗರಕ್ಷಕ. "ಅಡಂಗಾಯ್ತ'ಪರಾ.ಡಂಗಾಯಿತ: "ಅಡಂಗಾಯಂತ,' 
ಪರಾ. [ಡಂಗ್ಕ * - ಆಯ್ತ) 

ಡಂಗಾಳಿ (ನಾ). (ಅಕ್ಕಿ ಮೊದಲಾದುವುಗಳನ್ನ ಅಳೆಯಲಂ ಉಪ 
ಯೋಗಿಸುವ) ಒಂದು ಅಳತೆ; ಒಂದು ಪರಿಮಾಣ: ಲಷ್ಕರಿನ ಕರ್ಚಿನ 
ಬಗ್ಗೆ ತಮ್ಮ ಕಡೆಯಿಂದ ಐದುಲಕ್ಷ ಡಂಗಾಳಿ ಅಕ್ಕಿ ಕೊಡಿಸಬೇಕು 
(ರಾಜೇಂದ್ರ. ೪೦). [?) ೬ 

ಡಂಗು "ದಂಗು' ನೋ. 

ಡಂಗುರ, ಡಂಗೂರ, ಡಂಗೋರೆ (ನಾ). ೧, ತಮಟೆ ಮುಂಶಾದ 
ವಾದ್ಯಗಳನ್ನು ಬಾರಿಸಿ ಅಥವಾ ಜಾಗಟೆಯನ್ನು ಹೊಡೆದು ಯಾವು 
ದಾದರೊಂದು ವಿಷಯವನ್ನು ಬಹಿರಂಗಪಡಿಸಂವುದಂ, - 
ಸಾರಂವುದಂ, - ಪ್ರಸಿದ್ಧಪಡಿಸುವುದು : ಮಾಡಿದೆನೆಂಬುದು ಮನದಲ್ಲಿ 
ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ (ಐಸವ. ೨೩೪): ನೃಪಾಲಕಂ 
ಸ್ವಯಂವರ ಶುಭವಾರ್ತೆಯುತ್ಸವದ ಡಂಗುರವಂ ಪುರದೊಳ್‌ ನಿಮಿರ್ಚಿದಂ 
(ನಳಿಡಂ. 3೩85) ; ಬಾದಶಹನು ... ಈ ಹೊತ್ತು ಕೊತವಾಲನ ತಲೆ 
ಹೊಡೆಸುತ್ತೇವೆಂದು ಡಂಗುರವ ಸಾರಿಸಿದನು (ಮುಂಬಯಿ. ೪-೨೦) ವಿ. 
ಡಂಗಂರ ಸಾರಲು ಹೊಡೆಯಂವ ತಮಟೆ ಮೊದಲಾದ ವಾದ್ಯ: 
ನರಕದ ದುಃಖಮನೆಯ್ದಲ್‌ ಪರಿಯುತ್ತಂ ಬನ್ನಿಮಾಗಳೆಂದೋವದೆ 
ಡಂಗುರಮಂ ಪೊಯ್ಯುವ ತೆಜದಿಂ (ಸಮಪ. ೦೨-೬೬): ಪದ್ಮಣಾರಾಧ್ಯನಿಳೆಗೆ 
ಪರಮಗುರುವವನಡಿವಿಡಿದು ಬರ್ದುಕಿಮೆಂದೊಲ್ಲು ವರುಣನೆಲ್ಲರ್‌ 
ನೋಡಲೆಂದು ಪಶ್ಚಿ ಮಗಿರಿಶಿಖರವೇಟ್‌ ಪೊಯ್ವ ಮಾಣಿಕದ ಡಂಗುರ 
ವೊಯೆನೆ ಸಂಧ್ಯಾರ್ಕಬಿಂಬಮೆಸೆಗುಂ (ದರಾ. ೮-೬೩): ಏಳಿ ಭುಜಬಲ 
ವುಳ್ಳವರು . . . ಬಿಲುವಿಡಿದು ಯಂತ್ರದ ಕೋಲುಗಳ ಕೇವಣಿಪುದೆಂದರು 
ಹೊಯ್ದು ಡಂಗುರವ (ಕುವಾಆ. ೦೫-೦): ತಳತಳನೆ ತೊಳಪ ನವರತ್ನ 
ರಾಸಿಗಳು ಜನಗಳಿಗಿರಲೆಂದು ಡಂಗುರವ ಪೊಯ್ಸಿದ (ಕ್ಮಾನಣಂ. ೦-೨೦) ; 
ಹೊಯ್ಕೋ ಡಂಗುರವ ಜಗದಯ್ಕ್ಮನಯ್ಯ ಶ್ರೀ ಹರಿಯಲ್ಲದಿಲ್ಲವೆಂದು 
(ಭ್ರರೆಂದ: ೨-೨ ಪಲ್ಲವಿ). ಡಂಗೂರ: ೧. ರಾಜಾಜ್ಞೆಯ ಮೇರೆಗೆ ಉತ್ಸವವು 
ನೆಡೆಯುವಂತೆ ರಾಜವೀಧಿಗಳಲ್ಲಿ ಡಂಗೂರಮಂ ಹಾಕಿ ಸಾರುತ್ತ ಬರುತ್ತಿರಲು 
(ಕೆಗಡ್ಯ. 1, ೮): ಶ್ರೀದೇವಿಯನ್ನು ಹುಡುಕಿಕೊಟ್ಟವರಿಗೆ ಸಹಸ್ರ ಚಿನ್ನದ 
ಮೊಹರೆಗಳನ್ನು ಕೊಡುವುದಾಗಿ ಡಂಗೂರ ಹೊಡೆಸಿದನು (ಶ್ರೀರಾಯ. ೦೩೨). 
ಡಂಗೋರೆ: ೧. ಒಂದು. ಪ್ರಕಟಣೆಯನ್ನು ಹೊರಡಿಸಿ ಅದರ ಕನ್ನಡ ಅರ್ಥ 
ವನ್ನು ಡಂಗೋರೆಯಿಂದ ಸಶಿ ತಿಳಿಸಲು ಏರ್ಪಡಿಸಿದನು (ಆಕರಾ. ,೫೦೬)- 


೩೧೬೭ 


48 


ಷಂಗೂಢಗೇಳ್‌ 


ಡಂಗಾರಭೇರಿನಿರ್ಫೋಷಣ, ಹಂಗಳಿಜಭೇರಿನಿಭೋಪಗ - ಒಂದು 
ಬಿರುದು : ಡಂಗಾರಭೇರೀನಿರ್ಫೋಷಣ ಸಮರಯಿಕಭೀಷಣ . . . 
ಶ್ರೀಮನುಮಹಾಮಂಡಲೇಸ್ವರ ಸಿಂಗರೆಸರು (ಸಾಲೂ, XY, AK; 
1125); ಶ್ರೀಶಿಳಾಅವಂಶೋದ್ಭವಂ ವಿಧವಾಮರೇಂದ್ರಂ ಡಂಗಾಟಭೇರೀ 
ನಿಗ್ಗ್ಕೋಷಣಂ (ಸೌಇಇ. ೩೫, ೦೨೬೧೪; 116). ಡಂಗುಠವಂ ಬಡಿ ಎ 
ಡಂಗಂರೆಂಬೊಯ್‌: ನಂಬಿ ಶಂಭು ಸಮಸ್ತ ಭಕ್ತಾಡಂಬರಕೆ ಹೋಗೆಂದು 
ಡಂಗುರವಂ ಬಡಿದ ಮೆಟ್‌ ಮಿಂಡನಾರಂ ಮೆಜ"ದಸಾ ಶಿವನು (ಆಪು. 
೨೬ ಸೂಕನೆ). ಡಂಗುರವ ಸಾ ಎಡಂಗಂರಂಬೆಯ್‌ : -ಭರತೇಶಗಿದಿಕಾಗ 
ಬೇಡವೆಂದಿಳೆಗೆ ಡಂಗುರವ ಸಾತ ಸಾಗುವಂತೆ (ಛರತ. «೪-೧. 
₹ದೇ.8 ತುಳು, ಡಂಗುರೊ, ಡಂಗರ, ಡಂಗ್ರ ; ತೆಲು. ಡಂಗುರ ] 
ಡಂಗುರಂಪೊಯತ್‌ "ಡಂಗುರಂಬೊಯ್‌' ನೋ. 
ಡಂಗುರಂಪೊಯಿಸು "ಡಂಗುರಂಬೊಯ್ಲ್ಲ' ನೋ.. 
ಡಂಗುರಂಬೊೋಯ್‌, ಡಂಗುರಂಪೊಯ್‌, ಡಂಗುರಷೊಯ್‌, ಡಂಗಂರ 
ಹಂಯ್ಕಿ, ಡಂಗುರಹೊಯ್‌ (ಕ್ರಿ):. ಡಂಗಂರವನ್ನು ಹೊಡೆ; 
ತಮಟೆ, ಡೋಲು ಅಥವಾ ಜಾಗಟೆಯ ಶಬ್ದದೊಡನೆ ಸಾರು,- 
ಪ್ರಸಿದ್ಧಪಡಿಸು : ಗುರುಲಿಂಗಜಂಗಮದೆ ಪರವಲ್ಲವಿಲ್ಲೆಂದು ಧರಣಿ 
ಯೊಳು ಡಂಗುರಂಬೊಯ್ವುದಿಂದೆ (ಸಾನಂಶ. ೦-೫೪): ಸರಭಸದಿಂ 
ಡಂಗುರಂಪೊಯ್ವೇಟ್ವಿ೦ (ಮಹಾನೇ. ೬-೪೬). ಡಂಗುರಂಪೊಯ್‌ : ಈ 
ಮುತು ದೇಶದೊಳು ಡಂಗುರಂ ಫೊ[ಖಣ. ಬೆ೧]ಯ್ದಂತೆ (ಕಲರ. ದೇ. 
೩೦೨-೧೭). ಡಂಗುರವೊಯ್‌ : ತನ್ನ ದಶಶತ -ಕರದಿ : ಗಗನವೆಂದೆಂಬ 
ಜೇಗಟೆಯಿಂದ ಧರೆಗೆ ಡಂಗುರವೊಯ್ಯಲೆಂದಂದು ನಿಂದಿರ್ದನೋ (ಸಿದ ಉ. 
೨-6). ಡಂಗುರಹುಯ್ಕು : “ಸಾರು, ಬೀರು, ಡಂಗುರಹಂಯ್ಕು” 
(ಕಂಸುಹು. ೯೦). ಡಂಗುರಹೊಯತ್‌ : (9). [ಡಂಗುರ * ಫೊರ್‌? 
ಡಂಗುರಂಬೊಯ್ದು, ಡಂಗುರಂಪೊಯಿಸು, ಡಂಗುರವೊಯಿಂ ಸಂ, 
ಡಂಗುರಹೊಯಿಸು, ಡಂಗಂರಹೊಯ್ಸೂ (ಕ್ರಿ). ತಮಟೆ, ಡೋಲಂ 
ಅಥವಾ ಜಾಗಟೆಯಂ ಧ್ವನಿಯೊಡನೆ ಸಾರಂವಂತೆ ಮಾಡಂ, -ಘೋಷಣೆ 
ಮಾಡಿಸು: ಈ ಕುಮಾರನನೆತ್ತಿದಂಗೆ ಬೇಡಿತ್ತಂ ಕುಡುವೆನೆಂದು 
ಡಂಗುರಬೊಯ್ಸಲೊಡಂ (ಪಂಕಶಂ. ೧೦೩-೧೩); ಶಾಮೆಲ್ಲರುಂ ಮಾಟ್ಬುದಂ 
ಪುರದುತ್ಸಾಹಮನೆಂದು ಕೂಡೆ ಫಡೆವಳ್ಳಂ ಡಂಗುರದೊಯ್ಸಿದಂ (ಅನಂನು.. 
೯-೫೯) ; ತುಂಬಿಯುಲಿಯಿಂದಂ ಡಂಗುರಂಬೊಯ್ಲುತುಂ (ಳಬ್ಮಿಕಾ. ೯೦); 
ಸ್ಮರಕಾಲಮಾಯಾದಿಗಳ್ಗೆ ಡದ ಪದದೊಳ್‌ ತೊಡರನಿಕ್ಕಿ ಡಂಗುರಂಜೊಯ್ಲಿ 
ವರ್ಶಿಸುವವರಂ (ಪದ್ಮಕಾ. 8-೭); ಸಾಜ್‌ಸಿ ಡಂಗುರಂಬೊಯ್ಲ ಪೊಳ 
ಮಡುತಿರೆ (ಕೈಮಿ ಛಾ. ೦೦-೪೭). ಡಂಗುರಂಪೊಯೆಸು : ಪುರದೊಳಗೆ 
ಡಂಗುರಂಪೊಯಿಸಿ[ಪಾಕಾಂ.ಬೊಯ್ಲಿ]ದಂ (ಕವ. ೩-೩೦. ಡಳಿಗುರ 
ವೊಯಿಶು : ಧರಣೀಶರೆಲ್ಲರೆನ್ನಯ ವಶಸುತೆ ಲಕ್ಷ್ಮಿಯ ವರ ಸ್ವಯಂವರ 
ಮಂಟವಕೆ ಭರದಿಂ ರಾಜಧಾನಿಗೆ ಬಹುದೆಂದು ಡಂಗುರವೊಯಿಸಿದನು 
ಲೋಕದಲಿ (ತೀವಂಸಾಂ. ೦೨-೧೨) ; ಅಂಬರಚರ ಜನಪದದೊಳ್‌' ಡಂಗುರ 
ವೊಯಿಸಿದಳು (ಜಯಳಾ. ೦೬೮). ಡಂಗಾರಹೊಯಿಸು : ಮೂರನೆ 
ತಿಂಗಳೆ ಭಾಯ್ಯಭಾಗೆಯಂ ಡಂಗುರ ಹೊಯಿಸುತೆಂ (ಕೊಲ್ಮಾಕಾ. ೦೮-೨೩: 
1288); ರಾಜಶಾಸನಗಳನ್ನು ಎಂದರೆ ರಾಜಾಜ್ಞೆಗಳನ್ನು ಪ್ರಜೆಗಳಿಗೆ ಹಂಗುರ 
ಹೊಯಿಸಿ ತಿಳಿಸಬೇಕೆಂದೂ . - ಶುಕ್ರನೀತಿಯು ತಿಳಿಸುತ್ತದೆ 
(ಕಣಾಅ. ೧೪). ಡಂಗುರಹೊಯ್ಸು: ಊರಲ್ಲೆಲ್ಲಾ ಡಂಗುರಹೊಯ್ಸಿದರು 
(ರೂಢಿ). [ಡಂಗುರ * ಪೊಯ್ಸು ] 
ಡಂಗುರಗೇಳ್‌ (ಕ್ರಿ). ಡಂಗಂರದ. ಘೋಷಣೆಯನ್ನು ಕೇಳಂ : ಆಗಳಾ 
ಡಂಗುರಗೇಳ್ದಾ ಜನರೆಲ್ಲ ಬೇಗದಿಂ ಸಡಗರಗೂಡಿ (ಅನೆಂಡ. ೧೩-೩೬). 
[ ಡಂಗುರ + ಕೇಳ್‌) 


ಡಂಗೊರನಾಡ 


ಚೆಂಗುರನಾಡ (ನಾ). ಡಂಗುರದ ಶಬ್ದ: - ಬೀದಿಬೀದಿಗಳೊಳಗೆ ಡಂಗುರ 
ನಾದವೆಸಿದವು (ಕುವಾಕ. ೦-೦೦): [ ಡಂಗುರ 4 ನಾದ್ಕ 

ಡಂಗುರವಾರ್ತೆ (ನಾ). -ಜೋಲು, ತಮಟೆ ಅಥವಾ `ಜಾಗಟೆಯ 
ಧ್ವನಿಯೊಡನೆ ಸಾರಿ ಪ್ರಸಿದ್ಧಿ ಪಡಿಸಿದ ವಾರ್ತೆ,- ಸುದ್ದಿ: ಆ ಪಟ್ಟಣದ 
ಜನರುಈರಗುರವಾರ್ತೆಯಂ ಕೇಳಿ (ಯನಳ. ೩೭). [ ಡಂಗುರ * ವಾರ್ತೆ) 

ಡಂಗುರವೊಯ್‌ “ಡಂಗುರಂಬೊಯ*' ನೋ. 

ಜಂಗುರವೊಯಿಸು "ಡಂಗುರಂಬೊಯಂ'` ನೋ. 

ಡಂಗುರಸಾರಿಸು "ಡಂಗುರಸಾಜಸು” ನೋ. 

ಡಂಗುರಸಾರು "ಡಂಗುರಸಾಟು”. ನೋ. 

ಡಂಗುರಸಾಟ್‌ಸು ಡಂಗುರಸಾರಿಸಂ (ಕ್ರಿ). ಎ ಡೆಂಗಂರಂಬೆೊಯ್ಲಿ: 
ಊರೂರ್ಗೆ ಸಲೆ ಪೆಂಪೊಗೆದ ಡಂಗುರಸಾಲ್‌ಸಲು ತುಜುಪಟ್ಟಿ ಕೈಯಲಿ ಕೇಳಿ 
(ಸಾಳ್ಮಧಾ. 3೨-೨೫. ಡಂಸುರಸಾರಿಸು: : ಊರಿಗೆಲ್ಲಾ ಡಂಗುರಸಾರಿಸ 
ಬೇಕು (ಮಣಕ್ಕಿತೆ. ೧೨೪). [ ಡಂಗುರಸಲು + - ಇಸು] 

ಡಂಗುರಸಾಜು, ಡಂಗುರಸಾರು (ಕ್ರಿ). ೧. ಎ ಡಂಗುರಂಬೊಯಂ". 
*ಡಂಗುಶಸಾಣಸು' ಪರಾ. ಡಂಗುರಸಾರು: ೧. ರಾಜದ್ರೋಹಿಗಳು 
ಡಂಗುರಸಾರಿ ತಮ್ಮ ಕೆಲಸಮಾಡುವುದಿಲ್ಲ «ಥಾರಕಿ. ೨೬). ವಿ. ಎಲ್ಲರಿಗೂ 
ತಿಳಿಯಪಡಿಸು,- ಬಹಿರಂಗಪಡಿಸು : ನಾನು ಬಂದ ಸುದ್ದಿಯನ್ನು 
ಒಳೆಗೆ ಡಂಗುಕಸಾರಿದರು (ಕಂದ್ರಶಾ. 09). [ ಡಂಗುರ * ಸಾಜ್ಕು,) 

ಡಂಗುರಹುಯ್ಯು 'ಡಂಗಂರಂಬೊಯ್‌' ನೋ. 

ಡಂಗುರಹೊಡೆ (ಕ್ರಿ). ೧. ಎ ಡಂಗುರಂಬೊಯೇ. ೨. ಎಲ್ಲರಿಗೂ 
ಸಾರಿ ಹೇಳು ; ಪ್ರಚಾರಮಾಡಂ : ಡಂಗುರ: ಹೊಡೆದರೆ ಹೊಂಗರಕನ 
ಮರ ಕೇಳೀತೋ (ಗಾರು. [ಡಂಗುರ + ಹೊಡೆ( ಎಫೊಡೆ,) ] 

ಡಂಗುರಹೋಯ್‌ “ಡಂಗುರಂಬೆಉಯ್‌'. ನೋ. 

ಡಂಗುರಹೊಯಿಸು "ಡಂಗುರಂಬೆೊಯಲ್ಬ' ನೋ. 

ಡಂಗುರಹೊಯ್ಸು "ಡಂಗುರಂಬೊಯಬ್ಸ' ನೋ. 

ಡಂಗುರಿಗ (ನಾ). ಡಂಗುಕ ಹೊಡೆಯುವವನು : ಅರಮನೆಯ 
ಡಂಗುರಿಗರು ಸಾರಿ ಹೇಳಿದ ಆ ಸುದ್ದಿಯೇ ಅಷ್ಟು ವಿಲಕ್ಷಣವಾಗಿತ್ತು 
(ಮಗಅ. 0). [ಡೆಂಗುರ * - ಇಗ] 

ಡಂಗುರಿಸು (ಕ್ರಿ). ೧. ಎ ಡಂಗಂರಂಬೊಯ್‌ : ಶರಣಾಳಿ ಕೂಡೆ 
ಡಂಗುರಿಸುತೆ ಸತ್ಯಮಂ ನುಡಿಯೆ (ಪಂಪಾಶ. ೯೫): ಮೆಲಕಮಿಂಡ 
ದೇವಯ್ಯ್ಕನುಅ* ನಂಟಿಯೊಳಗು ಮೇಲೆ ಪೊಜಿಗೆಂದು ಒಲಿದು ಡಂಗುರಿಸೆ 
(ಛೈರವೇ. ೪-೬೨): ಈಶ್ವರರೂಪನೀತನೀತನ ಪದವನೆಮ್ಮಂತೆ ಸಕಲಜನರು 
ಒಸೆದ್ಪಿರಲ್‌-ಮುಕ್ತಿಯಪ್ರೊದೆಂಬೀ ಮಾತು ಪುಸಿಯಲ್ಲಷೆಂದು ಡಂಗುರಿ 
ಪಂತೆ ಚರಣದೊಳ್‌ ಮಿಸುನಿಯಂದುಗೆ ರುಣರರಿಣೆಂದುಮಡಿಗಡಿಗುಲಿಯೆ 
(ಜಿಬಪು. ೫-೪೧); ಧರಣಿಯೊಳಗೆ ಸಾಂ ಡಂಗುರಿಪಂದದೆ ಚರಣಾಯುಧ 
ಗಳುಲಿದುವು (ಕಂನವಿ. ೨8-೬೨). ೨. ಎಲ್ಲರೂ ತಿಳಿಯುವಂತೆ ಮಾಡು; 
ಪ್ರಕಟಪಡಿಸು; ಸ್ಪಷ್ಟವಾಗಿ ತಿಳಿಸು; ಬಹಿರಂಗಪಡಿಸು : 
ಎನುಶಿವೇದಾದ್ಯ ಏಿಲಶಾಸ್ತ್ರಂಗಳಟ್‌ಕೆಯೊಳ್‌ ತನಗೆ ಸರಿಯಾರು 
ಮಿಲ್ಲೆಂಮ ಡಂಗುರಿಸಿ ಭೂಜನವಂದ್ಯನಾಗಿ(ಪದ್ಮರಾ. ೯-೭); ಅಂಗೈಯನ್ನೆತ್ತಿ 
ಖೋಯಿಂದು ಡಂಗುರಿಸಿದರೆಮ್ಮ ಸ್ವಾಮಿಯಂಜಿಕೆ ಬಿಜಯಂಗೈದಳಿಂದು 
ಪಾಯ್ಡಳಕೆ (ಛರಡ. ೪೬-೦೪) ; ಪಿರಿಯನೆ ಕವಿ ಕವಿತೆಯನೊಲ್ಬರಸುವ 
ಬಗೆಯೆಟ್ಟಿ ಪುಲಕಿಸುತೆ ವಿವರಿಸಿ ಡಂಸುರಿಹೆಂ (ಸಂಸಪ. ೪೭-೯೧) ; 

ಡಂಗುರಿಸಿಕೊಳ್ಳು ಎ ಪ್ರಕಟಪಡಿಸಿಕೊಳ್ಳು ; ಹೇಳಿಕೊಳ್ಳು: ತನ್ನ 

ಕಾ.ಲುರಿಚನ- ಹೊಸಬತನವನ್ನಿಲ್ಲಿ ಡಂಗುರಿಸಿಕೊಳ್ಳುತ್ತಿರುವ ಈತನಿಗೆ 
ಮೊತ್ತಮೊದಲು ಓಲಗದ ಉಚಿತಾಚರಣಪದ್ಧ ತಿಗಳ ಬಾಲಬೋಧೆಯಾಗಲಿ 


(ಜಿಟಿ ಅ. ೪೩-೦೨). [ ಡಂಗುರ -ಇಸ್ಯು) 


೩೧೬೮ 


20 


ಡಂಬಕ 


ಡಂಗುಳುಚಾಟ "ಅಡಂಗುಜುಚಾಟ' ನೋ. 

ಡಂಗೂರ "ಡಂಗುರ' ನೋ. 

ಡಂಗ್ಗೆ, ಡಂಕೈೆ, ಡಂಗ್ಕ (ನಾ). (ಕಬ್ಬಿಣ ಅಥವಾ ಮರದಿಂದ ಮಾಡಿದ) 
ಗುದಿಗೆ ; ದೊಣ್ಣೆ ; ಬಡಿಕೋಲು : “ಮುದ್ಧರಃ, ದ್ರುಘಣಃ-ಈ ೨ 
ಡಂಗೆ” (ಹೆಲಾಯು. ೭೮-೩೨೦) ; “ ದ್ರುಘಣಮೆನೆ ಡಂಗೆ?: (ಮಂಗರಾ. 
6೮-೩೭); “ಡಂಗೆಯೆಂದು ಬಡಿಗೋಲ್‌?” (ಕಠಸಾ. ೭-೧೨೦) ; ಡಂಗೆಯಿಂದೆ 
ಪೊಡೆ ಪೇರುಡುವಂ (ಮಹಾನೇ. ೨-೦೪); ಸುವರ್ಣಚೈತ್ಯಾಲಯವಮುಂಟದಣ 
ಮುಂದೆಯೋರ್ವಂ. ಕಬ್ಬುನದ ಡಂಗೆಯಂ ಪಿಡಿದುಕೊಂಡು (ಪುಣ್ಮಸ್ತ. 
೭೨೭೭ ವ). ಡಂಕ್ಕೆ : “ಬಡಿಗೋಲು ಡಂಕೆ[ಪಾ೦. ಗಿ]ಟಿಂಕೆ ” (ಕಬ್ಬ ಮಂ. 

ಬೇಗಂ ಮಂಡೆಯನಿರ್ಪೋಟಣಗಿರೆ .ಕರ್ಟುನದ ಡಂಕೆಯಿಂ 
ಪೊಯ್ವುದುಂ (ರರ್ಮಾನ್ಶು. ೭-೦೦೮). ಟಂಕ್ಕೆ' ಪರಾ. ಡಂಗ್ಗ;.: ಗುಂಡು 
ತೀವಿದ ಡಂಗದವೋಲ್‌ ನೇರಿತಲ್ಲದ ಹುಂಡ ಶರೀರಸಂಸ್ಕಾನಮುಮಂ 
ಯಥಾಕ್ರಮದಿಂ 'ಮಾಟ್ಕುಂ (ತತ್ತೃಪ್ರ. ೨೯೬). [ “ಪ್ರಾ. ಡಂಗಾ] 

ಡಂಗ್ಯೆ 'ಡಂಗ್ಯ' ನೋ. 

ಡಂಗೆಗೊಳ್‌, (ಕ್ರಿ). ದೊಣ್ಣೆಯನ್ನು ತೆಗೆದಂಕೊಳ್ಳು ; ಕೋಲನ್ನು 
ಎತ್ತಿಕೊಳ್ಳು; ದಂಡವನ್ನು ಹಿಡಿ: ಮತ್ತರು ಡಂಗೆಗೊಂಡು ಬಡಿಯಲ್‌ 
ಚಲದಿಂದೆನಸುಂ ದುರಾಗ್ರಹಂ ಚಿತ್ತದೊಳಾಗೆ (ಕಾವ್ಯಾವ. ೪೩೦). 

[ ಡಂಗೆ; * ಕೊಳ್‌, ] 

ಡಂಗೆಗೊಳ್‌, (ಕ್ರಿ). ಹಠ ಹಿಡಿ; ಪಟ್ಟುಹಿಡಿ : ಪರಮಾರ್ಥಮಪ್ಪುದಂ 
ಮಚ್ಚರಿಸದೆ ಕೋಪಿಸದೆ ಡಂಗೆಗೊಳ್ಳದೆ ಪಕ್ಷಕ್ಕುರಿದೇಳದೊಂದೆ ಮನದಿಂ 
ನಿರುತಂ ಕೇಳ್ವವನೆ ಧರ್ಮದೊಳೆಗಂ ತಿಳಿಗುಂ (ಧರ್ಮಾಮ್ಮ. ೦-೧೮೧). 

[ ಡಂಗ್ಕೆ (ಆ ಡಂಗ್ಗ) + ಕೊಳ್‌; ] 

ಡಂಗೆಯಂಗೊಳ್‌ (ಕ್ರಿ).ಎಡಂಗೆಗೊಳ್‌,: ಡಂಗೆಯಂಗೊಂಡು ಕೆಂಗಲ್ಮ ಸಗಿ 
ಪರಿವ ಮರುಳ್ಗೆಲಿಗಳುಂ (ಲೀಲಾವ. ೩-೦೩೩ ವ). [ ಎಡಂಗೆಗೊಳ್‌, ] 

ಡಂಗೋರೆ "ಡಂಗುರ' ನೋ. 

ಡಂಢಣಿಸು 'ಟೆಂಟಣಿಸು' ನೋ. 

ಡಂಬ; “ದಂಬ'.ನೋ. 

ಡಂಬ್ಯ (ನಾ). ಸಂಮಾರಂ ಐದುನೂರು ಗ್ರಾಮಗಳ ವಂಖ್ಯಸ್ಥಳ ; 
ಮಡಂಬ (?) : ಎಂತುಟಾ ಗ್ರಾಮಗಳು ಡಂಬಗಳಂತೆ ತದು 
ಡಂಬಗಳು ಪತ್ತನದಂತೆ ಪತ್ತನಗಳು ನಗರದೆೊಲ್‌ ನಗರ ಗೀರ್ವಾಣಕಾಂತ 
ನೆಮರಾವತಿಗೆ ಪಡಿಯೆಂಬಂತೆ ಮೆಅದುದು (ಕಂಕದಾ. ೦-೩೮; “ಊರು” 
(ಶಂಕದಾ. ಳೋಶ). [ ಆಮಡಂಬ?)] 

ಡಂಬಳ, ಡಂಭಕ (ನಾ). ೦. ಮೋಸಗಾರ ; ವಂಚಕ : ಆ ಡಂಬಕನೊಂದು 
ದೆವಸಂ ರಸಮಂ ತರ್ಪಂ ಬಾಯೆಂದುಸಿರ್ದು (ನೀಮಿಫು. ೪-೮೫ ಪ); 
ಡಂಬೂ ಡಳುಹೂ . ಎನ್ನದಯ್ಕ್ಯಾ ಡಂಬಕನೆಂಬವ ನಾನಯ್ಯಾ (ಅಸನ. 
೩೩೬) : ಕೆಲಬರ್‌ ಡಂಬ[ಪಾಕ. ವಂಚ)ಕರ್‌ ಬಂದು (ಬಸರ. ೯-೪೦) ; 
ಡಂಬಕರು[ಪಾಠಾಂ. ಶಂಬರರು]ನೃಪ ಕರ್ಣಶಕುನಿಗಳೆಂಬವರು (ಕುವ್ಕಾಸ. 
೨-೮೭) ; ನಂಬದೇ ನಂಬಿದವನೆಂಬ ಡಂಬಕಗೆನಗೆ ನಂಬುಗೆಯನಿತ್ತು ನಿನ್ನಾಳೆ 
ನಿಪುದು (ಗೀತಗೋ. ೬೩-೩8). ೨. ನಟನೆಯಂವನು ; ತೋರಿಕೆಯ 
ನಡೆನಂಡಿಯಂವನು ; ಬೂಟಾಟಿಕೆಗಾರ ; ಸೋಗಿನವನಂ : ಎಲ್ಲರ್ಗೆ 
ಬಸವನಗ್ವಣಿಗಳಂ ತಾನೀವ ಸಮಯದೊಳಗಲ್ಲಿ ಕೆಲಬರ್‌ ಡಂಬ[ಪಾಕಾಂ. 
ವಂಚ)ಕರ್‌ ಬಂದು (ಬಸರ. ೯-೪೦) ; ಆಳು ಡಂಬಕನಾಗಿ ತೋಳು ಹಸ್ತವ 
ತಿರುಹಿ ಕೇಳಿಕೆಯನು ಹೇಳಿ ಸಾಲುದಿನವ ಕಳೆದೆ (ವಿಸಾಸು. ೬೬-೨). ೩. 
ಮೋಸ ; ವಂಚನೆ ; ಕಪಟ ; ಅಜ್‌ವಿನ ಬಲದಿಂದ "ಕೆಲಬರು ಅಜಿಯ 
ದವರ ಗೆಲಬೇಕೆಂದು . . . ಡಂಬಕವ ನಂಡಿದಹೆವೆಂಬ ಉದ್ದಂಡರ 
ಗುಹೇಶ್ವರ ಕಂಡಡೆ ಕನಲುವ (ಅವಕಂ.” ೦೦೭-೪೮೮) ; ಬಲಿಯ ವೈಶಿಕದ 


೩೩) ; 


ಡಂಟಕತನ 


ಡೊಂಬಿನ ಡಂಬಕಂಗಳ ವಾರವನಿತೆಯರ (ಬಸಪು. ೪೦-೩೦): ಅನಿತಯಿಂ 
ದಿವರ ಡಂಬಕದೆ ಭಕುತಿಗೆ ನಾನು ಮೆನಗೊಡದೆ (ಸಮ್ಮಳೌಾ. ೦೨-೨೬). 
೪. ಆಡಂಬರ ; ಬೂಟಾಟಿಕೆ : ಈ `ಡಂಬಕದ ವೇಷವನು ಹೊತ್ತು 
ಪಸರಿಸಿಯುಂಬ ಕಾಯಕವೃತ್ತಿಯಲ್ಲದೆ ಸಹಜವಲ್ಲವು (ಬಸಪು. ೬೦-೨೦) ; 
ಭೂಪಾಲರಾಡಂಬರದ ಛತ್ರಚಮರಂಗಳದೇತಕೆ ಬಯಲ ಡಂಬಕದ ಕೈದು 
ಗಳಿವೇಕೆ ಸುಡು ಜೀವದಾಶೆಯಂ (ಜಕೈಮಿಛಾ. ೦೭-89); ಭಸುಮವ 
ಯಪಿಗಳು ರಚಿಸೀದರೆಂದಿಯಾ . . . ಪುಸಿಯ ತೋರಿದರು ಡಂಬಕವನ್ನು 
ಮಾಡಿ (ವಿಸಾಸು. 90-8). ಡಂಭಕ: ೧. ಒಂದನಾಡಹೋಗಿ ಒಂಬತ್ತನಾಡುವ 
ಡಂಭಕರ ಮೆಚ್ಚ ಕೂಡಲಸಂಗಮದೇ ದ (ಬಸವ. ೦೧೪); ಇನ್ನು 
ದುರ್ಯೋಧನ, ಕರ್ಣ, ಶಕುನಿ ಮೊದಲಾದವರು ಡಂಭಕರು 
(ರಾಜಸೂ. ೮೨). ೩. ಅಂಬುಜಾಕ್ಷಿಯರೆೊಲುಮೆ ಡಂಭ[ಶಾಕಾಂ. ಬ]ಕವೆಂದು 
ತಿಳಿಯಿರೋ (ಪುರಂದ. ೨-೦೬ ಅನುಪಲ್ಲವಿ); ಅಂತಪ್ಪ ಖ್ಯಾತಿ ಭಕ್ತನ ಡಂಭಕದ 
ಭಕ್ತಿಯೆಂತಾಯಿತ್ತೆಂದರೆ (ಅಖಂಡೇ. ೬೮-೩೩) ; ಹುಸಿ ಕಳವು ಡಂಭಕವು 
ನುಸುಳು ಆರಡಿ ತಳ್ಳಿ ಹಿಸುಣ ಹೀನದಯದ ಶಬ್ದಗಾರ (ಸುಸಾರ. ೦೨-೦). 
[ ಆಸಂ ದಂಭಕ) 
ಡಂಬಕತನ (ನಾ). ಮೋಸಗಾರಿಕೆ : (ದಾಸಪ. ಕಿ. ೩೭-೦). 
[ ಡಂಬಕ + - ತನ] 
ಡಂಬಕವಿದ್ಯೆ (ನಾ). ಮೋಸಗಾರಿಕೆಯ ವಿದ್ಯೆ ; ವಕಾಯಾವಿದ್ಯೆ : ನೀಚ 
ದೈವಂಗಳ ಮೇಲೆಸಗುವ ಡಂಬಕವಿದೈೆಯ ರಸವಲ್ಲಿದು (ಹಮ್ಮಾರ. ೦-೨೪). 
[ ಡಂಬಕ + ವಿದ್ಯೆ ) 
ಡಂಬಕಿ (ನಾ). ಮೋಸಗಾತಿ ; ವಂಚಕಿ : ಕಳ್ಳುಡಿವ ಡಂಬಕಿ ತೊತ್ತಿರ 
ನಾರೊ ಬಾರಿಪರ್‌ (ಕಾಸ್ಕಟೀ. ೪೭-೦೦). [ಡಂಬಕ+- ಇ] 
ಡಂಬಗಾರ, ಜಂಬಗಾರ, ಡಬ್ಬಾಗಾರ. (ನಾ). ೧. ತೋರಿಕೆಯ ವೇಷ 
ದವನಂ ; ಬೂಟಾಟಿಕೆಯವನು ; ಆಡಂಬರದವನಂ ; ಡಾಂಭಿಕ : 
ಕಲಿಯಂಗಭೀಮ ಎಂಬ ಈ ಬರುಬಿರುದುಗಳ ಕಡ್ಡಕರಡಗಳ ಡಂಬಗಾರ 
ನೆಂದರೆ, ಹೊರಗಣವರಿಗೂ ಆ ವೊಬ್ಬ ದಳವುಯಿಯಲ್ಲಿದ್ದ ಭಯಗೌರವ 
ಗಳೂ ಇಲ್ಲ (ಮಂತ್ರತ. ೬೭-೦೩). ಜಂಬಗಾರ : ೨. ಬಡಾಯಿ ಕೊಚ್ಚಿ 
ಕೊಳ್ಳುವವನು ; ಆತ್ಮಸ್ತುತಿ ಮಾಡಿಕೊಳ್ಳುವವನಂ; ಹೆಮ್ಮೆ 
ಪಡುವವನು : ಅವನು ಬಹಳ ಜಂಬಗಾರ (ರೂಂ). ಡಬ್ಬುಗಾರ : (8). 
[ ಡಂಬ್ಕ (<ದಂಬ) + - ಗಾರ (ಆ. ಕಾಟ) 
ಡಂಬರ (ನಾ). ೧. ಗುಂಪು; ಸಮೂಹ : ತಂಬುಗೆಯನ್ನು ಮುಗ್ಧೆ ಬಿಸುಡೆ 
ಕಾಣುತಲಾಗ ಡಂಬರದವರು ನಕ್ಕಾಡೆ (ಅಮುಸಃಂ. ೩-೯೭). "'ವೋಘ 
ಡಂಬರ' ಪರಾ. ೨. ಆಟೋಪ ; ಅಟ್ಟಹಾಸ : ಹೊರಳಿ ನಗುವ 
ನಿತಂಬಿನಿಯರನು ಭೀಮಪಾರ್ಥರ ಡಂಬರವ ಕಂಡಸುವ ಹಿಡಿದೆನು 
(ಕಾಬ್ಯಾಸೆ ೧೨-೪೦). ೩. ಚೆಲುವು; ಸೌಂದರ್ಯ ; ಬೆಡಗು ; ಶೋಭೆ : 
ಚಿತ್ತಜನ ಡಂಬರಮಂ ತಳಿದಾ ಕುಮಾರಕಂಗಳಿಕುಳಕುಂತಳಂ .ಪೊಳೆಯೆ 
ವಕ್ತಸರೋಜದೊಳಿಕ್ಕಿದಳ್‌ . . . ಮಾಲೆಯಂ (ನೀಮಿಪು, . ೩-೦೮೦) ; 
ರತಿಯೆಂಬ ಡಂಬರಂ ಬಳಿವಿನಮೊಪ್ಪಿದಳ್‌ ನೃಪನ ಪಕ್ಕದೊಳಾ 
ಜಳಕೇಳಿಲೀಳೆಯೊಳ್‌ (ಕಂದ್ರಪು.೭-೦೩೮) ; ಕಲಿಸುವರಾರೊ . . . ರಮ್ಮ 
ನಾದಮಂ ಕೋಗಿಲೆಗೆ ತಾಂಡವಡಂಬರಮಂ ನವಿಲ್ಲೆ (ಬಾಪು. ೯-೮೨). 
೪. ತೋರಿಕೆಯ ನಡೆನಂಡಿ ; ಬಿಂಕ; ಆಡಂಬರ; ಹೆಮ್ಮೆ : 
ಇಂಬುಳ್ಳ ಸುಲಭವೆಂದೊಲಿದೆ. ಮಗಳೆ ಕೇಳು ಡಂಬರದವನತಿಪ್ರೌಢ 
(ಅಮುಸಿ90. 8-೪೯). [ಸಂ.) 
ಡಂಬವೆಣ್ಣು (ನಾ). ಬಿಂಕದ ಹೆಣ್ಣು : ತುಂಬಿ ಸ್ವಯಂವರವಾದರೆ . . . 
ಡೊಂಬಿಯೆಂದದಕೆ ಕೊಕ್ಕರಿಸಿದಳಿಂಬಾಗ ಡಂಬವೆಣ್ಣುಗಳಾಕೆಗೆಣೆಯೆ 


(ಛರತ. 2೬-೦೦೦), [ ಡಂಬ್ಕ(-ಆದಂಬ) + ಪೆಣ್ಣು (ಪೆಣ್‌) ] 


೩೧೬೯ 


36 


80 


43 


ಡಕಾಯಿತ 


ಡೂಬಾಚಾರ, ಡಂಭಾಚಾರ (ನಾ). ತೋರಿಕೆಯ ನಡತೆ ;- ಆಡಂಬರ ; 

ಬೂಟಾಟಿಕೆ : (೪). ಡಂಭಾಚಾರ : ಡಂಭಾಚಾರದಿಂದ ಮನಶ್ಶಾಂತಿ 
ದೊರಕುವುದಿಲ್ಲ (ರೂಂ). 'ಡಂಭಾಚಾರಿ' ಪರಾ. 
[ಡಂಬ್ಯ (ಆ ದಂಬ) + ಆಚಾರ) 


'ಡಂಬಾಟ (ನಾ). ಎ ಡಂಬಾಚಾರ. “ಡಂಬಾಟಿಕೆ' ಪರಾ. 


[ ಡೆಂಬ(< ದಂಬ) * ಆಟ) 

ಡಂಬಾಟಿಕೆ (ನಾ). ಇ ಡಂಬಾಚಾರ : ಇಲ್ಲಿ ಇರುವುದೇ ದ್ವೇಷ, ಅಸೂಯೆ, 

ಜಂಬ, ಡಂಬಾಟಿಕೆ ಹೊರತು ಮತ್ತೇನಿಲ್ಲ (ಹಳ್ಳಹಾ. ೩೨). 
[ಡಂಬಾಟ * - ಇಕೆ) 

ಡಂಬಿಕ್ಕು (ಕ್ರಿ). ಒಣಪ್ರತಿಷ್ಠೆಯನ್ನ : ಪ್ರದರ್ಶಿಸು; ಡಂಬಾಚಾರ 
ಮಾಡು : ಲಿಂಗೈಕ್ಕನು .. . ಹಿಡಿಯನು ಕೃತಕವ ತನ್ನನುವನು ಠೋಜ* 
ಡಂಬಿಕ್ಕುವನಲ್ಲ (ಶಿವಗೀ. ೬೩೨). [ಡಂಬ್ಯ (ಎದಂಬ) + ಇಕ್ಕು] 

ಡಂಬಿಗ (ನಾ).ಎಡಂಬಗಾರಿ : ಪಿಸುಣನನಾಳಿಕಾಜನನಳುಂಬದ ಡಂಬಿಗನಂ 
ಬಿಕಾರಿಯಂ . . . ಕಸಗಳೆದಿತ್ತು ಮನ್ನಿಪರ ಮಕ್ಕಳ ಪಟಕ್ಕಿಗೆ ತಂದು 
ಸೊರ್ಕಿಸಾ (ಜಕವಿ. ೬-೦೦೪). [ಡಂಬ್ಯ (ಎದಂಬ)+ - ಇಗ] 

ಡಂಬಿಸು "ದಂಬಿಸು' ನೋ. 

ಡಂಬು "ದಂಬ' ನೋ. 

ಡಂಬುಕ "ದಬ್ಬುಕ' ನೋ. 

ಡಂಭ 'ದಂಬ' ನೋ. 

ಡಂಭಕ "ಡಂಬಕ' ನೋ. 

ಡಂಭಕಭಕ್ತಿ (ನಾ). ಬೂಟಾಟಿಕೆಯ ಭಕ್ತಿ ; ತೋರಿಕೆಯ ಭಕ್ತಿ; ಕಪಟ 
ಭಕ್ತಿ : ಡಂಭಕಭಕ್ತಿಗೆ ಮೆಚ್ಚಿಕೊಡನು ಕೃಷ್ಣ (ಪುರಂದ. ೫-೦೩೮ ಪಲ್ಲವಿ). 

[ ಡಂಭಕ (<ಡಂಬಕ) + ಭಕ್ತಿ) 

ಡಂಭತನ (ನಾ). ೧. ಮೋಸ; ವಂಚನೆ: ಆ ಜೋಡೆ . . . ಸುರತಕ್ರೀಡೆ 
ಯಾಡುವುದಂ ನಾರಾಯಣಭಟ್ಟಂ ಕಂಡಾ ಪಾಣ್ಟೆಯ ಡಂಭತನಕ್ಕೆ ಬೆಜಗಾಗಿ 
(ಪಂಡಠಂ. ೨3೯-೦೨). ೨. ಸೋಗಿನ ನಡೆನುಡಿ; ಬೂಟಾಟಿಕೆ; ತೋರಿಕೆ; 
ಇತರರನ್ನೂ ಮೆಚ್ಚಿಸುವ ಕರ್ಮಾಚರಣೆ. ೩. ಗರ್ವ ; ಅಹಂಕಾರ. 

[ ಡಂಭ (ಆದಂಬ) + - ತನ] 

ಡಂಭತ್ತ (ನಾ). ಎ ಡಂಭತನ ೩: ಶಂಭುಭಟ್ಟಾ ನೀನು ಶಿವನಿಲ್ಲವಿಲ್ಲೆಂದು 

ಡಂಭತ್ವದಿಂದ ಹಣೆಗಣ್ಣ ತಶೋಟ್‌ದೆಯಲಾ (ವೀಕ್ಕಪು. ೪-೦೨-೬೭). 
[ «ಸಂ. ದಂಭತ್ವ ] 

ಡಂಭಾಚಾರ "ಡಂಬಾಚಾರ' ನೋ. 

ಡಂಭಾಚಾರಿ (ನಾ). ಎ ಡಂಬಗಾರ ೧: ತನ್ನ ನಿಜವಾದ ಅಥವಾ ಕಲ್ಪನೆಯ 
ಪ್ರಶಸ್ತಿಯನ್ನು ಅತಿವಸ್ವಾಲಂಕಾರ ಮೊ.ಗಳಿಂದ ಮೆರೆಯುವವನು; 
ಡಂಭಾಚಾರಿ (Heavy-8well. nod). [ ಆಸಂ. ದಂಭಾಚಾರಿನ್‌ ] 

ಡಕಳಾಯತಿ "ಡಕಾಯಿತಿ' ನೋ. 

ಡಕಾಯಿತ, ಢಕಾಯಿಂತ, ಢಕುಯಿತಿ (ನಾ). ರಾತ್ರಿವೇಳೆಯಲ್ಲಿ ಪಂಜು, 
ದೀವಟಿಗೆ ವೊದಲಾದಂವುಗಳನ್ನ್ನ ಹಿಡಿದುಕೊಂಡು, ಮನೆಗಳಿಗೆ 
ನುಗ್ಗಿ ಜನರ ಮೇಲೆ ಬಿದ್ದು ಲೂಟಿಮಾಡಂವವನಂ ; ಕೊಳ್ಳಿ 
ಹೊಡೆಯಂವವನು; ದರೋಡೆಗಾರ: “ದರೋಡೆಕೋರ; ಡಕಾಯಿತ” 
(Brigand.ಇಂಕನಿ.); ಫರೀದ್‌ಪುರದ ಸುತ್ತಮುತ್ತಲೂ ಡಕಾಯಿತರ ಹಾವಳಿ 
ಬಹಳವಾಗಿದ್ದಿತು (ಅಗರಂ. ೬). ಢಕಾಯಿತ : ಢಕಾಯಿತರೂ ಹೊಸ 
ಹೊಸ ದಿರಸುಗಳನ್ನು ಧರಿಸಿ (ದೌಲತ್‌. 30). ಢಕಾಯಿತಿ : “ ಅವನೊಬ್ಬ 
ಭಾರಿ ಢಕಾಯುತಿ” ಎಂದು ಪಾರುಪತ್ಯಗಾರ ಜರ್ಮನ್‌ ಭಾಷೆಯಲ್ಲಿ 
ಉತ್ತರನೀಡಿದನು (ಪುನರು. ೨೭೦). 

[ «ಹಿಂ. ಡಕಣತ್‌, ಡಕೈತ್‌; ಮರಾ. ಡಕಾಈತ್‌, ಡಾಕಾಈತ್‌ ) 


ಡಕಾಯಿತಿ, ಡಕಾಯತಿ, ಡಕಾಯ್ತಿ(ನಾ). ಡಕಾಯಿತರ ವೃತ್ತಿ; ಲೂಟಿ; 
ದರೋಡೆ ; ಕೊಳ್ಳೆ : ಡಕಾಯಿತಿಯನ್ನು ಮಾಡುವುದಕ್ಕೆ ಯತ್ನಿಸೋಣ 
(ಗ್ರಾಮಾಳ. ೪೯); ದೇವಿಯು ಡಕಾಯಿತಿ ಮಾಡುತ್ತಾಳೆಯೇ? (ದೇವೀಜೌ. 
೦೨೦8) : ತಾನು ನೋಡಿದ್ದ “ಹಳ್ಳಿಯ `ಕ್ಷುದ್ರಜೀವನ, ನಗರದ ನಾಗರಿಕ 
ಜೀವನ, ಡಕಾಯಿತಿ, ಕಳ್ಳತನ, ಸಜ್ಜನ ದುರ್ಜನ ಇವರನ್ನು ಸೇರಿಸಿ 
ಅವನು ಒಂದು ಕುತೂಹಲ ಕೆರಳಿಸುವ ಸ್ವಾರಸ್ಯ ಕಥೆಯನ್ನು ಬರೆದನು 
(ಐಂಕಿಮ. ೩೪). ಡಕಾಯಿತಿ : ದಂಗೆ ಚಕಾಯತಿಗಳಿಲ್ಲ (ಜೀನಾದೌ. ಹಳ). 
ಡಕಾಯ್ತಿ: “ಪಂಜುಕಿಳವು: ದೀವಟಿಗೆಯ ದರೋಡೆ” (ಕೈಸ್‌ಗೆ. ೫೪೬). 
` [..-ಹಿಂ. ಡಕ್ಕೆತೀ) 
ಡಕಾಯಿಶಿಕಳ್ಳ (ನಾ). ಡಕಾಯಿತಿ ಮಾಡುವ ಕಳ್ಳ; ಡಕಾಯಿತ: ಕಳ್ಳರಿಗೆ 
ಮತ್ತು ದಕಾಯಿತಿಕಳ್ಳರಿಗೆ ಆಸರೆಕೊಟ್ಟರೆ ೭ ವರ್ಷಗಳ ಪರ್ಯಂತರ 
ಪೈದು ಮತ್ತು ಜುರ್ಮಾನೆ (ಗ್ರಾಮಾಕ. ೦69). [ಡಕಾಯಿತಿ 4 ಕಳ್ಳ] 
ಡಕಾಯ್ತಿ "ಡಕಾಯಂಕಿ': ನೋ. 
ಡಕಾರ (ನು). "ಡ' ಎಂಬ ಅಕ್ಷರ: ಡಕಾರಂ ಪುಟ್ಟುವ ತಾಣಮಂ 
ಬೆಟ್ಟಿತ್ತಾಗುಚ್ಚರಿಸೆ ಅಟಿಂ ಪುಟ್ಟುಗುಂ (ಕಮದ, ೦೮ ವೃತ್ತಿ). [ಸಂ.) 
ಡಕ್ಕಾಡಿಕ್ಕಿ (ನಾ). ಡಿಕ್ಕಿ ಹೊಡೆಯಂವುದಂ ; ' ಘರ್ಷಣೆ : `ಈ ಹಕ್ಕಾ 
ಡಿಕ್ಕಿಯನ್ನು ಬೇರೆ ಯಾರೂ ಕಂಡಿರಲೂ ಇಲ್ಲ (ಜೀನಲಾ. ೨೦). 
[ಡಕ್ಕಾ ಡಿಕ್ಕಿ) 
ಡಕ್ಕು ಟಕ್ಕು' ನೋ. 
ಡಕ್ಕುಗೊಳ್‌ (ಕ್ರಿ). ಎಚ್ಚರ ತಪ್ಪಿಸುವ ಮದ್ದನ್ನುಣ್ಣು; ಇಕ್ಕುವುದ್ದನ್ನು 
'ತಿನ್ನು: ಶ್ರೀಧರಮುನಿನಾಥನವರ ಕಪಟವೃತ್ತಿಯನಜ್‌ಯದುಂಡು ಸೊಕ್ಕಿ 
ಹಜುಯ್ಯಲ್‌ಯೆದೆ ಡಕ್ಕುಗೊಂಡಂತೆ ತೂಂಕಡಿಸಿ[ಪಾಕಾಂ. ಟಕ್ಕನಿಕ್ಕಿದಂತು] 
ಕೆಡೆದು ನಿದ್ರೆಗೆಯ್ಯದುಂ' (ಧರ್ಮಾಮ್ಮ. ೦೦-೦೨೭). 
[ಡಕ್ಕು (ಆಟಕ್ಕು,) * ಕೊಳ್‌, ] 
ಡಕ್ಕುಲಿ (ನಾ). ಒಂದು 'ಬಗೆಯ ಚರ್ಮವಾದ್ಯ: ಕರಡಿ ಚಕ್ಕುಲಿ 
ಮಂಡಿಡಕ್ಕೆ . . .'ಅಾಳಂ ಸುಕಾಂಸ್ಕತಾಳರಿ (ಪದ್ಮರಾ. ೩-೫೩). 
[ ಆಸಂ. ಢಕುಲೀ] 
ಡಕ್ಕೆ, ಡಂಕ, ಡಗ್ಗ..ಡೆಂಕ, ಡೆಂಕ್ಸ, ಢೆಂಕ್ಕೆ ದಕ್ಕೆ, ಧಕ್ಕೆ, (ನಾ). 
ಎರಡಂ ಮುಖವುಳ್ಳ ಒಂದು ಬಗೆಯ ದೊಡ್ಡ ಚರ್ಮವಾದ, ; 
ಇತ್ತೆಲೆಯಂ ಶಮಾಟೆ; ಡಮರು; ಢಕ್ಕೆ: “ಡಕ್ಕೆ(ದಕ್ಕೆ)ಢಕ್ಕ ಅಇಬ್ಬಾ ಯಿಯ 
ಚರ್ಮವಾದ್ಯ” (ತದ್ಕಕೋ. ೧೬) ; ಸ್ವಸ್ತಿ ಸಮಧಿಗತ ಪಣ್‌ ಮಹಾಶಬ್ದ 
ಪದ ಡಕ್ಕೆ ಪಾಳಿಧ್ವಜ ಸಾಮ್ಯಾ[ಹ]ಮಹಾಮಹಾ ಸಾಮನ್ತಾಧಿಪತಿ 
ಶ್ರೀಬಲ್ಲಭ (ಎಳ. "11, ೩8-೦; ಸು. 800); ಡಕ್ಕೆಯೊಳಟ್ಕಿಜವಾಗೆಯಾಡಿದಳ್‌ 
(ಪಂಜಾ. ೪೯೯); ಕರಡೆಯ ಡಕ್ಕೆಯ ವದಳದ ಪರಿಡಕ್ಕೆಯಮರ್ದ 
ದನಿಗಳುಂ ಭೋರ್ಗರೆಯಲ್‌ (ಛರ್ಮನ್ನು. ೦೩-೦೯): ಅಕೆ: ತೆಂಬಲ 
ರ್ಗೊಯ್ಯನೆ ನರ್ತಿಪಂದದಿಂ ಸೊಗಯಿಸೆ ಗೋಪಿ ಡಕ್ಕೆಯ ಲಯಕ್ಕೆ 
ಪೆಣಳ್‌ ಜತಿಮೆಟ್ಟುಕಾಡಿದಳ್‌ (ಜಗವಿ. ೩-೦೫); ಬನ್ನಿಯ ತರು ಡಕ್ಕೆಗೆ 
ಸುರಹೊನ್ನೆಯ 'ತರು ಡಮರುಗಕ್ಕೆ (ಕಮದ, ೬೨ ಪ್ರಯೋ). ೨. ಬಂಡ 
ಬುಡುಕೆ. ಹಂಕ : ೧. ಭೇರಿ ಡಂಕ ನಗಾರಿಗಳು ಮಿಗೆ ಭೋರಿಡುತ 


ನಾಲ್ವೆಸೆಯು ಕಂಪಿಸೆ (ಅಭಿಕಾ. ೦೧): ವಿಶೇಷ ಬಿರುದುಗಳು, ಬರ್ಜರಿ ಛತ್ರಿ, ! 


ಆನೆಯ ಮೇಲೆ ನಗಾರಿ, ಕುದುರೆಯ ಮೇಲೆ ಡಂಕ (ಗುರುದ. ೧೦) ; ಆ 
ಗುಂಪಿನಲ್ಲಿ ಎರಡು ಕುದುರೆಗಳಿದ್ದವು. ಅವುಗಳಲ್ಲಿ ಒಂದರ ಮೇಲೆ ಒಂದು 
"ಡಂಕ'ವನ್ನಿಟ್ಛಿದ್ದೆರು (ಛಾರರೀ. ಬಿ. ಡಗ್ಗ: ೩. ಎಡಗೈಯಲ್ಲಿ 
ಬಾರಿಸುವ ತಬಲದ ವಾದ್ಯ: ಎಡಗೈಯಲ್ಲಿ ಉಪಯೋಗಿಸುವ ಜಾಗಕ್ಕೆ 
ಡಗ್ಗ ಎಂದೂ ಬಲಗೈಯಲ್ಲಿ ಉಪಯೋಗಿಸುವ ಭಾಗಕ್ಕೆ ತಬಲಾ ಎಂದೂ 
ಹೆಸರು (ಸಂಗೀಡೆಂ” ೧೨೦). ಡೆಂಕ : ತಾಳ `ಮದ್ದಳೆ ಭೇರಿ ಡೆಂಕ ನಿನಾದ 


18 


೩೧೭೦ 


ಡಗ್ಗು 


ರಂಜಿಸಿತು (ಉಮ. ೩೩-೩3). ಡದೆಂಕ್ಕೆ: (1. ಢೆಂಕೆ: ವರ್ಗ 
ಚತುರ್ಥಾಕ್ಷರಂಗಳಿ * - « ವೇಢೆಯಂ, ಢೆಂಕೆ, ಢೊಕ್ಕ ರಂ (ಕಮದ. ೧8 
ಪ್ರಯೋ). ದಕ್ಕೆ, : ಆತ ಹಾಡುತ್ತಾ, ದಕ್ಕೆಯನ್ನು ' ನುಡಿಸುತ್ತ ಪೂಜೆ 
ಯನ್ನು ಸಲ್ಲಿಸುತ್ತಾನೆ (ಯಕ್ಷಣ. ೨೦೦). ಧಕ್ಕೆ; 2: "ಧಕ್ಕೆಬಲಿ' ಪರಾ. 
[ ಆಪ್ರಾ. ಡಕ್ಕ. / ಸಂ.-ಢಕ್ಕಾ) 
ಡಕ್ಕೆಬಲಿ, ದಕ್ಕೆಬಲಿ, ಧಕ್ಕೆಬಲಿ (ನಾ). (ಕರಾ) ಡಕ್ಕೆಯನ್ನೂ 
ಬಾರಿಸುತ್ತಾ ಮಾಡುವ ಪ್ರದಕ್ಷಿಣೆ: ಉಡುಪಿಯಲ್ಲಿ ಎರಡು ವರ್ಷ 
ಗಳಿಗೊಮ್ಮೆ ನಡೆವ ಪರ್ಯಾಯ, ವಡಖದ್ರೆಯಲ್ಲಿ ಜರಗುವ: ಡಕ್ಕೆಬಲಿ 
ಇವುಗಳು ಪ್ರಾಮುಖ್ಯವಾದುವುಗಳಾಗಿಪೆ (ತುಳುನಾ. ೨೫೩). 
ದಕ್ಕೆಬಲಿ: ಕುಣಿಯುವವರು ಡಮರನ್ನುಹಿಡಿದುಕೊಂಡು ಅದರ ನುಡಿತಕ್ಕೆ, 
ಕುಣಿಯುವುದರಿಂದ (ಡಮರು ಎ ದಕ್ಕೆ) ದಕ್ಕೆಬಲಿ ಎಂಬ ಹೆಸರು ಅದಕ್ಕೆ 
ಬಂದಿದೆ (ಯಕ್ಷಣ. 00) ;: ನಾಗನ ಪೂಜೆಯ ಕಾಲದಲ್ಲಿದ್ದು, ಮರುದಿನ 
ದಕ್ಕೆ ಬಲಿಯನ್ನು ನೋಡಿಯೇ ಮರಳುವುದು (ಸೃಷ್ನಹೊ. ೩೭). ಧಕ್ಕೆಬಲಿ: 
ನಾಗಮಂಡಲ ಧಕ್ಕೆ ಬಲಿಗಳನ್ನು, ಹಿಂಬಾಲಿಸಿ, ಚಿತ್ರತೆಗೆದು, ಕೆಡಿಸಿಕೊಂಡು, 
ಹೊಂಚುಹಾಕಿ, ನಿರಾಶೆಗೊಂಡು, ಮರಳಿಬಂದ ಪ್ರಸಂಗಗಳೆಷ್ಟೋ 
(ಯಕ್ಷಬ. 1೪, ಮುನ್ನುಡಿ). [ ಡಕ್ಕೆ + ಬಲ್ಕಿ] 
ಡಕ್ಕೆವಾಜಿಸು (ಕ್ರಿ). ೧. ಡಕ್ಕೆಯನ್ನು ಬಾರಿಸು,-ಹೊಡೆ: ಆಡುವ 
ಡಕ್ಕೆವಾಜಿಸುವ ನೋಡುವ ಸೆಂಗಡಮೊಪ್ಪೆ ರಾಗಮಂ ಪಾಡುವ (ಸೂಕ್ಮಿಸು. 
೪-೧೪೫). ವಿ. (ಆಲಂ) ಡಬಡಬ ಎಂದರ ಸದ್ದು ಮಾಡು ; ಡಬಡಬ 
ಎಂದಂ ಬಡಿದಂಕೊಳ್ಳು: ಎದೆ ಡಕ್ಕೆ ವಾಜಸುತ್ತಿರ್ಬಿನೆಗಂ(ವರ್ಧಪು. ೨-೨೨). 
[ ಡಕ್ಕೆ * ಬಾಜಿಸು ] 
ಡಕ್ಕೆ ವಾಯ್‌ (ಕ್ರಿ). ಡಕ್ಕೆಯಂತೆ ಹಾರು ;: ಡಕ್ಕೆಯಂತೆ ಡಬಡಬ 
ಶಬ್ದಮಾಡು,-ವಿಂಡಿ : ಕಂಠದೊಳ್‌ ಪುದಿಯೆ ಗದ್ದೆ ದನಾದಮಳ್ಳರ್ದೆ 
ಡಕ್ಕೆ ವಾಯೆ ನಿಜೇಶಸೆಂಕದಿನಿಳೇಶನ ಕಾಂತೆ -ಟೆಚ್ಚರಮೆರ್ದು ಬಿಚ್ಚತ 
ಮಪ್ಪಿದೆಳ" (ಅಫಂಪು. ೨-೪೮) ; ಕಣ್ಣೆಟ್ಟು ಕೋಟಲೆಗೊಂಡಳ್ಳರ್ಜೆ ಡಕ್ಕೆ 
`ವಾಯ್ಡು ಸತಿ ನಿಂದೌತ್ಸುಕ್ಕಮಂ ತಾಳ್ಜಿದ೪* (ಅನಂಪು: ೦೦-೫೬). 
(ಡಕ್ಕೆ * ಪಾಯ್‌; ] 
ಡಗಲಿ "ದಗಲ್ಕೆ' ನೋ. 
ಡಗಲೆ "ದಗಲೈ' ನೋ. 
ಡಗುಂತಿ "ದಗುಂತಿ' ನೋ. 
ಡಗೆ, "ದಗ್ಗೆ' ನೋ. 


'ಡಗ್ಯೆ "ದಗಾ' ನೋ. 


ಡಗೆವೊಯ್‌, ಡಗೆಹೊಯ್‌ (ಕ್ರಿ). ೧. ಸೆಕೆ ತಾಗು; ಉಷ್ಣದಿಂದ: ಏದಂ; 
ಸಂತಪಿಸು; ಮಿಡುಕು: ಡಗೆವೊಯ್ದೆರಲೆಯ ಪಟಕ್ಕಿಗೆಟ್ಟ ನರಿಯ . 
ಗಜಬಜದ ಸಂಚಿಂರಂ ಬಲ್ಬಿರಿದಾಯ್ತು (ಾಮಾಕ್ಕ. 69-೭); “ಅಪಾಯಂ 
ದಿಂದ ಭಯಗೊಳ್ಳು”(ಕಾಮಾಕ್ಕ. ಕೋಕ). ೨. ಭಯದಿಂದ ಕತ್ತರಿಸು; 
ಆಳ್ಫಿ ಬಡಿದುಕೊಳ್ಳ ; ತಬ್ಬಿಬ್ಬಾಗು: ಡಗೆವೊಯ್ಯೂತ್ತ ಪರಿದಾಡುತ್ತಿರು 
ವರು (ಮಂತ್ರಶ. ೬೩-9೭). ಡಗೆಹೊಯ್‌ : ೧. ಬೇಸಗೆಯ ದಸಿಲೊಳು 
ಬೆಂದು ಡಗೆಹೊಯ್ವಳ್ಳೆಯಲಿ ಕರಿಗಂದಿ ತಾಳಿಗೆಯೊಣಗಿ ಕುಸಿದಿರ್ದನು 
(ಜೀವಂತ. ೩-೪). [ಡಗೈೈ (ಎದಗೆ) * ಬೊಯ್‌ 1 

ಡಗೆಹೊಯ್‌ "ಡಗೆವೊಯ್‌' ನೋ. 


'ಡಗ್ಗ (ಡಕ್ಕೆ' ನೋ. 


ಡಗ್ಗು; (ನಾ). ಉಸಿರಾಟಕ್ಕೆ ಕಷ್ಟವಾಗುವಿಕೆ; ದವಯ್ಮ: ಉಬ್ಬಸ: 
ಅವನಿಗೆ ಡಗ್ಗು ಹತ್ತಿದೆ (ಕೂ9). 'ಡಗ್ಗುತ್ತಿಗೆ' ಪರಾ. 
[ದೇ.8 ತೆಲು. ಡಗ್ಗು, ದಗ್ಗು; ಕೊಲಾ. ಡಗ್ಗ್‌. ದಗ್‌; ನಾಯ್ಕಿ. ಢಗ್‌। 
ಡಗ್ಗ್ಯು (ನಾ). ಹಳೆಯದು; “ಹಳೇದು” (ಜಾನಕೋ: ೬೨). ₹?) 


ಡಗ್ಗುತ್ತಿಗೆ 


ಡಗ್ಗುತ್ತಿಗೆ (ನಾ). ಗದ್ಗದ ಕಂಠ: ಕಣ್ಣಿನಲ್ಲಿ ನೀರು ಸುರಿಸುತ್ತ 
ಡಗ್ಗುತ್ತಿಗೆಯಿಂದ ದಪ್ಪವಾದ ಗಂಟ್ಲಿನಲ್ಲಿ ವಾಾಯವಾದಿತನವನ್ನು 
ತೋರಿಸಿ (ಕಥಾಮಂ. 7%, 900). [.-ತೆಲು. ಡಗ್ಗುತ್ತಿಕ] 
ಡಗ್ಗೆ 'ಡೆಗ್ಗೆ' ನೋ. 
ಡಜನ್‌. "ಡಜನ್ನು'. ನೋ. 
ಡಜನ್ನು, ಡಜನ್‌ (ನಾ). ಹನ್ನೆರಡರ ಲೆಕ್ಕ; “ಹನ್ನೆರಡು” (ಏಂ. 
ಇಂಕನಿ). ಡಜನ್‌ : ಈ ಪಂಚಾಯಿತಿಯಲ್ಲಿ ಇರೋ ಇಪ್ಪತ್ತು ಜನ 
ನಂಬರುಗಳ ಪೈಕಿ ಒಂದು ಡಜನ್‌ ನಂಬರುಗಳು .ಚಿಗಳಿ ಸಿದ್ಧಪ್ಪನಂಗೆ 
-ಯೆಬ್ಬೆಟ್ಟಿನ ವಸ್ತಾದಿಗಳು (ನಮ್ಮಳ್ಳಿ. ೩೦). 
( + ಇಂ. Dosen ] 
ಡಡುಲ (ನಾ). (?) ; ಬಾಡಬಭೋಗದಿಂದಮೃತಪೂರ್ಣ ರಸಾಶ್ರಯ 
ದಿಂದವುಚ್ಯುತ ಶ್ರೀಡಡುಲ ಸ್ಫುರನ್ಮಹಿಮೆಯಿಂ . . . ಎಸೆವ ಪತ್ತನ 
ಮೆನ್ನವೊಲೆಂದು ಸಾಗರಂ (ಶಂದ್ರಥ್ಕು. 3-9). [?] 
ಡಡ್ಲಾಲ (ನಾ). ಒಂದು ಬಗೆಯ ಸಸ್ಯ: ಡಡ್ಲ್ಸಾಲ, ಧೂಢಸೆಲ, 
ಬೆಟ್ಟತೆಂಗು, ಕಾಡುತೆಂಗು (ಮೈಔಗಿ. ೮-0೪0). ({7?] 
ಡಣ್‌ (ನಾ). ಒಂದು ಅನುಕರಣ ಶಬ್ದ. 
ಡಣ್‌ಡಣ್‌ (ದ್ವಿರುಕ್ತಿ): ಡಣ್‌ ಡಣ್‌ಎಂದು ಗಂಟೆ ಬಾರಿಸಿತು 
(ರೂಢಿ). 
ಡಣಡಣ (ನಾ). ಒಂದು ಅನುಕರಣ ಶಬ್ದ : ಸ್ಕೂಲಿನಲ್ಲಿ ಗಂಟೆಯ 
` ಡಣಡಣ ಸದ್ಧು ಕೇಳಿದ ತಕ್ಷಣವೇ ಮಕ್ಕಳೆಲ್ಲಾ _ಹೊರಗೋಡಿದರು (ರೂಢ). 
ಡಣಡಣಿಸು (ಕ). ಡಣಡಣ ಎಂಬ ಶಬ್ದ ಮಾಡು : ಹುಣ್ಣಿಮೆ ಇನ್ನೂ 
ಎಂಟುದಿನವಿರುವಾಗಲೇ ಓಣಿ ಓಣಿಗಳಲ್ಲಿ “ಚಿಕ್ಕಚಿಕ್ಕ ಹಲಗೆಗಳು ಡಣಡಣಿಸ 
ತೊಡಗಿದವು (ರಂಗರೋ. ೪4). [ ಡಣಡಣ * - ಇಸ್ಕು] 
ಡಣತುಕಾರ "ಡಣತ್ಕಾರ' ನೋ. 
ಡಣತ್ಕಾರ, ಡಣತುಕಾರ (ನಾ). ಡಣಡಣ ಎಂಬ ಶಬ್ದ ; ಘಂಟೆಯಂ 
ಶಬ್ದ :. ದೇವಾಲಯದಿಂದ ಘಂಟೆಯ ಡಣತ್ಕಾರ ಕೇಳಿಸುತ್ತಿ ದೆ (ರೂಢಿ). 
ಡಣತುಕಾರ: ಅದೇ ಸನ್ನಾಹದ ತೋರ ಘಂಟೆಯ ಡಣತುಕಾರ ಕಾರಂ 
ಕಳಲಾದುದು (ಸೌಇಇ. 21, ೫೯-೨೦ ; 1184), 
ಡಣಾಕೃತಿ (ನಾ). ಡಣಡಣ ಎಂಬ ಶಬ್ದ: ಹೊದಲ ಡೊಂಕಣಿಗಳ 
ಡಣಾಕೃತಿ[ಪಾಕಾ. ರುಣತ್ಕೃತಿ]ಯ . . - ಮಹಾಧ್ವನಿ ಬಗಿದುದೈ 
ತಾವರೆಯ ತನಯನ ಕರ್ಣಕೋಟರವ (ಕುವ್ಯಾಳೀ. 
ಡಣಾಡಂಗುರ. "ಢಣಾಡಂಗಂರ' ನೋ. 
ಡಣಾಯಕ "ದಣ್ಣಾಯಕ' ನೋ. 
ಡಣಾಯಕತನ (ನಾ). ದಂಡನಾಯಕನ ವೃತ್ತಿ; ಸೇನಾಪತಿಯಂ 
ಉದ್ಯೋಗ : ಹೀಗೆ ತುಡುಗು, ವ್ಯಾಪಾರ, ಉದ್ಯೋಗ, ಒಕ್ಕಲತನ, 
ಡಣಾಯಕತನ ಎಲ್ಲವೂ ಹೊಟ್ಟೆಗಾಗಿಯೇ. ಆದರೂ ದಾಸನಾಗಿರುವುದು 
ಮಾತ್ರ ಇದಕ್ಕಲ್ಲ (ಜಗದಾ. ೦೦೯). 
[ ಡಣಾಯಕ (-ದಣ್ಣಾಯಕ) + - 


೨-೪). 


ತನ] 


ಡಣಾಯಕಪದವಿ (ನಾ). ಡಣಾಯಂಕನ ಅಧಿಕಾರ: ತಂದೆ ವಿಜಯನಗರದ 


ರಾಜರಿಗೆ ಗುತ್ತಿಗೆದಾರನಾಗಿ ಡಣಾಯಕ ಪದವಿಯಲ್ಲಿದ್ದವನು (ಜಗದಾ. 
90ಟೆ. [ಡಣಾಯಕ (- ದಣ್ಣಾಯಕ) + ಪದವಿ) 
ಡಣಾಯಕಿತಿ (ನಾ). ಡಣಾಯಕನ ಹೆಂಡತಿ; ಸೇನಾಪತಿಯ ಮಡದಿ : 
ಡಣಾಯಕ ಶ್ರೀವಹಿರಸಿಂಗಯ್ಯನವರಿಗೆ ಡಣಾಯಕಿತಿ ಶ್ರೀಮಾಚಿಕಬ್ಬೆ 
ಯವರಿಗೆ (ಕಾಂತಲಾ. ೦). 
[ಡಣಾಯಕ (€ದಣ್ಣಾಯಕ) + - ಇತಿ] (ಆ - ಇತ್ತಿ)] 
ಡಣ್ಣಾಯಕ "ದಣ್ಣಾಯಂಕ' ನೋ. 


೩೧೭೧ 


10 


138 


ಡಬಡ್ಡಾಳಿಕೆ 


ಡಪಳೆ, ಢಪ್ಪಳ (ನಾ). ಒಂದು ಬಗೆಯ ಬಟ್ಟೆ: ಡಪಳೆ, ಪತ್ತರೆ . 
ಅವಂಚೆ . . . ಮೊದಲಾದ ನಾನಾ ವಸ್ತ್ರಂಗಳಂ ಕುಡುವ ಪದ್ಮನಿಧಿಯುಂ 
(ಕಾಸ್ಕಟೀ. ೦೯-೯). ಢಪ್ಪಳ: "ಢಪ್ಪಳಸೀರೆ' ಪರಾ. 

[«-ಮರಾ. ಡಫಳಾ ಎ ೧. ನೆಯ್ಗ್ಸೆಯಲ್ಲಿ ಒಂದು ಪ್ರಕಾರ. 
೨. ಒಂದು ಬಗೆಯ ಬಣ್ಣ ] 

ಡಪ್ಪ "ಡಪ್ಪು' ನೋ. 

ಡಪ್ಪು, ಡಪ್ಪ, ಡಫು, ಡಬ್ಬ್ಯು, ದಪ್ಪು (ನಾ). (ಮುಖ್ಯವಾಗಿ ಭಜನೆ 
ಹಾಡುವವರು ಮತ್ತು ಡೊಂಬರಾಟದವರು ಕೈ ಬೆರಳುಗಳಿಂದ 

ರಿಸುವ) ಒಂದೇ ಮಂಂಖವುಳ್ಳ ಒಂದಂ ಬಗೆಯ "ಚರ್ಮವಾದ, ; ಸ 
ಇತ ಒಂದು ವಾದ್ಯ; ಜರಿ : ಜ್ಯೋತ್ಕಾ ಡಪ್ಪಿನ ಮೇಲೆ 
ಮೃದುವಾಗಿ ಮಾಧ್ಯಮಿಕಾಂಗುಲಿ ನಡೆಸಿದ (ದೀಪಹ. 11. ೩೮೯): ಅವಳಿಗೆ 
ನಿಜವಾಗಿಯೂ ಈ ಡಪ್ಪ ಶಬ್ದದ ಹಿಂದೆ ಅನೇಕ ಕಥೆ, ಸಂದರ್ಭ 
ಸನ್ನಿವೇಶಗಳು ದಾಳಿಮಾಡಿದವು (ಅಪನಾ. ೩3). ಡಪ್ಪ: ಹುಡುಗರು ಡಪ್ಪ 
ಬಾರಿಸತೊಡಗಿದರು (ನೀನಮು. ೭6). ಡಫು : ಒಂದು ಡಫ, ಒಂದು 
ದಮ್ಮಡಿ ಮನೀತುಂಬ ಬ್ಯಾಂಡ ಬಾರಿಸಿದಾಂಗ ಬಾಯಿ ನಡದಿರ್ರದ 
(ಬಾಂಡಾಯ. ೫೩. ಡಬ್ಬು : (8). ದಪ್ಪು : ಹಾಡುಗರು ಬಲಬಗಲಲ್ಲಿ 
“ದಪ್ಪು' ಎಂಬ ಚರ್ಮವಾದ್ಯ ಹಿಡಿದು ಅದೇ ಕೈಯಿಂದ ಬಾರಿಸುವರು 
(ಸುವರ್ಣ. 90) ; ಈಗಿನ ಲಾವಣಿಕಾರರು 'ದಪ್ಪು' ಹಾಗು "ತುಣ್‌ತಿಣಿ' 
ಗಳನ್ನು ಜೋಡಣಿ ಮಾಡಿ ಹಾಡುತ್ತಾರೆ (ಕನ್ನಣಾ. ೯೩). 

[+ ಹಿಂ. ಮರಾ. ಡಫ್‌; ಅರ. ಪಾರ. ದಫ್‌) 

ಡಪ್ಪುಗಾರ (ನಾ). ಡಪ್ಪು ಬಾರಿಸಂವವನಂ; ಕಂಜರಿ ಹೊಡೆಯುವವನು: 
ಸಾರಂಗೀವಾದಕ ಡಪ್ಪ ಗಾರರಿಗೆ ಎಲ್ಲಿಯ ಹುರುಪು ಬಂದಿದ್ದಿತೋ ಏನೋ 
(ಜನಜೀ. ೦೪೮). [ಡಪ್ಪು * -ಕಾರ್ನ (ಆ ಕಾಣಿ) 


| ಡಪ್ಪುಬಡಿ (ಕ್ರಿ). ಡಪ್ಪುವಾದ್ಯವನ್ನು ಬಾರಿಸು: ಆ ಹಾಡು ಆ ಡಪ್ಪು 


80 


46 


` ಬಡಿಯೋದು, ನಡನಡಕ ಆ ಕ್ಕಾಕಿ ಹಾಕೋದು ನೋಡಿದರ .ಈಚಲಮರ 
ದಮ್ಮನ ಪರಸಾದ ಗಡದ್ದ ತಗೊಂಡ ಬಂದಹಂಗ ಕಾಣತೈತಿ 
(ಹೊಸಂಸಾ. 8೯). [ ಡಪ್ಪು + ಬಡಿ) 
ಡಫಾಲಿ (ನಾ). ಡಪ್ಪುವನ್ನ ಬಾರಿಸುವವನು ; ಡಪ್ಪುಗಾರ : ನನ್ನ 
ತಮ್ಮನನ್ನು ಒಬ್ಬ ಡಫಾಲಿಯ ಬಾರಿಸುವ ಮುಸ್ಲಿಮರ ಜಾತಿಯ 
ಹುಡುಗನು ಕರೆದುಕೊಂಡು ಹೋದನು (ನಾಕಥೆ. ೬). 
(ಹಿಂ. ಡಫಾಲೀ; ಪಾರ. ದಫಾಲೀ ] 
ಡಫು 'ಡಪ್ಪು' ನೋ. 
ಡಬ್‌ (ನಾ). ಒಂದಂ: ಅನುಕರಣ ಶಬ್ದ: 
ಡಬ್ಬೆಂದು (ನಾಗಕು. ೦೭-೬೭) 
ಡಬ (ನಾ). ಒಂದು ಅನಂಕರಣ ಶಬ್ದ. 
ಡಬಡಬ (ದ್ವಿರಂಕ್ತಿ) : ನಗಾರಿಯನ್ನು ಡಬಬಡ ಎಂದು ಬಡಿದದ್ದೂ 
ಬಡಿದದ್ದೇ (ಕೂಢಿ). ಅವನ ಎದೆಯಲ್ಲಿ 'ಡಬಡಬ ಅನ್ನುತ್ತಿದೆ' (ರೂಂ). 
“ಡವ' ಪರಾ. 
ಡಬಗಳ್ಳಿ "ಡಬ್ಬುಗಳ್ಳಿ ' ನೋ. 
ಡಬಡಬಿಸು (ಕ್ರಿ). ಗಳಗಳನೆ ಸುರಿ; ತುಂಬಿತಂಳಂಕು : ಉಡಿತುಂಬಿಸಿ 
ಕೊಂಡು ಬಂದು, ಡಬಡಬಿಸುವ ಕಣ್ಣಿನಿಂದ, ಕಾಕಾ ಅವರಿಗೆ ರಾಚಪ್ಪನ 
ಹೆಂಡತಿ, ಕಾಲುಮುಟ್ಟಿ ಆಶೀರ್ವಾದ ಬೇಡಿದಾಗ (ಜೀಹಹ. 11, ೯೦)- 
"ಡೆವಂಡಮಿಸು' ಪರಾ. ೨. ಪಾತ್ರೆ, ಕೆರೆ ಮೊದಲಾದುವು ಪೂರ್ತಿ 
ತುಂಬು. [ ಡಬಡಬ್ಯ (ಓ «ಮರಾ. ಡಬಡಬಣೇ) + - ಇಸ್ಕು] 
ಡಬಡ್ಡಾಳಿಕೆ, ಡಬಡ್ಮಾ ಛಿಕೆ, ದಬಡ್ಡಾ ಳಿಕೆ (ನಾ). ಬೂಟಾಟಿಕೆ ; 
ಇಲ್ಲದ್ದನ್ನೂ ತೋರಿಸಿಕೊಳ್ಳು ್ಸಿವುದಂ ; ಬಡಾಯಿ: ಸತ್ಯಕ್ಕೆ ಶರಣು 


ಕಿಡಿಗಳು ಸಿಡಿದುವು ಡವುಳು 


ಡಬಡಾ ೪ಕೆ 
ಎ 


ಹೊಡೆದು ಬಾಹ್ಯಾಡಂಬರಗಳ ಡಬಡ್ಡಾಳಿಕೆಗಳಿಂದ ಜನತೆಯನ್ನು ಮರುಳು 
ಗೊಳಿಸಿ ಮನ್ನಣೆಯನ್ನು ದೊರಕಿಸಿಕೊಳ್ಳಬೇಕೆಂಬುದೇ ಅದರ ಇಂದಿನ 
ಮೂಲ ಆಕಾಂಕ್ಷೆ ' (ಹೊಸಹು. ೧೪): ಈಗ' ನೀನು ಮಾಡ್ತಾ ಇರೋ 
ಡಬಡ್ಮಾಳಿಕೆ? (ರಳುಮ. ೦೩೩). ಡಬಡ್ಕಾಳಿಕೆ: ಒಬ್ಬ ಸಂಗೀತಗಾರನು 
ಎ ಬಹಳ ಡಬಡ್ಕಾಳಿಕೆಯಿಂದ ಹಾಡುಶ್ತಿರಲು (ಕಥಾಮಂ. 1೪, ೧೦). 
ದಬಡ್ಡಾ ಳಿಕೆ: ಆಡಂಬರದ ಆರಾಸು, ದಬಡ್ಕಾಳಿಕೆಯ ಪ್ರದರ್ಶನ 
ಬಂಡ್ಕಾಳಿಲ್ಲದ ಬಡಾಯಿ (ಜೂಜು. ೬೬). [ಡಬ್ಬು * ಡಾಳ್ಕ + - ಇಕೆ] 
ಡಬಡ್ಡಾ ಇಕೆ "ಡಬಡ್ಡಾಳಿಕೆ' ನೋ. 
ಡಬರಿ, ಡಬರೆ, ದಬರಿ, ದಬ್ಬರಿ, ದಬ್ಬರೆ (ನಾ). ಲೋಹದಿಂದ 
ಮಾಡಿದ ಬಾಯಿಂ ಅಗಲವಿರಂವ ಪಾತ್ರೆ;ಬೋಗುಣಿ;ಪಾತೇಲಿ(ಉಕ): 
ಒಂದು ಡಬರಿಯಲ್ಲಿ ಬಿಸಿನೀರು ತಗೊಂಡು ಬಾ ನೀನು (ಸಾಹೇಖ್‌. ೨೨೭) ; 
ಮಾಂಸವನ್ನು ಡಬರಿಯಲ್ಲಿ ಬೇಯಿಸುಪ್ತಿದ್ದಿಲ್ಲ (ನಾಕಥೆ. ೪0); ಒಬ್ಬ 
ಮನುಷ್ಯನು ಈ ಹುಲ್ಲಿನ ಮೇಲೆ ಸುಖವಾಗಿ ಬಿದ್ದುಕೊಂಡು ಡಬರಿ 
ಯಂತಿದ್ದ ಮೇಲಿನ ಆಕಾಶವನ್ನು ನೋಡಬಹುದು (ಮಹಾತ್ಮಾ. ೦೩). 
ಡಬರೆ : ನಮ್ಮ ಅನ್ನದ ತಪ್ಪೇಲಿ, ಸಾರಿನ ಡಬರೆ ಇತ್ಯಾದಿ (ಹಸ್ಮೊಂದ. 


೭೦). ದಬರಿ: "ದಬರಿಟೊಪ್ಪಿಗೆ' ಪರಾ. ದಬ್ಬರಿ: ನೀನು ಮತ್ತೆ ತಪ್ಪು 


ಮಾಡಿದರೆ ನಿನಗೆ ಒಂದು ದಬ್ಬರಿ ಚೆಕಿರ್‌ ಮದ್ಯ ಜುಲ್ಮಾನೆ ಹಾಕುತ್ತೇನೆ 
(ಮಲೆನಾ. ೯೮). ದಬ್ಬರೈ;: “ಕೊಪ್ಪರಿಗೆ; ದೊಡ್ಡ ಪಾತ್ರೆ”(ಕಾನಕೋ. a); 
ಅದರ ಮೇಲೆ ಸುಗಂಧ ಪೂರಿತವಾದ ಬಿಸಿನೀರಿನ ಲೋಟಗಳಿದ್ದ ದಬ್ಬರೆ 
ಗಳಿದ್ದುವು (ಪುನ. 990); ಕೆಲವರು ತುಂಬಿದ ಕೋಲ್ತೊಟ್ಟಿ ದಬ್ಬರೆ 
ಗಳನ್ನು ಮೇಲೊಯ್ಯುತ್ತಿದ್ದರು (ಪುನರು. ೩೧೬). [ «ಹಿಂ. ಡಬರೀ) 

ಡಬರಿಟೊಪ್ಪಿಗೆ, ದಬರಿಟೊಪ್ಪಿಗೆ (ನಾ). ಡಬರಿಯ ಆಕಾರದ 
ಟೊಬ್ಬಗೆ, ಟೋಪಿ : ಊರತುಂಬ ಡಬರಿಟೊಪ್ಪಿಗೆ ಮೋಟಾರಕಾರಿನ 
ಡಾಕ್ಟರುಗಳು ಇದ್ರೂನೂ... . ಎಲ್ಲಾರೂ ನನ್ನೇ ಎಬ್ಬಿಸ್ತಾರೆ (ಹನ್ಮೊಂದ. 
'&೦). ದಬರಿಟೊಪ್ಪಿಗೆ: ದಬರಿಟೊಖ್ಬಗೆಯನ್ನು ಕೈಲಿ ಮುಟ್ಟದೆ ಗೂಟದಿಂದ 
ಚಾಚಿ ಹಿಡಿದಿದೆ ಗೋಡೆ (ದಾಕೂಟ. ೨). [ ಡಬರಿ * ಟೊಪ್ಪಿಗೆ] 

ಡಬರೆ "ಡಬರಿ' ನೋ. 

ಡಬಾಣ "ಡಮಾನ' ನೋ. 

ಡಬಾಸು (ನಾ). ವಂಚ್ಚಳ : ರೊಕ್ಕದ ಗಮಜತ್ತು, ಹರೆಯದ ಹೆಣ್ಣನ್ನು 
ಚಾಂದೀ ಡಬಾಸಿನಿಂದ ವಂಡಿಸುವಷ್ಟು ವೈಭವವಿತ್ತು (ದೀಪಹ. 11, ೦೯೩); 
ಜೀರಗಿಂಡಿಗೆ ಡಬಾಸ ಹೊಟ್ಟಿ ಸಂಗೀತ ಸಾಗಬೇಕು (ಬಾಬಲ. ೫೦). 

[ «ಮರಾ. ಢಾಪಣ) 

ಡಬೀರ, ಡಬೀರಿ, ದಬೀರ (ನಾ). ರಾಜನ ಖಾಸಗೀ ಗಂಮಾಸ್ತ ; 
ರಾಜನ ಆಪ್ತಕಾರದರ್ಶಿ : ಭಾಗಾನಗರದಲ್ಲಿಯ ಡಬೀರನು ಕೇವಲ 
ವಾಗಿ ನನ್ನ ವಿಶ್ವಾಸಪಾತ್ರನು, ನನ್ನ ಸಮಾಪದ ಆಪ್ತನು (ಔರಂಗ. ೧೦೫); 
“ಪರರಾಜರ ನಿಯೋಗಿಗಳಿಗೆ ಸ್ವಾಗತವನ್ನು ನೀಡಿ ಅವರಿಗೆ ರಾಜ 
ದರ್ಶನವನ್ನು ವರಾಡಿಸಂವ ಅಧಿಕಾದರಲ್ಲಿ ನಿಯಂಕ್ತ”(೫ರಂಗ. ಅಡಿ). 
ಡಬೀರಿ: ೨. ಗುಮಾಸ್ತ ; ಮಂಂನ್ಶಿ ; ಕಾರಕೂನ : (8. ದಬೀರ: 
೧. ಪರರಾಷ್ಟ್ರಕ್ಕೆ ಸಂಬಂಧಪಟ್ಟ ದೌತ್ಕಾದಿ ಸಕಲಕಾರ್ಯಗಳನ್ನೂ 
ದಬೀರ ಅಥವಾ ಸುಮಂತನೂ . . . ನಿರ್ವಹಿಸುತ್ತಿದ್ದರು (ಛತ್ರಶಿ. ೦೪೦). 

[ -ಮರಾ, ಡಬೀರ್‌; ಪಾರ. ಹಿಂ. ದಬೀರ್‌] 

ಡಬೀರಿ “ಡಬೀರ' ನೋ. 

ಡಬ್ಬ, ಡಬ್ಬಿ, ಡಬ್ಬೈ (ನಾ). ೧. ಲೋಹದ ತಗಡಿನಿಂದ ಮಾಡಿದ 
ಮುಚ್ಚಳವಿರುವ ಚಿಕ್ಕ ಅಥವಾ ದೊಡ್ಡ ಕರಡಿಗೆ,-ಸಂಪುಟ,- 
ಕರಂಡ: ಬೆಲ್ಲದ ಡಬ್ಬವನಿವರು ಆರು ಮೈ ಲಿ ಯ ದೂರವಿದ್ದರು 
ನಮ್ಮೂರು ನನಗಾಗಿ ಹೊತ್ತು ತಂದಿಹರು (ಜಂದ್ರವೀ, ೧೩೩-೨೯); 


೩೧೭೨ 


ಡಬ್ಬುಗಾತಿ 


ಗೋಪುರಕ್ಕೆ ಕೆಂಪುಬಣ್ಣ ಬಳಿಯುತ್ತಿದ್ದವರ ಕೈಯಿಂದ ಬಣ್ಣದ ಡಬ್ಬ 
ಜಾರಿತು(ಗೋಪುರ.0): ಮಗ್ಗುಲಲ್ಲಿ ಸೀಮೆಯೆಣ್ಣೆಯ ಡಬ್ಬ (ರಾಮಾನೆ.೦೦೦). 
ಡಬ್ಬಿ : ೧. ಕಸ್ತೂರಿಯ ಡಬ್ಬಿ (ಸಾಗಂಧಿ. ` ೦೯೦): ಅವುಗಳ ಮೇಲೆ 
ಚಿತ್ರಫಲಕ, ತೂಲಿಕೆ ಮತ್ತು ಬಣ್ಣದ ಡಬ್ಬಿಗಳು . . . ಇದ್ದವು (ಣಾಡಆ. 
90) ; ಡಬ್ಬಿಗಳೆಲ್ಲಾ ಬರಿದೋ ಬರಿದು ಮನೆಯಲ್ಲಿ ಏನೂ ಇಲ್ಲ (ಅಗಸ್ಟ್‌. 
63). ೨. ರೈಲಂ ಬಂಡಿಯ ಬಿಡಿ ಗಾಡಿ; ಬೋಗಿ: ಟಿಕೇಟ್‌ ಕಲೆಕ್ಟರನು 
ಬರಿಯ ಎರಡನೆಯ ವರ್ಗದ ಡಬ್ಬಿಗಳಲ್ಲಿಯೇ ಸುಳಿದಾಡದೆ . . 
ಮೂರನೆಯ ವರ್ಗದಲ್ಲಿ ಹೋಗಿ ಟಿಕೇಟು ಇಲ್ಲದವರನ್ನು ಹಿಡಿಯ ಹತ್ತಿದನು 
- (ಪ್ರೇಮತ. ೩೬); ಮುಂದಿನ ಡಬ್ಬಿಗೆ ದಬ್ಬಬಹುದಾಗಿತ್ತು (ದೀಪಹೆ. 11, 
೨೫೪). ಡಬ್ಬೈ: ೧. ಈ ದಾರು "ಬಾಯಿ ಮುಚ್ಚಿದ ನಸ್ಕದ ಡಬ್ಬೆ ' 
ಅನಿಸುತ್ತಿತ್ತು (ಸ್ಮಷ್ನಹೊ. ೧೦) ; ಇನ್ನು ಅರ್ಧ ಶಾಸು ; ಅಷ್ಟರಲ್ಲಿ ಊಟದ 
ಡಬ್ಬೆ ಬರುವುದು (ಪ್ರೇಮಠ. ೧). ೨. ನಾನೋ ನಮ್ಮ ದೇಸಿಯ ಉಡುಪಿನಲ್ಲಿ 
ಹೋದೆ ; ನನ್ನ ಡಬ್ಬೆಯಲ್ಲಿ ಮಾರ್ಗದ ವೇಷ ಧರಿಸಿದ್ದ ಅರ್ಥಾತ್‌ 
“ಸೂಟಭಾಯಿ' ಯೊಬ್ಬ ಕುಳಿತಿದ್ದ (ಮುಂಗಾಪು. ೨೦). 
[ *-ಹಿಂ. ಡಬ್ಬಾ ; ಮರಾ. ಡಬ್ಬೀ. ಡಬಾ, ಡಬೀ] 

ಡಬ್ಬಗಳ್ಳಿ "ಡಬ್ಬುಗಳ್ಳಿ' ನೋ. 

ಡಬ್ಬಣ "ದಬ್ಬಳ' ನೋ. 

ಡಬ್ಬಣಕಾಟಿ "ದಬ್ಬಣಕಾಟಿ' ನೋ. 

ಡಬ್ಬಣಸಾಲೆ "ದಬ್ಬಣಸಾಲಿ' ನೋ. 

ಡಬ್ಬನೆ (ಅ). ಡಬ್‌ ಎಂದಂ ಸದ್ದು ಹುಟ್ಟುವ ಹಾಗೆ. 

ಡಬ್ಬನೆಬೀಳು - ಡಬ್‌ ಎಂದು ಶಬ್ದವಾಗುವಂತೆ ಬೀಳಂ: 

ಕೊಳಗದಪ್ಪಲೆ ಅಟ್ಟದಿಂದ ಡಬ್ಬನೆ ಬಿತ್ತು (ರೂಂ). [ಡಬ್‌ + - ಅನೆ] 


ಡಬ್ಬಳ ದಬ್ಬಳ' ನೋ. 


ಡಬ್ಬಿ "ಡಬ್ಬ' ನೋ, 

ಡಬ್ಬಿಗಡಿಗೆ (ನಾ). ದೇವಾಲಯಗಳಲ್ಲಿ ಕಾಣಿಕೆಯನ್ನು ಹಾಕಲು 
ಇಟ್ಟಿರಂವ ಗಡಿಗೆ, -ಹಂಂಡಿ,-ಗೋಲಕ. [ಡಬ್ಬಿ ( ಆಡಬ್ಬ)* ಗಡಿಗೆ] 

ಡಬ್ಬು, "ದಬ್ಬು' ನೋ. 

ಡಬ್ಬು "ದಬ್ಬ್ಬು' ನೋ. 

ಡಬ್ಬು (ನಾ). ಟೊಳ್ಳಾದ ಡಬ್ಬ ಮೊದಲಾದುವನ್ನು ಬಡಿದಾಗ 
ಹಂಟ್ಟುವ ಶಬ್ದ : (೪). 

ಡಬ್ಬು, "ದಂಬ' ನೋ. 

ಡಬ್ಬು "ಡಪ್ಪು' ನೋ. 

ಡಬ್ಬುಕ "ದಬ್ಬುಕ' ನೋ. 

ಡಬ್ಬುಕೊಡ "ಡಬಂ್ಬಗೊಡ' ನೋ. 

ಡಬ್ಬುಗಳ್ಳಿ, ಡಬಗಳ್ಳಿ, ಡಬ್ಬಗಳ್ಳಿ (ನಾ). ಕಳ್ಳಿಜಾತಿಯ ಗಿಡಗಳಲ್ಲಿ 
ಒಂದಂ, ಬಗೆ ; ಪಾಪಾಸುಕಳ್ಳಿ ; ವಯಳ್ಳೂಗಳ್ಳಿ : (8. ಡಬಗಳ್ಳಿ : 
ಎಲ್ಲೆಲ್ಲೂ ಬೆಳೆದ "ಡಬಗಳ್ಳಿ' ಯ ಆ ಕಾಡು, ಆ ಬೆಟ್ಟ, ತನ್ನೊಳಗೆ 
ಬರುವವರನ್ನು ದೆವ್ವಿನ ಹಾಗೆತಲೆಯೆತ್ತಿ ಹೆದರಿಸುತ್ತದೆ (ಬನಸಿ. 6೪). 
ಡಬ್ಬಗಳ್ಳಿ: ನಡೂರೊಳಗೆ ಡಬ್ಬಗಳ್ಳಿ ಬೆಳಿಸಿಕೊಟ್ಟಾಂಗೆ ಆಗೇದ (ಹುಜ್ಕಾಟಿ. 
೦೧೪). [ ಡಬ್ಬು + ಕಳ್ಳಿ] 

ಡಬ್ಬುಗಾಣ್‌ (ಕ್ರಿ). ಆಡಂಬರವನ್ನು ಕಾಣು: ಡೋಕೆಂಬ ಡೌಕೆಯ 
ಡಂಬರ ಡಬ್ಬುಗಂಡೇಕೆ ಭಜಿಸರೊ -ಶ್ರೀ ಹರಿಯ (ಕತಸಾಂ. ೭೬-೮೬). 

[ಡಬ್ಬೂ (<ದಂಬ) * ಕಾಣ್‌ 

ಡಬ್ಬುಗಾತಿ (ನಾ). ಬೂಟಾಟಿಕೆ ಸ್ವಭಾವದವಳಂ ; ಸೋಗುಗಾತಿ : 

ಡಬ್ಬುಗಾತಿಯಬ್ಬರ ಬಗೆಯ ನಾವು ಬಲ್ಲೆವು (ಕೋಹಿನೂ. 00೨). 
[ಡಬ್ಬೂ (<ದಂಬ) * - ಕಾತ್ಮಿ] 


ಡಬ್ಲುಗಾರ ೩೧೭೩ ಡಮಾನ 


ಡಬ್ಬುಗಾರ "ಡಂಬಗಾರ' ನೋ. ಡಮರುಕ (ನಾ). ಎ ಡಮರಂ: ಮಕಾರಕ್ಕೆ ವಕಾರಂ--ಅಮರೀ - ಅವರಿ 
ಡಬ್ಬುಗೈ (ನಾ). ಬೋರಲಾದ ಕೈ : 'ಕೈತೋರಿಸು' ಎಂದರೆ ಅವರು ಅವನ . . . ಡಮರುಕ, ಡಮರುಗ-ಡವರುಗ (ಕಮದ. ೨೬೩ ಪ್ರಯೋ); 
ಮುಂದೆ ಡಬ್ಬುಗೈ ಮಾಡಿದರು (ಸ್ಮ ಕೆಜೆ 66), ದೊರೆವೆತ್ತ ತದನ್ವಯವೀಶ್ವರಾಂಶವೆಂಬುದು ಸುವರ್ಣವ್ರಿಷಭಧ್ವಜದಿಂ 
[ ಡಬ್ಬು, (ಇದಬ್ಬು 1) + ಕೈ (ಆಕೆಯ್ಯ್‌)] ವರ ಡಮರುಕ ತೂರ್ಯದಿನೊಪ್ಪಿರೆ (ಕಾಸಪ. ೬೮-೫; 1170), [ಸಂ.`) 
ಡಬ್ಬುಗೊಡ, ಡಬ್ಬು ಕೊಡ (ನಾ). ತಲೆಕೆಳಗಾಗಿ ಇರಿಸಿದ ಕೊಡ ; | 8| ಡಮರುಗ, ಡವರಂಗ (ನಾ). ಒಂದು ಬಗೆಯ ಚರ್ಮವಾದ್ಯ: 
ಬೋರಲಂಹಾಕಿದ ಬಿಂದಿಗೆ : ನನ್ನ ಉಪದೇಶವು ಡಬ್ಬುಗೆೊಡದ ಮೇಲೆ ಹಸ್ತಂಗಳು ಕಪಾಲ ಖಟ್ವಾಂಗ ತ್ರಿಶೂಲ ಡಮರುಗಸ್ಥಾನ (ಬಸವ, ೮೪೪); 
ನೀರು ಸುರುವಿದಂತೆ ಆಗುತ್ತದೆ (ಮೋಹಿನೀ. ೨೯). ಡಬ್ಬುಕೊಡ : ಡಬ್ಬು ಡಮರುಗ ಪಿನಾಕ ತ್ರಿಶೂಲಂಗಳಿಂದೊಪ್ಪೆ (ಇಹರ. ದೇ. ೪೪-೭); ಮನದಿಷ್ಟ 
ಕೊಡದ ಮೇಲೆ ಸುರಿದ ನೀರಿನಂತೆ ವ್ಯರ್ಥವೇ ಆಗಿ ಆತ ಅವರ ಮೇಲೆಯೇ ವಾರದ ಡಮರುಗಕರಧರ . . . ಸಂಗಮೇಶ್ವರ ರಕ್ಷಿಸೆನ್ನ ಸತತಂ 
ಸಿಟ್ಟಾಗಿರಬೇಕು (ಕೃತಕ್ಕೆ. ೩). [ಡಬ್ಬು (ಆದಬ್ಬುು) + ಕೊಡ್ಕ)? (ಪ್ರೌಢರಾ. ೭-೦); ಪಾಣಿನಿಯು ಶೈವನು ಶಿವನ ಡಮರುಗದಿಂದ ಉತ್ಪನ್ನ 
ಡಬ್ಬುಮಲಗು (ಕ್ರಿ). ಹೊಟ್ಟೆ ಕೆಳಗಾಗಿ ವಂಲಗಂ : ಮಂದಾಕಿನಿಯು |10| ವಾದ ಅಸ್ಪಷ್ಟವಾದ ಅಕ್ಷರಗಳನ್ನು . . . ವಿಸ್ತರಿಸಿದನು (ಛಾಕದ. ೨೦೦). 
ಲಜ್ಜೆಯಿಂದ . .. ಭೂಮಿಯ ಮೇಲೆ ಡಬ್ಬು ಮಲಗಿದ್ದಳು (ಮಂದಾ. ೪). ಡವರುಗ : ಮಕಾರಕ್ಕೆ ವಕಾರಂ- ಅಮರೀ-ಅವರಿ . . . ಡಮರುಕ, 
[ ಡಬ್ಬು, (ಆ ದಬ್ಬ್ರು) * ಮಲಗ (ಆಮಲಂಗು,) ) ಡಮರುಗ-ಡವರುಗ (ಕಮದ. 3೬೩ ಪ್ರಯೋ); ಡವರುಗದ ಮುಖವೆರೆಡ 
ಡಬ್ಬುಹಂಚು "ದಬ್ಬಹಂಚಂ' ನೋ. ನಳೆದುಂ ಕ್ರಮದಿಂ ಮೈನೀಳವನಳೆದು ' ಬಗೆಗಳನಳೆದುಂ ಕೊಮ್ಮಿದ 
ಡಬ್ಬುಹಾಕು 'ದಬ್ಬುಹಾಕು' ನೋ. ರೆರಡಂ ಕೂಡರ್ಧಿಸುತಂ ಅಮಿತಗುಣಾ ಗುಣಿಸೆ ಕಂಭ ತಪ್ಪದೆ ಬರ್ಕುಂ 
ಡಬ್ಬೆ, "ದಬ್ಬೆ? ನೋ. 15] (ಕ್ಷೇಶ್ರಗೆ. ೦೭-೩). 
ಡಬ್ಬೈ "ಡಬ್ಬ' ನೋ. ಡಮರುಗ ಪಣಿಘೋಸಣ- ಒಂದಂ ಬಿರಂದಂ: ಭಳಾರಿಯ ಮಕ್ಕಳು 
ಡಮಡಮ (ನಾ). ಒಂದಂ ಅನಂಕರಣ ಶಬ್ದ : ಡಮಡಮಗ[ಖಕಾಂ. ಡಮರುಗಪಣ್‌ಘೋಸಣರುಂ ಶ್ರೀಮದಯ್ಯವೊಳೆ ಯ ಪುರವರಾ 
ಢಮಾಢಮ)]ಮೆಂಬ ಡಿಂಡಿಮದ ಭೋರೆಂಬ ಕಹಳೆಯ (ರಾಜಕೀ. ೬-೦೦ ಬ). ಧೀಸ್ವರರುಂ (ಸೌಇಇ. XX, 003-೪೦; 11447), [-ಸಂ. ಡಮರುಕ) 
ಡಮಡಮಿಸು (ಕ್ರಿ). ಡಬಡಬಿಸಂ ; ತುಂಬಿ ತಂಳುಕು : ಮಾತು ಕಿವಿಯಲ್ಲಿ] | ಡಮರುಗಧರ (ನಾ). ಡಮರುವನ್ನೂ ಕೈಯಲ್ಲಿ ಧರಿಸಿರಂವವನು; ಶಿವ: 
ಡಮಡಮಿಸಹತ್ತಿತು (ರೂಢ). [ ಡಮಡಮ + -ಇಸ್ಕು) ೩0 ಕೈಲಾಸೇಂದ್ರ ಡ[ಐಾಕಾಂ. ಢ]ಮರುಗಧರ ತ್ರಿಶೂಲಿಯು ದಿಕ್ಸುಪಾಲಕ 
ಡಮಡಮಾಯಿಸು (ಕ್ರಿ). ೧. ಡಮಡವಮು ಎಂಬ ಸದ್ದಾಗುವಂತೆ ನೆನಲು ಈಶಾನಧರನು (ಬಿಜ್ಜಪು. ೭೩-೪೬). [ ಸಂ. ಡಮರುಕಧರ 
ಮಾಡು ; ಡಬಡಬಿಸಂ : ನಾಲ್ಕೂ ಗಾಡಿಗಳಲ್ಲಿ ದೊಡ್ಡ ಹಂಡೆಗಳನ್ನೂ | | ಡಮರುಧ್ವಾನ (ನಾ). ಡವಂರುವಾದ್ಕದ ಶಬ್ದ : ಆಲೋಕಮಾತ್ರದಿಂದ 
ಹೌದುಗಳನ್ನೂ ಇಡಿಸಿಕೊಂಡು . . . ನೀರುತುಂಬಿ ಡಮಡಮಾಯೆಸುತ್ತ ಖಳಮಂ ಸುಟ್ಟುರುಹಿ ಮೇಲೆ ಡಮರುಧ್ವಾನದಿಂದೊಡೆದಜಾಂಡಮಂ 
ಊರಿಗೆ ಬರುತ್ತಿದ್ದನು (ಕನಳಿ. ೨೬). ಆ ಡಮಡಮ + - ಇಸ್ಸು] » * * ಎಸೆವ ನಾಟ್ಕಾಡಂಬರದ ಶಿವನ ಲೀಲೆಯಂ ಕೇಳು (ಛಾವಟಂ. ೩-೩); 
ಡಮಣಿ "ದಮಣಿ' ನೋ. 88] ಸ್ಫೂರ್ಜದ್ಗರ್ಜದ್ಭನಾಡಂಬರ ರವ ಡ[ಖಾಉ. ದ]ಮರುಧ್ವಾನಮಿಂಬಾಗೆ 
ಡಮರ, ಡಮರಿ,, ಡಮುರಂ, ಡವರ, (ನಾ). ಒಂದಂ ಬಗೆಯಂ (ರಾಜಕೀ..೩-೮೯) [ಡಮರು ೬ ಧ್ಯಾನ] 
ಚರ್ಮವಾದ್ಯ: ಡಮರ[ಪಳಂ. ರು]ವೆಂಬ ಡೋಲು. .. ಫಂಟಿಕೆಯೆಂಬ ಡಮರುಬಡಿ (ಕ್ರಿ). ೧. ಡಮರುವಾದ್ಯವನ್ನು ಬಾರಿಸಂ. ೨. (ಆಲಂ) 
ಫಟ ಈ .ತೆಟದ ದಶವಾದ್ಯಂಗಳಂ (ವಿವೇಕ, ೨೩೬). ಡಮರ್ಲಿ : ನುಡಿಸಿದನು ತಿರಂಗಿ ತಿರುಗಿ ವಂನಸ್ಸಿನಲ್ಲಿ ಡಮಡಮಿಸಂ; ಎಡೆಬಿಡದೆ ನೆನಪಿನಲ್ಲಿ 
ಡಮರಿಯನು . . . ಶೂಲ್ಲಿಡಿದು ಬಿಡದೆತ್ತಿ ಶಂಖ ಊದಿದನು (ಕನ್ನಜಾ. ಮೂಡಿ ತೊಂದರೆಕೊಡುತ್ತಿರು : ಈ ಹುಡುಗಿ ಬೇರೆ ನನ್ನ ತಲೆಯಲ್ಲಿ 
೦೮೨) ; ಅನೇಕ ಹರಕೆಯ ಪದ್ಯಗಳನ್ನು "ಡಮರಿ'ಯ ತಾಳದಲ್ಲಿ ನುಡಿಸಿ | 80 ಡಮರುಬಡಿಯಲು ಪ್ರಾರಂಭಿಸಿದ್ದಾಳೆ (ಕ್ಷಿತಿಜ. ೮೩). 
ಹೆಣ್ಣುಮಕ್ಕಳ ಮನಸ್ಸನ್ನೇ ಗೆಲ್ಲುವನು (ಕನ್ನ ಕಾ. ೧೯). ಡಮುರು. [ ಡಮರು + ಬಡ್ಮಿ) 
"ಡಮುರುರೇಖೆ' ಪರಾ. ಡವರ,. "ಡವರಿಗ' ಪರಾ. ಡಮರುಯತಿ (ನಾ). [ಸಂಗೀತ] ಆರು ವಿಧವಾದ ಯತಿಗಳಲ್ಲೊಂದಂ: 
[ «ಸಂ. ಡಮರು] ಡಮರುಯತಿ ಗೋಪುಚ್ಛಯತಿ ಬಂದು,ನಂತರ ಶ್ರೋತೋವಾಹೆಯತಿಯ 
ಡಮರಿ, “ಡವಂರ' ನೋ. ಅನುಕ್ರಮಣ (ಸಂಗೀಕಂ. 86). [ಡಮರು * ಯತಿ] 


ಡಮರಿ, (ನಾ). [ನಾಟ್ಯ] ಅಭಿನಯದಲ್ಲೊಂದು ಬಗೆ ; ಹತ್ತೊಂಬತ್ತು |8| ಡಮಾಣ "ಡಮಾನ' ನೋ. 
ವಿಧವಾದ ದೇಶೀಯ ಆಕಾಶಚಾರಿಗಳಲ್ಲೊಂದು ; ಒಂದು ಕಾಲನ್ನು | | ಡಮಾನ, ಡಬಾಣ, ಡಮಾಣ, ಡಮಾರ, ದಬಾಣ, ದಮಾಣ, 


ಕುಂಚಿತಮಾಡಿ, ಅದನ್ನು ಎಡಕ್ಕೂ ಬಲಕ್ಕೂ ಸುತ್ತಿಸಂವುದಂ: ಒಂದು ದಮಾನ (ನಾ). ವೆಂರೆವಣಿಗೆ ಮೊದಲಾದ ಸಂದರ್ಭಗಳಲ್ಲಿ ಎತ್ತು, 
ಪದಂ ಕುಂಚಿತದಿಂ ನಿಂದೆಡಬಲನಾಗಿ ತಿರುಗೆ ಡಮರಿಯೆನಿಕ್ಕುಂ ಕಂದಂರೆ, ಒಂಟೆ ಮೊದಲಾದವುಗಳ ಬೆನ್ನಿನ ಎರಡಂ ಪಕ್ಕಗಳ 
(ಸ್ಕರ. ೬-೯೨). [ ಸಂ. ಡಮರೀ) ಮೇಲೆಯೂ ಒಂದೊಂದು ಬರುವಂತೆ ಅಳವಡಿಸಿದ ಜೋಡಂ 
ಡಮರು (ನಾ). ಒಂದಂ ಬಗೆಯ ಚರ್ಮವಾದ್ಯ ; ಬಂಡಂಬಂಡಿಕೆ |4| ನಗಾರಿ: ಎಸೆವ ವೀರಣ ಡಮಾನ ಚಂಬಕ ಮದ್ದಳೆಗಳೆಂಬ ಬಹುವಾದ್ಕ 
ಯಾಕಾರದ ಚರ್ಮವಾದ್ಯ : ಡಮರಾು[ಶಪಾಕಾಂ. ರ)ವೆಂಬ ಡೋಲು, ದುಬ್ಬಟೆಯಖಿಳದೆಸೆಯೊಳಾವರಿಸಲು (ಜೆಐಪು. 8-೭); ಎಶ್ತಿನ ಮೇಲೆ 
ರುರರ್ಭುರವೆಂಬ ರಾಯಿ . . . ಘಂಟಿಕೆಯೆಂಬ ಘಟ ಈ ತೆಜದ ಬಾಜಿಸುವ ಡಮಾನದ ಮೊತ್ತದಿ (ಕಂನವಿ. ೨೩-೪೦). ಡಬಾಣ : (8). 
ದಶವಾದ್ಕಂಗಳಂ ಬಾರಿಸಲ್‌ (ವಿವೇಕ. ೨೩೬) ; ಮುರಜೆ ಢಕ್ಕಂ ವೀಣೆ ಡಮಾಣ : ಬಿಗಿದ ಡಮಾಣದಲೊಂಟೆಗಳಗಣಿಶ ರೂುಗರುುಗಿಸುವ ಕಾಂತಿ 
ಡಮರು ತಾಳಂ ಮೇಳ (ಸಿದ್ಧಾ. ೮-೬); ನೃತ್ಯಕಾಲದಲ್ಲಿ ಒಂದಲ್ಲ ಒಂದು ಯಿಂದ ಸೊಗಸುವ ಕೊಲ್ಲಾರ ಬಂಡಿಯ (ಕಂನವಿ. ೦೦-೩೩. ಡಮಾರ : 


ಬಗೆಯ ಡೋಲು, ಡೋಲಕ, ಡಮರು, ತಮಟೆ ಮೊದಲಾದುವನ್ನು | 48। ಡಮಾರದ ಶಬ್ದಕ್ಕೆ ಕೈಕಾಲು ಬಿಟ್ಟ (ಗಾದೆ). ದಬಾಣ : “ನಗಾರಿ” 
ಬಳಸುತ್ತಾರೆ (ಯಕ್ಷಣ. ೯೪). [ಸಂ.) (ಹಾನಕೋ, ೩. ದಮಾಣ : “ಡಿಂಡಿಮಃ - ದಮಾಣಂ” (ಕಾಕಕ. ೨೬) ; 


ಡಮಾಮಿ 


೩೧೭೪ 


ಪೂವರ೯ ದಲ್ಲಿ ಎರಡುವೇಳೆ ನಡೆಯುತ್ತಿದ್ದ ದಾಳ .ದಮಾಣ ಭೇರಿ 


ಮುಂತಾದ ಓಲಗಗಳಿಗೆ ಈಗ ದಿಳ್ಳಿಯಿಂದ ಬಂದ ನೌಬತ್ತನ್ನು ಪ್ರತಿನಿತ್ಯ 
ದಲ್ಲಿಯೂ ನಾಲ್ಕು ವೇಳೆ ನಡೆಸುವಂತೆ ಕಟ್ಟಳೆ ಮಾಡಿದರು (ಮಹಾವಂ. 1, 
೦೪೬) ; ವೆಂಕಟಾದ್ರಿನಾಯಕನನ್ನು ಯುದ್ಧದಲ್ಲಿ ಜಯಿಸಿ, ಅವನಲ್ಲಿದ್ದ 
ದಾಳ ದಮಾಣ ಅಂದಳೆ ಮಂಂತಾದನ್ನು ಕಿತ್ತುಕೊಂಡು (ಜಾಮಪಂ. ೨೦) ; 
ದಂಡಿಗೆ ಹೆದರಿಲ್ಲ ದಮಾಣಕ್ಕೆ ಹೆದರಿಲ್ಲ, ದಾಸಯ್ಯನ ಕಣಮಣಿಗೆ 
ಹೆದರಿಯೇನೆ ? (ಗಾಡ). ದಮಾನ: ವಿಲಸಿತ ಭ್ರಮರ ರೆಕೀಂಕರದ 
ಬಲುದಮಾನಗಳಬ್ಬ ರದಿಂದ ಮಧುನೃಪ ಸಲೆ ವನರಾಷ್ಟ್ರಕೈತಂದ (ಕಂನವಿ. 
೯-8); ಕರಿಗಳ ಮೇಲೊಪ್ಪುವ ದಮಾನಗಳಬ್ಬರವೆಸೆದುದು ಪುರದೊಳಗೆ 
(ಕಂಸವಿ. ೯-೬೦). 
[ ಡೇ.॥ ತಮಿ. ಟಮ್ಮಾನ; ಮಲ. ಢಮಾನ; ತೆಲು. ಡಮಾರ, ಡಮ್ಮಾರ] 

ಡಮಾಮಿ, ಢಮಾವಿಂ, ದಮಾವಿಂ (ನಾ). ೧. ಒಂದು ಬಗೆಯ ರಣ 
ವಾದ್ಯ ; ಯುದ್ಧದಲ್ಲಿ ಬಾರಿಸುವ ಒಂದು ವಿಧದ ದೊಡ್ಡ ನಗಾರಿ : 
ಸಮರದ ಭೇರಿಯಂ ಸಂಗ್ರಾಮದ ಡಮಾಮಿಯಂ - ಹೆಗ್ಗಾಳಿ 
ಯಬ್ಬರದುಬ್ಬಟೆಯಿಂದುರ್ಬಿ (ಹಮ್ಮೂರ. ೩-೩೫ ವ) ; ಬಡಿದರು ಸನ್ನೆಯ 
ಭೇರಿ ಡಮಾಮಿಯ ಕಸುರಭಸಕೆ ಬ್ರಹ್ಮಾಂಡ ಒಡೆಯಲು (ಕಂನವಿ.' ೦೪-೧); 
`ಕಡುಬೆಡಗಿನ ಡಮುವಿು ಜರುರಗಳು ಬಿಡದೆ ಮೆಜ್‌ವ ಸಮ್ಮೇಳ 
(ಇೃನದ, ೪೦-೩೬) ; ಅವನ ಡಾಲು ಡಮಾಮಿ ಸತ್ತಿಗೆ ಕೆಂಪಿನ ನಿಶಾನಿ 
ಯುಮೆಂ (ಕೆಳನ್ಶ. ೨-೪೯). ಢಮಾಮಿ: ೧. ಪೊಡೆವ ಢಮಾಮಿ ಭೇರಿ 
ಪಟಹಂ (ಹಾಲಾಸ್ಯ. ೦-೫-೬೨). ೨. ಪ್ರಕಟಣೆ; ಪ್ರಸಿದ್ಧಿ; ಜಾಹೀರಾತು: 
ನಿಮಗೆ ಕೆಲಸವಿಲ್ಲ. ಕೊಲಂಬೋದಲ್ಲಿ ಹೆಂಡತಿ ಮನೆ ಅಂಗಡಿ ಭೂಮಿ 
ಇರುತ್ತಿದ್ದರೆ ಹೋಗುತ್ತಿರಲಿಲ್ಲವೇ ? ಅವೆಲ್ಲ ಸೋದರ ಮಾವ ವಿರ 
. ಸಾಹೇಬರು ಹಾಕಿದ ಢಮಾವಿು (ಜರುದಾ. ೦೩೨); ಇದು ಶಿರಸಿ ಏಲಕ್ಕಿ 
ಯಲ್ಲ, ಸಕಲೇಶಪುರದ್ದು ಎಂದು ಢಮಾಮಿ ಹೊಡೆದ (ರೂಢಿ). 
ದಮಾಮಿ: ೧. ಜಡಿವ ಕಹಳೆ .. . ತನಬಟ ದಮಾವಿಂಗಳು (ರೇವು. 
೩-೨೦೮); ಭೇರಿ ತಂಬಟ ದಮಾಮಿಗಳಾದಿಯಲಿ (ಮೋಹತ. ೩೭-೯); 
ಕರಿಭಯದಾಳು ದಮಾಮಿ ಸಿರಿಹಾಸನ ಮೆಣಜಕವ ಕಿರೀಟ ಮುಂತಾದ 
ಬಿರುದುಗಳನು ತಂದೊಡೆಯನಿಗೆೊಪ್ಪಿ ಸಿ (ಹ್ಮಾನಡ, ೦೩-೫೦). 

[ «ಮರಾ. ಡಮಾಮಾ, ದಮಾಮಾ ; ಪಾರ. ದಮಾಮಾ ) 

ಡಮಾರ "ಡಮಾನ' ನೋ. 

ಡಮಾಲು (ನಾ). = ಡಮಾವಮಿಿ: ಡಾಲು, ಡಮಾಲು, ರಾಯಭಟಿ 
ಮುಂತಾದ ರಣವಾದ್ಯಗಳು ತಟ್ಟನೆ ನಿಂತವು (ರೂಲೇಖಾ. ೫). 1?) 

ಡಮುರು "ಡಮರ' ನೋ. 

ಡಮುರುರೇಖೆ (ನಾ). ಡಮರುವನ್ನು ಹೋಲುವ ಒಂದು ಬಗೆಯ 
ಸಾಮಂದ್ರಿಕ ರೇಖೆ : ಕಲಶರೇಖೆಯು ಡಮುರುರೇಖೆಯು ಮಕರಧ್ವಜ 
ರೇಖೆಯು ಇವು ಯಾವಾತನಿಗೆ ಉಂಟೋ ಆತನು ಆತ್ಯಂತ ಬುದ್ಧಿಶಾಲಿ 
ಯಾಗಿ ಕೀರ್ತಿವಂತನಾಗಿ ಅರ್ಥವನ್ನೂ ಸುಖವನ್ನೂ ಸ್ತ್ರೀಯರನ್ನೂ 
ಪಡೆಯುವನು (ಸಾಮುಲ. 8೫೬೩-8೫). [ಡಮುರು (ಆಡಮರ) + ರೇಖೆ] 

ಡಮ್ಮು (ನಾ). (ಕರಾ) ದಿವಿ ; (ಗರಗಸದಲ್ಲಿ ಕೊಯ ಹಲಗೆ 
ಮಾಡಲು ಬರುವ) ದೊಡ್ಡ ಮರದ ಕಾಂಡ: ಸರಕಾರದವರಿಗೆ ಒಂದು 
ಡಮ್ಮೂ ಮರ ಬೇಕಂತೆ (ಕಾರುದಾ. ೧೩). [ ದಿಮ್ಮಿ) 

ಡಯನ (ನಾ). ೧. (ಆಕಾಶದಲ್ಲಿ) ಹಾರುವುದು: “ ಡಯ್ಕಂ, ಡಾಯ್ಯಂ, 
ಡಯನಂ, .ಡಯನೀಯಂ-ಈ ೪ ಆಕಾಶಗಮನಂ” (ಕಾಕಕ. ೦೨೯). 
೨. ಹಕ್ಕಿಗಳ ಹಾರಾಟ : “ಹಕ್ಕಿಗಳ ನೆಗೆತ” (ಸಿರಿರೋ. ೨೦೦). ೩. 
(ಕಂಲೀನ ಸ್ತ್ರೀಯರ ಪ್ರಯಾಣಕ್ಕೆ ಬಳಸುವ, ವಸ್ತ್ರಾಚ್ಛಾದಿತವಾದ) 
ಮನುಷ್ಯರು ಹೆಗಲಿನಲ್ಲಿ ಹೊತ್ತೂಕೊಂಡಂ ಹೋಗುವ ಒಂದು 


[oS 


0 


15 


20 


40 


45 


ಡವಕೆ, 


ಬಗೆಯ ವಾಹನ ; ಪಲ್ಲಕ್ಕಿ; ಮೇನೆ ; ಡೋಲಿ: “ ಕರ್ಣೀರಥಃ, . 
ಪ್ರವಹಣಂ, .ಡಯನಂ - ೩ ಮನುಷ್ಯರು ಹೊರುವ ವಿಮಾನದ ಹೆಸರು, 
ಡೋಲಿಗೂ ಹೆಸರು” (ಸಿದ್ಧಾಂತಿ. 3೦೬); ಡಯನದಲಿ ಕುಳಿತು ಬರುವಾಗ 
(ಶ್ರೀರಾಜ. 8-08). ೪. ರಥದ ಓಟ,-ಗತಿ : “ ಪ್ರವಹಣಂ, ಡಯನಂ - 
ಈ ೨ ರಥದ ಹರಿ (ಹಲಾಯು. ೭೩-೨೯೦) “ ಸ್ಕಂದನಂ ಶಕಟಂ 
. ಚಕ್ರಿಯೆಂದೆನಲ್‌ ಬಂಡಿಯಕ್ಕ ವ ಅ ಹರಿಹು ಪ್ರವಹಣಂ 

ಡಯನಮೆಂದೆನಿಕ್ಕುಂ ” (ಮಂಗರಾ. ೮9-೩೬). [ಸಂ.] 

ಡರಕಿ, ಢರಕಿ, ಢರಕೆ (ನಾ). ತೇಗುವಾಗ ಉಂಟಾಗುವ ಶಬ್ಧ : (ಕಿ). 
ಢರಕಿ: ನಾಕು ದಶವಿ, ಕಾರೆಳ್ಳಿನ ಹಿಂಡಿ. . . ಅವಳ ಅಪರೋಕ್ಷದಲ್ಲಿ 
ಹೊಡೆದು ಢರಕಿ ಬಿಟ್ಟ ವಿಷಯ ಗೋವಿಂದಭಟ್ಟನಿಗೆ ಗೊತ್ತಿರಲಿಲ್ಲ 
(ದೀಪಹ. 11, ೭). ಢರಕೆ : ತಿಂದು ತೇಗಿ, ಒಂದು ಅಖಂಡ ತಂಬಿಗೆ 
ನೀರು ಸೆಡ್ಡಿ ಢರಕೆಯ ಡೋಲು ಒಡಿಯುತ್ತಿದ್ದೆವು (ರೀಪಹ. 3, ೨). 

[ «ಮರಾ. ಡರಕೀ - ಗರ್ಜನೆ) 

ಡರಕೆ "ಡಂಟುಕಂ' ನೋ. 

ಡರಿಕೆ /ಡಂಜುಕಂ' ನೋ. 

ಡರಿಕೆಹಾಕು (ಡುರುಕುಹಾಕಂ' ನೋ. 

ಡರ್ರನೆ (ಅ). ಡರ್‌ ಎಂಬ ಶಬ್ದದೊಡನೆ: ತನಿಯಡಗನಡಸಿ ತಿಂದು 

, ಬಸುಜು ಬೀಗೆ ಡರ್ರನೆ ತೇಗಿ. . . ರಣಭೂಮಿಯೊಳು ಕುಣಿದಾಡು 
ತಿರ್ದುವಾ ಮರುಳ ಪಡೆ (ಸಾಳ್ಮಛಾ. ೨೫-೨೩); ತಿಂದು ಡರ್ರನೆ ತೇಗಿದನು 
(ರೂಢಿ). [ಡರ್‌ + - ಅನ್ನೆ] 

ಡಲಾಯತ 'ಡಲಾಯಿತ' ನೋ. 

ಡಲಾಯಿತ, ಡಲಾಯತ, ಡಳಾಯಂತ, ಡಳಾಯ್ತ, ಢಲಾಯಿತ, 
ಢೆಳಾಯತ, ಢಳಾಯಂತ(ನಾ) .ರಾಜನ ದರ್ಬಾರಿನಲ್ಲಿ ಕೆಲಸಮಾಡಂವ 
ಸಮವಸ್ತ್ರದ ಆಳಂ; ಕೋರ್ಟೂ ಕಚೇರಿಗಳಲ್ಲಿರಂವ ಸಿಪಾಯಿ ; 
ಪೇದೆ; ಚೋಪುದಾರ; ಜಿಲ್ಲಾಕಚೇರಿಯ ಜವಾನ: ಸಿದ್ಧಯ್ಯನನ್ನು 
ನನ್ನ ಡಲಾಯಿತನನ್ನಾಗಿ ನೇಮಿಸಿಕೊಂಡೆ (ಜಿಂಗಾಳ್ಮ. ೬೩೭); ಮಾಮಲೆ 
ದಾರರು ಡಲಾಯಿತನನ್ನು ಕಳಿಸಿ (ದೌ೦ತ್‌. ೨೫) ; ಸುಲ್ತಾನರು . 
ಡಲಾಯಿತರನ್ನು ಕರೆದು, ಮಂತ್ರಿ ಪೂರ್ಣಯ್ಯನವರನ್ನು ಕರೆತರುವಂತೆ 
ಅಪ್ಪಣೆ ಮಾಡಿದರು (ದೌ. ೩೨೮). ಡಲಾಯತ : ಆ ಖಾದರಖಾನನ 
ಕಡೆ ಬಲೆ ಆದ್ಮಿ ಹರಿಕಾರ ಡಲಾಯಶ ಸಹ ಇದು ಜನರ ಸಂಗಡ 
(ರಾಜೇಂದ್ರ. ೪೦). ಡಳಾಯಿತ: ಅಲ್ಲಿ ಡಳಾಯಿತರು ಎಲ್ಲರನ್ನು ಆದರಿಸಿ 
ಕುಳ್ಳಿರಿಸಿದರು (ದೌಲತ್‌ ' 8೨6). ಡಳಾಯ್ತು: ಅಡುವಳ ಡಳಾಯ್ತ 
ಸೂಟಿಕಾಯ್ತರುಮೇಂ ಗಡ ಬೆಜ್ಜರ್ಬೀಣೆಗರುಂ . . . ಏನಂ ಮಾಟ್ಟಿರ್‌ 
(ಮೈಸೂಮೆ. ೪-೪೭). ಢಲಾಯಿತ : "ಡವಾಲಿಢಲಾಯಿಂತ' ಪರಾ. 
ಢಳಾಯತ : ಹರಿಕಾರನಾಯಕರದೊಂದೆಶೆ ಢಳಾಯತರ್ರ ವರಸೆಯಿಂ 
(ಕೃಷ್ಮವಿ. ೩-೧೦): ಢಳಾಯಿತ: ಅಲ್ಲಿಗಲ್ಲಿಗೆ ಢಳಾಯಿತರು ಕಟ್ಟೆಗೆಯವರು 
. ೬ . ಸಂಚರಿಸುತ್ತ (ಕೃಷ್ಣವಿ. ೩-೫೬). 

[ «ಹಿಂ. ಢಲೈತ; ಮರಾ. ಢಾಲಾಈತ್‌ ] 
ಡವ (ನಾ). ಒಂದಂ ಅನಂಕರಣ ಶಬ್ದ: 'ಡವಗುಟ್ಟು' ಪರಾ. 
ಡವಡವ (ದ್ವಿರುಕ್ತಿ) :ಬಿಚ್ಚಲಾರೆ ಹಿಗ್ಗಲಾರೆ ಎದೆಯೊಳಿಹುದು ಡವಡವ 

(ಅರಳು. ೪೩೩-೨); ಅವನಿಗೆ ಎದೆ " ಡವಡವ' ಎಂದು ಬಡಿದುಕೊಳ್ಳುತ್ತಿದೆ 
(ರೂಢಿ). 

ಡವಕೆ, (ನಾ). ಉಗುಳುವ. ಪಾತ್ರೆ ; ಪೀಕದಾನಿ : “ಡವಕೆ -ಕಾಳಾಂಜಿ” 
(ಕಮದ. ಪರಿ, ೨): “ಡವಕೆ ಕಾಳಾಂಜಿ” (ಕಜ್ಶಿಕ್ಕೆ. ೫8೫); ಭರತಾಗವುಂದೊಳ 
ಮೂವತ್ತೆರಡೆನೆ ನೆಗಟ್ಟಿಂಗಹಾರಮುಂ ನೂಟ್‌ಂಟುಂ ಕರಣಮುಮನವಳ 
ಡವಕೆಯ ಪರಿಚಾರಿಕೆಯಟ್‌ಗುಂ (ಅದಿಪು. ೯-3೨೯); ಅಡಪದ ಡವಕೆಯ 


ಡವಕ್ಕೆ 


ಮಜ್ಜನದ ವಿಳಾಸವತಿಯರಂ(ವರ್ಥಮಾ. ೩-೯೮); ಕುಂಚದಡಪದ ಡವಕೆಯ 
ಕನ್ನಡಿಯ ಕನ್ನೆಯರ್ಕಣ್ಣೆ ಸೆದರ್‌ (ಪಂರಾಮಾ. 8-90); ಸುರನಾರಿಯೊರ್ವಳಾ 
ಭೂವರನಾರಿಗೆ ಹೊನ್ನ ಡವಕೆಯಂ ಪಿಡಿದಿರ್ದಳ್‌ (ಬಾಧಪು. ೬-೮೪) : 
ವರುಣಂ ' ಪೊಂಗಿಂಡಿಯಂ ವಾಸವನೆ ಡವಕೆಯಂ . . . ಪಿಡಿದೋಲೈಸಿ 
ನಿಂದಿರ್ದರ್‌ (ರಾಜಕೇ. ೦೪-೧೩೮). 
ಡವಕೆಯವಳ್‌-ಡವಕೆಯನ್ನು ಎತ್ತಿಹಿಡಿಯಂವ ಪರಿಚಾರಿಕೆ. ಡವಕೆ 

ಯವರ್‌ (ಬಹುವ): ಡವಕೆಯವರ್‌ ಶ್ರಮಂಗೊಂಡ ಪಾತ್ರದಂತುಮ್ಮಳಿಸೆ 
(ಧರ್ಮಾಮ್ಮ. ೪-೦೩೯). [ ಸಂ. ಷ್ಮೇವಕ] 

ಡವಕ್ಕೆ (ನಾ). ಒಂದು ಬಗೆಯ ವಾದ್ಯ. "ಡವಕೆವಾಜಿಸು' ಪರಾ. (?] 

ಡವಕೆವಾಜಿಸು (ಕ್ರಿ). ಡವಕೆವಾದ್ಕದಂತೆ ಬಡಿದುಕೊಳ್ಳು ; ಡವಡವ 
ಅನ್ನು: ಪಿರಿದುಮೆರ್ದೆ ಡವಕೆವಾಜಿಸುತಿರೆ . .. ನರೇಂದ್ರನಂದನನನೊಲ್ಲು 
ನೋಡಿದಳೊರ್ವಳ್‌ (ಕಾದಂಪೂ. ೪೮೧), [ಡವಕ್ಕೆ * ಬಾಜಿಸು] 

ಡವಕೆಎಡಿ (ಕ್ರಿ). ಪೀಕದಾನಿಯನ್ನು ಒಡ್ಡು ; ಕಾಳಂಜಿಯನ ಹಿಡಿ : 
ಲೋಕಂ ಪೊಗಟ್ಟುದು ಕನಕಾಬ್ದಾಕಾರದ ಡವಕೆವಿಡಿದ 'ಸುರಸೌಂದರಿಯಂ 
(ಅದಿಪು. ೭-೭) ; ಡವಕೆವಿಡಿವ ವೀಜೆಯಮಂ ತಂದೆಡೆಮಡಗುವ ದಿವಿಜರ 
ಬೆಡಂಗಿಯರ್‌ ಬೀಜ ಬಲಿದ ವಿಭ್ರಮಮಂ (ಮಹಾನೇ. ೮-೪೭). 

[ ಡವಕೆ, + ಪಿಡಿ, 

ಡವಗುಟ್ಟು (ಕ್ರಿ). (ಎದೆ) ಡವಡವ ಎನ್ನೂ,- ಹೆೊಡೆದಂಕೆೊಳ್ಳೂ,- 
ಬಡಿದುಕೊಳ್ಳು,-ಹಾರಂ: ಅವನ ಎದೆ ಡವಗುಟ್ಟುತ್ತಿತ್ತು (ಕರಾ. ೦೦೪); 
ಆ ಸೇನೆಯೇನಾದರೂ ತಮ್ಮ ಮೇಲೆ ಬಂದ ಪಕ್ಷದಲ್ಲಿ ತಮ್ಮ ಗತಿ 
ಪೂರೈಸಿತೆಂದು ಎದೆಯಲ್ಲಿ ಡವಗುಟ್ಟುತ್ತಿತ್ತು (ಜಿದೇವ. ೨೫೦). 

ಡವಡವಗುಟ್ಟು (ದ್ವಿರಂಕ್ರಿ) : ಎದೆ ಮಾತ್ರ ಇನ್ನೂ ಡವಡವಗುಟ್ಟುತ್ತ 

ಇತ್ತು (ಘಾೀಮು. ೦೦೨). [ಡವ ಕುಟ್ಟೂ] 

ಡವಡವನೆ (ಅ). ಡವಡವ ಎಂದು ಸದ್ದಾಗಂವಂತೆ : ಅವಳ ಎದೆ 
ಡವಡವನೆ ಹೊಡೆದುಕೊಳ್ಳುತ್ತಿದ್ದುದು ಅವಳಿಗೆ ಕೇಳಿಸುತ್ತಿತ್ತು (ಕಂಗನಾ. 
೦೩೩). [ಡವ -ಅನ್ಶ್ಯೆ] 

ಡವಡವಿಕೆ (ನಾ). ೧. ಡವಡವ ಎಂದು ಎದೆ ಬಡಿದಂಕೊಳ್ಳುವುದು ; 
ಗುಂಡಿಗೆ ಹೊಡೆದುಕೊಳ್ಳುವುದು : ಎದೆಯ ಡವಡವಿಕೆಯಲ್ಲಿ ಇದೆ 
ಇದೆಯೆಂಬ ಧ್ವನಿ ಸುರಿಸಿದಾಗ ಬಂದ ಲಹರಿ (ಹೃದಸ. ೮೪-೨). ವಿ. 
ಲವಲವಿಕೆ ; ಚಟುವಟಿಕೆ : (ಕಿ). ೩. (ಆಲಂ) ಹೆದರಿಕೆ; ಭಯ : 
ಅವಳಿಗೆ ಒಳಗೊಳಗೆ ಒಂದು ಡವಡವಿಕೆ (ನಡೆದಾ. 11, 6೯೩೫), 

| [ ಆತವ* ಎಕೆ) 

ಡವಡವಿಸು (ಕ್ರಿ). - ಡವಗುಟ್ಟು : ನನ್ನ ಎದೆ ಡವಡವಿಸಹತ್ತಿತು (ವೈನಿ. 
೩೦೨). , | €ಡವ 4 - ಇಸ್ಕು] 

ಡವಡೆ, "ಡವುಡೆ,' ನೋ. 

ಡವಡೈೆ "ದವಡೆ' ನೋ. 

ಡವಣೆ, ಢವಣೆ (ನಾ). ಒಂದು ಬಗೆಯ ದೊಡ್ಡ ಚರ್ವವಾದ್ಯ ; 
ಢಕ್ಕೆ ; ನಗಾರಿ: ವರ ಶಂಖ ಡವಣೆ ಜಾಗಟೆ ವಾದ್ಯ ಭೋರಿಡೆ (ಗೊಮ್ಮಕ. 
೨-೩೬) ; (ಸಾಧಾರಣ ಬಿರುದುಗಳು) . . . ಮೈಯಾ ಮರತಾಪು,' ಪಂಚ 
ನಿಶಾನಿ, ಡವಣೆ, ಅರಲಿವಸ್ತ, ಚಲವಾದಿ ಘಂಟೆ (ಗುರುದ. ೦೦). ಢವಣೆ : 
“ಯಶಃಪಟಃ, ಢಕ್ಕಾ ೨ ಢವಣೆ ಹೆಸರು, ಅಂದರೆ ಡೋಮೆ”(ಸಿದ್ಯಾಂತಿ.೬೪). 

[ದೇ.॥ ತೆಲು. ಠವಣೆ, ಠವಿಣ, ಡವಿಣೆ] 

ಡವಣೆವಜ (ನಾ).ಎಡವಣೆ (?) : ಮಾಯದ ವೀರನಂ ನೋಯಲಿಜ್‌ದು 
ಕೆಡಪುವ ಪರಾಕ್ರಮಕ್ಕೆ ಪಕ್ಕಾದ ಡ[ಪಾಕಾಂ.. ಕುಡ]ಬಣೆವಟ್‌ಯ ಕಾಲ 
ಸರಪಳಿಯ ಬಾವುಲಿಯ (ರಾಜಕೀ. ೬-೧೦ವ). [ಡವಣೆ * ಪಯ] 

ಡವರ, “ಡಮರ' ನೋ. 


೩೧೭೫ 


36 


26 


40 


45 


ಡವಾಲಿಯಾಳು 


ಡವರ್ಯ (ನಾ). ಆವರಿಸುವಿಕೆ ; ಆಕ್ರವಿಂಸುವಿಕೆ, "ಡವರಿಸು' ಪರಾ, 
[ ಆಹಂ. ಡಮರ] 

ಡವರಿಗ (ನಾ). ಡಮರಂವನ್ನು ಬಾರಿಸುವವನು : ಡವರಿಗರು ಇಬ್ಬರು 
ಕ ಮಾಲೆಗಾಅನೊಬ್ಬ ಬಾಹ್ಕನೊಬ್ಬ ಅಂತು ನಿಯೋಗವೈದು 
(ಎಳೆ. 217, ಚಿಕ್ಕನಾ. ೨-೨೮ ; 3261), [ ಡವರ್ಕ (ಎಡಮರ) + - ಇಗ] 

'ಡವರಿಸು (ಕ್ರಿ). ೧. ತಿವಿ ; ಹಿಂಸಿಸಂ ; ಬಾಧಿಸು : ಕೋಡೆತ್ತಿ ಕೋಡಿನ 
ಕೊನೆಯಲ್ಲಿ ಡವರಿ[ಪಾಕಾಂ. ೪]ಸಿತು ಕುಸುಬಿತ್ತು ಕೆಡಹಿತ್ತು (ಸೋಮ. 
8-೩೬). ೨. ಆವರಿಸಂ ; ಆಕ್ರವಿಸಂ ; ವ್ಯಾಪಿಸಂ : ಡವರಿಸಿದ ಡೊಳ್ಳಾಸ 
ರಣಬೇಳುವೆಯ ಬಿಗುಹಡಗಿದವೊಲನಿಬರು ತವತವಗೆ ನಾಚಿದರು ಕೋಳಾ 
ಹಳಕೆ ಪವನಜನ (ಕುಪ್ಕಾಕ. ೨೦-೧). "ಡಾವರಿಸಂ' ಪರಾ. 

( ಡವರ್ಯ4+ - ಇಸ್ಕು) 

ಡವರುಗ "ಡವಂರುಗ' ನೋ. 

ಡವಲು "ಡೌಲು' ನೋ. 

ಡವಲುಕಟ್ಟು (ಕ್ರಿ). ಅಂದಾಜುಮಾಡಂ ; ಊಹಿಸಂ : ಭೂಮಿಗೆ ಯಿಷ್ಟು 
ಖಂಡಗ ದವಸಾ ಯೆಂಬದಾಗಿ ಡವಲುಕಟ್ಟೆ . . . ಕಂದಾಯಕ್ಕೆ ದಾಖಲು 
ಮಾಡಬೇಕು (ಮಹಾವಂ. 11, ಒಂ). 

[ ಡವಲು (<ಡೌಲು) + ಕಟ್ಟು, ] 

ಡವಳ, "ಡಾಳ್ಮ' ನೋ. 

ಡವಳ, (ನಾ). ಮಂಗಳದ ಹಾಡು ; ಒಂದು ಬಗೆಯ ಶೋಭನದ 
ಹಾಡು ; ಸೋಬಾನೆ : ವಿಪ್ರನಾರಿಯರು ಜಂಗುಳಿ ಡವಳ ಶೋಭಾನವ 
ಪಾಡುತ ರಂಗನುತ್ಸವದೊಳ್ಳೆದಿದರು (ಕಂನವಿ. ೯-೬೩) ; ಶೋಭನ ಡವಳೆವ 
ಪೇಳ್ವ (ಕಂನವಿ. ೨೩-೦೫) ; ಚಿನ್ನದ ಪೀಠವನಿರಿಸಿ ಕೋಮಲೆಯರು ಚೆನ್ನಾಗಿ 
ಡವಳವ ಪಾಡಿ (ಜನರಾ. ೯-೬೦). "ಧವಳ' ಪರಾ. 

[.-ಮರಾ. ಢವಳಾ, ಧವಲಾ, ಧವಳಾ./ಸಂ. ಧವಲ] 

ಡವಳು (ನಾ). ಒಂದು ಅನಂಕರಣ ಶಬ್ದ : ಹಿಡಿದುದು ದಳ್ಳುರಿ ನಭವ 
ತುಡುಕಿತು ಧಗಧಗಧಗಿಲೆಂದು ಕಿಡಿಗಳು ಸಿಡಿದುವು ಡವಳು ಡಬ್ಬೆಂದು 
(ನಾಗಕು. ೦೭-೬೭). . 

ಡವಾಲಿ, ದಬಾಲ್ಲಿ, ದವಾಲಿ (ನಾ). ಸೇವಕರು ಎದೆಯ ಮೋಲೆ ಅಡ್ಡ 
ಲಾಗಿ ಧರಿಸಂವ ಬಿಲ್ಲೆಯನ್ನುಳ್ಳ ಪಟ್ಟಿ : ತನ್ನ ಚಿನ್ನದ ಡವಾಲಿಯನ್ನು 
ಅವನಿಗೆ ತೊಡಿಸುವುದೇ? (ನಿಬಂಧ. 1, ೨೨೫) : ಓಳಗೆ ಹೋದ ಮೇಲೆ 
ಡವಾಲಿ ಹಾಕಿದ್ದ ಸೇವಕರು ಬಂದರು (ಮುನಿಮಾ: ೬೬) ; ದಬಾಲ್ಕಿ : 
ಅವಳು ಚಿನ್ನದ ಹುರಿಯಿಂದ ಸಿಂಗರಗೊಂಡಿದ್ದ ನೀಲಿಯಂಚಿನ ಸಮವಸ್ವ 
ವನ್ನೂ, ನೀಲಿಯ ದಬಾಲಿಯನ್ನೂ ಧರಿಸಿದ್ದಳು. (ಪುನರು. ೧೮೮). 
ದವಾಲಿ: (ಚರ್ಮ, ಮೊ.ಗಳಿಂದ ಮಾಡಿದ) ಪಟ್ಟಿ . . . ಎದೆಪಟ್ಟೆ; 
ದವಾಲಿ (814. ಇಂಕನಿ.) ; ಬಾಗಿಲಲ್ಲಿ ದವಾಲಿ ಧರಿಸಿದ ಚಪ್ರಾಸಿಯೊಬ್ಬ 
ನಿಂತು ನನ್ನನ್ನು ತಡೆಯುತ್ತಾನೆಂದಲ್ಲ (ಅರಮ. ೩9). [?) 

ಡವಾಲಿಜವಾನ (ನಾ). ಡವಾಲಿಯನ್ನೂ ಧರಿಸಿರುವ ಜವಾನ,-ಪೇದೆ,- 
ಸೇವಕ : ಅಷ್ಟರಲ್ಲಿಯೆ ಡವಾಲಿಜವಾನನು ಬಂದು . . . ಕೂಗಿದನು. 
(ದಿನಾರಿ. 0೪೩೫. ₹ ಡವಾಲಿ +೬ ಜವಾನ] 

ಡವಾಲಿಢಲಾಯಿತ (ನಾ). ಡವಾಲಿಯಂನ್ನು ಧರಿಸಿದ ಢಲಾಯತ ; ಜಿಲ್ಲಾ 
ಕಚೇರಿಯ ಸಿಪಾಯಿ : ಡವಾಲಿಢಲಾಯಿತನಿಗೆ ಸಿಟ್ಟುಬಂದು ರಾಟೆಯ 
ನಡುಗಂಬವನ್ನಲ್ಲಾಡಿಸಿದನು (ದಿಸಾರಿ. 6೩). 

[ ಡವಾಲಿ + ಢಲಾಯಿತ ( ಎಡಲಾಯಿತ) ] 

ಡವಾಲಿಯಾಳು (ನಾ). - ಡವಾಲಿಜವಾನ : ಆ ಕೋರ್ಟು, ಆ ಜಡ್ಡಿ, 
ಆ ಡವಾಲಿಯಾಳುಗಳು . . . ಅವರೆಲ್ಲ ಧೀರನಿಗೆ ನೂತನ ಅನುಭವ 
(ಇಣಿನೋ. ೧). [ಡವಾಲಿ 4 ಆಳ್ಕು (ಆಆಳ್‌್‌)) 


ಡವಿಗೆ 


ಡವಿಗೆ "ಡೋವಿ' ನೋ. 
ಡವುಗೆ "ಡೋವಿ' ನೋ. 
ಡವುಡು "ದೌಡು' ನೋ. 
ಡವುಡೆ,, ಡವಡೆ, ಡೌಡೆ (ನಾ). ಒಂದಂ ಬಗೆಯಂ ಚರ್ಮವಾದ್ಯ ; 


ಡಿಂಡಿಮ: ಮೃದಂಗ ಡಮರುಗ ಢಕ್ಕೆ ಡವುಡೆಗಳ . , .ನಿರ್ಫೋಷದಬ್ಬರ |' 


(ಕುವ್ಯಾಶ. ೨-೩); ಪೊಡೆವ ಬಿರುದಿನ ಡವುಡೆ (ರೇವಣ. ೩೦-೩೪); ಆ 
ಸಮಯದೆ ಮುರಜ ಡವುಡೆ ಡಮರುಗ ವಾಸ ಮೃದಂಗ ಶಂಖಾನೀಕ 
ಆಶಾಂಬರನ ಗೇಹದೊಳೆಸೆದವು (ತ್ರಿ ಉುತಿ. ೩-38): ಡವುಡೆ ಜೇಗಟಿ 
ಮಲಹೆರಿಯ ಜಾಡಿಸಿಕೊಂಬ ಪ್ರವುಡೆಯರಿರ್ದರಿಕ್ಕೆ ಲದಿ(ಟೋಹತ. ೨೦-೩೪); 
ಪಟಹ ತಮ್ಮಟ ಢಕ್ಕೆ ಡವುಡೆ ಕಹಳಾಸಮುತ್ಯಟ ನಾದಮಳ್ಳಿಟ್‌ಯೆ 
(ಕಬಪು. ೦೬-೦೩): ಮರುಳ್ಗಳ ಪಡೆ ಹರೆ ಡವುಡೆಗಳಿತ್ತಿ ಮುಂದೆ ಬಹವು 
ಶಿವಶಿವೆಯರ ಸುತ್ತಿ (ಗಣೇಶ. ೨0-8೨೩). ಡವಡ್ಮೆ : (9). 'ಡೌಡೆ: 


೩೧೭೬ 


“ಡಿಂಡಿಮವೆನ ಲು ಮೊರೆವ ಡೌಡೆ[ಪಾಕಾಂ. ಡವುಡೆ)ಯೆನಿಕ್ಕು” |. 


(ಮಂಗರಾ. ೨೪-೭) ; ಘುಡುಘುಡಿಸುವ ಡೌಡೆ[ಪಾಕಾಂ. ದೌಡೆ]ಯ ಕೋಳಾ 
ಹಳದಬ್ಬರವಾಗೆ (ಗಿಂಕ. ೬-೩೫ ಐ) ; ಬಿರಯಿ ನೀಂ ಪೋಪೋಗು ಪೋಗೆಂದು 
ಮುಂಗಡೆಯೊಳ್‌ ಸಾಜುವ ಡೌಡೆಯೆಂಬ ತೆಅದಿಂದಂ ಬಗ್ಗಿಸುಶ್ತಿರ್ದುವು 
ಗ್ಗಡದಿಂ ಕೋಗಿಲೆ (ಕಬ್ಳಿಕಾ. ೫೫). 

ಡವುಡೆ, "ದವಡೆ' ನೋ. 

ಡವುಲಂದಾಜು (ನಾ). ಸಂಮಾರಾದ-ಬೆಲೆಯ ನಿಗದಿ ; ಅಂದಾಜು ಬೆಲೆ. 

[ಡವುಲು (<ಎಡೌಲು) + ಅಂದಾಜು ] 

ಡವುಲು "ಡೌಲಂ' ನೋ. 

ಡವುಲುಕೊಚ್ಚು (ಕ್ರಿ). ಜಂಬಕೊಚ್ಚು ; ಬುರುಡೆಹೊಡೆ ; ಆತ್ಮಪ್ರಶಂಸೆ 
ಮಾಡಿಕೊಳ್ಳ: (8). ( ಡವುಲು (<ಡೌಲು) + ಕೊಚ್ಚು) 

ಡವುಲುಜಮಾಬಂದಿ (ನಾ). ಒಂದು ಗ್ರಾಮದಿಂದ ನಿರೀಕ್ಷಿಸಬಹುದಾದ 
ಒಟ್ಟು ಅಂದಾಜಿನ ಭೂಕಂದಾಯ ; ಭೂವಿಂ ತೆರಿಗೆಯ ಅಂದಾಜಂ 
ಮೊತ್ತ : (8). [ಡವಲು (£ಡೌಲು) + ಜಮಾಬಂದಿ] 

'ಡವುಲುದಾರ (ನಾ). ೧. ಆಗಬಹುದಾದ ಧಾನ್ಯದ ಬೆಳೆಯ ಅಂದಾಜು 
ಅಳತೆಯ ಮೇಲೆ ತೆರಿಗೆಯನ್ನು ನಿಗದಿಮಾಡುವವನಂ : (8). ೨. 
ಜಂಬಗಾರ ; ಬಡಾಯಿಗಾರ : (8). 

[ ಡವುಲು (ಇಡೌಲು) + -ದಾರ್ಮ)] 

ಡವುಲುದಾರಿ (ಗು). ಉತ್ತಮವಾದ ; ಚೆನ್ನಾದ: ಅವನು ಮಗಳ 

ಮದುವೆಗೆ ಡವುಲುದಾರಿ ಚಪ್ಪರವನ್ನು ಹಾಕಿಸಿದ್ದನು (ರೂಢಿ). 
[( -ಮರಾ. ಡೌಲ್‌ದಾರ್‌ ] 

ಡಸಿಕು (ನಾ). ವಕ್ರನಾದವನಂ ; ಕುಟಿಲನಾದವನು ; ಮೋಸಗಾರ : 
ಸರ್ವಸ್ವಾಪಹರಣಂ ಮಾಡಿ ತನ್ನೊಡನಿರ್ದ ಕಸವಿಂಗಂ ಕಳುಚಿಂಗಂ 
ಡಸಿಕಿಂಗಂ . . . ಸಿತಗರ್ಗಂ ವಸುಥೇಶ್ವರ ಕೇಳ ಕುಡುವನುರ್ಕಿ ಕುಮಾರಂ 
(ಛರ್ಮಾಮ್ಮ. ೨-೭೦). [?] 

ಡಹಳಾಮಂಡಳ (ನಾ). ಒಂದು ದೇಶದ ಹೆಸರು; ಡಹಾಳ: 
ಡಹಳಾಮಂಡಳಮ ನುಡಿಗೆ ಸಾಧ್ಮಂ ಮಾಡಿ (ಎಳೆ. ೫1. ದಾವಣ. 
೪೨-೦೦ ; 3162). [ಡಹಳ್ಳ * ಮಂಡಳ (ಎ ಮಂಡಲ) 

ಡಹಾಳ (ನಾ). ಒಂದಂ ಸೀಮೆಯ ಹೆಸರು; 8 ಬುಂದೇಲ್‌ ಖಂಡದ 
ಒಂದು ಪ್ರದೇಶ ; ಚೇದಿ ಅರಸರ ದೇಶ : ಸಮುಪಗಮ್ಮ ಡಹಾಳ 
ದೇಶೇ ಶ್ರೀಬದ್ದೆಗಮ್‌ ತದನು ತಸ್ಕ ಸುತಾಮ್‌ (ಮೈ ಆರಿ.೦೯೨೦. ೦೦-೮೪; 
967). [?] 

ಡಹು (ನಾ). ಒಂದು ಬಗೆಯ ನಿಂಬೆ ; ಗಜನಿಂಬೆ : “ಲಕುಚಃ. ಲಿಕುಚಃ, 

ಹುಃ -೩ ಗಜನಿಂಬೇ ಹೆಸರುಗಳು " (ಸಿದ್ಕಾಂತಿ. ೧೧೦). (ಸಂ.] 


ಡಾಕಿಣಿ 


ಡಳಮಳ (ನಾ). ತಳಮಳ ; ಸ್ತಿಮಿತತೆ ಇಲ್ಲದಿರುವಿಕೆ. "ಡಳಮಳಿಸಂ' 
ಪರಾ, [ ಮರಾ. ಡಳಮಳ]. 

ಡಳಮಳಿಸು (ಕ್ರಿ). ನಡುಗು ; ಅಲ್ಲಾಡು ; ಕಂಪಿಸು ; ಹೊಯ್ದಾಡು : 
ಆತನ ಮನಸ್ಸು ಅರಳಿಯ ಎಲೆಯಂತೆ ಡಳಮಳಿಸಹತಶ್ತಿತು (ತುಳಸಿ. ೦೨೦) ; 
ಅವಳಿಗೆ ಅವನ ಡಳಮಂಳಿಸುವ ಮನಸ್ಸಿನ ಸ್ಥಿತಿ ನಿಶ್ಚಿತವಾಯಿತು 
(ಅಪನಾ. ೦೨೦). [ ಡಳಮಳ + - ಇಸ್ಕು) 

ಡಳಾಯಿತ "ಡಲಾಯಿತ' ನೋ. 

ಡಳಾಯ್ತ "ಡಲಾಯಿತ' ನೋ. 

ಡಳುಹು (ನಾ). ಪೊಳ್ಳು ಆಡಂಬರ : ಡಂಬೂ ಡಳುಹೂ[ಶಾಕಾಂ. ಡಳ್ಳೆ] 
ಎನ್ನದಯ್ಕಾ ಡಂಬಕನೆಂಬವನಾನಯ್ಕಾ (ಅಸವ. 4೬೬) ; “ಹೆಮ್ಮೆ? (ಐಸವ. 
ಕೋಕ) : ಡಂಬು ಡಳ£ಳು]]ಿಹು ಎನ್ನದು ಡಂಬಕ ಮನದವ ನಂಬಿ 
ನಂಬದ ಡಂಜಕ ನಾನು (ಸಿದ್ಧಪು. ೩೦-೬೩). [?] 

ಡಾಂಬರ "ಡಾಮರ್ಕೆ' ನೋ. 

ಡಾಂಬರರಸ್ತೆ "ಡಾವಂರರಸ್ತೆ' ನೋ. 

ಡಾಂಬರು "ಡಾಮರ(್ಕ' ನೋ. 

ಡಾಂಬರೆಣ್ಣೆ (ನಂ). ಡಾಮರದ ಎಣ್ಣೆ ; ಟಾರೆಣ್ಣೆ ; ತಾರೆಣ್ಣೆ : ಮರ, 
ಕಲ್ಲಿದ್ದಲು ಮೊ.ನ್ನು ಒಣಬಟ್ಟಿ ಇಳಿಸುವುದರಿಂದ ದೊರೆಯುವ, ಮರ, 
ಕಬ್ಬಿಣ ಮೊ.ನ್ನು ಕೆಡದಂತೆ ಇಡಲು ಉಪಯೋಗಿಸುವ, ಕಪ್ಪು ಬಣ್ಣದ 
ಅಂಟುದ್ರವ; ಡಾಂಬರೆಣ್ಣೆ (7೩:. ಇಂಳನಿ.). 

[ ಡಾಂಬರ (ಆ ಡಾಮರೈ) + ಎಣ್ಣೆ ] 

ಡಾಂಬಿಕ, ಡಾಂಭಿಕ (ನಾ). ೧. ತೋರಿಕೆಯ ನಡೆನುಡಿಯಂಳ್ಳವನು ; 
ಆಡಂಬರವನ್ನು ಪ್ರದರ್ಶಿಸಂವವನಂ : “ ಡಾಂಬಿಕ (ಡಂಬಿಕ) - 
ದಾಂಭಿಕ ” (ತದ್ಕಳೋ. ೦೬); ಲೋಕಡಾಂಬಿಕನಾಗಿ ಇಲ್ಲದ ಹೋಕೆಗಳನೇ 
ಕಲಿತು (ಗಗತಾ. ೦೮-೩೪). ೨. ತೋರಿಕೆಯ ನಡೆನುಡಿ: ಆಡಂಬರ: 
ಡಾಂಬಿಕವನುಳಿದು ತನುಮಾತ್ರಮಂ ಸಲಹಲು (ವೆಂಕಾರಾ. ೬-೫೩-೪೪). 
ಡಾಂಭಿಕ : ೧. ನುಡಿವಲ್ಲಿ ಗದ್ಗ ದಂಗಳು ಹೊಟಹೊಮ್ಮದಿದ್ದರೆ ಕೂಡಲ 
ಸಂಗಮ ದೇವರ ಭಕ್ತಿಗಿದು ಚಿಹ್ನ ಎನ್ನಲ್ಲಿವಿಲ್ಲವಾಗಿ ಆನು ಡಾಂಭಿ[ಪಾಳಾಂ. 
ಡಂಭ)ಕ ಕಾಣಿರೇ (ಬಸವ. ೩೭೮): ಡಾಂಭಿಕರಂದವರನ್ನು ಶಿಕ್ಷಿಸುತ್ತೇವೆ 
(ಕೃಪ್ಮಭೂ. ೩೩); ಆದರೆ ನನಗಂತೂ ಯಾವ ತಾಯಿಯೂ ಇರಲಿಲ್ಲವಲ್ಲ 
ಡಾಂಭಿಕರ ಬಲೆಗೆ ಬೀಳುವುದಕ್ಕೆ (ರಇಆ. ೯೩). [ “ಸಂ. ದಾಂಭಿಕ) 

ಡಾಂಬಿಕಜನ (ನಾ). ಡಾಂಭಿಕ ವಂಂದಿ; ಆಡಂಬರ ತೋರಿಸುವ ಜನ: 
ಇದು ಕಣಾ ಪುರುಷಾರ್ಥವೆಂಬುದು ಇದುವೆ ಪರಮಂ ಸೂರೆಗೊಂಬುದು 
ಇದುವೆ ಡಾಂಬಿಕಜನರ ನಂಬದ (ಗಗತಾ. ೦೭-೪೮). [ ಡಾಂಬಿಕ + ಜನ] 

ಡಾಂಭಿಕ "ಡಾಂಬಿಕ' ನೋ.. 

ಡಾಂಭಿಕತನ (ನಾ). ಇಲ್ಲದೆ ಇರುವುದನ್ನು ಪ್ರದರ್ಶಿಸುವುದು ; 
ತೋರಿಕೆಯ ನಡೆನುಡಿ ; ಸೋಗು; ನಟನೆ: ವಿದ್ಯಾರ್ಥಿಗಳ ಆಯುಷ್ಯ 
ವನ್ನೂ . ಹಾಳುಮಾಡಿ, ಮೇಲೆ ಡಾಂಭಿಕತನದ ವ್ಯಥೆಯನ್ನು 
ತೋರಿಸುವೆಯಾ (ಸ್ಕೂಲಮಿ. ೬೨). [ ಡಾಂಭಿಕ ( ಆಡಾಂಬಿಕ) + -.ತವ] 

ಡಾಕಿಣಿ, ಡಾಹಿಣಿ, ಢಾಕಿನಿ (ನಾ). ೧. ಎಡಾಕಿನಿ೧. ೨. ರಕ್ಕಸಿಯ 
ಕತ್ತಿ-ಖಡ್ಗ: “ ರಕ್ಕಸಿಯ ಕತ್ತಿಯುಂ ಡಾಕಿಣಿ[ಪಾಕಾಂ. ನಿ]ಯೆನಿಕ್ಕು” 
(ಕಬ್ಬಿಕ್ಕೆ. 60); “ ಡಾಕಿಣಿ - ಡಾಕಿನೀ” (ತದ್ಕಳೋ. ೧೬) ಡಾಹಿಣಿ : 
೨. “ ಡಾಹಿಣಿ - ರಕ್ಕಸಿಯ ಕತ್ತಿಗೆ” (ಕಮದ. ಪಠ. ೨). ೩. ಬೇಟೆ: 
“ಡಾಹಿಣಿ[ಪಾಕಾಂ. ನಿ]ಯೆಂಬ ಶಬ್ದಂ ರಕ್ಕ ಸಿಯ(ಗೆ) ಕತ್ತಿಗೆಯೆಂಬಲ್ಲಿಯುಂ, 
ಬೇಂಟೆಯಲ್ಲಿಯಂ” (ಕಮದ. ಮ. ೩೦೯-೮೭). ಢಾಕಿನಿ : ೧. ರಣಭೂಮಿ 
ಯಲ್ಲಿ ಶಾಕಿನಿ ಢಾಕಿನಿಗಳ ನರ್ತನ (ಶಾಂತಲಾ. ೦೪೦). 

[ ಆಸಂ. ಡಾಕಿನೀ ). 


ಡಾಕಿನಿ 


ಡಾಕಿನಿ (ನಾ). ೧. ಹೆಣ್ಣು ದೆವ್ವಗಳಲ್ಲಿ ಒಂದು ಬಗೆ ; ಒಂದು ಬಗೆಯ 
ಹೆಣ್ಣ ಪಿಶಾಚಿ : ಡಾಕಿನಿ ಪಿಶಾಚ ವೇತಾಳ ಭೂತಂಗಳಿಂ ಭೀಕರದೊಳಂ 
ಜಿಸಿದವಾರ್ದು ರಿಂಗಣಗುಣಿವ ಕಲಿಗಳ ಕಪಾಲಂಗಳು (ಕೈಮಿಧಾ. ೦೨-೪೫); 
ಸೀಶಾರಾಮನು ಒಬ್ಬ ಡಾಕಿನಿಯ ವಶವಾಗಿಬಿಟ್ಟಿದ್ದ (ಬಂಕಿಮ. ೩೦೮). ವಿ. 
ಕಾಳಿಕಾದೇವಿಯ ಪರಿಚಾರಿಕೆಯರ ಒಂದು ವರ್ಗಕ್ಕೆ ಸೇರಿದವಳು. 
೩. ರಕ್ಕಸಿಯ ಕತ್ತಿ -ಖಡ್ಗ : “ಡಾಕಿನಿಯೆನಲು ರಕ್ಕಸಿಯ ಕತ್ತಿಗಿರದಪ್ಪ 
ನಾಮಂ” (ಕಲ್ಮಮು, 99). ೪. (ಆಲಂ) ಕಠೋರಹೃದಯಂದವಳಂ; 
ಕೆಟ್ಟ ಹೆಂಗಸು : ತನ್ನ ಮರ್ಯಾದೆ ತೆಗೆದ ಡಾಕಿನಿ ಎಂದೊಮ್ಮೆ ಅವಡು 
ಗಚ್ಚಿ ದನು (ಗತ್ರಿಮಾಯ, ೪೬೨). [ಸಂ. ಡಾಕಿನೀ. ] 

ಡಾಕಿನಿದೋಷ (ನಾ). ಡಾಕಿನಿಯ ಆವೇಶದಿಂದುಂಟಾಗುವ ಬಾಧೆ ; 
ಭೂತೋಪದ್ರವ : ಇಪ್ಪೆಯ ಬೇರ ಆಡಿನ ಮೂತ್ರದಿಂದ ಏಳುಬಾರಿ 


೩೧೭೭ 


ಡಾಗು, ಕ 


(ಮದ್ಯಮ, ೧೬೩); ಆ ಆಫೀಸರವರು ಕೂಡಲೇ ಆ ವಿಷಯವನ್ನು . .. 
ದನಕರುಗಳ ಡಾಕ್ಬರಿಗೆ ತಿಳಿಯಪಡಿಸುವರು (ಗ್ರಾಮಾಳ. ೧೦೬). ಪಿ. 
ಗೌರವಾನ್ವಿತವಾದ ಉನ್ನತಪದವಿಯನ್ನು ಪಡೆದವನು ; 
ವಿಶ್ವವಿದ್ಯಾನಿಲಯಗಳು ಕೊಡುವ ಗೌರವಪ್ರಶಸ್ತಿ ಪಡೆದವನಂ; 
ವಿದ್ವಾಂಸ. ಡಾಗದೊರೆ : ೧. ಡಾಗದೊರೆ ಕೇಮಲ್‌ ಸಾಹೇಬರ ಬಂಗಲೆ 
ಎಲ್ಲಿದೆ ಬಲ್ಲೆಯ (ಮುಸುಗ. ೦೩೦). ದಾಕುದಾರ: ೧. ಕೊನೆಗೆ "ದಾಕುದಾರ' 
ರನ್ನು ಬರಮಾಡಬಹುದಿತ್ತು (ಮುಂಗಾಮು, ೧೩೦). ದಾಕ್ತಾರ : ೧. ಅಲ್ಲಿ 
ಈಗಿರುವ ದಾಕ್ತಾರರು ಮನುಷ್ಯರನ್ನು ತಿನ್ನುವುದಿಲ್ಲ ಎಂದೆ ನಾನು 
(ಮೈಲಿಮಾ. ೨೫), ದಾಗ್ದಾರು: ೧. ಅವರನ್ನು ಗಾಂಧೀಜನ, ಓದಿಸೋ 
ಅಯ್ನೋರು, ದಾಗ್ದಾರು, ಗೋಸಾಯಿಗಳು ಏನೆಂದಾದರೂ ಕರೆದುಕೊಳ್ಳಿ 
(ಸುವಸೆಂ. ೦). [ €-ಇ0. Doctor] 


ಡಾಗ "ಡಾಗ್ಯು' ನೋ 

ಡಾಗದೊರೆ "ಡಾಕ್ಟರಂ' ನೋ. 

ಡಾಗಾನ್‌ (ಕ್ರಿ). ವಂದ್ರೆಯನ್ನು ಪಡೆ; (ಕಾದ ಕಬ್ಬಿಣದ ಗುಳದ) 
ಬರೆಯನ್ನೂ ಹೊಂದಂ: ತತ್ಸಶುವು ಮೇಣವನಲ್ಲದುರೆ ಭಿಕ್ಷುಕನ ಡಾಗಾಂತ 
ಮನೆಯಾಕಳೆ (ಪರಕು. 33-38). [ಡಾಗು * ಆನ್‌) 

ಡಾಗೀನು "ದಾಗೀನಂ' ನೋ. 

ಡಾಗ್ಕು, ಡಾಕ್ಯು ದಾಕ, ದಾಕು; (ನಾ). ೧. ಕಾದ ಕಬ್ಬಿಣ ಮೊದಲಾದ 


ಭಾವನೆಯ ಕೊಟ್ಟು ಆರಿಸಿ ಸೈಂಧವ, ಬಜೆ, ತ್ರಿಕಟುಕ, ಇದರಿಂದ ನಸ್ಯ 
ಮಾಡೆ, ಭೂತ, ಶಾಕಿನಿ, ಡಾಕಿನಿದೋಷ, ಸನ್ನಿಪಾತ ಜ್ವರಂಗಳು ಬಿಟ್ಟು 
ಹೋಗುವುವು (ವಿವೈವಿ. ೧೩೯೪). [ಡಾಕಿನಿ ೬ ದೋಷ) 

ಡಾಕಿನೀತಂತ್ರ (ನಾ). [ತಂತ್ರಶಾ] ಒಂದು ಬಗೆಯಂ ತಾಂತ್ರಿಕ ಸಿದ್ಧಿ | 
ಮಂತ್ರ : ಡಾಕಿನೀತಂತ್ರ ಕೂಚಿಮಾರತಂತ್ರ ಶಲ್ಕತಂತ್ರ . . . ವಚನ 
ತಂತ್ರಾದಿ ತಾಂತ್ರಿಕಸಿದ್ದಿ ಮಂತ್ರಂಗಳಂ (ವಿವೇಕ. 60). [ಸಂ.] 

ಡಾಕ್ಕು, ಢಾಕು (ನಾ). ೧. ಮುತ್ತಿಗೆ ; ಮೇಲೆಬೀಳುವಿಕೆ ; ಆಕ್ರವಂಣ ; 


ಆಘಾತ : ನೂಕಿದೊಡೆ ಕರ್ಣಾದಿ ದೊರೆಗಳ ಡಾಣಾಂಂ. ಢಾ]ಕನಾನು 
ವನಾರು ದಿವಿಜಾನೀಕದಲಿ (ಕುಪ್ಶಾಅ. ೧೯-೦೩). ೨. ಸತ್ತ್ವ; ಬಲ; 
ಪರಾಕ್ರವಂ: ಭೀಷ್ಮದ್ರೋಣರಿಂಗೆ ಸರಿಮಿಗಿಲೆನಿಸಿ ತೋರುವೆನು 
ಕೈಗುಣವನು ಡಾಕನರಿಯದೆ ತನ್ನ ವಿಕ್ರಮದ ಸಿರಿಯನವಿವೇಕಿಗಳು 
(ಕುರಂಗ. ೭೨-೨೩); ಭೀಕರಬಲ ಶಿವಭೂಷನ ಡಾಕಿಂಗಗಿದಖಿಲ ರಾಜರಗಣಿತ 
ಧನಮಂ ಬೇಕಾದ ವಸ್ತುಚಯವನನೇಕವನಿತ್ತೆರಗಿ ತದನುಚರರಾಗಿರ್ದರ* 
(ಕಳನ. ೭-೦೬), ೩. ಪ್ರಭೆ; ತೇಜಸ್ಸು; ಕಾಂತಿ: ತರುಣಿಯರುಗಳಿಟ್ಟಣಿಸಿ 
ಮೈಮೈಸೋಂಕಲುರು ಹೇಮದೊಡವುಗಳ್ಳಸೆದು ವರರಜವಿಳೆ 
ಯೊಳೊಪ್ಪಿ ತು ಬಾಲಸೂರ್ಯನ ಕಿರಣದ ಡಾ[ಪಾಕಾಂ.ಧಾ]ಕ ಶೋಟಾಸುತ 
(ಕೇನವಿ. ೨೪-೪೮); ರಥವೆರಸಿ ಡಾಕಿನಿಂ ಥಳಕಿಡುವ ಸಿಂಧ ಸೀಗುರಿ 
ಛತ್ರಚಾಮರ ಚಮೂಪಂಗಳ (ಪರರು. ೬-೨0). ೪. ಜವ; ವೇಗ; ತ್ವರೆ: 
ಈ ಕಥೆಯ ಧರ್ಮಜಂಗೊರೆದು ಮತ್ತಲ್ಲಿಂದ ಡಾಕಿಲಿ ಪ್ರಭಾಸಕಂ ಬರಲು 
(ತುರಂಗ. ೩೧-೦೪). ೫. ಲೂಟಿ ; ಕೊಳ್ಳೆ ; ದರೋಡೆ. ಢಾಕು : ೩. 
"ಢಾಕುಗೆಡಿಸು' ಪರಾ. 

ಡಾಕಳಿಎಸತ್ತ್ವಗುಂದಂ; ತೇಜಸ್ಸು ನಾಶವಾಗು; ಪ್ರಭಾವ ಕುಗ್ಗು: 
ಸುರಬಲದಾಕೆವಾಳ ಮೃಗೇಂದ್ರನ . . . ಡಾಕಳಿದುದಾ ಸತ್ತ್ವದಲ್ಲಿರ್ದಾ 
ಕುಠಾರ ಕೃತಾಂತನವ (ಅಂಬಿಕಾ. ೩೬-೨೨). [ ಇತೆಲು. ಢಾಕ] 


ಡಾಕ್ಕು "ಡಾಗಂ,' ನೋ. 


ಡಾಕ್ಟರಿಕೆ (ನಾ). ಡಾಕ್ಟರನ ಉದ್ಯೋಗ ; ವೈದ್ಯವೃತ್ತಿ : ಅತ್ತ ಡಾಕ್ಕರಿಕೆ 
ಕೆಲಸಕ್ಕೆ ಪುರುಸೊತ್ತಿದೆಯೇ ಅಂದರೆ, ಬೆಳಗ್ಗೆದ್ದು ಹೋದರೆ ಹೊತ್ತು 
ವಿಸರಿದ ಮೇಲೆಯೇ ಬಂದು ಊಟಮಾಡುವುದು (ಶಾರುದಾ. ೩೩೫) ; 
ಅವನು ಉಡುಪಿಯಲ್ಲಿ ಡಾಕ್ಟರಿಕೆ ಮಾಡಲಾರಂಭಿಸಿದ ಮೇಲೆ ಮತ್ತೆ 
ಮತ್ತೆ ಅದರ, ಪ್ರಸ್ತಾಪ ಬರುತ್ತಿತ್ತು (ಕೃಹಿಕಾ. ೩೭) ; ಡಂಬನಿಗೂ ಈಗ 
ತನ್ನ ಮಗನ "ಡಾಕ್ಟರಿಕೆಯ' ಬಗ್ಗೆ ಸಾಕಷ್ಟು ಹೆಮ್ಮೆಯೆನಿಸಿತು (ದಂಬನಾ. 
೬೦). [ಡಾಕ್ಟರು * -ಣಕೆ) 

ಡಾಕ್ಟರು, ಡಾಗದೊರೆ, ದಾಕಂದಾರ, ದಾಕ್ತಾರ, ದಾಗ್ದಾರಂ (ನಾ). ೧. 
ರೋಗಿಗಳಿಗೆ ಮದ್ದುಕೊಡುವವನು ; ವೈದ್ಯ; ಚಿಕಿತ್ಸಕ: ನನ್ನ 
ತಮ್ಮನಿಗೆ ನೂರೆರಡು ಡಿಗ್ರಿ ಜ್ವರವಿದೆಯೆಂದು ಡಾಕ್ಟರು ಹೇಳಿದರು 


40 


ಲೋಹಗಳ ಸಾಧನದಿಂದ ಒತ್ತೂವ ವಂಂದ್ರೆ,-ಗುರಂತು : ಬ್ರಹ್ಮನ 
ಡಾಗು ಬೆನ್ನಮೇಲೆ ವಿಷ್ಣುವಿನ ಡಾಗು ಕೈಯ್ಯ ಮೇಲೆ (ಮೋಳಿಮಾ. 
೧೦೨-೪೦೭); ಬುಂದಿಯ ಅರಸರ ಕುದುರೆಗಳಿಗೆ ಮೊಗಲರ ಡಾಗನ್ನು 
ಎಂದಿಗೂ: ಹಾಕಕೂಡದು (ಅಕ್ಕರ. ೯0). ೨. ಕಪ್ಪುಕಲೆ,-ಗಂರಂತಂ ; 
ಕರೆ: ರಿಪೋರ್ಟ್‌. ಸಾಹೇಬರ ಮಸಿಯ ಕಲೆಯ ಡಾಗು ಇಲ್ಲದೆ 
ಮೇಲೆ ಹೋಗುವಂತೆ ದಕ್ಷತೆ ವಹಿಸುತ್ತಿದ್ದರು (ದೀಪಹೆ- 11, ೨೩೨). ಹ. 
ಮೈಲಿರೋಗ ; ಸಿಡುಬು : ಸಂಸಾರವೆಂಬ ಡಾಗು ಎನ್ನ ಮತ್ತತನದಲ್ಲಿ 
ಕೊಂದಿತ್ತು (ಮೋಳಿಮಾ. ೪೭-೦೯೩). ಡಾಕ್ಕು: ೨. “ಕಲೆ” (ಜಾನಕೋ. ೬೩). 
೪. ದೇವಿಹಾಕಲು ಬಳಸುವ ಒಂದಂ ಬಗೆಯ ರಸಿಕೆ ; ಮುಂದೆ: 
ಸಿಡಂಬುರೋಗ ತಗುಲದಂತೆ ದೇಹದೊಳಕ್ಕೆ ಹೊಗಿಸಿದ ಸಿಡಂಬಿನ 
ರಸಿಕೆ : (೪). ೫. ದೇವಿಹಾಕಿದ ಗುರಂತು ; ಮೈಲಿ ಕಲೆ; ಈ ಹುಡು 
ಗನ ಕೈಯಲ್ಲಿ ಡಾಕು ಬಹಳ ಚೆನ್ನಾಗಿ ಕಾಣಿಸುತ್ತಿದೆ (ರ). ದಾಕ : ೬. 
“ಕಾಲರಾ” ಮಂಂತಾದ ಕೆಲವು ರೋಗಗಳು ತಗಂಲದಂತೆ, ಅವು 
ಗಳನ್ನು ಪ್ರತಿಭಟಿಸುವ ಶಕ್ತಿಯಂಳ್ಳ ಸೂಕ್ಷ್ಮರೋಗಾಣುಗಳನ್ನೊಳ 
ಗೊಂಡ ರಸಿಕೆ ; ರೋಗವಿಷ: ಇತ್ತೀಚೆಗೆ ಹೊಸ ದಾಕಗಳ ಶೋಧನೆ 
ಯಾಗಿದೆ (ರೇವದೂ. ೨೩೨). ದಾಕು: ೬. ಮಗುವು ಹುಟ್ಟಿದ ನಾಲ್ಕು 
ತಿಂಗಳಿನಿಂದ ಹಿಡಿದು ಒಂದು ವರುಷದೊಳಗೆ ಕಡ್ಡಾಯವಾಗಿ, ಮೈಲಿಗೆ, 
ಕಾಲರಾ, ಜೈಫ್ಳಾಡ್‌ ಇತ್ಯಾದಿ ೧೮ ಬೇನೆಗಳಿಗಾಗಿ ದಾಕು ಹಾಕುವ 
ಯೋಜನೆಯು ನಡೆದಿದೆ (ದೇವರೂ. ೨೫೨). 

ಡಾಗನೊತ್ತು ಇ ಮಂದ್ರೆಯೊತ್ತು; ಗಂರುತುಮಾಡು; 
ತನ್ನದೆನಿಸಿಕೊಳ್ಳು ್ಸಿ: ಹೆರಿಯೆದೆಯೊಳು ಬೊಮ್ಮನ ಬಾಯೊಳು ಪುರಹರನ 
ವಾಮಾಂಗದೊಳು ಅರಲಸರಲ ಡಾಗನೊ![ಪಾಕಾಂ. ತಾಗಲೆೊ]ತ್ತಿದಂಗಜ 
ವೀಠ ಬರಲಂಜಿದನು ರಾಮನೆಡೆಗೆ (ಕುರಾಸಾಂ. ೩೩-೦೦) ; ನಾಗಭೂಷಣ 
ನಂತಿರಲಿ ನಿರ್ಜರರೊಳು ಭೋಗದೇವೇಂದ್ರನ ಮೇಲೆ ಡಾಗನೊತ್ತಿದೆ 
ನೋಡು (ಮೋಹತ. ೩೮-೧೧); ಸುರಪನಂಗದಲಿ ತಮ್ಮಯ ಡಾಗನೊತ್ತಿದೆವು 
ಧರೆಯೊಳಿನ್ನುಳಿದ ಮಾನವರೆಮ್ಮ ಪೆಣ್ತನಕೆ ಸರಿಯೆಯೆಂದೆಂಬ ಬಿರುದಿನ 
ವಾರನಾರಿಯರು ಪುರದಲ್ಲಿ ಕಣ್ಣೆಸೆದರು (ಭಿಕ್ಷಾ. ೨-೦೨); ಧಾತನ 
ಜಹ್ಮೈಪೀಠದೊಳು ನಿಂದೆಯಾಖಂಡಲಗೆ ಡಾಗನೊತ್ತಿದೆ (ಪ್ರಥುಪು. ೫-೧೩೦). 


ಡಾಗ್ಕು 


ಡಾಗಿನ ಪಶು ಎ ಮುದ್ರೆಯೊತ್ತಿದ ಪಶಂ : ಡಾಗಿನ ಪಶುಗಳಿಲ್ಲರೂ 
ಭೇದವನಟ್‌ಯಬಲ್ಲರೇ (ಅಂಬಿವ. ೩೯೯೨೮೬); ಡಾಗಿನ ಪಶುಗಳಿಗೆ 
ಅನಾಗತನ ಸುದ್ದಿ ಏಕೋ (ಮೋಳಿಮಾ. ೧೦೨-೪೦೭); ಇಂತಿವರೆಲ್ಲರು ಡಾಗಿನ 
ಪಶುಗಳು ವೇಷಧಾರಿಗಳು (ಮೋಳಿಮಾ. ೦೮೩-೬೯೨). 
[ «ಮರಾ. ಡಾಗ್‌, ದಾಗ್‌ ; ಪಾರ. ಹಿಂ. ದಾಗ್‌./ತಮಿ. ಡಾಕು : 
ತೆಲು. ಡಾಗು] 

ಡಾಗ್ಗು,, ಡಾಗ (ನಾ). ೧. ಸಾಮಾನಂ ; ಗಂಟಂ; ಮೂಟೆ; ಭಾಂಗಿ : 
ಮಜೂರಿಯು ಡಾಗಿನ ಆಕಾರದಂತೆ ಮತ್ತು ಬದುಕಿನ ಮಹತ್ತ್ವ ಇದ್ದಂತೆ 
(ಮುಂಬವ್ಯಾ. ೧೯, ಪ್ರಸ್ತಾವನೆ); ರಾಶಿರಾಶಿಯಾಗಿ ಪಾರ್ಸಲ್ಲ “ಡಾಗು” ಗಳು 
ಬಿದ್ದಿದ್ದವು (ನಡೆದಾ. 11, ೧೨೬೭). ವಿ. (ಒಬ್ಬ ಮಾಲೀಕನ) ಅಂಶ; 
ಪಾಲು; ಭಾಗ; ಹಿಸ್ಸೆ : ನಾಲ್ವತ್ತು ಎಕರೆಯ ಏಕ ಡಾಗನ್ನು 
ಮಾಡಿಕೊಂಡು (ದೀಪಹೆ. 11, ೨೮೮). ಡಾಗ: ೧. ಕಿರಾಣಿಯ ಬದುಕು 
ಒಂದು ಡಾಗದ ಒಳಗೆ ಒಂದೇ ತರದ್ದು ತರಿಸಿಕೊಳ್ಳುವವರಿಗೆ ಮಜೂರಿಯ 
ದರ (ಮುಂಬವ್ಯಾ. ೧೬, ಪ್ರಸ್ತಾವನೆ). 

[ ಮರಾ. ಡಾಗ್‌ ) 
ಡಾಗೋಬ (ನಾ). (ಬೌದ್ಧರ) ಸ್ತೂಪ; ಪಗೋಡ ; ಸ್ತೂಪದ 


ಆಕಾರದಲ್ಲಿರುವ ಬಹಳ ಎತ್ತರವಾದ ಕಟ್ಟಡ ; ಸಮಾಧಿ: ಅನಂತರ 


ಬುದ್ಧನ ಅಸ್ಥಿ ಮೊದಲಾದ ಅವಶೇಷಗಳನ್ನು "ಡಾಗೋಬ' ಗಳಲ್ಲಿ ಇರಿಸು 
ತ್ತಿದ್ದರು (ಜಾಲಪ್ಪ. 11, 6೩೬) ; ಗುಹೆಯೊಳಗೆ ಸೂರ್ಯನ ಕಿರಣವು 
ಪ್ರಾತಃಕಾಲದಲ್ಲಿ ನೇರಾಗಿ ಡಾಗೋಬದ ಮೇಲೆ ಬೀಳುವಂತೆ, ಕಮಾನುಳ್ಳೆ 
ಕಿಟಕಿಗಳನ್ನು -ಕೊರೆದಿರುತ್ತಾರೆ (ಜಾಲಪ್ಪ. 111, ೦೬೬೦). "ಪಗೋಡ' 
ಪರಾ. ([.-ಪಾಲಿ. ಡಾಬೆಗ; ಮರಾ. ಡಾಗೊಬಾ./ಸಂ. ಧಾತುಗರ್ಭ ] 

ಡಾಡಿಮ "ದಾಳಿಂಬ' ನೋ. 

ಡಾಣ "ದಾಣ್ಯ' ನೋ. 

ಡಾಣಾಡಂಗರ "ಢಣಾಡಂಗುರ' ನೋ. 

ಡಾಣಾಡಂಗುರ "ಢಣಾಡಂಗುರ' ನೋ. 

ಡಾಣಾಡಾಣಿ (ನಾ). ದೊಣ್ಣೆಯಿಂದ ಪರಸ್ಪರ ಹೊಡೆದಾಡಿ ಮಾಡಂವ 
ಜಗಳ,-ಯುದ್ಧ : ಡಾಣಾಡಾಣಿ, ಖಾಡಾಖಾಡಿ (ಕಜ್ಮಾನು.,4೩೦ 
ಪ್ರಯೋ). [ ಇಡಾಣ್ಕೆ * ಡಾಣ್ಕೆ - -ಇ್ಯ) 

ಡಾಣಿ "ದಾವಣ್ಮಿ' ನೋ. 

ಡಾಣಿ, "ಢಾಣ್ಕೆ' ನೋ. 

ಡಾಣ್ಕೆ "ದಾಣ್ಯ' ನೋ. 

ಡಾಣಿಗ (ನಾ). ದಪ್ಪನಾಗಿರುವವನು ; ದಡಿಯ; ಧಾಂಡಿಗ: 
ದುರಹಂಕಾರಿ ಹಮ್ಮಿನ ಹಗರಣಿಗನು ಡಂಬದ ಡಾಣಿಗರೆರೆಯ (ಜೋರಲ. 
೯-೬೪). [ಡಾಣ್ಮಿ (ಆಢಾಣ್ಕೆ) ೬ - ಇಗ) 

ಜಾಣೆ, "ದಾಣ್ಯ' ನೋ. 

ಡಾಣೆ "ಢಾಣೆೆ'? ನೋ. 

ಡಾಬು, ದಾಬು (ನಾ). ಸ್ತ್ರೀಯರು ನಡುವಿನಲ್ಲಿ ಧರಿಸುವ, ಚಿನ್ನದ 
ಅಥವಾ ಬೆಳ್ಳಿಯಿಂದ ಮಾಡಿದ ನಡುಪಟ್ಟಿ; ಒಡ್ಮಾಣ: ಮಣಿ 
ಯಡ್ಡುಗೆಯ ಡಾಬಿನ ಮೇಖಲಾಂಚಿತ (ಅನಂರಾ. ೧-೩-೩೩); ಕಿರೀಟವನ್ನು 
ಡಾಬಿನ ಉಡುದಾರವನ್ನು . . . ಜಾಹ್ಮಣನಿಗೆ ಕೊಟ್ಟು (ಕೃವಾಆ. ೨೦೦); 
ಕಡಗ ಪಟ್ಟಿಯು ಡಾಬು, ಬುಗುಡಿ ಗೀರ್ಬಳೆ ಸರಿಗೆ (ಸಿದ್ಧಳಾ. ೮-೦3); 
ಸಂಕ್ಷುಭಿತಪಕ್ಷಿಶ್ರೇಣಿಯೇ ಡಾಬು (ಧೃನ್ಶಾಲೋ. ೬೭) ; ಕಟಿಪ್ರದೇಶದಲ್ಲಿ 
ವಜ್ರದ ಡಾಬು ವಿರಾಜಿಸುತ್ತಿತ್ತು (ದೌಲತ್‌. ೩೬೮). ದಾಬು : “ಡಾಬು 
(ದಾಬು) -ದಾಮನ್‌ ಎ ಒಡ್ಕಾಣ” (ತದೃಕೋ. ೦೬). 

[ದೇ.॥ ತಮಿ. ತೆಲು. ಡಾಪ್ಟು./ಸಂ. ದಾಮನ್‌ ] 


೩೧೭೮ 


20 


ಡಾಮರ್ಯ 


ಡಾಮರ, (ಗು). ೧. ಭಯಂಕರವಾದ ; ಆಶ್ಚರ್ಯಕರವಾದ. (ನಾ). 
ಪಿ. ದಂಗೆ; ಮುತ್ತಿಗೆ; ಲಗ್ಗೆ; ಆಕ್ರಮಣ; ಸೂರೆ: ಆ ಮಾಧವೀಲತಾ 
ಮಂಟಪಮಂ ಕಾಮನ ಡಾಮರಕ್ಕಳ್ಳಿ ವನದುರ್ಗಂಬುಗುವಂತೆ ಪೊಕ್ಕು 
(ಪಂಪಧಾ. ೫.೬ ವ); ತೋಮರಂ ಜವನ ಡಾಮರವಾದುವು (ಪಂರಾಮಾ. 
೧೩-೬೧) ; ಕಾಮನ ಡಾಮರಮಲ್ಲಿ. . , ಪಲ್ಮೊರೆವ ಮದಾಳಿಯಲ್ಲಿ 
ಸಖಿ ಸಾರದಿರಾ ಮರನಂ ವಸಂತದೊಳಿ್‌ (ಕಾನ್ಯಾವ. ೩೬೭) ; ತನಗುಣ 
ಲಿಲ್ಲದುದಂ ಪಸವೆನ್ನದೊಡಂ ತನ್ನಂ ಕೋಟ್ಟಿಟ್ಟುದಂ ಡಾಮರಮೆನ್ನ 
ದೊಡಂ . . ,ಬಂಧಹೇತುಗಳಂ ಪೆರ್ಚಿಸುವ ಮೈಯ್ಯಂ ಪಾಪದ ರೂಪೆನ್ನ 
ದೊಡಂ ನೀಮಟೀವಿರ್‌ (ಜೀವಸಂ ೭೩-೫). ಹ ರೋಗರುಜಿನಗಳ 
ಬಾಧೆ ; ವ್ಯಾಧಿ ; ಪೀಡೆ : ಪಾಂಡ್ಕರಾಜ್ಯದಲ್ಲಿ ಎರಡು ವರ್ಷಗಳಿಂದಲೂ 
ವೀರಕ್ಷಾಮವು ಆವರಿಸಿದ್ದಿತು. ಈ ಯುದ್ಧ ವು ಸಂಭವಿಸಿದ ಮೇಲೆ 
ಡಾಮರಕ್ಕೂ ಆರಂಭವಾಯಿತು (ಶ್ರೀಯಯ. ೩೩೯). ೪. ತೊಂದರೆ ; 
ಕೋಟಲೆ ; ಉಪದ್ರವ ; “ ಉಪಸರ್ಗಮರಿಷ್ಟಂದುಷ್ಟಪೀಡೆ ಡಾಮರ 
ಮಜನ್ಯಮಾತಿಪುಕರಂ” (ವಸ್ತುಕೋ. ೯೬-೦); ಅರಿಷ್ಟಮುಪಸರ್ಗ 
ಮುತ್ಪಾತಮುಪಲಿಂಗಮಜನಂ ಡಾಮರಂ ವಿಡಂಬರಿ ವಿಷ್ಟವವೆನಲ್ಕು 
ಪದ್ರವಮಕ್ಕು (ಮಂಗರಾ. ೮.೨೭); ಮನೋಜಂ ಮುಯ್ವಂ ನೋಡಿ 
ವಿಯೋಗಿಗೆ ಕಯ್ವೂಸಿದನಾಯ್ತು ಡಾಮರಂ ಮಾಮರದಿಂ (ಮಲ್ಲಪು.8-೧೦). 
೫. ಬರಗಾಲ ; ಕ್ಷಾಮ ; ದುರ್ಭಿಕ್ಷ: ಡಾಮರ ಆಗಿದ್ದರೂ ಮಿಗಕಾಗಿ 
ಶ್ರಿವಾಚ್ಯ ವಾಗಿ ಸರ್ವವೃತ್ತಿಯ ನಡೆಸಬೇಕೆಂದು ಶಿವಾರ್ಪಿತವೆಂದು 
ಕೊಟ್ಟೆವಾಗಿ (ಮೈಆರಿ ೧೯೨೮; ೬೩-೩೨ ; 1509). ಕ್ಷಾಮ ಡಾಮರಂಗಳುಂ 
ಬೇರುಡಿದು ಪಾಟಕ್ಟೋಕುಂ ಪೊಟಲೆೊಳ್‌ '(ಉಮುಶ್ಶ. . ೦೪-೨೪). ೬. 
ಗಲಿಬಿಲಿ; ಗದ್ದಲ; ಗೊಂದಲ. ೭. ಯಾವುದಾದರೂ ಆಶ್ಚರ್ಯಕರ 
ವಾದ ವಸ್ತು, ನೋಟ ಅಥವಾ ಘಟನೆ. 

ಡಾಮರಮಲ್ಲ ೬ ಆಕ್ರಮಣವನ್ನು ಎದುರಿಸಬಲ್ಲ ಶೂರ; ಶತ್ರು 

ಗಳನ್ನುಆಕ್ರಮಿಸುವುದರಲ್ಲಿ ದಿಟ್ಟನಾದವನು ; ಒಂದು ಬಿರುದು : 
ಸಿನ್ನನಾರಾಯಣ ನಲ್ಲರ್ಗ್ಗೆ ನಲ್ಲ ಡಾಮರಮಲ್ಲ ಏಕಾಂಗಶೂದ್ರಕ 
ಶ್ರೀಪುಲಿಕಾಲ (ಎಇ.. 111, ೨೩೨-೯ ; 1070). [ ಸಂ.) 

ಡಾಮರ,, ಡಾಂಬರ, ಡಾಂಬರು, ಡಾಮರು, ದಾಂಬರು (ನು). ಎ 
ಡಾಂಬರೆಣ್ಣೆ; ಪಟಗರದ ಪೀಪಗಳೂ, ಡಾಮರದ ಪೀಪಗಳೂ, ರಾಂಜಾ 
ಪೀಪಗಳೂ (ಮುಂಬವ್ಕಾ. ೪); ಆ ಗಳಿಗೆಯಲ್ಲಿ ಆರಂಭವಾಗಿತ್ತು . . , 
ರಸ್ತೆಯ ಹೊದಿಕೆ ಡಾಮರ ಕಳಚಿ ಚೂಪುಕಲ್ಲು ಕಾಲಿಗೆ ಮುಳ್ಳಾಗುವುದಕ್ಕೆ 
(ಏಳಜೀ. ೦೩೫). ಡಾಂಬರ : ನೀರು ಬಿಟ್ಟ ಮೇಲೆ ತೆರೆದಿರುವ ಕಟ್ಟಿಗೆಗಳು 
ಹುಳಹತ್ತಿ ಕೆಡದ ಹಾಗೆ ಅವುಗಳಿಗೆ ಎಣ್ಣೆರಾಳ . . . ಹಚ್ಚಬೇಕು. 
ಡಾಂಬರವನ್ನಾಗಲಿ ರೋಗಂಧವನ್ನೂ ಗಲಿ ಹಚ್ಚಿದರೂ ಬರುತ್ತದೆ 
(ಕೃಷಿಪ್ರ. ೧೦೦೨) ; ಡಾಂಬರದಲಿ ಮೈಮೆತ್ತಿದೆ (ನವ್ಯಧ್ಯ. ೦೫-೦೦) ; ಸುತ್ತೂ 
ಕಡೆಗೆ ಡಾಂಬರ ಸುಟ್ಟ ವಾಸನೆ ಬರಹತ್ತಿತು (ಸ್ಮೃತಿಜಿ. ೪೩೭) ; ಇದರ 
ಜೊತೆಗೆ ಒಬ್ಬರ ಮುಖಕ್ಕೊಬ್ಬರು ಡಾಂಬರವನ್ನು ಬಳಿಯುತ್ತಿದ್ದರು 
(ರಂಗರೋ. ೪೮). ಡಾಂಬರು: ಡಾಂಬರಿನೊಳಗೆ ಇದ್ದಲೀ -ತೆಯ್ದು 
ಬಯಕೀ ತೀರಿಸಿಕೊಳ್ಳಲಿಕ್ಕೆ ಕುಡಧಾಂಗ ಕಾಣಡ್ತ್ರದ (ತಿಡುಗು. ೦೩). 
ಡಾಮರು : ಮಾರ್ಗವೇನೋ ಡಾಮರು ಹಾಕಿದ ಮಾರ್ಗ ಆದರೆ ಅಲ್ಲಲ್ಲಿ 
ಡಾಮರು ಎದ್ದು ಹೋಗಿ ದೊಡ್ಡ ದೊಡ್ಡ ಹೊಂಡಗಳು ಹುಟ್ಟಿದ್ದವು 
(ಸೀತಾರ. ೯೪) ; ದಾರಿ ಡಾಮರು ಹಾಕಿದ ಒಳ್ಳೆಯ ರಸ್ತೆ (ಅಬೂಬ. ಬ). 
ದಾಂಬರು : ವಾಹನದ ಗಾಲಿ ಅದರುಸಿರು ಕಪ್ಪು ದಾಂಬರಿನ ಬೀದಿ 
ಕಪ್ಪು ಈ ಕಪ್ಪು ಪ್ರಿಯವು, ಅಪ್ರಿಯವದೇಕೆ ಹೇಳಿನ್ನ ಮೈಯ ಕಪ್ಪು? 
(ಕರುಣ್‌. ೭೩-೦೩). 

[ «ಹಿಂ. ಮರಾ. ಡಾಮಂ*) 


Vol-3-23 


ಡಾಮರರಸ್ತೆ 


ಡಾಮರರಸ್ತೆ, ಡಾಂಬರರಸ್ತೆ (ನಾ). ಡಾಮರ ಹಾಕಿದ ರಸ್ತೆ: ಈ 
ಮಧ್ಯಾಹ್ನದ ಉರಿಬಿಸಿಲಿಗೆ ಎಕ್ಕಡವಿಲ್ಲದೆ ಡಾಮರರಸ್ತೆಯಲ್ಲಿ ನಡೆಯು 
ವಂತಿಲ್ಲ (ರೂಢಿ). ಡಾಂಬರರಸ್ತೆ : ಅವನು ಡಾಂಬರರಸ್ತೆಗುಂಟ ಒಂದೇ 
ಸವನೇ ಸಾಗತೊಡಗಿದ (ಮುತ್ತೈದೆ. ೬); ಆ ಕಪ್ಪು ಡಾಂಬರರಸ್ತೆಯನ್ನು 
ನೋಡುತ್ತಿದ್ದಂತೆ ಏಕೋ ಅರ್ಥವಾಗದ ಸಮಾಧಾನ ಶಾಂತಿಗಳು ಸುರೇಶನ 
ಮನಸ್ಸಿನಲ್ಲಿ ನೆಲಸಹತ್ತಿ ದವು (ಆರೋಲೀ. ೦೦೬). (ಡಾವರ, 4-ರಸ್ತೆ] 

ಡಂಮರು "ಡಾಮರ್ಯ' ನೋ. 

ಡಾಮರ್ಬಂಕೆ (ನಾ). ಒಂದು ಬಗೆಯ ಸಸ್ಯ : ಬಿಳೇಭೋಗಿ, ಅಸಿನ ಮರ, 
ಅಶ್ಚಕರ್ಣ, ಡಾಮರ"ಬಂಕೆ (ಮೈಔಗಿ. ೭೦- ೦೪೨೫). [?) 

ಡಾಯಿಮ (ನಾ). ಒಬ್ಬಾತನ ಹೆಸರು: ರಟ್ಟರ ಮೇರು ಡಾಯಿಮ 
ಮಹೀಪಾಳಂ ನೃಪಾಳೋತ್ತಮೆಂ (ಸೌಇಇ. ಸಸ, ೨೪೭೯; 1087). [?) 

ಡಾಲರು (ನಾ). ಅಮೇರಿಕಾದಲ್ಲಿ ಬಳಕೆಯಲ್ಲಿರುವ ಒಂದು ನಾಣ್ಯ : 
ಈ ಮನೆಯ ಮುಂಗಡ ಬಾಡಿಗೆ ೨೫ ಡಾಲರು (ಸಮಸಿ. ೦೨೪); ಟಿಕೇಟಿನ 
ಬೆಲೆ ಒಂದು ಡಾಲರು (ಹಾಕ್ಶಾ. ೦೦೩) : ಹೂವಿಲ್ಲ ಹಣ್ಣಿಲ್ಲ ಡಾಲರನು 
ಪಡೆಯುವ ಭಾಗ್ಯವಿಲ್ಲ (ಆರರೋ. ೦೦). ([ 4-80. 7011೯) 18 

ಡಾಲಿಬಾರು (ನಾ). ಚರ್ಮದ ಪಟ್ಟಿ (?): ತುರುಕರ ಡಾಲಿಬಾರಿನ 
ಪೆಟ್ಟ ತಿಂಬರು ಹೇರಿ ಪೈಜರವ (ಕಾಲಸಂ. ೨೩-೦೦). [?) 

ಡಾಲಿಮ "ದಾಳಿಂಬ' ನೋ. 

ಡಾಲಿಯಾ "ಡೇಲಿಯಾ' ನೋ. 

ಡಾಲ್ಕು "ಡಾಳ್ಮ' ನೋ: ೩80 

ಡಾಲ್ಯು, ಡಾಳ್ಕ, ಡಾಳು, ಢಾಲ್ಕು, ಧಾಳ (ನಾ). ೧. ಗುರಾಣಿ: 
“ಡಾಲು-ಢಾಲಎಳಿಡ್ಡಣಿ” (ತದ್ಕಳೋ. ೦೬); ಬಿರುದಿನ ಡಾಲ ರಾವುತರೆಂಟು 
ಸಾವಿರ ತುರೆಗವನೇಜೌಯೈತರಲು (ಕುನವಿ. ೧೦-೮೬) ; ಗರುಡಹೆನುಮ 
ಮಕರದ ಟೆಕ್ಕೆಯ ಡಾಲಬಿರುದಿನ ದೊರೆರಾಯನಾರೊ (ಕಂನವಿ. ೦೩-೩೬); 
ಅವನ ಡಾಲು ಡಮಾವಿ ಸತ್ತಿಗೆ ಕೆಂಪಿನ ನಿಶಾನಿಯುಮಂ . . . ಕೈಸೆಆ | 26 
ತಂದು ರಾಯರಿಗೊಪ್ಪಿಸಲ್‌ (ಕಳನ. ೨-೪೫; ಅದರಿಂದ (ಗಂಡಕದ 
ತೊಗಲಿನಿಂದ) ಬಹಳ ಬೆಲೆಯುಳ್ಳ ಡಾಲುಗಳು ಆಗುತ್ತವೆ (ಮುಂಬಯಿ. 
೪-೪೮) ; ಕಾಲ್ಪಳದವರು ಎಡಗೈಯಲ್ಲಿ ಹದವೂಾಡಿದ ಎತ್ತಿನ ಚರ್ಮದ 

`ಡಾಲುಗಳನ್ನು ಹಿಡಿದಿರುತ್ತಾರೆ (ಪ್ರವಾಇ. 1, ೪೦ ಅಡಿ). ಡಾಳ : 
“ ಖೊಪ್ಪರ ದಂಡೆ ಡಾಳೆ ಕಾಳುಸ[ಪಾಕಾಂ. ಡೋಳಕ್ಕು ಕಳಾಸ]ಜಾಳೆಯ | 80 
ಮಂಡಿ ಸೀರಣಂ ಹೆಜ್ಜೆಯಕ್ಕುಂ(ಮಂಗೆ.೪೮6-೩6); ಬಿರುದಿನ ಡಾಳ ಹಯದ 
ಮೊತ್ತದಲಿ ತಮಾಸುರನಂತೆ ಮೆಜಿವವನಾರು (ಕಂನವಿ. ೦೨-೪೩) ; 
ಬಿರುದಿನ ಡಾಳ ದರ್ಪದೆ ಸೆಳೆತಂದು ಭೂಪಾಲನಿದಿರಿನಲಿ ತಪ್ಪದೆ ಮೆದೆಯ 
ನೊಟ್ಟಿದರು (ಕಂನವಿ. ೦8-00೬). ಡಾಳು: ೧. ಬಿರುದಿನ ಜಾಳು ಡಮಾಮಿ 
ಮಕರಟಿಕ್ಕೆಯುರುತರ ರಾಜಚಿಹ್ನೆಗಳ ಪರಿಯ ತೋಣುತ(ಕಂನವಿ.೩-೩೭); | 38 
ಅಂಕೆಯಿಲ್ಲದೆ ನಾನಾ ಬಗೆ ಚಿತ್ರಗಳಂಕಿತವಹ ಡಾಳುಗಳ ಅಂಕುಶಖಾನನ 
ತೇಜಿ ಸಾವಿರವಾಗ ಮುಂಕೊಂಡು ಬಂದುವು (ಕಂನವಿ. ೧೮-೮೪). ಢಾಲ್ಕು: 
೧.ಬೆಳ್ಳಿ ಢಾಲು ಚಿನ್ನದ ಮುಲಾಮಿನ ಗುಬ್ಬಿ (ಎಳ. 21%, ನಂಜನ. 
೨೯೨-೯ ; 1847); ಕೈಯೊಳಗಿನ ಕತ್ತಿ ಢಾಲುಗಳನ್ನು ನೋಡಿರಿ, (ಮೋಹಿನೀ. 


ಕಾಜ 
ಅ 


೬೭); ನಾಯಕನು ಚಾತುರ್ಯದಿಂದ ಖಡ್ಗಕ್ಕೆ : ತನ್ನ ಢಾಲನ್ನೊಡ್ಡಿ'| 40 


ಹೊಡತವನ್ನು ತಬ್ಬಸಿಕೊಂಡನು (ಕುಮುದಿ. ೦೬); ಒಂದು ಕೈಯಲ್ಲಿ 
ಎತ್ತಿನ ತೊಗಲಿನ ಢಾಲನ್ನು ಜೋತುಬಿಟ್ಟು ಇಪ್ಪತ್ತೈದು 
ಹುಡುಗರು ಬಂದರು (ಮೇದಿಮ. ೦೦೦). ಪಿ. ಪಂದ್ಯಗಳಲ್ಲಿ ಗೆದ್ದಿರುವ 
ತಂಡಕ್ಕೆ ಕೊಡುವ ಗುರಾಣಿಯಾಕಾರದ(ಬೆಳ್ಳಿಯ)ಪಾರಿತೋಷಕ,- 


ಬಹುಮಾನ : ಗೆದ್ದವರಿಗಿದ್ದೆಯಿದೆ ಬೆಳ್ಳಿಯ ಢಾಲು (ನೆಲಮು. ೩೩-೨೪). | 48: 


ಧಾಳ : (8). [ ಸಂ. ಢಾಲ] 


೩೧೭೯ 


ಡಾವರ 


ಡಾಲ್ಕು (ನಾ). ಒಂದು ಬಗೆಯ ರಣವಾದ್ಯ : ಕೊಂಬುಕಹಳೆ ತಮ್ಮಟಿ 
ಡಾಲು ಡಮಾಲು ರಾಯಭಟಿ ಮುಂತಾದ ರಣವಾಬ್ಯಗಳು ತೆಟ್ಟನೆ 
ನಿಂತವು (ರೂಲೇಖಾ. 8). [?] 

ಡಾಲುಹೊಡೆ (ಕ್ರಿ). ಪ್ರಕಾಶವನ್ನು ಬೀರು; ಥಳಥಳಿಸು : ಅವಳು 
ಕಿವಿಯಲ್ಲಿ ಹಾಕಿಕೊಂಡಿದ್ದ ಕೆಂಪಿನೋಲೆಗಳು ನಾಲ್ಕು ಕಡೆಗೂ ತಳತಳನೆ 
ಡಾಲುಹೊಡೆಯುತ್ತಿದ್ದುವು (೪3ರವಿ. ೦೦೦). 

[ ಡಾಲ್ಕು (-ಡಾಳ್ಯ) + ಹೊಡೆ; ( ಆಪೊಡ್ಕೆ)) 

ಡಾಲ್ಮರ (ನಾ). ಒಂದು ಬಗೆಯ ಮರೆ: ಕಲ್‌ಗರಿಕೆ, ಡಾಲ್‌ಮರ, 
ಗವುಡ, ಮದಗಿರಿಬೇವು (ಮ್ಮಕಗಿ. ೨೦-೩೮೦), [? + ಮರ] 

ಡಾವ್‌ "ಡಾವು' ನೋ. 

ಡಾವಣ "ದಾವಣ್ಮಿ' ನೋ. 

ಡಾವಣಿ "ದಾವಣ್ಮಿ' ನೋ. 

ಡಾವಣಿಕಟ್ಟು "ದಾವಣಿಗಟ್ಟು,' ನೋ 

ಡಾವಣೆ "ದಾವಣ್ಮಿ' ನೋ. 

ಡಾವಣೆನೇಣ್‌ (ನಾ). ದನ ಮೊದಲಾದಂವನ್ನು ಸಾಲಾಗಿ ಕಟ್ಟುವ 
ಉದ್ದವಾದ ಹಗ್ಗ : ವಾರುವಗಳ ಡಾವಣೆನೇಣ್ಗಳ ಬಲು ಜೀರುಗುಣಿಕೆಗಳ 
ಪರಿದು ಕೇರಿಕೇರಿಯೊಳು ತಮ್ಮಿಚ್ಛೆಯೊಳಗೆ ಸಲೆ ತಾಜುಮಾಣಣಗಿ 
ಯೋಡಿದವು (ಕಂನವಿ. ೧೫-೯೦). [ಡಾವಣೆ (ದಾವಣಿ) *ನೇಣ್‌, ) 

ಡಾವಪೇಚು, ಡಾವುಪೇಚು (ನಾ). ೧. ಉಪಾಯ ; ತಂತ್ರ: ಗೊತ್ತದ 
ನನಗ, ನಿಮಗೇನು ಖಾಸಗೀ ಮಾತಾಡೋದದ ಎಂಬೋದು.ಮುತ್ತದ್ದಿಗಿರೀ 
ಡಳಿವಪೇಚು ನಡಸೋದದ (ಆಜು. ೦೬).' ಡಾವುಪೇಚು: ೨. ಪಟ್ಟು: 
ನೋಡಿದ ಹಿಡಿತಗಳನ್ನೂ - ಡಾವುಪೇಚುಗಳನ್ನೂ ಬಣ್ಣಿಸುವ ರಭಸದಲ್ಲಿ 
. * * ಅವನನ್ನು ನೆಲಕ್ಕೆ ಅಪ್ಪಳಿಸುವರು (ಗಾಳೆಪ. ೩೫). 

[ «ಮರಾ. ಡಾವಪೇಚ್‌) 

ಡಾವರ, ಡಾವರಿ, ಡಾವುರ,, ಡಾಹರ, ದಾವರ (ನಾ). ೧. 
ಬರಗಾಲ ; ಕ್ಷಾಮ; ದಂರ್ಭಿಕ್ಷ : “ ಡಾವರಮಾ ಕ್ಷಾಮಮದಕ್ಕುಂ"” 
(ಕವಿಳಂ.3೬೪); ಇಂಚೆಯ ಪಸವಿನ ಬಜದ ಕಳಿಂಚಿನೆ ಡಾವರದ ಬಾಧೆಯಿಲ್ಲದ 
ಪದದೊಳ* ಮುಂಚದೆ ಪಿಂಚದೆ ಬಳೆದು ವಿರಿಂಚಿಯ ಕೆಯ್ದಿಡಿವೊಲಾದುವಾ 
ನಾಡೂರ್ಗಳ* (ಪಂಪಛಾ. ೮-8೦); ಗೋಪುವೇಶಲಕ್ಷಣ (ನಿಮಿತ್ತ) 
ಏಡಂ ಪೊಕ್ಕೊಡೆ ಚಿತ್ರವೃಷ್ಟಿ ಸೇಡಂ ಪೊಕ್ಕೊಡೆ ಡಾವರಂ 
(ಇಟ್ರಮ. 9-೭). ವಿ. ಕೊಳ್ಳಿ; ಸೂರೆ; ಲೂಟಿ: ದಳವುಳ 
ಬೆಳುಗವತೆಯನ್ಮಾಯ ಡಾವರ (ಪಾಕಾಂ. ಪರಿಭವ) ಠಕ್ಕು ಡೊಳ್ಳಾಸ 
. . * ನಿನ್ನೊಳಿಲ್ಲಲೆ ರಾಯ ಕೇಳೆಂದ (ಕುಮ್ಮಾಸ. ೦-೪೩) ; ಕರುಬುತನ 
ದುರ್ಭಿಕ್ಷ ಡಾವರ ಪೊರಿಗೆ ಲಂಚ . -. . ಸ್ವಪ್ನದೊಳಗಿಲ್ಲಾಳ್ಕೆಯೊಳು 
ಸಳನ (ಅಂಬಿಕಾ. ೪೮-90). ೩. ಬಾಧೆ; ಹಿಂಸೆ; ಕೋಟಲೆ ; ` ಉಪ 
ದ್ರವ : ಪುಂಡರೀಕ ಭೋಂಕನೆ ನಿನಗೀಗಳಿಂದ್ರಿಯದ ಡಾವರವೆತ್ತಣಿನೆತ್ತ 
ಬಂದುದೋ (ಕಾದಂಪೂ. ೭೭೪) ; ಡಕ್ಕೆಯ ಡಾವರಕ್ಕೆ ಸಿಕ್ಕಿ `ಸೊಂದೆನು 
(ಬೊಮ್ಮ. ೨೨೦೭); ಕಾಮನ ಡಾವರಂ ಕೊಳ್ಳದುಳಿದ ಮಾಯೆಯ” 
ಮಾತು ಬೇಡ (ಹಕಳಾ. 6-8೯); ಸಾವು ತಪ್ಪದು ತನಗೆ ಕಾಮನ ಡಾವರವು 
ಘನ (ಕುವ್ಯಾವಿ. ೨-೨೭) ; `ರಕ್ತಬೀಜಜನ ಡಾವರಕೆ ಬೆಚ್ಚದಿರಿ (ಅಂಬಿಕಾ. 
೩6-೯). ೪. ತೀವ್ರತೆ; ರಭಸ ; ಅತಿಶಯ : ಬಿತ್ತಿದ ಬಿತ್ತು ಪೃಥ್ವಿಯ 
ಕೂಟ ಅಪ್ಪುವಿನ ದ್ರವದಿಂದ ಮಸ್ತಕ ಒಡೆದುದಲ್ಲದೆ ಉಷ್ಣದ ಡಾವರಕ್ಕೆ 
ಬೆಂಕಿಯ ಬೇಗೆಗೆ ಮಸ್ತಕ ಒಡೆದುದುಂಟೇ (ಮೋಳಿನೂ. ೨೮೦- ೪೭); ಉಗಿದು 
ಹಾಯ್ಯೂವೆ ಖಳನ ನಿಡುದೋಳುಗಳು ಬಳಲಿದವಳ್ಳೆ ಹೊಯ್ದವು ಢಗೆಯ 
ಡಾವರವಾಯ್ತು ಬಹಳ ಸ್ವೇದಜಲ ಜಡಿಯೆ (ಕುವ್ಮಾಸ. ೧೩-೨). ೫. 
ಕಾವು: ದಗೆ; ತಾಪ: ಉರಿಯ ಡಾವರವೆಳೆಯ ಬಾಳೆಯ ಚಿರಸುವಂತಿರೆ 

200 


ಡಾವರಿ. 


ತಾಯಕತಿವರನ ಮರಣವಾರ್ತೆಯನಾ ಸುಭದ್ರಾದೇವಿ ಕೇಳಿದಳು 
(ಕುವ್ಯಾದ್ರೋ. ೭.೦೦) ; ಬಿಸಿಲಿನ ಡಾವರವು ಅತಿಯಾಗಿದ್ದ ರೂ ಆತನು 
ತಲೆಗೆ ಟೋಪಿಯನ್ನೂ ಹಾಕಿರಲಿಲ್ಲ (ಕಾನೂರು. 0). . ೬. ಪ್ರತಾಪ; 
ಶಕ್ತಿ; ಸಾಮರ್ಥ್ಯ: ಆ ವಿವಿಧ ಮಂತ್ರಾಸ್ತ್ರವನು ಶತಸಾವಿರವನಾ 
ಬ್ರಹ್ಮದಂಡದ ಡಾ[ಪಾಣಂ. ಢಾ]ವರದಲೇ ಗೆಲಿದನೊಬ್ಬ ವಸಿಷ್ಠ 
ಮುನಿಯೆಂದ (ಕುವ್ಮಾಆ. ೦೦-೪೩) : ಆವುದಂತರ ವನಕಳಭಕ್ಕೆರಾವತಕೆ 
ಮರು ಭಾಪು ದ್ರೋಣನ ಡಾವರಕೆ ಪಾಂಚಾಲನೈಸಟಿವನು (ಕುವ್ಕಾಭೀ. 
6-೩೨). ಪ. ಗದ್ದಲ; ಗಲಿಬಿಲಿ ; ಸಡಗರ: ಧೂರ್ಜಟಿಯ ಡಾವರದ 
ಡಮರಧ್ವನಿಯೊ ವಿಲಯದ ಬಜಸಿಡಿಲ ಬೊಬ್ಬಾಟವೋ (ಕುವ್ಠಾಕ. 
೨೧-೧೬). ಲೆ. ಬಯಕೆ ; ಉತ್ಕಟವಾದ ಇಚ್ಛೆ : ಮಹಾವಾರ್ಧಿಜಲವ 
ನೊಂದೇ ಸಾರಿ'ಸುಜ್‌ಗೊಂಬ ಡಾವರದೊಳೆದ್ದ ವಡಬಾಗ್ನಿಯೋ ... . 
ಎಂದೆಂಬೊಲಾದುದು ಧನಂಜಯನ ಪಾವಕಾಸ್ತ್ರಂ (ಜೈಮಿಭಾ. ೧೩-೧೦) : 
ಆಳ ನೂಟ್‌ಗಮನಿತುಮಂ ತಾನೊರ್ವನೆ ಗೆಯ್ವ ಡಾವರದಿಂ . (ಚಕವಂ: 
98-90). ೯. ಭಯಂಕರವಾದುದು ; ಭೀಷಣತೆ ; ಕರಾಳತೆ:. ಆವ 
ಕೌಳಿಕಮಂತ್ರತಂತ್ರದ ಡಾವರದ ಡೊಳ್ಳಾಸವಿಕ್ಕಿದ ದೀವಸದ ಬೇಳುವೆಯ 
ನೇನೆಂಬೆನು (ಕುವ್ಶಾಸ. ೦೩-೬೦) ; ಜಲಧಿ ಜಲಧಿಯ- ಹಳಚಲಗಿದವ್ವಳಿಪ 
ವಾದ್ಮಧ್ವನಿಯ ಡಾವರ ಸೆಳೆದುದಸುರರ ಧುರದ ಫೈರ್ಯವನು (ಳುವ್ಕಾಅ. 
೧೨-೦೨). ೧೦. ಆವರಿಸುವಿಕೆ; ಸುತ್ತಲೂ ವ್ಯಾಪಿಸುವಿಕೆ. "ಡಾವರಿಸು' 
ಪರಾ. ಡಾವರಿ: ೪, ಅತ್ತಲರ್ಜುನನುರಿಯ ಡಾವರಿಯನು[ಖಾಕಾ. 
ಡಾವರವನು]ಭಂಗಿಸಿದನೆಚ್ಚು ನಾರಾಯಣಾಸ್ತ್ರದೊಳು (ಜೈಮಿಧಾ. ೮-೪೫). 
ಡಾವುರ: ಲೈ. “ಡಾವುರವೆ:ನಲಾವೇಕ್ಷೆಯು” (ಛಾರನಿ. ೩9). ಡಾಹರಃ ೬. 
ಡಾಹರದೊಳೆಜಗಿದೆಕ್ಕಲನದಟುಮಂ ಮುಟ್‌ಯೆ ನೇಹದಿಂ ಹರಿ ತನ್ನ 
ಕುವರಿಯಂ ಕೊಡೆ (€ಂಗಫು, ೧-೦೬).ದಾವರ : ೧೧. ಬಾಯಾರಿಕೆ ; 
ದಾಹ; ನೀರಡಿಕೆ; ಸೇದೆ,:' ಬಳಸಿ ಬಂದಿಹ ನಮಗೆ ಇಷ್ಟು ದಾವರವಾಗೆ 
ಏರಿಬಶುವವನಿಗೆಷ್ಟು ದಾವರವೊ (ಅರುಣ; ೩೯-೨೦); ಉಪ್ಪು ತಿಂದಷ್ಟೂ 
ದಾವರವಾಗಿ ಒಣಗಿ ಹೋದೀಯೇ, ಬೆಲ್ಲವೇ ತಿನ್ನು (ಕಥಾಮಂ. 1೪,೪೨). 
"ಡವರ' ಪರಾ. ([ ಸಂ. ಡಾಮರ] 


ಡಾವರಿ "ಡಾವರ' ನೋ. 


ಡಾವರಿಗ (ನಾ), ೧. . ಕೊಳ್ಳೆಹೊಡೆಯುವವನಂ ; ದಂಗೆಮಾಡು 
ವವನು; ಸೂರೆಕಾರ ; ದರೋಡೆಗಾರ : ಅಟ್‌ವಿನ ಗರ್ವದಿಂದಿಳಿಸದೀ 
ತ್ರಿಜಗಂಗಳನೊತ್ತಿ ಮೋಹವೆಂಬಜಿಕೆಯ ಸಂದ ಡಾವರಿಗನುಂ ಪಗೆ 
ತನ್ನೊಳಗಿರ್ದೊಡೆಂತುಮೇತೆಅದೊಳಮೊಳ್ಳಿಕೆಯನ್ಸಿಮೆ (ಜೀವಸ ಂ. 
೦೩೮-೦೬); ಡೊಂಬಿಗರ ಡಾವರಿಗರಿವದಿರ ತಿಂಬೆನೀಗಳೆ (ಕುವ್ಶಾಸ. ೧೩-೩೩). 
ಪಿ. ಶೂರ; ಸಮರ್ಥ; ವೀರ; . ಕಂಸನಾನೆಯನಸುಬಡಿದ ಗಡ 
ಮಲ್ಲರನು ಮರ್ದಿಸಿದನೇ ಡೊಳ್ಳಾಸದಲಿ ಡಾವರಿಗನಹನೆಂದ (ಕುಪ್ಶಾಸ. 
90-6೭). ೩. ಗದ್ದಲಮಾಡುವವನಂ ; ಕೋಲಾಹಲವನ್ನುಂಟು 
ಮಾಡುವವನು ; ಆರ್ಭಟಿಸುವವನು : (8). [ಡಾವರ 4 -ಇಗ] 
ಡಾವರಿಗತನ (ನಾ). ಸಾಮರ್ಥ್ಯ : ಶೌರ್ಯ; ಪರಾಕ್ರಮ: 
ಕರ್ಣ - ಗಳಹದಿರು ಡಾವರಿಗತನವಾರ ಕೂಡೆ ವೃಥಾ ಎಲಾಸಿಗಳಿಲವೊ 
ಸುಭಟರೆ ನೀವು (ಕುವ್ಶಾದ್ರೋ, ೦೩-೨೩). [ಡಾವರಿಗ + -ತನ] 
ಡಾವರಿಗವಿದೆ (ನಾ). ಕೊಳ್ಳಿಹೊಡೆಯಂವುದು ; ಲೂಟಿ; ಸೂರೆ : 
ಆವ ಸೇರಿಕೆ ಜಪಕೆ ಚಾಪಶರಾವಳಿಗೆ ಶಮೆ ದಮೆಗೆ ಖಡ್ಲಕೆ 
ಆವುದಿದರಭಿಧಾನ ತಪಪೋ ಹಾವರಿಗವಿದ್ಯಾಸಮಾಧಿಯೊ ನೀವಿದೆಂತಹ 
ಯಷಿಗಳು (ಕುವ್ಯಾಅ. 9-98). [ಡಾವರಿಗ + ವಿದ್ಯೆ] 


೩೧೮೦ 


ಡಾವು 


ರಥಿಕರ್‌ ಕಡುಪಿಂ ರಥಂಗಳಿಂ ಡಾವರಿಸುತ್ತೆ (ದಶಕು. ೭೨೭೩) : ಧುರಧೀರಂ 
ಗುಂಡದಂಡಾಧಿಪನ ನಿಜಯಶಃಕಾಂತೆ . . . ದಿಶಾಚಕ್ರದೊಳ* ಡಾವರಿಸಲ್‌ 
(ಎಕೆ. ೪, ಬೇಲೂರು. ೩-೭೯; 2397) : ತೀವಿ ತೆಗೆದನು ವಜ್ರಶರದಲಿ 
ಡಾವರಿಸಿದನು . ಕಳನೊಳು (ಕುವ್ಯಾದ್ರೋ. ೧೦-೨೮): ನೂಲಣನೆಯಲಿ 
ಡಾವರಿಸಿದನು ಧರ್ಮಜನ ದಳದಲಿ ಧೀರ ಕುರುರಾಯ (ಕುವ್ಯಾಗೆ. ೨-೩೩); 
ನೆಲ ಹಟ್‌ಯೆ.ಹರಿದವು ತೇರುಗಳು ತೇರವದ ತೋಳುಗಳ ಉರುಕೃಪಾಣದ 
ದಂತಿಗಳು ಡಾವರಿಸಿದವು (ತೊರರಾ. 8-೩-೧೬). ೨. ಬಾಯಾರಿಕೆಯಾಗು: 
ನರನ ತೇರಿನ ಕುದುರೆಗಳು ಡಾವರಿಸಿದುವು ಡಗೆಹೊಯ್ದು ಮಿಗೆ 
ದಳ್ಳುರಿಯ ಸಸಿಯಂತಾದನರ್ಜುನದೇವ ನಿಮಿಷದಲಿ (ಕುವ್ಶಾಛೀ. ೬-೩೪): 
ತೀವಿದ ಪಾಲ್ಮೊಲೆಯಂ ತಳಿರ್ವಾಯಿಂ ಡಾವರಿಸುತೆ ಕರ್ಚುವ ಕಂದನ 
ಸದ್ಭಾವಮನೀಕ್ಷಿಸದಾಕೆಯ ಕಣ್ಣಳ್‌ ಪೀಲಿಯ ಕಣ್ಣೈಸೆ (ಆಯಳಾ. ೨-೩೭). 
೩. ಹಬ್ಬು; ಆವರಿಸಂ ; ವ್ಯಾಪಿಸು : ಅವಿರಳಾಸ್ಟ್ರಾನೀಕ ಡಾವರಿಸಿದವು 
ದಿಗುತಟವ (ಕುವ್ಕಾಛಿಃ. ೮-೩೩): ಉರಿಯ ಕರಡಿಗೆಯಂತೆ ಶಿಖಿ ಡಾ[ಪಾಕಾಂ- 
ಸಿಡಿದಾ]ವರಿಸಿತಬುಜಭವಾಂಡಭವನವನು (ತೊರರಾ. ೬-೪-೩೨); ವಿಷಜ್ವಾಲೆ 
ಮಿಗೆ ಡಾವರಿಸಿತು.. . . ಪರಬಲದೊಳು (ಜೈಮಿಛಾ. ೨೪-೩೦); ಆತನ 


` ಕೇರ್ತಿಯು ದಶದಿಕ್ಕುಗಳಲ್ಲಿ ಡಾವರಿಸುತ್ತಿತ್ತು (ಕವೀರ. 3೦). ೪. ಚುಚ್ಚು; 


ಕಿವಿ; ಹೊಡೆ; ಹಿಂಸಿಸು; ನೋಯಿಸಂ: ನೀವು ಕಂಡಿರೆ ನಾಭಿ ಜಂಫೆಗೆ 
ಡಾವರಿಸಿದನು ಹಲವು ಬಾರಿ ಜಯಾವಲಂಬನವೆಂತು ಕೃಪೆಮಾಡೆಂದನಾ 
ಪಾರ್ಥ (ಕುವ್ಕಾಗ. ೭-೪೩). ೫. ಉರಿ; ಪ್ರಜ್ವಲಿಸು : ರಂಳದ ಡಗೆ 
ಡಾವರಿಸೆ ಹೊಕ್ಕರು ಕೊಳನ (ತೊರರಾ. ೨-೪-೨೨) : ಭುಗಿಲ್ಳುಗಿಲ್ಳುಗಿಲೆಂದು 
ಡಾವರಿಸೆ . .. ಎಲ್ಲರಂ ದಹಿಸತೊಡಗಿದುದು ದಳ್ಳುರಿ (ಕೈಮಿಛಾ. ೮-೩೪): 
ಕಂಬನಿಯ ಕಡಲೊಳಗೆ ಡಾವರಿಪ ವಡಬಶಿಖಿ (ಜೈಮಿಧಾ. ೦೩-೩೪). ಓ. 
ಅತಿಯಾಗಿ ಬಯಸು ; ಉತ್ಕಟವಾಗಿ ಆಸೆಪಡು ; ಆಸೆಯಿಂದ 
ಹಾತೊರೆ : ವಿಷಯವ ಡಾವರಿಸುವವ ಸ್ತುತಿನಿಂದೆಯ ಬಲ್ಲನೆ (ಸರ್ವವ. 
೩೩-೧೮೮) ; ಆವರಿಸುವ ಮನ ಭಕ್ತಿಗೆ ಡಾವರಿಸುವ ಮನ ಶಿವಾರ್ಚನೆಗೆ 
. . * ದೊರಕಿದೊಡಾವುದಸಾಧ್ಯಂ (ರಂಕಕಂ. ೨೨). ಹಿ. ಆರ್ಭಟಿಸು ; 
ಅಬ್ಬರಿಸಂ : ಕಡುಲುಳಿ ಮಸಗಿ ಡಾವರಿಸಿ.... ಶಾಗಿದರು (ಕುವ್ಮಾಸ. 
3-೦೦೩) ; ಪಾವಿನಂತಾವಿನಂತಡಿಗಡಿಗೆ ಮೊರೆದೆದ್ದು ಡಾವರಿಸಿ ಸೀವರಿಸಿ 
ಮನೆಗೆಲಸಮಂ ಗೆಯ್ಕದಾ ವನಿತೆ ಸಾವನಿತೆ ಲೇಸು, (ಜೈಮಿಭಾ. ೩-೩೪): 
“ಹಟಮಾರಿತನ ಮಾಡು; ಮೊಂಡಾಟಮಾಡು”(ಜ್ರ ಠ೩).ಥಾವರಿಸು: 
೬. ಅವುದಅ ದೆಸೆಯಿಂದ ಮನವಿದು ಢಾವರಿಸುತಿಹುದದು ಕಣಾ ಭವಧಾ 
ವತಿಗೆ ಕಾರಣವು (ಸ್ಮರೂಪಾ. ೦-9). ದಾವರಿಸು : ೪. ಆನೊಲಿದು ಬಂದರೆ 
ನಿಮ್ಮ ಬಿಜುನುಡಿಯಲಗಿನಲಿ ದಾ[ಪಾಕಾ. ಡಾ]ವರಿಸಿದಿರಿ ಡೊಳ್ಳಾಸವಿದ್ಯೆ 
ಯಲಿ (ತೊಕರಾ. ೩-೪-೨೦): ೮. ನೋಯು; ಹಿಂಸೆಗೊಳ್ಳು; ಯಾತನೆ 
ಯನ್ನನುಭವಿಸು : ಆತುರದಲ್ಲಿ ಕಳವಳಿಸಿ ವ್ಯಾಕುಲದಲ್ಲಿ ದಾವರಿಸು 
ತಿಪ್ಪುದೀ ಮನವು (ವಜರಾ. 11, ೪೪೪); ಮಗ್ಡಲದ ಮರಿಯಳೀ ಯೇಸು 
ವಿಗೆ ಮನಸೋತು . . . ಬೆಂದು ಮನನೊಂದು -ಭುಗಿಭುಗಿಲ್ವ ಕಾವರಕೆ 
ದಾವರಿಸಿ (ಗೊಳ್ಕೊಥಾ. 4-೬೦). "ಡವರಿಸು' ಪರಾ. 
(ಡಾವರ - ಇಸು) 


«| ಡಾವಳಿ 'ಧಾವಳಿ' ನೋ. 


ಡಾವರಿಸು, ಢಾವರಿಸಂ, ದಾವರಿಸು (ಕ್ರಿ). ೧. ಸುತ್ತೂ : ತಿರುಗಾಡು ; | 8 


ತ್ವರೆಯಿಂದ ಆಚೀಚೆಗೆ ಚಲಿಸು; ರಭಸದಿಂದ ಮುನ್ನುಗ್ಗು : 


ಡಾವು,: ಡಾವ್‌, ಡಾವೆ (ನಾ). ೧. ಹೊಟ್ಟೆಕಿಚ್ಚು ; ಡಂಕಂ ; ದ್ವೇಷ: 


ವೈರ : ಆ ಹಾವು ಡಾವು ಇಟ್ಟುಕೊಂಡು ಒಂದು ವರ್ಷದ ನಂತರ ಅವನನ್ನು 
ಕಚ್ಚಿದೆ (ರೂಂ): ೨. ಕಂಸ್ತಿಯಲ್ಲಿ ಒಂದಂ ಬಗೆಯ ಹಿಡಿತ: ಇಂತಹ 
ಹಿಡಿತಗಳಿಗೆ ಭಾರತ ಪ್ರತಿ ಡಾವು ಮಾಡುವಷ್ಟು ಸಾಧನೆ ಪಡೆದಿದೆ 
(ಎಡ್ಕಸಾ. ೦೪6). ೩. ಆಟ; ಕುಸ್ತಿಯಾಟ : "ಡಾವುಪೇಚು' ಪರಾ. 
೪. ಹಂಚಿಕೆ; ಉಪಾಯ ; ಯುಕ್ತಿ: ಮುದ್ದಾಂ ಮಳ್ಳತನವನು 


ಡಾವುತೀರಿಸು 


ಪ್ರದರ್ಶಿಸುವ ಡಾವಿನಿಂದ ನಾನೂ . .. ಅವನ ತಲೆ ಚಿಟ್ಟುಹಿಡಿಸುಪಂತೆ 
ಬಾತವಿ» ಒಪ್ಪಿಸಿದ್ದೆ (ದೀಪಹ, 11, ೪). ಡಾವ್‌ : ೧. ಸಾಹೇಬರ ಡಾವ್‌ 
ಶ್ಯಾಮರಾಯರಿಗೆ' ಹೊಳೆದಿತ್ತು (ದೀಪಹ: 11 ೩೦). ಡಾವೆ`; ೧. ಕಾದಳಂ 
ಮರೆಗೊಂಡು ತಸ್ಕರರ್‌ ಬಳಿಕಿಂದು ಡಾವೆಯಿಂ ಪರಶುಧೀರಧರನಿಲ್ಲದಿಹ 
ಸಮಯದೊಳ್‌ ಮೋವಿತಿನ್ನಾರ್‌ ಕಾವರೆಮ್ಮನೆಂದೊಳಗೊಳಗೆ (ಪರಶು. 


೩೫-೧೦೪). [ಹಿಂ ಮರಾ. ಡಾವ್‌] 


೩೧೮೧ 


ಡಾವುತೀರಿಸು (ಕ್ರಿ). ಹಗೆತನವನ್ನು ಸಾಧಿಸಿಕೊಳ್ಳು ; ಮುಯ್ಯಿ ಶೀಧಿಹಿ 


ಕೊಳ್ಳು : (8). : 1ಡಾವು + ತೀರಿಸು] 

ಡಾವುಪೇಚು "ಡಾವಪೇಚು' ನೋ. 

ಡಾವುರ "ಡಾವರ' ನೋ. 

ಡಾವೆ "ಡಾವು' ನೋ. 

ಡಾಶೇರು (ನಾ). ಒಂದಂ ತೂಕದ ಅಳತೆ ; ಎರಡೂವರೆ ಸೇರು ; 
ಆಡೀಸೇರು.: ವಂದು'ಮಣುವಿಂಗೆ ದಡಯ ನಾಲ್ಕುಂ ಪಂಚೇರು ಛಂದ 
ದೊಳೆಂಟು :ಡಾಶೇರು ಷೋಡಶಮಕ್ಕುಂ (ಛಾಸ್ಕರ. ೭೩-೭). 

[ಡಾ (P ಹಿಂ. ಢಾಈ) + ಶೇರು, (-ಆಸೇರ್ಳು) 

ಡಾಹ, ದಾವು, (ನಾ), ೧. ಸುಡುವಿಕೆ; ದಹಿಸುವಿಕೆ : -ತೆೊಆ್‌ ಯಂತೆ 
ಮಳಮಂ ತೋಟ ಬೆರ್ಚಿಸದೆ ಕಿರ್ಜಿನಂತೆ ಅಡಕಮಂ ತೋಟಾ. ನಂಬಿಸವೆ 
ದಾಟಿಯಂತೆ ಡಾಹಮಂ ಮಾಡಿ ಕಿಡಿಸದೆ (ಛರ್ಮಾನ್ಮು. ೫-೯೯). ವಿ. ಸೆಕೆ; 
ದಗೆ; ತಾಪ: ಮನುಷ್ಯ ಲೋಕದೊಳಾದ ಸುಖಮೆಲ್ಲಂ ಡಾ[ಪಾಕಾಂ. 
ದಾ]ಹಕ್ಕೆ ಶೀತಲಕ್ರಿಯೆಗೆಯ್ದರತೆ ನೋವನಾಜ್‌ಸುವ ಸುಖಂ ಅದು 
ಸುಖಮೆ (ಜೀವಸಂ. 8೦-೨೪ ವ). ೩. -ನೀರಡಿಕೆ ; ಬಾಯಾರಿಕೆ. 
ದಾವು,: ೨. ಬಿಸಿಲಿನ ದಾವು ತಗ್ಗಿತ್ತು (ಪಳೆಮೆ. ೨೦). 

[ ಎಪ್ರಾ. ಡಾಹ./ಸಂ. ದಾಹ] 
ಡಾಹರ "ಡಾವರ' ನೋ. 
ಡಾಹಿಣಿ "ಡಾಕಿಣಿ' ನೋ. 


16 


ಡಾಹಿಸು (ಕ್ರಿ): `'ದಾಹಗೊಳ್ಳೂ ;. ಅತಿಯಾದ ತಾಪದಿಂದ ಕೂಡಿರು ; | 


ಉತ್ಕಟವಾಗಿ ಕುದಿ: ಮೋಹ ಮದ .ಸಮೂಹದಿಂದ ಡಾ 
!ಪಾಅಾಂ. .ದಾಸಿಹಿಸುತ್ತ ಮಿರ್ದೆನಯ್ಮ .ದೇಹದಿಚ್ಛೆ ಹೆಚ್ಚಿ ಮಚ್ಚರಕ್ಕೆ ವೇಳೆ 
ಯಾದೆನಯ್ಯ. (ಹಂಪರ. ಹ. 8೧೦-೨೦), . _ ಡಾಹ ,. - ಇಸ್ಕು] 

ಡಾಳ್ಕ, ಡವಳ್ಳ, .ಡಾಲ್ಲು. ಢವಳ, ಢಾಲಂ, ಢಾಳ್ಮ, ಢಾಳು (ವಾ). 
೧. ಹೊಳಪು ; ಪುಭೆ ;:.ಕಾಂತಿ : “ ತೊಳಗು, ಬೆಳಗು, . .-ಡಾಳಂ, 
ಪೊಗರ್‌, ತೊಳಪಂ, ಮಸೆ- ಈ ೧೪ ಕಂತಿ” (ಕರಸಾ. ೦೦-೨೦೨) ; “ ಡಾಳ 
ಹೆಬೆ ಪೊಗರೆಂದೆನೆ ಕಳೆ ಪೊಳಪು . . - ಕಾಂತಿಯೆನಿಕ್ಕುಂ” (ಕವಿಕಂ. ೦೦೦) ; 
ಮಾರ್ಪೊಳೆದುವಾಕೆಯ ಡಾಳೆಮನಾಂತ ದಿಟ್ಟಿಗಳ್‌ (ಕಲಾ. ೩೩೦); ಕನಸಿನ 
'ಸಿರಿ ಕಾರ್ಮುಗಿಲೊಡ್ಡಿನ ಚಿತ್ರಂ" ಸತಿಯರೊಲ್ಮೆ ಮಿಂಚಿನ ಡಾಳಂ ಜನ 
ಪತಿಯ ಕೂರ್ಮೆ ಯೆಂನಲಾತಸ್ಕೊಳಾಯ್ತಾ ಜನ ಸೌಖ್ಯಂ (ದಕಕು. 8-8೮); 
ಮಿಸುನಿಯೋಲೆಯ ಡಾ[ಪಾಕಾಂ. ಢಾ]ಳ ಕದಪಿನೊಳೆಸೆಯೆ (ನಳಡ. ೨-೬); 
ವ್ಯಾಲೋಲ ಖಡ್ಗಗಳ ಡಾಳದಿಂ ಮೇಳದಿಂ ... ಪಡೆ ಪಡೆಫಿನಿಂ ನಡೆದುದು 
(8ಐಪು.: 4೬-೦೦). ೨. ಅಂದ; ಚಂದ:; ಸೊಬಗು : “ ಡಾಳಮೆನೆ 
ಲಉವಣ್ಯಂ” (ಛಾರನಿ: ೩೩): ಡಾಳದ ಕಣ್ಣ. ನೀರ್ವನಿಗಳುಂ ಪೊಸಮುತ್ತು 
ಗೆಳುಂ ನಭೋಂತದೊಳ್‌ ಸಾಲಿಡಲ್‌. (ದಕಕು. ೧೨-೦೮೬) : ತೋರಮೊಲೆ 
ಗಳ ಡಾಳದಲಿ ಮಣಿಹಾರ ಮೆಚಿಕಿಯಲು (ಜೀವಂತ. ೮-೯); ಥಳಥಳಿಸುವೆಳ 
ಮಾನ: ಡಾಳವ ಗೆಲುವ ಕಂಗಳ (ಅಕ್ರೂರ. ೪-೨9). ೩, ರೀತಿ; ಕ್ರಮ ; 
ಪದ್ಧತಿ ; ತರಹ : ಕಾಲದೇಶಾಗಮದ ನಿಗಮದ. ಡಾಳವಟಾದೈಹಿಕಫರತ್ರ 
ಎಟಾಳಿಸದೆ. “ನಡೆ ಕಡದ (ಕುವ್ಕಾಸ. ೧೩-೬೨). 9. ಕುಂದು ; ಹಾನಿ; 
ಭಂಗ : ಅಜ್ಜಮುತ್ತರ ತೆಅದಿ, ನಡತೆಗಳೆಜ್ಜವಿರದೊಜ್ರದೊಲು ನಡೆತರು 


ಡಾಳ್ಕ 


ತೆಜ್ಜ ಸಾಸಿರ ಬಿದ್ದು ಡಾಳಗಳಾದವವಕೀಗ (ಏಜ್ಮಪು. ೬೭-೦ಬ, ೫. ಉಜ್ಜಿ 
ಹೊಳಪುಗೊಳಿಸುವುದು. "ಡಾಳವಿಡಿ' ಪರಾ. ೬. ತೋರಿಕೆ: 
ಥಳುಕು ; ಠಕ್ಕು. "ಡಾಳೆ' ಪರಾ, ೭. ಥಳುಕಿನವನು ; ಡಾಂಭಿಕ ; 
ಮೋಸಗಾರ; ವಂಚಕ; ಕುಡದೆ ಕಾಡುವನೆಂ ರಸಬೋನವೆತ್ತು ಮುಕಾಳಿಗೆ 
ಡಾ[ಪಾಕಾಂ. ₹9, ಗಾ]ಳನಂ ನೆಗಪು ಟಕ್ಕಿಪನಂ ತುಟ್‌ (ಲೀರಾವ. ೨-೦೦೭) ; 
ಡಾಳಂಗಪ್ಪಯಿಸಿದುದು ಬಿಡಾಳಕ್ಕಂ ಪಾಲ ಕಾಪನಿತ್ತವೋಲಾಯ್ತೆಂದೀ 
ಲೊಲಕಮುಲಿಯೆ ನೀತಿನುಶಾಲೋಕನರಹಿತನಹಿತಚರಿತದೆ ನೆಗಟ್ಟಿಂ 
(ಪಾರ್ಶ್ವಪು. ೩-೦೦3). ಡವಳ್ಳ: ಪ, ಢಾಳರನು ಡ[ಖಃಕಾ. ಢ]ವಳರನು 
ಶಕ್ಕಿನ ರೌಳಿಕಾಟರನು (ಕುವ್ಕಾಗ. ೩-೦೦): ಡೌಲ್ಲು: ೧ "ಡಾಲುಹೊಡೆ' 
ಪರಾ, ಢವಳ: ಮೇಲಿನ “ಕುವ್ಕಾಗ, ೫-೧೧'ರ. ಪ್ರಯೋಗದ 
ಪಾಠಾಂತರವನ್ನು ನೋಡಿ. ಢಾಲ್ಕು: ೮. [ಸಂಗೀತ] ದಾಟುಸ್ವರಗಳ 
ಪ್ರಯೋಗ : ಢಾಲು- ಸಪಾ, ಸಮಾ, ಸಗಾ, ಸರೀ ಎಂದು ಅನು 
ಕ್ರಮಿಸುವ ದಾಟುಸ್ವರಗಳ ಪ್ರಯೋಗ (ಸಂಗೀತ. 36). ಢಾಳ್ಯೆ; ೧. 
ಸರ್ವಾಂಗದೊಳ್‌ ಧಾಂ ನೆಟ್ಟನೆ ಪುಟ್ಟೆ ನಾಟ್ಯರಸದೊಳ್‌ ತೇಂಕಾಡು 
ವಂತಾಡಿದರ* (ಪಾರ್ಶೃಪು. ೧೪-೦೩೯); ಎಳೆಯ ಮುತ್ತಿನ ಢಾಳವನು 
ಮುಕ್ಕುಳಿಸಿದಂಗಚ್ಛವಿಯ (ಕುವ್ಯಾಅ., ೬-೭೩): ಭ್ರೂಲತೆಯ ಲಾವಣ್ಯ 
ನಿಧಿಯ ವಿಶಾಲ ಭಾಳದ ಢಾಳದಲಿ (ನಿಛಾಗ. ೨-೦-೨೬); ಸುಲಿಪಲ್ಲ ಢಾಳದಿ 
ಕರ್ಣಕುಂಡಲದಿ (ಕಂಕದಾ. ೫-೬೭): ಚೆಲ್ಲೆಕಂಗಳ ಢಾಳ (ಅಂಬಿಕಾ. ೩೪-೭೦). 
೬. ಢಾಳರನು ಡ[ಶಾಕಾಂ. ಢ]ವಳರನು ಠಕ್ಕಿನ ರೌಳಿಕಾಅರನು (ಕುವ್ಕಾಗ. 
8.೧೦). ೯. ಅಶುಚಿವಂತ ; ಶೀಲಗೇಡಿ (): ಖೂಳರಿಲ್ಲ ಜಾಣರುಂಟು 
ಗೆಲ್ವರಿಲ್ಲ ಒಲ್ವರುಂಟು” ಢಾಳರಿಲ್ಲ ಶುಚಿಗಳುಂಟು ಹುಸಿವರಿಲ್ಲ ಸತ್ಯ ರುಂಟು 
(ಮಳೆರ. ಹ.. 3೨೦-೨೩). ೧೦. [ನಾಟ್ಕ] ಒಂದು ಬಗೆಯ ನೃತ್ಯ: ರೂಪ 
ರೇಖೆ ಧಾಪಣೆ ತೂಕವಣೆಯಂಕೆ ರುಂಕೆ ಢಾಳ ಡಿಳ್ಳಾಯೆ ಚಂಡಣೆ 
ಚಳಬಳಿಕೆ ಉಲ್ಲಾಸದಚ್ಛರಿವಡೆಯೆ ನರ್ತಿಸುತ್ತುಮಿರೆಯುಂ (ಕಾಂತೀಕ್ಕ. 
೧೬-೬೭ ಐ). ಢಾಳು: ೧. ನೂರು ಬಣ್ಣದ ಹೊಳಪನೊಳಗಾಂತು 
ಇಡರ. ತೆರವಿಂಥದೆನೆ ಮತ್ತೊಂದು ಢಾಳಿನಿಂದ ಕಂಗಳನು ಕೋರೈಸು 
ವಚ್ಚರಿಯ ಹೀರದಂತಿವನ ಬಗೆಗೆನ್ನ ಬಗೆಯಚ್ಚರಿಪುದು (ಗೋಳುನ್ಫ ೨೦-3) ; 
ಚಂದಕೆ ಮರುಳಾಗೆ ಕಣ್ಣಮುಚ್ಚಿಸಿತವ್ದ ನಿನ್ನ ಪರಿವಾರದ ಸುರರ ಢಾಳು 
(ಹಂಸದ. ೦೭೫೩-೧೭). 

ಢಾಳಾಗು, ಢಾಳವಾಗು, ಢಾಳಾಗು ಎ ೧. ಉಜ ್ವಲವಾಗು ; ಪ್ರಕಾಶ 
ಮಾನವಾಗ ಚೆನ್ನಾ ಗಿ ಪ್ರಕಾಶಿಸು; ಪ ಜ್ಞ ಲಿಸು: ದೀವಿಗೆಯು ಡಾಳಾಗಿ 
ಉರಿಯುತ್ತಿರಲಿಕ್ಕೆ ಬೇಕು (ಮುಂಬಯಿ. ತ್ತ ಬರಬರುತ್ತ ಆ ಬೆಳಕು 
ಢಾಳವಾಗಿ ಖಿಂಡಿಯಿಂದ ಹೊರಚೆಲ್ಲಿ (ಗೀಜುಗೆ. ೦೦) ; ಅವನ ಕಣ್ಣಲ್ಲಿ 
ಸತ್ಯದ, ಬಂಧುತ್ವ ದ ದಿವೃಜ್ಯೋತಿಯೊಂದು "ಢಾಳಾಗಿ' ಉರಿಯುತ್ತಿತ್ತು 
(ಬರಹಾ. ೯೮); ವಿಶ್ವವಿದ್ಯಾನಿಲಯದ ಕೋಣೆಯಲ್ಲಿ ಇನ್ನೂ ದೀಪ ಢಾಳಾಗಿ 
ಉರಿಯುತ್ತಿದ್ದುದು . . . ಕಾಣುತ್ತಿತ್ತು (ದೀಪಹ. 11, ೦೦೬). ವಿ. ಎದ್ದು 
ಕಾಣಂ; ಸುಸ್ಪ 'ಷ ವಾಗು : ಭವ್ಯಮಂದಿರಗಳು ಮದರಾಸಿನಲ್ಲಿ ಬೀಚಿನ 

ಹತ್ತಿರವೇ | ಕಾಣುತ್ತಿವೆ (ಹೂಅರ. ೦೬) ; ಕೂರಿಗೆಗೆ ವಿಭೂತಿ 

ಯನ್ನು ಬಳಿದು ಢಾಳವಾಗಿ ಕುಂಕುಮ ಲೇಪಿಸಿದರು (ಮಣ್ಣಿನ. ant). 

[ದೇ.8 ತೆಲು. ಡಾಲ./ಮರಾ. ಢಾಳ] 

ಡಾಳ್ಕ "ಡಾಲ್ಲು' ನೋ. 
ಡಾಳ್ಕ (ನಾ). (ಚಾಮರ ಮೊದಲಾದವನ್ನು) ಬೀಸುವಿಕೆ ; `` ಗಾಳಿ 

ಹಾಕುವಿಕೆ. 

ಡಾಳಹಾಕು ಎ ಬೀಸು ; ಇಕ್ಕೂ : ಡಾಳಹಾಕುವ ಚಾಮರದ ಪೊಡೆವ 
ಡೌಡೆಯ (ಹಮ್ಮಾರ. ೩-೩೩ ವ). 
[ “ಪ್ರಾ. ಢಾಲ] 


ಡಾತಕ 


ಡಾಳಕ, ಢಾಳಕ (ನಾ). ೧. ತೋರಿಕೆಯ ನಡೆನುಡಿಯಂಳ್ಳವನು ; 
ಡಾಂಭಿಕ ; ಮೋಸಗಾರ : ಬೋಳೆಯನೆಂದು ನಂಬಬೇಡ ಡಾ[ಐಳಾಂ. 
ಢಾ]ಳಕನವನು ಜಗದ ಬಿನ್ನಾಣಿ (ಮಹಾದೇ. ಬ. ೧೦೯-೨೪೭) ; ನೆಲ 
ಡಾಳಕನಂ ತಗುಳು ಕೂರ್ತಂಗಜಕೇಳಿಯೊಳ್‌ ತೊಡರ್ದು (ಮನ್ಮವಿ. ೭.೫) ; 


ಮಾಲೆಯನೊಬ್ಬಗಿಕ್ಕಿದಳೆಂದರಾ ಹೆಣ್ಣ ಮೇಲಾಸೆ ನೃಪಗಾಗದೆಂದು| 8 


ಡಾಳಕನಾ ಮಂತ್ರಿ ಮತ್ತೊಂದು ತಂತ್ರೆದಿ ಚಾಳಿಸಿ ಮಡಿದನೇನೆಂಬೆ 
(ಳರಡ. ೩೬-೫). ೨. ಕಪಟ; ವಂಚನೆ; ಮೋಸ. "ಡಾಳಕವಂತ' 
ಪರಾ. ಢಾಳಕ: ೧. ಢಾಳಕರಿಗರ್ಥಾರ್ಥಿಗಳಿಗೆ ವೇಳದಿರನುಭವಾಮೃತವ 
(ಅಮ್ಮತ, ೦೦-೨). ವಿ. ನಿರುದಯವು ನಿಷ್ಮುರವು ದುರುಳತ್ವ ಢಾಳಕವು 
(ಸುಸಾರ. ೦೨-೨). [ಡಾಳ, * - ಕ್ಕ) 

ಡಾಳಕತನ, ಢಾಳಕತನ (ನಾ): ಥಳುಕು ; ವಂಚನೆ ; ಮೋಸ : ಕಾಳೆಗ 
ಕಿದಿರಾಗಿ ನಿಲ್ಲಲಾಜದೆ ಚಿಣ್ಣ ಡಾಳಕತನದೊಳೋಡುವನು (ಮೋಹತ. 
63-80). ಢಾಳಕತನ:: ನಾವು ನಮ್ಮಯ ಸೇವಕಾಂಗದ *ಭಾವದಿಂದಿರ 
ಬೇಕೆನುತ ನಾನಾ ವಿಧದ ಢಾಳಕತನಂಗಳ ನುಡಿದನಲ್ಲಮನು (ಪ್ರಥುಳೀ. 
8-8೬); ಕರ್ಶಶದಿಂ ಕರಿಣನೆ ಯಮರಾಟ್‌ ಜನನಾದಿಯ ಢಾಳಕತನದಿಂ 
ಢಾಳಕಿಯೆ ದಿಟ ಮಾಯೆ (ಯೋಗಾಂವಿ. ೨-೩೩); ಠಕ್ಕು ಢಾಳಕತನ 
ಬಜುಟೋಸರಣೆ ಬೇಳಕ್ಕೆ ವೈಶಿಕಗಳೆಂಬಿವಕೆ ಸಿಕ್ಕುವರೇ ಕೋವಿದರು 
(ಕುರಾಸಾಂ. ೨೮-೭೦). [ಡಾಳಕ + - ತನ) 

ಡಾಳಕವಂತ (ನಾ), ತೋರಿಕೆಯ `ನಡೆನಂಡಿಯುಳ್ಳೆವನಂ ; ಮೋಸ 
ಗಾರ; ವಂಚಕ : ನೇಣು ಕೊಂದಿತ್ತಂದಾ ದಾಯಗಾರಿಕೆಯಲ್ಲಿ ಹೋಹ 
ದರ್ಶನ ಡಾಳಕವಂತಂಗೆ (ಸರ್ವವ. ೧೩೧-೬೬೦). [ಡಾಳಕ + - ವಂತ] 

ಡಾಳಕಿ, ಢಾಳಕಿ (ನಾ). ಗಯ್ಯಾಳಿ ; ಮೋಸೆಗಾತಿ : ಸಗ್ಗಂಬಡೆದು ಬಂದ 
ಪ್ರತ್ಯಕ್ಷಮಿಲ್ಲೆನಬಹುದೆ ಈ ಡಾಳಕಿ (ಸಮ್ಮಳೌ. ೪-೬೩). ಢಾಳಕಿ: ಕರ್ಕಶದಿಂ 
ಕರಿಣನೆ ಯಮರಾಟ್‌ ಜನನಾದಿಯ ಢಾಳಕತನದಿಂಢಾಳಕಿಯೆ ದಿಟ ಮಾಯೆ 
(ಯೋಗಾಂವಿ. 3-೩೩). [ಡಾಳಕ « -ಇ್ಯ) 

ಡಾಳಯಸ್ಕು, ಡಾಳಯ್ಲು, -ಡಾಳವಿಸು, ಡಾಳಿಸಂ, ಡಾಳೈಸ್ಸು, 
ಢಾಳವಿಸು, ಢಾಳಿಸು,, ಢಾಳೈೆಸು (ಕ್ರಿ). ೧. ಮಿಂಚು; ಹೊಳೆ ; 
ಮಿನುಗು ; ಥಳಥಳಿಸಂ. ಡಾಳೆಯನ್ಸ : ೧. ಕದಪುಗಳು ನಿರ್ಮಳೆವೊದಗಿ 
ಡಾಳಯ್ಗ್ಸು (ಪಾಕಾಂ. ಢಾಳೈಸು]ತಿಪ್ಪುವು ಲೋಲಲೋಚನೆಯ (ಏಿಸಪು. 
೪-೨೩. ಡಾಳವಿಸು : ೧. ಡಾ[ಪಾಕಾಂ. ಢಾ]ಳವಿಪ ಸುಲಿವಲ್‌ ಮುಗುಳ್ನಗೆ 
ಮೇಳವಿಸುವ ಮುಖಪ್ರಸನ್ನತೆ (ಐಸಪು. 4-೨೭). ಡಾಳಿಸ್ಕು : ೧.`ನೀಲದ 
ಸರ ಮಾಣಿಕದ ಕುಚ್ಚು ವಜ್ರದ ಮೇಲುಗೊಂಚಲು ` ವೈಡೂರ್ಯ 
ಡಾಳಿಸುತಿಹ ಬಲು ಪಸರದಂಗಡಿಗಳು ಸಾಲುಗೊಂಡೆಸೆದುವೆ (ಳಂನವಿ. 
೬-೬೮) ; ಲೀಲೆಯಿಂ ನರಸಿಂಹನಂತೈದಿದ ರತ್ನ ಡಾಳಿಪೋಲಗದ ಚಾವಡಿಗೆ 
(ತನವಿ. ೦೦-೦೨೫); ಭಾಸುರ ವೇದಮಾತೆ ಗಾಯುತ್ರಿ' ಡಾಳಿಸೆ ತಾಳ್ದು 
(ಕುಮಾಪು. ೦-೭೦). ಡಾಳೈೆಸ್ಕು : ೧. ಕದಪುಗಳು . . . ಡಾಳೈಸು[ಪಾಕಾಂ. 
ಡಾಳೆಯ್ದೂ, ಢಾಳೈಸು)ತಿಪ್ಪವು ' ಲೋಲಲೋಚನೆಯ (ಐಸಪು. ೪-೨೪); 
ಎಳಲಿಟ್ಟು ಡಾಳೈಸುತಿಹೆ ಹಾರವೆಲ್ಲವುಂ ಸಂತೋಷದಿಂ ಪರಿದು ಪಸೆರಿಸಲು 
(ವೀಕೈಪು. 4-08-೭). ಢಾಳವಿಸು: ೧. ಢಾ[ಪಾಕಾಂ. ಡಾ]ಳೆವಿಪ ಸುಲಿಪಲ್‌ 
ಮುಗುಳ್ನಗೆ ಮೇಳವಿಸುವ ಮುಖ ಪ್ರಸನ್ನತೆ (ಬಸಪು 8-೨೭). ಡಾಳಿಸ್ಕು: 
೧. ಶಾಲಿಯ ತೆರೆಯ ತಟ್ಟುಚ್ಚಿ ದೀಪದ ಕಾಂತಿ ಢಾಳಿಸುವಂತೆ ಲೋಕ 
ದೊಳು ಆ ಲಲಿತಾಂಗನ ತನುಕಾಂತಿ ಪೊದೆದದುಕೂಲದ ಹೊಜಿಗೆ ರಂಜಿಸಿತು 
(ಭರತ. 0-93) ; ಮೇಲಿಪ್ಪ ಚಿನ್ನದ ಕಳಶದಿಂ ಗೋಪುರ ಢಾಳಿಸಿ ತುಡು 
ಕಿತಂಬರವ (ಕಂನವಿ. ೭-6೪). ೨. ಪ್ರಕಾಶಗೊಳಿಸಂ; ಹೊಳಪುಮಾಡು; 
ಬೆಳಗಿಸು : ಬಾಲಶಶಾಂಕನಂದದ ಪುಲಿಯುಗುರನು ಢಾಳಿಪ ಬಂದಿ 
ರಂಜಿಸಿತು (ಅಜತ. ೪-೪೪). ೩. ಉಜ್ಜಿ ಹರಿತವಾಗಿಸು ; ವಂಸೆ ; 


೩೧೮೨ 


[od 
ಅ 


ಡಾಳಿಸ್ಕು 


ಸಾಣೆಹಿಡಿ : ಕುಂತದ ಧಾರೆಗಳ ಢಾಳಿಸುವ ನೆಆ್‌ ಸೊಪ್ಪಾದ ಹಿಳುಕಿನ 
ಗಜ್‌ಯ ಕೀಲಿಸುವ . . ,. ವೀರಭಟರೆೊಪ್ಪದರು (ಕುವ್ಕಾಫೀ- ೫-೩೮). 
ಢಾಳ್ಳೆ ಸು: ೧. ನೀಲಗಿರಿಯೊಳಗಾಡುವ ಶಿಶುಗಳೆರಡಾಲಿಂಗಿಸಲು 
ಭೂಮಿಯ ಢಾಳೈಸುತಡರ್ದುರಿಗಳಿಂ ನಕ್ಷತ್ರಮಾಲೆ ಪಗಲೊಳೆ 
ತೋರ್ಪುದು (ಕೈಳವ. ೮-೩). [ಡಾಳ+.- ಇಸ್ಕು) 

ಡಾಳಯಿಸ್ಕು (ಡಾಳಿಸ್ಕು' ನೋ. 

ಡಾಳಯ್ಲು (ಡಾಳಯಿಸ್ಕು' ನೋ. 

ಡಾಳವಿಡಿ (ಕ್ರಿ). ಉಜ್ಜಿ ಬೆಳಗಿಸು ; .ಮೆರಂಗುಕೊಡು : ಬಗೆಗೊಳಿಪ 
ಡಾಳವಿಡಿದಿರ್ದ ಕಟ್ಟಾಣಿಮುತ್ತಿನ ಕಂತಮಾಲೆ (ಸೌಂದಪು. ೪-೨೨). 

[ ಡಾಳ, + ಪಿಡಿ;] 

ಡಾಳವಿಸು "ಡಾಳೆಯಿಸು,' ನೋ. 

ಡಾಳಾಹಿ (ಕೆ). ಹೊಳೆಯುವ ಮೈಯನ್ನುಳ್ಳ ಹಾವು; ಕೃಷ್ಣಸರ್ಪ 
(2): ಮೊಲೆಪುತ್ತುಗಳ ಬಳಿಯೊಳು ಡಾಳಾಹಿ ಕಣ್ಗೊಳಿಸದೆಯಿವು 
ನಿಕ್ಷೇಪ ನೆಲೆಯೆಂದು ವಿಟರು ಸೆಳ್ಳುಗುರ್ಗಳಿಂ ತೊ ತೋ ಡುವರೆಳಸಿ 
ಗಣಿಕೆಯರ ಕುಚವ (ಗೊನ್ನುಜೆ. ೨-೯೩). 

UP ಇದು- `ಕಾಳಾಹಿ'ಯ. ಅಪಲಿಖಿತವಿರಬಹುದು ] 

ಡಾಳಿ, (ನಾ). ಎ ಡಾಳೆ : ಪ್ರಾಣೇಶನಂ  ನೆರೆದಂತೆ. ಕಳುಪಿ ತಶ್‌ ಕಾಲರಶಿ 
ಚಿಹ್ನೆಮಂ ಮತ್ತೊ ರ್ವನೊಳ್‌ ಪುಸಿದು ಡಾಳಿಯೊಲಿದಿಂತಿರ್ದಳು (ಜಬಪು. 
೧೦-೬೪), [ ಡಾಳ್ಮ * -ಇ್ಯ) 

ಡಾಳ್ಕಿ, "ದಾಟ್‌' ನೋ. 

ಡಾಳಿಂಬ 'ದಾಳಿಂಬ' ನೋ. 

ಡಾಳಿಂಬೆ "ದಾಳಿಂಬ' ನೋ. 

ಡಾಳಿಂಬ್ರ “ದಾಳಿಂಬ' ನೋ. 

ಡಾಳಿಮ "ದಾಳಿಂಬ' ನೋ. 

ಡಾಳಿಸು, "ಡಾಳೆಯಿಸ್ಸು' ನೋ. 

ಡಾಳಿಸ್ಕು, ಡಾಳಯಿಸಂ,, ಡಾಳೈಸ್ಕು, ಢಾಳಯಿಸು, ಢಾಳಿಸ್ಕು (ಕಿ). 
೧. (ಚಾಮರ, ಬೀಸಣಿಗೆ ಮಂಂತಾದುವನ್ನು) ಬೀಸಂ ; ಗಾಳಿ 
ಹಾಕು : ಅಂಗಜನೃಪಂಗೆ ಬನವೆಂಬಂಗನೆ ಡಾಳಿಸುವ ಚಾರುಚಾಮರಮ 
ದೆನಲ್‌ . ಎಸೆದುಡಲ್ಲಿ ಪೂಗಮಹೀಜಂ (ಉಪೃಟ. ೯-೦೬); ಚಕ 
ಚಕಿತಮಾಗಿ ಡಾಳಿಪ ಚಾಮರಂಗಳಿಂ.. (ಚರ್ಮ. 4-80) ; ಗಾಯತ್ರಿ 
ಸಾವಿಶ್ರಿಯರು ರಂಜಿಸಿದರಾ ಮಹಾದೇವನೆಡಬಲದಲ್ಲಿ ಜಳಿಸುತೆ 
ಚಾಮರವನೆಸಕದಿಂದ (ಸಳಂದಳು. ೦-೩9); ನೀಲಗಿರಿಯ ಮೇಲೆ 
ಮುಸುಕಿದೆ ಸಿತಮೇಘಜಾಲವೆಂದೆನೆ ಡಾಳಿಸುವ ಮೇಲುಚವರಗಳು 
ಮೆಚದೆವು (ಕುರಾಸಾಂ. ೪೨-೪೪); ಬೆರಳ ಮುದ್ರಿಕೆಯ ಹೊಳಹು 
ದೋಜುತ ಶುಭ್ರಚಮರವ ಡಾಳಿಸುತೆಳೆಬೆಂಗಳೆಸೆದರತ್ತೀಯಲಿ (ಕಂನವಿ. 
6-30). 3. ಸುತ್ತಲೂ ಬೀರು ; ಹರಡು; ವ್ಯಾಪಿಸು: ಗಾಳಿಯಲಿ 
ಬೆಳಕು ಬಣ್ಣಗಳಲೆಯನೆೊಡಸಿ ಕಣ್ಮಟ್ಟು ಮೋಹನವ ಡಾಳಿಸುವ ನಾಡು 
(ದ್ರಾತ್ಮಿದಾ, ೩-೫). ೫. (ಪಗಡೆಯ ದಾಳವನ್ನು) ಬೀಸಿ ಹಾಕಂ; ಎಸೆ; 
ಉರುಳಿಸು : ಕಾಲೋಚಿತ ಕಿತವರನನೃತಾಲಯರಂ ಪೊರೆಗೆ ಕರೆದು 
ಪಣಬಂದವನೊಲ್ಹಾಳೋಚಿಸಿ ಡಾಳಿಸಿದಂ ಸೋಲಕ್ಕಿರ್ದಕ್ಷಯುಗಳವಂ 
ನಳಭೂಪಂ (ನಳಕಂ. 808): ಡಾಳಯಿಸ್ನು : ೧. ಇಕ್ಕೆಲದಾಲವಟ್ಟಂ 
ಚವರ ಕುಂಚಂ ಡಾ[ಐಃಕಾಂ. ಢಾ]ಳಯಿಸೆ ಗದ್ದುಗೆಯ ಮೇಲಿಹ ಬಿಜ್ಜಳನ 
ಕಂಡು (ಬಸಪು. ೬೧೨೩೦) : ಡಾಳಯಿಸುತಿಹ ಕನಕ ಚಾಮರದೋಳಿ 
(ಕಂಳದಾ. ೯-೨೨). ಡಾಳ್ಳೈಸ್ಕು : ೧. ಬಾಲೆಯರು ಬಣ್ಣಿಸಿ ಚಮರವ 
ಡಾಳೈೆಸುತ ಬಂದರು (ಶ್ರೀಪಾಲ. 04-06೭). ಢಾಳಯಿಸು : ೧. ಚವರ 
ಕುಂಚಂ ಢಾ[ಪಾಂ. ಡಾ]ಳಯಿಸೆ (ಬಸಪು. ೩೧-೩೦). ಢಾಳಿಸ್ಕು : ೧. ಢಾಳಿ 


ಡಾಳು 


ಸುವ ಚಮರಿ ಸೀಗುರಿಗಳೊಗ್ಗಿನ ಕಂಜುಹುವಿಡಿದು ನಡೆದು (ಹಕಳಾ. 
6-೭೦) : ಲೋಚನಪುಶ್ಟಿಕೆಗಳು ಢಾಳಿಸುತಿರ್ಪಾ ಚಮರಗಳಿಂಬಂತೆ ಖೇಚರ 
ಭೂಚರಸತಿಯರ ಕಣ್ಣ ಮರೀಚಿಯೊಪ್ಪಿ ದುವೀಶ್ವರಗೆ (ಶ್ರೀಪಾಲ. ೧೪- 
60) : ನಳಿನಮುಖಿಯರು ಚವರಗಳನೆಡಬಲದೊಳಗೆ ಢಾಳಿಸುತೆಯ್ತರಲು 
(ಳುರಾಸಾಂ. ೧೦-೭೦) ; ಎತ್ತುವಾರತಿ ಸೇಸೆ ಇಡುವ ನಿವಾಳಿ ಢಾಳಿಸುವ 
ಚಾಮರಂಗಳಿಂ (೪66. ೩-60): ಚಂದ್ರಾದಿತ್ಯರುಭಯಚಾಮರಗಳಂ ಪಿಡಿದು 
ಢಾಳಿಸೆ (ಕಂಪು. ೨-೩೦). ೪. ಅಲುಬಂ; ತೊಳೆ; ಜಾಲಾಡಿ 
ಹೊಳೆಯುಂವಂತೆ ಮಾಡು : ಅಜ್‌ನೆಂಬ ಮೂಸೆಯೊಳಗಿಟ್ಟು ಪರಮ 
ಜ್ಞಾನದಿಂ ಕರಗಿಸಿ ಸುಮನವೆಂಬ ನಿರ್ಮಲೋದಕದಲ್ಲಿ ಢಾಳಿಸಿದ ಶುದ್ಧ 
ಸುವರ್ಣ. (ಅದವ. ೦೩೮). [ಡಾಳ್ಕೆ + - ಇಸ್ಯು) 

ಡಾಳು :ಡಾಲ್ಕು' ನೋ. 

ಜಾಳಿ, ಢಾಳೆ (ನಾ). ಮೋಸಗಾರ್ತಿ; ವಂಚಕಿ; ಥಳುಕುಗಾತಿ ; 
ಗಯ್ಯಾಳಿ : ಮೆಯ್ಕನೆ ಮಾಜುವಾಕೆ ಭವಮಂ ಪೇಟ್‌ ಮಾಜಳೇ 
ಸಂತೆಯೊಳ್‌ ಧನಕಾನಾಜಕಿನಿವಳಿ ದೈವವಟಾಗಿನ್ನೀ ಸೂಳೆಯಂ'ಡಾಳಿಯಂ 
(ಲೀರಾವ. ೨-೧೦೩) ; ಚಂಡಪ್ರದ್ಯೋತನೆಂಬರಸಂ ಆಕೆಯನೆಟಬಕದುಕೊಳ್ಳೆ 
ನೆಂದು . .. ತನ್ನ: ಪೆರ್ಗಡೆಗಳಂ ಡಾ(ಣಾಕಾ. ತಾ] ಳೆಯರಪ್ಪ ಸಬ್ಬವದ 
ಪೆಂಡಿರುಮಂ ಪ್ರಭಾವಶಿಯಲ್ಲಿಗಟ್ಟಿ (ಜಿ ೪ ವಸಂ. ೨೨೭-೩8 ವು; ಆಬ್‌ 
ನೇಹಮಂ ಮೆಜಕಿದು ಹೊಳ್ಳಿಸಿ ಬಿಟ್ಟಪೆನೆಂಬ ಡಾಳೆಯಂ ಸುಡುವುದು 
ಸುಟ್ಟು ತೂಜುವುದು ತೂಟ್‌ದ ಬೂದಿಯ ಹಿಟ್ಟುಗುಟ್ಟಿ ಬೊಟ್ಟಿಡುವುದು 
(ಅನಂಪು. ೮-8೬) ; ಕೂರಾನೆ . . . ದಾಂಟುವುದಿಡುರುಡ್ಲೆ ಗಳ ಗಿಲಿಗಳನಿಕ್ಕಿ 
ದಾಂಟುವ ಡಾಳೆಯಂದದೊಳು (ಛರಣ. ೩೬-೭೫). ಢಾಳೆ: ಇಳಿಕೆಯ್ವುದು 
ಹೆೊಳ್ಳಿಸಿ ತಿಂಬ ಢಾಳೆಯಂ (ಪಾರಪು. ೧೫-೦೦೭) ; ಪುಸಿಯಳಿಪಂ ನಿಮಿರ್ಚಿ 
ತಮಗಿಲ್ಲದ  ಬೇಂಟಮನುಂಟುಮಾಡಿ .. . ಮುಟ್ಟದ ಮುನ್ನಮೆನ್ನರಂ 
'ದೆಸೆವಲಿಗೆಯ್ದರೇನೋ ಕಡು ಢಾಳೆಯರೊಂದಿರುಳಲ್ಲಿ ಸೂಳೆಯರ" 
(ಛರ್ಮನಾ. ೨-೦೧೩) : ಮುತ್ತಿನ ಹಾರವ  ಕಳ್ಳರೆಂದೆಮಗಾಪತ್ತನೆನೆಸಿದ 
-ಢಾಳೆಯನು ಅತ್ತಿತ್ತ ಹೋಗದಂದದಿ ಕಾದುಕೆೊಂಡಿರಿ (ಪ್ರಭಂಜ. ೦-೦೭೯). 

( ಡಾಳ್ಮ + - ಎ] 

ಡಾಳೆವೆಂಡತಿ' (ನಾ). ಧೂರ್ತಳಾದ ಹೆಣ್ಣು ; ಹಾದರಗಿತ್ತಿ : ತೊಡಿಗೆ 
ಸುಸರ ಹಾರದ ಮುತ್ತಿನಂತೆ ಸರದೊಳಳವಡುವ ಡಾಳಿವೆಂಡತಿಯಂತೆ 
ಕೈಸನ್ನೆಯಣಅವ ಜಾತಿ ಜಾಯಿಲಂಗಳಂ (ಅನಂಪು. ೨-೩೦ ವ). 

'[ಡಾಳೆ + ಪೆಂಡತಿ (ಎಮೆಡಿತಿ)] 

ಡಾಳೈಸು, "ಡಾಳಯಿಂಸ್ಕ' ನೋ. 

ಡಾಳೈಸ್ಕು 'ಡಾಳಿಸ್ಕು' ನೋ. 

ಡಿಂಕಿಸು (ಕ್ರಿ). (?) : ಉತ್ತರಗುಣಂಗಳಿವನಲ್ಪ ಮನಾಂ ಡಿಂಕಿಸದೆ' ನೆನಪವಣೆ 
ನನಾಚಾರಂಗಳಂ (ರತ್ನಳ. 3-0೫). [7] 

ಡಿಂಗರ (ನಾ). ೧. ಸೇವಕ ; ಅಡಿಯಾಳು ; ಕಿಂಕರ ; ಭಕ್ತ: ಪಾರ್ವರೆಂ 
ದೊಡೆ ಪಾಪಂ ಬಿಡೆ ಪೋಪಂತದು ಪೇಟಾ ತುಡುಗುಣಿಯೋ ತಿರಿವ 
ಗೊರವನೋ ಡಿಂಗರೆನೋ (ಪಾಕಾಂ. ಪೇಟ್‌ವಿಂದಂ] (ಸಮಪ. ೦೦-೮೮) ; 
ಹರಶೆರಣೆಂಬಂ ಭಕ್ತರ ಕರುಣವೆ ಶರಣೆಂಬ ಶಿವನ ಡಿಂಗರನೆಂಬಂ ಹಿರಿಯಣ್ಣ 
ಸಾವಿದೇವನ ಪರಮನನುಣ್ಣೆಯನೆ ತಾಳ್ವಿದಂ ಮುದ್ದರಸಂ (ಸೌಇಇ. 12-1, 
3೪೭-೬೦ ; 1177) ; ಕುಲಮುಳ್ಳ ನರಂ ಪೆಅರೆಂಜಲನುಂಡಂದೆಲ್ಲಮವನ 
ಡಿಂಗರನೆಂಬರು ಸಲೆಯಡಗಂ ನಾಯೆಂಜಲ ನಲಿದಲಸದೆ ತಿಂದಂದು 
ನಾಯ ಡಿಂಗರನಲ್ಲೆ, (ಪಸಾರ. ೫೯೮-೧೪). ೨. ವಂಚಕ; ಮೋಸಗಾರ; 
ಠಕ್ಕ. ೩. ನೀಚ ; ಅಲ್ಪಮನುಷ್ಯ ; ಕ್ಷುದ್ರ. ೪. ಬೊಜ್ಜು ದೇಹ 
ವುಳ್ಳವನಂ ; ದಪ್ಪವಾದ ಶರೀರವುಳ್ಳವನು ; ಸ್ಥೂಲಕಾಯ ; 
ಠೊಣಪ. [ಸಂ.) 


೩೧೮೩ 


46 


ಡಿಂಡೀರ. 


ಡಿೀಗಠಿಗ (ನಾ). ಇ ಡಿಂಗರ ೧: ನಿವ್ಮು ನಂಬದ ಶರಣರ ಡಿಂಗುಗ 
ನಾನಯ್ಯ (ಬಸವ. ೪೬೪); ಶಿವನ ಡಿಂಗರಿಗನಡಗಿರ್ದ ಗುಹೆಯದು 
ನೋಡ (ಜಡರ. ೦೩೩-೨೨); ಸಕಲಕ್ಕೆ ರಾಜಾಧಿರಾಜನಾ ತ್ರ್ಯಂಬಕಂ 
ಕ್ರಿಪುರಾರಿಯಾತಂಗೆ ಡಿಂಗರಿಗರಂಜುಜಭವಾಚ್ಯುತ. ದೃಖಿಲರು (ಪದ್ಮಕಾ. 
೦೧-೪೦) ; ಕೊಲುವ ಮನವೇ ಬಿಸುಡು ಚಕ್ರವನೆನ್ನ ಕಾಯದಲಿ ಅಳುಕಿ 
ಕೂದಲು ಹೆಜ್‌ದುದಾದರೆ ಬಳಿಕ ನಾ ಡಿಂಗರಿಗನಲ್ಲ (ಕಾವ್ಕಾಳೀ. ೬-೪೫) ; 
ಡಂಗುರವ ಸಾಂ ಹರಿಯ ಡಿಂಗರಿಗರೆಲ್ಲರು ಭೂಮಂಡಲಕೆ ಪಾಂಡು 
ರಂಗವಿಟ್ಕಲ. ಪರದೈವವೆಂದು (ಪುಕೂದ. ೦-೫೩-೦) ; ಸಂಗೀತಲೋಂಲ ಶಿರಿ 
ವಿಜಯಿವಿಠಲರೇಯನ 'ಡಿಂಗರಿಗನಾಗದೆ ಸಕಲ ಸೌಖ್ಯ ಬಾರದು (ವಿಸಾಸು. 
೭-೦); ಇಲ್ಲದ್ದರಲ್ಲಿ ಬಾಯಿಹಾಕುವ ಊರ ಡಿಂಗರಿಗ ಅವ (ಸಂಠಂಸ, ೪೩); 
“ಶನಿಯ” ಎಂಬ ಅರ್ಧವಮಾನುಷ. ಕಿಂಕರನೂ ಕಿನ್ನರವರ್ಗಕ್ಕೆ ಸೇರಿದ ಒಬ್ಬ 
ಅತಿಮಾನುಷ ಡಿಂಗರಿಗನೂ ಇದ್ದರು (ಐಿಗಾಳಿ. ೭). 

[ಡಿಂಗರ+ - ಇಗ] 

ಡಿಂಗಿ (ನಾ). ದೋಣಿ ನಡೆಯಲು ಹಾಯಿಬಟ್ಟೆಯನ್ನು ಹಗ್ಗ ಗಂಂದ 
ಬಿಗಿಯಲು ಉಪಯೋಗಿಸುವ ಕೂವೆವಂರ ; ಕೂಪಕ . 'ಡಿಂಗಿ 
ದೋಣಿ' ಪರಾ. ([ -ಪಾಠ. ಡಿಂಗೀ] 

ಡಿಂಗಿದೋಣಿ (ನಾ). ಹಾಯಿ ಕಟ್ಟಿದ ದೋಣಿ; ಕೂವೆಮರವುಳ್ಳ 
ದೋಣಿ: ನದಿಯ ಮಧ್ಯೆ ಸರಿಯಾಗಿ ಒಂದು ಡಿಂಗಿದೋಣಿ ವೇಗ 

` ಪ್ರವಾಹದಲ್ಲಿ ಓಡುತ್ತಿದೆ (ನಿಬಂಧ. 11, ೨೦೭). [ಡಿಂಗಿ * ಧೋಣ್ಯಿ]: 

ಡಿಂಗು; (ನಾ). ಒಂದು ಕ್ಷಂದ್ರ ದೇವತೆ: ಗಾಡಿಗ ಡಿಂಗು [ಶಾಕಾಂ. ಬು] 
ಗಂಗೆ ಚಿಕ್ಕು ಮುಟ್ಟಿಗೆ ಹಸುರಂಬಲಿ ಮುಟ್ಟಿಗೆ ಹುರಿಬುತ್ತಿಯ ಬೇಡಿ 
ಮನುಷ್ಯರ ಪಿಡಿದು ಪೀಡಿಸಿ ತಮ್ಮ ಬಸುರ್ಗೆ ಕಾಣದೆ ಈಡಾಡಿದ 
ಕೂಳಂಬಲಿಯನಾಯ್ಡು ಕುಟುಕುವ ಹೇಸಿದೈವಂಗಳ ಬೇಡಿ ಬೇಡಿ ನಿರರ್ಥಕ 
ಕೆಡಬೇಡ (ಐತವ. ೫೫೬). [? 

ಡಿಂಗು, 'ಧಿಂಗಂ' ನೋ. 

ಡಿಂಡ "ದಿಂಡ್ಮ' ನೋ. 

ಡಿಂಡಲ 'ದಿಂಡ್ಕ' ನೋ. 

ಡಿಂಡಿಗ 'ದಿಂಡ,' ನೋ. 

ಡಿಂಡಿಮ (ನಾ). ೧. (ಡಿಮ್‌, ಡಿಮ್‌" ಎಂಬ ಶಬ್ದಮಾಡುವ) ಒಂದಂ 
ಬಗೆಯಂ ಚರ್ವುವಾದ ; ಡವುಡೆ: “ಡಿಂಡಿಮವೆನಲು ಮೊರೆವ 
ಡೌಡೆಯೆನಿಕ್ಕು ” (ಮಂಗರಾ. 39-೭);: ಡಿಂಡಿಮರವದೊಳ್‌ ವನವೇತಂ 
ಡಮನೆಚ್ಚರಿಸುತಿರ್ಪವೊಲ್‌ (ಕಾದಂಪೂ, 09೭): ಎಜಗನೆ ಗಂಡ ಡಿಂಡಿಮದ 
ಡಂಬರವೊಪ್ಪುವುದೀ ಧರಿತ್ರಿಯೊಳ್‌ (ಎಕ. ೪, ಅರಸೀ. ೦೩೮-೩೦: 1174); 
ಕೋಟಿ ಡಿಂಡಿಮಗಳನು ಬಾರಿಸೆ ಗೋಟು ತುಂಬಿತು ಜಗೆದ ಕಿವಿಗಳ ಪಾಟಿ 
ಹೊಟ್ಟಿತು (ಳಾಶಿರಾ. ೨೪-೪). ೨. [ಛಂದ] ಒಂದು ವೃತ್ತದ ಹೆಸಡು : 
(8). [ಸಂ.) 

ಡಿಂಡೀಠ (ನಾ). ಕಡಲನಾಲಗೆ ; ನೊರೆ ; ಫೇನ ; ಬುರುಗಂ: “ಘನತರ 
ಫೇನಂ ಡಿಂಡೀರ ನಾಮಂ” (ವಸ್ತುಕೋ. ೨೨-೪). “ ಡಿಂಡೀರಮೆನೆ 
ಫೇನಮೆನೆ ನೊರೆಯಕ್ಕು” (ಮಂಗರಾ. ೦೨೩-೦೨): “ಡಿಂಡೀರಃ, ಅಬ್ಬಿ ಕಘಃ. 
ಫೇನಃ - ಸಮುದ್ರದ ನೊರೆ” (ಸಿದ್ಧಾಂತಿ. 3೬೨) ; ಡಿಂಡೀರಾವಳಿ ಶಂಖ 
ವಲ್ಲರಿಯಿಂ . ವಿದ್ರುಮಂ ಚಂಡೌರ್ವಾನಲದೀಪ್ರಿಯಿಂ 
ದ್ವಿಗುಣಿಸುತ್ತಿರ್ಪ್ಷಾ ಮಹಾಂಭೋಧಿಯಂ ಕಂಡು (ಜಗವಿ. ೭-೦೬) ; 
ಸಚರಾಚರವ್ರಾತ ತೋಲ ತೋಟ್‌ಯಡಂಗುವುವು ಡಿಂಡೀರನಿಕರದ 
ವೋಲು (ನಿಭಾಗ. ೦೦-೦೪-೨೨); ಡಿಂಡೀರ ಪಿಂಡೌಘ ಮಂಜುಳೆಯಂ ಪೆಂಪಿನ 
ಲಂಪನಾಳ್ವ ಪೊಳೆಯಂ ಪೇಳ್ಬಣ್ಣಿಸಲ್ಬರ್ಕುವೇ 

{ ಸಂ.] 


(ರಾಜರೇ. ೨-೯). 


ಡಿಂಡೀರಪಾಂಡುರ 


ಡಿಂಡೀರಪಾಂಡುರ (ಗು). ನೊರೆಯಂತೆ ಬೆಳ್ಳಗಿರುವ,-ಬಿಳುಪಂದ : 
'ನಿರವದ್ಕಾನ್ವಯನುದ್ಧಮುದ್ಧತ ಮಹಾಕ್ಷೀರಾಬ್ಧಿ ಡಿಂಡೀರಪಾಂಡುರಂ 
ಸ ನೆಲೆಗೊಳ್ಗಾಚಂದ್ರತಾರಂಬರಂ (ಕವಿರಾ. ೩-೨೩4). 
[ ಡಿಂಡೀರ + ಪಾಂಡುರ) 


೩೧೮೪ 


ಡಿಂಡೀರಪಿಂಡ (ನಾ). ನೊರೆಯ ಮುದ್ದೆ ,-ಉಂಡೆ ; ಫೇನರಾಶಿ :| 8 


ಏಕಾವಳೀವಿಳಾಸಾಪಹಸಿತಾಮೃತ ಡಿಂಡೀರಪಿಂಡಪಾಂಡುರಂ (ಶಾಂತಿಪು. 
೭-೦೩ ವಪ); ಕಂಡರಿಸಿ ಪಳುಕಿನಿಂದಮಖಂಡಿತಶೌಚಗುಣ ಸುರನದೀಸಮುಪ 
ಚಿತಂ ಡಿಂಡೀರಪಿಂಡಮೆನಿಸಿ ಕಮಂಡಲು ಸೊಗಯಿಪುದು ಬಾಳಚಂದ್ರ 
`ವ್ರತಿಯಾ (ಮಲ್ಲಪು. ೧೦-೧೩೬). [ಡಿಂಡೀರ + ಪಿಂಡ] 
ಡಿಂಬ (ಗು). ೧. ಅಲ್ಪವಾದ ; ಸಣ್ಣದಾದ. "ಡಿಂಬಾಹವ' ಪರಾ. 
(ನಾ) | ೨.ಮೈ; ದೇಹ; ಶರೀರ: ಸಂಸಾರ ವಾಯಾವಾಶವ ಬಿಡಲೊಲ್ಲದೆ 
ಡಿಂಬವ ನೆಚ್ಚಿ ಕೆಟ್ಟೆಯಲ್ಲಾ ಹೆಂಸೌ (ಬಸಹೆ. ೧೦-೨೫) ; ಕುಂತೀ 
ಮಕ್ಕಳೆಂದೊಡೆ ಹರಹಿಕೊಂಬಿರಿ ಡಿಂಬವೆಮ್ಮಲಿ ಜೀವವವದಿರಲಿ 
(ಳುವ್ಶಾಉ. ೫-೧೮) ; ಎವೆ ವಿಂಡುಕದವನಿಪರು :ಪೀಠಾವಳಿಯೊಳಿದ£ರು 
ಬಟ್‌ಯೆ ಡಿಂಬದೊಳು (ಜೀವಂಡೆ. ೮-೭೦); ಕಂಬ ಮುಲ್‌ದು ಡಿಂಬ 
ಬಿದ್ದು ಅಂಬರಕೆ ಹಾಟ್‌ಹೋಯಿತು (ಪುರಂದ. ೧-೧೧೨-೬); ಈಸು 
ಪೊತ್ತೇಕೆ ಪವಡಿಸಿದನೆಂದೆಬ್ಬಿಸಲ್‌ ಶ್ವಾಸಮಿಲ್ಲದೆ ಡಿಂಬಮಿರೆ--ಕಂಹು 
(ಜಿಬಪು. ೬-೨೩) ; ವಿಷಯಂಗಳಿಗೆ ಕಿವಿ ಜೋತುಬಿದ್ದು ಈ ಡಿಂಬವನ್ನು 
ಮೋಹಿಸದಿರೆಲವೊ ಪ್ರಾಣಿ (ವಿದಾಳೃ. ೪೮-೭). ೩. ಎಳೆವಯಸ್ಸಿನ ಮಗು 
ಅಥವಾ ಪ್ರಾಣಿ ; ಶಿಶು. 9. ವಿಪ್ಲವ ; ದಂಗೆ; ಲೂಟಿ. «ಡಿಂಬ 
ಯುದ್ಧ? ಪರಾ. ೫. ಅತಿವೃಷ್ಟಿ, ಅನಾವೃಷ್ಟಿ, ಇಲಿಹೆಗ್ಗಣಗಳ 
ಕಾಟ, ವಿಂಡಿತೆ, ಹಕ್ಕಿ ಮೊದಲಾದಂವುಗಳ ಹಾವಳಿ "ಮತ್ತು ಪರ 
ರುಜರ ಮುತತ್ರಿಗೆಗಳಿಂದಾಗುವ ತೊಂದರೆ ; ಈತಿಬಾಧೆ ; ಡಾಮರ: 
(8). ೬. ಗೋಲಾಕಾರದ ವಸ್ತು; ಉರುಳಿ; ಚೆಂಡು. ೭. ಮೊಟ್ಟೆ; 
ತತ್ತಿ. ೮. ದಿಬ್ಬ; ತಿಟ್ಟು (?): ತಲೆ ಕಾಮನಗುಡ್ಡದ ಬೊಂಬೆಗಲ್ಲ ವಂತ್ತು 
ಡಿಂಬದ ಮೇಲೆ ಬಗುತನ ಕಟ್ಟೆಗೆ ಬ (ಎಳ. 111, ತಿರುಮೆ. ೬೩-೪೫೯; 1748). 
[ಸಂ.) 
ಡಿಂಬಯುದ್ಧ (ನಾ). ೧. ಸಣ್ಣ ಕದನ ; ಕ್ಷುಲ್ಲಕ ಕಲಹ: “ಸಣ್ಣ ಸಣ್ಣ 
ಅಥವಾ ಹೊರವಳಯದಲ್ಲಿರುವ ಸೈನಿಕ ಪಂಗಡಗಳಿಗೆ ಅನಿಯತವಾಗಿ, 
ಮುನ್ನಿರೀಕ್ಷೆಯಿಲ್ಲದೆ. ನಡೆಯುವ ಹೋರಾಟ; ಡಿಂಬಯುದ್ಧ; ಸಣ್ಣಕಾದಾಟ, 
ಅಲ್ಪ ಕದನ, ಹೊಡೆದಾಟ; (ಬುದ್ಧಿ ವಂತಿಕೆ, ತರ್ಕ,ಮೊ. ಗಳ) ವಾಗ್ಯುದ್ಧ” 


(Skirmish. ಇಂಕನಿ.). ೨. ದಂಗೆ; ಲೂಟಿ ; ಕೊಳ್ಳೆ. "ಡಿಂಬಾಹವ' 


ಪರಾ. [ಡಿಂಬ ಯುದ್ಧ] 

ಡಿಂಬಾಹವ (ನಾ). ಎ ಡಿಂಬಯಂದ್ಭ ೨: (ರೀವ). [ಡಿಂಬ* ಆಹವ) 

ಡಿಂಬು (ನಾ). ೧. ಮೈ; ದೇಹ: ಶರೀರ : ಕುಂಭಿನಿಪತಿ ನಮ್ಮ 
ವಿಜಯವಿಠಲರೇಯ ಡಿಂಬಿನೊಳಗೆ ನಿಂದು ಪಾಲಿಸುವನು ನಿತ್ಯ (ವಿಸಾಸು. 
೩೦-೪). ೨. ಸ್ವಲ್ಪ ಎತ್ತರವಾದ ಸ್ಥಳ ; ದಿಬ್ಬ ; ತಿಟ್ಟು: ಆ ಮಹಿ 
ರಭಸಕ್ಕೆ ... ಪರ್ವತದಾ ಮಹಾಡಿಂಬಿನಲ್ಲಿ ಪಾಂಡುವಿನರಸಿ ನಡುಗಿದಳು 
(ಸಂಭಪ ೧೩.೭). ೩. ದೀಪದ ಆಧಾರ ; ದೀಪವನ್ನಿಡುವ ಸಣ್ಣ 
ಪೀಠ : (8). ([ ಆಸಂ. ಡಿಂಬ) 

ಡಿಂಬೆ (ನಾ). ಮೂಗಿನ ಹೊರಳೆಗಳ ನಡುವಿನ ಸಿಂಬೆ (?) : ತುಂಬಿದ 
ತಾನಗಳಿರ ಬನ್ನಿ ರಾಯನ ತುಂಬಿದ ಬವರಿಗಳಂತೆ ಕೆಂಬಲ್ಲ ಢಾಳದಂತರಸನ 
ಮೂಗಿನ ಡಿಂಬೆಯಂತೆಂದು ಪಾಡಿದಳು (ಭರಣ. ೦೦-೬೧). [? 

ಡಿಂಭ (ನಾ). ೧. ಆಗ ತಾನೆ ಹಂಟ್ಟಿದ ಕೂಸು ಅಥವಾ ಪ್ರಾಣಿಗಳ 
ಮರಿ: ಒಗರು ಚಿಗುರುಗಳುಂಡ ಏಕ ಡಿಂಭಗಳು ಚದುರುತ ನುಡಿವವೋಲ್‌ 
(ಅನಂರಾ. ೨-೧-೩೮). ೨. ಮೈ; ದೇಹ ; ಶರೀರ: ಅಕ್ಕ ಮರುಳೌ 


ಡಿಕ್ಕಿಹೊಡೆ 


ಚಿತ್ರ ವವಳೆಲಿ ಸಿಕ್ಕಿ ಬೇರ್ವರಿಯಿತ್ತು ಬರಿದೇ ಮಿಕ್ಕ ಡಿಂಭ[ಪಾಕಾಂ. ಬ]ಕೆ 
ಮದುವೆಯುಂಟೇ ಮೆನವ ಬೇಲ್‌ರಿಸಿ (ಕುವ್ಕಾವಿ. ೨-೪೬) ; ಡಿಂಭದೊಳು 
ಶಬ್ದ :-ವಾಗಂದಿ ಶ್ರೋತ್ರಗಳಲ್ಲಿ ಇಂಬಾಗಿ ತತ್ವೇಶರೆಲ್ಲ ತುಂಬಿಹರೊ (ಪುರಂದ. 
೧-೨೧೫-೪) : ಡಿಂಭದೊಳು ಕಾಂಬುದೆಂದಸಮಗ್ರವೆಲ್ಲವಿದು ಕುಂಭದೊಳ 
ಗಡಗಿದ್ದರೂ ಅಲ್ಪವಲ್ಲ (ಮಲದೇ. ೩೭.೦). ೩. ತಿಳಿಗೇಡಿ; ದಡ್ಡ ; 
ಮೂಖ್ಯ: ೪. ಗರ್ಭಾಶಯ ; ಗರ್ಭಕೋಶ: ಡಿಂಭಗಳನೊಡೆದು 


ಬನ್ನಿ ಕಂಭಗಳನೊಡೆದುಬನ್ನಿ (ಗರಿ. ೩೩-೧೧). [ಸಂ.] 
ಡಿಂಭಕ (ನಾ). ಎ ಡಿಂಭ. [ಸಂ.1] 
ಡಿಂಭೆ (ನಾ). ಮಗು ; ಶಿಶು. [ಸಂ. ಡಿಂಭಾ] 


10| ಡಿಕಮಲಿ, ಡಿಕ್ಕಿಮಾಲೆ, ದಿಕಾಮಲಿ, ದಿಕ್ಕಾಮಲ್ಲಿ (ನಾ). ಒಂದು 


20 


ಬಗೆಯ ಮರ ಮತ್ತು ಆ ಮರದಿಂದ ತೆಗೆದ ಒಂದು ಗಂದಿಗದ್ರವ್ಯ: 
ಸೂರ್ತಿ ಚವಾಳಾ ಮಣದ ಮೇಲೆ ಕಿಮ್ಮತ್ತು ಇರತಕ್ಕ ಜೀನಸಗಳು ೪ 
ಅಕ್ಕಲಖಾರ . ಡಿಕಮಲಿ (ಕಾರಿಂಗ) (ಮುಂ ಬ ವ್ಯಾ . ೨೩). 
ಡಿಕ್ಕಿಮಾಲೆ: ಕಡಲೆಕಾಳಿನಷ್ಟು ಡಿಕ್ಕಿ ಮಾಲೆಯನ್ನು ಹಾಲಲ್ಲಿ ತೇದು ಕುಡಿಸು 
ವುದು (ಬುನೆಮ. ೮). ದಿಕಾಮಲಿ : ಬಿಕ್ಕಿಗಿಡ, ದಿಕಾಮಲಿ, ಕಂಬಿಮೇಣ 
(ಮೈಔಗಿ. ೩೮-೭೬೦), ದಿಕ್ಕಾಮಲ್ಲಿ: (ಕಿ). 
(ಹಿಂ. ಡಿಕಾಮಾಲೀ; ಮರಾ.ಡಿಕಾಮಾಲೀ, ಡಿಕೇಮಾಲೀ, ಡಿಂಕೇಮಾಲೀ) 

ಡಿಕರಿ "ಡಿಕ್ರಿ' ನೋ. 

ಡಿಕಾವು "ದಿಖಾವು' ನೋ. 

ಡಿಕ್ಕಿ, ಢಿಕ್ಕಿ (ನಾ). ೧. ತಲೆಯಿಂದ ತಲೆಯನ್ನು ತಾಟಿಸುವಿಕೆ. "ಡಿಕ್ಕಿ 
ಹೊಡೆ' ಪರಾ. ೨. ಒಂದು ವಸ್ತುವು ಇನ್ನೊಂದು ವಸ್ತುವನ್ನು 
ಜೋರಾಗಿ ತಾಗುವುದು, - ಅಪ್ಪಳಿಸುವುದು, - ಘಟ್ಟಿಸುವುದು : 
ಮುಂಬಯಿಯಲ್ಲಿ. ಇಂತಹ “ ಡಿಕ್ಕಿ "ಗಳು ದಿನಾಲೂ ನೂರಾರು ಆಗುತ್ತವೆ 
(ಎಡಣೆ. ೧). ೩, (ಆಲಂ) ಮಾತಿನಲ್ಲಿ ಹೊಂದಾಣಿಕೆಯಿಲ್ಲದಿರುವುದು; 
ವಿರೋಧದ ಮಾತು: ಬೆಳಗಿನ ಹೇಳಿಕೆಯು ಸಂಜೆಯ ಹೇಳಿಕೆಗೆ 
ಡಿಕ್ಕಿಯಾಗಲೇಬೇಕು (ಹನ್ಮೊಂದ. ೬೭, ಢಿಕ್ಕಿ: "ಢಿಕ್ಕಿಹೊಡೆ' ಪರಾ. 

[ಇಡೀ 


"| ಡಿಕ್ಕಿಕೊಡು (ಕ್ರಿ). ೧. ಜೋರಾಗಿ ತಲೆಯಿಂದ (ಇನ್ನೊಬ್ಬನ) ತಲೆ 


'80 


'49 


ಯನ್ನು ಹಾಯು, -ತಾಗು,-ತಾಟಿಸು: ಅವನು ಓಡಿಬಂದು ನನ್ನ ತಲೆಗೆ 
ಡಿಕ್ಕಿಕೊಟ್ಟನು (ರೂಢ). ೨. ಇನ್ನೊಂದು ವಸ್ತುವನ್ನು ಜೋರಾಗಿ 
ತಾಗು,-ಅಪ್ಪಳಿಸು-ಘಟ್ಟಿಸು: ನೋಡ ನೋಡುತ್ತಿದ್ದಂತೆ ವಾಹನ 
ಗಳೆರಡು ಡಿಕ್ಕಿಕೊಟ್ಟು ಕೆಳಕ್ಕೆ ಉರುಳಿದವು (ರೂಢಿ). 
ಡಿಕ್ಕಾಡಿಕ್ಕಿಕೊಡು (ದ್ವಿರುಕ್ತಿ) : (8). [ಡಿಕ್ಕಿ * ಕೊಡು) 

ಡಿಕ್ಕಿಮಾಲೆ "ಡಿಕಮಲಿ' ನೋ. 

ಡಿಕ್ಕಿಹೊಡಿಸು (ಕ್ರಿ). ತಲೆಯನ್ನು ಜೋರಾಗಿ ತಾಗುವಂತೆ.ಮಾಡು ; 
ಘಟ್ಟಿಸುವಂತೆ ಮಾಡು: ಅವರು ಸಂತೋಷದಿಂದ ಆಡುತ್ತಿದ್ದಾಗ... 
ಜುಟ್ಟುಹಿಡಿದು ತಂದು ತಲೆತಲೆಗೆ ಡಿಕ್ಕಿಹೊಡಿಸುವಸು (ವಡಭಾ. ೧೬). 

[ ಡಿಕ್ಕಿ * ಹೊಡಿಸು ( ಎಪೊಡೆಯಿಸು) ] 

ಡಿಕ್ಕಿಹೊಡೆ, ಢಿಕ್ಕಿಹೊಡೆ (ಕ್ರಿ). ೧. ಎ ಡಿಕ್ಕಿಕೊಡು ೧. "ಡಿಕ್ಕಿಹೊಡಿಸು' 
ಪರಾ. ೨. ಎ ಡಿಕ್ಕಿಕೊಡು ೨: ಒಂದು ದಿನ ಓದುತ್ತ ಹೋಗುತ್ತಿರುವಾಗ 
ದಾರಿಯಲ್ಲಿನ ಲೈಟು ಕಂಬಕ್ಕೆ ಡಿಕ್ಕಿ ಹೊಡೆದು ಹಣೆಯಲ್ಲಿ. ಬೋರೆ 
ಬರಿಸಿಕೊಂಡ (ಕಾಲೆಮ, ೨೧೮) ; ನನ್ನ ಮುಖ ನೋಡ್ತಾ ಬಂದರೆ ಯಾರಿ 
ಗಾದರೂ ಡಿಕ್ಕಿಹೊಡೆಯುತ್ತೀರ (ದೂಬೆಟ್ಕ. ೪೯). ಢಿಕ್ಕಿಹೊಡೆ: ೧. 
ಢಿಕ್ಕಿಹೊಡೆದೆನು ಪಂಜರದ ಕಂಭ ಮಾಡಕ್ಕೆ (ನವ್ಮಧ್ಧ. 68). ವಿ. ಮೇಲ್ವಾ 

ತ್ವದಟ್ಟಾಂಟಿಕಾಂಭೋಧಿ ಪೆಸಿಫಿಕಂಬುಧಿಯೊಡನೆ ಢಿಕ್ಕಿಹೊಡೆದುಕ್ಕಿ 
[ ಡಿಕ್ಕಿ * ಹೊಡೆ, (-ಆವೂಡೆ,) ) 


(ಶ್ರೀರಾಮಾ. ೧೬೫-೩೫೭). 


ಡಿಕ್ರಿ 


ಡಿಕ್ರಿ, ಡಿಕರಿ (ನಾ). (ನ್ಯಾಯಾಲಯದ) ತೀರ್ಪು,- ತೀರ್ಮಾನ: 
ಆದರೆ ಡಿಕ್ರಿಯು ಬೆಂಚಿನ ೩ ಜನ ಮೆಂಬರ ಹೆಸರಿನಲ್ಲಿಯೂ ಕೊಡಲ್ಪಡ 
ತಕ್ಕದ್ದು. (ಗ್ರಾಮಾಕ, ೧೮), ಅಂತೂ ಕೋರ್ಟಿನಲ್ಲಿ ನಾಡಿದ್ದು ಅದು ಡಿಕ್ರೀ 
ಆಗಿಬಿಟ್ಟರೆ, ನನ್ನ ಹಣ ಪುನಃ ಸೆಟ್ಟಿ. ಪೆಚ್ಚಿಗೇಲಿ ಸುರಕ್ಷಿತವಾಗಿರುತ್ತೆ 
(ಮಾಂಗಲ್ಯ. ೪೪); ಕೋರ್ಟಿನಲ್ಲಿ ವ್ಯಾಜ್ಯಮಾಡಿ ಡಿಕ್ರಿಮಾಡಿ ಸಾಲಿಗನ 
ಸರ್ವಸ್ವವನ್ನು ಸುಲಿದುಬಿಡುತ್ತಾರೆ (ಕುರು ಳಾ. ೩೪); ಕೋರ್ಟಿನಲ್ಲಿ 
ವಿವಾಹವಿಚ್ಛೇದನವಾಗುವಂತೆ ಅರ್ಜಿದಾರಳ ಪರ ಡಿಕ್ರಿ ಬಗ್ಗೆ ಪ್ರಾರ್ಥನೆ- 
ಅಂತ ಅರ್ಜಿಯಲ್ಲಿದೆ. (ಏಕಾಂಗಿ. 309). ಡಿಕರಿ: ಮೋಸದಿಂದ ತನಗೆ 
ಬರಬೇಕಾಗಿಲ್ಲದ ಹಣಕ್ಕೆ ಡಿಕರಿ ಆಗುವಂತೆ ಮಾಡಿದರೂ (ಗ್ರಾಮಾಕ. ೬೪). 

[ +o. Decree} 

ಡಿಕ್ರಿದಾರ (ನಾ). (ನ್ಯಾಯಾಸ್ಥಾನದಲ್ಲಿ) ತನ್ನ ಕಡೆಗೆ ತೀರ್ಪನ್ನು 
ಪಡೆದಿರುವ ವ್ಯಕ್ತಿ : ಸದರೀ ಸ್ಥತ್ತನ್ನು ಹಿಡಿದು.ಡಿಕ್ರೀದಾರನಿಗೆ ಒಬ್ಬಸು 
ವುದರ ಮೂಲಕ ಡಿಕ್ರಿಯನ್ನು ಜಾರಿಮಾಡಬಹುದು (ಗ್ರಾಮಾಕ. ೩೩). 

[ಡಿಕ್ರಿ - ದಾರ್ಮ) 
ಡಿಗರು "ದಿಗರು' ನೋ. 
ಡಿಗುರು (ನಾ). ಸ್ತ್ರೀಯ ಜನನೇಂದ್ರಿಯ ; ಯೋನಿ : (4). 
[<ಡೊಗರು] 

ಡಿಗ್ರಿ (ನಾ). ೧. (ಉಷ್ಣಮಾಪಕಯಂತ್ರದಲ್ಲಿ ಅಳೆಯುವ) ಉಷ್ಣದ 
ಅಳತೆ “ಮಾನ : ನನ್ನ ತಮ್ಮನಿಗೆ ನೂರೆರಡು ಡಿಗ್ರಿ ಜ್ವರವಿದೆಯೆಂದು 
ಡಾಕ್ಟರು ಹೇಳಿದರು (ಮಧ್ಯಮ. ೧೬೩); ಜ್ವರ ಅಪರೂಪವಾಗಿ ೧೦೩ 
ಡಿಗ್ರಿಗಳಿಗಿಂತ ಹೆಚ್ಚಾಗಿ ಹೋಗುತ್ತದೆ (ಕಲಕೋ. 9೨). ವ. [ಗಣಿತ] 
ಕೋನಮಾನ ; ಅಳತೆ ;. ವೃತ್ತಪರಿಧಿಯ ನೆಯ : ಭಾಗ: 
ಅವುಗಳ ಮೇಲೆ ಆಕ್ಷಾಂಶಗಳಂತೆ ಗುರುತು ಮಾಡಿರುವ ರೇಖೆಗಳು ಆಯಾ 
ಭಾವಗಳ "ಡಿಗ್ರಿ'ಯನ್ನು ಸೂಚಿಸುತ್ತವೆ (ಸೌಂದಸ, ೦೯). ೩. ವಿಶ್ವವಿದ್ಯಾ 
ನಿಲಯಗಳು ಕೊಡುವ ಪಾಂಡಿತ್ಕಪದವಿ; ಎದ್ಯಾಪ್ರಶಸ್ತಿ: ನಮ್ಮ 
ಹುಡುಗ ಕಾಲೇಜಿನಲ್ಲಿ ಓದಿ ಡಿಗ್ರಿ ಪಡೆದಿದ್ದಾನೆ (ರೂಢಿ). [ «ಇಂ. ಶೀ) 

ಡಿಟ್ಟಂ ಜಮಾಬಂದಿ, ದಿಟ್ಟಂಜಮಾಬಂದಿ (ನಾ). “ ಹುಜೂರು ಜಮಾ 
ಬಂದಿಗೆ ಮುನ್ನ ತಾಲ್ಲೋಕು ಅಮಲ್ದಾರರು (ತಹಸೀಲ್ದಾರರು) 
ಪೂರ್ವಭಾವಿಯಾದ ಲೆಕ್ಕಗಳ ತನಿಖೆಮಾಡಿ ಹಂಜೂರು ಜಮಾಬಂದಿ 


ಲೆಕ್ಕಗಳನ್ನ್ನ ತಯಾರಿಸುವುದು ” (ನನ್ನೂರು. ಕೋಕ): ಡಿಟ್ಟಂ ಜಮಾ: 


ಬಂದಿಯಲ್ಲಿ ಮತ್ತು ಹುಜೂರು ಜಮಾಬಂದಿಯಲ್ಲಿ ಎಲ್ಲಾ ಶಾನು 
ಭೋಗರ ಲೆಕ್ಕ ಚೆಕ್ಕಾದರೂ ನನ್ನೂರಿನ ಲೆಕ್ಕ ಇನ್ನೂ. ಬಾಕಿ.(ನನ್ನೂರು. 
೧೬೨). ದಿಟ್ಟಂಜಮಾಬಂದಿ: ಚುಂಚನಕಟ್ಟೆ ಜಾತ್ರೆ, ಸ್ಪಾರ್ಕ್ಸ್‌ ಸಾಹೇಬರ 
ಆಗಮನ, ಕಸಬ ಹೋಬಳಿ ದಿಟ್ಟಂಜಮಾಬಂದಿ, ಇವುಗಳೆಲ್ಲಾ ಮುಗಿದ 
ಮೇಲೆ ನಾನು ಸಾಲಿಗ ಮಕ್ಕೆ ಹೋದೆ (ಕೆಲನೆ.: ೦೫೧) 
[ ಡಿಟ್ಟಂ * ಜಮಾಬಂದಿ] 

ಡಿತ್ಮ (ನಾ), ೧. ಮರದಿಂದ ಮಾಡಿದ ಆನೆ ; ಮರದಾನೆ. ೨. ಒಂದು 
ಸಂಜ್ಞಾ ಶಬ್ದ; ಒಬ್ಬ ವ್ಯಕ್ತಿಯನ್ನು ಕುರಿತಂ ಹೇಳುವ, . ಅವ್ಕುತ್ಪನ್ನ 
ವಾದ ಸಂಕೇತ ಶಬ್ದ; ಇವನು ಹೋಗುವವನು ಇವನು ಡಿತ್ಕನು ಎಂಬ 
ಅನುಭವಗಳಿಗೆ ಅನುಸಾರವಾಗಿ ಕ್ರಮವಾಗಿ ಜಾತಿವಿಕಲ್ಪ, ದ್ರವ್ಯವಿಕಲ್ಪ, 
ಗುಣವಿಕಲ್ಪ, ಕ್ರಿಯಾವಿಕಲ್ಪ ಮತ್ತು ನಾಮವಿಕಲ್ಪ ಎಂದು ಐದು ವಿಧ 
(ಛಾತತ್ತ,. ೩64). [ಸಂ.] 

ಡಿಪೊ (ನಾ). (ಮಾರಲಿರುವ) ವಸ್ತುಗಳನ್ನು ಸಂಗ್ರಹಿಸಿರುವ ಮಳಿಗೆ, - 
ಉಗ್ರಾಣ : ರೇಷನ್‌ ಡಿಪೋಗಳಲ್ಲಿನ ಜನಸಂದಣಿಯಂತೆ ಜನಗಳ ನೂಕು 
ನುಗ್ಗಲು ನೋಡಿದರೆ ನಮ್ಮ ಎದೆ ಒಡೆದು ಚೂರುಚೂರಾಗುತ್ತದೆ 


(ನಾಡಿಗೇ. ೩೧. (ಇಂ. 76708) 


೩೧೮೫ 


40 


46 


ಡಿಳ್ಳಾಯ್ದ, 


ಡಿಪ್ತೀರಿಯ (ನಾ) ‘(ಸಾಮಾನ್ಯವಾಗಿ ಮಕ್ಕಳಿಗೆ ಬರುವ) ಒಂದು ಬಗೆಯ 
ರೋಗ; ಗಳಚರ್ಮರೋಗ; ಲೋಳೆ ಸಂಕೋಲೆ. Pಗಂಟಲಿನಲ್ಲಿಯ 
ಶ್ಲ ಷ್ಮ ಚರ್ಮವು ಉದ್ದೀಪನಗೊಂಡು ಅದರಿಂದ ಹೊರಟ ಸ್ರಾವವು 
ಕೃತಕ ಚರ್ಮದುತೆ ಪರಿವರ್ತನೆ ಹೊಂದುವ ಒಂದು ಭಯಂಕರ 
ವ್ಯಾಧಿ :- ಡಿಪ್ತೀರಿಯದಿಂದ ನರಳುವ ಮಕ್ಕಳಿಗೆ ಧ್ವನಿ ಬದಲಾಯಿಸಿ. 
ಅವು ಏನೋ ವಿಚಿತ್ರವಾಗಿ ಅಳುತ್ತವೆ (ಗೃಹವಿ. ೦99) : ಡಿಪ್ತೀರಿಯ 
ಮತ್ತು ಟೈಫಾಯ್ಡ್‌ ಗಳಂತಹೆ ರೋಗಗಳು ಮೊಟ್ಟಮೊದಲನೆಯ ಬಾರಿ 
ಕಂಡ' ರೋಗಿಗಳ ಮನೆಯ ವಾತಾವರಣವನ್ನು ಪರೀಕ್ಷಿಸಬೇಕು 
(ಕೆಲಲೋ. ೪). [ 4€-0. Diphtheria} 

ಡಿಮ (ನಾ). [ಕಾವ್ಯವಿಖಾ] ಹತ್ತು ವಿಧವಾದ ರೂಪಕಗಳಲ್ಲೊಂದು : 
ನಾಟಕ, ಪ್ರಕರಣ, ಭಾಣ, ಪ್ರಹಸನ, ಡಿಮ, ವ್ಯಾಯೋಗ, ಸಮಷಕಾರ, 
ವೀಥಿ, ಅಂಕ, ಈಹಾಮೃಗ - ಎಂದು ರೂಪಕಗಳು ಹೆತ್ತುವಿಧ (ಸಂನಾಟ. 
3೯) : ಡಿಮ - ಇದರ ವಸ್ತು ಪ್ರಖ್ಯಾತ : ಮಾಯ, ಇಂದ್ರಜಾಲ, ಗ್ರಹಣ, 
ಯುದ್ಧಾದಿಗಳಿಂದ ತುಂಬಿರುತ್ತದೆ. (ಧಾಕದ. ೩೭೨). [ಸಂ.] 

ಡಿಮಕಿ "ಡುಮುಕ್ಕಿ' ನೋ. 

ಡಿಯ್ಕನಹಕ್ಕಿ (ನಾ). ಒಂದು ಬಗೆಯ ಪಕ್ಷಿ; ಟಿಟ್ಟಿಭ: “ ಕೋಯಪ್ಟಿಕಃ. 
ಟಿಟ್ಟಿಭಕಃ - ಈ ೨ ಡಿಯ್ಕನಹಕ್ಕಿ “ (ನಾಚಿರಾ. ೧೦೫). 

[? + ಹಕ್ಕಿ, (ಎಪಕ್ಕಿ,)] 

ಡಿಲ್ಲ "ಢಿಳ್ಳ' ನೋ. 

ಡಿಲ್ಲಿ (ನಾ). ದಿಬ್ಬ : ಹತ್ತಿನೋಡ್ಕಾಳೇ ಡಿಲ್ಲೀಯಾ (ಹುಟ್ಟಹ. ೩೭). [2] 

ಡಿವಿಡಿವಿ (ನಾ). ೧. ಒಂದು ಬಗೆಯ ಮರ ; ಸುವಾಸನೆಯ ಹೂವನ್ನು 
ಬಿಡುವ ಒಂದಂ ವೃಕ್ಷ (೪). ೨. ಒಂದು ಬಗೆಯ ಸಸ್ಯ: ಸೀಮೆ 
ಅಲ್ಮೆ ಕಾಯಿ, ಡಿವಿಡಿವಿ (ಮೈಔಗಿ. ೧೫-೨೬೮). [?7 

ಡಿಳ್ಳ "ಢಿಳ್ಳ' ನೋ. 

ಡಿಳ್ಳಯಿಸು "ಡಿಳ್ಳಿಸು' ನೋ. 

ಡಿಳ್ಳವಾಜು (ಕ್ರಿ). ತಳಮಳದಿಂದ (ಎದೆ)ಹಾರು,-ಡವೆಡವ ಬಡಿದು 
ಕೊಳ್ಳು ; ಎದೆಗುಂದು : ಕಅಕಿಗಂದಿದಾನನಂ ' ರಸಮಜತಧರಂ ಡಿಳ್ಳ 
[ಪಾಕಾಂ. ಳ]ವಾಜ್‌ದೆದೆ ಬಿಸುಪಿಂದಂ ಪೊಜಿಪಾಯ್ಡ್ಚ ಸುಯ್ಗಳ್‌ (ವೃಷವಿ. 
೨೪-೨೬). [ಡಿಳ್ಳ (ಎಢಿಳ್ಳ) + ಪಾಟು, 

ಡಿಳ್ಳವೋಗು, ಡಿಳ್ಳುಹೋಗು (ಕ್ರಿ). ಗಾಬರಿಗೊಳ್ಳು ; ಬೆದರು ; ಗಾಸಿ 
ಪಡು; ಹೆದರಿಕೆಯಿಂದ. ಎದೆ ಡವಡವನೆ ಬಡಿದುಕೊಳ್ಳು : ತಲ್ಲಣಿಸಿ 
ಹೋಗುತ ಬರುತ್ತದೆ ಡಿಳ್ಳವೋ[ಪಾಣಂ. ವಾ]ಗುತ್ತಿರನೆ ಲಕ್ಷ್ಮೀವಲ್ಲಭಂ 
ನಂದೀಶ್ವರನ ಪೇರುಸುರೊಳಗೆ ತೊಡಕಿ (ಬಸಪು. 8೪-೪೦) ; ತಳ್ಳ ವಾಟ್‌ಸಿ 
ರಾಮನ ತಂದುಕೊಡುವೆನು ಡಿಳ್ಳವೋ[ಪಾಕಾಂ. ಡಿಳ್ಳಿಯೋ]ಗದಿರೆಡೆ 
ಯೊಳಗೆ (ಕುರಾಸಾಂ.೨8-೩೩). ಡಿಳ್ಳುಹೋಗು: ಆಳ್ಳೆದೆಯವಳು ರೂಪಾಣಿ 
ಯೊಬ್ಬಳು ಲಜ್ಜೆಯಿಲ್ಲದೆ ನಿನಗೆ ಎರಗಿದಳೆಂದರೆ ಈ ಪದ್ಮಿನಿ ಡಿಳ್ಳುಹೋಗು 
ವಳೇ (ಮಾಮಲ್ಲಿ. ೦೦೭). [ಡಿಳ್ಳ (ಎಢಿಳ್ಳ) * ಪೋಗು;] 

ಡಿಳ್ಳಸ (ನಾ). ದುರ್ಬಲತೆ ; ದೀನತೆ : ಕಳವಳವೊಳಗೆ ಹೆೊಳಗೆ ನವಾಯಿ 
ಡಿಳ್ಳಸವೊಳಗೆ ಹೊಟಗೆ ಸಘಾಡಮದ . . . ಮಹೀಶ ಹದನಿದು ನಿನ್ನ 
ನಂದನನ (ಕುವ್ಕಾಶ, ೨-೧). "ಡೊಳ್ಳಾಸ' ಪರಾ, ([ ಇಢಿಳ್ಳ]. 

ಡಿಳ್ಳಾಯ್ಕ, ಢಿಳ್ಳಾಯ (ನಾ). [ನಾಟ್ಯ] ಒಂದು ಬಗೆಯ : ನೃತ್ಯ : 
ತಾಳವಟ್ಟನಂ ನುಡಿವ ಮೆಲ್ಲಡಿಗಳೊಡನೊಡನೆ ಡಿಳ್ಳಾಯದಿಂ ಡೆಂಡಣಿಸ 
ತೊಡಗಿತು (ಸೌಂದಪು. ೮-೧೫); ಡಿಳ್ಳಾಯದುರುಕಾಲರವೆಯ ( ರವದ] 
ಚೆಲ್ವಡರೆ (ರೇವಣ. ೩೨-೪೯). ಢಿಳ್ಳಾಯ: ರಭಂಕೆ ಢಾಳ ಢಿಳಳ್ಳಾಯ[ಪಾಂ. 
ಡಿಳ್ಳಾಯೆ]ಚಂಡಣೆ . . . ಉಲ್ಲಾಸದಚ್ಚರಿವಡೆಯೆ ನರ್ತಿಸುತ್ತುಮಿರೆಯುಂ 


(ಶಾಂತೀಶ್ಶ, ೧೬-೬೭ ವ). [ ಎಸಂ.ಡಿಲ್ಲಾಯಾ)] 


ಡಿಳ್ಳಾಯ, 


ಡಿಳ್ಳಾಯ್ಕ (ನಾ). ಮೋಸಗಾರಿಕೆ ; ವಂಚಕತನ ; ಠಕ್ಕು : ನುಸುಳು 
ನೆಲೆ ಡಿಳ್ಳಾಯ [೫ಕಾಂ. ಡಿಳ್ಳಾಯ್ತ, ಡಿಳ್ಳಾಸ]ಪೈಸರ ಬೆಸುಗೆ ಬಿಗುಹುಳು 
ಕೊತ್ತು ಕಲೆಗಳ ರಸದ ವಸರವನಆ*ಯಬಾರದು ವಿಗಡ ವಿಟರುಗಳ 

[?] 

ಡಿಳ್ಳಾಯಿ (ನಾ). ಎ ಡಿಳ್ಳಾಯ್ಕ : ನುಣ್ಣೋಳ ಡಿಳ್ಳಾಯಿಯಿಂ ಮೃದು 
ಹಸ್ತಾಯತದಿಂ . . . ಸಲೆ ರಾಗಮಂಜರಿ ಕರಂ ಮೇಳೈಸಿದಳ್‌ ಲಾಸ್ಕಮಂ 
(ದಕಳು. 6-0೬೪) ; ಪಯಪಾಡು ನಿಜ್ಜವಣೆ ಚಾಳೆಯ ಮುಲ್ಲಾಸಂ 
ತಿರುಂಪು ತಡವಿತ್ತಡ ಮುನ್ನಯನವಿಶೇಷಂ ಡಿಳ್ಳಾ [ಪಾಕಾಂ ಲ್ಲಾ)ಯಿಯ 
ಲುಳಿಪುರಿ ದುಸುರಮೆಸೆವಿನಂ ನರ್ತಿಸಿದಳ್‌ (ರರ್ಮಪ ೨-೨೬). 

[ಸಂ. ಡಿಲ್ಲಾಯಾ) 

ಡಿಳ್ಳಿತ (ನಾ). ಭಯಂಗೊಳಿಸಿದುದು ; ಬೆದರಿಸಿದುದಂ ; ಕುಗ್ಗಿ ಸಿದುದು: 
ಡಮರುಗಧೃತ ಡಾಮರನೆರ್ದೆಡಿಳ್ಳಿತ ತ್ರೈಮಲಡೀಂಣಾಂಧಕ (ಪ್ರಭು. 

[ <ಢಿಳ್ಳ?) 

ಡಿಳ್ಳಿಸು, ಡಿಳ್ಳಯಿಸು, ಡಿಳ್ಳೈಸು, ದಿಳ್ಳಿಸು (ಕ್ರಿ). ೧. ನಡುಗು; ಕಂಪಿಸು; 
ಹೆದರು; ಭಯಪಡು: ನುಣ್ಣೊರಳಂ ಕಂಡು ಎಳಂಸದಿಂದೆ ಸರಿಯಾಯ್ತು 
ಲ್ಲೆಂಬ ಲಜ್ಜಾಭರಾತುರದಿಂದಂದೊಳಗೆಯ್ದಿ ಡಿಳ್ಳಿಸಿ ಜಲಂ ಪೊಕ್ಕಿರ್ದುದು 
ಕೆ ಕಂಬು (ವಾಧಪು. ೯-೭೦); ಡಿಳ್ಳಿಸಿದವಂ ಸೃಲಿತನಾ ಪ್ರಸ್ಕಂದನಕ್ಕು 
(ಮಂಗರಾ- ೮೯-೩೯); ಕಳ್ಳನೊಳಗು ಡಿಳ್ಳಿಸಿ ಸರಿಯಲಾವ ಕಡೆಯೊಳು ಪೋಪು 
ಪಾಯವಟ್ಟೆಗಳಆಯದೆ (ಸಿಂಗಿರಾ. ೧೦-೧೨) ; ಜಲ್ಲಿದುಂಬಿಗಳ ರುಂಕಾರಕ್ಕೆ 
ಮುನಿಜನ ಡಿಳ್ಳಿಸಿತೇನ ಹೇಳುವೆನು (ಮೋಹತ. ೭-೦೦) : ' ಹುಸಿಯಲ್ಲ 
ನನ್ನನಾಗಿನಿಸಪ್ಪು ವಾಗ ಡಿಳ್ಳಿಸಿತೆದೆ ಜುಮ್ಮನೊಸರಿಸಿ (ರಕ. ೯-೦೦೦). ೨. 
ಭಯದಿಂದ ನಡುಗಿಸು ; ಗಾಬರಿಗೊಳಿಸು ; ಎದೆಗುಂದಿಸು ; ಗಾಸಿ 
ಪಡಿಸು: ದಿಗಿಲು ಡಿಳ್ಳಿಸಿಯೆನ್ನ ಚಿಕ್ಕದೇವನೃಪನ ಬಗೆಯಲಿ ತಾಳ್ವ 
ಶ್ರೀರಂಗ ಬಲ್ಲಹನನಗಲದೆ ನೆರೆದಿರೆಂದಪುದೀ ಹದನ (ಮಡಿಳ್ಕಾ. ೪1, ೧೬೨೯ 
ಕೃಂಗಾರ ಸೂಕ್ರೋದಾಹರಂ), ೩. ದುರ್ಬಲಗೊಳಿಸು;ಶಕ್ತಿಹೀನವಾಗಿಸು; 
ಕುಗ್ಗಿಸು. ಡಿಳ್ಳಯಿಸು : ೧ಿ. ರಾಜೇಂದ್ರ ಶಿಖಾಮಣಿ ತನ್ನಯ ಭೂರಿ 
ಬಳಂಬೆರಸು . . . ಧಾರಿಣಿ ಡಿಳ್ಳಯಿಸುವವೊಲ* ಬಡಗಣ ದಾರಿವಿಡಿದು 
ನಡೆತಂದು (ಖಯಳಕಾ..೯-೬), ಡಿಳ್ಳೈಸು : ೧. ಅಪಯಶಂಬಡೆದೆನೆಂದಶಿ 
ನಯಂಗುಂದಿ ಕಂದಿತ್ತಲೆರ್ದೆ ಡಿಳ್ಳೈಸಿ ಗುರುಪದೋಚಿತ ಸಲಿಲಮಂ 
ಅತಿಶಯದೊಳಂಂತು .(ಕೊಟ್ಮೂಬ. ೦೫-೬೨). ದಿಳ್ಳಿಸು: ೧. ಮೇಲಣ 
ಲೋಕ ದಿಳ್ಳಿಸುತಿಹುದಾ ಮಹಾವ್ಯಾಳ ತುಡುಕೆ ಬಿಲ್ಲ ಕೋಲ (ನಾಗಳು. 
೦-೬). [ಡಿಳ್ಳ (-ಢಿಳ್ಳ) + - ಇಸ್ಕು) 

ಡಿಳ್ಳು "ಢಳ್ಳ' ನೋ. 

ಡಿಳ್ಳುಹೋಗು "ಡಿಳ್ಳವೋಗು' ನೋ. 

ಡಿಳ್ಳೈಸು "ಡಿಳ್ಳಿಸು: ನೋ. 

ಡೀ (ನಾ). ಒಂದು ಅನುಕರಣ ಶಬ್ದ ; ಡಿಕ್ಕಿ. 'ಡೀಕೊಡು' ಪರಾ. 

ಡೀಕಾಡು (ನಾ). ಸೇಡನ್ನಿಟ್ಟುಕೊಳ್ಳುವುದಂ ; ಜಿದ್ದು ; ಮಾತ್ಸರ್ಯ; 
“ಜಿದ್ದಾಟ” (ಜನಳೋ. ೬೩). ([ಡೀಕ್ಕು + ಆಡ್ಡು) 

ಡೀಕು "ದೇಕ್ಕು' ನೋ. 

ಡೀಕೊಡು (ಕ್ರಿ).ಎಡಿಕ್ಕಿಕೊಡು ೧: ತಗರುಗಳು ಮಹಾರಭಸದಿಂದ ತಲೆ 
ತಲೆಗೆ ಡೀಕೊಟ್ಟು ಕಾದಿದುವು (ಛಾರವೀ. ೦೦೮). [ಡೀ * ಕೊಡ) 

ಡೀಕೊಳ್ಳು (ಕ್ರಿ). ಡಿಕ್ಕಿಹೊಡೆಸಿಕೊಳ್ಳು ; ತಿವಿಸಿಕೊಳ್ಳು: (9). 

[ಡೀ + ಕೊಳ್ಳು, (ಕೊಳ್ಳ) ] 

ಡೀಗು (ಢೀಗು' ನೋ. 

ಡೀನ (ಗು). ೧. ಆಕಾಶದಲ್ಲಿ ಹಾರಾಡಿದ,-ಸಂಚರಿಸಿದ. (ನಾ). ೨. 
ಹಾರುವಿಕೆ : ಹಾರಾಟ. [0.7 


(ಕುವಾಾಆ. ೧೩-೨೫). 


೩-೦೬೪). 


೩೧೮೬ 


[oY 
ಲಾ 


46 


ಡುಬರಿ 


ಡೀಲ “ಢಿಳ್ಳ' ನೋ. 

ಡೀಲಿ "ಡೇಲಿಯಾ' ನೋ. 

ಡೀಲು "ಢಿಳ್ಳ' ನೋ. 

ಡೀಹೊಡೆ (ಕ್ರಿ).-ಡಿಕ್ಕಿಕೊಡು : (8). 

[ಡೀ * ಹೊಡೆ (ಎಪೊಡೆ,)] 

ಡುಂಡುಕ (ನಾ). ೧. ಎರಡು ತಲೆಯ ಹಾವು; ಡುಂಡುಭ. ೨. ವಿಷ 
ವಿಲ್ಲದ ನೀರುಹಾವು; ಒಳ್ಳೆ: ಭಾನುತೇಜವ ರಾಹು ಕೊಂಡಲ್ಲಿ ಸೋನೆಯ 
ಡುಂಡುಕ ತನ್ನಯ ಕೇಣವನೆತ್ತಿದಂತೆ (ಸುಬ. ೩೪). ೩. “ಹೆಮ್ಮರ ; 
ತಿಗಡುಮರ” (ಅುರ. ಲಕ). ೪. ದುರ್ಗಸಿಂಹನ ಪಂಚತಂತ್ರದಲ್ಲಿ 
ಬರುವ ಒಂದಂ ಶಿಗಣೆಯ ಹೆಸರು: ಡುಂಡುಕನೆಂಬ ತಿಗುಣೆ ಮಾಡಿದ 
ದೋಷದಿಂ ಮಂದವಿಸರ್ಪಿಣಿಯೆಂಬ ವಸ್ತ್ರಮೃಗಂ ಕೆಟ್ಟುದು (ಪಂಚತಂ. 

[ ಸಂ.] 

ಡುಂಡುಕೆ (ನಾ). ಎ ಡುಂಡಂಕ : “ಡುಂಡುಭಃ - ಡುಂಡುಕೆ” (ಓಷಧಿ. ೬೪). 

( ಸಂ. ಡುಂಡುಕ] 

ಡುಂಡುಚಿ (ನಾ). ಒಂದು ಬಗೆಯ ಚರ್ಮವಾದ್ಯ ; ಗೊರವರಂ ಬಾರಿ 
ಸುವ ವಾದ್ಯ; ಡಮರು: ಪಂಡಿತರುಂ ವಿವಿಧ ಕಳುಮಂಡಿತರುಂ ಕೇಳತಕ್ಕ 
ಕೃತಿಯಂ ಕ್ಷಿತಿಯೊಳ್‌ ಕಂಡರೆ ಕೇಳ್ವೊಡೆ ಗೊರವರ ಡುಂಡುಚಿ[ಪಾಕಾಂ- 
ಡುಂಡುಂಚಿ]ಯೇ ಬೀದಿವಜಿಸಯ ಬೀರನೆ ಕತೆಯೇ (ಧರ್ಮನಾ. ೦-೫೭) : 
“ಗೊರವರ ಡುಂಡುಚಿ' ಯು ಪುರಾತನ ಕಾಲದಿಂದ ಹೆ ಸರಾಗಿದೆ 
(ಕರ್ತಾಪೂ. ೨೬). 


೦೨೨-೦೧೦೬). 


[?] 

ಡುಂಡುಬ (ನಾ)..ಒಂದು ಬಗೆಯ ನೀರು ಹಾವು; ಒಳ್ಳೆ: “ಡುಂಡುಬ 

- ವಳ್ಳೆಹಾವು” (ಆಳಾನಿ. ೦೦-೦೦). “ಡುಂಡುಕ' ಪರಾ. 
[ ಆಸಂ. ಡುಂಡುಭ] 

ಡುಂಡುಭ (ನಾ). ೧. ಎರಡು ತಲೆಯ ಹಾವು ; ಇರ್ತಲೆಗುಯ್ಯ : ಉರಿ 
ಶಿಂಗಿ : “ ರಾಜಿಲಃ, ಡುಂ[ಪಾಕಾಂ. ದುಂ]ಡುಭಃ-೨ ಎರಡು ತಲೆಗಳುಳ್ಳ 
ಶಿಖಂಡಿಯೆಂಬ ಸಪ೯ಣಭೇದದ ಹೆಸರುಗಳು. ಎರಡುತಲೆ ಉರಿಶಿಂಗಿ” 
(ಸಿದ್ಧಾಂತಿ. ೬8). ೨. ನೀರುಹಾವು ; ಒಳ್ಳೆ: “ ರಾಜಿಳಃ, ಡುಂಡುಭಃ - 
ಈ ೨ ಒಳ್ಳೆ” (ಹಲಂಾಯು. ೦೦೬-೨೦); ಒಂದು ಕೃಷ್ಣತರುಣೋರಗಂ 
ಬಂದು ಕೊರ್ಬಿಯಾಡುವ ಡುಂಡುಭಂಗಳಂ ಕಂಡು (ಪಂಶಶಂ. ೧೨೩-೨೦). 
“ದುಂಡುಭ' ಪರಾ. (ಸಂ.] 

ಡುಗಡುಗಿ, ಡುಗುಡುಗಿ (ನಾ). (ಉಕ) ಆತಂಕ ; ಹೆದರಿಕೆ ; ಭೀತಿ: 
ನನ್ನ ಮ್ಯಾಗ ಯಾವ ಏನು ಹೇಳತಾನೋ ಸರಕಾರಕ್ಕ ಅಂತ ಮೊದಲು 
ಡುಗಡುಗಿ ಇರ್ತಿತ್ತು (ಪ್ರೇಮಾಶ್ರ, ೨೬೬). ಡುಗುಡುಗಿ: ನೀ ಕಬೂಲಾ 
ಗತ್ಕೋ ಇಲ್ಲೋ ಅಂತ ನನಗ ಡುಗುಡುಗಿ ಇತ್ತು (ದೀಪಹ. 11, ೧೪). 

[ «ಮರಾ. ಡುಗಡುಗೀ, ಡುಗಡುಗ] 

ಡುಗುಡುಗಿ (ಡುಗಡುಗಿ' ನೋ. 

ಡುಣ್ಣ (ನಾ). ಒಂದು ಬಗೆಯಂ ನೆಲ್ಲು,-ಬತ್ತ : ಕೊಡಗು ಮಳಲಕಂತೆ 
ಹೆರಹಿನ ಡುಣ್ಣಗಳೊಡನೊಪ್ಪುತಿಹೆ ಬೈರಾವಳಿಯ ಕಡು ಸೊಬಗಾಂತಿಹ 
ಚಂದ್ರೋದಯ ಶಾಲಿಯೆಡೆವಿಡದೆಸೆದುಪರ್ತಿಯಲಿ (ಕಂನವಿ. ೫-೭೦). 

[?] 

ಡುಬರಿ (ನಾ). ೧. ಮೇಲಕ್ಕೆ ದುಂಡಾಗಿ ಉಬ್ಬಿರುವ ಸ್ಥಿತಿ: (8). 
೨. ಒಂಟೆಯ ಬೆನ್ನಿನಲ್ಲಿರುವ ಉಬ್ಬು,-ಮೇಲಕ್ಕೆ ಎದ್ದಿರುವ 
ದಂಂಡಗಿರುವ ಭಾಗ : ಅರಬೀ ದೇಶದ ಒಂಟೆಗಳ ಬೆನ್ನಮೇಲೆ ಒಂದೇ 
ಡುಬರಿ ಇರುವುದು (ಮುಂಬಯಿ. ೩-೬೪). "ದಂಮ್ಮು' ಪರಾ. 

[ «ಮರಾ. ಡುಬರ, ಡುಬರಾ) 


ಡುಬಲಿ 


ಡುಬಲಿ (ಗು). ಬೊಜ್ಜು ಬೆಳೆದ; ದಪ್ಪನಾದ ಶರೀರವುಳ್ಳ ; ಸ್ಥೂಲ 
ದೇಹವುಳ್ಳ : ಸುಟ್ಟ ಮೋರೆಯ ಜನರು ನನಗೆ. ಡುಬಲಿ ಅಜ್ಜಿ ಎಂದು 
ಕರೆಯುತ್ತಾರೆ (ಒಮಾನ್ಸಾ. ೩೦). 
( «ಮರಾ. ಢಬುಲಾ] 
ಡುಬಾಯಿಸು (ಕ್ರಿ). ೧. ನೀರಿನಲ್ಲಿ ಮುಳಂಗು. ೨. ನೀರಿನಲ್ಲಿ 
ಮುಳುಗಿಸು. ೩. ಹಾಳಂಮಾಡು ; ನಾಶಮಾಡು : (4). 
[ ಡುಬ್ಯಾ (P «ಹಿಂ. ಡುಬಾನಾ) + - ಇಸ್ಕು] 
ಡುಬುಕಿ, ಡುಮಕಿ, ಡುಮುಕ್ಕಿ (ನಾ). ೧. ಮುಳುಗುವಿಕೆ. ೨. (ಆಲಂ) 
ಸೋಲು ; ತೇರ್ಗಡೆಯಾಗದಿರುವುದು ;: ಅಪಜಯ, ಡುಮಃಿ: ೨. 
ಈ ಪಂದ್ಯದಲ್ಲಿಯೂ ಶಾಲೆಗೆ ಡುಮಕಿ (ರೂಂ). ಡುಮುಕ್ಕಿ : ೨. ಪರೀಕ್ಷೆ 
ಯಲ್ಲಿ ಈ ಸಲವೂ ಡುಮುಕಿಯೇ (ರೂಢ). 
ಡುಬುಕಿಹೊಡೆ ಎ (ಪರೀಕ್ಷೆ ಮುಂತಾದಂವುಗಳಲ್ಲಿ) ತೇರ್ಗಡೆ 
ಯಾಗದಿರು ; ಸೋಲು ; ಫೇಲಾಗು : ರಾಮುವಿಗೆ ತೇರ್ಗಡೆಯಾಯಿತು, 
ವೆಂಕಟೇಶ ಡುಬುಕಿಹೊಡೆದ (ಸಂಧ್ಯಾರಾ. ೫೩). 
[ «ಹಿಂ. ಮರಾ. ಡುಬಕೀ) 
ಡುಬ್ಬ "ದುಮ್ಮು' ನೋ. 
ಡುಬ್ಬಕೆತ್ತು (ಕ್ರಿ). ೧. ಬೆನ್ನಮೇಲಿನ ಚರ್ಮವನ್ನು ಸುಲಿ. ೨. (ಆಲಂ) 
ಸ್ವಲ್ಪವೂ ಬಿಡುವು ಕೊಡದೆ ದಂಡಿಸಿಕೊಳ್ಳು ; ಬೊಜ್ಜನ್ನಿಳಿಸು : 
ಬಡ್ಡಿ ಯೊಳಗೆ ಡುಬ್ಬಾ ಕೆತ್ತುವ ಸಾವಕಾರ ನೀನಿರಬಹುದು (ಮನಿಜಿ. ೩). 
[ಡುಬ್ಬ (-ದುವನ್ಮು) + ಕೆತ್ತು,) 
ಡುಬ್ಬು "ದುವಣ್ಮು' ನೋ. 
ಡುಬ್ಬುಕ "ದಬ್ಬುಕ' ನೋ. 
ಡುಮಕಿ (ಡುಬುಕಿ' ನೋ. 
ಡುಮುಕಿ,, ಡಿಮಕಿ (ನಾ)- ಒಂದು. ಬಗೆಯಂ ಚರ್ಮವಾದ್ಯ : ಎಲ್ಲಿಯೋ 
ಒಬ್ಬ ಹಳ್ಳಿಯ ಹುಡುಗನು ಡುಮಂಕಿ ಬಾರಿಸುತ್ತ ಹಾಡುತ್ತಾನೆ(ಆಕ್ಕಶಂ. ೭). 
“ಟುಮುಕಿ' ಪರಾ. ಡಿಮಕಿ: ಬುಡಬುಡಿಕೆ, ಡಿಕ್ಕಿ, ಡಿಮಕಿ, ರಛಾಲ್ರಿ, 
ಮದ್ದಳಿ, ಗೋಮುಪಾದಿ ವಾದ್ಯಗಳೂ ಉಂಟು (ಸಿದ್ಕಾಂತಿ. 8೫). 
[ «ಮರಾ. ಢುಮಕೇ) 
ಡುಮುಕ್ಕಿ "ಡುಬುಕಿ' ನೋ. 
ಡುಮುಕು (ನಾ). ದಪ್ಪ ; ಡೊಳಕ್ಳಿ : ಡುಮುಕಾದ ಗಿಡ್ಡದೇಹ ; ತೆಂಗಿನ 
ಕಾಯಿಗೆ ಎರಡೂ ಮಗ್ಗಲು ಮಾಸೆ ಹೊರಟಿದ್ದರೆ ಹೇಗೆ ಕಾಣಬಹುದೋ 
ಅಂತಹ ಮೋರೆ (ಕುರಿಹಿ. ಅ). "ಟುಮಂಕ' ಪರಾ. 
[ “ಮರಾ. ಢುಮಕೇ] 
ಡುಮ್ಮ (ನಾ). ಹೊಟ್ಟೆ ಉಬ್ಬಿದವ. "ಡುಮ್ಮಣ್ಣ' ಪರಾ. 
[ಡುಮ್ಮು (ಎದುಮ್ಮು,) + - ಆ,] 
ಡುಮ್ಮಣ್ಣ (ನಾ). ಹೊಟ್ಟೆ ದಪ್ಪಾಗಿರಂವವನಂ : ಕೈಕಾಲು ಸಣ್ಣ ಹೊಟ್ಟೆ 
ಡುಮ್ಮಣ್ಣ (ಗಾಜಿ). [ಡುಮ್ಮ + ಅಣ್ಣ J 
ಡುಮ್ಮಣ್ಣಿ (ನಾ). ದಪ್ಪನಾಗಿರುವ ಹುಡುಗಿ ; “ಲಠ್ಮಮಂಠ್ಕ ಹಂಡಿಗಿ” 
(ಕಮಾಳಾ. ೨೬೬). [ಡುಮ್ಮಣ್ಣ + -ಇ್ಯ) 
ಡುಮ್ಮಿ "ದುಮ್ಮೂ' ನೋ. 
ಡುಮ್ಮು "ದುಮಯ್ಮ' ನೋ. 
ಡುರಕಿ "ಡಂಜಂಕು' ನೋ. 
ಡುರಕಿಹಾಕು "ಡಂರುಕುಹಾಕು' -ಸೋ. 
ಹುರಕಿಹೊಡೆ (ಕ್ರಿ). ಎ ಡುರುಕಂಹಾಕು: (೪. 
[ ಡುರಕಿ (ಆಡುಜುಕು) * ಹೊಡೆ (ಪೊಡೆ) ) 
ಡುರಿಕೆ "ಹಂಟಂಕಂ' ನೋ, 


೩೧೮೭ 


ಡುಜುಕು 


ಡುರುಕಿಡು, ' ಡುರ್ಕಿಡು (ಕ್ರಿ). ಎ ಡುರುಕುಹಾಕು : ಉಭಯಕರ್ನಂಗಳಂ 
ನಿಮಿರ್ಚೆ ನೆಲನ ವಡನೆ ಘ್ರಾಣಿಸುತ ಡುರುಕಿಡಲಜಾಂಡದ ಘಟಂ ನಡುಗಿತ್ತು 
(ನವಮೋ. ೬-೪೩) ಡುರ್ಕಿಡು: ಇರ್ಕೆಲದ ದಾನವರನಿಟ್‌ವುತುಂ 
ಮುಟ್‌ವುತುಂ ಡುರ್ಕಿಡುತ್ತಸುರರಂ ಕೆಡಪ್ರತುಂ ... ವೃಷಭಂ ಪ್ರಹಾರಿಸಿ 
ವನು (ಜಬಫು. ೪೪-೦6). [ಡುರುಕು (ಆ ಡುಜುಕು) + ಇಡು, ] 

ಡುರುಕು "ಡುಂಖುಕು' ನೋ.. 

ಡುರುಕುಹಾತು, 'ಡರಿಕೆಹಾಕಂ, ಡಂರಂಕಿಹಾಕು, ಡುರುಕೆಹಾಕು (ಕ್ರಿ). 
(ಎಮ್ಮೆ, ಗೂಳಿ, ಹಂದಿ, ಗೊಂಕರುಕಪ್ಪೆ ಮೊದಲಾದ ಪ್ರಾಣಿಗಳು) 
ಕರ್ಕಶ ಧ್ವನಿಮಾಡು ; ಗಂಟುರುಹಾಕಂ : ಹಂದಿ ಡುರುಕುಹಾಕಿದೆ ಶಬ್ದ 
ಕೇಳಿಸಿಶು (ನಡೆದಾ. 11, ೦೦೩೯೪). ಡರಿಕೆಹಾಕು : ಕಪ್ಪೆಗಳು ಎತ್ತುಗಳಿಗಿಂತ 
ಎತ್ತೆ ರವಾಗಿ ಡರಿಕೆಹಾಕಬಹುದು (ಪ್ರವಾತೋ. ೬೩). ಡುರಕಿಹಾಕು : 
ಎಮ್ಮೆಯೊಂದು ಮೈಯಲ್ಲಿ ತುಂಬಿದ್ದ ಸೊಳ್ಳೆಗಳೊಂದಿಗೆ, ಡುರಕಿಹಾಕುತ್ತ 
ಒಳಗೆ ನುಗ್ಗಿಬಿಟ್ಟಿತು (ಮರಿನಾ. ೨೬) ; ಎತ್ತುಗಳು ಡುರಕಿಹಾಕುತ್ತವೆ 
(ಮುಂಬಯಿ. ೩-೦೮). ಡುರುಕೆಹಾಕು : ಎರಡು ಗೂಳಿಗಳು ಸೊಕ್ಕಿಗೆ 
ಬಂದು ಎರಡನೇ ದನಗಳನ್ನು ಇರಿಯುತ್ತ ಡುರುಕೇಹಾಕುತ್ತ, (ಮುಲಿಯಿ. 
8-೯೦). [ಡುರುಕು(ಎಡುಲುಕು) + ಹಾಕು ( €ಪಾಯ್ಕು,)) 

ಡುರುಕೆ "ಡಂಜಂಕು' ನೋ. 

ಡುರುಕೆಹಾಕು "ಡುರುಕುಹಾಕಂ' ನೋ. 

ಡುರ್ಜಿಡು "ಡರುಂಕಿಡಂ' ನೋ. 

ಡುರ್ಕು "ಡುಜುಕು' ನೋ. 

ಡುಲಿ, ಡುಳಿ (ನಾ). ಹೆಣ್ಣಾಮೆ: “ಡುಲಿ(ಪಾಕಾ. ಢುಳಿ]ಯೆನಲು 
ಹೆಣ್ಗಾವೆಯಕ್ಕುಂ ” (ಮಂಗರಾ. ೦೨೦-೪). ಡುಳಿ: "ಡುಳಿರಾಜ' ಪರಾ. 

[ಸಂ.) 

ಡುಳಿ "ಡುಲಿ' ನೋ. | 

ಡುಳಿರಾಜ (ನಾ). ೧. ಆಮೆಗಳ ಒಡೆಯ ; ಕೂರ್ಮುಪತಿ ; ದೊಡ್ಡ 
ಆಮೆ. ೨. ವಿಷ್ಣುವಿನ ಅವತಾರಗಳಲ್ಲೊಂದಾದ ಮಹಾಕೂರ್ಮ ; 
ಕವಂಶ :` ಡುಳಿರಾಜನಿಲ್ಲದೆಡೆ ಧರಣಿ ನಿಲ್ಲುವದುಂಟೆ ನಳಿನಾಪ್ತನಿಲ್ಲದಡೆ 
.ನಡೆವುದೇ ಜಗವು (ಜೀವೀಪ್ರ. ೩೬). ' [ಡುಳಿ (ಐಡುಲಿ) ೬ ರಾಜ) 

ಡುಳ್ಳಿ (ನಾ); ವಂಚನೆ ; ಸುಳ್ಳು: ತಲ್ಲಣಿಸಿ ನಿಲಲಾಜದಾ ಖಳಂ ಕೈಯೊಡನೆ 
ಡುಳ್ಳಿಯಿಂದಾ ಮುನಿಪನುರುಶಿರೋಲಕ್ಷ್ಮಿಯಂ ಕೆೊಳ್ಳೆಗೊಂಡೆಡಹುತಂ 
(ಪರಕು. ೩೫-೨೫); ಡುಳ್ಳಿಯೋ ಸತ್ಯಮೋ ಎಂಬೆನೆ (ಹಾಯಿಸ್ಯ. ೩-೦೦-೧೩). 

[?) 

ಡುಳ್ಳಿಮನ (ನಾ). ಸುಳ್ಳುಮನಸ್ಸು ; ಕ್ಷುದ್ರಮನ (?) : ಕಳ್ಳಕನ್ನಡಿ 
ಸಾಯೆ. ಡೊಳ್ಳು ಕೋಮಟಿಗನಾ ಹುಳ್ಳಿ ನಯಶೂಲಯೇರಿಮಯಂಬ 
ಗಾದೆ ಡುಳ್ಳಿಮನವು ಯಿದು ಪಾಪವ ಮಾಡ್ದರೆ ಸುಳ್ಳಿಗೆ ಆತ್ಮಗೆಯೆಂದು 
ವೂಹಿಸುವರು (ಕೆದಾವ, ೧೦-೮). [ಡುಳ್ಳಿ ಮನ) 

ಡುಟ್‌ಕೆ /ಡುಜುಕು' ನೋ. 

ಡುಜುಕಾರವ (ನಾ). ಡುರುಕಿನ ಗಟ್ಟಿಯಾದ ಶಬ್ದ: ಗುಟುರು: 
ತೋರಧ ಹೋರಿಗಳ ಡುಜುಕಾರವಂ ಗಳದ ಘಂಟಾರವಂ ಪಶುಗಳಂಬಾರವಂ 
(ತಂಪು. ೦೦-೦೭). [ಡುಜುಕು + ಆರವ] 

ಡುಟುಕು, ಡರಕೆ, ಡರಿಕೆ, ಡುರಕಿ, ಡಂರಿಕೆ, ಡಂರಂಕಂ, ಡುರಂಕೆ 
ಡುರ್ಕು, ಡಂಅಕೆ (ನಾ). ೧. (ಎಮ್ಮೆ, ಗೂಳಿ, ಹಂದಿ, ಗೊಂಕರಂ 
ಕಪ್ಪೆ ಮೊದಲಾದ ಪ್ರಾಣಿಗಳು ಮಾಡುವ) ಒಂದು ಬಗೆಯ ಕರ್ಕಶ 
ಶಬ್ದ ; ಗುಟರು. "ಡಂಜುಕೆನ್‌' ಪರಾ. ಹರಕೆ :.೧. ಗೂಳಿಯ ಡರಕೆ 
(ಗುಟರು) ಇವು ಶಬ್ದಾನುಕೃತಿಯೇ (ಕರ್ಷಾಟ. ೩೩೯). ಡರಿಕೆ: ೧. "ಡರಿಕೆ 
ಹಾಕಂ' ಪರಾ. ಡುರಕಿ: "ಡಂರಕಿಹಾಕಂ' ಪರಾ. ಡುರಿಕೆ; ೧. 


ಡುಟುಕೆನ್‌ 


ದೂರದಿಂದ ಡುರಿಕೆ ಕೇಳಿಸಿತು ಅದು ಕಾಡುಹೋರಿಯ ಡುರಿಕೆಯಾಗಿತ್ತು 


೩೧೮೮ 


(ಅಂಗಾಹೆ. ೦0). ೨. ನಿದ್ದೆಯಲ್ಲಿ ಮೂಗಿನಿಂದ- ಹೊರಡುವ ಶಬ್ದ ;|' 


ಗೊರಕೆ : ಇಬ್ಬರೂ ಮಹಾ ಕುಡುಕರು : . . ವಿದ್ಯಾಬುದ್ಧಿಗಳ ಪರಿಚಯ 
ವಾದದ್ದು ಇಲ್ಲಿಯವರೆಗೆ ಇವರ ಡುರಿಕೆ ಮಾತ್ರ (ಕುರಿಹಿ. ೦೦೭) 
ಡುರುಕು: ೧. "ಡಂರಂಕಿಡು', "ಡುರುಕುಹಾಕಂ' ಪರಾ. ಡುರುಕೆ: 
೧. “ಡುರುಕೆಹಾಕು' ಪರಾ. ಡುರ್ಕು: ೧. "ಡುರ್ಕಿಡಂ?: ಪರಾ. 
ಡುಚಿಕಕೆ: ೧. ಬಸವನಾಗವಗಡಿಸುತೆದ್ದು ಪುಟನೆಗೆದು . ಡುಜ್‌ಕೆಯನಿಕ್ಕು 
ತವರ ಬಲವರುತ (ಗುರುಕಾ. ೧೦-೮೮). 

ಡುಜುಕೆನ್‌ (ನಾ). ಎ ಡಂರುಕಂಹಾಕು : ಪಂದಿ ಡುಜುಕೆಂದೊಡೆ . ತಾಂ 
ಡುಜುಕೆಂಬುದೆ ಮಹಾವನಕರಿಯಂ ವಿದಾರಿಸುವ ಸಿಂಹಂ (ಗಿರಿಳ. ೦-೨೯) ; 
ಪರಪ್ರತಿಭೆಯ ಗುಣ್ಬಜೌಯದೆ ತಾಮುಂ :ಕೆಮ್ಮಗೆ ಡುಜುಕೆಂಬುವು 
ಕುಕವಿಕೂಪವಂಂಡೂಕಂಗಳ (ಅನಂಪು. ೧-೪೨) ; 'ಪಂದಿಯೊಂದು ಡುಜು 
ಕೆಂದೊಡೆ ಸಿಂಗಮಂಡಲೆವುದೆ (ಕಾಮಾತ್ಮ.' ೨೫-೨೩). 

[ ಡುಜುಕು.* ಎನ್‌, ] 

ಡೂಗ (ನಾ). ೧. ಗೂನುಬೆನ್ನಿನವನಂ; ಗೂನ ; ಬೆನ್ನುಬಾಗಿದವನಂ: 
೧ನೇ ವಿಷ್ಣುವರ್ಧನನು ಇವನಿಗೆ ಕುಬ್ಬ ವಿಷ್ಣುವರ್ಧನನೆಂಬ ಹೆಸರಿದ್ದ 
ಕಾರಣ ಇವನು ಡೂಗನಿದ್ದಂತೆ ತೋರುತ್ತದೆ (ಕಛಾಗೆ. ೩೨೪) ;- ಏನಿಲ್ಲ, 
ಹಲ್ಲು ಬಿದ್ದಾವೆ, ಮೇಲಾಗಿ ಡೂಗನಿದ್ದಾನೆ (ದೇಯಾನಿ. ೦೩೨). (ಗು). ಪಿ. 
ಬೆನ್ನು ಬಗ್ಗಿ ದ; ಗೂನಂಬೆನ್ನಿನ : ಆ ಡೂಗ ಹೆಂಗಸು ಅಂದಿನಿಂದಲೂ 
ಇಲ್ಲಿಯೇ ಇದ್ದಾಳೆ (ಹೊಸಕ್ಷಿ. ೦೮೯). [ಡೂಗ್ಗು + -ಅ;) 

ಡೂಗು, (ಕ್ರಿ). ಬಾಗು; ವಕ್ರವಾಗಂ ; ಗೂನಾಗು. 

ಡೂಗಿಕೊಳ್‌ ಎ ಬಗ್ಗಿಕೊಳ್ಳು ; ಬೆನ್ನನ್ನು ಬಗ್ಗಿಸಂ : ಅವರ ತಾಯಿ 

ವೆಂಕಮ್ಮ ಡೂಗಿಕೊಂಡೇ ಅಲ್ಪ ಸ್ವಲ್ಪ ಕೆಲಸಮಾಡುತ್ತ ಹೊರಗೇ ಇದ್ದಳು 
(ದಂಬನಾ. ೨). [?) 

ಡೂಗ್ಯು (ನಾ). ಬೆನ್ನು ಬಗ್ಗಿರುವಿಕೆ ; ಗೂನು; ಕುಬ್ಬತೆ.. 

ಡೂಗಾಗು - ಗೂನುಬೆನ್ನಿನಿಂದ ಕೂಡಿರು ; ಗೂನಾಗು: ಅದೇ 
ಹೆಂಗಸು ಇನ್ನೂ ಅಷ್ಟೇ ಡೂಗಾಗಿ ಬಿಲ್ಲಿನಂತೆ ಬಾಗಿ ನಡೆಯುತ್ತಿದ್ದಾಳೆ 
(ಹೊಸಕಿ. ೧೮೮); ಯಾವಾಗಲೂ. ಡೂಗಾಗಿ ಕೈಯೂರಿ ಇಲ್ಲವೇ ಗಾದಿ, 
ಗೋಡೆ ಕಂಬಳಿಗಾತು ಕುಳಿತದ್ದೇ ಕಂಡುಬರುವದು (ಬ್ರಹ್ಮಚೀ- ೨೪). 
[ ಆಡೂಗ್ಳು,) 

ಡೆಂಕ "ಡಕ್ಕೆ' ನೋ. 

ಡೆಂಕಣ "ಡೆಂಕಣಿ' ನೋ. 

ಡೆಂಕಣಿ, ಡೆಂಕಣ, ಡೆಂಕಣೆ, ಡೆಂಕಳಿ, ಡೇಂಕಣೆ, ಢೆಂಕಣ, ಢೆಂಕಣಿ, 
ಢೇಂಕಣಿ, ಢೇಂಕಣೆ (ನಾ). ೧. ಕೋಟೆಗಾಳಗದಲ್ಲಿ ಉಪಯೋಗಿ 
ಸುತ್ತಿದ್ದ ಒಂದು ಯಂತ್ರ; ಕಲ್ಲುಗುಂಡುಗಳನ್ನು ತೂರುವ ಯಂತ್ರ: 
ಪುದಿದಿರ್ದಟ್ಟಳೆ ಪೆಚ್ಚಿದಾಳ್ವೆಆೇಯಗುರ್ವಾಗಿರ್ದ ಮೇಲ್ಲೊತ್ತಳಂ ಕದನ 
ಕೃದ್ಭುತಮಪ್ಪ ಡೆಂಕಣಿ (ಎಳ. ೪, ಅರಸೀ. ೫-೦೨ ; 3194) ; ಎತ್ತಿ ಡುತಿರ್ಪೆ 
ಡೆಂಕಣಿಗಳಾರ್ದೇಜ್‌ ಪಾಯಿಪ ಗೆಗ್ಗೆ ಪೊಯ್ವಾ ಲಗ್ಗೆವಣ 
ಬೊಬ್ಬಿ ಅವಬ್ಬರಮಾಗಳದ್ಳುತಂಬೆತ್ತುದು (ಕುಸುಮಾ. ೧೦-೪೦): ಗೆಗ್ಗೆ 
ಡೆಂಕಣಿ ಗುಮ್ಮಂ ಪಡಿಗೋಂಟೆಯೆಂಬ ಬಹು ಕೋಟಾಯಂತ್ರ ಸಾಮಗ್ರಿ 
ತಿಂತಿಣಿಗೊಂಡಾಂತಿರೆ (ಅನಂಪು. ೦೦-೮೩); ತೂಳ್ತಿಡುವ ಡೆಂಕಣಿ ಪೊಯ್ವುರಿ 
ಯೆಣ್ಣೆ ಕಾಸಿ ಸೂಸುವ ಮಳಲೆಂಬಿವೆತ್ತಲುಮಗುವ್ವಿಸೆ (ಪುಷ್ಪಪು- ೭-೭೪); 
ಸಡೆಡೆಂಕಣಿ ಸೂಸುಡೆಂಕಣಿ ಬಲುಗುಂಡನಿಡುವ 'ಡೆಂಕಣಿ ತೋಟಾದೆಡೆಗೆ 
ಸಿಡಿವಡೆಂಕಣಿ ರಾಯಡೆಂಕಣಿಗಳ ಸಾಲು ಬಿಡದೊಪ್ಪಿದುವು (ಕುರಾಸಾಂ. 
9೨-೩೯); ತರತರದೊಳಿರಿಸಿರ್ದ ಬಲ್ಲೊಲೆಯ ಡೆಂಕಣಿಯ . . . ಮೊತ್ತಂ 
ಗಳಾಳ್ಮೇರಿಯೊಳ್‌' ಪಸರಿಸಿದುವು (ಕಬು: -೪3-00). ೨. ಕೊತ್ತಳಗಳ 


20 


ಕ್ರ 


46 


ಡೊಕಣಿ 


ಮೇಲೆ ಪೊದರಿನಂತೆ ಒತ್ತೊತ್ತಾಗಿ ಅಳವಡಿಸಿ ನಿಲ್ಲಿಸುವ ಉದ್ದವಾದ 
ಸಬಳದಂತಹ ಒಂದು ಆಯುಧ ವಿಶೇಷ: ನಟ್ಟ ಡೆಂಕಣಿಗಳೋ 
ಹಗೆಗಳನು ದುರ್ಗವಟ್‌ಯಟ್ಟಲೆತ್ತಿದ ಹಲವು ಕೈಯೊ (ಹಡಕಾ, ೦-೩೭): 
ಅಟ್ಟಳೆಯಾಳ್ವೇರಿ ಕೊತ್ತಲಂಗೊಳಳಪಟ್ಟಡೆಂಕಣಿ ಸಬಳಗಳು ನಟ್ಟರಂತೆಯದ 
'ಕಂಭಗಳಿಂದಾ. ದುರ್ಗ ಸೃಷ್ಟಿಗೆ ಪೊಸತಾಗಿಹುದು. (ಚೀವಂಸಾಂ. 6-0೫; 
ದೇವತೆಗಳ ಮುಟ್ಟಿ ತಿವಿದ ಸಬಳಗಳೊಯೆಂದೆನಲಲ್ಲಿ ನೆಟ್ಟ ಡೆಂಕಣಿಗಳೆಸೆದವು 
(ಕುರಾಸಾಂ.೦೭-೦೪); ಕನ್ನಡದಲ್ಲಿಯ ಕೋಶಕಾರರೆಲ್ಲರೂ ಧ್ವಜಸ್ತಂಭ ಎಂಬ 
ಅರ್ಥ ಹೇಳಿರುವರು. ಅದರೆ ಕೋಟೆಗಾಳಗದಲ್ಲಿ “ ಮಾರಿಮೊಗದಡೆಂಕಣಿ ” 
ಮಾಡುವ ಹಿಂಸಾಕಾರ್ಯವನ್ನು ನೋಡಿದರೆ, ಅದೊಂದು ಭವ್ಯವಾದ 


`ಆಯುಧ ವಿಶೇಷ (ಕರ್ಣಾಟ. ೫೬). 'ಡೊಂಕಣಿ' ಪರಾ. ೩. ಕೋಟೆಯ 


ಮೇಲಿಸಬಂರುಜಂ; ಬತ್ತೇರಿ: ಬಳಸಿದ ಕೊತ್ತಳಂ ಸೊಗಯಿಪಾಳ್ವರಿ 
ಡೆಂಕಣಿ. ಸಾರಮಾಗಿಯುಗ್ಗಳಿಸುವ ಗೋಪುರಂ (ಗಿರಿಕ. ೨-೭೯); ``ಅಗಟಿುಿಂ 
ಪ್ರಾಕಾರದಿಂ ಡೆಂಕೆಣಿಯಿನನುಪಮದ್ದಾರ್ಲದಿಂ ಸತ್ತತಾಕಾವಳಿಯಿಂದಾಳ್ವೇರಿ 
ಯಿಂ... ಬಗೆಗೊಳ್ಳಂ ಬೀಟ್‌ (ದಕಕು. ೩-೯): ಇತ್ತರದೊಳುದ್ದಕ್ಕೆ 
ಕೋಂಟೆಯಕೆ.ತ್ತಳಂಗಳ ಸಂದಿಸಂದಿಯೊಳೆತ್ತಿ ಸಿದನಟ್ಟಣೆಗಳಂ ಡೆಂಕಣಿಗಳಂ 
(ಐಸು. ೦೬-೪); ಸಿದ್ಧ ಕಂಡನು ಮುಂದೆ ಮಾರ್ಗವ ಹೊದ್ದಿತೆನೆ ಕೊತ್ತಳವ 


'ಡೆಂಕಣಿ ಚಿತ್ರಕೆಲಸದಿ ಪಚ್ಚೆಲೋಹದಯೆಸೆವ ಕದಗಳನು (ರೇವಳಾ. ೨-3); 


ಬಗೆವೆತ್ತ ಪವಳ ಡೆಂಕಣಿಗಳಿಂದಂ ಮುತ್ತು ಬಿಗಿದಟ್ಟಣಗಳಿಂದೆ ಜು 
ರಭಗರಂಗಿಸುತೊರ್ಪಿದುದು (ಜೀರವು. ೦-೩೨); ಗಗನೆಲಂಬಿತ ನೀಲ 
ದಟ್ಟಳೆಯ ಕಟ್ಟಳೆಯ ಮಣಿಮಯದ ಡೆಂಕಣಿಗಳ (ರುಕ್ಕಾಂಗೆ. ೩-೪) ; 
ಕ್ರಮದ ಡೆಂಕಣಿ ಕೋಟೆ ಗೋಪುರಗಳಿಂದ ಆಶ್ಚರ್ಯವಾದಂಥ ಆದಮನೆ 
ಗಳಿಂದ (ಯನಳ. ೯). ೪. ಕೋಟೆಯಂ ಮೇಲಿನ ಬುರುಜುಗಳ ಮೇಲೆ 
(ಸಾಮಾನ್ಯವಾಗಿ ಎಂಟಂ ಕಡೆಗಳಲ್ಲೂ) ನೆಟ್ಟಿರುವ ನಿಶಾನಿಯೊಡ 
ನಿರಂವ ಆಥವಾ: ನಿಶಾನಿಯಿಲ್ಲದ ಧ್ವಜಸ್ತಂಭ : ` ಕುಣಿವ'. ಪಲ್ಲವ 
ರಖಲ್ಲರಿಯ ಡೆಂಕಣಿಯ ತಲೆ ಚಮರಿಗಳ ಗಗನಾಂಗಣವನಣೆವ ಪತಾಕೆಗಳ 
ಫಸ . -ಲಗ್ಗೆ ವಜಕಿಗಳಲೆಸೆದುದಾ ದುರ್ಗ (ತೊರರಾ. ೬-೭-೮೭); ಎತ್ತಿದ 
ಛತ್ರ ಚಾಮರ ಚೌಕ ಡೆಂಕಣಿ ಮತ್ತು ಕಾಲಾಳ ಘರ್ಜನೆಯು (ಜೀವಾಂಪು. 
೩-೧೯೩) ; ಹಮ್ಮಿನಲಿ ಸಗ್ಗಿಗರ ಕರೆವಂತೆ ಕೈಯೆತ್ತಿ ಗಮ್ಮನೆಯ ಡೆಂಕಣಿ 
ಗಳೆಸೆಯೆ (ಪ್ರೌಢರಾ. ೦-೩೭) ; ನೋಟಕರ ಕಣ್ಣೆ ಕಂಣಿಸಿದುವೆಣ್ಣೆಸೆಯ 


: ಡೆಂಕಣಿಯ ಪಳವಿಗೆಗಯ್ಗಳು (ಜೈವಿನಛಾ. ೦೭-೯); ಕುಂಭಿನಿ. ಕೈನೀಡಿ 


ಕರೆವೋಲು ಡೆಂಕಣಿ ಮುಂಬರಿದೆಸೆದುವರ್ತಿಯಲಿ (ಕಂನವಿ. ೬-೮) : ಅಗಣಿ 
ತೋನ್ನತ ಹೆರಮಯದ ಡೆಂಕಣಿಗಳೊಪ್ಪಿದುವು (ಕೋಗಯ. ೩-೮); 
ಜೀವಮಾನದ ಕಟ್ಟಡದಲ್ಲಿ ಆ ಒಂದು ಕ್ಷಣದ ಬಾಳು ಗೋಪುರದ ತುದಿಯ 
ಕಳಶದ ಚಿನ್ನದ ಡೆಂಕಣಿಯಾಗಿ ಸ್ವರ್ಗೆದೊಡನೆ ಸರಸವಾಡಿತು (ಮತಿಮ. 
8೨). ಡೆಂಕಣ: ೧. ಇಡಿಸುವ ಡೆಂಕಣಕ್ಕೆ ' ನೆಲವಾಳಿಗೆ ಕೊತ್ತಳದಂಬು 
ಗಂಡಿಯಿಂದುಡುಗದೆ ` ಗಡಣಿಸೆ ಕಾದುತಿರ್ದುದು. ಮಹೇಂದ್ರ 
ಪದಾತಿನಿ ಮುತ್ತಿ ಸುತ್ತಲುಂ (ಕಂದ್ರಪು. ೩-೦೦೬)- ೩, ಇರಲಿಯಿತ್ತೊಳ 
ಗೇಳುಕೋಟೆಯ ತೆರನು ಮೆರಕೆತ ಸುತ್ತು ಮೇಲುರುತರದ ಕೆಂಪಿನ 
ಸುತ್ತು ತೆನೆಗಳು ಡೆಂಕಣಟ್ಟಣೆಯೂ (ಜಕಾಮಾ. ೨೪-೨೬). ಡೆಂಕಣೆ : ೧. 
ನಿಆಿಸಿದ ಬಸಿಯೊಳಂ ಪೂಸಿದ ಡೆಂಕಣಿಯೊಳಂ . . . ಮೊನೆಯಂ ಪೂಣಿಸಿದ 
ಕೊಂತದೊಳಂ ಕೈಗೆಯ್ದು ಕಟ್ಟಾಸುರಮಾಗೆ (ಅನಂಪು. ೧೧-೮೨ ವ); 
ಡೆಂಕಣೆ[ಪಾ999. ಣಿ]ಯ ಗವಣೆಗಳ ಕೋಟೆಯ ಕೊಂಕುಗಳ ಕೊತ್ತಳದ 
ತೆನೆಗೆಳ . . . ದುರ್ಗವನೀಕ್ಷಿಸುತ (ನಿಧಾಗ. ೧೦-೩೬-೩೫); ಡೆಂಕಣೆ ಕವಣೆ 
ಧ್ರುವಲೋಕವ ಹಾಯಲಿಡುವ ಮಕರಡಿಬ್ಬಿ ಕವಿದ ದುರ್ಗದೊಳಿಹವ್ರ 
(ಸೌಂದಳಾ. ೫-೩9). ಡೆಂಕಳಿ: ೪. ಪಳಹರದ ಪಲ್ಲವದ ಸತ್ತಿಗೆಯಗಳ 
ವಿಡಾಯಿಯಲರಿಬಿರುದ ಡೆಂಕಳಿಯ ಸೀಗುರಿ ಪೊದರುಗಳ ತೋಮರದ 


ಡೆಂಕಣಿಕಾಣಿ 


ಸಂದಣಿಯ (ಕುವ್ಶಾದ್ರೋ. ಓರಿಇ. ಪರಿ. ೨೮೭). ಡೇಂಕಣೆ : ೩, ಮೂರು 
ಸುತ್ತಿನ ಪರಿಧಿ ತಾಂಬ್ರದಿ ತೋರೆ ತೆನೆ ಡೇಂಕಣೆಗಳಟ್ಟಣೆ (ಬಜ ಪು. ೨೦-೨೦). 
ಢೆಂಕಣ: ೧. ವರ್ಗಚತುರ್ಥಾಕ್ಷರಂಗಳ್ಗೆ .. . ಢೊಂಕಣಿ, ಢೆಂಕಣ 
[ಪಾಕಾಂ. ಣಿ]ಅಢಾಳಂ (ಢಾಳಂ) (ಕಮದ. ೦8 ಪ್ರಯೋ). ಢೆಂಕಣಿ : ೧. 
ಇಟ್ಟಿಡುವ ಢೆಂಕಣಿ ಶಿಲೋಚ್ಚಿ ರಮೆನಿಕ್ಕು (ಮಂಗರಾ. ೫೭-೫). ಢೇಂಕಣಿ: ೧. 
ಆತುರದಿಂ ಢೆಗ್ಗೆ ಢೇಂಕಣಿ ನೆಲಗುಮ್ಮ ಮಾತೇನು ಗಗನದಟ್ಟಳೆಯಂ 
(ಆನಂಡ. ೧೮-೩೨). ಢೇಂಕಣೆ : ೧. ಕೆಲ್ಲೆ ಹೆಗ್ಗೊಅದುಟ್‌ಯೆಣ್ಣೆ: ಕಾಯ್ದ 
ಮಣಲಗ್ಗ ದ ಢೇಂಕಣೆ (ಸೌಇಇ. ೫x, ೦೨೬-೪; 1166) 
ಡೆಂಕಣಿಯ ಗುಂಡು - ಡೆಂಕಣಿಯ ಯಂತ್ರದಿಂದ ಚಿಮ್ಮಿಸುವ 

* ಇಡುಗುಂಡು : ಉಟ್ಟ ವಸ್ತ್ರವು ಬಳಸಿದ ಕೋಂಟೆಯಗಟ್‌ನೆ . ಕಟ್ಟಿದ 
ಕಟಿಸೂತ್ರವೆಸೆಯೆ ಬಟ್ಟಮೊಲೆಯ ಡೆಂಕಣಿಯ ಗುಂಡಿಂದಳವಟ್ಟ ಜಂಗಮ 
ದುರ್ಗದಂತೆ (ಅಂಜಕ. 6-೮೪). 

ಡೆಂಕಣಿಕಾಅ (ನಾ). ಡೆಂಕಣಿಯನ್ನ್ನ ಬಳಸುವುದರಲ್ಲಿ ನಿಯಂಕ್ತ 
ನಾದವನಂ : ಕಾಳಗದಲಿ ಡೆಂಕಣಿಕಾಅ ಡಾವುದ (ದೊಂಕಶಾ. ೦೯೪೦, ಸಿರಸಿ, 
೪೨-6: ೫. [ಡೆಂಕಣಿ - ಕಾಜ) 

ಡೆಂಕಣಿಕುಲ (ನಾ). ಡೆಂಕಣಿಗಳ ಸಮೂಹ,-ಗುಂಪು ; ಇಡಂಗಂಂಡಂ 
ಮೊದಲಾದುವನ್ನು ಚಿವಮ್ಮವ ಯಂತ್ರಗಳ ಸಮೂಹ : ಬೆಲೆಗೆಯ್‌ 
ಲಲನೆಯನೆಂಬುದು ವೇಶ್ಯಾವಲಿಯೊಳ್‌ ಕೊಲೆಗೈಯೆಂಬುದು ಡೆಂಕಣಿ 
ಕುಲದೊಳ್‌ (ಉದೃದೇ. ೨-೦೩). 

[ ಡೆಂಕಣಿ + ಕುಲ] 

ಡೆಂಕಣಿಕೈೆ "ಡೆಂಕಣಿಗೈ' ನೋ. 

ಡೆಂಕಣಿಗೈ, ಡೆಂಕಣಿಕೈ, ಡೆಂಕಣೆಗೈ (ನಾ). ಗುಂಡನ್ನು ಜಿವ್ಮಿ ಸಲು 
ಡೆಂಕಣಿಹಂಂತ್ರಕ್ಕೆ ತುದಿಯಲ್ಲಿ ಜೋಡಿಸಿರುವ ಮಾರಿಮೊಗದ 
ಅಥವಾ ಹಂದಿ ಮೊದಲಾದ ಪ್ರಾಣಿಗಳ ತಲೆಯಂ ರಚನೆ ಇರುವ 
ತೋಳಿನ ಆಕಾರದ ಕೈ ;' ಡೆಂಕಣಿಯಲ್ಲಿ ಅಳವಡಿಸಿರುವ ಚಿಮ್ಮ 
ಗೋಲು : ಬಲಿವ ಪೆಟಲ ಬೆಣೆ -ಡೆಂಕಣಿ[ಪಾಕಾಂ. ಣೆ]ಗೈ ಪಂದಿದಲೆ 
ತಿರುಗುಣಿ ಭೀಮಗದೆಯ ಬಲಿದು ಕೆತ್ತುವ ಬಡಗಿ (ಕುರಾಸಾಂ. ೩೭-೩೮). 
ಡೆಂಕಣಿಕೈ : ಪಿಡಿಗುಂಡಿಟ್ಟು ಕವಣೆಯಾಂತ ಸತಿಯರ ನಿಡುದೋಳ್ಸ 
ಳೆಸೆದುವಾ ಕಂತಂ ಕಡುಮುಳಿಸಿಂ ಪಾಂಭರೆರ್ದೆಗೋಂಟೆಯ ಮುತ್ತಿಯಿಡುವ 
ಡೆಂಕಣಿಕೈಗಳಂತೆ (ಶ್ರೀಪಾಲ. ೦-೩8೨) ; ಡೆಂಕಣಿಕೈ ಡೆಗ್ಗೆ ವರೆ ವಾರೆ... 
ಶರಗಳ ಸಂಕುಳವೈದಿತು (ಕುರಾಸಾಂ. 90-80). ಡೆಂಕಣೆಗೈ : ಮೇಲಿನ 
"ಕಂರಾಸಾಂ. ೩೭-೫೮ರ ಪ್ರಯೋಗದ ಪಾಠಾಂತರವನ್ನೂ ನೋಡಿ. 

[ಡೆಂಕಣಿ * ಕೈ (ಕೆಯ)? 

ಡೆಂಕಣಿಜಂತ್ರ (ನಾ). ಇಡುಗುಂಡುಗಳನ್ನೂ ಚಿಮ್ಮಿಸುವ ಯಂತ್ರ : 

ಗಿರಿಯ `ಡೆಂಕಣಿಜಂತ್ರವನು ತರಹರಿಸುವವರಾರರಸ (ಕುವ್ಯಾಕ. ೨೩-೩೬). 
[ ಡೆಂಕಣಿ + ಜಂತ್ರ] 

ಡೆಂಕಣೆ "ಡೆಂಕಣಿ' ನೋ. 

ೆಂಕಣೆಗೈ '"ಡೆಂಕಣಿಗೈ' ನೋ. 

ಡೆಂಕಳಿ "ಡೆಂಕಣಿ' ನೋ. 

ಡೆಂಕೆ, "ಡಕ್ಕೆ' ನೋ. 

ಡೆಂಕ್ಕೆ (ನಾ).. ಗೋಡೆಗಳ ಮೇಲೆ ಆಥವಾ ಕಂಬಗಳ ಮೋಲೆ ಮನೆಯ 
ಮಾಡನ್ನು ಹೊರಲು ಹಾಕಿದ ಮರದ ಅಡ್ಡೆ; ಜಂತೆ: ಮೃಗ 
ಲಕ್ಷ್ಮನುದಯದೊಳ್‌ ನಿಲಿಸುಗೆ ಕಂಬಮನಿಂದುಸುತನ ಲಗ್ನಂಬರೆ -ಬೆಟ್ಟುಗೆ 
ಡೆಂಕೆ[ಸಾಕಾಂ. ಜಂತೆ]ಗಳಂ (ಲೋಕೋಪ. ೩-೨೬) ; ಢಕಾರಕ್ಕೆ ಡಕಾರಂ- 
'ಗಾಢ-ಗಾಡ ; ಢಕ್ಕಾ-ಡಕ್ಕೆ : ಢೆಂಕಾ-ಡೆಂಕೆ (ಕಮದ. ೨೫೩ ಪ್ರಯೋ). 

[ ಪ್ರಾ. ಢೇಂಕಾಜ ಬಾವಿಯ ಮೇಲಿನ ಅಡ್ಮತೊಲೆ] 


೩೧೮೯ 


ಡೆಗ್ಗೆವರ 
೧ 


ಡೆಂಕೆಬರ (ನಾ). ಭಯಂಕರವಾದ ಕ್ಷಾಮ; ಬರಗಾಲ; ಭರಮಪ್ಪ 
ನಾಯಕನ ಆಳಿಕೆಯಲ್ಲಿ ವೀರಕ್ಷಾಮ ಪ್ರಾಪ್ತವಾಯಿತು. ಇದಕ್ಕೆ 'ಡೆಂಕೆಬರ' 
ವೆನ್ನುತ್ತಾರೆ (ಜಿತ್ರಪಾ. 6, ಉಪೋದ್ಯಾತ). "ಡೋಗಿಬರ' ಪರಾ. 
[ಡೆಂಕೈೆ * ಬರ; ( ಆಬಜಿ) ) 


5| ಡೆಂಗಿಜ್ವರ (ನಾ). “ಮೆ ಮೇಲೆ ಗುಳ್ಳೆಗಳೆದ್ದು ಜ್ವರಬಂದು ಕೀಲುಗಳಲ್ಲಿ 


೩0 


30 


46 


(ಸಂಧಿಗಳಲ್ಲಿ) ತೀವ್ರಯಾತನೆಯಾಗಂವ ಸೊಂಕುರೋಗ: "ಡೆಂಗಿ 
ಜ್ವರ ” (Dengue. ಇಂಕನಿ.). [ಡೆಂಗ್ಳಿ * ಜ್ವರ ' 

ಡೆಂಚಾ (ನಾ). ಒಂದಂ ಬಗೆಯ ಗಿಡ: ಸಣಬು (82ರ), ಕಳೇಜಿ, 
ಡೆಂಚಾ ಮೊದಲಾದ ಗಿಡಗಳನ್ನು ಬೆಳೆಯಿಸಿ ಅವುಗಳನ್ನು ನೆಲದೊಳಕ್ಕೆ 
ಉತ್ತು ಬಿಟ್ಟರೂ ಆಯಿತು (ರಾಲಪ್ರ. 1, ೨೯೦). ?] 

ಡೆಂಚೆಯ (ನಾ). ಆನೆಯ ಬೆನ್ನಮೇಲೆ ಕುಳಿತುಕೊಳ್ಳಲಂ ಹಾಕಂವ 
ಮಂಟಪ; ಅಂಬಾರಿ ; ಹೌದ: ವಿಕ್ರಮಪಾಳಪಾವುಸ ಶಿರಃಕಂಜಂ 
ಗಳಲ್ಲಾಡುತಿರ್ದುವು ತನ್ನಾನೆಯ ಹೊನ್ನ ಡೆಂಚೆಯದ ಚಂಚತ್ಯೇತುದಂಡಂ 
ಗಳೊಳ್‌ (ಎಳ. ೫1, ದಾವಣ. ೨೫-೩೯; 1224); ಡೆಂಚೆಯನಮರಿದೇಣಿಯೊಳ 
ಮೆಟ್ಟಿಗಡಿಯಿಟ್ಟನು . . ಕರಿಯಿಂದ ಧರೆಗೆ (ಸಿಂಗಿರಾ.. ೨೭೬-೮). 

LP ಇದು "ಆ್‌ಂಚೆಯ' ಎಂಬುದರ ಅಪಲಿಖಿತವಿರಬಹುದು ] 

ಡೆಂಡಣಿಸು "ಟೆಂಟಣಿಸು' ನೋ. 

ಡೆಂಡೆಣಿಸು "ಟೆಂಟಣಿಸಂ' ನೋ. 

ಡೆಂಡೆಲಿ (ನಾ). ೧. ಆನೆಯ ಮೇಲೆ ಹಾಕುವ ಪಕ್ಷರಕ್ಷೆ ; ಹಕ್ಕರಿಕೆ ; 
ಜೂಲಂ. ೨. ಮದಿಸಿದ ಆನೆ: ಡೆಂಡೆಲಿಯೆಂಬ ಶಬ್ದಂ - ಗುಟಿದಲ್ಲಿಯುಂ, 
ಮತ್ತವಾರಣದಲ್ಲಿಯಂಂ (ಕಮದ. ಮ. ೩೦೭). [?] 

ಡೆಂಢಣಿಸು "ಟೆಂಟಣಿಸಂ' ನೋ. 

ಡೆಂಢಳಿಸು "ಟೆಂಟಣಿಸು' ನೋ. 

ಡೆಂಢೆಣಿಸು "ಟೆಂಟಣಿಸು' ನೋ. 

ಡೆಂಬಕ (ನಾ). (?) : ಡಿಟಪುಟಭಕುತಿಸಂಪುಟ ನೆಲೆಗೊಳ್ಳದಾಗಿ ಡೆಂಬಕ 
[ಪಾಠಾಂ.. ಟಿಂಬಕ, ಟಿಂಬನ, ಟೆಂಬಕ ]ನನಾಡಿಸುತ್ತಿದ್ದಿತಯ್ಕಾ ನಿನ್ನ 
ಮಾಯೆ (ಬಸವ. ೧೪). [7?] 

ಡೆಕ್ಕು (ನಾ)... ಹಡಗಿನ ಹೊರಮೈಯಲ್ಲಿರುವ ವೇದಿಕೆ,-ಅಂತಸ್ತು: 
ಡೆಕ್ಕಿನ ಮೇಲೆ ಒಬ್ಬಳೇ ನಿಂತು ಮಂದಾಕಿನಿ ಸಮುದ್ರದ ತೆರೆಗಳನ್ನು . . 
ನೋಡುತ್ತ ನಿಂತಿದ್ದಾಳೆ (ಹೊಸಕ್ಷಿ. ೦೩೬). ([ *-ಇ0. Deck ] 

ಡೆಕ್ಕೆರಿಕ್ಕೆ (ನಾ). ಒಂದಂ ಬಗೆಯಂ ಜಟ್ಟಿವರಸೆ; ಮಲ್ಲಯಂದ್ಧದಲ್ಲಿ 
ಒಂದಂ ಪಟ್ಟು : ಮೈಲಾಗಿನಲಿ ತೆಕ್ಕೆಯಲಿ ಸವಡಿಯ ಡೆಕ್ಕೆರಿಕ್ಕೆಯಲಿ 
ಎ ಭೀಮಜೀಮೂತಗಳು ಹಳಚಿದರು (ಕುವ್ಯಾವಿ. ಓರಿಇ. ೪-೭೬). 
"ಡೊಕ್ಕರ್ಯ' ಪರಾ. (?] 

ಡೆಗ್ಗೆ, ಡಗ್ಗೆ (ನಾ). ಕಾಳಗದಲ್ಲಿ ಕೋಟೆಯ ತೆನೆಗಳನ್ನು ದೂಡಿ 
ಉರುಳಿಸಲಂ ಬಳಸುತ್ತಿದ್ದ ಉದ್ದವಾದ ವಂರದ ದಿವಿನ್ಮಿ: ನಡೆಸಾರಂ 
ನೆಲವಾಳಿಗೆ ಪೆಡಕೆಡಪುವ ಡೆಗ್ಗೆ ಬದ್ದಿ ರಂಗಳ್‌ (ತ್ರಿ ಪುವಿ. 8-೦೦) ; ನಡೆ 
ಚಪ್ಪರದ ಮರ ಬದ್ದರ ಡೆಂಕಣಿ ಸುಡುವ ಪೆಟಲು ಕೋಟೆಯನು ಕೆಡಪುವ 
ಡೆಗ್ಗೆ [ಐ3ಕಾಂ. ಗೆ] (ಕುರಾಸಾಂ. ೩೭-೬೭); ಕೋಟೆಯ ತೆನೆಗಳನು ಕೆಡಪಲು 
ನಿಡುವ ಡೆಗ್ಗೆಗಳಿಂದ (ಜಂಪ್ರಸಾಂ. ೮-೪); -ಡೆಗ್ಗೆಯಿಂದುದಿರ್ದವು- ಕಲ್ಲ 
ಕೋಟೆಯ ಗುಂಡು ವೆಗ್ಗಳ ಬಿದ್ದುದು ಪೆಟಲ' (ಆನಂ. ೦೮-೬೦). 
"ಡೆಗ್ಗೆವರ' ಪರಾ. ಡಗ್ಗೆ: ತಳಿ ನಡೆ ಚಪ್ಪರ ಡಗ್ಗೆ ಬದ್ದರಗಳ ಬಳಿಸಂದು 
ಭಟರು ಸಂದಣಿಸಿ ಬಳಿಸಿ ಕೋಟೆಯ ಲಗ್ಗೆ ಯೊಳು (ಕುರತಸಾಂ. ೪೫-೨): 
ಡಗ್ಗೆ ನೆಲಗುಮ್ಮಗಳ ತರಹೇಳಿ (ಪ್ರಹ್ಲಾಣ. ೩-೪೦). [?] 

ಡೆಗ್ಗೆವರ (ನಾ).ಎಡೆಗ್ಗೆ: ನಡೆಚಪ್ಪರವನು ನಡೆಯಿಸಿ ಡೆಗ್ಗೆ ವರಗಳಂ ಜಡಿದು 
ಹೊಯಿಸುವ ಭರವಸಕ್ಕೆ ಬದ್ದರಗಳೊಳಗಡಗಿ ಗುದ್ದಲಿಹಾರೆಯಿಂದಗೆವ 


ಡೆಜ್ಜೆ, 
ರಭಸಕ್ಕೆ (ಸಮ್ಮ ಳಾ. 6-೩೭); ತುಡುಕಲೆಂದೆನುತ ವಮಾಮಸಕದಿಂ 
ಬಹುರೂಪುವಡೆದು ತಾಗುವ ರಾಹುಕೇತುವೋ ಯೆಂಬಂತೆ ಗಡಿಯಿಲ್ಲದಲ್ಲಲ್ಲಿ 
ಹಾಯಿಸುವ ಡೆಗ್ಗೆ ವರನತಿಭೀಕರಂಬಡೆದವು (ಸಮ್ಮಳಇ. ೮-೪೦). 
(ಡೆಗ್ಗೆ * ಮರ, ) 

ಡೆಟ್ಟೆ "ದಬ್ಬೆ;' ನೋ. 

ಡೆಬ್ಬೈ "ದೆಬ್ಬೈ' ನೋ. 

ಡೆಮ್ಮಿ (ನಾ). ಬರೆಯಂವ ಮತ್ತು ಗ್ರಂಥಗಳ ಮುದ್ರಣಕ್ಕೆ ಉಪ 
ಯೋಗಿಸಂವ ಕಾಗದದ ಅಳತೆಯ ಒಂದು ಪ್ರಮಾಣ ; (ಬರೆಯುವ 
ಕಾಗದ, ೧೫4” » ೨೦” ; ಮುದ್ರಣಕಾಗದ, ೧೭4” » ೨೨4” : 
ಡೆಮ್ಮಿ ೧೮ ಪೌಂಡು ಎಂದರೆ, ಡೆಮ್ಮಿ ಅಳತೆಯ ಐನೂರು ಹಾಳೆಗಳುಳ್ಳ 
ಒಂದು ರೀಮಿನ ತೂಕ (ಮುದ್ರಳ. ೮೩). 

ಡೆಳ್ಳೆ (ನಾ). ಬಿದಿರಿನ ಬುಟ್ಟಿ : ಕಳಶಂ ಶುಕ್ತಿಕೆ ವರ್ತುಲಂ ಪಟಲಕಂ 
ವೈಸ್ತಾಳಿ ನೀರಾಜನಂ ವಿಳಸತ್‌ ಕುಂಡಿಕೆ ಡೆಳ್ಳೆಯೆಂಬೆಡೆಗಳೊಳ್‌ 
ಸಂಪೂರ್ಣ ತೋಯಾದಿ ಮಂಗಳವಸ್ತುಪ್ರಕರಕ್ಕದೇಂ ಶಚಿಯ ಕೆಯ್ಕುಂ 
ಕಣ್ಣು ಮೋರಂದನಗ್ಗ ಲಿಸುತ್ತಿರ್ದುದು ಪೂಜೆಗುಜ್ಜುಗಿಸಿ ತನ್ನಂ' ನೋಡೆ 
ಸಕ್ರಂದನಂ (ಅನಂಪು, ೧೦-೪೬); ನಾನಾ ನವೀನ ಕೋಮಳ ಪಕ್ಚಫಳಂಗಳಿಂ 
ತುಂಬಿದ ಡೆಳ್ಳೆಗಳ ಬಳಗಂಗಳಂ ತಂದವಖಯಿಸಿ ನೀಡುವುದುಂ (ಜಾರಫು. 
೦೬-೨೩೯ ಐ). [ ಪ್ರಾ. ಡಲ್ಲ, ಡಲ್ಲಗ] 

ಡೇಂಕಣೆ "ಡೆಂಕಣಿ' ನೋ. 

ಡೇಕು "ದೇಕ್ಕು' ನೋ. 

ಡೇಗು, "ತೇಗ್ಗು' ನೋ. 

ಡೇಗ್ಗು "ತೇಗ್ಯು' ನೋ. 

ಡೇಗೆ (ನಾ). ೧. ಹದ್ದಿನ ಜಾತಿಗೆ ಸೇರಿದ ಒಂದು ಬಗೆಯ ಪಕ್ಷಿ; ಗಿಡುಗ: 
ಒಂದು ದಿನ ಡೇಗೆಯಂ ಪಾರಿಸುತ್ತಿರೆ ಪಾರಿ ಬಂದು ಕಿರಿಯಮ್ಮನರ 
ಮನೆಯಂ ಪೊಗಲೈ (ಗುರುಜಾ. ೦೩-೪೦); ಈಟಿ ಭಲ್ಲೆಯ ಸರಳು ಕವಲಂಬು 
ಗಳು ಬಡಿಗೋಲುರುವ ಸಾಳುವ ಡೇಗೆ ಸಿವ್ವಂಗಿಗಳು (ಅನಂಕಾ. ೩-೩-೬): 
ಡೇಗೆಯೆದುರೊಳು ಕಂಡ ಲಾವುಗೆ ಬಾಗುಮೋಲ್‌ (ಜನಥಾ. ೬೨-೯); ಮರ 
ಗಳ ಮೇಲೆ... ಗಿಳಿ, ಕೋಗಿಲೆ, ಡೇಗೆ ಮತ್ತೊಂದು ಎಂದು ಸಾವಿರ 
ಜಾತಿಗಳಿವೆ (ಸೃಪ್ನಹೂ. ೦೨). [ದೇ.॥ ತೆಲು. ಡೇಗ) 

ಡೇಗೆಕಣ್ಣು (ನಾ). ೧. ಗಿಡುಗನ ಕಣ್ಣು. ೨. (ಆಲಂ) ಸೂಕ್ಷ್ಮದೃಷ್ಟ; 
ತೀಕ್ಷ್ಣದೃಷ್ಟಿ : ಅದರ ಡೇಗೆಕಣ್ಣಿಗೆ ಮಾನು ಕಾಣಿಸಿದೊಡನೆಯೇ ಬಾಣ 
ದಂತೆ ನೀರೊಳಗೆ ನುಸುಳಿ ಕೊಕ್ಕಿನಲ್ಲಿ ಅದುಮಿ ಬಂಡೆಗಲ್ಲಿನ ಮೇಲೆ ಕುಳಿತು 
ನುಂಗುತ್ತದೆ (ವಾ9ಿಗಿ. 68) ; ಆದಕ್ಕಾಗಿ ಬೀರನೊಡನೆ ಸುಬ್ಬನೂ ಬಂದು 
ಡೇಗೆಕಣ್ಣು ಮಾಡಿ ಕುಳಿತುಕೊಳ್ಳುವನು. (ಮುಂಗಾಮಂು. ೩೮). 

[ಡೇಗೆ * ಕಣ್ಣು (<ಕಣ್‌)] 

ಕೇಗೆಜೇಗ (ನಾ). ಗಿಡುಗನ ರಭಸ; ಬಹಳ ವೇಗ; ಅತಿರಭಸ: ಹೊಲದ 
ಹೊದರೊಳು ಹುದುಗಿ ಹೊಂಚುತಿಹ. ಹೊರಸಿಗೆರಗುವ ಡೇಗೆಬೇಗದಲಿ 
(ಶ್ರೀರಾಮಾ. 8೯8-೩೧೦). [ಡೇಗೆ » ಬೇಗ 

ಡೇರ "ಡೇರೆ? ನೋ. 

ಡೇರಾ, "ಡೇರೆ? ನೋ. 

ಡೇರ್ಕಾ "ಡೇಲಿಯಾ ನೋ. 

ಡೇರಿ "ಡೈರ್ಕಿ' ನೋ. 

ಡೇರೆ,, ಡೇರ, ಡೇರಾ, (ನಾ). ಬಟ್ಟೆಗಳನ್ನು . ಹೊದಿಸಿ ತಯಾರಿಸಿದ 
ತಾತ್ಕಾಲಿಕ ವಸತಿಗೃಹ ; ಗುಡಾರ ; ಬಿಡದಿ: ಜಗವು ಸರ್ಕಸ್ಸಿನ ಡೇರೆ 
(ಕಂದ್ರವೀ. ೦೪-೩೪); ಈ ರಾತ್ರಿ ಕಳೆಯಲು ಒಂದು ಡೇರೆ ಸಿಕ್ಕಿದ್ದರೆ 
ಚೆನ್ನಾಗಿತ್ತು (ಮತೆತ. ೨3೯) : ಈ ಬಯಲಾಟದವರು, ಡೇರೆ ಹಾಕಿಕೊಂಡು 


[ ಇಂ. Demy ) 


೩೧೯೦ 


16 


೩0 


ಡೊಂಕ್ಕ 


ಟಿಕೇಟಿನ ಮೂಲಕ ಆಟವಾಡುವ ರೂಢಿಯು ಬಂದಿದೆ (ಯತಕ್ನಟ. ೨೦). 
ಡೇರ : ಮುಂದೆ ನೋಡು ದಾರಿ ಸಾವಿರಾರು ಮೈಲಿದೂರ, ಸಾಲುಸಾಲು 
ಡೇರ (ನಡಲಂ. ೨-9). ಡೇರಾ: ದೂಳುತುಂಬಿದ ಡೇರಾ: ಬಟ್ಟೆಯ 
ಮೇಲ್ಚಾವಣಿ ಕಟ್ಟಿದಂತೆ... ಆಕಾಶದಲ್ಲಿ ಮೋಡಕಟ್ಟುವುದು (ಬಾಲಪ್ರ. 
71, ೦೦೬೦). [ “ಹಿಂ. ಡೇರಾ 

ಡೇರೆ “ಡೇಲಿಯಾ” ನೋ. 

ಡೇಲಿಯಾ, ಡಾಲಿಯ, ಡೀಲಿ, ಡೇರ್ಕಾ, ಡೇಶ್ಕೆ, ಡ್ಯಾಲಿಯಾ (ನಾ). 
ಒತ್ತೊತ್ತಾಗಿ ಎಸಳುಗಳುಳ್ಳ, ಬಣ್ಣದ ದುಂಡಗಿನ ಹೂವು 
ಗಳನ್ನು ಬಿಡುವ ಒಂದು ವಿಧದ ಗಿಡ ಮತ್ತು ಅದರ ಹೂವು: 
(ಮೈಕಿಗಿ. ೨೮-೩99). ಡಾಲಿಯಾ: ಮೂಡಿದೀ ಡಾಲಿಯಾ ಗಿಡದ ಹಸುರು 
ಕೈಯಲ್ಲಿ ಜಗದ ಅಮ್ಮ ಬಿಸಿಲು ಗಾಳಿಯನಿಡಲು ಮೆಲ್ಲನೆಯೆ (ಅನಿಕೇ. 
೩೯-೦). ಡೀಲಿ: “ ಬಣ್ಣಬಣ್ಣದ ಸುತ್ತು ಹೂವುಗಳು ಬಿಡುವ ಮೆಕ್ಸಿಕೊ 
ತವರಿನ ಒಂದು ಜಾತಿಯ ಗೆಡ್ಡೆಯ ಗಿಡ: ಡೀಲಿ”(2೩೬1.ಇಂ೫3.).ಡೇರ್ವಾ: 
ಮನೆಯ ಮುಂದೆ ಚಮನ್‌, ರೋಜಾ, ಡೇರಾ ನಂದಿಬಟ್ಟಲು ಗಿಡಗಳ 
ಮಧ್ಯೆ ಪನ್ನೇರಿಳೆ ಹಣ್ಣಿನ ಮರ (ಜೊಸಕ್ತಿ. ೦೨೦. ಡೇರೈ : ಡೇರೆಯ ಗಿಡ 
ದಿಂದ ಹೊದೋಟಕ್ಕೆ ಕಳೆ ಹೆಚ್ಚುತ್ತದೆ (ರೂಂ).: ಡ್ಯಾಲಿಯಾ : ತೊಳಗು 
ತ್ತಿವೆ ತೋಟದಲಿ ತೆರತೆರ ಗುಲಾಬಿಹೂ ಡ್ಯಾಲಿಯಾ ಬೋಗೇನವೆಲಿಯ 
(ಸುನೀತ, ೬-೬). [೯€-ಇ0. ೫೩೬11೩) 

ಡೈನಮೊ, ಡೈನಾಮೊ (ನಾ). “ತಾಮ್ರದ ತಂತಿಯ ಸುರುಳಿಗಳನ್ನು 
ಕಾಂತ ಕ್ಷೇತ್ರದಲ್ಲಿ ವೇಗವಾಗಿ ತಿರುಗಿಸುವುದರಿಂದ ಯಾಂತ್ರಿಕಶಕ್ತಿ 
ಯನ್ನು ವಿದ್ಯುಚ್ಛಕ್ತಿಯನ್ನಾಗಿ ಮಾರ್ಪಡಿಸುವ ಯಂತ್ರ” (2೫೩0. 
ಇಂಕನಿ.) :'ಆ ತಂತಿಯ ಮತ್ತೊಂದು ಅಂಚನ್ನು ಒಂದು ಡೈನಮೋವಿನ 
ಜುಣಧ್ರುವಕ್ಕೆ' ಲಗತ್ತಿಸಬೇಕು (ಮುದ್ರಕ. ೫7). ಡೈನಾಮೊ : ತಿರುಗುವ 
ಚಕ್ರಗಳಿಗೆ ವಿದ್ಯುತ್ತನ್ನು ಹೊರಡಿಸುವ ಡೈನಾಮೋವನ್ನು ಜೋಡಿಸುವರು 
(ಬಾಲಪ್ರ. 1, ೪೦). . [ «0. Dynamo } 

ಡೈನಾಮೊ "ಡೈನಮೊ' ನೋ. 

ಡೈನಾಮೈಟ್‌ (ನಾ). ಪ್ರಬಲವಾದ ಸಿಡಿಮದ್ದು ; ತೀವ್ರ ಸ್ಫೋಟಕ : 
ಬಾವಿ ತೋಡುವಾಗ ಸಿಕ್ಕ ಬಂಡೆಯನ್ನು ಡೈನಾಮೈಟ್‌.- ಉಪಯೋಗಿಸಿ 


ಒಡೆಸಿದರು (ಕೂ). [€-%0. Dynamite ] 


39| ಡೈರಿ, (ನಾ): ದಿನಚರಿ ಬರೆಯುವ ಪುಸ್ತಕ : ಕುಳಿತೆ ಕುರ್ಚಿಯ ಮೇಲೆ 


ಶೂ 
೦ 


ತೆರೆದು ಹಳೆ ಡೈರಿಯನ್ನು ಪುಗುಚುತ್ತ ನಡೆದೆ ಒಂದೊಂದೆ ಪುಟವ 
(ಮೋಹಬಐ. 68); ಓ. ಅದೇ ಡೈರಿ ಬರೆದಿದ್ದೇನಮ್ಮ (ಕುಡೆಮ. ೨೩-೨೦). 
[ «no. 2೬೫) 
ಡೈರ್ಕಿ, ಡೇರಿ (ನಾ). ಹಾಲು, ಮೊಸರು, ಬೆಣ್ಣೆಗಳನ್ನು ತಯಾರಿಸುವ 
ಸಳ; ಹೈನುಶಾಲೆ: ಬೆಂಗಳೂರು ಡೈರಿಯ ಹಾಲನ್ನು ಕೊಳ್ಳುತ್ತಿದ್ದೇವೆ 
(ಕೂ). ಡೇರಿ: ಸಹಕಾರಿಸಂಘಗಳು ಡೇರಿಗಳನ್ನು ನಡೆಸುತ್ತಿವೆ (ರೂಢ). 
[ ಇಂ. Deiry 
ಡೊಂಕ, (ನಾ). ೧. ವಕ್ರವಾದುದು ; ಕೊಂಕಿದುದು : ಕರ್ಕಂಡುಡುದಕ್ಕೆ 
ನಿತು ಮುಳ್ಳೆಂಬುದು ಡೊಂಕನೊ ಸಸಿನಮೊಯೆಂಬಂದಂ (ಪುಶ್ಯಾತ್ರ. 
4-08 ವ). ೨. ಬಾಗಿಸುವವನು (?) : ತೊಡರ್ದರ ಡೊಂಕ . . 
ಸೆಟ್ಟುಕಗಂ (ಎಳ. 1% (5), ಕಾನಳಾ. ೬೮-9; 1819). (ಗು). ೩. ಕೊಂಕಿವ; 
ಬಾಗಿದ; ವಕ್ರವಾದ. [ಡೆೊಂಕ್ಕು+ - ಅ,] 
ಡೊಂಕ, (ನಾ). ಒಂದು ಕುಲದ ಹೆಸರು (?): ಶರಣಾಗತಜನಮಂ ನಿತ್ತರಿ 
ವೆಡೆಯೊಳ್‌ ವಜ್ರಪಂಜರಂ ತಾನೆನೆ ಡೊಂಕರ ಮಾದಿರಾಜವಿಭು ತೊಡರ್ದರ 
ಡೊಂಕಿಯೆನಿಪ್ಪ ಬಿರುದನಿರದೆತ್ತಿಸಿದಂ (ಮುಂಬರಾ. ೫, 3೨೬೪-೨೭; 7೩29). 
[?] 


ಡೊಂಕಣ: 


ಡೊಂಕಣ (ಡೊಂಕಣಿ' ನೋ. 

ಡೊಂಕಣಿ, ಡೊಂಕಣ, `ಡೊಂಕಳಿ, ಢೊಂಕಣಿ (ನಾ). ಒಂದು ಬಗೆಯ 
ಆಯುಧ ; ಸೆಬಳ : “ಕೊಂತಂ, ಡೊಂಕಣಿ-ಈ ೨ ಸಬಳಂ” (ಕಠಸಾ. 
೧೪-೨೬೦) ; “ಡೊರಕಣಿಯು ಕೊಂತ ಸಬಳಮೆನಿಕ್ಕುಂ” (ಕವಿಳಂ. ೦೨6) ; 
ಕೂರ್ಪಿನ ಡೊಂಕಣಿಯಲ್ಲಿ ಜುಂಜಿನಂತಿರೆ ಮಿಳಿದಾಡುತಿರ್ಪ ಪೊಸಚೌರಿಯ 
ದಿಟ್ಟಿಗಳುಕ್ಕೆ (ಕಲ್ಮಿಳಾ. ೨೬೩); ಹೆಣನ ಹೋಳಿನ ಸಿಡಿದಡಗು ಡೊಂಕಣಿ 
ಯೊಳೆಸೆದುವು ಕಾಲನಾರೋಗಣೆಗೆ ಮಿಗೆ ಪಡಿಸಣವ ನೋಡದೆ ಮಾಣ 
ವೆಂಬಂತೆ (ಕುವ್ಯಾಳೀ. ೪-೪೪); ಪರಶು ಗದೆ ಚಕ್ರ ಡೊಂಕಣಿ .. . 
ಮೊದಲಾಗಿರ್ದ ಕೈದುಗಳ ಪರಿವಿಡಿಯೊಳುರವಣಿಸಿ ಪೊಯ್ದಂ (ಜೈಮಿಭಾ. 
9೨-೨೪). ಡೊಂಕಣ : ಡೆಂಕಣಿಕ್ಳೆ ಡೆಗ್ಗೆವರ ಪಾರೆ ಗುದ್ದಲಿ ಡೊಂಕಣ 
ಸಬಳ ಶರಗಳ ಸಂಕುಳವೆಯ್ದಿತು (ಕುರಾಸಾಂ. ೪೧-೩೦). ಡೊಂಕಳಿ: 
“ಡೊಂಕಳಿ ಎ ೧. ಬತ್ತಳಿಕೆ: ೨. ಈಟಿಯ ಗಣೆ” (ಗಂಗಾಮ. ೧೪೩). 
ಢೊಂಕಣಿ: “ವರ್ಗಚತುರ್ಥಾಕ್ಷರಂಗಳ್ಲಿ . . . ಢೊಂಕಣಿ, ಢೆಂಕಣ 
ಅಢಾಳಂ (ಢಾಳಂ) (ಕಮದ. ೦೩ ಪ್ರಯೋ). "ಡೆಂಕಣಿ' ಪರಾ. 

[ -ತೆಲು. ಡೊಂಕನಿ] 

ಡೊಂಕಣಿಕಾರ "ಡೊಂಕಣಿಕಾಅ' ನೋ. 

ಡೊಂಕಣಿಕಾಣ, ಡೊಂಕಣಿಕಾರ (ನಾ). ಸಬಳವನ್ನು ಹಿಡಿದು ಯುದ್ಧ 
`ಮಾಡುವವನು ; ಭರ್ಜಿಯವನು : ಕಡುನಿವಿರ್ದು ಪೊಳೆವ ಪೊಸ 
ಪೂಗುಡಿಯೆಂಬಗ್ಗಳಿಕೆವಡೆದ ಸಬಳಮನೊಲಎಂ ಪಿಡಿದು ಬರುತಿರ್ದುದೆತ್ತಂ 
ಕಡು ಸೊರ್ಕಿದ ತುಂಬಿಯೆಂಬ ಡೊಂಕಣಿಕಿಾಜರ್‌ (ಕಲ್ಮಿ: ೨೧೫); ಧುರ 
ದೊಳಗೆ ಬಿಲುಗಾಅರೊಗ್ಗಿನ ಹೆಲಗೆಕಾ ಜರು ಹಲಗೆಯವರುಬ್ಬರದ 
ಡೊಂಕಣಿಕಾಜರಂಂತು ಕೃತಾಂತನಾಲಯವ ಥರಥರೆದಿ ತೀತಿದರು 
(ಕುವ್ಕಾಛೀ.'9-೪೬). ಡೊಂಕಣಿಕಾರ: ಧುರದೊಳಗೆ ನಿಂದರೈ ಹೆರಿಗೆಕಾರರು 
ಹಲಗೆಯವರು ಡೊಂಕಣಿಕಾರರು (ಕುರಂಗ. ೩೨-1). 'ಡೆಂಕಣಿಕಾಲ' 
ಪರಾ. [ಡೊಂಕಣಿ - ಕಾಣ) 

ಡೊಂಕತನ "ಡೊಂಕುತನ' ನೋ. 

ಡೊಂಕಬಂಕ (ನಾ). ೧. ಬಹಳ ಕುಟಿಲಸ್ವಭಾವದವನು; ಅತಿವಕ್ರ. 
(ಗು). ೨. ಅಂಕುಡೊಂಕಾದ : ಕೃತ್ರಿಮವಾದ ' ಅವಯವಗಳಿಂದ 
ಸ್ವ್ರೀಪಾತ್ರವನ್ನು ಡೊಂಕಬಂಕನಾಗಿ ಅಭಿನಯಿಸುವವನನ್ನು ನೋಡಿ 
(ಸಾಹಿಜೀ. ೨೦). [ಡೊಂಕ್ಕ * ಬಂಕ್ಕ) 

ಡೊಂಕಳಿ "ಡೊಂಕಣಿ' ನೋ. 

ಡೊಂಕಿ;(ನಾ).೧. ಬಾಗಿಸುವವನು: ಕಾವೇರೀವಲ್ಲಭ ಕರದೀವ ದಾನಿ ಮಣ್‌ 
ಹೊಕ್ಕರೆ ಕಾವ ತೊಡೆದರ ಡೊಂಕಿ ಬಿರಿಪರ ಬಾಯ ಬೊಂದಿಗೆ ... 
ಮಾದಿಗದೇವನೊಡನೆ (ಎಕೆ. 1೫, *ಕಾನಕಾ. ೦೦೭-೫; 1298). ವಿ. 
ಗಾಳದ ಮೀನಿನ ತುದಿಯ ಕೊಕ್ಕೆ; ಗಾಳದ ತುದಿಯಲ್ಲಿ ಅಳವಡಿಸಿದ 
ಕೊಕ್ಕೆ,-ಮುಳ್ಳು (?): ಗಾಳದ ಡೊಂಕಿಯಗ್ರಮನೆ ಬಾಳರನಂ ಪಿಡಿದಿರ್ದ 
.. . ಶಬರರ್ಕಳಿನೊಪ್ಪಿದುದೊಂದು ಪಕ್ಕಣಂ (ಕುಸುಮಾ. ೦೦-೦೪೮). 

(ಡೊಂಕ್ಕು + - ಇ] 

ಡೊಂಕ್ಕಿ (ನಾ). ಒಂದು ಬಗೆಯ ತೆರಿಗೆ: ದೇವರಗಾಣಕ್ಕೆ[ತೆ)ಅಕಿಬಣ್ನಿಗೆ 
ಡೊಂಕಿ ಬೀರವಣ ಸರ್ವ್ವಬಾಧಪರಿಹಾರಮಾಗಿ ಬಿಟ್ಟರು (ಇಲ. 21-11, 
೧೦೫೮-೨೬; 1109). (?) 

ಜೊಂಕಿವಣ, ಡೊಂಕೆವಣ (ನಾ). ಡೊಂಕಿಯ ತೆರಿಗೆಯ ಹಣ: 
ನನ್ನಾದೀವಿಗೆಗೆ ಡೊಂಕಿವಣ ವಾನೆಣ್ನೆಸಹಿತಂ ಬಿಟ್ಟ ಗಾಣವೊಂದು 
(ಕಇ. 11, ೧೦-೩೭; 1361). ಡೊಂಕೆವಣ : ವರ್ಷಸಂಪ್ರತಿಯಾಗಿ 
ನಡಸುವ ಗದ್ಮಾಣವೆರಡು ಒಂದು ಗಾಣದ ಡೊಂಕೆವಣ ಕಾರುಕದೆಟ* 


ಎ - ಎ ಕೊಟ್ಟರು (ಕೂ. 19, ೧೩-೬೩: 1166). [ಡೊಂಕ್ಕಿ * ಪಣ್ಮ) 


೩೧೯೧ 


ಡೊಂಕು 


ಡೊಂಕಿಸು (ಕ್ರಿ). ಓರೆಯಾಗು; ವಕ್ರವಾಗು : ಬಡಗಣ ಹಿಮಗಿರಿಯೊಳು 
ಹುಟ್ಟಿ ತೆಂಕ ಬಂದೊಡನೆ ಡೊಂಕಿಸಿ ಮೂಡ ಹರಿದು ಕಡಲ ಕೂಡಿದ್ದುದಾ 
ಗಂಗೆ (ಭರತ, 3೩-೩೯). [ಡೊಂಕ್ಕು + - ಇಸ್ಕು) 

ಡೊಂಕು, (ಕ್ರಿ). ಓರೆಯಾಗು ; ವಕ್ರವಾಗು ; ಬಾಗು: 
[ಪಾಕಾಂ, ಕೊಂ]ಕಿದ ದೇಹಮನುರುಗಿಸಿ ನಡೆವೃತೆ (ಭೃಂಗೀರ. ಹ. ೭೩-೨೪); 
ಆಗುಳಿಸುತೆದ್ದೊಂದು ಕಾಲಲಿ ಡೊಂಕಿ ನಡೆವುತ್ತೆ` (ಬಸಪು. ೩೯-೨೨); 
ನಗುವರಾರಾನೊಂದು ಬಿನದವ ಮಾಡಲೈ ಮೊಗಗಳು ಡೊಂಕುವವು 
(ಧರಣ. ೪೩-೦೪೦) ; ಮಧುವಾಣಿಯ ಮೋಜಕೆ ಚಚ್ಚರದಿ ಡೊಂಕಿತು 

[ದೇ.8 ತೆಲು. ಡೊಂಕು, ಟೊಂಕು) 


ಡೊಂ 


(ಧರಣ. ೪೬-೧೪೨). 


6| ಡೊಂಕ್ಕು (ನಾ). ೧. ಬಾಗಿರುವಿಕೆ; ನೆಟ್ಟಗಿಲ್ಲದಿರುವಿಕೆ; ಸೊಟ್ಟಾಗಿರು 


ವಿಕೆ; ಓರೆಯತಾಗಿರುವಿಕೆ: ವಕ್ರತೆ: ತೆಂಗಿನ ಪೊಸನೇಣಿಂದಜು 
ದಿಂಗಳ್ವ ರಮಡಸಿ ಕಂಬಿಯಿಂ ಕಟ್ಟಿದೊಡಂ ತಾಂ ಗಡ ಬಿಟ್ಟೊಡೆ ಮತ್ತಂ 
ಏಂಗದು ಡೊಂಕೆಂಬ ನಾಯ ಬಾಲದ ತೆಜಿದಿಂ (ಧರ್ಮಾಮ್ಮ. ೨-೪೨) ; 
ಹಾವಿನ ಡೊಂಕು ಹುತ್ತಕ್ಕೆ ಸಸಿನ (ಬಸವ. ೦೪೪): ಕಬ್ಬಿಗೆ ಡೊಂಕಲ್ಲದೆ 
ಮಧುರಕುಂಟೆ ಡೊಂಕು (ನಗೆಮಾ. ನರಪತಿಗಿದಿರಾಗಿ ನಲಿದು 
ತಿರುಗಿದರಾಗಲ್ಲೆ ಡೊಂಕನಳಿದು ಗಂಗೆ ಹರಿವಂತೆ ನೇರದೊಳಿತ್ತ (ಧರಣ. 
08-೯೭); ಡೊಂಕು ಹಣ್ಣುಗಳಲ್ಲಿ: ಡೊಂಕು ಬಾಳೆಯ ಹಣ್ಣು ಡೊಂಕುಂಟು 
ಒಳಗೆ ರುಚಿಯುಂಟು ಸಜ್ಜನರ ಡೊಂಕು ಲೇಸು (ಸರ್ವಜ್ಞ. ೮03). ೨. ಓರೆ 
ಯಾದುದು ; ಸೊಟ್ಟಾಗಿರುವುದು ; ವಕ್ರತೆಯುಳ್ಳುದು : ನೋಡುವ 
ಡೆಂಟೆಡೆ ಡೊಂಕು (ಪುಣ್ಮಾಸು, ೩-3೦); ಕತ್ತಿಯ ಬಾಯಿ ತಾ ಡೊಂಕಾದ 
ಮಾತ್ರಕ್ಕೆ ಕತ್ತರಿಸಿದ ಕಬ್ಬು ಡೊಂಕೆ (ಇಂಜಾಪ. ೭೧-೪೭) ; ಬಿಂಬಾಧರವು 
ಡೊಂಕು ಚುಂಬನವದು ಡೊಂಕೆ ರಸಿಕಾ ಪೇಳೊ (ಗರ. ೩೨-೧೦); 
ಒಂದು ಎಲೆಯಂತೆ ಇನ್ನೊಂದಿಲ್ಲ. . . ಕೆಲವು ಸೊಟ್ಟು, ಡೊಂಕು (ರಾಮಾನೆ. 
೧೦8) ; ಕಬ್ಬು ಡೊಂಕಾದರೆ ಸವಿ ಡೊಂಕೇ? (ಗದ). ೩. ಬಾಗಿರುವ 
ಸ್ಥಳ; ಸೊಟ್ಟಾಗಿರುವ ಪ್ರದೇಶ : ಡೊಂಕಿಸಿ ಮೂಡ ಹರೆದು ಕಡಲ 
ಕೂಡಿದ್ದುದಾ ಗಂಗೆಯದಜ ಡೊಂಕಿನೆಡೆಯೊಳು ಬಿಟ್ಟನಾ ಚಕ್ರಿ (ಧರಣ. 
೨೩:೩೪, ೪. ಅಡ್ಡಿ; ಅಡಚಣೆ; ತೊಂದರೆ: ಜೆಂಕಿಯನುರುಹು 
ಕಟ್ಟಿಗೆಯ ಹಾಕಿವರವರಂ ಕರೆಯಿಸಾಗಾಗಲೆಂಬ ಡೊಂಕಿಲ್ಲ (ಧರಷ ೨೩-೮೮). 
೫. (ಆಲಂ) ನೇರವಲ್ಲದ ಮಾತು; ಕೊಂಕುವಾತು: ಸಜ್ಜನರ 
ಡೊಂಕು ಲೇಸೆಂದ (ಸೆರ್ವಜ್ಮ. 603). ಓ. (ಆಲಂ) ಕೊಂಕು ನಡತೆ; 
ಅವಗುಣ ; ವಕ್ರಸ್ವಭಾವ ; ದೋಷ: ಲೋಕದ ಡೊಂಕ ನೀವೇಕೆ 
ತಿದ್ದುವಿರಿ. . . ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ (ಬಸಪ. ೦೨೪): 
ಎನ್ನ ಮನದ ಡೊಂಕ ತಿದ್ದಿಸೊ (ಪುರಂದ. ೦-೦೦೫ ಪಲ್ಲವಿ); ಬಿಂಕದ 
ಕಡಲೊಳಿಪ್ಪವರೊಳು ಪೊಡವಿಯ ಡೊಂಕನಿಂತುಸುರ್ವುದು ಸೊಕ್ಕೆ 
(ಛರಡ. ೨೪-೪೭); ತನ್ನ ಡೊಂಕನು ತನಗೆ ತಿಳಿಯದೆ ಅನ್ಕರಿಗೆ ಆಡಿಕೊಳುವಗೆ 
ಶುನಕೆ ಬುದ್ಧಿಯೊಳು ಜಿರೆದಗೆ ಭಕ್ತಿಯೋಗ್ಯವಲ್ಲೆಂದ. (ತಾರನಿ. ೨-೩) : 
ಅವನ ನುಡಿಯಲ್ಲಿ ಎರಡಿರಲಿಲ್ಲ ನಡೆಯಲ್ಲಿ ಡೊಂಕಿರಲಿಲ್ಲ (ಮತಕಸ. ೬೨). 
೬. ವಕ್ರಸ್ವಭಾವವುಳ್ಳುದು; ಕೀಳುವರ್ತನೆಯುಳ್ಳುದು; ಮನೆ 
ಡೊಂಕು ಮನಸು ಡೊಂಕಾದರು ನಿಮ್ಮ ಶಿಷ್ಯನ ಮೇಲಣ ಪ್ರೀತಿಯಿಂದ 
ಜಿನಕಲ್ಪರಿರ ಬಿಜಯಂಗೈದಿರಿ (ಈರ ೩-೭೦). (ಗು). ೮. ಕೊಂಕಾದ; 
ವಕ್ರವಾದ ; ನೇರವಲ್ಲದ; ಕುಟಿಲವಾದ: ಡೊಂಕುಬಾಲದ ನಾಯಕರೆ 
ನೀವೇನೂಟವ ಮಾಡಿದಿರಿ (ಪುರಂದ. ೨-೯೦ ಪಲ್ಲವಿ); ಯೋಗಿ ಹಳದಿಯ 
ಚಿಂದಿಬಟ್ಟೆಯನ್ನು ಧರಿಸಿದ್ದ ಕೈಯಲ್ಲಿ ಒಂದು ಡೊಂಕುಕೋಲಿತ್ತು 
(ವಾಇಆ. 46೭). "ಡೊಂಕುಗೋಣು' ಪರಾ. 

-ಡೊಂಕುಡೊಸುಕು ಎ ಓರೆಕೋರೆ : (6). ಡೊಂಕುಪಂಕು ಎ ಡೊಂಕು 
ಡೊಸುಕು : (8). [ ಡೊಂಕು? 


೬೦); 


ಡೊಂಕುಗ 


ಡೊಂಕುಗ (ನಾ). ವಕ್ರಸ್ವಭಾವದವನು; ವಂಚಕ: “ಕುಟಿಲಂಎಡೋಕುಂ; 
ಡೊಂಕುಗನುಂ” (ಕಾಶಕ್ಕೆ. 3೨೭) [ಡೊಂಕ್ಕು+- ಗ್ಯ] 

ಡೊಂಕುಗಾಲು (ನಾ). ಡೊಂಕಾದ ಕಾಲು; ಸೊಟ್ಟಗಾಲು : ಕುಸಿದ 
ನಡುವಿನ ಹೊರಟ ಬೆನ್ನಿನ ಬೀಸುಗೈಗಳ ಡೊಂಕುಗಾಲುಗಳ . . . ತೋಶ 
ಕಾರೊಡಲ ಕುಟುಬನು (ಬಸಪು. ೨೦-೦೦). 

[ ಡೊಂಕ್ಳು + ಕಾಲ್ಲು (ಆಕಾಲ್ಕ್‌) ) 

ಡೊಂಕುಗೋಣು (ನಾ). ಓರೆಯಾದ ಕುತ್ತಿಗೆ; ಸೊಟ್ಟ ಕತ್ತು ; ವಕ್ರ 
ವಾದ ಕಂಠ: (8). !ಡೊಂಕ್ಕು * ಗೋಣು (<ಎಗೋಣ್‌)] 

ಡೊಂಕುತನ, ಡೊಂಕತನ (ನಾ). ೧. ಬಾಗಿರುವಿಕೆ; ಓರೆಯಾಗಿರುವಿಕೆ; 
ವಕ್ರತೆ: (8). ೨. ವಕ್ರಸ್ವಭಾವ.. ಡೊಂಕತನ: ೧. “ ನಮ್ರತೆ” 
(ಗುವಿಮೋ). [ಡೊಂಕ್ಕು + - ತನ) 

ಡೊಂಕುನಡೆ (ನಾ). ಓರೆಯಾಗಿ ನಡೆಯುವಿಕೆ ; ವಕ್ರಗವಂನ ; ಸೊಟ್ಟ 
ನಡಿಗೆ: “ ಸರ್ಪಣಂಎಡೊಂಕುನಡೆ ” (ಕಾಶಕ್ಕ. ೭೬); “ ಕುಟಿಲಾಯಾಂ 
ಗತೌ, ಡೊಂಕುನಡೆಯೊಳ್‌ " (ಕಾಶಕ್ಕ. ೦೩೯), [ಡೊಂಕ್ಕು * ನಡೆ, ] 

ಡೊಂಕುವೆಜು (ಕ್ರಿ). ಓರೆಯಾಗು; ವಕ್ರತ್ವವನ್ನು ಪಡೆ: ಬರಿದಡಿ 
ಡೊಂಕುವೆತ್ತ ಬೆರಲೋರೆಯ ಪೇರ್ದೊಡೆ ವಕ್ರಮಧ್ಯಮುಬ್ಬರಿಸಿದ 
ವೇರ್ಬಸಿಟಿ್‌ (ವೃಷವಿ. ೦೦-೬೦). , [ ಡೊಂಕ್ಕು + ಪೆಟ್ಲು ] 

ಡೊಂಕುಹೋಗು (ಕ್ರಿ). ಬಾಗು; ಸೊಟ್ಟಾಗು; ವಕ್ರವಾಗು: ಈ 
ಯೊಡಲು ಕೈಕಾಲು ಶಿರವಯ್ಕೋಯಿವೀಗಳೆ ಡೊಂಕುಹೋಹವು (ಲಸತು. 
೭-೪). [ಡೊಂಕ್ಕು * ಹೋಗು, (€"ಪೋಗ್ಕು) ) 

ಡೊಂಕೆವಣ "ಡೊಂಕಿವಣ' ನೋ. 

ಡೊಂಗಟ, ಡೊಂಗು ಅ, ಡೊಕ್ಕರ್ಕ, ಡೊಗರು, ಡೊಗಲು, 
ಡೋ, ಡೋಜು, ದೊಂಗರ, ದೊಗರು, ದೋಣು (ನಾ). ೧. 
(ಗುಹೆ, ಮರ ಮೊದಲಾದುವುಗಳ ಒಳಗಿನ) ರಂಧ್ರ; ಬಿಲ; ಪೊಟರೆ: 
ಪರಿವಿಡಿಯಿಂದೆಯ್ದಿ ಗುಹೆಯ ಸಾರ್ದದಅ ಡೊಂಗಟಿದಲ್ಲಿ ಸೊಸೆಯರ 
ಳುಕುತ ಬರಲೇಕೆ (ಧರಣ: ೪೪-೪೫). : ೨. ಹಳ್ಳ ;. ಕುಳಿ; ತಗ್ಗು $ 
ಕುಳಿಯೊಳೊರ್ಗುಡಿಸಿ ಡೊಂಗಜನನೇಆ್‌ ಸರವುಗಳೊಳಿಳಿದದಟುಗೆಟ್ಟು 
ಬೆಂಡಾದಸುಖಿಗಳನು (ಹಕಕಾ. ೯-೩೩); ,ಇಡುಕುಟು ಡೊಂಗಜ ಘಟ್ಟ 
ಬೆಟ್ಟದ ಸಿಕ್ಕು ತಡೆಕಟ್ಟು ಸಮತಳವಾಗೆ (ಛರತ, ೨೮-೩6). ಡೊಂಗುಲಿ: 
ವಿ. ಬಳ್ಳಿಗುರುವಿನ ಕೈ ಬಳ್ಳಿಗುರುಡ. ಪಿಡಿದ ಕಾಣದೆ ಡೊಂಗುಜವ 
ಬಿದ್ದಂತೆ ಗುರುಶಿಷ್ಯರೆಂಬುಭಯರು ಯಮುಗೊಂಡದಲ್ಲಿ ಬೀಳುವರು 
(ವಣಸಂ. ೦೨೭-೧೦೭). ಡೊಕ್ಕರ, : (+). ಡೊಗರು : ೧. ಡೊಗರಿನಿಂದ 
ಆಹಾರಾನ್ವೇಷಣೆಗಾಗಿ ಆಗ ತಾನೆ ಹೊರಗೆ ಬಂದಿದ್ದ ಕಾರೇಡಿಯೊಂದು 
ತನ್ನ ಬಳಿಗೆ ಕರಿಯ ಕೋಲು ಬರುತ್ತಿದ್ದುದನ್ನು ಕಂಡು ಬೆದರಿ... 
ಡೊಗರಿನ ಕಡೆಗೆ ಓಡತೊಡಗಿತು (ಕಾನೂರು. ೨0) ; ಬಹಳ ಹೊತ್ತು 
ಹುಡುಕಿದ ಮೇಲೆ ಒಂದು ಡೊಗರು 'ಸಿಕ್ಕಿತು (ಪಂಜಾ ಮ್ಮ. ೦೦೦); 
ಇಕ್ಕಟ್ಟಾದ ಬಂಡೆಯ ಡೊಗರಿನಲ್ಲಿ ಒಬ್ಬರ ಹಿಂದೆ ಒಬ್ಬರು ಮೇಲೆ ಹತ್ತ 
ಲಾರಂಭಿಸಿದರು (ಛಾರವೀ. 002. ೨: ಮುದುಕಿ ಬಿದ್ದವಳೆ ಡೊಗರಲ್ಲಿ 
(ಹಳ್ಳಿಯ. ೧೬೬). ಡೊಗಟು : ೧. ಒಂದು ದಿವಸದೊಳು ತಾನಿರ್ಪ ನೆಲದ 
ಡೊಗಅಕೊಳಗೆ ಹೊಕ್ಕಗೆಯುತ್ತುವಿಂರೆ (ಸಮ್ಮಳಾ. ೨-೪೩. ಡೋಜಿ!: ೨. 
ಸುಳಿದಲೆಯ ಕೆಮ್ಮಾಸೆಗಳಮಿಗೆ . ಬೆಳದ ಮುಡುಗುಗಳೊಡ್ಡಿ ದುರದುಚ್ಚಳಿತ 
ರೋಮದ ನೊಸಲ ಡೋಟ್‌ಯ. . .ಕದನ ಪ್ರಚಂಡರ ಕಂಡು ಬೆಆಗಾದ 
(ಕುವಾಉ. ೨-೩೦); ಮುದ ಮೂಗುಗಳ ನೊಸಲ ಡೋಟ್‌ಯ. .. 
ಯಮದೂತರಂದಾಗಸಕೆ ನೆಗಹಿದ ಪಾಶಹಸ್ತರು ಬಂದರಾಕ್ಷಣಕೆ (ನಿಧಾಗ. 
೩-0-0೯). ಡೋಜಿ ೧. ಮದಹಸ್ತಿಯಿಆ*ದ ಘಾಯಂಗಳ ವರಾಷನೆತ್ತಿದ 
ಡೋಹು([ಪಾಳಾಂ. ಣಿ]ಗಳ . .. ಕಡವೆ ತುಳಿದ ಹೆಜ್ಜೆಗಳ ಚಿಹ್ನದ 


೩೧೯೨ 


೩0 


18 


40 


ಡೊಂಬವಿದ್ದೆ 


ಬೇಡನಾಯಕರು ನೆರೆದರು (ಹಕಳಾ. 8-೫); ಮಾದ್ರಪತಿಯೆದೆಡೋಆ್‌ನಲಿ 
ಡಾವರಿಸಿದವು ರಕ್ತ್ತಾಂಬುಧಾರೆಗಳು (ಕುವ್ಕಾಕ. ೩-೬೮); ಆರಾಡ್‌ 
ಶರಂಗಳಿಂದೆಚ್ಚ ವರ ತನುಗಳಂ ' ಡೋಜಿಕಿನಿಸಿ (ಕಿಲಪು. ೪೯-೨೨). 
"ಡೋಹಜುಗಳೆ', "ಡೋಟುವೋಗು' ಪರಾ. ದೊಂಗರ : ೨. ಸಿದ್ಧನ 
ಹಳ್ಳಿಯ ಬಳಿ ಒಂದು ದೊಡ್ಡ ದೊಂಗರವಿತ್ತು. ಅದನ್ನು ಹಾದರೆ 
ಮುನೇಶ್ವರನ ಗುಡಿಯವರೆಗೂ ನಿರ್ಜನವಾದ ದಿನ್ನೆ, ಕೊರಕಲು ಪ್ರದೇಶ 
(ಊರುಳ. ೦೩೦). ದೊಗರು : ೧. ಅಷ್ಟರಲ್ಲಿ ನಾಯಿ ದೊಗರಿನ ಬಾಯಿಗೆ 
ಮೂತಿಯನ್ನು ತುರುಕಿ ಉಸಿರು ಎಳೆಯುತ್ತಾ ತನ್ನ ಮುಂಗಾಲುಗಳಿಂದ 
ಬಿಲದ ಬಾಯಿಯನ್ನು ಪರಪರನೆ ಕೆರೆಯತೊಡೆಗಿತು (ಮಗಮಾಂ. ೩೭1. 
ದೋಟು: ೧. "ದೋಜುವೋಗು' ಪರಾ. 
[ದೇ.॥ ತಮಿ. ಟೊಜ್ಯು ; ತೆಲು. ಡೊಂಗು, ದೊಂಗು) 

ಡೊಂಗು (ಕ್ರಿ). “ಕಂಪಿಸು ; ನಡುಗು” (ಐಾರಪು. ಕೋಕ) : ರವಿಬಿಂಬಂ 
ಪ್ರತಿಬಿಂಬಿಸಿರ್ದದಣೊಳಂ ತೋಜುತ್ತಿರಲ್‌ ಕಂಡು ಮದ್ಯಮವಾಸ್ವಾದಿಸು 
ತಿರ್ದವಳ" . . . ಪೋಗುಪೋಗೆಂದು ಡೊಂಗುವ ಕೈಯಂ, ಮಿಗೆ ನೀಡಿ 
ಮತ್ತೆ ಬಲಿದೌಡಂ ಕಚ್ಚುತಂ ನೂಂಕಿದಳ್‌ (ದಾಧಪು. ೧೦-೦೩೫). 

[ ಆಡೊಂಕ್ಕು ?] 

ಡೊಂಗುಜ "ಡೊಂಗಣಿ' ನೋ. 

ಡೊಂಡೊಂಡೆ (ನಾ).. ದಿಂಡುರುಳಿಕೆ (?) : ಡಂಭಕ ಭಕ್ತಿಗೆ. ಮೆಚ್ಚಿ 
ಕೊಡನು ಕೃಷ್ಣ ಡೊಂಬಲಾಗವು ಹಾಕಿ ಡೊಂಡೊಂಡೆ .ಹೊರಳಿದರಿಲ್ಲ 
(ಪುರಂದ. 8-೦೩೮ ಅನುಪಲ್ಲವಿ). [?] 

ಡೊಂಬ, "ದೊಂಬ' ನೋ. 

ಡೊಂಬ್ಕ "ದಂಬ' ನೋ. 

ಡೊಂಬಕಾಗೆ (ನಾ). ಒಂದು ಬಗೆಯ ಕಾಗೆ; “(ಕಪ್ಪು ಗರಿಗಳೂ ಒರಟು 
ಧ್ವನಿಯೂ ಉಳ್ಳ ತೊ ಮುಖ್ಯವಾಗಿ ಮಾಂಸವನ್ನು ತಿಂದಂ ಜೀವಿಸುವ, 
ಅನೇಕ ವೇಳೆ ಸಾಕಿ ಪಳಗಿಸಿದ ವಂತ್ತು ಜನಬಳಕೆಯಲ್ಲಿ ದುಶ್ಶಕುನ 
ಸೂಚಕವೆಂಬ ಭಾವನೆಯುಂಳ್ಳ) ಕಾಗೆಜಾತಿಯ ಒಂದು. ದೊಡ್ಡ 
ಹಕ್ಕಿ” (Raven. ಇಂಕನಿ.) : ಮೊಲ ಮತ್ತು ನರಿಗಳನ್ನು ನಾಯಿಗಳಿಂದ. ಬೇಟೆ 
ಯಾಡದೆ, ಡೊಂಬಕಾಗೆ, ಡೇಗೆ, ಕಾಗೆ ಮತ್ತು .ರಣಹದ್ದುಗಳಿಂದ ಬೇಟಿ 
ಯಾಡುತ್ತಾರೆ (ಪ್ರವಾಇ. 1, ೦೩). 

[ಡೊಂಬ್ಯ (ಇದೊಂಬ) + ಕಾಗೆ] 

ಡೊಂಬಕಾಣಿಕೆ (ನಾ). ಒಂದು ಬಗೆಯ ತೆರಿಗೆ (?) : ಯಿಎಿರ್ರಿಗೆ ಚಪರ 
ಕಾಣಿಕೆಯಿಲ್ಲ ಮರ್ರಿಕಾಣಿಕೆಯಿಲ್ಲ ಡೊಮ್ಬಕಾಣಿಕೆಯಿಲ.ಲಿಂಗಕಾಣಿಕೆಯಿಲ 
(ಎಳ. ೩೪1, ಗುಬ್ಳಿ. ೬೯-೩೩; ?). 

[ಡೊಂಬ ( ಆದೊಂಬ) + ಕಾಣಿಕೆ (ಆಕುಣ್ಕೆ) ] 

ಡೊಂಬತಿ "ದೊಂಬಿತಿ' ನೋ. 

ಡೊಂಬರಗೆ (ನಾ). (ಉಕ) ಎತ್ತಿನ ಗಾಡಿಯ ತೋಳು: ಗುಜ್ಜುಗಳ 
ಮೇಲ್ಸಾಗದಲ್ಲಿ ಕೂಡಿಸಿದ ಬಿದಿರಬೊಂಬು. (?] 

ಡೊಂಬವಣಿ! (ನಾ). ಡೊಂಬರು ತಮ್ಮ ಆಟದಲ್ಲಿ ಬಾಜಿಸಲು ಬಳಸುವ 
ಒಂದು ಬಗೆಯ ಚರ್ಮವಾದ್ಯ ; ದಡ್ಡ ಸ: “ದಡ್ಡಸ-ಡೊಂಬವಲ್‌” 
(ಕಮದ. ಪರಿ. ೨); “ ದಡ್ಡ ಸಮೆಂದು ಡೊಂಬವಟ್‌ ” (ಕರ್ಣಾನಿ. ೧೪). 

[ಡೊಂಬ (ಆದೊಂಬ) * ಪಣ) 

ಡೊಂಬವಿದ್ದೆ (ನಾ). ಯಕ್ಷಿಣೀ ವಿದ್ಯೆ ; ಬೇರೆಬೇರೆ ವೇಷವನ್ನು ಧರಿಸುವ 
ಮಾಯಾ ವಿದ್ಯೆ; ಮೋಸಗಾರಿಕೆ ; ವಂಚಕತನ : ವಿಇನಾವೆ ಪಂದಿ 
ಯೆಂದೆನಿತಾನುಂ ತೆಅನಾಗಿ ಡೊ![ಪಾಕಾಂ. ದೊ]ಂಬವಿದ್ದೆಯನಾಡಲ*್‌ 
ನೀನಟ್‌ವೆಯುಅದಿವಿರ್ಚಿದೊಡಾನಟ್‌ವೆಂ ನಿನ್ನನಿಲ್ಲಿ ದೆಸೆವಲಿಗೆಯ್ಯಲ್‌ 


(ಪಂಪಧಾ. ೬-೫೭). [ಡೊಂಬ್ಯ (<ಎದಂಬ) * ವಿದೆ] 


ಡೊಂಬಿ, 


ಡೊಂಬ, "ದೊಂಬಿ' ನೋ. 
ಡೊಂಬ್ಕಿ "ದಂಬ' ನೋ. 
ಡೊಂಬಿಗ, "ದೊಂಬಿಗ' ನೋ. 
ಡೊಂಬಿಗ, (ನಾ). ಒಣಹೆಮ್ಮೆಯನ್ನು ತಾಳಿದವನು ; ಆಡಂಬರಕಾರ ; 
ಡಾಂಭಿಕ : "ರಣಡೊಂಬಿಗ' ಪರಾ. 
[ಡೊಂಬ್ಯು (ಆದಂಬ) + - ಇಗ]. 
ಡೊಂಬಿಗಾರ "ದೊಂಬಿಗಾರ' ನೋ. 
ಡೊಂಬಿಗೈ (ಕ್ರಿ). 'ಗುಂಪುಸೇರು ; ಒಟ್ಟಾಗಂ : ಜೊಂಬಿಗೈದಲ್ಲಲ್ಲಿ ಹಗ್ಗದ 
ಚ ಸ್ವತ (ವೆಂಕ3ರಾ. ೨-೧೪-೨೩). 
[ ಡೊಂಬಿ, (ದೊಂಬಿ) + ಗೈ (ಆಕೆಯ್ಮ್‌) 
ಡೊಂಬಿತಿ; "ದೊಂಬಿತಿ' ನೋ. 
ಡೊಂಬಿತಿ, (ನಾ). ಮಾಯಾವಿನಿ; ಕೆಟ್ಟವಳು; ಧೂರ್ತೆ : ಪೆಂಪಿನಾ 
ಲಡ್ಡುಗೆಯಂ . . . ಡೊಂಬಿತಿ ಜೋಡೆ ಸೋಲದಿಂ ಬಡ್ಡಿಸಿದಪ್ಪಳೆಂದು 
ನೆಟ್‌ ದೂಟುವರೆನ್ನನವಜ್ಞೆ ಯಿಂ ಪೆಆರ್‌" (ಧರ್ಮಾಮ್ಮ. ೦೦-೨೦೨). 
[ ಡೊಂಬ (ಎದಂಬ)+ - ಇತ್ತಿ ( ಆ. ಇತ್ತಿ)] 
ಡೊಂಬಿದೈವ (ನಾ). ವಂಚನೆಯ ದೈವ; ಮೋಸಗಾರ ದೇವರು: 
ಕೊಂಬು ಹೋತ ಕುಟ್‌ ಕೋಣನ ಬಲಿಗೊಂಬ ಡೊಂಬಿದೈವಗಳ ಭಜಿಸದಿರು 
ಮನವೆ (ಕನಳ. ೧೭೩-೨). [ಡೊಂಬ್ಳಿ (€ದಂಬ) + ದೈವ) 
ಡೊಂಬಿಬೀಸು (ನಾ). 'ಕತ್ತಿವರಸೆಗಳಲ್ಲೊಂದು ; ಖಡ್ಗ ಬೀಸುವಿಕೆಗಳಲ್ಲಿ 
ಒಂದು ವಿಧಾನ '(?) : `ಆ ಸ್ಥಾನದಲ್ಲಿ ದೇಹಭ್ರಮಣಉ ಅಲ್ಪವಾಗಿ 
ಯಿದ್ಧಂಭಾ ಪಾದಗಳ ಗಮನಉ ಬಂಡಿಕೋಲಿನ ಭ್ರಮಣವು ಅವದು 
ಅದು ಡೊಂಬಿಬೀಸುಯೆಂದು ತಿಳಿವರು: (ಐಡ್ಮಟೀ. «-s). 
1ಡೊಂಬ್ಯಿ3 ಬೀಸ್ಕು 
ಡೊಂಬಿಮಾಡು "ದೊಂಬಿಮಾಡು' ನೋ. 
ಡೊಂಬಿವರಿ` (ಕ್ರಿ). ಗುಂಪಾಗಿ ನುಗ್ಗು ; ಒಟ್ಟಿಗೆ ಧಾವಿಸು; ಮೊತ್ತ 
ವಾಗಿ ಮುಂದೆ ಸಾಗು: ಡೆೊಂಬಿವರಿದಿಟ್‌ದಾಡಿ ಸೂತ್ರದ ಬೊಂಬೆಯಂದದಿ 
ಕೆಡೆದರಧಟರು (ಸಾಳ್ವ ಭಾ. ೨೩-೨೪). 
[ ಡೊಂಬಿ, (-ಆಹೊಂಬಿ) + ಪರಿ] 
ಡೊಂಬಿಸು. (ಕ್ರಿ). -ಮೋಸಮಾಡು ;. ವಂಚಿಸು : ಡೆನಮುಳ್ಳಿನಂ -ಕರಂ 
ಡೊಂಬಿಸಿ ತಿಂಬರ್‌: (ಚೀವಸಂ. ೬೯-೦೪). 
[ ಡೊಂಬ್ಯು (€ದಂಬ) + - ಇಸ್ಕು) 
ಡೊಂಬ, "ದೊಂಬಿ' ನೋ. 
ಡೊಂಬ್ಯು "ದಂಬ' ನೋ. 
ಡೊಂಬುಮಾಡು "ದೊಂಬಿಮೊಡು' ನೋ. 
ಡೊಂಬೆ; "ದೊಂಬಿ' ನೋ. 


ಡೊಂಬೈ (ನಾ). ಮೋಸಗಾತಿ; ವಂಚಕಿ : ಓಡಿದನೊಳ್‌ . ಪರಾಂಗನೆ 


ಹೊಳೋತೊಡಗೂಡಿದನೊಳ್‌ ಸರಾಗದಿಂ ಕೂಡುವಳೆಂಬ ಡೋಟಿ:ಸಿರಿ 


ಪಾತಕಿ ನಾಣಿಲಿ ಕೆಟ್ಟ ಬೂತು ನಾಟಕ್ಟೋಡೆಯವಳ್ಳ ದಕ್ಕು ಮುಲದಾವಳು 
ಮೊಲ್ವಳೆ ಕೀರ್ತಿಯೆಂಬವಳ್ನೋಡಳು ನಿಂದು ಬೀರಸಿರಿ ಕೇಳಳವಂದಿರ 
ಮಾತನಪ್ಪಡಂ (ಬಂಹರಿ. ೧೦-೦೦೪). 
( ಡೊಂಬ್ಯ (ಎದಂಬ) + - ಎ] 
ಡೊಳಕ್‌ (ನಾ). (ಆಯುಧದಿಂದ ತಿವಿಯುವುದ`ಮೊದಲಾಖೆ ಸಂದರ್ಭ 
ದಲ್ಲಿ ಬಳಸುವ ಒಂದು ಅನುಕರಣ ಶಬ್ದ : "ಡೊಕ್ಕನೆ' ಪರಾ. 
ಡೊಕ್ಕನೆ (ಅ). ಡೊಕ್‌ ಎಂಬುದಾಗಿ: ಡೊಕ್ಕೆನೆ ಸುರಿಗೆಯೊಳುರಮಂ 
ಬಿಕ್ಕನೆ ಬಿರಿಯಿಆ್‌ದು (ಪಂಪಭಾ. ೦೨-೦೫೩). [ಡೊಕ್‌ + - ಅನೆ] 
ಡೊಕ್ಕರ, “ಡೊಂಗಜ' ನೋ. 


೩೧೯೩ 


46 


ಡೊಕ್ಕರಂಗೊಳ್‌ 
ಡೊಕ್ಕರ್ಕ, ಡೊಕ್ಕರೆ, ಢಕ್ಕರ, ಢೊಕ್ಕರ, ದೊಕ್ಕರಿ (ನಾ). ೧. ಬಲವಾದ 
ಹೊಡೆತ; ಒದೆತ; ಮುಜ್ಚಿಯ ಪೆ ಪಟ್ಟು; ಗುದ್ದ: ಡೊಕ್ಕರ[ಪಾಕಾಂ. ೪) 
ಗುದ್ದುಂ” (ಛಾರನಿ. ೫೬). ೨. ಮಲ್ಲಯದ್ದ ದ ಒಂದು ಪಟ್ಟು. ಐ 
ಪ್ರತಿಮಲ್ಲನ ಕೊರಳ ಹಿಂಭಾಗವನ್ನು ಒಂದು ಕಂಕುಳಲ್ಲಿ ಇರಿಸಿ 
ಕೊಂಡು, ಕುತ್ತಿಗೆಯನ್ನು ಮುಂಗೈಯಿಂದ ಅದುಮುತ್ತ ಇನ್ನೊಂದು 
ಕೈಯಿಂದ ಮೊಣಕಾಲ ಸಂಧಿಗಳನ್ನು ಗಟ್ಟಿಯಾಗಿ ಹಿಡಿದೆಳೆದು 
ದೇಹವನ್ನು ಹುದುಗಿಸಿ 'ಕಾಲುಗಳೆಡೆಗೆ ಹೊಟ್ಟೆಯನ್ನು ಎರಡು 
ತೊಡೆಗಳಿಂದ ಪೀಡಿಸುತ್ತ ಅವನಿಗೆ. ಪ್ರಾಣಾಂತಕವಾ.ದ 
ನೋವನ್ನೊದಗಿಸುವ ಜಟ್ಟಿಕಾಳಗದ ಒಂದು ಪಟ್ಟು: ಸ್ಫುರಿತ ಕೃಪಾಣ 
ಪಾಣಿಗಿದಿರಂ ನಡೆದಟ್ಕುಜಿ್‌ ತೊಟ್ಟುವಾಯ್ಡು ಡೊಕ್ಕರದೊಳೆ ಮಿಕ್ಕ 
' ದಿಕ್ಕರಿಯನಿಕ್ಕುವವೊಲ್‌ ನೆಲಕಿಕ್ಕಿ (ಪಂಪಛಾ. ೧೧-೧೦೪); ತಗುಳ್ಹು 
ಪತ್ತಿಸುವ ಮಾನಸಗೋಳಮೆನಿಪ್ಪ ಡೊ[ಪಾಣಾ. - ಢ]ಕ್ಕರಕಿಕ್ಕಿದ ವಜ್ರ 
ಲೇಪಮೆನೆ (ಡಂದ್ರ ಪು. ೫-೮0); ಆಂ ಪಿಡಿದುದೆ ಕತ್ತರಂ ಕರವಳಂ ಸೆರವಟ್ಟಣಿ 
ಹತ್ತೆ ಡೊಕ್ಕರಂ : .. ಮುಹಡಂ ದಣುವಟ್ಟಿ ಪಟ್ಟಿ ಸಂ ಎಂದು ಮಲ್ಲಮಾತಂ 
ವಾಡಿ (ಅನಂಪು. ೨-೨೭); ಸಿಕ್ಕಿದವು ಹೆದ್ದೊಡೆಗಳುರಗನ ತೆಕ್ಕೆಯಲಿ 
ಡೆಂಡಣಿಸಿ ಫಣಿಪತಿ' ಡೊಕ್ಕರಕೆ ಹಬ್ಬಿದನು ಬಿಗಿದನು ಭಟನ ಪೇರುರವ 
(ಕುವ್ಕಾಅ. ೧೩-೩೩) ; ಅಧಟಿಂದಂ ಮೂಟಿಂ ಲಗ್ಗದ ನಾಲ್ಕು ಸ್ಥಾನ 
ಮಯರ್ಹು' ಡೊಕ್ಕರದ 'ಮೆಹೋಗ್ರದ ಮೂವತ್ತೆರಡು ಬಿನ್ನಣದೊದವಂ 
ಪಲತೆಜಿದ ಪಾತಮಂ ನೆ ಮೆಣ್‌ದರ್‌ (ತ್ರಿಪುಪಿ. 3೬೨೧೦೭) ; ಆಯತಿಕೆ 
ಬಂಧಂ ಡೊಕ್ಕರಂ (ಕಬಕಂ. ೪-೭೭) ; ಜಟ್ಟಿಗೆರ ಡೊಕ್ಕರಂ ಗಳಹತ್ತಂ 
ಮೊದಲೆನಿಸಿದ ಪಲವುಂ ಪಟ್ಟುಗಳ್‌ (ಮರಾಠ. 3೦೭-೪೯). ಡೊಕ್ಕರೆ : ೨. 
ವೀರ ' ಚಿಕದೇವಂ ನೋಟಕರ್‌ ಮೆಚ್ಚೆ ಮೆಲ್ವಗೆಯೊಳ್ನೊ ಕ್ಯರೆಯೊಂಟೆ 
ಮಂಡಿ ಕರಲಂ . . . ಮಗುಟ್ತಿಂತೀ ಗತಿಭೇದದಿಂ ತೊಡಕಿ ತೋರ್ಕುಂ 
ಸಾಧಪ್ರೌಢಿಯಂ (ಈಕವಿ. ೪-09೬). ಢಕ್ಕರೆ: ೨. ನಾಲ್ಕುಂ ಸ್ಫಾನದೊಳಂ 
ಮೂಟುಂ ಲಗ್ಗದೊಳಂ ಐದುಂ ಢ[ಏ8೫೨0. ಡೆೊ]ಕ್ಕ ರದೊಳಂ FR 
ಪಲತೆಳದ ಪಾತಂಗಳೊಳಂ ನೆಅದು (ಕಂದ್ರಪು. ೫-೭೭ ವ). ಥೊಕ್ಕರ: 
೨. ವರ್ಗ ಚತುರ್ಥಾಕ್ಷರಂಗಳ್ಲಿ. . .ಢೆಂಕೆ, ಢೊಕ್ಕರಂ (ಕಮದ.೦೫ ಪ್ರಯೋ). 
ಕತ್ತರಂ ಕಥವಡು ಸೀವೆಟ್ಟಣಂ ಢೊಕ್ಕರಂ ಪಸರಂ ಸಂದಣುವಟ್ಟಿ 
: ಎಂದು ಮಲ್ಲವಾತುಮಂ ನುಡಿದು (ಜಾರಪು. ೧೬-೦೪). ದೊಕ್ಕರಿ : 
“ದೊಕ್ಕರಿಗೊಳ್‌' ಪರಾ. (?. /ತೆಲು. ಡೊಕ್ಕರ] 
ಡೊಕ್ಕರ್ದ, ಡೊಕ್ಕಾರ (ನಾ). ಒಂದು ದೇಶದ ಹೆಸರು: ಕ್ಷಾರಕರ 
ಹೊಣಕರ ಡೊಕ್ಕರಪಾರಕರ ಬುರಸಹಣ ಭೂಪರೊಳಾರುಭಟೆಯಲಿ ಕಾದಿ 
(ಕುವ್ಯಾಸ. ೩-೨೮), ಡೊಕ್ಕಾರ: ಅಂಗ ವಂಗ ಕಳಿಂಗ . . . ಡೊಕ್ಕಾರ 
ತುರುಷ್ಕ ಮೆರುಪ್ರಭೃತಿಭೂಪಾಲಕರಿಂ ಭಯಾನಕರಸಮುಂ 
` ನೆಗಟುತ್ತುಮಿರೆಯಿರೆ `(ಜಗವಿ. 3-೩೯ ವ). [?] 
ಡೊಕ್ಕರಂಗೊಳ್‌, ದೊಕ್ಕರಿಗೊಳ್‌ (ಕ್ರಿ). ೧. ಒದೆತದಿಂದ ಅಥವಾ 
ಮುಷ್ಟಿಯ ಪೆಟ್ಟಿನಿಂದ ನಜ್ಜುಗುಜ್ಜಾಗು : ಅಂತಿಕ್ಕಿ ಡೊಕ್ಕರಂ 
ಗೊಂಡುರಸ್ಕಳ 'ಪರಿಎಷ್ಟರನಾಗಿರ್ದ ಕೃಷ್ಣನಂ ದಕ್ಷಿಣದಿಕ್ಬಾಲಕಂ ನಿರೀಕ್ಷಿಸಿ 
(ಆಗವಿ. ೭-೨೯ ವ). ೨. ಡೊಕ್ಕರವೆಂಬ ಮಲ್ಲಯುದ್ಧದ ಪಟ್ಟನ್ನು 
ಹಾಕು; 'ಹೊಕ್ಕರಪಟ್ಟಿನಿಂದ ಆಕ್ರಮಿಸಿ ಹಿಡಿ: ಕೋಡ ಕೆಯ್ಯ 
ಕಾಲೆಡೆಗಳೊಳ್‌" ಬಿಣ್ಬುಮಂ ಪೆಣೆವಂದದಿಂದೇರ್ದು ಡೊಕ್ಕರಂಗೊಂಡು 
ಕುರುಕ್ಷೇತ್ರದಿಂದತ್ತ ಪನ್ನೆರಡುಯೋಂಜನಬರಮೊತ್ತುವುದುಂ (ಪಂಪಛಾ. 
೦೦-೬೪ ವ).'ದೊಕ್ಕರಿಗೊಳ್‌: ೨. ಭುವನೈಕಮಲ್ಲಂ ಮೋಹಮಲ್ಲನೆಕ್ಕ 
ತುಳದಿಂದಕ್ಕುಳಿಸದೆ ದೊ[ಪಾಕಾಂ. ಡೊ]ಕ್ಕರಿಗೊಂಡು ನೆಟ್ಟನೆ ಮುಟ್‌ದಿಕ್ಕಿ 
ಗೆಲ್ಲ ವಿದ್ಯಾಧರಕಳನಿದು (ಪಾರ್ಶ್ವೃಪು. ೧೬-೦೦ ವ). 
(ಡೊಕ್ಕರ್ಯ * ಕೊಳ್‌, ] 


ಹೂತ್ಕರಣೆ 


ಡೊಕ್ಕರಣೆ (ನಾ). ಎ ಡೊಕ್ಕರ್ಕ ೨: ಲಗಡಿಯಲಿ ಅಟಕಟಿಸುವಂತರ 
ಲಗಡಿಯಲಿ ಲಾಲಿಸುವ ಡೊಕ್ಕರಣೆಗಳ ಬಿಗುಹಿನ ಬಿಡೆಯ ಜಿನ್ನಾಣದಲಿ 
ಹೆಣಗಿದರು (ಕುವ್ಮಾಳ. ೧೯-೪೩. [ಡೊಕ್ಕರ್ಯ * - ಅಣ್ಮೆ] 

ಡೊಕ್ಕರಪಟ್ಟು (ನಾ). ಎ ಡೊಕ್ಕರ್ಯ ೨: ಒಂದೇ ಸಮನಾಗಿ ಭೀಮ 


೩೧೯೪ 


ಜರಾಸಂಧರು ಡೊಕ್ಕರಪಟ್ಟು, ಲಗಡಿ, ಕತ್ತರಿವಟ್ಟು, ನಾಗಬಂಧ| 8 


ಮುಂತಾದ ಹಲವು ಪಟ್ಟುಗಳನ್ನೊಡ್ಡಿ ಕಾಳಗ ನಡೆಸಿದರು (ರಾಜಸೂ. ೨೩). 
[ಡೊಕ್ಕರ್ಯ್ಕ * ಪಟ್ಟು, J 

ಡೊಕ್ಕರವಾಯ್‌ (ಕ್ರಿ). ೧. (ಕುತ್ತಿಗೆಯನ್ನು) ತೋಳುಗಳಿಂದ ಬಳಸಿ 
ಬಿಗಿಯಾಗಿ ಹಿಡಿದುಕೊಳ್ಳು : ಕೊರಳ ಡೊಕ್ಕರವಾಯ್ಡು ಹಣೆ 
ಯುಂದೊರಸಿ ಹಣೆಯನು.. . . ಮೋಹದಲೊಸೆದು ಮುಂಡಾಡಿ (ಕೊರರಾ. 
೨-೩-೪೦). ೨. ಎ ಡೊಕ್ಕರಂಗೊಳ್‌ ೨ : ಹಾವು ಹದ್ದಿನ ಪದಹತಿಗೆ 
ನೆಆಕಿ ನೋವವೊಲು ನೆಲಕೊಜಗಿ ರಕ್ಕಸನಾ ವಿಘಾತಿಯೊಳೆದ್ದು ಡೊಕ್ಕರ 
ವಾಯ್ದನಗ್ನಿಜನ (ತೆ೨ರಕಾ. ೬-೦೯-೬೦). [ಡೊಕ್ಕರ್ಯ * ಪಾರ್ಯ,) 

ಡೊಕ್ಕರವಿಕ್ಕು (ಕ್ರಿ). ಎ ಡೊಕ್ಕರಂಗೊಳ್‌ ೨ : ಹೊಯ್ದು ತುಜುಬನು 
ಹಿಡಿದು ತಡೆಗಾಲ್ವೊಯ್ದು ಕೆಡಹಿದನಸಬಡಿದು ಹೊಯ್‌ ಹೊಯ್ದು ಬಿಡೆ 
ಖೊಪ್ಪರಿಸಿ ಡೊಕ್ಕರವಿಕ್ಕಿ ರಾಘೆಯಲಿ (ಕುಪ್ಶಾಳೆ. ೧೯-೪೪). 

[ಡೊಕ್ಕರ್ಯ * ಇಕ್ಕು) 

ಡೊಕ್ಕರಿ (ನಾ), ಜಲಕ್ರೀಡೆಯಲ್ಲಿ ವಿನೋದಕ್ಕಾಗಿ ಒಬ್ಬರ ಮೇಲೊ 
ಬ್ಬರು ನೀರನ್ನೆರಚಲು ಬಳಸುವ (ವಿವಿಧಾಕಾರದ) ಜಲಯಂತ್ರ ; 
ಜೀರುಕೊಳವೆ ; ಪಿಚಕಾರಿ: ಡೊಕ್ಕರಿಗಳಿಂ ಮೊಗೆದೊರ್ಬರೊಳೊರ್ಬ 
ರಾಗಳ* . . . ಪೊಯ್ದರೆೊಲವಿಂ ವಿಜಯಾವತಿಯುಂ ನರೇಂದ್ರನುಂ 
(ಕು ಸುಮಾ. 8-೦೩೫); ಸುಧಾಂಶುಕಳೆಗಳಿವೆನೆ ಕಣ್ಣೊಳಿಪಿಂದುಶಿಲೆಯ 
ಡೊಕ್ಕರಿಗಳನಾಗಳೆ ಕೊಂಡು (699ತೀಕ್ಕ. ೦೦-೦೬೦). [?] 

ಡೊಕ್ಕರಿಸು, ದೊಕ್ಕರಿಸಂ (ಕ್ರಿ) .೧, ಹೊಡೆ; ಒದೆದು ಕೆಳಕ್ಕೆ ಅಪ್ಪಳಿಸು; 
ಗುದ್ದು : ಮಚ್ಚರಂ ಬೇಡೆಟಿಗಿಂ ನೀವೆಂಜವೊಲ್‌ ಡೊಕ್ಕರಿಸಿ ದಿಗಿಭಹಸ್ತಂ 
ಗಳಂ (ಅರ್ಥನೇ. 6-೯0); ಧಿಕ್ಕರಿಸಿ ಡೊಕ್ಕರಿಸಿ ರುಂಕಿಸಿ, ಸುರಪನಗ್ನಿ 
» . » ಧನದನೀಶಾನ್ಯರೆಂಬದರ (ಹೆನಕಾ. ೦-೪೩) ; ಹರಿ ಮದೋಕ್ಕಟ 
ದಂತಿಯನು ಡೊಕ್ಕರಿಸಿ ಡಾವರಿಸುವವೊಲು (ಕಾಲ್ಯಾಳ. ೦೯-೪೯) ; 
'ವಾಮುಕರತಳದೆರಡು ಬೆರಳಿಂದ ಡೊಕ್ಕರಿಸುತಸುರೆಯಂ (ಬೆಂಳಾರಾ. 
8-8-0೬). ೨. ಹಿಸುಕು; ನಜ್ಜುಗುಜ್ಧಿಮಾಡಂ; ಸದೆಬಡಿ ; 
ಸಾಯಂವಂತೆ' ಬಡಿ : ಕುರುಸೂನುವನಿರದಿಕ್ಕಿ ಮೆಟ್ಟಿ ಡೊಕ್ಕರಿಸಿದಪೆಂ 
(ಗದಾಯು.. ೬-೨೫) ; ಪೊಡೆವೆಂ ಕಾಲನನಿಕ್ಕಿ ಡೊಕ್ಕರಿಸುವೆಂ ದೈತೇಯನಂ 
(ಜಗವಿ. ೩-೨೦): ಇಕ್ಕಿ ಕೆರಳ್ಹು ಡೊಕ್ಕರಿಸಿ (ವಿನ್ಮುತು. ೩-೫-೬೪). ೩. 
ಡೊಕ್ಕರಪಟ್ಟಿನಿಂದ ಬಿಗಿಹಿಡಿ: ಓರೊರ್ವರನುರವಣೆಯಿಂದಿಕ್ಕುವೋ 
ರೊರ್ವರಂ ಡೊಕ್ಕರಿಸುತ್ತೋರೊರ್ವರಂ ಚಾಳಿಸುವ ಪದದೊಳ್‌ (ಜನವಿ. 


೬-೬೪) ; ಚೊಕ್ಕೆಯದನುವಾನದೊಳು ಡೊಕ್ಕರಿಸಿ ಪಿಡಿವರಿಬಿರುದಿನೆ: 


ಕಲ್ಲಮಾನಿಸರಂತಿರ್ಪ ಮಲ್ಲರ ನೆರವಿಗಳೊಳಂ (ಗಿಕಿಳ. 
ತಡೆದರೆ ತಡೆದೊದ್ದ ಕೊದ್ದೆ ಅಕೆಯೊಳಿಟ್ಟು ಹೊಡೆದರೆ ಹೊಡೆದು ಡೊಕ್ಕರಿಸಿ 
ಕೆಡೆದರೆ ಕೆಡೆದು ಗುರ್ಗಳೊಳೊತ್ತಿ ಭೀಕರವಡೆದು. ಹೊಯ್ದಾಡಿದುವೆರಡು 
(ಮೋಹತ. ೩೮-೨೮). ೪. (ಆಲಂ) ಕೊರಳನ್ನು ಬಿಗಿ ಹಿಡಿ; ಉಸಿರಾಟ 
ವನ್ನು ತಡೆ: ಬಿಕ್ಕುಳಿಯ ತಾಳಿಗೆಯ ಮೂಗಿನೊಳೊಕ್ಕು ರುಧಿರದ ಧಾರೆ 
ಬಿಗಿದುಜ್‌ ಡೊಕ್ಕರಿಸಲಸು ನೀಗಿತಸುರನ ತನುವ ನಿಮಿಷದಲಿ (ಕುವಾ,ಆ. 
80-46). ದೊಕ್ಕರಿಸು: ೧. ಮರಳಿ ಸುಗ್ರೀವನು ರಿಪುವ ದೊಕ್ಕರಿಸಿ 
ತಿವಿದನು (ಅರಾಮಾ. ೪-೨-೩. ೫. ತುಡುಕಿ ಏಡಿದು ತೊಡೆಗಳಿಂ ಸಡುವಂ 
ದೊಕ್ಕರಿಸಿ ಬಾಹುಗತ್ತರಿಯಿಂ ಗಳಮನೊತ್ತುವುದುಂ(ಮಹಾನೇ. ೬-೭೫ ಪ). 
[ಡೊಕ್ಕರ್ಕ + - ಇಸ್ಕು) 


೨-೦೦೫ ಪ); 


10 


ಡೊಗ್ಗಾಲಿಕ್ಕು 


ಡೊಕ್ಕರೆ 'ಡೊಕ್ಕರ್ಕ' ನೋ. 

ಡೊಕ್ಕಾರ 'ಡೊಕ್ಕರ್ಕ' ನೋ. 

ಡೊಕ್ಕು; (?) (ಕ್ರಿ). (?): ವರವೇದಮದು ಕರ್ಶಮಲ್ಲದೊಡೆ ಡೊಕ್ಕ 
ದುರುಕರ್ಮದಿಂದೊಗೆದ ಸತ್ಪುಣ್ಮನಿಕರಮಂ ಪರಪರ ಸ್ವರ್ಗಾಪವರ್ಗಮಂ 
(ಆರಾ. ೩-3). [ *-ತೆಲು. ಡೊಕ್ಕು ಎ ನಾಶವಾಗಂ] 

ಡೊಕ್ಕು, (ನಾ). ಒಂದಂ ಅನುಕರಣ ಶಬ್ದ: ಹಿಮದ ಹೊಯ್ಲಿಗೆ ಹೊದಕೆ 
ಗೊಂಬನೆ ತಮವಿರೋಧಿ ವಿಲೋಕನದಲುಭ್ರಮಿಸೆ ಹಳಚಿತು ಡೊ[ಪಾಕಾಂ. 
ಹೊಕ್ಕು ದಡದುಡ ದೊಪ್ಪು ದಿಪ್ಪೆನಲು (ಕೊರರಾ. ೬-೪೫-೫೦). 

ಡೊಕ್ಕೆ, ದೊಕ್ಕೆ (ನಾ). ೧. ಮೈ ; ದೇಹ; ಶರೀರ: “ಒಡಲು ಮೈ 
ಡೊಕ್ಕೆ” (ಕಬ್ಮಮಂ. ೭೨); ಡೊ([ಪಾಳಾಂ. ದೊ]ಕ್ಕೆ ಬೇಕಿಇತ್ಮ ಬೇಜ್‌ಂದೆಡೆ 
ವಿಡದೆ ಕಣ್ಣಿಕ್ಕಿ ಜಾನಿಸುವ ತಾಪಸಗೆ (ಛರಕ.4-9೨); ನಿನ್ನಯ ಡೊಕ್ಕೆಯಂ 
ಸಿಗಿದು ರಣಬಲಿಯನೀಯದೊಡಾನು ಕಕ್ಕಸದ ಬಲುಗೆಯ್ಯ ವೀಠಥನೆ 
(ಘೋರಾಸು. ೦೩); ಈ ಡೊಕ್ಕೆ ಬೀಳಲು ಸುರರ ಸೇರಿಸಲು ನೀವೆ 
ಗತಿಮತಿ (ತುರಂಗ. ೨೩-೨೩) ; ಶರಹತಿಯಿನನಿಬರ ಡೊಕ್ಕೆಗಳಂ ಡೋಟು 
ಗಳೆದನಾ ನೃಪಶಿಲಕಂ (೪೪ನ್ಮ. ೨-09), ೨. ಹೊಟ್ಟೆ; ಉದರ: “ಡೊಕ್ಕೆ 
ಯೊನಲುದರ ” (೫ಕಕ.. ೦೨೪) ; ಮನದೊಳಗೆ ಕೌರವನ ತಿಕ್ಕಿ ತನಿಗರುಳ 
ರಕ್ತಂಗಳಂ ಶಾಕಿನಿಗೆ ಡೊಕ್ಕೆಯಂ ತುಂಬಿಸುವೆವೆಂದು ಭೀಮಾರ್ಜುನರು 
ನಿಂದಿರಲು (ತುರಂಗ. 3೪-3೦): ಭೂತಗಣಕೆ ಡೊಕ್ಕೆ ತುಂಬಿತು (ತುರಂಗ. 
೪೩-೯). ೩. (ಆಲಂ) ಮನಸ್ಸು ; ಅಂತರಂಗ : ಎನಗೆ ಈತ ವಿತ್ರನೊ 
ಯಾತ ಸೇವಕನುಯಾತ ಗುಣಸಾಧುವೆಂದು ಡೊಕ್ಕೆಯೊಳಗಿರಿಸದಿರು 
ಬೆಳಸದಿರು ಮುಂದೆ ವಿಷವಕ್ಕು . . . ಪಾಂಡವರ ನೆಳಲಿವರು (ತುರಂಗ. 
೨೩-೨೯). ೪. ಒಂದು ಬಗೆಯಂ ಪಾತ್ರೆ (?) : ಡೊಕ್ಕೆಯೊಳಗಣ ಕಸುರ 
ಪರುಪೆನಗೆ ನೀಡೆ (ಕರಕ. ೭೯-೪). ದೊಕ್ಕೆ : ೧. ಇಕ್ಕಿದಳು ಬಲೆಯ ಕೃಶ 
ತರಗಾತ್ರನಾದೆ ಬರಿ ದೊಕ್ಕೆಯನ್ನುಡಿ (೪3ಸಿ ಫಲವೇನು(ಶುರಂರೆ. 3-34). 

[ದೇ.॥ ತೆಲು. ಡೊಕ್ಕ; ಕುಇ. ಡಕಿ ಎ ಎದೆ, ಎದೆಮೂಳೆ; 
ಕುವಿ. ಡೋಕ್ಕು ಎ ಅಸ್ಥಿಪಂಜರ) 

ಡೊಗರು (ಡೊಂಗಣಿ' ನೋ. 

ಡೊಗರುಬೀಳು, ದೋಲುವೀಟ" (ಕ್ರಿ). ೧. ತೂತುಬೀಳಂ; ರಂಧ್ರ 
ವುಂಟಾಗು ; ಛಿದ್ರವುಂಟಾಗು. ೨. (ಆಲಂ) ಅವಿಶ್ವಾಸವುಂಟಾಗು ; 
ನಂಬಿಕೆಕೆಡಂ: ಅಂತಃ ಪುರದಲ್ಲಿಯೂ ಎಲ್ಲಿಯಾದರೂ ಡೊಗರುಬಿದ್ದಿದೆಯೋ 

. ಎಂಬ ಬಗ್ಗೆ ಒಮ್ಮೆಯಾದರೂ ಪರೀಕ್ಷಿಸಿ ನೋಡಬೇಕೆಂದು 
ಭೂಪತಿಯ ಮನಸ್ಸಿಗೆ ಹೊಳೆದಿರಲೇ ಇಲ್ಲ (ಇಪ್ಶಳ. ೨೭೬). ದೋಟು 
ವೀಟ* : ೧. ಪೆರ್ಬುಲಿ ಪಾಯ್ದುಗಿಯಲ್ಲೆ ದೋಲುವಿರ್ದುರದ ಸಿವುಟ್ಟ 
[ಪಾಕಾಂ- ಡೋಣಿವಿರ್ದುರದ ಪಿಸುಟ್ಡ) ' ವೆರ್ದೊಡೆಯ ನುರ್ಗಿದ ದಧಂಜಿಯ: 
ಭಂಗಿ ರೌದ್ರಮಾಗಿರೆ (ಜಗವಿ. ೦೬-೨೧). 
[ ಡೊಗರು (ಎಡೊಂಗಲ) + ಬೀಳ್ಕು ( ಐಬೀಟ;) ] 

ಡೊಗರುಪಾಯು (ಕ್ರಿ).ಒಡೊಗರುಬೀಳು ೧: ದಕ್ಷಿಣದ ಗೋಡೆಯ ಒಂದು 

ಮೂಲೆಯು ಡೊಗರುಹಾಯ್ದಿತ್ತು (ಬಾಲಲ, ೦). 
[ ಡೊಗರು (ಎಡೆೊಂಗಟ) * ಹಾಯು (ಎಪಾಯ್‌;) ] 

ಡೊಗಟು "ಡೊಂಗಣ' `ನೋ. 

ಡೊಗೆ "ಡೋವಿ' ನೋ. 

ಡೊಗ್ಗಾಲಿಕ್ಕು: (ಕ್ರಿ). ೧. ಮೊಣಕಾಲನ್ನು ನೆಲಕ್ಕೆ ಊರು; ಮಂಡಿ 
ಯೂರು: ಕ್ರೈಸ್ತರು ದೇವಮಂದಿರದಲ್ಲಿ ಡೊಗ್ಗಾಲಿಕ್ಕಿ ಪ್ರಾರ್ಥನೆ ಮಾಡು 
ತ್ತಾರೆ (ಕತಿ). ೨. (ಆಲಂ) ರಭಸದಿಂದ ಬರು (?): ಕರದಿ ಖಂಡೆಯ 
ವನ್ನು ಜಡಿವುತ ಭರದಿ ಡೊಗ್ಗಾಲಿಕ್ಕಿ ಪ್ರಳಯದ ಶರಧಿಯೋಲ* ದಂಡೆತ್ತಿ 
ಬರುವರ* (ದೇವೀಪ್ರ. ೬೦). [ಡೊಗ್ಗಾಲು + ಇಕ್ಕು] 


ಡೊಗ್ಗಾಲು 


ಡೊಗ್ಗಾಲು, ದೊಗ್ಗಾಲು (ನಾ). ಊರಿದ ಮೊಣಕಾಲು." "ಡೊಗ್ಗಾಲು 
ಸಲಾಂ' ಪರಾ. ದೊಗ್ಗಾಲು: ದೊಗ್ಗಾಲಿಟ್ಟು ಸಸಿನದಿ ಹಾರಿ.ಅಂತರ | 
ಬಟ್ಟೆಯೊಳಗಬ್ಬಿ ಯನು ಮುಟ್ಟಲುಯಿಳಿದು (ಜಿರಾಮಾ, ೨೬೧-೭೦). 

ಡೊಗ್ಗಾಲು ಕೃಷ್ಣಐಮಂಡಿಯೂರಿದ ಕೃಷ್ಣ ; ಅಂಬೆಗಾಲಿನ ಕೃಷ್ಣ. 

ಡೊಗ್ಗಾಲುಹಾಕು2(ಆಲಂ)ಬಹಳ ಶ್ರಮಪಡು: ಹಪ್ಪಳಾ ಮುರಿಯೋಕೆ 
ಡೊಗ್ಗಾಲು ಹಾಕಬೇಕೇ? (ಗಾದೆ. [ಡೊಗ್ಗು + ಕಾಲ್ಲು(<ಕಾಲ್‌])] 

ಡೊಗ್ಗಾಲುಸಲಾಂ (ನಾ). ೧. ಮೊಣಕಾಲಸ್ನು ಊರಿಕೊಂಡು, ಬಲಗೈ 
ಯಿಂದ ಮೂರುಸಲ ಹಣೆಯನ್ನು ಮುಟ್ಟುತ್ತ ಮಾಡುವ ವಂದನೆ. 
೨. ಬೀಳ್ಕೊಡುಗೆ : ಸುಬ್ರಹ್ಮಣ್ಯದ ಸೀಮೆಗೆ 'ಡೊಗ್ಗಾಲುಸಲಾಂ' 
ಹೊಡೆಯುತ್ತಿದ್ದೆ (ಬೆಟ್ಟಿಬೀ. ೫೮). -{ ಡೊಗ್ಗಾಲು + ಸಲಾಂ] 

ಡೊಗ್ಗಾಲೂರು, ದೊಗ್ಗಾಲೂರು (ಕ್ರಿ). ೧. ಮೊಣಕಾಲನ್ನು ನೆಲದ 
ಮೇಲೆ ಊರು ; ಮೊಣಕಾಲನ್ನೂರು. ೨. (ಆಲಂ) ಸೋಲು; 
ಪರಾಜಯಹೊಂದು: ಈ ಸಲ ಪರೀಕ್ಷೆಯಲ್ಲಿ ಡೊಗ್ಗಾಲೂಕುವ ಪ್ರಸಂಗ 
ವೆಲ್ಲಿ ಬರುತ್ತದೋ ಎಂದು ... ಚಿಂತಿಸುತ್ತಿದ್ದ(ಸಮಜಿಕ. ೩೪೦); ಅವನು 
ಡೊಗ್ಗಾಲೂರಿ ಅಸಹಾಯನಾಗಿದ್ದ (ಸಮಜೀ. ೧೨೦೫). ದೊಗ್ಗಾಲೂರು: 
೧. ತಿಟ್ಟಿನಲ್ಲಿ ಬಂಡಿಯನ್ನೆಳೆಯಲಾರದೆ ಎತ್ತುಗಳು ದೊಗ್ಗಾಲೂರಿದವು 
(ಕೂಡಿ). [ಡೊಗ್ಗೂಲು + ಊರು; (£ಊಟಿ)) 

ಡೊಗ್ಗಿಸು (ಕ್ರಿ). ಬಾಗುವಂತೆ ಮಾಡು ; ಬಗ್ಗಿಸು : ನೀವು ಎಲ್ಲಾರಂಗ 
ಸಂಸಾರ ಮಾಡಿಕೊಂಡು ಇದ್ದು -ತೋರಿಸಿದರ ಸಮಾಜ ನಿಮಗ ತಲೀ 
ಡೊಗ್ಗಿ ಸಿ ಸಲಾಮು ಹೊಡಿತದ (ಅಪನಾ. ೧೯೦). 

[ ಡೊಗ್ಗು + - ಇಸ್ಕು] 

ಡೊಗ್ಗಿಆ್‌ (ಕ್ರಿ). ಬಾಗಿ (ಬೋರಲಾಗಿ) ಬೀಳು ; ಸುಖ ಬೇಸಲಂ 
ನುಡಿವೊಡೊಬ್ಬರ ಕಾಣೆನೊಂದು ಹೊರಸಿನೊಳೊಬ್ಬಳೇ ಡೊಗ್ಗಿ ಅದು 
ಕೆಡೆವೆಂ (ಸಮ್ಮಳಾ. 8-೨೨). [ಡೊಗ್ಗು * ಇಲ] 

ಡೊಗ್ಗು (ಕ್ರಿ): ೧. ಬಾಗು ; ಬಗ್ಗು : ಆಗ ನೀವು ಡೊಗ್ಗಿ ಮುಜರೆ 
ಮಾಡುತ್ತಿದ್ದಿರಿ -(ಹಲ್ಕಿಬ. ೨೦೦). ಪ. ವಂದಿಸು ; ನಮಸ್ಕರಿಸು : 
ಕ್ಷೀರಾಬ್ಧಿ ಗಂ ಪೋಗಿ' ಸ್ರ ಮುರವೈರಿಗಂ ಸುರರು ಪುಯ್ಕಲಿಡುತ | 
(ತುರಂಗ. ೪-೨೭). ೩. ಜಗ್ಗು; ಕುಗ್ಗು ; ಸೋಲು: 'ಡೊಗ್ಗುವನೆ 
ಕಲಿಪಾರ್ಥ ಸರಳುಗಳ್ಗಂಹರಿಸಿ ನುಗ್ಗಿದನು (ತುರಂಗ. ೪೬-೪೬); ಡೊಗ್ಗುವನೆ 
ಷಡ್ರಥರಿಗಂ ಬಾಲಂ (ಶುಕೆಂಗ. ೩೨-೦೨). 

ಡೊಗ್ಗಿ ನಡೆ - ವಿಧೇಯವಾಗು ; ಆಜ್ಞಾವರ್ತಿಯಾಗು : ಹಿಂಗ 
ಡೊಗ್ಗಿನಡೆದರೆ, ನನ್ನ ಗುಮಾಸ್ತಿಕೆ ನಡದ್ದಾಂಗಾತು (ಬ್ರೀಮಾಕ್ರ. ೦೨): 
ಗುರುಗಳಿಗೆ ಡೊಗ್ಗಿ ನಡೆಯಬೇಕು (ರೂಢಿ). 
[ ದೇ.8 ತುಳು. ಡೊಗ್ಗು, ದೊಗ್ಗು ; ತೆಲು. ಡೋಗು, ದೋಗು) 

ಡೊಣಗ "ದೊಣ್ಣೆಗ' ನೋ. 

ಡೊಣೆ; "ಟೊಣೆ' ನೋ. 

ಡೊಣ್ಕೆ 'ದೊಣ್ಕೆ' ನೋ. 

ಡೊಣೆ "ತೊಣ್ಕೆ' ನೋ. 

ಡೊಣೆಗಣ್ಣು (ನಾ). (ಉಕ) ಕುಳಿಬಿದ್ದ ಕಣ್ಣು ; ಗುಳಿಗಣ್ಣು : (8). 

[ಡೊಣ್ಯೆ (ದೊಣೆ) * ಕಣ್ಣು (ಕಣ್‌) ] 

ಡೊಣೆಗತ್ತಿ (ನಾ). ಒಂದು ಬಗೆಯ ಕತ್ತಿ : ಡೊಣೆಗತ್ತಿ ಕೊಂಗತ್ತಿ ಧರಿಸಿ 

ವಾಲಗದಿ.ನಿಂದಿಹರು (ಸೌಂದಕಾ. ೩-೧೦೦). 
[ ಡೊಣೆ, (-ಆಟೊಣೆ) + ಕತ್ತಿ] 

ಡೊಣೆಗೆ (ನಾ). (?) : ಪಗೆಗಳ ಶೈಂಗಲಮಂ ಡೊಣೆಗೆಗೆತ್ತಿ ತತ್ತು ರವರೇಶ 
ನಾನಂದಲತಾಳಿಗೆಗಳ ಪರ್ಚಿಪುದೆಂತುಂ ಬಗೆಗೆನಿತುಂ ಬಿಂಕದಿಯೆ: ನಿಡು 
ಡೆಂಕಣಿಗಳ್‌ (ದಕಕು. ೧-೩೫). [? 


೩೧೯೫ 


8 


೩0 


18 


25 


80 


40 


46 


ಡೊಳ್ಳಾಸ 


ಡೊಣೆನಾಯಕ "ದೊಹೆನಾಯಕ' ನೋ. 

ಡೊಣೆಯುಪ್ಪು(ನಾ).ಒಂದು ಬಗೆಯ:ಉರುಟಾದ ಉಪ್ಪು :“ಊಷರಕಂ- 
ಅಟ್ಟುಪ್ಪು, ಡೊಣೆಯುಪ್ಪು ” (ಓಷಧಿ. ೦೭) ; “ಪಾಕ್ಕಂ, ಬಿಡಂ- ಈ ೨ 
ಕೃತಕ ಅಟ್ಟುಪ್ಪಿನ ಹೆಸರು. ತೊಳೆದು ಕಾಯಿಸಿ, ತೆಗೆದ ಉಪ್ಪು, 
ಡೊಣೆಯುಪ್ಪ ಮತ್ತು: ಪೆಟ್ಲುಪ್ಪು ಮುಂತಾದ ಅಡಿಗೆಯಿಳಿಸಿದ ಕೃತ್ರಿಮ 
ಲವಣಕ್ಕೂ ಬಿಡಾಲವಣಕ್ಕೂ ಪೆಸರುಗಳು ” (ಸಿದ್ಧಾಂತಿ. ೦೪೩): 

[ ಡೊಣೆ? + ಉಪ್ಪ) 

ಡೊಣೆವು (ನಾ). (ಗಾಯದ) ಬಿರುಕು; ಡೊಗರು ; ಶೋಡು (2): 
ಅಂಬಿನ ಬಂಬಲೊಳಂ ಜೋಡಾಗಿ.ಕೋಡನೂಟ್‌ ಕೆಡೆಡ ಗಜವ್ರಜಂಗಳ 
ಡೊಣೆವು[ಪಾ ಣಾ. ಣವು, ಣಿವು]ಗಳಿಂದೊಣಕಿತು ಪರಿವ ನೆತ್ತರ ಕಡಲ್ಲಳುಂ 
(ಪಖಥಾ. ೧೦-೧೧೬ ವ). [7] 

ಡೊಣೆವೋಗು "ದೊಣೆವೋಗು'. ನೋ. 

ಡೊಣ್ಣಪ್ಪ (ನಾ). ೧. ದಪ್ಪವಾಗಿರುವವನು; ಸ್ಥೂಲದೇಹದ ವ್ಯಕ್ತಿ : 
ಅವನೊಬ್ಬ ಡೆಎಣ್ಣಪ್ಪ (ಕೂ9). ೨. ಸೋಮಾರಿ ; ಆಲಸಿ; ಉಂಟೋಕೆ 
ಉಣ್ಣೋಕೆ ಅಣ್ಣಪ್ಪ, ಕೆಲಸಕ್ಕೆ ಮಾತ್ರ ಡೊಣ್ಣಪ್ಪ (ಗಾದೆ). 

[ ಡೊಣ್ಣೆ, (ದೊಣ್ಣೆ): * ಅಪ್ಪ] 

ಡೊಣ್ಣೆ, "ದೊಣ್ಣೆ' ನೋ. 

ಡೊಣ್ಣೆ “ದೊನ್ನೆ? ನೋ. 

ಡೊಣ್ಣೆ "ತೊಂಡ್ಕೆ' ನೋ. 

ಡೊಣ್ಣೆಕಾಟ "ತೊಂಡೆಕೇತ' ನೋ. 

ಡೊಣ್ಣೆಕೇತ "ತೊಂಡೆಕೇತ' ನೋ. 

ಡೊಣ್ಣೆಗ "ದೊಣ್ಣೆಗ' ನೋ. 

ಡೊಣ್ಣೆಮುಳ್ಳು "ದೊಣ್ಣೆಮುಳ್ಳು' ನೋ. 

ಡೊಣ್ಣೆ ಮೂಗು "ದೊಣ್ಣೆಮೂಗು' ನೋ. 

ಡೊಣ್ಣೆ ಸಣ್ಣಕ್ಕಿ (ನಾ). ಮಧ್ಯಮಗಾತ್ರದ ಒಂದು ಬಗೆಯ ಟಿಕ್ಕಿ: (41: 

[ಢೊಣ್ಣೆ, (ನದೆೊಣ್ಣೆ) + ಸಣ್ಣ.* ಅಕ್ಕಿ]. 

ಡೊಣ್ಣೆಹುಳು (ನಾ). ಸಗಣಿಯಲ್ಲಿ ಹುಟ್ಟಿ ಬೆಳೆಯುವ ಒಂದು.ಬಗೆಯ 

ದಪ್ಪ ಹುಳು; ಗೊಣ್ಣೆಹುಳು: (೪. 
[ಡೊಣ್ಣೆಃ (ಎದೊಣ್ಣೆ) + ಹುಳು ( ಆಪುಟು),): 
ಡೊಪ್ಪೆ, ದೊಪ್ಪೆ (ನಾ). ಧಪ್ಪ ದೊನ್ನೆ -(೪.:ದೊಪ್ಪೆ : (8). 
(ದೇ.8 ತೆಲು. ಡೊಪ್ಪ, ದೊಪ್ಪ ; ಕೊಲಾ. ಡೊಂಪಾ, ಡೊಂಪ; 
ನಾಯ್ಕಿ. ಡೊಪ್ಪ ; ಪರ್ಜಿ, ಗೊಂಡಿ. ಡೊಪ್ಪೋ 3 

ಡೊವಿಗೆ "ಡೋವಿ' ನೋ. 

ಡೊಳುಹೊಟ್ಟೆ "ಡೊಳ್ಳುಹೊಟ್ಟೆ' ನೋ. 

ಡೊಳ್ಳ (ನಾ). ೧. ದೊಡ್ಡ ಹೊಟ್ಟೆಯವಸು ; ಬೊಜ್ಜು ಬೆಳೆದ 
ಹೊಟ್ಟೆಯುಳ್ಳವನು, ೨. (ಆಲಂ) ಸೋವರಿ ; ಅಲಸಿ: ಕಳ್ಳರಿಗೆ 
ಸುಳ್ಳರಿಗೆ ಡೊಳ್ಳರಿಗೆ ಡೊಂಬರಿಗೆ ಸುಳ್ಳುಗೊರವರಿಗೆ ಕೊಡುವವರು 
ಧರ್ಮಕ್ಕೆ ಎಳ್ಳಷ್ಟು ಕೊಡರು (ಸರ್ವಲ್ಮ. ೬೭೩). 

[ ಡೊಳ್ಳು, (ಟೊಳ್ಳು) + - ಅಃ] 

ಡೊಳ್ಳಾಸ, ದೊಳ್ಳಾಸ (ನಾ). ೧. ಮೋಸ; ವಂಚನೆ; ಕಪಟ: 
“ಡೊಳ್ಳಾಸಮೆ ವೈಸಿಕಮೆನಿಪ್ಪದು” (ಜತುಸಿ. ೨೦); “ಡೆೊ[ನಾಕಾ, ದೊ] 
ಳ್ಳಾಸಮೆನಲ್‌ ಕಪಟ” (ಭಾರನಿ. ೩೫): ಬಹಳಾಭ್ಯಾಸಿಗಳು ಡಾವರಿಸಿಡರು 
ಡೊಳ್ಳಾಸವೋ . ರಿಪುಸೇನೆ ಕಾಣದು ಚಿತ್ರಪಯಗತಿಯ (ಕುವ್ಮಾಗ. ೭-೮) ; 
ಹುಸಿ ನುಸಿಳು ಡೊಳ್ಳಾಸ ಹಿಂಸಾವ್ಯಸನವು . . . ಎಂಬಿವರೆಸಕ ಹೊದ್ದ 
ದಯೋಧಿಪನ ಧರಣೀತಳಾಗ್ರದಲಿ (ತೂರರಾ. ೦-೩-೨೭) ; ವಂಚನೆ ಚಾಟು 
ಚೆಲ್ಲ ಡೊಳ್ಳಾಸ ಬೆಡಂಗು (ಯಾದವ. ೩-೯೩). ೨. ಬೆಡಗು ; ಒಯ್ಯಾರ ಕ್ಯ 

201 


ಡೊಳ್ಳಾಸಕಾತಿ 

ಬಿನ್ನಾಣ; ವಿಲಾಸ. "ಡೊಳ್ಳಾಸಕಾತಿ' ಪರಾ: ೩. ವಿಸ್ತಾರ; ವ್ಯಾಪಕತೆ; 
ಅತಿಶಯ: ಡೊ[ಖಕಾಂ. ದೊ)ಳ್ಳಾಸದಲಿ ಡಾವರಿಸಿದವು ಕಿಡಿ ಧೂತ 
ಧೂಮಾುದಲಿ (ಕುವ್ಮಾಆ. ೨0-೬೦); ಇಕ್ಕಡಿಯ ಬಸುಜುಚ್ಚುಗಳ ನರಸೊಕ್ಕು 
ಡೆ.[ಪಾಕಾಂ. ದೊ]ಳ್ಳಾಸದ ಮಹಾಭಯವೆಕ್ಕಸರದಲಿ ಕಾಣಲಾದುದು 
ವೈರಿಬಲದೊಳಗೆ (ಕುವ್ಯಾದ್ರೋ. ೦೭-೨೬). ದೊಳ್ಳಾಸ : ೧. ತವಕದ] ಕ 
ತವರ್ಮನೆ ವಿಲಾಸದ' ನಿವಾಸವು. . . ವೈಸಿಕದ ನಿವಹ ದೊಳ್ಳಾಸ 
ದಾಗರ ಜೊತ್ತಿನಿಕ್ಕೆ ಕೈತವ 'ಕಟಕಿಗಳೆ ಮಂದಿರ (ಸೌಂದಪು. ೭-೩೦); 
ತೊದಳ್‌ ' ದೊಳ್ಳಾಸಂ. ಸುರೆಯುದೃವಿಸಿದ ದೇಶವಿದೆನೆ- ಸೂಳೆಗೇರಿ 
ಕಣ್ಣೆ ಸೆದಿರ್ಕುಂ (ವೀರವಿ. ೬೨೯೬). ೩. ದೊ!ಪಾಕಾಂ. ಡೊ]ಳ್ಳಾಸದಲಿ 
ಡಾವರಿಸಿದವು ಕಿಡಿ ಧೂತ ಧೂಮದಲಿ (ಕುವ್ಕಾಳ. 30-೬೦). 1 

ಡೊಳ್ಳಾಸಕಾತಿ (ನಾ). ಬಿನ್ನಾಣಗಾಶಿ; ಬೆಡಗಿ; ಒಯ್ಯಾರ ಮಾಡು 
ವವಳು : ಡೊಳ್ಳಾಸಕಾತಿಯರಾ ವಿಬುಧಪತಿಯೋಲಗವ ಹೊಕ್ಕರು 
ಸವಾಯಿಯಲಿ (ಕುಲಾಅ. ೭-೯೦). , [ ಡೊಳ್ಳಾಸ + - ಕಾತ್ರಿ] 

ಡೊಳ್ಳಾಸವಿದ್ಯೆ (ನಾ). ಮೋಸದ ವಿದ್ಯೆ; ಕಪಟವಿದ್ಯೆ : ನಿಮ್ಮ 
'ಬಿಜುನುಡಿಯಲಗಿನಲಿ ಡಾವರಿಸಿದಿರಿ ಡೊಳ್ಳಾಸವಿದ್ಯೆಯಲಿ (ಶೊಕೆರಾ. 
೩-೪-೨೦). [ ಡೊಳ್ಳಾಸ + ವಿದೆ] 

ಡೊಳ್ಳಿಗ (ನಾ). ಡೊಳ್ಳು ಹೊಟ್ಟೆಯವನು ; ಉಬ್ಬಿದ ಹೊಟ್ಟೆ 
ಯುಳ್ಳವನು: ಮುಂದೆ ಕುಳ್ಳಿದ? ಸೆಟ್ಟಿ ಡೊಳ್ಳಿಗನಪ್ಪುದಅಂ ಪರೀಕ್ಷಿಸದೆ 
ಪೋದರ್‌ (ಧರ್ಮಾಮ್ಮ. ೦೨-೭೩). [ಡೊಳ್ಳು (ಟೊಳ್ಳು) + - ಇಗ] 

ಡೊಳ್ಳು; "ಟೊಳ್ಳು' ನೊ'. 

ಡೊಳ್ಳು, "ಡೋಲು' ನೋ. 

ಡೊಳ್ಳುಗ (ನಾ). ೧. ಎ ಡೊಳ್ಳಿಗ. ೨. (ಆಲಂ) ಪರಾಕ್ರಮವಿಲ್ಲದವನು: 
ಅಳ್ಳೆದೆಯ ಮನ್ನೆಯರನೊಗ್ಗಿನ ಡೊಳ್ಳುಗರ ಕಟವಾಯ ಕೊಯ್‌ 
(ಕುವ್ಕಾದ್ರೋ. ೩-30). (ಡೊಳ್ಳು, (ಟೊಳ್ಳು) + - ಗ್ಯ] 

ಡೊಳ್ಳುಹೊಟ್ಟೆ, ಡೊಳುಹೊಟ್ಟೆ (ನಾ). ದೊಡ್ಡದಾಗಿ . ಮುಂದಕ್ಕೆ 
ಚಾಚಿಕೊಂಡಿರುವ ಹೊಬ್ಚಿ; ಬೊಜ್ಜು ಬೆಳೆದಿರುವ ಹೊಟ್ಟೆ: ಡೊಳ್ಳು 
ಹೊಟ್ಟೆಗೆ ಸಾಲದಿನ್ನುಂ ಕೊಂಡು ಬಾ. (ಬಸಪು. ೫೯-೦೦);ಕುಕ್ಕಲೌಸಲೊಡನಾ 
ಡೊಳ್ಳುಹೊಟ್ಟೆಯಿಬ್ಬಗಿಯಾಗಿ (ವೀರ್ಮಪುು ೩-೪-೨೬); ಡೊಳ್ಳುಹೊಟ್ಟೆ 
ಯನೆತ್ತಿಕೊಂಡೋಡಲಾಅದೆ ಹಳ್ಳಕೊಳ್ಳದಲಿ ಮುಗ್ಧರಿದು (ಕಂನವಿ. 
೦೭-೩೫). ಡೊಳುಹೊಟೆ, : ಒಣಕಲು ಗೌರಿಯನಿಣಿಕಿಣಿಕಿ ನೋಡಿದ 
ನೆಮ್ಮೂರ ಡೊಳುಹೊಟ್ಟೆ ಮಾದ (ಇಂಜಾಶ. ೧೦೪-೩೯); ಡೊಳುಹೊಟ್ಟೆಗೆ 
ನಾಗರ ಬಿಗಿದವನೇ (ಗಣೇಶ. ೦-೦೨). 

[ ಡೊಳ್ಳು; (ಟೊಳ್ಳು) * ಹೊಟ್ಟೆ, ( ಆಪೊಟ್ಟೆ,) ) 

ಡೊಳ್ಳುಹೊಟ್ಟೆಗ (ನಾ). ೧. ಹೊಟ್ಟೆ ದೊಡ್ಡದಾಗಿ ಮುಂದಕ್ಕೆ 
ಚಾಚಿಕೊಂಡಿರುವವೆನು. ೨. ಲಂಬೋದರ ; ಗಣಪತಿ : ನುಡಿದಂತೆ 
ಕೂರ್ಗೋಲಿ ಕೊರತೆಕ್ಕೊ ಎಂದೆನುತಿಡಿದನು ಡೊಳ್ಳುಹೊಟ್ಟೆಗನು 
(ಮೋಹಕ. ೩೮-೫೦). - | ಡೊಳ್ಳುಹೊಟ್ಟೆ * - ಗ್ಯ) 

ಡೊಳ್ಳೆ (ಟೊಳ್ಳು' ನೋ. 

ಡೊಳ್ಳೊಡಲು (ನಾ). ದೊಡ್ಡದಾಗಿ ಮುಂದಕ್ಕೆ ಚಾಚಿದ ಹೊಟ್ಟೆ : 
ರಾಹುಮುಖನು ದೊಡ್ಡ ಕಂಗಳವನು ದೀರ್ಥದೇಹಿ ಡೊಳ್ಳೊಡಲ ಕರಿಕನು 
(ಭರಣ. ೨೫-೫೬), [ಡೊಳ್ಳು (ಟೊಳ್ಳು) * ಒಡಲು (ಎಒಡಲ್‌) ] 

ಡೋಂಗಾ (ನಾ). “ತಾಳೆಮರದ ತುಂಡಿನಲ್ಲಿ ತೋಡಿ ತಯಾರಿಸಿರುವ 
ಒಬ್ಬರು ಆಥವಾ ಇಬ್ಬರು ಹೋಗಲು ಅನುಕೂಲಿಸುವ ಸಣ್ಣ 
ದೋಣಿ” (ನಿಬಂಧ. 1, ೩೨೩ ಅಡಿಟ): ಆಚೆಯ ತೀರದಲ್ಲಿರುವ ಡೋಂಗಾ 
ಒಂದನ್ನು ತೋರಿಸಿಕೊಡುವುದಾಗುತ್ತದೆ (ನಿಬಂಧ. 1, ೩೨೩). 

[ ಹಿಂ. ಮರಾ. ಡೋಂಗಾ] 


೩೧೯೬ 


ಡೋಬಿ 


ಡೋಂಗಿ "ಢೋಂಗಿ' ನೋ. 
ಡೋಂಗು "ಢೋಂಗಿ' ನೋ. 
ಡೋಕಾ "ಧೋಕಾ' ನೋ. 
ಡೋಕಾರಿ (ನಾ). (ಉಕ) ೧. ಕಪಟ; ಮೋಸ; ವಂಚನೆ: ಅನ್ನವಿಲ್ಲದೆ 
ಸಾಯುತ್ತಾಳಂತೆ. ಪ್ರಭೂ, ಇದೆಲ್ಲವೂ ಢೋಂಗಿ ಢೋಂಗಿ, ಡೋಕಾರಿ 
(ಹನ್ಮೊಂದ. ೬೫). ೨. ಅಪಾಯಕ್ಕೆ ಒಳಗಾದಂತೆ ಸೋಗುಹಾಕಿ 
ಆಳುವೆ ವ್ಯಕ್ತಿ; ನೋಯಿಸದಿದ್ದರೂ ನೋವಾದಂತೆ ನಟಿಸುತ್ತ 
ಕೂಗಾಡುವ ವ್ಯಕ್ತಿ: ಮಾತುಮಾತಿಗೆ ಅಳುತ್ತೀಯಲ್ಲೇ ಡೋಕಾರಿ 
(ಅರಗಿ. 68). [7] 
ಡೋಕೊೌರಿಗ (ನಾ). ಮೋಸಗಾರ: ಗೊಲ್ಲರ ಕೂಡಲಿ ಬೆಳದು 
ಆಕಳನು ಕಾಯ್ದು ಕಾಕುಲಾತಿಯಿಂದ ಡೋಕಾರಿಗನಾಗಿ ನೂಕಲು ಭಯ 
ಬಡದೆ (ಮೋಕ್ಷದೀ. ೨೧-೨). [ಡೋಕಾರಿ* - ಗ್ಯ) 
ಡೋಕಾರಿತನ (ನಾ). ನೋವಾದಂತೆ ನಟಿನೆಮಾಡಿ ಅಳುವಿಕೆ; "ಅಪಾಯ 
ವಿಲ್ಲದೆಯೇ ಗದ್ದಲವೆಬ್ಬಿಸುವ ಸ್ವಭಾವ ; ಇಲ್ಲದ ಗಾಬರಿಯನ್ನು 
ತೋರಿಸುವುದು : ಡೋಕಾರಿತಸಮಾಡಿ, ನಿನ್ನ ಕೆಲಸ ಮಂದೀ ಮೈ ಮೇಲೆ 
ಹಾಕುವ ಹಂಚಿಕೆ ಮಾಡುತ್ತೀ (ಮುಂಬಯಿ. ೪-೦೩೪): ಉರವಲದ ಹೊಗೆಯ 
ಬಾಣತಿ ಬಿಳುಪಿನಾ ಬೇನೆ; ಡೆೊಂಕುತನ, ಡೋಕಾರಿತನದ ತಂಬಾಕುಹೊಗೆ 
(ದ್ಯಾವಾನ್ಮ. ೬-೪): ಡೋಕಾರಿತನಕ್ಕೆ ಡಾಕ್ಟರೇನು ಔಷಧಿ ಕೊಡುತ್ತಾರೆ, 
ಮಣ್ಣು (ಹುಣ್ಕಾಟ. ೨೬). ಡೋಕಾರಿ * - ತನ] 
ಡೋಗಿ “ಡೋವಿ' ನೋ. 
ಡೋಗಿಬರ, ಡೌಗಿಬರ (ನಾ). ಆಹಾರವಿಲ್ಲದೆ ಸತ್ತ: ಪ್ರಾಣಿಗಳ ಮತ್ತು 
ಮನುಷ್ಯರ ತಲೆಬುರುಡೆಗಳು ದಿಕ್ಕುದಿಕ್ಕುಗಳಲ್ಲಿ ಉರುಳಾಡುತ್ತಿದ್ದ 
ಭಯಂಕರವಾದ ಬರಗಾಲ: ಸನ್‌ ೧೭೯೧ನೇ ವರ್ಷದ ಬರಕ್ಕೆ 
“ಡೋಗೀಬರ” ವೆಂಬ ಹೆಸರು ಬಿದ್ದದೆ; ಮನುಷ್ಯರ ತಲೆ ಡೋಗಿಗಳು 
ದಿಕ್ಕಿಲ್ಲದೆ ಉರುಳಾಡುತ್ತಿದ್ದದರಿಂದ ಅದರ ಸ್ಮರಣೆ ಜನರೊಳಗೆ ಇನ್ನೂ 
ವೊಳಿತಾಗಿ ಇರುತ್ತದೆ (ಕಥಾಗೆ. ೨೭೭). ಡೌಗಿಬರ : ಹಲವು ವರ್ಷಗಳ 
ಹಿಂದೆ "ಡೌಗೀಬರ'ದಲ್ಲಿ ಅವನ ಸವಿಾಪದ ಸಂಬಂಧಿಕರೆಲ್ಲರೂ ತೀರಿ 
ಹೋಗಿದ್ದರು (ಪಾತರ ೧೮); ಹಿರಿಯರು ಡೌಗಿಬರದಲ್ಲಿ ದಿನನಿತ್ಯ 
ಬಡವರಿಗೆಲ್ಲ ಕಾಳು ಹಂಚಿದ ಮೇಲೆ ತಾವು ಊಟ ಮಾಡುತ್ತಿದ್ದರಂತೆ 
(ಗ್ರಾಮಾಯ. ೦೭೫). ಡೋಗಿ ( €ಡೋವಿ) * ಬರ್ಕ (ಬಜಿ) ] 
ಡೋಣಿ, "ದೊಣ್ಕೆ' ನೋ. 
ಡೋಣಿ, "ದೋಣ್ಕಿ' ನೋ. 
ಡೋಣಿಡು (ಕ್ರಿ). ನೀರು ತುಂಬುವ ದೋಣಿಯನ್ನು ಮುಂದೆ ಇಡು,- 
ಇರಿಸು: ಡೋಣಿಟ್ಟು ದನಕ್ಕೆ ನೀರೆಆಿವ ಸಂಭ್ರಮಮುಣ್ಮಿದುದೂರ 
ಪಕ್ಕದೊಳ್‌ (ಸೂಕ್ತಿಸು. ೧೦-೯೩): 
[ಡೋಣಿ (ದೋಣಿ) + ಇಡು) 
ಜೋಣಿವಟ್ಟೆ (ನಾ). (ನಡೆದಾಟದಿಂದ ಸವೆದು) ತಗ್ಗುಬಿದ್ದ ದಾರಿ: 
ನಡೆನಡೆದು ಮಿಗೆ ಡೋಣಿವಟ್ಟೆ ಬಿದ್ದಿರ್ದಪ್ಪು ದು (ಸಸಿಂದಪು. ೦೫-೬೩). 
[ ಡೋಣಿ; (--ದೊಣೆ) * ಬಟ್ಟೆ, ) 
ಡೋಣಿವೀಟ* (ಕ್ರಿ). ಡೊಗರು ಬೀಳು; ಹಳ್ಳವುಂಟಾಗು; ಕುಳಿ 
ಯಾಗು : ಕರಿ ಪೊಣರ್ದೆಕ್ಕಲಂ ಮಲೆತು ಪೆರ್ಬುಲಿ ಪಾಯ್ದುಗಿಯಲ್ಕೆ 
ಡೋಣಿವಿಟ್ಟುರದ[ಪಾಕಾಂ. ದೋಟಿವಿರ್ದುರದ]ಪಿಸುಟ್ಟ ಪೆರ್ದೊಡೆಯ 
ನುರ್ಗಿದ ದಂಡೆಯ ಭಂಗಿ ರೌದ್ರಮಾಗಿರೆ (ಅಗೆವಿ. ೧೬-೨೦). 
ಡೋಣಿ, (ದೊಣೆ) + ಬೀಟ್‌; ] 
ಡೋಣಿವೋಗು "ದೊಣೆವೋಗು' ನೋ. 
ಡೋಬಿ "ಧೋಬಿ' ನೋ. 


ಡೋಬಿಕಜ್ಜಿ 


ಡೋಬಿಕಜ್ಜಿ (ನಾ). ಒಂದು ಬಗೆಯ ಚರ್ಮರೋಗ್ಯ-ಶಜ್ಜಿ ; 
p ಅಗಸನು ಚರ್ಮರೋಗಿಯ ಬಟ್ಟೆಯೊಡನೆ ಸೇರಿಸಿ ಒಗೆದಿರುವ 
ಬಟ್ಟೆಯನ್ನು ಉಪಯೋಗಿಸುವುದರಿಂದ ಅಂಟುವ ಒಂದು ಬಗೆಯ 
ಕಜ್ಜಿ: ಎಲ್ಲರ ಮನೆಯ ಬಟ್ಟೆಗಳನ್ನು ಒಟ್ಟಿಗೆ ಸೇರಿಸಿ ಒಗೆಯುವ ಕಾರಣ, 
ಕಜ್ಜಿ, ಕುರು, ಡೋಬಿಕಜ್ಜಿ (208718 16%) ಮುಂತಾದ ಚರ್ಮರೋಗಗಳು 
- -. ಅಗಸರ ಮನೆಯಿಂದ ಬಂದ ಮಡಿಬಟ್ಟೆಗಳಿಂದ ಒಬ್ಬರಿಂದ ಒಬ್ಬರಿಗೆ 
ಹರಡಬಹುದು (ಗೈಹವಿ. ೮೨). [ ಡೋಭಿ ( ಆಧೋಬಿ) + ಕಜ್ಜಿ) 

ಡೋಮೆ (ನಾ). ಒಂದು ಬಗೆಯ ದೊಡ್ಡ ಡೋಲು: “ಯಶಃಪಟಃ, 
ಢಕ್ಕಾ - ೨ ಢವಣೆ ಹೆಸರು, ಆಂದರೆ ಡೋಮೆ” (ಸಿದ್ಮಾಂಇ. ೫೪). 
“ಡವಣೆ' ಪರಾ. [?] 

ಡೋಯಿಗೆ "ಡೋವಿ' ನೋ. 

ಡೋರಿಗೊರೆ 'ಡೋಜಾಗೊಆಿ' ನೋ. 

ಡೋರೆ "ದೋರ್ಕೆ' ನೋ. 

ಡೋಲ (ಗು). ೧. ಚಂಚಲವಾದ ; ಓಲಾಡುವ. (ನಾ). ೨. [ನಾಟ್ಯ] 
ಹದಿಮೂರು ಸಂಯುತ ಹಸ್ತಗಳಲ್ಲೊಂದು ; ಎರಡು ಕೈಗಳನ್ನೂ 
ಸೇರಿಸಿ ಅಭಿನಯವನ್ನು ಮಾಡುವಾಗ ಉಪಯೋಗಿಸುವ ಒಂದು 
ವಿಧದ ಹಸ್ತಮುದ್ರೆ ; ದೋಲ : ನಾಟ್ಮಶಾಸ್ತ್ರದಲ್ಲಿ ಹೇಳಿರುವ ಸಂಯುತ 
ಹಸ್ತಗಳು ಯಾವುವೆಂದರೆ - ೧. ಅಂಜಲಿ... ೮. ಡೋಲ . , , ೧೩. 
ವರ್ಧಮಾನ (ಆಅಧಾನೃ. ೪೮. [ಸಂ.] 

ಡೋಲಕ (ನಾ). ಒಂದು ಬಗೆಯ ಚರ್ಮವಾದ್ಯ : ನೃತ್ಯಕಾಲದಲ್ಲಿ ಒಂದಲ್ಲ 
ಒಂದು ಬಗೆಯ ಡೋಲು, ಡೋಲಕ, ಡಮರು, ತಮಟೆ ಮೊದಲಾದು 
ವನ್ನು ಬಳಸುತ್ತಾರೆ (ಯಕ್ಷಣ. ೯೦). [೯*-ಹಿಂ. ಥೋಲಕ್‌./ಸಂ. ಧೋಲಕ) 

ಡೋಲಪಾದ (ನಾ). ೧. [ನಾಟ್ಯ] ಮಾರ್ಗ ಆಕಾಶಚಾರಿಗಳ ಅತಿ 
ಕ್ರಾಂತದೇ ಮೊದಲಾದ ೧೬ ಭೇದಗಳಲ್ಲೊಂದು ; ಒಂದು ಕಾಲನ್ನು 
ಕುಂಚಿತಮಾಡಿ, ಎತ್ತಿ, ಎರಡು ಪಾರ್ಶ್ವಗಳಲ್ಲೂ ತೂಗಿಸಿ ಹಿಮ್ಮಡಿ 
ಯನ್ನು ತನ್ನ ಪಾರ್ಶ್ವದಲ್ಲಿ ನೆಲದ ಮೇಲಿಡುವುದು : ಎತ್ತಿರೆ ಕುಂಚಿತ 
ಪದಮಂ ಬಿತ್ತರದಿಂದೆರಡು ಕೆಲಕೆ ಡೋಲದ ಪಾಂಗಿಂ ಮತ್ತೆ ಹಿಮ್ಮಡದೆ 
ಕಡೆ[ಸಾಕಾಂ. ತೊಡೆ]ಯಂ ತೆತ್ತಿಸಿದೊಡೆ ಡೋಲಪಾದಚಾರಿಯೆನಿಕ್ಕುಂ 
(ಉಾಸ್ಕರಂ. ೬-೪೮). ೨. [ನಾಟ್ಯ] ನೂರೆಂಟು ಕರಣಗಳಲ್ಲೊಂದು'; 
ಊರ್ಧ್ವಜಾನು ಮತ್ತು ಡೋಲಪಾದಚಾರಿಗಳನ್ನು ಮಾಡಿ ದೋಲ 
ಹಸ್ತವನ್ನೂ ಮಾಡುತ್ತ ಅಭಿನಯಿಸುವುದು : ಸಮದೂರ್ಧ್ವಜಾನು 
ಪದದಿಂದಮೆ ನಿಂದುಂ ಡೋಲಪಾದಚಾರಿಯನೆಸಗಲ್‌ ಕ್ರಮದಿಂದೆ,ಡೋಲ 
ಕರಮಂ ಸಮನಿಸಲದು ಡೋಲಪಾದಕರಣಮೆನಿಕ್ಯುಂ (೮೨ಸ್ಮರಂ. ೪-೦೧೬), 

[ಡೋಲ 4 ಪಾದ] 

ಡೋಲಥೆಲ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು: 
ಕೋಲ ಚಂಪಕ ತಿಲಕ ಮುನಿ ತಕ್ಕೋಲ ಲುಂಗ ಲವಂಗ ಧಾತ್ರೀಡೋಲಫಲ 
ಭಲ್ಲಾತಕೀಕುಜಗಳು ವಿರಾಜಿಪವು (ಅನಂರಾ. ೪-೪-3೭). [ಡೋಲ್ಕ* ಫಲ) 

ಡೋಲಾಗೃಹ (ನಾ). ಉಯ್ಯಾಲಿಯ ಮನೆ : ಇದೇ ಪದ್ಮಸರೋವರವು 
ಇದೇ ಡೋಲಾಗೃಹವು ಇದೇ ಕೃತಕಾದ್ರಿಯು (ಪುರುಶ. ೬-೩೬). 

[ಸಂ. (ಡೋಲಾ + ಗೃಹ)? 

ಡೋಲಿ (ನಾ). ಮನುಷ್ಯರು ಹೊರುವ, ತೊಟ್ಟಿಲಿನಂತಹ ಒಂದು 
ವಿಧವಾದ ವಾಹನ: ಇವರಲ್ಲಿ ಕೆಲವರು... ಡೋಲಿ ಮತ್ತು ಮೇನಾ 
ಗಳನ್ನು ಸಾಗಿಸುವುದಕ್ಕೂ ನೇಮಕವಾಗಿದ್ದರು (ಮಜಾವಂ.11, ೨0): ಕೊನೆಗೆ 
ಬೀಳಲುಗಳಿಂದ ಒಂದು ಡೋಲಿಯನ್ನು ಮಾಡಿ, ದೊಡ್ಡ ನನ್ನು ಮಲಗಿಸಿ 
ಕೆಲವರು ತಲೆಗೊಟ್ಟು ಹೊತ್ತು ಮುಂದೆ ನಡೆದರು (ಕಾಲೂರ.೭, ಕಥಾಸಾರ). 
[( «ಮರಾ. ಡೋಲೀ ; ಹಂ. ಡೋಲೀ, ಡೋಲಾ./ಸಂ. ಬೋಲೀ] 


೩೧೯೭ 


10 


ಡೋವಿ 


ಡೋಲಿ, ಡೊಳ್ಳು, ಡೋಳು, ಢೋಲ್ಕು ಢೋಳು, ದೊಲು, 
ದೋಳು; (ನಾ). ಎರಡು ಮಗ್ಗುಲಲ್ಲೂ ಬಾರಿಸುವ ಒಂದು 
ಬಗೆಯ ದೊಡ್ಡ ಚರ್ಮವಾದ್ಯ : “ಡೆೋಲಾ (ದೊೋಲು)-ಢೋಲ- 
ಒಂದು ಮಹಾವಾದ್ಯ ” (ಕದೃಳೋ. ೧೬) ;: ಆಗ ಬಡಿಯಿತು "ಡೋಲು 
ಬಡಬಡ (ಕಎಪು. ೩6-೬೩) ; ಡೋಲು, ಶಹನಶಿಯ್‌, ಕುಳಿಗಳು ಸೂಕ್ತ 
ಹಿಮ್ಮೇಳ ಒದಗಿಸುತ್ತೆವೆ (ಭಾರತಾ. ೦೦೯) ; ನೃತ್ಯಕಾಲದಲ್ಲಿ ಒಂದಲ್ಲ ಒಂದು 
ಬಗೆಯ ಡೋಲು,” ಡೋಲಕ, ಡಮರು, ತಮಟೆ ` ಮೊದಲಾದುವನ್ನು 
ಬಳಸುತ್ತಾರೆ (ಯಕ್ಷಬ: ೯೧). ಡೊಳ್ಳು: ಧಡಲ್ಪಾಜಿ ಸಪ್ಪಳವ ಬೇಡುವದು 
ಡೊಳ್ಳು ಡೊಂಬರಾಟ (ಅರಳು. ೩೪೩-೯); ಲಗ್ನದ ದಿವಸ: ಗಂಡಸರೂ 
ಹೆಂಗಸರೂ ಸಿಂದಿಯ ಕುಡಿದು ಕೊಳಲು ಡೆೊಳ್ಳುಗಳೆೊಂದಿಗೆ ಕುಣಿದ ಬಳಿಕ 
ಮೆದಿಮಕ್ಕಳ ಮೇಲೆ ಅಕ್ಕೀಕಾಳು ಹಾಕುವರು (ಕಛಾಗೆ. ೨39): ಆ 
ಸೋಮೆವಾರ ಬೆಳಗಿನ' ರುಖವದಲ್ಲಿ ರುಗಂರುುಳ್ಳು ರುಗಂರುಳ್ಳು ಎಂಬ 
ಡೊಳ್ಳುಗಳ ನಿನಾದವು ಗಂಗನಹಳ್ಳಿಯನ್ನು ಜಾಗ್ರತಗೊಳಿಸಿತು 
(ಹಲ್ಮಿಣ. ೭೨). ಡೋಳು:: 'ಕಹಳೆಗಳುನ್ನತ' ಡೌಡೆ ನಿಸ್ಸಾಳ 'ಸನ್ನೆ ಡೋಳು 
» .. ಒದಟ್‌ದವು (ಅಂಜನೆ. ೬೨೭೫) ; ಭೇರಿ .ತಂಬಟ ಡೋಳು ಮುಂತಾದ 
ಬಹು ವಾದ್ಮ ಭೂರಿ ಬೊಂಬಾಳ ದೀವಿಗೆಯ ಪಾಠಿಯ ಪಟುಧಟರುಗಳು 
(ಮೋಹ. ೦೦-೨೦); ಡೋಳಿನ ಕುದುರೆ ಡಮಾನದ ಮದಕರಿ:`(ಳಾನವಿ. 
೦೯-೨೩) ;: ಡೋಳು ಮೊದಲಾದಖಳವಾದ್ಯವ ಸೂಳೆವಿಸುತ (ಪ್ರಹ್ಲಾಠ. 

ಸಿಡಿಲನೊಂದು ಕೈಲಿ ಹಿಡಿದು ಬಾಸ ಡೋಳ . ಬಡಿಯುತೆ 
(ಪಾಂಡಜ, ೯-೨೦). ಢೋಲು : ಕಷ್ಟತರವಾದ ಹೆಚ್ಚೆಗೆಳನ್ನು ಹಾ 
ಢೋಲಿಗೆ ತಕ್ಕುದಾಗಿ ಕುಣಿಯುವುದಂಟು (ಅಭಾನ್ಮ.' ೦02. ಧೋಂಳು.; 
ಬೊಂಬುಳಿ ಢೋ(ಶಾಕಾಂ. ಡೋ]ಳು ನಿಸ್ಸಾಳ ಬೊಬ್ಬೆಯ ದನಿ' ತುಂಬಿ 
ದುದೆಣ್ಣೆ ಸೆಯನು:  (ಸೂಡಆಸೋ. 8-93). ದೋಲು : ಉಳಿದವರು 
ದೋಲು ಇತ್ಯಾದಿಗಳನ್ನು ಹಿಡಿದುಕೊಂಡಿದ್ದರು -ಓಿಳ್ತಕೂ. ೦೨) ; `ಶಾಳ 
ಬದ್ಧವಾಗಿ ಒಂದು ಕಡೆಯಿಂದ ಜೋಲನ್ನೂ ಕೈಂಕಿಣಿಯನ್ನೂ 'ಬೌರಿಸ 
ತೊಡಗಿದರೆ (ಜಾಲಪ್ಪ. 11, ೯೧೭). ದೊಳ್ನು : ದೋಳು ಬಡಿದು ಗೆರಸಿ 
ಮುಚ್ಚಿದ ಹಾಗೆ (ಗಾರ). [ ಇಸಂ. ಢೋಲ] 

ಡೋಲೆ (ನಾ). ಉಯ್ಯಾಲೆ : ರಭುಗಯುಗಿಪ ಡೋಲೆಯೊಳ್‌ ಕಾಮಿನಿಯ 
ರಾಗ ಲೀಲಾವಿನೋದದಿಂ ತೂಗಲು (ಸಾನಂಗೆ. «82. [ಸಂ. ಜೋಲಾ) 


೯-೦೦) ; 


30| ಡೋಲೋತ್ಸವ. 'ಡೋಳೋತ್ಸವ (ನಾ). ದೇವರನ್ನು . ಉಯ್ಯಾಲೆ 


ಮೇಲೆ: ಕೂಡಿಸಿ ಮಾಡುವ ಉತ್ಸವ ; ಇವೊತ್ತು ಉರದೇವರ 
ಡೋಲೋತ್ಸವ "ಇದೆ (ರೂ). ದೋಳೋತ್ಸವ: ಶ್ರೀಹಯಗ್ರೀವ 
ಲಕ್ಷ್ಮೀನಾರಾಯಣ ದೇವರವರ ಡೋಸೋತ್ಸವದ ಬಗ್ಗೆ (ಪೈ ಅಶಿ; ೦೪೩೮, 


೨೭-೨;; 1816). [ಸೆಂ. (ಯೋಲಾ % ಉತ್ಸವ)] 


36| ಡೋವಿ, ವಿಗೆ, ಡವುಗೆ, ಡೊಗೆ; ಡೊವಿಗೆ, 'ಡೋಗಿ, ಡೋಣಿಗೆ, 


ಡೋವಿಗೆ, ಡೋವೆ, ಡೌಗಿ, ಡೌಗೆ (ನಾ). ೧. ತಲೆಯ ಚಿಪ್ಪು; 
ತಲೆಬುರುಡೆ ; ಕರೋಟಿ : ವೇದಂಗೆಳಂ ಕೇಳು ನೆಂಬದೊಡೆ ಬಜುನುಡಿ 
ಯೊಳಾದ ಫಲವೇನು ನಾಲಗೆಯ ಸಡಗರ ಡೋವಿಗಾದುಪಪಮೈತ್ಕಾ 
(ಅಶಿಜಿ. 6-೬). ಡೆವಿಗೆ: ಲಿ. ಪಾಕ--ಮಾಡುವ ಭಾಂಡೆ -ಸೊಣಗನೆ 
ಡ[ಪಾ ೫೨9. ಡೊ]ವಿಗೆಯಯ್ಯಾ (ಬಸವ. ೬೦೪): ಹೋಡುಗೈಯೊಳಗೆ ಚೆವಿಗೆ 
ಯನು ಹಿಡಿಯುತಲಿ ಬೇಡಿ ಉಂಡವನೆ (ಕನ್ನಕಾ. ೩೦5); ಅಲ್ಲೊಂದು 
ಮನುಷ್ಯ ಡವಿಗೆ ಕಂಡಿತು (ಮೊಪಾಸಾ. ೨೦). ೨. ಟೊಳ್ಳಾದ ದಪ್ಪ 
ಬಿದಿರು: “ ಡವಿಗೆ - ದೊಡ್ಡ ತೊಳ್ಳು ಬಿದಿರು” (ಜಾನಕೋ. ೬೨); 
ಡವುಗೆ : ೧. ಯೇಸುವಎನ ಚಿತ್ರದಲ್ಲಿ ಯೇಸುವಿನ ಕಾಲ ಬುಡದಲ್ಲಿ ಒಂದು 
ತಲೆಯ ಡವುಗೆ ಇದೆ (ಗೊಲ್ಕೊಳಾ. ೦೮, ಶಪೃಕೆ)) ಅದು ಪ್ರಾಚೀನಕಾಲದ 
ಒಬ್ಬ ಮನುಷ್ಯನ ಡವುಗೆಯಾಗಿರಬಹುದೆಂಬ ತಿಳಿವಳಿಕೆ ಇದೆ (ಮತಂಓ. 53). 


ಡೋವೆ ೩೧೯೮ 


ಹೊಗೆ: ೧. ಒಟ್ಟೆಯೆಲುಗಳ ಕುಂಡಲಗಳಿಂದೆ ಕರಿಶಿರದ ಡೊಗೆಯ 
ಸಳಿಲದ ಕಮಂಡಲದಿಂದೆ (ಕೈಮಿಭಾ. ೧೬-೨9); ಆನೆಯ ತಲೆಯ ಡೊಗೆಯೇ 
ಅವನ ಕಮಂಡಲು (ಬದುಕೆ; ೭೭). ಡೊವಿಗೆ ೧. ಡೊವಿಗೆ ಮೃತ್ಯುವಿನ 
ಸುಡಿಗೊಳಕೂಯಿತ್ತು. (ಸವ. 8೬೯), -ಡೋಗಿ : ೧. ಕೊರಳಿಗೊಂದಿದ 
ಗಂಡಮಾಲೆ ಡೋಗಿಯ ಹುಣ್ಣು ಶಿರಕೆ ಬೆನ್ನಿಗೆ ಜರಡಿಹುಣ್ಣು (ಮಣ್ಗಠ. 


೧0-36). ಡೋಯಿಗೆ : ೧. ಆಯುಧಧ, ಹರಹುಗಳ ತಲೆಗಳ ಡೋ 


[ಪಾಕಾಂ.: ದೋ]ಯಿಗೆಯ ಕಡಿಖಂಡಮಯದ ಮಹಾಯತದ ರಣದೊಳಗೆ 
ಬಂದನು ಭೀಷ್ಮನಿದ್ದೆಡೆಗೆ: (ಕುವ್ಯಾದ್ಲೊೋಃ. ೧-೨೦). ಡೋವಿಗೆ: ೧. 
ನೆಲಕ್ಕೊಲೆವ ಡೋವಿಗೆ . . . ದರ್ಪವಳಿದವಯವಂ ಮೆಅ?ವ ಘೋರತಪ 
ದಚಲಿತರನೀಕ್ಷಿಸಿದನವನೀಶನು (ಹಡಳಾ. ೬-೩೫). ಡೋವೆ : ೧. ಹೊರ 
ಕುಲದವನಂತೆ ಶಿರದ ಡೋವೆಯೊಳು ತಾ ತಿರಿದು ತಿಂಬುವನೆಂದು ಹರನ 
ಜರಿದು (ಮ ಲಾರೆ: ೦೦೩-೨೨). ಡೌಗಿ: ೧. ಪ್ರತಿಯೊಂದು ನಾಟಕದಲ್ಲಿ ಕೆಲವು 


ದಿಂಡಗಳೂ ಹಲವು ಡೌಗಿಗಳೂ ಬರುತ್ತಿದ್ದವು. (ಜನನಾ. ೫11, ಪ್ರಸ್ತಾವನೆ). | 


"ಡೌಗಿಬರ' ಪರಾ. ೨. "ಡೌಗಿಕೊಳವಿ' ಪರಾ. ಡೌಗೆ: ೧. ಓಡುಎ 
೧. ಒಡಕ ಗಡಿಗೆ. ೨. ತಲೆಯ ಡೌಗೆ" (ಗಂಗಾಮ. 8೯): 
ಡೋಗಿಯ ಬರ ಎ ಡೋಗಿಬರ : ತುಸು ದಿವಸಗಳಲ್ಲಿ ದೇಶದಲ್ಲಿ 
'ಚೋಗಿಯ ಬರವು ಪ್ರಾಪ್ತವಾಯಿತು (ಗುರುಪ್ರ: ೬). 
[ «ಮರಾ. ಡೋಈ 

ಡೋವೆ "ಡೋವಿ' ನೋ. 

ಡೋಹ "ಡೋಹರ' ನೋ. 

ಡೋಹರ; ಡೋಹ, ಡೋಹಾರ, 'ಢೋರ (ನಾ). ಚಂಡಾಲ ಜಾತಿ 
ಯವನು : ಅಪ್ಪನು ನಮ್ಮ ಮಾದರ ಚನ್ನಯ್ಯ ಬೊಪ್ಪನು -ನಮ್ಮ 
ಡೋಹರ ಕಕ್ಕಯ್ಯ (ಟಸವ.. ೩೪೮): ಬೇಡಂಗೆ ಹೋಹ![ಪಾಳಾಂ. `ಹಾ]ರಂಗೆ 
ಹೊಲೆಯಂಗೆ ನೂಢಿಗೀಶ್ನರನೆೊಲಿದ ಪರಿಯ ನೋಡ (ಅಂಬಿವ. ೪೦೨-೦೦೦); 
ವರ ಡೋಹರ ಕಕ್ಕಯ್ಯಂ ಚರಗುರು ಶಿವಲಿಂಗಭಕ್ತನೀ ವಸುಷುತಿಯೊಳ್‌ 
(ವೃಷವಿ. ೩೮-೧೦೪). ಡೋಹ : ಪೇಸಿಕೆಯಿಲ್ಲದಾ ಪೊಲೆಯ ಮಾದೆಗ ಕೀಲಿಗ 
ಡೊಂಬ ಡೋಪನತ್ಕಾಸುರಕರ್ವಿ ಕಳ್ಳುಡುಹಿ ತೊನ್ನರೊಳಾದೊಡುರುಳ್ವ 
«ಎ ಹಳೆ. (ಕಾವೈಸಾ: 0003) ; ಮಾದಾರ ಕೇರೆಲ್ಲ ಮೊದಲಿಗೆ ಹೊರಟೀತು 
ಅದು 'ನೋಡಿ'ಡೋಹರೆಲ್ಲರು ನುಗ್ಗಿ ದರು/(ಸಿದ್ಧ ಪು. ೪-೭9)... ಡೋಹಾರ: 
ಸೆಟ್ಟಿಯೆಂದೆಂಬೆನೆ - "ಸಿರಿಯಾಳನ ಮಡಿವಾಳನೆಂಜಿಂಬೆನೆ ಮಾಚಯ್ಯನ, 
ಡೋಹಾರನೆಂದೆಂಬೆನೆ ಕಕ್ಕಯ್ಕುನ(ಬಸವ.೩೪೪): ಈತನೆ,ಮೇಡಾರ ಕೇತಯ್ಯ 
ಸೆಂಬಾತನೀತನೇ ಡೋಹಾರ .ಕಕ್ಕಯ್ಯನೆಂಬಾತನು (ಜಿಲಪು, ೫೭-೩೭). 
ಧೋ : ಪೂರ್ವದ ಯಜಿಗಳಿಲ್ಲರು. ಕಮ್ಮಾರ, ಮಚ್ಚಿಗಾರ,- ಢೋರ, 
ಕಬ್ಬಲಿಗ, ನಾಯಿದ ಮೊಹಲಾದ ಕುಲದಲ್ಲಿ ಹುಟ್ಟದವರಾದಾಗ್ಕೂ 
(ಕೈಜಪ್ರ:೨೯೬); ಚರ್ಮಕ್ಕೆ ಕರೆ ಹಾಸುವುದೇ ಧೋರರ ಮುಖ್ಯ ಹೋರೆಯು 
(ಳಗೆ. 30೯). 

[ ಮರಾ. ಡೋಹ೦ಂ*, ಡೋಹಾರ್‌,- ಹೋರ್‌] 

ಡೋಹಾರ "ಡೋಹರ' ನೋ. 

ಶೋಳಾಕೇಳಿ (ನಾ). ಉಯ್ಯಾಲೆಯ ಆಟ : ಡೋಳಾಕೇಳಿಯ: ಕಂದುಕ 
ಕೇಳಿಯ . . . ಜಿನದದೊಳೆ ಸತಿಯನವರೊಸೆಯಿಸಿದರ್‌ (ಪುಷ್ಪಪು. ೯-೮೨). 

[ ಸಂ. ಡೋಲಾಕೇಲಿ (ಜೋಲಾ + ಕೇಲಿ) ] 

ಡೋಳು "ಡೋಲು ನೋ. 

ಡೋಳೋತ್ಸವ "ಡೋಲೋತ್ಸವ' ನೋ. 

ಡೋಟಿ್‌ "ಡೊಂಗಜ' ನೋ. 

ಡೋಟಿಕಿಗಳೆ "ಡೋಟುಗಳೆ' ನೋ. 

ಡೋಟ್‌ಗೊಲ್‌ `ಡೋಜುಗೊಣೇ್‌' ನೋ. 


ಡೋಟುಮೋಗು 


ಡೋಟದಲೆ (ನಾ). ಡೊಗರು ಬಿದ್ದ ತಲೆ; ಕುಳಿಬಿದ್ದ ತಲೆ : ಶರಧಿಯಲಿ 


ಹುಟ್ಟಿರ್ದ ವಿಷದಲಿ: ಕರಿಕುದಲೆಯಾದವರು ಅಂಧಾಸುರನ ಬಿಡಿಸಲು 
ಹರನು ಹೊಡೆದಾ ಡದೋಟದಲೆಯವರು (ಉೌಶಿರಾ. ೨೧-೧೬). 
.[ಡೋಈ* (ಆಡೊಂಗಲಿ) + ತಲೆ, ) 


5| ಡೋಜವೋಗು "ಡೋಜುವೋಗು' ನೋ. 


10 


15 


20 


45 


ಡೋಟು "ಡೊಂಗಅ' ನೋ. 
ಡೋಟಿಗಲೆ (ನಾ). ಸೀಳಿದ ಗುರುತು; ಗಾಯದ ಚಿಹ್ನೆ : ಸುರಪತಿಯ 


ಮೋಟಿ'ಯಲೀತನೆಅಗಿದ ಡೋಟುಗಲೆ[ಪಾಣ. ಳೆ]ಯದೆ ಭೂತಳಾಧಿಪ 
ನೋಡು ದೇವಾಂತಕ ನಿಶಾಚರನ (ತೊರರಾ. ೬-೨೦-೬೮). 
[ಡೋಟು (ಆಡೊಂಗಜ) + ಕಲ್ಕೆ 


ಡೋಟುಗಳೆ, ಡೋಜಾಗಳೆ (ಕ್ರಿ). ೧. ಸೀಳು ; ತೂತುಮಾಡು ; ಕೊರೆ; 


ಕತ್ತರಿಸು: ಐದಾಣು ಶರದಲಿ ಕರ್ಣನೆದೆಯನು ಡೋಜುಗಳೆಯಲು 
ಬಳಲಿದನು ಪೂರಾಯ ಘಾಯದಲಿ (ಕುವ್ಕಾದ್ರೋ. ೩-೨3೮); ತೊಡೆಯನು 
ಡೊೋಯುಗಳಿವ ಪುಳುವಿಗಿನಸುತನು ಬಳಲಿ ಮೈಮಲ್‌ದೊಲಗಿದ ರಾಮಗೆ 
ನಿದ್ದೆಯಳಿವುದೆಂದು ಚಿಂತಿಸಿದ (ಕರ್ಣವೃ. ೪-೮) ; ಪಾರ್ಥಿಯ ಶಿಲೀಮುಖಾಳಿ 
* « ..ಸೈಂದನವಿತಾನಮಂ ಡೋಜುಗಳಿದುದು (ಕೈಮಿಧಾ. ೨೨-೪೨). ೨. 
ಸೀಳಿ ಹೋಗು ; ಬಿರಿ; ಭಂಗಹೊಂದು ; ಡೊಗರುಬೀಳು : ಎದೆ 
ಡೋಯುಗಳಿವಂತೆ ತಿವಿದುರುಳಿಸಿದ (ಳೈರವೇ. ೩-೦೫. ಡೋಟಿಿಗಳೆ: 
೨. ಡೋಟ್‌್‌[ಪಾಠಾಂ. ಯಿ)ಗಳೆದುದು ಗರ್ವಪರ್ವತಂ (೦ಶಿಕೆಂ. ೩೩-೨೬). 
[ಡೋಣಿ (ಎಡೆೊಂಗಟಿ) + ಕಳ್ಳೆ) 


ಡೋಟುಗೊಟ್‌, ಡೋರಿಗೊರೆ, ಡೋಗೊಟ್‌ (ಕ್ರಿ). ತೂತುಕೊರೆ; 


ರಂಧ್ರಮಾಡು; ಸೀಳು; ಛಿದ್ರಿಸು: ರಕ್ತಮಾಂಸಾಹಾರಿಯಾದ 
ದುಷ್ಕೀಟಕಮೊಂದೈತಂದು ಕರ್ಣನ ತೊಡೆ ಯಂ ಡೋಣುಗೆೊಜ್‌ದು 
ರಕ್ತ ಮನೀಂಟಿ ಮಾಂಸಮಂ ಭಕ್ಷಿಸುತ್ತಿರಲಾಗಿ(ಛಾರಕಾಂ.8). ಡೋರಿಗೊರೆ: 
ಕಿನಿಸಾಂತು ಶರವರ್ಷಮಂ ಕರೆಯಲಸುರರಂ ತನುಗಳಂ `ಡೋರಿಗೊರೆಯ 
ಲೃಮಮ ದೈತ್ಯರನುಪಮಿತ ಖಡ್ಗ ತೋಮರ ಗದೆಗಳಿಂದಂತವಂ ಖಂಡಿಸು 
ತಾಗಳು (ಘೋರಾಸು. ೬). ಡೋಚಿಕಿಗೊಲಿಕೆ: ಕುಂತವೆರ್ದೆಯನು 
ಡೋಲ್‌ಗೊಟಕ್‌ ದಂತೆ (ಜಳಸ, ೨೬). 
[ಡೋಟು (ಆ ಡೊಂಗಜಿ) + ಕೊಲಿ; ] 


ಡೋಟುನೊಸಲು (ನಾ). ಕುಳಿಯಾದ ಹಣೆ; ಹಳ್ಳವಿರುವ ಹಣೆ; 


ತಗ್ಗಿ ರುವ ಲಲಾಟ : -ಏಳನೆಯ ಬಾಗಿಲಲಿ ಡೋಟುನೆೊಸಲಿನ ಕಿಜುಬೆಮರ 
ಕಾಹೇಟದಕ್ಷಿಯ ಸರಭಸದ ಪಡಿಹಾಟರಿಬ್ಬರು ನಿಂದಿರಲು (ನಿಧಾಗ. ೩-೬-೮). 
[ಡೋಟು ( €ಡೊಂಗಣಜಿ) * ನೊಸಲು (ನೊಸಲ?) ] 


ಡೋಜುಮೈ (ನಾ). ಗೂಡುಬಿದ್ದ ಮೈ; ಜೀರ್ಣವಾದ ದೇಹ: 


ಡೋಟುಮೈಯಾದ ಮುದುಕಿಹೋಹುದಟೌಂದ ಕಾಟ್‌ಕೊಂಡುಣ್ಣೊ 
(ಸರ್ವಜ್ಞ, ೦೭೪೭), [ ಡೋಟು (ಎಡೊಂಗಲಾ) +೬ ಮೈ (ಆಮೆಯ)? 


ಡೋಜುವೋಗು, ಡೋಟಿ'ವೋಗು, ದೋಟುವೋಗು (ಕ್ರಿ). ಡೊಗರು 


ಬೀಳು; ಹಳ್ಳವಾಗು ; ಕುಳಿಬೀಳು ; ಸೀಳಿಹೋಗು ; ಬಿದಿ: ಕೀಣ 
ಕಾಲಿಡೆ ದಿಕ್ಕರಿಗಳೆದೆ ಡೋಟುವೋಗಲು ಸರ್ವ ಲಗ್ಗೆಯಲೇಟ್‌ತೀ ದಳ 
(ಕುವ್ಕಾಕ, ೧೫-೨೦); ಬಿದ್ದನು ಘಾತಿಯಲಿ ಧರೆ ಶೈಲ ವನ ಸಹಿತ ಡೋಟಿ 
ವೋಗಲು (ನಿಧಾಗ. ೧೦-೩೨-೧೪), ದೋಚಿವೋಗು: ಡೋಟ್‌ವೋದುವು 
ತೋಳು ನೆತ್ತರ ಕಾಟ್‌ ರಾವಣ ಗಂಡುಗೆಟ್ಟನ (ಕೌಶಿರಾ. ೨-೩೧) ; ಬೀಸಿ 
ಬಾಲದಿ ಗೋಣ ಬಿಗಿದನು ಸಾಸಿಗನ ಶಿರ ಡೋಟೌ್‌ವೋದುವು (ಕೌಶಿರಾ. 
೨೨-೧೧). ದೋಟಿವೋಗು: ಮಾಟ” ಪೊಗುವ ಅಂಗಜನ -ಶರದಲಿ ದೊಕಿಟು 
ವೋಯಿತು ಹೃದಯ (ಕುವ್ಯಾವಿ. ೨-೦೦), 
[ ಡೋಜು ( ಎಡೊಂಗಟಿ) + ಪೋಗ್ಕು) 


ಡೋಜುಹೃದಯ 


ಹೋಟುಹೃದಯ: (ನಾ). ಸೀಳಿದ ಎದೆ; ಡೊಗರುಬಿದ್ದ ಎದೆ: 
ಹೋರುಗಳಿದಕ್ಷಿಯಿಂ ಡೋಜುಹೃದಯಂಗಳಿಂ (ಲಶಿಜಿಂ. ೩೭-3೬). 
[ ಡೋಜು (ಆಡೊಂಗಜಿ) + ಹೃದಯ) 
ಡೋಟ್‌ನಿಸು (ಕ್ರಿ). ಹೋಳಾಗಿಸು ; ಸೀಳಿಹೋಗುವಂತೆ ಮಾಡು ; 


ಡೊಗರು ಬೀಳಿಸು : ಶರಗಳಿಂದೆಚ್ಚವರ ತನುಗಳಂ ಡೋಜಿ!ನಿಸಿಯಶ್ವ.| 5 


ಸಾರಧಿ ತೇರ್ಗಳಂ ತಿರುವನೇಆ೨ಸಿದ ಬಿಲ್ಲಳಂ ಕಡಿಕಡಿದು (ಜಿಬಪು. ೪೯-೨೨). 
[ ಡೋಜು (<ಡೊಂಗಟಿ) + ಎನಿಸ್ಕು) 

ಡೌಗಿ "ಡೋವಿ' ನೋ. 

ಡೌಗಿಕೊಳವಿ (ನಾ). ಟೊಳ್ಳಾದ ದಪ್ಪ ಬಿದಿರಿನಿಂದ ಮಾಡಿದ ಕೊಳವೆ; 
ದಪ್ಪಬಿದಿರಿನ ಅಂಡೆ : ಹೆಪ್ಪಹಾಕಿ ಬೆಣ್ಣೆತೆಗೆಯಲು ಚರ್ಮದ ಚೀಲ, 
ಡೌಗಿಕೊಳವಿಯನ್ನೂ, ಚಹಾ ತಯಾರಿಸಲು ದನ, ಕುರಿ, ಮನುಷ್ಯರುಗಳ 
ಹಿಕ್ಕೆಗಳನ್ನೂ ಉರಿಹಚ್ಚುತ್ತಾರೆ (ಕೈಲಾಸ. ೩೨). 

[ಡೌಗಿ (ಆಡೋವಿ) + ಕೊಳವಿ (ಆಕೊಲವಿ)) 

ಡೌಗಿಬರ "ಡೋಗಿಬರ' ನೋ. 

ಡೌಗೆ "ಡೋವಿ' ನೋ. 

ಡೌಡೆ "ಡವುಡ್ಕೆ' ನೋ. 

ಡೌಡೆವಣಿ (ನಾ). ೧. ಡವುಡೆಯೆಂಬ ಚರ್ಮವಾದ್ಯ. ೨. 'ಡವುಡೆ 


ವಾದ್ಯದ ಶಬ್ದ : ನೆರೆದು ಪಳಂಚುವ ಕಾಲುಂಗುರದ ರವಂ ಮುಂದೆ, 


ಡೌಡೆವಜಿಸ'ಯಂ ಪೋಲುತ್ತಿರೆ (ಗಿರಿಕ, ೭-೫೦). 
[ ಡೌಡೆ (ಆ ಡವುಡ್ಕೆ) * ಪಣ ] 


ಡೌಲು, ಡವಲು, ಡವುಲು (ನಾ). ೧. ರೀತಿ; ಪ್ರಕಾರ. ೨. ಒಣಹೆಮ್ಮೆ; 


ಬರಿಯ ಬಡಾಯಿ ; ಆಡಂಬರ : ಅಲ್ಲೊಂದು ಇಲ್ಲೊಂದು ಬಣ್ಣದ 
ನೂಲು ಬೆತ್ತಲೆ ಬದುಕ ಸುತ್ತಿ ತೋರಿಸುತ್ತಿದೆ ಡೌಲು (ನೆಲಮು. ೩೦-೦): 
ಇದರೊಳಗೆ ನಾನು ಮನಸ್ಸಿಗೆ ಹಚ್ಚಿಕೊಳ್ಳತಕ್ಕದ್ದೇನೂ ಇಲ್ಲ ಎಂದು 


೩೧೯೯ 


15 


ಡೌಲಿನ ಮಾತು ಹೇಳಿ (ಮುಂಬಯಿ. ೩-೯). ೩. ದೊಡ್ಡಸ್ತಿಕೆ; ಘನತೆ ; | 


ಢ (ನಾ). ೧. ಕನ್ನಡ ವರ್ಣಮಾಲೆಯ ಮೂವತ್ನಾಲ್ಯನೆಯ ಅಕ್ಷರ. 
೨. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ ಸಂಕೇತ : “ ಘಢಭವಂ ನೆಆ* 
ನಾಲ್ಕೂ” (ಮಂಂಗರಾ. ೧೦೪-೦೦). 

ಢಂ (ನಾ). ಒಂದು ಅನುಕರಣ ಶಬ್ದ ; ಪಟಾಕಿ ಮೊದಲಾದ ಸಿಡಿ 
ಮದ್ದುಗಳು ಸಿಡಿಯುವಾಗ ಅಥವಾ ಕೋವಿ, ಫಿರಂಗಿ, ಪಿಸ್ತೂಲು 
ಮೊದಲಾದುವುಗಳಿ೨ದ ಗುಂಡು ಹಾರಿಸುವಾಗ ಉಂಟಾಗುವ ಶಬ್ದ. 

ಢಂಕೃತಿ (ನಾ). ಢಂ ಎಂಬ ಧ್ವನಿ: ಹೈದರನಿಗೆ ಈ ಫಿರಂಗಿಗಳ ಢಂಕೃತಿಯು 
ಆಶ್ಚರ್ಯವನ್ನು ಮಾಡಿತು (ಒಡೆಕ. ೮8). [ಸಂ.] 

ಢಕಲಪಟ್ಟಿ, ದಕಲುಪಟ್ಟಿ, ಧಕಲ್ಪಟ್ಟಿ (ನಾ). (ಉಕ) ೧. .ಕೆಲಸವನ್ನು 
ಮುಂದೂಡುವುದು. .ದಕಲುಪಟ್ಟಿ : ೨. ಚಕ್ಕರು ; ತಬ್ಲ್ಬಸುವಿಕೆ: 
ಬರುತ್ತೇನೆ ಎಂದು ಹೇಳಿ ದಕಲುಪಟ್ಟಿ ಕೊಟ್ಟ (ಕೊಂ). ೩. ನೂಕುವಿಕೆ ; 
ದಬ್ಬಿ ಹೊರೆಗೆ ಹಾಕುವಿಕೆ ; 1ಕೆಲಸದಿಂದ) ವಜಾ ಮಾಡುವಿಕೆ ; 


ಢ 


35 | ಢತಾರ (ನಾ). _ಢ ಎಂಬ. ಅಕ್ಷರ. 


ಡೌಳಿ "ಟವಳಿ' ನೋ. 


ಢಕ್ಕ 


ವೈಭವ : ಬೆಳಗಿನ ಸ್ವಚ್ಛಂದ ಗಾಳಿಯಲ್ಲಿ ಡೌಲಿನಿಂದ-ಹಾರತೊಡೆಗಿದ' ಆ 
ತ್ರಿವರ್ಣಧ್ವಜವನ್ನೆ ಅರೆಕ್ಷಣ ಪ್ರೀತಿ ಅಭಿಮಾನಗಳಿಂದ ನಿಟ್ಟಿಸುತ್ತಿದ್ದು 
(ಅಗಸ್ಟ್‌: 96); ದೊಡ್ಡ ಸಂಬಳ ತೆಗೆದುಕೊಂಡು, ಮೂರಂಗುಲ ಜರಳಾರಿ 
ರುಮಾಲು 'ಹಾಕಿಕೊಂಡು, ಡೌಲಿನಲ್ಲಿ ಅಮಲ್ಹಾರರುಗಳು- ಕಾಲಹಾಕು 
ತ್ತಿದ್ದರು (ಸಟಸಾ. 3). ೪.. ದರ್ಪ ; ಠೀವಿ : ಪಂಡಿತರ ಸಭೆಗೆ ಓರ್ವನು 
ಬಹಳ ಡೌಲಿನಿಂದ ವಸ್ತ್ರಾಲಂಕಾರಭೂಷಿತನಾಗಿ ಬಂದನಂತೆ (1೪ ಲಂಸಾ, ೬೮). 
ಡವಲು: ೫.. ಅಂದಾಜು; ಊಹೆಮಾಡುವಿಕೆ. ."ಡವಲುಕಟ್ಟು' 
ಪರಾ. ಡವುಲು; ೨.."ಡವುಲುಕೊಚ್ಚು', “ಡವುಲುದಾರ' ಪರಾ. 
- ೫. "ಡವುಲಂದಾಜು', *ಡವುಲುಜವಖಬಂದಿ' :ಪರಾ. 
ಡೌಲು: ೨. ಈಗ ನನ್ನ ಮ್ಯಾಗೆ ಡೌಲ ಬಡೀತಾನ (ಪುರುಷ: ೦೦೪). 
[೯-ಅರ, ಹಿಂ. .ಮರಾ. ಡೌಲ್‌] 


ಡ್ಯಾಲಿಯಾ "ಡೇಲಿಯಾ' ನೋ. 

ಡ ತ್ರಮ್ಮು (ನಾ). ಪೀಪಾಯಿ: ಈ ಕೆಳಗಿನ ಇನ್ನೂ ಹತ್ತಾರು ತವೃವಗಳನ್ನು 
ಈ: ವರ್ಗಕ್ಕೆ ಸೇರಿಸಬಹುದು. ಉದಾ . . . ಬಾಟ್ಲಿ; ಆಸ್ಪತ್ರೆ; ಡ್ರಮ್ಮು 
(ಛಾಷಾಶಾ. ೦೭೭). [' €-ಇಂ. Drum) 

ಡ್ರಾಮು (ನಾ). ಮದ್ಯ ಮೊದಲಾದ ದ್ರವಗಳ ಒಂದು ಸಣ್ಣ ಅಳತೆ: 
ನಾಲ್ಕು ಡ್ರಾಮು ಸೆರೆ ಎಂಟು ಡ್ರಾಮು ಕೋಪ (ಜಿಂಗಬ. ೦೧). 

[4-ಇಂ. Dram } 


ಡ್ರಿಲ್ಲು (ನಾ). ಕವಾಯಿತು ; ವ್ಯಾಯಾಮ ಶಿಕ್ಷಣ: ಕರಡಿ ಕಪಿಗಳಿಗಲ್ಲಿ 


ನಡೆಯುತಿದೆ ಡ್ರಿಲ್ಲು (ಕೋಗಿಲೆ. 3-೪೬). 
{ +o. Drill] 
ಡ್ರೈವರು (ನಾ). ಮೋಟಾರುಬಂಡಿ ಮೊದಲಾದುವನ್ನು ನಡಸುವ 
ವನು; ಸಾರಥಿ; ಚಾಲಕ: ನಮ್ಮ ಕಾರಿಗೆ ಒಬ್ಬ ಡ್ರೈವರು ಬೇಕಾಗದ್ದಾನೆ 


(ರೂಢಿ). [ ಇಂ. Driver] 


ಅವನಿಗೆ ' ದಕಲುಪಟ್ಟಿಯನ್ನು `ಕೊಟ್ಟುಚಿಡುತ್ತಿದ್ದರು. (ಇಂಗಾಶ್ಯಾ 45). 
ಧಕಲ್ಪಟ್ಟಿ : ಹಿ. ರಂಗಣ್ಣನಿಗೆ ಹೊಸಹಳ್ಳಿಯಲ್ಲಿ “ಧಕಲ್ಪಟ್ಟಿ.' ಹೊನ್ನ 
ಹಳ್ಳಿಯಲ್ಲಿ ಅರ್ಧಚಂದ್ರಪ್ರಯೋಗೆ (ದುಂಬಿಕ ೦೩೧). 

[. ಅಮರ. 'ಕಲ್‌ಪಟ್ಟೀ | | 
ಢಕಲಾಯಿಸು (ಕ್ರಿ). ಮುಂದಕ್ಕೆ ತಳ್ಳು; "ನೂಕು; ದೂಡು: :ಫಿಟ್ರೋಲು 
" ಮುಗಿದು ಕಾರನ್ನು ಢಕಲಾಯಿಸಿಜಬೌಕುಯಿತು (ರೂಢ). 

`[ಢಕಲ್ಯಾ (P ಮಜಾ. ಢಕಲಣೇ) + - ಇಸ್ಕು] 
ಢಕಾಯಿತ `"ಡಕಾಯಿತ' ನೋ. 
ಢಕಾಯಿತಿ "ಡಕಾಯಿತ. ನೋ 
[ಸಂ.] 
ಢಕ್ಕ (ನಾ). ಇ ಡಕ್ಕೆ೧: ಮುರಜೆ ಢಕ್ಕಂ ವೀಣೆ ಡಮರು ಕಾಳಂ ಮೇಳಂ 


(ಸಿದ್ಧಕಾ. ೮-೯). [ಸಂ ಢಕ್ಕಾ) 


ಢಕ್ಕರ 


ಢಕ್ಕರ "ಡೊಕ್ಕರ್ಯ' ನೋ. 

ಢಕ್ಕಾಮುಕ್ಕಿ "ಧಕ್ಕಾಮುಕ್ಕಿ' ನೋ. 

ಢಕ್ಕಾರವ (ನಾ). ಢಕ್ಕೆಯ ಶಬ್ದ : ದಳದ ಬಂಭಾರವಂ ರಣ ಕಿಲಕಿಲಾರವಂ 
ಪಟಹ ಢಕ್ಕಾರವಂ ಪುದಿದ ನಾನಾರವಂ (ಕೈಮಿಲಾ. ೨೨:೪). 

[ಸಂ. (ಢಕ್ಕಾ *.ರವ)] 

ಢಕ್ಕುಳಿ (ನಾ). ಇಂದು ಮಾಡಬೇಕಾದ . ಕೆಲಸವನ್ನು ನಾಳೆಗೆ 
ಮೂಕೂವುದು ಅಥವಾ ತಾನು ಮಾಡಬೇಕಾಗಿ ಬಂದ ಕೆಲಸವನ್ನು 
ಉಪಾಯದಿಂದ ಇನ್ನೊಬ್ಬನ: ಮೇಲೆ ಹೇರುವುದು: ಕಾಲಯವನನು 
ಪಾಯದಿಂದವೆ ಬೀಳಿಸಿದೆ ಮಾಗಧನನಾ “ಪರಿ ಸೀಳಿಸಿದೆ ಭೀಷ್ಮಾದಿಗಳ 
ಸೋಲಿಸಿದೆ ಸಾಮದಲಿ ಡಾಳನತಿ ಢಕ್ಕುಳಿಯ[ಪಾ೫ಾ. ಡೊಂಕಣಿಯ)] 
ಠಕ್ಕಿನ ಶೌಳಿಕಾಅನು ನಿನ್ನ ಮಾಯೆಯ ಹೇಳಲಮ್ಮೆನು ಕೃಷ್ಣ ಕರುಣಿಸು 
ಕರ್ಣನಾರೆಂದ (ಕುವ್ಕಾಳ. ೨೬-೨೬). [ - ಮರಾ. ಢಕಲ್‌) 

ಢಕ್ಕೆ (ನಾ) .ಎಡಕ್ಕೆ ೧: ಢಕ್ಕೆ ಡಮರುಗ ಮೊಳಗಿದವು (ತೊರರಾ. ೬-೨೦-೪೩); 
ಇಂತಷ್ಟವರಣದೊಳಗೊಂದೊಂದನೇ ನಂಬಿ ಕಂತುಹರನೊಲವ 
ಪಡೆದವರು ಪಲಕೆಲರುಂಟು ಸಂತಸದಿ ತಿಳಿದು ನಂಬುವುದೆಂದು ಸಾಜುತ್ತ 
ಢಕ್ಕೆಯಂ ಬಾಜಾಸುತ್ತ (ಪ್ರೌಢರಾ. ೬-೪೦) ; ಪಟಹೆ ತಮ್ಮಟ ಢಕ್ಕೆ ಡವುಡೆ 
ಕಹಳಾಸಮುತ್ಕ್ಯಟ.ನಾದಮಳ್ಳಿಆ್‌ಯೆ (ಜಿಲಪು, ೦೬-೦೩). 

[ ಸಂ: ಢಕ್ಕಾ ] 

ಢಕೈವಾಜಿಸು (ಕ್ರಿ). ೧. ಡಕ್ಕೆಯನ್ನು ಬಾರಿಸು. ೨. (ಆಲಂ) ಭಯದಿಂದ 
ಎದೆಯಲ್ಲಿ. ಡಬಡಬ ಎಂಬ ಶಬ್ದ ಉಂಟಾಗು; ಎದೆಗುಂಡಿಗೆ 
ಡವಡವನೆ ಬಡಿದುಕೊಳ್ಳು : ದೆಸೆಯೊಳ್‌ ನಿಶ್ಚಳಮಿರ್ಪ ದೇವರೆರ್ದೆ 
ಢಕ್ಕಾಧ್ವಾನದಿಂ ಢಕ್ಕೆವಾಜಿಸೆ . . . ವೀರಾರಿನೃಪಾಳರಂ ಬರಿಸಿದಂ 


ಮೂವಿಟ್ಟಿಗಂ ಬಿಟ್ಟೆಗಂ (ಎಕ, ೫1, ದಾವಣ. ೨೩-೨೩; 1234). 
"ಡಕ್ಕೆವಾಜಿಸು' ಪರಾ. [ಢಕ್ಕೆ  ಬಾಜಿಸು] 
ಢಗೆ "ದಗ್ಗೆ' ನೋ. 


ಢಗೆವಡೆ (ಕ್ರಿ). ಸೆಕೆಯನ್ನು ಹೊಂದು; ಉಷ್ಣತೆಯನ್ನು ಪಡೆ; ಕಾವೇರು: 
ಢಗೆವಡೆದೊಡಲೊಳು ಸ್ಫೋಟಕವೆದ್ದು ನಾಲಗೆ ನುಡಿಗೆಟ್ಟುವೆ (ಮೋಹತ. 
೯-೧೦೪). [ಢಗೆ(<ದಗ್ಗೆ) + ಪಡೆ] 

ಢಣ (ನಾ). ಒಂದು ಅನುಕರಣ ಶಬ್ದ ; ಘಂಟೆ, ಜಾಗಟೆ ಮೊದಲಾ 
ದುವುಗಳನ್ನು ಬಡಿದಾಗ ಹುಟ್ಟುವ ಧ್ವನಿ. 

ಢಣಢಣ (ದ್ವಿರುಕ್ತಿ) : ವೀರಫಳಕದ ಘಂಟೆ ಢಣಢಣಂ ಢಣಮೆನಲು 

(ಏಣಾರೆ. ದೇ. ೧೦೬-೨೧). 

ಢಣಢಣಿಸು (ಕ್ರಿ). ಢಣಢಣ ಎಂದು ಶಬ್ದಮಾಡು: ಜಾಗಟೆ-ಗಂಟಿಗಳು 
ಢಣಢಣಿಸುವುವು (ಕನ್ನಕಾ. ೦೩). | ಎಢಣ+- ಇಸ್ಕು] 

ಢಣತ್ಕೃತ. (ನಾ). ಢಣಢಣ ಎಂಬ ಶಬ್ದ ; ಘಂಟೆ ಮೊದಲಾದುವುಗಳ 
ಶಬ್ದ 2 ಉಲಿವ ಘಂಟೆಯ ಢಣತ್ಕೃತಮೊಗೆಯೆ (ಜಿಬಪು. ೪೭-೩೬). 

[ ಸಂ. ] 

ಢಣಾಡಂಗುರ, ಡಣಾಡಂಗುರ, ಡಾಣಾಡಂಗರ, ಡಾಣಾಡಂಗುರ, 
ಢಾಣಾಡಂಗುರ (ನಾ). ಘಂಟಾಘೋಷವಾಗಿ ಸಾರಿದುದು; 
ಎಲ್ಲರಿಗೂ ತಿಳಿದ ವಿಷಯ; ಬಹಿರಂಗವಾದುದು; ಪ್ರಚಾರವಾದಂದು: 
ಇವಳ ಪವಿತ್ರ.ಕತೆ ಇಡೀ ಗುಜ್ಜರಬೆಟ್ಟಿನಲ್ಲೆ ಢಣಾಡಂಗುರವಾಗಲಿಲ್ಲವೇ? 
(ಹೊಸಕ್ಷಿ. ೫:). ಡಣಾಡಂಗುರ : ಇದು ಡಣಾಡಂಗುರವಾಗಿ ಸಾರುವ 
ವಿಷಯವಲ್ಲ (ರೂಂ). ಡಾಣಾಡಂಗರ : ರಾಯರಿದ್ದರ ನಾ. ಹ್ಯಾಂಗ 
ಬರತಿದ್ದೆ ಆಚಾರ ಡಾಣಾಡಂಗರಾಗಿ? (ದೀಪನ: ೪೬). -ಡಾಣಾಡಂಗುದ : 
ಬ್ರಿಟಿಶ್‌ಕೋರ್ಟನ್ನು ನಾವು ಮನ್ನಿಸುವುದಿಲ್ಲವೆಂದು ಡಾಣಾಡಂಗುರವಾಗಿ 
ಸಾರಿ (ಮಹಾಯೋ. ೧೪೯) ; ಬಸವಂತಿ ಡಾಣಾಡಂಗುರ ಮೋಟರಿನಲ್ಲಿ 


೩೨೦೦ 


ಢರಕಿಹಾಕು 


ಬಂದು ವಾಡೆಯಲ್ಲಿ ನಿಂತು ಬಿಡಲಿ (ದೀಪಹ. 11, ೧೩೦) ; ಹೆಸರಿಗೆ ಮಾತ್ರ 
ಮುತ್ತೈದೆಯಾಗಿರುವುದಕ್ಕಿಂತ ಡಾಣಾಡಂಗುರವಾದ ವೈಧವ್ಯವೇ ಲೇಸು 
(ಸ್ಕೃತಿಕ. ೬). ಢಾಣಾಡಂಗುರ : ಅವನ ಕಿಡಿಗೇಡಿತನ ಹಳ್ಳಿ ಹಳ್ಳಿಯಲ್ಲೂ 
ಢಾಣಾಡಂಗುರವಾಗಿದೆ (ರೂಂ). [ ಎಥಢಣ+ ಡಂಗುರ) 

॥ ಢಣಿರು-(ನಾ). ಒಂದು ಅನುಕರಣ ಧ್ವನಿ; ಘಂಟೆ ಮೊದಲಾದುವುಗಳ 
ಶಬ್ದ: ಬಿರುದಿನ ಬಿಲ್ಲಂಟೆ ಢಣಿರೆನೆ ಕೊಂಡ ಕಾರ್ಮುಕವ (ವೋಹತ. 
೩೪-೨೯), 


ಢಣಿಲನೆ (ಅ). ಢಣಿಲ್‌ ಎಂದು ಶಬ್ದವಾಗುವಂತೆ ; ಬೇಗನೆ; ಪಕ್ಕನೆ : 


ಗಣಮಧ್ಯದೊಳು ತ್ರಿಣೆಯ ಹೃದಯಕಪಾಟವ ಢಣಿಲನೆ ತೆಗೆದು 
10| ಶೋರಲ್ಕೆ (ಕೋಡಡ, ೧-೦೦೮). [ಢಣಿಲ್ಫ್‌ * - ಅನೆ] 
ಢಪ್ಪಳ "ಡಪಳೆ' ನೋ. 


ಢಪ್ಪಳಸೀರೆ (ನಾ). ಒಂದು ವಿಶಿಷ್ಟ ತರದ ನೆಯ್ಗೆಯುಳ್ಳ ಸೀರೆ: 
ಯಾಕೇನು. ತಾ ಯಾವಾಗರ ಉಡೋ ಢಪ್ಪಳಸೀರೆ ತಂಗಿ ಉಟ್ಟಳೂ 
ಅಂತ (ವೈನಿ. ೨೭೦). [ಢಪ್ಪಳ (<ಡಪಳೆ) + ಸೀರೆ, ] 
15] ಢಬ್‌ (ನಾ). ಒಂದು ಅನುಕರಣ ಶಬ್ದ : ಕಟಕದವರನೆಲ್ಲ ಕಟಕಿಯ 
ನುಡಿವಂತೆ ಛಿಟಿಲು ಛಿಟಿಲು ಢಬ್ಬೆಂದು (ಡಂಪ್ರಸಾಂ, ೮-೪೩). 
ಢಬಕು (ನಾ). ನಟನೆ; ಕಪಟ; ವಂಚನೆ; ಮೋಸ: ಶಾಂತಿಸಮ್ಮೇಳನದಲ್ಲಿ 
ಭಾರತ ಭಾಗ ವಹಿಸಿತು ಎನ್ನುವುದು ಸತ್ಯದ ಅಪಭ್ರಂಶೆ ; ಬರೀ ಢಬಕು 
(ಎದೈಸಾ. 0). [ ಹಿಂ. ಢಬಕ್‌ ಎ ಉಪಾಯ, ಯುಕ್ತಿ) 
20| ಢಮಢಮ (ನಾ). ಒಂದು ಅನುಕರಣ ಶಬ್ದ; ಡಕ್ಕೆ ಮೊದಲಾದ 
ಚರ್ಮವಾದ್ಯಗಳನ್ನು ಬಾರಿಸುವಾಗ ಹುಟ್ಟುವ ಧ್ವನಿ. "ಢಮಢಮ 
ತ್ಕಾರ', "ಢಮಢಮಿಸು' ಪರಾ. 
ಢಮಢಮತ್ಕಾರ (ನಾ). ಇ ಢಮಢಮ : ತೇರುಗಳ ಚೀತ್ಕಾರ ಪಟು 
ರಣಭೇರಿಗಳ ಭಾಂಕಾರ ಭಟರ ಕಠೋರತರ ಹೂಂಕಾರ ಢಕ್ಕಾ 
ಢಮಢಮತ್ಕಾರ (೪ನಂಕಾ. ೬-೦೦-೪೫). [ಸಂ.] 
ಢಮಢಮಿಸು (ಕ್ರಿ). ಢಮಢಮ ಎಂದು ಶಬ್ದಮಾಡು : ಡೋಲಾಯ 
ಮಾನವಾಗಿ ಡೋಲಿನವನು ಢಮಢವಿಸಿದ (ಮಾಮನೆ. ೨೦೯). 
[ ಢಮಢಮ + - ಇಸ್ಕು] 
ಢಮಣಿ "ದಮಣಿ' ನೋ. 
30/ ಢಮಾಮಿ "ಡಮಾವಿ' ನೋ. 
ಢಮಾರ್‌ (ನಾ). ಒಂದು ಅನುಕರಣ ಪದ: ಸಿಡಿಮದ್ದು ಸಿಡಿದು ಢಮಾರ್‌ 
ಎಂದಿತು (ರೂಢಿ). 
ಢಮಾರ (ನಾ). [ಸಂಗೀತ] ಒಂದು ಬಗೆಯ ತಾಳೆ: ನಮ್ಮ ದೇಶದ 
ಸಂಗೀತದಲ್ಲಿ ರೂಪಕ (ದಾದರಾ), ಆದಿ (ತ್ರಿವಟ), ರಬಂಪೆ, ದ್ರುಪದ, 
ತ್ರಿವುಡೆ (ಧಮಾರ), ಧೂಮಾಳಿ; ಎಕ್ಕಾ ಎಂಬ ಹಲವು ತಾಳಪದ್ಧ ತಿ 
ಗಳಿರುವುವು (ಬಾಲಪ್ರ. 11, ೧೦೪೦). { «ಹಿಂ. ಮರಾ. ಧಮಾರ*) 
ಢಮಾರನೆ (ಅ). ಥಟ್ಟನೆ ; ಸ್ವಲ್ಪವೂ ವಿಳಂಬವಎಲ್ಲದೆ.; ಕೂಡಲೆ : ನಾನು' 
ಕೇಳಿದರೆ `ಢಮಾರನೆ ಉತ್ತರ ಕೊಟ್ಟಳು (ನಾಡಿಗೇ. ೩೩). 
[ ಢಮಾರ್‌ + - ಅನೆ, ) 
40 ಢಮ್ಮನೆ (ಅ). ಢರ್ಮ ಎಂಬ ಶಬ್ದವಾಗುವಂತೆ : ಅನುಕರಣಕ್ಕೆ - 
ಖಣಿಲ್ಲನೆ . . . ಢಮ್ಮನೆ, ಧೊಪ್ಪನೆ (ಕಮದ. ೧೪ ಪ್ರಯೋ). 
[ಢಂ + - ಅನ್ನೆ] 


ಢರಕಿ "ಡರಕಿ' ನೋ. 
ಢರಕಿಹಾಕು (ಕ್ರಿ). ಢರ್‌ ಎಂದು ತೇಗು : ಭೋಜನಮಾಡಿ ಬಂದದ್ದರಿಂದ 
ಅವನು ಐದು ನಿಮಿಷಗಳಲ್ಲಿ ಹತ್ತುಸಾರೆ ಢರಕಿಹಾಕಿದನು (ಮಜ್ಮೆಮ. ೦೩೬) 
[ಢರಕಿ ( ಎಡರಕಿ) ೬ ಹಾಕು (“ಪಾಯ್ಯ್ಕು;) ] 


45 


ಢರಕೆ 


ಢರಕೆ "ಡರಕಿ' ನೋ. 

ಢಲಾಯಿತ "ಡಲಾಯಿತ' ನೋ. 

ಢವಣೆ "ಡವಣೆ' ನೋ. 

ಢವರಿ (ನಾ). (?): ಬವರಿದಿರುಗುವ ತಿರುಗಿ ನಡೆವ ನಡೆದೊಡಲುಬ್ಬಿ 
ಢವರಿಸುವ ಢವರಿಸಿ ಕುಸಿವ ಕುಸಿದು ಢವರಿ[ಪಾಣ. ಧವರಿ, ದಡಸಿ] 
ಬೀಸುವ ಬೀಸಿ ಕ್ರೈ ಎಡಿವ . . . ಕರಿನಿವಹೆವತ್ಕಾಡಂಬರಂ ಮಿಕ್ಕು ಹೆಣ್ಣಿ 
ನಿಂದವು ಬಲದ ನಟ್ಟ ನಡುವೆ (ಸೋಮಕೆ. 8.35). [?] 


೩೨೦೧ 


6 


ಢವರಿಸು (ಕ್ರಿ). (?) : ಬವರಿದಿರುಗುವ ತಿರುಗಿ ನಡೆವ ನಡೆದೊಡಲುಬ್ಬಿ | 


ಢವರಿಸುವ ಢವರಿಸಿ ಕುಸಿವ ಕುಸಿದು ಢವರಿ ಬೀಸುವ ಬೀಸಿ ಕೈವಿಡಿವ 
» ಕರಿನಿವಹವತ್ಕಾಡಂಬರಂ ಮಿಕ್ಕು ಹಣ್ಣಿ ನಿಂದವು ಬಲದ ನಟ್ಟನಡುವೆ 

(ಸೋಮ. 8-೨೯). [ಢವರಿ * - ಇಸ್ಕ್ಯು) 

ಢವಳ "ಡಾಳ್ಕ' ನೋ. 

ಢವಳಾರ "ಧವಳಾರ್ಯ' ನೋ. 

ಢವಳಿಸು (ಕ್ರಿ). ಅಲುಗಾಡಿಸು : ಅರೆಗಣ್ಣು ಮುಚ್ಚಿ ನಸುನಗುತ ಸಣ್ಣ 
ಬೆರಳು ಬಾಯೊಳು ಢವಳಿಸುತ ಪನ್ನಗಶಯನ ನಾಟಕದಿ ನಿನ್ನ ಮಗನ 
ಮುದ್ದು ನೋಡೆನುತ ಗೋಪಿ ತನ್ನ ಪತಿಗೆ. ತೋಟಾದಳು (ಫುರಂದ. 
೫-೦೫೩-೨). [ಢವಳ್ಳ (೧.-ಮರಾ. ಢವಳಣೇ) * - ಇಸ್ಮು] 

ಢಳಾಯತ "ಡಲಾಯಿತ' ನೋ. 

ಢಳಾಯಿತ "ಡಲಾಯಿತ' ನೋ. 


ಢಳ್ಳಿಸು (ಕ್ರಿ). ಪ್ರಕಾಶಮಯವಾಗು; ಕಾಂತಿಯಿಂದ ಮೆರೆ (?) : ಭದ್ರ | 


ಲಕ್ಷಣದಿ ಶೋಭಿಸುವ ಗಾತ್ರಕನುಪಮ ರತ್ನಮಾಲೆಯಾಭರಣ 
ಜಗನ್ನೇತ್ರಾಂಗನಾಮಣಿಯರಂತೆ ಪಲ್ಲಕ್ಕಿಯೋಳ್‌ ಬರಲು ಸಭೆ 
ಢಳ್ಳಿಸುವೊಲು (ಜನಮು. 9-೩9). [ ಆಢಾಳಿಸ್ಕು ?] 

ಢಟ್ಲನೆ (ಅ). ಢರ್‌ ಎಂಬ ಶಬ್ದದೊಡನೆ: ಬಡದೆ ಢಜ್ಮಿನೆ ತೇಗಿ ನೆರವಿಯಂ 
ಬಯ್ವ ಬಿಟುನುಡಿಯ ಕಲಿವೀರಬಾಹುಕ (ಹಶಕಾ. ೦೦-೦೮). 

(ಢಈ್‌್‌ + - ಅನೆ] 

ಢಾಕಿನಿ "ಡಾಕಿಣಿ' ನೋ. 

ಢಾಕು "ಡಾಕ್ಕು' ನೋ. 

ಢಾಕುಗೆಡಿಸು (ಕ್ರಿ). ಕೆಚ್ಚನ್ನು ಕಳೆ ; ಎದೆಗುಂದಿಸು ; ಧೈರ್ಯಗೆಡುವಂತೆ 
ಮಾಡು : ಪಾಕಶಾಸನನೈದಿ ವೃತ್ರನ ಢಾಕುಗೆಡಿಸಿ ದಧಧೀಚಿಯಸ್ಮಿ ಯಲೌಕಿ 
ಹೊಯ್ಯಲು (ಕುಪ್ಶಾಉ. ೪-೦೦೬), [ಢಾಕು (-ಆಡಾಕು,) + ಕೆಡಿಸು,] 

ಢಾಣ (ನಾ). ಹಾಳು ; ವೃರ್ಥವಾದುದು. 

ಢಾಣಾಗುಎಹಾಳಾಗು ; ವೃರ್ಥವಾಗು ; -ನಿರುಪಯುಕ್ತವಾಗು : 

ನೀ ಬರೋಬರಿ ಮಾಡ್ಲಿಲ್ಲಾ ಅಂದ್ರ ಎಲ್ಲಾ ಕೆಲಸ. ಕೆಟ್ಟು' ಢಾಣಾಗಿ 
ಹೋಗ್ತಾವ (ಸಿಕೂರ. ೨). [ ಮರಾ. ಢಾಣ-ತೇವವುಳ್ಳ, ಕೆಸರಾದ ] 

ಢಾಣಾಡಂಗುರ "ಢಣಾಡಂಗುರ' ನೋ. 

ಢಾಣೆ;, ಡಾಣಿ, ಡಾಣೆ,, ದಾಣಾ, ದಾಣಿ, ದಾಣ್ಮೆ (ನಾ). ೧. ಒದು 
ಬಗೆಯ ಆಯುಧ; ಗದೆ: ನೆರೆದುದಛವನ ಕೆಲಬಲದಲುಬ್ಬರದ ಜೊಬ್ಬಿಯ 
ಜಡಿವ ಖಡ್ಗದ ಬೆರಳ ಚಕ್ರದ ಭವಣಿಗಳ ಢವಣಿಸುವ ಢಾಣೆಗಳ 


. « ವರ ಮಹಾಗಣನಿಕರ ವೊದಗಿತು(ಕುವ್ಮಾಕ. ೭-೦೩)- "ನೆಗಹುಢಾಣೆ' 


ಪರಾ. ಡಾಣಿ : ೨. ದಪ್ಪಕೋಲು ; ಬಡಿಗೆ ; ದೊಣ್ಣೆ ; “ಲಗುಡ; 
ದಂಡ” (ನಾಜರಾ. $). ಡಾಣ್ಯೆ : ೧. ಬೀಸುವ ಡಾಣೆಗೆ ತಲೆಯೊಡ್ಡು ವಂತಿ 
ರೊಡ್ಡಿ ದನಲ್ತೆ (ಪಾರ್ಕ್ಮಪು. ೩-೧೦೩); ಕಡುಫಿಂ ಪಿಡಿದಿರ್ಪ ಡಾಣೆಯಂ ಜಡಿ 
(ರಕಕು. 8-೪೨). ೨. ಸತ್ತಿರ್ದನಡ್ವಾಹನಂ ಕಂಡದಜಿ ಪೊಡೆಯಂ ಡಾಣೆಯಿಂ 
ಪೊಯ್ಯಲೈ (ಶಂಠತಂ, ೧೯-೦೩) ; ದುಷ್ಕೃತ ತಸ್ಕರನ ಪಿಡಿದಿರ್ಪ ಡಾಣೆ 
(ಪಾಕಾಂ. ದಾಣಿ]ಗಳರವಿಂದಾಕ್ಷಿಯರ್‌ (ಧರ್ಮಾಮ್ಮ. ೭-೧೩೭) ; ಬನ್ನಿಯ 


80 


85 


ಢಿಕ್ಕಿ 


ತರು ಡಕ್ಕೆಗೆ . . . ಚಿನ್ನೆಂಗಿಯ' ` ತರು ಡಾಣೆಗೆ (ಕಮದ, ೬೨ ಪ್ರಯೋ) ; 
ಕೊಡಲಿ ಕತ್ತಿ ಈಳಿಗೆ ಕುಡುಗೋಲು ಸುರಿಗೆಯಡ್ಡಾಯುಧ ಕುಶಾರ 
ಕೊಂತ ಡಾಣೆ ಮೊದಲಾದಾಯುಧಂಗಳ್‌ (ಹಸಾರ. ೬೨೭೬-೦೦), ಡಾಣೆ 

, ಯಿಂದ ಕಂಡಕಂಡವರಿಡಲಿಳಿದಲ್ಲಿಂ ಕಾಲುಗೊಂಡೋಡೆ' (ಕೀಮಿ. ಠೇ. 
೭-೧೦೦); ನೀವೆಮ್ಮ ಮನೆಯ ಹೆೊಗದೇಡ ಹೊಕ್ಕೊಡೆ ಹಿಡಿದ ಡಾಣೆಯಿಂ 
ನಿಮ್ಮೆಲ್ಲರಂ ಬಡಿವೆನು (ಸಮ್ಮಳಾೌ. 9-೪೭); ಗದೆ ದಂಡ ಡಾಣೆ, ಕಬ್ಬಿನ 
ಕೋಲು . , . ಜವನ ದಾಡೆಗಳಿಂ (ಅನಂಕ. ೨೪-೨೬), ದಾಣಾ:. (ಗು). ೩. 
ದಪ್ಪ ನೆಯ: ಸ್ಥೂಲ. "ದಾಣಾದಡಿ' ಪರಾ. ದಾಣಿ: ೦..“ಸರ್ವಲಾ, 
ಕೋಮರಃ - ೨ ಮರದ ಸಿಳ್ಳೆ, ದಾಣಿ ಮುಂತಾದ ಆಯುಧಕ್ಕೆ ಹೆಸರು” 
(ಸಿದ್ಧಾಂತಿ. ೨೨6). ದಾಣ್ಕೆ: ೨. ಕತ್ತೆಯನು ದಾಣೆಯನು. ಇಕ್ಕಿಯೆ 
ಉತ್ತ ಮಾಶ್ಚವ ಮಾಡ್ವೆನೆಂದರೆ ಆಗುವುದೆ (ಚಾನಸಿ. ೦-98), ೩. 
"ದಾಣೆದಡಿ' ಪರಾ. ( -ಮರಾ. ಢಾಣಾ] 

ಥಾಣೆ; "ದಾಣ್ಕ' ಷೋ. 

ಢಾನ (ನಾ). (?) : ಮುತ್ತಿನ ಢಾನವ ಮೂಗು ನುಂಗಿತ್ತ ಕಂಡೆ ಕಂಗಳು 
-ಹಸಿದು ವಜ್ರವ ನುಂಗಿತ್ತ ಕಂಡೆ (ಪದಕೋ. ೧೦೦-0೪). [? ] 

ಢಾಲ (ನಾ). ಎ ಡಾಲ್ಕು ೧ : “ ಡಾಲು-ಢಾಲಎಅಡ್ಡಣ” (ತದ್ಕಳೋ. ೧೬). 

(ಸಂ. 

ಢಾಲ್ಲು, "ಡಾಳ್ಮ''ನೋ. 

ಢಾಲ್ಕು "ಡಾಲ್ಕು' ನೋ. 

ಢಾವಣಿ "ದಾವಣ್ಕ್ಮಿ' ನೋ. 

ಢಾವಣಿಗಿರಿ (ನಾ). ಸಾಲಾದ ಬೆಟ್ಟ ; .ಪರ್ವತಗಳ ಪಂಕ್ತಿ ; ಪರ್ವತ 
ಶ್ರೇಣಿ: ಗಿರಿಯ ಡೆಂಕಣಿಜಂತ್ರವನು ತರಹರಿಸುವವರಾಠರಸ ಢಾವಣಿ 
[ಖಾಕಾಂ. ಧಾರುಣಿ]ಗಿರಿಯ ಧಾಳಿಗೆ ಧಾತುಗೆಟ್ಟುದು ಪಾಂಡುಸುತ ಸೇನೆ 
(ಕುವ್ಮಾಕ, ೨೩-೩೬). [ಢಾವಣಿ (ಎದಾವಣ್ಯಿ) * ಗಿರಿ) 

ಢಾವರಿಸು "ಡಾವರಿಸು' ನೋ. 

ಢಾಳ, "ಡಾಳ್ಕ' ನೋ. 

ಢಾಳ್ಯ "ದವಳ್ಳ' ನೋ. 

ಢಾಳ್ಯ "ದಾಳ್ಕ' ನೋ. 

ಢಾಳ( "ದಾಳ್ಮ' ನೋ. 

ಢಾಳಂಬಡೆ (ಕ್ರಿ). ಪ್ರಕಾಶವನ್ನು ಪಡೆ; ಬೆಳಗು; ಉಜ್ವಲವಾಗು : 

- ಜಲಜಲಿಸಿ ಢಾಳಂಬಡೆದುದಡವಿಗಿಚ್ಚು (ಸಮ್ಮಳೌ. ೦೦-೨೪). 

[ ಢಾಳ್ಮ ( ಆಡಾಳ್ಯ) + ಪಡೆ] 

ಢಾಳಕ "ಡಾಳಕ' ನೋ. 

ಢಾಳಕತನ "ಡಾಳಕತನ' ನೋ. 

ಢಾಳಕಿ "ಡಾಳಕಿ' ನೋ. 

ಢಾಳಯಿಸು "ಡಾಳಿಸ್ಕು' ನೋ. 

ಢಾಳವಿಸು "ಡಾಳಯಿಸ್ಕು' ನೋ. 

ಢಾಳಿಸ್ಲು ಡಾಳಯಿಸ್ಕು' ನೋ. 

ಢಾಳಿಸ್ಕ್ಯು "ಡಾಳಿಸ್ಕು' ನೋ. 

ಢಾಳು 'ಡಾಳ್ಮ' ನೋ. 

ಢಾಳೆ "ಡಾಳೆ' ನೋ. 

ಢಾಳೆಗೂಂಟಣಿ (ನಾ). ವಂಚಕಿಯಾದ ಕುಂಟಣಿ : ಮತ್ತಮಾ ಭೋಗಿನಿ 
ಗೃಹೆಮಾಲೆಯೊಳಾಳಾಪಿಸುವ ಢಾಳೆಗೂಂಟಣಿಯರಾಳಾಪಮಂ (ಮಹಾನೇ. 
೦೪-6೫ ವ). [ಢಾಳೆ (ಡಾಳೆ) ೬ ಕೂಂಟಣಿ ( ಆಕುಂಟಣಿ) ? 

ಢಾಳೈೆಸು "ಡಾಳಯಿಸ್ಕು' ನೋ. 

ಢಿಕ್ಕಿ "ಡಿಕ್ಕಿ' ನೋ. 


ಢಿಕ್ಕಿಯಾಡು ೩೨೦೨ ಢೋಳು 


ಢಿಕ್ಕಿಯಾಡು (ಕ್ರಿ); ಡಿಕ್ಕಿಹೊಡೆಯುವ. ಆಟವನ್ನು ಆಡು; ಡಿಕ್ಕಿ 
ಹೊಡೆ ; ನೂರು . ವರದ್ದಾನೆಗಳು ಇರುಳ ಬಾನಿಗೆ ನುಗ್ಗಿ .ಢಿಕ್ಕಿಯಾಡಿವೆ 
(ನೆಲಮು: ೩೯-೫).-. [ಢಿಕ್ಕಿ (ಡಿಕ್ಕಿ) * ಆಡು) 

ಢಿಕ್ಕಿಜೊಡೆ "ಡಿಕ್ಕಿಹೊಡೆ' ನೋ. 

ಢಿಳೃ, ಡಿಲ್ಲ. ಡಿಳ್ಳ; ಡಿಳ್ಳು, ಡೀಲ, ಡೀಲು, ದಿಳ್ಳ (ನಾ). ೧. ಶಿಥಿಲತೆ; 
ಸಡಿಲು;. ಬಲ್ಲಾಳ್ಗಳ್‌ ಬೀ.ಟ್ವುದು೦ ಕೋಂಟೆ ಢಿ[ಪಾಕಾ. ಡಿ]ಳ್ಳ 
ಮಾದೊಡಳ್ಳಿದಗಳ" ಕೆಲಬರ್‌ ಬಾಳಂ ಬಿಟ್ಟು ಬಾಟನಾಸೆಗೆಯ್ಕೆಯುಂ 
(ಶಾ.ಶ ಫು. 5-033 ಐ). : ಡಿಲ್ಲ: ೨.. ಸುಲಭವಾಗಿ ತಿಳಿಯಲು 
ಶಕ್ಕೆವಿಲ್ಲದುದು ; ಕ್ಲಿಷ್ಟವಾದುದು : ಡಿಲ್ಲವಹ ವೇದಾಂತದರ್ಥವ 
ಸೊಲ್ಲಿಸಲು ಸೊರಿಗಳ ವಾರ್ತೆಯನೆಲ್ಲ ಮನುಜರು ದಾಂಟಿದಂದದಲಿರ್ದು 
ದುಶ್ತರವು (ನಿಳಾಗ. ೦೧-೨೮-೨6). ಡಿಳ್ಳ : ೧: ಜಲಪಕ್ಷಿಯಂ ಜಟ್‌ದು 
ನಾಣ್ನಿಜ್‌ ಡಿಳ್ಳಮನೈದೆ ನಲ್ಮೆಯಿಂ' ಮಿಸುಪಧರಾಗ್ರಮಂ ಸವದಳಂಗನೆ 
(ದಕಕು. ೬-೦೫೭). ೩. ದಿಗಿಲು; ಭಯ; ಹೆದರಿಕೆ;` ತಳ್ಳಂಕ ;' 
ಅಧೈರ್ಯ : “ಡಿಳ್ಳೆ[ಪಾತಾಂ ಬಿಳ್ಳಮೆನಲ್‌ ತಲ್ಲಣಮದು” (ಛಾರನಿ. 
೩೭). ೪. “ಬರಡು; ವ್ಯರ್ಥ” (ಸಿರಿಳೋ. ೨೦೦). ೫. ಅಧೈರ್ಯ 


ಢುಲಿ (ನಾ) .ಎಡುಲಿ : “ ಕಮಠೀ, ಢುಲೀ - ೨ ಹೆಣ್ಣು ಅಮೆ ಪೆಸರುಗಳು, 
ಅಂದರೆ ಸ್ರೀಕೂರ್ಮ” (ಸಿದ್ಧಾಂತಿ. ೭೫). [ಸಂ.ಢಲೀ] 
ಡೆಂಕಣ 'ಡೆಂಕಣಿ' ನೋ. 
ಢೆಂಕಣಿ "ಡೆಂಕಣಿ' ನೋ. 
| ಢೆಂಕೆ "ಡಕ್ಕೆ' ನೋ. 
ಢೆಂಡೆಣಿಸು "ಟೆಂಟಣಿಸು' ನೋ. 
ಢೇಂಕಣಿ "ಡೆಂಕಣಿ' ನೋ. 
| ಢೇಂಕಣೆ "ಡೆಂಕಣಿ' ನೋ. 
ಢೊಂಕಣಿ "ಡೊಂಕಣಿ' ನೋ. 
10| ಢೊಕ್ಕರ 'ಡೊಕ್ಕರ್ಕ' ನೋ. 
ಢೊಣೆ "ದೊಣೆ? ನೋ. 
ಢೋಂಗಿ, ಡೋಂಗಿ, ಡೋಂಗು, ಢೋಂಗು (ನಾ). ಮೋಸ; 
ಸುಳ್ಳು; ವಂಚನೆ: ಅನೇಕರ ಹಾಗೆ “ಢೋಂಗೀ ಬ್ರಹ್ಮಚಾರಿ” ಯಾಗಿರಲಿಲ್ಲ 
(ನಾಪೋಲೀ. ೨೫೭) ; ಅನ್ನವಿಲ್ಲದೆ ಸಾಯುತ್ತಾಳಂತೆ. ಪ್ರಭೂ, ಇದೆಲ್ಲವೂ 
ಢೋಂಗಿ ಢೋಂಗಿ ಡೋಕಾರಿ (ಹನ್ಮೊಂರ. ೬೫). ಡೋಂಗಿ; ನಮ್ಮ ಹತ್ತಿರ 


ವುಳ್ಳುದು ; ಕೈಲಾಗದುದು ; ಭಯಗೊಂಡುದು : ನೀ ನಗುವವೋಲ್ನ 
ಮ್ಮೊಳಗು ಡಿಳ್ಳವೆ ರಪಣವಿದೆಲಾ ಬಹಳ ಭಂಡಾರ (ಕುವ್ಮಾಸ. ೦೪-೩). 


ಡಿಳ್ಳು: ೩. "ಡಿಳ್ಳುಹೋಗು' ಪರಾ. ಡೀಲ: ೧. ಸಡಿಲವಾದ; |: 


ಡೀಲಬಿಟ್ಟ (810%. ಇಂಕನಿ.). ಡೀಲು: ೧. “ಡೀಲು - ಸಡಿಲು” (ಜಾನೆಕೋ. 
೬೩). ದಿಳ್ಳ: ೩. “ದಿ(ಪಾಕಾಂ. ಡಿ]ಳ್ಳಮೆನಲ್‌ ತಲ್ಲಣಮದು” (ಧಾರವಿ-೩೬)- 
'ಡಿಳ್ಳಮಾಗು, 'ಡಿಳ್ಳವಾಗು ಎ ೧..ದುರ್ಬಲವಾಗು ; ಶಕ್ತಿಗಂಂದು: 
ನಡೆ ತಡಮಾಗೆ ನುಣ್ಣುಡಿ ತೆೊೊದಳ್ಗೊಳೆ ರೊಂಪಿಸೆ ಕೆಂಪನಾಳ್ತು ಕಣ್ಣುಡಿ 
'ತನು ಡಿಳ್ಳ್ಕಮಾಗೆ ಮ್ಹಧುಪಾನ ವಿನೋದದಿನಾದ ಸೋಂಕು ಚೆಲ್ವಿಡಿದಿರೆ 
ಬರ್ಪ ಗೋಪಿ «ಸೂಕ್ತಿಸು. ೦೩-ಇ).. ೨.. ಅಧೈರ್ಯಗೊಳ್ಳು ; ಬೆದರು ; 
ಗಾಬರಿಯಾಗು : ನೋಡು ಲಕ್ಷ್ಮಣ ದುರ್ನಿಮಿತ್ತಂಗಳಂ .ಫಥದೆೊಳು 
ಡಿಳ್ಳಮಾದಪುದೀಗಳೆನ್ನ ಮನಂ (ಜೈಮಿಛಾ. ೦೯-೩): ಪೂಗೊಳಲೆಂದು 
ಬಂದ ವಿಟಸಂತತಿಯಳ್ಳೆರ್ದೆ ಡಿಳ್ಳವಪ್ಪಿನಂ ಪೂಗಣೆಯುರ್ಚೆ ಮೂರ್ಛೆ 
ಗೊಳಗಾಗಲೊಡಂ(ರಶಕು. ೦-೪೦).೩. ಅಸಮರ್ಥವಾಗು; ವ್ಯರ್ಥವಾಗು: 
ಡಿಳ್ಳಮಾದುದೆ ಯೌವನಾಶ್ವ ಭೂಪಶಿಯ ಬಲಂ: (ಜೈಮಿಧಾ: ೪-೨೦) ; 
ರುಲ್ಲೆಂದ ಹೃದಯದ ಜೊಳ್ಳುನಾದವ ಕೇಳಿ ಡಿಳ್ಳವಾಯಿತು ಬಾಳು 
ನಾನೆಂದೆನೇ (ಸಪೀಗೀ. ೪೦-೮೧೪). ೪.. ಸಡಿಲವಾಗು: ಅಮರ್ದ ಕಂಚುಳಿಕೆ 
ಪೆರ್ಮೊಲೆಯಾಕೆಗೆ ಡಿಳ್ಳವಾಗಲ್ಹೊಡವುಗಳಲ್ಕಿ ಅ)ಿಂದುಲಿಯಲ್‌ (ನಳಜಂ. 
೪೭೭). [ ಪ್ರಾ, ಢಿಲ್ಲ. / ಮರಾ. ಢಿಲ್‌, ಢಿಲಾ, ಢೀಲ್‌ ) 
ಢಿಳ್ಳಾಯ "ಡಿಳ್ಳಾಯ್ಕ' ನೋ. 
ಢೀಗು, ಡೀಗು (ನಾ). ಹೊರೆ; ರಾಶಿ; ಸಮೂಹ: ಕೆಳಗೆ .ಮೇಲೆ 
ಸಾವಸಾನಿನ ಢೀಗು-(ಅನ್ನ. ೧೦೪: ಫೈಲುಗಳ `ಢೀಗಿ'ನ ಕೆಳಗೆ ಸಿಕ್ಕುಬಿದ್ದ 
(ಜೀಪಾಕ. ೪೯). ಡೀಗು: ಕುಳ್ಳಿನ ಡೀಗ ತಂದು ಅಗಸಿ ಮುಂದಿನ 
ಬಯಲೆಲ್ಲ ತುಂಬಿ ಬಿಡತೇವು (ಗ್ಯಾಮಾಯು. ೨೨೪). [ «ಮರಾ. ಢೀಗ್‌) 


ನಿಮ್ಮ ಡೋಂಗಿ ತೆಗೀತೀರಾ (ಕೆಂಗೂಲಿ. ೯). ದೋಂಗು : ಪಕ್ಕಾಸುಳ್ಳು, 
ಢೋಂಗು, ವಿಪರೀತ ಸುಳ್ಳು (೩೦೬೩6. ಇಂಕನಿ). ಢೋಂಗು: ಈ 
ಢೋಂಗು ನಮ್ಮ ಮುಂದೆ ನಡೆಯುವಂತಿಲ್ಲ (ಹುಕ್ಕಾಟಿ. ೪೦); ನಾನು 
ನಿಮ್ಮಂತೆ ಈ ಢೋಂಗಿಗೆ ಮೋಸ ಹೋಗುವವಳಲ್ಲ (ಸ್ಮೃತಿಜಿ. ೩3೯); 
ಆದರ ಬರೇ ಢೋಂಗ. ಮಾಡತೀದಿ ಆತು (ಮಿಂಚಿಹು. ೮೫): ನಿನ್ನ 
ಮನಸಿನಾಗೂ 'ಎಲ್ಲಾ ಅದೇ ಮದವೀ ಮಾಡಿಕೊಬೇಕು ಅಂತ. ಆದರ 
ಬರೇ ಥೋಂಗ ಮಾಡತೀದಿ (ತಿರುಗು. a೯); ತೀರ ಮರಥಾವುಂಗ ಢೋಂಗ 
ಮಾಡತೀ (ದೀಪಹ. 11, ೦೭೦). 
ಡೋಂಗಿ ಹೊಡೆ ಎ ಸುಳ್ಳುಹೇಳು: ನನ್ನ ಮುಂದೆ ಡೋಂಗಿ ಹೊಡೆಯ 

ಬೇಡ (ಕೂಡ). ಢೋಂಗಿ ಬಿಡು, ಡೋಂಗಿ ಬಿಡು - ಡೋಂಗಿಹೊಡೆ : 
ಬಹಳ ದೊಡ್ಡ ವಿದ್ವಾಂಸರು ಎಂದು ಯಜಮಾನರು ಒಂದು ಢೋಂಗಿ 
ಬಿಟ್ಟರು (ನವನೀ. ೬೦); ಹುಡುಗರು 'ಡೋಂಗಿ ಬಿಡುತ್ತಿದ್ದಾರೆಯೋ 
ಏನೋ ನೋಡಬೇಕೆಂದು ದೇವಯ್ಯ ಅವರೆಲ್ಲರ ಕೈಗಳನ್ನೂ ಮೂಸಿ 
ಮೂಸಿ ಹುಬ್ಬೇರಿಸಿ ಕಣ್ಣರಳಿಸಿ ಬೆರಗಾದನು (ಮಲೆಮ. ೫೦೬). 
[ «ಹಿಂ. ಮರಾ. ಢೋಂಗೀ, ಢೋಂಗ ಎ ಕಪಟಿ, ಮೋಸಗಾರ] 

ಢೋಂಗು "ಥೋಂಗಿ' ಮೋ. 

ಢೋಕಾ "ಧೋಕಾ' ನೋ. 

ಢೋರ "ಡೋಹರ' ನೋ. 

ಢೋಲಕೆ (ನಾ).ಎಡೋಲಕ; ತಾಳ, ಢೋಲಕೆಗಳ ಗಡಚಿಕ್ಕುವ ಅವಾಜಿನಲ್ಲಿ 

ಮಾಸ್ತರರ ದನಿ ಅವರಿಗೆ ಕೇಳಿಸಲಿಲ್ಲ (ಮೂರುದಾ. ೬೩). 
[ಸಂ.. ಢೋಲಕ) 


[ಢೋಲು "ಡೋಲು' ನೋ. 


ಢೋಳು 'ಡೋಲು' ನೋ. 


€9 


ಣ ತಂಗಲ್‌ 
ಣ (ನಾ). ೧. ಕನ್ನಡ ವರ್ಣಮಾಲೆಯ ಮೂವತ್ತೈದನೆಯ ಅಕ್ಷರ, ಣಮೊಣಮೊ (ದ್ವಿರುಕ್ತಿ) : ಣಮೃಣ ಣಮೃಣ ಶಬ್ದದಿಂ ಕೂಡಿದ 
ಪಿ. (ಗಣಿತ್ಯಐದು ಎಂಬ ಸಂಖ್ಯೆ ಯ ಸಂಕೇತ : “ಜಣಮಶಮದೈದು” ವೀರಣಮ ನುಡಿಸುತೆ ಸಭೆಯೊಳಗೆ ಣಮೊಣಮೊಯೆಂಬ ಪ್ರಾಕೃತರ 
(ಮಂಗಲಾ. ೦೦೪-೦೦). ನೀಕ್ಷಿಸುವ ಪ್ರಣಮರೂಪ ನಿನಗೆಜಿಗುವೆನು (ಶತಸಾಂ. ೭೦-೫೭). 
ಣಕಾರ (ನಾ). ಣ ಎಂಬ ಅಕ್ಷರ :, ಭಿನ್ನಪದದೊಳಂ ಸಮಾಸ ಪದದೊಳೆಂ [ ಇಪ್ಟಾ. ಇಮೋ) 
ಣಕಾರಕ್ಕೆ ಪರಮಾದ ನಕಾರಂ ಣಕಾರಮನೆಯ್ದೂಗುಂ (ಶಮದ. ೦೩೮ ವೃತ್ತಿ). ಣಮೋಕಾರ (ನಾ). ನಮಸ್ಕಾರ: ಕೇಳಿದಿರೊ ದಿವ್ಯಧ್ವನಿ ಜೀವದ 
[ ಸಂ. ] ಕ| ಣಮೋಕಾರ ಕನ್ನಡದ ಟಂಕಾರ : ಧರ್ಮಸಾರ (ಜೀವಲ. ೩೯-೮). 
ಣತ್ವ (ನಾ). ಎ ಣಕಾರ': : ಸಂಧಿಸಿದ ನಕಾರಂ ಣತ್ವಂ ಪ್ರಸಿದ್ಧಂ (ಕಮದ. ( ಇಪ್ರಾ. ಣಮೋಕ್ಕಾರ] . 
೦೫೮). [ಸಂ.) ಣಾಂತ (ನಾ). ಣಕಾರವು ಕೊನೆಯಲ್ಲಿರುವ ಶಬ್ದ : ನೆಗಟ್ವಾರ್ದ 
ಣಮೋ (ನಾ). ನಮಸ್ಕಾರ; ವಂದನೆ: ಣಮೋ ಸಿದ್ಧಾಣಂ ಣಮೋ ರೇಫಅಲನಾಂತಗಾಂತಸಾಂತೊೋತ್ಪದಿದಿರ ವತ್ವಂ ಪತ್ವಂ ಪುಗುಗುಂ . . . 
ಅರಿಹಂತಾಣಂ (ಜೀವಲ. ೫೯-2). ನಾಂತ ಣಾಂತಂ ಬತ್ವಂ (ಕಮದ. ೨೩3). [ಣ' ಅಂತ್ಯ) 
& 


ತ್ಕ (ನಾ). ೧. ಕನ್ನಡ ವರ್ಣಮಾಲೆಯ ಮೂವತ್ತಾ! ರನೆಯ ವರ್ಣ ; |10 ಭೂಮಿ . .. ನಾಉ ಮಹತ್ತಿನ ಮಟಕ್ಕೆ ಸಿವಾರ್ಪ್ಪಿತವಾಗಿ ಕೊಟ್ಟೆಉ 


ತಕಾರ. ೨. [ಗಣಿತ] ಆರಂ ಎಂಬ ಸಂಖ್ಯೆಯ ಸಂಕೇತ: "“ ಚತಷ (ಎಳ, ೫1೪, ಎಳಂದೂ. ೭೩-೩; 9). ತಗಟೆ : ಪಲ್ಲವ ಸತ್ತಿಗೆಯವನಲ್ಲ 
ಮಾಟಿ” (ಮಂಗರಾ. ೦೦೪-೧8). ೩. [ಛಂದ] 'ಅಕ್ಷರಗಣಗಲಲ್ಲಿ ಒಂದು; ತಗಟೆ[ಪಾಕಾಂ. ಟಿ]ಯ ಬಲ್ಲೆಯದವನಲ್ಲ - . . ನೃಪನು (ಮದೇಪು. ೨೦-೩೯); 
ಎರಡು ಗುರು ಮತ್ತು ಒಂದು ಲಘುವುಳ್ಳ ಗಣ; ತಗಣ: (--ಲ) ; ಒಂದು ತಗಟೇಗಿಡವ ಊರಲು ಒಂದು ಜತೆ ಘನ ಅಮೃತ ಹಸ್ತವ 
ಮಯರಸತಜಭನೆಲಗವಿಸಿಚಯಮೆಂಬಿವು ನಿಯಮದಿಂ ಗಣಾಕ್ಷರಮಕ್ಕುಂ ಕಳುಹೊ ದೇವಾ (ಅರರೋ. ೨). [ದೇ.8 ತೆಲು. ತಂಗೆಡು, ತಂಗೇಡು] 
(ಛಂದೋಂಬು. ೦-೩೬). 15| ತಂಗಣೆ (ನಾ). ತಂಗುವಿಕೆ; ಉಳಿದುಕೊಳ್ಳುವುದು: ಮೊದಲ ತಂಗಣೆಯ 
ತ್ಕ (ಪ್ರ). ಒಂದು ಕೃದಂತ ಭಾವನಾಮ ಪ್ರತ್ಯಯ: ತಕಾರಕ್ಕೆ- ಅವಧಿಯಲ್ಲಿ ನೆಕ್ಸಾದೋಪ್‌ ಮತ್ತು ಕಾತ್ಕೂಷಾರ ಬಾಂಧವ್ಯ ಹೀಗೆಯೇ 
ಅಟ ತಂ, ಕಡಿತಂ, ಉಜಿಿತಂ (ಕಮದ. 3೦೦ ಪ್ರಯೋ). ಬೆಳೆಯಿತು (ಪುನರು. ೫6) ; ಪೀಟರ್ಸ್‌ಬರ್ಗ್‌ ನಗರದಲ್ಲಿ ಅವನ ತಂಗಣೆಗೆ 
ತಉಡಿಮಾನ್ಯ (ನಾ). ಒಂದು ಬಗೆಯ ಮಾನ್ಯ : ವೀರ ಪಾಳ ಆ ದಿನ ಕೊನೆಯ ಗಡುಏಟಂಗಿತ್ತು (ಪುನರು. ೩೮6೪). [ ತಂಗು, + - ಆಣ್ಮೆ 


ಎತ್ತಿಯೊಳ ಆರು ಸತ್ತಡು ತಉಡಿಮಾನ್ಯ ಆ ನಾ ೬ ೬ ಳುವ ದೇವರ |: |ತಂಗದಿರ್‌ "ತಣ್ಣದಿರ್‌' ನೋ. 
ಮಕ್ಕಳಿಗೆ ಸಲುವಉದು ಮಕ್ಕಳಿಲ್ಲದಿದ್ದಡೆ ಅಣ್ಣ ತಮ್ಮಂಗೆ (ಎಕ. 1, |20| ತೆಂಗದಿರ "ತಣ್ಣದಿರ' ನೋ. 


ಕಾನಕಾ. ೮೦-೧೦ ; 1806). [ ತವುಡ್ಮಿ * ಮಾನ್ಯ]. ತಂಗದಿರದಲೆಯ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ; 
ತಂ, "ತಣ್‌ ನೋ. .. ಚಂದ್ರಶೇಖರ; ಶಿವ: ಗೋತ್ರಸುತೆ ದಯಾಪಾಂಗದಿಂ ನೋಡಿ ತಕ್ಕೆ ಸುತ್ತ 
ತಂ, (ನಾ). [ಸಂಗೀತ] ಒಂದು ಗೀತಾಕ್ಷಠ: ತಂ ಹಯ ಎಆ ದ ತಿನಂ ತಂಗದಿರದಲೆಯನಿಂಗಿತವನಟ್‌ದು (ಪ್ರಾಢರಾ. ೬-೬೨). 

ನಿತ ನಿತ ಗೀತಾಕ್ಷರೋಪಲಕ್ಷಿತಮುಂ ಗಮಕರಮಣೀಯಮುಂಂ ನಿಖಳಗೀತ [ ತಂಗದಿರ (ಆತಣ್ಣದಿರ) + ತಲೆ + - ಅ) 


ವಸ್ತ್ವಾದಿರೂಪಮುಮಪ್ಪಾಲಾಹಿಯೊಳಂ “(ಕಂದ್ರ ಪು. ೦೩-೭೨ ವ). [?] |6| ತಂಗದಿರ್ಗಲ್‌ "ತಣ್ಣ ದಿರ್ಗಲ್‌' ನೋ. 
ತಂಗಡಲೆ (ನಾ). ಹಸಿ ಕಡಲೆ; ನೆನೆದ ಕಡಲೆ: ತಂಗಡಲೆಯ ಮೆಯ್ಸಿ | | ತಂಗದಿರ್ವಕ್ಕಿ "ತಣ್ಣದಿರ್ವಕ್ಕಿ' ನೋ. 
ನೀರನೂಡಿಸುತೆ ವಿಹಂಗ ಸಂತೋಷದಿ ತಮ್ಮ ಮುಂಗಟ್ಟಿದ ಮುದ್ದು | | ತಂಗದಿರ್ವಟ್ಟ (ನಾ). ತಂಪಾದ ಕಿರಣಗಳ ಮಂಡಲವುಳ್ಳವನು; ಚಂದ್ರ: 


ಮಗಳೆ ಗುಟುಕೀಯೆಂ (ಮೋಹತ. 9-೧೯). [ತಂ] (ತಣ್‌) ಕಡಲೆ] ಅದಟಿಂದಡಸಿ ಪಿಡಿದು ತಂಗದಿರ್ವಟ್ಟನ ಲೇಖೆಗರ್ಚಿ ಧರೆಗಿಟ್‌ವ 
ತಂಗಡಿ, ತಗಟಿ (ನಾ). ಗೊಂಚಲು ಗೊಂಚಲಾಗಿ ಹಳದಿ ಹೂವುಗಳನ್ನು ವಿಧುಂತುದನೆನೆ ಫೀಟ್‌ಡುತುಂ ಬರ್ದುದು ನಿಡುಗೋಡೂಟ್‌ ಮತ್ತ 
ಬಿಡುವ ಒಂದು ಬಗೆಯ ಕುರುಚಲು ಗಿಡ ; ಆವರಿಕೆ ಗಿಡ ; ಹೊನ್ನಾ ||. ಕುಂಜರನಾಗಳ್‌ (ಉದೃ್ಭಟ. ೨-೫೮): ತಂಗದಿರ್ವಟ್ಟನಿಂಗದಿರ್ದೊಂಗಲಂ 
ವರಿಕೆ : ಪಳಸಂತತಿಯಿಂದೊಲೆದುಯ್ಯಲಾಡಿ ತೂಗಾಡುವ ತೆಂಗು ತಂಗಡಿ ಪಿಂಗದೆ ಕಡಿದು ಕಂಡರಸಿ ಕರುವಿಟ್ಟು ಪೊಂಗಿ ತೂಳ್ವೆ ಬೆಳ್ಳೆಳೆಗನುಗುಲ್ವಿಳೆ 
ಗಳಂ ಬೆಳದಿದ್ದ ಸುಗಂಧ ಸಾಳಿ ನಾಡಾಡಿಯರೂಡಿಯೂರ್ಗ್ಗಳಳವಲ್ತದು ಮುತ್ತಿನ ಮಾಡುವೆಟ್ಟುಗಳಿಂ ವಿರಾಜಿಪುದ್ಯಾನಮಂ (ಉದೃಟಿ. ೯-೩೦ ವ) 
'ಮೊಪ್ಪುವ ಹೊನ್ನವಳ್ಳಿ ತಾಂ (ಎಕ. ಸ], ತಿಪಟೂ. ೧3೮-೩೮; 2202) ; [ ತಂಗದಿರ್‌ (<ತಣ್ಣದಿರ್‌) * ಬಟ್ಟು, (ಎ ಬಟ್ಟ) * - ಅ] 


ತಂಗಡಿಹೂವ ಸುಟ್ಟು ಕರಕು ಮಾಡಿ ಹುಣ್ಣಿಗೆ ಮೇಲೆ ಹಾಕುವುದು (ವಿವೈವಿ. | . | ತಂಗರಗ "ತಣ್ಣ ರಗ? ನೋ. 
೦೬೫): ಗದ್ದೆ ಅಡಕೆತೋಟ ತೆಂಗು ತಂಗಡಿಯ ಭೂಮಿ ಪುಷ್ಪದ ತೋಟದ |6| ತಂಗಲ್‌. “ತಣ್ಣಲ್‌' ನೋ. 


ತಂಗಲು 


ತಂಗಲು (ನಾ). ಹಸಿ; ಒದ್ದೆಯಾಗಿರುವಿಕೆ ; ತೇವೆ. 
ತಂಗಲ ಭೂಮಿ-ನೀರುಂಡ ಭೂಮಿ ; ತೇವವುಳ್ಳ ನೆಲ : ಅಂಡಜ 
ವೆಂದು ತತ್ತಿಯಲ್ಲಿ ಹುಟ್ಟುವ ಪ್ರಾಣಿಗಳು ... 
ಭೂಮಿಯಲ್ಲಿ ಹುಟ್ಟುವ ಪ್ರಾಣಿಗಳು ಜರಾಯುಜವೆಂದು ಮಾಸಿನಲ್ಲಿ 
ಹುಟ್ಟುವ ಪ್ರಾಣಿಗಳು ಈ ನಾಲ್ಕು ಪ್ರಕಾರದಲ್ಲಿ ಹುಟ್ಟುವ ಎಂಭತ್ನಾಲ್ಕು 
ಲಕ್ಷ ಜೀವರಾಶಿಗಳು (ಗಣಭಾ. ೪೮-೧). 
[ ತಂ, (ಆತಣ್ಕ್‌) + - ಕಲ್ಕು (ಆ - ಕಲ್ಕ್‌)) 

ತಂಗಲು "ತಣ್ಣ ಲ್‌' ನೋ. 

ತಂಗಳನ್ನ (ನಾ). ೧. ಆರಿದ ಅನ್ನ; ತಣ್ಣಗಾದ ಅನ್ನ. ೨. ಹಿಂದಿನ ದಿವಸ 
ಮಾಡಿದ ಅನ್ನ : ರಾತ್ರೆ ಊಟಮಾಡಿ ಉಳಿದ ತಂಗಳನ್ನವನ್ನು ಬೆಳಗ್ಗೆ 
ತಿಂದು ಎಲ್ಲರೂ ಹೊರಟರು (ಕ6ೆಕ್ಕರೂ. ೬೦). 

[ ತಂಗಳು (ಎತಣ್ಣೂಟ”್‌) + ಅನ್ನ] 

ತಂಗಳು "ತಣ್ಣೂಟ್‌' ನೋ. 

ತಂಗಳುತತ್ವ (ನಾ). (ಆಲಂ)ಕೇಳಿ ಕೇಳಿ ಹಳೆಯದಾದ ನಿಷ್ಪ್ರಯೋಜಕ 
ತತ್ತ್ವ; ಗೊಡ್ಡೂತತ್ಹ್ವ : ನಾವು ತಿಳಿಯುವುದೊಂದು ದೈವ ಬಗೆಯುವು 
ದೊಂದು ಎಂದು ಅವಳಿಗೆ ಮುದುಕಿ ತಂಗಳುತತ್ವವನ್ನು ಉಪದೇಶಿಸಿದ್ದಳು 
(ಹಳ್ಳಹಾ. ೯೯). [ತಂಗಳು (ಆತಣ್ಣೂಟ್‌) + ತತ್ವ) 

ತಂಗಳುತತ್ವಜ್ಞಾನ (ನಾ).ಎತಂಗಳಂತತ್ವ : ಊರವರು " ಒಳ್ಳೆಯವರಿಗೆ 
ದೇವರು ಕಷ್ಟ ಕೊಡುವುದು ಹೆಚ್ಚು ' ಎಂದು ತಂಗಳುತತ್ವಜ್ಞಾನ ಹೇಳು 
ವಂಶಾಯಿತು (ಕಂಬಹು. ೦೦೯), [ತಂಗಳು (ಆ ತಣ್ಗೂಟ್‌)* ತತ್ವಜ್ಞಾನ) 

ತಂಗಳುಹಿಟ್ಟು (ನಾ). ಹಿಂದಿನ ದಿವಸ 'ಮಾಡಿದ ರಾಗಿಮುದ್ದೆ; ಆರಿದ 
ಹಿಟ್ಟು : ತಂಗಿ ಬಡವಳಾದರೆ ತಂಗಳುಹಿಟ್ಟಿಗೂ ಗತಿಯಿಲ್ಲವೇ? (ಗಾದೆ). 

[ ತಂಗಳು (ಎತಣ್ಣೂಟ್‌) + ಹಿಟ್ಟು (<ಪಿಟ್ಟು) ] 

ತಂಗಳೂಟ (ನಾ). ಹಿಂದಿನ ದಿವಸ ಮಿಕ್ಕ ಅನ್ನದ ಊಟ; ತಂಗಳನ್ನದ 
ಊಟ : ಸೂರ್ಯನು ನಾಲ್ಯಾಳುದ್ದ ಮೇಲಕ್ಕೇರಿದನು. ತಂಗಳೂಟದ 
ಹೊತ್ತಾಯಿತು (ಜಿಂಗಾಳ್ಳ. ೨೪); ದ್ಯಾವಮ್ಮಂದು ಇನ್ನೂ ತಂಗಳೂಟ 
ಆಗಲಿಲ್ಲವ ?. (ಹೊಸಕ್ಟಿ. ೪೮). [ ತಂಗಳು: (ಎತಣ್ಣೂಟು್‌) + ಊಟ] 

ತಂಗಟಿಸ "ತಣ್ಣೂಟ್‌' ನೋ. 

ತಂಗಾನ (ನಾ).. 'ತಂಪಾದ ಕಾಡು : ಅಂದಿನ ಹೂಗಳಿಲ್ಲ ನಲಿವಕ್ಕಿಗಳಿಲ್ಲ, 
ಕೆೊಳಂಗಳಿಲ್ಲ ತಂಗಾನಗಳಿಲ್ಲ (ಗಿಳಿವಿಂ. ೦೦೮-೧). 

[ತಂ (ಎತಹ್‌್‌) + ಕಾನ್ನ (<ಕಾನ್‌)] 

ತಂಗಾರ (ನಾ). ಹಿತಕರವಾದ ಕಾರ : ವೀಳೆಯದೆಲೆ ಗಿಂಡಿ ತಂಗಾರದಡಕೆಲೆ 
[ಪಾಕಾಂ ಮಡುವನು ಕೊಡುತಿಹ ಕೆಲ]ಯೂಳಿಗ ಪದ್ಮಿನಿಯರಿಗೆ ಕಾಳಂಜಿ 
ಕೈದುವ ಹಸ್ತಿನಿಯರು ಪಿಡಿದೋಲೈಸಲೆಸೆದನಾ ಮದನ (ಧರಣ. ೪೭-೭೧): 
'ತಣ್ಣಾಚು' ಪರಾ. [ತ್ನ (ಆತಣ್‌) + ಕಾರ್ಯ] 

ತಂಗಾಲ (ನಾ). ತಂಪಿನ ಕಾಲ; ಚಳಿಗಾಲ; ಮಾಗಿಯ ಕಾಲ: ಮಾಟ 
ಕೂಟವೆಂಬ ಹೊಲದಲ್ಲಿ ಪಾಪಪುಣ್ಯವೆಂಬ ಬೀಜದ ಬಿತ್ತಿಕೆಲ್ಲ ತಂಗಾಲಕ್ಕೆ 
ಬೆಳೆದು ಮಳೆಗಾಲಕ್ಕೆ ತಗ್ಗಿ ಹೊಲದ ಒಳಹರಿಯಲ್ಲಿ ಜಲ ನಿಂದು 
ಹೋಯಿತ್ತು (ಮೋಳೆಮಾ. ೧೦೪-೪೦೩). [ತಂ (ತಣ್‌) + ಕಾಲ] 

ತಂಗಾಳಿ "ತಣ್ಗಾಳಿ' ನೋ. 

ತಂಗಿ, "ತಂಗೆ' ನೋ. 

ತಂಗಿ, "ತಗ್ಗಿ? ನೋ. 

ತಂಗಿಲ್ವಾಸು (ನಾ). ಉಪಯೋಗಿಸಿದ ಹಾಸುಗೆ ; ಹಾದರದ ಶಯ್ಯೆ ; 
ನೋಟದೊಳೊಬ್ಬನ ನೆಣ? ಚೇಟಿಯಿಂದೊಬ್ಬನ ಬರಿಸಿ ನೀಟಿನ. ಮನ 
ತಂಗಿಲ್ವಾಸೊಳು ವಂಚನೆ ಕೂಟದ ಹೆಂಗಳೊಪ್ಪಿದರು (ಕಂನವಿ, ೬-೦೨೮). 

[? + ಪಾಸ್ಕು] 


೩೨೦೪ 


ಉದ್ಭಿಜವೆಂದು ತಂಗಲ ; 


46 


ತಂಗುದೊಡ್ಡಿ 


ತಂಗಿಸು (ಕ್ರಿ). ತಂಗುವಂತೆಮಾಡು ; ವಿಶ್ರಮಿಸುವಂತೆ ಮಾಡು ; ನೆಲಸು 
ವಂತೆ ಮಾಡು ; ನಿಲ್ಲಿಸು : ಬೆಂಗದಿರ ರಕ್ತಿಯನು ತಂಗದಿರ ಸಕ್ತಿಯನು 
ತಂಗಿಸಿತೊ ಮಳೆ ಮಂಜಿನೊಲವ ಮಧುರಾಮ್ಲದೊಳು (ಸಾಂದಸ. ೩೩); 
ತಂಗಿಯ ಮನೆಗೆ ಹೋಗಿ, ತಂಗದೆ ಹೋಗುತಿದ್ದಾನೆ. ಆದುದರಿಂದ ತಂಗಿಸಿ 
ಕೊಡು (ಹಳ್ಳಿಬಾ. ೩3): ಎರಡು ದೊಡ್ಡ ನಿಲುವುಗನ್ನಡಿಗಳನ್ನು ಅಲ್ಲಿ 
ಗೋಡೆಗೆ ತಂಗಿಸಲಾಗಿತ್ತು (ಹೇಮಂತ. ೪೦೬). 
[ ತಂಗ್ಗು + - ಇಸ್ಕು] 
ತಂಗು; (ಕ್ರಿ). ಇಳಿದುಕೊಳ್ಳು ; ಉಳಿ; ಇರು ; ನಿಲ್ಲು; ವಸತಿ ಮಾಡು; 
ಬಿಡದಿಯ ಮನೆಯಲ್ಲಿ ಬೀಗರು ತಂಗಲು ಏರ್ಪಾಡುಗಳಾಗಿದ್ದುವು (ಯಾರ. 
೬೪) ; ಸಂಜೆಗೆಂಪಿನ ಹೂವು, ಕಂಗಳು ತಂಗುವ ಸೊಗಸಿನ ರೇವು 
(ಮಾಂದಳಿ. ೦೨-೩) ; ಒಳ್ಳೆಯ ಹವೆಗಾಗಿ ಕಾಯುತ್ತಾ ಇಲ್ಲಿ ಆರು ತಿಂಗಳು 
ತಂಗಬೇಕಾಯಿತು (ಪ್ರವಾಇ. 11, ೧೯೧). 
[ದೇ.8 ತಮಿ. ತಜ್ಕು; ಮಲ. ತಣ್ಣು; ತೆಲು. ತಕ್ಕು; 
ಕೊಲಾ, ನಾಯ್ಕಿ. ತಕ") 
ತಂಗ್ಗು (ನಾ). ೧. ಉಳಿಯುವುದು ; ಬಿಡಾರ ಮಾಡುವುದು ; ವಸತಿ ; 


ಬಿಡಾರ: “ಅಧಿವಾಸಃ ಎ ತಂಗು” (ಕಾಶಕ್ಕ, ೦೬೧). “ ವಸ್ತಿಃ ಎ ತೆಂಗು” 
(ಕಾಶೆಕ್ಕ. ೧೬೧). ೨. ಆಧಾರ ; ಆಶ್ರಯ. "ತಂಗೊಡೆ' ಪರಾ. 
[ಆ ತಂಗ್ಗು ] 


ತಂಗ್ಲು, ಟಂಗು (ನಾ). ೧. ಕುದುರೆ ಮೊದಲಾದ ಪ್ರಾಣಿಗಳ ಜೀನನ್ನು 
ಬಿಗಿಗೊಳಿಸುವುದಕ್ಕಾಗಿ ಅವುಗಳ ಒಡಲಿಗೆ ಬಿಗಿದಿರುವ ಚರ್ಮದ 
ಪಟ್ಟಿ,-ಸುತ್ತುಪಟ್ಟಿ : ಹೊನ್ನ ಹಲ್ಲಣ . . . ಉನ್ನಂತ ರತ್ನ ಬಂಧಗಳ 
ತಂಗಿನವಟ್ಟೆ ಚಿನ್ನ ಪಂಜಿನ ಕಂಠವಾಮಾ ಇಂದ್ರನೀಲದ ಹೇಮದ ತರಕಸ 
ಸಿಂಗಾಡಿ (ದೇವಾಂಪು. ೩-೧೮೮) ; ಕುದುರೆ ಮಾತಂತು ಆಯಿತು. ಇದರ 
ಕೋಗೀರು, ತಂಗು ಮುಂತಾದ ಸಾಮಾನುಗಳನ್ನು ನೀವು ಹೊರಬೇಕೋ 
(ಕಥಾಮಂ. 1೪, ೯೩); ಪೇಟೆಗೆ ಹೋಗಿ . . . ತಂಗನ್ನೂ ಕುದುರೆಯ 
ಮುಂಗಾಲು ಹಿಂಗಾಲುಗಳಿಗೆ ಕಟ್ಟುವ ಅಗಾಡಿ ಪಿಚಾಡಿ ಹಗ್ಗಗಳನ್ನೂ 
ತೆಗೆದುಕೊಂಡು ಬಂದರು (ನಗೆಗೆ. ೩೧) : ಕುದುರೆಯು ಕಟ್ಟಿದುದೂ, ಅದರ 
ತಂಗು ಥಡಿಗಳು ಬಳಿಯಲ್ಲಿ ಬಿದ್ದಿರುವದೂ ಗೊತ್ತಾಯಿತು (ವಿಂಥ್ಕಾಲ. ೨). 
೨. ಕುದುರೆಯನಲ್ಲ ಹತ್ತುವುದಕ್ಕಾಗಿ ಅದರ ಮಗ್ಗುಲಲ್ಲಿ ನೇತು 
ಬಿಟ್ಟಿರುವ ಬಳೆ ; ರಿಕಾಪು ; ಅಂಕವಣೆ. ಟಂಗು : (೪). 
ಟಂಗು ಹರಿ ಎ೧. ಕುದಂರೆ ಮೊದಲಾದಂವುಗಳ ನಡಂಕಟ್ಟು ಕಿತ್ತು 
ಹೋಗು: ಟಂಗು ಹರಿಯಿತು. ಕಾಲು (ಕೋಲು) ಮುರಿಯಿತು(ಗಾದೆ). ೨. 
(ಆಲಂ) ಬಡತನವುಂಟಾಗು; ದಾರಿದ್ರ್ಯವನ್ನು ಹೊಂದು: (6). 
ತಂಗು ತಡಂಗುಎ“ಏರುವ ಕುದುರೆಗೆ ಇರಬೇಕಾದ ಪರಿಕರ; ಸಾವಸನ್ಯ 
ವಾಗಿ ಎಲ್ಲ ಪರಿಕರ” (ನಮ್ಮನು. ೧೨೦). 
[ «ಪಾರ. ಹಿಂ. ಮರಾ. ತಂಗಳ] 
ತಂಗುದಾಣ (ನಾ). ತಂಗುವ ಸ್ಮಳ; ಬಿಡಾರ: ಅಗಾಗ ತನ್ನ ರಾಜಧಾನಿಗೆ 
ಹೋಗಿ ಬರುತ್ತಿದ್ದರೂ ಹೆಚ್ಚಾಗಿ ಆತನ ತಂಗುದಾಣವೆಂದರೆ ಮಾನ್ಯ 
ಖೇಟವೇ ಆಗಿತ್ತು (ವೀರಬಂ. ೪); ರಾಯಭಾರದ ಈ ಪರಿವಾರಕ್ಕೆ ತಂಗು 
ದಾಣಗಳಲ್ಲಿ ತಕ್ಕ ವ್ಯವಸ್ಥೆ ಗಳನ್ನು ಮಾಡಲು: . ., ಇಬ್ಬರು ವೇಗಾಯಿಲದು 
ಅಂದು ದೋರಸಮುದ್ರವನ್ನು ಬಿಟ್ಟರು (ಸವತಿ. 8೦). 
[ ತಂಗು, * ತಾಣ] 
ತಂಗುದೊಡ್ಡಿ (ನಾ). “ವ್ಯಾಪಾರಕ್ಕಾಗಿ ಹೊಡದಂಕೊಂಡು ಹೋಗುವ 
ದನಗಳು” ತಂಗಲಂ ದಾರಿಯಲ್ಲಿ. ಮಾಡಿರುವ ಕೊಟ್ಟಿಗೆ, ಅವರಣ 
ತಂಗು ದೊಡ್ಡಿ, ಕೊಟ್ಟಿಗೆ” (181. ಇಂಕನಿ). 
[ ತಂಗ್ಳು * ದೊಡ್ಡಿ, (< ತೊಟ್ಟಿ) 1 


ತಂಗುಪಟ್ಟಿ 


ತಂಗುಪಟ್ಟಿ (ಸಾ). ಎ ತಂಗ್ಗು ರಿ: ಬೆಳ್ಳಿಬಸವನ ಭರಣದ ಲೆಪ್ಟಾ... 
೧ ಗಂಗದೊಗಲಿಗೆ ಬೆಲು ೧ ತಂಗುಪಟ್ಟಿ ೧ ಚತ್ರಿಕಲಶ (ಎಕ. ೩1೪, 
ನಂಜನ, ೨೮೯-೨ನೇ ಕಲಂ; 1847): “ಕುದುರೆ ತನ್ನ ಹಿಂಗಾಲ: ,ಳ ಮೇಲೆ 
ನಿಲ್ಲುವುದು, ಮೊ. ತುಂಟತನವನ್ನು ಮಾಡದಂತೆ ತಡೆ.ವುದಕ್ಕಾಗಿ 
ಒಂದು ತುದಿಯನ್ನು ಅದರ ಕಡಿವಾಣಕ್ಕೂ ಮತ್ತೊಂದು ತುದಿಯನ್ನು 
ಅದರ ಸೂಂಟಪಟ್ಟಿಗೂ ತಳದಲ್ಲಿ ಸೇರಿಸಿ ಬಂಧಿಸಿರುವ ತೊಗಲಪಟ್ಟಿ 
(ಗಳು) ; ತಂಗುಪಟ್ಟಿ” (3೯೩೯೭೫6೩16. ಇಂಕನಿ).  [ತಂಗ್ಯು * ಪಟ್ಟೆ 1 

ತಂಗುಬೆಳಕು (ನಾ). ಸೂರ್ಯಾಸ್ತವಾದ ಮೇಲೂ ಸ್ವಲ್ಪಹೊತ್ತು 
ನಿಂತಿರುವ ಬೆಳಕು : ಬೇಸಗೆಯ ಸಂಧ್ಯಾಕಾಲದ ತಂಗುಬೆಳಕು ಕೂಡ 
ಅಳಿದುಹೋಗಿ ಕತ್ತಲೆ ಕವಿದಿತ್ತು (ನಂಟರು. ೯೬). 

[ ತಂಗ್ಳು * ಬೆಳಕ್ಕು (ಬೆಳಗು) ) 

ತಂಗುಮನೆ (ನಾ). ೧. ಬಿಡದಿ ಮನೆ: (4). ೨. ಪ್ರಯಾಣಿಕರು ತಾತ್ಕಾಲಿಕ 
ವಾಗಿ ತಂಗುವುದಕ್ಕಾಗಿ ನಿರ್ಮಿಸಿದ ಮನೆ,-ವಿಶ್ರಾಂತಿಗೃಹ ; 
ಪ್ರವಾಸಿ ವಂಂದಿರ : ಒಂದು ಸಂಜೆ ಆಫೀಸು ಮುಗಿಸಿ ಯಶೋದೆ 
ಎ. ಟಿ. ಯ ತಂಗುಮನೆಗೆ ಬಂದಿದ್ದಳು(ವಾತ್ಮಲ್ಕ. ೨8೮). [ತಂಗ್ಳು ಮನೆ] 

ತಂಗುಳು "ತಣ್ಣೂಟ್‌್‌' ನೋ. 

ತಂಗುಟ್‌* "ತಣ್ಣೂಟ' ನೋ. 

ತಂಗುಬ್ತಿರಿಕ (ನಾ). ತಂಗುಳನ್ನವನ್ನು ತಿರಿದು ಉಣ್ಣುವವನು ; ತಿರುಕ; 
ಭಿಕ್ಷುಕ : ತಮ್ಮಯ್ಯನಪ್ಪ ತಂಗುಟ್ಡಿರಿಕನ ಮಾತಂ ಕೇಳ್ದು (ಧರ್ಮಾಮ್ಮ. 
೮-೦೭೬). [ತಂಗುಟ್‌* (<ತಣ್ಣೂಟ್‌) + ಶಿರಿಕ್ಕ) 

ತಂಗೂಳು "ತಣ್ಣೂಟ್‌' ನೋ. 

ತಂಗೂಟ್‌ "ತಣ್ಣೂಟಿ್‌' ನೋ. 

ತಂಗೆ, ತಂಗಿ; (ನಾ). ೧. ಕಿರಿಯ ಸಹೋದರಿ; ಒಡಹಂಟ್ಟಿದ ಕಿರಿಯಳು: 
ಇದನಟಿಿವಾತ ಕೆಚಕಿಯುಂ ಕೋಡಿಯುಮನಟ್‌ದು ಪಸುವುಮಾರ್ವ್ವರು 
x x x [ಕೊನ್ಹೋನವ)ನ್ನಮ್ಮಬ್ಬೆ ಯನ್ನಂಗೆಯುವು » « » ಮಾಡಿ 
ಕೊಣ್ಣೋ[೦] (ಸೌಇಇ. 21.1, ೭-೨೮; 887); ಭಟಾರರ ತಂಗೆಯಪ್ಪ 
ವೀರಶ್ರೀಯುಂ . . . ಪುಳಾಪಿಸಿ ದುಃಖಂಗೆಯ್ಯೆ (ವಡ್ಮಾರಾ. ೦೦೮-೯) ; 
ಹಿಡಿಂಬನೆಂಬನವರ ಬರವನಟಾದು ತನ್ನ ತಂಗೆ ಹಿಡಿಂಬೆಯೆಂಬಳಂ ಕರೆದು 
(ಪಂಪಭಾ. ೩-೦೦ ವ): ಪತಿಯೊಡನೆನ್ನ ತಂಗೆ ದಹನಾರ್ಚಿಯೊಳೊಂದೆ 
ಮುಹೊರ್ತದೊಳ್‌ ನಿವೇದಿತತನುವಾದಳ್‌ (ಅಜಿಪು. ೦-೪೯). ೨. ಕಿರಿಯ 
ಹೆಂಗಸರನ್ನು ಸಂಬೋಧಿಸುವಾಗ ಹೇಳುವ ಮಾತು: ತಂಗೆ ತಲೆ 
ವೀದಿಯಂ ತೊಡೆಯದಿರು ಕೂಡೆ ಚಳೆಯಂಗೆಯ್ದಲಂಕರಿಸು (ಹಡಕಾ. ೪-೨೪). 
ತಂಗಿ, : ೧. ನೀನಿದೇಂ ನಿಂದಿಲ್ಲಿ ಆಳೋಡಗತನಂಗೆಯ್ನಾಡುತ್ತಿರ್ವೆ ಅತ್ತ 
ನಿನ್ನ ತಂಗಿಗವಸ್ಥೆ ಪರಿದು (ಪಂಚತಂ. ೨56೦-೦೨) ; ಮೊಟ್‌ಯಿಲ್ಲಪ್ಲೊಡೆ ಸತಿ 
ಗಾದೆಜಕಂ. ಮೇಣ್‌ ಕೂರ್ಪ ತಂಗಿಗೇಕಾಗದು (ಧಮಾ ಮೃ. ೯-೫೦); 
ಹರಿಯಂ ತಂಗಿಯ ಬಾಲನೆಂದು ಬಗೆದೇಂ ಕ 0೦ ಸಾಸುರಂ ಕಂಡನೇ 
(ಸೋಮೇಕೆ. 8೪); ಹಿಂದಣ ರಾವಣನೊಳವಗಡಿಸಿಯಾತನ ಮಾವನನು 
ಮುಜಿ*ದವನ ತಂಗಿಯ ಮೂಗ ಭಂಗಿಸಿದ (ಕುವ್ಯಾಸ. ೯-೫೦). ೨. ತಂಗಿ 
ನೀನಟಲಂ ತಳೆಯದಿರಾವಿರ್ವರುಂ ಸಮಸುಖದುಃಖ[ವೃತ್ತಿ]ಗಳಾದೆವು 
(ಕಾದಂಉ. ೬೨೯) ; ಬಾಲಕಿಯೆ ಬಾ ತಂಗಿ ಬಾ ನೀಲಾಳಕಿಯೆ ಬಾಯೆನುತ 
ಮಿಗೆ ಪಾಂಚಾಲೆಯನು ಕರೆದಸುರರಿಪು ಸೂಚಿಸಿದನಂಗನೆಗೆ (ಕುವ್ಯಾಸ. 

[ ದೇ.8 ತಮಿ. ತಜಿ; ಮಲ. ತಬ್ಲ ; ತುಳು. ತಂಗಿ; 
ಕೊಡ. ತಂಗೆ ; ಗೊಂಡಿ. ತಂಗೇ ; ಕುಇ. ಕುವಿ. ತಂಗಿ] 

ತಂಗೆಡೆ (ನಾ). ತಂಗುವ ಎಡೆ; ಬಿಡಾರ: ಎಲ್ಲಾ ವೀರರುಗಳೂ ಫಲ್ಗುಣ 
ನನ್ನು ಹೊಗಳಿಕೊಂಡು ಉತ್ಸಾಹವಾಗಿ ತಮ್ಮ ತಂಗೆಡೆಗಳಿಗೆ ಹೋದರು 

[ತಂಗ್ಳ್ಕು + ಎಡ್ಕೆ) 


೧೦-೦೬). 


(ವ್ಯಾಸಔ. ೩೮೭). 


೩೨೦೫ 


ತಂಟಲುಮಾರಿ 


ತಂಗೆಳು "ತಂಗೇಳು' ನೋ. 

ತಂಗೆಅಕೆ (ನಾ). ಒಂದಂ ಊರಿನ ಹೆಸರು : ಬಲಿವಂಶತಿಲಕ ಆಸನ್ನಿ ನಾಡ 
ನಾಳುತ್ತಿರೆ ತ್ರಜ್‌ಜ್‌ಯಾ ದಣ್ಣಿರೆ ನೊಟಂಬಂ ತಾಂ ಸಲೆ . . . ಕಾದಿ 

[?] 


ಸತ್ತ್ವಂ (ಎಕ. ೪, ಆರಸೀ. ೨೦೩-೬: ಸು. 890). 


5| ತಂಗೇಳು, ತಂಗೆಳು (ನಾ). (?): ಯಿದಕೆ ಅನೃಯಮ ಆನೊರ್ಬ ಮಾಡಿದ 


20 


85 


45 


ವನು ಗಂಗೆಯ ತಡಿಯಲ್ಲಿ ತಂಗೇಳು ಕವಿಲೆಯಕೊಂದ ದೋಷಕೆ ಹೋಹರು 
(ಎಕ. 1೫, ಬೆಂಗಳೂ. ೦೩೪-೦೦: 1308); ಯಿದಕೆ ಆರು ಆಳಿಹಿ ತಪಿದವರು 
ಗಂಗೆಯ ತಡಿಯಲು ತಂಗೇಳು ಕವಿಲೆಯ ಕೊಂದ ಪಾಪದಲಿ ಹೋಹರು 
(ಎಕ. 7%, ಬೆಂಗಳೂ. ೯೭.೧೭; 1847): ಆವನೊಬ್ಬ ಆಳಿದವ ಗಂಗೆಯ 
ತಡಿಯಲಿ ತಂಗೇಳು ಕಪಿಲೆಯನು ಬ್ರಾಹ್ಮರನು ಕೊಂದ ಪಾಪಕೆ ಹೋಹನು 
(ಎಕ. IX (8), ಕನಳ. ೬೫-೨೦; ಸು. 1850). ತಂಗೆಳು : ಯಿದಕೆ ಅವನಾ 
ನೊಬನು ಅಳಿಪಿದವರು ಗಂಗೆಯ ತಡಿಯಲಿ ತಂಗೆಳು ಕಪಿಲೆಯ ಕೊಂದ ಪಾಪ 
ದಲಿ ಹೋಹರು (ಎಕ. 1% (8), ಬೆಂಗಳೂ. ೦೭೩-೦೦; ಸು. 1700). [? ] 

ತಂಗೇಬುಪುಣುಸೆ (ನಾ). ಒಂದು ಪ್ರದೇಶದ ಹೆಸರು (?): ಮಹಾನದಿಎ 
ವಾಯವ್ಯಾದಿಶಿಯಿಮ್‌ ಪೊರಮಟ್ಟು ತಂಗೇಟುಪುಣುಸೆಎ ಆ ಪೇರೊರೈಎ 
(ಮೈ ಆರಿ. ೧೯೨೦, ೯-೨೪; ಕೃಶಾ). [ ತಂಗೇಟ್ಕು + ಪುಣುಸೆ (ಎಪುಳಿಸೆ)] 

ತಂಗೈ (ನಾ). ತಣ್ಣಗಿರುವ ಕೈ : ಹೆಣದ ತಂಗೈ ನನ್ನ ಮುಂಗೈಯ್ಯ ಹಿಡಿ 
ದಂತೆ ನಿನ್ನ ಮಾತಿನ ಪಟ್ಟು ಮನಕೆನಿಸಿತು (ಸಪೀಗೀ. ೩೭-೭೨೯). 

[ತಂ, (ತಣ್‌) * ಕೈ (-ಆಕೆಯ್‌) 7 

ತಂಗೊಡಗೆ (ನಾ). ಒಂದು ಊರಿನ ಹೆಸರು. p ಈಗಿನ ಭಿಜಾಪುರ 
ಜಿಲ್ಲೆಯ ತಂಗಡಗಿ : ಪೆರ್ದ್ಮೊಆಕಯ ಬಡಗದಟಿಯ ತಂಗೊಡಗೆಯ 
ಬೀಡಿನೊಳ್‌ (ಸೌಇಇ- ೩1-1, 00೬-೧೪; 3076). |?) 

ತಂಗೊಡೆ (ಕ್ರಿ). ಆಧಾರ ತಪ್ಪು; ಆಶ್ರಯವಿಲ್ಲವಾಗು: ದಿಕ್ಕರಿಸೆ 
ಫಣಿಯು ಕೂರ್ಮಾದಿಗಳ್ತೆಂಗೆೊಡದು ಕುಕ್ಕುರಿಸೆ ಧರಣೀತೆಳಮ್ಮದಿರೆ 
ಕಡಲು ಕುದಿದುಕಿ ದುದು ಅತಿರಥಮಹಾರಥವ ಯುದ್ಧದೋಳ್ಮಡಿದನು 
ವಿರಾಟಸೂನು (ತುರಂಗ. ೪೫ ಸೂರನೆ). [ತಂಗ್ಳು + ಒಡೆ] 

ತಂಗೊಳ "ತಣ್ಗೊಳ' ನೋ. 

ತಂಚಾವಂಚ "ತೊಂಚವಂಚ' ನೋ. 

ತಂಜಾಪುರಿ (ನಾ). ಒಂದು ಊರಿನ ಹೆಸರಂ. p ಈಗಿನ ತಂಜಾವೂರು: 
ತಇಾಪುರಿ ನಾಳ್ಕೇಳೋ ಪ್ರಮುಖಾದಿ ದುರ್ಗ್ಗನಿವಹಾನ್‌ದಗ್ಮ (ಮರಿ. 
೧೯೨೦, ೦೦-೮೯ ; 968) ; ಮಧುರೆ ತಂಜಾಪುರಿ ತೆಂಜಿರಾಯರ ಸಮ್ಮುಖದ 
ಮಂತ್ರಿನಿಕರವೈ ತಂದು (ಕಂನವಿ. ೨೦-೫೩). [ ತಂಜ್ಯಾ * ಪುರಿ] 

ತಂಟಲಮಾರಿ “ತಂಟಲುವನಾರಿ' ನೋ. 

ತಂಟಲು (ನಾ). ತಂಟೆ; ತಕರಾರು. "ತಂಟಲುವಮಾರಿ', “ತಾರಾ 
ತಂಟಲು' ಪರಾ, [ತಂಟೆ -ಅಲ್ಯ್ಕು (ಆ - ಅಲ್‌) ] 

ತಂಟಲುಮಾರಿ, ತಂಟಲಮಾರಿ (ನು). ೧. ತಂಟೆ ತೆಗೆಯುವ ಸ್ವಭಾವದ 

ವ್ಯಕ್ತಿ: ಪೇಟೆ ಶಾಲೆಯೆಂದರೆ, ತಂಟಲುಮಾರಿ ಹುಡುಗರೂ, ಅವರ 
ದಾಂಧಲೆಯೂ . .. ಬಡಪಾಯಿ ಮೇಷ್ಟ್ರುಗಳು ಇವಿಷ್ಟರಲ್ಲಿಯೇ ಮುಗಿದು 
ಬಿಡುತ್ತದೆ (ಕೂಪಸಂ. ೩೩); ಸೀನಭಟ್ರ ಮಗ- ಮಹಾ ತಂಟಲುಮಾರಿಯವ 
(ಕೋದಂಡ.೪೯). ತಂಟಲಜಾರಿ : ೨. ಗ್ರಾಮದೇವತೆ: ಕೊಡಗಿನ ಮಾರಿ 
ತಂಟಲಮಾರಿ ಗೌಡಗೆ ಬುದ್ಧಿ ಕಲಿಸಾಲೆಂತ . . . ಗೌಡ್ನ ಹೆಟ್ಟಿ ಬಾಗ್ಗಿಗೆ 
ಬಂದ್ಲು (ಜಗೀತೆ. ೩೭). ಹ. ಕುಲಟೆ; ಜಾರೆ: ನೀನಾದರೆ .. . 
ವಶ್ಯಕರಮಾದ ಮದ್ದುಗಳನ್ನಿಟ್ಟು ವಶ್ಯರಂ ಮಾಡಿ ತಗಿಲಿಸಿಕೆೊಂಬ ತಂಟಲ 
ಮಾರಿಯೆ ಸರಿ (ಸೌಗಂಧಿ. 8೦೯-೮). 

[ ತಂಟಲು + ಮಾರ್ಯಿ./ತಮಿ. ತಣ್ಣುಮಾರಿ; ತುಳು. ತಂಟೆಲ್ಮಾರಿ ; 
ತೆಲು. ತಂಟಲವಹಿರಿ, ತಂಟಾಲಮಾರಿ ] 


ತಂಟಲುಮಾರಿತನ 


ತಂಟಲುಮಾರಿತನ (ನಾ). ತಂಟೆ ತೆಗೆಯುವ ಸ್ವಭಾವ ; ಜಗಳಗಂಟತನ: 
ದಯಮಾಡಿ ತಂಟಲುಮಾರಿತನಕ್ಕೆ 'ಮನಸ) ಕೊಡಬೇಡ (ಮಹಾತ್ಮಾ. ೦೦ಖ- 
[ ತಂಟಲುಮಾರಿ + - ತನ] 

ತಂಟು "ತಂಟೆ' ನೋ. 
ತಂಟೆ, ತಂಟು (ನಾ). ೧. ಜಗಳ ; ತರಲೆ ; ತಕರಾರು : ಟೀಪುಸುಲ್ರಾನರ 
ಕೆಲಸದ`ಮೇಲೆ ಮೂರು ಸರಕಾರದ ಕಡೆಯಿಂದಾ ಈ ತಂಟೆ ತಬ್ಬಸಿದರೆ 
(ಕಾಜೇಂದ್ರ- ೭೫) ; ಇಬ್ಬರ ತಂಟೆಯಲ್ಲಿ ತೊಡಕಿದ ಹೊಲದ ಸೀಮೆಭಾಗ 
ದಂತೆ (ಅಶೈಮೇ. ೨) ; ನಾದವಿದ್ದರೆ ಘಂಟೆ, ವಾದವಿದ್ದರೆ ತಂಟೆ_ (ಗಾದೆ). 
೨. ಕಷ್ಟ; ತೊಂದರೆ ; ಉಪದ್ರವ ; ಪರಿಪರಿಯ ಸಾಲ ಜೂಜು ಮೊದ 
ಲಾದ ತಂಟಿಗಳನ್ನೂಂಟುವಮಾಡಿ (ಸೌಗಂಧಿ. ೦೩೪-3) ; ಬಹಳ ತಂಟೆಗೆ ಬಂತು! 
(ದೇವೀಡೌ. ೨೦) ; ಅಣ್ಣನ ತಂಟೆ ತಡೆಯಲಾರಡ ಸದಾಶಿವನೆನ್ನುವುದನ್ನು 
ಕೇಳಿ . . . ನೊಂದುಕೊಳ್ಳುತ್ತಿದ್ದಳು (ತ್ಯಾಗ. ೧೯೦). ೩. ಸಂಬಂಧ ; 
ಗೊಡವೆ; ಗೋಜು : ಇನ್ನೆನಗಿದು ಬರುವುದುಂಟೆ? ಬರಿದೇಕಿನ್ನಿದರ 
ತಂಟೆ (ಗಿಳಿವಿ. ೭೮-೭೨); ಸಂಸಂರಿಕರ ತಂಟೆಗೆ ಬರಲು ಏನಧಿಕಾರ ಈ 
ಸಂನ್ಯಾಸಿಗಳಿಗೆ (ಆಶ್ರಮ. ೦೦೨) ; ಅಜ್ಜಿ ಯಾವ ತಂಟೆಗೂ ಹೋಗುತ್ತಿರಲಿಲ್ಲ 
(ಧರ್ಮಶ್ರೀ. ೬). ತೆಂಟು: ೧. ಆಟು ಮಂದಿ ಮಕ್ಕಳುಂಟು (ವಕ್ಕ ಲುಂಟು) 
ಮತ್ತಾಣು ಮಂದಿ ಪ್ರೇರಕರುಂಟು ಪ್ರೇರಕರಿಗೆ ಕರ್ತರುಂಟು ವಿಚಾರ 
ಮಾಡಲಿಕ್ಕೆ ನಿಮ್ಮದೇನು ತಂಟು (ಪುರಂದ. ೪-೧೬-೨). 

ತಂಟೆ ತಕರಾರು ಐ ಜಗಳ ; ವಿವಾದ: ನಮ್ಮ ಮಕ್ಕಳ ಕಾಲಕ್ಕೆ 
ತಂಟೆ- ತಕರಾರು ಇರಕೂಡದು (ಅನಾಮಿ. ೪). ತಂಟೆ ತಾಪತ್ರಯ ಎ 
ತಂಟೆ ತಕರಾರು: ನಾಲ್ಕಾರು ಪಾರಿವಾಳಗಳು ಯಾರ ತಂಟೆ ತಾಪತ್ರಯವೂ 
ಇಲ್ಲದೆ ಬಿಂಕದಿಂದ ಓಡಾಡುತ್ತಿದ್ದುವು (ಪುನರು. ೬). ತಂಟೆ ತೀರಿಸು ಎ ಜಗಳ 
ಬಗೆಹರಿಸು: ಕುಂಟಿಕೊಳ್ಳುತ್ತಾ ತಂಟೆ ತೀರಿಸ್ಕಾನು (ಗಾಜಿ). ತಂಟೆ ಬಂಟೆ ಎ 
ತಂಟೆ ತಕರಾರು: ಆಯಾ ಸ್ಥಳದ ಪಮಟ್ಮದ ವಡೆರಗಳು ಯಿ ವಿಷಯವಾಗಿ 
ತಂಟೆಬಂಟೆಗಳ ಮಾಡಿದಲ್ಲಿ (ನಾರಿ. ೦೯೩೦, 9೩-೩೦ ; 182). 
ತಂಟೆ ಮಾಡು ಎ ತಕರಾರು ಮಾಡು: ಪಕ್ಕದ ಹೊಲದವರು ತಂಟೆ 
ಮಾಡಿದ್ದರಿಂದ ಜಗಳ ಆರಂಭವಾಯಿತು (ರೂಢ). ತಂಟೆಯದ ಇ 
ತಂಟೆಕೋರ ; ಉಪದ್ರವಕಾರಿಯಾದ ವಂನಂಷ್ಯ : ತಂಟೆಯವನ 
ನಂಟಿಕೆ ಸಲ್ಲ, ಒಂಟಿಯಾಗಿ ಹೋಗ ಸಲ್ಲ (ಗಾದೆ). 

[ ಮರಾ. ತಂಟ್ಲಾ್ಲ ಹಿಂ. ತಂಟಾ, ಟಂಟಾ ; ಗುಜ. ತಂಟೋ, 

ಟಂಟೋ ; ಸಿಂಧಿ: ಟಂಟ. / ತಮಿ. ತಣ್ಣೈಃ ತೆಲು. ತಂಟಾ) 

ತಂಟೆಕೋರ. (ನಾ). ತಂಟೆ ಮಾಡುವ ಸ್ವಭಾವದವನು ; ಜಗಳಗಂಟ : 
ಕೆಲಮಂದಿ ತಂಟೆಕೋರರಾದ ರೈ ತ ಜ ನರು ನಂಬರಿನ ಹೆದ್ದುಬಸ್ತಾದ 
ಬಾಂದುಕಲ್ಲುಗಳನ್ನು ಮನಃಪೂರ್ವಕವಾಗಿ ಕಿತ್ತೆಸೆಯುವುದೂವುಂಟು 
(ಭೂಮಿಆ. ೩6). [ತಂಟೆ * - ಕೋರ್ಕ] ' 


೩೨೦೬ 


20 


ತಂಡವಾಳ 


ನಿಮ್ಮೆರಡು ತಂಡಮೊದವಿದ ನೆಣ್ಣಿಂ (ಪಂಪಳಾ.: ೦೩-೬೭): ಇಂತೀ ಎರಡು 
ತಂಡದೊಳಾರು[ಪಾಕಾಂ. ಎರಡರಸುಗಳೊಳಾರು) ಸೋತರು ಸೋತ 
ಭೂಪತಿಗೆ ಪರುಷ ಹನ್ನೆರಡಟಲಿ ವನದೊಳಗಿರವು (ಕುವ್ಮಾಸ. ೦೬-೪೪) ; 
ತಮ್ಮ ಕೂಟನೀತಿಯಿಂದ ಎರಡು ತಂಡಗಳಾಗುವಂತೆ' ವಖಡಿದರು 
(ಜಗಸಂ- ೪೬). ತಂಡ್ಲು: ೧. ಅನೇಕ ಮುಸಲ್ಮಾನರ ತಂಡುಗಳು ನಿರ್ಭಯ 
ವಾಗಿ . . . ಹಿಂದುಸ್ಥಾನದಲ್ಲಿಯೇ ನೆಲೆಗೊಂಡು ಇರಲಾರಂಭಿಸಿದರು 
(ಹಿಂಮುಸ. ೪೬). 

ತಂಡತಂಡ (ದ್ವಿರುಕ್ತಿ) ಎ ೧. ಅನೇಕ ಗುಂಪು; ಹಲವಾರು ಗುಂಪು: 
ಮನೋಭವನೊಡ್ಡಣದಂತೆ `ತಂಡತಂಡದೆ ಪರಿತಂದು ಸೂಸಿದುದು 
ಸೇಸೆಯನಂದು ಪುರಾಂಗನಾಜನಂ (ಪಂ ಪಧಾ. ೪-೩೩); ತಂಡತೆಂಡದ 
ಗಣಕತತಿ ತಪ್ಪದೆನುತಮಿರೆ. (ಬಸರ. 8-೮3); ಮೃಡಭಕ್ತಗಣತತಿ 
ತೆಂಡತಂಡದಲಿ ಸಡಗರದೊಳೆಯ್ತರೆ (ಬಸಪು. ೩-30). ೨. ಬಗೆಬಗೆ; 
ಹಲವು ಪ್ರಕಾರ; ನಾನಾ ವಿಧ: ಪುಂಡರೀಕಾಕ್ಷ ಸಿರಿ ಪುರಂದರವಿಠಲನ್ನ 
ತಂಡತಂಡದಿ ನೆನೆದು ಸುಖಿಯಾಗು ಮನವೆ (ಪುರಂದ. ೦-೦೫೯-೪) ; 
ತೆಂಡತಂಡದ ವಿಹಗಾಲಾಪ ತುಂಬಿಯಾಖಂಡವಾಗಿರ್ದುದೇನೆಂಬೆ (ಮೋಹಕ. 
೩-೨೨); ಕಂಡಕಂಡದ್ದೆಲ್ಲ ಕಮಲನಾಭನ ಮೂರ್ತಿ . . . ತಂಡತಂಡದ 
ವಾರ್ತೆ ವಾರಿಜಾಕ್ಷನ ಕೀರ್ತಿ (ವಿದಾ ಕೃ. ೨೫-೦). ತಂಡೋಪತಂಡ ಎ 
ತಂಡತಂಡ ೧: ಪಾಂಡವರ ಬಲದ ಮೇಲೆ "ಬಿದ್ದು ತಂಡೋಪತಂಡವಾಗಿ 
ಚಂಡಕಾಂಡಗಳನ್ನು ಪ್ರಯೋಗಿಸಿ (ಕೃವಾಛೀ. ೦೧೦) ; ವಿಚಾರಪರರಾದ 
ಸಂಶೋಧಕರೂ ತಂಡೋಪತಂಡವಾಗಿ ಸಿದ್ಧವಾದರು (ಹ್ರಿಯಾಶಿ. ೦೦೨). 
[ದೇ.1 ಮಲ. ತಣ್ಣು; ತುಳು. ತಂಡ, ತಂಡ; ತೆಲು. ತಂಡ./ಸಂ. ದಂಡ) 


ತಂಡಂಗೊಳ್‌ (ಕ್ರಿ). ಗುಂಪುಗೂಡು; ನೆರೆ; ಸಂದಣಿಸು: ಜನಭವನದಿಂದಾ 


ಖಂಡಲನಿಭವಿಭವನಿರದೆ ಪೊಜಮಟ್ಟಿದಿರೊಳ್‌ ಕಂಡಂ ನೆರೆದು ನಿಗುಂಬಿಸಿ 
ತಂಡಂಗೆೊಂಡಿರ್ದ ನರರ ಖಚರರ ಗುಂಡಂ (ಅದಿಪು. ೪-೩). 
[ ತಂಡ * ಕೊಳ್‌; 1 


ತಂಡಂಬೆಜು (ಕ್ರಿ): - ತಂಡಂಗೊಳ್‌ : ಭಕ್ತರುತ್ಸಾಹದಿಂ ತಂಡಂಬೆತ್ತರರೇ 


ವ್ರಫೇಯೆನುತುಮಿರ್ದರ್‌ (ವೃಷವಿ. ೩೬-೬೩)... [ತಂಡ  ಪೆಟ್ಮು?) 


ತಂಡಕ (ನಾ). ೧. ಸರಿಯಾದ ಸಿದ್ಧ ತೆ; ಕಾರ್ಯದ ಸಂಪೂರ್ಣ 


ನಿರ್ವಹಣೆ. , ೨. ಹೆಚ್ಚಾದ ಸಮಾಸಪದಗಳಿಂದ ಕೂಡಿದ ರಚನೆ. 
"ದಂಡಕ್ಕ' ಪರಾ. ೩. ಮರ ಅಥವಾ ಗಿಡದ ಕಾಂಡ. ೪. ಐಂದ್ರ 
ಜಾಲಿಕ. ೫. ಮೋಸಗಾರ: ತಂಡಕನು ಅವ ನಿನ್ನ ಹೆಂಡತಿಯ ಕೂಡಿರಲು 
ಭಂಡ ಒಡಲನು ಪೊರೆದುಕೊಂಡಿರ್ಪೆ ಯಾಕೆ (ಕರಿಕ. ೬೨-೦). ಓ ತುಂಟ; 
ಅಧಿಕ ಪ್ರಸಂಗಿ : ಎಲಾ ತಂಡಕ ಹುಡುಗನೇ ಇದು ಉಪ್ಪಲ್ಲ, ಬೆಲ್ಲ 
(ಕಥಾಮಂ. 7%, ೬6). ೭. ಅಲಂಕರಿಸುವಿಕೆ ; ಅಲಂಕರಣ. [ಸಂ.] 


35] ತಂಡಜ (ನಾ). (?) : ಆದಿಯಲ್ಲಿ ಲಿಂಗಾರ್ಚನೆಯ ಮಾಡಿದ ತಾರಜ ತಂಡಜ 


ರೋಮಜರಿಗೆ ಪ್ರಳಯವಾಯಿತ್ತು (ಅಬಂಡೇ- ೭೧-೪೨). [?] 

ತಂಡನಾಮೆ (ನಾ). ವಿಚಾರಣೆ; "ಪಂಚನಾಮೆ; ಮಹಜರು: ಪೋಲೀಸು 
ತಂಡನಾಮೆಯಾಗಿ ಶವಸಂಸ್ಕೂರವೂ ಮುಗಿಯಿತು (ತಳಿರು. 8೪): 
“ಪಂಚನಾಮೆ” ಪರಾ. [ ತಂಡ. ನಾಮ್ಯೆ) 

ತಂಡರಸಿ "ತಂದ್ರಾಸಿ' ನೋ. 

ತಂಡವಾಳ, ತಾಂಡವಾಳ (ನಾ). ಎರಕ ಹೊಯ್ದಾ ಕಬ್ಬಿಣ; ಬೀಡು 


ತಂಟೆಗಾರ (ನಾ): ೬ ತಂಟಿಕೋರ : ಈ ರಂಗಪ್ಪನ ದಾಳಿ ಹೊರಟುದೆಂದರೆ 
-ಕನ್ನಡದೊಳಗಿನ ತಂಟೆಗಾರರೆಲ್ಲ ದಾಳಾದೂಳಿಯಾಗುವರು (ನಡೆದಾ. 1, 
೪೩೭). [ತಂಟೆ -.ಕಾರ್ಕ (ಆ - ಕಾಣ) 

ತಂಡ, ತಂಡ್ಕು (ನಾ). ೧. ಗುಂಪು; ಹಿಂಡು ; ಸಮೂಹ: “ಬಂಬಲ್‌, 
ತುಜುಗಲ್‌ . . . ಸೇಣಿ, ತಂಡಂ, ಗುಂಡ* . . . ಗುಮ್ಮಿ, ಗೊಂದಣಿ- | 40 
ಈ. ೪೦ : ಸಮೂಹಂ” (ಕಶ ಸಾ. ೦೧-೨೨೨); “ ತಂಡಮೆನಲೋಳಿ” 


(ಭಾರನಿ. ೩೬) ; “ತಂಡಂ ತೆರಳ್ಳೆ ಮೊಕ್ಕಳ . .. ತೋಮವಿಂವು ತಾವೆತ್ತಂ 
ಸ್ತೋಮಾಭಿಧಾನಮಕ್ಕುಂ? (ಕವಿಕಂ. ೦೦೬); ಕಣ್ಣಳಿಂ ಕೆಂಡದ ತಂಡಂಗಳು 
ಮುರಿಯ ತಂಡಂಗಳುಂ ಸೂಸೆ (ಪಂಪಭಾ. ೩-೧೬ ವ); ರಸಮನೀವತ್ತಿರ್ದು 
ದಿಕ್ಷುಪುಕಾಂಡದ ತಂಡಂ (ಜಾಧಪು. ೦-೮೦) ;- ಕಂಡು ಬೆಜಿಗಾದುದು 
ಕುಮಾರರ ತಂಡ (ಕುವ್ಯಾಆ: ೬-೩೪). ೨. ಪಕ್ಷ ; ಪಂಗಡ : ನೆಲೆವೆರ್ಚುಗೆ 


ಕಬ್ಬಿಣ: ಅಗ್ನಿಸಂಯೋಗದಿಂದ ನೈಮಿತ್ತಿಕ ದ್ರವೃತ್ವವಂ ಪಡದು ನಾಶ 
ಮಾಗದೇ ಮರಳಿ ಕಠಿನವಾಗುವ ಚಿನ್ನ, ಬೆಳ್ಳಿ. . . ಕಂಚು ತಂ[ಪಾಕಾಂ. 
ತಾಂ]ಡವಾಳ ಮುಂತಾದಕ್ಕೆ ಲೋಹವೆಂದು ಹೆಸರು . (ಸಿದ್ಧಾಂತಿ. ೨೬೦). 
ತಾಂಡವಾಳ: “ಎರಕ ಹೊಯ್ದ ಕಬ್ಬಿಣ; `ತಾಂಡವಾಳ ” (0೩61-1:0೩- 
ಇಂಕನಿ.). [ದೇ.ಕ ತಮಿ, ತಣ್ಬವಾಳ ] 


ತಂಡಸ್ಕ 


ತಂಡಸ್ಕ "ತಂಡಸು' ನೋ. 

ತಂಡಸ್ಕ, ತಾಂಡಸ (ನಾ). ಇಕ್ಕುಳ ; ಚಿಮಟ ; ಪಟಕಾರ: “ ಇಕ್ಕುಬಂ 
ಲಾಳಿ ತಂಡಸಂ ಗಾರಿಕಾಖ್ಯಂ” (ಮಂಗರಾ. ೧೦೩-೮) ; ತಂಡಸದಿನೊೊಯ್ಯನೆ 
ಕೀಳುವೆಂ ನೀ ನೆಮ್ಮಿಕೋ ಬಂದೀ ಮರನನೆನುತ ` (ಬಸಪು. ೪೪-೦೪) ; 
ತಂಡಸದಿನಾ ದಸಿಯನಲುಗಿ ಕೀಳಲೈ (ಅರಾಶ. ೮-೬೭); ಬಂಗರವು ತಂಡಸದಿ 
ಹುಡುಕಿಯೆ ಹಿಡಿದ ತೆರನಂತೆ (ಜ್ಮಾನಸಿಂ. ೧೮-೫೭); ಇರ್ಕುಟ್‌ಯ ತಂಡಸದ 
ಕರ್ತರಿಯ .. . ಬಡಿವ ಸೊನ್ನೆಗಾಅರ ಸಾಲೆಯಿಂ (ರಾಮಾಕೃ. ೧೦೩-೧೪). 
ತಾಂಡಸ : “ ಇಕ್ಕುಟ್‌-ವ್ಯಾಧಿವಿಕಾರಂ ; ಸಂದಂಶಂ :: ತಾಂಡಸೆಂ ” 
(ಶೆಮದ. ಪರಿ. 9). [ಪ್ರಾ ಸಂಡಾಸ,/ಸಂ. ಸಂದಂಶ ] 

ತಂಡಸಸರ (ನಾ).ಒಂದು ಸರೋವರದ ಹೆಸರು:ತತೋ ನೈರತ್ಶಾಂ ದಿಶಿ 
ತಂಡ [ಸಸರ] (ಸೌಇಇ. ೫%, ೬-೨೨: 780). [ ತಂಡಸ? + ಸರ್ಯ) 

ತಂಡಸಿ "ತಂಡಸಂ' ನೋ. 

ತಂಡಸು, ತಂಡಸ್ಮ, 'ತಂಡಸಿ, ತಂಡಸೆ, ತಂದಸಿ (ನಾ). ಒಂದು ಬಗೆಯ 
ವಂಳ್ಳುಮರ : “ ಕಂಟಕಿಯೆನಲ್‌ ತಂಡಸು[ಫಾಕಾಂ. ಮಂಡನೆಂಗು, 
ಕಂಡನೆಂಗು] ” (ಮಂಗರಾ. ೩೭-೧೯): ಕರಿಬೇವಿನಂಬಟೆಯ ತಾಜಿ್‌ಯ 
ತಂಡಸಿನಾಸಿನಾನೆ ಬೊಬ್ಬುಲಿಯ (ಲೀರಾವ. ೬-೨೬) ; ತಂಡಸು ತಪಸು 

. * ಮಂದಾರಂಗಳಡಸಿ ತುಂಬಿದ ಚೆಲುವ ಭೂಜಂಗಳಿಂದ ಮಿಗೆ ಕಾನನಂ 

ಕಣ್ಣೆಸೆದುದು (ಹಣು. ೫-೦೬): ಕೊಡಸಿಗೆ ಬಾಗೆ. ಬೇಲರಳಿ ತಂಡಸು 
ಕೊಂಡಸು ಜಾಲವಾಲದಿಂದಿಡಿಕಿಟ್‌ದಿರ್ದ ಪೇರಡವಿಯೊಳ್‌ (ಧರ್ಮಪ. 
೩-೪೭). ತಂಡಸ್ಕ: ತೇಗರುಠಾಳ ತಂಡಸ ತಡಸ ತುಗ್ಗಿಲು . .. ಮೊದಲಾದ 
ವನಭೂಜಾಳಿಯಲಿ ಹೂಳಿದರಕಂಪನನಸಮ ರಣರಥವ (ಕೊರ ರಾ. 
೬-೦೪-೦೮) ; ತಂಡಸ ದಿಂಡ ಪೆರ್ಬೂರ . . . ತೇಗುಗಳ ವಿಸರ ನಾನಾವೃಕ್ಷ 
ಜಾತಿಯಿಂದೆಸೆವ ಘೋರಾರಣ್ಯ (ಸಿಂಗಿರಾ. ೩೦-೯): ಆಲ ತಂಡಸ ತಪಸಿ 
ಸಹಕಾರ ಕಿಂಶುಕ . . . ಸಿರಿಸಂಗಳಿಂದೆಸೆದುದಾ ಕಾಂತಾರವು.: (ಸಿದ್ದೇಪು. 
6-೩). ತಂಡಸಿ : ಕಕ್ಕೆ ಬಿಕ್ಕೆ ತಂಡ[ಪಾಣಾಂ. ಡಿ]ಸಿ ತಾಆ್‌ . . , ಚಂಪಕ 
ಗಳಿಂದ ನಿಲ್ಲದೆ ಮೆಅವುದಾ ವಿಪಿನ (ಕುರಾಸಾಂ. ೪-8]; ಹೇರಿಜೆಯೆಲಚಿ 
ತಂಡಸಿ ಮುಳ್ಳುಬೇಲಿಗಳ್‌ ಸೇರಿ ಮುಟ್ಟಿಹುವಾಗಸವನು (ಕಂನವಿ. ೦೮-೩೩) 
ತಂಡಸೆ: ತಂಡಸೆ[ಪಾಕಾಂ. ಗೆಂಡಗೆ, ಗೆಂಡಸೆ]ಕಾಗೆದೆೊಂಡೆ ಪೆರ್ಗುರುಡಿಗೆ 
- * * ಕೊಂಡರೆದು ಲೇಪಿಸೆ (ಐಮದ. ೧೦-೫೦) : ಅಂಬಟೆಯು ಬಾರೆ ನೆಲ್ಲಿ 
ತಂಡಸೆ ಕರಗ ಸಂತಾಲ (ಮುಣಾವಿ. ೭-೦೮). ತೆಂದಸಿ: ತಂದಸಿ, ಕಂಕಡ 
(ಮೈ ಔಗಿ. ೪೧-೮೦೮). 

ತಂಡಸೆ "ತಂಡಸು' ನೋ. 

ತಂಡಾಮುಂಡಾ “ತಂಡುಂಮುಂಡು' ನೋ. 

ತಂಡಾಯ (ನಾ). ಪರಿಚಾರಕ ; ಸೇವಕ (?) : ಕಂದರ್ಪೇಸ್ವರದೇವರ 
ತ್ತಂಣ್ಡಾಯ ಕೊಳೆಯಂಗೆ ತಂಣ್ಣೇಸ್ವರ ಮತ್ತರು ಆಜು (ಕಳ. 11, 
೧೬-೫೬; 1122). "ತಂಡಾಲಯ' ಪರಾ. [?./ತಮಿ. ತೊಣ್ಬ ) 

ತಂಡಾಲಯ (ನಾ). ಇ ತಂಡಾಯ : ಜ್ಞಾನಾರೂಢ ಪ್ರಾಣೇಶ್ವರ 
ನೆಂಬಾತನಲ್ಲಿಯ ದೇವರು ಒಂಬತ್ತು `: ಮಾನಿಸರು ತಂ[ಪಾಂಂ. ತಾಂ] 
ಡಾಲಯರು[ಪಾಕಾಂ. ತೆಂಡದಲ್ಲು] (ಜನ್ಮವ. ಕ. ೪೯೮-೦೦೭೮); *ವ್ಯವ 
ಸ್ಥಾಪಕ” (ಡನ್ಶವ. ಕ. ಕೋಶ). [77 | 

ತಂಡಿ, ಚಂಡ್ಮಿ, ತಂಡ್ಕು. ಥಂಡಿ (ನಾ). ೧. ಚಳಿ; ತಂಪು : ನೀರಿನ 
ಪಸೆಯಿಲ್ಲದಿದ್ದರೂ ವಾಯುವು ತೀರ ತಂಡಿಯಾಗುವುದು (ಬಾಲಪ್ರ. 11, 
667) : ತಂಡಿಯಿಂದ ಹಿಮ್ಮಡಿ ಮುದುರಿ ಸೆಳೆಯುತ್ತದೆ (ಕುಡಿಕೂ. ೮೯). 
೨. ತೇವ ; ಒದ್ದೆ : (8). ಚಂಡ್ಕಿ : ೧. ವರರತ್ನಾಳಿರುಚಿಯಲಿ ಚಂಡಿ 
ಯಾಯಿತು ದಿವಸವಂದಿನಲಿ (ಕುವ್ಕಾಸೆ. ಒರಿಇ. ೫-೫೦) . ೨. ಒಣಗಿದಷ್ಟು 
ಒಣಗಲಿ. ತರಗೆಲೆಯು ಹಾಗೆ ಚಂಡಿಯಾಗಿ, ಬೆಂಕಿ ಊದಿದಷ್ಟು ನಂದುತ್ತದೆ 


೩೨೦೭ 


ತಂಡುಮುಂಡು. 


(ಮರಮ. ೨೨): ಮೈಯೆಲ್ಲ ಚಂಡಿ. ನನ್ನ ಬಟ್ಟೆಯಿಂದ್ಲೆ ವರ್ಸಿದೆ ದೇವರೆ. 
(ಕದಂಬ. ೦೦೫8). ತಂಡ್ಕು : ೨. ಹದಿನೈದು ದಿನದ ಮಳೆಯ ತಂಡಿನಿಂದ, 
ಹೆಪ್ಪಳಕ್ಕೆಲ್ಲಾ ಗಡ್ಡವಿಸಸೆ ಬಂದಿತ್ತು (ಮರಮ. ೨೩). ಥಂಡಿ : ೧. ಅಲ್ಲಿ 
ಬಂದು ಮುಟ್ಟಿದಾಗ ಥಂಡಿ ಸುರುವಾಗಿತ್ತು (ಸಮಜೀ. ೬೦೮) ; ಭಾಳ 
ಥಂಡಿ ಹತ್ತಿದ್ದಿತಲಾ ಹೆಂಗಾರ (ಮುಗಿಮ. ೨೬). ೨. ಮನೆ, ನೆಲ, ಗೋಡೆ 
ಎಲ್ಲಾ ಥಂಡಿ ಹತ್ತಿ ಜಿನುಗ್ತಿ ರೋವು. (ಎಮಂಕ. ೪೭). 
ಚಂಡಿಪುಂಡೆಯಾಗು ಎ ನೆನೆದು ಸೊಪ್ಪಾಗು : ನನ್ನ ತೊಡುಗೆಗಳೆಲ್ಲ 
ನೀರಲ್ಲಿ ನೆನೆದು ಚಂಡಿಪುಂಡೆಯಾಗಿ ಹೋದುವು (ನಡೆದಾ. : 11, ೦೦೪೩). 
[ « ಮರಾ. ಥಂಡೀ, ಥಂಡಾಈ ; ಹಿಂ. ಠಂಡೀ]. 


10| ತಂಡಿಲ (ನಾ). ಹೋಮ ಹವನಗಳಿಗಾಗಿ ಶುಚಿಗೊಳಿಸಿ ಸಿದ್ಧ ಪಡಿಸಿದ 


26 


36 


45 


ಚಚ್ಚೌಕವಾದ ಭೂಮಿ ; ಯಜ್ಞವೇದಿಕೆ : ಸ್ಥಂಡಿಲ; ತಂಡಿಲ 
(ಶೆದಾ'ನು. ೧೪೯ ಪ್ರಯೋ). 
[ಆಪ್ರಾ, ಥಂಡಿಲ. / ಸಂ. ಸ್ಮಂಡಿಲ) 

ತಂಡಿಲು (ನಾ). ಅಕ್ಕಿ ; ತಂಡುಲ : ಬೇಕಾದ ಬೇಳೆ ಬೆಲ್ಲವು ತುಪ್ಪ ತಂಡಿಲು 
ಜೋಕೆಯಾಗಿರ್ದ ಭಾಂಡವನು ನೀ ಕಟ್ಟಿ ಗೊಡೆಯೊಳಗೆ ತುಂಬು 
(ಅಮುಸಾಂ..೫-೯); ಆ ಸತ್ತೆಂಬ ತಂಡಿಲು ಚಿದ್ರೂಪನಾದ ಶರಣನ ಮಹಾನು 
ಭಾವಾಂತರಂಗ ಮೂತಿ೯ಗೊಂಡಿತ್ತೆಂಬುದೀಗ ಆ ಭತ್ತ ಸಿಕ್ಕಿತ್ತು. 
ಅರಮನೆಯಲ್ಲಿ ಎಂಬ ಶಬ್ದಕ್ಕರ್ಥ (ಮೋಳಿಮಾ. ೨೪೧-೭೯೦ ಟೀಕೆ). 

[ ಆಸಂ. ತಂಡುಲ) 

ತಂಡು, "ತಂಡ' ನೋ. 

ತಂಡ್ಕು (ನಾ). ೧. ಕೋಲು ; ದೊಣ್ಣೆ ; ದಂಡ : (8. ೨. ಭಾರವಾದ 
ಕಬ್ಬಿಣದ ಕೋಲು,-ಗದೆ : (8). [ ತಮಿ. ತಣ್ಣು. / ಸಂ. ದಂಡ] 

ತಂಡ್ಕು "ತೊಂಡ್ಕ' ನೋ. . 

ತಂಡ್ಮು (ನಾ). ಮರದ ಸೌಟು : “ ತಂಡೂಃ, ದಾರುಹೆಸ್ತಕಃ- ೨ ಕೈಬಟ್ಲು 
ಪೆಸರುಗಳು, ಮರದ ಸೊಟಕ, ಮರದ ಸೌಟು” (ಸಿದ್ಧಾಂತಿ. ೨೪೩). 

[ಸಂ. ತಂಡೂ) ೧. 

ತಂಡ್ಯು (ನಾ). ಶಿವನ ದ್ವಾರಪಾಲಕರಲ್ಲಿ ಒಬ್ಬ ನಂದೀಶ್ವರ. £ ಅಣಕ 
ಮತ್ತು ನೃತ್ಯಕಲೆಗಳಿಗೆ ಈತನೇ ಆಚಾರ್ಯಪುರುಷ: ಶಿವನಾ 
ಪ್ರಯೋಗದೊದವಂ ತವಕಂ ಮಿಗೆ ನೆನೆದು ತಂಡುವಿಂಗುದ್ಧತ ನೃತ್ಯವ 
ನೊರೆಯಲಾತನೊಲವಿಂ ತವೆ ಭರತಂಗಿತ್ತೊಡಾಯ್ದೂ ತಾಂಡವದ ಪೆಸರ್‌ 
(ರ್ಯಾಸೆರಂ.0-೧೨); ತುಂಬುರು ತಂಡುವು ಡಿಂಡಿಮ ಬಾರಿಸೆ (ಗಣೇಶ. 
೦೧೨೬೯). "ತಾಂಡವ' ಪರಾ. [ಸಂ.] 

ತಂಡ್ಕು "ತಂಡಿ' ನೋ. 

ತಂಡುಂಮುಂಡು, ತಂಡಾಮುಂಡಾ, ತಂಡಂವಂಂಡು, ತಂಡೋ 
ಮುಂಡೊ (ನಾ). ೧. ಚೆಲ್ಲಾಪಿಲ್ಲಿ; ಅವ್ಯವಸ್ಥೆ ; ಅಸ್ತವ್ಯಸ್ತತೆ : 
ಖಂಡದ ದೊಂಟಿಯ ಶುತ್ತುಂ ತಂಡುಂಮುಂಡಾಗಿ ಬಿರ್ದ ಪೆಣಗಳ ಪುಂಜಂ 
ಬೆಂಡೆರ್ದವು ಧುರದೊಳ್‌ ನೊರೆವಿಂಡೆದ್ದರ್ವಿಸುವ ಬಿಸಿಯ ನೆತ್ತರ ಕಡ 
ಲೊಳ್‌ (ಮಹಾನೇ. ೧೨-೨೬). ತಂಡಾಮುಂಡಾ: ೨. ಗೃಹಕೃತ್ಯದ 
ಹೊಣೆಗಾರಿಕೆಗಳಿಲ್ಲದವನು; ಆಶ್ರಯ ರಹಿತನಾದ ವ್ಯಕ್ತಿ: 
ತಂಡಾಮುಂಡಾ ವಾಸಂದೇವ (ಕಂ). ತಂಡುಮುಂಡು: ೧. ಖಳ 
ಶಿರೋಮಣಿ ರಕ್ತಬೀಜಾಸುರನ ಸಂತತಿಯ ಗಲಭೆ ಕೈವೆಸೃಿಸೋಂಕಿಗ 
ನಿಮಿಷಲಲನೆಯರು ಮೇಣ್ಮೇರಿ ಬಾಳ್ವರೆ ಸಿಲುಕಿ ಕೆಡೆದರು ತಂಡುಮಂಂಡಿಗೆ 
ಬೀದಿ ಬೀದಿಯಲಿ (ಅಂಬಿಕಾ. ೪೨-೪೮): “ ಧಾಂಧಳೆ, ಕೋಟಲೆ” 
(ಪ್ರಥಣ್ಮ). ತಂಡೋಮುಂಡೊ: (9). 

[?. / ತಮಿ. ತಣ್ಣಾಮುಣ್ಣಾ, ತಣ್ಣುವಿಣ್ಣು - ಮೊಂಡುತನ 
ತಂಡುಮುಂಡು "ತಂಡುಂಮುಂಡಂ' ನೋ. 


ತಂಡುಲ 


} 

ತಂಡುಲ, ತಂಡುಳ (ನಾ). ೧. ಅಕ್ಕಿ: ನೆಟ್ಟನೆ ಪುಷ್ಪವಾಸನೆಯ ಕಪ್ಪರ 
ಶಾಲಿಯ ತಂಡುಲಂಗಳಂ ನಿಟ್ಟೆಸರಿಟ್ಟು ಬಾಗಿ (ಸುಕುಮಾ. ೦೦-೧೦) ; 
ಪ್ರಜೆಯೆಲ್ಲಂ ಜಲಗಂಧಸ್ರಜ ತಂಡುಲ ಧೂಪದೀಪ ಚರು ತಾಂಬೂಲ 
ವ್ರಜದಿಂ ಪೂಜಿಸುವುದು (ಯಕೋಡ. ೪-೭೩); ಮೋಡಗಳ ಮೊರದಲ್ಲಿ 
ತಾರೆಗಳ ತಂಡುಲವ ಒನೆವ ವನಿತೆಯ ಹಾಗೆ ತೆನೆಯೆ ಗಾಳಿ (ಕರುಶ್ವಾ 

೨. (ಕಮಲದ) ಬೀಜ : ತಿಳಿದ ತಿಳಿಗೊಳೆದ ತಳಿತ ಶಾವರೆ 
ಯರಳ ತಂಡುಲದ ರುಚಿಯ ಕಳಹಂಸೆ ಬಯಸುವಂತೆ (ಆದವ. ೦೬-೩೬): 
ತಾಮರಸತಂಡುಲಂಗಳ ಜಕ್ಕುಲಿಸಿ ಕೊಕ್ಕಿನಿಂ ನಲಿದು ವಧುಗೂಡಿ ಸೇವಿಪ 
ಬಿಸಿಲ್ವಕ್ಕೆಗಳಿಂ (ಪದ್ಮರಾ. 6-8೯). ೩. ಒಂದು ಅಕ್ಕಿಯ ಕಾಳಿನಷ್ಟು 
ತೂಕ ; ಮಂತ್ತು, ರತ್ನ ಮೊದಲಾದಂವುಗಳನ್ನು ತೂಕಮಾಡುವ 
ಒಂದು ಪ್ರಮಾಣ :೧೬ ತಂಡುಳ ಅಂದರೆ ೧ ರತಿ (ಮುಂಬವ್ಕಾ. ೦೩೭). 
೪. ಕೋಶ, ರವಿ, ತಂಡುಲ, ಅಗ್ನಿ, ತಪ್ತಮಾಷ, ಜಲ, ವಿಷ 
ಎಂಬ ಏಳು ಬಗೆಯ ದಿವ್ಯಗಳಲ್ಲಿ ಒಂದಂ. "ದಿವ್ಯ' ಪರಾ. 
೫. ಒಂದು ಬಗೆಯ ಔಷಧಿ ಸಸ್ಯ ; ವಾಯವಿಳಂಗ. ತಂಡುಳೆ: 
೧. ಮಧುರಮೆಂಬ ಕಳಮತಂಡುಳಮಂ ಕಯ್ದೆಯೆಂಬುದು ದುಷ್ಪ ಶೀತಿ 
(ಪಸಾರ. ೯೦೪-೧೦). [ ಸಂ.) 

ತಂಡುಲೀಯ (ನಾ). ಒಂದು ಬಗೆಯ ಸೊಪ್ಪು ; 
ಸೊಪ್ಪು ; ಚಿಲುಕೀರೆ : “ ತಂಡುಲೀಯ, 
ಸೊಪ್ಪು” (ಸಿದ್ಧಾಂತಿ. ೧೨೬). [ ಸಂ.) 

ತಂಡುಲೀಯಕ, ತಂಡುಳೀಯಕ (ನಾ). ತಂಡುಲೀಯ : “ ನೀರದರವಂ 
ತಂಡುಲೀಯಕಂ ಮುದಿಷ್ಟಮೆನೆ ಕಿಟುಕುಸಾಲೆಯಕ್ಕುಂ” (ಮಂಗೆರಾ- 

'ತಂಡುಳೀಯಕ: “ ತಂಡುಳೀಯಕಂ ಜ ಳಧರನಾಮಂ” 
(ವಸ್ತು ಕೋ. ೩೭-೨೮). [ಸಂ.] 

ತಂಡುವಾದಿಸು (ಕ್ರಿ). ಮೊಂಡುತನದಿಂದ ವಾದಿಸಂ ; ವಿತಂಡವಾದ 
ಮಾಡು: ಇದು ರಾಗ ತೊರೆಯದವಗೆ ಮನಸಿಗೆ ಹತ್ತದು ಹೀಗೆ 
ಹಾಗ್ಕಾಕೆಂದು ತಂಡುವಾದಿಸಿದರೆ ಆಗುವುದೇನಯ್ಕಾ ಅದರಿಂದ ಫಲಿತಾರ್ಥ 
(ವಿಪ್ರಸು. 9೨. ೫). 


೧೬-೭). 


ಕಿರುಕಂಸಾಲೆ ; ಕೀರೆ 
ಅಲ್ಪಮಾರಿಷಃ - ೨ ಕೀರೇ 


೪೨-೪೦). 


[ತೊಂಡ್ಕು?  ವಾದಿಸು) 
ತಂಡುಳ "ತಂಡಂಲ' ನೋ. 
ತಂಡುಳಜಳ (ನಾ). ಅಕ್ಕಿಯನಲ್ನ ತೊಳೆದ ನೀರು ; ಅಕ್ಕಿಯ ಕಚ್ಚು | 
ಅಕ್ಕ ಚ್ಚು: ಸಿರಿಕಂಡಂ ಬ್ರಾಹ್ಮಿಯೆನಿಪ್ಪೆ ರಡಂ ಮೇಣಲ್ಲದಂದು ತಂಡುಳ 
ಆಟವೂ ಪುಣಿಸೆಯ ಬೇರ ರಸಮುಮಂ ಕುಡಿಯೆ ಕಿಡಿಸುಗುರಿ 
ಸ್ಫೋಟಕಮಂ (ಲೋಕೋಪ. ೯-೨೫). 
[ ತಂಡುಳ (ಎ ತಂಡುಲ) + ಜಳ್ಳ (ಎ ಜಲ್ಯ) 
ತಂಡುಳೀಯಕ "ತಂಡುಲೀಯಂಕ' ನೋ. 
ತಂಡೆ (ನಾ). ೧.ಒಂದು ಬಗೆಯ ಕಾಲಿನ ಆಭರಣ ; ರುಳಿ : ಅಡಿಯು 
ತಾವರೆ ತಂಡೆಯಂಚೆಯು ತೊಡೆಯು ಬಾಳೆಯು ಬಳುಕುತಿಹ ಬಡನಡುವು 
ಬಳ್ಳಿಯು (ಅರ್ಣಾವಿ. ೨೧-೩೪). ೨. ಎತ್ತಿನ ಕೊರಳಲ್ಲಿ ಕಟ್ಟುವ ಬಣ್ಣ 
ಬಣ್ಣದ ದಾರಗಳನ್ನು ಹೆಣೆದಂ ಮಾಡಿದ ಪಟ್ಟಿ ; ಕೊರಳಪಟ್ಟಿ ; 
ಎತ್ತಿನ ಕೊರಳಲ್ಲಿ ತಂಡೆ ಹಾಕಿದ್ದೇನೆ (ರೂಢ). 
(ದೇ.॥ ತಮಿ. ತಣ್ಟೈ ; ಮಲ. ತಣ್ಣ ; ತುಳು. ತಂಡೆ 
ತಂಡೆಯ (ನಾ). ಒಂದಂ ಊರಿನ ಹೆಸರು. ಭp ಈಗಿನ ನಂಜನಗೂಡು 
ತಾಲ್ಲೂಕಿನ ತಾಂಡ್ಯ : ಮಯ್ಸೂರ್‌ ನಾಡ ತಣ್ಣೆಯದ ಎಳ್ತಿಯಮ್ಮನ 
ಮಗಂ ಮಾದಯ್ಯ (ಮೈಲಆರಿ. ೦೯೩೬, ೫೭-೩; 3064) ; ಕಡೆಕೊಳಂ ಖಾರ 
ವುರಂ ತಣ್ಣೆಯದ ಮುಕ್ಕೂಡು ಮೂಡ ಮೊಗದೆ. ಪೋಗಿ (ಮೈಲರಿ- 


೧೯೩೪, ೩೮-೭: 11ನೆಯ ಶತ). (?) 


೩೨೦೮ 


ತಂತಿಬಿಡು 


ತಂಡೇಲ (ನಾ). ದೋಣಿಯ ಅಥವಾ ಹಡಗಿನ ಯಜವಖನ,- 
ಮುಖ್ಯಸ್ಥ: ಅಲ್ಲಿಲ್ಲಲ ದೋಣಿಯ ತಂಡೇಲನನ್ನು ' ಕುರಿತು 
ಆರ್ಭಟಿಸಿದೆ (ಮೈಲಿಮಾ. 80); ಬಂದರಿಗೆ ಹೋಗಿ ಅಲ್ಲಿನ ತಂಡೇಲರನ್ನು 
ಕರೆದು... ತನಿಖೆಮಾಡುತ್ತಾರೆ (ಜಾರುದಾ. ೩೩). 
[ದೇ.8 ತಮಿ. ತಣ್ಬಲ್‌, ತಣ್ಟೇಲ್‌ ; ಮಲ. ತಣ್ನಲ್‌; ತುಳು. ತಂಡೆಲ್‌, 
ತಂಡೆಲೆ ; ತೆಲು. ತಂಡೇಲು, ತಂಡೆಲು. / ಹಿಂ. ಮರಾ. ತಾಂಡೇಲ್‌] 
ತಂಡೋಮುಂಡೊ “ತಂಡಂಂವಂಂಡು' ನೋ. 
ತಂತಿ (ನಾ). ೧. ತಾಮ್ರ ಮುಂತಾದ ಲೋಹಗಳ ತೆಳುವಾದ ಎಳೆ ; 
ತೆಳಂಕಂಬಿ ; ಸರಿಗೆ: ಬೆರಲೊಳ್‌ ಬೀಣೆಯ ತಂತಿಗಳೊರಸಿದ ಕೆಂಗಲೆಗಳ್‌ 
(ಪಂಪಛಾ. ೬-೦೦) ; ಅರಿಭೂಪಾಳ ಸಿರಂಗಳಿಂದೆ ಸೊರೆಯಂ ತದ್ಬಾಹು 
ಸಂದೋಹದಿಂ ಕರೆಯಂ ದಂಡಿಗೆ ಮಾಡಿ ಬೆಂನೆಸೆವ ಬೀವಿಂ ತಂತಿಯಂ ಕಟ್ಟಿ 
(ಎಕ. ೪1, ಕಡೂರು. ೧೫೬-೩೬; ಸು. 1190); ಪದಿನಾಲ್ಕು ತಂತಿಯಿಂ- 
ಮೆಜಿವ ವೀಣೆಯನಲ್ಲಿ ಪದಪಿನಿಂ ಮೇಳಯ್ಲಿ (ಕಿರುನೀ. ೮೫-೨೩); ನೋಟ 
ರಾಯನ ಮೇಲೆ ನೆನಹು ರಾಗದ ಮೇಲೆ ನೀಟ ತಂತಿಯ ಮೇಲೆ ಬೆರಳು 
(ಛರಡ. ೫-೩೮) ; ಧಾತುಗಳಿಂದ ಬೇಕಾದಷ್ಟು ಉದ್ದ ತಂತಿಯನ್ನು ಎಳೆಯ 
ಬಹುದು (ಮುಂಬಯಿ. ೪-೯8). ೨. ವೀಣೆ ಮೊದಲಾದ ತಂತಿವಾದ್ಯ : 
ತಾಳ್ಕಾಕ ತಂತ್ಯಾಕ ರಾಗದ ಚಿಂತ್ಯಾಕ (ಗರಿ. ೧೨೨-೭); ಜೀವದ ರಸ ಹಿಂಡಿ 
ತುಂತೂರು ಮಳೆಯಾಗಿ ತಂತಿಯ ತುಂಬೆಲ್ಲ ಸಿಡಿಧಾಂಗ (ಸಖೀಗೀ. ೩೨-೦೪). 
೩. ತಂತಿಯ ವಂಲಕ ಕಳಿಸುವ ಸುದ್ದಿ ; ತಾರು; ಟೆಲಿಗ್ರಾಂ: 
“ಜಾಗ್ರತೆಯಾಗಿ ಹೊರಟು ಬಾ' ಎಂದು ತಂತಿ ಕೊಟ್ಟಿದ್ದನು (ಜಿಂದುಟಿ. ೭೭). 
ತಂತಿಯ ದೀಪ ಎ ವಿದ್ಯುದ್ದೀಪ : ವಿದ್ಯುಚ್ಛಕ್ತಿ ಎಂದು ಹೇಳುವ 
ಬೆಳಕಿಗೆ ತಂತಿಯ ದೀಪ ಎಂತಲೂ ಹೇಳುವುದನ್ನು ಕೇಳಿದ್ದೇನೆ (ಕಒಸಾ- ೬೩)- 
[ ಇಪ್ರಾ. ತಂತೀ./ಸಂ. ತಂತ್ರಿ, ತಂತ್ರೀ 
ತಂತಿಕಂಬ (ನಾ). ವರ್ತಮಾನವನ್ನು ದೂರಕ್ಕೆ ಸಾಗಿಸುವ ತಂತಿಗಳನ್ನು 
ಬಿಗಿದ ಕಂಬ; ತಂತಿ ವರ್ತಮಾನದ ಕಂಬ: “ತಂತಿಕಂಬ; ತಾರುಕಂಬ” 
(Telegraph-post. ಪತ್ರಿನಿ. ೮೨). [ತಂತಿ * ಕಂಬ್ಮ (೩ ಕಂಭ) 1 
ತಂತಿಕಚೇರಿ (ನಾ). ತಂತಿ ವರ್ತಮಾನವನ್ನು ಕಳಿಸುವ ಕಚೇರಿ : 
(Telegraph-oಗೀ. ಪತ್ರಿನಿ. ೮೨). [ತಂತಿ + ಕಚೇರಿ] 
ತಂತಿಕಟ್ಟು (ಕ್ರಿ). ೧. ತಂತಿಯನ್ನು ಅಳವಡಿಸು : ವೀಣೆ . 
ಮೊದಲಾದ ತಂತಿ ಕಟ್ಟಿ ನುಡಿವ, ವಾದ್ಯವನಳೌ್‌ವುದು (ಆದವ. ೬-೦೨). ' 
೨. (ಆಲಂ) ನಿರ್ದಿಷ್ಟಪಡಿಸು ; ಗೆರೆ ಎಳೆ: ಊರಗಾರಕಿ ವ್ಯವಹಾರ 
ದೊಳಗ ಹಾಂಗೆಲ್ಲಾ ತಂತೀಕಟ್ಟಿ ಕೆಲಸ ಸಾಗೂದುಲ್ಲ (ಗ್ರಾಮಾಯ- ೪೦)- 
[ ತಂತಿ ಕಟ್ಟು, 
ತಂತಿಕೊಡು (ಕ್ರಿ). ತಂತಿಯ ಮೂಲಕ ಸಮಾಚಾರವನ್ನು ಕಳಿಸಂ : 
ಕಲಕತ್ತೆಗೆ ಹೊರಟ ಬಗ್ಗೆ. ಬಾಬುಗಳಿಗೆ ತಂತಿಕೊಟ್ಟು ಹೊರಟುಬಿಟ್ಟೆನು 
(ಹೇಮಂತ. ೩೦೪). [ತಂತಿ + ಕೊಡ್ಕು) 
ತಂತಿಜಾಲರಿ (ನಾ). ತಂತಿಯಿಂದ ಮಾಡಿದ ಜಾಲರಿ: ಕಿಟಿಕಿ ಬಾಗಿಲು 
ಗಳಿಗೆ ತಂತಿಜಾಲರಿ (೪1೯-೫) ಹಾಕಿಸುವುದರಿಂದ ಇವುಗಳ ಕಾಟ 
ಕಡಿಮೆಯಾಗುವುದು (ಗೃಹವಿ. ೧೮೬). [ತಂತಿ * ಜಾಲರಿ] 
ತಂತಿಟಪ್ಪಾಲು (ನಾ). ತಂತಿಯ ಮೂಲಕ ಕಳಿಸಂವ ವರ್ತಮಾನ,- 
ಸುದ್ದಿ ; ಟೆಲಿಗ್ರಾಂ: (೪). [ತಂತಿ * ಟಪ್ಪಾಲು (ಟಪಾಲು) ] 
ತಂತಿಬಲೆ (ನಾ). - ತಂಶಿಜಾಲರಿ: ಈ ಕೋಣೆಯೂ ಎರಡು ತಂತಿಬಲೆ 
ಗಳಿಂದ ಇಬ್ಭಾಗವಾಗಿತ್ತು (ಪುನರು. ೧೮೮)- [ ತಂತಿ * ಬಲೆ] 
ತಂತಿಬಿಡು (ಕ್ರಿ). ತಂತಿ ಸಮಾಚಾರವನ್ನೂ ಕಳಿಸು ; ತಾರು ಕೊಡು: 
ಅದನ್ನು ಕೇಳಿ ಅವರು ನನಗೆ ತಂಶೀ ಬಿಟ್ಟಿದ್ದರು (ಸ್ಮೃತಿಜಿ. ೫೦೩) 
[ ತಂತಿ + ಬಿಡು,] 


ಲಾ 


46 


ತಂತಿಮೆತ್ತೆ 


ತಂತಿಮೆತ್ತೆ (ನಾ). ಒಳಗೆ ಸ್ಥಿತಿಸ್ಥಾಪಕತ್ವವುಳ್ಳ ತಂತಿಯನ್ನು ಅಳವಡಿಸಿ 
ಮಾಡಿದ ಮೆತ್ತೆ,- ಆಸನ : ತಂತಿಮೆತ್ತೆಯ ಮೇಲೊಂದು ಶುಭ್ರವಾದ 
ಹಾಸುಗೆಯಿತ್ತು (ಪುನರು. 3೬೫). [ತಂತಿ 4 ಮೆತ್ತೆ] 

ತಂತಿಮೇಹ (ನಾ). ಎ ತಂತುಮೇಹ : (8). ( ಎಸಂ. ತಂತುಮೇಹ] 

ತಂತಿವರ್ತಮಾನ (ನಾ). ದೂರಲೇಖಕದ ಮೂಲಕ ಕಳಿಸಿದ ಸುದ್ದಿ,- 
ಸಮಾಚಾರ: ೨೨೦೦೦ ಮೈಲು ದೂರ ತಂತಿವರ್ತಮಾನವು ನಡೆಯುತ್ತದೆ 
(ಭೂಗೋಳ. 99). [ತಂತಿ 4 ವರ್ತಮಾನ] 

ತಂತಿವಾದ್ಯ (ನಾ) ತಂತಿಗಳಿಂದ ಕೂಡಿರುವ ವೀಣೆ, ತಂಬೂರಿ ಮೊದ 
ಲಾದ ವಾದ್ಯ : “ ತತೆಂ-ತಂತಿವಾದ್ಯಂ ” (ಕಾಶಕ್ಕ. ೨೩೮) ; ತೆಂತೀವಾದ್ಯ 
ಯಾವುದೇ ಆದರೂ ಕಾಲಕ್ರಮೇಣ ವೀಣಾ ಎಂಬ ರೂಢನಾಮದಿಂದ 
* « * ಕಂಡುಬರುತ್ತದೆ (ಸಾಗೀಡಂ. ೧೦೮). [ತಂತಿ+ ವಾದ್ಯ] 

ತಂತಿವಾರ್ತೆ (ನಾ). - ತಂತಿವರ್ತಮಾನ: ತಂತಿವಾರ್ತೆ ಕೇಳಿ ತಕ್ಷಣ ಹೊರ 
ಟರು (ರೂಢಿ). | [ತಂತಿ + ವಾರ್ತೆ] 

ತಂತಿಸಮಾಚಾರ (ನಾ). -ತಂತಿವರ್ತವಸಾನ : ತಂತೀಸಮಾಚಾರ, ವಾಯು 
ಸಮಾಚಾರ, ವೀಣಾವಾದನ ಇತ್ಯಾದಿ ಸೂಕ್ಷ್ಮಸ್ವರೂಪವನ್ನು ಪಡೆಯುತ್ತದೆ 
(ಜೀವಾತ್ಮ. ೦೭೪). [ತಂತಿ ಸಮಾಚಾರ]. 

ತಂತಿಹಜುಕ (ನಾ). ಸಂಬಂಧವನ್ನು ಕಡಿಯುವವನ : ಸಂತೈಸಿಕೊಂಡು 
ಹೋದನೊ ದಾರಿಯಲಿ ಸಿಕ್ಕಿ ಭ್ರಾಂತುಗೊಂಡನೊ ಬೇಡ ಹೇಳವ್ವ 
ತಾಯೆಯೆನೆ ತಂತಿಹಜುಕನನಾರು` ಸೀಯದಿರ್ದರೆ ಹೋ ದನೆಂದಳಾ 
ಪದ್ಮಾವತಿ (ಗುಳಣ. ೨-೭೪); “ಅಂಕೆಯಿಲ್ಲದವನು, ಲಂಗು ಲಗಾವಿಲ್ಲ 
ದವನು” (ಗುಳಶ. 'ಕೋಕ). [-ಆತಂತ್ಯು * ಹೆಜುಕ (ಪಣುಕ) ] 

ತಂತು, (ನಾ). ೧. ಎಳೆ; ದಾರ; ನೂಲು; ಸೂತ್ರ : `“ತಂತು`ಗುಣಂ 
ಸೂತ್ರಂ” '(ವಸ್ತುಕೋ ೬೬-೮೭); “ನೂತ ನೂಲೆಟ್‌ಯಲ್ಲಿ . . . ತಂತು 
ವದು” (ಮಂಗರಾ. ೦೩೪-೬೬); ಪಟವ ಹೆಜ್‌ದು ತಂತುವ ನೋಡಲದೇಕೆ 
'ಆ' ಪಟವೇ ತಂತುವೆಂದಜ್‌ದೊಡೆ ಸಾಲದೇ (ದೇದಾವ. ೬೦-೧೨೫); 
ಸ್ನಾಯುಗಳ ಬಣ್ಣ ನಸುಗೆಂಪು; ಅವು ಹಲವು ತಂತುಗಳಿಂದುಂಟಾಗಿರುತ್ತವೆ 
(ಮುಂಬಯಿ. ೬-೩೦೪) ; ನಿರಾಕಾರ ಏಕಾಂತ ತಂತು ಸುತ್ತುತ್ತಲಿತ್ತು ನನ್ನ 
(ಅರಳು. ೦8೪-೫). ೨. ಸಂಬಂಧ. "ತಂತಿಹಚುಕ' ಪರಾ. 

ತಂತುಮಾತ್ರದ್ರಾಹ್ಮಣಎತಂತಂಹಾರುವ: ಇವುಗಳಲ್ಲಿ ೧೦೫ ಕುಲಗಳು 

ಕ್ರಿಕರ್ಮಿಗಳು ; ಶಂತುಮಾತ್ರ ಬ್ರಾಹ್ಮಣರು (ಳುಳುನಾ. ೦೩೦). ತಂತು 
ಮಾತ್ರಬ್ರಾಹ್ಮಣ್ಯ ಎ ಜನಿವಾರದಿಂದ ಮಾತ್ರ ಬ್ರಾಹ್ಮಣನಾಗಿರುವಿಕೆ ; 
ಆಚಾರವಿಲ್ಲದೆ ಜಾತಿಯಿಂದ ಬ್ರಾಹ್ಮಣನಾಗಿರುವುದಂ : (8). [ಸಂ.] 

ತಂತ್ಯು (ನಾ). ೧. ಉಪಾಯ ; ತಂತ್ರ: ಆಚಾರಮಾರ್ಗ ತಂತು 
ವನಜ್‌ವನಾವನೊರ್ವಂ ಬ್ರಹ್ಮವರ್ಚಸನಕ್ಕುಂ (ಮಂಗರಾ. ೭೪-೦); 
ಪಂಥದಲ್ಲಿ ಏಕಾಂತದಲ್ಲಿ ಕಾಂತೆಯ ಸಂಗಡದಲ್ಲಿ ಸಂತರ ಬಳಿಯಲ್ಲಿ ತಂತಿನಲ್ಲಿ 
ವನಾಂತರದಲ್ಲಿ . , . ಎಂತಾದರೂ ಮನದಂತಿರಲಿ ಸಂತತ ಹರಿಪಾದ 
ಕ್ರಾಂಶನಾಗಿ (ವಿಸಾಸು. ೬೯-೩); ಎಲ್ಲಾ ಕೊಡಗ ಮಾಡಿದ ತೂತು 
(ಜಿಂಗಾಳ್ಯ. ೪೦೪). "ತಂತುಗಾರ' ಪರಾ. ೨. ಮುಖ್ಯವಾದಂದಂ ; 
ಪ್ರಧಾನವಾದ ವಿಷಯ: “ ಮುಖ್ಯದಲ್ಲಿ .'. . ತಂತುವದು ” (ಮಂಗರಾ- 
989-೬೬). "ತಂತ್ರ' ಪರಾ, [?] 

ತಂತುಳ (ನಾ). ೧. (ರೇಷ್ಮೆಹುಳಂ, ಜೇಡರ ಹುಳು ಮೊದಲಾದುವು 
ಗಳಲ್ಲಿ) ನೂಲನ್ನು ಹೊರಡಿಸುವ ಅಂಗ: ರೇಷ್ಮೆಕೋಶಗಳನ್ನು 
(6000088) ಮಾಡಲು ತಂತುಕ (8003%6ಟಿದ ಮೂಲಕ ಹೊರಬರುತ್ತದೆ 
(ಕೀಟಜಿ. ೯೨). ೨. ದಾರವನ್ನು ತೆಗೆಯುವ ಸಾಧನ : ಸಂಶ್ಲೇಷಿತ 
ದಾರಗಳನ್ನು (80h: 02) ತೆಗೆಯುವ ತಂತುಕಗಳನ್ನು (80126760) 

. * ಬಳಸುತ್ತಾರೆ (ಶಿಲ್ಪನಾ. ೩೯). [ಸಂ.] 


೩೨೦೯ 


ತಂತುವಾಯ 


ತಂತುಕಾರ(ನಾ).ಜೇಡರ ಹುಳು: ನಿಚ್ಚಂ ತೊಯ್ದಮೃತಶಿಲೆಯ ಗೋಶಾಲೆ, 
ತಂತುಕಾರ ಸಹಸ್ರ ಜಾಲ ವೈರೂಪ್ಯದಿಂ, ಖಿನ್ನಮಿದೆ ಪಾಳೂರ ತುರುಪಟ್ಟಿ 
ಯೋಲ್‌ (ಶ್ರೀರಾಮಾ. ೮೫೦-೦೦). ['ಸಂ.] 
ತಂತುಕುಳ (ನಾ). “ಬ್ರಹ್ಮವರ್ಚಸ್ಸುಳ್ಳವರ ಸಮೂಹ (ಯಜ್ಞವನ್ನು 
ಮಾಡಂವವರ ಗುಂಪು)” (ಅಶಿಕಿ. ಕೋಕ) : ದಧೀಚಿಮುನಿ ಯಜ್ಞ 
ಮಂಟಪಕೆ ಬಂದು ತಂತುಕುಳೆ ನೆರೆದುದಿನ್ನೆಲ್ಲರಳಿವುದು ದಿಟಂ . .. ಎಂದು 
ಮುಂತಿರ್ದು ನುಡಿದಂ (ಅಶಿಜಿಂ. ೧೮-೬). [ ತಂತ್ಯು * ಕುಳ್ಳ ('- ಕುಲ)] 
ತಂತುಕ್ರಿಯೆ (ನಾ): ನೂಲಿನಲ್ಲಿ ಕೆಲಸ ಮಾಡುವುದು ; ಬಟ್ಟೆಯನ್ನು 
ನೇಯುವುದು: “ ಕಿಸುವಣ್ಣ ಕೊರ್ಬುಗಳೊಳಂ . . . ತಂತುಕ್ರಿಯೆಯೊಳು 
ಕೆಚ್ಚೆಂದಕ್ಕು ” (ಕಬ್ಮಮಂ, 66) ; “ ಫೃತದೊಳು ಪೇಟಲೇಂ ತಂತುಕ್ರಿಯೆ 
ಯೊಳು ನೆಯ್‌ ” (ಕಬ್ಮಮಂ. ೦೦೩) [ ತಂತು; +೬ ಕ್ರಿಯೆ) 
ತಂತುಗಟ್ಟು, (ಕ್ರಿ). (ಪಾಕ ಮೊದಲಾದುವು) ದಾರದಂತೆ ಎಳೆ ಬರುವ 
ಹಾಗೆ ಜಿಗುಟುಗಂ ; ಎಳೆಪಾಕವಾಗು : ಅದು ಸುಮಾರು ಮೂರು 
ತಾಸು ಕುದಿದು ಕಷಾಯವು ತಂತುಗಟ್ಟುವ ಹಾಗೆ ಜಿಗುಟಾದ ಮೇಲೆ 
- ೬. ಕುದಿಸುವರು (ಮುಂಬಯಿ. ೫-೨೦೦). [ತಂತು + ಕಟ್ಟು) 
ತಂತುಗಟ್ಟು, (ನಾ). ದೇಹದಲ್ಲಿಯ ಮೂಳೆಗಳನ್ನು ಒಂಡಕ್ಕೊಂದಂ 
ಸೇರಿಸಿ ಬಿಗಿಯುವ ಮೆತುವಾದ ಎಳೆಗಳಂತಹ ರಚನೆ; ಅಸ್ಥಿರಜ್ಜು 
ಮೆಲ್ಲೆಲುಬುಗಳು (ಕಾರ್ಟಿಲೇಜಸ್‌), ತಂತುಗಟ್ಟುಗಳು (ಲಿಗಮೆಂಟ್ಸ್‌), 
ಸ್ನಾಯುಗಳು ತಗುಲಿಕೊಳ್ಳುವ ಕಂಡರಗಳಲ್ಲೂ (ಟೆಂಡನ್ಸ್‌) ಸೇರಿಕೊಳ್ಳು 
ತ್ತದೆ (ಕವಿಕೋ. 1, ೧೫). [ತಂತು * ಕಟ್ಟು] 
ತಂತುಗಾರ (ನಾ). ಉಪಾಯಗಾರ ; ತಂತ್ರಗಾರ ; ಮೋಸಗಾರ: 
ತಂತುಗಾರನೊ ಶೈಂಗಾರವರನೊ ಪಂಥದ ದೈವವೆ ವಿಜಯವಿಠ್ಶಲರೇಯಾ 
(ತೀರ್ಥಮ. ೧೩೩); ತಂತುಗೂರನೆ ನಮ್ಮ ವಿಜಯ ವಿಠ್ಠಲ ಸ್ವಾತಂತ್ರ 
ಸರ್ವೋತ್ತಮ (ವಿಸ್ಮೋಸು. av). (ತಂತ್ಸು * - ಕಾರ್ಯ; (ಎ-ಾಂ)) 
ತಂತುಚಿತ (ನಾ). ನೂಲಿನಿಂದ ಕೂಡಿದುದಂ; ನೂಲಿನಿಂದ ನೆಯ್ದುದು; 
ಬಟ್ಟೆ : “ ತಂತುಚಿತಂ ಕಾರ್ಪಾಸಕಂ” (ವಸ್ತುಕೋ. ೭೮-೧೯). ([ಸಂ.] 
ತಂತುನಾಗ (ನಾ). ಒಂದಂ ಬಗೆಯ ವಿಖಾನು; ಶಾರ್ಕ್‌ವಿಖಾನಂ. [ಸಂ.] 
ತಂತುನಾಭ (ನಾ). ಜೇಡರ ಹುಳು.. [ಸಂ. (ತಂತು * ನಾಭಿ -)) 
ತಂತುಪಟ (ನಾ). ನೂಲಿನ ಬಟ್ಟೆ : ತಂತುಪಟ ಸಾಕಿನ್ನು ಬೆಳವಿಗೆಗಂತ 
ವಾದುದು ಸುಲಿಯದಿರಿ ಹೋ (ತೊರರಾ. ೫-೮-೨೬). [ ತಂತು + ಪಟ] 
ತಂತುಪಾಕ (ನಾ). ಎಳೆ ಬರುವಂತೆ ಜಿಗುಟಾದ ಪಾಕ; ಎಳೆಪಾಕ ; 
ಹದವಾದ ಪಾಕ : ನಾಲ್ಕುವರಹೆ ತೂಕ ಪಚ್ಚಗರ್ಪೂರವಂ ಪುಡಿ ಮಾಡಿ 
ಪಾಕದಲ್ಲಿ ಹಾಕಿ ತಂತುಪಾಕದಲ್ಲಿಳುಹಿ (ಸಕವೈ. ೦೩೬). [ತಂತ್ನು* ಪಾಕ್ಯ) 
ತಂತುಮೇಹ (ನಾ). ಮೇಹರೋಗದ ಒಂದಂ ಅವಸ್ಥೆ : (8). 
[ತಂತ್ಯು * ಮೇಹ) 


`ತಂತುಯಂತ್ರ; (ನಾ). ನೂಲುವ ಯಂತ್ರ ; ರಾಟೆ : “ ರಾಟಾ . ತಂತು 


ಯಂತ್ರಂ” (ಕಾರಕ್ಕ. ೧೩). [ ತಂತ್ಲು + ಯಂತ್ರ] 

ತಂತುರ (ನಾ). ಉಪಾಯ ; ತಂತ್ರ: ಉಕಾರಕ್ಕೆ-ಅಲ್ಪ-ಅಲುಪ . . . 
ತೆಂತ್ರ-ತಂತುರೆ (ಕಮದ. ೨೫೪ ಪ್ರಯೋ). [ ಸಂ. ತಂತ್ರ] 

ತಂತುವಾಯ (ನಾ). ೧. ಬಟ್ಟೆ; ನೇಯುವವನು; ನೇಕಾರ: “ಕುವಿಂದಾಖ್ಯೆ 
ತಂತುವಾಯಂಗೆ?” (ವಸ್ತುಕೋ. ೬೬-೮೭). ೨. ಜೇಡರಹುಳು : “ ತಂತು 
ವಾಯಃ- ಜೇಡನ ಪುಳುವುಂ, ಜೇಡನಂಂ” (ಕಾಕಕ್ಕ- ೨೩೮) ; ತಂತು 
ವಾಯದಿಂದೆಮ್ಮ ಲೋಕದೊಳಗಿನ್ನದೇನು ಬಂತು? ಅಲ್ಲಿ, ಇಲ್ಲಿ, ಎಲ್ಲೆಲ್ಲಿ 
ತೊಗಾಡಿ, ತಂತು, ತಂತು, ತೆಂತು!' (ಚಿಂತನ. ೩೪-೧೦). ೩. ನೇಯಂ 
ವುದಂ ; ನೆಯ್ಗೆ ೪ ಮಗ್ಗ : “ಮಗ್ಗಂ ತಂತುವಾಯಮಕ್ಕುಂ” : 


(ಮಂಗರಾ. ೧೧೩-೮). [ಸಂ.] 


ತಂತುಸ್ನಾಯು 


ತಂತುಸ್ನಾಯು (ನಾ). ಸೂಕ್ಷ್ಮವಾದ ಎಳೆಗಳನ್ನುಳ್ಳ ಸ್ನಾಯಂ : 

ತಂತುಸ್ನಾಯುವಿನ (೫1bre ಆ ೫) ಬೆನ್ನ ಬಳಿಯ ವಪೆ (ಕೀಟಜಿ. ೩೨). 
[ ತಂತು * ಸ್ನಾಯು] 

ತಂತುಹಾರುವ (ನಾ). ಜನಿವಾರವನ್ನು ಧರಿಸುವುದರಿಂದ ಮಾತ್ರ 
ಬ್ರಾಹ್ಮಣ ಎನಿಸಿಕೊಂಡವನು; ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣ 
ನಾಗಿದ್ದು ಯೋಗ್ಯ ಆಚರಣೆಯಿಲ್ಲದವನು : ತಂತುಹಾರುವನಲ್ಲ 
ಸಾಕ್ಷಾತ್‌ ಬೊಮ್ಮನಪ್ಪನು (ಬಸೆಪು. ೫೩-೩೩). 

[ತಂತು + ಹಾರುವ (ಪಾರ್ವ) 

ತಂತೋತಂತು (ಅ). ಎಳೆಎಳೆಯಾಗಿ; ಸಂರ್ಪೂಣವಾಗಿ ; ಚಾಚೂ 
ತಪ್ಪದೆ ; ಅಕ್ಷರಶಃ : ನಿನ್ನ ತರ್ಕ ತಂತೋತಂತು ಸರಿಯಾದದ್ದೆ ನೋಡು 
(ಅಶ್ಶಮೇ. ೫) ; ನನ್ನ ಅನುಭವಕ್ಕೆ ಮಾತ್ರ ಈ ಮಾತು ತಂತೋಶಂತು 
ಅನ್ವಯಿಸಿತು (ಕುಮಾಕಾ. ೫). [*- ಮರಾ. ತಂತೋತಂತ ] 

ತಂತ್ರ (ನಾ). ೧. ದಾರ; ನೂಲು ; ತಂತು: ನೆಯ್ದಾಳುತಿದೆ ಜಗವ 
ನೊಂದತಿ ಎರಾಡ್ಮನಂ, ಸೂಕ್ಷ್ಮಾತಿಸೂಕ್ಷ್ಮ ತಂತ್ರದಿ ಬಿಗಿದು -ಕಟ್ಟೆಯುಂ 
ಜೀವಿಗಳ್ಲಿಚ್ಛೆಯಾ. ಸ್ವಾತಂತ್ರ ಭಾವಮಂ ನೀಡಿ (ಶ್ರೀರಾಮಾ. ೫೮-೧೩೨). 
೨. ನೇಯುವಿಕೆ ; ನೆಯ್ಗೆ. ೩. ಮಗ್ಗ. ೪. ಹೊದಿಕೆ ; ಪರಿಧಾನ. 
೫. ಧಾರ್ಮಿಕ ಉತ್ಸವ, ಸಮಾರಂಭ ಮೊದಲಾದವುಗಳ ಪ್ರಧಾನ 
ವಾದ ವಿಧಿ, ಕ್ರಮ ಮತ್ತು ಅನುಷ್ಮಾನ: ಓಂ ನಮ ಶಿವಾಯ ಎಂಬ 
ಮಂತ್ರವ ವಿಸಜಲಮ್ಮದೆ ನಿಂದುದು ತರ್ಕ ಭಯಂಕರ ಭ್ರಮೆಗೆೊಂಡಿತ್ತು 
ಮಂತ್ರ ತಂತ್ರ (ಬಸವ. 50); ಧರ್ಮವೇ ಜಯವೆಂಬ ದಿವ್ಯಮಂತ್ರ 
ಮರ್ಮವನ್ನಟತು ಮಾಡಲು ಬೇಕು ತಂತ್ರ (ಪುರಂದ. ೨-೭೩ ಪಲ್ಲವಿ). 
೬. ಸಿದ್ಧಾಂತ; ತತ್ತ್ವ. ೭. ಶಾಸ್ತ್ರ: ನಿಜಸ್ವರೂಪ ನಿರೂಪಣ ಚಕಿತ 
ಸಕಲಸಮಾಮ್ಜಾ ಚತು) ಲಕ್ಷ್ಮೀಕಾಂತ. (ಜಗವಿ. ೦-60 ವ); ವಿದಿತವೆನೆ 
ವೇದಘೋಷದ ಪುರಾಣಪ್ರಸಂಗದ ತರ್ಕ ತಂ[ಪಾಕಾಂ. ಮಂತ್ರಿತ್ರ ಸಂವಾದದ 

. ಸಂಭ್ರಮಕೆ ಬೆಜಗಾದನು ಹರಿಶ್ಚಂದ್ರನು (ಹಠಳಾ. ೬-೩೯); ತಂತ್ರ 

ಗಳಲ್ಲಿ ಅನೇಕ ತಂತ್ರಗಳು ಶಾಕ್ತಮತವನ್ನು ನಿರೂಪಿಸುತ್ತವೆ, .. ವೇದ 
ಗಳು, ಆಗಮಗಳು, ತಂತ್ರಗಳು, ಪುರಾಣಗಳು - ಈ ನಾಲ್ಕು ವಿಭಾಗ 
ಗಳಲ್ಲಿಯೂ ಈ ಸಂಪ್ರದಾಯವನ್ನು ಕಾಣಬಹುದು (ಭಾರದ. ೨೩೦). 
೮. ಇಂದ್ರಜಾಲ; ಯಕ್ಷಿಣೀವಿದ್ಯೆ. ೯. ಔಷಧಿದ್ರವ್ಯ; ಮೂಲಿಕೆ. 
೧೦. ಉಪಾಯ ; ಹಂಚಿಕೆ ; ಯುಕ್ತಿ : ಆಗಳ್‌ ಮಂತ್ರಮಂ ತಂತ್ರದಿಂ 
ತಜಿದು ಪೊಸಮಸೆಯ ವಿಶಿಖಂಗಳಿಂ ಪಗೆಯ ಬಿಲ್ಲಂ . . . ಮುಕ್ಕಡಿಗೆಯ್ದು 
(ಕಾಮಾಕ್ಕೆ. 698೨೪); ಉರಗನ ವಷಕಿದೆ ಔಷಧಿ ಮಣಿಮಂತ್ರ ಖಳನ 
ವಿಷಕಿಲ್ಲವೋ ತಂತ್ರ (ಇಂಡಾಪ. ೧೪೩-೪); ಮಂತ್ರ ತಿಳಿಯದಿದ್ದರೂ ತಂತ್ರಕ್ಕೆ 
ಕಡಿಮೆ ಇಲ್ಲ (ಗಾದೆ). ೧೧. ಕಪಟೋಪಾಯ; ಸಂಚು: ಜ್ವಾಲೆ 
ಅರ್ಜುನನ ಮೇಲೆ ತಂತ್ರವನೆಸಗಿ ಶಾಪಮಂ ಕುಡಿಸಿದಳ್‌ (ಜೈ ಮಿಣ. ೯ 
ಸೂಡನೆ): ಸುಟ್ಟು ಕುಹಕೋಪಾಯ ಕೆಟ್ಟ ತಂತ್ರಗಳನ್ನು . . , ಬಟ್ಟೆ 
ತುದಿಯನು ಹೇಗೆ ಮುಟ್ಟಲಾಪುದೆ ನೋಡು (ಕಎಪು. ೨-೩): ಮುಕ್ತಾಂಬೆಯ 
ತಂತ್ರಗಳು ನಮಗೆ ಗೊತ್ತಾಗಿವೆ (ಕಾವಿಜ. ೧೩). ೧೨. ಪ್ರತಿಜ್ಞೆ ; ಶಪಥ. 
೧೩. ಗ್ರಂಥದ ಒಂದು ಭಾಗ,- ಅಧ್ಯಾಯ : “ಪಂಚತಂತ್ರ”. ಪರಾ. 
೧೪. ರಾಜನ ಪರಿವಾರ; ಅರಸನಡಿವಜ್ಜೆಯಂ ನೋಡುತ್ತಂ ಪೆಜಿಗಣಿಂದಂ 
ತಂತ್ರಮೆಲ್ಲಂ ಬಂದು . . . ಊರೊಳಗೆಲ್ಲಮಜಸಿ (ವಡ್ಮಾರಾ. ೦೦೧-೦೦). 
೧೫. ಕೂಟಿ ; ಸಭೆ. ೧೬. ಸೈನ್ಯ; ಪಡೆ: ತಮ್ಮ ಬೆಸದಿಂ ತಂತಮ್ಮ 
ಠಾಣಾಂತರಂಗಳೊಳಿರ್ದಂಗಜತಂತ್ರದಂತೆಸೆವಿನಿಂ ಚೆಲಾದುವಿಮ್ಮಾವುಗಳ್‌ 
(ಆದಿಪು. ೦೦-೯೬). "ತಂತ್ರಪಾಲ', "ತಳತಂತ್ರ' ಪರಾ. ೧೭. ಕುಲ; 
ವಂಶ. ೧೮. ಅಲಂಕಾರ ; ಸಿಂಗಾರ. ೧೯. ಪ್ರಧಾನವಾದ ವಿಷಯ; 
ವರಖ್ಯವಾದುದು. ೨೦. ಪರಮಾರ್ಥ ; ಆತ್ಮಂತಿಕ ಸತ್ಯ. ೨೧. 


೩೨೧೦ 


ತಂತ್ರಗೈ 


ತಂತ್ರಪೂಲ 


` ಪ್ರಕ್ರಿಯೆ ; ಪ್ರಯೋಗ ವಿಧಾನ: ಪಾತ್ರಗಳ ಅಂತರಂಗವನ್ನು ಅವುಗಳ 
ನಡೆವಳಿಕೆಯಲ್ಲಿಯ ವಿರೋಧಗಳೆ ಮೂಲಕ ಚಿತ್ರಿಸುವದು ಇಲ್ಲಿಯ 
. ತಂತ್ರಗಳಲ್ಲೊಂದಾಗಿದೆ (ಹೊಸಕ್ಷಿ. ೨೮೪) : ಅವರ ರಚನೆಗಳಲ್ಲಿ, ಗಾಯನದಲ್ಲಿ 
ಅಥವಾ ವಾದನದಲ್ಲಿ ಬಳಸಿದ ಹೊಸ ತಂತ್ರ. . - ಇಲ್ಲಿ ಕಾಣಬಹುದು 
(ಸಂಗೀತ. ೪1, ಪೀಠಿಕೆ) ; “ಉಪಾಯ ಪರಿಧಾನ ವಿಧಾನ ಪ್ರಾನ. ಸೇನೆ 
ಸಿಂಗರ ಪರಮಾರ್ಥ ತಂತು ಕುಲಭೇದಗಳಿಂತಿವು ತಂತ್ರವಾಚಕಂ” (ನಾನಾರ. 
೭೬). ೨೨. ವಶ; ಅಧೀನ: ತಂತ್ರವೆಂದರೆ ಅಧೀನವೆಂದರ್ಥ (ಹಿಂದೆಸಾ. 834. 
೨೩. ಆಡಳಿತ ; ರಾಜ್ಯಭಾರ : "ಗಣತಂತ್ರ' ಪರಾ 
ತಂತ್ರಮಾಡು - ಉಪಾಯಮಾಡು : ಏನೋ ತಂತ್ರಮಾಡಿ ಕೆಲಸ 
ಗಿಟ್ಟಿಸಿಬಿಟ್ಟ (ರೂಢ). [ಸಂ.] 
ತಂತ್ರಂಬೆರಸು(ಕ್ರಿ). ಪರಿವಾರದಿಂದ ಕೂಡಿಕೊಂಡಿರು; ಗುಂಪಿನೊಡನೆ 
ಇರು : ಭೋಗಿಕಟಕನ ಗಾಣಪತ್ಕಕೆ ಹೋಗನೇ ತಂತ್ರಂಬೆರಸಿ ಶಿವಯೋಗ 
"ದಿಂದ ಕುಮಾರಪಾಲಕ ಗುರ್ಜರನು ಮುನ್ನೆ (ಬಸಪು. ೫೪-೭೩). 
[ ತಂತ್ರ + ಬೆರಸು] 
ತಂತ್ರಕ (ನಾ). ಹೊಸಬಟ್ಟೆ ; ನೀರಿಗೆ ಹಾಕದೆ ಇರುವ ಬಟ್ಟೆ. [ಸಂ.] 
ತಂತ್ರಗಾರ (ನಾ). ಉಪಾಯಗಾರ ; ಚತುರ: ಆ ಉಮೇದುವಾರರು 
ಬಹಳ ತಂತ್ರಗಾರರು (ಮರಿನಾ. ೦೨೬): ತಂತ್ರಗಾರನನ್ನು ಕುತಂತ್ರಗಾರ 
ಜಯಿಸಿದ (ಗಾದೆ). [ತಂತ್ರ * ೨ ಗಾರ (ಆ ೨ ಕಾಅ)] . - 
ತಂತ್ರಗಾರಿಕೆ (ನಾ). ಉಪಾಯಕುಶಲತೆ; ಚಾತುರ್ಯ: ಬಂದ ಗಂಡಾಂತರ: 
ಗಳನ್ನು ಬುದ್ಧಿಪೂರ್ವಕವಾದ ಉಪಾಯಾಂತರಗಳಿಂದ ಪರಿಹರಿಸುವ ಜಾಣ 
ತನಕ್ಕೆ ತಂತ್ರಗಾರಿಕೆ ಎಂದು ಹೆಸರು(ವಾರಾಕ್ಕ-೬೦). [ತಂತ್ರಗಾರ + - ಇಕೆ] 
(ಕ್ರಿ). ಉಪಾಯಮಾಡು ; ಯುಕ್ತಿಯನ್ನು "ಹೂಡು: ಶಕ್ತಿ 
ಯಿಂದಾಗದುದಾಗದೆ .ತಂತ್ರಕೆ ತಂತ್ರಗೈವುದು ನೀನು. ಹಾಗೆ. (ಇಂಣಾಪ. 
೯0-೩೮). [ತಂತ್ರ * ಗೈ (ಆಕೆಯ್ಮ್‌)] 
ತಂತ್ರಜ್ಞಾ ನ (ನಾ). ಪ್ರಯೋಗ ಪರಿಜ್ಞಾನ ; ಶಾಸ್ತ್ರೀಯ ಜ್ಞಾನ: 
ವಿದೇಶಿ ವಿರ್ಮಶಕರು . . . ಭಾರತೀಯ ಕಲಾವಿದರಿಗೆ ತಂತ್ರಜ್ಞಾನವೇ 
ಇಲ್ಲವೆಂದು. ತೆಗಳಿದ್ದಾರೆ (ಭಾರದ. 8೮೦). [ತಂತ್ರ * ಜ್ಞಾನ] 
ತಂತ್ರನಿಯಂತ್ರಣ (ನಾ). ಸೈನ್ಯವನ್ನು ನಿಯಂತ್ರಿಸುವುಡು ; ಸೈನ್ಯಕ್ಕೆ 
ಮಾರ್ಗದರ್ಶನ ಮಾಡುವುದು : ತಂತ್ರನಿಯಂತ್ರಣಂ ಬಿನದಮೋಲಗ 
ಮಕ್ಕರಗೊಟ್ಟಿ ಕಾರ್ಯ ಸನ್ಮಂತ್ರಂ ... ತ್ರಿಜಗದ್ಗುರು ಪ್ರಣತಿಯೆಂಭಿವನಾ 
ಗಳುಮೊಂದೆ ಕೀಲೆ ದಲ್‌ ಜಂತ್ರದ ಪಾಪೆಯಂತೆೊಡನೊಡರ್ಚುವನಿಂದ್ರ 
ನುಮಾ ಪ್ರತೀಂದ್ರನುಂ (ಕಾಂತಿಫು. ೭-೧೧೦). [ತಂತ್ರ + ನಿಯಂತ್ರಣ] 
ತಂತ್ರಪಾಲ, ತಂತ್ರಪಾಳೆ (ನಾ). ೧. ಸೈನ್ಯಾಧಿಕಾರಿ ; ಸೇನಾಪತಿ: 
ಪಡವಳ್ಳೆಚಣ ಅಡಪದ ರಾಯಂಣ ತಂತ್ರಪಾಲ ಕೇಸಿಯಣನಿಂತಿವರೊಳಗಾಗಿ 
ಸಾಸಿರ ಪರಿಗ್ರಹ ಸಹಿತಮಿಂದ್ರಕೇಸಿದೇವರಸರ್ಗ್ಗೆ ದ್ರವ್ಯನಿವೇದನಂ ಮಾಡಿ 


(Muu. XX, ೧೪೪೨೫೫ ; 1166). ತಂತ್ರಪಾಳ : : ೧. ತಂತ್ರಪಾಳ 
ಮ್ಲಿಳ್ಳಯ್ಯ (ಪಿಇ. ೩೪, ೭೩-೦೦; 1050); ಶ್ರೀಮತ್ತಂತ್ರಪಾಳ ಚಾವುಣ್ಣ 
ಮಯಂ ಪ್ರಮುಖ ಪ್ರಧಾನರುಂ (ಸಾಇಇ. ೫೫, ೩೮-೨೪; 


1058); ಶ್ರೀಮತ್‌ ಹೆನ್ನಿರ್ವ್ವರ ಗಂಡ ದಾಸರಸನ ತಂತ್ರಪಾಳ ಹನ್ನಿರ್ವ್ವರು 
ಮಂನ್ನೆಯರ ತಂತ್ರಪಾಳರ ಗಂಡ ಮಸಣಯ್ಯನ ತಮ್ಮ ಬೊಪ್ಪಣ 
ಜಯಕೇಸಿ ದೇವರುಂ ತಂತ್ರ 
ಪಾಳ ಚಟ್ಟಿ ಮಯ್ಯನಾಯಕನಂಂ (ಸಾಇಇ. XX, ೦೦೭-೪೨; 3338). ಪಿ. 
ರಹಸ್ಯಗಳ ಪಾಲಕ : ತಂತ್ರಪಾಳ ಎಂಬ ಪದವನ್ನು ಸಂಪಾದಕರು 
“ Becretary or gaurdlan of secrets” “ಎಂದು ಅನುವಾದಿಸುತ್ತಾರೆ. 
ಎಂದರೆ, ರಹೆಸ್ಕಗಳ. ಪಾಲಕ ಎಂದು ಅವರ ಅಭಿಪ್ರಾಯವಾಗಿರುವಂತೆ 
ಕಾಣುತ್ತದೆ (ಕಶಾಅ. ೨೫೪). [ಸಂ.] 


(ಎಕ. 717, ಹೊನ್ನಾಳಿ. ೪೭-೫; 1130); 


Vol-3-24 


ತಂತ್ರಪಾಳ 


ತಂತ್ರಪಾಳ "ತಂತ್ರಪಾಲ' ನೋ. 

ತಂತ್ರಪ್ರಯೋಗ (ನಾ). ಇಂದ್ರಜಾಲದ ಪ್ರದರ್ಶನ; ಯಂಕ್ಷಿಣೀವಿದ್ಯೆಯ 
ಪ್ರಯೋಗ : ಇಂದ್ರಜಾಲವ ನೋಳ್ಪರನಿಬರಿಗಂ ದೃಢಾಚರಿದೋರ್ವದದ: 
ರೊಳಸಂದ ತಂತ್ರಪುಯೋಗವೇತ್ತರಿಗಛ್ಳರೊಡದಿಹುದೇ (ಗಗೆತಾ. ೦೬-೬೦). 

[ತಂತ್ರ + ಪ್ರಯೋಗ) 

ತಂತ್ರಲಿಪಿ (ನಾ). ಸಾಂಕೇತಿಕ ಲಿಪಿ: ಸ್ವಾಮಿ ಶಂಕರಾನಂದ ಎಂಬುವರು. 
ಇಲ್ಲಿನ ಲಿಪಿ ತಂತ್ರಲಿಏಯೆಂದೂ, ಅದು ಏಕಾಕ್ಷರಗಳಿಂದ ರಚಿತವಾಗಿದ್ದು 
ಗುಪ್ತಭಾಷೆಯಲ್ಲಿ ಬರೆದ /ವೇದಗಳೆಂದೂ ತಮ್ಮ ಅಭಿಪ್ರಾಯವನ್ನು 
ವ್ಯಕ್ತಪಡಿಸಿದರು: (ದ್ರಾವಿವಿ. ೨೪). [ತಂತ್ರ * ಲಿಏ) 

ತಂತ್ರವೇದಿ (ನಾ). ತಂತ್ರಗಳನ್ನು ತಿಳಿದವನು ; ವೈದ್ಯ : “ ದೋಷಜ್ಞಂ 
ತಂತ್ರವೇದಿ” (ವಸ್ಮುಕೋ. ೭೪-೪೨). (ಸಂ. ತಂತ್ರವೇದಿನ್‌ ) 

ತಂತ್ರಶಾಸ್ತ್ರ (ನಾ). ೧. ಆಗಮಶಾಸ್ತ : ಅಗಮಶಾಸ್ತ್ರವನ್ನು (ತಂತ್ರ 
ಪ್ರಧಾನವಾದುದರಿಂದ) “ತಂತ್ರಶಾಸ್ತ್ರ”ವೆಂದೂ ಪರ್ಯಾಯನಾಮದಿಂದ 
ಕರೆಯುತ್ತಾರೆ (ಛಾರದ. ೬೯). ೨. ಯಂತ್ರಕಲಾಶಾಸ್ತ್ರ : ತೀವ್ರಗತಿಯಲ್ಲಿ 
ಬೆಳೆಯತೆೊೊಡಗಿದ ತಂತ್ರಶಾಸ್ತ್ರ (೫608801087) ಜನರ ಜೀವನ ವಿಧಾನವನ್ನೇ 
"ಕ್ರಾಂತಿಕಾರಿಯಾಗಿ ಬದಲಾಯಿಸಿದುದಲ್ಲದೆ ಅವರ ಮನೋಧರ್ಮವನ್ನೇ 
ಬದಲಾಯಿಸಿತು (ುಕ್ಕಾಕ. ೩೩, ಓಕೆ). [ತಂತ್ರ * ಶಾಸ್ತ್ರ] 

ತಂತ್ರಶುದ್ಧಿ (ನಾ). -ಪ್ರಯೋಗದಲ್ಲಿರುವ ಶುದ್ಧತೆ; ವಿಧಾನದಲ್ಲಿ 
ದೋಷವಿಲ್ಲದಿರುವಿಕೆ: ಆ ಆಕ್ಷೇಪವು...(೪)ಸ್ವವಿರುದ್ಧವೆಂದೋ ಅಥವಾ 
(೫) ತಂತ್ರಶುದ್ಧಿ (reohnical 60886068689)ಗೆ ವ್ಯತಿರಿಕ್ತ ವಾಗಿದೆಯೆಂದೋ 
ಇರುತ್ತದೆ (ಅರಿಕಾ. ೦೪೭). [ತಂತ್ರ ಶುದ್ಧಿ ] 

ತಂತ್ರಸಿದ್ಧಾಂತೆ (ನಾ). ಪಾಂಚರಾತ್ರಾಗವಂದಲ್ಲಿ ಪ್ರತಿಪಾದಿತವಾಗಿರುವ. 
ನಾಲ್ಕು ವಿಧವಾದ ಸಿದ್ಧಾಂತಗಳಲ್ಲಿ ಒಂದರಿ :._ಪಾಂಚರಾತ್ರಾಗಮದಲ್ಲಿ 
ಎಕ ದಿವ್ಯಮಂತ್ರಸಿದ್ಧಾಂತ ಕೈಕೆ ಆಗಮಸಿದ್ಧಾಂತ ಮ ತಂತ್ರಸಿದ್ಧಾಂತ ತ 

- : ಎಂದು ನಾಲ್ಕು ವಿಧ (ಭಾರದ. ೭೬).: [ತಂತ್ರ + ಸಿದ್ಧಾಂತ) 

ತಂತ್ರಹಾಳ, ತಂತ್ರಾಳ (ನಾ).2ತಂತ್ರಪಾಲ ೧ : ಹೆರ್ಮನ್ರಿಪನ ನಚ್ಚಿನ 
ಜಿಯಸಂಸ್ಕಾನಕರ ಕಟ್ಟಿದಲಗದನಣಯುರೆ ತಂತ್ರಹಾಳನಂ ತೊಂಡಮನ 
-  ಅನ್ರೆನಿಸಿ ನೆಗಳ್ಳ ತಂತ್ರಹಾಳ [ತೊಂ)ಡಮರಸಂಗನುಜಾತನಾಗಿಯುಂ 
(ಸೌಇಇ. ೫೪, ೪೩-೧೮: 12ನೆಯ ಶತ). ತಂತ್ರಾಳ : ತುಳುವದ ಶಾಸನಗಳಲ್ಲಿ 
ಬರುವ ಅಧಿಕಾರಿಗಳು . . , ಮಹಾಪ್ರಭು, ಸೇನಾಪತಿ, ತಂತ್ರಾಳ, 
ತಂತ್ರಿ ನಾಯಕೆ (ತುಳುನಾ. ೨೭೦). [ ಸಂ, ತಂತ್ರಪಾಲ) 

ತಂತ್ರಹಾಳಿಕೆ (ನಾ). ತಂತ್ರಪಾಲನ ಅಧಿಕಾರ,-ಹುದ್ದೆ : ಆನ್ಪಲ್ದುರ 
ದಧ್ಯಕ್ಷಂ ಕುನ್ನಳಪತಿಯಿತ್ತ 'ಸುರಿಗೆವಿಡಿವಧಿಕಾರಂ. ಸನ್ನತದ ತನ್ವಹಾಳಿಕೆ 
ಯಿನ್ನು ಮಹಾಮಾತ್ಯಪದವಿಗಿವು ಸಂಚಕರ (ಸೌಇಇ. ೫1-11, ೧೭೪-೦೨ ; 
1124). [ತಂತ್ರಹಾಳ ೬ ಇಕೆ) 

ತಂತ್ರಹೂಡು (ಕ್ರಿ). ಸಂಚುಮಾಡು ; ಉಪಾಯಮಾಡು: ಮುದುಕಿಯ 
ಆಸ್ತಿಪಾಸ್ತಿಯೆಲ್ಲ ಪರಭಾರೆಯಾಗುವಂತೆ ತಂತ್ರಹೊಡಿದ್ದ ವಕೀಲ 
(ಪುನರು. ೨). [ತಂತ್ರ * ಹೂಡು, (ಪೂಡು) ] 

ತಂತ್ರಾಧ್ಯಕ್ಷ (ನಾ). ದಳಪತಿ ; ದಂಡನಾಯಕ: ತಂತ್ರಾಧ್ಯಕ್ಷನಂ ಬರಿಸಿ 
ಬೆಸಸುವುದುಮಾತಂ ವಿಜಯಪ್ರಯಾಣಭೇರಿಯಂ, ಪೊಯ್ಸಿದಾಗಳ್‌ 
(ಚಂದ್ರೆ ಪು. ೧೦-೦ ವ)"; ಸಮರಪ್ರಸ್ಮಾನಭೇರಿಯಂ ಪೊಡೆಯಿಸೆಂಬುದುಮವಂ 
ತಂತ್ರಾಧ್ಯಕ್ಷನಪ್ಪ ಮೇಘನಾದನಂ ಬರಿಸಿ ಬೆಸಸುವುದುಂ (ರಾಜಕೇ.೬-೦೦ ವ). 

[ತಂತ್ರ * ಅಧ್ಯಕ್ಷ] 

ತಂತ್ರಾಲಯ (ನಾ). ತಂತ್ರದ ನೆಲೆ; ಉಪಾಯದ ನೆಲೆ: ವಿಷಯ 
ಲಗ್ನಾನಂದವಂ ಬೇರ್ಪಡಿಸಲಾದ ತಂತ್ರಾಲಯ ತೀರ್ಣಭಯ ಯವತಿ ಸಿದ್ಧ 
ಸಂಸ್ಕಷ್ಟ ದೇವಾಲಯ (ಮಲೆದೇ. ೨೭-೯). [ತಂತ್ರ ೬+ ಆಲಯ) 


16 


೩೨೧೧ 


ತಂದನೋತಾನಾನಿ 


ತಂತ್ರಾವಾಪ (ನಾ). ೧. ತಂತ್ರಗಳನ್ನು ಹೊಡುವಿಕೆ, - ಪ್ರಯೋಗಿಸು 
ವಿಕೆ. ೨. [ರಾಜನೀ] ರಾಜ್ಯಪಾಲನೆಯ ಮತ್ತೂ ರಾಷ್ಟ್ರರಕ್ಷಣೆಯ 
ಚಿಂತೆ ; ಸ್ವರಾಷ್ಟ್ರ ಮತ್ತು ಪರರಾಷ್ಟ್ರ ವಿಚಾರ : ಮುಕ್ತಿಸಾಮ್ರಾಜ್ಯ 
ದೊಳತಿಪ್ರಾಜ್ಯ ಸಂಜನಿತ ನಿಸ್ಬೃಹನನವರತಕಲ್ಯಾಣ ಪರಿಮಿತದೊಳ್‌ 
ನಿರಂತರಂ ತಂತ್ರಾವಾಪ ಚಿಂತಾಂತರಾಯಪ್ರಾಯ ಸುಖಲವದೊಳೀ. 
ಮಹೀತಳರಾಜ್ಯದೊಳ್‌ : ನಿಟಕ್‌ಸುವುದುಂ ಮದುವೆ ನಿಟ್‌ಸುವುದು 
ಮೆನಗಶಕ್ಕಾನುಷ್ಕಾನಂ (ಆದಿಪು. ೮-6 ವ). [ತಂತ್ರ + ಆವಾಫ) 

ತಂತ್ರಾಳ "ತಂತ್ರಹಾಳ' ನೋ. 

ತಂತ್ರಿ, (ನಾ). ೧. ತಂತ್ರಶಾಸ್ತ್ರವನ್ನ್ನ ಬಲ್ಲವನು; ಆಗಮೋಕ್ತರೀತಿ 
ಯಲ್ಲಿ ಪೂಜಾವಿಧಿಯನ್ನು ನಡೆಸುವವನು: ಅವರು ಹಾಡುವ ಭೂತದ 
ಪಾಡ್ದನಗಳಲ್ಲಿ . . . ತಂತ್ರಿ, ಬ್ರಾಹ್ಮಣ, ಪುರೋಹಿತ, ಮೊದಲಾದವರು 
ಬರುತ್ತಾರೆ (ಜಾನಗೀ. ೫8೪) ; ತಂತ್ರಿಯವರು ಕೂಡಾ ಹೇಳುತ್ತಾರೆ... 
ಆ ಕೊಳದ ಸುತ್ತಲೂ ಹದಿನಾರು ದೆವ್ವಗಳಿವೆ. ... ಎಂದು (ಪಡ್ಮಸ. ೨೭). 
೨, ಯುಕ್ತಿಯನ್ನು ಬಲ್ಲವನಂ ; ಉಪಾಯಂಗಾರ : ಮಂತ್ರಿ ಬಸವನೆ 
ಕೇಳು ತಂತ್ರಿಗಳ: ಮಂತ್ರಗಳು ಜಂತ್ರದಲಿ ತಲೆಯ ಕೊಟ್ಟಂತೆ (ಕನ್ನಜಾ. 
೨೩೦); ಅವನ ಮುಖಭಾವದಲ್ಲಿಯಾಗಲಿ ಅಥವಾ ಮಾತಿನಲ್ಲಿಯಾಗಲಿ 
ಅವನು ತಂತ್ರಿ ಎಂದು ಕಾಣುತ್ತಿರಲಿಲ್ಲ (ಮಲೆನಾ. ೧೫೪). 

[ಸಂ, ತಂತ್ರಿನ್‌ ] 

ತಂತ್ರಿ (ನಾ). ೧. ದಾರ; ಎಳೆ; ಸೂತ್ರ. ವಿ. ತಂತಿ; ವೀಣೆ 
ಮೊದಲಾದ ವಾದ್ಯಗಳ ತಂತಿ: ನಯಮಳವಟ್ಟ ಜೀವೆಯಳವಟ್ಟ 
ಧರೋತ್ತರ ತಂತ್ರಮಪ್ಪ ತಂತ್ರಿಯೊಳನುವಾದಿಯಾಗೆ ಪೊಸ ಮೂರ್ಛನೆ 
ರಂಜಿಸೆ ಮಂದ್ರ ತಾರ ಗೀತಿಯ ಐವಣೊಪ್ಪೆ .... ವೀಣೆಯಂ 
ಮಿಡಿದಳಳ್ಳೆರ್ದೆಯಂ ಮಿಡಿದಳ್‌ ಪ್ರಗೀತರಾ (ಕಾಂತಿಪು. ೯-೧೮೭) ; ಸೇರಿಸಿ 
ತಂತ್ರಿಯಂ ಸಂಚಿನಿಂ ಮೇಚನು ಬಾಟಾಸುತೆಸೆಯೆ ಭಾವೆಯರು (ಜೀವಂಸಾಂ. 
3೦-೦೩) : ಗಗನ ವೀಣಾತಂತ್ರಿಯಂ ಮಿಡಿದ. ತೆರನಾಗಲ್‌ (ಶ್ರೀರಾಮ. 
೦-೦೬) ; ಸಹೆಸ್ರತಂತ್ರೀನಿಃಸ್ವನದಂತೆ.. . . ಗುಡುಗಾಡುತ್ತಿದೆ ಗಗನದ 
ತುಂಬ ಪ್ರಣವಪ್ರವೀಣನ ನಾಡಸ್ತಂಭ (ಅರಳು. ೬೭-೦). ೩. ಒಂದು 
ತಂತೀವಾದ್ಯ ; ವೀಣೆ: ವಾಣಿ, ಓ ಪ್ರಾಣವೀಣಾಪಾಣಿ, ಕವಿಯೆರ್ದೆಯ 
ರಸರಾಣಿ, ಮಿಡಿಯೆನ್ನಾತ್ಮತಂತ್ರಿಯಂ (ಶ್ರೀರಾಮಾ. ೦೪೨-೨). 

[ಸಂ. ತಂತ್ರೀ 

ತಂತ್ರಿಕೆ (ನಾ). ಒಂದಂ ಬಗೆಯ ಸಸ್ಯ ; ಅಮೃತಬಳ್ಳಿ: “ವತ್ಸಾದನೀ, 
ಛಿನ್ನರುಹಾ, ಗುಡೂಚೀ, ತಂತ್ರಿಕುಾ .. . ಮಧುಪರ್ಣೀ - ೯ ಅಮೃತ 
ಬಳ್ಳೀ ಹೆಸರು” (ಸಿದ್ಧಾಂತಿ. ೦೦೫). (ಸಂ. ತಂತ್ರಿಕಾ] 

ತಂತ್ರಿಗ (ನಾ). ೧. ಪಿತೂರಿ ಮಾಡುವವನು. ೨. ರಾಜತಂತ್ರವನ್ನು 
ಬಲ್ಲವನು : ನಾನು ವಾಲಗಕೆ ತಬ್ಬದದರಿಂದಿನ್ನು ತಂತ್ರಿಗನಪ್ಪುದದರಿಂ 
ರಾಜಗೆಪ್ರತಿಯಪ್ಪರಾರೇಗೈದರಾಗದು ಎನಲು (ಬಿಟ್ಮಪು. ೭೭-೪). 

(ತಂತ್ರ * ೨ ಇಗೆ] 

ತಂತ್ರೋದಿತ (ಗಂ). ತಂತ್ರದಲ್ಲಿ ಹೇಳಿರುವ ; ನೀತಿಶಾಸ್ಟ್ರೋಕ್ತವಾದ : 
ಸತ್ವ ಜಾಪಾಲನೆಯ ನನೆಗಳ್ದುಪಾಯಂಗಳಂ ಸಾರ್ದು ಶಕ್ತಿಸ್ಬುರಣಂ 
ಕೈಗಣ್ಮೆ ತಂತ್ರೋದಿತ ಗುಣಗಣಮಂ ತಾಳ ಮೋಘಂ ಪ್ರಭುತ್ವಂ ದೊರೆ 
ಕೊಂಡೆಮ್ಮಾಳ್ವನಾದಲ್ಲಮವಿಭು ವಿರತಿಶ್ರೇಯಮಂ- ಮಾಳ್ಬು ದು (ಕಾಜಕೇ- 
೧-೦೩). [ತಂತ್ರ * ಉದಿತ್ಯ) 

ತಂಥಳಿಸು "ತಟಿತಲ್‌ಸು' ನೋ. 

ತಂದನತಾನ "ತಂದಾನತಾನ' ನೋ. 


«| ತಂದನಾನ "ತಂದಾನತಾನ' ನೋ. 


ತಂದನೋತಾನಾನಿ "ತಂದಾನತಾನ' ನೋ. 
202 


ತಂದನ್ನತಾ 


ತಂದನ್ನತಾ "ತಂದಾನತಾನ' ನೋ. 
ಶಂದರಿ, ತಂದಿರಿ, ತಂದುರಿ (ನಾ). ೧. ತೂಕಡಿಕೆ; ಜೊಂಪು. ೨. ದಣಿವು; 
ಬಳಲಿಕೆ ; ಆಯಾಸ: ತಂದ್ರಿ-ತಂದರಿ, ತಂದಿರಿ, ತಂದುರಿ (ಶಜ್ಮಾನು. 


೦೪೭ ಪ್ಯಾಖ್ಯಾ). ತಂದರಿ: ಮೇಲಿನ ಪ್ರಯೋಗವನ್ನು ನೋಡಿ. 


ತೆಂದುರಿ: ಮೇಲಿನ ಪ್ರಯೋಗವನ್ನು ನೋಡಿ. 
[ <ಸಂ. ತಂದ್ರಿ, ತಂದ್ರೀ) 

ತಂದಲ್‌, ತಂದಲ್ಲು (ನಾ). ೧. (ನೀರಿನ) ಹನಿ; ತುಂತುರು :,“ಸೀವರ 
ಮೆಂದುಂ ತಂದಲೆಂದುಂ ಶೀಕರಂ” (ಕಕಸಾ. 6-೧೪೫): “ಸೀವರಂ ತಂದಲೆನೆ 
ಜಲಕಣಂ” (ಕಬ್ಬಿಕ್ಕೆ. 09); ಗಲ್ಲಲನೊಕ್ಕ ಪಾಲ ತಂದಲ್ಲಳಿವಾವಗಂ 
ಮಡಿಯ ನೀರ್‌ ಕಡುವೆಳ್ಬಿ ನೊಳೊಂದೆ (ಲೀಲಾವ. ೩-೩೭): ಪಟೌದಾಗಳ್‌ 
ಪನಿಪುಲ್ಲ ಬಿಂದುಗಳ ತಂದಲ್‌ . . . ನೆಟ್‌ ಸಾರುತ್ತಿರೆ (ಕುಸುಮಾ. ೭-೦೩) ; 
ಚಂದ್ರಮರೀಚಿಯಂತೆ ತನಿಮಾವಿನ ಪಣ್ಗಳ ತಂದಲಂತೆ . .. ಸೋಮ 
ರಾಜೇಂದ್ರನ ಕಬ್ಬಥಿಂಪು (ಉದ್ಯಟ. ೦-೩೨); ತನ್ನ ಕಂಬನಿಯ ತಂದಲಿಂದತಿ 
ಸ್ನೇಹಲತೆಯಂ ಬೆಳೆಯಿಸಿದಳ್‌ (ಅನಂಪು. ೮-೨೭ ವ): ಮುಗಿಲ ಪೊಟಕಿಯಿಂ 
ಸುರಿವ ಮುತ್ತುಗಳಂ ಕಾರ ಮುಂಬನಿಯ ತಂದಲೆಂದು ಬಂದು ನುಂಗ 
ಲಂಗೈಸುವ ಚಾದಗೆಯ ಮಹಜಿ*ಗಳುಮಂ (ಕಲಿಕಾ. ೨೩೪); ತನಿರಸದ 
ತಂದಲ್‌ ಸುರಿವರನೇಆ್‌ಲ ಗೊಂಚಲಂ ಕಟ್ಟಿದಿರೊಳ್‌ ಕಂಡು ' (ಕಾಮಾಕ್ಕ. 
೩೪-೬). ೨. ಬಿಟ್ಟೂಬಿಡದೆ ಸಂರಿಯುವ ಮಳೆ ; ಜಡಿಮಳೆ : “ಸೋನೆ 
ಯೊಳ್‌' ತಂದಲಕ್ಕುಂ” (ಕರ್ಣಾನಿ. 80); ಸೋನೆಯಿಂ ಸರಿಗಳಿಂ ತಂದಲ್ಲ 
ಅಂದಂದು ಭೂತಳಮೇಕಾರ್ಣವಮಾಗೆ (ಅದಿಪು. ೦೩-೫೯); ಎಳೆನೀರ 
ತಂದಲಂ ಕಣ?ವೆಳೆದೆಂಗು (ಎಕ. ೩1, ದಾವಣ. ೩೫-೩೭; ಸು. 1160) ; ತಂದಲ್‌ 
ಸೋನೆ ನಟ್ಟ ಬಡಪಮೆನಲ್ಲುರಿದುವು ಬಿಡದೆ ಮಟಿ*ಗಳಿರುಳುಂ ಪಗಲುಂ 
(ಜಗವಿ. ೪-೩೨); ಉತ್ತಮವನಂ ರಾಮಣೀಯಕ ತರುಗಳಿಂ . .. ಜೇನ್ನೆಯ್ಯ 
ತಂದಲ್ಲಳಿಂ (ವೀಕ್ಶಿಪು. 8-೯-೭). "ಸೋನೆದಂದಲ್‌' ಪರಾ. ತಂದಲ್ಲು: 
೧: ತೆಂಬೆಲರ ಮೊಗಸಿರಿಯ ತಂದಲಿನ ಮೈದೊಡವು . .. ಕಂಗೆೊಳಿಪಂತೆ 
ಮಲ್ಲಿಗೆಗಳು (ವೆಂಕಾರಾ. ೦-೪-೧೪). ವಿ. “ಮಳೆ, ಸರಿ, ಸರವು. . . ಒದ್ದೆ, 
ತಂದಲು, ತುಂತುರು” (ಕಂನುಹು. ರ್‌). 

ತಂದಲ್ಲು, "ತಂದಲ್‌' ನೋ. 

ತಂದಲ್ಲು (ನಾ). ಸೇವಕ ; ದಾಸ (?) : ಮಾರಹರ ನಿಮ್ಮ ಪರಿಚಾರಕರ 
ದಾಸಿಯರ ತಂದಲೆನಗಿನಿತುಚಿತವೇ (ಕೊಟ್ಟೂಲ. ೧-೭೦). “ತಂಡಾಲಯ' 
ಪರಾ. [?] 

ತಂದವೂರ್‌ (ನಾ). ಒಂದು ಊರಿನ ಹೆಸರಂ; ಬೆಳ್ಗುಹೆಯೆಬ್ಬತ್ತೆಡೆ 
ನಾಡೆಟ್ಟಿತ್ತು ತಂದವೂರ ಪನ್ನೆರಡು ಗೆದೆಯ ಪನ್ನೆರಡು(ಎಳ. ೪೫11, ಸೊರಬ. 
9೪೭೭-೦೩; 011). [ ತಂದ ? ಊರ್‌ 

ತಂದಸಿ "ತಂಡಸು' ನೋ. 

ಶಂದಾನತಾನ, ತಂದನತಾನ, ತಂದನಾನ, ತಂದನೋತಾನಾನಿ, 
ತಂದನ್ನತಾ, ತಂದಾನತಾನಾನ, ತಾಂದನಿತಾನೊ (ನಾ). ಜಾನಪದ 
ಹಾಡಂಗಳಲ್ಲಿ ಬರುವ ಒಂದು ಪಲ್ಲವಿ; “ದಂರುಗಮಂರಗಿಯರ 
ಸೊಲ್ಲು” (ಕಾನಳಕೋ. ೬೪). ತಂದನತಾನ: (). ತಂದನಾನೆ: (೪. 
ತಂದನೋತಾನಾನಿ: ತಂದನೋತಾನಾನಿ ತಂದನೋತಾನಾನಿ ತಾನು 
ತಂದನು ತಂದೆ, ನಾನಿ ತಂದನುತಾನಿ ತಾನುತಂದನು ತಂದೆ ಶಿವ್ನೀಗೆ ಶರಣೊ 
(ಹುಟ್ಕಹ. ೩೦). ತಂದನ್ನತಾ: ತಂದನ್ನತಾಯೆಂದು ಕೈಲಿ ಕಿನ್ನರಿ ಧರಿಸಿ 
ಅಂದವಾಗಿ ಶ್ರೀಹರಿಯ ಮುಂದೆ ಕುಣಿವ ಚರಣ (ವಿದಾಕ. ೨೭.೦). 
ತಂದಾನತಾನಾನ : (4). ತಾಂದನಿತಾನೊ : ಕಿನ್ನೂಡಿ ಮೇಲೆ ಕಿರುಗೆಜ್ಜೆ 
ಶಾಂದನಿತಾನೋ (ನಾಪದ. ೨೦). 

[ ಜೇ.॥ ತುಳು. ತಂದನ; ತೆಲು, ತಂದನತಾನ, ತಂದಾನತಾನ ] 


೩೨೧೨ 


ತಂದ್ರಾವಸ್ಥೆ 


ತಂದಾನತಾನಾನ "ತಂದಾನತಾನ' ನೋ. 

ತಂದಿರಿ “ತಂದರಿ' ನೋ. 

ತಂದುರಿ “ತಂದರಿ' ನೋ. 

ತಂದೆ (ನಾ). ೧. ಅಪ್ಪ ; ಜನಕ: ತನ್ನೆಯ ತಾಯ್ವಿರಾ ಸನ್ನಾನಮ(0) 
ನುಳಿದು ಬಿಸುಟೋಂ (ಸೌಇಇ. ೩1-1, ೧೦-8; 866); ತಾಯ್ಗಂ ತಂದೆಗ 
ಮೆಲ್ಲಾ ನಂಟರ್ಗೆಯುತ್ಸಾಹಮುಂ ಸುಖಮುಂ ವಿಭವಮುಮಂ ಪಡೆವುದ 
ಟ್‌ಂದಮಾ ಕೂಸಿಂಗೆ .. , ಭದ್ರಬಾಹುವೆಂಬ ಪೆಸರನೆಲ್ಲರುಂ ನೆರೆ 
ದಿಟ್ಟೊಡೆ (ವಡ್ಮಾರಾ. ೭೩-೧೭): ತಂದೆಯ 'ರೂಪೆ ತಂದೆಯ ವಿಳಾಸಮೆ 
ತಂದೆಯ ಚೆಲ್ಫೆ . . . ತನ್ನೊಳಮರ್ಕೆವೆತ್ತುದು (ಆದಿಫು. ೮-೪೩) ; ಹಿತವಂ 
ತೋಟುವನಾತ್ಮಬಂಧು ಪೊರೆವಾತಂ ತಂದೆ (ಸೋಮೇಶ. ೮). ೨. ಹಿರಿಯ 
ರನ್ನು ಕುರಿತು ಭಕ್ತಿ ಗೌರವಗಳಿಂದ ಹೇಳುವ ಮಾತು: ತಂದೆ ಚಿತ್ತೈಸು 
ವುದು ಕಿಂಕರನ ಬಿನ್ನಪಂ (ನಂಬಿಕ. ೦-೭೬) ; ಎಮ್ಮಂತಪ್ಪ ಪಾಪಿಗಳಿಗೊಗೆ 
ವನೇ ತಂದೆಯೆನಲ್‌ (ಸಿದ್ಧರಾ.. ೦-3೯); ಗಂಗಾವರಕುಮಾರ ದ್ರೋಣ 
ಕೃಪರೀ ಸೆಟಗ ಬಿಡಿಸಿರೆ ತಂದೆಗಳಿರೆಂದೊಅಲಿದಳು ತರಳೆ (ಕುವ್ಯಾಸೆ. ೦೪- 
969). ೩. ಕಿರಿಯರನ್ನು ಕುರಿತು ವಾತ್ಸಲ್ಯದಿಂದ ಹೇಳುವ ಮಾತು : 
ಬಾರೆಲೆ ತಂದೆ ಬಾರರಸ ಬಾ ಪೊರೆವಾಳ್ವನೆ (ಕಾದಂಪೂ. ೩೬೦): ಬಾಲ 
ಲಿಂಗವೆ ಬಾರ ತಂದೆ (ಬಸಪು. ೪೭-೨೯) ; ತಂದೆ ನಿನಗೆನ್ನಲ್ಲಿ ಯಣಸಂಬಂಧ 
ಸವೆದುದೆ ಶಿವಶಿವಾ ತಾ ಮಂದಭಾಗ್ಯಂಗಣುಗ ದಕ್ಕುವನಲ್ಲ ಎನಗೆಂದ 
(ಕುವ್ಕಾದ್ರೋ. ೮-30). ೪. ಹೆಸರಿನ ವಖಂದೆ ಗೌರವಸೂಚಕವಾಗಿ 
ಬಳಸುವ ಶಬ್ದ. ಉದಾ: ಅಜಾವಿನ ಮಾರಿತಂದೆ. 

ತಂದೆಎರ್‌ (ಬಹಂವ) : ಎರ್ಗೆ-ತಂದೆವಿರ್‌, ತಾಯ್ವಿರ್‌, ಸೊಸೆವಿರ್‌ 
(ಕಮದ. : ೯೭ ಪ್ರಯೋ). ತಂದೆಯ ತಂದೆ ಎ೧, ಅಜ್ಜ; ತಾತ; 
ಪಿತಾಮಹ : “ತಾತ - ತಂದೆಯ ತಂದೆಗೂ . . . ಪಿತಾಮಹ ಎಂಬ 
ಹೆಸರು” (ನಾನಾರ. ೨೩ ಟೀಕೆ). ೨. ಬ್ರಹ್ಮ : “ಅಂಚೆದೇರಂ , . . ತಂದೆಯ 
ತಂದೆ, ಅರಲಿಚಂ, ನಾಲ್ಕೊಗಂ, ತಾವರೆವಸೆಯಂ - ಈ ೮ ಬ್ರಹ್ಮಂಗೆ 
ಪೆಸರ್‌” (ಕಶಸಾ. ೪6-08) ; “ ಪೊಂಬೊಡೆಯಂ . . . ಬೊಮ್ಮ ತಂದೆಯ 
ತಂದೆ' ಮಿಸುಪ ತಾವರೆಗಂದನು ತಾಂ ಬ್ರಹ್ಮಗೆಸೆವ ನಾಮಂ” (ಕಬ್ಮಿಕ್ಕೆ- 
೯). ತಂದೆಯ ತಂದೆಯಿಲ್ಲದಂ ಎ ತಾತನಿಲ್ಲದವನಂ ; ವಿನಾಯಕ : “ಕರಿ 
ಮೊಗಂ, ಇಲಿದೇರಂ . . . ತಂದೆಯ ತಂದೆಯಿಲ್ಲದವಂ-ಈ ೭ವಿನಾಯಕಂಗೆ 
ಪೆಸರ್‌ ” (ಕಶಸಾ. ೦-೪) ; “ ಬಿಜ್ಜೆವಳನೆಡರ್ಗೇಡಿ ಮೇಣೆಲರುಣಿವಸಿಅನು 
ತಂದೆಯ ತಂದೆಯಿಲ್ಲದಂ[ಪಾಕಾಂ. ತಂದೆಯಯ್ಕನಿಲ್ಲದವಂ] . . . ಎನೆ 
ಏನಾಯಕನ ನಾಮಂ 7 (ಕಬ್ಮಿಕ್ಕ. ೫). 
[ದೇ.8 ತಮಿ. ತನ್ನೈ; ಮಲ. ತನ್ನ; ತೆಲು. ತಂಡ್ರಿ, ತಂಡಿರಿ; 
ಪರ್ಜಿ, ತೆಂದ್‌; ಕುಇ. ಕುವಿ. ತಂಜಿ 

ತಂದ್ರ (ಗು). ೧. ದಣಿದ; ಬಳಲಿದ. ೨. ಸೋಮಾರಿಯಾದ; ಮೈ 
ಗಳ್ಳತನದಿಂದ ಕೂಡಿದ. (ನಾ). ೩. ಮೈಗಳ್ಳತನ ; ಸೋಮಾರಿತನ; 
ಜಡತೆ : ಮಹೇಂದ್ರಂ ದಧೀಚಿಯೆಡೆಗಂ ತಂದ್ರಮನುಳಿದೆಯ್ದಿ ವಂದಿಸುತ್ತೆ 
ಬಳಿಕಂ (ಜಾಲಾಸ್ಕ. ೦-೨-೪೨). [ಸಂ.) 

ತಂದ್ರತೆ (ನಾ). ೧. ಬಳಲಿಕೆ; ದಣಿವು. ೨. ಆಲಸ್ಯ ; ಜಡತೆ; ಮಾಂದ್ಮ : 
ತಳೆದ ಸುಮನೋದಾಮಂ ನೀರೋಡಿ ಬಾಡಿದುದಾಗಳಾಗುಳಿಯನೊಳ 
ಕೆಯ್ದತ್ತಾಸ್ಕಾಂಭೋರುಹಂ ನಿಜದೇಹದುಜ್ಞಳಿಕೆ ಮಸುಳ್ಹೈತಂದಂ 
ದೊಂದು ತಂದ್ರತೆ ಚಿತ್ತಮಂ,ಬಳಸಿದುದು (ಡಂದ್ರಪು. ೪-೭೭). 

[ಸಂ. ತಂದ್ರತಾ] 

ತಂದ್ರಾವಸ್ಥೆ (ನಾ). ಸೋಮಾರಿತನ ; ಜಡತೆ : ಅತ್ತ ದೇಶವೂ ಮೂಕ- 
ಮೂಢ - ತಂದ್ರಾವಸ್ಥೆ ಯಿಂದ ಎಚ್ಚತ್ತು . . . ತನ್ನ ಭಾವನೆಗಳನ್ನು 
ವ್ಯಕ್ತಗೊಳಿಸಲು ತೊಡಗಿತು (ಮಹಾಯೋ. 6೭). [ತಂದ್ರ * ಅವಸ್ಥೆ ] 


ತಂದ್ರಾಸಿ 


ತಂದ್ರಾಸಿ, ತಂಡರಸಿ (ನಾ). ಒಂದು ಬಗೆಯ ಗಿಡ: ತಂದ್ರಾಸಿ, ತೆಂಡರಸ, | 


ತನಸಿಮೆಳೆ (ಮೈಕಿಗಿ. ೪೦-೮೦೭): ಸಂಕೀರ್ಣ: . . . ಹುರಗಲು, ಕಂಗೊಂದಿ, 
ತಂದ್ರಾಸಿ, ಮುಂಕ್ಕರಿವೆ ' (ನಮ್ಮನು. ೨೩6). ತಂಡರಸಿ : ವೆಂಲಿನ 
"ಮೈಔಗಿ' ಪ್ರಯೋಗವನ್ನು ನೋಡಿ. [?1] 

ತಂದ್ರಿ (ನಾ). ೧. ಆಲಸ್ಯ; ನಿರುತ್ಸಾಹ; ಜಡತೆ: ಸಂದೃತ್ಯೆ 
ವಾತ್ಮವಾತ್ಮಕೆ ಬೇರೆ ಕರಣದಿಂ ತಂದ್ರಿ ಬಿಡೆ ದೊರೆವುದದು (ಮಂಕುಳೆ. ೬೯೩). 
೨. ನಿದ್ದೆಯ ವಂಂಪರು; ಜೊಂಪು: ಲಕ್ಷ್ಮಣನನೆಳ್ಬಿಸಿದನಾತನುಂ 
ತಂದ್ರಿಯಂ ಬಿಟ್ಟೇಳಲನಿಬರುಂ ತೊರೆಯ : ಶಿವಸಲಿಲದೊಳ್‌ ಮೊಗಂ 
ದೊಳೆದು ಮುಂಬರಿದರ್‌ [ಶ್ರೀರಾಮಾ. ೦೩೯-೪೦೦); ಓದು ಓದುತ್ತಿರು 
ವಾಗಲೇ ನಿದ್ರೆಯ ತಂದ್ರಿ ಕಣ್ಣಿಗೆ ಸೋಂಕಿಹೋಗುತ್ತಿತ್ತು (ಳಮನೆ. ೦೦೦). 


೩. ಗುಂಗು; ತಲ್ಲೀನತೆ: ಬಾಬು ವಿಚಾರತಂದ್ರಿಯೊಳಗಿಂದ ಹೊರಬಿದ್ದು 


. ೬ « ನೋಡಿದನು (ರಕ್ತಳ್ಳ. ೦೩೦) ; 
ಕುಳಿತಿದ್ದನು (ಕೃತಕ್ಕೆ ೦೦೦). [ಸಂ.] 

ತಂದ್ರಿತ (ನಾ). ಮಗ್ನನಾದವನು; ತಲ್ಲೀನನಾದವನು: ನೀವೂ ವಿಚಾರದಲ್ಲಿ 
ತಂದ್ರಿತರಾಗದೆ ಇರಲಾರಿರಿ (ನೀರಸ. 6). [ ಸಂ, 

ತಂದ್ರೀಭೂತ (ಗು), ಜಡವಾದ; ಮಂದವಾದ; ಚಟುವಟಿಕೆಯಿಲ್ಲದ ; 
ಭರತಂ ವಿಷಾದಭರ ತಂದ್ರೀಭೂತಚೇತಸನಾಗಿರ್ಪದುಂ (ಪಂರಾಮಾ. 
೭೦೦೨ ಬ). [ಸಂ.) 

ತಂದ್ರೆ (ನಾ). ೧. ಆಲಸ್ಕ ; ಜಡತೆ: ಸನ್ನಿಪಾತಜ್ವರಲಕ್ಷಣಂ 
ತಂದ್ರೆ, ನಿದ್ರಾಭಂಗ . . . ಗಂಟಲನೋವು (ಸಕವೈ. ೯ಬ. ೨. ಮಗ್ನತೆ ; 
ಗುಂಗು: ಈ ತಂದ್ರೆಯು ಅವರನ್ನು ಮರುಳುಗೊಳಿಸಿತು (ಮಾವಿಕೋ. ೯೩). 

[ಸಂ. ತಂದ್ರಾ) 

ತಂಪಗಿ (ಕ್ರಿ). ತಂಪು ಆವರಿಸಂ,-ವ್ಯಾಪಿಸಂ : ತಿಳಿಗೊಳನ ತಂಪಗಿವ 
ತೆಕ್ಕೆ : ತೊಳಲಿಕೆಯ ತಾವರೆಯ ತನಿಪರಿಮೆಳದ ವಿಸರದ ಹೆಸರದಲಿ 
ತೀಡಿ ಎದು ತಂಗಾಳಿ (ತೊರರಾ. ೨-೭-೩. [ತಂಪ್ಯ(ಆತಣ್ಣುು) ಅಗಿ) 

ತಂಪಿಗೆ (ನಾ). ತಂಪನ್ನು ಉಂಟುಮಾಡುವವನು ; .ಹಿತವನೆ್ನಂಟು 
ಮಾಡುವವನಂ : ನೆಲೆಮೊಲೆಗಳಂ ತಡವುತೊತ್ತೊ ತಳಿರ್ಗೈೆಯ್ಯ ತಂಪಿಗ 
ವಿರಹಮಂ ತವಿಸಿ ನೆರೆಯೊ ಹೆದಗಾಅ (ಜಿಲಐಪು. ೦೯-೩೭). 

:[ತಂಪ್ಯ (ಎತಣ್ಣುಭ * - ಇಗ) 

ತಂಪಿಡಿ "ತೆಣ್ಣಿಡಿ' ನೋ: 

ತಂಪಿಸು "ತಣ್ಣಿಸು' ನೋ. 

ತಂಪು; (ಕ್ರಿ). ೧. ಶಾಖವನ್ನು ಕಳೆದುಕೊಳ್ಳು; .ತಣ್ಣಗಾಗು: ಬಿಸಿಲು 
ತಂಪುವವರೆಗೆ ಹೊರಗೆ ಹೋಗಬೇಡ (ಕಂ). ೨. (ದುಃಖ ಮೊದ 
ಲಾದ ಭಾವನೆಗಳ)ಆವೇಗ ಕಡಮೆಯಾಗು : . ಮಂದಿ ಸುಳಿಯ 
ದೊಂದೆ ಗುಡಿಲು ; ತೋಪು, ನೆರೆಯೊಳು ; ನೆರಳು ಸಾವತನಕ ನನ್ನ 
ನೋವು ತಂಪಲು (ಇಂಗೀತ. ೯೩-೦೪). [ ಆತಂಪ್ಯ) 

ತಂಪು, "ತಣ್ಣ್ರು' ನೋ. 

ತಂಪುಕನ್ನಡಕ. (ನಾ). ಬಿಸಿಲಿನ ಚುರಂಕು ಕಣ್ಣುಗಳಿಗೆ ತಗಲದಂತೆ 

' ತಂಪಾಗಿಡುಡ ಕನ್ನಡಕ :- ಕಣ್ಣಿಗೆ ಬಿಸಿಲಿನ ತಂಪುಕನ್ನಡಕವನ್ನು 
ಹಾಕಿದ್ದರಿಂದಂತೂ ಯಾರಿಗೂ ನನ್ನ ಗುರುತು ಹತ್ತಲಿಲ್ಲ. (ಮೀದಿಮ- ೨೦೬). 

[ ತೆಂಪ್ಯ (ಎತಣ್ಣು) * ಕನ್ನಡಕ್ಕ 

ತಂಪುಗೈ "ತಣ್ಣುಗೆಯ್‌' ನೋ. 

ತಂಪುಗೊಳ್‌ (ಕ್ರಿ). ತಾಪವನ್ನು ಆರಿಸಿಕೊಳ್ಳು; ತಣ್ಣಗೆ ಮಾಡಿಕೊಳ್ಳು: 
ಹರನುರಿಗಣ್ಣಿ6ಥೆ; ಬೆಂದ ಸಂತಾಪ ಪೀವರಕುಚಾನ್ವಿತೆಯರ ತಾವ ಸ್ಮರ 
ನಿನ್ನ ಮೆಯ್ಯೊಳಗಿದೆ ತಂಪುಗೊಳ್ಳೆಂದು ತರಳೆ ನೂಂಕಿದಳು' ತಣ್ಣೊಳದೆ 
(ಮೋಹತ. ೦೪-೭೮). [ತಂಪ್ಯ (ಆತಣ್ಣುು) * ಕೊಳ್‌, . 


ಮಧುಕರನು ತಂದ್ರಿಯಲ್ಲಿಯೇ 


೩೨೧೩ 


48 


ತಂಬಟ 


ತಂಪತೀಡು (ಕ್ರಿ). ತಣ್ಣಗೆ ಬೀಸು; ತಂಪಾಗಿ: ಸಂಳಿ; ಇಂದಿರನ ದೆಸೆಗೆಂಪು 

ಮೂಡೆ ಕತ್ತಲೆಯೋಡೆ ಮಂದಾನಿಲಂ ತಂಪುತೀಡೆ (ಜಬಪು. ೪-೭). 
[ ತಂಪ್ಕು (ಆತಣ್ಣ್ಯು) * ತೀಡ, ) ` 

ತಂಪುವಡೆ "ತಣ್ಣುವಡೆ' ನೋ. 

ತಂಪುವೆಟ್ಟ (ನಾ). ಹಿಮವತ್ಚರ್ವತ ; ಹಿಮಾಲಯ : ತಂಪುವೆಟ್ಟದ 
ಬಡಗಭಾಗದೊಳಗೊಪ್ಪುವುದು ಕಿಂಪುರುಷವರ್ಷಂ (ಜಿಲಪು.' ೦೩-೦೭). 

[ತಂಪ್ಯ (-ಆತಣ್ಣು) * ಬೆಟ್ಟ (ಬೆಟ್ಟು 

ತಂಪುವೆಟು "ತಣ್ಣುವೆಜು' ನೋ. 

ತಂಪುಹೊತ್ತು (ನಾ). ಎ ತಂಪೊಟ್ಟ್ರ : "ಎಂಥ. ಪುಣ್ಯಾತ್ಮ ! ಆತನನ್ನು 
ತಂಪುಹೊತ್ತಿ ನಲ್ಲಿ ನೆನೆಯಬೇಕು (ರೂಢಿ). 

[ ತಂಪ್ಯು (ಎತಣ್ಣು) * ಹೊತ್ತು ( ಆಪೊಟ್ಟು) ) 

ತಂಪುಳಿ (ನಾ). “ಕಾಯಿಂಸದ ಕಬ್ಬಿಣಕ್ಕೆ ಆಕಾರ ಕೊಡಲಂ ಉಪ 
ಯೋಗಿಸುವ ಉಕ್ಕಿನ ಅಥವಾ ಕಬ್ಬಿಣದ ಚಾಣ: ತಂಪುಳಿ” 
(0016-6818601. ಇಂಕನಿ,). [ತಂಪು (“ತಣ್ಣು) * ಉಳ್ಳಿ) 

ತಂಪೆರೆ "ತಣ್ಣೆಆ''” ನೋ. 

ತಂಪೆಸೆ (ಕ್ರಿ).ತಂಪಾಗಿ ಶೋಭಿಸು,-ಕಂಗೊಳಿಸಂ:: ತಂಪೆಸೆವ ತಣ್ಣೆಳಲ 
ತಾಣಂ (ನನಮೋ. 9-33). [ತಂಪ್ಯ (ಎತಣ್ಣು) *:ಎಸ್ಯೆ) 

ತಂಪೇರು "ತಣ್ಣೇಜಟು' ನೋ. 

ತಂಪೇಟು "ತಣ್ಣೇಟಿ' ನೋ. 

ತಂಪೊಟ್ಟು (ನಾ). ತಂಪಾದ ಹೊತ್ತು; ಸಂಜೆಯ ಹೊತ್ತು; ಸಾಯಂ 
ಕಾಲ: ಈ ಪೊಟ್ಟು ತಂಪೊಟ್ಟು ಪೂವಿನ ಪೊಟಕ್ತಿಂಬಿನಮಾಯ್ತು -ಧಾರಿಣಿಗೆ 
ಭಾಸ್ಥನ್ಮಂಡಲಂ ಕುಂಡಲಂ (ಸೂಕ್ತಿಸು. ೮-೭). 

[ ತಂ (ತಣ್‌) + ಪೊಟ್ಟು] 

ತಂಬಟ, ತಂಬಟೆ, ತಂಬಟ್ಟ, ತಪಟೆ, ತಪ್ಪಟಿ; ತಪ್ಪಟೆ, ತಬಟೆ, ತಮಟೆ, 
ತೆಮ್ಮಟ್ಕ, ತಮ್ಮಟೆ, ತಮ್ಮಟ್ಟೆ (ನಾ). `ಒಂದು ಬಗೆಯ ಚಪ್ಪಟೆ 
ಯಾದ ಚರ್ವುವಾದ ; ಹಲಗೆ: ಮಿಳ್ಳಿಪ ಪಟಯಿಗೆ ಸೂಳ್ಳೆಪ ತಂಬ 
[ಖಾಕಾಂ. ಮ್ಮ7ಟಂ (ವರ್ಧಪು. 9-80); ಬೀಸುವ ಚಾಮರದ ಫೊಯ್ಯ 
ತಂಬಟದ . . . ಸರ್ವಸಂಭ್ರಮದ ನಡುವೆ ಸಕಲ ಜನದಾನಂದರಸಂ 
ಮಡುಗಟ್ಟೆ (ನೂಬಿರ.. ೮-೩೫); ತಾಟಿಸುವ ತಂಬಟದ . . . ಕಾಳೆಯ 
ಬಲ್ಲುಲಿಯ ಸಡಗರಮೆಲ್ಲಾ ದೆಸೆಗಳಂ ಕಿವುಂಡುವಡಿಸೆ (ಳಲ್ಮಿಳಾ. ೨೫೦) ; 
ತುಡುಕಿದವು ತಂಬಟದ ದನಿ ಜಗದಡಕಿಲನು (ಕುವ್ಯಾದ್ರೋ. ೧-೪೭); 
ಭೇರಿ ತಂಬಟ ಬೆೊಂಬುಳಿ ಬುರುಗು ಡಿಂಡಿಮದ ಮಂಂಬರಿದೆಸೆವ 
ರವಗಳಾಕಾಶವ ತುಂಬಿದುವು: (ಕಂನವಿ. ೮-೦೯). ತಂಬಟೆ : ಭೇರಿ ತಂಬಟೆ 
ನಿಸ್ಸಾಳ ಕಹಳೆಗಳ ಭೂರಿ ನಿನದ (ಆಂಜಕ. ೩-೪೯): ತಂಬಟೆ ಡೋಳು 
ಚಂಬಕವಜ್‌ .. . ಕಹಳೆಗಳ ದನಿಯ ಬೆಂಬಳಿ. (ಕುರಾಸಾಂ. ೧೦-೩೬) ; 
ಪಟ್‌ಯ ಪೆರ್ಗಾಳೆಯ ಪಳಹದ ಕೊಟಲ ತಂಬಟೆಯ . .. ಭೇರಿಯ 
ಭೂರಿ ನಿನಾದಂ ದೆಸೆಮುಟ್ಟೆ ಪಳಂಚಲೆಯೆ (ರಾಮಕ್ಕ ೬೦-೦): ತಂಬಟೆಯ 
ಹೊಯ್ದು ಮೈಮರೆತವರು ಹಲರು (ವಿಸೀಗೀ. ೨೫-೪). ತಂಬಟ್ಟ : 
“ಆನಕ” (ನಾಜಣ. ಕಿ). ತಪಟೆ : ಕಠಿನ ದುಂದುಭಿ ತಪಟೆ ತಾಳ ಮದ್ದಲೆ 
ಗಳುಂ . . . ದಿಕ್ತಟಗಳೊಳ್ಳೊೊಳಗುತಿವೆ (ಅರ್ಕಾವಿ. 3೪-೩0). ತಪ್ಪಟಿ: 
ಕೊಂಬು ಕೊಳಲು ತಾಳ ತಪ್ಪಟಿ ಭೇರಿ ಸಂಭ್ರಮದಿಂದ ವೃಂದಾವನ ಸೇರಿ 
(ಪ್ರಸಧಾ. ೨೩-೪). ತಪ್ಪಟೆ : ಕೊಂಬು ಕೊಳಲು 'ತಪ್ಪಟೆ ಮೃದಂಗದ ರವ 
ತುಂಬಿತು ಲೋಕವನಿರದೆ (ಕಾಮವಿ. ೭-೧3): ಚಪ್ಪಾಳೆಗಳ ರವ ಕೊಂಬು 
ಕೊಳಲು ಹೊನ್ನ ತಪ್ಪಟೆಗಳ ದನಿಯಿಂದ ಸರ್ಪಶಯನ ರಂಗಧಾಮನ 
ತೇರು ಬಂದೊಪ್ಪಿತು ಮುನ್ನಿನ ಸ್ಥಳದೆ (ಕಂನವಿ. ೨೫-೦೦೦). ತಬಟೆ : 
ತಬಟಿ ಕಾಸಿ ಸಿದ್ಧ ಮಾಡಿಕೊಂಡರು (ರೂಂ). ತಮಟೆ: ತಮಟೆಯನ್ನು 


ತಂಬಟಜಾಲಿ 


ಕಾಯಿಸಿ ಹೆಗಲಿಗೆ ಹಾಕಿಕೊಂಡು (ಹುಟ್ಕಹ. ೦೪) ; ಎದೆ ತಮಟೆಯಂತೆ, 


ಬಡಿಯತೊಡಗಿತು (ಸಿಡಿಲು. ೮೭). ತಮ್ಮಟ್ಟ: ಪೊಯ್ವ ನಿಸ್ಸಾಳ ತಮ್ಮಟದ 
ಭೇರಿಗಳಲ್ಲಿ ನೆರೆದುದು ಚಾತುರಂಗ ಬಲ (ಇಹರೆ. ದೇ. ೩೭-೨೧) ; ಸೂಳ್ಳೆಪ 
ತಮ್ಮಟಂಗಳ ಸಂಭ್ರಮದ ಸೌರಂಭದಿಂ ಮಾಟ ನಡೆದನು 
(ಸಿದ್ದರಾ. ೬-೨೧); ತಮ್ಮಟವೆಂಬ ಹೆಲಿಗೆ ಶಂಖವೆಂಬ ಧವಳ . 
ಜಯವಧಿಂಟೆಯೆಂಬ ಜಾಗಟೆ ಇತ್ತೆಅದ ಪಂಚಮಹಾವಾದ್ಯಂಗಳಂ (ವಿವೇಕ. 
೨೩೬); ಪಟಹ ಶಮ್ಮಟ ಢಕ್ಕೆ ಡವುಡೆ ಕಹಳಾ ಸಮುತೃಟನಾದಮಳ್ಳಿಆ್‌ಯೆ 
(ಜಿಬಪು. ೧೬-೧೩). ತಮ್ಮಟೆ: “ಆನಕಃ, ಪಟಹಃ-೨ ತಮ್ಮಟೆ ಹೆಸರುಗಳು” 
(ಸಿದ್ಧಾಂತಿ. 89) ; ಮನೆಸ್ತಿನಲ್ಲಿ ಬಂದರೆ . . . ಹದಿನೇಳುನೂರು ಡೊಳ್ಳು, 
ನಗಾರಿ, ಹಲಿಗೆ, ತಮ್ಮಟೆ, ಶಂಖ, ತುತ್ತೂರಿಗಳನ್ನು ಬಾರಿಸಬಹುದು 
(ಕುರಿಹಿಂ: ೦೪೫). ತಮ್ಮಟ್ಟೆ : ಚೀ್‌ದವು -ಕಹಳೆಗಳುಂ ತಮ್ಮಟ್ಟೆ ಭೇರಿ 
ನಿನಾದ (ಕಾಮಕಠ. ೨೩-೧). 
[ದೇ.॥ ತಮಿ. ತಮ್ಪಟ್ಟ, ತಪ್ಪಟ್ಟ, ತಪ್ಪಟ್ಟೆ J: ಮಲ. ತಮ್ಮಿಟ್ಟ, ತಪ್ಪಿಟ್ಟ; 
ತುಳು. ತಂಬಟ, ತಂಬಟೆ, ತಂಬಡ, ತಬಿಟೆ, ತಮಟೆ, ತಮ್ಮಟೆ ; ತೆಲು. 
ತಮ್ಮಟ, ತಪ್ಪೆಟ; ನಾಯ್ಕಿ. ತಪ್ಪಟೆ, ತಪ್ಪ] 

ತಂಬಟಜಾಲಿ “ತಂಬತ್ತಿಜಾಲಿ' ನೋ. 

ತಂಬಟಿಕಿ (ನಾ): (?) : ಹರಿಸು ಛೀಯೆಂದು- ತುಚ್ಛಿತ ಬುದ್ಧಿ ಗಂಡರೆನು 
ತೊರಿಸುವರ್‌ ಸಲಿಗೆಯಿತ್ತ ನ್ಯೋನ್ಯದಿಂ ಮೆಲ್ಲನೆ ತರಿಸುವರ್‌ ಅರಿಯ 
ದೋಲ್‌ ಮನೆಯ ತಂಬಟಿಕಿಯರ ಮೂಲದಿಂ ಲೂಟಿಯಂತೆ . (ಜಿನೆಮು. 
೪೯-೪೦) [1] 

ತಂಬಟಿಗ (ನಾ), ತಾಮ್ರದ ಕೆಲಸ ಮಾಡಂವವನು : ಸ್ವರಮನಜಾಗೆ 
ತಾಂ ಭರತಜ್ಞನಂದದಿಂ . . . ಎಜಿಕಮನಟ್‌ಾಗೆ ತಂಬಟಿಗನಂತೆ '(ಮದತಿ. 
೧೦-೭೬೬)... [ ತಂಬ್ಯ (<£ತಾಂಬ್ರ) * - ಅಟಿಗ] 

ತಂಬಟೆ 'ತಂಬಟ' ನೋ. 

ತಂಬಟೆಗ (ನಾ), ತಮಟೆ ಬಾರಿಸುವವನು : ಡೊಂಬಿಯ ತಂಬಟೆಗರು 
ಪಾಡುವ ತಿವದಿಗಳು (ಸಾಹಿವಿ. 6೩). [ತಂಬಟೆ ( ಆತಂಬಟ) +'- ಗೃ) 

ತಂಬಟೆಹೊಯಿಲು (ನಾ). ತಮ್ಮಟೆಯ ಬಡಿತ : ತಂಬಟೆಹೊಯಿಲಿಲ್ಲ 
ವಾದ್ಯದ ಹಲುಬಿಲ್ಲ. ಹೆಣವ ಕೋಟೆಗೆ ನಾವು ತ್ವರೆಯಲೊಯ್ದಾಗ 
(ಇಂಗೀತೆ. ೦೯-೦). [ತಂಬಟೆ (<೭ ತಂಬಟ) *: ಹೊಯಿಲು (£ಫೊಯ್ಲು)] 

ತಂಬಟ್ಟ "ತಂಬಟ' ನೋ, 

ತಂಬತ್ತಿ (ನಾ). =ತಂಬಶ್ತಿಜಾಲಿ: 4. (?) 

ತಂಬತ್ತಿಜಾಲಿ, ತಂಬಟಜಾಲಿ (ನಾ). ಬಿಳಿಯ ಉದ್ದನೆಯ ವಂಳ್ಳು 
ಗಳಿರಂವ, : ಸುವಾಸನೆಯ ಹಳದಿ ಹೂವುಗಳನ್ನು ಜಿಡಂವ ಒಂದು 
ಬಗೆಯ ಜಾಲಿ; ಸುಗಂಧಜಾಲಿ: (೪. ತಂಬಟಜಾಲಿ : ಪೀಕಜಾಲಿ, 
ತೆಂಬಟಜಾಲಿ' (ಮೈಔಗಿ. ೧-೦೨). [ ತಂಬತ್ತಿ + ಜಾಲಿ, ] 

ತಂಬನಿ "ತಣ್ಣನಿ' ನೋ. 

ತಂಬಲ (ನಾ). ೧. ಒದ್ದೆ; ತಂಪು; ತೇವ. "ತಂಬಲಗಣ*' ಪರಾ. (ಗು). 
೨. ಅರ್ದ್ರ, ತೊಯ್ದ” (ಕಾನಕೋ. ೬೫). 

ತಂಬಲದ ಹುಳು ಎ ಬಚ್ಚಲಂ, ಮೋರಿ ಮೊದಲಾದ ತೇವವಾದ 
ಜಾಗಗಳಲ್ಲಿ ' ಇರುವ `ಒಂದು ಬಗೆಯ ಹಂಳು ; ಬಾಲದ ಹುಳು. 
[ <ತಣ್ಣು1 ಕ 

ಕಂಬಲಗಟ (ಕ್ರಿ). ತೇವವನ್ನು ಂಟಂಮಾಡು ; ತಂಪುಗೊಳಿಸಂ : 
ಶ್ರೀಕೃಷ್ಣನಂಭೋಧಿಮಾರ್ಗಣದಿಂದೆ. ಮುಂಬರಿದೈದುವ ಕಾಲಾಗ್ನಿಯ 
ಮೆಟ್ಟಿ ತಂಬಲಗಜ*ದನಾ ಬಲಕೆ (ಮೋಹತ. ೩೭-೫೮). 

[ ತಂಬಲ + ಕಣ) 
ತಂಬಹಾಲು 'ತಣ್ಟಾಲ್‌' ನೋ. 


೩೨೧೪ 


ತಂಬಿಟ್ಟು, 


ತಂಬಳಕೋಲ್‌ (ನಾ). ಭೂಮಿಯಂನ್ನು ಅಳೆಯುವ ಒಂದಂ ಅಳತೆ 
ಗೋಲು, -ಪ್ರವತಾಣ (8) : ಪವಿಠಗೆಯ ಸಾಲೆಯ : ತ್ರಾಯಿಪುರುಷ 
.ದೇವರ್ಗ್ಗೆಯಲ್ಲಿಯ. ತಂಬಳಕೋಲಲಿನ್ನೂಟಿ: ಮತ್ತರು ಕೆಯ್ಯು (ಎಇ. 
19, ೬೩-೦೭; ಸು. 11ನೆಯ ಕತ). [ತಂಬಳ್ಳ + ಕೋಲ್ಡ್‌ ] 


5| ತಂಬಳಿ “ತಂಬುಳಿ' ನೋ, 


ತಂಬಾಕ "ತಂಬಾಕು' ನೋ, 
ತಂಬಾಕು, ತಂಬಾಕ (ಸಾ). ಒಂದರ ಬಗೆಯ ಗಿಡ ಮತ್ತು ಆದರ 
ಸೊಪ್ಪು ; ಹೊಗೆಸೊಪ್ಪು : ತಂಬಾಕು, ಕಾಡುಸಣ್ಣ ಹೊಗೆಸೊಪ್ಪು 
(ಮೈಔಗಿ. ೭೦-೧೪೩೨): ಅದೇ ಗುಡಿಸಲಿನಲ್ಲಿ "ದೇವದಾಸ ತಂಬಾಕು 
ಸೇದುತ್ತಾನೆಂಬುದು ` ಪಾರ್ವತಿಗೆ ಗೊತ್ತಿದ್ದಿತು (ದೇವದಾ. ೮): 
ತಂಬಾಕು ಮಿಶ್ರಿತ ಕವಳವು ಅವರ ಗಲ್ಲವನ್ನು ಯಾವಾಗಲೂ 
` ಉಬ್ಬಿಸುತ್ತಿತ್ತು (ರಂಗೆರೋ. ೧). ತಂಬಾಕ : ಹಾಳುಭೂಮಿಗಳಲ್ಲಿ ಸೆಜ್ಜಿ 
ಮತ್ತು ಜೋಳವು ಗೊಬ್ಬರ ವಿಶೇಷವಾದರೆ 'ತಂಬಾಕವು ಬೆಳಿಯುತ್ತವೆ 
(ಕೃಹಪ್ರ.: ೭೬) ;: ಸಿಂಹಲದ್ವೀಪಡಲ್ಲಿ. . . ಕಬ್ಬು,, ತಂಬಾಕ, ಬುಂದು 
ಮುಂತಾದವುಗಳು ಬೆಳೆಯುತ್ತವೆ (ಮುಂಬಯಿ. ೪-೩೦೧): ತಂಬಾಕವನ್ನು 
ನಿರಿದಿಸತ್ತಲೇ ಅದನ್ನು ಅಗಿಯಲು ಸುರುವು ಮಾಡುತ್ತಾರೆ (ಗಾಳಿಗು. 3೮). 
[*-ಹಿಂ. ತೆಂಬಾಕೂ, ತಮಾಕೂ ; ಮರಾ. ತಂಬಾಕೂ, ತಂಬಾಖು, 
ತಮಾಕೂ, ತಮಾಖು. /ಇಂ. 7008000. / ಪೋರ್ಚ್‌, ಸ್ಪ್ಯಾನಿಷ್‌, 
ಟಬಾಕೋ ; ಜಪಾನೀ: ತಾಬಾಕೋ 1 
ತಂಬಾಲ್‌ 'ತಣ್ಟಾಲ್‌' ನೋ. 
ತಂಬಾಲ: (ನಾ). ಒಂದು ಊರಿನ ಹೆಸರು (?) : ಪಾರಾಶಗೋತ್ರದ 
ಆಪಸ್ತಂಬ ಸೂತ್ರದ ತಂಬಾಲದ ಕ್ರಿಷ್ಠಭಟರ ಮಕ್ಕಳು ದೇವಣಭಟರು 
(ಎಕೆ. X11, ತಿಶಟೂ. ೧೩೯-೧೨೩ ; ?). [?) 
ತಂಬಾಲು "ತಣ್ಬುಲ್‌' ನೋ. 
ತಂಜಾಳ "ತಾಂಬಾಣ' ನೋ. 
ತಂಬಾಳೆ "ತಾಂಬಾಣ' ನೋ.. 
ತಂಬಿ, "ತಮ್ಮ? ನೋ. 
ತಂಬ್ಯಿ (ನಾ). ದಂಡಿಸುವಿಕೆ ; ದಂಡನೆ ; ಶಿಕ್ಷೆ. 
ತಂಬಿ ಪಹುಂಚಾಯಿಸು ಒ ದಂಡಿಸು ; ಶಿಕ್ಷಿಸಂ; ತಮ್ಮ ರಾಜ್ಯದಲ್ಲಿ 
ಟೀಪುಸುಲ್ತಾನರ ಕಡೆಯಿಂದ ಉಂಬಳಿ ಪಡಕೊಂಡು ಇದ್ದಂತಾ ... 
ಮುಸಲ್ಮಾನರಿಗೆ ತಂಬಿ ಪಹುಂಚಾಯಿಸಿ ಅವರನ್ನು. ಪಲಾಯನಮಾಡಿ 
(ಉಜಿದ್ರ. ೨೦). [ «-ಅರ. ತಂಬೀಹ್‌ ; ಮರಾ, ತಬೀ) 
ತಂಬಿಗೆ "ತಂಬುಗೆ' ನೋ. 
ತಂಬಿಟ್ಟು, ತಣ್ಣಿಟ್ಟು (ನಾ). ಹುರಿಕಡಲೆ, ಅಕ್ಕಿ ಮೊದಲಾದುವು 
ಗಳ ಹಿಟ್ಟಿನಿಂದ ಮಾಡುವ. ಒಂದು ಬಗೆಯ ಸಿಹಿ ತಿಂಡಿ: ಕಬ್ಬಿನ ರಸ 
ಜೇನುತುಪ್ಪ ನವಣೆಯ ಸಿಟ್ಟಿನ ತಂಬಿಟ್ಟು ಹೊರಿಗೆ ಕಡುಬು . . . 
ಮಂತ್ರಸಮನ್ನಿತವಾಗಿ ಮೂಜುದಿನ ಬಲಿಯಂ ಕೊಡಲು 
೦೩೨-೨) : ತಂಬಿಟ್ಟು ಕೊಡುವೆನು ದಾಸಯ್ಯ (ಪುರಂದ. ೨-. ೭-೩); ನಾಳೆಗೆ 
ಬೆಣ್ಣೆ ನೈವೇದ್ಯ. ತಂಬಿಟ್ಟು ನೈವೇದ್ಯ,; ಕಡಬು ನೈವೇಡ್ಕ,- ಅನ್ನೋದಕ 
ನೈವೇದ್ಯವೆಂದು ಪಲಶೆರದ ಹರಕೆಯಂ ಪೊತ್ತರೆ (ಕರಛೀ. 90೬) ; ನೆನಗಡಲೆ 
ಚಿಗುಳಿ ತಂಬಿಟ್ಟು ಉಂಡಲಿಗೆ ನಾನಾ ಫಲಂಗಳು (ಸಗಂಧಿ. ೪೩-೧೭); 
ತಂಬಿಟ್ಟು ತಣ್ಣುಹಿಟ್ಟು. ದೇವರನ್ನು ತಣಿಸುವ, ಅಥವಾ ದೇವರ ಕೋಪ 
ವನ್ನ. ತಂಪು ಮಾಡುವ ಹಿಟ್ಟು (ನಮ್ಮನು. 66) ; ತಂಬಿಟ್ಟಿಗೆ ಉಪ್ಪುಂಟೆ 
ತವರಿಗೆ ಮುಪ್ಪುಂಟೆ-? (ಹಳ್ಳಿಕಾ. ಬ. ತಣ್ಬಿಟ್ಟು : ರೊಟ್ಟಿ ಸಕ್ಕರೆ 
ತುಪ್ಪ ಬೆಲ್ಲ ಗೋಧುವೆ ತಣ್ಬಿಟ್ಟು ರಾಯುಳ್ಳಿಯಪಿನಿಯ ಒಟ್ಟಿಲು. . . 
ಅಂಗಡಿಯೊಳು (ಕುರಾ ಸಾಂ.೪3-೬೧). [ತಣ್‌ * ಪಿಟ್ಟು./ಕೊಡ. ತಂಭುಟ್ಟೇ) 


(ಜಾಲಟಿ 


ತಂಬಿಟ್ಟು ೩೨೧೫ 


ತಂಬಿಟ್ಟು, (ನಾ). ಒಂದು :ಬಗೆಯ ಗಿಡ: ತಂಬಿಟ್ಟು, ಕುಕ್ಕುಟ, ಪಾಲ 
(ಮೈಔಗಿ. ೫೨-೧೦೩೮). [? ] 

ತಂಬಿಲ (ನಾ). (ಕರಾ) ಭೂತಗಳಿಗೆ ಮಾಡುವ ನೈವೇದ್ಯ': ಬನದ 
ಪಂಜುರ್ಲಿ ಇವನಲ್ಲಿ ಕೇಳಿ "ತಂಬಿಲ' ವನ್ನು ಸ್ವೀಕರಿಸುತ್ತಾನೆ (ದೇವಮ.' ೪). 

[ ತುಳು. ತಂಬಿಲ, ತಂಬಿಲೆೊ) 

ತಂಬಿಸು, "ತಣ್ಣಿಸು' ನೋ. 

ತಂಬಿಸ್ಕು (ಕ್ರಿ). ೧. ಸ್ತಂಭೀಭೂತವಾಗು; ನಿಶ್ಚಲವಾಗಂ; ನಿಂತುಬಿಡು: 
ಸೂತ್ರ ಹೆಟ್‌ದ ಕಾವನ ಕೈಯ ಜಂತ್ರದ ಪತ್ರಿಕೆ ನಿಂದ ಮಾಳ್ಕೆಯೊಳು 
ಧಾತ್ರೀಪತಿಯ ಮೊಗವ - ಕಾಣುತಾ ಮೃಗೆನೇತ್ರೆ ತಂಬಿಸಿ ನಿಂದಳಾಗ 
(ಶ್ರೀಪಾಲ. ೪-೧೦೯). ೨. ತಡೆ; ನಿಲ್ಲಿಸಂ: ಲಂಕಾಪುರದ ಲಗ್ಗೆಗೆ ಬೇಗ 
ಬೆಸಸಂ ಕೊಡಳಿವುದೆಂದೆನಲು ಧರಣಿಪತಿಗಳ ನೀತಿ ಸಂಧಿಯ ಪರುಠವಿಪುದದ 
ಮಾರಿದಡೆ ಸಂಗರಕೆ ನೇಮವನೀವೆನೆಂಡವರುಗಳ ತಂಬಿಸಿದ (ಅನಂರಾ. 
8 ೮-೧೦): ಕುಸುಮಮಂಜರಿಯಲ್ಲಿಯಧ್ವಗರ ತಂಬಿಸುವ ` ಸುಸ್ವರದ 
ಶುಕಪಿಕಂ ಕಾಣದಿಳೆಯಿಲ್ಲ (ಚಿನಮು. ೨-೦೮). ೩. ತೊಲಗಿಸಿ); ನಿವಾರಿಸು: 
ತುಂಬಿಗಳನೋಡಿಸದ ಚಂಪಕಂ ಸೊಕ್ಕಾನೆಯಂ ಬೆದಟ್‌ಸದ ಸಿಂಗಮಿಡಿ 
ದಂಧಕಾರಮಂ ತಂಬಿಸದ ಚಂದ್ರಮಂಡಲಮಿರಲ್‌ (ಜೈಪಿಭಾ: 6-8). 

[ ಆಸ್ನೆಂಭಿಸು ) 

ತಂಬು, ತಂಬೂ (ನಾ). ತಾತ್ಪ್ಟೂ ರ್ಶಿಕ ವಾಸಕ್ಕಾಗಿ ಹಾಕಿರುವ ಬಟ್ಟೆಯಂ 
ಬಿಡಾರ ; ಗಂಡಾರ ; ಡೇರೆ : ಹೊದಿಸಿದ ತಂಬು ಅಂಬರ ತಾಗುವಂದದಿ 
ಪೈಸರಿಸಿ ನಿಲ್ಲಿಸಿದ ಬಲವಾ (ಸಇಂದಳಾ. ೬-೨೨) : ಮಹಾರಾಜರವರ ತಂಬಿಗೆ 
ಬಂದು (ರಾಜೇಂದ್ರ. ೯೫); ಈಗ ತಂಬು ಡೇರೆ “ಮುಂತಾದ ದಂಡಿನ 
ಸಾಮಾನುಗಳನ್ನು ಮಾತ್ರ ಅವುಗಳ (ಆನೆಗಳ) ಮೇಲೆ ಹೇರುತ್ತಾರೆ 
(ಮುಂಬಯಿ. 9-5೩). ತಂಬೂ : ಅರಸುಮಗನ ಸ್ವಂತ ತಂಬೂದಲ್ಲಿ ಬಹಳ 
ಹೊತ್ತಿನಿಂದ ಸಂಗೀತ ಕಚೇರಿಯು ನಡೆದುದನ್ನು ಹೋದ ಕೂಡಲೆ ಕಂಡೆ 
(ಶ್ರೀಕಾಂತ: ೨) ; ಸರ್ಕಸ್ಸಿನ ' ತಂಬೂದಲ್ಲಿ ಬಂದು ತಂತಿಯನ್ನು . 
ಸೂಕ್ಷ್ಮವಾಗಿ ನೋಡುತ್ತ ನಿಂತಾಗ (ಬೇದಿವು. ೪೯). 

[ «ಪಾರ. ಹಿಂ. ಮರಾ. ತಂಬೂ ] 

ತಂಟುಗೆ, ತಂಬಿಗೆ (ನಾ). ತಾಮ್ರ. ಹಿತ್ತಾಳೆ ಮೊದಲಾದ ಲೋಹ 
ಗಳಿಂದ ಮಾಡಿದ ನೀರಿನ ಸಣ್ಣ ಪಾತ್ರೆ: ಚೆಂಬಂ :. ಚರಿಗೆ : 
'ಜಲಪಾಶ್ರೆಯೆ ಕಮಂಡಲಂ ಗಿಂಡಿ ` ತಂಬುಗೆ” -(ಮಂಗರಾ. ೬೩-೨ಏ) ; 
ಮಡದಿಯರಾವಗರ [ಕೆ]ರಸ ಕಾವಲಿ ತಂಟುಗೆ ಹುಟ್ಟು ಸಟ್ಟುಗಂ 
ಕೊಡನೊರಲಕ್ಕಿಯೆಂಬಿವನೆ ಚಿಂತಿಸಿ ಕೋಟಲೆಗ್ಲೊಂಬರ್‌ : (೪೩. 1೪, 
೧-೫೭; 1204); ನೀರ್ಗೊಟ್ಟಳೆೊಂದು ಪೊಸ ತಂಬುಗೆಯಿಂ (ದಶಕು.೧೨-೦೨೯); 
ಪೊನ್ನ ತಂಬುಗೆಗಳೊಳು ಮೊಗೆ ಮೊಗೆದು (ಬಸಪು. ೩೮-೬೮): ತಳಿಗೆ ತಂಬುಗೆ 
ಗಿಂಡಿ ಹರಿವಾಣ ಪಡಿಗ ಬಟ್ಟಲು ಮೊದಲಾಗಿ ಭೋಜನಕೆ . . . 
ಅನಂಗೊೊಳಿಸಿದರು (ಛರದ. 9-86). ತಂಬಿಗೆ ಮಿಗೆ ರಮ್ಯವಡೆದ 
ಹೊಂಬರಿಯಣ ತಳಿಗೆ ತಂಬಿಗೆ ಗಿಂಡಿ ಗಿಣ್ಣಿಲುಗಳನು ನಗೆಮೊಗ ದರ್ಪಣ 
ಹಂಸೆಪುತ್ತಳಿಯ ದೀವಿಗೆಗಂಬಗಳನಿತ್ತನೊಲಿದು -(ಮೊ 6 ಹತ. ೦೫-೦೮); 
ಹೊನ್ನ , ತಂಬಿಗೆ ಗಿಂಡಿ ಪನ್ನೀರ ಚಂಬಿನಲಿ ಪೂರ್ಣ ಜಲವ ಕೊಂಡು 
(ಕಂಸವಿ. ೫-೩೫); ಕರತಳದಲ್ಲಿ ತಾಳ್ವು ಶಶಿಕಾಂತದ ತಂಬಿಗೆಯಂ 
(ಹಂದ್ರ ಧು. ೨-೩೦) ; ಅಲ್ಲೆ ತಂಬಿಗೆಯಲ್ಲಿ ನೀರಿದೆ: ಕೈಕಾಲು ತೊಳೆದುಕೊ 
(ನಿಷ್ಕಾಮ. ೩೭); ಗಂಗೆಗೆ ಹೋದರೂ ತಂಬಿಗೇ ಮೇಲೆ ಜ್ಞಾನ (ಗಾದೆ); ಮನೆ 
ನಿಮ್ಮದು ತಂಬಿಗೆ ಮುಟ್ಟಬೇಡಿ (ಗಾರ). "ಚೆಂಬ್ಯು' ಪರಾ. 

ತಂಬಿಗೆ ತೆಗೆದುಕೊಂಡು ಹೋಗು ಇ ಶೌಚಕ್ಕೆ ಹೋಗು; ಮಲ 

ವಿಸರ್ಜನೆಗೆ ಹೋಗಂ : ಅವನೀಗ ಇಲ್ಲ. ಮುಂಜಾನೆಯೇ ತಂಬಿಗೆ 
ತೆಗೆದುಕೊಂಡು' ಹೋಗಿದ್ದಾನೆ (ಕೂಡಿ). ತಂಬಿಗೆ ಕೈಗೆ ಬರು ಎ ಬೇಡು 


ತಂಬುಲಂಗೊಡು 


ವಂತಾಗು ; ಭಿಕ್ಷೆಗೆ ಹೋಗುವಂತಾಗು : ಸಿರಿ ಇದ್ದಾಗ-ಮೆಠೆದಿದ್ದನು. 
ಈಗ ತಂಬಿಗೆ ಕೈಗೆ ಬರುವಂತಾಯತು (ರೂಢಿ). 
[ದೇ.8 ತಮಿ. ತಮ್ಚಿಕ್ಕ : ತುಳು. ತಂಬಿಗೆ ; ತೆಲು. ತಂಬಿಗಿ, ತಂಬುಗ ] 


ತಂಬುರಿ "ತಂಬೂರಿ' ನೋ. 


5| ತಂಬುಲ, ತಾಂಬುಲ, ತಾಂಬುಳ, ತಾಂಬೂಲ, ತೊಂಬಲ,, ತೊಂಬಲಂ 


20 


40 


(ನಾ). ೧. ಅಡಕೆ; ಕ್ರಮುಕ: “ತಂಬುಲಂ, ಕ್ರಮುಕಂ- ಈ ೨ ತಂಬುಲಂ” 


(ಹಲಾಯು. ೯೦-೩೯೦): ಕ[ಯ್ಕೆ]ಲೆ ಕಯ್ಕೊಳೆ ಬಾಯ ತಂಬುಲಂ ಬಾಯೊಳೆ 


ತೋ ಮೆಯ್ಮಟಿದು ನೋಡಿದಳಾ ಸಮರೈಕಮೇರುವಂ (ಪಂಪಥಾ. 


೪-೩೭). ೨. ವೀಳೆಯ ; ಅಡಕೆ ಮತ್ತು ಎಲೆ: “ ತಂಬೂಲಮೆಂದು 

ಳೆಯಮೆಂದುಂ ವೀಟಿಕೆ” (ಕಠಸಾ. ೨೫-೩೩4): ಪೂವುಂ ತಂಬುಲಮು 
ತಿಂಬಡಂಗಳುಂ ಬಂದುವು (ವಡ್ಮಾರಾ. ೧೦೬-3೦) : ತಂಬುಲಮಿಲ್ಲದ ವದನಂ 
. ೬ . ಶೀತಲಜಲಮಿಲ್ಲದ ಪೂಗೊಳಂ ಮುನಂಗೊಳಿಸುಗುಮೇ (ಅಪು. 
೬-೯೩) : ಒಂದನಲ್ಲದೆ ನಿನ್ನ ತಲೆಗೆರಡಂಬ ತೆಣಡಚಿದರೆ ಇಂದು ನಿನ್ನಯ 
ಬಾಯ ತಂಭುಲ ತಿಂದವನು ನೋಡು (ಕುಬ್ಯಾದ್ರೋ. ೦೭-೩೮). ಹಿ. ಆಗಿದು 
ಉಗುಳಂವ ಕವಳ ; ಚರ್ವಿತ ತಾಂಬೂಲ : ಕುರ್ಚಿಯ ಹಿಮ್ಮಗ್ಗಲು 
ಇರುವ ಕಿಟಕಿಯಲ್ಲಿ ತಂಬುಲದ ಪಚಕಾರಿಯನ್ನು ಬಿಡುತ್ತಿದ್ದರು 
(6ಳಗರೊ . ೧). ೪. ಓಂದಂ ಬಗೆಯ ತೆರಿಗೆ; ತಂಬುಲಿಗರಂ 
ಕೊಡಬೇಕಾದ ತೆರಿಗೆ: ಮನ್ನೆಯದೆಟ್‌ ಆಳಿವಸತಾಯ ಫೊಗಗೆ]ವೊಗೆ 
ತಳಾಅಗೂಲಿ ಇದಿ ತಂಬುಲಂ ಮೊದಲಾಗಿ ಆತನ ಮಕ್ಕಳ್ವ[ರುಳ್ಳ]ರ 
ಸರ್ವ್ವಭಾದಪರಿಹಾರಂ ಕಾದು ನಡೆಯಿಸುವರ್‌ (ಸೌಇೂ. ೩1-1, ೭೩-೨೨ 
1042) : ಚೈತ್ರಪೈತ್ರಕೆ ಬಿಟ್ಟ ಪಣ ೪ ದಿವಸವಳ ದೇವರ] » » x 
ಕೆಯರಂ » ಗಡಿಯ ತಂಬುಲಮಂ ಬಿಟ್ಟರು (ಸೌಇಇ. ಸಸ, ೦೩೭೬-೯; 1180). 
ತಾಂಬುಲ: ೨. ನಿಟಲಕ್ಕೆ ತಿಲಕಮದು ಕುಂತಳಕೆ ಕುಸುಮಗೆಳ್‌ ತುಟಿಗೆ 
ತಾಂಬುಲರಸಂ (ಪರಶು. ೧೫ ೩೫). ತಾಂಬುಳ : ೨. ಶ್ರೀ ಕೇದಾರೇಶ್ವರ 
ದೇವರಂಗಭೋಗಕ್ಕಂ ಧೂಪಾರತಿ ನಿವೇದ್ಯ 'ತಾಂಬುಳ ನಂದಾದೀವಿಗೆ 
ಪಾತ್ರ ಪಾವುಳಕ್ಕಂ (ಕಣಆ- ೧೩-೫-೨೭; 1186). ಗ್ನಿ ತಾಂಬೂಲ: ೨. 


ಬ್ರಹ್ಮೇಶ್ವರ ದೇವರಂಗಭೋಗ ಜಳ ಗಂಧಾಕ್ಷತೆ. . . ತಾಂಬೂಟಮೆಂಬ 
ಅಷ್ಟವಿಧಾರ್ಚನೆಗಂ (ಸೌಇಇ. ೫%, 69-9೬; 1188). ತೊಂಬಲ್ಯ, : ೨. 
“ನಾನು ತೊಂಬಲ ತಂದುಕೊಡುತ್ತೇನೆ” ಎಂದವಳೇ . . . ವೀಳ್ಯ ಸಜ್ಜು 


ಗೊಳಿಸುವ ನೆವದಿಂದ ಹೊರಟುಹೋದಳು(ಇಪ್ಶಳ. 330). ೩. “ತೊಂಬಲ- 
ಎಂಜಲು” (ಜಾನಕೋ. ೬೮). ತೊಂಬಲು : ೩. ಚಿತ್ತ ನಿನ್ನಲ್ಲಿಡಿಸಿ ಕಾಯೊ 
ತೊತ್ತಿನ ತೊಂಬಲು ತಿಂಬೆ (ಮೋಕ್ಷದ. ೩೦-೭) ; ಜಗದೀಶಾ ನಿನ್ನಯ 
ಉಗುರು ಕಾಣದವರು ಉಗುಳಿದಾ ತೊಂಬಲು ನಾನು (ಮೋಕ್ಷದೀ. ೮೯-೨೩). 

ತಂಬುಲ ತಿನ್ನು ಎ ಎಂಜಲನ್ನು ತಿನ್ನು : ಅವಳ ತಂಬುಲ ತಿನ್ನೋದಕ್ಕೆ 
ಅಲ್ಲಿಗೆ ಏಕೆ ಹೋದೆ? (ರೂಡ). ತಂಬುಲದೆಲೆ ಎ ವೀಳ್ಯದೆಲೆ : ಎರ್ಕೆಯೆಲೆ 
ಸಾಸಿವೆ ತಂಬುಲದೆಲೆಯಿವನಿಕ್ಕುಗೆ ಗೋ ಕುಲಕ್ಕೆ ರುಜೆ ಶೀರ್ಗುಂ 
(ಲೋಕೋಪ. ೯-೨೧೮): ಒಂಭತ್ತೆಕ್ಕೆಯ ಪೂವಂ ತಂಬುಲದೆಲೆ ಮೂಚಟರಲ್ಲಿ 
ಮಿದಿದಿಕ್ಕುಗೆ ಶೀತಂ ಬಪ್ಪಾಗಳು (ಕಲ್ಮಾಕಾ: ೩-೪೫). [ಆ ಸಂ. ತಾಂಬೂಲ] 


ತಂಬುಲಂಗುಡು "ತಂಬಂಲಂಗೊಡು' ನೋ. 
ತಂಬುಲಂಗೊಡು, ತಂಬಲಂಗುಡು (ಕ್ರಿ). ವೀಳೆಯವನ್ನು ಕೊಡು ; 


ತಾಂಬೂಲವನ್ನು ಕೊಡು: ಸಾಹಸಾಭರಣನ ಸಾಹಸಮನಳವಲ್ಲದೆ 
ಪೊಗಟ್ಮು ತೊಡೆಯನೇಟ್‌ಸಿಕೊಂಡು ಬಾಯೊಳ್‌[ಪಾಳಾಂ. ಬಾಯ್ವಾ 
ಯೊಳ್‌]ತಂಬುಲಂಗೆೊಟ್ಟಂ (ಪಂಪಥಾ. ೭-೩೮ ವು; ಎನಗೆ ತಂಬುಲಂ 
ಗೊಡಲುಜ್ಜುಗಂಗೆಯ್ವಲ್ಲಿ ನಡುಗುವ ಕೆಂದಳಮಂ ಚೆನ್ನೈದಿಲೆಗೆತ್ತು 
(ಕಾದಂ. ೯೦). ತಂಬುಲಂಗುಡು: ಅವಂದಿರ್ಗಳ್ಳು ಪಜಾತ ಪರಿಚಯದಿಂ 
ತಂಬುಲಂಗುಡಲ್ವ್ಹೇಬ್ದು (ಕಾದಂಉ. 3೭೨). [ತಂಬುಲ + ಕೊಡು) 


ತಂಬುಲಂಗೊಳ್‌ 
ತಂಬುಲಂಗೊಳ್‌ (ಕ್ರಿ). ತಾಂಬೂಲವನ್ನು ತೆಗೆದುಕೊಳ್ಳು ; ವೀಳೆ 
ಯವನ್ನು ಸೇವಿಸು: ದಿವ್ಯಾಹಾರಂಗಳನಾರೋಗಿಸಿ ಕೆಯ್ದಟ್ಟಿಗೊಂಡು 
ತಂಬುಲಂಗೊಂಡು (ಪೂಪಛಾ. 8-೬೭ ವ). 
[ತಂಬುಲ + ಕೊಳ್‌, ] 
ತಂಬುಲಂದೀವು (ಕ್ರಿ). ತಾಂಬೂಲವನ್ನು ತಂಂಬು ; ವೀಳೆಯವನ್ನೂ 
ಜೋಡಿಸು :.ತಂಬುಲಂದೀವಿದ ಪೊಂಗವಳಿಗೆಯಂ ಪಿಡಿದಂಬಿಕೆಗವಟಯ್ಗಿ 
ದಳೊರ್ವಳಿಂದ್ರವಧು ಶಂಬುಲಮಂ (ಕಾಂತಿಪು. ೯-೦೮೦). 
[ತಂಬುಲ + ತೀವು] 
ತಂಬುಲಂಬಿಡಿ (ಕ್ರಿ). ಎ ತಂಬುಲಂಗೊಳ್‌ : ಮಾಸಿದೆಯಾದೆ ಮೇಣುಡಲ. 
ತರಿಪೆನೆ ತಂಬುಲಂಬಿಡಿ (ಪಂಪಭಾ- ೮-೬೪). [ತಂಬುಲ +ಪಿಡಿ,] 
ತಂಬುಲಗುಟುಕು (ನಾ). ಬಾಯಿಗೆ ಬಾಯಿಟ್ಟು ಕೊಡುವ ತಾಂಬೂಲ; 
ಕುಟುಕುದಂಬುಲ : ದೇವಿಯ ಪಾಣಿಪದ್ಮದಿಂ ತೊಲಗದೆ ಪದ್ಮರಾಗನಿಭ 
ಚಂಚುವನೊಯ್ಕನೆ ನೀಡಿ ನೀಡಿ ತಂಬುಲಗುಟುಕಂ ಕೊಡುತ್ತೆ (ಕುಸುಮ. 
೦೩-೨೦). [ತಂಬುಲ + ಕುಟುಕ್ಕು) 
ತಂಬುಲಪೆಚ್ಚ (ನಾ). ತಾಂಬೂಲದ ಹುಚ್ಚುಹಿಡಿದವನು ;. ಅತಿಯಾಗಿ 
. ತಾಂಬೂಲವನ್ನು ಸೇವಿಸುವವನಂ: ಪಿಚ್ಚಿ ಚಿಚ್ಚಿ ಎಲೆಗಳನ್ನು 
ನಿವಿಷಾರ್ಧದಲ್ಲಿ ಅರೆದು ಅಗಿದು, ಪಿಚಿ ಪಿಚಿ ಉಗುಳುವ ತಂಬುಲಪೆಚ್ಚರಾದ 
ಆ ಸದಾನಂದಿಗಳ ಬಗ್ಗೆ ನಾನಿಲ್ಲಿ ಬರೆಯಲು ಬಯಸುವದಿಲ್ಲ (ನಿರಾಭ. ೦೫೬), 
[ತಂಬುಲ-* ಪೆಚ್ಚ ( ಪಿಚ್ಚ) 
ತಂಬುಲಮಿಡು (ಕ್ರಿ). ೧. ತಾಂಬೂಲವನ್ನು ಕೊಡು; ವೀಳೆಯ ನೀಡು. 
ಪಿ. ಆಹ್ವಾನಿಸಂ; ಕರೆ: ಜಗಳಕೆ ತಂಬುಲಮಿಟ್ಟುವುಗ್ಗಡಿಸುವ 
-ಬಗೆಯಾದುದಾ ಭದ್ರಹಸ್ತಿ (ಶ್ರೀಪಾಲ. ೭-೩೦). [ತಂಬುಲ * ಇಡು] 
ತಂಬುಲಿ (ನಾ). ೧. ವೀಳೆಯದೆಲೆಯನ್ನು ಮಾರಂವವನಂ; ತಂಜುಲಿಗ: 
ಹರದರ ಸುವೈಶ್ಯರ ಕಾರುಕರ ಚಿತ್ರಕರ. ತಂಬುಲಿಗಳ ವಿನೋದಿಗಳ . . . 
ಸೇರುವೆಯ ಕಂಡು (ಅಉಕ್ರೂಕ. ೭-96). ವಿ. ವೀಳೆಯದೆಲೆಯನ್ನು 
ಮಡಿಚಿಕೊಡುವವನು ; ಹಡಪದವನು ; “ಹಡಪಾಳಿ” (ಕಹನ. 4. 
1, 38). [ತಂಬುಲ * - ಇ-;್ಯ) 
ತಂಬುಲಿಗ (ನಾ). ೧.೩ತಂಬಂಲಿ ೧: ಗೊಜ್ಜಿಗಂ ತಂಬುಲಿಗರೆಟ್ಟಂ 
ಕಳ್ಳರ್ಕ್ಕೊಳೆ ಕಾದಿ. . . ದೇವಲೋಕಕ್ಕೆಸೆದನ್‌ (ಎಇ. ೩೪1. ೭೩-೦೦; 
1097) : ತಂಬುಲಿಗರ್‌ ನಂಬುಗೆಗೆಟ್ಟವರಂತೆ ಪೆಅಸಾರೆ (ಧರ್ಮಾಮ್ಮ. ೨-೬೯); 
ದೂಸಿಗರ ಕಂಚುಗಿಾಅರ ಬಳೆಗಾಜರ ತಂಬುಲಿಗರ ಮಣಿಗಾಅರ ಗಂದಿಗ 
ರಾಪಣಂಗಳೊಳ್‌ ನಡೆತಂದರ್‌ (ಜಗವಿ. ೬-೦೮) ; ಮಾಖುವಂಗೆ-ಗಂದಿಗಂ, 
ದೂಸಿಗಂ, ತಂಬುಲಿಗಂ (ಕಮದ. ೦೯೭ ಪ್ರಯೋ) ; ತಂಬುಲಿಗ ಜಂಗಮ 
ಜೋಗಿಗಳ ಜಂಗುಳಿಗಗೇರಿಗಳೊಳಗೆ ರಭಾಡಿಸಿದನು ಶಿಖಾಳಿಗಳ (ತೊರರಾ. 
೫-೪-8೩): "ತಂಬುಲಿಗವಸರ' ಪರಾ. ೨. ಎತಂಬುಲಿ ೨: ಅಯ್ಕ 
ಗೆಲೆಯ ಕೊಡುತಿರ್ದ ತಂಬುಲಿಗನ ಕೈಯ ತಬಕನರ್ಕಕೀರ್ತಿ ಒಯ್ಯನೆ 
ಸೆಳೆಕೊಂಡು ತಂದೆಗೆಲೆಯ ತನ್ನ ಕೈಯಾರೆ ಕೊಡತೊಡಗಿದನು 
(ಭರಜ. ೨೭-೭೭). 


೩೨೧೬ 


ತಂಚೆಲರ್‌ 


ತಂಬುಲಿಗವಸರ (ನಾ). ವೀಳೆಯದೆಲೆಯನ್ನ ಮಾರುವ ಅಂಗಡಿ ; 
ತಂಬುಲಿಗರ ಅಂಗಡಿ: ಮಾಲೆಗಾರ್ತಿಯರಲರ್ಗಣ್ಮಲರ್ವೆಳಗು 
ನಟ್ಟವೊಲ್‌ ಬಿಳಿಯೆಲೆಗಳ್‌ ತಂಬುಲಿಗವಸರದೊಳ್‌ ಕರಮೆಸೆಗುಂ 


- (ಲೀರಾವ. ೭-೦೫). [ ತಂಬುಲಿಗ + ಪಸರ ] 


$| ತಂಬುಲಿಗಸೆಟ್ಟಿ (ನಾ). ತಾಂಬೂಲದ ವ್ಯಾಪಾರಿ ; ವೀಳೆಯದೆಲೆಯ 


1% 


ತಂಬುಲಿಗ ಸಾಸಿರ್ವರ್‌ ಎ ವೀಳೆಯದೆಲೆಯ ವರ್ತಕ ಸಂಘದ! 


ಸಾವಿರ ಸದಸ್ಯರು: ಸುಂಕದನ್ಮಾಯ ವಪೆಣಕ್ತಿದಡೆ ಬಾಳ್ಗುಳಿಯಯ್ಯ 
ದಿಂಬರುಂ ... ತಂಬುಲಿಗಸಾಸಿರ್ವ್ವರುಂ ಅಯ್ನೂರ್ವರುಂ ಪೋಗಿ... 
ಬಿನ್ನಪಂಗೆಯ್ದಡೆ (ಸಕ. 1೫-1, ೭೬-೦೦; 991); ಅಲ್ಲಿಯ ತಂಬುಲಿಗ 
ಸಾಸಿರ್ವ್ವರುಮಿಟ್ಟು ಹೇಟ್‌ಗೆ ೬ [ವೀ]ಸವಂ. ಬಿಟ್ಟರು (ಸೌಇಇ. ಸ೪, 
೨೭-೩೦; 1164); ದೇವರಂಗಭೋಗಕ್ಕೆ ತಂಬುಲಿಗಸಾಸಿರ್ವ್ವರಶೇಷವಿರ್ದು 
» * ೬ ಕೊಟ್ಟರ್‌ (ಮುಂಟರಾ- ೫1, ೨೫೪-೨೫; 1144). 

[ ತಂಬುಲ * - ಇಗೆ] 


ವರ್ತಕ : ತಂಬುಲಿಗಸೆಟ್ಟಿಗಳು ಬಿಟ್ಟ ಧರ್ಮ್ಮಮಾವುದೆಂದಡೆ ಹೇಜಂಗೆ 
ವೀಸ (ಸೌಇಇ. ೫1-1), ೦೩೮-೨೩; 1109). [ ತಂಬುಲಿಗ + ಸೆಟ್ಟಿ] 
ತಂಬುಳಿ, ತಂಬಳಿ (ನಾ). (ಕರಾ) ತೆಂಗಿನಕಾಯಿ, ಜೀರಿಗೆ ಮುಂತಾದು 
ವನ್ನು ರುಬ್ಬಿ ಅದಕ್ಕೆ ಮಜ್ಜಿಗೆ ಬೆಂದ ತರಕಾರಿಗಳನ್ನು ಹಾಕಿ 
ಕುದಿಸದೆ ಮಾಡುವ ಒಂದು ಬಗೆಯ ಮೇಲೋಗರ : ಫುಡಿಚಟ್ಕಿ 
ಇದೆ. ತಂಬುಳಿ ಮಾಡಿದರಾಯ್ತು (ಬೆಂದಜೀ: ೬೧). ತಂಬಳಿ : ಬಟ್ಟಲಲ್ಲಿ 
-. ಅನ್ನ, ತಾಳದ, ತಂಬಳಿ, ಸಾರು . . . ಕಂಡವು (ಕಳಥೆ. ೦೨೪); ಬೇಸಿಗೆ 
ಬಂದರೆ ಕೊಳದ ನೀರು ಹಸುರು ತಂಬಳಿಯಾಗುತ್ತದೆ (ಹಾರುದಾ. ೩೮). 
[ತಂ (ತಣ್‌) + ಪುಳ್ಳಿ. / ತುಳು. ತಂಬುಳಿ] 
ತಂಬೂ "ತಂಬು' ನೋ. 
ತಂಬೂರ "ತಂಬೂರಿ' ನೋ. 
ತಂಬೂರಿ, ತಂಬುರಿ, .ತಂಬೂರ (ನಾ). ಆಅಧಾರಶುತಿಗಾಗಿ 
ನುಡಿಸುವ, ನಾಲ್ಕು ತಂತಿಗಳುಳ್ಳ ಒಂದು ಬಗೆಯ ವಾದ್ಯ: 
ತಂಬೂರಿ ' ಮೊದಲಾದ ಅಖಿಲ ವಾದ್ಯಗಳಿದ್ದು . . . ಹರಿ ನಂಬಲಾಜ 
ಈ ಡಂಭಕದ ಕೂಗಾಟ (ಪುರಂದ. ೨-೭೭-೦); ತಾಳ ಶಂಖ 
ಭೇರಿಯು ತಂಬೂರಿಯು ಮೊದಲಾದ ಮೇಲು ಪಂಚಕಂಗಳಿಲ್ಲ ಹೊಗಳು 
ಹೊಗಳಲೂ (ವಾದಿಕೀ. ೫೦-೨) ; ನಿಸ್ಸಾಳ ಪಟಹ ತಂಬೂರಿ ಪಣವ ಕಂಸಾಳೆ 
ಕಂಬು ಡಿಕ್ಕಿ ವಾದ್ಕ ಸೂಳೈಸುತಲಿರೆ (ವಿದಾಳ್ಮ. ೭೬-೩): ಪಟುವಾದ 
ಬಾರ ತಂಬೂರಿ ತುತ್ತೂರಿಗಳ್‌ (ಅರ್ಜಾವಿ. ೨೪-೩೦) ; ತಂಬೂರಿ ತುಂಬೆಲ್ಲ 
ಕೀಸರ ಬಾಸರ ಬೇಸರ ಬಂದೈತಿ (ಸಖೀಗೀ- ೪೮-೪). ತಂಬುರಿ : ಒಂದೆಡೆಗೆ 
ವೀಣೆ ಸಾರಂಗಿ ತಂಬುರಿಯಿಂತು ಸಂದಣಿಸಿ ಪೂರೈಸೆ (ಶ್ರೀರಾಮ. ೪-೩೮). 
ತಂಬೂರ: ಮಾಧು ರ್ಯ ತರ ದ ಸುಮ್ಮಾನದಿಂ ಪರವಶತೆಯಾಂತರೋ 
ಯೆನಲಂಬುಜಾನನೆಯರತಿಶಯದ  ತಂಬೂರಗಳ ಪಿಡಿದು ಮಲಗಿ 
ರ್ಪರಂ ಕಂಡನು (ಬೆಂಕಾರಾ. ೩-೪-೦೨) 
[ «ಆರ, ತಂಬೂರಾ; ಹಿಂ. ತಂಬೂರಾ, ಶಾನ್‌ಪೂರಾ ; ಮರಾ. 
ತಂಬೂರಾ, ತಂಜೋರಾ. / ಸಂ. ತುಂಬರಿ ಇ ಒಂದು ಬಗೆಯ ವೀಣೆ] 
ತಂಬೆಧಡೆ (ನಾ)., ಒಂದಂ ಊರಿನ ಹೆಸರು. ಅ ಈಗಿನ ವಿಜಾಪುರ 
ಜಿಲ್ಲೆಯತಮ್ಮಧಡ್ಡಿ : ಶ್ರೀಮತು ತಂಬೆಧಡೆ ಬಲೇಶ್ವರ ದೇವರ್ಗ್ಗೆ 
ಬಿಟ್ಟಿ... ಮತರು ೩೦ (ಇ. ೩1-1 ೬೮-೦೦; 1098). [?] 
ತಂಬೆರಲ್‌ "ತಂಬೆಲರ್‌' ನೋ. 
ತಂಬೆಲರ್‌, ತಂಬೆರಲ್‌, ತಂಬೆಲರು (ನಾ). ತಂಪಾದ ಗಾಳಿ: ಕಮ್ಮಿತಪ್ಪ 
ತಂಜಿಲರ್‌ವೀಸಿ (ಪಡ್ಮಾರಾ- ೦೦೭-೨೦): ಮನವಮಾಲಿ ತೀಡಿದುದು ತೆಂಕಣ 
ತಂಬೆಲರಷ್ಟಿಕೊಳ್ಳವೋಲ್‌ (ಪಂಪಭಾ. ೦೪-೦೨): ಕಾವುಂಗೆ ವಸಂತ 
ಸಮಯಮುಂ ವಸಂತಸಮಯಕ್ಕೆ ತಂಬೆಲರುಮೆಂಬಂತೆ (ಕಾದಂಪೂ. 609)- 
ತೆಂಬೆರಲ್‌ : ತೀಡುವ ತಂ[ಖಾಾಂ ತೆಂ]ಬೆರಲ್‌ (ಪಂಪಭಾ. ೩೭): 
ತಂಬೆರಲ್ಲಂಚರಿಸಿದುದಾ ಪುರದ ಪೊಜಿಗೆ ಸುರಭಿಸಮೇತಂ (ಉದ್ಯಟ. ೭-೩). 
ತಂಬೆಲರು: ಸುಳಿವೆಲರು ತಂಜಿಲರು . . . ಹಂಸೆ ರಾಜಹಂಸೆಗಳಿಸೆದುವಾ 
ವನದೊಳು (ಹಕಕಾ.- 78-೩೭); ಪಸರಿಸಿತು ತಂಬೆಲರು ಬೀತುದು ' ಬಿಸಿಲ 
ಬಿಂಕ (ಕುಬ್ಯಾಅ. ೦೭-೩೮); ಅಳಿವಿಂಡುಗಳ ಗಾನಕೆ ತಂಜೆಲರಿಗೆ.. . 
ತಲೆದೂಗುವಂದದೆ ಕಳಮೆಯ ತೆನೆಗಳಂದೊಲೆದಾಡುತಿರ್ದುವು 
(ಕಂನವಿ. 8-೩೨). [ಸಂಪ್ಕ (ಎತಣ್ಣು) * ಎಲರ್‌) 


ತಂಬೆಲರು 


ತಂಬೆಲರು "ತಂಬೆಲರ್‌' ನೋ. 

ತಂಬೆಳಕು "ತಣ್ಟೆಳಗೆಂ' ನೋ. 

ತಂಬೆಳಗ (ನಾ). ತಂಪಾದ ಬೆಳಕನ್ನಿ ಬೀರುವವನಂ ; ಚಂದ್ರ: 
* ತಂಬೆಳೆಗಂ[ಪಾಕಾಂ ತೆಳ್ಳೆಳಗಂ] . . . ಚಂದ ಚಳಿಗದಿರ ಕತ್ತಲೆವಣಿಯ 
ಶಶಿಯ ನಾಮಂ” (ಕಲ್ಮಳ್ಳ. ೪೩). [ ತಂಬೆಳಗು (ತಣ್ಟೆಳಗು) + - ಅ) 

ತಂಬೆಳಗು "ತಣ್ಣೆಳಗು' ನೋ. 

ತಂಬೇಲು (ಗಂ). ಹೆಚ್ಚಾದ ; ಅತಿಶಯವಾದ ; ತುಂಬಿದ : ದುಶ್ಶಾಸನೆ 
ಕೇಳು ತಂಬೇಲು ಗರ್ವದಿಂದ ದೃಪದಾತ್ಮಜೆಯೆಮಗೆ ಈ ಕುಂಭಿಣಿಯೊಳು 
ಅಚೋದ್ಯವೆನಿಪ ಸುಖದ್ಕೂತದೊಳ್‌ ಸೋಲ್ಗೊಳಿಸಿದ ಪ್ರಯಂಕ್ತ 
ಬಾಯೆಂದು ಕರೆದರೆ. . . ಜಾಹೋಣಯಿಲ್ಲವೆಂದು ಪ್ರಾತಿಕಾಮಿಕನಿಗೆ 
ನಿರೂಪಿಸಿದಳಂತೆ (ದುಕ್ಕಾಕ. ೦೮). 

[?. / ತುಳು. ತಮೆಲ್‌ ಎ ಶುಂಬಿ ತುಳುಕು ] 

ತಂಬೈಸು “ತಣ್ಬಿಸು' ನೋ. 

ತಂಭಾಲು "ತಣ್ಬುಲ್‌' ನೋ. 

ತುಖ್ತ 'ತಖ್ತೆ' ನೋ. 

ತಃಖ್ತೆ "ತಖ್ತೆ' ನೋ. 

ತಕ (?). (?) : ಕಗ್ಗಲಿಪುರಕ್ಕೆ ಪಡವಲು ತಕದ ಕರಿಮುರುಟಿಗೆ ಬಡಗಣ 
ವೊತ್ತಿನಲ್ಲೂ ನೆಟ್ಟಕಲ್ಲು ೧ (ಎಳ. ೫1೪, ಮೈಸೂರು. ೦೦೩-೩೯೪೦ ; 1674). 

[?] 

ತಕಣೆಟ್‌ಯ (ನಾ). ಒಬ್ಬಾತನ ಹೆಸರ (?) : ಮನೆವಗತಿ ತಕಣೆಳಿಯ 
ಕೊನಮಾಮಾ ಎಆ್‌ಅಂಗ ಪೊೌಲುಕೇಸಿಯ ಬೂದಿಗನ ಕಾಳಗದೊಳ್‌ 
«ಸತ್ತ (ಎಕ. 111, ಮೈಸೂರು. ೪೪-೩; ಸು. 990). [?] 

ತಕತಕ (ನಾ). ಕುಣಿಯುವುದನ್ನು ಸೂಚಿಸುವ ಒಂದಂ ಅನುಕರಣ ಪದ: 
ದೀಪಾವಳಿ ಬಂದರೆ ಹುಡುಗರು ತಕತಕ ಎಂದು ಕುಣಿಯುತ್ತಾರೆ (ಕೂಢಿ). 

ತಕತ್ತು, ತಕಥು, ತಗತು, (ನಾ). ೧. ರಾಜ್ಯ : ಪಟ್ಟದ ಕೂರಸಿಯನವನ 
ಕೈಗಿಕ್ತಿದೆಂತಿರ್ಪದೆನಲವನಳ್ಳಿ ಹೂಣಿಸಿ ನಿಲಲಾರದೆ ಕಂಪಿಸಂತ್ರಿರಲವನಂ 
ಕಂಡಿವಂ ತಕತ್ತನಾಳ್ವುದರ್ಕಯೋಗ್ಯನೆಂದು ಬಗೆದು[164ನ್ಮ.೯-೩೬)-ತಕಥು: 
೧. ಶಾಹಮುರ್ತಹಾ ಅಲ್ಲಿಯಾದಿಯಾಗಿ , . . ವಿಜಾಪುರದ ತಕಥನಾಳ್ಹ 
ಪಾತುಶಾಹರ್‌ (ಕಳನ್ಶ. ೯-೩೯). ತಗತ್ಕು: ೨. ಸಿಂಹಾಸನ ; ಪಟ್ಟ, 
ಜಗದ ರಾಯರು ನಿನಗೆ ಸಾಟಿಯೆ' ತಗತನಿಳಿಯ್ಕೆ ಪಾವಕನಿಳಯದಿ ಮಗ 
ಸಹಿತ ಮಂಡಿಸುವದೂಚಸ್ಥಾನ ಹೋಗೆಂದ (ಅಂಬಿಕಾ. ೪6-೭೩). 

[ «ಪಾರ. ಹಿಂ. ತಖ್ತ್‌ ; ಮರಾ. ತ, ತಖತ್‌, ತಖ್ತ್‌ ) 

ತಕಥು "ತಕತ್ತು' ನೋ. 

ತಕಪಕ (ನಾ). ಒಂದಂ ಅನುಕರಣ ಶಬ್ದ : ಅನ್ನ ತಕಪಕ ಎಂದು ಕುದಿದು, 
ಉಕ್ಕಿ ಹೊರಗೆ ಬರುತ್ತಿದ್ದಿತು (ಕಂ). "ತಕಪಕನೆ' ಪರಾ. 

ತಕಪಕನೆ (ಅ). ತಕಪಕ ಎಂದಂ ; ಶೀವ್ರವಾಗಿ : ಒಳಗೆ ತಕಪಕನೆ ಕುದಿವ 
ವಡಬಾಗ್ನಿಯ ಕಳಾಪದಿಂದಾ ಕಡಲ್‌ ಕಣ್ಣೆಸೆದುದು (ಜಿಬಫು. ೨-೩) ; 
ಕಡಲು ತಕಪಕನುಕ್ಕಲಮರರ ಗಡಣ-ಕಂಗೆಟ್ಟೋಡಲು (ಪ್ರಹ್ನಾಣ. ೩-೪೫). 

[ ತಕಪಕ 4 - ಅನೆ,] 

ತಕಯೂದ (ನಾ). ಕಟ್ಟು ; ನಿರ್ಬಂಧ : ಜುಲುಮು, ಜಬರದಸ್ತಿ, ಪೆಟ್ಟು, 
ಕೊಲೆ ಮಾಡಿದವರಿಗೆ ಚನ್ನಾಗಿ ಶಿಕ್ಷೆಮಾಡಿ ಮುಂದೆ ಈ ಪ್ರಕಾರ ಅನ್ಕಾಯ 
ವಾಗದ ಹಾಗೆ ತಕಯೂದ ಇಡಬೇಕು (ಮಹಾವಂ. 11, ೬೩). 

[ ಪಾರ. ತಕಯಾದ್‌ ] 

ತಕರಾರ್‌ "ತಕರಾರು' ನೋ. 

ತಕರಾರು, ತಕರಾರ್‌, ತಕರಾಲು, ತಕ್ರಾರ, ತಕ್ರಾರಂ(ನಾ).೧; ವಿವಾದ; 
ದೂರಂ: ಚೌಗ್ರಾಮದವರ ಕರಸಿಕೊಂಡು ಗಡಿ ತಕರಾರು ಬಾರದಂತೆ .. . 


೩೨೧೭ 


೩0 


40 


ತಕಲೀಪು 


ಧೂಮಿಗೆ ಶಿಲಾಸ್ಥಾ ಪಿತವ ಮಾಡಿಸಿಕೆ ಇಟ್ಟು (ಎಳ. ೪111, ಸೊರಬ. ೩3೪-೩೦; 
1748). ೨.ಅಡ್ಡಿ;ಆಕ್ಷೇಪಣೆ;ವಿರೋಧ:ಯಾರಾದರೂ ಕೊಡದೆ ತಕರಾರು 
ಮಾಡಿದರೆ (ಮೈಆರಿ. ೦೯೩೦, ೨೧-೨೦ ; 1712); ನನ್ನದೇನು ತಕರಾರು ಇಲ್ಲ 
(ಐದು ಜ.8೬); ತಂಟೆ ತೀರಿದರೂ ತಕರಾರು ಹೋಗಲಿಲ್ಲ (ಗಾದೆ). ತಕರಾರ್‌; 
೧. ಕಂದಾಯ ಬಾಕಿ ಇರುವ ಜವಿಸಿನಿನ ಸ್ವಾನ್‌ದಾರಿಕೆಯು ತಕರಾರ್‌ 
ಬಿದ್ದಿದ್ದಲ್ಲಿ ಸುತೆ ಹರಾಜು ಮಾಡುವುದು ನ್ಮಾಯವಲ್ಲವು (ಗ್ರಾಮಾಕ. ೭೮). 
ತಕರಾಲು : ೨. ಕೆಂಚಿ ತನ್ನ ಮಕ್ಕಳ ಹೆಸರಿನಲ್ಲಿ . . . ನೀರಗಂಟಿತನ 
ನೋಡಿಕೊಳ್ಳಲು ಬಂದಾಗ ಮಾರಪ್ಪನ ಮಕ್ಕಳು ತಕರಾಲು ಎತ್ತಿದರು 
(ಊರುಕ. ೭6). ತಕ್ರಾರ : ೧. ಗಡಿ ತಕ್ರಾರ ಬಾರದ ರೀತಿಯಲ್ಲಿ... 
ಶಿಲಾಸ್ಕಾಪಿತವ ಮಾಡಿಕೊಟ್ಟು (ಮೈಆರಿ. ೧೯೩೪, ೯-09 ; 3690), 2. 
ಪ್ರತಿಯೊಬ್ಬ 'ಭಕ್ತರೂ ಹೀಗೆ ಒಂದಿಲ್ಲೊಂದು ಬಗೆಯಿಂದ ತಕ್ರಾರ ಹೂಡಿ 
ದರು (ಗಿಥಂಗ. ೦೭೬). ತಕ್ರಾರು : ೧. ಗಡಿ ತಕ್ರಾರು ಬಾರದ ರೀತಿ 
ಯಿವರ ಮುಂದಿಟ್ಟು ರೇಖೆ ಪ್ರಮಾಣು ಭೂಮಿಗೆ ಗಡಿಕಲ್ಲು ಹೂಳಿಸಿ 


ಕೊಟ್ಟು (ಮೈ ಆರಿ. ೦೯೨೯, ೭೦-೦೫ ; 1817). 
ತಕರಾರು ತೆಗೆ ಎ ಆಕ್ಷೇಪಿಸು ; ತಕರಾರು ಮಾಡು : ರೂಲ್ಲ ಪ್ರಕಾರ 


ನಾವು ನಡೆದುಕೊಂಡಿಲ್ಲ ಅಂತ ಶಕರಾರು ತೆಗೆದು ನಮ್ಮ ಈ ದೀಪ ಬಂದ 
ಮಾಡಬಹುದು (ಮನಿಜಿ.೦೬೩). ತಕರಾರು ಮಾಡು ಎ ೧. ದೂರಂ; ಮಾಣಿ 
`ಬೋಣಿಯಾಗಲಿಲ್ಲವೆಂದು : ತಕರಾರು ಮಾಡಿದ್ದರಿಂದ ಹೋಟಲಲ್ಲಿ ಜಗಳ ' 
ಕಾಯಬೇಕಾಯಿತು (ಹೊಸಕ್ತಿ. ೩೮). ೨. ಅಡ್ಡಿ ಮಾಡಂ ; ವಿರೋಧಿಸಂ : 
ಈಗ ಅವರ ಮಗ ಟೀಪುಸುಲ್ತಾನರು ತಕರಾರುಮಾಡಿ . . , ಶರಾರತು 
ಮಾಡುತ್ತಾರೆ (ಕಾತೇಂದ್ರ.೫೦). ತಕರಾರು ಹೂಡು ತಕರಾರುಮಾಡು ೧: 
ಸಂಬಳ ಸಾಲದು . . . ಎಂದೆಲ್ಲರೂ ಅವರಿವರ ಮಾತು ಕೇಳಿ ತಕರಾರು 
ಹೂಡಿದೆವು (ಹುಕ್ಕುಹು. ೭೦) ; ನಾನು ಹಡಗಿನಿಂದ ಸಾಮಾನುಗಳನ್ನು 
ಇಳಿಸಿದೆನೊ ಇಲ್ಲವೊ ಇಲ್ಲಿಯ ರಾಜ ತಕರಾರು ಹೊಡಿದ (ಪ್ರಭಾ. 11, 
೦೯೦). [ *-ಅರ. ಹಿಂ. ಮರಾ, ತಕರಾರ್‌, ತಕ್ರಾರ್‌] 

ತಕರಾರು ಅರ್ಜಿ (ನಾ). ೧. ಕೆಳಗಿನ ಕೋರ್ಟಿನ ತೀರ್ಪನ್ನು ಪ್ರತಿಭಟಿಸಿ 
ಸಲ್ಲಿಸಿದ ಅರ್ಜಿ: (೪. ೨. (ನ್ಯಾಯಾಲಯಕ್ಕೆ) ಒಬ್ಬನಂ ಸಲ್ಲಿಸಿದ 
ಅರ್ಜಿಗೆ ಪ್ರತಿಯಾಗಿ ಸಲ್ಲಿಸಿದ ಅರ್ಜಿ: (8). [ತಕರಾರು + ಅರ್ಜಿ]. 

ತಕರಾರುಇಸಮು (ನಾ). ಅಡ್ಡಿ ಮಾಡುವ ಸ್ವಭಾವದವನು : ಬಲು 
ತಕರಾರು ಇಸಮು (ಕಮಳ. ೦೬೮). [ತಕರಾರು + ಇಸಮು (-ಇಸಂ)) 

ತಕರಾರುತಃಖ್ತೆ (ನಾ). ೧. ಹಳ್ಳಿಯ ಶ್ಯಾನಂಭೋಗರು ಸರ್ಕಾರಿ 
ಜವಿಹನುಗಳ ಒತ್ತುಗಡೆ ಮುಂತಾದ ವಿಚಾರಗಳನ್ನು ಗುರುತು 
ಮಾಡಿ ಇಟ್ಟಿರಂವ ದಾಖಲೆ ಪುಸ್ತಕ. ೨. ತಕರಾರು ಅರ್ಜಿಗಳನ್ನು 
ನವಂೂದಂ ಮಾಡಂವ ಪುಸ್ತಕ: ಗ್ರಾಮಪಂಚಾಯಶಿಯವರು 
ಯಾವಾಗಲೂ ಒಂದು ತಕರಾರು ತಃಖ್ತೆಯನ್ನು ಇಟ್ಟಿರಬೇಕು (ರೂಢಿ). 

[ತಕರಾರು 4 ತಃಖ್ತೆ (ತಪ್ಪೆ) ] 

ತಕರಾಲು "ತಕರಾರು' ನೋ. 

ತಕಲಿ, ಟಕಳಿ (ನಾ). ನೂಲನ್ನು ತೆಗೆಯುವ ಒಂದು ಉಪಕರಣ ; 
ಕದಿರು : ರಂಗಣ್ಣ ಕಾಕಾ ಪಡಸಾಲೆಯಲ್ಲಿ ಕುಳಿತುಕೊಂಡು ತಕಲಿಯಿಂದ 
ನೂಲು ಶೆಗೆಯುತ್ತಿರುವರು (ಬೆಂದಯ. ೧೨) ; ಹಿಂದಿನ ಕಾಲದಲ್ಲಿ ಕೈಗಳಿಂದ 
ಅಥವಾ ತಕಲಿ, ಚರಕಗಳಂಥ ಸಣ್ಣ ಉಪಕರಣಗಳಿಂದ ಎಳೆಗಳನ್ನು ತೆಗೆ 
ಯುತ್ತಿದ್ದರು(ಗೃಹವಿ.೬೨). ಟಕಳಿ: ನಿತ್ಯ ನೂಲಬೇಕೆಂದು ನಿಯಮ ಮಾಡಿದ 
ವರಿಗೆ ನೂಲಲು ಟಕಳಿಯನ್ನು ಕೊಡಲಿಲ್ಲ (ಛಾರಸಂ. ೪೭); ಟಕಳಿಯಲ್ಲಿ 
. . . ನೂಲು ತೆಗೆಯುತ್ತಿದ್ದ (ದೀಪಹ. 1, ೯6). (ಹಿಂ. ತಕಲೀ] 


45,-ತಕಲೀಪು (ನಾ). ತೊಂದರೆ ; ಕಷ್ಟ : ಇದು ತುಂಬಾ ತಕಲೀವು ಕೊಡುವ 


ಕೆಲಸ (ಕೂರಿ). [ ಅರ. ಹಿಂ. ಮರಾ. ತಕಲೀಫ್‌] 


ತಕಲು 


ತಕಲು "ತಕ್ಕಿಲ್ಕ್‌' ನೋ. 

ತಕಶೀರು “ತಕ್ಸೀರು' ನೋ. 

ತಕಶೀರುದಾರ “ತಕ್ಸೀರುದಾರ' ನೋ. 

ತಕಾರ (ನಾ). "ತ' ಎಂಬ ಅಕ್ಷರ: ಕಿಟಿದರ್ಕೆ ಕುಟ್‌ಂಬೆಡೆಯಲ್ಲಿ ತಕಾರಂ 
ಸ್ವರಮಡಸೆ ಪರಕ್ಕುತ್ವಮಸ್ವರಂ ನಿಲೆ ಪರದೊಳ್‌ (ಕಮದ. ೦೮೦). 

[ಸಂ.) 

ತಕಾವಿ, ತಗಾಯಿ, ತಗಾವಿ (ನಾ). ವ್ಯವಸಾಯದ ಸೌಕರ್ಯಗಳಿಗಾಗಿ 
ರೈತರಿಗೆ ಸರಕಾರದವರು ಕೊಡುವ ಸಾಲ, -ಮುಂಗಡ ಹಣ: ರೈತರಿಗೆ 
ಬೇಕಾದರೆ ಮುನಾಸಬು ತಕಾವಿ ಕೊಡುವುದಕ್ಕೂ . . . ಏರ್ಪಾಡಾಗಿತ್ತು 
(ಮಹಾವಂ. 11, ೩0). ತಗಾಯಿ: ತಗಾಯಿ ವಸೂಲಿಯ ಕೆಲಸವನ್ನು . . . 
ಆ ಕಾಲದಲ್ಲಿ ಅವರು ಮಾಡುತ್ತಿದ್ದರು (ಛ್ಯಾಂಕಳ್ಳಿ. ೦೨೭) : ಇನ್ನೊಬ್ಬರಿಗೆ 
ತಗಾಯಿಯ ಹಣವನ್ನು ಕೊಡಿಸುವದಾಗಿಯೂ . . ಹೇಳುವರು 
(ಗಂಗಾಸಾ- ೪6). "ತೆಗಾಯಿಸಾಲ' ಪರಾ. ತಗಾವಿ: ತಗಾವಿಯಲ್ಲಿ 
ನೋಡಲಿಲ್ಲವೇ, ತಹಸೀಲದಾರ ಸಾಹೇಬರು ಸಾವಿರಗಟ್ಟಲೆ ಹೊಡ 
ಕೊಂಡರು (ಪ್ರೇಮಾಶ್ರ. 3). 

[*-ಅರ. ಹಿಂ. ತಕುವೀ ; ಮರಾ. ತಕಾವೀ, ತಗಾಈ 

ತಕಾವಿರಕಮು (ನು). ತಕಾವಿ ಸಾಲದ ಮೊತ್ತ : ಭೂಕಂದಾಯವನ್ನೂ 
ತಕಾವಿ ರಕಮನ್ನೂ ಸರಕಾರಕ್ಕೆ ತುಂಬಿ ಅಧಿಕಾರದಿಂದ ನಿವೃತ್ತರಾದರು 
(ದಾಳೂಟಿ. ೯). 

[ ತಕಾವ + ರಕಮು (ರಕಂ)) 

ತಕಾವಿಸಾಲ, ತಗಾಯಿಸಾಲ (ನಾ). ಎ ತಕಾವಿ : ಸರ್ಕಾರದಿಂದ ರೈತರಿಗೆ 
ತಕಾವಿ ಸಾಲ (ಗ್ರಾಮಾಳ.೧೩೪). ತಗಾಯಿಸಾಲ: ತಗಾಯಿಸಾಲ ಮಂಜೂರ 
ಮಾಡುವ ಬಗ್ಗೆ ರೈತರು ಅಧಿಕಾರಿಗೆ ಅರ್ಜಿಮಾಡಿಕೊಂಡರು (ಕರವೀ. ೭೫). 

[ತಕಾವಿ + ಸಾಲ] 

ತಕ್ಕ, (ನಾ). ೧. ಯೋಗ್ಯನಾದವನು ; ಅರ್ಹನಾದವನು ; ಸಮರ್ಥ 
ನಾದವನು: ಮಂದರಾಚಲಮಂ ತಂದವನಾವನಾತನೆ ವಲಂ ತಕ್ಕಂ ವೆಆರ್‌ 
ತಕ್ಕರೇ (ಪಂಪಥಾ. ೬-೪೧) ; ಸೇನೆಯ ಬಹುಳತೆಯ ಲೆಕ್ಕಿಸಲ್‌ ತಕ್ಕನಾವಂ 
(ಕುಸುಮಾ. ೩-೧೪) : ತಕ್ಕರಿಲ್ಲದ ಸಭೆ ಮದಾಂಬುವನುಕ್ಕದಿಭ (ಸಾಳ್ಮಭಾ. 
೩-೦೧) ;ತಕ್ಕನ್‌ ತಕ್ಕವೊಲ್‌ ಬಾಲ್ಜ ಪನ್‌ (ಆಶ್ಮಶ್ನಾ. ೧೯-೪೦೩). ವಿ. ಒಳ್ಳೆ 
ಯೆವನು ; ಸಜ್ಜನ: “ ಕುಳಜಾತಂ ತಕ್ಕನಾರ್ಯಂ ಸುಜನನಭಿಜನಂ 
ಸಾಥು ಸದ್ವೃತ್ತನಪ್ಪಂ ” (ವಸ್ತುಕೋ. ೧೦೦-೦೦) ; . ತಕ್ಕನಂ ಪೊಲೆಯನೆ 
ಮಾಟ್ಟಿ ಮುಂ ಪೊಲೆಯನಂ ತಕ್ಕನೆ ಮುಟ್ಟ . . . ನೃಪಚಿತ್ತವೃತ್ತಿ ಸಂಚಲಂ 
(ಪಂಪಛಾ. ೧೨-೯೨); ಪಾಪಕ್ಕಂಜುಗುಂ ತಕ್ಕ೦ (ಭಾಷಾಛೂ. ೮೦ ಉದಾ) ; 
ಮಕ್ಕಳಾಟಿಕೆಯಾದಡಾಗಲಿ ತಕ್ಕರಲ್ಲೆಂದೆನಲಿ 'ಸಲಹುವಡಕ್ಕ ಸೈರಂಧ್ರಿ 
ಯನು ಸೇರಿಸಬೇಕು ತನಗೆಂದ (ಕುವ್ಕಾವಿ. ೨-೪೬); ತಕ್ಕರ ..ಗೋಷ್ಠಿ 
ತನೂದರಿಯರ ಪೊಸ ತಕ್ಕೆ .. . ಹೃದಯಕ್ಕೆ ವಿಲಾಸಮನೀವುದು (ಜಯಕಾ. 
೧-೨೪). ೩. ಹಿತವನ್ನು ಬಯಸುವವನು ; ಗೆಳೆಯ :. “ ತಕ್ಕನೆಂದನ 
ಹಿತವಂ” (ಳಶಸಾ.' ೧೮-೩೬೧) ; “ಹಿತವಂ ತಕ್ಕನೆನಿಸಿರ್ಕು” (ಕಬ್ಬಿಳ್ಳಿ. ೩೭) :- 
ನಿನ್ನ ಕೆಳೆ ಟಕ್ಕರ ಕೆಳೆಯಂತಕ್ಕುಮಲ್ಲದೆ ತಕ್ಕರ ಕೆಳೆಯಂತೊಪ್ಪಲಅೌಯದು 
(ಪಂಚತಂ. ನೆಯ್ದಿಲ ತಕ್ಕನುದಯಗಿರಿಶಿಖರಮನೇಟಆಲ್‌ 
(ಜಯಳಾ. ೦೧-೫೯)- ೪. ಊರಿನ ಮುಖ್ಯಸ್ಥ: “ ಲಾ ಅಪ್ಪಯ್ಯ, ತಕ್ಕರಿ 
ದಾರೇನೊ? ” ಎಂದನು (ಅಕರಾ. ೨೪; ನೀನು ಇಲ್ಲದುದು ಒಂದು 
ದೊಡ್ಡ ಕೊರತೆಯಾಯಿತೆಂದು ಊರ ತಕ್ಕ ಮತ್ತು ಅರುವರು . ಹೇಳಿ 
ಕೊಂಡರು (ನಡದಾ. 111, ೦೦೩೪). "ಗ್ರಾಮತಕ್ಕ' ಪರಾ. 

[ತಕ್ಕು * - ಅ. / ಕೊಡ. ತಕ್ಕೆ 
ತಕ್ಕ "ತಗು' ಪರಾ, 


೧೨೩-೦೯) ; 


ಒ೨೧೮ 


೪ 


ತಕ್ಕಲ 


ತಕ್ಕಡಿ, (ನಾ). ವಸ್ತುಗಳನ್ನ ತೂಕಮಾಡುವ ಸಾಧನ; ತ್ರಾಸು: ರತ್ನ 

ಪರೀಕ್ಷಕರು ಯಣಿಸಲಶಕ್ತರಾಗಿ ತಕ್ಕಡಿಗಳಿಂದಾ ಮಣು ಯಿಪ್ಟೆಂದು ತಿಳಿ 

ದವರಲ್ಲಾ (ಸೌಗಂಧಿ. ೭೩೩-೦೯) ; ಗೀತೆಯು ಪ್ರತಿಯೊಂದು ವಿಷಯದಲ್ಲಿ 

ತಕ್ಕಡಿಯನ್ನು ಸಮತೂಕವನ್ನಾಗಿ ಹಿಡಿಯಲು ಪ್ರಯತ್ನಿಸುತ್ತದೆ (ಗೀತಾಸಂ. 

" ೧38): ತಕ್ಕಡಿಗೋ ಬೇಡ ಕಾಣಿ ತೂಗುತಿರಲಿ ಸತ್ಯವಾಣಿ (ಅರಳು.೪೦೦-೫). 

ತಕ್ಕಡಿ ಹಿಡಿ-೧. ತೂಗು ; ತೂಕಮಾಡು. ೨. ವ್ಯಾಪಾರಮಾಡು. 

೩. ಪರೀಕ್ಷಿಸಂ; ಬೆಲೆಕಟ್ಟು: ಪರಿಶೀಲಿಸಲಿ, ತಕ್ಕಡಿ ಹಿಡಿಯಲಿ, ಕೇರಲಿ. 

ತೂರಲಿ (ಕಒಸಾ. ೪ ಏಕ). [ದೇ.॥ ತಮಿ. ತಕ್ಕಟಿ, ತಕ್ಕಟೈೆ ; ಮಲ. 
ತಕ್ಕಿಡಿ ; ತುಳು. ತಕ್ಕಡಿ; ತೆಲು. ತಕ್ಕಡ] 


| ತಕ್ಕಡಿ, (ನಾ). ಮೋಸ : ಎಜಕಮಲ್ಲದೆ ಪೊಲ್ಲದಾಗೆಅಗಿ ದೊರೆಕೊಣ್ಣೆ ಕೊಳ್ವ 


ತೆಅನಲ್ಲದೆ ನೆಆ೫ಯೆ ಬರಲೆ ತಕ್ಕಡಿಯಲ್ಲಿ ಬೀಸುವಲ್ಲಿಯೆ ಬೀಸಲಟಾದೆಯಿಲ್ಲ 
. ಆಸುವನುಂ ಕೂಕುವನುಂ ಬೀಸುವನುಂ ಗಡಯೆ ನೆಗಟ್ನ ತಕ್ಕಡಿ 
ಯೊಳೆನುತ್ತಾಸದೆಯು ಕುಂಕದೆಯುಂ ಬೀಸದೆಯು ಬಿದ್ದ ಮೆಟಕಿಗುಮೆಟಿವ. 
ಬೆಡೆಂಗಂ (ಎಳ. 11, ೦೩೩- ೧೨೪ ; 982). 
[ ದೇ.॥ ತಮಿ. ತ್ರಕ್ಕಟಿ; ತೆಲು. ತಕ್ಕಿಡಿ] 
ತಕ್ಕಡಿಗ (ನಾ). ತಕ್ಕಡಿ ಹಿಡಿಯುವವನು ; ವ್ಯಾಪಾರಿ. 
[ ತಕ್ಕಡಿ, * -ಗ್ಕ್ಯ) 

ತಕ್ಕಡುಗುದುರೆ (ನಾ). ಯೋಗ್ಯವಾದ ಅಶ್ವ ; ಚುರಂಕಾದ ಕುದಂರೆ : 
ಲಂಡಿ ಸವೆದು ಹೋದರೆ ಬಿಚ್ಚುವುದ ತಾ ಕಂಡು ತಕ್ಕಡುಗುದುರೆಯನು 
ಕೊಂಡು ಬಂದೀ ಹುಯ್ಕಲೊಳಗೆಜಗುವೆನೆಂದು ಬಂಡಾದ ಬೆನಕರಾವುತನು 
(ಮೋಹತ. ೩೮-೪೨). [ತಕ್ಕಡ್ಯು (ನಿ .-ಮರಾ, ತಾಖಡಾ) + ಕುದುರೆ] 


ತಕ್ಕನೆ (ಅ). ಒಮ್ಮೆಲೆ; ಫಕ್ಕನೆ: ಎನೆ ನಕ್ಕನ್‌ .ತಕ್ಕನ್‌ ತಕ್ಕನತಿ 


ಕ್ರಮಣೀಯಮಿಾ ಜಯೋತ್ಸ ವದೊಳ್‌ (ವಿಮ್ಮಪು. ೧೩-೦೧೩). 
[ತರ್‌ ೬ - ಅನೆ] 

ತಕ್ಕಯಿಸು "ತಟಿ್ಕೈಸಂ' ನೋ. 

ತಕ್ಕಲಿ (ನಾ). ಒಂದು ಬಗೆಯ ಔಷಧಿ ಮೂಲಿಕೆ: ಕರ್ಕಾಟಕಶೃಂಗಿ, 
ಮರದರಿಸಿಸ . . . ತಾರೆಬೇರು, ತಕ್ಕಲಿ ಇವಂ ಕಷಾಯವಿಟ್ಟು ಕೊಡಲು 
ವಾತಜ್ವರ ನಿಲ್ಲುವುದು (ಸಕವೈ.. ೬೯). "ತಕ್ಕಿಲ್ಮ' ಪರಾ. [?] 

ತಕ್ಕಲು "ತಕ್ಕಿಲ್ಕ್‌' ನೋ. 

ತಕ್ಕವಲ (ನಾ). - ತಕ್ಕೋಲ್ಕ ೧: ಉಪಯುಕ್ತಮಪ್ಪ ತಕ್ಕವಲ 
ಪುಟ್ಟ ತ್ವಿಯೇಲಕ್ಕೆ [ಪಾಠಾಂ. ತಕ್ಕಪ್ಪ ವಲಘಟ್ಟಿ] ತಗರಮಲಯಜವಿನಿತಂ ... 
ಉಪಸೇವಿಸೆ ಪೊಗೆಯಿನೊಗೆದ ಬಲಲಿಕೆಯಟ್‌ಗುಂ (ಐಮದ. ೨-೧೮೪): 

| ಇಸಂ. ತಕ್ಕೋಲ] 

ತಕ್ಕವಿಸು "ತಲ್ಕ್ಕಿಸು' ನೋ. 

ತಕ್ಕಸೈಲ (ನಾ). ಮೈಲುತುತ್ತ; ರಸಾಂಜನ : “ ತಾರ್ಕ್ಷ್ಯಃ-ತಕ್ಕಸೈಲ” 
(ಧಿ. ೬೬). [ ಸಂ. ತಾರ್ಷ್ಷ್ಯಶೈಲ 

ತಕ್ಕಳಿ "ತಕ್ಕಬ್‌' ನೋ. 

ತಕ್ಕಳಿಸು(ಕ್ರಿ). (ನೀರು ಮೊದಲಾದುವನ್ನು) ಚಿಮುಕಿಸು: ಸಿಂಪಡಿಸು: 
ತುಂಬಾ ಧೂಳೆದ್ದಿದೆ. ನೀರು ತಕ್ಕಳಿಸಬೇಕು (ರೂಢಿ). [ ? ೬ - ಇಸ್ಕು) 

ತಕ್ಕಟ], ತಕ್ಕಳಿ(ಕ್ರಿ).೧. ಘನತೆಯನ್ನು ಕಳೆದುಕೊಳ್ಳು; ಹಿರಿವೆಂಗುಂದಂ: 
ಘನತೆಗೆಡು : ತಕ್ಕಟಿಕದೆನಗೆ 'ಸಪಶ್ನಿಯರಿಕ್ಕುಂಗೂಟ್‌ಂಗೆ ಬಯ ಸಿ 
ಪಾರ್ದಿರ್ಪ ಎಿಷಾದಕ್ಕೆ ಗುರಿಯಪ್ಪ ದುರ್ಯಶಮಕ್ಕುಂ ತನಯಂ ತಪಕ್ಕೆ 
ಪಕ್ಕಾಗಲೊಡಂ (ಪಂಠಾಮಾ. ೬-೯೦). ೨. ಎದೆಗುಂದು ; ಶಕ್ತಿಗುಂದು ; 
ಧೈರ್ಯವುಡುಗು : ಇಭರಿಪುವಂ ತಕ್ಕಟ್‌ವಿನೆಗಂ ನೊಂದು: 'ನಿಂದು 
ಕೆೊಂದುದಿಭೇಂದ್ರಂ (ಕಾಂತಿಪು- ೨-೦೦೬): ಮಜುವಕ್ಕದ'ನಾಯಕರನಾಜಿ 
ಯೊಳ್ಕಂಡಿನಿಸುಂ ತಕ್ಕಟಿದನೆ ಬಗೆಯೊಳ್‌ ಬೆಳ್ವಕ್ಕಿಯ ಪಿಂಡಿಂಗವಂದಿರಂ 


Val-4.248 


ತಕ್ಕಾಬಿಕ್ಕ 


ಸರಿಗಂಡಂ (ಪಂರಾಮಾ. ೯-೫೮) ; ತಕ್ಕಟ*ಯದೆಕ್ಕತುಳಂ ಪೊಣರ್ದು . . . 


ಒಂದನೊಂದಿಟ್‌ಿಯಲಿರ್ದುವು ತಟಕ್ಕಿರಡುಗ್ರ ದಂತಿಗಳ್‌ (ಪುಷ್ಪ ಪು. 8-೮೦); 


ಪಜ್ಜೆ ಪಜ್ಜೆಗೆ ತಕ್ಕಟ್‌ದು ಬಗೆಗುಂದಿ ಕಂಡರಂ ಬೆಸಗೊಳುತುಂ (ರಾಮಾಕೈ. 
೧೧೦-೬). ೩. ಔಚಿತ್ಯವನ್ನು ಮಾರು ; ವಂರ್ಯಾದೆಯನ್ನು ತಪ್ಪು : 


ನೆರೆಯೊಳಘಮರ್ಷಣದೊಳಿರ್ಪ ಮುನಿಗಳಂ ಲೆಕ್ಕಿಸದೆ ತಕಕ್ಕಲ್‌ ದು |. 


ಮುಕ್ಕುಳಿಸಿ ಜಕ್ಕುಳಿಸಿದಂ (ಕಾಮಾಕ್ಯ. ೧೩೭-3೧). ತೆಕ್ಕಳಿ: ೨. ಬಿಕ್ಕುತುಂ 
ಬೀಗುತುಂ ಬಲ್ಬಳಿದು ಬಾಡುತುಂ ತಕ್ಕಳಿದು ತಡವಾಗಿ ಹೊರೆಯೇಣ? 
ನೋಡುತುಂ (ನಂಬಿರ. ೭-೧೩೦); ಕೆಲ ಪೌಜು . . , ತಲ್ಲಣಂಗೊಂಡು ತಕ್ಕಳಿದು 
ನಿಂದೆಡೆಯಲ್ಲಿ ನಿಲ್ಲದಾಯಿತು (ಸಮ್ಮಕ್‌. 6-80) ; ಪೆಂಪಳಿದರ್‌ ಜಗುಳ್ಹರ್‌ 
ತಿಣಿದರ್‌ ತಕ್ಕಳಿದರ್‌ ಪರಪೃಥಿವೀಪಾಲಕ ಬಲದವರು (ಜಯಳಾ. ೭-೧). 
[ತಕ್ಕ್ಯು * ಅರ್ಕ ] 

ತಕ್ಕಾಬಿಕ್ಕಿ, 

ವ್ಯವಹಾರ: “ತಕ್ಕಾಬಿಕ್ಕಿ-ಮೋಸತನ” (ಕಾನಕೋ. ೬೩). ತಕ್ಕಿಬಿಕ್ಕಿ: (4). 
[ ಆತಕ್ಕ್ಯು? 

ತಕ್ಕಾಮೆ (ನಾ). ೧. ಘನತೆ; ಗೌರವ : ಜೊತೆ ತಕ್ಕರನ್ನತಾರೆ ; ಕೊಡಗ 
ಅದನ್ನ ತಡೆಯಬಹುದೆ ? ತಡದೆ, ತಕ್ಕಾಮೆ `ಉಳಿಯತ್ತೇನು? (ಜಳರಾ. 
೧೯). ೨. ಒಡೆತನ ; ಪದವಿ; ಸ್ಥಾನಮಾನ : ಇವರು ಬೇಸರಗೊಂಡ 
ವರಲ್ಲಿ ಮುಖ್ಯರಾದ ಜನ ಇಂಥವರು ನಾಡಿನ ಎಲ್ಲ ಸೀಮೆ ಎಲ್ಲ ತಕ್ಕಾಮೆ 
ಯಲ್ಲಿಯೂ ಇರುವರು' (ಜಕರಾ. ೩೩). “ತಕ್ಕುಮೆ” ಪರಾ. 

[ ಕೊಡ. ತಕ್ಕಾಮೆ] 

ತಕ್ಕಾರಿ (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರ ಬೀಜ : ತಕ್ಕಾರಿ 
ಯೆಂಬ ಬೀಜವಂ ಚೂರ್ಣವಂ ಮಾಡಿ ನೀರಿನಲ್ಲಿ ಕದರಿ ಗಿಡಗಳ ಬೇರಿಗೆ 
ಹಾಕಿದರೂ . . 
(ಸೌಗಂಧಿ. ೪೩೭-೭೦). "ತೆಕ್ಕಿಲ್‌,' ಪರಾ. [ ಎಸ. ತರ್ಕಾರೀ] 

ತಕ್ಕಾಳಿ (ನಾ). ಟೊಮ್ಯಾಟೊ; ಚಪ್ಪರಬದನೆ: ತಕ್ಕಾಳಿ (ಟೊಮ್ಯಾಟೋ) 
ಬೇರನ್ನು ಕಷಾಯಮಾಡಿ ಕಲ್ಲಾರು ಗ ೧ ತೂಕವನ್ನು ಅರೆದು. ಕಲಸಿ 
ತೆಗೆದುಕೊಳ್ಳಲು ಬಹುಮೂತ್ರ ನಿಲ್ಲುವುದು (ಸಕವೈ. ೩೦೦ ಪರಿ) : ಗೂದೆ 
ಹಣ್ಣು, ಚಪ್ಪರಬದನೆ, 'ಟೊಮಾಟೋ, ತಕ್ಕಾಳಿ (ಮೈ ಗಿ. ೩೦-೦೦೩೦) ; 
ವಿಟಮಿನ್‌ ಸತ್ವ ಅಧಿಕವಾಗಿರುವುದು ತಕ್ಕಾಳಿ ಹಣ್ಣುಗಳಲ್ಲಿ (ತರಜಿ. ೪೦). 

[ ದೇ.॥ ತಮಿ. ಮಲ. ತಕ್ಕಾಳಿ; ತೆಲು. ತಕ್ಕಿಲಿ] 

ತಕ್ಕಿಬಿಕ್ಕಿ "ತಕ್ಕಾಬಿಕ್ಕಿ' ನೋ. 

ತಕ್ಕಿಲ್‌,, ತಕ್ಕಿಲೆ (ನಾ). ಒಂದಂ ಬಗೆಯ ವಂರ ; ತಗ್ಗಿ ಮರ :.ಎಲವಂ 
ಪಾದರಿ ಹಾಲೆ ನುಗ್ಗೆ. . . ಬೊಬ್ಬುಲಿ ತಕ್ಕಿ[ಪಾಕಾಂ. ತೊಕ್ಕ, ತೊಲ್ಕಿ) 
'ಲ್ರರುಕಸು ನೆಲ್ಲಿ (ಸೂಕ್ತಿಸು. ೩-೨4). ತಕ್ಕಿಲೆ: “ಜಯಾ, ಜಯಂತೀ, 
ತರ್ಕಾರೀ, ನಾದೇಯಾ, ವೈಜಯಂತಿಕಾ-೫ ತಕ್ಕಿಲೇಗಿಡ, ತಗ್ಲೀಸೊಪ್ಪಿನ 
ಗಿಡ” (ಸಿದ್ಧಾಂತಿ. ೦೦೧); ಈಜಿಗಿಡ, ಅಗ್ನಿಮಂದ, ಶಕ್ಕಿಲೆ, ಬಾಚಣಿಗೆ 
ಮರ '(ಮೈಥಿಗಿ. ೬೪-೦೩೦೦). 

ತಕ್ಕಿಲ್‌,, ತಕಲು, ತಕ್ಕಲಂ, ತಕ್ಕಿಲು, ತರ್ಕಿಲ್‌ (ನಾ). ವ್ಯವಸಾಯಕ್ಕೆ 
ಯೋಗ್ಯವಾದ ಭೂಮಿ : ತಕ್ಕಿಲ ೩ ಮತ್ತರ್ಕೆಯುಮಂ . . . ಬಿಟ್ಟರು 
(ಕಜ. 11, ೦೦-೩೧; 1080); ನೆಸಜಂವಾಡವಾ ಗಡಿಂಬದಿಂ ತಕ್ಕಿಲ ನೆಲ 
ಮತ್ತ ೨ (ಸಣಣ. 15-1, ೨೫೩೬೯ ; 1169) ; ಹಳ್ಳದಿಂ ಪಡುವಲ್‌ ಶಕ್ಕಿಲ 
ಮತ್ತರು ೩ (ಎಇ. ಸ1೪, ೨೭೨-೪೦; 1178) ; ಖಂಡಸ್ಫುಟಿತ ಜೀರ್ಣ್ನೂೋ 
ದ್ಥಾ ರವಿನ್ತಿನಿತಕ್ಕಂ ಬಿಟ್ಟ ತಕ್ಕಿಲ ಮತ್ತರ್‌ ೨ (ಸೌಇಇ. 12-1, ೨೯೬-೬೩; 
1176). ತಕಲಂ : ಯೆರಡನೆಯ ವರಿಸಕೆ ಪ ೨ ಮೂಜನೆಯ ವರಿಸಕೆ ಪ 
೩ ಯರಿ ಹೊಲ ತಕಲು ನೂಜಿಕೆ ಪ ೧ (ಎಳ. ೫21, ತಿರುಮ. ೭5-೨೩; 
1309). ತಕ್ಕಲು: ಮಣ್ಣ ಮೊರಟಿ ಕೆಳಗಿರುವ ಕುರುಬರ ತಕ್ಕಲ ಮೂಡಣ 


ತೆಕ್ಕಿಬಿಕ್ಕಿ (ನಾ). ಮೋಸ; ವಂಚನೆ ; ಅಪ್ರಾಮಾಣಿಕ. 


. ಆ ಗಿಡಗಳು ಚೆನ್ನಾಗಿ ವೃದ್ಧಿಯಂ. ಹೊಂದುವದಿಲ್ಲ. 


೩೨೧೯ 


25 


45 


ತಕ್ಕು, 


ತೆವಿರೊತ್ತಿನಲ್ಲಿ ನೆಟ್ಟ ಕಲ್ಲು (ಎಳ. ೫1೪, ನಂಜನ. ೨೯೩-೨೧೬; 1716) 
ತಕ್ಕಿಲು: ತೆವರಕೇರಿಯಡ್ಡ ವಸುಗೆಯ ತಕ್ಕಿಲು ಮತ್ತರು (ಎಇ. ಸ111, 
೪೯-೮೧-; 1113) : ಹಟ್ಟಣದ ದಾರಿಯಿಂ ತೆಂಕಲು ತಕ್ಕಿಲು ಒಡ್ಡಿ ಹಟ್ಟಿಯ 
ಗಡಿಂಬದ ಘಳೆಯಲು ಮತ್ತರು (ಸಾಂ. ೫-1, 1177) ; 
ಸೋಭನೇಶ್ವರದ - ಹೊಲಸ ಮೇರೆ ಮಸ್ತಂ(ತ್ತಂ) ತೋಂಟ್ಟ[ತ]ಕ್ಕಿಲು 
ಅರವನ್ರ (ತ್ತ)ರು (ಸೌಇಇ. ೩೪, ೦೩೦-೭; 1178) ; ಹೆಲವುತಕ್ಕಿಲ ನಡುವೆ 
ಸವೆದ ಬೆಳೆಕ್ಕೆಯಂತೆ ಹಲವು ಬಸದಿಯ ನಡುವೆ ಸುರೆಹೊನ್ನೆ ಬಸದಿ 
ಯಗ್ಗಲಿಸಿ ಮೆಜಿಕಯಲು (ಸೋಮ. ೪-೦೫). ಗ್ಲಿತರ್ಕಿಲ್‌ : ನಾಗಯ್ಯ 
ಗೇರಿಯ ಶತದ ತರ್ಕ್ಕಿಲ್ಲೆಯ್ಯ 'ಮತ್ತರು ೩. (ಕಣ. 71, ೯-೦೯ ; 1075). 
ತಕ್ಕಲು ಕೀಳು - ವ್ಯವಸಾಯದ ಭೂವಿಂಯಲ್ಲಿರುವ ಕಳೆಯನ್ನು 

ಕೀಳಂ,-ಕಿತ್ತುಹಾಕು : ಆ ಸಾಲಿನಲ್ಲಿ ಸ್ವಲ್ಪ 'ತಕ್ಕಲುಕಿತ್ತು ಹೊಗೆಹಾಕ 
ಬೇಕೆಂದೂ ಅವರ ವಾದ (ಜಂಗಾಳ್ಕ. ೩೦4) ; ಮೂರು ಕೊಳಗದಷ್ಟು ತಕ್ಕಲು 
ಕಿತ್ತು ಹೊಗೆ ಹಾಕಿದ್ದರಿಂದ ಸುಂಕಗಿಂಕ ಕಳೆದು ಅರುವತ್ತು ವರಹ 
ಬಂತು (ಜೆಂಗಾಳ್ಳ. ೩೦೩). 

ತಕ್ಕಿಲು "ತಕ್ಕಿಲ್ಕ್‌' ನೋ. 

ತಕ್ಕಿಲೆ "ತಕ್ಕಿಲ್ಮ್‌? ನೋ. 

ತಕ್ಕಿಸ್ಲು (ಕ್ರಿ). ಅಪೇಕ್ಷಿಸಂ ; ಬಯಂಸಂ : ತಕ್ಕಿಸಲೆ ತಕ್ಕ ಶೋಭೆಗೆ ಪಕ್ಕಾ 
ದೊಡಮರಸನಲ್ಲಿ ಪುಗಲೊಲ್ಲದೊಡಂ ಪಕ್ಕಣಮಂ ಬಲ್ಪಿಂದಂ ಪೊಕ್ಕುವು 
ನಿಯಮಿಸುವರಾರೊ ಕಣ್ಣಂ ಮನಮಂ (ಲೀಲಾನ. ೮-೪೦) ; ಅಸಮಶರನ 
ತನುವಾಂತನೊಳೆಸೆಯದು ತನಗಿನಿತು ಶೋಭೆಯೆಂದೊಲವಿಂ ತಕ್ಕಿಸಿದುದು 
ಕಡುಗಾಡಿಯೆನಲ್‌ ವಸುದೇವನ ಗಂಡಗಾಡಿ ಗಣನೆಗಳುಂಬಂ 
(ಮಹಾನೇ. ೪-೨). [ತಕ್ಕ್ಯು- - ಇಸ್ಯು) 

'ತಕ್ಕಿಸ್ಕು "ತಟಿಸ್ಕಿಸು' ನೋ. 

ತಕ್ಕಿಟಿಕಿ (ಕ್ರಿ). ಸಾಮರ್ಥ್ಯ ತಗ್ಗು ; ಶಕ್ತಿಗುಂದು : ವಿಳಯಜಳಧರದ 
ವೊಲ್‌ ಕಡುಮುಳಿಸಿಂ ಖಚರೇಂದ್ರಸೇನೆ ಕವಿದೆನಸುಂ ತಕ್ಕಿಬ್‌ಯೆ ರಿಪು 
ಬಲದ ಮೇಲಾಗಳೆ ಸುರಿದುದು ತರನೆ ಸರಲ ಬಲುಸರಿವಟಯಂ (ಕಾಂತೀಕ್ಕ. 
೩-೯೩). [ತಕ್ಕ್ಯು 4. ಇಟ್‌] 

ತಕ್ಕು, (ಕ್ರಿ). ೧. ಪಡೆ ; ತೆಗೆದುಕೊಳ್ಳು ; ಎಮ್ಮಣ್ಣ ಖಾತಿಯಿಂ ರಣವ 
ಜಯಿಸಲು ದಿವ್ಯವಸ್ತುಗಳ ನೀ ತಕ್ಕಿಕೊಂಡು ಬಹುದಯ್ಯಾ ಸೈರಂಧ್ರಿ 
ಯೆಂದುರೆ ಹರಸಿ ಬೀಳ್ಕೊಟ್ಟಳು (ಲಕ್ಷಳಾ. ೪-೪-೬) "ತೆಗ್ಗೆ' ಪರಾ. 
೨. (?) : ಮೆರೆವ ಮಧುಮಾಸಮಿದು ವರ್ಷರ್ತುವಲ್ಲಲೇ ಬೆರಗಿದೇನುಕ್ಕಿ 
ದಂತೈತಂದು ಪೆಜ೯ಲಂ ಪರಿದುಕ್ಕಿ ತಕ್ಕುತಿದೆ ಮಚ್ಛಿವಾರಾಧನೆಯು 
ಮೊಂದಲ್ಲದೆರಡು ವೇಳೆ (ಪರಶು. ೦೩-೨೯). [?] 

ತಕ್ಕ, ತರ್ಕು (ನಾ)..೧. ಶ್ರೇಷ್ಠತೆ ; ಘನತೆ; ದೊಡ್ಡಸ್ತಿಕೆ ; ಹಿರಿಮೆ; 
ಯೋಗ್ಯತೆ : ಅಂತದಟರನೊಂದೆವೊಯ್ದು ಮೆರಡುಂ ಬಲಮೆನ್ನನೆ ನೋಡೆ 
ತಕ್ಕಿನೆನ್ನದಟುಮನೆನ್ನ ' ವೀರಮುಮನಾಜಿಯೊಳೆನ್ನರಸಂಗೆ ತೋಟುವೆಂ 
(ಪಂಪಧಾ. ೦೦-೪೦) ;- ಪುಸಿವುದೆ ತಕ್ಕು ಕೊಟ್ಟಟ್‌ಪಿಕೆೊಳ್ಳುದೆ ಮನ್ತಣಂ 
(ಎಳ. 11, ೧೩೩-೪೫: 982) ; ತಕ್ಕಿನ ಪವಳದ ಸಂಕೆಯ ಟಿಕ್ಕೆಯ ಮಣಿ 
ಗಳನೇಕವುಂ . .. ಸೂಜ್‌ಗೊಳ್ಳನವನುತ್ಸವದಿಂ (ಧರ್ಮಾಮ್ಮ. ೨-೩೬) ; 
ಒಕ್ಕಲ್ಪನವಖಮನಟೌವಿನ ತಕ್ಕುಮನಟ್‌ವವಗುಣಂಗಳಿಮಗೇವುವು(ಬಂಹರಿ. 
೦೨೦); ಸದ್ವಿದ್ಯರ್‌ ಸಭಾವೌಧ್ಯದೊಳ್‌ ಪಲಬರ್‌ ಸತ್ಯವಿಗಿತ್ತ ತಕ್ಕಿನ 
ಪೆಸರ್‌ ಸಲ್ವಂತೆ ನೀಚಂಗೆ . . . ಗಾವಿಲನೊರ್ವಂ ಕುಡೆ ಕೊಂಡ ತೊಂಡು 
ವೆಸರಿಂದೇಂ ಸಲ್ವುದೇ ನಿಲ್ವುದೇ (ಧರ್ಮನಾ. ೦-೪೯). ವಿ. ತಕ್ಕುದು; 
ಯೋಗ್ಯವಾದುಡು ; ಉಚಿತವಾದಂದು : ರಕ್ಕಸನ ಮಾಡದೊಳಗಂ 
`ಪೊಕ್ಕಾವಂ ಸುಖದಿನಿರ್ದನಾತಂಗೆ ಕರಂ ತಕ್ಕಪ್ಪೆ[ಪಾಳಾಂ- ತಕ್ಕಿಪ]ನ್ನಾತ್ಮ 
ಜೆಯಂ ಮಿಕ್ಕಿರ್ದಾ ನಾಡುಮಂ ನಿತಾಂತಂ ಕುಡುವೆಂ (ಜೀವಸಂ. ೨೦೫-೪೯): 


3೯೭-೪೩ ; 


ತಕ್ಕು, 


ಮಾರ್ಗವಂ ತಕ್ಕೆನಿಸಿ ಪನ್ನೆರಡು ಸಾವಿರದ ಗಾವುದವ್ಮು ಕ್ಯದನುದಿನಕೆ 
ಪೋಪವನಾರುಯೆನುತಲಾ ಮಂತ್ರಿ ಸಹ ಯೋಚಿಸುತಿರೆ (ತುರಂಗ. ೩೩-೦೦). 
೩. ಯೋಗ್ಯವಾದ ಮಾತು; ನಾಣ್ನುಡಿ; ಗಾದೆ: ಕಾಲಕ್‌ 
ಬುದ್ದವಂಡ ಎದೆ ಚವುಟತ್ತೆ ಎಂಬ ಕೊಡವ ತಕ್ಕನ್ನು ಅರಿತು ನಡೆಯುವ 
ವರು ದೊರೆಗಳು (ಹುಲಿಹಾ. ೮8),: ಕೈಲಾಗದವನಿಗೆ ಮೂಗಿನ ತುದಿಯಲ್ಲಿ 
ಚೊಡಿ ಎಂಬ ತಕ್ಕನ್ನು ನೀನು ಕೇಳಿಲ್ಲವೆ? (ಹುಲಜಾ. ೦೩೦). ೪. ಶೌರ್ಯ; 
ಸಾವಂರ್ಥ್ಯ ; ಪರಾಕ್ರಮ: “ ಪನ್ನತಿಕೆ, ಪೆಟ್ಟುವೆರ್ಚು, ತಕ್ಕು .. . 
ಆರ್ಪು, ಅಣ್ಮು-ಈ ೮ ಪರಾಕ್ರಮಂ” (ಕರಸಾ. ೧೩-೨೬೩) ; ನಲ್ಲಂಬಿಂದಿಸೆ 
ಪುಷ್ಪಬಾಣನೆರ್ದೆಯಂ ಬೆಂಬಿಟ್ಟು ಬೆಳ್ಳಾಗಿ ತಕ್ಕೆಲ್ಲಂ ಕೆಟ್ಟಿರ್ದೆಗೆಟ್ಟು 
ಜಂಗಮಲತಾ ಸಲ್ಲೀಜೆಯರ್‌ ಬಾಲೆಯರ್‌ ಚೆಲ್ಲಂ ಬೇಂಟದ ತೋಟಿಯೊಳ್‌ 
ತೊಡರೆ (ಕಾವೃಸಾ. 8೫೦ ಕೂದ್ರಳ) ; ಕಡುಗೆಯ್ಯನಾಗಿ ಶೀಘ್ರಸಂಧಾನವಿಂಸು 
ವಶ್ವಗ್ರೀವನ -ತಕ್ಕುಂ ಬೇಗಯ್ಕೆಯುಂಂ ಕಿಡೆ (ಕಾಂತಿಪು. 8-೬೦ ವ) ; ತಕ್ಕಿನಿನೀ 
ಶನೆಚ್ಚ ತಿಮಿರೇಷುಗಿನೇಷುವನಗ್ನಿ ಮಿತ್ರ : ಬಾಣಕೃ್ಕಹಿಬಾಣಮಂ . . . 
ಅಧೋಕ್ಷಜನೆಚ್ಚು ಪೊಡರ್ಪದೋಟ್‌ದಂ (ಜಗವಿ. ೦೮-೨೯): ಧುರದೊಳಿ 
ದಿರ್ಚ್ಛಿದ ಪಗೆವರನುರವಣಿಯಿಂ ಗೆಲ್ವ ತಕ್ಕು . . . ಅಂಗರಕ್ಕೆಗೆ ನಿಜಂ 
(ಎಕ. ೪, ಅರಸೀ. ೩೯-೩೦; 1186) ; ವಿಕ್ಕರಸನುಂ ತಕ್ಕಂ ಬಿಸುಟ್ಟೋಡಿದಂ 
(ಮೈ ಆರಿ. ೦೯೪೦, ೦-೩೨ ; 1800); ಎಕ್ಕಲಗಳು ತಮ್ಮ ತೆಗೆದ ಜಾಯಿಲಗಳ 
ನಿಕ್ಕಡಿಮಾಡಿ ಹಾಯ್ದು ದನು ತ[ಪಾಕಾಂ. ಟ]ಕ್ಕಿನ ಬೇಡರ ಕೆಡಹಿದುದನು 
ಕಂಡಿಕ್ಕಿದನಾ ವನಚರನು (ನೀಮಿಸಂ. ೨-೫೬) ; ಎಕ್ಕೆ ಯೊಳೊಕ್ಕು ಪಳಂಚುವ 
-ಪಾಂಗಿಂ ತಕ್ಕು ಮಿಗಿಲೈಕ್ಕತುಳಂ ಪೊರ್ಕುಳಿವೊಕ್ಕು ಕರಂ ಪಾಡಾಖಾಡಿ 
ಯೊಳುಅದೀಕಿದರ್‌ ತಮ್ಮೊಳಗೆ (ಜಯಳಾ. ೬-೩೦). ೫. ಬೆಡಗು; 
ಠೀವಿ: ಅವಿರಳಮಾದ ತುಂಗಕುಚಭಾರದೆ ತೋಳ್ಸೆಣೆದಿಟ್ಟ ತಕ್ಕಿ 
ನೊಳ್‌ ಕವಣೆಯ ಗುಂಡು ಪಾಯವು ಮೃಗಾವಳಿ ಪಾಯವು . . . 
: ಪಾಂಥರೆರ್ದೆ ಪವ್ವನೆ ಪಾಜಂವುವಾ ಪ್ರದೇಶದೊಳ್‌ (ಅನಂಪು. ೦-೮೨). 
ಓ, ಸ್ನೇಹ; ಪ್ರೀತಿ : “ ತಕ್ಕು, ಅಜ್ಕಿಖು, ಒಜಲ್‌ . . . ಎಜ ನ, 
ಓಪು-ಈ ೮ ಸ್ನೇಹಕ್ಕೆ ಪೆಸರ್‌ ” (ಕಕಸಾ. ೦೯-೩೯೦); “ ತಕ್ಕೆಂಬುದು ನೇಹ 
ಮಪ್ಪುದು?” (ಣೆತುನಿ. ೩೬); “ ಎಅಕಂ ತಕ್ಕಟ್ಕಯಿ ಕೂರ್ಪೊಲಲುಂ 
ಕಾದಲ್ಮೆಯೆನ್ನಲಿವು ಸುಸ್ನೇಹೆಂ” (ಕವಿಕಂ. ೦೭೩)- ೭. ಆಸೆ; ಇಚ್ಛೆ ; 
ಉತ್ಸಾಹ : ಕ್ಷಿಶಿತಲಮಂ ಗೆಲ್ದಿರ್ದಪ್ರತಿಮಲ್ಲನನಿಕ್ಕಿ ಮುಯ್ವನಣ 
ಮಾನದೆ ದಪಿನತ ದುರಿತಮಲ್ಲನುಮನುಡಿವ ತಕ್ಕಿ ನಿಂ ಸಭೆಗೆ ನಡೆದ 
ನಿಂದ್ರಾರ್ಚಿತನಾ (ಆದಿ ಪು. ೧೪-೧೩೪), ನಡೆತಂದರಾಜಿಗಿರ್ವಲದಲರಾತಿ 
ನಾಯಕರುಮೊರ್ಬರನೊರ್ಬರೆ ಗೆಲ್ಲ ತಕ್ಕಿನೊಳ್‌ (ಪಂಪಧಾ. ೦೦-೩೨) ; 
ಮುಕ್ಕುವೋಗದಳುರ್ಕುಮಂ ನೋಟಕರಪ್ಪಿನಮಪ್ಪವರಿಂ ಫೊಗಲೀಸು 
ವೆನೆಂದು ತಜೌಸಂದು ತಮ್ಮುತಿರ್ವರುಮನಿಕ್ಕುವ ತಕ್ಕು ಕೈಮಿಕ್ಕು. ನಿಲೆ 
(ಶಾಂತಿಪು. ೪-೩೬ ಪ): ಮಹೇಂದ್ರಂ ಪುರಮಂ ಪೊಳಿಮಟ್ಟು ಮಲುವಕ್ಕಮ 
ನಿಕ್ಕುವ ತಕ್ಕು ಮಿಕ್ಕು ಬರೆ ಕಡಂಗಿ ಕಾದುವಲ್ಲಿ (ಹಂರಾಮಾ. ೧೦-೫೦ ವ) ; 
ಪ್ರತಿರೋಧಕನಾರಟಗೊಳ್ಳ ತಕ್ಕಿನವಂ (ವಸ್ತುಕೋ. ೬೫-೮೨); ಈ 
ಗೋಪಾಲಬಾಲಕರಂ ಮಲನ್ಲಿಸುವೆನೆಂಬ ತಕ್ಕು ಮಿಕ್ಕು ಬರೆ 
(ಜಗವಿ. ೬೯ ವ): ಬೆಳ್ಳಿಯ ಬಳ್ಳಿಮಾಡಮಂ ತಕ್ಕಿನೊಳೇಜ್‌ ನೋಡಿದಳ 
ದೊರ್ವಳಗುರ್ವಿಪ ಕರ್ವುವಿಲ್ಲನಂ (ಕಲ್ಕಿ ಕಾ. «೪0). ಲೆ. ನೆರವು; ಬೆಂಬಲ; 
ಆಶ್ರಯ: "ತಕ್ಕುಗಂಡು' ಪರಾ. ೯. ಕಾವ್ಯದಲ್ಲಿರುವ ಔಚಿತ್ಯ : 
ಕವಿತೆಯ ಬರ್ದು ಮೆಯ್ಲಿರಿ ಬೆಡಂಗು ರಸಂ ಚದುರೊಳ್ಳು . . . ಸವಿ 
ತಕ್ಕು ಪೊದಳ್ಕೆ ಬಿನ್ನಣಂ . . . ಪೊಡರ್ಪಿವರಿನಿಶಿಂತುಟೆಂದಳೆದರಂ ಧರೆ, 
ಪೇಳ್ವಿಯ ತಾಳ್ವೆಯೆಂದದಂ? (ಸಂಸಪ- ೬-೦೦). ಗ್ವಿತರ್ಕು : ೪. ನಾಳೆ 
ನೋಡುವೆನಾತನ ಚಕ್ರದುರ್ಕುಮಂ ಮೊನೆಗನುಕೂಲರಾಗಿ ನೆಜಿವಂದ 
ನೃಪಾಳರ ತೋಳ ತರ್ಕುಮಂ (ಮಹಾನೇ. ೦೦೯೯). [ ಆತಗು] 


೩೨೨೦ 


46 


ತಕ್ಕುಮೆ 


ತಕ್ಕು "ಟಕ್ಕೂ' ನೋ. 

ತಕ್ಕು, "ತಟ್ಯು' ನೋ. 

ತಕ್ಕ್ಯು (ನಾ). ಒಂದಂ ಬಗೆಯ ಔಷಧಿ 
ಗರುಗ” (ಓಷಧಿ. ೧೭೫. 

ತಕ್ಕುಂಗೆಡು, ತಕ್ಕುಗಿಡು, ತಕ್ಕುಗೆಡು (ಕ್ರಿ). ೧. ಘನತೆಯನ್ನು ಕಳೆದಂ 
ಕೊಳ್ಳು ; ಹೀನಸ್ಥಿತಿಗೆ ಬರು; ದೈನ್ಯಾವಸ್ಥೆಯನ್ನ ಹೊಂದು: 
ತಾಮಸವಿಲ್ಲದೆ ತಕ್ಕುಂಗೆಡದಭಿರಾವಂಂ ರಿಪುನಿರ್ಧೂಮಂ ಶರಣಲಲಾಮಂ 
ತೇಜೋಧಾಮಂ . .. ಕುಳ್ಳಿದು ಸೋಮೇಶನನೀಕ್ಷಿಸಿ (ಉದ್ಯದೇ. ೩-೬೦). 
ತಕ್ಕುಗಿಡು : ೧. ಬಾಹುಬಲಮಿಲ್ಲದ ರಂಜಪುತ್ರನಂತೆ ತಕ್ಕು ಗೆಟ್ಟು 
(ಶಾಂತಿಪು. ೪-೩೦ ವ). ವಿ. ಶಕ್ತಿಗುಂದು ; ನಿರ್ಬಲನಾಗು ; ತೇರಚ್ಚಂ 
ಮುಜೌಿಯೆಚ್ಚಂ . . . ಸಾರಥಿಯಂ ಕೆಡೆಯೆಚ್ಚಂ ಮಾರುತಿಯ ರಣಕ್ಕೆ 
ತಕ್ಕುಗಿಡದವನಾವಂ (ಪಂಠಾಮಾ. ೦೦-೩೨). ತಕ್ಕುಗೆಡು : ೧. ತಕ್ಕುಗೆಟ್ಟಿಲ್ಲ 
ಶಿವಶಿವಯೆನುತ್ತಂ : ಜನಂ (ಮೆ ೨8ರ. ದೇ. ೭೩-೦೬); ಚಿತ್ತಜಚಾಪಂ 
ಮನಮಂ ಸುತ್ತಿರೆ ಮಿಗೆ ತಕ್ಕುಗೆಟ್ಟು ಪೌರೋಹಿತನುದ್ವೃತ್ತತೆಯನೊಕ್ಕು 
ಧೈರ್ಯಗೆಡುತ್ತಂ ದತ್ತೂರಮಂ ಸವಿದ ಮಾಟಕ್ಕಿಯೊಳಿರ್ದಂ (ಪುಜ್ಮಾಸ್ರ. 

[ ತಕ್ಕೂ * ಕೆಡು, ] 


ಸುಸ್ತ್‌ 
ಉಗ 4 


“ ಷಟ್ಟರಣ - ತಕ್ಕು, 


0-೯೨). 


| ತಕ್ಕುಗಿಡು "ತಕ್ಕುಂಗೆಡು' ನೋ. 


ತಕ್ಕುಗುಡು (ಕ್ರಿ). ನೆರವನ್ನು ನೀಡು; ಒತ್ತಾಸೆಯಾಗು ; ಬೆಂಬಲ 
ವಾಗು : ಬೆರಲೆಡೆಯೊಳಡಸಿದ ಕಪ್ಪು ರವಳುಕಿನೊಳೆ ನಗಿಸುವ ಜಳೋಡಗರ 
ನಿಡುವ ನೆವದಿಂ ಪರಿವ ಮುಗುಳ್ನಗೆಯ ವಂಗುಳ್ಳಿಳೆಗಿಂಗೆ ತಕ್ಕುಗುಡು 
ವಂತೆಯಂ0 ಕೋಮಳಾಂಗುಳಿಜಾಳಕಂ ಮೆಜಿಯೆ (ಅನಸಂಪು. ೮-೭ ವ). 

[ತಕ್ಕು, ೬ ಕುಡು, (ಕೊಡು) 

ತಕ್ಕುಗೆಡಿಸು (ಕ್ರಿ). ಘನತೆಯನ್ನು ತಗ್ಗಿಸಂ; ಹಿರಿಮೆಯನ್ನು ಕಂಂದಿಸಂ : 
ಕರೆಸೊಮ್ಮೆ ಬಾರದಿರ್ದರೆ ತಕ್ಯಗೆಡಿವೆನೆಂದೊರೆದ ಚೋಳನ ಬಿಟುನಂಡಿಯ 
ಶಿರಸ £ ಸಾ 3 ವಹಿಸಿಕೊಂಡು (ಕೈ ರವೇ. ೦-೦೪೨); ತೆಕ್ಕದಿರ್ಪ ಮುನಿಸಾಪತ್ನ 
ಸಂಶಾನಮಂ ತಕ್ಕುಗೆಡಿಸಿ ರಾಜ್ಯಂಗೆಯ್ಯನಾ ಪಣ್ಮವಧುವಾಟಿಯೊ 
ಳಗನಂಗಂ (ಉದೃದೇ. ೪-೦೬). [ ತಕ್ಕ, * ಕೆಡಿಸು, 

ತಕ್ಕುಗೆಡು "ತಕ್ಕುಂಗೆಡು' ನೋ. 

ತಕ್ಕುಗೊಡು (ಕ್ರಿ). ವಂಚಿಸಂ ; ಟಕ್ಕಿಸು : ಚಿಂತಾಗತಿಯುಂ ತನ್ನ ಪೆಸರಂ 
ನನ್ನಿಮಾಡಿ ತರುಣಿಗೆ ತಕ್ಕುಗೊಟ್ಟು ಪೆಅಗೆ ಪಾಲ್‌ ಪೋಗಿ (ಅರ್ಧನೇ. 
೩-೧೦೮ 5). [ತಕ್ಕ್ಯು (ಇಟಕ್ಕು) * ಕೊಡ್ಮು] 

ತಕ್ಕುದಕ್ಕು (ನಾ). ಖಡ್ಗಯಂದದ್ದ ಒಂದು ವರಸೆ (?) : ಪುಸಿ ನಸು 
ವಂಚನೆ ನೋರ್ಷ್ಪನುವಸಿದಗಲಿತು ತಕ್ಕುದಕ್ಕು ಪಗೆ ಕೆಯ್ಬಗೆ ಕೆಯ್ಯುಸುರಿ 
ನುಸುಳಿಂಬ ಕೇಣದ ಕುಸುರಿಯನಟ್‌ದಿಟ್‌ದು ಮೆಟ್‌ದು ನೆಟ್‌ದುಣದರೆಬರ್‌ 
(ಪಂಪಭಾ. ೧೦-೮೦). 

[pಇಲ್ಲಿ ತಕ್ಕು ಮತ್ತು ದಕ್ಕು ಎಂಬವು ಭಿನ್ನ ಶಬ್ದಗಳಿರಬಹುದು ] 

ತಕ್ಕುಬೊಕ್ಕು (ನಾ). ಒಂದು ಅನುಕರಣ ಶಬ್ದ : ತೆಅಪಂ ನಿಟ್ಟಿಸಿ 
ಕುಕಛ್‌ದಿಲ್‌ಕಡಂ ಮೆಟ್ಟಿ ತಕ್ಕುಬೊಕ್ಕೆನೆಯೆನೆ ಶತ್ತಅದಅಾೌದ ಕಡಿತಲೆ 
ಯೊಳ್ಳಟಸಿಡಿಲರಹೆಲ್ಲವೀರನುಂ ಮದ್ದನಂಂ (ಎಕ. ಬೇಲೂರು 
೩೬೦೯; ಸು. 1200). 

ತಕ್ಕುಮೆ (ನಾ). ೧. ತಕ್ಕುದಾಗಿರುವಿಕೆ ; ಔಚಿತ್ಯ : ಉಮೆಗೆ - ತಕ್ಕುಮೆ 
(ಕಮದ. 300 ಪ್ರಯೋ). "ತಕಲ್ಯಮೆಗಿಡು', "ತಕಣ್ಯವೆಂವಡೆ' ಪರಾ. 
೨. ಯೋಗ್ಯತೆ ; ಅರ್ಹತೆ: ಗಂಡಿಲ್ಲದ ಭಟನ ಯುದ್ಧಮುಂ . 
ಮಿಂಡನ ತಕ್ಕುಮೊಯು ಮೊಪ್ಪಲಾಅವು ಜಗದೊಳ್‌ (ಧರ್ಮಾಮ್ಮ. ೭-೪೯); 
ಅಧಿಕಾರಿಗಳ್ಗಂ ಬಲ್ಲಿತ್ತಾದ ತಕ್ಕುವೆಯಂ ಬಿತ್ತರಿಪ ಬಗೆಬಗೆಯ ಮಹಾ 
ಬಿರುದುಗಳಂ ದಯೆಗೆಯ್ಮಲ್ಲೊದಲ್ಮೂಡಿಯಂುಂ (ಮರಾಣ. ೬-೩೬): ತನ್ನ 


XV, 


ತಕ್ಕುಮೆಗಿಡು 


ದಂಡಿನವರಿಗೆ ಅವರವರ ತಕ್ಕುಮೆಯಂತೆ ಹಣವನ್ನು ಕೊಟ್ಟು, ಉಳಿದು 
ದನ್ನು ಕಾಬೂಲಿನಲ್ಲಿದ್ದ ತನ್ನ ಪ್ರಜೆಗಳಿಗೆ ಹಂಚಿದನು (ಮೋಬಾದ- ೨೩). 
೩. ಶೌರ್ಯ ; ಪರಾಕ್ರವಂ : “ ಪನ್ನತಿಕೆ ಪೆಟ್ಟು ತಕ್ಕುಮೆಯಿನ್ನುಂ ಶಾಂ 
ಸಾಸ ದಪ್ಪ ಮದಟಾರ್ಪಣ್ಮೆಂದೆನ್ನಲ್‌ ಪರಾಕ್ರಮಾಖ್ಯಂ” (ಕವಿಕಂ. ೦೨೫). 
“ತಕ್ಕೂರ್ಮೆ;' ಪರಾ. [ತಕ್ಕ * - ಉಮ್ಮೆ) 

ತಕ್ಕುಮೆಗಿಡು (ಕ್ರಿ). ಔಚಿತ್ಯವಿಖಾರು : ನಿಮ್ಮ ಬಗೆಯ ದ್ರೋಹಿ ದುರಾತ್ಮ 
ರಿಗೆ ತಕ್ಕುಮೆಗಿಡದ ಒಂದೇ ದಂಡನೆ ಎಂಡು ತರಿಸಂದು ತೀರುಕಣಿಗೊಟ್ಟಿರು 
ವರು (ಬಿಟ್ಟ ಅ. ೨೦೪-೨೨). [ತಕ್ಕುಮೆ + ಕಿಡು (-ಕೆಡ್ಕು)) 

ತಕ್ಕುಮೆವಡೆ (ಕ್ರಿ). ೧. ಔಚಿತ್ಯವನ್ನು ಪಡೆ ; ತಕ್ಕುದಾಗಿರು : ಮಹಾ 
ರಾಜ ಸನ್ನಿಧಿಯ ಭೋಗೋಪಭೋಗಗಳಿಗೆ ತಕ್ಕುಮೆವಡೆದ, ಉಪ 
ಸೈರಾಲಂಕಾರಾದಿ ವಸ್ತು ಪ್ರಪಂಚವು . . . ರಂಜಿಸುತ್ತಿರುವುದು (ಬಿಟ್ಮಅ. 
೦೩೮-೬) ; ಮಹಾರಾಣಿಗೆ ತಕ್ಕುಮೆವಡೆದ ಬೀಡಾರವನ್ನು ನಿಮಗೆಂದೇ 


ಅಣಿಮಾಡಲಾಗಿದೆ (ಸವತಿ. ೨೬೪). ೨. ಘನತೆಯಂನ್ನು ಪಡೆ : ದುಃಖದಿಂ. 


ಪರಿಪಕ್ವಮಾದೆ ; ತಕ್ಕುಮೆವಡೆದೆ (ಸಂಸಪ. ೨೩-೦೭). 
[ ತಕ್ಕುಮೆ + ಪಡೆ, ] 

ತಕ್ಕೂರ್ಮೆ, (ನಾ). ಹಿರಿತನ ; ದೊಡ್ಡಸ್ತಿಕೆ; ಘನತೆ: ತನ್ನದೊಂದು 
ಸವಿಗಂ ಸೋಲಕ್ಕಮಿತ್ತಂ ನಿಜಕ್ರಮಮಂ ತನ್ನಯ ಬೇಟದಾಕೆಯ 
ಮಗಂಗೆಂಬೊಂದಪಪ್ಕಾತಿ ಲೋಕಮನಾವರ್ಶಿಸೆ ಬಟೊಡೆನ್ನ ಕುಲಮುಂ 
ತಕ್ಕೂ!ಪಾಕಾಂ. ತ್ಕೂ]ರ್ಮೆಯುಂ ಮಾಸದೆ (ಪಂಪಥಾ. ೦-೭೦); 
ಪೇಸುಗೆಗೆಟ್ಟೀ ನಾಣಪುತ್ತಪ್ಪಟ್‌ಜಗಲದೆೊಳೇನವ್ಮೂ ತಕ್ಕೂರ್ಮೆಯುಂಟೇ 
(ಶಾಂತಿಪು. ೬-೮೭); ಸರ್ವ ಜನೋಪಕಾರಿ ತಕ್ಕೂರ್ಮ್ಮೆಯ ಜನ್ಮಭೂಮಿ 
(ಸೌಇಇ. 11-11, ೦೩೩-೨೪: 1087); ಕಲಿಯಂ೦ ಚಾಗಿಯುಮಿನ್ನರಾರ್‌ 
ಮನುಕುಲರ್‌ ಮುನ್ನಾದರೆಂಬನ್ನೆಗಂ ನೆಲನಂಂ ನೇಸಜುಮುಳ್ಳಿನಂ 
ನಿಲಿಸಿದಂ ತಕ್ಕೂ[ಪಾ೫ಂ. ತ್ಕೂ]ರ್ಮೆಯಂ ಪೆರ್ಮೆಯಂ (ಪಂಾಮಾ. 
೬-0೭೦). [ತಕ್ಕ್ಕು * ಊರ್ಮೆ. /ತಮಿ. ತಕ್ಕೊರ್ಮೈ?) 

ತಕ್ಕೂರ್ಮೆ, (ನಾ). ಪ್ರೀತಿ ; ಸ್ನೇಹ : ಬರ್ಮ್ಮಯನೀಗಳಿೆಯ್ದೆ ಪರಿಭಾವಿಸಿ 
ನೋಳ್ಬಡೆ ಮೇಲೆನಿಪ್ಪನಾ ಧರ್ಮ್ಮಶನೂಭವಂಗೆನುತೆ ಬಣ್ಣಿಪುದೀ ಜಗಮೆಲ್ಲ 
ಮೊಲ್ಲು ತಕ್ಕೂರ್ಮೆಯಿನೆನ್ಹೊಡೇವೊಗಳ್ಳನಿಂ ಪೊಗಳ್ಳಂ ಬುಧಕಲ್ಪ 
ವೃಕ್ಷನಂ (ಕೊಲ್ಹಾಶಾ. ೮-೦೬ ; 1147). [ತಕ್ಕ ೬ ಕೂರ್ಮೆ] 

ತಕ್ಕೂರ್ಮೆಗೆಡು (ಕ್ರಿ). ಘನತೆಯಿಲ್ಲವಾಗು ; ಯೋಗ್ಯವಾದಂದನ್ನೂ 
ಕಡೆಗಣಿಸು: ವಿಪಿನಕ್ಕೆ ತೆರಳ್ವನ್ನಮಾಂ ಪೊಜಮಟ್ಟೆನೆಂದು ಕೇಳ್ದು 
ಮಗಲ್ಲಿ ರಲಾಅದೊಂದು ಮೋಹದಿಂ ಬೆಂಬತ್ತಿದ ನಿನ್ನಂ ತಕ್ಕೂರ್ಮೆ 
ಗೆಟ್ಟುಂ ಪೇಟದೆಯುಮಾನೆ ಪಟುವಿಂಗಟ್ಟಿದೆನೇ (ರಾಮಾತೃ. ೪೩-೨೨). 

[ತಕ್ಕೂರ್ಮೆ, + ಕೆಡ್ಕು) 

ತಕ್ಕೆ, "ತಟ್ಕಿ' ನೋ. 

ತಕ್ಕ, (ನಾ). ಯೋಗ್ಯಳಾದವಳು ; ತಕ್ಕವಳಂ : ನಿಮ್ಮಡಿಗಾಹಾರದಾನಂ 
ಕುಡಲ್‌ ತಕ್ಕೆನಲ್ಲೆನಾಂ ಸೂಳೆಯೆಂ (ಕಾವು. ೩೮-೩೦). 

[ತಕ್ಕ *-ಎ್ಯ) 

ತಕ್ಕೆ, ಟಕ್ಕೆ, ತೆಕ್ಕೆ (ನಾ). ದಿಂಬು; ಒರಗುದಿಂಬು ; ಲೋಡಂ : 
ಕಚೇರಿಯ ತುಂಬ ಹಾಸಿದೆ ; ನಟ್ಟನಡುವೆ ಎದುರಿನ ಗೋಡೆಗೆ ಒಂದು ತಕ್ಕೆ 
(ವೈದ್ಯರಾ. ೯) : ಹಾಸಿದ್ದ ಹೊಸ ಜಮಖಾನೆಯ ಮೇಲೆ ತಕ್ಕೆಗೆ ಒರಗಿ 
ಚೆನ್ನಪ್ಪ ಕುಳಿತುಕೊಂಡಿದ್ದ (ಜನಜೀ. ೩೪). ಟಕ್ಕೆ: ಮೂರೆಲೆ ಆಟ ಆಡಲು 
ಕುಳಿತಿದ್ದಾರೆ. ಹತ್ತಿರ ಒಂದೆರಡು ಟಕ್ಕೆಗಳು (ತಿಡುಗು. ೪). ತೆಕ್ಕೆ, : ಗಾದಿ 
ಗಳನ್ನು ಜೋಡಿಸಿ, ಅವರ ತೆಕ್ಕೆಯನ್ನೇ. ತಲೆಗಿಂಬುಮಾಡಿ ನಾನು ನನ್ನ 
ಸಜ್ಜಿಕೆಯನ್ನು ಸಜ್ಜುಗೊಳಿಸಿದೆ (ದೀಪಹೆ. 17, ೦೮೦). 

[ ಅರ. ಪಾರ. ಹಿಂ. ತಕಿಯಾ; ಮರಾ. ತಕಿಯಾ, ತಕ್ಕಾ 


೩೨೨೧ 


ತಕ್ಕೋಲ್ಕ 


ತಕ್ಕೆಗಟ್ಟು, ತೆಕ್ಕೆಗಟ್ಟು' ನೋ. 

ತಕ್ಕೆಗಟ್ಟು, (ನಾ). ಅಪ್ಪುಗೆಯಂ ಹಿಡಿತ; ಆಲಿಂಗನದ ಬಂಧನ: ಬಟ್ಟೆಗರ 
ಬಗಸೆಗಣ್ಣಿಂ ಕರೆದು ಸವಿದಕ್ಕೆಗಟ್ಟಿನೊಳ್ಳಾಸಿಕೆಯೊಳಿಟ್ಟಧರಪಾನಮಂ 
ಕೊಟ್ಟು (ಪದ್ಮರಾ. ೪-00) ; ಪಟುಭಟರಂ . . . ಸುರಾಂಗನೆಯರ ತೋಳ 
ತಕ್ಕೆಗಟ್ಟಿನೊಳೊಟಗಿದರು (ಕುರಾಸಾಂ. ೦೨-೬೭). 

[ ತಕ್ಕೆ; (ಆತಟಕ್ಕಿ) * ಕಟ್ಟು) 

ತಕ್ಕೆಗೊಳ್‌ “ತಟ ಗೊಳ್‌ >: ನೋ, 

ತಕ್ಕೆಗೊಳಿಸು (ಕ್ರಿ). ಅಪ್ಪುಗೆಗೆ ಒಳಪಡಿಸಂ; ತಬ್ಬಿಕೊಳ್ಳು: ಹೊಸಹೊನ್ನ 
ಬಿಂದಿಗೆದುಂಬಿಯೋಕುಳಿಯ ಇಂದಿಗೆ ಸುಖ ಸಿದ್ಧಿಸಿತೆಂದು ಚೆಲ್ಲಿದರಂದು 
ಕೃಷ್ಣನ ತಕ್ಕೆಗೊಳಿಸಿ (ಮೋಹಕ. ೦೪-೬೯). 

[ ತಕ್ಕೆಗೊಳ್‌ (-ಆತಟಕ್ಕಿಗೊಳ್‌) + - ಇಸ್ಟು) 

ತಕ್ಕೆಬೀಳು, ತಳಿಕೆಬೀಳು, ತೆಕ್ಕೆಬೀಳು (ಕ್ರಿ). ತೋಳುಗಳಿಂದ ಗಟ್ಟಿಯಾಗಿ 
ಅವುಚಿಕೊಳ್ಳು ; ತಬ್ಬು : ನಾನೂ ಅಳುತ್ತ ಅಮ್ಮನನ್ನು ಶಕ್ಕೆಬಿದ್ದೆ 
(ಜೆಂದುಟ. ೨೦); ನನಗೆ ಚೆಲ್ಲೋ ಚೆಲೋ ಗೊಂಬೆ ತಂದಿದ್ದೀಯಾ ... 
ಕೊರಳಿಗೆ ತಕ್ಕೆಬಿದ್ದು ಮಗು ಕೇಳಿತು (ಎರಸಿ. ೩). ತಳಿಕೆಬೀಳು : ಅವಳು 
ಕಣ್ಣೆರೆದುದನು, ಸ ಕಂಡು ಎದೆ, ಹಾರಿಹೋಗಿ ಅವಳ ಕೊರಳಿಗೆ ತಳಿಕೆಬಿದ್ದಳು 
(ಪ್ರೇಮಾಶ್ರ. ೬೦). ತೆಕ್ಕಬೀಳು: “ ಅಪ್ಪಯ್ಯ ” ಎಂದು ಶಾಸ್ತ್ರಿಗಳಿಗೆ ತೆಕ್ಕೆ 
ಬಿದ್ದು ತಡೆದಷ್ಟೂ ಅವಳಿಗೆ ಅಳು ಉಕ್ಕಿ ಬರುತ್ತಿತ್ತು (ಹೊಸಕ್ಷಿ. ೨೨) ; 
ಭಯ್ಮಾ ಮಲ್ಲನನ್ನು ಶೆಕ್ಕೆಬಿದ್ದು ಅಳಹತ್ತಿದ (ಜೀದಾನ. ೦೨೬). 

[ ತಕ್ಕೆ; ( ಆತಬಕ್ಕಿ) + ಬೀಳ್ಕು (ಬೀಟ್‌) ] 

ತಕ್ಕೆಮುಕ್ಕೆ, ತೆಕಿಮಂಕ್ಕಿ, ತೆಕ್ಕಾವಂಂಕ್ಕೆ, ತೆಕ್ಕಿಮಂಕ್ಕಿ (ನಾ). ಬಿಗಿಯಾಗಿ 
ಹಿಡಿದುಕೊಳ್ಳುವಿಕೆ ; ಗಟ್ಟಿಯಾಗಿ ತಬ್ಬಿಕೊಳ್ಳುವುದು : ಒಬ್ಬರ 
ನೊಬ್ಬರು ತಕ್ಕೆ ಮುಕ್ಕೆಯಲ್ಲಿ ಹಿಚುಕಿ.ಅಸುವನ್ನು ಹಿಂಡಲಣಿಯಾದ ವೀರ 
ರಿಬ್ಬರು ಒಬ್ಬರನ್ನೊಬ್ಬರು ಬಿಗಿದಪ್ಪಿಕೊಂಡು ಒಬ್ಬರೊಬ್ಬರ ಹೃದಯ 
ವನ್ನು ಸೂರೆಗೊಂಡರು (ಕವೀರ. ೬೫). ತೆಕಿಮುಕ್ಕಿ : "ತೆಕಿಮುಕ್ಕಿಬೀಳಂ' 
`ಪರಾ.. ತೆಕ್ಕಾಮುಕ್ಕೆ: "ತೆಕ್ಯಾವರಿಕ್ಕೆಬೀಳಂ' ಪರಾ. ತೆಕ್ಕಿಮುಕ್ಕಿ : 
“ತೆಕ್ಕಿವಂಂಕ್ಕಿ ಬೀಳು? ಪರಾ. ( ಆತಕ್ಕೆ) 

ತಕ್ಕೆಯ್ಗು "ತಟ ಕ್ಕಿ ಸು ನೋ. 

ತಕ್ಕೆವರ್‌ (ಕ್ರಿ). ಗಂಂಪುಗೂಡಂ : ವಾಸವವೈರಿ ಮತ್ತೆ ಮಗುಲ್ತಿನ್ನೊಳಿ 
.ಕೇಳ್ಮನದಟ್ತಿ, : ಪುಟ್ಟಿಯಭ್ಯಾಸನಿಮಿತ್ತದಿಂದಿರದೆ ಬರ್ಕುಮೆನುತ್ತಮೆ 
ತಕ್ಕೆವಂದು ಕೈಲಾಸಮನಂತಮಾಯ್ತೆನೆ ವಿಯತ್ತಳೆಮಂ ತುಡುಕುತ್ತು 
ಮಿರ್ಪವೋಲ* ಭಾಸುರಮಾಗೆ ಸಾಂದ್ರ ಶಶಿಕಾಂತದ ದೇವನಿವಾಸ 
ಕೋಟಿಗಳ್‌ (ಕುಸುಮಾ. ೦೦-೦೩೯). [ತಕ್ಕೆ (<ತಟ್ಟ್‌) ೬ ಬರ್‌ J 

ತಕ್ಕೈಸು "ತಬಿಕೈಸಂ' ನೋ. 

ತಕ್ಕೋಲ, (ನಾ). ಒಂದಂ ಊರಿನ ಹೆಸರು. 8 ತವಿಂಳಂಸಾಡಿನ 
ಅರಕೋಣದ ಬಳಿಯ ಈಗಿನ ತಕ್ಕೋಲ : ಶ್ರೀಮಶ್‌ ಕನ್ನರದೇವ 
ಅಟಕ್ಕೋವದೆ ಚೋಳರಾಜಾದಿತ್ಮನೆ ಮೇಲೆ ಬನ್ಹು ತಕ್ಕೋಲದೊಳ್ಳಾದಿ 
ಕೊನ್ನು ಬಿಜಯಂಗೆಯ್ಯೂತ್ತಿಲ್ಲಿ (ಎಳ. 111, ಮಂಡ್ಯ. ೪೦-೪; 950). 

ತಕ್ಕೋಲ್ಕ (ನಾ). ೧. ಒಂದು ಬಗೆಯ ಸುಗಂಧದ ವೃಕ್ಷ ವಂತ್ತಾ 
ಅದರ ಕಾಯಿ: “ ಪಂಚಸುಗಂಧಃ- ಶ್ರೀಗಂಧ, ತಕ್ಕೋಲ, ಜಾಯಿ 
ಫಲ, ಪದ್ಮಕೇಸರ, ತಾವರೆಯ. ಕೇಸರ” (ಓಷಧಿ- ೯೨9); ತಾಲೇಕಾಯಿ, 
ಲವಂಗ, ಚವ್ಯ, ತಕ್ಕೋಲ . . . ಇವಿಷ್ಟನ್ನೂ ಪ್ರತ್ಯೇಕ ಒಂದು ವರಹ 
ತೂಕವ ಸಣ್ಣನಾಗಿ ಕತ್ತರಿಸಿ ಚೂರ್ಣಿಸಿ (ವೈದ್ಯಸಾ. 11, ೫5) ; ಬದರಿ 
ತಕ್ಕೋಲ ನಾರಿಕೇಳಾಶ್ವತ್ಥ . .. ಭೂರುಹವೃಂದದಿಂ ಪೂಜ್ಯಮಾಗಿರ್ಪ 
ಆರಾಮಗಳು ಎಸೆವುತಿರ್ದವು (ಕುಜೇರೊ?. ೪೪): ಜಂಜೀರ ಮಾಧವೀ 
ವಂಧೂಕ ತಾಲ ತಕ್ಕೋಲ ತಮಾಲ ಹಿಂತಾಳ . . . ಸುಮನಸಭರಿತವಾಗಿ 


ತಕ್ಕೋಲಕ 


೩೨೨೨ 


ಶೋಭಿಸುತಲಿತ್ತು (ಪುರಾವಿ. ೯೬). ೨. ತಕ್ಕೋಲವೃಕ್ಷದಿಂದಾದ ಒಂದು | ` 


ಬಗೆಯ ಸುಗಂಥದ್ರವ್ಯ,-ಸಂಗಂಧದ ಔಷಧದ್ರವ್ಯ : ಕುಂಕುಮ 
ಕಸ್ತೂರೀ ಲವಂಗ ತಕ್ಕೋಲಮನಂಕ ಮೃಗಾಂಕವಷ್ನಿ ಚಂದ್ರಮ ಹಿಮ 
ಕೃತ್ಪುರವಿತದೊಳರೆಗೆ ಗಂಧೋದಕದಿಂ (ರೋಳಕೊಪ: ೭.೭). "ಕಕ್ಕೋಲ' 
ಪರಾ. [ಸಂ.] 

ತಕ್ಕೋಲಕ (ನಾ).-ತಕ್ಕೋಲ್ಕ ೨ 
(ಅಮರ. ಟೀಕೆ). [ಸಂ.] 

ತಕ್ಷೊ ್ಲೀಲಪುಟ್ಟಿ (ನಾ). ಎ ತಕ್ಕೋಲ್ಲ ೨: “ತಕ್ಕೋಲಂ-ತಕ್ಕೋಲಪುಟ್ಟಿ” 
(ಓಷಧಿ. ೬೫) ; “ ನಿಷ್ಕುಟಂ - ತಕ್ಕೋಲಪುಟ್ಟೆ ” (ಓಷಧಿ. ಕ೭). 

[ತಕ್ಕೋಲ್ಕ + ಪುಟ್ಟಿ ?) 

ತಕ್ತರೋಹಿತ (ನಾ). ಒಂದು ಬಗೆಯ ಗಿಡ: ನೀರು ಕಣಿಗಲು, ತಕ್ತ 
ರೋಹಿತ, ನೀರುಸಣ್ಣೆಸೊಪ್ಪು (ಮೈಔಗಿ. ೬೩-೦೨೯೦). [ ಇದು "ತಿಕ್ಕ 
ರೋಹಿತ” ಎಂಬುದರ ಅಪಲಿಖಿತವಿರಬಹುದು] 

ತಕ್ಟರೋಹಿತಕ (ನಾ). ಒಂದು ಬಗೆಯಂ ಗಿಡ : ಮುಳ್ಳುಮಂತ್ತಲ, ತಕ್ತ 
ರೋಹಿತಕ, ರೋಹಿತಕ (ಮೈಔಗಿ. 6-040). "ತಕ್ತರೋಹಿತ' ಪರಾ. 

[?] 

ತಕ್ರ (ನಾ). (ನಾಲ್ಕನೆಯ ಒಂದಂ ಭಾಗದಷ್ಟು) ನೀರು ಬೆರಸಿ ಕಡೆದ 
ಮೊಸರು; ವಂಜ್ಚಿಗೆ: “ಗೋರಸ ದಂಡಾಹೆತ ಮಧಿತಾರಿಷ್ಟೋದಶ್ವಿದಾಹ್ವ 
ಮಂತದು ತಕ್ರಂ” (ವಸ್ತುಕೋ. ೪೨3-೧); ಆಲದ ಬೀಟಲನರೆದು ತಕ್ರದೊಳ್‌ 
ಕುಡಿಯಲೊಡನೆಯೆತಿಸಾರರೋಗಮಾಗಳೆ ಕಿಡುಗುಂ(ಲೋಕೋಪ. ೯-೧೦೯): 
ಕಪಿಯಂ ಗಾಣಿಗ ಪಾವು ಕಾಷ್ಮಜಿನ ತಕ್ರಂ . . . ಧೂಮಮಂ ನಿಪುಣರ್‌ 
ಕಂಡರೆ ಪೋಗರೈ (ಸೋಮೇಕ. ೬೮) ; ಹಾಲೊಡೆಯೆ ಕಡೆದದನು ತಕ್ರವಾಗಿ 
ಪುದು . . , ಹಳದ ಹೊಸತಾಗಿಪುದು ಬಾಳಿಗಿದೆ ಚಿರಧರ್ಮ (ಮಂಕುಕ. 
೨೩೨). [ಸಂ.) 

ತಕ್ರತೈಲ (ನಾ). ಮಜ್ಜಿ ಗೆಯಲ್ಲಿ ಎಣ್ಣೆ ವಂತ್ತಿತರ ಔಷಧಿವಸ್ತುಗಳನ್ನೂ 
ಹಾಕಿ ಸಿದ್ಧ ಪಡಿಸಿದ ಒಂದು ಬಗೆಯ ಔಷಧಿ : ತಕ್ರತೈಲ - ಒಂದು 
ಕೊಳಗ ಮಜ್ಜಿಗೆಯಲ್ಲಿ ಒಂದು ಬಳ್ಳ ಎಣ್ಣೆಯಂ ಹನಿಸಿ ಪಾನಾಭ್ಯಂಗನ 
ನಸ್ಕಂಗಳಂ ಮಾಡಲು . . . ವಾತರೋಗ ಸಹ ಗುಣಮಕ್ಕುಂ (ಸಕವೈ.೦೦೫). 

[ ತಕ್ರ + ತೈಲ) 

ತಕ್ರಬಲಿ (ನಾ). ಮೂಲಂಗಿ, ಈರುಳ್ಳಿ ಹಾಗೂ ಹಸಿಶುಂಠಿಗಳಿಗೆ 
ಮಜ್ಜಿಗೆ ಅಥವಾ ಹುಳಿ ಹಾಕಿ ಮಾಡುವ ಒಂದು ಬಗೆಯ ವ್ಯಂಜನ 
ಪದಾರ್ಥ : “ ಮುಲ್ಲಂಗಿ ಮೊದಲಾದವುಳ್ಳಿಯಲ್ಲಂಗಳೊಳ್‌ ಪುಳಿವೆರಸಲವು 
ತಕ್ರಬಲಿ [ಪಾಳಾಂ. ತಕ್ರಕಂಬಲಿ, ಸಸ್ಯಬಲಿ]ಗೆಳಕ್ಕುಂ  (ಮಂಗರಾ- ೬೫-೬). 

[ತಕ್ರ+?] 

ತಕ್ರಾರ "ತಕರಾರಂ' ನೋ. 

ತೆಕ್ರಾರು "ತಕರಾರು' ನೋ. 

ತಕ್ರೆ (ನಾ). ಒಂದಂ ಬಗೆಯ ಪೊದರಂ,-ಕಂಟಿ : “ ಪಂಚಾಂಗುಲಿ - 
ಅವ್ವರಣೆ, ತಕ್ರೆ” (ಓಷಧಿ. ೯೩7. [?] 

ತಕ್ಕೀರು “ತಕ್ಷೀರು” ನೋ. 

ತಕ್ಷ (ನಾ). ೧. ಮರಗೆಲಸ. ಮಾಡುವವನು ; ಬಡಗಿ. ೨. ಸ್ಥಪತಿ ; 
ಶಿಲ್ಪಿ: ಪವನಂಜಯನೆಂಬ ತುರಂಗರತ್ನದಿಂದಂ ಭದ್ರಮುಖನೆಂಬ ತಕ್ಷನಿಂದಂ 

- ಪದಿನೆಣ್ಳಾಸಿರ್ವರ್‌ ಮ್ಲೇಚ್ಛರಾಜರಿಂದಂ ನೆಟ್‌ದೈಶ್ವರ್ಯಂ (ಕಾಂತಿಪು. 

೧೦-೮೪ ವ). [ಸಂ. ತಕ್ಷನ್‌] 

ತಕ್ಷಕ (ನಾ). ೧. ಬಡಗಿ ; ಮರಗೆಲಸ ಮಾಡುವವನು : “ ವರ್ಧಕಿ ದಲ್‌ 
ರಥಕಾರಂ ತ್ವಷ್ಟೃ ಕಾಷ್ಮತಟ್‌ ತಕ್ಷಕಾಭಿಧಾನಮೆನಿಕ್ಕುಂ"” (ವಸ್ತು ಕೋ. 
೬೪-೭೩); ತಕ್ಷಕರು, ಚಿತ್ರಕಾರರು, ವೈದ್ಯರು, ಗಾಯಕರು, ಕವಿಗಳು 


; “ತಕ್ಕೋಲ ವೃಕ್ಷದ ಪರಿಮಳದ್ರವ್ಯ್ಮ” 


46 


ತಕ್ಷೀರು 


ಎಲ್ಲರೂ ಸೇರಿ, ಆ ಚರಿತ್ರೆಯನ್ನು . .. ಒಂದು ಉಜ್ವಲ ಪ್ರಕರಣವೆನಿ 
ಸಿದ್ದಾರೆ (ಜೀವಸಾ- 90). “ತಕ್ಷಪತಿ' ಪರಾ. ೨. ಅಷ್ಟಫಣಿಗಳಲ್ಲಿ ಒಂದು; 
ವಾಸುಕಿಯ ಸಹೋದರ: ಇಂದ್ರಾಗ್ನಿ ಮೊದಲಾದೆಂಟು ದಿಕ್ಕಿನ ಭೂಮಿ 
ಯಂ ಕ್ರಮದಿಂ ಪೊತ್ತು ಅನಂತ ತಕ್ಷಕ ... ಕಾಲವೆಂಬಷ್ಟಕುಲಫಣಿ 
ಗಳಿರ್ಕುಂ (ವಿವೇಕ. ೦೭೭) ; ಅಗ್ನಿಗೆ ತೃಪ್ತಿಯಾಯಿತು; -ಆದರೆ ತಕ್ಷಕನು 
ತಪ್ಪಿಸಿಕೊಂಡು ಕುರುಕ್ಷೇತ್ರಕ್ಕೆ ಹೊರಟುಹೋದನು (ವಡಭಾ. ಟು). ೩. 
ಒಂದು ಬಗೆಯ ಹಾವು,-ಸರ್ಪ : ತಕ್ಷಕಭೂಷಣ ಪಕ್ಷಿವಾಹನವಿನುತ 
ದಕ್ಷಶಿಕ್ಷಣನಿಪುಣಜಗದೇಕಶರಣ (ಯಗಿಕ: ೨೦) ; ಬೆನ್ನಿನಲ್ಲಿ ಸ್ವಸ್ತಿಕ ಲಾಂಛನ 
ಉಳ್ಳುದು ತಕ್ಷಕನೆನಿಸಿಕೊಂಬುದು (ವಿಷಜಿ- ೨-0). : [ಸಂ.] 

ತಕ್ಷಕಪತಿ (ನಾ). ಶ್ರೇಷ್ಠನಾದ ಶಿಲ್ಪಿ : ಕಾಮವೃಷ್ಟಿಯೆಶಿಬ ಭಂಡಾರಿಗೆನುಂ 
ಭದ್ರಮಂಖನೆಂಬ ತಕ್ಷಕಪತಿಯುಂ . .. ಆತ್ಮೀಯ ಸಾಮ್ರಾಜ್ಯಪರಿಚ್ಛೇದ 
ಮಾಗೆ (ಆದಿಫು. ೦೩-೩ ಪ). [ತಕ್ಷಕ ಪತ್ಕಿ) 

ತಕ್ಷಕರತ್ನ (ನಾ). [ಜೈನ] ಏಳು ಜೀವರತ್ನಗಳಲ್ಲಿ ಒಂದು; ವಾಸ್ತುಶಿಲ್ಪಿ: 
ಸ್ಥಪತಿ: ಅನುಸ್ಮರಣ ಮಾತ್ರ ನಿಷ್ಟಾದಿತ ಸಪ್ತೆತಳಾತಿಪ್ರಾಸಾದಪ್ರಕರನು 
ಮಪ್ಪ ಭದ್ರಮುಖನೆಂಬ ತಕ್ಷಕರತ್ನವುಂ (ಆದಿಪು. ೧೧-೩ ವ). 

[ತಕ್ಷಕ + ರತ್ನ] 

ತಕ್ಷಣ, “ತತುಕ್ಷಣ್ಣ' ನೋ. 

ತಕ್ಷಣ "ತತುಕ್ಷಣ್ಕ್ಯ' ನೋ. 

ತಕ್ಷಣಿ (ನಾ). ಮರವನ್ನು ಕೆತ್ತುವ ಒಂದಂ ಸಾಧನ ; ಬಾಚಿ: 
ತಕ್ಷಣೀನಾಮಂ ” (ವಸ್ತುಕೋ. ೫೧-೩೬). 

[ಸಂ. ತಕ್ಷಣೀ ] 


“ವಾಸಿ 


ತಕ್ಷೀರು "ತಕ್ಸೀರಂ' ನೋ. 

ತಕ್ಷೀರುವಂತ. (ನಾ). ತಪ್ಪಿತಸ್ಥ ; ಅಪರಾಧಿ: ಈ ಇಬ್ಬರು: ಚೇಲೇರು 
ಬಹಳ ತಕ್ಷೇರುವಂತರಿದ್ದಾ ರೆ (ರಾಜೇಂದ್ರ. 

[ ತಕ್ಷೀರು (ತಕ್ಷೀರು): + -ವಂತ) 

ತಕ್ಷೋಪಜೀವ್ಯ (ನಾ). ಮರಗೆಲಸದಿಂದ ಉಪಜೀವನ ಮಾಡುವವನಂ: 
ರವಿ ಚಾಪಕ್ಷೇತ್ರದೊಳ್‌ ನಿಂದೆೊಡೆ' ಧನಪತಿ ಸತ್ಪೂಜಿತಂ : . . ತಕ್ಷೋ 
[ಪಾಠಾಂ. ಕಷ್ಟೋ]ಪಜೀವ್ಯಂ (ಶಾತಕಿ. ೦೭-೧೭). 

[ಸಂ. (ತಕ್ಷ + ಉಪಜೀವ್ಯ) ] 

ತಕ್ಷೀರ್‌ “ತಕ್ಷೀರು” ನೋ. 

ತಕ್ಷೀರು, ತಕಶೀರು, ತಕ್ಕೀರು, ತಕ್ಷೀರಂ, ತಕ್ಷೀರ್‌ (ನಾ). ಅಪರಾಧ; 
ತಪ್ಪು ; ದೋಷ: ಯಾವುದಾದರೂ ಒಂದು ತಕ್ಷೀರಿನಲ್ಲಿ ಶಿಕ್ಷೆಯನ್ನು 
ಪಡೆದು (ಗ್ರಾಮಾಕ. ೧೦); ಕೋರ್ಟಿನಲ್ಲಿ ಕ್ರಮವಾದ ವಿಚಾರಣೆಯಾಗಿ 
ತಕ್ಷೀರು ರುಜುವತ್ತಾದ ಮೇಲೆ ಶಿಕ್ಷೆವಿಧಿಸಬೇಕು (ಸಕತ. ೮೬). ತಕಶೀರು: 
"ತಕಶೀರುದಾರ' ಪರಾ. ತಕ್ಕೀರು : ಮರಣದಂಡನೆ ತಕ್ಕೀರನ್ನು ಮರೆ 
ಪಡಿಸುವದಕ್ಕೆ ಇನಾಂ ಕೊಡುವದಾಗಿ ಹೇಳಿದರೆ . . . ಖೈದು ಅಥವಾ 
ಜುರ್ಮಾನೆ (ಗ್ರಾಮಾಕ. ೧೮೪). ತಕ್ಷೀರು: ಇದು ಹೊರ್ತು ನವ್ಮಿರಿದಾ 
ಯೇನಾದರೂ ತಕ್ಷೀರು ಆಗಲಿಲ್ಲಾ (ರಾಜೀಂದ್ರ. ೦೦೪) ; ವಲ್ಲಭಭಾಯಿ 
ಯವರು ನ್ಮಾಯಾಧೀಶರ ಮುಂದೆ ಯಾವುದೋ ಒಂದು ತಕ್ಷೀರಿನ ಕುರಿತು 
ಜೋರಿನಿಂದ ವ್ಯವಹರಿಸುತ್ತಿದ್ದರು (ರಾಜವ. ೨೮); ಮುಂದೆ ಅವನು 
ತಕ್ಷೇರು ನಿರಾಕರಿಸಿದರೆ ಅವನ ಮೇಲೆ ನಿರಾನುಮಾನವಾದ ಪ್ರಮಾಣ 
ರೂಪವಾಗಿ ಅಂಗೀಕರಿಸಲ್ಪಡುವದಕ್ಕೋಸ್ಕರ ಅವನ ಕೈ ಉಂಗುರಗಳನ್ನು 
ಸೆಳಕೊಂಡು ಹಾಜರುಪಡಿಸಿದ್ದಾನೆ (ವಾಗ್ಮೇವಿ. ೧೮೫). ತಕ್ಸೀರ್‌ : ಅವರಿಗೆ 
ತಕ್ಷೀರ್‌ ವಿಚಾರಣೆ ಮಾಡುವ ಅಧಿಕಾರವನ್ನು 
ಕೊಟ್ಟಿತ್ತು (ಮಹಾವಂ. 11, ೨೬). 

[ «ಅರ. ಹಿಂ. ತಕ್‌ಸೀರ್‌; ಮರಾ. ತಕ್‌ಶೀರ್‌. ತಕ್‌ಸೀರ್‌ ) 


೫೭). 


(24೩818151೬1 power) 


ತಕ್ಸೀರುದಾರ 


ತಕ್ಷೀರುದಾರ,ತಕಶೀರಂದಾರೆ (ನಾ). ಅಪರಾಧಿ; ತಪ್ಪಿತಸ್ಥ: “ಅಪರಾಧಿ, 
ಪಾತಕಿ ; ತಕ್ಷೀರುದಾರ” (01೫/12೩1. ಪತ್ರಿನಿ. ೨೭). ತಕಶೀರುದಾರ : 
ಖೈದಿನಿಂದ ತಪ್ಪಿಸಿಕೊಂಡು : ಹೋದ ತಕಶೀರುದಾರನಿಗೆ ಆಸರೆಕೊಟ್ಟರೆ 
(ಗ್ರಾಮಾಳೆ. ೧೮೪). - [ ತಕ್ಷೀರು + - ದಾರ್ಮ ] 
ತಕ್ಸೀರುನಾಮೆ (ನಾ). ಆಪಾದನೆಯ ವಿವರಣೆಗಳನ್ನು ತಿಳಿಸುವ ಪಟ್ಟಿ. 
[ «ಹಿಂ, ತಕ್ಷೀರ್‌ನಾಮಾ] 
ತಖ್ತೆ, ತಃಖ್ರ, ತಃಖ್ತೆ (ನಾ). ಆಯವ್ಯಯ ಮಯಂತಾದ ವಿಷಯಗಳ 


ವಿವರಣೆಯ ಪಟ್ಟಿ, _ವಿವರಗಳನ್ನು ಸೂಚಿಸುವ ಪಟ್ಟಿ: ಕುಲ್ಲು!. 


ಚ 
ಜಮಾಬಂದೀ ಗೋಷ್ವಾರೆ ತಪ್ಲೀಲುವಾರು ಗ್ರಾಮವಾರು ತಖ್ತೆ ಸಹ 


ತಯಾರು ಮಾಡಿಸಿ (ಮಹಾಪಂ- 11, ೭೨): ಲಾಭ ನಷ್ಟಗಳ ತಖ್ತೆಯನ್ನು 
ಪರಿಷ್ಕಾರವಾಗಿ ,ತಯಾರಿಸಿ ವಾರ್ಷಿಕ ಆದಾಯವನ್ನು ಕಂಡುಹಿಡಿಯುವ 
ವಿಧಾನ (ಭಾಗ್ಯಶಿ. ೮4: `ತಃಖ್ರು : (ಮೃಗೆಕ; 1೪, ೭6೭). ತಃಖ್ತೆ: ಪ್ರತಿ 
ತಿಂಗಳು ವಾವತಿಯಾಗತಕ್ಕ ತಲಬುಗಳ ಒಂದು ತಃಖ್ತೆಯನ್ನು ತಯಾ 
ರ್ಮಾಡಿ ರವಾನಿಸಬೇಕು (ಗ್ರಾಮಾಳ. ೩); ಮಕ್ಕಳ ಅಭಿವೃದ್ಧಿಯ ತಃಖ್ತೆ 
ಯನ್ನು ತಪ್ಪದೆ ಇಡಬೇಕು (ರಂಗಕ. ೮೦). 
[ «ಪಾರ. ತಖ್ರಹ್‌ ; ಹಿಂ. ತಖ್ಮಾ ; ಮರಾ. ತಕ್ತಾ, 

ತಗ “ದಗ' ನೋ. 

ತಗಚಿ "ತಗಚೆ' ನೋ. 

ತಗಚೆ, ತಗಚಿ, ತಗಸಿ, ತಗ್ಗಚ್ಚಿ (ನಾ). ೧. ಅಗಸೆ; ಚೊಗಚೆ ; 
ಚಕ್ರಮರ್ದ : “ ಏಡಗಜಃ, ಪ್ರಪುನ್ನಾಟಃ, ದದ್ರುಫ್ನೇ, ಚಕ್ರಮರ್ದನಃ- 
ಈ ೪ ತಗ(ಚೆ)ಟೆ " (ಹಲಾಯು. 0೦೦-೪೬೫) ; ನೆಗ್ಗಿಲ್‌ ತಗಚೆ ನಿದಿಗ್ವಿಕೆ 
ತಗ್ಗಿಯಪಾಮಾರ್ಗದೊಡನೆ ಬೆರಸಿದುದಂ . . . ಕುಡಿಸೊಗ್ಗಿಸಿದಂಬಿಲದೆ 
ಬೇದುಗಟ್ಟು . ವಿಷಘ್ನಂ -(ಐಮದ. ೦೬-೭೪) : ತಗಚೆ, ತಾಕೋಟೆ (ಮೈಕಗಿ. 
೩೪-೦೦೯೫). ವಿ. ಹಿಪ್ಪನೇರಳೆ ಅಥವಾ ಉಪ್ಪುನೇರಳಿ ಗಿಡ: (೫. 
ತಗಚಿ: ೧. “ ಪ್ರಪುನ್ನಾಟಃ,: ಏಡಗಜಃ ದದ್ರುಘ್ನಃ, ಚಕ್ರಮರ್ದಕಃ, 
ಪದ್ಮಾಟಃ, ಉರಣಾಕ್ಷಃ,. ಈ ೬ ತಗಚಿ[ಪಾಕಾಂ. ಜೆ)” (ನಾಜಿರಾ. ೦೦೨); 
ಮುತ್ತುಗ ತಗಚಿ ಯಗಚಿ , , . ಮೊದಲಾದ ಗಗನಮಂ ತುಡುಕುವ 
ವೃಕ್ಷಂಗಳ್‌. (ಸಾಗಂಧಿ. 89-೬). ತಗಸಿ: ೧, “ ಪ್ರಪುನ್ನಾಟಮದೇಡಗಜಂ 
ಕವಿತ್ಯಪರ್ಣಾಖ್ಕೆ ತಗಸಿ (ವಸ್ತುಶೋ:ಸ೬-೨೦).. "ಕೋಲ್ಪ್ರಗಸಿ'. ಪರಾ. 
ತಗ್ಗಚ್ಚಿ: ೧. “ಪ್ರಪುನ್ನಾಟಃ, ಏಡಗಜಃ, ದದ್ರುಘ್ನಃ, ಚಕ್ರಮರ್ದಕಃ, 
ಪದ್ಮಾಟಃ, ಉರಣಾಕ್ಷಃ-೬ ತಗಚೇ ಗಿಡದ ಹೆಸರುಗಳು, ತಗಚಿ, ತಗ್ಗೆಚ್ಚಿ” 
(ಸಿದ್ಧಾಂತಿ. ೧೨೮). 
[ದೇ.8 ತಮಿ. ತಕರೆ; ಮಲ. ತಕರ; ತೆಲು. ತಗರ್ಚೆ, ತಗಿರ್ಸ, ತಗಿರಿಸ] 

ತಗಟಿ (ನಾ). ಜರತಾರಿ ರೇಷ್ಮೆ: ಪಟ್ಟಿಸಾಲೆಯೊಳು ಮೇಲ್ಮಟ್ಟು 


ತಖ್ತಾ) 


ಲಕ್ಷಾವೆ ಬಾಳ್ವದು ಪಟ್ಟೆಮಂಚಕೆ ವಜ್ರದಾ ದಟ್ಟಿತವಾದ, ಕಾಲ್ಗಳೂ' 


ವಟ್ಟಿದ್ದಾ ಸೂವರಳೆ ಸುಪ್ಪತ್ತಿಗೆ ತಗಟಿ ತಲೆದಿಂಬು ಕಟ್ಟಿದಾ ಮುತ್ತಿನಾ 
ಗೊಂಚಲು (ಶ್ರೀಕ್ಕಪಾ. ೨೫). [ದೇ.8॥ ತಮಿ. ತಕಟಿ; ತೆಲು. ತಗಟಿ] 

ತಗಟೆ "ತಂಗಡಿ' ನೋ. 

ತಗಡತಿ (ನಾ). ಒಂದಂ ಬಗೆಯಂ ಗಿಡ : ತಗಡತಿ, ಹರಿಯಾಗೆ, ಮೈಸಾಲೆ 
(ಮೈಔಗಿ- ೫೦-೧೦೦೦).. [?] 

ತಗಡು (ನಾ). ೧. ತೆಳುವಾಗಿ ಬಡಿದ ಲೋಹದ ಹಾಳೆ,-ಹಲಗೆ,- 
ಫಲಕ : ಬಿಳಿಯ ಕಬ್ಬಿನ ಜಂತೆಯೊತ್ತಿನೊಳು ಕೇತಕೀದಳದ ತಗಡವಕೆ 
ಮಡಿವಾಳದ ಹೊದಕೆ (ಸೋಮ. ೧-೦೦೧) ; ಕಪ್ಪರವಳಿಕಿನ' ತಗಡಿಂದೆ 
ಮಾಡಿದಂತಿರೆ ಕಂಪಂ ತಳೆದ ಬಿಳಿಯೆಲೆಯನಂಬುಜದಳದಿಂ ಪುದಿವಂತೆ 
ಪಿಡಿದು ಸುರಸತಿಯಿತ್ತಳ್‌ (ಪಾರ್ಶ್ಮಪು. ೦೩-೦೨೬); ರವಿಯ ತಗಡೆನೆ 
ತೆಳಿತವಾಯುಧನಿವಹ (ಕುವ್ಕಾಉ: ೯-೬೧) ; ತಿರಿಗಳ ತಂಗದಿರನು ತಗಡನು 


೩೨೨೩ 


ತಗತು, 


ತಳಿದಂಗಜನೆಂಬ ಸೊನ್ನಾರಿ ಹಿಂಗದೆ ಮಾಜುವನೆನೆ ಪಚ್ಚೆ ಗರ್ಪರದಂಗಡಿ 
ಯದಜಕೊಳೊಪ್ಪಿದವು (ರಾಮವಿ. ೩-೬೫): ತಪ್ಪಕಾಂಚನದ ತಗಡಿನಲ್ಲಿ 
ಬರೆದಂಥ ಜಂತ್ರದಂತೆ (ಅರಳು. ೪೯-೧೧). ೨. ಕುಂದಣದ ಹರಳುಗಳ 
ಕೆಳೆಗೆ ಜೋಡಿಸಿದ ಹೊಳಪಿನ ವರ್ತಿ,-ರೇಕು: ಹೊನ್ನ ತಗಡ ಮೇಲೆ 
ಹೊಳೆವ ಮಾಣಿಕವು ಸರ್ಬೊನ್ನೊಳಗತಿ ರಂಜಿಪುದೆ (ನೀಮಿಸಂ. ೧೦-೦೪೩) ; 
ಕುಂದಣದ ತಗಡಿಗಕ್ಷರ ತಾಗಿ ರಕ್ಷೆಯಾದಂತೆ.(ಛರಣ. ೪೨-೯). ೩. ಕನ್ನಡಿಯ 
ಹಲಗೆ ; ಕನ್ನಡಿಯಂತಿರುವ ಲೋಹದ ಫಲಕ : ತಗಡಿನೊಳಗೆ 
ತೋರ್ಪ ಛಾಯಾಪ್ರತಿಮೆಯೊ ಹಗಲಲ್ಲಿ ಬೆಳುದಿಂಗಳಲ್ಲಿ ಸೊಗಸುವ 
ಛಾಯಾಪುರುಷನೊಯೆಂಬಂತೆ ಬಗೆಗೊಳಿಸುವುದಾತ್ಮರೂಪು. (ಧರ. 
0-000). ೪. ಜರಿ; ಜರತಾರಿ; ಕಲಾಬತ್ತು: ಹೇಮವರ್ಣದ ತಗಡಿನುಡಿ 
ಗೆಯ ಹೇಮಕೊರಳಿನ ಸೊಗಸು ವಿಂಗಲು (ಸಂಧಪ. ೮-೯೮) ; ಹಳದಿ 
ಪೊಪ್ಪಳಿ ಚಂದ್ರಗಾವಿ ಬೊಂಬೆಯ ಬಣ್ಣ . . . ಹೊನ್ನ ತಗಡಿನ ಬಿಳುವಟ್ಟೆ 
ನಾನಾವರ್ಣದ ಜವಳಿಯ ಮಳಿಗೆಗಳೆಸೆದುವು (ಕಂ ನವಿ. ೬೨೭೧). 
೫. ದಟ್ಟಣೆ; ಸಾಂದ್ರತೆ; ಸಂದಣಿ: ಒಗುಮಿಗೆಯ ಪರಿಮಳದ ಕಂಪಿನ 
ತಗಡ ತೆಕ್ಕೆಯ ಬೀದಿವರಿಗಳ . . . ಸೊಗಸ ಸೇರಿಸಿ ಮಂದಮಾರುತನಪ್ಪಿ 
ದನು ಮಗನ .(ಕುವ್ಮಾಅ. ೧೦-೪೩). "ತಗಡುಗತ್ತಲೆ'' ಪರಾ. 
[ ದೇ.8 ತಮಿ, ತಕಟು; ಮಲ. ತಕಡು, ತಕಿಡು ; ತುಳು. ತಗಡ್‌ ; 
ತೆಲು. ತಗಡು. / ಮರಾ. ತಗಡ್‌, ತಕಟ್‌ 
ತಗಡುಗತ್ತಲೆ. (ನಾ). ದಟ್ಟವಾದ ಕತ್ತಲೆ ;: ಅಂಡಲೆಯೆ. ಬಲುನಿದ್ರೆ 
ನಳಿನಭವಾಂಡಭವನದ ತಿಮಿರರಕ್ಕಸಿ ಚಂಡಕರದೀಪವನು ಮಲಗಿಸಿ 
ಮಹಿಯ ಮಂಚದಲಿ ಮಂಡಿಸಿದಳೆನಿ ತ[ಪಾ೫9ಾಂ. ನಲ]ಗಡುಗತ್ತಲೆ 
ಚಂಡಿಸಿತು ತತ್ಸಮಯದಲಿ (ತೊರರಾ. ೫-೨-೨). 
[ತಗಡು + ಕತ್ತಲ್ಲೆ (ಕಟ್ಟಲೆ) ] 

ತಗಡುನ್ನಾಡು (ನಾ). ಒಂದಂ ನಾಡಿನ ಹೆಸರು: ಮಣಿಯಾಚಾರಿಯ 
ಅಟ್‌ಯ ಪಾಲ್ಪಡುವಿನ ಚೋಳಾಚಾರಿ ತಗಡುನ್ನಾಡ ವೊಲ್ಲೆಯೂರ 
ತುಜಿವಿ ಕಳ್ಳರ್ಕ್ಕೊಣ್ಣುಪೋಗೆ .... ಇಟೌದು ಸರ್ಗ್ಗಸ್ತನಾದಂ (ಎಕ. 
೩, ಕೋಲಾರ. ೧೪-೩; 1056). [ತಗಡ್ಕು ೬ ನಾಡು] 

ತಗಡುರಿ (ನಾ). ದಟ್ಟವಾದ ಉರಿ: ಕನಲಿ ಫಲುಗುಣನಾದಡಿದ ಕೊಳ್ಳೆನುತ 
ಕೊಳ್ಳಿಯೊಳಿಟ್ಟನಗ್ನಿಯ ನೆನೆದು ಮಂತ್ರಿಸಲುರಿಮುಖದ ಕಾರ್ಬೊಗೆಯ 
ಮೊಬ್ಬಿನಲಿ ಹೊನಲುಗಿಡಿಗಳ ತಗಡುರಿಯ ಕೊಂಡಿ (ಡ ನಲಿ ಮುತ್ತಿತು 
ರಥವನಾತನ ಧನುವನಾತನ ತನುವನು (ಕುವ್ಯಾಆ- ೧೦-೩ಐ.- 

[ ತಗಡು +೬ ಉರಿ, ) 

ತಗಡೂರ್‌, ತಗಡೂರು (ನಾ). ಒಂದಂ ಊರಿನ ಹೆಸರು ; ಪೊಂಕುನ್ಹದ 
ಬಾರಾನ್ಮರವಯ್ಯ ತಗಡೂರ ಕೆಳೆಯ ಕಾಳೆಗದೊಳೆ ಬಸವಯ್ಯ್ಕನ ಮನ್ನೆ 
ಕಾದಿ ಸತ್ತು (ಎಕ. ಸ, ಬೌರಿಂಗ್‌. ೪೪-೩; ಸು. 950). ತಗಡೂರು: 
ತಗಡೂರು ಸ್ಥಳೆದ ಬದಣೆವಾಳ ಕಾಲುವಳ್ಳಿ (ಮ್ಮಅರಿ. ೦೯೪೬, ೧೮-೬ ; 
1488). [ತಗಡು * ಊರ್‌, 

ತಗಡೂರು "ತಗಡೂರ್‌' ನೋ. 

ತಗಣ (ನಾ). [ಛಂದ] ಅಕ್ಷರಗಣಗಳಲ್ಲಿ ಒಂದಂ ; ಎರಡು ಗುರು 
`ವಂತ್ರು ಕೊನೆಯಲ್ಲಿ ಒಂದಂ ಲಘುವಿರುವ ಗಣ (--ಲ): 
ತಗಣಾಂಬರ ಜಗಣಾರ್ಕಂ [ತ,* ಗಣ) 

ತಗಣಿ "ತಗುಣೆ' ನೋ. 

ತಗಣೆ "ತಗುಣೆ' ನೋ. 

ತಗತು; (ನಾ). ಕಲಾಬತ್ತು ; ಜರತಾರಿ: ಚಿನ್ನದೆಳೆ ಮುಂಡಾಸನಮ 
ಸಿರದಿಯಾಂತು. ಧವಲಾಂಬರದ ತಗತಿನಂಗಿಯ ತೊಟ್ಟು ಸಂತಸದಿ ವಸು. 
ಮಯದ ಪಚ್ಚಡಂಗಳ ಪೊದೆದು (ನವಮೋ. ೨-೪೪). [ ಎತಗಡು] 


ಲಾ 


20 


(ಛಂದೋಂಬು. ಕಿ. ೧-೩೫). 


ತಗತ್ಕು 


ತಗತ್ಕು "ತಕತ್ತು' ನೋ. 
ತಗಪಡು (ಕ್ರಿ). ಅಡ್ಡಿ ಮಾಡಲ್ಪಡು ; ನಿರ್ಬಂಧಕ್ಕೊಳಗಾಗು : ಭೋಗ 
ತೃಷ್ಣೆಯನುಟ್‌ದ ಕಿಜುಗೂಸುಗಳುಂ ಕೌಮಾರ ಬ್ರಹ್ಮ ಚಾರಿಗಳುಂ ಕಟ್ಟುಂ 
ಪಟ್ಟುಂ ತಗಪಟ್ಟುಂ ಸೆಟಿಳಯೊಳಿರ್ದುಂ ಅಳಲದೆ ಬೇಸಜದೆ ಮುನಿಯದೆ 
ಕಾಯಕ್ಕೆ ಶಮಂ ಪರವಶತೆ ಮಾಟ್ಸವರುಂ ನೀಚದೇವರಾಗಿ ಪುಟ್ಟುವರು 
(ಶ್ರಾವಕಾ. ೪೮-೦೪). "ಅಗಪಡು' ಪರಾ. ([ ತಗೆ * ಪಡ್ಕು) 
ತಗಪ್ಪು "ತಗೆಪು' ನೋ. 
ತಗಬೊಗರಿ(ನಾ).ಚಿನ್ನದ ಬುಗುರಿ; ಪೊಂಬಂಗುರಿ: ಅಂಗಜನಮಳ್ನುಡಿಗಳ 
ಬೆಳಗಾಯ್ಗಳ ತೇಂಗಾಯ್ಸಳ ತೆ(ತ ಗಬೊಗರಿಗಳವಅಂ ಪಿಂಗಡೆಗೆಲ್ವ 
ಕುಚದ ಕೋಮಲೆಯರ್‌ ತೊಳಗಿದರಂತಲ್ಲಿ (ಅಹುಳಾ. ೦೪-೨೬). 
[ ತಗ್ಗ (P ತಮಿ. ತಜ್ಯಎಚಿನ್ನ, ಅಪರಂಜಿ) + ಬೊಗರಿ 
ತಗರ್‌,, ತಗುರಂ (ಕ್ರಿ). ೧. ತಡೆ; ಅಡ್ಡಗಟ್ಟು ; ಅಡ್ಡಿಪಡಿಸಂ; 
ನಿರೋಧಿಸು: “ತಗರ್‌-ಗತಿ ಬಂಧನೇ (ನಿಲ್ಲಿಸು) ಅಜಭೇದೇ ಚ (ಟಗರು)” 
(ಶಮಧಾ) ; ಪೋ ವೋಗಲೆಂದೊದಜುತ್ತುಂ ಪರಿತಂದು ತಾಗಿ ತಗರ್ದಂ 
[ಪಾಠಾಂ. ತಗೆದಂ, ತೆಗೆದಂ]ಗಂಗಾಸುತಂ ಭೀಮನಂ (ಪಂಪಛಾ. ೦೦-೦೦) ; 
ತಂತಮ್ಮ ವಿಷಯಂಗಳಿಗೆ ಪರಿಯಲೀಯದೆ" ತಗರ್ದು . . . ಚತುರ್ವಿಧಾ 
ಹಾರಮಂ ಅಷ್ಟಮಿ ಪರ್ವದಿನೆಂಗಳೊಳು ತೊಟ್‌ವುದು (ಸಾರೆ. ೬೩೨-೦೦); 
ವ್ರತಸಮಿತಿ ಗುಪ್ಪ್ಯಾದಿಗಳಿಂ ಕರ್ಮಗಳುಂ ತಗರ್ವುದು ಸಂವರತತ್ತ್ವಂ 
(ಕಾಸ್ತಟೀ. ೧೦೩-೦). ಪಿ. ನಿಲ್ಲಂ; ಅಡ್ಡಿ ಗೊಳಗಾಗು; ನಿರ್ಬಂಧಿತವಾಗು: 
ಸುದಶೀವಕ್ತಸುಧಾಂಶುದರ್ಶನದೊಳಾತಂಗಂದು ಕಾವೂಾಂಧಕಾರದ 
ಪೆರ್ಚಾಯ್ತು ಮನಶ್ಚಕೋರಿಯ ರತಂ [ ತರಂ] ಗಾಂಭೋಧಿಯಾಗಳ್ತ 
ಗರ್ದುದು ಬಲ್ಲೇದೆ ಫೊದಳ್ತು ಫೊಣ್ಣಿತು (ವೀಠಪಿ. ೬-೪೮). ತಗುರು : ೧. 
ಆತು ತಗುರೊಮ್ಮೊಮ್ಮೆಗಂ ಪವನಸೂನು ಸಂಘಾತ ತಪ್ಪಿಸಿ ಪೊಯ್ದ 
ಕುರುನೃಪಂ ಮತ್ಸರದೊಳೀತ ಪೊಯ್ವನು ಬೀಳು ಬೀಳೆನುತಲದ' 
ಬೀಯಮಮ್ಮಾಳ್ಬನಾ ಕುರುಪಶಿ (ತುರಂಗ. ೭೩-೪೧). [?] 
ತಗರ್ಕ್‌, ಟಗರು, ತಗರು (ನಾ). ಗಂಡಂ ಕಂಠಿ; ವೆಂಷ : “ತಗರ್‌ - 
ಗತಿಬಂಧನೇ (ನಿಲ್ಲಿಸು) ಅಜಭೇದೇ ಚ (ಟಗರು) ( ಶಮಧಾ):; 
ಮೂಗುರ್ಚಿದೆಮ್ಮೆವೋರಿಯುಂ ವೆಜಮೆಟ್ಟಿದ ತಗರುಂ ತಾಗುವಂತೆ... 
ವೆಣೆದಿಟಿವ ಪದದೊಳ* (ಕಾಂತಿಫು. ೬-6೨ ವ್ರ; ಕೊಣಕಿಟ್ಟು `ತಗರೆರಡುಂ 
ತಮ್ಮೊಳ್‌ ತಾಗಿ ಕಿಡಿಗುಟ್ಟಿದಂತಾಗೆ ಪೋರುತ್ತಿರೆ (ಪಂಕತಂ- ೭೨-೦೩): ತಗರ್‌ 
ತಗರೊಳ* ಮಲ್ಲರ್‌ ಮಲ್ಲರೊಳ್‌ ತಾಗುವಂತೆ ಕಿಚ್ಚುಂ ಕಿಡಿಯುಮಾಗಿ 
ತಂತಮ್ಮೊಳ್‌ ತಾಗಿ (ಧರ್ಮಾಪಕ್ಕಿ. ೩-೮೬) ; ಇಂಗುಳದ ಪಣ್‌ . 
ಲೊಕ್ಕಿಯ ಪರ್ಣಂಗಳ ರಸದಿಂ ನಸ್ಯಂ ಕಂಗಳೊಳೆಚ್ಚಲೈ ತಗರ ವಿಷಮಂ 
ಕಳೆಗುಂ (ಐಮದ. ೦೩-೭೭). ಟಿಗರು: ಪುರಾಣವೆಂಬುದು ಪುಂಡರ ಗೋಷ್ಠಿ 
ತರ್ಕವೆಂಬುದು ಟ[ಪಾಕಾಂ. ತ]ಗರ ಹೋರಟೆ (ಅವಣಂ. ೦೦೩-೪೬೫); ಟಗರಿನ 
ಹೋರಾಟದಂತೆ . . . ತಾನು ಹಿಡಿದುದ ಬಿಡದೆ ಹೋರಾಡುವುದೇ 
ತರ್ಕಮರ್ಕಟ ವಿಧಿ (ಸಿದ್ದೇವ. ೧೮-೪೩ ಏಶೃಣಿ); ಎಳ್ಳೂ ಹೊಲ್ಲಾಗೆ ಎಳೆ | 
ಟಗೆರಾ ಸಾಕಿ (ಹುಟ್ಕಹ. ೩3). ತಗರು.: ತಗರಿನ ಬಲಿದ ಕೊಂಬಂ ತನ್ನೆಡದ 
ಕೈಯಲಿ ಪಿಡಿದುಕೊಂಡು (ಅಸು. ೨೯-೪); ತಗರು ಮಂಳಿದಾರಿದರೆ 
ತೋಳನು ತೆಗೆದು ಜೀವಿಸಲಅಕಿವುದೇ (ಕುವ್ಯಾಳ. ೧೦-೪೫) ; ತಗರು ಸಿಪಿಲೆ 
ಕೋಳಿ ಕಾಳಗಗಳು (ಕಂಠವಿ. ತೊಗೆರೆಯ ತೊಗೆ ಲೇಸು 
ತಿಗುರಿಗೆ ಮೊಳೆ ಲೇಸು ತಗರ ಹಿಂಗಾಲ ಸತು ಲೇಸು (ಸರ್ವಜ್ಞ. ೭೨೨). 
ತಗರ ಕಾಳಗ ಎ ಟಗರುಗಳನ್ನು ಹಂರಿದುಂಬಿಸಿ ಹೋರಾಟ: 
ಮಾಡಿಸುವ ಒಂದು ಪಂದ್ಯ,-ಜೂಜಂ : ತಗರ ಕಾಳೆಗ ಮದಕರಿಗಳ 
ಹೋರಾಟ . . . ಸೊಗಸ ಬೀಜ್‌ದುದೋಲಗದೆ (ಕಂನೆವಿ. ೨೦-೯೮). 
[ದೇ.॥8 ತಮಿ. ತಕರ್‌ ; ತುಳು. ತಗರು, ಟಗರ್‌ ; ತೆಲು. ತಗರು] 


೬-೦೯೭); 


೩೨೨೪ 


ತಗರ್ತಲೆಯ 


ತಗರ, "ತವರ' ನೋ. 

ತಗರ್ಯ(ನಾ). ಸುವಾಸನೆಯಾದ ಬಿಳಿಯ ಹೂವುಗಳನ್ನು ಬಿಡುವ ಒಂದಂ 
ಬಗೆಯ ಗಿಡ; ನಂದಿಬಟ್ಟಲಂ ; ನಂದಿವರ್ಧನ : “ ನಂದಿವಟ್ಟಮದು 
ತಗರ ಸಂಜ್ಞಿಕಂ ತಾನಕ್ಕುಂ” (ವಸ್ತುಕೋ. ೩೮-೩೫); “ ನಮ್ರಂ ತಗರೆ, 
ನೀರುಮಂಜಿ” (ಓಷಧಿ. 6೩4); ತಗರಂ ಕೊಳ್ಳುಳಿ ನುಗ್ಗಿ ಕಗ್ಗೊಅಲೆ 
ತೊಟ್ಟಿಲ್‌ . . . ಪುತ್ತಿನ ಮಣ್ಣುಮಂ ಕದಡಿ ಕಾಸಿಟ್ಟಿಯ್ದೆ ಪೊಯ್ಕುವ 
ಬಾವುಗಳುಂ ತೀರ್ಚುಗುಂ (ಕೋಕೋಪ. ೯-೨90) ; ತಕ್ಕೋಲ, ಶ್ರೀಗಂಧ, 
ತಗರ, ಲಾಮಂಚ, ಸಿವನ್ನಿಯ ಬೇರು . . . ಚೂರ್ಣಿಸಿ ಹಾಕಿ (ವೈದ್ಯಸಾ. 
1, 9೦೫); ಸಿಂಧುವಾರ ತಗರ ಮೊದಲಾದ ಲತಾವಿಶೇಷಂಗಳು 
ಕೊಂಬೆಗಳಂ ನೆಡಲು ಹುಟ್ಟುವವು (ಸೌಗಂಧಿ. 9೪೨8-೦೦). [ಸಂ.) 

ತಗರಪುರ (ನಾ). ಒಂದು ಪಟ್ಟಣದ ಹೆಸರು. £ ಈಗಿನ ಆಂಧ್ರ 
ಪ್ರದೇಶದ ಬಳಿ ಉಸ್ಮಾನಾಬಾದ್‌ ಸವಿನಾಪದಲ್ಲಿರುವ ತೇರ : 
ಮಹಾಸಾಮನ್ತಾಧಿಪತಿ ತಗರಪುರ ಪರಮೇಶ್ವರ ಸಿಲಾಹಾರ ನರೇಂದ್ರ 
(ಇಆ. ೪, ೨೭೮೨೨; 1026). [ ತಗರ? + ಪ್ರರ್ಕ ) 

ತಗರಬುಗರಿ /ತಗರುಬೊಗರು' ನೋ. 

ತಗರಸನ್ನೆ (ನಾ). ಹತ್ತು ಬಗೆಯ ಲೆತ್ತದ ಆಟಗಳಲ್ಲಿ ಒಂದು (?) : 
ಆರಿದಿರಾದೊಡಾಡಿದಪೆನೆಕ್ಕಡಿಯ ಪಡೆ ಪಂಚಬಾಯವಂಂ ವೀರವಿಳಾಸವಂಂ 
ತೆಗರಸನ್ನೆಯನೈದೆರಡಂ ನೆಗಟ್ಟಿ ಚೌಸಾರಿಯನಾಜು ಪನ್ನೆರಡನೊಪ್ಪುವ 
ರಾಜಕುಮಾರನಂ ಮಹೋದಾರವನೊಡ್ಡಿ ದೊಡ್ಡ ನೆನುತೆನ್ನನವಂ ಕಡುಪಿಂ 
ಕೆರಳ್ತಿದಂ ಇವು ಮೊದಲಾಗಿ ಪತ್ತು ವಿಧದ ನೆತ್ತವನಾಡುವೆನೆಂದೆನ್ನಂ 
ಕೆರಳ್ಚಲ್‌ (ದಕಕು. ೪-೯3). [?) . 

ತಗರಿ (ನಾ). ಕುದುರೆಯ ಬಾಲದ ಕೆಳಗಿನ ಭಾಗ: “ಬಾಲದ ಕೆಟಗು 
ತಗರಿಯೆಂಬ ಪೆಸರಕ್ಕುಂ ” (?) 

ತೆಗರು "ತಗರ್ಕ್‌' ನೋ. 

ತಗರುಬಿಗುರು "ತಗರುಬೊಗರಂ' ನೋ. 

ತಗರುಬೊಗರು, ತಗರಬುಗರಿ, ತಗರುಬಿಗುರು (ನಾ). ೧. ಕಪಟ; 
ಮೋಸ; ಬೂಟಾಟಿಕೆ: ಬೇಟವೊರ್ವಳಲ್ಲಿ ಪುರ್ಬಿನಾಟವೊರ್ವಳಲ್ಲಿ 

» . ತಾಟೊಟು ತಗರುಬೊಗೆರು ಟಕ್ಕುಟೌಳಿಯೆಸಗುವ ಕೋಟಲೆ ಸಾಕು 

ದಮ್ಮಯ್ಯ (ಗೀತಗೋ. ೨೬). ತಗರಬುಗರಿ: ೧. ತಗೀರಿ, ತಗೀರಿ, ನೋಟಿನ 
ಕಟ್‌ ತಗೀರಿ. .. ಸುಂಕೆ ತಗರಬುಗರಿ ಒಡಿಬ್ಮಾಡಿ ಬುದ್ಧಿ (ಕಕಾರ. 6೩0). 
ತಗರುಬಿಗುರು : ೨. ತಬ್ಬಿಬ್ಬು ; ಗೊಂದಲ: ಸೇರೆಗಾರ ಕೇಳಿದ ಪ್ರಶ್ನೆ 


ಬಿ.ಬಿ ; 
ಗಳಿಗೆ ಸಾಬ್ರು ಎಂಥೆಂಥ ಜಟಿಲ ಉತ್ತರ ಕೊಡುತ್ತಿದ್ದರು ಎಂದರೆ ಅವುಗಳ 


(ಅಶೈಶಾ. ೮೯-೦೦). 


ವಿದ್ವತ್ತಿಗೇ ಚೀಂಕ್ರ ತಗರುಬಿಗುರಾಗಿ .ಮಾರುಹೋಗಿ , . . ಒಪ್ಪಿಗೆ 
ಕೊಟ್ಟಿದ್ದನು (ಮಲೆಮ. ೭೮೨). [?] 

ತಗರೆ (ನಾ) .-ತಗರ್ಯ : ಗಂಧ ತಗರೆಯ ಮೂಲ . . . ತಂದು ಶಂಖಿನಿ 
ಜಾತಿ ವೆಣ್ಣಿ ಗೆ ಕೊಡಲು ತಾ ವಶ್ಶಾ (ಕಳ್ಕೋಳ. ೩.೩೩) [ ಎತಗರ್ಯ] 


ತಗರೆನಾಡು "ತಗಂರೆನಾಡು' ನೋ. 

ತಗರೇಣು (ನಾ). ಮಲ್ಲಯುದ್ಧದ ಒಂದು ಪಟ್ಟು; ತಗರಿನಂತೆ 
ವೋಲೇರುವುದಂ (?) : ಲಾಗಿನಲಿ ಬವರಿಯಲಿ ಒಡಮಟ್‌ದಾಗಿನಲಿ 
ತಗರೇಟ್‌ನಲಿ ಮೈಲಾಗಿನಲಿ ತೆಕ್ಕೆಯಲಿ . . . ಗೆಲುಸೋಲುಗಳ ಬಗೆ 
ಸಂದೇಹೆವಾಗಿರೆ ಭೀಮ ಜೀಮೂತಗಳು ಹಳೆಚಿದರು (ಕುವ್ಕಾವಿ. ಓರ. 
೪-೭೬). [ ತಗರು(-ತಗರ್‌್ಕ್‌) * ಏಟ್ಯು (ಆ ಏಜ್‌) ] 

ತಗರ್ತಲೆಯ (ನಾ). ಒಂದು ಬಗೆಯ ಬಾಣ: ನೆಅಕದು ನಿರ್ವಾಯಂ 
ನರುವಾಯಂ ಮುಮ್ಮೊನೆ ನೆರಕೆ ನಾರಾಚಂ'ಕೆಗರ್ತಲೆಯಂ ನೆಅನರಿ[ವ]ಕಣೆ. 
ಗೆಲೆಯಂಬು ಕಕ್ಕಂಬು ಕೆಲ್ಲಂಬು ಮೊನೆಯಂಬು . . . ಸಾರ್ದು ಸಾರ್ದೆ 
ಚ್ವೆಚ್ಚು ಕಾದಿದರತಿರಥಲ್ಲೊಂದು ಜಾವಂ (ಪಂಪಭಾ. ೦೨-೩೯). [?] 


ತಗರ್ತಿ 


ತಗರ್ತಿ (ನಾ). ಒಂದು ಸ್ಥಳದ ಹೆಸರು. £ ಈಗಿನ ಸಾಗರ ತಾಲೂಕಿನ 
ತಗರ್ತಿ : ಮುದನು ತಗರ್ತಿ ಕೊರೆಯ ಹತ್ತಿ (ಮೈಅರಿ. ೦೯೨೯, ೦೬-೪; 
12ನೆಯ ತತ). "ತಾಗರತಿ' ಪರಾ. (?) 


೩೨೨೫ 


ತಗರ್ದಲೆಯ (ನಾ). ಟಗರಿನ ತಲೆಯಂಳ್ಳವನಂ; “ದಕ್ಷಬ್ರಹ್ಮ” (ಪ್ರಥಣ್ಮ). | 


[ತಗರ * ತಲೆ * _ ಅ] 
ತಗರ್ದೇರ (ನಾ). ಟಗರನ್ನು ವಾಹನವಾಗಿ ಉಳ್ಳವನಂ; ಅಗ್ನಿ : “ಅಗಿನಿ 
ಮರಗೂಟಂ ... ತಗರ್ದೇರ ಫೊಗೆವಟಯಿಗೆಯನು ಕಾರ್ವಟ್ಟಿಗನಿವೆಯ್ದೆ 
ಯನಲನ ನಾಮವು” (ಕಲ್ಮರುಂ. ೦3): ತಗೆರ್ದೇರಂ ನೇಣ್ಸ್ಫೈಯ್ಕಂ 
ಮುಂತಪ್ಪರ್‌ ದೆಸೆವಳರಾದರ* (ರಾಮಾಶ್ಮ. ೧೪೦-೩). 
[ ತಗರ್ಕ್‌ + ತೇರ್‌ + - ಲ|) 
ತಗರ್ವೆಣಗಿಸು (ಕ್ರಿ).ಟಗರುಗಳನ್ನು ಕಾದಾಡಿಸಂ; ಟಗರಿನ ಕಾಳಗವನ್ನು 
ಏರ್ಪಡಿಸು: ತಗರ್ವೆಣಗಿಸುವ ಸಿಪಿಲೆಗಚ್ಚಿಸುವ ಕೋಳಿಗಾಳೆಗವ ಕಾದಿಸುವ 
. * ರಾಜಪುತ್ರರ (ಜೈಮಿಭಾ. ೬-೩೯). [ತಗರ್ಕ್‌ + ಪೆಣಗಿಸು] 
ತಗಲ್‌, "ತಗಂಳ್‌್‌' ನೋ. 
ತಗಲ್‌, "ದಗಲು' ನೋ. 
ತಗಲ (ನಾ), ಮೋಸಗಾರ; ವಂಚಕ; ದ್ರೋಹಿ: ಜಸವಂತಸಿಂಗನು 
ತಗಲನಿದ್ದರಂತೂ ನೆಟ್ಟಗೆ ಆಯಿತು (ಕಮಲ. ೨೦): ಈಕೆಯು ನಖಶಿಪಾಂತ 
ತಗಲಳಿರುವಳೆಂದು ತಿಳಿದು ಆಕೆಯ ಹೆರಳು ಹಿಡಿದು ದರದರ ಎಳೆಯ 
ಹತ್ತಿದನರ (ತುಳಸಿ. ೦೫೯). [ತಗಲ್ಯು (ಎದಗಲು) + - ಅ) 
ತಗಲಿಸು "ತಗಂಳಿಸು' ನೋ. 
ತೆಗಲ್ಲು "ತಗುಳ್ಗ್‌' ನೋ. 
ತಗಲ್ಕು "ತಗುಳ್ಳ್‌' ನೋ. 
ತಗಲ್ಕು "ದಗಲು' ನೋ. 
ತಗಲುಗಾರ (ನಾ). ವಂಚಕ ; ಠಕ್ಕ: ತಗಲುಗಾರನಿಗೆ ಬಗಲ ಮೇಲೆ ಜ್ಞಾನ 
(ಗಾದೆ). [ತಗಲ್ಮೂ (ಆದಗಲು) ೬ - ಗಾರ (ಆ- ಕಾಲಿ) ] 
ತಗಲುತನ' (ನಾ). ಅಪ್ರಾಮಾಣಿಕತೆ; ಮೋಸಗಾರಿಕೆ: ಅವನ 
ತಗಲುತನವನ್ನು ಬೈಲಿಗೆಳೆಯುವುದು ಬಿಗಿಯಲ್ಲ (ಕಮಲ. ೨೦). 
[ತಗಲ್ಯು (ಆ.ದಗಲು) + - ತನ) 
ತಗಲುಬೇರೀಜು (ನಾ). ಲೆಕ್ಕಮಾಡುವಾಗ ತಪ್ಪಾಗಿ ಕೂಡಿಸುವುದಂ ; 
ತಪ್ಪು ಸಂಕಲನ : ಕುಳಗಳು ಆಗಾಗ್ಗೆ ಒಯ್ದ ರಕವರುಗಳನ್ನು ಒಟ್ಟು 
ಗೊಡಿಸುವಾಗ “ನಾಲ್ಕೂ ಎರಡೂ (ಕೂಡಿ) ಎಂಟು” “ ಎಪ್ಪತ್ತೇಳೂ 
ಆರು ಕೂಡಿ ಎಂಬತ್ತಾರು” ಹೀಗೆ ತಗಲುಬೇರೀಜು ಮಾಡುವರು 
(ಗುರುಪ . 9). [ತಗಲ್ಕು (<ದಗಲು) + ಬೇರೀಜು ] 
ತಗಲುಮೊಳೆ (ನಾ). ಉಡುಪು ಮೊದಲಾದಂವುಗಳನ್ನು ತಗಲು ಹಾಕು 
ವುದಕ್ಕಾಗಿ ಅಳವಡಿಸಿದ ಮೊಳೆ: ಅವರು ರುಮಾಲನ್ನೆತ್ತಿ ಸ್ಪ್ಯಾಂಡಿನ 
ತಗಲುಮೊಳೆಯ ಮೇಲೇರಿಸಿದಾಗ (ವಿಮೋಕ.- ೦೮೦). 
[ ತಗಲು, (ಎತಗುಳ್‌;) + ಮೊಳೆ] 
ತಗಲುಸಾಕ್ಷಿ (ನಾ). ಸುಳ್ಳು ಸಾಕ್ಷಿ: ನಾಯಕರು ತಗಲುಸಾಕ್ಷಿ ನುಡಿಯಲಿಲ್ಲ 
ಕೋರ್ಟಿನ ಮೆಟ್ಟಲು ಹತ್ತಲಿಲ್ಲ (ಗುಕುಪ್ರ. ೨). 
[ ತಗಲ್ಯು (ಇದಗಲು) + ಸಾಕ್ಷಿ] 
ತಗಲೂಪಿ "ತಗಲೂಫಿ' ನೋ. 
ತಗಲೂಫಿ, ತಗಲೂಪಿ (ನಾ). ಅಪ್ರಾಮಾಣಿಕತೆ; ಮೋಸ ; ಠಕ್ಕು: 
ನಿಮ್ಮಪ್ಪಯ್ಕನಿಂದ ಜಮಾನು ತಗೊಂಡೋರು ಯಾರೂ ತಗಲೂಪಿ 
ಮಾಡಿಲ್ಲ; ಸಾಚಾ ವ್ಯಾಪಾರಮಾಡಿ, ರೊಕ್ಕಕೊಟ್ಟು ಜಮಿಸಾನು ತಗಂಡವರೆ 
(ಹಂದತೋ. ೧೪೩). ತಗಲೂಪಿ : ಅವನೊಬ್ಬ ತಗಲೂಪಿ ಮನುಷ್ಯ (ರೂಢಿ). 
[ ಅರ. ಪಾಠ. ಹಿಂ. ಶಕಲ್ಲುಫ್‌: ಮರಾ. ತಕಲುಪೀ, ತಕಲುಬೀ] 


ತಗಾದೆ 


ತಗಲೆ ದಗಲೆೈ,' ನೋ. 
ತಗವು 'ತಗಹ್ಮು' ನೋ. 
ತಗವ್ಯು "ತಗೆಪು' ನೋ. 
ತಗವೆ (ನಾ). ತಡೆ ; ಅಡ್ಡಿ ; ಪ್ರತಿಬಂಧ : ಕನ್ನಡದೊಳ್‌ ಯತ್ವ ವತ್ವಂಗಳ್ಳೆ 
ಬಹುಳತೆಯಿಂ ಲೋಪಮುಂಟು - ಒತ್ತೆ * ಇಟ್ಟಂ ಎ ಒತ್ತಿಟ್ಟಂ .. . ತಗವೆ 
ಯಪ್ಪೊಡೆ, ತಗವಪ್ಪೊಡೆ (ಕಮದ. ೩೩ ಪ್ರಯೋ). "ತಗವ್ಯ' ಪರಾ. 
[ ಎತಗ್ಗೆ * -ವೆ) 


|ತಗಸಿ "ತಗಚೆ' ನೋ. 


10 


೩6 


49 


46 


ತಗಸು (ಕ್ರಿ). ಅಡ್ಡಿಪಡಿಸಂ ; ನಿರ್ಬಂಧಪಡಿಸು ; ಬಂಧನದಲ್ಲಿರಿಸು : 
ಹರನ ಭಕ್ತರ ಮಹಾತ್ಮೆಯನಟ್‌ಯದೀ ಲಾವಕರ ಮಾತಗೇಳಿ ತಗಸಿದ 
ಭೂರಿ ದುರ್ಭಾವದುರವಣೆಯ  ನೋಡಲೆಂದಾ ಶೀತಕರ ನಿಂದನೈಸೆ 
(ಹಿಂಗಿರಾ. ೨೨-೩೪) ; ಕ್ರೀರೂಪು: ನೃಪ ಧನದ ಕಾರ್ಪಣ್ಮದಿಂದಲತ್ಕಾ 
ರೋಪದಿಂದ ಲಿಂಗಾಂಗಿಗಳೆ ತಗಸೆ (ಸಿಂಗಿರಾ. ೨3-೩೭). 

[ತಗ್ಗೆ* -ಸು;] 

ತಗಹಿಕ್ಕು (ಕ್ರಿ). ತಡೆಯನ್ನು ಒಡ್ಡು ; ಅಡ್ಡಿಪಡಿಸಂ; ನಿರ್ಬಂಧ 
ವನ್ನುಂಟುಮಾಡು : ಹಗಲಿರುಳೆಡೆವಿಡದೀ ಮಳೆ ಕಟ್‌ದುದು ತೆಗಹಿಲ್ಲ 
ಮುಂದೆ ಹೆಚ್ಚುತಿದೆ ತಗಹಿಕ್ಕಿದಂತಾಯ್ತು ಪಾಯ್ದಳೆಕೆಂದು ಚಕ್ರಿಗೆ ಮತ್ತೆ, 
ಯೋಚನೆಯಾಯ್ತ (ಭರಣ. ೩೪-೭೨). [ತಗಹ್ಮೆ (ಎತಗೆವು * ಇಕ್ಕು] 

ತಗಹಿಡು (ಕ್ರಿ). - ತಗಹಿಕ್ಕು : ಕೊಡುವೊಡವೆ ಬರಲಿ ಬಾರದೆ ಕೆಡಲಿ 
ಕಾನನದ ನಡುವೆ ತಗಹಿಟ್ಟುರಿಸಿ[ಪಾಕಾಂ. ತಗಹಿನಲಿರಿಸಿ]ಕೆಲವುದಿನ 
ವುಪವಾಸ ಬಡಿಸಿರ್ದು . . . ನುಡಿದವಧಿಯಾಯ್ತೆಂದು ಧರೆಯಟ್‌ಯೆ 
ನೃಪನಂ ಹೆಸಿಕನೆನಿಸು '(ಹಕಳಾ. ೯-೦೬). 

[ತಗಹ್ಮು ( ಆತಗೆಪು + ಇಡು ] 

ತಗಹ್ಮು, ತಗವು, (ಕ್ರಿ). ತಡೆ ; ನಿಲ್ಲಿಸು; ನಿರೋಧಿಸು: ನೆಗೆವ ಕಂಬನಿಯ 
ನಿಲ್ಲಿಸುತೇಳ್ವ ಶೋಕವ ತಗಹುತ ನೃಪ ಧೈರ್ಯದಿಂದ ಮೊಗವಿಡಿದೆತ್ತಿ 
ತಂಗಿಯರ ಕಂಬನಿಯ ಕೈಮಿಗೆ ತೊಡೆದಳಲನಾಟ್‌ಸಿದ (ಅರತ. ೭೯-೭೩)- 
ತಗವು : “ವಿಷ್ಟಂಭಃ, ಪ್ರತಿಬಂಧಃ-ಈ, ಎರಡೂ ತಗವುದು” (ಹೆಲಾಯು. 
೧೦೨೭-೮೪). [ ತಗೆ * -ಹ್ಮು). 

ತಗಹ್ಮು "ತಗೆಪು' ನೋ. 

ತಗಹ್ಮು (ನಾ). ಸಂಬಂಧ ; ಸಂಪರ್ಕ ; ಹೊಂದಿಕೆ : , ಜಗದೊಳುಳ್ಳ 
ಚರಾಚರ ಪ್ರಾಣಿಗಳವೆಲ್ಲಿರ್ದೆಡೆಯೊಳಸುಗಳ ತಗಹು ಬಿಟ್ಟವು... ಲೋಕ 
ವಳುಕಿದವು (ಬಸಪು. ೨೮-೫8) ; ಹೆಗಲ ಕೊಯ್ಲಿನ ತಗ್ಗಿನಲಿ ಸೈನೆಗೆದ 
ರೋಮದ ವಿಕ್ರಮಾಗ್ನಿಯ ತಗಹು ಬಿಡದಭಿಮನ್ಮು 'ಮೆಆ್‌ದನು ಶಸ್ತ್ರ. 
ಶಯಂನದಲಿ (ಕುವ್ಕಾದ್ರೋ. ೬-೬೨); ಹೊಗರುಗೆಟ್ಟುದು ಕುಮುದ ಕಮಳದ 
ಬಿಗುಹು ಬಿಟ್ಟುದು ಚಕ್ರವಾಕದ ತಗಹು ಕೆಟ್ಟುದು (ಕುವ್ಯಾಬ್ರೋ. ೧೫.೩೪). 

[ ಎತಗು+- ಹ್ಮು] 

ತಗಳೂರ್‌ (ನಾ). ಒಂದು ಊರಿನ ಹೆಸರಂ : ದೇವೆಯನೆಮ್ಟೋನ್‌ 
ನೊಟಮ್ಮೆನ್ತಗಳೂರ ಕೋಟ್ಟಿ ಕೊಣ್ಣನ್ನು ಶತ್ತಾನ್‌ (ಎಳ. ೫11, ಮದ್ಕಗಿ. 
೩೮-೩; ಸು 060). [ತಗಳ್ಳ್‌ * ಊರ್‌] 

ತಗಾದಿ :ತಗಾದೆ' ನೋ. 

ತಗಾದೆ, ತಗಾದಿ (ನಾ). ೧. ಆಗ್ರಹ; ಒತ್ತಾಯಂ ; ಬಲವಂತ: 
ಚಿಕ್ಕಮ್ಮುಯ್ಯ ಊರಿಗೆ ಹೋಗಬೇಕಂ ಎಂದು ತಗಾದೆ (ಜಂಗಾಳ್ಳೆ. ೨೨೬): 
ಸರ್ಕಾರಿ ಅಧಿಕಾರಿಗಳಿಂದ. “ ಮನೆಗಳನ್ನು ಬಿಟ್ಟು ಗುಡಿಸಲುಗಳಲ್ಲಿ 
ವಾಸಿಸಬೇಕೆಂದು” ತಗಾದೆ ಬಂದಿತು (ಗುರುದಾ. ೦6). ೨. ಕೊಡಬೇಕಾದ 
ಹಣಕ್ಕಾಗಿ ಒತ್ತಾಯಂ ಮಾಡುವಿಕೆ : ಲೆಕ್ಕಾಚಾರ ಬಾಕಿಯಿಂದ ಅಥವಾ 
ಇತರ ವಿಧದಿಂದ ಸಾಲ ಯಾ ತಗಾದೆಯು ೨೦ ರೂಪಾಯಿ ಮೊಬಲಗು 


ತಗಾದೆಗಾರ 


ಯಾ ಮೌಲ್ಯಕ್ಕೆ ಮಾರದೆ ಇದ್ದ ಪಕ್ಷದಲ್ಲಿ (ಗ್ರಾಮಾಳ. ೨೦) ; ಸಾಲಗಾರರ 
ತಗಾದೆಯನ್ನು ಮೈಮೇಲೆ ಅವನ ಸಾಲದ ತಗಾದೆ' ತಾನೇ? (ಅನಾಮಿ. 3); 
ಇಟ್ಟುಕೊಂಡು ದಾನಧರ್ಮ ಮಾಡುವುದು ವಿವೇಕವಲ್ಲ (ಮೋಹಿನೀ.--೭೨). 
೩, ವ್ಯಾಜ್ಯ; ವಿವಾಡ; ಮೊಕದ್ದವೆಂ: (8). ತಗಾದಿ : ೩. ಫವುಜಿನವರು 
ಅರಶಿನವರ ಮೇಲೆ ತಗಾದಿ -ಕುಳಿತರು (ಹೈದಕ. ೭೦); ನಮ್ಮ ಹಿರಿಯರು 
ಗಳಿಸಿದ ಮಠ. ಮಾನ್ಯವೆಂದು ಹೋರಾಡಿ, ತಳ್ಳಿ ತಗಾದಿ ಮಾಡಿ ಸರಕಾರಕ್ಕೆ 
ಹೊನ್ನ ಕೊಟ್ಟವರು ಮಹೇಶ್ವರರಲ್ಲ (ವಠಕಾ. 1, ೩೩೦). ೪. ಒಂದಂ 
ಬಗೆಯ ಸುಂಕ (?) : ತಪ್ಪು ತಗಾದಿ ದಂಡ ಉಂಡಿಗೆ ಎಂದು ನಾಡವಳಿಕಾಅ 
ಪ್ರಭುಗಳು ಕೊಳಸಲ್ಪ (ಸೌಇಇ. 1೫.11, ೪೩೩೬-೫೪ ; 1408). 
ತಗಾದಿ ಹಚ್ಚು - ಒತ್ತಾಯಂ ಮಾಡು ; ಮೇಲಿಂದ ಮೇಲೆ ಕೇಳು : 
ಅರಮನೆಗೆ ಬಿಟ್ಟಿ ಮಡಕೆಗಳು ಬೇಕೆಂದು ತಗಾದಿ ಹಚ್ಚಿ ಬಹಳ ... 
ತೊಂದರೆ ಪಡಿಸಿ (ಕಥಾಮಂ. 1೪, ೩೦). ತಗಾದೆ ಪತ್ರ ಐ ಒತ್ತಾಯಂಮಾಡಿ 
ಬರೆಯುವ ಪತ್ರ : ಅವರಿಗೆ ಹಣ ಹಿಂತಿರುಗಿಸಿಯೆಂದು ತಗಾದೆ' ಪತ್ರ 
ಬಂದಿತ್ತು (ಕೂಢಿ). ತಗಾದೆ ಮಾಡು ಎ ಒತ್ತಾಯ ಮಾಡು : ಸಿನಿಮಾ 
ನೋಡದಿದ್ದ ಅತ್ತೆಯನ್ನು ತಗಾದೆ ಮಾಡಿ ಅವಳು ಕೆಲವು ವೇಳೆ ಕರೆದು 
ಕೊಂಡು ಹೋಗುವುದೂ ಉಂಟು (ಮೂಲಾನ; 
ಬಹಳ ತಗಾದೆ ಮಾಡುತ್ತಿದ್ದಾರೆ (ರೂಢಿ). 
[ «ಹಿಂ; ತಗಾದಾ, ತಕಾಜಾ; ಮರಾ. ತಗಾದಾ ; ಅರ. ತಕಾಜಾ]' 
ತಗಾದೆಗಾರ (ನಾ). ಒತ್ತಾಯಂ ಮಾಡಂವವನಂ ; ನಮ್ಮಂತಹ ಬಡಜನರ 
ಬಾಗಿಲುಗಳನ್ನು ಸದಾ ತಟ್ಟುತ್ತಿರುವ ಈ ಸುಖೀ ತಗಾದೆಗಾರರು ನಮ್ಮನ್ನು 
ಶಾಂತಿಯಿಂದುಳಿಸಿದರೆ ಸಾಕು (ಸಾಹಿಪ್ರ. ೨೫೦). 
[ತಗಾದೆ + - ಗಾರ (ಎ -ಕಾಅ)] 
ತಗಾಯಿ "ತಕಾವಿ' ನೋ. 
ತಗಾಯಿಸಾಲ "ತಕಾವಿಸಾಲ' ನೋ. 
ತಗಾಯಿಸೂಟು (ನಾ), ತಕಾವಿಸಾಲದ ವಂರುಪಾವತಿಯ ಸಂಬಂಧದಲ್ಲಿ 
ತೋರುವ ವಿನಾಯತಿ, -ರಿಯಾಯತಿ : “ ತಗಾಯಿ ಸೂಟ” ಬಿಡಿಸತಿ 
ಏನಪ? (ಕುಮಾಕಾ. ೧೮೯). [ತಗಾಯಿ (-ಆತಕಾವಿ) + ಸೂಟು, ] 
ತಗಾವಿ "ತಕಾವಿ' ನೋ. 
ತಗಿಬಿಗಿ "ತಗೆಬಗೆ' ನೋ, 
ತಗಿಬಿಗಿಗೊಳಿಸು (ಕ್ರಿ). ತಬ್ಬಿಬ್ಬುಗೊಳಿಸು ; ಕಕ್ಕಾಬಿಕ್ಕಿಯಾಗಂವೂತೆ 
ಮಾಡು : ನಗೆಗಳಿಂ ಕೆಲಕೆಲರ ಪುರ್ಬಿನ ಬಿಗುಹಿನಿಂ ಕೆಲಕೆಲರ , . . 
ತಗಿಬಿಗಿಗೊಳಿಸಿ ಮಗ್ನರನು ಮಾಡಿ (ಆನಂರಾ. ೦-೨೨-೨೦). 
[ ತಗಿಬಿಗಿ. (-ಆತಗೆಬಗೆ) + ಕೊಳ್‌; + - ಇಸು) 
ತಗಿರಿಟಿ* (ನಾ), ಒಂದಂ ಊರಿನ ಹೆಸರು : ಶ್ರೀಮಜ್ಜಯಸಿಂಹದೇವರ್‌ 
ನಿಜವಿಜಯಕಟಕ ಸಮನ್ವಿತಂ ಲೀಳಾವಿಳಾಸದಿಂದೆ ತಗಿರಿಟ ನೆಲೆವೀಡಿನೊಳ್‌ 
- . ೬ ಅಭಿನವ ತೇಜಮುಮಂ ಪಡೆದು (ಎಕ. ೪11, ಶಿಳಾರಿ.೨೦-೯; 1082). 
[?) 
ತಗಿಲ್‌ (ನಾ). ಸಂಬಂಧಪಟ್ಟುದು : “ದೇವಿಕಾ, ದೈವಿಕಂ-ಈ ೨ ದೇವರ 
ತಗಿಲ್‌” (ಕಾಶಕ್ಕ. ೦೮೦). £ತಗು+ - ಇಲ್‌] 
ತಗಿಸು "ತಟುಸಂ' ನೋ. 
ತಗು (ಕ್ರಿ). ತಕ್ಕ, (ಭೂತಕೃ). ೧. ಸರಿಯಾಗು : ಹೊಂದು ; ಉಚಿತ 
ವಾಗು ; ಯೋಗ್ಯವಾಗು ; ಅನುರೂಪವಾಗಂ : ದೇವಿಯರ್ಕಳ 
ಕೈಯೊಳ್‌ ಖಯಷಿಯರ್ಕಳ್ಳುಣಲುಂ ಕುಡಿಯಲುಂ ತಗದು (ವಡ್ಮಾರಾ- 
೧೦೪-೯) : ಕ್ಷೀರಾಬ್ಧಿಯ ನೀರಲ್ಲದೆ ಧೀರನ ಮಜ್ಜನಕೆ ಪೆಅವು ನೀರ್‌ ತಗವು 
(ಅದಿಪು. ೭-೮೦); ಅಲ್ಲಿಗಲ್ಲಿಗೆ ತಕ್ಕತಕ್ಕ ಬಗೆಬಗೆಗಳೊಳವೆಲ್ಲರ್ಕೆ ಕಟ್ಟುಮೆಟ್ಟಂ 
ಮಾಡಿ (ಪದ್ಮರಾ. ೪-೨೫) ; ತೊಟ್ಟ ಜೋಹಕ್ಕೆ ತಕ್ಕ ನುಡಿಗಳ ಬಿಟ್ಟೆ ವಲ್ಲದೆ 


09೨) ; ಸಾಲಗಾರರು 


೩೨೨೬ 


45 


ತಗುಣ 


ನಿಮ್ಮ ರಾಯನ ಕಟ್ಟಲಾಪೆನೆ (ಕುವ್ಕಾದ್ರೋ.- ೨-೫೨) ; ಅಂಗವಂಗಕ್ಕೆ ತಕ್ಕ 
ಲಾವಣ್ಯ (ಥರಹ. 0-85); ಬೆಕ್ಕು ನೀಂ ರಾವಣನೆ ರಾಮನು ಸೊಕ್ಕಿದಾನೆಯು 
ಪೇಳ್‌ ಜಗದಲಿ ತಕ್ಕುಮೇ ತತ್ಸಾಮ್ಮ ನಿನಗದು ಹಾಸ್ಯಕೆಡೆಯಲ್ಲಿ 
(ಸೀತಾರ. 8-೦೭) ; ತಗುವ ನೆರವಿತ್ತ ಕಾಳಂ ನಿಲದೆ ನಡೆದು (ಕಾರ. 
೧೪೧-೩೦೫). ೨. ಸಾಕಾಗು:; ಸಾಲು : ನಿನಗಮೆನಗಂ ಬೀಯಕ್ಕೆ ತಕ್ಕನಿತು 
ಪೊನ್ನಂ ಕೊಂಡು (ಪಂಕತಂ.' ೦೭೦-೦೦). 
ತಕ್ಕಂದ ಎ ಯೋಗ್ಯವಾದ ರೀತಿ: ಇನ್ನಿದಕ್ಕೆ ತಕ್ಕುದಂ ತಕ್ಕಂದದೊಳ್‌ 
ಪೇಟ್‌ (ಕಾಂತಿಪು: ೩:೬೬ ವ): ನೆಗಟ್ಟ ಶೌರ್ಯಕ್ಕೆ ತಕ್ಕಂದದಿಂ ಪಾಂಡವರುಂ 
ಕೌರವರುಂ ಕೈಮುಗಿಯೆ ನೆಗಟ್ಟ ಪೆಂಪಿಂಗೆ ತಕ್ಕಂದದಿಂ ಬಿಲ್ಲೊವಜಂ 
ಗಾಂಡೀವಿಯೊಳ್ಳಾದಿದಂ (ಗ ದಾಯ. ೨-೩೦). ತಕ್ಕ ಮಟ್ಟಿಗೆ ಎ೧. 
ಸಾಕಾಗುವಷ್ಟೊ; ಸಾಕಷ್ಟು : ಇದರಿಂದ-ಪ್ರಚಾರವೇನೋ' ತಕ್ಕಮಟ್ಟಿಗೆ 
ನಡೆದರೂ ಉತ್ಪತ್ತಿಯು ಎಣಿಸಿದಷ್ಟು ಬರಲಿಲ್ಲ (ಜತಿಸ. ೧೨೮). ೨ ಸ್ವಲ್ಪ 
ಮಟ್ಟಿಗೆ ; 'ಕೆಲಮಟ್ಟಿಗೆ : ನಿಮಗೆ ಚಿತ್ರಕಲೆಯಲ್ಲಿ ಚೆನ್ನಾಗಿ ಪರಿಶ್ರಮ 
ವಿದೆಯೆಂದು ಕೇಳಿದ್ದೆ ನಿಜವೆ? ತಕ್ಕಮಟ್ಟಿಗೆ ಉಂಟು (ಚಿಕ್ಕದೇ. ೦೪೭) 
ತಕ್ಕಷ್ಟು ಎ ಸಾಲಂವಷ್ಟು : ' ಉಚಿತಕೆ ತಕ್ಕಷ್ಟು ಪೇಳ್ವೆನಧ್ಯಾತ್ಮವೆ . ನಿಚಿತ 
ಪ್ರಯೋಜನವೆನಗೆ. (ಥರಕೆ. ೧-೦೫) ; ತಕ್ಕವನಲ್ಲಿ ಹೊಕ್ಕಿದ್ದರೆ ತಕ್ಕಷ್ಟು 
ಆದರೂ ಸಿಕ್ಕುವುದು (ಗಾದಿ). ತಕ್ಕುದು, ತಕ್ಕದ್ದು-ಗಿ. ಸರಿಯಾದಂದು: 
ಉಚಿತವಾದಂದಂ : “ತಕ್ಕುದೆನೆ ಸಹೆಜಮಕ್ಕೂ” (ಕರರ. ೧೨9) ; ಇಲ್ಲಿಗಿದು 
ತಕ್ಕೂದಿಲ್ಲಿಗೆ ಪೊಲ್ಲದಿದೆಂದಟ್‌ದು ... . ಇಡು ಮೃದುಪದಮಂ (ಕವಿರಾ. 
೨-೪) ; ಇಜಿಯದೆ ಕೆಮ್ಮನುಂತೆ ಭುವನಂಗಳಸುಂಗೊಳೆ ತಕ್ಕುದೆಂದೊಡೇ 
ಮಜುಕಮನೆಂಟಬುದೇವಿರಿದಿದೆನ್ನ ಭುಜಾಸಿಗೆ ತೇದು ಪೂಸಲುಂ ನೆಜಿಯದು 
(ಕಾವೃಸಾ. ೪೧೧ ಶೂದ್ರಕ); ' ನುಡಿಯದೆ ಪೆಜಿತಂ ದ್ರೌಪದಿ ನುಡಿದಳ್‌ 
ತಕ್ಕುದನೆ (ಪಂಪಥಾ- ೭-೫4); ತಕ್ಕುದೆ ಬೆರಸಲೈ ಫೃತಮುಮಂ ತೈಲ 
ಮುಮಂ. (ರರ್ಮಬ್ಮು. ೧-೪೨) ; ನಂಬಿಕೆ ನೆಚ್ಚಿಕೆಯಿಲ್ಲದ ದೇಶವು. ಪ್ರಜಾ. 
ಪ್ರಭುತ್ವಕ್ಕೆ.ಎಂದೂ ತಕ್ಕುದಾಗಲಾರದು (ಯಕ್ಷಪ್ರ. ೬೩); ಕುಜನರ ಸಂಗ 
ಅಜಗೂ ತಕ್ಕದ್ದಲ್ಲ (ಗಾದ), ೨. ಅಗತ್ಯವಾದುದು, ಬೇಕಾದಂದಂ 
ಎಂಬ ಅರ್ಥದಲ್ಲಿ ಸೇರುವ ಪದ : ನೀನು ಈ ಕೆಲಸ ಮಾಡತಕ್ಕದ್ದು 
(ರೂಢಿ). ತಕ್ಕುವು (ಬಹುವ) ; ಇವು ಚಮರೀ ಜಾತಂ ದುಗ್ಧ ವಾರ್ಧಿಫೇ 
ನೋಪಮಾನಮಿವು ನಿನಗೆಯೆ ತಕ್ಕುವು (ಅದಿಪು. ೧೩-೦೮): ತಕ್ಕೆಡೆಇಉಜಿತ 
ವಾದ ಸ್ಥಳ,-ಅವಕಾಶ,-ಸನ್ನಿವೇಶ : ಮುಂದೆ ನಿಂದರಂ ಕಾಣದೆ 
ತಕ್ಕೆಡೆಯೊಳ್‌ ಕಡೆಗಣಿಸುವ ನೃಪವಿಡಂಬಮಿವು ಲಕ್ಷ್ಮಿ ನಿನ್ನ ದೂಸಟ್‌ನಲ್ಲೆಂ 
(ಗದಾಯು. ೯-೮); ತಕ್ಕೆಡೆಗೆ ತಕ್ಕುದಂ ಕುಡುವಂ (ಸಮಪ. ೬-೭೮) ; 
ಅಲ್‌ವಲ್ಲದೆ ತಕ್ಕೆಡೆಯೊಳ್‌ ತಅ್‌ಸಲ್ಲದೆ ತೊಡರ್ದು ನಮೆವ ಜೀವಕ್ಕೆಲ್ಲಂ 
ನೆಅಕೆಯೆ ಹಿತಮೆಂದು ಬಗೆದಿದನಟ್‌ಪುವೆಂ (ಜೀವಸಂ ೨-೭). 
[ದೇ.॥ ತಮಿ. ಮಲ. ತಕು; ತೆಲು. ತಗು] 

ತಗುಣಬಿಗುಣಂಬರಿ (ಕ್ರಿ). ಸ್ವೇಚ್ಛೆಯಾಗಿ ಓಡಾಡು : ಅಂತು ಕೊಂಡು 
ಪೋಪುದುಮೊಂದು ಪಡೆಯದಡಹಡಿಸಿ ನೋಡಿ ಕಾಣದೆ ಮಾಣದೆ ಮಗುಟ್ಟಿ 
ವಜ ಬೆಂಬತ್ತಿ ಸುತ್ತಿ ವಿಯತ್ತಳದೊಳ್‌ ತಗುಣಬಿಗುಣಂಬರಿದು ಬಂದು 
ಚಾರುದತ್ತನಿರ್ದ ತಿದಿಯನೊಯ್ದೇಕಾಕ್ಷನಪ್ಪ ಪಕ್ಷಿಯ ಸಮಕ್ಷಮಂ ಸಾರ್ದು 
. (ನೇಮಿಪು. ೪-೦೦೬ ವ). [ತಗುಣಬಿಗುಣ್ಯ + ಪರ್ಕಿ] 

ತೆಗುಣಿ "ತಗುಣೆ' ನೋ. 

ತಗುಣೆ, ' ತಗಣಿ, ತಗಣೆ, ತಗಂಣಿ, ತಿಗಣಿ, ತಿಗಣೆ, ತಿಗುಣೆ (ನಾ). 
ಗೋಡೆಯ ಬಿರುಕು, ಹಾಸಿಗೆ ಮುಂತಾದ ಕಡೆ ಇದ್ದ ಮನುಷ್ಯನ 
ರಕ್ತಹೀರಂವ ಒಂದು ಬಗೆಯ ಹುಳಂ ; ಮತ್ಕುಣ : ಗುಡಮಾಕ್ಷಿಕ 
ಮಳಯಜ ಎಂಬಿವನಿಂಬಾಗೊಡಗೂಡಿ ಧೂಪಿಸುಗೆ ಚಿಕ್ಕಡು ನೊಜಿಜುಂ 
ತೆಗುಣೆ ಬಾವಲೆಂಬಿವು ಕಿಡುಗುಂ (ಲೋಕೋಪ. ೯-೩೯) ; ತಗುಣೆಗಳಂ 


ತಗುಣೆಗಾಟ. 


" ಪೆಣತೇನೊರಸುತ್ತುಂ ಮೆಯ್ಯಟ್‌ಯದೆ ಕೊಲುತುಂ ನೊಣಂಗಳಂ 
ನಿರ್ದಯೆಯಿಂ ಇರ್ಪೆದುಂ (ಧರ್ಮಾಮ್ಮ. ೫-೧೭೪) ; ಮಾನವನ ಕ್ಷುದ್ರಶತ್ರು 
ಗಳ ಶ್ರೇಣಿಯಲ್ಲಿ ತಗುಣೆಗೇ ಅಗ್ರತಾಂಬೂಲ (ನಂಟರು. ೪೬). ತಗಣಿ: 
ಮಲಗಿ ಶಿಶುವು ಇರುತಿರಲು ತಗಣಿ ಗುಂಗಾಡಿ ಕಚ್ಚೆ (ಚಿದಾವ. ೦೦೭-೭). 
ತಗಣೆ: ತಗಣಿ, ತಗಣೆ, ತಿಗಣೆ-ಈ ರೂಪಗಳನ್ನೂ ಕಿಟೆಲ್‌ ಉಲ್ಲೇಖ 
ಸುತ್ತಾನೆ (ನಂಟರು. ೩೮); ತಗಣೆ ಉಪದ್ರ ಮಗಳಿಗೂ ಬಿಡಲಿಲ್ಲ 
(ಗಾದೆ). ತಗುಣಿ: ತಗುಣಿ ಹೆಬ್ಬುಲಿಯ ಹಿಡಿದಂದು ಹೆಣ್ಣಿನ 
ಬಗೆಯ ನಂಬುವದು (ಸರ್ವಜ್ಞ. ೧೭೬೯೯): ಚಿಕ್ಕಾಡಿ ತಗುಣಿಯೂ 
ರಕ್ಕಸರು ಜಾರೆಯರು ಒಕ್ಕಲಿಕ್ಕುವರು ಇರುಳಿಲ್ಲ ಬೆಳಗಾಗಿ ಸುಕ್ಕಿದಂತಿಹರು 
(ಸರ್ವಜ ೧೮೩೫). ತಿಗಣಿ: ಶೂಲಿಯು ಕೊಂಡು ವಿಷವನು ಕೊರಳ 
ಪೂಸಲು ಖಂಡಿಯಲಿ ಸಿಡಿಯಲಿಕೆ ತಿಗಣಿಗಳಾದವಾಕ್ಷಣಕೆ (ಸಂಥಪ. ೬-೨೬ 
ಅಡಿ). ತಿಗಣೆ: “ ಮತ್ಕುಣ- ತಿಗಣೆ” (ಓಷಧಿ. ೧೦೬) ; ಗಗನಯಾತ್ರಿ 
ಗಳಾದರಾ ಸೂರ್ಯಚಂದ್ರರು ಎಲ್ಲರು ತಿಗಣೆಗಂಜಿದರು (ಇಂಕಾಪ. 
೦೦೮-೬೮). ತಿಗುಣೆ: ಡುಂಡುಕನೆಂಬ ತಿಗುಣೆ ಬಂದು ಆನುಂ ನಿನ್ನ ಸಮಾಪ 
ದೊಳಿರ್ಪೆನೆನೆ (ಪಂಚತಂ. ೧೨೩-೧೦) ; ದೇಶಾಂತ್ರಿಯಾದವ ತಿಗುಣೆ ಚಿಕ್ಕುಟ 
ಪಸಿವು ಬಾಯಾಟ್‌ಕೆಗಂಜಿದರೆಂತಹುದು (ರೇವರ. ಹ. ೩೬೭-೧೨); ಚಿಕ್ಕಟು 
ತಿಗುಣೆಯ ತಿಕ್ಕುವಂದದಿ ನೆಲಕಿಕ್ಕಿದನರೆಗಳಿಗೆಯೊಳು (ನೇಮಿಸಂ. ೨೯-೩೦). 

[ದೇ.॥ ತುಳು. ತಗುಳಿ, ತಗುಲೆ, ಚಗುಳಿ, ಸಗುಳೆ] 
ತಗುಣೆಗಾಟ (ನಾ). ತಗುಣೆಗಳ ಕಾಟ ; ತಗುಣೆಗಳಿಂದಾಗುವ ಹಿಂಸೆ : 
` ತಗುಣೆಗಾಟಂಗಾೂಡು' ಪರಾ.  [ತಗುಣೆ * ಕಾಟ, ] 
ತಗುಣೆಗಾಟಂಗಾಡು (ಕ್ರಿ). ತಗುಣೆಯಂತೆ ಬಹಳವಾಗಿ ಹಿಂಸಿಸಂ,- 
` ಮತ್ತೆ ಮತ್ತೆ ಕಾಡಂ: ಈ ರಾಜಹಂಸನಂ ಸರಸೀರತಲಂಪಟನನಸುರೆ 
ನೊರ್ವಂ ಗಡ ಕೆೊಲ್ಲಾರವೊಲುದ್ಯತನಾದನಪಾರಬಲಂ ತಗುಳೆ ತಗುಣೆ 
ಗಾಟಂಗಾಡಲ್‌ (ಕಾಂತಿಪು. 6-೬೮). [ ತಗುಣೆಗಾಟ + ಕಾಡು, ] 
ತಗುತ್ತೆಂಗು (ನಾ). ಒಂದು ಬಗೆಯ ಮೂಲಿಕೆ (?) : ತಗುತ್ತೆಂಗು 
ಕೋಳಿಜುಟ್ಟಿನ ರಕ್ತದಿಂ ಅರೆದು ಗುಳಿಗೆಯಂ ಮಾಡಿ ಚೆಂದೆಂಗಾಯಿ ಎಲೆ 
ರಸದಲ್ಲೂ, ಆ ಬೀಜದಲ್ಲೂ ತೇದು ಹಚ್ಚಲು ಇರುಳುಗಣ್ಣು ಮಾಣ್ಣುಂ 
(ವಿವೈವಿ. ೬೩.' [?) 
ತಗುಬಗೆ "ತಗೆಬಗೆ' ನೋ. 
ತಗುರು "ತಗರ್‌,' ನೋ. | 
ತಗುರೆನಾಡು, ತಗರೆನಾಡು (ನಾ), ಒಂದು ಪ್ರದೇಶದ ಹೆಸರು : ತಗುರೆ 
ನಾಡ ಮಹಾಜನಂ ಪೋಗಿ ಕಣ್ಣರೂ (ಎಳೆ. ೪1, ಕಡೂರು. ೧೪೭-೩; 972). 

'ತಗರೆನಾಡು: ಕೋಗೋಡಿನೊಕ್ಕಲ್ತಗರೆನಾಡ ಕೂಡಿಲ್ಬಿ ಲ್ಲಿ (ಮೈಆರಿ. ೧೯೩೯, 

೩೬-೧; 1034). [ತಗುರೈ * ನಾಡು] 

ತಗುರ್ಚು "ತಗಳ್ಳು' ನೋ. 

ತಗುಲಿಸು "ತಗುಳಿಸು' ನೋ. 

ತಗುಲ್ಲು "ತಗುಳ್‌,' ನೋ. 

ತಗುಲ್ಲು "ತಗುಳ್ಳ್‌' ನೋ, 

ತಗುಲುಬೀಳ್‌, ತಗುಲುಬೀಳು (ಕ್ರಿ). ೧. ನೇತುಬೀಳು; ಜೋತು 
ಬೀಳಂ; ಕೈಗೆ ಸಿಕ್ಕು: ತಗುಲುಬಿಳ್ಹಪುದೆಂತು ಪಕ್ಷವಿರಹಿತ ಪಕ್ಷಿಗೊಗು 
ಮಿಗೆಯ ಶಾಖಾಗ್ರಫಲ (ಪರಶು. ೭-೨೬). ತಗುಲುಬೀಳು: ೧. ಸಲುಗೆ 
ಯಲಿ . . , ಮೈದುನನೆಂಬ ಮತ್ತೊಮ್ಮೆ ಬಗೆವ ಸಾಕ್ಷಂದ್ವಿಷ್ಣುವೆಂದೇ 
ತಗುಲುಬೀಳುವನೊಮ್ಮೆ ಕುತ್ತಿಗೆಗಗಡುತನ ನರ ಮಾಡೆ ಹರಿ ಸಂತೋಷಿ 
ಸುವನೆಂದ (ಶ್ಥಾನಸಿಂ. ೧೪-೯೩). ೨. ಗಂಟು ಬೀಳು; ಅಂಟು : ದೊಡ್ಡ 
ಕೆಲಸವೇ ನನಗೆ ತಗುಲು ಬಿತ್ತು (ರೂಢಿ). 

[ತಗುಲ್ಲು (ಎತಗುಳ್‌;) * ಬೀಳ, (ಎಬೀಟ್‌,)] 


೩೨೨೭ 


ತಗುಳ್ನ್‌ 


ತಗುಲುಬೀಳು «ತಗುಲುಬೀಳ್‌' ನೋ. 
ತಗುಸಿ (ನಾ). ಕುಂದು; ದೋಷ: “ತಗುಸಿಯೆಂದೊಡೆ ಕುಂದುಂ” 
(ಭಾರನಿ. ೬೦. [?]' 
ತಗುಳ್ಳ್‌, ತಗಲ್ಮ್‌, ತಗಲ್ಲು, ತೆಗುಲ್ಲು, ತಗುಳ್ಳು, ತಗುಲ್‌ (ಕ್ರಿ). 
೧. ಸೇರು; ಕೂಡಿಕೊಳ್ಳೂು ; ಹೊಂದಿಕೊಳ್ಳ : . ಪೆಜಗಸಿದಾಗಿ 
ಮುಂತಗಲಿತಪ್ಪು ದಜಿಂದೆ ಧರಾತಳಂ ತಗುಳ್ಲಿಆಪುದಟಂದೆ ಕೊಂಕಿ 
ಪರಿಯುತ್ತಿಕವಿಂದೆ ; . . ಪೋಲ್ನುದು ಮಹಾನದಿ ರುಂದ್ರಫಣೀಂದ್ರ 
ರಾಜನಂ (ಕಾವ್ಯಸಾ. ೭೪೭ ಶೂದ್ರಕ): ಕಾರಕವಿಭಕ್ತಿಯೊಳೊಂದೆ 
ಸಮಾಸಯುಕ್ತಿ ಲೇಸಕ್ಕುಮಭೇದರೂಪಗುಣವತಾಗೆ ತಗುಳ್ಲಿರೆ ಮೇಣ್‌ 
ಕ್ರಿಯಾಪದಂ (ಕವಿಂ». ೧-೧೧೭) ; ತಳಿರೋಳಿ ತಗುಳ್ಳು ತಳ್ತ ಕೇತನತತಿ 
ಚಾಮರೋತ್ಕ ರದೆಲರ್‌ ಮಲಯಾನಿಲನಾಗೆ (ಆದಿಪು. ೦೩-೬) ; ತಗುಳ್ಬ 
ವಿಹತಾಂಬುವ ಬಲ್ವೊನಲಿಂದಿರ್ಪಾಅದ ಬಟ್ಟೆಯೊಳೊಕ್ಕ ಪಲ್ಲವನಿಕಾಯದಿ 
ನಂದಜ್‌ದಂ ಕಾಡಾನೆಗಳಾಗೆಡೆ ಪೋದುದಂ (ಕಾವ್ಯಾವ. ೬3೬): ಆಗಮದ 
ಬಗೆಯ ಹೊಗನಗಣಿತಸೂಕ್ಷ್ಮನು . . . ತಗುಳನಲುಗ ತಿಳಿಯಲು 
ಹರಿಯಲು . ಬಾರದಾರಿಗಗೋಚರನುಭಯಭ್ರಷ್ಟ (ಶಿವಗೀ. ೧೨೨-೩೧೧). 
೨. ಅಂಟು ; ಹತ್ತು : ಮನೋಹರಮಾದುದಮರಕಾಂತೆಯರುರದೊಳ್‌ 
ಕುರುಳೊಳ್ತೆಗುಳ್ಳ ದುಗ್ಭಲವಂಗಳ್‌. (ಅದಿಫು. ೭೯): ಮಹಾದೋಷಂ 
ತಗುಳ್ಗುಮೆಂದ'ವಧರಿಸಿ (ವೃಷನಿ 84-೩7). ೩. ಮೆಚ್ಚು; 
ಇಷ್ಟಪಡು ; ಆಅಸಕ್ತಿವಹಿಸು: ಯಾಚಕಭೃಂಗಕೋಟಿ `ಕೈಕೊಂಡು 
ನಿರಂತರಂ ತಗುಳ್ಳು. ಕೀರ್ಶಿಸೆ (ಪಂಪಧಾ. ೧-೩): ವರ್ಣಕಂ ಕತೆಯೊಳೊಡಂ 
ಬಡಂ ಪಡೆಯೆ ಪೇಲ್‌್ವಾಡೆ ಪಂಪನೆ ಪೇಟ್ಗುಮೆಂದು ಪಂಡಿತರೆ ತಗುಳು 
ಬಿಚ್ಚಟಿ*ಸೆ ಭೇಟಲೆೊಡರ್ಚಿದೆನೀ ಪ್ರಬಂಧಮಂ (ಭಂಪಭಾ. ೧-೦೦) ; ವೀರ 
ಲಕ್ಷ್ಮಿಗಧಿನಾಯಕನೆನ್ಹು ಧರಾತಳಂ ಮಹೊೋ!ಕ್ಸೆವದೆ ತಗುಳ್ಹು ಬಣ್ಣಿಸುತ 
ಮಿರ್ಪ್ಪದು (ಸ9ಇ5. ೫೫, ೩೧-3೩: 1044). ೪. ಮೋಹಿಸು ; ಪ್ರೀತಿ 
ಮಾಡು : ಆತನ ಸುತರ್‌. ತಾಮಾಗಳೇ ಯೋಗ್ಯರಾಗರೆ ಪಟ್ಟಕ್ಕೆ ತಗುಳ್ಳು 
`ಪಾಲನೆಜಕಿವಿರ್‌ ಪಾವಿಂಗೆ (ಪಂಪಥಾ., ೨-6೪. ೫. ಸವಿನಾಪಿಸು ; 
ಹಿಂಬಾಲಿಸು ; ಬೆನ್ನಟ್ಟು : “ ತಗುಳ್‌ - ಅನುಧಾವನೇ (ಹಿಂದೋಡು) ” 
(ಕಮಧಾ) ; “ ಬೆನ್ನಟ್ಟೆನಲು ತಗುಳ್ತುದಕ್ಕುಂ ” (ಕವಿಕಂ. ೨೩೧) ; ಕರಿಣಿಯ 
ಸೀಯನಪ್ಪ ಮೊಲೆವೂಲ್ಲೆ ತಗುಳ್ತುದು ತತ್ಕಿಶೋರಕೇಸರಿ . , . ಇಂದ್ರ 
ತನೂಜತಪಃ ಪ್ರಭಾವದಿಂ (ಪಂಪಥಾ..೬-66) : ಜಾಯಿಲಂಗಳ್‌ ಕಂಡು 
ತಗುಳ್ಳು ಬಂದೆಮ್ಮ ಕಡಿದುವಾದೊಡೆ (ಪಂಡತಂ.. ೨0-3): ಗಟ್‌ವಟಿಯ 
ಪಾವಿನಂತೆ ಬೆಂಬಟ೨ಯಂ ತಗುಳ್ಳು ಪರಿತರೆ (ಸುಕುಮಾ. ೬-೫); ಗರ್ಭಿಣಿ 
ಯನೆಮ್ಮೆ ತಗುಳ್ಹಂತೆ (ಧರ್ಮಾಮೃ. ೨-೭೦) :: ಒತ್ತರಿಪ ಸಂಸಾರವಂ 
ಬೆಂಬತ್ತಿ ಪಾಆ್‌ ತಗುಳ್ಳು ನಲಿದಾಡುತ್ತಲಿಪ್ಪವೊಲೆರಡು ಕಯ್ಕಂ 
ಬಿಚ್ಚಿಯಾಡುವನು (ಬಸಪು. ೪೩೬). ೬. ಆವರಿಸಂ;. ಆಕ್ರಮಿಸು; ಮೇಲೆ 
ಬೀಳು: ಬಾಚಿಯಿಂ ತಡಂಗಡಿದುಂ ಕೊಂತದಿಂ ತಗುಳ್ದಿಟ್‌ದುಂ (ಧರ್ಮಾಮ್ಮ. 
4೩೭೩) ; ವಾರಣವಾಗಿ ಪೋರ್ವ ಪುಲಿಯಾಗಿ ತಗುಳ್ವ - * * ಮಹಾಸ್ತ್ರದಿ 
ನೆಚ್ಚು' ಕಿರೀಟಿ ಕಾದಿದಂ (ಅಗವಿ. ೦೫:೨೧) ; ತಗುಳ್ಳು ಪೊಯ್ವ ಗದೆಗೆ 
(ಜಂದ್ರಪು. ೧೦-೮೦) ; ಕಾಳ್ಗಿರ್ಚು ತಗುಳ್ದ ತೆಅದಿಂ ನಿಳ್ಳೈಸದೆ ನೊಂದು 
ಬೆಂದು: ಬಳಲುತ್ತೆಂದಂ (ಗರಿಕೆ. ೧-೦೦೬); ಖಳನುರವಣಿಸಿದನು ರಾಹು 
ತಾರಾಧಿಪನ ತಗುಳ್ವಂತೆ (ಕುವ್ಕಾಸ. ೧೪-೬೨); ಕಯ್ಗೊಳ್ಳಂ ರಾಷ್ಟ್ರದಿಂದೆಂದುಂ 
ತೆರೆಯಿಂ ಪೆರತೇನನುಂ ತಗುಳ್ವ ಸೊರ್ಕಂ ಪಗೆಯೊಳ್‌ ಆಳ್ಗಳಿಂದವನಳ್ಲಿ ಪಂ 
(ಸೌನಂದ. ೨-೩೩). ೭. ಓಡಿಸು; ತೊಲಗಿಸು ; ನೀಗು ; ನಿವಾರಿಸು: 
ುಳಿಶಾಸ್ತ್ರಂ ಕುಧರಾಸ್ತ್ರಮಂ . . . ಜ್ವಳನಾಸ್ತ್ರಂ ಗಗನಾಸ್ತ್ರಮಂ ತಗುಳೆ 
(ವರ್ಧಪು. ೮.೬೩) ; ಆನೆಂತುವುಂ ಹೋಗೆನೆಂದೆನಲುಪಾಯದಲು ನಿನ್ನಂ 
ತಗುಳಲೆಂದಾಡಿದೆನೆ ಧರೆಯ ಹಿತವನಾಚರಿಸಲಾಡಿದೆನಲ್ಲದೆ (ಸಿದ್ಧರಾ: ೩-೦೭) 
203 


ತಗುಳ್ಕ್‌ 


ತಾನೊಗೆದತ್ತು ಕಾರ್ಮುಗಿಲ್‌ ಗಡಣಮೆನಿಪ್ಪ ದಂಶಿತತಿಯಗ್ರದ ಡಿಂಡಿಮ 
ನಾದದಂತೆ ಪೆರ್ಗುಡುಗು ನಿದಾಘನಂ ತಗುಳಲೈದಿದ ನೀರದ ಕಾಲರಾಜನಾ 
(ರಾಜಕೇ. 6-003). ೮. ವಿವೇಚನೆಯಿಲ್ಲದೆ ದುಡುಕು: ಏಂ ತಗುಳ್ಳಿ 
ಯಿನ್ನುಸಿರದಿರೀವ ಮಾತನಿವನುಣ್ಣ್ಬುದು.  ಪಾಂಡವಮಿತನಗ್ನಿ (ಪಂಪಧಾ. 
೩-೬೨). ೯. ತೊಡಗು; ಮೊದಲುಮಾಡು; ಪ್ರಾರಂಭಿಸು; ತಪಂಬಟ್ಟ 
ದಿವಸದಿಂ ತಗುಳ್ಳಿಂದಿಂಗಯ್ಹು . ದಿವಸಮುಣ್ಟುದಿಲ್ಲ (ವಡ್ಮಾರಾ. ೮೨-೩) ; 
ಭದ್ರಶಾಲದಿಂ ತಗುಳ್ಳು ಪಾಂಡುಕವನಂಬರಂ (ಆದಿಪು. 8.8೨7) ; ಜಯಂ 
ಬೆಸಗೊಳೆ ಗಂಗಾದೇವಿ ಪೇಟಲ್ತಗುಳ್ಹಳ್‌ (ಜಾವೂಪು. ೮೨-೩): ಸವಿಸ್ತರಂ 
ವೇಟಲ್‌ ತಗುಳ್ಳು (ಪಂಠತಂ. ೬೦-೬). ೧೦. ಅನುಸರಿಸು ; ಆಚರಿಸು ; 
ಪಾಲಿಸು: ಭೋಗಿಪೆನೆನ್ನ ಜವ್ವನಮಾಮಿಸಾಧನಮುಂ ತವುವನ್ನೆಗಂ . 
ಅನ್ನೆಗಮತ್ತಟನಂ ತಗುಳ್ವೆನೆಂತಾಗಿಯುಮೆಂಬ ನಿನ್ನ ಮೊಲಗಟ್ಟಲೆಗಾಂ 
ಬೆಆಗಾದೆಂ (ಆದಿಪು. ೩-೬೩). ೧೧. "ಉಂಟಾಗು; ಸಂಭವಿಸಂ; ಒದಗು; 
ಬರಂ: ಗುರುಸಮಕ್ಷಪರೋಕ್ಷವಿನೇಯವೃತ್ತಿಯಿಂದಮ್ಮನದುಕ್ಕೆವಂ ತಗುಳಿ 
ನಿರ್ವಹಣಸ್ಥಿ ತಿಗುಯ್ದರೀ ಪುರಾಣಂ ಮಹಿರತ್ನಮಿಂತಿದೆಯಳಂಕೃತಿ 
 (ಶಾಂತಿಪು. ೦೨-೬೧) ; ಅರೋಚಕಂ ತಗುಳ್ಳಡೆ ಬಜಬೇನೆ ಎತ್ತುವಡೆ . . . 
ತಗುಳ್ಳುಂ. ಪುಟ್ಟುಗುದಾತ್ತ ಬಲಕ್ಷಯಂ (ಕಲ್ಶಾ. ೬-೦); ದೀರ್ಫಕ್ಕೆ ದೀರ್ಫ 
ವೊದವೆ ಸಮಸಂದಾ ಯುಗಳಂಗಳೊಳಮಳಿನಮಾಗೆಲ್ಲಿಯುಂ ಸವರ್ಣ 


೩೨೨೮ 


ವಿಧಾನಂ -(ಕಮದ. ೭) ; ತನಗೆ ಕಂತುಹರಕರುಣದಿಂ ತಗುಳ್ಳ ರೂಪದೊಳು |. 


ಹಿಮವಂತಸುತೆಯಾಸ್ಟಾಂತಮುತ್ಕಂತಚಂಚಲಮಾದ ಬಳಿ ಕ ತಾನೆಂತು 
`ನಿಶ್ಚಿಂತೆಯಿಂದಿರ್ಪೆಂ (ನಂದಿಮಾ. ೯-೫೨). ೧೨. ಬಯಂ್ಯ; ತೆಗಳು; ವಣೂದ 
ಲಿಸು: ಒರ್ವರೊರ್ವರಿಜಿ*ಯುತ್ತಂ. ಮುನಿದು ತಗುಳುತ್ತಂ. . . ಬಿಡದೆ 
ನರಳುತ್ತಂ: .ಪುಡಿಯೊಳು ಪೊರಳುತ್ತಮಿಪ್ಪರ್‌ ' (ತ್ರಾವಕಾ. 3೨-೧೫). 
*ತೆಗಬ*,' -ಪರಾ. ತಗಲ್‌; : ೧೩. ತಾಕು; ಸೋಂಕಂ; ಸ್ಪರ್ಶಿಸು: 
ಕಣೆ ಅವಂಗೆ. ತಗಲ್ಹು ಮೂರ್ಛೆವೋದಂ (ಅಡ್ಕುತ. ೩4-೦೯). ತೆಗಲ್ಲು : 
೧. ಪೊಗಳಿದ ಭಕುತರ ತಗಲಿ'ತೊಲಗನೆಂದು ಮಿಗೆ ಕೂಗುತ್ತಿರಲು (ವಿದಾಕ್ಮ. 
೬೩-೨) ; ತನುಲತೆಗಳನ್ಕೋನೈಮಾಗಿ ತಗಲಿರೆ.. . . ತನುಭಾವಮಳಿದು 
ನಿದ್ರಿಪ ಮುನಿನೀಗಣವ ಕಂಡನಾ ವಾಯುಸುತನು .(ವೆಂಕಾರಾ. ೫-೪-೦೮); 
೧೩. ತೆನೆಗಳಿನಶಶಿಯಾ ತಗಲಿ ಪೆರ್ಬಾಗಿಲೊಳು ಚಂದ್ರನನುಗಿವವು 
(ಜನಧಾ. ೨-33); ಈ ಬಾಣವು. ಈ ನೀಚನ ಮಗನಿಗೆ ತಗಲಲಿ 
(ನೀತಿಚಿಂ. ೩1, ೦೪) ; ಆಕಾಶಬಾಣವನ್ನು (100೬6) ಚಂದ್ರಗ್ರಹಕ್ಕೆ 
ತಗಲುವಂತೆ ಎಸೆದಿದ್ದಾನೆ.(ಶಿಲ್ಪನಾ- ೦೮೨). ೧೪. ಸಂಭೋಗಮಾಡು: 
ತಗಲಿದವನಿಗೆ ಹಗಲೇನು ಇರುಳೇನು (ಗದೆ). ತೆಗುಲ್ಲು: ೧. 
ಸೊಗಸಿಂದಮಾನಂದಗೊಳುವ ಸುಕುಮಾರಾಂಗಿ ಮಿಗೆ ರಕ್ಕಸೀಗಣದಿ 
ತಗುಲಿ .. ಸಂಕಟಗೊಂಬ ಬಗೆಯ ನೋಡಲು ವಿಧಿಯ ಬಲಮೆಂತೊ 
(ವೆಂಕಾರಾ-8-೮-೧); ಕೇಶಿಧ್ವಜನು ಆ ರಾಜ್ಯಭೋಗಗಳಲ್ಲಿ ತಗುಲಿ 
ಕೊಳ್ಳದೆ ಯೋಗನಿಷ್ಠನಾಗಿದ್ದು . . .. ಯಜ್ಞವನ್ನು ಮಾಡತೊಡಗಿದನು 
(ಸಾಹಿಜೀ ೯೬). ೨. ರಾವಣನ'.ತೇಜಸ್ಸಿಗೆ ಸ್ಟ್ರೀವ್ಯಾಮೋಹದ ಕಳಂಕವೊಂದು 
ತಗುಲದಿದ್ದೆರೆ ಅವನ ಸಮಾನರು ಯಾರು (ಕಾವ್ಶಸ..8); ಒಂದ: ಹುಲ್ಲುಕಡ್ಡಿ 
ನನ್ನ ಬಟ್ಟೆಗೆ ತಗುಲಿಕೊಂಡಿದೆ (ನೀತಿಜಿಂ. 1೪, ೨೮) ;- ಅರಸರ ತೈಲಚಿತ್ರಕ್ಕೆ 
ನಂದಾದೀವಿಗೆ ತಗುಲಿ, ಆದು ಉರಿದುಹೋಗುತ್ತದೆ (ಸಂಸಕ. ೯೯). ೧೫. 
ಬೆಲೆಯಾಗು ; ವೆಚ್ಚವಾಗು ; ಖರ್ಚಾಗು : ಅಷ್ಟೇ ಕೆಲಸಕ್ಕೆ ಕನಿಷ್ಠಪಕ್ಷ 
ಹೆತ್ತು ರೂಬಲ್‌ ತಗುಲುತ್ತಿತ್ತು (ಪುನರು. ೨೬೪). ತೆಗುಳ್ಳು: ಹ. ಮಗನ 
ಕರೆದರೆ ಯಮನ. ದೂತರ ' ತಗುಳುವಂದು ಸವಿಸಪವರ್ಶಿಯೆ ನಗಧರ 
ಶ್ರೀಕಾಂತ ಸಲಹೆನೆ ಮುನಿಕುಮಾರಕನ ಉಗುಳಿಚಿದೆಲಾ (ಕುವ್ಕೂಆ. ೨-೨೯); 
ಹಾಳಾಹಳಂ ತಗುಳಿ ನಾಲ್ವಿ ಕ್ಶನಾಂತು ನೆಟ್‌ ಪರಿಪರಿದು ಸುಡ್ಗುತ ಬರಲು 


(ಲಶಿಶೆಂ.' ೧೨.೮) ; ಭುಗುಧುಗಿಲು ಭುಗಿಲೆಂದು ಕೇಸುರಿ ತಗುಳಿದುದು 


40 


46 


ತಗುಳ್ಕ್‌ 


(ನಿಭಾಗ. ೦೦-೧೭-೨೦). ಛಿವಿ. ಪಾಪಿ ಪೋಗೆಂದಂದು ನಿನ್ನಂ ಕೋಪದಿಂ 
ನಾಂ ನುಡಿದು ತಗುಳಿದ ಪಾಪವಂ ಸೈರಿಸುವುದು (ಬಸಪು. ೦೩-೨೩) ; ಜಿನ 
ದತ್ತೆಯಾಲಯಕೆ ಪುಗಲವಳ್ಯಂಡೆಲೇ ಕಡುಪಾಪಿ ವೋಗೆಂದು ತಗುಳಿದಳ್‌ 
(ಸಮ್ಮಕೌ. ೦೦-೧೮) : ವಿಭಾಡಿಸಿ ತಗುಳಲ್‌ ದೂತಂ ಬಂದಾಕ್ಷಣ 
ದೊಳ್‌ ವಿಕ್ರಮ ಕೌರವನೆಂದಂದಮನೊರೆಯಲ್‌ (ಜಯಕಾ. ೬-೦೦). 
ಡಿತಗುಟಿ*; ಓ. ಅಸಹಾಯಸಿಂಹಂ ತಗುಬ`್ಡಿಳ್ಳ ಬಡಿವಂ ದುಷ್ಟಮನ್ನೆಯ 
ಪ್ರಳಯಕಾಳಂ (ಸೌಇಇ. ೫%, 3೪.೬; 1084). 

ತಗಲು ಹಾಕು, ತಗಲ್ಲಾಕುಎತಗುಲಿಸು;. ತೂಗುಹಾಕು; ಅಳವಡಿಸು: 
ಗುರು ಕೊಟ್ಟ ಚೀಲವೆಂದು ಗೂಟಕ್ಕೆ ತಗಲು ಹಾಕಿದರೆ ಹೊಟ್ಟೆ ತುಂಬೀತೆ 
(ನೀತಿಚಿಂ. ೪11, 89) ; ಯಮುನ ದೂತರು ಬಂದು ಪಾಶವನು ತಗಲ್ಲಾಕಿ 
ಮಮತೆಯಿಲ್ಲದೆ ಪ್ರಾಣ ಎಳೆಯುತಿರಲು(ಪುರಂದ.೦-8೨-೩).ತಗುಳೆ ಗಟಪು 
ಮನಸ್ಸಿಗೆ ತಾಕುವಂತೆ ಹರಟಂ ; ಮರ್ಮೋದ್ರಾಟನೆ ಮಾಡು : 
ಪದುಳಂ ಕುಳ್ಳಿರ್ದೆಮಗಾಯದ ಮಾತಂ ತಗುಳಿ ಗಟಪಿ ಪೋದಂ (ಗದಾಯು. 
೨-೧೩). ತಗುಳೆ ಪಾಡು ಎ ಮನಸ್ಸಿಗೆ ಹಿಡಿಸುವಂತೆ ಹಾಡು; ಮನೋ 
ಹರವಾಗಿ ಹಾಡು: ಪದ್ಮಜಂ ತಗುಳೆ ಪಾಡಿ ಸಾಮಂಗಳಂ(ಕಾವ್ಯಾವ. ೧೩೫). 
ತಗುಳಿ ಪೀರು ಎ ಎಡೆಬಿಡದೆ ಕುಡಿ : ಬಡಬಾನಳಂ ಬಿಡದಾಗಳುಂ ತಗುಳೆ 
ಪೀರೆಯುಮಂತದೆಳ್ಳನಿತಪ್ಪೊಡಂ ತವದಂತೆವೊಲ್‌ (ಕಾವ್ಯಾವ. ೭೨೩). 
ತಗುಳೆ ಬಾಜಿಸುಎಹೊಂದಿಕೆಯಾಗಿ ಬಾರಿಸು;'ಕೂಡಿಕೊಂಡಂ ಬಾಜಿಸು: 
ಎತತ ಘನಾವನದ್ಧ ಸುಷಿರಂಗಳನೊರ್ಮೆಯೆ ಕೂಡೆ ಕೂಡಿಕೊಂಡತಿದ್ರುತ 
ವಾದಕರ್ತಗುಳೆ ಬಾಜಿಸೆ (ಮಲ್ಲಪು. ೪-೨೭). ತಗುಳೆವರ್‌ ಎ ಅನುರೂಪ 
ವಾಗಂ; ಹೊಂದಿಕೊಳ್ಳು; ಸಮನಾಗು: ಈತನುದಾತ್ತ ಫೂರ್ವಭೂವಿ 
ಫರುಮನೊಳ್ಳಿ ನೊಳ್‌ ತಗುಳಿವಂದೊಡೆಯಾ ಕಥೆಯೊಳ್‌ ತಗುಳ್ಳಿ ಪೋಲಿ 
ಪೊಡೆನಗಟ್ತಿಯಾದುದು ಗುಣಾರ್ಣವ ಭೂಭು ಜನಂ ಕಿರೀಟಿಯೊಳ್‌ 
(ಪಂಪಭಾ. ೦-೦೪). 

[ದೇ.8 ತುಳು. ತಗರು, ತಗರ್‌: ; ತೆಲು. ತಗುಲು, ತವುಲು] 


ತಗುಳ್ಳ್‌ ತಗಲ್ಯು, ತೆಗುಲ್ಕು, ತಗುಳ್ಳು (ನಾ). ೧, ಸೇರಿಕೆ; ಹೊಂದಿಕೆ; 


ಜೋಡಣೆ : “ ತಗುಳೆಂದು ಸಂಧಾನಂ” (ಕಠಸಾ, 3೮-೩೮೬). ತೆಗಲ್ಲು : 
೨. ಸಂಬಂಧ ; ಸಂಪರ್ಕ : ಎಲ್ಲಿಯ ಗುಡಿಯ ಕಟ್ಟಿದ ಸಿದ್ಧರಾಮಯ್ಯ 
ಎಲ್ಲಿಯ ಬಿಟ್ಟಿ ಬಂತೆನಗೆ ಎಲ್ಲಿಯ ತಗಿ£ಗ]ಲು ತಾಪತ್ರಯವೆಂದಾಗ 
ಮಲ್ಲಿಕಾರ್ಜುನ ಚಿಂತಿಸಿದನು (ಅಮುಸಾಂ. ೩೫-೭೦); ತನಗೀ ವೃತ್ತಿ 
ಗಸಂಗತ್ವವ 'ತಿಳಿದನಿಗಘಪುಣ್ಯದ ತಗಲುಂಟೆ (ಕೈಳವ. 8-9೮.೪); ಹರಿಯ 
ನೆನೆಸಿದ ಹೆಗಲು ಮುಕ್ತಿಗೆ ಬಲು ಮಿಗಿಲು ಹರಿಯ ನೆನೆಸದ ಹಗಲು 
ನರಕಕ್ಕೆ ತಗಲು (ವಿದಾಕೃ. ೨೨-೨). ತಗುಲ್ಯು: ೨. ಕೊಂಕು ಕೊಸರುಗಳ 
ಕಿನಿಸೆಂಬ ತಗುಲುಗಳ ಸೋಂಕದಿಹೆ . . . ನೆಲದೊಳು (ವೆಂಕಾರಾ. ೬-೬೨- 
೩8). ತಗುಳ್ಳು : ೩. ಹತ್ತಿರ ಬರುವುದು ; ಸವಿಸಿಹಿಸುವುದಂ. 
ತಗುಲಾಗುು2ಸೇರುವೆಯನಾಗಂ: ರಾಮಚಂದ್ರನ ಸೇವೆಗೆ ಕಲಿ ಹನುಮಂತ 
ನೇಮದೆ ತಗುಲಾದಂತೆ ಭೂಮಿಪ ಕಂಠೀರವೇಂದ್ರಗೆ ನಂಜೇಂದ್ರ ತಾ 
ಮನೋಹರದೊಳೊಪ್ಪಿದನು (ಕಂಸವಿ. ೪-೦೦೪); ನಿಂಮ ಚರಣಾರವಿಂದದ 
ಸೇವೆಗೆ ತಗುಲಾಗಿಯಿಧೇವೆ (ಮ್ಯುಆರಿ. ೧೯೪೩, ೩೦-೪೦; ಸು. 1709). 
ತಗುಳುಮಗುಳು, ತಗಳುಮಗುಳು ಇ (ಶತ್ರುವನ್ನು) ತಾಗುವುದು 
ಮಂತ್ತು ಹಿಂದಿರುಗುವುದು ; ಆಕ್ರಮಣ ಮಾಡಿ ಶತ್ರುವಿನ ಕೈಗೆ ಸಿಕ್ಕ 
ದಂತೆ ತಪ್ಪಿಸಿಕೊಳ್ಳುವುದು: ಎದ್ದು ನಭದೊಳ್ಳಳಂಚುವರೊಮ್ಮ 
ಭೂತಳೆದೊಳಿದ್ದು ಹೆಣಗುವರೊಮ್ಮೆ ಬಳಸಿ ಮಂಡಲದಿಂದೆ ಹೊದ್ದಿ 
ಹೋರುವರೊಮ್ಮೆ ತಗುಳುಮಗುಳಾಗಿ ತಾಗುವರೊಮ್ಮೆ ಸರಿಬರಿಯೊಳು 
(ಜೈಮಿಧಾ. ೨೨-೨೯) ; ತಗಳುಮಗುಳಾಗಸಮಸಮರದಲಗಣಿತದ ಭಟನಿವಹೆ 
ವಡಗೆಡೆದುಗುಳಿಚಿದರಸುಗಳನು (ಕೋಗಯ. ೨೦-೨೪). [ಆ ತಗುಳ್‌1? 


ತಗುಳ ೩೨೨೯ 


ತಗುಳ (ನಾ). ಒಟ್ಟಾಗಿರುವುದು; ಗೊಂಚೆಲಂ ; ವಂಂಜರಿ: ನಗೆಯಿಂದ 
ಬಿರಿವಂತೆ ಬಿರಿವೆ ಬಿರಿಮುಗುಳ ತಗುಳದಿಂ ಸೊಗಯಿಸುವ ಮಲ್ಲಿಕಾಲತೆಯ 
ಜೆಂಪಂಗಳುಂ (ಪುಷ್ಪಪು. ೨-೩೯ ವ); ` ಚೆಲ್ವಿಂ ಬಳ್ಳಲಾದ ಮಲ್ಲಿಗೆಯ 
ಮುಗುಳ ತಗುಳದಿಂದೆಸೆವ ಬಾಸಿಗಂಗಳೊಳಮಳಂಕರಿಸೆ (ಪುಷ್ಪ ಪು. ೪-೮೧ವ). 

[ಎತಗುಳ್‌ ?1 

ತಗುಳಿಸು, ತಗಲಿಸಂ, ತಗುಲಿಸು (ಕ್ರಿ). ೧. ಸೇರಿಸಂ ; ಹೊಂದಿಸು : 
ಮೊಗಮೆಂಬಲರ್ಗೊಳದ ತಡಿಯೊಳಿರಿಸಿದಳಿವಳಂಚೆಗಳನೆನೆ ಸತಿಯ ಕಿವಿ 
ಯೊಳ್‌ ತಗುಳಿಸಿದಳ್‌ ಹಂಸರಚನೆಯೋಲೆಯನೊರ್ವಳ್‌ (ಪುಷ್ಪಪು. ೯-೭೭). 
೨. ತಳ್ಳಿಸು ; ಓಡಿಸು; ಹೊರದೂಡಿಸು : ಹರಹರಾಯಿಂದೀ ವ್ರತ 
ಭ್ರಷ್ಟರ ದೆಸೆಯನೀಕ್ಷಿಪೊಡೆ ನುಡಿವೊಡೆ ಪರಮಪಾತಕವೆನುತ ಹುಗಲೀಯದೆ 
ತಗುಳೆಸಿದೊಡೆ (ಬಸಪು. ೬೦-೨೭). ತಗಲಿಸು: ೧. ದಿಟ್ಟಿನೋಲೆ ಮೊಣ 
ಕಾಲಿಗೆ ತಗಲಿಸಿ ಗಟ್ಟೆಕಂಕಣ ಕಿವಿಗಿಟ್ಟು (ಪುರಂದ. ೧-೦೦೦-೪). ಹಿ. 
ಮಂಟ್ಟಿಸು; ತಾಗಿಸು: ಮತ್ತೆ ಪ್ರಾಗ್ವಾಸನೆಯ ಪೆಸರಿನ ಸುತ್ತುವಳ್ಳಿಯ 
ಮೆಟ್ಟಿರದ ಮೈ ಪತ್ತುತಿಹ ಸಂಕಲ್ಪ ಚಿಗುರಿಗೆ ಜುಟ್ಟ ತಗಲಿಸದೆ (ಗಗತಾ. 
೧೬-೦೮) ; ನಾನು ಸ್ವಲ್ಪ ರೋಗದ ಸೋಂಕನ್ನು ತಗಲಿಸಿದರೆ ಅವು `ಸತ್ತ 
ಪ್ರಾಣಿಯ Loc ವ್ಯಾಪಿಸಿರುತ್ತವೆ (ವಿಕಾಸ.೬೩). ತಗುಲಿಸು: 
೧. ಉಪ್ಪು ಮೆಣಸು ಜೀರಿಗೆ ಸರಿಯಾಗಿ ಹಾಕಿ ಸ್ವಲ್ಪ ಹಿಂಗು ತಗುಲಿಸಿ 
ಅಯಕಟ್ಟು ಮಾಡಿ (ಕಥಾಮಂ. 1೪, ೦೪). ೪. ನಿಂದಿಸು; ದಬಾಯಿಸು; 
ಆ ಚಿಕ್ಕಮಗು ಆ ಭಾರತದ ದೇವೆರಾಜೈಯ್ಯ ಎಷ್ಟು ಧೈರ್ಯವಾಗಿ ಪಂಡಿತ 
ನಿಗೆ ಜವಾಬು ಕೊಟ್ಟ ನೀವೂ ಹಾಗೆಯೇ ಪಂಡಿತನಿಗೆ ತಗುಲಿಸಬೇಕಾಗಿತ್ತು 
(ಜೆಂಗಾಳ್ಮ. ೫೭೮). *ತಗುಳ್ಳು ಪರಾ. [ತಗುಳ್‌, + - ಇಸ್ಕು] 

ತಗುಳ್ಳು ತೆಗೆಳ್ಮ್‌' ನೋ. 

ತಗುಳ್ಳು "ತೆಗುಳ್‌' ನೋ. 

ತಗುಳ್ಚಿಸು (ಕ್ರಿ). ನೂಕಂ ; ತೊಲಗಿಸು ; ನಿವಾರಿಸು ; ದೂರಮಾಡಂ: 
ಕರಕಪಾಲಮಂ ಕಂಡೊರ್ವ ಶಶಿಮುಖಯರಾದೊಡಂ ಭಯ ಬಿಭತ್ಸುಗೆ 
ಸಂದುದಿಲ್ಲವೆನೆ' ಶಿವಮುಖದೊಳು ಬಿಸುಗೆಗಣ್ಣಳ ಪೆಆತು: ಕಾಣುವೇ 
ಮೇಣ್‌ ಮಿಕ್ಕ ರಸಮೆನಿತ್ತಾದೊಡಂ ಮೋಹೆರಸಮಂ ತಗುಳ್ಳಿ ಸಬಲ್ಲುದೇ 
(ಜಿಲಪು. ೨೦-೨) ' [ತಗುಳ್ಳು + - ಇಸ್ಕು? 

ತಗುಳ್ಹು, ತಗುರ್ಚು (ಕ್ರಿ). ೧. ಸೇರಿಸು ; ಕೂಡಿಸಂ ; ಬೆರಸು: ಅರಸ 
ನಟ್‌ದೇಂ ಮಹಾಪುರುಷರತ್ನದೊಳ್‌ ರತ್ನಮಂ ತಗುಳ್ಳಿ ದನೊ (ಕಾಂತಿಪು. 
೨-೭೫); ಪಟಗನ್ನಡಂ ಪುದುಂಗೊಳೆ ಕೊಟ ಸಕ್ಕ ದಮಂ ತಗುಳ್ಳಿ ಜಾಣ್‌ ಕಿಡೆ 
ಮುತ್ತಂ ಮೆಟಿಸಕಿ `ಕೋದಂತಿರೆ ಪೇಟ್ವಿ. ಆೌಗವಿಗಳ ಕವಿತೆ "ಬುಧರನೆರ್ದೆ 
ಗೊಳಿಸುಗುಮೀ (ಕಾವ್ಯಾವ. ೩೩); ತದೀಯ ದುಸ್ತ ಕ ಸ್ಮರದಶಾವ್ಯತಿಕರಕ್ಕೆ 
ತಲ್ಲಬೀಸಿ. . . ನಲ್ಲಳಸುವನಾಂ ಸಾಹಸದೊಳ್‌ ತಗುಳ್ಳಿ ನಿಲೆ ಪಿಡಿವ 
ನಯಮಂ ಬಗಕೆ (ವರ್ಧಪು. ೪-೮೨ವ). ೨. ಅಳವಡಿಸು ; ಸಿಕ್ಕಿಸು : 
ಮಘವಂ ಶಚಿ ಪೂತ ಚೂತಮಂ ನೆರ್ಮಿದಶೋಕವಲ್ಲರಿಯ pA 


ಮೊಂದನೆ ಕೊಯ್ದು ರಾಗದಿಂ ಸೋರ್ಮುಡಿಯೊಳ* ತಗುಳ್ಳಿ ದೊಡೆ | 


ಸೂಟಿನೆ ಬಾರಿಸಿದಂ (ಪಂಪಛಾ. 8-೮೨); ಕೋಡ ಮೊನೆಯೊಳ್‌.. ತಗುಳ್ವಿ ದ 
ಸೂನಗಿಗತ್ತಿಯ (ಕೇ. ೬-೦೦೦). ೩. ತೊಡು; ಧರಿಸು : $ ಸೌಭಾಗ್ಯ 
ನಿಧಿಯ ವಿಯೋಗೆದಿಂ ಜೀವವಿಯೋಗಮಾಗದಿರ್ಕೆಂದು ತಗುಳ್ವಿದ ರಕ್ಷಾ 
ವಳಿಯಂತೆ ಕೊರಲೊಳಿಕ್ಕಿರ್ದಕ್ಷೂವಳಿಯುಂ (ಕಾದಂಪೂ. ೭೯೦); ಗೆಳದೊಳ್‌ 
ತುಲಸೀಸ್ರಜಮಂ ತೆಗುಳ್ವಿ (ದಿವ್ಯ. ೯-೧೯). ೪. ಹೊಂದಿಸು; 
ಅನ್ನ! ಯುಸು : ಸಂಖ್ಯೆಗಳೊಳೇಕಬಹುತ್ವವಿಪರ್ಯಯಕ್ಕ ಸಂಖ್ಯಾತಗುಣಂ 
ವಿಕಲ್ಪ ಮದು ಕನ್ನ ಡದೊಳ್‌ ಗುಣಮಂ ತಗುಳ್ಳುಗುಂ (ಕವಿರಾ. ೦-೦೦೪) ; 
ಈ ಕಥೆಯೊಳ್‌ ತಗುಳ್ಳಿ ಪೋಲಿಪೊಡೆನಗಟ್ಟಿ 'ಯಾದುದು ಗುಣಾರ್ಣವ 
ಭೂಭುಜನಂ ಕಿರೀಟಿಯೊಳ್‌ (ಪಂಪಛಾ. ೦-೧೪): ಓಹಿಲಯ್ಯಂಗೆಿ ಪೆರ್ಮೆಯಂ 


96 


36 


ತೆಗುಳ್ಬು 


ತೆಗುಳ್ಳಿ ನೀಂ ಮಿಗೆ ಪೊಗಳ್ಳುದನುಚಿತಮಕ್ಕುಂ (ವೈಷವಿ. ೨೯-೧೬೬ವ) ; 
ಬೆಳಕಿನ ಅನುಭವವನ್ನು ಪರಿಭಾವಿಸಿ ಆ ಬೆಳಕನ್ನು ಗಾಂಧೀಜಿಯ 
ವ್ಯಕ್ತಿತ್ವದ ಚಿತ್ರಣಕ್ಕೆ ತಟಕ್ಕನೆ ತಗುಳ್ವಿರುವುದು ತುಂಬ ಹಿತವಾಗಿದೆ 
(ಸೌಂದಸ. ೩9೪೩೬). ೫. ತಗುಲಿಸಂ; ಗಂಟುಹಾಕು : ಗಾಳುಗೊರವಂ 
ತಗುಳ್ಳಿ ಪಳಾಳಮನೇನೊಂದನಪ್ಪೊಡಂ ಗಟಪಿದೊಡಂ ಬೇಳುನುಡಿಗೇಳ್ಲು 
ಕೆಮ್ಮನೆ ಬೇಳಲ್‌ ನಿಮಗಂತು ರಾಜಸೂಯಂ' ಮೊಗ್ಗೇ (ಪಂಶಥಾ. ೬-೨೪). 
೬. (ಉರಿ) ಹತ್ತಿಸು; ಅಂಟಿಸಂ; “ತಗುಳ್ಳು ಉದ್ಯೋಗೇ, ಆಗ್ನಿಚಾಧನೇ 
ಚ” (ಕಮಧಾ) ; ಬಳೆದ ತಮಮೆಂಬ ಕರಡಮನಳವಲ್ಲದೆ - ಸುಟ್ಟು 

ಡಿಸರೆಂದಜನುದಯಾಚಳದೊಳ*್‌ ತಗುಳ್ಳೆ ತಳ್ಳೊಡೆನಳುರ್ವ ದವಸಗ್ನಿಯ 
ವೊಲರ್ಕನುದಯಂಗೆಯ್ದಂ (ಕಾವೈಸಾ. 6೭೧ ಶೂದ್ರಕ) ; ಎನ್ನ ಬಸಿಆಕೊಳ್‌ 
ಕಿಚ್ಚಂ ತಗುಳ್ಳಿದಂ (ಅರ್ಥನೇ. ೬-೬೯೮). ಪ. ಮಾಡು; ನಿರ್ಮಿಸು : 
“ತತುಳ್ಳು-ಉದ್ಮೋಗೇ,ಅಗ್ನಿಬಾಧನೇ ಚ”(ಕಮಠಾ);ಸುರಪೆತಿಯಿಲ್ಲಿಯಲ್ಲದೆ 
ಜಿನಾಭಿಷವೋತ್ಸವಮಂ ತಗುಳ್ಹನಾ ' ಸುರತರುಯಿಲ್ಲಿಯಲ್ಲದುದಿತೋದಿತ 
ಮಾಗದು (ಮಹಾನೇ. ೧-೩೫) ; ಆಲ್ಪಾರ್ಥ'ವನಾಳ್ಹರೆ ವಸ್ತುವಿನರ್ಧವನು 
ಸಿರುತ್ತಿರೆ ತಗುಳ್ಳುವುದು ಸಂಹಿತೆಯಂ (ಕಮದ. ೬೪). ೮. ಆರಂಭಿಸು ; 
ತೊಡಗು; ಉಪಕ್ರಮಿ ಸು: ಪಂಕಜೋತ್ಕರಮುಮನಿಂದುಮಂಡಲ 
ಮುಮಂ ಮೊದಲೊಳ್ಳಮೆದಬ್ಬಿ ಜಂ ಮನೋಹರಮೆನೆ ಮಾಡಿದೀ ಶೊಗದ 


' `ಪೋಲ್ವೆಗೆ ಮುನ್ನೆಗಳೆಲ್ಪಗುಳ್ಳಿ ಬಿತ್ತರಿಸಿದನಲ್ಲದಿಂತು `:ಸಮವಸ್ತುಗಳಂ 


ಪಡೆವಂತು ಗಾಂಪನೇ (ಕಾದಂಪೂ. ೩೪೩). ೯. ಆಗಿಸು; ಉಂಟುಮಾಡು: 
ನುಡಿಯಂ ತಗುಳ್ವಿ ನೋಟಂ ನುಡಿ ಪರಿಚಯಮಂ `ತಗುಳ್ವಿ 'ಪರಚಯ 
ಮಳಿಪಂ ತಡೆಯದೆ ತೆಗುಳ್ವಿ ಮನದಳಿಪೊಡಗೂ[ಡಿದು]ದಂ ತೆಗುಳ್ತು ಗುಂ 
ಕಾಮಿಗಳಾ (ಕವಿರಾ, ೩-೨೦೨) ; ಉತ್ತ ಕ್ಲ ರಗೋಗ್ರಹೆಂ ಪರಿದುಮಾಗ್ರಪಮಂ 
ಮನದೊಳ್‌ ತಗುಳ್ಳಿ (ಪಂಪಛಾ. `6-83) ;: ಮಾಡಿದಂ ಸಲೆ ಸಂದೆಯಮಂ 
ತಗುಳ್ಹ ದಂತೆ(ವಿಷ್ಮು ಪು.0೦-೦೫೩. ೧೦. ತಲುಪಿಸು;ಮಂಟ್ಟಿಸಂ: ಮಾರಿಯ 
ಮಸಣಿಯ ಚೂಳಿಯಂ ಪಿಡಿದು ಜಡಿವ ಜವಹುರಮಂ ತಗುಳ್ವಿ ತಾಮೊಕ್ಕ 
ಲಿಕ್ಕುವ . . . ಬಲ್ಗೈ ಬಂಟರ (ರಾಮಾಕ್ಕ. ೯೦-೨೫). ೧೧. ತೊಲಗಿಸು; 
ನಿವಾರಿಸಂ ;` ದೂರಮಾಡಂ : ಸುನಯಾಂಶುಗಳಿಂ ಕುನಯಾಂಧಕಾರ 
ದೊಂದುನ್ನತಿಯಂ ತಗುಳ್ಳಿ ಖರಭಾನುವಿನಂತೆಸೆದಂ ನರೇಶ್ವ ರಂ ಾರಪು. 
೪-೩೫). ತಗುರ್ಚು: ೧೨ ೬ ೫ ೬ ಪತಿ ಕೊಯ್ದೊಡೆ ನಡು ಕೋಯಿಲೆ 
ಪೋದುದು ತಗುರ್ಹಿ ಪೊಡೆಯೆ ಘರಿಯಲ್ಲೆನಲೈ ತೋಳುಡಿದು ` ನೆಲಕ್ಕೆ 
ವಿಬ್ದು()ದು (au. 7-1, ೧೦೬೩-೦೪ ; 1098). 

[ ತಗುಳಿ + -ಚ್ಛು ] 


ತಗುಳ್ಬು (ನಾ). ೧. ಕೂಡಿಕೊಂಡಿರುವುದು ; ಬೆಸುಗೆ: ಜೋಡಣೆ : 
“ಕೂಟ : ನಿಗಳಂಬೊಲ್‌ ತೊಡರ್ದೊಂದು ಮೋಹನಿಗಳಂ ತಜ್ಞ ಶ್ಲ ನ್ಮದೊಳ್‌ 


ನೋಡೆ ತೆೊಟ್ಟಗೆ ಮತ್ತಂ ಪೊಸತಾಗೆ ತಮ್ಮ ಮನದೊಳ್‌ ತಳ್ಳೊಯ್ದು 
ತಳ್ತಾ ತಗುಳ್ಳುಗಳೊಳ್‌ ಪೊಕ್ಕುವು ವಜ್ರಲೇಪದ ತಗುಳೆಂ ಪೋಲ್ಡಿನಂ 
ವಜ್ರನಾಭಿಗತಿಪ್ರೀತಿಯನುಂಟುಮಾಡಿದರವರ್‌ ಜನ್ಮಾ ಂತರಸ್ನೇಹದಿಂ 
(ಅದಿಪು. ೬-೨೨); ತೊಡೆಯ ತೋಳ ತಗುಳ್ಳ ಮರ್ದೊಪ್ಪೆ (ಜಿಂದ್ರೆಪು. `6-೯8). 
೨. ಸಂಬಂಧ ; ಸಂಪರ್ಕ : ` ತ್ರಿದಶಾನಕಲಯದಿಂ ನೀರದಪಥದೊಳ್‌ 
ನಾರದಂಗೆ ತಾಂಡವದ ತಗುಳ್ಳೊ ದವಿದುದು (ಕಾಂತಿಪು: ೪-೩೭) : ಪಶ್ತಿದ 
ಸೈಪುವೆಯ್ದಿದತಿದುಃಖಮುಮೆನ್ನ ಪುರಾಕೃತಾರ್ಥ ಸದ್ವೃ ತ್ತಿಯ ದುಶ ರಿತ್ರದ 
ತಗುಳ್ಳಿನೊಳಾದ ಶುಭಾಶುಭಂಗಳಿಂದೆತ್ತವಿಂವಾದುವೆಂದೊಸ ಗೆಯಂ ಕರ 
ಮುಬ್ಬೆಗಮಂ ವಿಮೋಹದಿಂ ಚಿತ್ರದೊಳಾಗಲೀಯದೆ (ಜೀವಸಂ. ೭೩-೨೬). 
೩. ಆಧಾರ ; ಆಶ್ರಯ ; ಅವಲಂಬನ : ನೆಲನಂ ಪರ್ವುವ ಬಳ್ಳಿಗಂ 
ಚದುರನೊಳ್‌ ಮೈಮೈಯೊಡಂಬಟ್ಟು ತಳ್ತೆಲರ್ವಾ ಕೋಮಳಿಗಂ ತಗುಳ್ಳು 
ವೆಜಿದೆೊಂದೆಂತಕ್ಕುಂ (ಆದಿಪು.೧೨-೧೯); ನಿನ್ನ ಹೇಮೆಲತಾವಿತಾನೋಪಮಾನ 


ತಗುಟಿ 


ತನುಲತಾಪ್ರತಾನದ ತಗುಳ್ಬಿಂಗೀತನನಲ್ಪಕಲ್ಪಪಾದಪೋಪಮಾನಾನೂ 
ನಾಂಗಯಷ್ಟಿಯೆ ದೊರೆ (ಕಾಂತಿಫು. 8-0೨೬ ವ). ೪. ಆವರಣ ; 


`ಆಚ್ಛಾದನ; ನಗರನಾರೀಕದಂಬದ ಸೋರ್ಮುಡಿಯ ಸೊಂಪು ಕಾರ್ಮುಗಿಲ | 
ತಗುಳ್ಳುಮಂ ನೆಗಕ್ತಿಯುಂ (ಪುಷ್ಕಪು- ೫-೩೪೦). ೫, ಪ್ರ ದರ್ಶನ' 


(? ) :-: ಅಮರೇಂದ್ರನಘವಿಘಾತಾರ್ಥಮೌದ್ಧತ್ಯಾವಗತಮುಮಾರಭಟ್ಕಾ 
ಯತ್ತಮುಮೆನಿಸಿದ ತಾಂಡವಧ ತಗುಳ್ತೆಂ ತೋಜಿಲುದ್ಯೋಗಂಗೆಯ್ದು 
(ಪಿಯಾನೇ- ₹-೭ವ). [ತಗುಳ್‌, + - ಪ್ಯು] 

ಡಿತಗುಟ್‌ "ತಗುಲ್ಸ್‌' ನೋ. 

ತಗ್ಗೆ (ಕ್ರಿ). ೧. ತಡೆ; ನಿಲ್ಲಿಸು; ಅಡ್ಡಿ ಪಡಿಸು ; ನಿರೋಧಿಸಂ : “ತಗೆ- 
ಸ್ತಂಭನೇ (ನಿಲ್ಲಿಸು) ” (ಕಮಧಾ): ಅಗಲಲಸಹ್ಮಮೆಂದು ಪೆಜಿಗೀ ಬಲಸಲ್ವಳೆ 
ಮುಂದೆ ಬಂದಳೀ ತಗೆವೊಡೆ ಚಿತ್ತದುತ್ಕಲಿಕೆಯಿಂ . ನಭಕೀ ನೆಗೆತಂದಳ್‌ 
(ಉಾದಂಉ. ೧೮೦) ; ಕರ್ಮಾಸ್ರವಮಂ ಜನಿಯಿಸಲೀಸದೆ ಸದ್ದುಣಿದಿನಂತವಂ 
ತಗೆವುದದುವೆ `ಸಂವರಮಕ್ಕುಂ (ಸುಳುಮಾ. ೮-೩೨); ಆಳವಿಯೊಳ್‌ ಬಳವದ 
ಹಂಕಾರದೆ ಬರೆ ತಗೆವಂ[ಪಾ699. ತೆಗೆದಂ]ಸ್ತಂಬೇರಮಕಳಭಮುಂ (ಕಾವ್ಕಾವ- 
೪೬೩) ; ಸೂಂಕಿ ತಂದುಪ್ಪರದ ಬಿಜುವಿಸಿಲ ಬೀದಿಯೊಳು ತಗೆದನವನನಿಬರಂ 
ನಿಷ್ಕ ರುಣನು, (ಪಠಕಾ- ೦೦-9೬) ; ನೈಪಂ ಪಾವಕನೊಲುರಿದವರ ತಗದು 
[ಶಾಕಾಂ. ತೆಗೆದ]ೆದಯದಿಂ ಮುನ್ನ ಧನಗೊಳ್ಳಿನುತ್ತ ಪೇಳೆ (ಸಿಂಗಿರಾ. 
33-೦೦೧); ಬಿಗಿವ ಬಿಡಿಸಿಕೊಳ್ಳ ತಗೆವ ತವಕಿಸುವ. . . ಹೋರಾಟದ 
ವಿಗಡ ಮಲ್ಲರುಗಳೊಪ್ಪಿ ದರು (ಕಂನವಿ. 30-4). ೨. ತಡೆಯಾಗು ; 
ಅಡ್ಡಿಯಾಗು : ಎನಗೆ ನೀವು ಮಾಡುವ ರಾಜಕಾರ್ಯದ ಮಣಿಹ ನಿಮಗೆ 
ತಗೆಯಿತು (ಘನವ. ೧೦). ೩. ಸೆಳೆ; ಆಕರ್ಹಿಸು : ನೋಳುರ ಕಣ್ಣ 


೩೨೩೦ 


20 


ತಗೆಬಗೆ, ತಗಿಬಿಗಿ, ತಗುಬಗೆ (ನಾ). ೧. ಅರೆಮನ 


ತಗೈೆರು 


ಕೃಷ್ಣ ನಿನಗಾ ಪುತ್ರನನು ನೀ ಬೇಡಿಕೊಳಲೇಕುತ್ತಮನೆ ತಗ[ಪಾಕಾಂ. ಡ]ವೇಕೆ 
ತನ್ನನು ನಾಚಿಸಲದೇಕೆ (ನಿಧಾಗ. ೧೦-೬೩-೨೦) ;. ತಗವಹುದು ತನಗೆನುತ 
ಶೈಲನಿತಂಬಕ್ಕೈತಂದು ವಿಗಡ ರಕ್ಕಸನಾ ಹರಾದ್ರಿಯ ಬಿಗಿದನೈ (ಉತ್ತರಾ. 
೫-೩೧). ತಗಹ್ಮು : ೧. ತಪವೆರಿಬುದು ತಗಹು ನೇಮುವೆಂಬುದು ಬಂಧನ 
(ಅವಡಂ. ೦೩೮-೭೨೩) ; ಧ್ಯಾನದ ಧೈೇಯವಳವಟ್ಟು ಆನಂದಿಪಂಗೆ ತಪದ 
ತಗಹೆ[ಪಾಕಾಂ. ಫಲವೆ]ಲ್ಲಿಯದೊ (ಜನ್ಮವ. ಕ. ೩೨೪-೬೮೩) ; ಓಲಗದಿಂ 
ಪಡೆದಂ ತಗಹಿಂ ಸಿಲ್ಕಿದಂ (ಕಮದ. ೧೨೮ ಪ್ರಯೋ); ಹಗಲು ಹರಿಚಿಂತೆಯನು 
ಮಾಳ್ಬರೆ ತಗಹೆಲಾ ಬಹುವಿಧ ಗೃಹವ್ಯಾಪ್ತಿಗಳ ಬಯಲಾಯಾಸ ಕೃತ್ಯದ 
ಕಾಲುಕಣ್ಣಿಗಳ (ನಿಧಾಗ. ೨-೧-೯) ; ಗಗನವನೊಳಕೊಂಬ ತಿಳಿವಿದೆ ಇದಕಿಲ್ಲಿ 
ತಗಹೇತಕಾಯ್ತೆಂಬನಾಗ (ಳರಕ. ೬೦-೩೭). ೩. ಕವಿದಿರುವಿಕೆ; ಆವರಣ; 
ಮುಸುಕು ; ಹೊದಿಕೆ : ಮಅವೆಯ ತ[ಪಾಕಾಂ.ತೆ]ಗಹು ತೆಗೆದೆಚ್ಚಲಕೆ 
ತೋಟ್‌ತು (ಪ್ರಧುಲೀ. ೯-೦೫); ಉಗಿದವಂಬರವನು ಮಯೂಖಾಳಿಗಳು 
ಭುವನದ ಜನದ ಕಂಗಳ ತಗಹು ತೆಗೆದುದು ಸೆಟ್‌ಯ ಬಿಟ್ಟರು ಜಕ್ಕವಕ್ಕಿಗಳ 
(ಕುಫ್ಶಾದ್ರೋ. ೧-೪೩); ಕಳಿದರೀ ಚಂಡಾಂಶುವಂಶೋಜ್ವಲರು ಬಳಿಕಾ 
ಹಿಮಸಮಯವನು ಪುಲಿದೊಗಲ ಹರಿಣಾಜಿನದ ಹಾಸಿಕೆಯ ಹೊದಿಕೆಯಲಿ 
ತಳಿರ ತಗಹಿ[ಪಾಕಾಂ. ಡಿ]ನ ಮನೆಗಳಲಿ (ತೊರರಾ. ೩-3-೫). 
[ತಗೆ * - ಪ್ಯು./ತಮಿ, ತಕ್ಕೆಪ್ಪು ] 

ಸ್ಸು; ಅನಿಶ್ಚಿತವಾದ 
ಮನಸ್ಸು : ಅಕ್ಕುಮಾನುಂ ತಗೆಬಗೆಯೊಳೆೊಪ್ಪುವೆಂ (ರಾಮಾಕ್ಶ. ೦೫-೩): 
“ ಪ್ರತಿಹತವಾದ - ತಡೆದ - ಮನಸ್ಸು” (ರಾಮಾಶ್ಮ. ಕೋಶ. ೨. 
ಅಸ್ತವ್ಯಸ್ತತೆ; ತಗೆಬಗೆಯ ನಡೆನುಡಿಯ ಮಗಳ ನಡೆವಳಿಯಂ (ಳಾಲೂರ. 


ತ[ಪಾಕಾಂ. ತೆ]ಗೆವ ಮೊಲೆಯ (ಕುರಾಸಾಂ. 3೧-೪೬); ಕಣ್ಪುಗುವ ಸಿಣಸುವ ೪೬೫); “ಕ್ರಮತಪ್ಪುವಿಕೆ” (ಕಾಲರ. ಟಪೃ4). ೩. ತೊಂದರೆ; 
ಮುಳಿವ ಚಿತ್ತವ. ತಗೆವ ತಾಗಿಸುವೆಳಸಿ ಕೂಡುವ . . . ವೇಶ್ಯಾವೀಧಿ ಹಿಂಸೆ: ಹಾವಿಂಗೆ ಹಾಲನೆಆ್‌ದೊಡೆ ತೀವಿದ ವಿಷವಪ್ಪುದಲ್ಲದಂಗಜನಂ 
ಗಳೊಳಸುರಾರಿ ನಡೆತಂದ (ಅಳ್ಲೂಡ. ೬-೬೦). ೪. ಸ್ತಂಭೀಭೂತನಾಗು; ಸಂಭಾವಿಸಿದೊಡೆ ಕೋಮಳೆಯರ . ಜೀವಕೆ ತಗೆಬಗೆಯನೀವನೆಂಬುದು 


ದಿಗ್ಯವೆಂಗೊಳ್ಳು: ಸಾಗರದತ್ತ ನೆಂಬನೊಳ್‌ ಜೂದಾಡಿ ತನ್ನುಳ್ಳುದೆಲ್ಲಮಂ 
ಸೋಲ್ತು ಕುಡಲಿಲ್ಲದೆ ಸಮುದ್ರದತ್ತಂ ಸಾರಮೇಯಶಕೃದ್ಧೂಮಾಂ 
ತರ್ಗತನಾಗಿ ಬಿಸಿಲೊಳ್‌ ತಗೆದಿರ್ದುದುಮಂ (ಜಾವುಪು. ೯೬-೯) ; ತಗೆಯಲ್‌ 
ಜೈಮಿನಿ ತಿಪ್ಪಿಕೊಂಡು ಪರಿಯಲ* ವೈಶೇಷಿಕಂ. , . ಅಮ್ಮಮ್ಮ ಷಟ್ರರ್ಕ 
ವೀಧಿಗಳೊಳ್‌ ತೂಳ್ಡಿತು ಗೋಪನಂದಿ ದಿಗಿಭಪ್ರೋದ್ಭಾಸಿ ಗಂಧದ್ವಿಪಂ 
(ಎಕ- ೪, ದವ್ಮರಾ. ೧೪೮-೩೮; 1094). 

ತಗೆತಗೆ (ದ್ವಿರಂಕ್ತಿ) : ತಗೆತಗೆದು ತಗುಳ್ಳೆಲ್ಲರಂ ದಹಿಸತೊಡಗಿತು 
ದಳ್ಳುರಿ (ಜೈಮಿಥಾ. ೮-೩೯)... ದೇ.॥ ತಮಿ. ತಕ್ಕ] 
ತಗ್ಗೆ: (ನಾ). ೧. ತಡೆ; ಅಡ್ಡಿ; ಪ್ರತಿಬಂಧಕ: ಆ ಚಂಡಾಲಕನ್ನಿಕೆ ರೋಮಂ 
ಬೊರೆದ ಪಂದೊವಲ ಪಂಜರದೊಳಿಕ್ಕಿ ಮಹಾಶ್ವೇತಾವಲೋಕನ್ನ[ಕೆ] 
ತಗೆಯಂ ಮುಟ್ಟಂತೆ ಪಡಿಯಂ ಕೆತ್ತ ತ್ರ್ರಗುಟ್‌ಯನಿಕ್ಕಿ (ಕಾದಂಉ. ೭೫೨). 
೨.ತಂಗುವಿಕೆ; ನಿಲ್ಲುವಿಕೆ: ಬರ ವಟ್‌ಯೊಳ್‌ ಮನದ ಚಿಂತೆಯಿನ್‌ ಪಲರ್ಮೆ 
ಪಿನ್‌ದಿರುಗಿದಪೆನೆಂದು ಪಿನ್‌ಮುನ್‌ ಅಲೆದು, ಪಲ ತಗೆಗಳ" ಆದುವಯ್‌ 


30 


ಪುಸಿಯೇ (ನಳಕಂ. 3೧೦). ೪. ಸಂಕಟ; ತಳಮಳ: ಉಸುರ ತಗೆಬಗೆಯೊಳ 
ಸುರೇಂದ್ರ ಬಸವಳಿದು (ಷರಹು. ೧೩-೩6). ೫. ಲಗುಬಗೆ; ಅವಸರ : 
ತಗೆಬಗೆಯೊಳೋಡಾಡಿ ಕೆರವೊಂದು ಸವೆಯದಿರೆ  (ಕಾಲೂರ. ೭೩-೦೩೨). 
ತಗಿಬಿಗಿ : ೪. ತನ್ನ ರೆಕ್ಕೆಯಂ ನೆಗಪಲೆನುತೆಂದು ಬಿಚ್ಚಿದ ದೆಸೆಗಳೆಂಟು 
ಮುಚ್ಚಲು ತರಣಿಗುಸುರು ತಗಿಬಿಗಿಯಾಗಲು (ತುರಂಗ. ೪-೩೯). ೫. ಬಗೆ 
ಬಗೆಯಾಟದಿ ಜಗವ ನಗಿಸುತ ತಗಿಬಿಗಿ ಓಡುತ್ತ ನೆಗೆದು ಕುಪ್ಪಳಿಸಿ (ಕರಲೀ. 
೩೪೩-೮). ಹ. ತಬ್ಬಿಬ್ಬು ; ; ದಿಗ್ರಮೆ: ಮಗುವಾಗಿ ಪೂತನಿಯ. 
ಮೊಲೆಯನುಂಡೆ ಇಂಥ ತಗಿಬಿಗಿಯಾಟಗಳೆಲ್ಲಿ ಕಲಿತ್ಕೋ ರಂಗ (ಪುರಂದ. 
೪-೦೫೬-೩). "ತಗಿಬಿಗಿಗೊಳಿಸ ನ” ಪರಾ. ತಗುಬಗೆ: ೩. ಬಿಸಿಗೆ ಬೆಚ್ಚಿದ 
ಎದೆಯು ಮರುಚಲ ಬಸಿರಿಯ ಬಯಕೆಗೆ ತಗುಬಗೆಯಾಗುತಿರೆ (ಸಪೀಗೀ. 
೪-೯೨) ; ಆಗ್ನೇವಹನ ಆವಸ್ಥೆ ತಗುಬಗೆಯಾಯಿತು ಇವನ ಗಂಟಲೂ 
ಕಟ್ಟಿಕೆೊಂಡಿತು (ನೀರಸ. ೩೨)- ಬಗೆ? ಪರಾ. 
[ತಗ್ಗೆ * ಬಗ್ಗೆ) 


(ಅಂತಿಗೊ. 0-301)... [ತಗೆ] 

ತಗೆಪ (ನು). ಆಡ್ಡಿ ; ನಿರ್ಬಂಧ; ಸ್ತಂಭನ: ತೆಗೆಪಂ, ತಗೆಪಂ, ತೊಡೆಪಂ, 
ನಡೆಪಂ, ಮೊಗೆಪಂ (ಶಬ್ಗ್ಮಾನು. ೫೬೧ ಪ್ರಯೋ). [ತಗ್ಗೆ+*-ಪ್ಯ] 40 

ತಗೆಪು, ತಗಪ್ಪು. ತಗವ್ಯ, ತಗಹ್ಮು (ನಾ). ೧. ಅಡ್ಡಿ ; ನಿರ್ಬಂಧ : 
ಪೆಟಿರಟಿದು ತನ್ನ ಸಾಲಂಗೊಟ್ಟೊಡಂ ತಾನಟ್‌ದು ಸಂಸಾರಮೋಹಂ 
ಗೆಟ್ಟೊಡಂ ಅತನ ತಗೆಪುಮಾತನ ಕರ್ಮದ ಬಿಗಿ(ಗು)ಪುಂ ಪತ್ತುವಿಡುಗುಂ 
(ಜೀವಸಂ. ೧೭೩-೨೧ವ). ಗಪ್ಪು: ೨. ಒತ್ತಾಯ; ತಗಾದೆ: ಒರ್ವ್ಮತ್ತರ್ಗೆ 
ಇರ್ಕುಳ ಜೋಳಮ್‌ ಕುಡುವುದು ತಗಪ್ಪಿಲ್ಲ ಗೋಸನೆ ಇಲ್ಲ ರಾಜಪುರುಷರ್ಗೆ | 45 
ಪುಗಿಲಿಲ್ಲ (ಇಆ. ಹ. ೧೬೭-೪; 7ನೆಯ ಶತ). ತಗವ್ಯು : ೧. ಇತ್ತನಂದೇ 


ತಗೆವುಗಿಲ್‌ (ನಾ). (?) : ಸ್ವಾಂತಂ ಪಂಚೇಷುವಿಂದಂ ತಗೆವುಗಿಲ[ಪಾಕಾಂ. 
ತಗೆವುಲ, | ಜಂತಗೆವುಗಿಲ]ವೊಲಪ್ಪಂತು ಕಂದರ್ಪನೆಚ್ಚೆ ಚ್ಚಂತುಂ ಕೈವಾರ 
ದಟ್ಟಾಸುರವೆನೆ ಮುಳಿದೆಟ್ಟಟ್ಟಿ ಕೋದಂಡದಿಂ ಪೊಯ್ದೆಂತಾನುಂ ನಿನ್ನ 
ಸೌಂದರ್ಯದಿನೆನಗೊಳಗಾದಂ ದಶಗ್ರೀವನೆಂದಾ ಕಾಂತಾರತ್ನಕ್ಕೆ ವೈದೇಹಿಗೆ 
ಮಕುಟ ಹಟದ್ರತ್ನದಿಂದರ್ಫ್ಯಮಿತ್ತಂ (ಪಂರಾಮಾ. ೯-೮೪). [?) 

ತಗೈರ್‌ ತಗೈ ರು' ನೋ. 

ತಗ್ಗೆರು, ತಗ ರ್‌ (ನಾ). (ಕೆಲಸದಿಂದ) ತೆಗೆದುಹಾಕುವುದು; 
"ಉಚ್ಚಾಟನೆ : (ಕಿ). ತಗೈರ್‌ : (ರೈಸ್‌ಗೆ. 11. ೫೬೨). 

[+ ಹಿಂ. 3. ತಗೀರೀ ; ಮರಾ. ತಗಿರೀ ; ಆರ. ತಗಯ್ಯುರ* 


ತಗೊಣಿ 


ತಗೊಣಿ (?). (?): ಶೀ ಪರದರ ಪನ್ನೆ ಮಿರಿಯನ್ನಗೊಣಿ ರಣದೊಳಾ 
ಮಣಮೊಡ್ಡುವೊನ್‌ ಮೂಳೆಯೆನೆಯ್ಕಳ[ವೋ]ನ್‌ ಪೆಣದ ಸಜ್ಗಡಿ ಕಟ್ಟು 
ವೊನ್‌ (ಕಣ. 1, ೫-೨; 8ನೆಯ ಶತ). 

[?) 

ತಗ್ಗಜ್ಜಿ ತಗಚೆ' ನೋ. 

ತಗ್ಗಾಳು (ನಾ). ಗಿಡ್ಡ; ಕುಳ್ಳ :'(8). (ತೆಗ್ಗು * ಆಳ್ಕು (ಆಆಳ್ಕ್‌)) 

ತಗ್ಗಿ, ತಂಗ್ಕಿ, ತರ್ಗಿ (ನಾ). ಒಂದು ಬಗೆಯ ಗಿಡ; ತಕ್ಕಿಲೆ; 
ಅಗ್ನಿಮಂಥ; ನರುವಲು: “ಜಯಾ, ಜಯಂತೀ, ತರ್ಕಾರೀ, ನಾದೇಯಾ, 
'ವೈಜಯಂತಿಕಾ- ಈ ೫ ತಗ್ಗಿ” (ನಾಜಿರಾ. ೧೦೮) ; “ ವಹ್ನಿಮಂಥಃ-ನರು 
ವಲು, ತಗ್ಗಿ” (ಓಷಧಿ. ೧೪೭) ; ಬಿಲ್ವಂ ತಗ್ಗಿ ಸೀವನ್ನಿ ಪಾದರಿಯಾವುಂಡ 
ಗೆಯೆಂಬಿವಂ ತೆಗಪಿ ಸೇಕಂಗೆಯ್ಯೆ ಮಾಣ್ಣುಂ ಕಫಂ (ರೋಕೋಪ. ೯-೨೨೫) ; 
ಚಿಲ್ಲವೇ ಹೇಳಕಟ ಎನ್ನೀ ಚಿಲ್ಲತನವೆಂದಿಂಗೆ ಮಾಣ್ಟುದು ಸೊಲ್ಲು ತಗ್ಗಿಯೆ 
ಎನ್ನಳಲು ತಗ್ಗುವುದರೇತಜಲಿ (ಬಸಪು, ೪೩-೪೦) ; ತುಲಸಿಯ ನುಗ್ಗಿಯ 
ತಗ್ಗಿಯ » * « ಪತ್ರಂಗಳನೊಡನೆ ತೆಗಪಿಕೊಂಡದಣಜಿಕೊಳೆ ಸೇಕಂಗೆಯ್ಕೆ 
(ಕಕ್ಕಶಾ,. ೧೦-೨೦). -ತೆಂಗ್ಳಿ : ಸಣ್ಣನಾದ ಎಲುಗಳ ಹಾಕಿ ಮಣ್ಣು 
ಮೆತ್ತಿ ಆಮೇಲೆ ಒಳಗಿನ ಮಣ್ಣ ತಂದು ತಂಗಿಯ ರಸ ಹೊಯ್ದು ಅರೆದು 
(ಅಶ್ಶಟೀ. ೭೯-೫). ಗಿತೆರ್ಗಿ: ಉಪಶಮಿಸುಗುಮಾತಪದೊಳ್‌ ಕಟ್ಟಿ ಪೂಸೆ 
ತರ್ಗಿಯ ರಸಮಂ (ಅಶ್ವಶಾ, ೦೧-೩೯). 

ತಗ್ಗಿಯ ಮಾನ್ಯ,. ತಗ್ಗೆಯ ಮಾನ್ಯ ಇ ಒಂದು ಬಗೆಯ ಮಾನ್ಯ,- 

ಉಂಬಳಿ : ದೇವರ ನಿವೇದಕ್ಕೆ ತಗ್ಗಿಯ ಮಾನ್ಯದೊಳಗೆ ಕೊಟ್ಟ ಮತ್ತರು 
೧೬ ತೋಟ ಮತ್ತರು ೧ (ಕೂಲ್ಮಾರಾ. ೬-೧೨; 1127); ಸಂಕ್ರಾಂತಿಪರ್ವ್ವ 
ನಿಮಿತ್ತಂ ಅಗ್ರಹಾರದ ತೆಗ್ಗೆಯಮಾನ್ಯ ದೊಳು ಠಾವಸೆಟ್ಟಿಯಕೆಟಏರಿಯ 
ಕೇಶವೇಶ್ವರದೇವರ ಭೂಮಿಯಿಂಬಡಗಲು (ಕಣ. ೪, ೨೫-೨೪; 1189). [7] 

ತಗ್ಗಿಲು "ತುಗ್ನಿಲ್‌' ನೋ. 

ತಗ್ಗಿಸು "ತಟ್ಲಾಸು' ನೋ. 

ತಗ್ಗು "ತಟ್ಟು' ನೋ. 

ತಗ್ಗು, ತರ್ಗು,, ತೆಗ್ಗು, (ನಾ). ೧. ಕುಣಿ; ಹಳ್ಳ; ಕೆಳಕ್ಕೆ ಕುಸಿದಂದಂ; 
ಗುಂಡಿ: ನೆಲನ ತಗ್ಗಿನಲುಪ್ಪರದ ಮೆಯ್ಯೊಲವಿನಲಿ ಪಾರಗದ 
ಬವರಿಯ ಸುಳುಹಿನಲಿ`. . . ಖಂಡೆಯದ ಖಣಿಕಟಿಲೆಸೆಯೆ ಕಾದಿದರು 
(ಕುಪ್ಯಾದ್ರೋ. ೧೪-೬) : ಹಿಡಿಸದೆ ತುಂಬಿದೆ ತಗ್ಗಿಲ್ಲ ತೆವರಿಲ್ಲ .(ಸಪೀಗೀ. 
೨೪-೪೦೯) ; ನದಿ ಎತ್ತರವಾದ ಕಡೆಯಿಂದ ತಗ್ಗಾಗಿರುವ ಕಡೆಯನ್ನು 


ಹುಡುಕಿ ಹರಿಯತ್ತದೆಯಲ್ಲವೆ? '(ವ್ಯಾಸಔ. ೦೦೭); ಆಳವಾದ ತಗ್ಗನ್ನು 


ತೋಡಿ ಅದರಲ್ಲಿ ಹುಗಿದು ಬಿಡುತ್ತಿದ್ದೇನೆ. (ಕ್ಕಾಮತಾ. 8). ವಿ. ಸಣ್ಣ ದು; 
ಕುಳ್ಳಾದುದು ;- ಎತ್ತರವಲ್ಲದುದಂ : ಗುಡ್ಡದ ಮೇಲೆ ಅವನ ತಗ್ಗಾಜಿ 
ಮನೆ ಕಾಣಿಸುತ್ತಿತ್ತು (ಮಹಾತ್ಮಾ. ೧೫). ೩. ಕಂಗ್ಲಿರುವ ಸ್ಥಿ ತಿ;: ಕಡಿಮೆ 
ಯಾಗಿರುವಿಕೆ ; ಕುಸಿತ: ಕುರುಳು ಜುಂಜುಟುದಲೆಯ ತಗ್ಗಿನ[ಪಾಕಾಂ. 
ದ]ಕೊರಳ ಕೆಂಗಅೌಗಣ್ಣ ಮೋಲ್‌ಯ ಹಅಕುಗಡ್ಡದ (ನಳಕ. ೪-೪). ೪, 
ಬೆಲೆ ಹೆಚ್ಚಾಗಿರುವಿಕೆ ; ತುಟ್ಟಿಯಾಗಿರುವಿಕೆ : (ಮೃಗೆಕಿ. 1೪, ೭೮೬). 
“ತಗ್ಗು ಕಾಲ' ಪರಾ. ೫. ವ್ಯಾಪಾರದ ವಸ್ತುಗಳ ಪೂರೈಕೆ ಕಡಿವೆಂ 
ಯಾಗಿರುವುದು. ೬. ಪಾತ್ರೆ ಮೊದಲಾದವು ನೆಗ್ಗು ಗಿರುವಿಕೆ: 
"ತಗ್ಗೆ ತ್ತೂ' ಪರಾ. ೭. (ಆಲಂ) ಕಷ್ಟಕಾಲ : ತೆರೆಯಲಾರೆನು ಮರೆಯ 
ಲಾರೆನು ದೈವವಿತ್ತೀ ಕಷ್ಟವ ತಗ್ಗು ಸಾರುತಲಿರಲಿ ಸ್ಮಾರಕವಾಗಿ ಹಿಗ್ಗಿನ 
ನಷ್ಟವ (ಹಾಡುಪಾ. ೩೯-೨)- ತರ್ಗು, : ೪. ಧಾರಣಿಯ ತರ್ಗಂ ಹೋರು 
ವವನು ನಿಂದಿತನು (ವೀಕ್ಕ ಪು. ೪-೧೭-೨೯). ತೆಗ್ಗು: ೧. ನಿಬ್ಬಣದ ಈ ಎತ್ತು 
ಹುಗ್ಗಿಯ ಮೇದಾವ ತೆಗ್ಗಿನ ನೀರ ಕುಡಿದಾವ (ರೋಕಗೀ. ೨೭) ; ನೆಲವು 
ಸಮತಲವಾಗಿರಲಿಲ್ಲ, ಅಲ್ಲಲ್ಲಿ ತೆಗ್ಗುಗಳು (ಕುರಿಹಿಂ.. ೬೪). 


೩೨೩೧ 


8 


ಲಾ 


40 


45 


ತಗ್ಗು ಸೋಪಾನ 


ತಗ್ಗುತಿಟ್ಟು - ೧. ಏರು ಇಳಿ; ಹಳ್ಳ ದಿಣ್ಣೆ; ಕುಳಿ ತೆವರು. ೨ 
ಹೆಚ್ಚುಕಡಿಮೆ; ನ್ಯೂನಾಧಿಕತೆ : ಅಲ್ಲಿ ರೂಪಗುಣಗಳಿಲ್ಲ. ಸ್ವಲ್ಪ ತಗ್ಗು 
ತಿಟ್ಟುಗಳಿರಬಹುದು, ಆದರೆ ಸತ್ವವೊಂದೇ (ರಾಮಾನೆ. ೧೧೪). ತಗ್ಗುದಿಂಟೆ = 
ತಗ್ಗುತಿಟ್ಟು ೧: ತಗ್ಗುದಿಂಟೆ ಕಲ್ಲುಮುಳ್ಳು ಕೆಸರುನೆಲ ತಾಗುತಳ್ಳು 
[ಬೆಟ್ಟ ಅ. ೧೯೩-೧೦). ತಗ್ಗುದಿನ್ನೆ ಎ ತಗ್ಗುತಿಟ್ಟು೧: ಕಿತ್ತಳೇಹಣ್ಣು .. . 
ಚೆನ್ನಾಗಿ ದಿಟ್ಟಿಸಿ ನೋಡಿದರೆ ಅದರ ಮೇಲೆ ಹೆಲವು ಸಣ್ಣ ಸಣ್ಣ ತಗ್ಗು 
ದಿನ್ನೆಗಳು ಕಾಣಿಸುವವು (ಮುಂಬಯಿ. ೪-೬೬) ; ತಗ್ಗುದಿನ್ನೆಗಳು ... ಸಾಲು 
ಸಾಲಂಗಿ ನಿಂತಿವೆ (ಅಕ್ಕಮೇ, 3). ತಗ್ಗುಬ್ಬು ಐ ತಗ್ಗುತಿಟ್ಟು ೧: (೪. 
ತೆಗ್ಗುತೆವರು ಎ ಶಗ್ಗುತಿಟ್ಟು ೨ : ಲೇಖಕರ ಸೌಮನಸ್ಯ . . . ಕತೆಯ 
ಹೇರುಪೇರುಗಳಲ್ಲಿ ತೆಗ್ಗುತೆವರುಗಳಲ್ಲಿ ತನ್ನ ಸಮತೂಕವನ್ನು ರಕ್ಷಿಸಿ 
ಕೊಳ್ಳುತ್ತಿದೆ (ಆಜೋಲೀ. ।, ಸಂಪಾದಕರ ಮಾಠು). [ “ತಟ್ಟು ] 

ತಗ್ಗುಕಾಲ (ನಾ). ವಸ್ತುಗಳ ಪೂರೈಕೆ ಕಡಿಮೆಯಾಗಿರುವ ಕಾಲ: ಈ 
ತಗ್ಲುಕಾಲದಲ್ಲಿಯೂ ಸೀರೆಯ ಬೆಲೆ ನೂರ ಅರವತ್ತೇ ರೂಪಾಯಿ (ಶಿವಂಾ. 
೨೫). ([ ತಗ್ಗು * ಕಾಲ | 

ತಗ್ಗುಗನ್ನಡಿ(ನಾ):ಒಳಮಂಖವಾಗಿ ಬಾಗಿರಂವ ಕನ್ನಡಿ; ಅಂತರ್ಗೋಲ 
ಕನ್ನಡಿ: ತಗ್ಗುಗನ್ನಡಿಯನ್ನು ನಮ್ಮ ಮುಖದ ಹತ್ತಿರ ಹಿಡಿದುಕೊಂಡರೆ 
ಮುಖದ ದೊಡ್ಡ ಪ್ರತಿಬಿಂಬವು ಕಾಣುವುದಲ್ಲದೆ ಈ ಪ್ರತಿಬಿಂಬವು ತಲೆಕೆಳ 
ಗಾಗಿರದೆ ನೆಟ್ಟಗಿರುವುದು (ಥಾತವಿ. ೧೭೨). "ಉಬ್ಬುಗನ್ನಡಿ' ಪರಾ. 

[ ತಗ್ಗು; + ಕನ್ನಡಿ, ) 

ತಗ್ಗುಗುಟ್ಟು (ಕ್ರಿ). ತಗ್ಗುವಂತೆ ಕುಟ್ಟು; ಕುಸಿದು ಬೀಳುವಂತೆ ಹೊಡೆ,- 
ವೆಂಟ್ಟು: ಬೆದಜ್‌ದ ಬಾಳವೃದ್ಧರನೆ ಬಾಯ್ವಿಡೆ ಬಾಯ್ವಿಡೆ ಸೀಳ್ದು 
ಪೋಲ್ಡು ಬಂದದಿರದೆ ನಿಂದ ಬೀರರನೆ ಬೊಬ್ಬಿಡೆ ಬೊಬ್ಬಿಡೆ: ತಗ್ಗು 
[ಪಾಕಾಂ'ಗೈೆ]ಗುಟ್ಟೆ ಲಾಯದ ತುರಗಂಗಳಂ ತರದೆ ಗೋಟ್‌ಡೆ ಗೋಟಾಡೆ 
ಕೋಡೊಳಿತ್ತಿ . . . ಕೊಂದುದಾ ಗಜಂ (ಪಾರ್ಶ್ರೇಪು. ೪-೦೩೬). 

[ ತಗ್ಗು (< ತಟ್ಟು) + ಕುಟ್ಟು] 

ತಗ್ಗುದನಿ (ನಾ). ತಗ್ಗಿಸಿದ ದನಿ ; ಕೆಳದನಿ : ಹೆಂಗಸರು ಗಂಡಸರೆಲ್ಲ. .. 

ತಗ್ಗುದನಿಯಲ್ಲಿ ಮಾತನಾಡುತ್ತ ಕುಳಿತಿದ್ದರು (ಪುನರು. ೨೩೭). 
[ ತಗ್ಗು; (ತಟ್ಟಿ) + ದನ್ನ] 

ತಗ್ಗುನೆಲ (ನಾ). ಎತ್ತರವಲ್ಲದ ಭೂಮಿ; ತಗ್ಗಾದ ಭೂಮಿ: 
ಸಮುದ್ರವು ತಗ್ಗುನೆಲದ ಮೇಲೆ ಹೆಸರೂ ಬಣ್ಣವೂ ಬೇರೆ ಬೇರೆಯಾಗಿ 
ಮೆರೆಯುತ್ತದೆ (ಅನಂಕ. ೪೧ ಟಳೆ). [ತಗ್ಗು * ನೆಲ್ಲು ] 

ತಗ್ಗುಬೀಳು, ತೆಗ್ಗುಬೀಳು (ಕ್ರಿ). ಹಳ್ಳಬೀಳು ; ನೆಗ್ಗಾಗಿ :. ಮನೆಯ 
ಪಾತ್ರೆಗಳೆಲ್ಲ ತಗ್ಗು ಬಿದ್ದಿವೆ (ಕ. ತೆಗ್ಗುಬೀಳು: “ಗುಣಿಗಲ್ಲ.ಎ:ತೆಗ್ಗು 
ಬಿದ್ದ ಗಲ್ಲ” (ಗಂಗಾಮ. ೧೧೭). [ತಗ್ಗು * ಬೀಳು (ಬೀಟ್‌) ] 
ತಗ್ಗುಮುಗ್ಗು (ನಾ). ೧. ಹೆಚ್ಚು ಕಡಮೆ ; ಏರುಪೇರು: “ ವಿಷಮ- 
ಸಮವಲ್ಲದ್ದು, ತೆಗ್ಗು .ಮುಗ್ಗು ” (ಗೆಂಗಾಮ. ೨೯೩). ೨. (ಆಲಂ) “ಸುಖ 
ದುಃಖ” (ಜಾನಕೋ. ೬೩). [ತಗ್ಗು * ಮುಗ್ಗ್ಯು/ತೆಲು.. ತಗ್ಗುಮೊಗ್ಗು) 
ತಗ್ಗುಶ್ರುತಿ (ನಾ). ತಗ್ಗಿದ ಶ್ರುತಿಃ ಮಂದವಾದ ಶ್ರುತಿ : ಅವಳು ಹಾಡು 
ವುದು ಯಾವಾಗಲೂ ತಗ್ಗು ಶ್ರುಪಿಯಲ್ಲಿಯೇ (ರೂಢ). [ತಗ್ಗು + ಶ್ರುಷಿ] 
ತಗ್ಗುಸಿರು (ನಾ). ತಗ್ಗಿದ ದನಿ; ಕೆಳದನಿ : “ ಈಗ ತಾನೆ ಬಂದೆ” ಎಂದು 
ತಗ್ಗುಸಿರಿನಿಂದ ಹೇಳಿದೆ. (ಜೆಂಗಾಳ್ಮೆ. ೦೧೬). 
[ ತೆಗ್ಗು * ಉಸಿರ್ಯು ( ಎಉಸಿರ್‌್‌) ) 

ತಗ್ಗು ಸೋಪಾನ (ನಾ). ಇಳಿಯುವ ಸೋಪಾನ; ಇಳಿ ಮೆಟ್ಟಿಲು: ತಗ್ಗು 
ಸೋಪಾನದೊಳಿಳಿವಾಗ ಮುನಿಗಳ್ಳಿ ಬೊಗ್ಗನೆ ಕೈಲಾಗುಗೊಡುವಾ,ಉಗ್ಗಡ 
ದೇಜುಸೋಪಾನದೊಳವರ ಕೈಯೊಗ್ಗಿ ಹಿಡಿದು ಮೇಲೆ ನೆಗೆವಾ (ಕರದ. 
೩-೬೮). "ಏಜುಸೋಪಾನ' ಪರಾ. ([ ತಗ್ಗು * ಸೋಪಾನ] 


ತಗ್ಗೆತ್ತು 


ತಗ್ಗೆತ್ತು (ಕ್ರ). ಪಾತ್ರೆಗಳ ತಗ್ಗುಗಳನ್ನು ಸರಿಪಡಿಸಂ : ನುಗ್ಗಾದ ಪಾತ್ರೆ 

ಗಳನ್ನು ತಶ್ನಿಕ್ತದಿದ್ದರೆ ಚೆನ್ನಾಗಿ ಕಾಣುವುದಿಲ್ಲ (ರೂಢಿ). 
1 ತಗ್ಗ್ಯು* ಎತ್ತು) 

ತಗ್ಗೊತ್ತು, ತರ್ಗೊತ್ತು (ಕ್ರಿ). ೧. ತಗ್ಗುವಂತೆ ಒತ್ತು ; ಅದುವರು ; 
ಹತ್ತಿಕ್ಕು ; ನಿಗ್ರಹಿಸು : ಆದರಿಸುತಮರೇಂದ್ರನೆದ್ದನು ಹೋದ ವಜ್ರವ 
ಕೊಂಡು ನಗುತ ವಿಷಾದವನು ತಗ್ಗೊ ತ್ರಿ ನುಡಿದನು ದೈತ್ಯಪತಿಯೊಡನೆ 
(ನಿಭಾಗ. ೬-೦೦-೦೦). ತರ್ಗೊತ್ತು : ೨. (ಆಲಂ): ತಗ್ಗಿಸು ; ಕಡಮೆ 
ಮಾಡು : ಈ ಮತ್ಸರಮಂ ತರ್ಗೊತ್ತಿ . . . ರಕ್ಷಿಪ್ಪುದೆನ್ನಂ (ಕಳ್ತಾ. ಎ೦): 

[ ತಗ್ಗು; (ತಟ್ಟು) + ಒತ್ತು; 2 

ಶಚ್ಚಣ "ತತಂಕ್ಷಣ್ಕ'`ನೋ. 

ತಜವಿಜಿ "ತಜವೀಜಂ' ನೋ. 

ತಜವೀಜಿ "ತಜವೀಜು' ನೋ. 

ತಜತೀಜು, ತಜವಿಜಿ, ತಜವೀಜಿ, ತಚಕಿಬಿಜಿ (ನಾ). ೧. ಏರ್ಪಾಟು; 
ವ್ಯವಸ್ಥೆ | ಸಿದ್ಧತೆ : ನಾ ಬಂದು ಎಷ್ಟೊತ್ತಾತು . .. ಚಹಾದ್ದೇನಾದರೂ 
ತಜವೀಜು ಮಾಡ್ತೀಯೋ (ದೀಪಹ. 1, ೦೯). "ತಜವೀಜಂದಾರಿ' ಪರಾ. 
೨. ಪ್ರಯತ್ನ ; ಉದ್ಯೋಗ : (ಮೈಗಿಕ. 1೪, ೭೮೭). ತಜವಿಜಿ: ೨. 
ತಾಯಿ ತನಗೆ ಬೇರೆ. ಮದುವೆ-ಮಾಡಿಸುವ ತಜವಿಜಿಯಲ್ಲಿದ್ದಾಳೆಂದು , . . 
ಅತ್ತೆಯನ್ನು `ಇನ್ನಷ್ಟು . ಅಂಜಿಸಿದ್ದ (ಹೊಸೆಕ್ಸಿ. ೨೬). ೩. ವಿಚಾರಣೆ; 
ಶೋಧನೆ ; ಚೌಕಸಿ (ಉಕ) : “ ತಜವಿಜಿ-ಹುಡುಕುವುದು; ಶೋಧ” 
(ಕಾನಳೋ. ೬೩). ತಜವೀಜಿ: ೨. ಆಸ್ತಿ ವಿಲೇವಾರಿಮಾಡುವ ತಜವೀಜಿ 
ಯಲ್ಲಿದ್ದಾರೆ. (60). ತಜುಬಿಜಿ: ೧. ಅಮುದಾ, ನಗರಕ್ಕೆ "ಬರುವ 
ಮಧ್ಯಮಾರ್ಗದಲ್ಲಿ ಪಾದಶಹಾರು ತಜುಬಿಜಿಮಾಡಿ (ಕಳವಂ. ೩೮-೦೯). 

[ «ಅರೆ. ಹಿಂ. ತಜವೀಜ್‌ ] 

ತಜವೀಜುದಾರಿ (ನಾ). ವಿಚಾರಣೆ ; ಶೋಧನೆ : ಪಟೇಲರ ಬಹಿರಂಗ 

ಹಾಜರುಬಾಷಿ ಮತ್ತು ತಜವೀಜುದಾರಿ ಹೆಚ್ಚಾದವು (ಕೆನೆ. ೩೧೫). 
[ ಆತಜವೀಜು) 

ತಜಿನೆವಲಯಿಗೆ (ನಾ). ಒಂದಂ ಬಗೆಯ ಧ್ವಜ (?) : ಬೆಳ್ಗೊಡೆಗಳುಂ 
ಪಾಳಿಧ್ವಜಂಗಳುಂ ತಜಿನೆವಬಯಿಗೆಗಳುಂ ಚಂದ್ರಾದಿತ್ಯರ್ಕಳುಂ ಸಿಂಹ 
ವ್ಯಾಘ್ರ ಮಕರ ಮತ್ಸ್ಯಗಳೆಂದಿವು ಮೊದಲಾಗೊಡೆಯ ರಾಜ್ಯಚಿಹ್ನಂಗಳ್‌ 
ಮುಂದೆ ಪರಿಯೆ (ವಡ್ಮಾರಾ. ೦೩೩-೦೯). [ ತಜಿನೈ* ಪಟಯಿಗೆ ] 

ತಜಿವಿಜಿ (ನಾ). ಪಿಸುದನಿ(?): ಗಜಬಜಿಸಿ ಕೆಲಕೆಲರು ಹಾಸ್ಕದ ತಜಿವಿಜಿಗಳಿಂ 
ಕೆಲರು ಮುಸುಕಿನ ಗುಜುಗುಜುಗಳಿಂ ಕೆಲರು ಸಂಜ್ಞೆಗಳಿಂದ ಕೆಲರಿರಲು 
(ಆನಂಧಾ. ೩-೪-೨೩). “ಗಜಿಬಿಜಿ” ಪರಾ. [?) 

ತಜುಬಿಜಿ: “ತಜವೀಜಂ' ನೋ, 

ತಜ್ಜ್ಞ (ನಾ). ವಿಷಯವನ್ನು ಬಲ್ಲವನಂ ; ತಿಳಿದವನು ; ನಂರಿತವನು ; 
ಬುದ್ಧಿ ವಂತ.: . ಮೋಹರಾಜನ ಸಂದಾಜ್ಞೆಯನಾವ ತಜ್ಜ್ಯಸುಮಣಂ 
ಮಾಜಲೈ ಮೇಣ್‌  ಬರ್ಪನೇ (ನೇಮಿಪು. ೦-೮೯); ತಜ್ಞ್ಞ್ಯರ್‌ ತಲೆದೂಗೆ 
ದೇವಸಭೆ ಸಂತೋಷಕ್ಕೆ ಪೆಕ್ಕಾಗೆ (ಪುಷ್ಪಪು. ೧೨-೫೦). [ ಸಂ.) 

ಶಜ್ಞ (ನಾ). ಇ ತಜ್ಞ : ಕಲಿಸಿದ :ಭಾರ್ಗವಾತ್ಮಜರ ನೋಡಿದ ತಜ್ಞರ 
ಮುಯ್ದ್ವು.ನೆತ್ತಿಯಂ: ಗೆಲೆ ಸಲೆ ರಾಮಲಕ್ಷ್ಮಣರದೇಂ ನೆಜ್‌:ಕಲ್ವರೆೊ 
ಕೈದುವೆಲ್ಲಮಂ (ಪಂಠಾಮಾ. ೩-೦೩೦) ; ತಡೆಯದೆ ಎಚಾರಿಸೆಂಬಜ್ಜತಜ್ಞ ರ 
ಬಗೆಗೆ ಸಂಶಯಂ ಸರಿಯಾದುದು, (ಹಠಕಾ.-೦೧-೨೭). (ಸಂ. ತಜ್ಞ) 

ತಜ್ಞತೆ (ನಾ). ನಿಪುಣತೆ ; ಪಾಂಡಿತ್ಯ :. ಉದಾತ್ತಾಳಾಪ ಪ್ರಹೋಗಂಗಳಿಂ 
ತಜ್ಞತೆಯನಾ -ಮಾನಧರರ ಮುಂದಿಡೆಯಂಂ (ಶಾಂತಿಪು: ೪-೮೨ವ). 

[ ಸಂ. ತಜ್ಞೂತಾ] 
ತಟ, (ನಾ). ಒಂದು. ಅನುಕರಣ ಶಬ್ದ. “ತಟಗುಟ್ಟು' ಪರಾ. 


೩೨೩೨ 


ತಟಕ್ಕು 


ತಟತಟ, (ದ್ವಿರುಕ್ತಿ) : ಜನಕೆಲ್ಲ. ತಟತಟ ಬೆವರು ಸುರಿವುದು (ಸಿದ್ಧಪು. 
೫-೪೬); ವರುಷವರುಷವೂ ನಾವಿದ್ದಲ್ಲಿಯೆ ಹೊಸ ವಿದ್ಯಾರ್ಥಿಗಳಾಗುವೆವು 
ಪುಟಗಳ ತೆರೆಯದೆ ತಟತಟ ಓದದೆ ಬಿಸಿಲಿಗೆ ಗಾಳಿಗೆ ಮಾಗುವೆವು (೮೮. 
೦೬-೦೦). 
8|-ತಟ್ಕ (ಪ್ರ). ಒಂದು ಭಾವನಾವಂ ಪ್ರತ್ಯಯ : "ಎಳೆತಟ' ಪರಾ. 
ತಟ್ಕ (ನಾ). ೧. ಬೆಟ್ಟದ ತಪ್ಪಲು-ಇಳುಕಲು ; “ಆ ನಗಕಟಕಂ 
ಪ್ರಸ್ಥಂ ಸಾನು ತಟಂ ಭೃಗು ನಿತಂಬಮಂತದು ತಟ್ಟಲ್‌ ತಾನೆನಿಸುಗುಂ” 
(ವಸ್ತುಕೋ. ೨೮-೨೭); “ ಸಾನುಕಟಕಂ ಭೃಗು ಪ್ರಸ್ಥಂ ತಟಂ ನಿತಂಬಂ 
ಗಿರಿಯ ಹೊರೆಯಕ್ಕು ” (ಮಂಗರಾ. ೩೦-೨). ೨. ದಡ ; ಅಂಚು; ತೀರ : 
“ತೀರಂ ರೋಧಂ ತಟಂ ಪ್ರಪಾತಂ ಕೂಲಂ” (ವಸ್ತುಕೋ. ೨೪-೧೩); “ತಟಂ 
ದಡಂ " (ಜತುನಿ. ೯೩) ; ಕಾಸಾರದಾ ತಟದಿ . . . ತಪೆದಿ ಮುನಿಗಳ 
ಶ್ರೇಷ್ಠ ಮಾರ್ಕಂಡ್ಕನಿರೆ (ಪ್ರೌಢರಾ. ೦೦-೦೮) ; ಬಾಲಲೀಲೆಗಳಾಡಿದ್ದು 
ಯಮುನಾ ತಟದಲ್ಲಿಯೇ (ನನದಿ. ೦೩). ೩. ಸ್ಥಳ; ಪ್ರದೇಶ: ವೃಂದಾವನ 
_ತಟದೊಳ ಗೋವೃಂದಾವನ ವಾಂಛೆಯಿಂದೆ ಮನೆಗಟ್ಟಿದನಾ ನಂದ 
(ಆಗವಿ. ೩-೬೬). ೪. ಹೊಲ; ಕ್ಷೇತ್ರ. ೫. ಆಕಾಶ. ೬. ದಿಗಂತ; ಕ್ಷಿತಿಜ. 
ತಟತಟ (ದ್ವಿರುಕ್ತಿ): ತಟತಟ ತಾಗಿ ದ ಪರಮಾನಂದದ 
ಪ್ರಟವೇಲೌದ ತನುಕಾಂತಿಯ ಲಿಂಗದಿ (ಯೋಗಾಂವಿ. ೬.೦೩) ; ಅಟಮಟ 
ಕುಟಿಲೇಂದ್ರಿಯಗಳ ತಟತಟಗಳ ಜಯಿಸಿದವನೆ ಪಟುಭಟನಣುಗ (ಷತಿಲ. 
೨೨೩೮), ತಟತಟವಾಗಿ- ಸಂಪೂರ್ಣವಾಗಿ : ನೀವು ತಟತಟವಾಗಿ. ಲೋಗರ 
ಸೇವೆಯಲಿ ಬೆಂದೊಡಲ ಹೆೊಟುವಿರಿ (ಕುವ್ಮಾವಿ. ೩-೬೪). [ ಸಂ. ] 
ತಟಂಕ, ತಡಂಗ (ನಾ). ಕೆರೆ ; ತಟಾಕ : .ಗೊಪ್ಪಯ ಸುತನ್‌ ಪರಮೇಶ್ವರ 
ದೇವಶಕ್ತಿಯಾಕ್ಷತೃಣಿಯಾ ತಟಂಕಮಿಡು ' (ಎಳ. ೫೪1, ಪಾವುಗ. ೦೨-೩: 
ಚ). ತಡಂಗ: ಅದೇಂ ನೆಆಕಿ ಫೋಲ್ತುದೋ ಚಂಡಹುಂಡ, ಸಂಸ್ಥಾನದೆ 
ಗುಂಡುದೀವಿದ ತಡಂಗಮನಂಗದ ಪಾಂಗವಂದಿರಾ  (ಆದಿಪು: ೫-೯೦) ; 
ಕೆೊಲ್ವೆಸಕದಿಂ ಬಿಸಿನೀರ ತಡಂಗದಂದದಿಂದಿರೆ . . . ಪಾಂಥಜನಂ ನಡೆ 
ಯಿತ್ತು ಮಾರ್ಗದೊಳ" (ಜಗವಿ. ೧೭-೭). 
[ಎಸಂ.. ತಟಾಕ ) 
ತಟಂಕಪ (ಗಂ). ೧. ದಡವನ್ನು ಕೊರೆಯುವ. ೨. ಸಮಗ್ರವಾದ ; 
ಸಂಪೂರ್ಣವಾದ :' ಜನೇಂದ್ರರುಂದ್ರ ಕಥೆಯೊಳ್‌ ನವಭಾವರಸಂಗಳಂ 
ತಟಂಕಷಮೆನೆ ತೋಟಿ (ಪುಷ್ಪ ಪು. ೧-೩೪). "ಕೂಲಂಕಷ' ಪರಾ. [ಸಂ.] 
ತಟಂಬಿಡಿ (ಕ್ರಿ). ದಂಡೆಗುಂಟ ಸಾಗಂ; ತೀರವನಲ್ಲ ಅನುಸರಿಸು: ಓರಂತು 
ಪೋಪ ದಿವಿಜರ ಹಾರಿ ತಟಂಬಿಡಿದು ಪೊಕ್ಕು ಪೊಜಮಡುವೊಂದಾಕಾರಂ 
(ಕಾಂತಿಪು. ೦೦-೨೭). [ತಟ್ಟಿ + ಪಿಡಿ, ] 
ಶಟಕನೆ " ತಟಕ್ಕನೆ” ನೋ. 
ತಟಕಾವು (ನಾ). ಅಡ್ಡಿ; ತಡೆ; ವಿಫ್ನೆ: ಹೆಂಡ ಮಾರುವುದಕ್ಕೆ "ತಟಕಾವು' 
ಮಾಡುವರಂತೆ (ಜೆಳುವಮು. ೧೩೯). "ಅಟಕಾವು' ಪರಾ. 
[?. / ಮರಾ. ತಟಕಾ ಇ ತಂಟೆ, ವಿವಾದ] 
ತಟಕಿ (ನಾ). ತಡಿಕೆ; ತಟ್ಟಿ: ಮರುಗ ಪಚ್ಚೆಯು ದವನದಿಂದೆ ತಟಿಕಿಯ 
ಬಿಗಿದು ಸುರುಚಿರ ಸುಲಾಮಂಚದಿಂದ ಪಂದರ ರಚಿಸಿ (ನವಮೋ. ೭೦-೬೭). 
[ ತಡಿಕೆ) 
ತಟಕ್ಕು,, ತುಟುಕ್ಕು,' ತೊಟಕಂ, (ಕ್ರಿ). ಹನಿ; ತೊಟ್ಟಿಕ್ಕು: 'ಒಂಟಿ 
ಕುಕಿಲಿದು ಕೂಗದೇಕೆ ? ಬಿರಿನನೆ ನಾರು ಬೀರದೇಂ ? ತಟಕದೀ ಎಲೆವನಿ 
ಇದೇನು? (ಗಿಳಿವಿಂ. 3೮-೪೦). ತುಟುಕ್ಕು : ಹನಿಗಳು ಬೀಳುತ್ತಲೇ 
ಇದ್ದುವು. ಮುಖಕ್ಕೊಂದೆರಡು ಬಾರಿ ತುಟುಕಿದಾಗ ಮಾತ್ರ ನನ್ನ ಮೂಗು 
ಮುರಿದಿರಬೇಕು (ಮೈಲಿಮಾ. ೦೨೨). ತೊಟಕು, : ಮೈಯಿಂದ ಬೆವರು 
ತೊಟಕುತ್ತಿತ್ತು (ಬಂಗಾಹೆ. ೨೨). " ತೊಟ್ಟಿಕ್ಕು ' ಪರಾ. 


10 


46 


ತಟಕ್ಸು, 


ತಟಕ್ಕು, ತಟಂಕು, ತಟುಗಂ, ತುಟಂಕ್ಕು, ತೊಟಕ್ಕಾ (ನಾ). ೧. ಹನಿ; 
ತೊಟ್ಟು ; ಬಿಂದು: ಗುಟುಗುಟುಗುಟು ಎನುತಾ ತೆರಳುವ ಕಾಲಕ್ಕು 
ಗುಟುಕು ತಟಕಿನ ಚಿಂತೆ ತೊಲಗದಯ್ಯ (ಮೋಕ್ಷದೀ. ೦೩೪-೩); ಬಾಯೊಳಗಿನ 
ಎಂಜಲ ತಟಕು ಆ ಹೂಜೆಯ ಮೇಲೆ ಬೀಳುವವು (ಮುಂಬಯಿ- ೩-೯೨) ; 
ಉಪ್ಪಿನ ರಾಶಿಯ ಮೇಲೆ ಮಜ್ಜಿಗೆ ತಟಕು (ಗಾದೆ). ೨. ಕೊಂಚ ; 
ತುಸು ; ಸ್ವಲ್ಪ: ತಟಕೂ ಅವರಿಗೆ ಚಂತೆಯಿರಲಿಲ್ಲ (ಪದ್ಮಸ, ೨೪೦). 
ತಟುಕು: ೧. ಎಣ್ಣೆಯ ತಟುಕನ್ನು ಕೆಲಕಾಲದಿಂದಲೂ ನೋಡದಿದ್ದು 
ಅವನ ಮುಂಗುರುಳು . . . ಜಡೆಕಟ್ಟಿ ಇತ್ತು (ವಿಧಿವೈ, ೬೬). ವಿ. 
ಮೊಲೆಯುಣ್ಣನಮ್ಮ ತಟುಕು ಮುಖ ಮೇಲಕ್ಕೆತ್ತನಮ್ಮ (ಪುರಂದ. 
೦-೬೪-೦) ; ತನ್ನಿಂದ ಉಪಕಾರ ತಟುಕಾದರೂ ಇಲ್ಲ ಬಿನ್ನಾಣ ಮಾತಿಗೆ 
ಕೊನೆಯಿಲ್ಲವು (ಪುರಂದ. ೦-೦೦೬-೩), ತಟುಗು: ೨. ಮೊದಲೇ ತಟುಗು 
ಸೂಕ್ಷ್ಮ ಹೇಳಿದ್ರೆ ನಾನು ಕೂಗಾಡುತಿದ್ದಾ (ಮರಳಿ. 90). ತುಟುಕ್ಕು : 
೧. ಅಲ್ಲಿ ಇದ್ದೆವರೆಲ್ಲರು ಅವಳ ಬಾಯಿಗೆ ' ಒಂದೊಂದು ತುಟುಕು ಹಾಲು 
ಎರೆದರು (೪ಗರ್ಯ. ೪೦). ತೊಟಕ್ಕು: ೧. ಗುಟುಕು ಕೊಡು ತೊಟಕು 
ಕೊಡು (ಸಪೀಗೀ. ೧೯-೦೭). ೨. ತುಣುಕು ರೊಟ್ಟಿಗೂ ತೊಟಕು ಮಾನಕ್ಕೂ 
ಪಶುಗಳಂತೆ ಸಂಕಟಪಡಬೇಕಾದ ಈ ಕಾಲದಲ್ಲಿ (ವಿಣಾಮಂ. ೭೪). 
ತೊಟಕು ತೊಟಕು (ದ್ವಿರುಕ್ತಿ) : ಕಿಂಡಿಗಿಂಡಿಯಿಂದ ಬೆಳಕು ಜಿನುಗು 
ತಿತ್ತು ತೊಟಕು ತೊಟಕು (ನಡೆಐಂ. ೬೭-೩). [ ಆತಟಕ್ಕು ) 
ತಟಕುವನಿ, ತುಟುಕುಹನಿ, ತೊಟಕಂಹನಿ (ನಾ). ೧. ತೊಟ್ಟಿಕಂವ 
ಹನಿ; ಉದಂರಂವ ಹನಿ : ತಟಕಂ[ಪಾಕಾಂ. ಟುಕು)ವನಿ ನೆತ್ತರಿನ ಲಯ 
ಸಂಘಟದ ಚಂಚಲ ಜೀವದಿಂದವಘಟೆಯ ಖಳ ನೆಮ್ಮಿದನು ಬಳಲಿಕೆಯಿಂದ 
ಹಳವಿಗೆಯ (ತೊರರಾ. ೬-೪೦-೪೫). ತುಟುಕುಹನಿ: ೨. (ಆಲಂ) ಅಲ್ಪ 
ಸ್ವಲ್ಪ; ತೀರ ಸ್ವಲ್ಪ : ಏನಾದರೂ ಬಂದರೆ ತುಟುಕುಹನಿ : ಮಾತ್ರ 
(ಸನ್ಯಾಸಿ. ೦೨೩). ತೊಟಕುಹನಿ: ೧. ಒಂದು ತೊಟಕುಹೆನಿ ಆಗಸದಿಂದ 
ಸಿಡಿದು ಬೀಳಲಿಲ್ಲ (ರಹಾ. 8೮). [ತಟಕ್ಕು * ಪನ್ಮಿ] 
ತಟಕ್ಕನೆ, ತಟಕನೆ (ಅ). ಬೇಗನೆ ; ಕೂಡಲೆ; ಒಮ್ಮೊಲೆ; . ಇದ್ದಕ್ಕೆ 
ದ್ದಂತೆ; ಕಳಂಕಗಳು ಇದ್ದುದಿದ್ದ ಹಾಗೆ ತಟಕ್ಕನೆ ಹುಟ್ಟುವುದಿಲ್ಲ 
(ಜ್ಯೋತಿರ್ವಿ. ೮೯) ; ಇಂದಿರೆಗೆ ತಟಕ್ಕನೆ ಕೋಪ ಬಂತು (ನಿರಾತೆ. ೧೨೮). 
ತಟಕನೆ : ಕೋಟೆಗಂ ತಟಕನೆ ಬಿಟ್ಟರೆನ್ನ ವ್ರತವೆಲ್ಲವ ತೀರಿಸಿಕೊಂಡು 
ನಿಲ್ಲದೆ (ಯಣೋರ. ೩೭). [ತಟಕ್‌ಂ + - ಆನೆ;] 
ತಟಗಿ (ನಾ). (7) : ಮೆಣಸು ಸಂಬಾರ ತಟಗಿಯೆಲ್ಲವಕ್ಕಿ ಸಹಿತ (ಸೌಇಎ. 
೦೯೨೯, ಮಂಗೆಳೂರು. ೪೬೫-೩೪ ; 1812), [7] 
ತಟಗುಟ್ಟು (ಕ್ರಿ). ೧. ಸಂತ್ತಾಡು; ಅಲೆದಾಡಂ; ತೊಳಲು; ತಾಟಾಡು: 
ನಾನಾ ಯೋನಿಯಲಿ ತಟಗುಟ್ಟಿ[ಪಾಕಾ. ಭವಪಟ್ಟು]ಬಳಲುವುದುಚಿತವೇ 
(ಕಾವ್ಯಾಣ. ೪-0೨). ೨. ತಡವರಿಸಂ (?) : ಗಾಢಾಂಧಕಾರದಲಿ ತಟಗುಟ್ಟಿ 
ನಿದ್ರೆಯಲ್ಲಿರುತಿರ್ಪ ನೀರೆಯಂ ಸಾರ್ದೊಡುರಿಮಾರಿಯಂತೊಪ್ಪಿ ರ್ದಳು 
(ಪರಕು. ೨೪-೦೨). ೩. ಹನಿಹನಿಯಾಗಿ ಸುರಿ; ತಟತಟನೆ ಸುರಿ; 
ತೊಟ್ಟಿಕ್ಕು ; ಢಗೆಹೊಡೆದಳ್ಳೆ ಹೊಯ್ಯುತ ಬಿಸಿಲಿಂಗೆ ನಾಲಗೆ ನೀರು 
ತಟಗುಟ್ಟಿ ಸುರಿಯೆ (ಮೋಹತ. ೦೯-೦೪) ; ಅವನ ಕಣ್ಣೊಳಗಿಂದ ನಡು 
ನಡುವೆ ನೀರು ತಟಗುಟ್ಟುತ್ತಿತ್ತು (ನಿರಾಳ. ೯ಖ- ೪. ಗೊಣಗು : ಅವಳು 
ಬೆಳಗಿನಿಂದ ತಟಗುಟ್ಟುತ್ತಲೇ ಇದ್ದಾಳೆ (ರೂಢಿ). 
[ ತಟ * ಕುಟ್ಟು] 
ತಟಗುಡು (ಕ್ರಿ). ತೊಟ್ಟಿಕ್ಕು ; ಹನಿಹನಿಯಾಗಿ ಬೀಳು ; ಸ್ರವಿಸಂ : 
ಗೌಳಿಗಳ ಹಿಂದೆ ಧಾವಿಸಿ ಹೋಗಿ ಬಿದ್ದುಬಿದ್ದು ಆ ತಟಗುಡುತ್ತಿರುವ 
ಹನಿಗಳನ್ನು . . - ನೆಕ್ಕತೊಡಗಿದರು (ಅನ್ನ. ೩೩೭). 
(ತಟ, + ಕುಡು; (ಕೊಡು) ] 


೩೨೩೩ 


ತಟವಟಗಾರ 


ತಟಜ (ಗಂ). ೧. ತೀರದಲ್ಲಿ ಹುಟ್ಟಿದ,-ಬೆಳೆದ : ತೊಲಗದೆ ಗಂಧಶಾಲಿ 


: ವನಮಂ ತಟಜೋತ್ಪಳ ಗಂಧದೊಳ್‌ ತಡಂಗಲಸಿದ ಕಂಪಿನಾಸೆಗೆ ಮುಸುಂಕಿದ 


ಭೃಂಗಕೆದಂಬಕರಿ : (ಕಂದ್ರಪು. ೦-೯೪). (ನಾ). ೨. ತೀರದಲ್ಲಿ ಹುಟ್ಟಿದ 
ಮರ ಮೊದಲಾದುವು : ಕೆಡಪಲ್ಕೇಕೆಳಸುವೆ ಕೂಲಂಕಷ ಶೈವಲಿನಿಯ 


5| “ಪೋಲ್‌ ತಿಳಿದ ಜಲಮುಮಂ ತಟಜಮುಮಂ (ಕಾಕುಂತ. ೬೯-೨). '[ಸಂ.] 


20 


80 


45 


ತಟತಟ್ಮ "ತಟ್ಕ' ಪರಾ. 

ತಟತಟ್ಕ "ತಟ್ಮ್ಕ' ಪರಾ. 

ತಟತಟನೆ (ಅ). ೧.`ಪಟಪಟನೆ ; ದಡದಡಿಸುತ್ತ : ಹಸಿದು ಬಳುಕುಗು 
ತಟತಟನೆ ತಾಟಿಸುಗಡಿಗಳಂ`' ಪೊಡೆವಿಯೊಳು ಹೊಸೆಹೊಸೆದುಕೊಳುಗಂತ 
ಸಿಯ ಬಸುಜಿಂ (ಬಸಪು. ೧೪-೦೭); ವಾತಪಿತ್ತವೆರಡಣಿ ದ್ವಂದ್ವಜರೋಗದಲ್ಲಿ 
ಅಡಿಗಡಿಗೆ ಹಾವಿನ ಹಾಗೆ ನಡೆಯುತ್ತಾ ತಟತಟನೆ ಹಾರಿಯಾಡುತ್ತಾ 
ಇಹುದು (ವೈದ್ಯಸಾ. 1, 9). ೨. ಬೇಗಬೇಗನೆ ; ಶೀಘ್ರವಾಗಿ : ಸಂಹಾರ 
ನಿಟಿಲರುದ್ರನವೋಲು ಬಗೆಯದತಿ ಪಟುಬಲರ ತಟತಟನೆ ಮಾರ್ಗವಂ 
ನಡಸಿದಂ ಯಮನಗರಿಗಂ ಭೀಮ ಕಲಿತನದೊಳು (ಕುರಂಗ. ೩೩-೩೦). 

[ ಆತಟ್ಯ + - ಆನೆ] 

ತಟತಟಿಸು (ಕ್ರಿ). ತಳಮಳಿಸು; ಸಂಕಟಪಡು : ನಿಂದು ಡಿಳ್ಳಿಸಿ ತಟತಟಿಸಿ 
ಮನನೊಂದು ಸುಯ್ಯುತೆ . . . ಚೆಂತಿಸುತಿರ್ದನಾ ಕಂಸ (ಅಕ್ರೂಜ, ೭-೦೪). 

WN [ ಆತಟ್ಮ + - ಇಸ್ಕು] 

ತಟಪಟ, (ನಾ). ಪ್ರಾಣಾಪಾಯ ; ಪ್ರಾಣಬಾಭೆ : “ ತಟಪಟ[ಪಾಣಂ. 
ಕಟ, ತಟ, ಮಟ]ಮೆನೆ ತಾಂ ಪ್ರಾಣಬಾಧೆ” (ಭಾರನಿ. ೩೦); ತಟಕಿನಿಂದ 
ತಟಪಟವಾಯಿತು (ಗಾಜಿ, [?] 

ತಟಪಟ, (ಅ). ೧.ಎತಟತಟನೆ : ದಿಟಭಕ್ತನಂತೆ ಭಸಿತೋದ್ಧೂಳನಂ 
ಮಾಡಿ ಕಟಪಟೆನುತಂಗಂ ಕರನ್ಯಾಸಮಂ ಮಾಡಿ (ಸೇದಿರೆ. ದೇ. ೬೩-೨). ೨. 
ಜೋರಾಗಿ ಮಿಡಿಯುತ್ತ ; ವೇಗವಾಗಿ ಹೊಡೆದುಕೊಳ್ಳುತ್ತ :.(8). 

ತಟಪುಟನೆ, ತಟಪೊಟನೆ, ತಟಹೊಟನೆ (ಅ). :ಡಡದಡನೆ ; ಪಟಪಟನೆ; 
ಬೇಗಬೇಗ : 'ಇತಳರ್ವಜ್ಞೆ ತಟಪುಟನಿಡುವಾಗ- ವಿಟರೆದೆ ತಳಹೊಳಗೊಳು 
ತಿಹುದೊಡನೆ (ಛಕಕ.'0-೬೮) ; ಅಂಬರ: ತುಡುಕೆ 'ಗಳೆಯನೇಣ ನೃಪನ 
ಮುಖಾಂಬುಜವನೆ ನೋಡುತಿರ್ದು ಕಂಬೆಳಗೊಲೆಯಲೊಡನೆ ತಟಪುಟ 
ನುಬ್ಬಿ ಡೊಂಬರು ಲಾಗುದೋಟುವರು (ಛಕಡ. ೨೦-೩೯). ತಟಪೊಟನೆ : 
ಅಟಮಟಲಿಪಿಗಾಗಿ ಕಟಕವಲಿಯೆ ಬಾಯ ತಟಪೊ!ಪಾಕಾ. ಮ] ಟನುಜ್‌ 
ಹೊಯ್ಸಿಕೊಂಡು ತುಟಿಯ ಚುಂಬಿಸುವ ಹೆಲ್ಲುಗಳೆ ನೀಗಿದರೆಂದು ವಿಟ 
ನಕ್ಕು ನುಡಿದನೆಲ್ಲರೊಳು (ಧರಣ, ೩೬-೯೨). ತಟಹೊಟನೆ : ವೈಶ್ಯನಿಕು 
ರುಂಬಮೆಲ್ಲಂ ತತ್ಪಲಂಗಳಂ ತಿಂದೊಡಲು ತುಂಬುವನಿತಜಿಕೊಳಿಳಾತಳಕೆ 
ತಟಹೊಟನೆ ಬಿಳ್ಳು ರುಳ್ಹುದಂ ಕಂಡು (ಸಮ್ಮಳೌ. ೦೦-೫೦). 

[ ತಟಪುಟ್ಟಿ * - ಅನೆ] 

ತಟಪೊಟನೆ "ತಟಪುಟನೆ' ನೋ. 

ತಟಬಂದಿ (ನಾ). ರಕ್ಷಣೆಗಾಗಿ ಕಟ್ಟಿದ ಗೋಡೆ; ಪ್ರಾಕಾರ ; ಕೋಟೆ; 
ಕಿಲ್ಲೆ: ಕೈಲಾಸಪರ್ವತದ ಸುತ್ತಲಿನ ತಟಬಂದಿಯು ಸಿಡಿಯಹತ್ತಿ, 
:ಪರ್ವತವೆಲ್ಲ ಲಿಕಿಲಿಕಿಯಾಗಿ ಮೇಲಿನವರು. ಒಬ್ಬೊಬ್ಬರೆ ಕೆಳಗುರುಳ 
ಹತ್ತಿದರು (ಶೈವಸು, ೩೨೬) ; ಬಂಡುಗಾರರು ವಿಹನೆಗಾರ್‌ ಹಿಲ್ಲದ ಮೇಲೆ 
ತಟಬಂದಿಯನ್ನು ಕಟ್ಟಿಕೊಂಡು ಕೆಲವು ದಿವಸಗಳವರೆಗೆ ಇದ್ದರು 
(ಇಂಗ್ಲೆಇ. 8೦). [ -ಮರಾ. ತಟಬಂದೀ] 

ತಟಮಟ (ನಾ). ಕೊರತೆ; ಅಭಾವ; ತೊಂದರೆ: (೪. [?] 

ತಟವಟ "ತಾಟುಪೋಟು' ನೋ. 

ತಟವಟಗಾರ (ನಾ). ಮೋಸಗಾರ ; ಕಪಟಿ ; ವಂಚಕ: (೪). 

[ ತಟವಟ (-ಆತಾಟುಪೋಟು) * - ಗಾರ (ಆ - ಕಾಣ) ] 


ತಟವಾಣಿ, 


ತಟವಾಣಿ, "ತಟಬ್ಬವಾಣಿ' -ನೋ. 

ತಟವಾಣಿ (ನಾ). ಗಟ್ಟಿಗಿತ್ತಿ ; ದಿಟ್ಟೆ; ತಾಟಗಿಶ್ತಿ : ಯಾರಿಗೂ ಅರೆ 
ಹೊಟ್ಟೆಯೂ ಇಲ್ಲದ ಹಾಗೆ ಮಾಡಿದೆಯಲ್ಲೆ, ತಟವಾಣಿ, ನಿನ್ನ ಹಾಳವಿದ್ಯಕ್ಕೆ 
ಬೆಂಕೀ ಹಾಕ (ಮುಮರಾ. 6೭) ; ಇವಳು ಸಾಧಾರಣ ಹೆಂಗಸಾಗಿ ತೋರುವು 
ದಿಲ್ಲ; ಬಹು ತಟವಾಣಿಯಾಗಿ ತೋರುತಾಳೆ (ಪೇಜಿಮಾ. ೨೬). "ಗಟ್ಟಿವಾಳಿ' 
ಪರಾ. ([?] 

ತಟವುಚ್ಚು "ತಟ್ಟುರ್ಚು' ನೋ. 

ತಟಸ್ತ (ನಾ). ಎ ತಟಸ್ಥ ಹಿ: `ತಟಸ್ತರಾಗಿಯಿದ್ದವರು ಅಮ್ಮಾ ಯೇನು 
ದುಃಖವ ಪಡುತ್ತಿದ್ದೀರಿಯೆಂದು ಕೇಳಿದರೆ (ಹಕ್ಕಸ್ಮ. ೭-೧೩). 

[ «ಸಂ. ತಟಸ್ಕ) 

ತಟಸ್ಥ. (ಗಂ). ೧. ದಡದಲ್ಲಿರುವ ; ಹತ್ತಿರ ನಿಂತಿರುವ. ೨. ಯಾವ 
ಪಕ್ಷವನ್ನೂ ವಹಿಸದ : ನಮ್ಮದು ತಟಸ್ಥ ರಾಷ್ಟ್ರ. (ರೂಡ). (ನಾ). ೩. 
ಯಾವ ಪಕ್ಷಕ್ಕೂ ಸೇರದವನು.: ತಟಸ್ಕನಾದವನಿಗೆ ತಂಟೆಯೇನು 
(ಗಾದೆ). ೪. ಔದಾಸೀನ್ಯವನ್ನು ತಾಳಿದವನು ; ಆಸಕ್ತಿಯಿಲ್ಲದವನು: 
ಅವಳು ಸರ್ವಾಂಗಸುಂದರಿಯಾಗಿರಲಿಲ್ಲವಾಗಿ ನಾವು ತಟಸ್ಕರಾದೆವು 
(ಕಪಾಕುಂ. ೪4). ೫. ಚಲನೆಯಿಲ್ಲದಿರುವಿಕೆ ; ನಿಷ್ಕ್ರಿಯತೆ: ಸಮಯವು 
ಸ್ತಬ್ಧವಾಯಿತು. ಜಗತ್ತು ತಟಸ್ಥ ವಾಯಿತು , (ಸೀತಾರ. ೧); ಪ್ರಗತಿ 
ಮಾರ್ಗದಲ್ಲಿಯೇ ಅಥವಾ ತಟಸ್ಕ ವಾಗಿದೆಯೇ (ಭಾರದ. ೫೪೫). [೫ಂ.] 

ತಟಸ್ಥತೆ (ನಾ). ಯಾವ ಪಕ್ಷವನ್ನೂ ವಹಿಸದಿರುವುದು : ಅಮೇರಿಕಾ 
ದೇಶವು. ಸಜ್ಜನರಂತೆ ತಟಸ್ಥತೆಯಿಂದ ಸತ್ಕಾಸತ್ಯ ಪರೀಕ್ಷೆಯನ್ನು 
ನಡೆಸಿರುವಹು (ವಿಣಾಮಂ. ೮). 

[ ಸಂ. ತಟಸ್ಮತಾ ] 

ತಟಹಾಯ್‌, ತಟಹಾಯಜ, ತಟಾಯಂ (ಕ್ರಿ). ೧. ಸೀಳಿಕೊಂಡು 
ಹೋಗು ; ಭೇದಿಸಿಕೊಂಡು ಹೋಗು : ಸುರುತಾಳ ಖಾನರ: ಗಂಡ 
ನೆನಿಸಿಕೊಂಬ ಬಿರಿದಿನ ಭಟನಾರಿವನ್ನು ಇರದೇಳು ಕೊಪ್ಪರಿಗೆಯ 
ತಟಹಾಯ್ಲೆಚ್ಚ ಧುರಧೀರ ಬಾದು:ರ ಖಾನ (ಕುರಾಸಾಂ. ೨೦-೮೫). 
ತಟಹಾಯು : ೧. ಕಟಕಿಯ ಮಾತುಗಳೇಕೆ ಕನ್ಮಾಚೋರ ದಿಟ ನೋಡು 
ನೋಡುನಿನ್ನೆರ್ದೆಯ ತಟಹಾಯಬೇಕೆಂದು ಮಸೆದ ಕೂರ್ಗಣೆಯನಾರ್ಭಟ 
ದಿಂದಲಿಕ್ಕಿದರ ಖಳರು (ಮೋಹತ. ೩೪-೨೬) ; ಆ ಬಾಣ -ಸುಬಾಹುವಿನ 
ಎದೆಯೊಡೆದು ತಟಹಾಯಲು ಅವನು 'ಗತಪ್ರಾಣನಾಗಿ . . . ಒರಗಿದನು 
(ಕುಮಾ, ೦೪೯-೪). ತಟಾಯು : ೧. ಅದು . . -. ಸುಯೋಧನನ ದೇಹದಲ್ಲಿ 
ನೆಟ್ಟು... ಆಚೆಗೆ ತಟಾದು ಭೂಮಿಯಲ್ಲಿ ಪ್ರವೇಶಿಸಿತು (ಕೃವಾಳೆ. ೨೬). 
೨. ದಾಟು; ಹಾಯಂ್ದಹೋಗು : ಅವನ್ನ ಅಂಗಡಿ ತಟಾದು ನೇರವಾಗಿ 
ಪೂರ್ವದಿಕ್ಕಿನ ಕಡೆ ಹೋಯಿತೆಂದರೆ ಸ್ವಲ್ಪ ದೂರದಲ್ಲೇ ಓಣಿ ಜಾಗುತ್ತದೆ 
(ಸಾಹೇಬ್‌. ೨). [ತಟ್ಕ * ಹಾಯ ( ಎಪಾಯ್‌) ] 

ತಟಹಾಯಿಸು, ತಟಾಯಿಸು (ಕ್ರಿ). ೧. ದಾಟಿಸು; ದಡವನ್ನು 
ಮಂಟ್ಟಿಸಂ : ಆ ಕುರಿಗಳ ದೊದ್ದೆಯನ್ನು ಅಟ್ಟಿಕೊಂಡು ಹೋಗಿ, ಈ 
ನಾಡಿನ ಎಲ್ಲೆಯಿಂದಾಚಿಗೆ ತಟಹಾಯಿಸಿಬಿಡಬೇಕೆಂದು (ಮಂತ್ರಶ. ೪೬-೨೪). 
೨. ದಾಟು ; ಹಾಯ್ದು ಹೋಗು : ಅಪ್ರಮೇಯನನ್ನು ಕರೆದುಕೊಂಡು 
ಹೋಗುತ್ತಾ ಒಂದು ಕೊಟ್ಟಡಿಯಿಂದ ಇನ್ನೊಂದು ಕೊಟ್ಟಡಿ ಹೀಗೆ ಎಂಟು 
ಹತ್ತು ಬಾಗಿಲನ್ನು ತಟಹಾಯಿಸಿ ಹೋದರು , (ಮುಸುಗ. ೦೧೦). 
ತಟಾಯಿಸು : ೧. ತಟ್ಟು ಇದ್ದರೆ ತಟಾಯಸಿ ನಡೆದಾನು (ಗಾಜಿ). ೨. 
ಮೂರು ಪಹರೆಗಳನ್ನು -ತಟಾಯಿಸಿ ಹೋಗಿ (ದೌಲತ್‌. ೨೨9); ಇಷ್ಟು 

ಏರುಪೇರುಗಳನ್ನು ತಟಾಯಿಸಿ ಇಂಥ ಸತ್ವವನ್ನುಳಿಸಿಕೊಂಡು ಬಂದಿರುವುದು 

ಜಗತ್ತಿನ ಇತಿಹಾಸದಲ್ಲೇ ಹೊಸದು (ಭಾರದ. ೪೧೭). 

[ ತಟಹಾಯ್‌ + - ಇಸ್ಮು] 


೩೨೩೪ 


25 


30 


86 


45 


ತಟಿದ್ದಲ್ಲರ 


ತಟಹಾಯು "ತಟಹಾಯ್‌' ನೋ. 

ತಟಹೊಟ (ನಾ). ೧. ಆತುರ ; ಉದ್ವೇಗ (?) : ಪಟುವಾಗಿ ಕರ್ಮಭಟನಂ 
ಜಯಿಸು ಬಯಲ ತಟಹೊಟದ ಕಾಂಕ್ಷೆಯನೆ ಪರಿಹರಿಸು (ಸಮ್ಮ ಳೌ. ೧-೫) ; 
“ಟಕ್ಕು, ಮೋಸ” (ಸಮ್ಮಕ್‌. ರಪ್ಪಕು). ೨. ತೊಂದರೆ ; ಜಂಜಡ : 
ಆವ ಸಂಕಟದ ತಟಹೊಟಂ ಸಮನಿಸಿಲ್ಲ (ಪರಶು: ೪೧-೫0). ೩. ಗದ್ದಲ; 
ಗಲಾಟೆ (2): ಕಟಿಕಣಿಲ ಧನಿಯವುತ್ಕಟೆಯ ಮಾಗಧರ ಉಬ್ಬಟೆಯ 
ಕಾಮಾಟದರ ತಟಹೊಟ ಮಹೋನ್ನೆತೆಯಕಟಕಟಾ ಬ್ರಹ್ಮಾಂಡಘಟ 
ವೊಡೆಯದಿರದೆನಲ್‌ ಪಟುತರದೊಳೊಪ್ಪಿರ್ದುದು (ಲಕ್ಷ್ಮಛಾ. ೬-೧-೩೦). 

[?) 

ತಟಹೊಟನೆ "ತಟಪುಟನೆ' ನೋ. 

ತಟಾಕ (ನಾ). ಕೆರೆ; ಕೊಳ; ಕಾಸಾರ ; ಪುಷ್ಕರಿಣಿ: “ಸರಸಿ ಸರಂ 
ಕಾಸಾರಂ ಸರೋಜಷಂಡಂ ತಟಾಕಮಾಧಾರಂ ಪುಷ್ಕರಿಣಿಯದು” 
(ವಸ್ತುಕೋ. ೨೪-೧೩) ; “ ತಟಾಕಂ ಜಲಾಧಾರಮೆನೆ ಕೆಟಿಕಿ ” (ಮಂಗರಾ. 
೧೨೩-೧೪); ಗಗನತಳಮೆ ಪಟ್‌ದು ಬಿಬ್ಬುದೆನಿಪ ಬಹು ತಟಾಕದಿಂ 
(ಪಂಪಧಾ. ೧-೩೭ ರಗಳೆ) ; ಕುಲ್‌ಗಳ್‌ ಬಹು ತಟಾಕಮಾದುವು (ಲೋಕೋಪ. 
೧-೮ ಪೀಕೆ) : ಉದಕವಜತ ಘನತಟಾಕಕ್ಕೆ ಫಲವಿಳುಹಿದ ಮರಕ್ಕೆ ನೆಟ್ಟನೆ ` 
ಜೋಡಿಯಾದುದಾ ಪುರಜನಂ (ಹತಕಾ. ೯-೨೪). [ಸಂ.] 

ತಟಾಯಿಸು "ತಟಹಾಯಿಸು' ನೋ. 

ತಟಾಯು "ತಟಹಾಯ್‌' ನೋ. 

ತಟಾರನೆ (ಅ). ಕೂಡಲೇ ; ಇದ್ದಕ್ಕಿದ್ದಂತೆ; ತಟ್ಟನೆ: “ ತಟಾರನೆ- 
ತಟಕ್ಕನೆ” (ಜಾನಕೋ. ೬೪). [ತಟಾರ್‌, *- ಅನ್ನೆ;. / ತೆಲು. ತಟಾಲುನ] 

ತಟಿ (ನಾ). ದಡ: ತೀರ : ಸಕಲವೆಂದಡೆ ಇಷ್ಟ ನಿಷ್ಕಲವೆಂದಡೆ ಅದಜ 
ಅಭೀಷ್ಟ ಈ ಉಭಯದ ತಟಿಗಾಆದೆ ಹೊತ್ತು ಹೋರುವ ಮಾತಿನ ಕತ್ತಿಯ 
ಬಾಯಿಧಾರೆಯ ಘಾಯಕ್ಕೆ ಇನ್ನೇತಜ ಮದ್ದು (ಮೋಳಿಮಾ. ೪೪-೦೮೧). 

[ ಸಂ. ತಟೀ] 


ತಟಿಚ್ಚಂಚಳೆ (ನಾ). ಮಿಂಚಿನಂತೆ ಚಂಚಲಳಾದವಳು,-ಅಸ್ಥಿರಳು : 


ತಟಿಚ್ಚಂಚಳೆ ಲಕ್ಷ್ಮೀಕಾಂತೆ ಪೂರ್ವಸ್ಥಿ ತಿಯನುಟ್‌ದತಿಸ್ಕೆ ರ್ಯಮಂ 
ತಾಳ್ಡಿದಳ್‌ (ಮಲ್ಲಿಪು. ೩-೧೯). [ಸಂ. ತಟಿಚ್ಚಂಚಲಾ (ತಟಿತ್‌ * ಚಂಚಲಾ)] 
ತಟಿಚ್ಛೃಂಗಾಟ (ನಾ). ೧. ಮಿಂಚಿನಂತೆ ತಳತಳಿಸುವ ಚೌಕ,- 
ಚತುಷ್ಪಥ. ೨. ಮಿಂಚಿನ ಧಾರೆಯ ಸಂಚಾರ,-ಚಲನೆ ; ಮಿಂಚು 
ಗಳಿಂದಾದ ಚತುಷ್ಪಥ, ೧, ೨: ನಾಟಕ ಪ್ರಕರದಂತೆ ವಿಪುಳ ವೀಧಿ 
ವಿಭಾಸಿಯುಂ ಮೇಘಪಟಳದಂತೆ ತಟಿಚ್ಛೃಂಗಾಟನಿರತಮುಂ (ಪುಷ್ಪ ಪು. 
೯-೩೦ ವು, [ಸಂ. (ತಟಿತ್‌  ಶೃಂಗಾಟ; ತಟಿತ್‌ + ಶೃಂಗ ಆಟ) ) 
ತಟಿತ್ಯಣ (ನಾ). ವಿಂಂಚಿನ ಕಣ ; ವಿದ್ಯುತ್ತಿನ ಕಿಡಿ: ಕುರುಕ್ಷೇತ್ರದೆರಡು 
ಬಣ ವಿಜ್ಞಾನದ ತಟಿತ್ಯಣ . (ಸೂರ್ಯಪಾ. ೦-0). [ಸಂ. ತಟಿತ್‌ + ಕಣ] 
ತಟಿತ್ತು. (ನಾ). ಮಿಂಚು : ಉಚ್ಚ ತಟಿತ್ಯರವಾಳನಾಂತು ತಜ್ವಲದ ಭಟಂ 
ಗದಂ ಕುಡದೆ ತನ್ನಯ ಜೀವನಮಿತ್ತುದ ಬ್ರಿ (ಕಾಜಕೇ, ೧೯೯); 
ತಟಿತ್ಕೋಟಿನಿಭಕಾಯ ಜಗನ್ನಾಥವಿಠಲಯ್ಯಾ ವಿಠಲಯ್ಯ (ಜಗದಾ. ೧೫೮); 
ತಟಿತ್ತು ಮೇಘಂಬೊಕ್ಕು ಮರೆಯಪ್ಪವೊಲ್‌ (ಶ್ರೀರಾಮಾ. ೩೯೩-೨೯೨). 
[ ಸಂ. ತಟಿತ*] 
ತಟಿತ್ರಭೆ (ನಾ). ಮಿಂಚಿನ ಹೊಳಪ್ರು-ಪ್ರಕಾಶ : ತಟಿತ್ಪಭಾಪರಿವೃ 
ತಮಾದ ವಾಜಿಗಳ ವಂಗಡದಿಂದಮುವಂಂ (ಶಾಕುಂತ. ೧೦೦-೧೭೦). 
[ ಸಂ. ತಟಿತ್ವ ಭಾ (ತಟಿತ್‌ * ಪ್ರಭಾ) ] 
ತಟಿದ್ವಲ್ಲರಿ(ನಾ). ಬಳ್ಳಿಮಿಂಚು: ತಟಿದ್ವಲ್ಲರಿ ಬಳಸಿದ ಶರಲ್ಲಕ್ಷ್ಮಿ ಯಂತೆಯುಂ 
ತಾರಾವಳಿ ಬಳಸಿದಿಂದುಕಳೆಯಂತೆಯುಂ . . . ಕನ್ಶ್ಕಕಾಕದಂಬದ ಬಳಸಿಂ 
ಬಗೆಗೊಳಿಸಿ (ಪಂರಾವೂ. ೫-೩೭ ವ). .[ಸಂ. (ತಟಿತ್‌ + ವಲ್ಲರಿ) ] 


ತಟಿದ್ವಳಯ 


ತಟಿದ್ದಳಯ (ನಾ). ವಿಂಂಚಿನ ಆವರಣ,-ವತರ್ಣಲ : ತಟಿದ್ದಳಯ 
ವಿಳಸಿತಂಗಳಾಗಿ ನಿಜಪ್ರಕೋಷ್ಮನಿಷ್ಮಿತಂಗಳಪ್ಪ ವೀರಾಂಗದಂಗಳೆಂಬ 
ಕಟಕಂಗಳುಂ (ಆದಿಪು. ೧೫-೩ವ). 
[ ಸಂ. ತಟಿದ್ವಲಯ (ತಟಿತ* + ವಲಯ) ] 
ತಟಿದ್ವಿಲಾಸ, ತಟಿದ್ವಿಳಾಸ (ನಾ), ಎಂಂಚಿನ ಲೀಲೆ,-ಹೊಳಪು: 


ಈ ಕೇವಲ ಸೌಂದರ್ಯದ ಅದ್ಭುತವಾದ ತಟಿದ್ವಿಲಾಸವನ್ನು ನಾವು. 


ಲಲಿತಾಸಹಸ್ರನಾಮದಲ್ಲಿ ಗುರುತಿಸಬಹುದು (ಸೌಂದಸ.ಂ೧ಖ. ತಟಿದ್ವಿ ಳಾಸಃ 
ದಶನಾಂಶು ಪೊದಟ್ಟಿ ತಟಿದ್ದಿಳಾಸಮಂ ಗೆಲೆ ನುಡಿದಂ. . . ಖೇಚರಾಧಿವಂ 
(ಪಂರಾಮಾ. ೫-೧೭). [ಸಂ. (ತಟಿತ್‌ , ವಿಲಾಸ) ] 

ತಟಿದ್ವಿಳಾಸ "ತಟಿದ್ವಿಲಾಸ' ನೋ. 

ತಟಿನಿ (ನಾ). ಹೊಳೆ; ತೊರೆ; ನದಿ: ಉರ್ವೀಧರ ಚಕ್ರಪ್ರಾಂತದೊಳ್ನಿರ್ಜ್ಜ 
ರತತಿ ತಟಿನೀವ್ಯೂಹದೊಳ್ಳೂರವಾರಂ . , . ಪರ್ವಿಸುತ್ತಿರ್ದುವೆತ್ತಂ 
(ಕಾದಂಉ. ೩೩೨): ಇವರಲ್ಲಿ ಗುಪಿತಚರಿತೆಯ ಕಂಡು ದೇವಮುನಿ 
ತಟಿ[ಪಾಕಾಂ- ಟ]ನಿಗಳು ತಪಸು ಫಲವಾಯಿತೆಂದು (ವಿದಾಕೃ. ೧೪೦). 

[ ಸಂ. ಶಟಿನೀ) 

ತಟಿನೀತನೂಜ (ನಾ). ನದೀಸುತ; ಗಂಗೆಯ ಮಗ ; ಭೀಷ್ಮ : ವಿವರಿಸಿ 

ತಿಳುಹಿದನು ತಟಿನೀತನೂಜನಜಾತಶತ್ರುವಿಗೆ, (ತಿಮ್ಮಆ. ೬ ಸೂಜನೆ), 
[ ಸಂ. (ತಟಿನೀ + ತನೂಜ) ] 

ತಟಿನ್ನಾದ (ನಾ). ಗುಡುಗಂ; ಮೇಘನಾದ: ಚತುರ್ದಶ ಭುವನಾವಧಿಯೆನೆ 
ದುರ್ಯಶಸ್ತಟಿನ್ನಾದ[ ಪಾಕಾಂ. ಪಟಹನಾದ ]ಮಾದಮೇನೊದವಿದುದೋ 
(ಪಂರಾಮಾ, ೬-೯೭). 

[ ಸಂ. (ತಟಿತ* * ನಾದ) ) 

ತಟಿನ್ಮಾಲಿಕೆ, ತಟಿನ್ಮಾಳಿಕೆ (ನಾ). ಮಿಂಚಿನ ಮಾಲೆ: ಜಲಮಯವಮಿಳೆ 
ಯೆಲ್ಲಂ ಪ್ರಜ್ವಲಿತ ತಟಿನ್ಮಾಲಿಕಾಮಯಂ ದೆಸೆಯೆಲ್ಲಂ (ವೃಷವಿ. ೧೪-೨೬). 
ತಟಿನ್ಮಾಳಿಕೆ : ಜಳದೌಘಶ್ಶಾಮಧೂಮಪ್ರತತಿ ಚಳತಟಿನ್ಮಾಳಿಕಾಲೋಲ 
ಕೀಲಾವಳಿಸಂಜಾತೇಂದ್ರಗೋಪಪ್ರಸರವಿಸರದರ್ಚಿಃಕಣಂ . . . ಬಂದುದು 
. «ಎ ಅಬ್ಬಕಾಲಂ (ಕಂದ್ರಪು. ೪-೨೯). 

[ ಸಂ. ತಟಿನ್ಮಾಲಿಕಾ (ತಟಿತ್‌ + ಮಾಲಿಕಾ) ] 

ತಟಿನ್ಮಾಳಿಕೆ "ತಟಿನ್ಮಾಲಿಕೆ' ನೋ. 

ತಟಿಲ್‌ (ನಾ). ಒಂದು ಅನುಕರಣ ಶಬ್ದ : ತಟಿಲ್ನೆಟಿಲ್ಬಟಿಲ್‌ ಗರಿಗರಿಲೆಂಬ 
ನಿಷ್ಮರರವಂ ಮಿಗೆ ತಳ್ತಿಲ್‌ದತ್ತು ಯುದ್ಧದೊಳ್‌ (ಗಿರಿಕ. ೬.೬೮). 

ತಟಿಲ್ಲತೆ (ನಾ). ಬಳ್ಳಿಮಿಂಚಂ : ತಟಲ್ಲತೆವೊಲಾಕಾಶಕ್ಕೆ. ನೆಗೆದು ಪಾಜಿ*ದಳಾ 
ಗಳ್‌ (ಪಂರಾಮಾ. ೯-೪೧) ; ಇನಿಸಿನಿಸು ಮುಗಿಲ ತುಂತುರ್ವನಿಯ 
ತಟಿಲ್ಲತೆಯ ವಿಮಳ .ಶಶಿರವಿಗಳ* (ಆಟೃಮ, ೮-೧೨೪); ನಯನಾಂಶು 
ಗಗನಕೆ ತಟಿಲ್ಲತೆಯ ಪರ್ಬಂ ಪಡೆಯಲು (ಜಿಬಪು. ೫-೦೨). 

[ ಸಂ. ತಟಲ್ಲತಾ (ತಟಿತ್‌ + ಲತಾ) ) 

ತಟಿಸು, "ತಟ್ಟಿಸು' ನೋ. 

ತಟಿಸ್ಕು (ಕ್ರಿ). ಆವರಿಸು ; ಮುಸಂಕಂ (?) : ಛಿಟಿಲು ಛಿಟಿಛಿಟಿಲೆಂದು 
ಸಿಡಿಯುತ ಖಿಟಿಖಿಟನೆ ಖಟಿಲೆಂದು ಕಣಗಳು ತಟಪಟನೆ ಹಾರುತಲಿ 
ಕಾರ್ಬೊಗೆ ತಟಿಸುತಾಕ್ಷಣದಿ (ಹಮಜ. ೬೬). [?] 

ತಟುಕು "ತಟಕ್ಮೂ' ನೋ. 

ತಟುಗು "ತಟುಕಂ,' ನೋ. 

ತಟುವಳ್ಳುವೆರೆ (ನಾ). ಒಂದು ಗದ್ದೆಯಂ ಹೆಸರು (?): ಕೊಡುಗೂನ್ನಾಡಾ 
ಕೆಲ್ಲಿಪುಸೂರಾ ಚೆಡಿ ಅಕ್ಕೆ ಕರ್ಗುಲಪ್ಪೊಲತ್ತಟುವಳ್ಳುವೆರೇಉ೦ ವಸವಿಗಾಲುಂ 
ಎರಡು ಕಳಿನಿಉಂ ತೋಟ್ಟಮಂಂ (ಮೈ ಆರಿ. ೧೯೨೫, ೧೦೬-೧೮ ; 9ನೆಯ ಶತ). 

[1 


೩೨೩೫ 


ಲಾ 


36 


45 


ತಟ್ಟಾರ 


ತಟೆ, (ಕ್ರಿ). ತಟ್ಟು; ಬಡಿ: ಹತವಿಧಿಯೆ | ಕದ ತೆರೆಯಲಿಲ್ಲ ಕದ ತಟೆದಾಗ. 
ಕದ ತೆರೆಯೆ, ಆ ಪುರುಷ ಬರಲೊಲ್ಲ (ಉಯ್ಕಾಕೆ. ೧೦-೧೩) : ತಾಗು, ತಗಲು; 


ಪಳಂಚಲೆ, . . . ತಟೆ, ಬಡಿ, ಸೋಂಕು (ಕಂನುಹು. ೪). "ತಟ್ಟು? 
ಪರಾ. [ <ಎತಟ್ಟು] 
ತಟ್ಕೆ (ನಾ). ತಡಿ; ದಡ: ತುಂಗಭದ್ರೆಯ ತಟೆಯ ಕನ್ನನ (ಕಇಅ. 


[ಸಂ. ತಟಾ] 

ತಟೆತಟೆ (ನಾ). ವ್ಯರ್ಥ (?) : ತಟೆತಟೆಯಹ ಲಾಲಸೆಯನು ಸೂಡಿ ಪಟ 
ಪಟನೈದಿ ಪರರ ತಾ ಬೇಡಿ ದಿಟಹೆಸಿಗಳ ಮನದೊಳಗೆಡೆ ಮಾಡಿ ತಟ 
ಮನುಜರು ಬಳಲ್ವರು ಸುಖಕಾಡಿ (ಅವಧೂ. ೨೪). : [ ] 

ತಟ್ಟ (ನಾ). ತಟ್ಟನ್ನು ಧರಿಸಿದವನು; ಜೈನಯತಿ : ತಅಟುದಲೆಗಳ 
ತಟ್ಟರೋ ನೊರೆ ಸುರಿವ ಬಾಯ್ಕಿನಿಕೆ ಹಡಿಕೆಗಳೊ . . . ತಟ್ಟುಗಳ 
ಹಗರಣಿಗರೊ ಎನಲು ಮಲಧಾರಿಗಳು ಗಜಬಜಿಸಿ ನೆರೆವುತ್ತ (ಬಸಪು. ೫೧-೩೩). 

[ ತಟ್ಟು; * - ಅ) 


೧೦೯- ೨೪-೦೦ ; ?). 


ತಟ್ಟ್ಯ "ಥಟ್ಟು' ನೋ. 

ತಟ್ಟಗ್ಗೆ ಆ₹ (ನಾ). ಒಂದು ಊರಿನ ಹೆಸರು : ಪೊಲಮೇರೆ ತಟ್ಟಗ್ಗೆ ಅಯ 
ಕಿಟ್ಕ್ಕಿಅಕಿ ಪೋಗಿ ಅಕ್ಷರಕಲ್ಪ ಮೇಗೆ (ಎಕ. 11, ೩೫.೫; ಸು. 800). 

[? * ಕೆಜಿ] 

ತಟ್ಟಡಿ "ದಟ್ಟಡಿ' ನೋ. 

ತಟ್ಟನೆ (ಅ). ಕೂಡಲೆ; ಬೇಗನೆ: ಪೂಸರಳಿಂದೆ ಶಿವನ ತಟ್ಟನೆ ತಾಗಲಿಕ್ಕುವೆ 
ನೆಂದು ಬಾಸೆಯ ಕೊಟ್ಟ ಮನ್ಮಥ (ಮೋಹಕ. ೫-೬೦); ನಿನ್ನಯ 
ಕರುಣಾದೃಷ್ಟಿಯೊಳೆನ್ನನುದ್ಧರಿಸಿ ತಟ್ಟನೆ ಸಲಹು (ಕ ನವಿ. ೪-೩೮): 
ನೈಜವಾದ ಉಪಮಾನಗಳು ; ಮನಸ್ಸಿಗೆ ತಟ್ಟನೆ ಹೊಳೆಯುವಂತೆ ಜನ 
ಜೀವನದಿಂದಲೇ ಆರಿಸಿದ ಆಣಿಮುತ್ತುಗಳು (ಜಗದಾ. ೭೨). 

[ ಆತಟಕ್ಕನೆ) 

ತಟ್ಟಮ್ಮ (ನಾ). ಮೈಮೇಲೆ ಸಣ್ಣಗಂಳ್ಳೆಗಳೇಳುವ ಒಂದಂ ಬಗೆಯ 

ರೋಗ; ಗೋಣಿತಟ್ಟು; ದಡಾರ:“ಗೊಬ್ಬರರೋಗ'” (ಕಾನಕೋ. ೬೪). 
[ತಟ್ಟು * ಅಮ್ಮ್ಯ 

ತಟ್ಟಲ್‌ (ನಾ). ಒಂದು ಊರಿನ ಹೆಸರು: (?) : ತಟ್ಟಲ ಏಚಗಾವುಣ್ನನ 
ಮಾವ ಸಾನ್ತಯ್ಕ ಕೊಟಗಮೃನ್ನು ತುಜುವ ಕೊಣ್ಣು ಪೋಪಾಗ (ಮೈ ಅರಿ. 
೧೯೪೧, ೨೫-೧೨ ; 1080). [7] 

ತಟ್ಟಲಿ, ತಟ್ಟಲೆ (ನಾ). (ಉಕ). “ಹೆಣ್ಣುಮಕ್ಕಳ ಚಪ್ಪಲಿ; ಕೆರವು” 
(ಣಾನಕೊೋಳ. ೬೪). ತಟ್ಟಲೆ : ಮಗಳಿಗೆ ಒಂದು ಜೊತೆ ಹೊಸ ತಟ್ಟಲೆ 
ಕೊಡಿಸಿದರು (ರೂಢ). - [? 

ತಟ್ಟಲೆ "ತಟ್ಟಲಿ' ನೋ. 

ತಟ್ಟಾಡು (ಕ್ರಿ). ೧. ಒಂದಕ್ಕೊಂದು ತಗಲು ; ಘರ್ಷಣೆಯಾಗು : 
ಜೋಗಿ ಜೋಗಿ ತಟ್ಟಾಡಿದರೆ ಮೈಯೆಲ್ಲಾ ಬೂದಿ (ಗಾದಿ). ೨. ಅತ್ತಿತ್ತ 
ಓಲಾಡಂ ; ತೂರಾಡು ; ತೂಗಾಡು : ಶಕ್ತಿಯು ಬತ್ತಿ ಕರಗಳು ಜಾರಿ 
ತಟ್ಟಾಡುತ್ತ, ಪಿಂಗಡೆಗೊಲೆದು. ನಿಂದನು (ಜಿನಧಾ. ೨೦-೧೨) ; ನೀತಿಯ 
ಮೆಟ್ಟಿಲ ಮೇಲೆಯೇ ನಿಲ್ಲಲಾರದೆ ತಟ್ಟಾಡುವವನು ನಿಯಮಗಳನ್ನು ಹೇಗೆ 
ಹಿಡಿದಾನು (ನೀಗಟ್ಕು. ಬ. "ತಾಟಾಡು' ಪರಾ. 

[ ತಟ್ಟು, * ಆಡ್ಕು. / ತೆಲು. ತಟ್ಟಾಡು ] 
ತಟ್ಟಾಮಾಲೆ (ನಾ). ಅಪ್ಪಾಲೆ ತಿಪ್ಪಾಲೆ; ಕಳ್ಳೆಮಳ್ಳೆ (ಉಕ). 
[ «ತಮಿ. ತಟ್ಟಾಮಾಲೈ ] 

ತಟ್ಟಾರ (ನಾ). ಅಕ್ಕಸಾಲಿಗ: ಚೋಮತ್ತಟ್ಟಾರ ನಾಮಧೇಯೇನ ಲಿಖಿತಂ 

ತಾಮ್ರಸಾಧನಂ (ಮೈ ಆರಿ. ೧೯೪೫, ೩೧-೫೨ ; ಸು. 610). 
[ «ಸಂ. ತ್ವಷ್ಟೃ) 


ತಟ್ಟಾಜಸು 


ತಟ್ಟಾಣ್‌ಸು (ಕ್ರಿ). ಸಂಪೂರ್ಣವಾಗಿ ಒಣಗಿಸು ; ನಿರ್ದವಗೊಳಿಸಂ ; 
ಬಳಲಿಸು : ತುಟಿಗಂಟಲಿರ್ಪೋಡಿ ನೆಣ ಪೊತ್ತಿ ಕರಮೆ ನೀರಡಿಕೆ ಮಿಗೆ 
ತಟ್ಟಾಟೀಸುತ್ತ ಬರೆ ಮರಗಿಚ್ಚಿನಂತೆ ಪಸಿವೊಳಗೊಳಗೆ ಸುಡುತ್ತ ಬರೆ 
(ಸಾನಂಕ, ೪-೧೭೧). [ತಟ್ಟಾಜು * -ಇಸ್ಯು) 

ತಟ್ಟಾಉು (ಕ್ರಿ). ೧. ಒಣಗಿ ತಾರಲಾಗು ; ಸಂರ್ಪೂಣವಾಗಿ ನೀರು| 5 
ಇಂಗಿಹೋಗು : ನಿರ್ದವಮಪ್ಪದೇ ಕಾರಣಮಾಗಿ , ಕಡುವಿಸಿಲಿಂಗೆ 
ತಟ್ಟಾಜ್‌ದ ಚರ್ಮದಿಂ ಪೃಷ್ಠದ್ವಾರಂ ಮುಚ್ಚಲ್‌ (ಶಂಠತಂ. ೧೯೯); 
ಮರ ತಟ್ಟಾಟಿಬೇಡೆಂದು ಇರಿಸಿ ಬಂದೆ (ಸರ್ವವ. ೦೦೩-೫೬೬). ೨. (ಆಲಂ) 
ಇಲ್ಲವಾಗು; ಅದೃಶ್ಯವಾಗು: ಮೆಯ್ಲುಷ್ಣ ಏಆತು ಬೇಟ ಬೇರೂಟ್‌ತು 
ಲಜ್ಜೆ ತಟ್ಟಾಟ್‌ತವಳಿಗೆರ್ದೆಯೊಳಗೆ (ಕುರಾಸಾಂ. 93-೯). "ತಾಯ್ಮಿ' ಪರಾ. 

[ ತಟ್ಟು * ಆಟಿ; ] 

ತಟ್ಟಿ, ಚಟ್ಟಿ, ಚಟ್ಟೈ (ನಾ). ೧. ಬಿದಿರಿನ ತಡಿಕೆ ; ಬಿದಿರನ್ನು ಹೆಣೆದು 
ಮಾಡಿದ ಗೋಡೆ : ರಾಜಿಪುವು ಬಳ್ಳಿಗವುಂಗಿನ ತಟ್ಟಿ ಬಳ್ಳಿ ಮಾವಿನ ಮನೆ 
ಬಳ್ಳಿ ಮಲ್ಲಿಗೆಯ ಮಂಡಪಮೆಂಬಿನಿತುಂ ಬಸಂತದೊಳ್‌ (ಶಾಂತಿಪು. ೭-೦೩೦); 
ವರವೇಲಿ ತಟ್ಟಿ ತಳೆ ಗೋಪುರವಾಳ್ವೈಟ್‌ ಪಡಿ ತವಂಗ ವಂಕದ ಕಳನೋವರಿ 
ಸೀಯಬಾರವಂತಃಪುರಮುಯ್ಕಲ್‌ ಕೃತಕ ಶಿಖರಿಯುದ್ಯಾನವನಂ (ಪುಷ್ಪ ಪು. 
೬-೨೩) ; ನಮ್ಮನೆಯ ಮುಂಭಾಗಕ್ಕೆ ಕಾಂಪೋಂಡು ಹಾಕಿಸಬೇಕೆಂತ 
ತಟ್ಟಿಗಳನ್ನು ಕೊಂಡಿಟ್ಟಿದ್ದೆ (ಮುಳ್ಳಿಹಾ. ಗಳಗಳು ನಿಂತವು; 
ತಟ್ಟೆಯೂ ತಯಾರಾಯಿತು; ಕೆಮ್ಮಣ್ಣು ಸೆಗಣಿಗಳನ್ನು ಕಲೆಯಿಸಿ ದಂಟಿನ 
ತಟ್ಟಿಗಳಿಗೆ. . . ತುಂಬ ಮೆತ್ತಿಸಿ ಭದ್ರಮಾಡಿಸಿದರು (ಗಂಗಾಸಾ. ೦೫೨). 
೨. ಬಿದಿರಿನ ಚೌಕಟ್ಟು ; ಚಪ್ಪರ : ಮಿಂಚಿನ ತಟ್ಟಿಯಂ ಬಳಸಿದಂತಿರೆ 
ಕಣ್ಗಳ ಮಿಂಚು ಮೇಗೆ ಪೂಗೊಂಚಲ ಪಂದರಂ ಪಡೆಯೆ (ಅರ್ಥನೇ. ೨-೯೫); 
ನಡು ಜಿಗುಪ್ಸಾರಸದ ನಟ್ಟನಡುವೆಂದಿರದೆ ಎಡಬಲದ ಪ[ಪಾಕಾಂ.ಬ] 
ರಿಗಳೆಲ್ವಿನ ತಟ್ಟಿಯೆಂ[ಪಾಕಾಂ. ಕಟ್ಟಡೆ]ದಿರೆದೆ (ಏಂಡೋರ, ಹ. ೩೦೩-೧೦). ೩. 
ಚಾಪೆ ; ಬಿದಿರಿನ ಚಾಪೆ: ಗಣನಾತೀತ ವಿಮುಕ್ತ ಮಾರ್ಗಣಗಣಂ 
`ಗೀರ್ವಾಣಮಾರ್ಗಾಂತದೊಳ್‌ ಪೆಣೆದ೦* ತಟ್ಟಿಯನೆಂಬಿನಂ ದಲೆನೆ 
ಪರ್ವಿರ್ಪನ್ನಮೆಚ್ಚೆಚ್ಚು . . ಕಾದುತ್ತಿರಲ್ಕೆ (ನೇಮಿಪು. ೦೨-೨೩೮) ; 
ಮುಖದ ಗುಡಿಲೊಳಗೆ ಹಳದ ತಟ್ಟಿಯ ಮೇಲೆ ಹೆಟ್‌ದ ಬೊಂತೆಯ 
ಹಾಸಿಕೊಂಡು ಕೆಡೆದಿಹಂಗೆ (ಸರ್ವವ. ೦೬೩-೭೭೬); ಹಿರಿಯ ಗಗನವ ಪಿಡಿದು 
ತೆರೆ ತಟ್ಟಿಯಂತೆ ಸುತ್ತಿರಿಸಲಳವಡೆ ಮುಕ್ತಿ ನರರ್ಗಪ್ಪುದು (ಸಾನಂಕ. 
೨.೨08) ; ಎನಗೊಂದು 'ಪಟ್‌ದ ತಟ್ಟಿಯಂ ಮಠದ ಗೊಂಟಿನೊಳ್‌ ಪಾಸಿ 
ಕೊಟ್ಟೊಡೆ (ರ ಶಕು. ೧೦-೩೩ನ): ಒದೆದು ಸತ್ವದೊಳೌಂಕಿ ತಟ್ಟಿಯ 
ಮುದುಡುವಂದದಿ ಸುತ್ತಿ ಧರಣಿಯ (ಪ್ರಹ್ಮಾಕ. ೩-೦೦). ೪. ತಡಿಕೆಯ 
ಬಾಗಿಲು,-ಕದ : ಸದನ ತಾನಿರಲಡವಿ ಯಾತಕೆ ಕದವಿರಲು' ತಟ್ಟಿಗಳ 
ದ್ಯಾತಕೆ' (ಕನಳಾಂ. ೨4); ತಟ್ಟಿ ಮಚ್ಚು (ಕಂ). ೫. ಬಿದಿರಿನಿಂದ 
. ಮಾಡಿದ ಬುಟ್ಟಿ ; ವಂಂಕರಿ. ೬. ಜೇನುಗೂಡು: ನಾಲ್ಕೆಂಟು 
ತಟ್ಟಿಗಳು, ಆನೆಯ ಕಿವಿಗಳಂತೆ ಬಂಡೆಯ ಸೆರಗಿಗೆ ಅಲಂಕಾರವಾಗಿ ತೂಗಿ 
ಕೊಂಡಿದ್ದುವು (ಕುಡಿಕೂ. ೨೪. ೭. ಗುರಾಣಿ; ಢಾಲು : ಕರಮೆಸೆದತ್ತು 
ಕಲಾಭೃದ್ಧಿಂಬಂ ಬಿರಿಮುಗುಳ್ಳಣೆಯನ ಬಿಂಗದ ಬಿಜ್ಜಣದರಲಂಬನ 
“ಮೂಲದ ತಟ್ಟಿಯ ಕಾವನ ಕೈಗನ್ನಡಿಯ . . . ವಿಲಾಸಮನನುಕರಿಸಿ 
(ಜಯಕಾ- ೦೪-೭). ಚೆಟ್ಟಿ : ೮. ಯಾತ್ರಿಕರಿಗಾಗಿ ನಿರೀಸಿದ ಹುಲ್ಲಿನ 
ಚಪ್ಪರ : ಒಂದು ರಾತ್ರಿ ಅತ ಒಂಟಿಯಾಗಿ ಚಟ್ಟಿಯೊಂದರಲ್ಲಿ ಮಲಗಿದ್ದ 
(ಸನ್ಯಾಸಿ. ೪೪).' ಚೆಟ್ಟೈ: ೫. ಚಟ್ಟೆಯಾದರೂ ಬುಟ್ಟಿಯಷ್ಟು ದೊಡ್ಡದಿದೆ 
ಯಲ್ಲ (ಕೂಢಿ). ' 

ತಟ್ಟಿಯ ಬಿಲ್ಲು - ಒಂದು ವಿಧವಾದ ಬಿಲ್ಲು: ಅಲ್ಲಿಯಾತನ ಕೂಡೆ 

ತಟ್ಟಿಯ ಬಿಲ್ಲುಗಳನಾ ಪೊಂಗುವಿಲುಗಳ ಬಲ್ಲಿತೆನಿಪಾ ನಾಳಿವಿಲ್ಲುಗಳ . . . 


೧೭): 


88 


40 


45 


೩೨೩೬ 


ತಟ್ಟಿಯ 


ಪಡಿದಾ ನಿಶಾಟರು ನೆರೆದುದವನೊಡನೆ (ಸಾಳ್ಮಭಾ. ೫-೧೩). ತಟ್ಟೆ ಹಾರಿಸುವ 
ಲಘುವಾಗಿ ಎಣಿಸು : ಸಲಹೆ ಕೊಟ್ಟ ಹಿತೈಷಿಗಳ ಮಾತನ್ನು ಅವನು 
ಮುಗುಳುನಕ್ಕು ತಟ್ಟಿ ಹಾರಿಸಿದ್ದನು (ಮಲಿಮ. ೦೧೦): 
[ ದೇ.8 ತಮಿ. ತಟ್ಟಿ, ತಟ್ಟಿಯ; ಮಲ. ತುಳು. ತಟ್ಟಿ; ಕುಣ. ತಟಿ. 
!ಪ್ರಾ. ತಟ್ಟೀ. / ಹಿಂ. ಮರಾ, ಚಟ್ಟೀ] 

ತಟ್ಟಿ, (ನಾ). ಒಂದಂ ಬಗೆಯ ಸಸ್ಯ (?) : “ ಕಾಷ್ಮವಲ್ಲಿಕಾ- ತಟ್ಟಿ” 
(ಓಷಧಿ, ೩೨). [7] 

ತಟ್ಟಿಕೆ (ನಾ). ತಾಗುವಿಕೆ; ಸೋಂಕುವಿಕೆ ; ಸ್ಪರ್ಶ : ಪುಟ್ಟುಗೆ ಸದ್ವಂಶದೆ 
ಸವಿದಟ್ಟಿಕೆ ಸಲೆ ಸರಸಮೆನಿಸೆ . . . ಊದುವಿರಿನ್ನುಂ (ಜಳವಿ. ೬-೦೨೮). 

[ತಟ್ಟು] * -ಇಕೆ] 

ತಟ್ಟಿಗಟ್ಟು (ಕ್ರಿ). ತಡಿಕೆ ಕಟ್ಟು (?) : ನೆರೆದು ಪೊತ್ತ ನೃಪಾಳಜಾಳ 
ಕಿರೀಟಕೋಟಿ ಮಣಿಪ್ರಭಾ ಪರಿಕರಂ ಧೃತವೌಕ್ತಿಕಾತಪವಾರಣಕ್ಕೆ ಕದಂಬ 
ರುಲ್ಲರಿಗಳಪ್ಪಿನಮುಂದುಸಾರದದಂತೆ ತಾಳ್ವಿ ದುದಿತ್ತಲುಂ ಸುರಶರಾಸನ 
ದಿಂದಮೆಣ್ಣೆಸೆ ತಟ್ಟಿಗಟ್ಟಿದ ಭಂಗಿಯಂ (ಅನಂಪು. ೯-೬3): ಶರದೊಳೆ 
ತಟ್ಟಿಗಟ್ಟಿದುದು ದಿಕ್ತಟವಂಬಿನ ಹೆಂದರಿಕ್ಕಿದಂಬರತಳೆವೆಂಬಿನಂ 
(ಅನಂಪು. ೧೪-೬). [ತಟ್ಟಿ + ಕಟ್ಟು; 


ತಟ್ಟಿಗೆ (ನಾ). ತಡಿಕೆ (?): ಚೌರಾಸಿ ಲಕ್ಷ ಜೀವಿಗಳೆಲ್ಲ ತಿರುಗುವ 


ರಾಟಲಗಂಟೆಂಬ ಕರರಾಟಳವ ಮಾಡಿ ಭಕ್ತೆಂಬ ಕದರಿಗೆ ಸರಮುಕ್ತಿ ಬಿಲ್ಲ 
ಪೂಡಿದನು ಅಷ್ಟತನುಗಳ ಸೆಡೆಯ ತಟ್ಟಿಗೆಯ ಮಾಡಿ ಅಷ್ಟಂತರಂಗಪ್ಪ 
ಮದವಾ ಜೇಷ್ಠ ಕುಂಟಿಯ ಮೊಳಗೆಗಳ ಮಾಡಿ ದಾರವ ಘಟ್ಟೊಸ್ಟ್ರ 
ಕಟ್ಟಿಗೆಸಿದದ (ದೇವಾಂಪು. ೩-೬೮). [7] 


ತಟ್ಟಿಗೋಡೆ (ನಾ). ಬಿದಿರಂ ಮೊದಲಾದುವನ್ನು ಹೆಣೆದು ಮಾಡಿದ 


ಗೋಡೆ; ತಡಿಕೆಗೋಡೆ: ಅಡಕೆದಬ್ಬೆಯ ತಟ್ಟಿಗೋಡೆಗಳನ್ನು ಹಾಕಿದ್ದರು 
(ಮುಲೆಮ. ೦೦); ತಿಮ್ಮಪ್ಪಹೆಗ್ಗಡೆ ತಟ್ಟಿಗೋಡೆಯ ಒಳಗೆ ಹೋಗಿ 
(ಮರೆವು, ೬೦೪). [ತಟ್ಟಿ * ಗೋಡೆ] 


ತಟ್ಟಿಡು (ಕ್ರಿ). “ಪರಿತ್ಯಾಗಮಾಡು” (ಸೌನಂದ. ಕೋರ) : ಓಡಾಂತು ಕಯ್ಯಲ್ಲಿ 


ಮೋಚಾಂತು ತಲೆಯಲ್ಲಿ ಮಾನಮಂ ತಟ್ಟಿಟ್ಟು ಕೀರ್ದ ತಟ್ಟುಟ್ಟಂಗೆ 
(ಸಇಸಂದ. ೭-೪೮). 
[ತಟ್ಟು * ಇಡು] ) 

ತಟ್ಟಿಬಲೆ "ತಟ್ಟಿ ವಲೆ' ನೋ. 

ತಟ್ಟಿಮೆಡಜು (ಕ್ರಿ). ತಟ್ಟಿಯನ್ನು ಹೆಣೆ; ತಡಿಕೆ ಕಟ್ಟು: “ತಟ್ಟಿಮೆಡಜ್‌ದಂ 
-ತಟ್ಟಿವೆಣೆದಂ” (ಕಮದ. ಪರಿ. ೨); ಮಿಂಚಂ ತ[ಪಾಕಾ. ಕ]ಟ್ಟಿ ಮೆಡಜ್‌ 
ದಂತೆ ಸುತ್ತಿಅದ ಕಾಲ್ಲಾಪಿನ ಕಡಿತಲೆಯ ಬಳಸಿದಗಣ್ಮ ಪಣ್ಯಾಂಗನಾ 
ಜನದ ನಡುವೆ ಮಣಿಮಯ ಪೀಠಂಗೆಳನೇಟ್‌ (ಪಂಪಧಾ. ೩-೫೩೬ ವ): 
ನೂಟುಯೋಜನದಳವಿಯ ಖಾಂಡವವನಮೆಲ್ಲಮಂ ತಟ್ಟಿಮೆಡಣಃ 
ಮಶಕಮಾತ್ರಮಪ್ಪೊಡಂ ಮಿಸುಕಲ್‌ ಛಿದ್ರಮಿಲ್ಲದಂತಾಗೆ ಶರಪಂಜರ 
ದೊಳ್‌ ಮುಚ್ಚಿ ಮುಸುಕಿದಾಗಳ್‌ (ಪಂಪಭಾ. ೩-೯೬ ವ). 

[ ತಟ್ಟಿ, + ಮೆಡಟಜು) 

ತಟ್ಟಿಯ, ತಟ್ಟೆಯ (ನಾ). ತಡ; ಸಾವಕಾಶ; ನಿಧಾನ: ತಡೆಯದೀ 
ಕಾರ್ಯವನು ನೀ ಕೈಯೊಡನೆ ಮಾಡುವುದುಚಿತವಿದನೀನೊಡಬಡದೆ 
ತಟ್ಟಿಯವ ಮಾಡಲುಯೆಮ್ಮ ವಂಶಾಳಿ ಕೆಡುವುದು (ಟೀವಂಡ: ೪-೬೯) ; 
ಗಾಳಿಯಳ್ಳೆಯನಿಟ್‌ಯಲಗ್ನಿಜ್ವಾಲೆಯಲಿ ತಟ್ಟಿಯವೆ (ಕುವ್ಯಾಸೆ. 
೧೪-೬೦). ತಟ್ಟೆಯ : ಹೋಗು ಫಲುಗುಣ ಕಂಸಮಥನನ ಬೇಗ ಬಿಜ 
ಯಂಗೈಸಿ ತಾ... ತಟ್ಟೆಯವಾಗದೀಕ್ಷಣವೆನಲು (ಕುವ್ಕಾಸ. ೬-೧೮); 
ಗಮನ ತಟ್ಟೆಯವಾಯ್ತು ವೇಗಭ್ರಮಣ ಜಡವಾಯ್ತು (ಕುವ್ಯಾರ್ರೋ. 

[?. / ತಮಿ. ತಟ್ಟಿಯ ಎ ಗುರಾಣಿ, ಢಾಲು] 


೦೦-೨೩). 


ತಟ್ಟರಾಯ 


ತಟ್ಟಿರಾಯ (ನಾ). (ಕರಾ) ಬಿದಿರು, ಹುಲ್ಲಂ ಮೊದಲಾದುವುಗಳಿಂದ 
ಮಾಡಿದ ಬೆದರುಬೊಂಬೆ; ಬೆಚ್ಚು : ಅವುಗಳನ್ನು ಹೆದರಿಸಲು ಬೈಹುಲ್ಲಿನ 
ತಟ್ಟೀರಾಯನನ್ನು ತಯಾರಿಸಿದರು. ಮನುಷ್ಕಾಕೃತಿಯ ಈ ತಟ್ಟೀರಾಯ 
ನಿಗೆ ಹರಕು ಅಂಗಿ ತೊಡಿಸಿ. . . ಮಡಕೆಯ ಕುಲಾವಿಯನ್ನಿಟ್ಟರು ತಲೆಗೆ 
(ದಾಳಿಗಿ. ೦೦೬). [ತಟ್ಟಿ * ರಾಯ) 
ತಟ್ಟಿವಲೆ, ತಟ್ಟಿಬಲೆ (ನಾ). ಒಂದು ಬಗೆಯ ಬಲೆ : ತಡಿಕೆವಲೆ ತಟ್ಟಿವಲೆ 
ಹಾಸುವಲೆ ಬೀಸುವಲೆ ಕೊಡತಿವಲೆ ಕೋಲುವಲೆ (ಹೆಜಳಾ: ೩-೮); 
ಕಟ್ಟಿದನು ಕಣೆಗಳಲಿ ಸುತ್ತಲು ತಟ್ಟಿವಲೆಗಳ ಸೋಹಿನಲಿ (ಳುವ್ಕಾದ್ರೋ. 
೫.೭೪); ಹಾಸುವಲೆ ಬೀಸುವಲೆಯು ತಟ್ಟಿವಲೆ ತಿಣ್ಣವಲೆ . . . 
ಪೇರ್ವಲೆಯ ಪೊಣ್‌ಗಳು ವಿಂಧ್ಯಕನ ಕೂಡೆ (ಸಾಳ್ಮಛಾ. 8-06) ; ತಡಿಕೆವಲೆ 
ತಟ್ಟಿವಲೆ ಸಾಲುವಲೆ ಕೋಲುವಲೆ . .. ಮಲೆವಲೆಗಳಿರ್ದುವಾ ಶಬರರಲ್ಲಿ 
(ಸಿದ್ಯೇಪು, 6-೬). ತಟ್ಟಿಬಲೆ : ಪಾರವಲೆ ಗುಂಡಿವಲೆ ಮತ್ತಾನೆಯ ಬಲೆ 
ತಟ್ಟಿಬಲೆಗಳೆಂಬಿವನು (ಪುಣ್ಕಾಸ್ತ. ೯-೩೬), [ ತಟ್ಟಿ + ಬಲ್ಲೆ] 
ತಟ್ಟಿವೆಣೆ (ಕ್ರಿ).ಎತಟ್ಟಿವೆಂಡಯಿ : “ ತಟ್ಟಿಮೆಡಲ್‌ದಂ - ತಟ್ಟಿವೆಣೆದಂ ” 
(ಕಮದ: ಪರಿ. 3). [ ತಟ್ಟಿ; *ಪೆಣೆ,] 
ತಟ್ಟಿಸು, ತಟಿಸ್ಕು (ಕ್ರಿ). ೧. ತಗುಲಿಸಂ; ತಾಕಿಸು; ಸೋಕಿಸು; 
ಅನುಭವಕ್ಕೆ ತರು : ಕಟ್ಟಿದಾಗಳೆ ಕರ್ಮಗಳು ಫಲಗೊಡವವು ಕಟ್ಟಿರ್ದು 
ಕಾಲದ ಮೇಲೆ ಬಿಟ್ಟು ಪೋಪಾಗ -ಜೀವಗೆ ಸುಖದುಃಖವ ತಟ್ಟಿಸಿ ತಾವು 
ಜಾಟುವುವು (ಧರಣ. ೬೮-೩೫). ತಟಿಸು, : ೧. ತೋಟದಲಿಹ ಹೂವಿಗೆಲ್ಲ 
ತಟಿಸೆ ನಾವು ನಿನ್ನ ಗಲ್ಲ... ನಕ್ಕೆ ನೀನು (ಜಿಂತನ. ೨೪-೦೦). ಪಿ. 
ಅಡ್ಡಿಪಡಿಸು; ತಡೆದು ನಿಲ್ಲಿಸು ; ತಡೆಹಿಡಿ : ಅಲ್ಲಿಯ ಸರ್ಪ ಫೂತ್ಕಾರ 
ಗಳಿಂದೆದ್ದ ವಿಷಧೂಮವು ಜಗತ್ತಿನ ಮೂಗನ್ನೇ ಮುಸುಕುತ್ತಿದೆ. ಯಾವ 
ಶಿವನು ಇದನ್ನು ತಟಿಸುವನೊ ಯಾರು ಬಲ್ಲರು (ಸಾಹಿಸಂ. ೨೦೦). 

ತಟ್ಟಿಸಿ ಮಾತಾಡುಎ೧. ತಡವರಿಸಿ ಮಾತನ್ನಾಡು. ೨. (ಮಾತನಾಡು 
ವಾಗ; ಓದುವಾಗ) ತಡವರಿಸು ; ಉಗ್ಗು ; ಗಂಕ್ಕು (ಉಕ): 
“ ಉಗ್ಗು-ತಟ್ಟಿಸಿ ಮಾತಾಡು” (ಗೆಂಗಾಮ. ೩೮). 

[ತಟ್ಟು * - ಇಸ್ಯು) 
ತಟ್ಟಿಹುಚ್ಚ (ನಾ). ವಿವೇಚನೆ ಇಲ್ಲದವನು; ವರ್ಯ : ಅವನೇನು 
ತಟ್ಟಿಹುಚ್ಚನಲ್ಲ (ಆಷಾಧೂ. 8೯). 
[ತಟ್ಟಿ (ಐ.-ತಮಿ. ತಟ್ಟೈ) * ಹುಚ್ಚ (ಎಪಿಚ್ಛ;)] 

ತಟ್ಟಿ ಆ (ಕ್ರಿ). ಅಪ್ಪಳಿಸಿ: ಹೊಡೆ : ಅಂತೆರಡುಂ ಬಲದ ಕರಿಘಟೆಗಳೊಂ 
ದೊಂದಣಿಕೊಳ್‌ ತಾಗಿ ತಟ್ಟೆಅೌಯೆ ಬಿಸುನೆತ್ತ [ರ] ರ್ಬಿಗಳುರ್ವಿ ಪಾಯೆ 
(ಪಂಪಭಾ. ೦೦-೯೬ನ). [ತಟ್ಟು * ಇಲ್ಲಿ) 
ತಟ್ಟು, (ಕ್ರಿ). ೧. ಬಡಿ; ಕುಟ್ಟು; ಹೊಡೆ ; ಬಾರಿಸು; ಅಪ್ಪಳಿಸು : 
“ತಟ್ಟು- ತಾಡನೇ” (ಕಮಠಾ); ಮೆಯ್ಕಂ ವನಜವದನೆ ಕೇಳ್‌ ಗ್ರೀಷ್ಮದೊಳ್‌ 
ನಿಚ್ಚಮೆತ್ತಂ ಸತಿ ತಟ್ಟುತಿರ್ಪೆ £ ರ್ಪ 3 [ಪಾಕಾಂ. ತಟ್ಟಾಂ ತಿರ್ಪೆ] ಕಾಯ್ದಿಂದು 
ರಿವ ಬಿಸಿಲೊಳ್‌ (ಕಾವ್ಯಾವ. ೮0೮); ಪೊಯ್ವ ರಣತೂರ್ಯರವಂ ತಟ್‌ಸಂದು 
ತಾಗಿ ತಟ್ಟುತ್ತೀಕಿದವು (ಮಜಾನೇ. ೦೨-೨3೦): ಮೆಟ್ಟುವ ತಟ್ಟುವ 
ಮೇಲೆವಾಯ್ಯ . . . ದುಷ್ಪಮಪ್ಪ ಹೆಯಮಂ (ಧರ್ಪಶ. ೮-೦೩); 
ಕೈವಾರಿಸಿ ತೊಡೆದಟ್ಟಿಲೊಡನೆ (ಮೋಹತ. ೦೮-೦೦೦). ೨. ಮುಟ್ಟು; 
ತಾಗು; ಸೋಕು : ತನ್ಮೃಗಶಾಬಾಕ್ಷಿಯ ಕಂಪು ತಟ್ಟಿ ಮಧುಪಂಬೊಲ್‌ 
ಸೋಲ್ಡು (ಪಂಪಛಾ. ೦-೭೦) ; ಪೊಡರ್ದುದೃಅದ್ದೋ ಶತಿ ತಟ್ಟುತ್ತಡಿದಳಿರ್ಗಳ 
ವಿನ್ನೂಡಿದಂತಪ್ಪು ವೀಗಳ್‌ (ಕಾವ್ಕಾವ. ೦೩೭) ; ಕನಕದಾಸನ ಕಾವ್ಯದೊಳ್‌ 
ದೋಷ ತಟ್ಟದು (ಮೋಹತ. ೦-೨9) ; ಕಲಿದೋಷಂ ತಟ್ಟದವೋಲ್‌ 
ಕುಲಜರನುದ್ಧ ರಿಸೆ (ಅಪ್ರತಿ. 8೨-೨3); ಲೋಕದ ಚೆಲುವಿನ ವಸ್ತುಗಳು 
ಕವಿಯ ಮನವನ್ನು ಮುಟ್ಟುವ ಮತ್ತು ತಟ್ಟುವ ಪರಿಗಳನ್ನು ಹೀಗೆ 


೩೨೩೭ 


20 


45 


ತಟ್ಟು, 


ಗುರುತಿಸುತ್ತಾನೆ (ಸೌಂದಸ. ೨9). "ಮನದಟ್ಟು' ಪರಾ. ೩. ಬೆನ್ನು 
ಚಪ್ಪರಿಸು ; ಉತ್ಸಾಹಗೊಳಿಸು ; ಉಬ್ಬಿಸು : ಈಗಳೆ ನಿಮ್ಮಾಳ್ವನಂ 
ತಟ್ಟಿ ರಣಕಟ್ಟೆಂ (ಕಾಮಾಕ್ಕ, ೦೦-೦೪). ೪. ರೊಟ್ಟಿ, ವಡೆ, ಒಬ್ಬಟ್ಟು. 
ಮುಂತಾದ ಭಕ್ಷ್ಯಗಳನ್ನು ಕೈಯಿಂದ ಬಡಿದು ಮಾಡು : ಮೃದುಪಾಕ 
ಮಾಡಿ . . . ಹೆಟ್‌ದುಪ್ಪದಿಂದವೆ ಬೆರಸಿ ವಡೆಯಂತೆ ತಟ್ಟಿಕೊಂಡು 
(ಸೊಪಕಾ. ೧-೬೮) ; ನಾಳೇನೇ ಒಬ್ಬಟ್ಟು ತಟ್ಟಿಟ್ಟುಕೊಂಡರೆ ನಾಡಿದ್ದು 
ಗೌರೀ ಬಾಗಿನ ಕೊಡೋಡಕ್ಕೆ ಅನುಕೂಲವಾಗುತ್ತೆ. (ಮಾಂಗಲ್ಯ. ೬೬) ; 
ರೊಟ್ಟಿ ತಟ್ಟು (ರೂಂ). ೫. ಲೇಪಿಸು; ಬಳಿ; ಸವರು: *ತಟ್ಟುಕ' 
ಪರಾ. ೬. ಅಟ್ಟು ; ಓಡಿಸು: (೪. ೭. ಮೆಲ್ಲನೆ ಬಡಿ: ಮಗುವನ್ನು 
ತಟ್ಟಿ ಮಲಗಿಸಿದಳು (ಕೂಡ). ೮. ಅನ್ವಯಿಸು ; ಹೊಂದು : ಶಾಕುಂತಲ 
ನಾಟಕಕ್ಕಾದರೆ ಈ ಮಾತು ತಟ್ಟುವುದಿಲ್ಲ (ಕಾವ್ಯಸೆ. ೩5). ೯. ಹಿಡಿಸು: 
ಇಷ್ಟವಾಗು : ಜನವಚನಮೆಂತುಟಂತುಟುಮನನುನಯದಿಂ ಪೇಟಿದಂತೆ 
ತನ್ನಿಚ್ಛೆಗೆ ಕೆಮ್ಮನೆ ತ[ನಾಣಾ. ಕ]ಟೈೆ ಗಟಿಪಿ ಪೆಜರಂ ತನಗೆ ವಶಂ ಮಾಟ್ಕ 
ನೆಯ್ದುಗುಂ ದುರ್ಗತಿಯಂ (ಛರ್ಮಾಮ್ಮ. ೫-೧೦೦). ೧೦, ಉಂಟುಮಾಡಂ; 
ತಗುಲಿಸು: ಕೊಟ್ಟು ಕುಡುಕುದಂಬುಲಬಮಂ ಸವಿಯಂ ತಟ್ಟುವ 
ತನಿಗಲೆಯುಪಚೆರದಿಂ ಮನಮುಟ್ಟಿ ಕರಂ ಕೂಡಿದರ್‌ (ಜಯಕಾ. ೨-೫೩). 
೧೧. ಬಯಸು ; ಇಚ್ಛಿಸು (?): ಖ್ಕಾಶಿ ಲಾಭ ಪೂಜೆಯಂ ತಟ್ಟದೆ 
ಇಹಪರಂಗಳಂ ಸಾರದೆ ಭವಬಂಧಕ್ಕೆ ಬಾರದೆ ಗೆಲ್ಲ ಸೋಲಕ್ಕೆ ಹಾರದೆ 
(ಅದವ. ೩೦-೮೭). ೧೨. (?) : ತನ್ನನೆ ತಾನೊಲವಿಂದೆ ಜಾನಿಸುತ್ತಗಲದೆ 
ನಿಂದನೊರ್ವ ಸವಣಂ, ಬಗೆಗೊಳ್ಳೆಆ್‌ ತಟ್ಟಿತೆಂಬಿನಂ (ಕಬ್ಮಿಳಾ. ೨೨೭). 
ತಟ್ಟಿ ನೋಡು ಎ ಪರೀಕ್ಷಿಸು: ಶಿವಮಂತ್ರ ಶಿವಲಿಂಗ ಭಸಿತ ರುದ್ರಾ 
ಕ್ಷಿಯೆಂಬಿವು ನೆಲಸಿ ನಿಂದೆಡೆಯೊಳವು ನಿಲ್ಲವೆಂಬುದಿದು ಶಿವವಾಕ್ಯವಿನ್ನೆನ್ನ 
ಮನವನಿನ್ನೇಂ ತಟ್ಟಿ, (ಪಾಕಾಂ. ಥಟ್ಟಿಸಿ]ನೋಡುವೆ. ಯತೀಶಯೆನಲು 
(ಸೋಮ, ೩-೪೪). 
[ದೇ.8 ತಮಿ. ಮಲ. ತಟ್ಟು ; ಕೊಡೆ. ತಟ್‌; ತುಳು. ತೆಲು. ತಟ್ಟು) 


ತಟ್ಟು, (ನಾ). ೧. ಅಪ್ಪಳಿಕೆ; ಅಂಗೈ ಹೊಡೆತ. ೨. ಒಂದು ಬಗೆಯ 


ರೋಗ; ಗೋಣಿತಟಬ್ಬ ; ದಡಾರ. ೩. ಸ್ಪರ್ಶ; ಸೋಕುವುದು; 
"ತಾಗುದಟ್ಟು', "ಮುಟ್ಟುದಟ್ಟೂ' ಪರಾ. ೪. ಇಚ್ಛೆ; ಬಯಕೆ: 
ಸ್ತ್ರೀ ಸಂನ್ಮಾಸಿಯಾದಡೇನಯ್ಯಾ ಜಾಗೃತ್‌ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿ 
[ಐಾ೫ಾಂ. ಪ್ಲಿ]ಲ್ಲದಿರಬೇಕು (ಮಹಾದೇ.ಬ, ೦೦೫-೫೩೭). ೫. ಲೇಪಿಸುವುದು; 
ಲೇಪನ: ತಟ್ಟು ಚಟ್ಟು ಶಬ್ದೊ ಶ್ರೀಖಣ್ಮಕುಂಕುಮಾದಿ ಗಂಧದ್ರವ್ಯ 
ಕರ್ದಮಕೃತ ಸ್ಕಾಸಕವಚನೌ (ಶಬ್ಮಾನು. ೪೪ ವ್ಯಾಜ್ಯ), ೬. 


` [ನಾಟ್ಯ] ಭರತ ನಾಟ್ಯದ ಹತ್ತು ವಿಧವಾದ ಅಡವುಗಳಲ್ಲಿ ಒಂದು: 


ಪ್ರಸಿದ್ಧ ನಾಟ್ಕ್ಮಾಚಾರ್ಯರು ಈ ಅಡವುಗಳನ್ನು ಹತ್ತು ವಿಧವಾಗಿ ವಿಂಗಡಿ 
ಸಿದ್ದಾರೆ (೧) ತಟ್ಟು. (೨) ಮೆಟ್ಟು. (೩) ನಾಟು . . . (೧೦) ನಡೈ 


(ಥಾಸ್ಮ. ೩3). [ ತಟ್ಟು) 


ತಟ್ಟು "ತಟ್ಟೆ' ನೋ. 


ತಟ್ಟು, ಥೆಟ್ಟು, (ನಾ). ಪಕ್ಕ ; ಕಡೆ: ಆಗ್ನೇಯ ಮೊದಲಾಗಿ ನೈಯತ್ಯ 


ಪರಿಯಂತರ ತೆಂಕಣ ತಟ್ಟು . . . ಪಡುವಣ ತಟ್ಟು (ಮ್ಮಆರಿ. ೦೯೪೬, 
೦೮-೦೩; 1488); ಗೃಹಸ್ಥಾ ಶ್ರಮಮೇ ಒಂದು ತಟ್ಟುಂ ಮಿಕ್ಕಾದ ಮೂಜು 
ಮಾಶ್ರಮಂಗಳುವಮೊಂದು ತಟ್ಟು (ಥಾರಕಾಂ. ೧೨-೫೮); ಬೀಳ್ವರು ಸಾವಿರದ 
ಸಂಖ್ಯಾತ ಬಲವು ಅತಿರಾವದಲಿ ಬಳಿಕೆರಡು ತಟ್ಟಿನ ಬಿಲ್ಲನತಿಬಲರು 
(ಕೋಗೆಯ. ೨೦-೬); ತಂಗಾಳಿ ಮೊದಲಾದ ವಿರಹೋದ್ಮೀಪನಕಾರಿಗಳೆಲ್ಲವು 
ಒಂದು ತಟ್ಟು ಈ ಪಾಪಿಯಾದ ಚಂದ್ರನೆ ಒಂದು ತಟ್ಟು (ವಶಕಾ. ೩೩). 
ಥಟ್ಟು: ಕೆಟ್ಟೆವಕಟಕಟೆನುತ ನಾಲ್ವರೊಂದಾಗಿ ಬಾಯ್ಬಿಟ್ಟರೈ ಛಟಛಟ 
ಧ್ವನಿಗಂಜಿ ಶಿಖಿ ಯಾವ ಥಟ್ಟಿನೋಳ್ಬಂತೆನುಶ (ತುರಂಗೆ. ೮೪-೪೦). 


ತಟ್ಟು 


ತಟ್ಟಾಗು ಎ ಪಕ್ಕಕ್ಕೆ ಸರಿ; ಕೆಲಸಾರು ; ಹಿಂದೆಗೆ: “ಕೆಲಸಾರು ಐ 
ಬದಿಗಾಗು, ತಟ್ಟಾಗು, ಸರಿ” (ಗಂಗಾಮ, ೯೭) ; ತುರಗದ ತಟ್ಟು ತಟ್ಟಾದು 
ದಾತನ ಭಟರೊಳಸರಿದು (ಕಂಪ್ರಸಾಂ.೮-೮೬); ಆರ್ಭಟಿಸುತ್ತ ಬರ್ಪಾಯುಧಕೆ 
ತನ್ನಯ ಮೆಯ್ಯಗೊಡದೆ ತಟ್ಟಾಗಲು (ನವಮೋ. ೧೨-೮೩). 

[ದೇ.8 ತಮಿ. ತೆಲು. ತಟ್ಟು ] 
ತಟ್ಟು "ಥಟ್ಟಾ' ನೋ. 
ತಟ್ಟು (ನಾ). ಕುದಂರೆಗಳಲ್ಲಿ ಒಂದು ಬಗೆ; ಗಿಡ್ಡ ಕುದುರೆ: ಹೆಣ್ಣು 
ಕುದುರೆಗಳನ್ನು ಟಾಕಣಾಗಳನ್ನು ತಟ್ಟುಗಳನ್ನು (ಗ್ರಾಮಾಕ. ೧೦೪) ; ಅವರ 
ಕುದುರೆಗಳು ತಟ್ಟುಗಳಾಗಿದ್ದವು (ತೊಳಿಮು. ೭೬). 

ತಟ್ಟನ ಬೆಂಬಳಿ ಎ ತಟ್ಟುಕುದುರೆಗಳ ಮೇಲೆ ಹಾಕುವ ತೆರಿಗೆ (?) : 
ಅನುಪು ಕೊಡವೀಸ ಹಂದರ ಹಣ ಹರವಿಗೂಳು ಮೇಟುಕೆೊಳಗ ಕಪಿಲೆಯ 
ಪಾವಂತಿಗೆ ತಟ್ಟಿನ ಬೆಂಬಳಿಯ ಆರು ಹನ್ನೆರಡರ ದಂಡ (ಮೈ ಆರಿ: ೧೯೩೪, 
೨೭-೨೦; 1480). 1[ «ಮರಾ. ತಟ್ಟೂ: ತಟೂ; ಹಿಂ. ತಟ್ಟೂ] 
ತಟ್ಟು,, ತಾಟ್ಕು (ನಾ). ೧. ಗೋಣಿಯ ಪಟ್ಟೆ: ಕುನ್ನಿ . 
ಕಾಲೊರಸಂವ ತಟ್ಟಿನ ಮೇಲೆ ನಿಂತು ಬಾಲವನ್ನು ಅಲುಗಾಡಿಸಿತು 
(ಪ್ರೇಮತ. ೧೮) ; ಹರಿದ 'ತಟ್ಟು"ಗಳ ಮೇಲೆ ಒರಗಿಕೊಂಡು ಉರುಳಾಡು 
ತ್ತಿದ್ದ (ಜನಸಿ. ೮8). ೨..ಜೈನ ಅಥವಾ ಬೌದ್ಧ ಸಂನ್ಯಾಸಿಗಳ ವಸ್ರ,- 
ಹೊದಿಕೆ : “ ತಟ್ಟು ತಾಡನೇ, ಕ್ಷಪಣಕಾಚ್ಛಾದನೇ ಚ (ಜೈನ ಸಂನ್ಯಾಸಿಯ 
ಹೊದಿಕೆ)” (ಶಮಧಾ): “ ಸವಣರ ಉಳ್ಳುಡೆ” (ಕತುನಿ. ಕಿ. 
ತಟ್ಟು ದೋಷಮೆಂಬೊಡೆ ತಟ್ಟೆಂಬುದು ಪಸೆ [(ಧರ್ಮಾಮ್ಮ. ೯-೮೯) ; ತಟ್ಟು 
ಕುಂಚ ಕಮಂಡಲುಗಳೆಂಬ . . . ಬೌದ್ಧ ಕಾರಿಗಳು ಕೇಳಿರೊ (ಮನುಗೊಂ. 
೨೪೬-೪): ಜಡೆಯೆಂಬುದು ಗೊರವಂಗೆ ತಟ್ಟೆಂಬುದು ಸವಣಂಗೆ (ಅನಂಪು. 
೨-೨೮ ವ) ; ಯಷಿಯರ್ಗೆ ತಟ್ಟು ಕುಂಚ ಪುಸ್ತಕಂಗಳುಮಂ ಅಜ್ಜಿಯರ್ಗೆ 
ವಸ್ತ್ರಂಗಳುಮಂ ಕುಡುವುದು (ಪುಣ್ಶಾಸ್ಟ. ತಟ್ಟುಗಳ 
ಹಗರಣಿಗರೊ ಎನಲು ಮಲಧಾರಿಗಳು ;ಗಜಬಜಿಸಿ ನೆರೆವುತ್ತ(ಬಸಪು.೫೦-೫೩). 
ತಾಟ್ಕು : ೧. ಚಾಪೆತಾಟುಗಳನ್ನು ಕಂಕುಳಲ್ಲಿರಿಸಿ , . . ಕೊನೆಯ ಬಾರಿ 
ಕಲಾವಿದರನ್ನು ಕಂಡು (ಬಣ್ಮಮಾ. ೩೨). 

ತಟ್ಟು ಸೀಳು ಎ ಚರ್ಮವನ್ನು ಸುಲಿ: ಕಟ್ಟಧಿಕ ಜಿನನನಾ ಪರಿಕರವ 
ನೆಯ್ದೆ ಹುಡಿಗುಟ್ಟು ್ಲಿವನೆಯಿವನನಿನ್ನಾವುಪಾಯದಿ ಪಿಡಿದು ತಟ [ಪಾಣಂ. 
ಕಟ್ಟಿ, ದಟಿ ]ಸೀಳುವೆವೆಂದು ನೆರೆದ ಶ್ರವಣನಿಕಾಯ ಕೆರಳಿ ಕಿಡಿಕಿಡಿ 
ಯೋದುದು (ಸೋಮಶ. ೪-೮೬). [?. / ಮರಾ. ತಾಟ್‌] 


7, ೬೪); 


೧-೧೦೬ ವ); 


೩೨೩೮ 


ತಟ್ಟುಪೊಟ್ಟು (ನಾ). ಒಂದು ಅನುಕರಣ ಶಬ್ದ: 


ತಟ್ಟುಮುಟ್ಟು 


ತಟ್ಟುಗಿ, ಥೆಟ್ಟೂಗಿ (ಕ್ರಿ). ಜೋರಾಗಿ ಭೇದಿಸುವಂತೆ ಇರಿ ; ಬಲವಾಗಿ 


ನಾಟು ; ನಟ್ಟು ಹೊರಬೀಳು : ಕಾದಿ ತಟ್ಟುಗಿದು (ರಣದೆ) ತೆಗೆದ 
ನಕ್ಕುಂ ನಷ್ಟಂ (ವಸ್ತುಕೋ. 58.8); ಮದನಂ ವಿಯೋಗಿಗಳನಿಸಲೆರ್ದೆಯಂ 
ತಟ್ಟುಗಿದು ಲೋಹಿತಂಬೊರೆದಿರದುಣ್ಮಿದ ಶರಮೆನೆ (ಉದೃ್ಭಟ. ೩-೪೮): 
ಅಳಿಯ ಮಾವನುಂ » ೬ ಕಕಡೆ ಕಠಾರದೇಜು ತಟ್ಟುಗಿದು ಮುತ್ತ ಹೂತಂ 
(ಎಳೆ. 7711, ತೀರ್ಥಹ. ೨೩-೧೬; 1250); ನುಡಿದ ನುಡಿ ಕೂರಂಬಿನಂದದಿಂ 
ಹೃದಯಮಂ ತಟ್ಟುಗಿಯಲ್‌ (ಥಾವಜಂ. 6-೩4). ಥಟ್ಟುಗಿ ; “ಥಟ್ಟುಗಿ 
[ಪಾಕಾಂ. ರಿ1ದುದೆನಲ್ಕೆ ಬೆಂಗೆ ಮೂಡಿದುದಕ್ಕುಂ” (ಫಾರನಿ. ೪೫): 
ಅಂಗಜಾಸ್ತ್ರೃತಶಿ ಮೆಲ್ಲೆರ್ದೆಯಂ ಸಂಧಿಸಿ ಥಟ್ಟುಗಿಯಲ್‌ ಧೃತಿಗುಂದದೆ 
(ಉದ್ಭಟ. ೬-೧೩೦); ಶಕಟವ್ಯೂಹವನು ಮಧ್ಯದೊಳು ಥಟ್ಟುಗಿದುರವಣಿಸಿ 
ಪವಮಾನಸುತ ನಡೆದ (ಕುವ್ಯಾದ್ರೋ. ೧೨-೧೮); ಮದನ ವಿಯೋಗಿಗಳೆದೆಯ 
ಥಟ್ಟುಗಿದೆಚ್ಚ ಪದುಮಾಸ್ತ್ರದಲಗಿನಗ್ರದಲಿ (ಕಂನವಿ. ೯-೧6). "ತಟ್ಟುರ್ಚು' 
ಪರಾ. [ತಟ್ಟು; * ಉಗಿ 


ತಟ್ಟುಗುಟ್ಟು (ಕ್ರಿ). ತಾಗಿ ಹೊಡೆ ; ಅಪ್ಪಳಿಸಿ ಹೊಡೆ: ಮುರಹರಂ 


» « ಕೋಪದಿಂ ಧುರಧರೆಗೆಯ್ದೆ ವಂದು ರಿಪುಸೇನೆಯನೋವದೆ ತಟ್ಟು 
ಗುಟ್ಟೆ. ಕಿಂಕರ ರಥವಾಜಿ ವಾರಣದಳಂ ಪಡಲಿಟ್ಟುದು ಯುದ್ಧ ಮಧ್ಯದೊಳ೯* 


(ಮಜಾನೇ. ೬-೯೯). [ತಟ್ಟು + ಕುಟ್ಟು] 


ತಟ್ಟುಗೆಡಹು “ಥಟ್ಟುಗೆಡಹಂ' ನೋ. : 

ತಟ್ಟುಗೆಡೆ "ಥಟ್ಟುಗೆಡೆ' ನೋ. 

ತಟ್ಟುಚ್ಚು “ತಟ್ಟುರ್ಚು' ನೋ. 

ತಟ್ಟುಡು (ಕ್ರಿ). ಕಾವಿಯ ಬಟ್ಟೆಯನ್ನು ಧರಿಸು : ಮಾನಮಂ ತಟ್ಟಿಟ್ಟು 


ಕೀರ್ದ ತಟ್ಟುಟ್ಟಂಗದಾರ್ಗುಂಟು ರಾಗಂ (ಸೌನಂದ. ೭-೪೮); ಪೊರಮಟ್ಟನುಂ 
ಪೊರವುಡದ ಕಾಮನಾರವಂ ತಟ್ಟು ಶಟ್ಟನುಂ ಬಿಟ್ಟು ಕಳೆಯದೆ ಕಷಾಯನುಂ 


(ಸೌನಂದ. ೭-೪೯). [ ತಟ್ಟು; * ಉಡು; ] 


ತಟ್ಟುಪಳಗು (ನಾ). ಒಂದು ಲೆ;ಪನ ದ್ರವ್ಯ (?) : ಕರ್ಪೂರದ ಕಳಂಜು 


ಕುಂಕುಮ[ದ ಹೂ]ಕಳಂಜು ೧ ತಟ್ಟು ಪಳಗು 
[ ತಟ್ಟು + ಪಳಗು? ] 
ತಮ್ಮ ಬಲಮಂ 
ಮಾರ್ವಲವಂ[ನ]ಆ೨ಯದೆಯುಂ ಚಾತುರ್ವಲಂಗಳ್ಳ್ಕೊದಲ ಸಮಕಟ್ಟು 
ಗೆಟ್ಟು ತಡವರಿಸಿ ತಟ್ಟುಪೊಟ್ಟೆಂದೆಚ್ಚು ಮಿಟ್ಟುಮಿಅಾದುಗ್ಗಡಿಸೆ (ಪಂಪಭಾ. 
೧0-೩೦ವ) ; ಎರಡು ಬಲದ ದಟಂಗಳ್ಳೋಲಾಟಮಾಡುವಂತೆ ಕಿಟ್‌ದಾನುಂ 


೧ ಕಸ್ತೂರಿ ಕಳಂಜು!! 
ಕಳೆಂಜು!! (ಇ. 2೫-11, ೩೫೧-೪; 1532). 


ತಟ್ಟುಂಗೆಡೆ (ಕ್ರಿ). ಶಕ್ತಿಗುಂದಿ ಬೀಳಂ; ದುರ್ಬಲವಾಗಿ ಕುಸಿ: ಒಡೆದೆಡದ 
ಬರಿಯ ಪಲಗೆಯನುಡಿಯೆಲ್ಲಳ್‌ ನೆಳ್ಕು ನೆಳಿಲೆನಲ* ಕರಿ ತಟ್ಟುಂಗೆಡೆಯೆ | |ತಟ್ಟುಬಳೆ (ನಾ). ಚಪ್ಪಟೆಯಾಗಿ ಅಗಲವಾಗಿರುವ ಸಾದಾ ಬಳೆ: (8) 
ಭಗದತ್ತನಿಟ್ಟಂ ಕಡುಪಿಂ ಪಿಡಿದಿರ್ದ ನಿಶಿತ ವಜ್ರಾಂಕುಶದಿಂ (ಮಜಾನೇ. [ ತಟ್ಟು (ಆ ತಟ್ಟೆ) * ಬಳ್ಳೆ] 
೦3-0೪೩). [ತಟ್ಟು (ತಟ್ಟೆ) + ಕೆಡೆ, ] 85| ತಟ್ಟುಬೀಳು “"ತಟ್ಟುವೀಲ್‌' ನೋ. 

ತಟ್ಟುಂತಾಜುಂ, ಥಟ್ಟುತಾಟು (ಅ). ಛಿನ್ನಭಿನ್ನವಾಗಿ ; ಚಲ್ಲಾಪಿಲ್ಲಿ| |ತಟ್ಟುಮಟ್ಟಿ (ನಾ). ಲೇಪನದ ಮಣ್ಣು ; ಮತೀಯ ಲಾಂಛನವನ್ನು 


ಬೇಗಂ ತಟ್ಟುಪೊಟ್ಟೆಂದು ಕೋಟ್ಕುಟ್ಟೆ (ಪಂಪಧಾ. ೦೦-೮೦ವ). 


ಯಾಗಿ ; ಅಸ್ತವ್ಯಸ್ತವಾಗಿ : ನಾಲ್ಕುಂ ತೆಅದ ಶಸ್ತ್ರಾಸ್ತ್ರ ಮುಖಂಗ 
ಳೊಳ್‌ ತಟ್ಟುಂತಾಟಯಿಂ ಬೀಟ್ವಿ ಚತುರಂಗ ಪೃತನಾಪ್ರತಾನದ ತುಮುಲ 
ಸಮರಸಂಘಟ್ಟನಾಕಾಂಡ ಪ್ರಚಂಡ ಪೃಳಯಪ್ರಕ್ಷೋಭದೊಳಗೆ 


ಧರಿಸುವುದಕ್ಕಾ ಗಿ ಬಳಸಂವ ಮಣ್ಣು: ತಟ್ಟುಮಟ್ಟಿ [ಪಾಕಾಂ. ತಟವಟಿ, 
ತಟ್ಟು ಮುಟ್ಟಿ) ಯನಿಟ್ಟ ಭ್ರಷ್ಟಂಗೆ ಶಿಷ್ಠನಾದ ಕಷ್ಟನ ಮುಟ್ಟಲಾಗದಯ್ಕಾ 
(ಡನ್ಮವ, ಕ, ೧೬೭-೩೬೬). [ತಟ್ಟು * ಮಟ್ಟಿ] 


(ಅನಂಪು. ೧೪-೧ ವ). ಥಟ್ಟುತಾಜು : ಪರರ್ತೃಟ್ಟುತಾಅಣದರ್‌ (ಕಲ್ಲಾನು- |40| ತಟ್ಟುಮಣೆ (ನಾ). ನೆಲ, ೫... ತಟ್ಟಿ ಸಮಮಾಡಲಂ 


೬೩ ಪ್ರಯೋ). "ತಾಳುತಟ್ಟುಂ', "ತಾಟುಂತಟ್ಟೂಂ' ಪರಾ. [?] ಉಪಯೋಗಿಸುವ ಸಾಧನ, -ಮಣೆ ; ಧಮ್ಮಸ್ಸು: ತಟ್ಟುಮಣೆ ಹೊಡೆದು 
ತಟ್ಟುಕ (ನಾ). ೧. ತಟ್ಟವವನು ; ಹೊಡೆಯುಂವವನು : ಕಟ್ಟುಕಂ, ಸಮ ಮಾಡಬೇಕು (ರೂಢಿ). [ತಟ್ಟು ಬ 
ತಟ್ಟುಕಂ (ಕಮದ. ೨೦೩ ಪ್ರಯೋ). ೨. ಸಂಗಂಧದ್ರವ್ಯವನ್ನು | | ತಟ್ಟುಮುಟ್ಟು (ನಾ). ೧. ಮೈಲಿಗೆ; ಸೂತಕ; ಹೊಲೆ: ವ್ರತಕ್ಕೆ 


ಮೈಗೆ ಲೇಪಿಸುವವನು : “ ತಟ್ಟುಕಂ, ಚಟ್ಟುಕಂ, ತಟ್ಟು ಚಟ್ಟು ಶಬ್ದೌ 
ಶ್ರೀಖಂಡ ಕುಂಕುಮಾದಿ ಗಂಧದ್ರವ್ಯಕರ್ದಮಕೃತ. ಸ್ಕಾಸಕವಚನೌ | (6 
ತತ್ಕುರ್ವನ್‌ ” (ಕಜ್ಮಾನು.- ೪೪೦ .ವ್ಯಾಜ್ಕಾ). [ ತಟ್ಟು, * - ಕ್ಯ) 


ಮುನ್ನವೆ ತಟ್ಟುಮುಟ್ಟು ತಾಗು ಸೋಂಕು. ಬಪ್ಪುದನಜ್‌ಯಬೇಕು 
(ಏರೇಶ್ವ. ತಟ್ಟುಮುಟ್ಟು ತಾಗು ನಿರೋಧವಿಲ್ಲದಿಹುದೆ ಪೂಜೆ 
(ಶನ್ನವ, ೦೦೨-೫); ಮಂಗಳವಾರದ ದಿನ ಮನೆಯ ಸಾರಿಸೆಯಮ್ಮ 


೪೩೫೪೧) ; 


ತಟ್ಟುಮೆಟ್ಟು 


ತಟ್ಟುಮುಟ್ಟು ಹೊಟಿಯಿಕೆ ಬಿಸಾಡೆಯಮ್ಮ (ಶಿವಗೀ. ೭೯೯ ವ) ; ಅಶುದ್ಧ 
ಸಲೇಪಭಾವವಾ ಶ್ವಪಚನ ತಟ್ಟುಮುಟ್ಟಿನೆಡೆಯಲ್ಲಿಯೆ ಬರ್ಪುದಟ್‌ಂ 
ಶಿವಾಧವಾ (ಕತಕ. ೨೬). ೨. ದುರದೃಷ್ಟಕರವಾದ ಪೆಟ್ಟು ; ಆಘಾತ; 
ಅಪಾಯ ; ಸಂದಿಗ್ಧ ಪರಿಸ್ಥಿತಿ; “ ಸಮಸ್ಯೆ” (ಜಾನ ಕೋ. ೬೪). 
೩. (?) : ಇಷ್ಟಲಿಂಗದಲ್ಲಿ ತಟ್ಟುಮುಟ್ಟು ಬಲ್ಲವಂಗೆ ಇಷ್ಟವ ಮುಟ್ಟುವ 
ಭೇದವು ತಟ್ಟದಿಹ ಪರಿ ಇನ್ನೆಂತೋ (ಮೋಳಿಮಾ. ೧೮-೭೦); “ಲಿಂಗ 
ಭೋಗೋಪಭೋಗ” (ಮೋಳಿಮಾ. ಕೋರ); ಸಕ್ಕರೆಯ ರಾಶಿಗೆ ಕೇಸಿಯ 
ಕೆಲನುಂಟೇ ನಿಶ್ಚಯದ ಲಿಂಗಾಂಗಿಗೆ ಉಭಯದ ತಟ್ಟುಮುಟ್ಟೆಂಬೀ 
ಗುಟ್ಟಿನ ಕುಲವಿಲ್ಲ (ಮಜೇವ. ೨೭೬-೨೭); ಪ್ರಾಣಿಲಿಂಗಿ ಎಂದಡೂ ತಾನಾಗಿ 
ಶರಣನೆಂದಡೂ ತಾನಾಗಿ. . .ಸತ್ತು ಚಿತ್ತಾನಂದವೆಂಬ ಗೊತ್ತ ಹರಿದವಂಗೆ 


೩೨೩೯ 


10 


ತಟ್ಟೆ 


ತಟ್ಟುವೀಟ*, ತಟ್ಟುಬೀಳು (ಕ್ರಿ). ಕುಗ್ಗು ; ದುರ್ಬಲವಾಗಿ ಕುಸಿದು 


ಬೀಳು : ಅಹಿರಾಜಂ ಪೆಡೆ ತಟ್ಟುವೀಟ್‌ ದಿಗಿಭವ್ರಾತಂ ಕೊರಲ್ಕುರ್ಗೆ 
(ಲೀರಾವ, ೦-೮೭). ತೆಟ್ಟುಬೀಳು : ಸೂರ್ಯಾಸ್ತಮಯಕ್ಕೆ ಪಾಂಡವರ 
ಪಡೆಯು ಮುರಿದು ತಟ್ಟುಬಿದ್ದಿತು (ಭೀಷ್ಮಡೆ. ೦೭೭). 

ತಟ್ಟೂ (ತಟ್ಟೆ) * ಬೀಟ್‌; 7 


ತಟ್ಟುಸೆಜಿಗು (ನಾ). ಜರತಾರಿ ವಂತ್ತ್ವ ರೇಷ್ಮೆಯ ಕುಸುರಿಗೆಲಸ 


ಮಾಡಿದ ಸೆರಗು (?) : ಪೀತಾಂಬ್ರ ೧ಕ್ಕೆ ತಟ್ಟುಸೆಟಿಗು ಲತೆ ಹೊಗಳು 
ಸಹಾ ತೂಂಕ ೧೧೯ಕ್ಕೆ ವಿವರ ಸುತ್ತಣ ಲತೆ ಹೊಗಳು ೫೪ ಕೆಂಪು ೧೦೫೫ 
(ಸೌಇಇ. 72-11, ೫೪೭೨೩ ; 1682)... 

[ ತಟ್ಟು (ಆತಗಡು) * ಸೆಅಗು.(<ಎಸೆಜಿಂಗು) ] 


ತಟ್ಟು ಮುಟ್ಟು ಹತ್ತುವ ಭಾವ ಒಂದೂ ಇಲ್ಲಿ (ವಡಶಾ. 1, ೧೨೦) ; ಇಷ್ಟ 

ಲಿಂಗಂ ಸುತ್ತಿ ಸಜ್ಜೆಯೊಳಗಿರುತಿಹುದು ತಟ್ಟುಮುಟ್ಟಿನ ಸುಖವನೆಹಗೆ 

ಯರ್ಪಿಸಬಹುದು (ದೀಕ್ಷಾಬೋ. ೩-೭೮). [ತಟ್ಟು * ಮುಟ್ಟು) 
ತಟ್ಟುಮೆಟ್ಟು (ನಾ). [ನಾಟ್ಯ] ಭರತನಾಟ್ಯದ ಹತ್ತು ಬಗೆಯ ಅಡವು 


ಡಿ ತೆಟ್ಟುಟ್ಟು 'ತಟ್ಟುರ್ಚು' ನೋ. 
ತಟ್ಟೆ, ತಟ್ಟ, ತಟ್ಟು (ನಾ). ೧. ಚಪ್ಪಟೆ; ಸಮತಲ: ಭೂಮಿ 
ತಟ್ಟೆಯಾಗಿಲ್ಲ, ಗುಂಡಾಗಿದೆ (ಕೂಡಿ). ೨. ಹಣ್ಣು-ಹಂಪಲು ಮೊದ 


ಲಾದುವುಗಳನ್ನು ಹರಡಿ ಇಡಲು ಉಪಯೋಗಿಸುವ ಬಿದಿರು 


ಗಳಲ್ಲಿ ಒಂದು : ಪ್ರಸಿದ್ಧ ನಾಟ್ಕಾಚಾರ್ಯರು ಈ ಅಡವುಗಳನ್ನು ಹತ್ತು 


ವಿಧವಾಗಿ ವಿಂಗಡಿಸಿದ್ದಾರೆ : (೧) ತಟ್ಟು, (೨) ಮೆಟ್ಟು, (೩) ನಾಟು, 
(೪) ತಟ್ಟುಮೆಟ್ಟು (ಆಥಾನ್ಕ- ೩3). [ತಟ್ಟು *.ಮೆಟ್ಟು, 1 
ತಟ್ಟುರ್ಚು, ತಟವುಚ್ಚು, ತಟ್ಟುಚ್ಚು, ತಟ್ಟುಟ್ತು, ಥಟ್ಟುಚ್ಚು (ಕ್ರಿ). 
ಸೀಳಿಕೊಂಡು ಹೊರಬರಂ ; ಭೇದಿಸಿಕೊಂಡು ಹೊರಗೆ ಕಾಣಿಸಂ ; 
ನಟ್ಟು ಪಾರಾಗು : ರೋಮಾಂಚಸಂಚಯಂ ತೊಟ್ಟಂಗಿಗಳ ತಟ್ಟುರ್ಚಿ 
ಪೆರ್ಚೆದ ಮುಯ್ವಿನೆಡೆ ಪೊಟ್ಟೆನೊಡೆಯೆ ಪರಸ್ಪರಾಲಿಂಗನಂಗೆಯ್ದ್ಗು 
(ಅನಂಪು. ೧೦-೨೪ ವ): ಇಟ್ಟೆಡೆ ಸೆಲ್ಲೆಹ ಕಂಗಲ ಜೋಡನು ತಟ್ಟುರ್ಚಿ 
ಮೆಯ್ಕನುಚ್ಚಳಿಸಿ (ಕುರಾಸಾಂ. ೧೩-೧೦೭) ; ನೆಅಕಿ ತಾಗಿ ತಟ್ಟುರ್ಚಿತೆಂಬ 
ಶಕ್ತಿಯ ಕೈಮಲಕಿಯದೆ ಕೃಷ್ಣ ಖಂಡಿಸಿದ (ಮೋಹತ. ೪೦-೭೭); ಪೆರ್ವೆಟ್ಟಿನ 
ತಟ್ಟಿನೊಳ್‌ ನಟ್ಟು ತಟ್ಟುರ್ಚಲೆಅಗುವ ಬಲಸಿಡಿಲಂತೆಯು೦ (ಚಿಳವಂ. 
೧೪-೩೫). ತಟವುಚ್ಚು $ ಕರಿಯುರವಣಿಸಿ ಬಂದು ದೀರ್ಫಕರಾಗ್ರದಿಂ ಏಡಿದು 
ಭರದೊಳುದ್ದಕೆ ಹಾಯ್ಕಿ ಕೊಂಬುಗಳೆರಡ ನೆಗ್ಗಲು ದೇಹವದು ನೆತ್ತರು 
ಸುರಿಯೆ ತಟ[ಪಾಕಾಂ. ಟು)ವುಚ್ಚಿ ಜೀವವಿಯೋಗತಾಪದಲಿ - (ಬಸಪು- 
93.೧0); ಉರಗವಿದು ಕರ್ಕೋಟಕನ ಬಗೆಯಿದಲ ಹಲ್ಲುಗಳು ಎರಡೆರಡು 
. ಶಟವುಚ್ಚಿದವು (ಜಸಪು. ೪೬-೩೩). ತೆಟ್ಟುಚ್ಚು : ' ಗಿರಘಟಮಂ ತಟ್ಟುಚ್ಚ 
ಲಿಸುವೆವು (ಕುಮರಾ.5-೬೨); ಗಾಜಿನ ಕುಪ್ಪಿಗೆಯೊಳಗಿನ ದೀಪವನ್ನಿಟ್ಟರಾ 
ಜ್ಯೋತಿ ಹೊಲಗೆಸೆವಂತೆ ಶ್ರೀಜಿನನುಜ್ಞೃಲ ದೇಹವ ತಟ್ಟುಚ್ಚಿ ರಾಜಿಸುತಿ 
ಹುದಾತ್ಮಕಾಂತಿ (ಧರಣ. ೬೬-೯೦): ತಟ್ಟುಚ್ಚಿದ ಸರಂಗಳಂ ಕೀಳ್ವ (ಜೆಬಪು. 


೨೬-೦೬). ಗ್ಲಿತೆಟ್ಟುಟ್ನು : ನಿಶ್ಶೇಷಮಾ ಯುದ್ಧದುಳ್‌ ಉಜಕೀಲಿಚ್ಚಿದ | 


ವಂಬುವಾಳ್ಪ ಲಗೆಯುಳ್ಳೆಟ್ಟುಟ್ಟು ವಲ್ಪನ್ನಿಪಿನ್‌ ಮಜುಮೋಗೀಶ್ವರನುಳ್ಳೆ 
ಕದಿ ತಣಿದ ಸಾಗಮ್ಮನೀ ಶೂದ್ರಕನ" (ಸೌಇಇ. 1೫.1, ೩೯೨-೩; 8ನೆಯ ಶತ); 
P ಇದು "ತಟ್ಟೂಟ್ಟು » ಎಂಬುದರ ಅಪಲಿಖಿತವಿರಬಹುದಂ. 
ಥಟ್ಟುಚ್ಚು : ತೊಡು ನಿನ್ನ ಶರವ ನೀಂ ಗಿಡುಮರದ ಹೆೊದಟಕೌಳಿಡೆ 
ಯಾಡುತಿಹೆ ಹಕ್ಕಿಗಳ ಗಡಣವನು ಧಟ್ಟುಚ್ಛ [ಪಾಕಾಂ. ತಟ್ಟುರ್ಚ]ಲೆಸುವ 
ಬಲು ಬಿಲುಗಾಟಿ (ಸಾಳ್ಮಭಾ. ೨೫-3೭); ಚುಚ್ಚಿದವು ಕೂಡೆ ಧ[ಪಾಕಾಂ. ತ] 
ಟ್ಟುಚ್ಚಿ ದವು ಹೀಳಾಗಿ ಪಚ್ಚಿ ದವು ಮೈಯೊಳಗೆ ಹೊಚ್ಚಿ ದವು ಹೊಗರಲಗು 
(ಜೈಮಿಭಾ. ೧೩-೧೮): [ತಟ್ಟು] * ಉರ್ಚು ] 

ತಟ್ಟುವರಿಯಿಸು 'ಥಟನ್ಬಿವರಿಯಿಸು' ನೋ. 

ತಟ್ಟುವಾಣಿ, ತಟವಾಣಿ, (ನಾ). "ತಟ್ಟು? ಜಾತಿಯ ಹೆಣ್ಣು ಕುದುರೆ : 
ಕಡಿವಾಣಂಗಳಂ ಕಟ್ಟಿರುವ ತಟ್ಟುವಾಣಿಗಳೆ ಮೇಲ್ಮ್ಕುಳಿತು (ಸಾಗಂಧಿ, 
-೧೮೩-೬). ತಟವಾಣಿ, : (8). [ ಹಿಂ. ಟಟವಾನೀ) 


45 


ಅಥವಾ ಬೆತ್ತದ ಹೆಣಿಕೆಯಿಂದ ಮಾಡಿದ ಚಪ್ಪಟೆಯಾದ | ಮುಚ್ಚಳ 
ದಂತಹ ಬುಟ್ಟಿ : ಸತ್ಯವೆಂಬ ತಟ್ಟೆಯಲ್ಲಿ ಚಿತ್ತಶುದ್ಧವೆಂಬ ವಿಭೂತಿಯ 
ಬೈಚಿಟ್ಟು. (ಕೂನ್ಶಸಂ. 3೩೦-೧). ೩. ಬೆತ್ತ, ಲೋಹ ಮೊದಲಾದುವು 
ಗಳಿಂದ ಮಾಡಿದ ಅಂಚುಳ್ಳ ಮುಚ್ಚಳದಂತಹ ಪಾತ್ರೆ : ಆಧಾರದಲಿಪ್ಪ ' 
ಮೂಲಿಕೆಯ ಬೇರನಗಿ(ರ)ದು ಆ ಇಂದ್ರಿಯವ ಕೂಡಿಕೊಂಡು ಮಲ 
ಮೂಜು ಮುಟ್ಟದ ತಟ್ಟೆಯಲ್ಲಿ ಬೇಗ ತೆಗೆದುಕೊಳ್ಳಿ (ಸರ್ವವ. ೧೯-೯೧). 
೪. ತಳಿಗೆ ; ಹರಿವಾಣ; ಗಂಗಾಳ : ತಟ್ಟೆ ಬಟ್ಟಲಲ್ಲಿ ಎಡೆಮಾಡಬೇಕಾದರೆ 
(ಮಹಾದೇ. ಬ. ೧೨೪-೨೮೪) ; ಮಿಸುನಿದಟ್ಟೆಯೊಳೊಪ್ಪು ವುಜ್ವಲ ಸೀಧುವಂ 
ನಡೆ ನೋಡಿ . . . ಮಗುಟ್ಟು ವಂದಿಸಿಯಾಂಟಿದಳ್‌ (ಉದ್ಮಟಿ. 8-೮೨) ; 
ತಿಗುರನಿಕ್ಕುವ ಲೇಪಿಸುವ ತಟ್ಟೆಗಳ ತಿಲಕಾಂಜನಕರಂಡದ (ಬ ಸ ಪು. 
೧೨-೦೧). ನವರತ್ನದಡ್ಡಣಿಗೆಯೊಳ್‌ ತಟ್ಟೆಬಟ್ಟಲನಿಟ್ಟು ಹೊನ್ನ ಹರಿಯಣ 
ಮುಂದೆ ಧಗಧಗಿಸುತಿರಲಲ್ಲಿ (ಸಮ್ಮಕಾ. ೪-೪). ೫. (ತ ಕೃಡಿಯ) 
ಬಟ್ಟಲು; ಪರಡಿ: ತಕ್ಕಡಿಯ ತಟ್ಟೆಗಳನ್ನು ನಿರ್ದೇಶಿಸುವ 
ಎರಡನೆಯ ವರ್ಗಕ್ಕೆ ಸೇರಿದ ಎರಡು ನಕ್ಷತ್ರಗಳು (ಜೋತಿರ್ವಿ. ೪೦). 
೬. (ಅವರೆಕಾಯಿ, ಕಡಲೆಕಾಯಿಂ ಮೊದಲಾದುವುಗಳಲ್ಲಿ) ಬೀಜ 
ಬಲಿಯದಿರಂವ ಕಾಯಿ ; ಚಟ್ಟು : ತಟ್ಟಿ ಬೈಸಿ ಕೊಂಡರೂ ತಟ್ಟೆ ಹುಳಿ 
ಚೆನ್ನಾಗಿದೆ (ಗಾದಿ). `ಓ. ಸೀಳಿದ `ಬಿದಿರು ; ದೆಬ್ಬೆ : (8). ತಟ್ಟಿ: 
“ತಟ್ಟಿತಳ್ಳ' ಪರಾ. ತಟ್ಟು: ೧. ಬೆಟ್ಟುಮಂ ತಟ್ಟುಮಂ, ತಟ್ಟು 
ಗೆಯ್ದಂತಪ್ಪತಿ ವಿಶಾಲಮೆನಿಪ್ಪ ಪಾಸಜಕಿಯಂ . .. ಗಳಿಲನಿಟೀಪಿದಾಗಳ್‌ 
(ಕಾಂತೀಶ್ವ. ೧೦-೧೮೬ ವು; ಹೋಗುತ್ತ ಹೋಗುತ್ತ, ಬಂಡೆಯ ಮೈ 
ತಟ್ಟಾಗಿ ಇರುವ ಬದಲು, ಕೆಳಕ್ಕೆ ಇಳಿಯತೊಡಗಿತು (ಕುಡಿಕೂ. ೨೫). ಹ್ಮ 
ಕೋಪವನ್ನು ತೆಗೆದು ಒಂದು ತಟ್ಟಿನಲ್ಲಿ ಇರಿಸಲು ಅಮರನೀತಿಯ ನೂತನ 
ವಾದ ಒಂದು ವಸ್ತ್ರವನ್ನು ತಂದು ಎರಡನೆ ತಟ್ಟಿನಲ್ಲಿ ಇರಿಸಲು (ಶಿವರ. 
೮೫-೭); ತ್ರಾಸಿನ ಒಂದು ತಟ್ಟಿನಲ್ಲಿ ಜಂಗಮರ ಕೌಪೀನವನ್ನು, ಮತ್ತೊಂದು 
ತಟ್ಟಿನಲ್ಲಿ ಬೇರೊಂದು ಕೌಪೀನವನ್ನಿಟ್ಟು ಮೇಲಕ್ಕೆತ್ತಿದರು (ಪುರಾವಿ. ೭೫). 


"೮. ಕತ್ತಿಯ ಅಲಗು,-ಧಾರೆ: “ ಖಡ್ಗಫಲ, ಪುಷ್ಕರ - ಅಡ್ಡಾಯುಧದ 


ತಟ್ಟು” (ಹೆಲಾಯು. *); ಕತ್ತಿಕೊಂತದ ತಟ್ಟಿನ ಮೇಗೆ ಏನಾದರುವೆ 
ಚುಕ್ಕೆ ಕಂಡರೋ ತೀರಿ ಹೋಯಿತು ಅವನ ಬಾಳು (ಮಂತ್ರಶ. ೮೦-೧). 
೯. ನಿತ್ರಾಣ ; ದಂರ್ಬಲತೆ ; , ಅಶಕ್ತಿ : ಕಂಬನಿಗಳಂದುಂಬಿ ಗಳಗಳನೆ 
ಅಳುತ `ನಿಟ್ಟುಸುರುಗಳಂ ಬಿಟ್ಟು ತಟ್ಟುತಟ್ಟಾಗಿ (ಸೌಗಂಧಿ. ೪೭೫-೩); 
ದನ ಹುಲ್ಲು ಇಲ್ಲದೆ ತಟ್ಟಾಗಿವೆ (ಊ9)- ೧೦. ಕಿವಿಯ ಒಂದು ಆಭರಣ: 
ಮಗುವಿನ ಕಿವಿಗೆ ತಟ್ಟು ತೊಡಿಸಬ್ಯೇಕು (ರೂರಿ)- 


ತಟ್ಟೆಕಾಲು ೩೨೪೦ ತಡ್ಕ 


ತಟ್ಟಾಗು ಎ ಸೋತುಹೋಗು; ನಿತ್ರಾಣವಾಗು: ಮುಟ್ಟಲಜ್‌ಯವು 
ಯೋಗಿಗಳ ನಿರ್ಮಲ ಚಿತ್ತ ತಟ್ಟಾದುವಣಸಿ ವೇದಗಳು(ಕೃಷ್ಠಗೋ. ೦-೦೦೩). 
ತಟ್ಟು ಮಾಡು ಎ ನಿತ್ರಾಣಗೊಳಿಸು ; ದುರ್ಬಲಗೊಳಿಸು; ಒಣಗಿಸು : 
ಕಾಲು ಕೈಯನಗಚಿ `ತೋರಣದೊಳು ಕಟ್ಟಿ ಸೀಳಿ ನರರನಾಲ್‌ಸುವರು 
ತಟ್ಟು ಮಾಡಿ ಪೋಳ್ಗು ನೂಜುವರುಷವಿಟ್ಟು ವಕ ಭಾಳ ಚರಣ ಕರ 
ದೊಳಿಡಿಯೆ ವೆೊಳೆಯನಿಕ್ಕಿ ಹೆಟ್ಟಿ (ಸಾನೆಂಡ. ೬-೦೪೯ ರಗಳಿ). ತಟ್ಟೆ ಹಾಕುಎ 
ಊಟಕ್ಕೆ ಬಡಿಸು : ಅಡಿಗೆ ಮನೆಯಲ್ಲಿ ತಟ್ಟೆಹಾಕಿಕೊಂಡು (ದೂಜಿಟ್ಮ- ೦). 
[ ದೇ.॥ ತಮಿ. ತಟ್ಟ, ತಟ್ಟಿ, ತಟ್ಟು, ತಟ್ಟೈ; ಹುಲ, ತಟ್ಟ, ತಟ್ಟು; 
ತುಳು. ತಟ್ಟು; ಕೊಡ. ತಟ್ಟೆ; ತೆಲು. ತಟ್ಟ 7 
ತಟ್ಟೆಕಾಲು (ಕಾ), ಮಗ್ಗದ ಹಾಸಿಗೆ ಆಧಾರವಾಗಿ ನಿಲ್ಲಿಸಂವ ಕತ್ತರಿ 
ಕಾಲು ; ತಿಕ್ಕಡಿ: (ರೀಪ್‌). 
[ ತಟ್ಟೆ + ಕಾಲು, ( ಆಕಾಲ) 
ತಟ್ಟೆಕೆಆ್‌ (ನಾ) ಒಂದು ಊರಿನ ಹೆಸರು (?) : ದತ್ತಿ ತಟ್ಟೆಕೆಆಿ ಸರ್ವ 
ಬಾಧ್ಯಾ ಪರಿಹಾರಾ (ಮೈಅರಿ. ೧೯೨೩, ೦೦೩-೨೪ ; 10ನೆಯ ಶತ) ; ಪಟ್ಟದ 
ಬಸದಿಯ ಪ್ರತಿ ಬ ದೃ ವಾಗಿ ಸಮಾದೇಯರ್ಮೂಖ್ಯವಾಗಿ ಬಿಟ್ಟ ದತ್ತಿ 
ತಟ್ಟೆಕೆಣಕ ಸರ್ವ್ವಬಾಧಾ ಪರಿಹಾರ (ಎಕ. ೪11, ಶಿವಮೊ. ೪-೭೦: 1128). 
[?] 


ತಟ್ಟೆಗಲ್ಲು (ನಾ), ಚಪ್ಪಟೆಯಾದ ಕಲ್ಲು : ಅಲ್ಲಿಂದಂ ಪಡುವ ನಡದು ವಟ್ಟ 


ಹಲಗೆಗಲ್ಲು ಅಲ್ಲಿಂ ಪಡುವ ನಡದು ನಟ ತಟ್ಟೆಗಲ್ಲು (ಎಕ. ೫18, ತಿಪಟೂ. 
೦೩೯-೭೬; ?). [ತಟ್ಟೆ « ಕಲ್ಲು (<ಎಕಲ್‌,)] 

ತಟ್ಟೆಗೋಡು (ನಾ). ಚಪ್ಪಟೆಯಾದ -ಕೋಡು,-ಕೊಂಬು : ನಮ್ಮ ಮನೆ 
ಎಮ್ಮೆಗೆ,ತಟ್ಟೆಗೋಡು (ಕೂಢಿ). [ತಟ್ಟೆ * ಕೋಡ್ಕು) 

ತಟ್ಟೆಯ 'ತಟ್ಟೆಯ' ನೋ. 

ತಟ್ಟೆವಟ್ಟಲು (ನಾ). ೧. ತಟ್ಟೆ ಮತ್ತು ಬಟ್ಟಲು. ೨. ತಟ್ಟೆಯ ಸಂತ್ತಲು 
ಇಡಂವ ಬಟ್ಟಲು ; ಎಡೆಬಟ್ಟಲು.: ಪೊನ್ನ ಪರಿವಾಣದೊಳು ದಿವ್ಯಾ 
ನ್ನಮುಮನು ತೀವಿ.ತಾ ಪೊಳೆವ ಚಿನ್ನದುರೆ ತಟ್ಟೆವಟ್ಟಲಲಿ ತಿಳಿದುಪ್ಪಮಂ 
ಪೂರೈಸಿ (ನನಮೋ. ೯-೨೭). "ಎಡೆವಟ್ಟಲ್‌' ಪರಾ. 

[ ತಟ್ಟೆ * ಬಟ್ಟಲು (ಎಬಟ್ಟಲ್‌)] 

ತಟ್ಟೆವಳ್ಳ (ನಾ). ಒಂದಂ ಪ್ರದೇಶದ ಹೆಸರಂ (?) : ಪಡೆದ ತಟ್ಟೆವಳ್ಳವ 

ಕಲ್ಲ ನಟು (ಮೈಅರಿ. ೧೯೨೪, ೧೦೭-೧೦ ; 8ನೆಯ ಶತ). ([ ?] 


ತಟ್ಟೈಸು "ಥಟ್ಟೈಸು' ನೋ. 


ತಟ್ಟೆಯ (ನಾ). ಎದುರಿಸುವವನು; ಪ್ರತಿಭಟಿಸುವವನಂ : ಆತನೀ ಪರಿ ` 


ಕಣೆಗಳಲಿ ಸತ್ವಾತಿಶಯವನು ತೋಟ್‌ದಡೆ ಮಾಂಧಾತನಲಿ ತಟ್ಮೆಯರ 
ತಜದೊಟ್ಟಿದನು ಬೇಗದಲಿ (ಉತ್ತರಾ. ೦೬-೩೬). [?) 

ತಡ್ಕ (ನಾ). ೧. ಅಡ್ಡಿ ; ತಡೆ; ವಿಘ್ನ: ತಂದೆ ಪೇಟ್ಜಟ್ಟಿದ ರಾಜ 
ಸೂಯಮಖಮಂ ತಡವಿಲ್ಲದೆ ಬೇಳ್ದ ಬೀರಮಂ ನೆಟ್ಟನೆ: ನೀನೆ 
ಕಂಡಿಟಿೌಸಲಕ್ಕುಮೆ ಗಾಂಡಿವಿಯಂ ಸುಯೋಧನಾ (ಗದಾಯು. ೨-೩೮). 
೨. ಹೊತ್ತು ಮಾರುವುದು ; ಸಾವಕಾಶ ; ವಿಳಂಬ: ತಡವಾದರೆ 
ಬಡವಾದೆ ತಾಯೆ (ಮಹಾದೇ. ಬ. ೦೪೨-೩೨೩) : ತಡವಾದುದುಂಟು ನಲ್ಲನೆ 
(ಯಶೋದೆ. ೨-೫೦) ; ಅರಗಿನರಸನ ಬಾಗಿಲಲಿ ದಳ್ಳುರಿಗೆ ತಡವೇ ಹೊಕ್ಕು 
ನಿಮಿಷದೊಳೊರಸಿದನು ಚತುರಂಗ ಬಲವನು (ಕುವ್ಯಾರ್ರೋ. ೫-೪೦). ಹ. 
ಗಜಾರೋಹಣದ ರೀತಿಗಳಲ್ಲೊಂದು (?) : ಆಗ್ಗಳಮಾಗಿ ಕಾಲ್ಲಿಡಿ 
ಸಲುಂ ಮುರಿದು ಕಿಟ್ಟಡಂ ತಡಮೆಂಬಿವಅಕಿಂದಂ ಬಾಹು ಕೈಕೊಳ್ಳಿಂಬಿವು 
ಮೊದಲಾಗಿ ಗೋಮೂತ್ರ ಮಂಡಲಮುಮಾಕಾಶಂ ಪೇಜವಿತಿಯೆಂಬ 
ವಿಧಿಗಳೊಳ್‌ ಬಂದು ನೆಲೆಗಿಡಿಸಲುಂ ಪೊಲಗಿಡಿಸಲುಂ ಬಲ್ಲೆ ನೆನ್ನ ಕೆಯ್ಕೊಳ್‌ 


(ಶಾಂತಿಪು. ೩-44 ವ). 


ತಡಮಾಗು,, ತಡವಾಗ್ಯು ಎ ೧. ವಿಳಂಬವಾಗು ; ನಿಧಾನವಾಗು : 
ಮರಣಕ್ಕೆನ್ನಿಂದೆ ನೀಂ ಮುಂಚಿದಯ್‌ ಮೊನೆಯೊಳ್ಸೂ ಟ್ರಿ ಡಮಾಯ್ತಿ 
`ದೊಂದೆಡೆಯೊಳಂ ಹಾ ವತ್ಸ ದುಶ್ಕಾಸನಾ (ಗದಾಯು. ೫-೭); ತಡವಾದ 
ಫುದುಟ್‌ದರನೀ ಯೆಡೆಗೆ ನಿಯೋಜಿಸಲಿಕೆಂಬವೊಲ್‌ ನೃಪವರನಿರ್ದೆಡೆಗೆ 

5| ಬಿಡದೆಡೆಯಾಡುವ ಜಿಸಕೆ ಕನ್ನೆ ತನ್ನಯ ಮನಮಂ (ಕಾದಂಉ. 6೮); 
ಅಲ್ಪ ಶ್ರೀಮಂತನಂತೆ ನಡೆ ತಡವಾಗಲುಂ (ಧರ್ಮಾಮ್ಮ.. ೬-೩೮). ೨. 
ತಡವರಿಸು ; ತೊದಲು: ನುಡಿ ತಡವಪ್ಪುದೊಂದು ಮೊಗದೊಳ್‌ 
ಮಜುಕಂ ದೊರೆಕೊಳ್ಳುದೊಂದು . . . ಕಳ್ಳುಡಿದವರಂದಮಿಂತು ಸಿರಿ 
ಸಾರ್ತರೆ ಸಾರ್ವುದು (ಪಂಪಛಾ. ೨-೪೯): ತಡ ಮಾಡ್ಕು ಎ ಕಾಲಹರಣ 

0| ಮಾಡು; ವಿಳಂಬ ವನಾಡಂ : ಮಾಡಿಸಿ ಲಾಕ್ಷಾಮಯವಂ ಮಾಡಮನತಿ 
ಗೋಪ್ಯದಿಂದಂ . . . ತಡ ಮಾಡದೆ ನಡೆತಂದು ತಮ್ಮ ಜನಕಂಗಾಗಳ್‌ 
(ಮಹಾನೇ. ೯-೪೯); ನಾನೇನು ಬೇಕೆಂದು ತಡಮಾಡಲಿಲ್ಲ (ತೇಮೋಡ. ೧೦೯). 

[ ದೇ.8 ಮಲ. ತಡ ಎ ಅಡ್ಡಿ ಪಡಿಸುವಂತಹುದು ; ಕೊಡ. ತಡು ; 
ತುಳು. ತೆಲು. ತಡ] 

361 ತಡ್ಕ, ದಡ್ಕ, ಧಡ, (ನಾ). ೧. ತಡಿ; ದಂಡೆ; ಅಂಚು; ತೀರ : 
ತಟ - ತಡ, ತಟಿ- ತಡಿ (ಕಮದ. ೨೩೩ ಪ್ರಯೋ) ; ತನ್ನಲ್ಲಿ ಸ್ನಾನವನ್ನು 
ಮಾಡಿದ ಮನುಷ್ಯರ ಸಕಲ ಪಾಪಗಳನ್ನು ಪರಿಹರಿಸುವಂತಾಗಿ ತನ್ನ 
ತಡದಲ್ಲಿ ಹುಟ್ಟಿದ ಹುಲ್ಲುಬಳ್ಳಿಗಳು (ಶಿವದ. ೨೮-೩). ೨. ಹೊಂದಾಣಿಕೆ ; 
ಬೆರೆಯುವಿಕೆ: "ತಡಂಗಲಸಂ' ಪರಾ. ೩. ಸಮವಾದಂದಂ.; ಸಾಟ ; 

೩0| - ಸಮಾನ: "ತಡಂಬರೆ' ಪರಾ. ದಡ, : ೧. ಇಂದು ನೀರದಡದಲ್ಲಿರುವನೆ 
ಏನೆಂದರು ಮುಖವೆತ್ತಿ ನೋಡನೆ (ಪು66ದ. ೧-೫೪-೧); ಕಲಿ ವಸುದೇವ 
ಮಿಂದೀಸಾಡಿ ದಡದಲಿ ದೇವರನು ವಂದಿಸಿ (ಸಾಳ್ಕಛಾ. ೦೬-೦೦) ;: ತಟ, 
ದಡ (ಕನ್ಮಾನು. ೦೪೩ ಪ್ರಯೋ) ; ಬೊಬ್ಬುಳಿ ತೆರೆಯನು ದಡಕ್ಕೆ ಹೊಮ್ಮಿಸಿ 
(ಕನ್ನಚಾ- ೦೦೦-೬). ಧಡ : ೧. ಹೊಳೆಗಳ ಧಡದಲ್ಲಿದ್ದ ಭೂಮಿಯಂತು 

೩5) ಕೇವಲ ಚಿನ್ನವೆಂದೆನ್ನಿಸಿಕೊಳ್ಳುತ್ತದೆ (ಮುಂಬಯಿ, 8-೦೯೩) ; ವಿಶಾಲವಾದ 
ಅನಂತ ನೀಲ ಸಮುದ್ರದಲ್ಲಿ ಧಡ ಕಾಣದೇ ಅಲೆಯುತ್ತಿರುವ ಹಡಗ 
ದಂತಾಗಿರಂವೆನು (ನಿರ್ದೀಜ. ೦೫೬) : ಸಮುದ್ರ ಧಡಕ್ಕೆ ಬಂದು ಕುಳಿತೆವು 
(ಮೇದಿವೆಂ. 8೩). 

ತಡತಡಮಾಗು - ತಡಮಾಗ್ಯು : ಅಡರಿ ಕಟಾಕ್ಷಚಂದ್ರಿಕೆ ಪಳಂಚೆ 
30| ಗವಾಕ್ಷದ ಚಂದ್ರಕಾಂತದಿಂದುಡುಗದೆ ಸೋರ್ವ ನೀರ್ವನಿಗಳುಣ್ಮಿದ ನರ್ತನ 
ಘರ್ಮವಾರಿಯೊಳ್‌ ತಡತಡಮಾಗೆ : ಮಾಧವಿ -ಮುಗುಳ್ತೆವೊಲಿರ್ದೆಳ 
ವಿಂಡಿರಿಂದಂ (ಮಲ್ಲಿಪು. ೨-೬೦). ತಡಮಾಗ್ಯು, ತಡವಾಗು, ಎ ೧. ಸಾಟಿ 
ಯಾಗು; ಸಮಾನವಾಗು : ಅಕ್ಷಿಗಳ ಚಂದ್ರಿಕೆ ಚಂದ್ರಿಕೆಯಂ ಪಳಂಚೆ 
ಗೇಯದ ರುತಿ ಕಂತುಚಾಪರುತಿಯೊಳ್‌ ತಡಮಾಗೆ ... ಕಾಂತೆ ಮಿಂಚು 

86 ಪೊಳೆದಾಡುವವೊಲ್‌ “ಪೊಳೆದುಯ್ಕಲಾಡಿದಳ್‌ (ಜಗವಿ. ೦೬-೧೧೩) ; 
ಆಮೋದಿತಮುದಿತ ಮಧುಕರ ದಾಮಕದೊಳ್‌ `ನೀಲರತ್ನದಾಮಂ 
ಮಲ್ಲೀಧಾಮಕದೊಳ್‌ ಮುಕ್ತಾಫಲದಾಮಂ ತಡವಾದುವೊಡನೆ ಮಣಿ 
ಮಂಡಪದೊಳ್‌ (ಪಂರಾಮಾ. 8-008). ೨. ಹೊಂದಿಕೊಳ್ಳು ; ಜೊತೆ 
'ಯಾಗಂ : ಮೊಆ್‌ ತಡಮಾಗೆ ನಾಣಗಲೆ ತೆಳ್ವದನೊಳ್ಳದನಾಗಿ ಪಾಯೆ 

40| (ಸೂಕಿಸು. ೦೪-೩೩); ಸುರಸುಂದರಿಯರ್‌ ನಡೆತಂದರಂದು ಸುಯ್ಯೊಗೆ 
ವಳಿಮಾಲೆ ತಮ್ಮ ಲುಲಿತಾಲಕದೊಳ್‌ ತಡವಾದುದೆಂಬಿನಂ (ಪಂರಾಮೂ. 
೦೬-೯೩). [ ಪ್ರಾ. ತಡ. / ಸಂ. ತಟ] 

ತಡ್ಕ (ನು). ಆಧಾರ ; ನೆಲೆ; ತಳ : ತಡದಿಂ ಕಿತ್ತಡಿಯೆಂಬುದಗಡಿಗಿಡೆ 
ಪೊಕ್ಕು . . . ಪೊಯ್ದರ್‌ (ಗಡಾಯು. 6-0೬). “ತಡಂಗಿಡಿಸಂ' ಪರಾ. 

46 [ಆ ತಳ) 

ತಡ್ಮ (ನಾ). ಗಾಬರಿ; ಗೊಂದಲ; ತಬ್ಬಿಬ್ಬು ; ದಿಗ್ಭಾ ರತಿ: (ಕಿ) 


ತಡಂ 


ತಡತಡ, ತಡದಡ (ದ್ವಿರುಕ್ತಿ) : "ತಡತಡವರ', "ತಡತಡಿಸು', 
"ತಡ ದಡವರ್‌' ಪರಾ. 
ತಡತಡಂದೊಡರ್‌ ಎ ಅಸ್ಥಿ ರತೆಯಂಂಟಾಗು ; ತೂಕತಪ್ಪು : 

ಇರದೆ ಮನಕ್ಕೆ ಸೊಕ್ಕಡರೆ ಪೊಂಪುಟಿ್‌ ವಕ್ವದೊಳುಣ್ಮೆ . . . 
ಕಣ್ಮಲರೊಳ್‌ ನಸುಗಂಪು ಪೊಣ್ಮೆ ತಚ್ಚರಣಸರೋಜದೊಳ್‌ ತಡತಡಂ 
ದೊಡರ್ದಾ ರಸನಾಗ್ರದೊಳ್‌ ತೊದಟಕ್ವಿರಸಿದ ಮಾತಿನಿಂದೆಸೆದರಂಗನೆಯರ್‌ 
ಮಧುಪಾನಕೇಳಿಯೊಳ್‌ (ಕುಸುಮಾ. ೦೦-೦೬೦). ತಡೆತಡಾಗು, ತಡತಡ 
ವಾಗು-ಅಸ್ಥಿರವಾಗು ; ತತ್ತರಿಸು: ಅದು ತಡತಡಾದೊಡರ್ಹತ*ಪದ 
ಮನೆ ನಾಲಗೆಗೆ ತರ್ಪದದು ಬಾರದೊಡಿರ್ಪದಕಾರಮೊಂದಜಕೊಳ್‌ 
(ಆದಿಪು. ೨-೫೬) ; ಬಾಡಿದ ಪೂಮಾಲೆಯೊಡನೆ ಬಟಲ್ಲ ಸೋಮರ್ಮುಡಿಗಳು 
ಮಡಿಗಡಿಗೆ ತಡದಡವಪ್ಪ ನಡೆಗಳುಂಬೆರಸು (ಆದಿಪು.60-೬೮ವ). ತಡೆಮಾಗ್ಕು, 
ತಡವಾಗ್ಕು2೧. ತಬ್ಬಿಬ್ಬಾಗು; ಕಕ್ಕಾಬಿಕ್ಕಿಯಾಗು; ದಿಗ್ಭಾಂತವಾಗು; 
(8).೨. ತೊಡಕಾಗು; ತಪ್ಪಾಗಂ: ಪದದಪ್ಪದೆಯುಂ ಬಗೆ ಬೆದಅದೆಯುಂ 
ಕತೆ ಕೆಡದೆಯುಂ ಭವಾವಳಿ ತಡಮಾಗದೆಯುಂ (ಕಾಂತಿಶು. 8.೧೦); ಸುಖದ 
ಸೊರ್ವಿಯೆನಲೈ ಪಾಡಿ .ಮೆಚ್ಚಿ ಸುವನಿಮೇಷಗಾಯಕಿಯರಾಲಯದೊಳ 
ತಡಮಾಗದೋದಿ ಬಾಜಿಸುವ ಮರುದ್ಧರಾ ವಿವಿಧವಾದ್ಯವಿಶಾರದ ವಾದ 
ಕರ್ಕಳು೦ (ವುಜಾನೇ. 3-೪೭) ;: ಶಕ್ಕಳಿದು ತಡವಾಗಿ[ಪಾಳಕಾಂ. ಉಕ್ತಿ ಶಡ 
ಬಡವೋಗಿ, ತಳಿರ್ದುತಡಬಡವಾಗಿ]ಹೊರೆಯೇಟ್‌ ನೋಡುತುಂ (ನಂಬಿಕ. 
೭-೦೩೦), ತಡಮಾಡ್ಕು ಎ ತಳ್ಳಂಕಗೊಳ್ಳು ; ಆಕುಲಗೊಳ್ಳು; 
ಕಳವಳಗೊಳ್ಳು : ರೋಮೋದ್ಗಮಂ ಪೊಣ್ಮೆ . , . ಮತ್ತಂತೆ ನಡೆ 
ನೋಡಿ ಚಿತ್ತದೆೊಳ್‌ ತಡಮಾಡಿ (ಜಗವಿ. ೦೭-೦೦೮ ರಗಳಿ) ; ನಿಂದ ಭರಕ್ಕೆ 
ಧಾತ್ರಿ ನಡುಗುತ್ತಿರೆ ಮೆಟ್ಟಿಲಯಕ್ಕೆ ದಿಗ್ಗಜಂ. ಪಿಂದಡಿಯಿಟ್ಟು ಬೆರ್ಚುತಿರೆ 
ಪಿಂದೆಸೆಗಳಿ ತಡಮಾಡೆ[ಪಾಕಾಂ. ವಾಗೆ]ತಾಂಡವಾನಂದದಿನಾಡುವಲ್ಲಿ ಹರಿ 
(ಅನಂಪು. ೩-೯೮). [?) 

ತಡಂ (ಅ). ೧. ಬೇಗನೆ; ಕೂಡಲೆ: ಓಲೆಯಂ ಬಾಚಿಸುವುದು ತಡ 
ಮೇಟ್ತಂದು. ತಾಂ ಕಾಣ್ಣುದೆಮ್ಮೆಂ (ಕಾಡಂಉ. ೨೫೯). ೨. ಮೆಲ್ಲನೆ; 
ನಿಧಾನವಾಗಿ : ಸೊಗಯಿಸೆ ತೊಟ್ಟ ಪೂದುಡುಗೆ ಮೆಲ್ಲೆರ್ದೆಯೊಳ್‌ ತಡ 
ಮಾಡೆ ಗಾಡಿ (ಪಂಪಭಾ. ೨-೧) ; ಆನೆಯನೇಣ* ಸೌಷ್ಠವದೆ ಬರ್ಪರಿಕೇಸರಿ 
ಯೊಂದು ಗಾಡಿಯುದ್ದಾನಿ ತಗುಳ್ಲು ಕಣ್ಣೊಳೆ ತೊಬಲ್ಬೆರ್ಜೆಯೊಳ್‌ 
ತಡಮಾಡೆ (ಶಂಪಥಾ. 9-86) ; ಮಲಿನಂಗಳಂ ತೊಳೆಯೆಯೊ ತಡಂಬಡಿಸಿ 
ದೆಯೊ ಬಿಂದಿಗೆಯ (ಐಸಪು. ೪೭-೧೩). [5 ತಡ್ಯ() 

ತಡಂಗ “ತಟಂಕ' ನೋ. 

ತಡಂಗಡಿ, ತಡಗಡಿ (ಕ್ರಿ). ೧. ಸಂಪೂರ್ಣ ಕತ್ತರಿಸಂ ; ಪೂರ್ತಿ ಕಡಿ: 
ಸಂಧಿ ಸೆಂಧಿಗಳಂ. ಗಂಟುಗಡಿವುದುಂ ತಡಂಗಡಿವುದುಂ (ಸುಕುಮಾ. ೧೦-೪೭ 

ಬಾಚಿಯಿಂ ತಡಂಗಡಿದುಂ ಕೊಂತದಿಂ ತಗುಳ್ಹಿ ಅಲೌದುಂ (ಧರ್ಮಾಮ್ಯ್ಮ. 
೩-೭೩) ; ಮಾಳವನಂ ತಡಂಗಡಿದು (ಎಇ. ೫೪, ೩3೦-೨೦; 1172): 
ಕೊಯ್ಕೆ ಪೊರಳ್ವಿ ಕುತ್ತೆ ಕೊಟ್‌ದಿಕ್ಕಿ ತಡಂಗಡಿದೊಟ್ಟಿ ನೆಶ್ತಿಯಂ ಪೊಯ್ಕೆ 
(ಅಸಂಪು. ೯-೩೨). ವಿ. ದಡವನ್ನು ಕೊಚ್ಚು ; ತಟವನ್ನು ಮಾರು: 
ಅದಜ ಬಿದುಮುಟ್ಟಿ ದಿವಮಂ ಮದಧಾರಾಸಾರದಿಂ ತಡಂಗಡಿದ ವಿಯನ್ನ 
ದಿಯಸಿತಮಾಗೆ ಮೃಗಮದನದಿಯೆಂದೇವೈಪರಮರರಘಮರ್ಷಣದೊಳ* 
(ಅನಂಪು. ೦೩-೨೦). ತಡಗಡಿ : ೧. ಕತ್ತಲೆಯ ಮೊತ್ತಮಂ ತಡಗಡಿದು 
ಬೆಳಗುತ್ತ ಪತ್ರಮಿತ್ರನುವುದಿಸಿದ (ನವಮೋ. ೦೦-೪೩). [ತಡ್ಕ + ಕಡಿ] 

ತಡಂಗಲಸು, ತಡಂಗಲಿಸು (ಕ್ರಿ). ೧. ಕೂಡಿಕೊಳ್ಳು ; ಒಂದಂಗೂಡು ; 
ಸೇರಿಕೊಳ್ಳು; ಬೆರೆ: ಆ ದೇವಗಣಿಕೆಯರ್‌ ಪೆಂಡವಾಸದೆಳ ವೆಂಡಿರೊಳ್‌ 
ತಡಂಗಲಸಿ ನಿಲೆ (ಜಗವಿ. ೧೪-೯೨ ವ). ೨. ವ್ಯಾಪಿಸಂ: ಲವಲಿಕೆಯೆಂಬಳಂಫಿ) 
ನಖರುಚಿ ತಡಂಗಲಸೆ ಪೂವಲಿಗೆದೆಟಿಯುಂ (ಹಂದ್ರಪು. ೧೦-೧೪೫ ವೆ): 


ವ); 


೩೨೪೧ 


15 


ತಡಂಗಾಲ್ಟೊೋಯ್‌ 


ಯುವತಿಯರ ನಮಂಡಿಯೊಳ್‌ ತಡಂಗಲಸಿದ ಪುಣ್ಯಪಾಠಕಜನಂ 
ಗಳಾಶೀರ್ವಾದನಾದಮುಮಂ (ಕಂದ್ರಫು. ೬-೪೬ವ). ತಡಂಗಲಿಸು: ೧. 
ನೇಟ್‌ದ ನೇಟ್‌ಲ ಪಣ್ಣೊನೆಯ ಸೀಗುರಿಗಳಮದಆೊಳ್‌ ತಡೆಂಗಲಿಸಿ 
ತೂಗುವ, ಪೊಂಬಾಟೆಯ ಪೊಸ ಚಾಮರಂಗಳಂ (ಲೀಲಾವ. ೦೦-೫೩ವ) ; 
ನಳನಳಿಪ ಕೇಸರದ ಸಸಿಯೊಳ* ತಡಂಗಲಿ[ಪಾಣಂ. ೮)೬ಿ ಬೆಳೆದ ದವನದ 
(ಚಂದ್ರಪು.೭-೯೫ವ);ಸಂಚರಿಸುವ ಚಂಚರೀಕಚಯದಿಂಪಿನ ಸೊಂಪಿನ ಗಾವರಂ 
ವಿಯಚ್ಚ ರಿಯರೆ ನೂಪುರಧ್ವನಿ ತಡಂಗಲಿಸಿತ್ತು ವಿವಾಹೆಗೇಹದೊಳ್‌ 
(ಕಾಂತೀಕ್ಕೆ. ೪-೦೯). ೩. ಒಂದುಗೂಡಿಸು ; ಸೇರಿಸು: ಇಳೆಯಂ 
ವ್ಯೋಮಮುಮಂ ತಡಂಗಲಿಸಿ ದಿಕ್ಕಕ್ರಕ್ಕೆ ನಿಂದಿಕ್ಕೆ ಮಂಗಳ ತೂರ್ಯಧ್ವನಿ 
(ಅನಂಪು. ೦೪-೬೮). ೪. ಸಮಾನವಾಗು : ಎಲೆಪಚ್ಚೆಯ ಪಲ್ಲಣಮುಳ್ಳಲ 
ರ್ದಜ್ಜಂ ಛತ್ರಮಡರ್ದ ನೊರೆ ಜಲ್ಲಿ ತಡಂಗಲಿಸೆಸೆಯೆ ರಾಜಹೆಂಸಂ ನಲವಿಂ 
ತೆರೆಗುದುರೆಯೇಖ ಕುಣಿಯಿಪನದಟಿಕೊಳ್‌ (ವೈಷವಿ. ೪-೧೩). 
[ ತಡ್ಕ * ಕಲಸು] 

ತಡಂಗಲಿಸು “ತಡಂಗಲಸು' ನೋ. 

ತಡಂಗಲು (ನಾ). ಅಡ್ಡಿ ; ತೊಂದರೆ : ರಾಜಕೀಯ ಕಾರಣಗಳಿಂದರೋ 
ಏನೋ ಈ ಮುನ್ನಡೆಗೆ ತುಸು ತಡಂಗಲಾಗಿ (ನಂಜುಂಡ. ೩೯). 

[ತಮಿ ತಟಜ್ಯಲ್‌ ] 

ತಡಂಗಾ (ಕ್ರಿ). ನಿಲ್ಲುವಂತೆ ರಕ್ಷಿಸು; ತಡೆದಿಟ್ಟುಕೊಳ್ಳು : ಕಣ್ಣೊಳೋ 
ಪರಂ ಕಾವುದು ಸುತ್ತಿ ಪತ್ತಿ `ಸವಿಯೊಳ್‌ ಸೆಟ್‌ಗೆಯ್ತುದು ಜೀವಮಂ 
ತಡಂಗಾವುದು (ಲೀರಾವ. ೦೪-೪೩. [ತಡ್ಕ *- ಕ್ಯಾ) 

ತಡಂಗಾಲ್‌, ತಡಂಗಾಲಂ, ತಡಗಾಲ್‌ (ನಾ) ೧. ನಡೆಗೆ ಅಡ್ಡಿ ಪಡಿಸುವ 
ಕಾಲು; ಅಡ್ಡಗಾಲಂ; ತೊಡರುಗಾಲು: ಕೆಲವು ಪದಂಗಳ್‌ ಸ್ವಭಾವದಿಂ 
ನಿತ್ಶಬಿಂದುಗಳಪ್ಪುವು ಅವರ್ಕೆ ಪ್ರಯೋಗಂ-ಬೆಡಂಗು . . . ತೊಡಂಕು, 
ತಡಂಗಾಲ್‌ (ಕಮದ. ಮ. ೪೬ ಪ್ರಯೋ). ವಿ. ಅಡ್ಡಿ; ತಡೆ; ನಿರೋಧ; 
" ತಡಂಗಾಲ್ಕೊಯ್‌ '” ಪರಾ. ತಡಂಗಾಲು : ೨. "ತಡಂಗಾಲು 
ವೊಯ್‌' ಪರಾ. ತೆಡಗಾಲ್‌ : ೧. ಅರೆಬರ್‌ ತಡಗಾಲೆಂಬಂತಬಿಂದುವು 
ಮನಾಚರಿಪರ್‌ (ಕಮದ. ೦೭೩). 

ತಂಡಗಾಲ್ಮಾಧವ, ತಡಂಗಾಲಮಾಧವ ಎ ಶತ್ರುರಾಜರಿಗೆ ತೊಡರಂ 

ಗಾಲಿನಂತಿರಂವ ಮಾಧವ; ಒಂದು ಬಿರಂದು: ಗಂಗನಿಂ ಭಯವಿಲ್ಲದ ` 
ಹರಿವರ್ಮ್ಮ ವಿಷ್ಣುನ್ರಿಪನಿಂ ನಿಜದಿಂ ಬಲ್ಲೆ ತಡಂಗಾಲ್‌ಮಾಧವನಲ್ಲಿಂ ಬಳಿ 
ಚುರ್ಚ್ಚುವಾಯ್ಡ ಗಂಗನ್ರಿಪಾಳಂ (ಎಳ. ೪1, ಶಿವಮೊ. 8೭-೮; 1116): 
ಬಿರುದರಂ ತಡಂಗಾಲುಪೊಯ್ದಡಿಗಿಡಿಸುವ ತಡಂಗೂಲಮಾಧವನ್‌ (ಎಳ. 
೪17; ಶಿವಮೊ. ೪-೪೦; 3182). [ತಡ| -* ಕಾರ್ಡ) 

ತಡಂಗಾಲು "ತಡಂಗಾಲ್‌' ನೋ, 

ತಡಂಗಾಲುವೊಯ್‌ "ತಡಂಗಾಲ್ವೊಯ್‌' ನೋ. 

ತಡಂಗಾಲ್ಲೊಳ್‌ (ಕ್ರಿ). ಅಡ್ಡಗಾಲಾಗಂ ; ಕಾಲಿಗೆ ಅಡ್ಡಲಾಗಿ ಬರಂ : 
ಪೊಸವಾಣಿತಿವುಲ್ಲೆ . . . ತವಕದಿಂ. ಬರುತ್ತುಂ ಕೂಡೆವರೆಲುಮಿರಲೂ 
ಮಜ್‌ಯದೆ ತಡಂಗಾಲ್ಲೊಂಡು ತಡೆದು ತಡದಡವರ್ಪ ತರುಣ ಹೆರಿಣಂ 
(ಪುಷೃಸು. ೩-೭೬ ವು. [ತಡಂಗಾಲ್‌ + ಕೊಳ್‌] 

ತಡಂಗಾಲ್ಪೊಯ್‌ "ತಡಂಗಾಲ್ಕೊಯ್‌' ನೋ. 

ತಡಂಗಾಲ್ಟೊಯ್‌, ತಡಂಗಾಲುವೊಯ್‌, ತಡಂಗಾಲ್ಪೊಯ್‌ (ಕ್ರಿ). 
ಅಡ್ಡಗಾಲು ಹಾಕು; ಅಡ್ಡಿಯನ್ನು ಉಂಟುಮಾಡು; ಅಡ್ಡಡ್ಡ ಬರು: 
ಮೊಗೆದು ಮೊಗೆದು ನೀರ ಮೊಗಕೆ ಚೆಲ್ಲುವ ಪುಟನೆಗೆವ ತಡಂಗಾಲ್ವೊಯ್ವ 
ಕುರಾಸಾಂ. ೨೭-೧೦೦). ತಡಂಗಾಲುವೊಯತ್‌ : ಬಿರುದರಂ ತಡಂಗಾಲು 
ವೊಯ್ದಡಿಗಿಡಿಸುವ ತಡಂಗಾಲಮಾಧವಂ (ಎಕ. ೪11, ಶಿವಮೊ. ೪-೪೦; 
1129). ತಡಂಗಾಲ್ಪೊಯ್‌ : ತೊಡರೆ ತಡಂಗಾಲ್ಪೊಯ್ದೊಡೆ ಕೆಡೆದುಂ 


ತಡಂಗಿಡಿಸು 


» * * ಮೋದಿದೊಡಿರದೆಲ್ವಡಗಾಗಿ ಮಡಿದು ಬಿಬ್ಬುವು ಗಡಣದೆ ಕರಿಘಟೆ 
ಗಳೇಂ ಬಲಸ್ಕನೋ ಭೀಮಂ (ಪಂಪಭಾ. ೧೧-೬೮) ; ಎನಿತಾನುಂ ಕುತ್ತಿತ 
ಮಪ್ಪುದಾಹರಣೆಗಳು ತೋಟ? ಶೂನ್ಯವಾದಮಂ ಮಾಡಿ ತಡಂಗಾಲ್ಟೊ 
ಯ್ದ್ಡುದುಂ`ಸಂಘಶ್ರೀಯ ವೃಥಾಲಾಪಕ್ಕೊಳಗಾಗಿ (ಧರ್ಮಾಮೃ. ೧೧-೧೩೭); 
ನೂಪುರದುಲಿಯ ಸನ್ನೆಗೆ ಬಿನ್ನನೆ ಬಂದು ಮೆಲ್ಲಡಿಗಳಂ ತಡಂಗಾಲ್ಪೊಯ್ವರ 
ಸಂಚೆಗಂಜಿಸೆ . . . ಮಣಿಗಂಭಮನಿಂಬುಗೊಳ್ಳ ಮಂದಗಮನೆಯರಿಂ 
(ಧರ್ಮನಾ. 3-೧೩೨ ವ). [ತಡಂಗಾಲ್‌ + ಪೊಯ್ಮ್‌ 

ತಡಂಗಿಡಿಸು, ತಡಗೆಡಿಸು (ಕ್ರಿ) .ನೆಲೆಗೆಡಿಸಂ; ಆಧಾರವಿಲ್ಲದಂತೆ ಮಾಡು; 
ನಿರಾಧಾರಗೊಳಿಸು : ಸಿಂಧುತೋಯದಂತೆಜಿಗದರಂ ತಡಂಗಿಡಿಪ ನಮ್ನ 
ರನುರ್ವಿಪ ರಾಜಲೀಲೆ ಕಣ್ಣೆಜಿಸದುದು ಪುಷ್ಪದಂತ ಮಹಿಪಾಳನೊಳತ್ಕ 
ಮಳಾರ್ದ್ಯಶೀಲನೊಳ್‌ (ಪುಷ್ಪ ಪು. ೦೩-೬). ತಡಗೆಡಿಸು :. ಗಿಡುವುಗಿಸಿತ್ತು 
ಪಾಂಡುಸುತರಂ ಯದುವಂಶವನೊರ್ವರೊರ್ವರಿಂ ತಡಗೆಡಿಸಿತ್ತು . . . 
ಮಿಕ್ಕರಂ ಬಿಡುವುದೆ ಬಾತೆಗೆಟ್ಟ ವಿಧಿ (ನಳದಂ. ೬೪೩). 

[ ತಡ್ಕ + ಕಿಡಿಸು (ಕೆಡಿಸು) ] 

ತಡಂಗು (ನಾ). ಕುದುರೆ ಸವಾರ ಕಾಲಿರಿಸಿಕೊಳ್ಳಲು ಇರುವ ಸಾಧನ ; 

ರಿಕಾಪು (?). 
ತಡಂಗಿನವ - ರಿಕಾಪು ಹಿಡಿಯುವವನು ; ಕಂದುರೆ ಚಾಕರ (2): 

ಇಬ್ಬರೂ ಕುದುರೆಗಳನ್ನೇರಿ ಎದುರಲ್ಲಿ ನಾಲ್ಕು ಜನ ಹೆರಿಕಾರರನ್ನು ಬಿಟ್ಟು 
ಕೊಂಡು ಜೊತೆಗೆ ನಾಲ್ಕು ಜನ ತಡಂಗಿನವರೊಂದಿಗೆ ಅಪ್ಪಂಗೊಳಕ್ಕೆ 
ಹೊರಟರು (ಜಿಕರಾ. ೩೪3); ಅರಸ . . . ತಡಂಗಿನವನ ಸಹಾಯದಿಂದ 
ಕುದುರೆಯಿಂದಿಳಿದನು (ಚಳರಾ. ೩9೪8೫). [7] 

ತಡಂಗುಂಡಿ (ನಾ). ಸುತ್ತಲೂ ಕಟ್ಟೆಯಿರುವ ನೀರಿನೆ ಗುಂಡಿ ; ಕೊಳೆ; 
ಸರೋವರ : ಸರಸಿಜದ ಸಿರಿಯ ನಾನಪಹರಿಸೆಂ ಮನ್ಮುಖದಿನದುವೆ ನಿಜ 
ಮೆಂದು ತನೂದರಿ ತಂಡ £ ತಡಂ } ಗುಂಡಿವುಗುವವೊಲರಸನ ಕೆಲದಲ್ಲಿ 
ಮುಟಿಗಿದಳ್‌ ನಲಿದೊರ್ವಳ್‌ (ಜಂದ್ರ ಪು. ೭-೦೩೭); ಕರ್ಮಡುವಿನ ತಡಂ 
ಗುಂಡಿಯೊಳಡಂಗುವುವು (ಕಾಮಾಶ್ಮ. ೩-೧೯); ತಡಂಗುಂಡಿಯೊಳೊತ್ತಿ 
ಬಾಳ್ಗಿಡಿಪ ಸಂಧಾನಕ್ಕೆ (ಸಂಸಪ. ೧೯-೧೦). [ತಡ್ಕ + ಗುಂಡಿ] 

ತಡಂಗೂಡು (ಕ್ರಿ). ಬೆರಸಿಕೊಳ್ಳು; ಕೂಡಿಕೊಳ್ಳು: ತಳಿರಂ ತೂಗಿ 
ಪರಾಗಮಂ ( ಪೊರೆ] ದು ಪೂನೀರಂ ತಡಂಗೂಡಿ ಗುಗ್ಗುಳ ನಿರ್ಯಾಸಮ 
ನಾಂತು . . . ಗಂಧಂಗಳಂ ತಳೆದೇಂ ಗಂದಿಗರಂತೆ ಬಂದೊಲೆದುದೋ 
ಮತ್ತೊಂದು ಮಂದಾನಿಳಂ (ಅರ್ಥನೇ. 8-೯೭). [ತಡ್ಕ * ಕೂಡು) 

ತಡಂಗೆಡೆ (ಕ್ರಿ). ಕಂಸಿದು ಬೀಳು; ತತ್ತರಿಸಿ ಬೀಳಂ; ನೆಲೆಗೆಡಂ : ಪಿರಿಯ 
ಗುಹೆಯೊಳಡಂಗಿ ಬೆಡಂಗಳಿದು ತಡಂಗೆಡೆದಿರ್ಪ ಮಾತಂಗದಂಪತಿಗಳಿಂ 
(ಗಿರಿಕ. ೧-೧3೮); ಬೆದಟ್‌ದುದಭ್ರಮೂರಮಣನೊಟ್ಟಜೆಗೆಟ್ಟುದು ಪುಂಡ 
ರೀಕಮಟ್ಟುದು ಕುಮುದಂ ತಡಂಗೆಡೆದುದಂಜನಂ (ಭ್ರಪೃಪು. ೫-೮). 

[ ತಡ್ಕ + ಕೆಡ್ಕ,) 

ತಡಂತಡಿಸು "ತಡತಡಿಸಂ' ನೋ. 

ತಡಂತೊಡರ್‌(ಕ್ರಿ). ಸಮನಾಗಿ ತೊಡಕಿಕೆಳ್ಳು; ಚೆನ್ನಾಗಿ ಸೇರಿಕೊಳ್ಳು: 
ಸಂಚಳ ಮಾನಸಂಚಯಂ ಪೂದುಜುಗಲ್‌ ತಡಂತೆೊಡರ್ದು ತೋರ್ಪವೊ 
ಲೊಪ್ಪಿರೆ ಕೊಂಕುವೆತ್ತ ಸೀತೋದೆ ಸಡಿಲ್ಲು ನೀಳ್ದ ಶರದಿಂ ನಿಟ್‌ಗೊಂಡು 
ಬಟಲ್ಲ ಭಂಗಿಯಿಂ (ಅರ್ಥನೇ. ೦-೬೧). [ತಡ್ಕು * ತೊಡರ್‌; 1 

ತಡಂನುಡಿ (ನಾ). ನಿಧಾನವಾಗಿ ಆಡುವ ಮಾತು; ತಡೆದು ತಡೆದಂ 
ಆಡುವ ಮಾತು: ನಡೆತಂದರ್‌ ಚೆಲ್ವಿಂದೊಳ್ನುಡಿಯ ತಡಂನುಡಿಯ 
ತೊದಳ ನುಡಿಯೊಳ್ಳೆಂಡಿರ್‌ (ಜಗವಿ. ೪-೦೨೬). [ ತಡ್ಕ + ನುಡಿ] 

ತಡಂಬಡ "ತಡಬಡ' ನೋ. 

ತಡಂಬಡಿಸು "ತಡಬಡಿಸು' ನೋ. 


೩೨೪೨ 


ಆ 


15 


40 


46 


ತಡಂಬರೆೆ 


ತಡಂಬಡು, (ಕ್ರಿ). ತಡಮಾಡು ; ವಿಳಂಬಮಾಡು : ಈಗಳೆನಸುಂ ತಡಂ 
ಬಡದೆ ಬಣ್ಣಿಸಿ ನಿನತೊಂಡದೊಲ್ಲೆವಡೆದವೆಂ (ರಾಮಾಶ್ಶ. ೮೮-೧೩); ತಡಂ 
ಬಡದಯ್ಯನ ನೇಹದಿಂ ತಾಂ ಮಜುಗದೆ ಬಗೆಗುಂದದೆ ಕಾಂತನಂ ರಣಕೆ 
ಬೀಟಿಕ್ಕೊಟ್ಟಳ್‌ (ರಾಮಾಶ್ಮ. ೧೩೦-೫). 
[ ತಡ, * ಪಡು) 
ತಡಂಬಡ್ಕು "ತಡಬಡು' ನೋ. 
ತಡಂಬಡ್ಕು (ಕ್ರಿ). - ತಡಂಬಡೆ : ಸೂಸುವ ಶೀಕರಾಳಿ ತಾರಕಗಣದೊಳ್‌ 
ಸಮಂಬಡೆಯೆ ತೇಂಕುವ ಮೌಕ್ತಿಕ ರತ್ನಗರ್ಭಶುಕ್ತಿಕೆ ಪೆಅಕಿಯೊಳ್‌ ತಡಂ 
ಬಡೆ ಸುಧಾರ್ಣವಮೊಪ್ಪಿ ದುದುದ್ಧತಾರ್ಣವಂ (ಜಗವಿ, ೧-೪೪). 
[ತಡ್ಕ + ಪಡ್ಕು 
ತಡಂಬಡೆ (ಕ್ರಿ). ಸವಂಕ್ಕೆ ಬರು; ಸಮಾನತೆಯನ್ನು ಪಡೆ; ಸರಿಯಾಗಂ: 
ಹೀರಮನೊಂದಿಸಿದ ಹಾರಮನುರಸಿಜಕೆಳಲಿಟ್ಟು : 'ಸುಧಾಗಾರಮನೇಜ` 
ತಡಂ[ಪಾಕಾಂ. ಟಿತೆಡ್ಡಂ]ಬಡೆದಳ" ನೀಹಾರಮಹೀಧರಮಂ ಪರ್ವಿದ 
ಶೈಂಗಾರಮರುಲ್ಲತೆಗೆ (ಉದ್ಯದೇ. ೪-೪೪). 
ತಡತಡಂಬಡೆ (ದ್ವಿರುಕ್ತಿ) : ತುಂಬಿಗುರುಳೊಳ್‌ ತಡತಡಂಬಡೆದು 
ತುಂಬಿಗಳ ಬಿಂಬವೆಳಸುತಿರೆ (ಸೂಕ್ತಿಸು. ೦೩-೧೦). [ತಡ್ಮ *:ಪಡೈ,) 
ತಡಂಬರ್‌, ತಡವರ್‌ (ಕ್ರಿ). ೧. ತಡವಾಗಿ ಬರು; ನಿಧಾನವಾಗಿ ಬರು 
(?) : ಮತ್ತೊಂದು ದಿವಸಂ ಪ್ರಭಂಕರಿಯೆಂಬ ಕೆೊಳದೊಳ್‌ ಸ್ವೇಚ್ಛೆಯಿಂ 
ನೀಡುಂ ಕ್ರೀಡಿಸುತ್ತಂ ತಡಂಬಂದು ಮನಃಪೂರ್ವಕಮಲ್ಲದೆ ಪೊಜಮಡು 
ವಾಗಳ* (ವಡ್ಮಾರಾ- ೩೭-೩೦). ತಡವರ್‌ : ೨. ಅಡ್ಡಿ ಬರು: ತಲೆಗರೆಯ 
ದಣ್ಮಿ ಸತ್ತರ ತಲೆಗಳನಟ್ಟೆಯೊಳಮರ್ಚಿಕೊಂಡೊಯ್ಯೆಡೆಯೊಳ್‌ ತಲೆ 
ತಡವರಲಮರಿಯರೇಂ ತಲೆಯಂ ತಲೆವಿಡಿದು ಬಿಡದೆ ತಲೆವತ್ತಿದರೋ 
(ಪಂರಾಮಾ, ೧೩-೩೬) ; ನಟ್ಟಿರೆ ಕಿವಿಯುಂ ಕಣ್ಗಳ್‌ ಬಿಟ್ಟಿರೆ ಮೆಯ್ಕಣಿೌ 
ಯದೆಜಿಗಿ ತಡವಂದು ತಡಂಮೆಟ್ಟಿ . .. ಕರಂ ವಿಕಲನಾದ ತುರಗಂ 
ಸಾಯ್ಲುಂ (ಅಶೈಶಾ. ೦೧-೪೭). [ತಡ + ಬರ್‌) 
ತಡಂಬರ (ನಾ). ಕಳವಳ; ಗಾಬರಿ; ಸಂಕಟ: ತಲ್ಲಳ (ತಲ್ಲಣ), ತಳಮಳ, 
ತಡಂಬರ, ಕಳವಳ, ಸಿಡಿಮಿಡಿ, ಕಸಿವಿಸಿ, ಬೇಗುದಿ, ಅಳಲು, ತೊಳಲು 
(ಕಂನುಹು. 6). [?] 
ತಡಂಬರಿ (ಕ್ರಿ). ೧. ಮಂನ್ನೂಗ್ಗೂ (?) : ತಳರೆ ತಳರ್ಚ್ವವಂಗೆ ಕನಕಾಚಳ 
ಮೊತ್ತುವವಂಗೆಲೇ ವಿಯತ್ತಳಮಲರ್ವ್ವಂಗೆ ತೀವಿ ತೆಗೆದಂಬು ತಡಂಬರಿ 
ವಂಗೆ ಕಂಟಕಪ್ರಳೆಯಂ . . . ಚಟ್ಟ ಮನೆಂಬ ಜೆಟ್ಟಿಗಂ. (ಎಕ. ಸಃ. ದಾವಣ. 
೪೩-೪೮ ; 1164). ೨. ಹೊರಹೊಮ್ಮು ,-ಸೂಸಂ : ಮುಸುಂಕುವ 
ಕುಂಕುಮಾಂಬು ಸಂಕುಲದೊಳದೊಂದು ಕೆಮ್ಮುಗಿಲ ಕಾವಣದೊಳ್‌ ಕುಡಿ 
ಮಿಂಚುಗಳ್‌ ತಡಂಬರಿವವೊಲೇಂ ಬೆಡಂಗಡರ್ದರೋ ರುಚಿಮದ್ವಿಚಳಲ್ಲ 
ತಾಂಗಿಯರ" (ಅನಂಪು. ೭-೨೮). 
ತಡೆಂತಡಂಬರಿ (ದ್ವಿರುಕ್ತಿ) : ಪಿಡಿದರಂಗನೆಯಂ ಪಿಡಿದೊಯ್ದ ರೆಂದು 
ತಲ್ಲಟ್‌ಸಿ ತಡಂತಡಂಬರಿಯೆ ಪುಯ್ಕಲ ಗಾವಳಿ ಕೆಯ್ಯನಿಟ್ಟುದೀ ತೊಟಸಿದ 
ಪಾಂಗೆ ಕಿಟ್ಟಿಲೆ ಕಿಟಂದಲೆಯಾದುದು ಕೂಡೆ ಪಟ್ಟಣಂ (ಅನಂಪು. ೧೧-೭೩). 
[ ತಡ್ಕ * ಪರ್ಕಿ? 
ತಡಂಬರೆ, (ನಾ). ಅಡ್ಡಿಪಡಿಸಂವಿಕೆ; ಪ್ರತಿಭಟನೆ: ತಳ್ಳೊಯ್‌, 
ತಡಂಬರೆ ಪೋರ್ಕುಳಿ . . . ಮಿಗು, ತಡಂಬೊಯ್‌ . . . - ಈ ೨೫ 
ಪ್ರತಿಹೆತಕ್ಕೆ ಪೆಸರ್‌ ” (ಕಶಸಾ. ೧೫-೨೯೬); “ ತಡಂಬರೆಯು ಪ್ರತಿಹ 
ತಾಖ್ಯಂ ”(ಕವಿಳಂ. ೧೩). [ತಡ್ಕ * ಬರ್‌, *? 
ತಡಂಬರೆ, (ನಾ). ಸವಂನಾದುದು: “ ತಡಂಬರೆಯುಮೆಂದು ಸಮನೆ 
ನಿಪುದಕ್ಕೆ ನಾಮಂ ” (ಕಬ್ಮಿಕ್ಕೆ. ೬೯). 
[ತಡ್ಕ + ಬರ್ಕ್‌ *?] 


ತಡಂಬಾಯ್‌ 


ತಡಂಬಾಯ್‌, ತಡವಾಯ್‌, ತಡವಾಯಂ, ತಡಹಾಯು (ಕ್ರಿ). ೧. 
ಅಧಿಕವಾಗಂ; ಅತಿಶಯಂವಾಗು; ವೇೋರೆವಿತಾರಂ: ಬಿಲ್ಲಂ ನಿಷಾದಿಗಳಂ 
ದೊಲ್ಲದೆ ಕಿಟ್ಟ ಗೇಣೊಳೆ ತಡಂಬಾಯ್ಡಯ್ವೆ ತದ್ವೈರಿಯೋಧಿಗಳಂ ತಾನನೆ 
ತಕ್ಕಿನೆಕ್ಕತುಳದಿಂ ಕೈಯಾರ್ವಿನಂ ಕಾದಿದರ್‌ (ಂದ್ರಪು. ೧೦-೮೩. 
ತಡವಾಯ್‌ : ೧. ಹೊತ್ತುವೆದೆಗಳ ಹೊಗೆವ ಮೋಟ್‌ಯ ಕಿತ್ತಡದ 
ಕಡುಗೋಪ ಸುವತೆ[ಪಾಕಾಂ. ಸಮತೆ]ಗಳಿತ್ತಡಿಯ ತಡವಾಯ್ವ .ನೃಪ 
ರೈತಂದರೊಗ್ಗಿನಲಿ (ಕುಪ್ಕಾಸ. ೧೬-೬೭), ೨. ಸಮನಾಗಂ; ಸಾಟಿಯಾಗು: 
ವರವರಧವಳಾಂಗದ್ಕುತಿ ಚರ ಚರದೂರ್ಮಿ ಸ್ಫುಟತ್ತಟೋಜ್ಜೃಲ 
ಫೇನೋತ್ಕರಕರದೊಳ್‌ ತಡವಾಯ್ಡಿರೆ. ಪರಿಪರಿ ರಂಜಿಸುವುದೊಂದು 
ಕೊಳನಂ ಕಂಡಂ (ಜಗವಿ. ೦೦-೩೮); ಅಳಿಗೆ ಕುರುಳ್‌ ತಳಿರ್ಗೆ ತಳಂ ಕಳಿಕೆಗೆ 
ಬೆರಲಲರ್ಗೆ ಕಣ್ಮಲರ್‌ ದೊರೆಯೆನೆ ಕೋಮಳಲತೆಗಳೊಳಂ ಸಲೆ ಕೋಮಳೆ 
ಯರ್‌ ತಡವಾಯ್ದ್ಡರೆಯ್ದೆ ಪೂಗೊಯ್ವೆ ಡೆಯೊಳ್‌ (ಜಚಂದ್ರಪು. ೭೯೯). 
ತಡವಾಯು : ೧. ರಾಯರೆಲ್ಲರ ಗೆಲಿದು ತಂದೆನು ನಾಯಕವನನುಪಮಿತ 


೩೨೪೩ 


ಮೌಲ್ಯವನಮಲ ಮೌಕ್ತಿಕವ ತಾಯೆ ಚಿತ್ತೈಸಿದಿರೆಯೆನೆ ತಡ[ಪಾಠಾಂ ಕಡೆ) 


ವಾಯಿದಳು ತನಿಹರುಷದಲಿ ಲೇಸಾಯಿತೈವರು ಕೂಡಿ ಭೋಗಿಪುದೆಂದಳಾ 
ಕುಂತಿ (ಕುವ್ಯಾಆ. ೦೬-೬)- ತಡಹಾಯು : ೩. ಎಲ್ಲೆಯನ್ನು ದಾಟಿ 
ಹೋಗು ; ನುಗ್ಗಿಹೋಗು : ಕೊಪ್ಪರಿಗಗೆಳೇಳನು ತಡ[ಪಾಕಾಂ. ಟ] 
ಹಾಯಲೆಸುವೆನು '(ಕುರಾಸಕಿಂ. ೧೮-೮೦) ; ಹೆಣ್ಣಾನೆಯು ಅದನ್ನು ತಡ 
ಹಾಯ್ದು ಬೇರುಸಹಿತವಾಗಿ ಕೆಡವಿದಂತೆ ಆಯಿತು (ತುಳಸಿ. ೦೦೪). 
[ತಡ್ಕ + ಪಾಯ್‌, ] 
ತಡಂಬುಗಿಸು (ಕ್ರಿ). ಕೂಡಿಸಂ ; ಸೇರಿಕೊಳ್ಳುವಂತೆ ಮಾಡು; ಬೆರಸು: 


ಆ ನರ್ತಕಿಯರ ಬಳ್ಳಿಗುರುಳ ಬಂಬಲೊಳ್‌ ತುಂಬಿಯ ಬಂಬಲಂ ತಡಂ: 


ಬುಗಿಸೆ (ಅನಂಪು. ೦೦-೨೩ವ). [ತಡಂಬುಗು (€ ತಡಂಬೊಗು)*» -ಇಸ್ಕು) 
ತಡಂಬುಗು "ತಡಂಬೊಗು' ನೋ. 
ತಡಂಬೂರು (ನಾ). ಒಂದು ಊರಿನ ಹೆಸರಂ: ಪರಮೇಶ್ವರ ದತ್ತಿಯಾಗಿ 
. ಗುಡಿಯೂರು ತಡಂಬೂರು . . .- ಧಾರಾಪೂರ್ವ್ವಕಂ ಮಾಡಿ 
ಕೊಟ್ಟರ್‌ (ಕಇಆ. ೧೦೦೯-೦೫-೩೫ ; 1050). [? + ಊರ್ಯು (ಆ ಊರ್‌) ) 
ತಡಂಬೊಗು, ತಡಂಬಂಗು (ಕ್ರಿ). ಒಂದರೊಡನೊಂದಂ ಸೇರಿಕೊಳ್ಳು; 
ಸಮನಾಗಿ ಬೆರೆ ; ಮಿಶ್ರವಾಗು : ದೆಸೆಯಂ ತಳ್ಳೊಯ್ಕೆ ಕೀರ್ತಿಪ್ರಸರ 
ದೊಡನೆ ಕಾಲ್ಲೂಡಿ ತೀಬ್ರಪ್ರತಾಪಂ . - ಧರ್ಮಾವಸಥಂ ತಾನಾಗೆ 
ದಾನೋನ್ನತಿಯೊಡನೆ ತಡಂಬೊಕ್ಕು ಸತ್ಯ ಬ್ರತಂ (ಎಳ. ೪. ದನ್ನರಾ. 30೩-೯; 
1885). ತಡಂಬುಗು': "ತಡಂಬುಗಿಸು' ಪರಾ. [ತಡ್ಕ* ಪೊಗು] 
ತಡಂಬೊಯ್‌,(ಕ್ರಿ). ೧. ವಿರೋಧಿಸು; ಪ್ರತಿಭಟಿಸಂ. ೨. ಜೋರಾಗಿ 
ಹೊಡೆ (?) : ಪಿಡಿದೊಂದೊಂದಣ ಗಾತ್ರಮಂ ತಿರಿಪಿಕೊಡೊಂದೆೊಂದ 
ಆಕೊಳ್‌ ಪೊಯ್ದುಮೆಲ್ವಡಗಪ್ಪನ್ನೆಗಮೆತ್ತಿಕೊಂಡಸಗವೊಯ್ಲೊಳ್‌ ತಡಂ 
ಬೊಯ್ದೂಂ[ಪಾಕಾಂ. ಪೊಯ್ಲುತುಂ, ಪೊಯ್ದುಂ, ವೊಯ್ತೊಯ್ದೂ)] ... 
ಕೊಂದಂ ಮದೇಭಂಗಳಂ (ಪಂಪಧಾ. ೧೦-೦೦೪) : “ ಬಿರಂಸಾಗಿ, 
ಜೋರಾಗಿ ಹೊಡೆದಂ” (ಪಂಪದೀ. ೩೭೪). [ತಡ * ಫೊಯ್‌;] 
ತಡಂಬೊಯ”, (ನಾ). ಅಡ್ಡಿಪಡಿಸುವಿಕೆ; ಪ್ರತಿಭಟನೆ : “ತಳ್ಳೊಯ್‌, 
ತಡಂಬರೆ . . . ತೊಡರ್‌, ಉರ್ಕೆೇರ್ಕೆ, ಮಿಗು, ತಡಂಬೊಯ್‌-ಈ 
೨೫ ಪ್ರತಿಹತಕ್ಕೆ ಪೆಸರ್‌ ” (ಕಶಸಾ. ೧೩-೨೯೬). [ ತಡ + ಪೊಯ್‌, ] 
ತಡಂಮಾಡು, ತಡಮಾಡುು, (ಕ್ರಿ). ತಬ್ಬಿಬ್ಬುಗೊಳಿಸಂ; ದಾರಿತಬ್ಬಸು ; 
ತಳ್ಳಂಕಗೊಳಿಸು : “ ತಡಮಾಡು, ತಡಂಮಾಡು - ವಿಪರ್ಯಾಸೇ (ದಾರಿ 
ತಪ್ಪಿಸು) ” (ಕಮಧಾ). ತಡಮಾಡು : ೧. “ ತಡಮಾಡಿದಂಎತಳ್ಳಂಕ 
ಗೊಳಿಸಿದಂ ” (ಕಮದ. ಪರಿ. ೨); “ ತಡಮಾಡಿದನೆನಲ್ಕೆ ತಳ್ಳಂಕಗೊಳಿಸಿದಂ” 
(ಕಲ್ಮಕ್ಕಿ: ೯೧). [ತಡ್ಮ + ಮಾಡು] 


40 


45 


ತಡಕು 


ತಡಂಮೆಟ್ಟು, ತಡಮೆಟ್ಟು (ಕ್ರಿ). ೧. ಸಾವಕಾಶವಾಗಿ ನಡೆ; ನಿಧಾನಿಸು: 
ಚತುರಂಗಂ ಚತುರಂಗಸೈನ್ಯದೊಳಡು[ರ್ತುಂ]ತಿಜ್ಮಿನೆಯ್ತಂದು ತಾಗಿ 
'ತಡಂಮೆಟ ಸಿದೆ ಕಾದೆ (ಪಂಪಭಾ. ೧೦-೭೬); ಗುರುಜಘನಭರಂಗಳಿಂ ತಡಂ 
ಮೆಟ್ಟುತುಂ . . . ಸೀತೆ ಸೆಡೆದು ಮೆಲ್ಲನೆ ನಡೆದಳ್‌ (ಶಂರಾಮಾ. ೭-೨೭) ; 
ಮೆಯ್ಯೂಆ್‌ಯದೆಟಗಿ ತಡವಂದು ತಡುಮೆಟ್ಟಿ ತಿದಿಯಂತೆ ಬಾತಿರೆ ಪೊಟ್ಟೆ 
ಕರಂ ವಿಕಲನಾದ ತುರಗಂ ಸಾಯಂ (ಅಕ್ವಶಾ. ೦೦-೪೭). ೨. (ಭಯ 
ನ) ಮುಗ್ಗರಿಸಂ : ಬೆರ್ಚಿ ಪೊಳೆದು ಪರಿವ ಪೊಳೆವುಲ್ಲೆಗಳುಮಂ 
- ಸೋಂಕಿ ಪರಿವೆಯ್ದ ಳುಮಂ ತಡಂಮೆಟ್ಟಿ ಪರಿವ ಕಡವಿನ ಕಾಡೆಮ್ಮೆಯ 
ಮರೆಯ ಪಿಂಡುಗಳುಮಂ (ಪಂಪಭಾ. ೩-೪೮ ವ), ತಡಮೆಟ್ಟು: ಹರಳೊತ್ತೆ 
ಸೆಡೆವುತಂ . . . ಗುರು ಜಘನ ಭಾರದಿಂ ತಡಮೆಟ್ಟುತಂ(ಕುಮುರಾ. ೬-೩). 
ತಡತಡಮೆಟ್ಟು (ದ್ವಿರುಕ್ತಿ) : ಜೋಲ್ವ ರೋಂಪಿಸುವ ಭಂಗಿ ಮನಂ 
ಗೊಳೆ ತಕ್ಕಿನೆಕ್ಕೆಯೊಳ್‌ ತಡತಡಮೆಟ್ಟಿ ಪಾಡಿ ಪೊಸಕಳ್ಗಳನೀಂಟಿದುದಂಗ 
ನಾಜನಂ (ಸೂಕ್ತಿಸು. ೧೩-೭): ಕಡಲಿಟ್ಟಿಳಿವ ಕಂಬನಿಯ ತಡತಡಮೆಟ್ಟಿ 
ಬಳಲುತ ಬಳುಕುತೇಳುತ . .. ಗೋಳಿನಲಖಳಜನ ನಡೆತಂದುದರಮನೆಗೆ 
(ನಿಭಾಗ, ೪-೧೨-೫). [ತಡ +೬ ಮೆಟ್ಟು) 
ತಡಕಯ್‌ "ತಡಕೆಯ್‌' ನೋ. 
ತಡಕಲ್‌ (ನಾ). ಒಂದು ಊರಿನ ಹೆಸರು. ಈಗಿನ ಮಹಾರಾಷ್ಟ್ರದ 
ತಡಿಖೇಲ್‌ : ದೆಯಿಗಾವೆಯ ತಡಕಲ್ಲೆಡೆವೊಲದಲೆರಡೂರ ಪ್ರಜೆಗಳ 
ಸನ್ಮತದಿಂ ಬಿಟ್ಟ ಕರಿಯ ನೆಲಂ (ನಾಂದೇಡ್‌. ೮-೩೪; 1070) ; ತಡಕಲ್ಲ 
ಪ್ರಭು ದಣ್ಣ ನಾಯಕಂ ನಾಗವರ್ಮ್ವಯ್ಯನುಂ (ನಾಂದೇಡ್‌. ೮-೪೧; 1070). 
[?] 
ತಡಕಸ "ತಡಗಸ' ನೋ. 
ತಡಕಾಟ (ನಾ). ಹುಡುಕಾಟ ; ಅರಸುವಿಕೆ: ಒಡಕುಬಾಯಿಯ ಸಿಡುಕು 
ಕೆಡಕುನುಡಿ ಮಾರ್ನುಡಿಯ ತಡಕಾಟ ಪರಿದಾಟವೆನಿತುವರೆಗೆ (ಛಾವಜೀ. 
೨-೩೪). [ ಆತಡಕಾಡು) 
ತಡಕಾಡು (ಕ್ರಿ). ೧. ಎ ತಡಕು ೧: ಕತ್ತಲಲ್ಲಿ ತಡಕಾಡುವವನಿಗೆ ಬೆಳಕು 
ಸಿಕ್ಕಂತಾಯಿತು (ಹಂಗೀತೆ. ೮೭); ಬೆಂಕಿ ಪೊಟ್ಟಣಕ್ಕಾಗಿ ಅಂಗಿಯ ಕಿಸೆಗಳನ್ನು 
ತಡಕಾಡಿದ (ಖುಡ್ಲುಹ. 3); ಒಂದೊಂದು ದಿನ ನನಗೆ ಪಾಠ ಹೇಳಿ ಕೊಡು 
ವಾಗ ಮಾತಿಗೆ ತಡಕಾಡಿ, ಜ್ಞಾಪಕಕ್ಕೆ ಬರದೆ, ಆತನಿಗೆ ನಾಚಿಕೆಯಾಗುತ್ತಿತ್ತು 
(ನಿಬಂಧ. 11, ೭6). ವಿ.ಎ ತಡಕಂ ೨ : ಅವನ ಮಾತುಗಳು ನೇರವಾಗಿ 
ಹೃದಯವನ್ನು ತಡಕಾಡಿದವು (ಮಹಾತ್ಮಾ. ೭೫). [ತಡಕು 4 ಆಡ್ಕು ] 
ತಡಕಿಲು (ನಾ). ಒಂದು ಬಗೆಯ ಔಷಧಿ ಸಸ್ಯ: ತಡಕಿಲು ಬೇರನ್ನು ಗೋ 
ಮೂತ್ರದಲ್ಲರೆದು ಕುಡಿಯಲು ರಕ್ತಕಾಸ ನಿಲ್ಲುವುದು(ಸಕವೈ. ಪರಿ. ೪೩೩). 1?] 
ತಡಕಿಸು (ಕ್ರಿ). ತಡಕುವಂತೆ ಮಾಡು ; ಹುಡುಕಿಸು : (8) 
[ತಡಕು + - ಇಸ್ಕು) 
ತಡಕು (ಕ್ರಿ). ೧. (ಕತ್ತಲಲ್ಲಿ) ಕೈಯಾಡಿಸಿ ನೋಡು ; ತಡವರಿಸಂ ; 
ಹಂಡುಕು ; ಅರಸಂ : ಬೆಟ್ಟಂಗಾಡನಡರ್ದು ಪೊಕ್ಕು ತಡಕುತ್ತಾ ದಿಟ್ಟಿ 
ಮುಂಗೆಟ್ಟು(ಹಮ್ಮಾರ. ೮-೩4); ಒಂದು ಗೊಂಟಿನೊಳಾನಿರಲೈ ಕರತಳದಿಂದೆ 
ತಡಕಿ ಕಂಡೆನ್ನ ತಲೆಯಂ ಸೊಣೆದು (ಪಾಸೋಪು. ೧೧-೨೯); ಬರೆಬರೆದಂತದಂ 


ತೊಡೆದು . . . ಒಂದುಮಂ ಸರಸ ಪದಾರ್ಥಮಂ ತ[ಸಾಕಾಂ. ತು]ಡಕಿ 
ಕಾಣದೆ. ಕಳ್ಳು ಪರೋಕ್ತಿಯುಕ್ತಿಯಂ (ಕಾಜಕೇ. ೦-೨೩) : ಪುಣ್ಯಭೂಮಿ 
ಗಳಲ್ಲೆಲ್ಲಾ ವ್ಯಾಪಿಸಿ ತಡಕಿ ನೋಡಿದಾಗ್ಕೂ ಕಾಣದೆ 


(ಆರ್ಜಾವಿ. ೨೯ ಸೂಕನೆ.): ಎರಡೂ ಜಗಲಿಗಳನ್ನು ತಡಕಿ ನೋಡಿದ (ಅನಾಥೆ 
0೪3). ೨. ತಗುಲು ; ತಾಕು; ಮಂಟ್ವ : ಕಣಜದಲ್ಲಿನ ಅಕ್ಕಿ ತೆಗೆ 
ಯುವುದಕ್ಕೆ ಕೈಹಾಕಿದ ತುಳಸಾಬಾಯಿಗೆ ಕೈಗೆ ಏನೋ ತಡಕಿದ ಹಾಗಾ 
ಯಿತು (ನಡದಾ. 11, ೪೩೪), "ತಡವು' ಪರಾ. 

204 


ತಡಕೆ 


ತಡತಡಕು (ದ್ವಿರಂಕ್ತಿ) : ಆ ನೆನಹಿನೊಸಗೆಗಳ ನಿಧಿಗೊಳುತ, 

ಗುಡಿಯೆ, ನಿಂತೆ ನನ್ನ ಮಾನಸ ನಿನ್ನ ಶ್ಯಾಮಸುಂದರಗರ್ಭದೊಳಗವನು 
ತಡತಡಕಿ ತೀರದಂತೆ (ಮಲದೇ. ೨.೧೧). [ ಎತಡವ್ಯ + -ಕು] 

ತಡಕೆ "ತಡಿಕೆ' ನೋ. 

ತಡಕೆಪಂದ್ಯ "ತಡಿಕೆಪಂದ್ಕ' ನೋ. 

ತಡಕೆಯ್‌, ತಡಕಯ್‌, ತಡಕ್ಕೆ, ತಡೆಕೈ (ನಾ). ಅಪ್ಪುಗೆ; ತೆಕ್ಕೆ; 
ಆಲಿಂಗನ: “ ಪಟಿಕ್ಕಿತಚಿಕ್ಕಿ ಸಿದಂ[ಪಾಕಾಂ. ಬಳ್ಳಿ ತಟಿಕ್ಕಿಸಿದಂ, ಪಟ್ಟ್‌ 
ಸಿದಂ)- ತಡಕೆಯ್ಯಂ[ಪಾಳಾಂ. ಕಯ್ಯಂ, ಕೈಯಂ, ಕೈಸಂದು]ಮಾಡಿದಂ” 
(ಕಮರ. ಪರಿ. ೧). ತಡಕಯ್‌ : ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. ತಡಕ್ಕೆ : “ಪಟ ತಟ್ಕಸಿದನೆಂಬಲ್ಲಿ ತಡಕೈಯ್ಯಂ 
ಮಾಡಿದನೆಂಬರ್ಥಂ " (ಕಮದ. ೧೯ ಪ್ರ ಯೋ). ತಡೆಕ್ಕೆ; ಮೃಡನತಿ 
ಸಂತಸದಿಂದರಿ ತಡೆಕೈೆಯಂ ಮಾಡಿ ಮುದ್ದಿಸುತ್ತಿನಿವಾತಂ ನುಡಿವುತೆ 
(ವೀರವಿ. ೮-೫80). [-ಆತಟಕ್ಕಿ 

ತಡಕ್ಕೆ "ತಡಕೆಯ*' ನೋ. 

ತಡಗ (ನಾ). ಗಂಟಂ ; ಮೂಟೆ : ದೇವಾಂಗವಸ್ತಂಗಳು ಮುಂತಾದ ಸೆಲೆ 
ತಡಗ ಗಂಧ ಕಸ್ಲೂರಿ ಕರ್ಪೂರ ಬಾಳು ಜವಾದಿ... ಮುಂತಾದ ಸಮಸ್ತ 
ಬೆವಹಾರಕೆಉ (ಎಕ. ೩11, ಸಿರಾ.೭೬-೧೪; 1870); ಪಠ್ಮಾವಳಿ ಮಂಚಿಷ್ಟಿಯ 
ಕಾಂಚಿನಾಲದ ಜವಳಿಯ ತಡಗದ ( ವ] ಬೀಟ್‌ದರು (ಹ್ಲಾನಣೆಂ. ೬-೭೩): 
ಗುಡಿ ಗೂಡಾರ ಸರಾತಿಪೆಟ್ಟಿಗೆ ಬೋನ ಗುಡಿಕೆ ನೂತನ ವಸ್ತ್ರಗಳ ತಡಗ 
ಗಳಾದಿ ನಾನಾ ಹೊಟ್‌ಕಾಅರ ಗಡಣವೆಸೆದುದಲ್ಲಲ್ಲಿ (ರಾಮವಿ. ೭-೦೩): 
ಉರಿಯ ಮಳೆ ಸಂಗಡಿಸಿದೆಡೆಯೊಳು ಸಸಿದ ಹತ್ತಿಯ ತಡಗಮುಳಿವುಡೆ 
(ಆಂಬಿಳತಿ, ೩೦-೨೧). [?] 

ತಡಗಡಿ "ತಡಂಗಡಿ' ನೋ. 

ತಡಗಣಿ "ತಡಗಂಣಿ' ನೋ. 

ತಡಗಸ, ತಡಕಸ (ನಾ). ಕ್ಷೋಭೆ ; ತೊಂದರೆ ; ಅಪಾಯ; ಕೇಡು: 
“ ತಡಗಸಮೆನಲುಪಹತಿಯಕ್ಕು " (ಜಶುನಿ, ೨03) ; ತಾಯ ತಡಗಸವ 
ಪರಿಹರಿಸು ಎಂದಾಣತಿಯನಿತ್ತು (ಕಗದ್ಧ. ೭೯). ತಡಕಸ: “ ತಡಕಸ 
[೫ಾಠಾ. ತಡಗಸ, ಗಡಗಸೆ]ಮೆನಲುಪಹತಿಯಕ್ಕು” (ಛಾರನಿ. ೬೦). [?) 

ತಡಗಾಲ್‌ "ತಡಂಗಾಲ್‌' ನೋ. 

ತಡಗು (ಕ್ರಿ). ತಡೆ; ಅಡ್ಡಿಪಡಿಸು ; ಇಂತಪ್ಪವಂ ತಡಗ[ಪಾ೫೫. ಸ] 
ಲಾಗದೆಂಬುದುತ್ತರ ವಾಕ್ಕಂ (ನೀತಿವಾ. ೨೪-೧೦), 

[ ದೇ. ತಮಿ. ಮಲ. ತಟುಕ್ಕು 

ತಡಗುಂಡಿಗೆ (ನಾ). ಜಲಪಾತ್ರೆ :. “ತಡಗುಂಡಿಗೆಯೆನಲ್ಕೆ ತಾಂ ಜಲಪಾತ್ರೆ 
[ಪಾ$0. ಜಲಪ್ರತ್ಕಯಾಖ್ಕಂ] 1 (ಕಬ್ಬಿಕ್ಕೆ. ೭೫). (ತಡ * ಗುಂಡಿಗೆ] 

ತಡಗುಣಿ, ತಡಗಣಿ, ತಡುಗಣಿ, ತಡುಗಂಣಿ (ನಾ). ಒಂದು ಬಗೆಯಂ 
ದ್ವಿದಳಧಾನ್ಯ; ಅಲಸಂದೆ; ಕಾರಾಮಣಿ: ಹೆಸರು ತಡಗು[ಪಾಾ39. ಗ)ಣಿ 
ಕಡಲೆತೊಗರಿಗಳ ಬೇಳೆಯಂ ಹೊಸಬೆಲ್ಲವಿಕ್ಕಿ ಬೇಯಿಸಿ (ಸೂಪಕಾ. ೧-೬೦). 
ತಡಗಣಿ: ಅಲಸಂದಿ, ತಡಗಣಿ (ಮೈಔಗಿ. ೭೭-೦೫೯೦). ತಡುಗಣಿ: ಬದನೆ 
ಹೆಗ್ಗುಳ್ಳ ಪಡವಲ ಪಲಸು ತಡುಗಣಿ ಬಾಳೆ ಚಪ್ಪರದವರೆ (ಅನಂರಾ. 
೬-೨೩-೩೯). ತಡುಗುಣಿ : ಎಳದಾದ ಕಡಲೆ ತಡುಗುಣಿ ಹೆಸರು ಕುಸುಬೆ 
ಮೊದಲಾದ ಹುರುಕಲಂ ರುಚಿನೋಡುತ್ತ (ಸೌಗಂಧಿ. ೩೭-೧೦). 

ತಡಗೆಡಿಸು "ತಡಂಗಿಡಿಸಂ' ನೋ. 

ತಡಗೆಯ (ಕ್ರಿ). ತಡೆ; ನಿಲ್ಲಂ; ಕಾಯಂ: ನಾಳಿನುದಯಕ್ಕೆ ಕೋಂಟೆಯ 
ನಿಕ್ಕಿಸಿದ ಬಳಿಕ ಪಾಳೆ ಯಂ ಸಹಿತ ಬಿಜಯಂಗೆಯ್ವರೆಂಬ ನಾಡಿಗೇಳಿ 
ಯಂತೆಯೆ ಗೆಯ್ದೆ ನೆಂದು ತಡೆಗೆಯ್ದು (ಸಮ್ಮಳೌ. ೨:೩೨). 

[ತಡ ೬ ಕೆಯ್‌, 


೩೨೪೪ 


ತಡಬಡ 


ತಡಗೊಳ್‌ (ಕ್ರಿ). ತಡಮಾಡಂ; ವಿಳಂಬಮಾಡಂ: ತಡಗೊಂಡೆ[ಪಾಕಾಂ. ಡ] 
ನಲ್ಲದೆ ಹಿಡಿಯೆ ನಾ ಕದ್ದೆನೆ (ಸರ್ವಜ್ಞ. ೧೪೦೧). [ತಡ * ಕೊಳ, ) 

ತಡತ "ತಡೆತ' ನೋ. 

ತಡತಡವರ್‌, ತಡದಡವರ್‌ (ಕ್ರಿ). ೧. ತೊಡರಂ ; ತಪ್ಪುತಪ್ಪಾಗಂ : 
ಕುಡುಪುಂ ಕಯ್ಕುಂ ಜತಿಯೊಳ್‌ ತಡತಡವರೆ ವಾದಕಂಗೆ ಪುರ್ವಿಂ ಜತಿಯಂ 
ತೊಡರದೆ ನಡೆಯಿಸಿ . . . ನರ್ತಕಿಯೆ ಸಭೆಗೆ ವಾದಕಿಯಾದಳ್‌ (ಆದಿಪು. 
೯-೩೨). ೨. ತೊದಲು; ತಡವರಿಸು : ಮಗನನಪ್ಪಿಕೊಂಡಶ್ರುಜಲಂ 
ಗುಡುಗುಡನೆ ಸುರಿಯೆ ನಾಲಗೆ ತಡತಡವರೆ ನುಡಿದನಂಧನೃಪನಾ ನೃಪನಂ 
(ಗೆದಾಯು. ೪-೧೩). ತಡದಡವರ್‌ : ೧. ತಡದಡವಾರದೆ ಗತಿಯೊಳ* 
ತೊಡರದೆ ರಂಜಿಸಿದರಮರಲಂಜಿಕೆಯರ್‌ ... ಕಡೆಯ ತಾಳದ ಯತಿಯೊಳ್‌ 
(ಅಜಿಪು. 8-೪೦). [ ಆತಡ್ಮ * ಬರ್‌) 

ತಡತಡಿಸು, ತಡಂತಡಿಸು, ತಡದಡಿಸಂ (ಕ್ರಿ). ೧. (ಗಾಬರಿಯಿಂದ) 
ಮುಗ್ಗ ರಿಸು ; ತತ್ತರಿಸು ; ನಡಂಗು ; ತಡೆದು ತಡೆದು ನಡೆ: ತಡತ 
[ಪಾಠಾಂ. ವ]ಡಿಸಿ ಯತಿಯನಿಂತಿರೆ ತೊಡರ್ಚಿ ಕೆಡೆ ಪೇಟಕ್ಟೊಡಕ್ಕುವುದು 
ಯತಿಭಂಗಂ (ಕವಿರಾ. ೧-೭೩); ನಡೆದೊಡೆ ತಡತಡಿಸುವ ಕುಳ್ಳಿರ್ಪೋ 
ರೋರ್ಪರಂ ಮಲಂಗುವ ಕಟ್ಟಲಸರಪ್ಪರಸುಗಳ್ಲಿ ರಾಜ್ಯಶ್ರೀ ಕೈಗಣ್ಮಿ 
ಪೊಣ್ಮುವುದು (ಧರ್ಮಾಮ್ಮ. ೬-೧೩). ತೆಡಂತಡಿಸು: ೧. ಪದಂ ತಡಂತಡಿಸೆ 
ಹರ್ಮ್ಯಾಗ್ರಂಗಳಂ ಬಂದು ಸಂಗಡದಿಂದೇಟ್‌ ಲತಾಂಗಿಯರ್ತವಕದಿಂ 
ಶಾಂತೀಶನಂ ನೋಡಿದರ್‌ (ಕಾ ತೀ ಶೃ. ೧೩-೩೮). ತಡದಡಿಸು: ೧. 
ತಡದಡಿಸದೆ ನಡದು ದಹನನ[0] . . . ಪಾಯ್ವ  ಸಮ್ಮುವೆ ಬೀರಂ 
(ಇಅ. ೫೫, ೬೯-೩ ; 9ನೆಯ ಶತ) ; ತೂಂಕಡಿಂ ತಡದಡಿಸುತ್ತೆರ್ದು ತಡವರಿಸಿ 
(ಲೀಲಾವ. 8-0೩9), ೨. ರಭಸದಿಂದ ಮುನ್ನಗ್ಗು : ದಶನನಿಪೀಡಿತ 
ದಶನವಸನನಸಿಧೇನುವಂ ಕಿಟ್ಟು ನಡನಡನಡುಗಿ ತಡದಡಿಸುತ್ತು 
ವಿಿಟ್‌ಯಲ್‌ ಪರಿವಾತೆಂ (ಆದಿಫು, 3-0೪ ಐ). [-ತಡ್ಮ* - ಇಸ್ಕು) 

ತಡದಡ "ತಡತಡ' ನೋ. 

ತಡದಡವರ್‌ "ತಡಶಡವರ್‌' ನೋ. 

ತಡದಡಿಸು "ತಡತಡಿಸಂ' ನೋ. 

ತಡಪಡಿಸು "ಧಡಪಡಿಸೆಂ' ನೋ. 

A ತಡಪು, "ತಡವ್ಯು' ನೋ. 

ಗಿತಡಪ್ಪು "ತಡವ್ಯು' ನೋ. 

ತಡಪು, "ತೊಡಪು' ನೋ. 

ತಡಫಡಿಸು "ಧಡಪಡಿಸಂ' ನೋ. 

ತಡಬಡ, ತಡಂಬಡ (ನಾ). ೧.ತಬ್ಬಿಬ್ಬು; ಗೊಂದಲ; ಆತಂಕ; ಭಯ: 
ಸಡಗರಂಗಳು ಗುಜುಗುಜುಗಳಾಅಡಿಗಳನುಚಿತ ಕಾರಣಂಗಳು ತ[ಪಾಕಾಂ. 
ಚ]ಡಬಡಂಗಳು ತೆಪ್ಪೆಗಳು ಮುಂಡುಗಳು 'ಮುಚುಹುಗಳು (ಐಇಸಪು. 
೪೦-೬೨). ೨. ನಡೆನುಡಿಗಳಲ್ಲಿ ಉಂಟಾಗುವ ವ್ಯತ್ಕಾಸ, - ಅಸ್ಥಿರತೆ; 
ಅಸ್ತವ್ಯಸ್ತತೆ ; ತೊಡರು ; ತೊದಲು : ನುಡಿದ ಮಾತಿಂಗೆ ತಡಬಡ 
ಬಂದಲ್ಲಿ ನುಡಿದ ಭಾಷೆಗೆ ಭಂಗ ನೋಡಯ್ಯ (ಕೂನ್ಯಸಂ. ೨೩೪-೦೮); ನಡೆಗೆ: 
ತಡಬಡಮಾಯ್ತು ವಾಣಿ ತಬ್ಬಿಬ್ಬಾಯ್ತು (ಕೆಬಪು. ೨೦-೦೯); ತಡಬಡ - 
ವಾಕ್ಕುಂಠನಾರ್ಥಃ (ಕಜ್ಮಾನು. ೨೦ ಪ್ಯಾ್ಶಾ). ೩. ಅಡ್ಡಿ ; ತಡೆ: ಪರಿಪರಿ 
ಗೃಹವಸ್ತುಗಳನು ನೆರೆಪುವುದವನೊಂದು ವಿಭವವ ಮಾಳ್ಬನೆಂದರೆ ತಡಬಡ 
ವುಂಟೆ ಬಲುಹೆ (ಧರಣ. ೧೬-೧೦೩). ತಡಂಬಡ : ೧. “ ತಡಂಬಡಮೆನೆ 
ತಳ್ಳಂಕಮದು? (ತುನಿ. 3೧). ೨. ಮೊಗಮಲದೊರ್ಪ್ಪೆ ಬಾಸೆ ಕಡು 
ನೇಲ್‌ದವಾಗಿರೆ . . . ಕೈಮಿಗೆ ನಡೆದಳ್‌ ತಡಂಬಡಮೊಡಂಬಡೆ ಗರ್ಭ 
ದಗುರ್ವಿಂ (ಪುಣ್ಕಾಸ್ತೆ. ೩-೨೩). 

[ ತಮಿ. ತಟಪಟ ಎ ಆತುರಪಡು, ತತ್ತರಿಸು ] 


ತಡಬಡಂಗೊಳ್‌ 


ತೆಡಬಡಂಗೊಳ್‌, ತಡಬಡಗೊಳ್‌ (ಕ್ರಿ). ೧. ತಬ್ಬಿಬ್ಬಾಗು; ಗೊಂದಲ 
ದಲ್ಲಿ ಬೀಳು : ಅನುಮಿಸುವ ಭಕ್ತನುರವಣೆಗೆ ಸಿಡಿಮಿಡಿಗೊಂಡು ಮನ 
ದೊಳಂಜುತ್ತೆ ನಡನಡುಗಿ ತಡಬಡಂಗೊಂಡು [ಪಾಕಾಂ ಗೊಂಬುತ, 
ಟೋಗುತೆ] (ಕಿಕುರ. ದೇ ೧೨-೦೨), ೨. ತೊದಲು ; ತಡವರಿಸು : 
ಮೃಡನರ್ಚನೋತ್ಸವದೊಳಿರದೆಯಂಗದೊಳು ಬೆಮುರಿಡೆ . .. ಸೆರೆ ಬಿಗಿದು 
ನುತಿ ತಡಬಡಂಗೆೊಳುತೆ ಕೊಂಡಾಡಿ ನೋಡಿ (ಶಾಸೋಪು. 
ತಡಬಡಗೊಳ್‌ : ೩. ಚಿಂತೆಗೊಳಗಾಗು ; ಆತಂಕಪಡಂ : ಊರ 
ಸೀರೆಗೆ ಅಗಸ ತಡಬಡಗೊಂಬಂತೆ [ಸಾಕಾ. ತಡಬಡಿಹಡೆದಂತೆ, ಬಡಿಹಡೆ 
ದಂತೆ] ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದೆಂದು ಮರುಳಾದೆ(ಬಸವ. ೩೦೯). 

[ ತಡಬಡ + ಕೊಳ್‌ 

ತಡಬಡಂಬೋಗು (ಕ್ರಿ). ತಬ್ಬಿಬ್ಬಾಗು ; ತಳ್ಳಂಕಗೆೊಳ್ಳು : ಬೇಡಲೈ 
ಬೇಡದಿರಲೈಯಂಜುತ್ತೆ ಬಂದು ಭಯದಿಂ ಕುಗ್ಗಿ ತಡಬಡಂಬೋಗುತ್ತೆ 
(ಮಾನರ. ದೇ. ೦೬೨-೧೨). [ ತಡಬಡ * ಪೋಗು,;] 

ತಡಬಡಗುಟ್ಟು (ಕ್ರಿ). ತಡವರಿಸು ; ತೊದಲು : ಪ್ರೀತಿಯಿಂ ನೋಡುವಾ 
ವೈಶ್ಯನಂದನನ ಕಾತರಿಪ ಚಿತ್ತ ಕರಗುವ ಲಜ್ಜೆಯೋಸರಿಸುವಟ್‌ವು 
ತಡಬಡಗುಟ್ಟುವಾ ಮಾತು (ಸಮ್ಮಕ್‌. ೯-೧೨). [ತಡಬಡ + ಕುಟ್ಟು;] 

ತಡಬಡಗೊಳ" "ತಡಬಡಂಗೊಳ್‌' ನೋ. 

ತಡಬಡಗೊಳಿಸು (ಕ್ರಿ). ತಬ್ಬಿಬ್ಬುಗೊಳಿಸಂ; ತಡವರಿಸುವಂತೆ ಮಾಡು: 
ನುಡಿಗೆಡಿಸುವ ಕೂಡೆ ನುಡಿಸುವ ನುಡಿಗಳ ತಡಬಡಗೊಳಿಸಿ ನಗುವನು 
(ಭರಣ, ೬-೮೬). [ ತಡಬಡಗೊಳ್‌ (€ತಡಬಡಂಗೊಳ್‌) + - ಇಸು] 

ತಡಬಡನೆ (ಅ). ಗೊಂದಲವಾಗಿ : ಕಡುಜಾಣೆವೆಣ್ಣುಗಳು ಕೂಡಿ ಆಗ 
ತಡಬಡನೆ ಹಿಡಿದು ಬಡಿದಾಡಿ . , . ಪೆಸರ ಬೆಡಗ ಪೇಳೆಂದು ಹೊಡೆದಾಡಿ 
(ಕರಲೀ. ೧೪೩-೧); ನಡುಗುತಲಿ ಬೆಮರಿಟ್ಟು ತಡಬಡನೆ ಕೆಡಹುತಲಿ ಅಡವಿ 
ಯೊಳಗವರು (ಹಮ, ೬೦). [ತಡಬಡ + -ಅನ್ಶೆ) 

ತಡಬಡಾಯಿಸು (ಕ್ರಿ). ತಬ್ಬಿಬ್ಬಾಗು ; ಕಕ್ಕಾವಿಕ್ಕಿಯಾಗು : ಅಗಾಧವಾದ 
ಅಂತರಾಳದ ಮುಂದೆ ನಮ್ಮ ಮನಸ್ಸು ತಡಬಡಾಯಿಸಿ ಬೆರಗಾಗದೆ 
(ಜ್ಯೋತಿರ್ವಿ. ೨೭೨) ; ಉತ್ತರಕೆೊಡಲು ಸ್ವಲ್ಪ ತಡಬಡಾಯಿಸಿದುದು ನಿಜ 
(ಅವತಂ. ೦೭೬). [ ಆ ತಡಬಡಿಸು] 

ತಡಬಡಿಸು, ತಡಂಬಡಿಸಂ, ತಡಮಡಿಸು, ತಡವಡಿಸು (ಕ್ರಿ). ೧. 
(ಭಾವಾತಿರೇಕದಿಂದ) ತಬ್ಬಿಬ್ಬಾಗಂ ; ಕಕ್ಕಾವಿಕ್ಕಿಯಾಗು : ಮಜ್ಜನ 
ಕೆಣಿಿದು ತಳ್ಳಿ ಉದು ತಪ್ಪಿ ತಡಬಡಿಸುತಂ ಪೊಸಪೂಜೆಯಂ ಮೆಟ್‌ದು(ಹಲಾರ. 
ಹ, ೦೯೩-೧೬): ಗಿರಿಜೆಯೊಡನುಸಿರ್ದುಂ ತಡಬಡಿಸುತ್ತೆ ಮಿಸುಪ ಪೊಸ 
ಪುಸಿವಾತಂ' (೧ರಕ, ೯-೯೯). ೨. ತಡವರಿಸು; ತತ್ತರಿಸು; ವಬುಗ್ಗರಿಸಂ; 
ಎಡವು ; ನಡಗೆ ಅಸ್ಥಿರವಾಗು : ಹೋಗಲ್ಕಂಜಿ ಹೋ ಎನುತ ಕಾಲ 
ತಡಬಡಿಸುತ್ತ ನಿಲುತಂ (ಬಸಪು.೨೬-೨6); ನಡೆ[ಪಾಕಾಂ. ನುಡಿ] ತಡಬಡಿಸುತ 
ಗೊಲ್ಲವೆಣ್ಣುಗಳು ಕಡುಗಾಡಿಯಿಂ ಬಂದು ಸೋಹುತಿಹರು ನೆಲ್ಲಮಡಿ 
ಗಳಿಗಿಳಿವ ಗಿಳಿಗಳ (ಕುರಾಸಾಂ. ೨-೩೬) ; ಇದಿರ್ವರ್ಪನಂ ಪದೆದು ನಿಟ್ಟಿಸಿ 
ಮೆಯ್ಮರವಟ್ಟಳಟಕ್ಮಿಯಂ ತಡಬಡಿಸುತ್ತೆ ನಿಂದು ಪಳಗಾಜಿನ ಪುತ್ತಳಿಯಂತಿ 
ರೊಪ್ಪಿದಳ್‌ (ರಸರ. ೧೦೯-೨) ; ಅಧರಂ ಬೆಳರ್ತುದು ನಡಗೆ ತಡಬಡಿಸಿದುದು 
(ಜೆಬಫು. ೩೭-೭೭) ; ಬಳಲುತ್ತಡವಿಯಲಿ ತಡಬಡಿಸಿ ಬೆಂಡಾಗುತ್ತೆ ಬೇಸರಿಸಿ 
(ಕಾಮಾಸಂ. 8-4-೩). ೩. ತಬ್ಬಿಬ್ಬಾಗಿ, ತಡೆತಡೆದು ಮಾತನಾಡು ; 
ತಡವರಿಸುತ್ತ ನಂಡಿ ; ತೊದಲಂ : ಅಂದದಿಂ ಶರಣಾರ್ಥಿಯೆಂದಹೆನೆಂದು 
ಬಾಯ್ತುಡಬಡಿಸಿ (ಬಸಪು. ಬಂಬಲುಬಾಡುವಂಗ ತಡಬಡಿಪ 
ನುಡಿ (ಸಮ್ಮಕ್‌. ೧೦-೪೯): ರಾಜವಾರ್ತೆಯನು ತಡಬಡಿಸೆದೆ ಪೇಳ್ವ ರಾಯ 
ಭಾರಿಗಳಿಂ (ಕುರಾಸಾಂ. ೨೯-೬೮) ; ತಡಬಡಿಸದೆ ಹಿಂದು ಮೆಟ್ಟದ ವಾಚಕ 
ವಡಗದೆ ವಕ್ಕಣೆ ಕೆಡದೆ... ರಾಯಸವಿಡಿದವನೋದಿದನಿಂತು (ರಾಮವಿ. 


೬-೨೨). 


೩೭-೦೯) ; 


೩೨೪೫ 


80 


85 


40 


ತಡಮಿಕ್ಕು 
೧8-83) : ತೇಲಿ ಮುಗಿವ ಕಣ್‌ . . . ನಾಲಿಗೆಯೊಳ್ತ ಡಬಡಿಪಿನಿನುಡಿಗಳ್‌ 
(ಉದ್ಯದೇ. ೨-೬೩). ೪, ವ್ಯತ್ಯಸ್ತವಾಗು : ಬೀಯಲ? ನುಣ್ಣೊರಲುಲಿ 


ಬಳಲಲ್‌ ಸುಯ್‌ ತಡಬಡಿಸಲ್‌ ಬಾಯ್ದೂಟಂ ದಣಿಯುತ್ತಿರಲಂ(ಜಯಕಾ. 
6-೬೪). ೫. ಶಬ್ದಮಾಡು; ಕೋಲಾಹಲವುಂಟುಮಾಡು: 
ಸಡಗರಂಗಳು ಬರಿಯ 'ಠಕ್ಕಿನ ಗಡಬಡಂಗಳು ಚಾಂಗು 'ಛಲಗಳು 
ಕೊಡೆಗಳುಂ ಹಳವಿಗೆಗಳುಂ ತಡಬಡಿಪ ವಾದ್ಯಗಳು (ಬಸಪು. ೩೬-೧೭). 
೬. ಚಡಪಡಿಸು ; ಕಳವಳಿಸು : ದ್ರಾಕ್ಷಾರಸ ತಬ್ಬಹೋದಾಗ ಅವಳ 
ಮನಸ್ಸಿಗೆ ತುಂಬ ಸಂಕಟವಾಗಿ ತಡಬಡಿಸುತ್ತಿದ್ದಳು (ಪುನರು. ೧೧) 
ತಡಂಬಡಿಸು : ೩. ಚರಣಂಗಳುಂ ನುಡಿಗಳುಂ ತಡಂಬಡಿಸಲತಿ ಭರವಸ 
ದೊಳಯ್ತಂದು ನೋಳ್ಪ ತರುಣೀಜನಂ (ಜಿಬಫು. 8-೧೩) ; ದಡದಡಿಪಡಿ 
. . . ತಡಂಬಡಿಪ ತಳರ್ನುಡಿ (ರಾಜಕೇ. ೬-೩೩). ತಡಮಡಿಸು: ೧. 
ನುಡಿಯೊಳ್ಳುಸಿಮಾತಂ' ಮೆಟ್ಟಡಿಕುಂ ತಡಮಡಿಸಿವೊಂದನೊಂದಂ 
ನೆಗಟ್ಟು 0 (ಮದಶಿ. ೧೧-೩೪). ತಡವಡಿಸು : ೧. ಅಚ್ಚಿ ಗಂಗೊಳಿಸಿ ತಡವಡಿ 
[ಪಾಕಾಂ. ಕಳವಳಿ]ಸಿತೆನ್ನಯ ಭಕ್ತಿ (ತಿರುಕ. ದೇ. ೨೧-೨೦); ಶೆಟ್ಟಿಯೆಂದುದ 
ಕೇಳಿ ತಡವಡಿಸುತಲವನಿಂತೆಂದ (ತ್ರಿಧುತಿ. ೨೦-೧೨) ; ಕೆಡೆಗಂಗಳೆ ಸರಳಿ 
ಯೊಳು ತೊಡಕಿ ಹಮ್ಮ ಯಿಸುವರು ತಡವಡಿಸುವರು ಮತ್ತಲ್ಲಿ 
(ಕೊಲ್ಲಾಕ. 3೯). ೭. ತಡಕಾಡು : ತಡವರಿಸಂ: ಬಟ್ಟೆಯೊಳ್‌ ಬಟ್ಟ 
ನೇಜಿ ಚೆಂಗಾರೆಯ ಮೆಲ್ಲುಗುಟ್ಟ ಸಹಕಾರೋಚ್ಚಿಷ್ಟ ಪಕ್ಕಂಗಳಂ 
ತಡವಡಿಸಿ ಪುಡುಕಿ ಪಂಜಿನ ನಡುಬೀದಿಯೊಳಿರ್ದು ಮಟುಗುತಶಿರೆ ಕಂಡು 
(ಸುಕುಮಾ. ೪-೩೮). [ತಡಬಡ + -ಇಸ್ಕು) 

ತಡಬಡು, `ತಡಂಬಡ್ಕು (ಕ್ರಿ). ೧. ತತ್ತರಿಸು; ದಡದಡಿಸು : ತಡಬಡುತ 
ಖಳನೆದ್ದು : ಕಂಗಳ ಕಿಡಿಯುದುರೆ ಹೂಂಕರಿಸಿ (ಆನೇರಾ. ೬-೧೭-೨೯) ; 

ನಿನ್ನ ಸೈನ್ಯಗಳಲ್ಲಿ ಕೆಲವರು ಕಾಲುಗಳು ತಡಬಡಲು, ಶರೀರಗಳು ಬೆವರಲರಿ 
» ೬ ೬ ಕೆಳೆಕ್ಕೆ ಬಿದ್ದು ಮುದುರಿಕೊಂಡಿದ್ದ ರು (ಕೃವಾಛೀ. ೧೪೦). ವಿ. 
ದುಡುಕು ; ಅತುರಪಡು : ಗಡಿಗೆ ಮಡಿಕೆಯ ಕೊಂಡು ಅಡಿಗೆಯ 
ವೇಳೆಯೊಳು ಬಿಡದೆ ಮಳೆಮೋಡ ಪೊಡೆಯಲ್ಕೆ ಈರ್ವರಿಗೆ ತಡಬಡ 
ಲಾಯತ್ತಿ (ಸರ್ವಜ್ಞ. ೮). ತಡಂಬಡ್ಕು : ೧. ಅನಂಗಾವೇಶದಿಂ ಕಾಲ್ತಡಂ 
ಬಡೆ ಬಂದಾಟಿಸಿ ನೋಡಿದಳ್‌ ಪದಪಿನಿಂ ಶ್ರೀವಿಪ್ರಮಾರ್ತೆಂಡಿನಂ 
(ಕಾವ್ಕಾವ, ೮608). [ತಡ್ಮ + ಪಡ್ಕು. / ತೆಲು. ತಡಬಡು ] 

ತಡಬೆ ತಡಮೆ' ನೋ. 

ತಡಮಡಿಸು "ತಡಬಡಿಸು' ನೋ. 

ತಡಮಾಗ್ಕು "ತಡ್ಕ' ಪರಾ. 

ತಡಮಾಗ್ಕು "ತಡ್ಕ' ಪರಾ. 

ತಡಮಾಡ್ಕು "ತಡೆಂಮಾಡು' ನೋ. 

ತಡಮಾಡ್ಕು "ತಡ್ಕ' ಪರಾ. 

ತಡಮಾಡ್ಕು !ತಡ್ಮ' ಪರಾ. 

ತಡಮಾರಿ (ನಾ). ತಡಮಾಡಂವ ಸ್ವಭಾವದವನು : ಯಾವಾಗಲೂ 
ತಡಮಾರಿಯಾದ ಮ್ಯಾಥ್ಯೂ ನಿಕಿತಿಷ್‌ ಕೊಟ್ಟಕೊನೆಗೆ ಬಂದನು (ಪುನರು.&೨) 
“ಹಠವತಾರಿ' ಪರಾ. 

[ ತಡ + - ಮಾರಿ] 

ತಡಮಿಕ್ಕು, 'ತಡವಿಕ್ಯ (ಕ್ರಿ). ತಡೆದಿಡು; ತಡೆದು ನಿಲ್ಲಿಸು; ಕಟಿ 
ಹಾಕು : ಮನೋಜ 'ಜೈತ್ರಪತಾಕಾಪ್ರತಿಮಭ್ರೂವಿಭ್ರುಮೆಯರಾ ಸ್ಮರ 
ಶರಾಸನ ಭ್ರೂವಿಭ್ರಮನಂ ತಮ್ಮ ಭ್ರೂವಲ್ಲಿಗಳೊಳ್‌ ತಡಮಿಕ್ಕಿಯುಂ 
(ಸುಕುಮಾ. ೦೦-೧೦೧ ವ). ತಡವಿಕ್ಕ್ಯು: ಹಸ್ತಿಯ ಬೆಂಗೆವಂದು ಸುತ್ತಿಟ್‌ದು 
ಪಗಲಂ ತಡವಿಕ್ಕಿದಂತೆ ಬೆಳಗುವ ಕೆಯ್ದಾವಿಗೆಗಳ ಬೆಳಗೆ ಬೆಳಗಾಗೆ 


(ಪಂಪಧಾ, ೧೨-೫೨ ವ). [ ತಡೆ, * ಇಕ್ಕು) 


ತಡಮೆ 


ತಡಮೆ, ತಡಬೆ, ತೊಡವೆಂ (ನಾ). ೧. ದನಕರಂಗಳು ಒಳಗೆ ಬರದಂತೆ 
ಬೇಲಿಗೆ ಅಳವಡಿಸಿರುವ ಬಿದಿರು ಅಥವಾ ಬೊಂಬಿನ ಚೌಕಟ್ಟು; 
ತಡೆಬಾಗಿಲಂ : ಮನೆಯ ಮುಂದಿನ ಅಡ್ಡಗಟ್ಟಿದ ಗುಜ್ಜು ತಡನೆ 
ದಾಟಿ, ಬೇಲಿಯೊಳಕ್ಕೆ ಹೋಗಿ ನಿಂತು . . . ಕರೆದರು (ಕೋಟಣೆ. ೨4): 
ಸಿದ್ದಣ್ಣ ಕೂಕ್ರನ ಮನೆಯ 'ತಡಮೆ' ದಾಟುವಾಗ (ಇಡ್ಮಿಉ. 
ಹೆಗ್ಗಡೆಯವರು . . . ತಡಮೆಯತನಕ ಹೋದರು (ನಂಬಿನಾ. ೨೩೮). 
ತಡಬೆ : ೧. ತಡಬೆಯ ತೆಗೆಯುವ ಸದ್ದಾಯಿತೆನುವಳು ಅಡಿಗೆಯ ಮನೆ 
ಯಿಂದ ಬಂದು (ಕಂದ್ರವೀ.33-೮೬); ಗುತ್ತಿ... ಹೆದ್ದಾರಿಯ ಅಂಚಿಗೆ ಹಾಕಿದ್ದ 
ಬಿದಿರಡ್ಲೆಯ ಬೇಲಿಯನ್ನು ಉಣುಗೋಲಿನ ಬದಿಯೆ ಇದ್ದ ತಡಬೆಯ 
ಮೇಲೆ ಹತ್ತಿ ದಾಟಿ ಮುಂಚೆಕಡೆಯ ಅಂಗಳಕ್ಕೆ ಹೋದನು (ಮುಲಮ. ೫೮). 
೨. ಅಡ್ಡಿ ; ತಡೆ; ಪ್ರತಿಬಂಧ: ಥರೆಯ ನಿಮ್ಮೋನ್ನತಂಗಳ ತಡಬೆ 
ಯೇನೊಳದೆ ಪ್ರತಿಭೆಯ ವಿಮಾನಯಾನಕ್ಕೆ ? (ಶ್ರೀರಾಮಾ, ೦೨೫-೨೨). 
ತೊಡಮೆ : ೧. ಅವರು ಜಗಲಿ ಇಳಿದು, ತೊಡಮೆ ದಾಟಿ, ಮನೆ ಹಾದಿ 
ಯಲ್ಲಿ ಅರ್ಧ ಸಾಗಿಯಾಯಿತು (ಹಹಸ, ೪೨); ಆ ತಂಡ ರಸ್ತೆಯ ಹೆತ್ತಿರದ 
ಬಯಲಂಚಿಗೆ ಬಂದು . . . ಮತ್ತೆ ಎತ್ತರದ ತೊಡಮೆ ಹತ್ತಿ ಹಾರಿ... 
ಹೊರಟು ಹೋದರು (ಪದ್ಮಸ. ೬೫); ಅಷ್ಟರಲ್ಲೆ ಐತಾಳರ ಬಾಯಿಂದ, 
ಪದ್ಧತಿಯಂತೆ, ತೊಡಮೆ ದಾಟುವಾಗ "ಸಾಂಬಶಿವ' ಎಂದು ಕೇಳಿಬಂತು 
(ಮರಮ. ೩೨). [ ತಡ್ಕೆ./ತುಳು. ತಡಮೆ./ಪ್ರಾ. ತಡಿಮ) 

ತಡಮೆಟ್ಟು "ತಡಂಮೆಟ್ಟು” ನೋ. 

ತಡಲು (ಕ್ರಿ). ಹೂತಂಹೋಗು: ಸಿಕ್ಕಿಕೊಳ್ಳು (?): ಗಾಲಿಗಳ್ಮಣಿನೊಗನೆ 
ಕೀಲಚ್ಚು ಗಳ್ತಡಲಿ ಮೇಲೇಳದಿರೆ ಕುದುರೆಗಳ್ಬಳಲಿ ನಿಂದಿರಲ್‌ (ತುರಂಗ, 
೭೦-೨೧). [?] 

ತಡವಡಿಸು "ತಡಬಡಿಸು' ನೋ. 

ತಡವರ್‌ (ತಡಂಬರ್‌' ನೋ. 

ತಡವರಿಸು, (ಕ್ರಿ). ೧. ಕೈಯಾಡಿಸಿ,ಹುಡುಕು ; ತಡಕಾಡು ; ಅರಸು ; 
ಬೆದಕು; “ ತಡವರಿಸು - ಅನ್ವೇಷಣೇ” ' (ಕನುಧಾ); ನೇಜ್‌ಲಮರದ 
ಕೆಟಗೆ ತಡವರಿಸಿ ನೇಟ್‌ಲಪಣ್ಣಳೆಂ ತಿಂಬ ಜಾತ್ಯಂಧೆಯಪ್ಪ 'ಫೊಲೆಯರ 
ಕೂಸಂ ಕಂಡು (ವಡ್ಮಾರಾ. ೯-೨೪) ; ಬಿಲ್‌ಕೆಟ್ಟವರ* ಕೀಲಂ ತಡವರಿಸಿದ 
ರೆಂಬಂತೆ (ಧರ್ಮಾಮೃ. ೦೨-೬8) ; ನಿಂದಿರದೆ ಹರಿದು ತಡವರಿಸಿ ಕಾಣದೆ 
ಮನಂ ನೊಂದು (ಸಿದ್ಧರಾ. ೨-೪೬); ಬಾಗಿಲನೊಂದು ರಾವಿನೊಳಟಜಸಿ 
ತಡವರಿಸಿದೆನು ಭಿತ್ತಿಗಳ (ಕುವ್ಯಾಸ. ೧೨-೪೧). ೨. ಕೈಯಿಂಂದ ನೇವರಿಸಂ; 
ಸವರಂ ; ಮುಟ್ಟು : ಇರ್ವರುಂ ಪರಸಿ ತಡವರಿಸಿಯುಂ ತೆಬ್ಬರಿಸಿಯು 


೪೯) ; 


ಮಟ್ಕಿಟ್‌ ಳಪ್ಪಿಕೊಂಡು (ಪಂಪಥಾ.೧೩-೮ ವ): ಶಿರವ ತಡವರಿಸುತ ಮಹಾ | 


ದೇವರಿಯ ಬವರದ ಬೋಳಕೊಮ್ಮಿಗೆ ಹರಣವುಳಿದುದೆಯೆನುತ ರವಿಸುತ 
ನೇಜದನು ಗಿರಿಯ (ತೊರರಾ. ೪-೩-೧೭): ಅವರಿಬ್ಬರೂ ಕೆಳಗೆ ಬಿದ್ದಿದ್ದ 
ವನೆಹ್ನೆ ತಡವರಿಸಿ ನೋಡಿ (ಕಂಗಾಳ್ಕ. ೪೩೪). ೩. ನಡೆಗೆಡು ; 
ೆತ್ತೆರಿಸಂ ; ದಡದಡಿಸು : ತಡವರಿಸುತ್ತಿರಲ್ಕೆ ತೊಡೆ ಜೋಲೆ ಸಡಿ 
ಲ್ಹುಡೆ . *ಸಂಭ್ರಮದಿಂ ಮಜ ಗೊಂಡು ನೋಡಿದಳಿ್‌ (ಳಾದಂಉ. ೦೩೬) ; 


ಕಡೆವರಿಸಿ ಬೀಟ್ವ ಮುನಿನಾಥನಂ ಬೀಟಲೀಯದೆ ತರ್ಕೈಸಿಕೊಂಡು 
(ಕೆರ್ಮಾಮ್ಮ. ೪-೧೯). ೪. ತಡೆತಡೆದು ಮಾತನಾಡು : ಭಾಸ್ಕರ 
ಅವಾಕ್ಕಾದ, ನಾಲಗೆ ತಡವರಿಸತೆಓಡಗಿತು (ಕಮನೆ. ೨೨೩) : ಇಂಗ್ಲಿಹಿ 


ನೆಲ್ಲಾದರೆ, ಒಂದೊಂದು ವೇಳೆ ತಡವರಿಸಬಹುದು (ಬಂಕಿಮ.೩9): ಒಂದು 
ಸಲವಾದರೂ ತಪ್ಪಿದನೆ? ತಡವರಿಸಿದನೆ? (ನನ್ನಜೊ. 8). [ ಎತಡವು] 
ಶಡವರಿಸ್ಕು (ಕ್ರಿ). ತಬ್ಬಿಬ್ಬಾಗು; ಕಕ್ಕಾಬಿಕ್ಕಿಯಾಗು; ಕಂಗೆಡು: ತಮ್ಮ 
ಬಲಪಮಂ ಮಾರ್ವಲಮನಟ್‌ಯದೆಯುಂ ಚಾತುರ್ವಲಂಗಳ" ಮೊದಲ 
ಸಮಕಟ್ಟುಗೆಟ್ಟು ತಡವರಿಸಿ ತಟ್ಟು ಪೊಟ್ಟಿಂದೆಚ್ಚು ಮಿಟ್ಟುಮಿಆದು 


೩೨೪೬ 


10 


36 


40 


46 


ತಡವು 


(ಪಂಪಭಾ. ನಡುಗಿ ತಡವರಿಸಿ[ಪಾಕಾ. ದಡಿಸಿ]ಬೆಂಕೆಯ 
ಕೆಡುಗಾಯ್ದಿಂಗಗಿದು ಜೆಡೆಗಳಿಡುವಿನೊಳಹಿಗಳ್‌ ತೊಡರ್ದು ನುಸುಳ್ಹೋಡಿ 
ಗಂಗೆಯ ಮಡುಗಳನಡಹಡಿಸಿ ಪುಗೂವಿನಂ ಭಯವಶದಿಂ (ಕಾವ್ಯಾವ. ೪೧೦). 
[ ಆತಡ್ಮ * - ಇಸ್ಕು) 
ತಡವಳಿ (ನಾ). ತಡ ; ಸಾವಕಾಶ ; ವಿಳಂಬ: ಒಂದೇ ಒಂದು ನಿಮಿಷದ 
ತಡವಳಿ ಇಲ್ಲದೆ ನಮ್ಮ ಚಕ್ರವರ್ತಿಗಳ ಭೇಟಿ ಸಾಗುತ್ತಿದೆ (ವೀರಬಂ. ೩೭). 
[ ತಡ 4 - ವಳಿ, ) 
ತಡವಾಗು, "ತಡ,' ಪರಾ. 
ತಡವಾಗ್ಯು "ತಡ್ಕ' ಪರಾ. 
ತಡವಾಯ್‌ "ತಡಂಬಾಯ್‌' ನೋ. 
ತಡವಾಯು "ತಡಂಬಾಯ್‌' ನೋ. 
ತಡವಿಕ್ಕು; "ತಡಮಿಕ್ಕು' ನೋ. 
ತಡವಿಕ್ಕು, (ಕ್ರಿ). ೧. ಹಿಂದೆಹಾಕು; ಸೋಲಿಸಂ: 
ಮೆಲ್ನುಡಿಗಳುಂ ಕಳಕೋಕಿಳನಾದಮುಂ . . . ನಡೆಯುಂ ಕಳಹಂಸ 
ಯಾನಮಂಂ ತಠತನಗೊಂದನೊಂದು. ತಡವಿಕ್ಕು (ಪಾಕಾಂ. ಕ್ಕು) 
ಗುಮೆಕ್ಕೆಯಿನಾ ಬನಂಗಳೊಳ್‌ (ಮಲ್ಲಿಫು.-೧೪-೧೦೦). ೨. ನಿಧಾನಮಾಡು; 
ಸಾವಕಾಶಮಾಡು : ಕಣ್ಣೊಳಿಸುವ ಮೌಕ್ತಿಕಥ್ವಜಮರೀಚಿಗಳಿಂದೆ ಸಹಸ್ರ 
ಕಾಂಚನೋಜ್ಜ್ಚ್ವಳ ಕಳಶಂಗಳಿಂದಮಿರುಳುಂ ಪಗಲುಂ ತಡವಿಕ್ಕೆ ಕೈರವಂಗಳ* 
ಕಮಲಂಗಳುಳ್ಳಲರ್ಪುದಂ ತಡವಿಕ್ಕುವುದಾ ಜಿನಾಲಯಂ(ಲೀಲಾನ. 6-೭೦). 
[ ತಡವು; * ಇಕ್ಕು] 
ತಡವಿಡು; (ಕ್ರಿ). ತಬ್ಬಿಬ್ಬಾಗು; ಗಾಬರಿಯಾಗು: ಕೊಡಹಿ ಕುಂಭಸ್ಮಳವ 
ತಡವಿಡಲುಡುಗಿದವು ದಿಗುದಂತಿ (ನಿಭಾಗ. 6-೧೩-೩೭). 
[ತಡ್ಮ + ಇಡು) 
ತಡವಿಡ್ಕು (ಕ್ರಿ). ೧. ತಡವರಿಸು ; ತಡಕಾಡಂ ; ಹುಡುಕು : ಒಡನೆ 
ಮಾನಿಸರಿಲ್ಲ ಕರೆದೊಡೆ ನುಡಿವರಿಲ್ಲ ಕರದ್ವಯದಿ ತಡವಿಡುತ ಪೈಸರದೊಳಗೆ 
ಸೂಸಿತು ಮೈ ಮಹಾಸತಿಯ (ಕುವ್ಶಾಅ. ೯-೨೬). [ತಡವ್ಯ + ಇಡು) 


೦೦-೭೦ ವ); 


ಇನಿಯವೆನಿಪ್ಪ 


ತಡವಿಡ್ಕು, ತಡಹಿಡಂ (ಕ್ರಿ). ೧. ತಡಮಾಡು : ಕೋಪದಿಂ ಹೆೊಡಕರಿಸಿ 


ತಡವಿಡದೆ ಕುಡುದಾಡೆಯಿಂ ಬೇಡವಡೆಯೆೊಡಲನೀಡಿಟ್‌ವುತ (ಹೆಡಳಾ.೬-೮). 
ತಡಹಿಡು : ೨. ತಡೆದಿಡು ; ನಿರೋಧಿಸು : ಕಡೆಗಾಣದ ದುಃಖವೆಂಬ 
ಕಡಲೆೊಳಾ ಮಡದಿಯಾಳುತಲೇಳುತಿಹಳು ನುಡಿಯಲಮ್ಮದೆ ಮೌನವಿಡಿದು 
ಸಖೀಜನ ತಡಹಿಟ್ಟರೆನೆ ಸುಮ್ಮನಿಹರು (ಅಂಜ. ೬-೨೭). 
[ ತಡವ್ಯ + ಇಡು] 
ತಡವಿರ್‌(ಕ್ರಿ). ತಡೆ; ನಿಲ್ಲು: ಪರಿದಾಡುತಿಹ ರಥಗಾಲಿಗಳ್ಳೂಳಿ ಕೆಲಕಡಗಲೂ 
ರಥಂ ತಡವಿರ್ದುದು (ತುರಂಗ. ೭೦-೨೦). 
[ ತಡವು, * ಇರ್‌] 
ತಡವು,, ತಡಹು (ಕ್ರಿ). ೧. ತಡೆ ; ನಿಲ್ಲು ; ವಿಳಂಬವಾಗು ; ಸ್ತಿವಿಂತ 
ವಾಗು : “ ತಡವು-ಹೆಸ್ತಾನ್ವೇಷಣೇ, ಸ್ತಿಮಿತಭಾವೇ ಚೆ” (ಶಮಧಾ) ; 
“ಕರದೆ ನೇವರಿಸುವಲ್ಲಿ ಸ್ತಿಮಿತದೊಳ್‌ ತಡವೆಂಬ ಶಬ್ದಮದು” (ಶಬ್ಮಮಂ. 
೧೦೯): ತಡವಲುಆ್‌ ಬೈದು ತೆಗೆದಾನು ಸಾಲಿಗನು ನಡುವೆ ಜಗಳವನು 
(ಸರ್ವಜ್ಞ. ೦೪೦೦). ತಡಹುು : ೨. ತಡಮಾಡು ; ಸಾವಕಾಶಮಾಡು : 
ಒಡೆಯಗೆ ಚಿಂತೆಯಾದಾಗೂಟವಿಸಾಹೆದ ಸಡಗರವೆ ನನಗಿಲ್ಲ ಸುಡುಸುಡಾ 
ಸುಖವ ಸಾಕಾ ಮಾತ ಮಜಕಿಯಿನ್ನು ತಡಹೆಲಾಗದು ಸ್ವಾಮಿಯೆಂದಾ 
(ಧರಣ. ೫೭-೬೮); ತಡಹದೆ ಮಾಡಿದ ನಿರ್ಜರೆ ಭವವೆಂಬ ಕಡಲೊಳು 
ತೊಳಲಿಸುತಿಹುದು (ಛಧರಡ. ೬೮-೭೭). 
[ದೇ.॥ ತಮಿ. ತಟುಕ್ಕು ; ಮಲ. ತಡಯುಂ,ತಡುಕ್ಕೂ ; 
ತುಳು. ತಡೆಯು, ತಡೆವು; ತೆಲು. ತಡಯು ) 


ತಡವು, 


ತಡವ್ಯು, ತಡಪು, ತಡಹು, (ಕ್ರಿ). ೧. ತಡವರಿಸು ; ತಡಕಾಡಂ ; 
ಹುಡುಕು : “ತಡವು - ಹಸ್ತಾನ್ವೇಷಣೇ ಸ್ತಿಮಿತಭಾವೇ ಚ” (ಕಮಧಾ); 
ಕತ್ತಲೆಯ ಕಾಹೊನಲನೀಸಾಡುವಂತೆ ತಡವುತ್ತ ನೋಡುತ್ತ .., 
ತಮತಮಗೆ ಕರೆದರು (ಸಿದ್ಧರಾ. ೨-೪೭); ಪೊಂಗಳಶುಗಳೊ ತನ್ನುರೋರು 
ಹಂಗಳೊ ದಿಟಮೆಂದು ಕೈ ತಡವೆ ಕಣ್‌ ನಡೆಯಾಡೆ ಲತಾಂಗಿ ಕಂಡಳುಜ್ಜ್ವಳ 
ಕಳಶಂಗಳಂ (ಅನಂಪು. 9-೦೧); ರೂಪಕಂದರ್ಪನೆಂದೆನಿಸುವ ತನ್ನ 
ಪ್ರಾಣೋಪನ ತಡವಿ ನೋಡಿದಳು (ಮೋಹಕ. ೨೭-೪೫); ಕಗ್ಗತ್ತಲೆಯಲ್ಲಿ 
ತಡವುತ್ತಾ ನಡೆದನು (ಮಲನು. ೪). ೨. ನೇವರಿಸಂ: ಸವರು; ವಯಟ್ಟು: 
“ ಕರದೆ ನೇವರಿಸುವಲ್ಲಿ ಸ್ತಿಮಿತದೊಳ್‌ ತಡವೆಂಬ ಶಬ್ದಮದು'” (ಕಬ್ಮಮಂ. 
ಚಿತ್ತಭ್ರಾಂತಿಶ್ರಾಂತಂ ಪೊತ್ತುದುಮಂ ತಡವಿ ನೋಡುತುಂ 
ಛಾಗಲಮಂ (ಪಂಕತಂ. ೧೪೭-೧೩): ಕಯ್ಕಿಂದಲವಯವಂಗಳನೋವಿ 
ತಹವುತೆಂ (ಕುದ್ರರ. ದೇ. ೨೧೩-೪); ಸಂದಿಯಿಂ ಪೊಜಮಟ್ಟು ತನ್ನ ತಲೆಯಂ 
ತಡವಿ ನೋಡುತ್ತಿಪ್ಪನ್ನೆಗಂ (ಪುಣ್ಮಾಸ್ತ. ೫-೫೫ ವ): ನಡೆ ವಿಜಯನಾಗೆಂದು 
ತನುವನು ತಡವಿದರು (ಕುವ್ಮಾದ್ರೋ. 9-84) - ೩. ಕೆಣಕು ; ಕೆರಳಿಸು: 
ವಿರಾಧನೆಂಬಾಸುರಂ ತಡವಲಿಕೆ ಕೊಬ್ಬ ಮುರಿದಾತನಂ ಸೀಕ್ಟೊಗೆದು 
(ಪರಶು.೨-೭); ತಡವದೆ ಬಹುತರವಾಗಿ ಹಾವುಗಳು ಕಚ್ಚುವದಿಲ್ಲ (ಮುಂಬಯಿ. 
೨-೩೪) ; ಅವಳನ್ನು ತಡವುವದೂ ಸರ್ಪವನ್ನು ಕೆಣಕುವದೂ ಒಂದೇ 
(ಕಂಗರೋ. ೦೮೩).  ಸಿತಡಪು: ೨. ಆ ಕುವರನ ನಚ್ಚಿನ ಬಿನದಕ್ಕೆ 
ಬಗೆವೆತ್ತು ನೋಡಿ ಮುದ್ದುಗೆಯ್ದು ಮುಂಡಾಡಿ ಮೆಯ್ಯಂ ತಡಪಿ ಮನ್ನಿಸಿ 
. (ವೃಷವಿ. ೩೩-೮ ವ). ತಡಹ್ಯು : ೧. ಕುರುಡನೆಡಹುತ್ತ ತಡಹಿ ಹಿಡಿದು 
ಕಂಡಂತಾಯಿತ್ಕ್ಯ (ಅವಡಂ- ೨೦೯-೯೪೦) ; ಸಡಿಲುವ ಮುಡಿಯ ಸಾಗಿಸದೆ 
ಸೇವಕಿಯರ ತಡಹೆದೆ ಪತಿಗೆ ಶಂಕಿಸದೆ ನಡೆತರುತಿರ್ದರು (ಧರಣ. ೪೬-೭೫). 
೨. ಕೌರವ ಬಲದ ನಾಯಕರು ಶಿರವ ತಡಹುತ ತಮ್ಮ ಶಿಬಿರಕೆ ತಿರುಗಿದರು 
(ಕುವ್ಕಾದ್ರೋ. ೬-೬೬); ಪಣ್ಣಳೆ ರಸಾಯನಮನೀಂಟಿ . . . ನೀರ್ಗುಡಿದು 
ಹೊಟ್ಟೆಯ ತಡ ಹುತೆಳ್ಲು ಕೈದೊಳೆದರಾಗ (ಸಮ್ಯಳೌ. ೭-೨೮); 
ಮೈಯ ಗಾಯಂಗಳಂ ತಡಹಿ ತಕ್ಕೈಸಿ (ಕೃಮಿಢು. ೩೦-೫೯): ಎಣ್ಣೆ 
ಗಂಟುಗಳ ತಡಹುತ ಬಣ್ಣದುಟಿಯ ಭಾವವ ಬೀಟುತ ಮುದ್ದುವೆಣ್ಣುಗಳ್ಳೆ 
ತಂದರಾಗ (ಕಂನವಿ. ೨೧-೭೪) . ೩. ಉಕೊಪ್ಪವಿಡಿದ ಹಂದಿಗೆ ತಡಹಿ 
[ಪಾಕಾಂ- ವಿ]ಬಿಡು ನಾಯನೆಚ್ಚೆರಳೆಯಂ.. . . ಎಂಬ ಬೇಡರ ಬೊಬ್ಬೆ 
ಯಿಂದಡವಿ ಫೀಳಿಟ್ಟುದು (ಹಠಳಾ. ೩-೨೩); ಈಗವಳ ಸುದ್ದಿಯನು 
ತಡಹೆಬೇ ಡಮ್ಮಾಜಿ ರಂಯನ ವನಕೇಳಿಗೆಡಆಣಗದಿರದು ನಿನ್ನಾಣೆ (ನಾಗಳು. 
೪-೩೨) ; ಯಕ್ಷ ರಾಕ್ಷಸ ಗಂಧರ್ವರಿಗೆ ಸಹ ನನ್ನ ತಮ್ಮಂದಿರನ್ನು ತಡಹುವ 
ಶಕ್ತಿಯಿಲ್ಲ (ಕಪಪು. ೬-೪೪). ೪. ಬಳಿ; ತೊಡೆ; ಸವರು; ಲೇಪಿಸು : 
ಪರಿಯಣಕೆ ಶುಪ್ಪಮಂ ತಡಹಿ (ಸೂಪಶಾ. ೧-೨೦); ಹೂರಿಗೆಗೆ ಸಮದುಂಡೆ 
ಯೊಂದನೆ ತೆಗೆದು. . . ಪದಪಿನಿಂ ಹಂಚಿನೊಳು ತುಪ್ಪವ ತಡಹಿ ಅಡಲು 
ಮಂಡಗೆಯೆನಿಸಿಕೊಂಬುದು (ಸೂಪರಾ. ೧-೪೯). ೫. ತಟ್ಟು; ಬಡಿ: 
ನಿಶೆಯೊಳ್ಳೆತಂದು ಬಾಗಿಲ ತಡಹಲು (ನನಮೋ. ೧೫-೨) ; ಬಂದೊರ್ವ 
ಜಾರ ಬಾಗಿಲ ತಡಹೆಲು (ನವಮೋ. ೧೭-೨೫). [ ದೇ.8 ತಮಿ. ತಟವು ; 
ಮಲ. ತಡವು ; ಕೊಡ. ತವ್ಹ್‌ ; ತೆಲು. ತಡವು, ತಡಮು] 
ತಡವ, ತಡಪ್ಪು, ತಡಹು, (ನಾ). ೧. ಅಡ್ಡಿ ; ತಡೆ ; ವಿಘ್ನ : ನೀ 
ನಿವನೆನಗೆ ಕೊಡಬೇಕೆಬೇಕೆಂದು ಕೊಂಡೊಯ್ವರೆನಗಿಲ್ಲಿ ತಡವುಂಟೆ ತಾತ 
ನರ್ಧಾಂಗಿ (ಕುರಾಸಾ. ೩೨-೯೭). ೨. ಸಾವಕಾಶ; ವಿಳಂಬ: ಚರರಂ 
ತಡವಿಲ್ಲದೆ ಬೇಗಮಟ್ಟಿ ಪಂಕೇರುಹನಾಭನಂ ಬರಿಸಿ (ಪಂಪಭಾ. ೩-೨೦) ; 
ಮಗಂ ಪುಟ್ಟಿದಾಗಡೆ ಮಾಡಲ್ಪಗೆದಂದೆನಿಲ್ಲಿನಿಸುವಮಾಯುಷ್ಕಾಮಮಂ 
ಯಜ್ಞಮಂ ತಡವಂ ಮಾಡಿದೆನೀಗಳಿಂದೆ ಬಗೆ ನೀಂ ತತ್ಕಾರ್ಯಸಂಸಿದ್ಧಿಯಂ 
(ಕಾದಂಉ. ೭೨೪) : ತಡವು ಬೇಡೆನೆ ಕೌರವೇಂದ್ರನ ನುಡಿಗೆ ಮುನ್ನನಂ 


೧೦೯) ; 


೩೨೪೭ 


ತಡಸಲುದೀಪ 


ವಾಯ್ತು (ಕುಪ್ಕಾಬ್ರೋ. ೧-೩೭). ೩. ಅವಕಾಶ; ತೆರವು; ಬಿಡಂವು: 
"ತಡವುಗೊಡು' ಪರಾ. ಗಿ ತಡಪ್ಕು ೧: (9. ೪. ತಿರುಪಿನ 
ಮೊಳೆಯು ಸಡಿಲವಾಗದಂತೆ ಅದರ ಕೊನೆಯಂಲ್ಲಿಡುವ ತಡೆಬಿಲ್ಲೆ : 
(8). ತಡಹ್ಕು : ೧. ಶರಣರ್ಗೆ ತಡಹಿಲ್ಲವೆಂಬುದಂ ತನ್ನ ಮನಜ್ಞಾನ 
6 ದಿಂದವೇ ಅಜ್‌ದು (ಘನವ. ೩೧) ; ಬಿರಿದು ಕಟ್ಟಿದ ಬಂಟಂಗೆ ತಡಹಲ್ಲದೆ 
ಬಜುಬಂಗುಂಟೆ ಮನೆದಗಹು (ಕೋಲಶಾಂ- ೧೨-೩೬), ೫. ಏರಿ; ಕಟ್ಟೆ (?): 
ಕಡುಗಲಿ ವರುಣನಾತ್ಮಜರು ತಡಹನೊಡವ ಸಿಡಿಲಂತು ಗರ್ಜಿಸುತವೆ 
ನಡೆದು ಬಂದರದೇನೆನಲಿ (ಅಂಕ. ೬-೧೭೭) ;: ಶೋಕಿಪ ಮಡದಿಯರ 
ಕಂಗಳ ಜಲ ತಡಹೆನೊಡೆದ ಮಳೆಯಾಯಿತು (ಅಂಜ. ೭-೯೯). 
ಕ [ ಆ ತಡವ) 
ತಡವು (ನಾ). ಸೋಂಕು ; ಸ್ಪರ್ಶ : ಹೊಣಕೆಗಳ ತಡಹುಗಳ ಕಲಿತನದ 
ಕಡುಹುಗಳ ರಣದವಕದಿಂ ಕನದಿಯುತಿಹುದು ಹಂಸಧ್ವಜನ ` ಪರಿವಾರಂ 
(ಜೈಮಿಛಾ. ೦೦-೪೧) ; ಸೆವಿ ಬೆಳಗು 'ತಡವು 'ದನಿ ನಾತಮೆಂಬೈದಣ ಬಗೆ 
ತಿಳಿವನೆಡೆಯದೇ ಲೋಕಂ (ಕುಣಳ್‌. ೧-೩-೭). "ಕೈತಡವು' ಪರಾ. 
[ <ತಡವ್ಯ] 
ತಡವುಗೊಡು (ಕ್ರಿ). ಅವಕಾಶಕೊಡು ; ತೆರಪುಗೊಡು : ಇವು ಪಟ್ಟಣಂ 
ಗಳು ಇವು ಅರಣ್ಯಗಳು ಎಂದು ವೆರ್ಬಡಿಶಿ £ ಬೇರ್ಪಡಿಸಿ] ನೋಡುವುದಕ್ಕೆ 
ತಡವುಗೊಡದೆ (ಸೌಗಂಧಿ. ೦೭೮-೨0). [ತಡವ್ಯ + ಕೊಡು? 
ತಡವೆ (ನಾ). ಸಲ; ಸರತಿ: ಬಾರಿ: ವೆಂಕಟ್ರಾಮ ಶಾಸ್ತ್ರಿಗಳುಗೆ . . . 
ನಾಲ್ಕು ತಡವೆ ಪ್ರವರ್ತಿ ಆಗಿ ತೀರಿ ಹೋದದ್ಯಿಂದ (ಮೈಅರಿ. ೧೯೩೮, 
8೩-8೫ ; 1806) ; ಎರಡು ದಿನ ಮೂರುದಿನಕೆ ಒಂದೊಂದು ತಡವೆ 
ಬೆಂಗಳೂರು ಪ್ಯಾಟೆ ಹೊಕ್ಕು (ಹೈದರ. ೬೬) ; ಬಡಿಸುವಾಗ ಒಂದೆರಡು 
ತಡವೆ ಅಳಿಯನಾಗುವವನನ್ನು ನೋಡಿದಳು (ಸಾವಿತ್ರಿ. ೦೦). 
[ ದೇ.॥ ತಮಿ. ತಟವೈ ; ತೆಲು. ತಡವ] 
ತಡಸ "ತಡಸ್ಕು' ನೋ. 
ತಡಸಲ, "ತಡಸಲ್ಕು* ನೋ. 
ತಟಸಲ, "ತಡಸಲ್ಲು' ನೋ. 
ತಡಸಲ್ಲು,, ತಡಸಲ, (ನಾ). (ಉಕ) ೧. ಐ ತಡಸ್ಕು : (4). ೨. ಎತ್ತರ 
ದಿಂದ ಅಳಕ್ಕೆ ಧುಮುಕುವ ನೀರಂ; ಅಬ್ಬಿ ; ಜಲಪಾತ ; ಧಬಧಬೆ 
(ಉಕ) : ತಡಸಲು ತಡಸಲು ಅಗೊ ಅಲ್ಲಿ, ದಡದಡ ಎನ್ನುವುದು ಎದೆ ಇಲ್ಲಿ 
(ಉಯ್ಯಾಲೆ. ೭೬-೦) ; ವಚನಗಳ ಪ್ರವಾಹ ಹತ್ತುಕಡೆಗೆ ಹರಿದು ತಡಸಲಾಗಿ 
ಬೀಳತೊಡಗಿತು (ಕಸಾಡ. ೩೧೫). ತಡಸಲ್ಲ: ಸೆಳವಿನೋಳ್ಲಿಕ್ಕೊದರಿ 
ತಡಸಲಕೆ ಬಿದ್ದಸುವನಳಿವಲ್ಲಿ (ದುರಪು- ೨೦-೧೧): ಗೋಕಾವಿಯೆ ಪಶ್ಚಿಮಕ್ಕೆ 
ಸುಮಾರು ಮೂರೂವರೆ ಮೈಲುಗಳ ಮೇಲೆ ಘಟಪ್ರಭೆಯ ತಡಸಲವುಂಟು 
(ಮುಂಬಯಿ. ೩-೬೬) ; ಕನ್ನಡದ ಈ ತುದಿಯ ತಡಸಲದಿಂದ ಜೋಗದ 
ಮಿಂಚಿಗೂ . . . ಇದುವು ನಡುಗಿಸಲರಿಯೆದೋ (ಅರಳು. ೩03-4). [?] 
ತಡಸಲ್ಲು, ತಡಸಲ್ಯ (ನಾ). ಒಂದು ಬಗೆಯ ವಂರ : ತಡಸಲು ತಡ್ಸಾಲ್‌ 
(ಮೈಔಗಿ. ೪೧-೮೦೯೯) ; ಮರಗಳು: ಹೆಸವ . . . ಬೀಟಿ, ಪಚರಿ, ಬಿರಿಡಿ, 
`ಕೂಲಿ, ತಡಸಲು, ತಪಸಿ, ನಂದಿ, ಕುಂಕುಮ (ನಮ್ಮನು. ೨೩೬). ತಡಸಲ್ಯ: 
ತಡಸಲ (ಧಾಮಣ),-ತಕ್ಕಮಟ್ಟಿಗೆ ದೊಡ್ಡದು, ಕಟ್ಟಿಗೆ ನಸುಗೆಂಪು . . . 
ಗಾಡಿಗಳಿಗೆ ಮೇಲಾದದ್ದು (ಕಥಾಗೆ. 9). [7] 
ತಡಸಲುದೀಪ (ನಾ). ನಿರ್ದಿಷ್ಟವಾದ ಕಡೆಗೆ ಅತಿಶಯವಾದ ಬೆಳಕನ್ನು 
ಹರಿಸುವ ವಿದ್ಯುದ್ದೀಪ : ರಂಗದ ಮೇಲೆ ವಿಶೇಷ ರೀತಿಯ ಕತ್ತಲೆ - 
ಬೆಳಕು ನಿಯೋಜನೆಗಾಗಿ ಹೊಸದಾಗಿ ನಾಲ್ಕು "ತಡಸಲುದೀಪ' (೫1004- 
16೬೪ ಕೊಂಡದ್ದಾಯಿತು (ನಟಸಾ. ೬೨೨). 
[P ಇದು ಇಂಗ್ಲಿಷಿನ '೫1006-1186' ಎಂಬ ಪದದ ಅನುವಾದ ] 


20 


40 


48 


ತಡಸ್ಸು 


ತಡಸು,(ನಾ).(ಗದ್ದೆಯಲ್ಲಿ ಒತ್ತಾಗಿ ಬೆಳೆದ ಸಸಿಗಳಂತೆ) ಒಂದಕ್ಕೊಂದು 

ತಡೆಯಾಗಿರುವಕೆ ; ಪರಸ್ಪರ ಪ್ರತಿಬಂಧಕವಾಗಿರುವುದು : (೪. 
[ದೇ.8 ಮಲ. ತಡಸ್ಸು] 

ತಡಸ್ಕು, ತಡಸ (ನಾ). ಒಂದಂ ಬಗೆಯ ಮರ ; ತಡಸಲು ಮರ: 
“ ತಡಸು[ಪಾಕಾಂ. ತಟಸು] ನಿಟೆಳಂ” (ಮಂಗರಾ. ೩೬-೦೮) ; ಹಲಸಾಲಂ 
ತಡಸಾಸು ತೇಗು ತದಿಕು . . . ಎಂಬೀ ಮರದುಟುಗಲಿಟುಂಬಿನಿಂದತಿ 
ಗಹನಮೆನಿಪ ಗಹನಾಂತರದೊಳ ಗೆ (ಪಾರ್ಶೃಪು..೦೨-8೮); ಅಂಬಟೆ 
ಶಡಸೀಳೆ ಬಾಳೆ ಸಿರಿಸಂ . . . ಇಡಿಕಿಟ್‌ದಿರ್ದ ಪೇರಡವಿ (ಧರ್ಮಪ. 
4.೪೭); ಪಾಲಾಶಮರಟಾಳಮಾ ತಡಸು ಕಕ್ಕೆಯಂಕೊಲೆ 
ಮೊದಲಾದ ವೃಕ್ಷಂಗಳಿಂ ವನಮೆಸೆದುದು (ಕಬಪು. ೩೩-೧೮). ತಡಸ: 
ತಂಡಸ ತಡಸ[ಪಾಕಾಂ. ಲು]ತುಗ್ಗಿಲು ತದಿಕು ತಪಸಿಗಳ ... ತಮಾಲತರು 
ವೊದಲಾದ ವನ ಭೂಜಾಳಿಯಲಿ ಹೂಳಿದರು (ತೊರರಾ- ೬-೦೮-೧೭): 
ತಡಸ ತಾಟ್‌ ನೆಲ್ಲಿ ಹುಣಿಸೆ ಬಸುರಿ ಬೇವು ಮೊದಲಾದ ತರುಗಳು ಎಣಿಕೆಗೆ 
ಇಲ್ಲದಲ್ಲಿಹವು (ಕಾಮವಿ. ೦8-86) ; ತಾಳದ ತಡಸದ ಬೇವಿನ ಬೇಲದ... 
_ಮರದೋಳಿಯಿಂದೆಸೆದುದಾ ವಿಪಿನ (ಕುರಾಸಾಂ. ೨೭-೫೬). 

ತಡಹ (ನಾ). ಗೊಡವೆ ; ಗೋಜು; ಪ್ರಸಕ್ತಿ : ಕಾನನದೆಡೆಯ ಮೃಗವ್ಷಿ 
ಗಳ ವಾರ್ತೆಯ ತಡಹವೇತಕ್ಕಕಟ (ಸದ್ಮುರು. ೭-೦೭). [ತಡವ] 

ತಡಹರ (ನಾ). “ಬೊಕ್ಕೆ; ಗುಳ್ಳೆ; ಹೊಪ್ಪಳೆ” (ಪೃಥ್ಮೂ) : ಮೆಯ್ಯೊಳಿಟ್ಟ 
ಕೈ ಸಿಡಿವಿನಮಳ್ವಿ ಕೊಳ್ಳ ವಿರಹಜ್ವರದುಗ್ರತರಾತಿರೇಕದಿಂ ತಡಹರಮೆರ್ದು 
ವೆಂಬಿನೆಗಮೆರ್ದುವು ಮೆಯ್ನವಿರಾ ಮೃಗಾಕ್ಷಿಯಾ (ಲೀರಾವ. ೧೨-೩೭). 
"ದಡಾರ' ಪರಾ. (?] 

ತಡಹಾಯು "ತಡಂಬಾಯ?್‌' ನೋ. 

ತಡಹಿಡು "ತಡವಿಡ್ಲು' ನೋ. 

ತಡಹ್ಕು ತಡವ್ನು' ನೋ. 

ತಡಹ್ಮ "ತಡವ್ಯ' ನೋ. 

ತಡಹು, :ತಡವ್ಯು' ನೋ. 

ತಡಹ್ಮು (ನಾ). ೧. ಧೈರ್ಯ. ೨. ಸಮಾಧಾನ: ನಿನ್ನನು ಭಂಜಿಸಲು 
ಬಂದವನನಟ್ಟುವೆ ನಿನ್ನ 'ರಕ್ಷಿಸುವೆ ಕಂಜನಾಧ ಕಪರ್ದಿಗಳ ಪದಕಂಜಗಳ 
ಮೇಲಾಣೆ ದಿಟವಿದುವಂಜ ಬಿಡು ತಡಹಿರಲಿ ಮನದೊಳಗೆ (ಕೂ (ಗಯ. 
೦೦-೪೬೩). [?) 

ಠಡಾಕ (ನಾ). ಕೆರೆ; ತಟಾಕ. (ಸಂ.] 

ತಡಾಗ (ನಾ). ಎ ತಟಾಕ: ತಡಾಗತತಿ ಕಣ್ಗಳಿನುನ್ನತ ಪಾದಪೋತ್ಕರಂ 
ಸೀಗುರಿಯಿಂ ಕರಂ ಕಿಟಿಯವಾದವು ಕಣ್ಣೆ (ಅರ್ಧನೇ. ೬-೪); ಮಹಾಮಾಯೆ 
ತಡಾಗದಂಬಿಕೆ ವಸಂತಾದೇವಿ . . . ಶ್ರೀ ಗುಪ್ತಚಾಮುಂಡಿಯೆಂಬ ಮಹಾ 
ದೇವಿಯರಿರ್ಪ ಸೈಪಿನೊದವಿಂದಂ ಕುಕ್ಕನೂರ್ಪಾವನಂ (ಕಾಸಪ. ೮೭1179): 
ಕದಂಬವಂಶದ ಮಯೂರಶರ್ಮನು ತಡಾಗವನ್ನು ಕಟ್ಟಿಸಿದ ನೆಂದು 
ಬರೆದಿದೆ (ಕರ್ಣಾಅ. ೦೬). [ಸಂ.) 

ತಡಾಯಿಸು (ಕ್ರಿ). ದಾಟಿಸು; ದಂಡೆಗೆ ಮುಟ್ಟಿಸಂ : ದೊಡ್ಡ ಕಾರ್ಯ. 
ದೊಡ್ಡ ಮನಸ್ಸುಮಾಡಿ ನದಿ ತಡಾಯಿಸಬೇಕು  (ಮುಮನೆ. 
“ತಟಾಯಿಸು' ಪರಾ. [ತಡ + ಹಾಯಿಸು ( ಆಪಾಯಿಸು) ] 

ತಡಿ, (ನಾ). ತೇವ; ಒದ್ದೆ: ಅಳ್ಳೆಗಳನು ಹೊಯ್ವುತ್ತೆ ಉಬ್ಬಸದಿ ತಡಿಯಿನಿತು 
ಬಾಯೊಳಗಿಲ್ಲದಾರಿ ಒಣಗಿದ ನಾಲಿಗೆಯಲಿ ತೊದಲ್ಲುಡಿಯಿಂದಯಿಂತೆಂದನು 
(ನವಮೋ. ೨೮-೫೬). "ತಡಿಯಾರಂ' ಪರಾ. 

[ «ತೆಲು. ತಡಿ] 

ತಡ್ಕಿ, ದಡಿ,, ಧಡಿ, (ನಾ). ೧. ದಡ; ದಂಡೆ; ಶೀರ: ತುಂಗ 

ಭದ್ರೆಯಾ ತಡಿಯೊಳ್‌ ತಾಣ ಬೀಡುಗಳ* ಇಟ್ಟು (ಇಆ. ೫1, ೦೨೭-೮: 


೦೯೬). 


೩೨೪೮ 


20 


30 


35 


ತಡಿಕೆ 


804) : ವಿಶಾಳೆಯೆಂಬ ತೆಏಲ್‌ಯ ತಡಿಯೊಳನಿಬರುಮೇಕಪಾರ್ಶ್ವದೊಳ್‌ 
ಪಟ್ಟಿರ್ದು (ವಡ್ಮಾರಾ.೧೦೦-೧೧);' ಪೂಗೊಳದ ತಡಿಯ ವಮಹಮರದಡಿಯೊಳ್‌ 
. ನಿತ್ಯನಿಯಮಂಗಳೆಂ ತೀರ್ಚೆ (ಪಂಡತಂ. ೧೨೦-೮); ಸಮುದ್ರದ 
ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗಂಜಿದೊಡೆಂತಯ್ಯ 
(ಮಹಾದೇ.ಬ.೪೩-೧೦೬); ಕಂದನ , . , ಜಾಹ್ನವಿ ತರಂಗದಿ ನೋಯಲೀಯದೆ 
ಮುಳುಗಲೀಯದೆ ಚಾಚಿದಳು ತಡಿಗೆ (ಕುವ್ಮಾಳ. 4-53). ವಿ. ಎಲ್ಲೆ; 
ಮೇರೆ ; ಎಂತಿ: ಲೋಗರ ಲೋಕದ ತೃಖ್ಲೆಗೆ ತಡಿಯುಂಟೆ (ರಾಮಾಕ್ಕ. 
೬೫-೪). ೩, ಸಮಿಪ ; ಹತ್ತಿರ: ನೀ ನಡೆವೈ ಸಂಪತ್ತಿನ ತಡಿಗೆ (ಕಎಪು. 
೭-೨೦). ದಡಿ: ೨. ಘುಡುಘುಡಿಸಿದನು ರೋಷವಹ್ನಿಯ ದ[ಪಾಕ90. 
ತ]ಡಿಯ ಹೊಕ್ಕನು (ಕುವ್ಕಾಸ. ೧೫-೫೬). ೪. ವಸ್ತ್ರ ಮೊದಲಾದವುಗಳ 
ಅಂಚು: ನನನಲ್ಲ ಮಲ್ಲಗ ದಡಿಯುಳ್ಳ ದೋತರ ಮಾನಮ್ಮಿಕೊಂದು 
ತರುವೇನ ಮಾರಾಯ್ದ ಮೈಗೆ ಮುಡುಪಾಗಿ (ರಾಸಿಗ.೯೩-೧೧). ೫. ದಿಂಡಂ; 
ಕಟ್ಟೆ ; ಇದಿರಿನ ಕಿಡಕಿಯ ದಡಿಯಮೇಲೆ ಕೂತು, . . ಗೆಳೆಯನ ಮಾತನ್ನು 
ಆಲಿಸಹತ್ತಿದ (ಮೂರುದಾ. ೨೦೦). ಧಡಿ): ೧. ಸಂಸಾರವೆಂದೆಂಬೊ 
ಉಬ್ಬಲದೊಳು ಬಿದ್ದು ಬಳಲಿ ತೊಳಲಿ ಒಬ್ಬರಾದರು ಧಡಿಗೆ ನಿಲಿಪಾರಿಲ್ಲ 
(ಮೋಕ್ಷದೀ. ೦೯೯). ೪. ಕಲ್ಲಪ್ಪ ... ಧಡಿಯ ದೋತರವನ್ನು ಹೆಗಲಮೇಲೆ 
ಸರಿಯಾಗಿ ಒಗೆದುಕೊಂಡು . . . ನುಡಿದ (ಆಶೋಕ. ೪). 
ತಡಿದಡಿ, ತಡಿತಡಿ (ದ್ವಿರುಕ್ತಿ): ತಡಿತಡಿಯ ತೆಂಗಿನೆಳ ನೀರ್‌ ಕೂಡೆ 
ಕರೆಗಣ್ಮುವ ಕೊಳಂಗಳೊಳವೊಕ್ಕು . . * ಎಳವಿದಿರ ಬಣ್ಣಮಂ ತಳೆದ 
ನೀರ್ವೆಣ್ಣಂತಿರ್ಪಳ್‌ (ಕಬ್ಮಿಕಾ. ೩೧೫) ; ಜಿನಮತಾಂಭೋಧಿಯುಮಂ ಪುಗ 
ದಾಗಮಮಜವರ ಬಗೆವುಗದೆ ಕೆಲರ್‌ ಕವಿಗಳಾಡಿದರ್‌ ತಡಿದ[ಪಾಕಾಂ. 
ತ]ಡಿಯೊಳಿ" (ಅಜಿಪು. ೦-೯೫) ; ಕಡಲ ತಡಿದಡಿಯೊಳಾತಂ ನಡಿಸಿದ ಕಾಂಚನ 
ಜಗಜ್ಜಯಸ್ತಂಭಂಗಳ (ಶಂದ್ರಪು. ೭-೩೧). ತಡಿಗಾಗು ದಡವನ್ನು ಸೇರು: 
ತೆಪ್ಪವನು ನಂಬಿದಡೆ ತಪ್ಪದಲೆ ತಡಿಗಹುದು (ಸರ್ವಜ್ಮ. ೨೭೮). 
[ ಎಪ್ರಾ. ತಡಿ./ಸಂ. ತಟೀ ) 
ತಡಿ,, ಧಡಿ, ದಡ್ಮಿ (ನಾ). ೧. ಕುದುರೆಯ ಬೆನ್ನ ವೋಲೆ ಹಾಕುವ 
ಹಲ್ಲಣ; ಜೀನು: ತ[ಪಾಕಾ|ಂ. ದ]ಡಿಯ ಬಲಿಸುವ ಗುಳವ ಜಕಿಂಚೆಯ 
ಗಡಣಿಸುವ . . . ಉತ್ಸಹವಾಯ್ತವರ ಪಾಂಡವರ ಬೀಡಿನಲಿ (ಕುವ. 
90-03) ; ಅರೆಗಡಿದ ಪಕ್ಕರೆಯ ಖಂಡಿಸಿದ ತಡಿಯ . . . ಹೇರಾಳದಿಂ 
ಬಿಡದೆಸೆದುದು ರಣಭೂಮಿ (ಕುರಾಸಾಂ. 3೦-೪೪) ; ಕುದುರೆಗೆ ತಡಿಯನ್ನು 
ಕೂಡ ಹಾಕದೆ ಅದನ್ನು ಹತ್ತಿಕೊಂಡು ಹೊರಟನು (ಪೈಮಹ. ೬೦). ಥಡಿ : 
೧. ಕುದುರೆಯ ಥಡಿಯಂಥ ಮೆತ್ತನ್ನ ಹಾಸಿಗೆ ನನಗೆ ಒಳ್ಳೆಯದೆನಿಸಿತು 
(ಸ್ಮೃತಿಜಿ. ೨೫೩) : ಧಡಿ ಹಾಕೊ ರಾಯ ಕುದುರೇಗೆ (ಹಳ್ಳಿಯ. ೯೨). ೨. 
ಹಾಸು; ಹಾಸಿಗೆ: ನಡುಮನೆಯಲ್ಲಿ ಶೀನಪ್ಪಯ್ಯನಿಗೊಂದು ಥಡಿ 
ಹಾಕಿದರು (ಪ್ರಕ್ಕ. 09೨). ದಡಿ: ೧. ತೆಗೆ ದಡಿಯ ಹಾಯಿಕು ಗುಳವ 
ತಾ ಮೊಗವಡವ (ಕುವ್ಮಾಕ. ೮-೧೧): ಕಡಿದ ಹಕ್ಕರಿಕೆಗಳ ಸೀಳಿದ ದಡಿಯ 
ನೆಗ್ಗಿದ ಗುಳದ ಟ್‌ಂಚೆಯ . . . ಕುಸುರಿಗಳಲೆಸೆದುದು ರಣಭೂಮಿ 
(ಕುವ್ಕಾಳ. ೧೩-೩೦). ೩. (7) : ಜೋಡಿ ಹೆಬಿದುದು ಸೀಸಕದ ದಡಿ ಬೀಡು 
ಬಿರಿದುದು ತಲೆಯ ಚಿಪ್ಪಿನ ಜೋಡು ಜಟ್‌ದುದು ಮನಕೆ ಸುಚಿದುದು 
ಸೊಗಡು ರಣರಭಸೆ (ಕುವಾಅ. ೧೯-೩೭). 
[ «ಹಿಂ. ಮರಾ, ಥಡಾ) 
ತಡಿಕೆ, ತಡಕೆ (ನಾ). ೧. ಬಿದಿರಂ, ಗರಿ ಮೊದಲಾದಂವುಗಳನ್ನು ಹೆಣೆದು 
ಮುಡಿದ ತಟ್ಟೆ : ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲೀ ದೇಹವ 
(ಮಹಾದೇ. ಬ. ೪೬-೧೦೮) ; ಹಡಹಿನಾಸೆಯೊಳೊರ್ವ ಬಡ ಸೂಳೆ ತನ್ನಯ 
ತಡಿಕೆಯಂತೆಸೆವ ಗಲ್ಲವನು ಮಿಡಿದಬ್ಬೆಯಿಂದ ಮಿಡಿಸಿ . . . ನಿಂದಿಹಳು 
(ಅಂಜದ. 4-080) ; ತಡಿಕೆ ಮಕ್ಕರಿ ಸಹ ಬಹೆ ಕಾಮಾಟದ ಬಿಡುಮಂದಿಗೆ 


ತಡಿಕೆಗಟ್ಟು 


ಲೆಕ್ಕವಿಲ್ಲ (ಕಂನವಿ. ೧೧-೪೦) ; ಮಂಡಿವಾಳ ಚುವೆಗಳಿಂ ತಡಿಕೆಗಳಂ ರಚಿಸಿ 
(ಸೌಗೆಂಧಿ. ` ೧೩೬-೧೭); ಒಳಗೋಡೆಗಳೆಲ್ಲಾ ತಡಿಕೆ (ಅಲೆವ. ೧೮೨). ೨ 
ಒಂದಂ ಬಗೆಯ ಬಲೆ ; ತಡಿಕೆವಲೆ : ತಡಿಕೆ -ದೀವದ ಖಗಮ್ಯಗ ಸಂತತಿ 
ಗೂಡಿ ನಡೆತಂದನಾ ವನಚರನು (ನೀಮಿಸಂ. ೨-೩೮) : ಬಾಣನಂದನೆಯೆಂಬ 
ತಡಿಕೆಯ ಮಣಿಯ ಸುಜಾಣ ಮನ್ಮಥನುರುಳ್ಳಣೆಯ ಕೇಣವಿಲ್ಲದೆ ನೀಡಿ 
ಸುರರೆರ್ದೆಯೊಳಗಿರ್ದ ಪ್ರಾಣಹಂಸಗಳ ಬಂಧಿಸಿದ (ಮೋಹತ. ೨೩-೦೬) ; 
ತಡಿಕೆಯಂ ಪಿಡಿದೊರ್ವ ಮಾಯಾ ಪುಳಿಂದನಡಿಯಿಡುವುದುಂ ಕಂಡೊಂದು 
ಪಲ್ಲೆ ತನ್ನೆರ್ದೆಯೊಳಂ ನಡುಗಿ (ಜಬಪು. ೫೩-೨೯) : ಪಾಸುವಲೆ ಬೀಸುವಲಿ 
ತಡಿಕೆ ಕಾಲ್ಗಣ್ಣಂಟುಗಟ್ಟಿಗೆಯು (ಕಾಘಠ. ೧೭-೬೭). ೩. ತೆರೆ; ಮರೆ: 
ಇವರನಂಗಡಿಯ ತಡಿಕೆಯ ಕೀಳಿಲ ಕೆಳಗಿಅದೊಡೆ ದಣ್ಣಮುಂ 
ದೋಷಮುಮಿಲ್ಲ (ಎಇ. ೫೪, ೭೯-೨೬; 1060) ; ಲೋಹದ ತಡಿಕೆಗಳ 
ನಳವಡಿಸಿ ಬೀಡಿನ ನಡುವೆ ರಚಿಸಿದರವನಿಪಾಲನ ರಾಜವಂಂದಿರವ 
(ಕುವ್ಯಾ ಭೀ-೧-೩೧); ಈ ಪೀಠಗಳ ಸುತ್ತ ಬೆಳೆಕು ತೂರದ ಗಾಜಿನಿಂದ ಮಾಡಿದ 
ತಡಿಕೆಗಳಿವೆ (ಪ್ರವಾಇ. 1, ೩೯೬). ೪. ಚೌಕಟ್ಟು ; ಚಪ್ಪರ ; ಹಂದರ ; 
ಹೆಣಿಗೆ : ಕತೆಯ ತಡಿಕೆಯನ್ನು ಎಲ್ಲಿಂದಲೋ ಎತ್ತಿಕೊಂಡಿದ್ದರೂ . 
ಮುನ್ನೂರು ಬರವಣಿಗೆಯ ಪುಟಗಳಷ್ಟು ವೃದ್ಧಿಯಾಗಿತ್ತು :(ದೆಯ್ಶಮ. ೪): 
ಕಲೆಗಾರನೊಬ್ಬನು ಒಂದು ವಿಚಿತ್ರ ಸನ್ನಿವೇಶಕ್ಕೆ ಒಳಗಾಗಿ ಅವಸಾನ 
ಹೊಂದುವುದು ಇವುಗಳಿರಡರಲ್ಲಿಯೂ ಇರುವ ತಡಿಕೆ (ಅನುಕ. ೦೧೭) 
ತಡಕೆ : ೪. ಬಳ್ಳಿಯನ್ನು ತಡಕೆಗಳ ಅಥವಾ ಕಂಬಗಳ ಮೇಲೆ ಹಬ್ಬಲು 
ಬಿಡಬಹುದು (ಅಡುಸ್‌. ೧೨೯೪). [ ದೇ.8 ತಮಿ. ತಟುಕ್ಕು ; ಮಲ. 
ತಡುಕ್ಕು ; ತೆಲು. ತಡಕ, ತಡಿಕ ; ಕೊಲಾ. ತಡ್ಕಾ ] 

ತಡಿಕೆಗಟ್ಟು (ಕ್ರಿ). ತಡಿಕೆಬಲೆಯನ್ನು ಕಟು: ಎರೆಯ ಚಿಲ್ಲು... 
ತೋಹುಗೊಡು ತಡಿಕೆಗಟ್ಟಂಟುದೆ ಡೆ (ಹಠಕಾ. ೫-೨೫). [ತಡಿಕೆ + ಕಟ್ಟು] 

ತಡಿಕೆಗೋಡೆ (ನಾ). ಬಿದಿರಂ ಅಥವಾ ಅಡಕೆ ದಬ್ಬೆ ಳಗನ್ನು ಹೆಣೆದಂ 
ತಡಿಕೆಗೆ ವಂಣ್ಣು ಮೆತ್ತಿ ಮಾಡಿದ ಗೋಡೆ: ಪ್ರವೇಶಿಸಿತು ಪ್ರಥಮ 
ಕಿರಣಂ . . - ಪರ್ಣಕುಟಿಯಂ, ತರಗೆಲೆಯ ತಡಿಕೆಗೋಡೆಯ ಬಿರುಕಿನಿಂದೆ 
(ಶ್ರೀರಾಮಾ. ೪೮೬-೨). [ತಡಿಕೆ + ಗೋಡೆ] 

ತಡಿಕೆಪಡಿ (ನಾ). ಬಿದಿರಿನಿಂದ ಹೆಣೆದುಮಾಡಿದ ಬಾಗಿಲು ; ತಟ್ಟಿಯ 
ಬಾಗಿಲು: ಪನ್ನಗುಡಿ ತಡಿಕೆಪಡಿಯಂ ಕೆಲಕ್ಕೋಸರಿಸಿ ಬಂದಳು ಬಯಲ್ಲೆ 
(ಶ್ರೀರಾಮಾ. ೪೮೭-೪೦). 

[ ತಡಿಕೆ + ಪಡಿ] 

ತಡಿಕೆಬಲೆ "ತಡಿಕೆವಲೆ' ನೋ. 

ತಡಿಕೆವಲೆ, ತಡಿಕೆಬಲೆ (ನಾ). ತಡಿಕೆಗಳಿಂದ ಮಾಡಿದ ಒಂದು ಬಗೆಯ 
ಬಲೆ: ತಡಿಕೆವಲೆ ಕಣ್ಣಿವಲೆ ನಿಟ್ಟಡಕಿಲ್ವಲೆ ಗೂಂಟವಲೆ 
ನಿಡುವಲೆಗಳೊಪ್ಪಿದವು (ಗಿ 8 ಕ. ೦-೮0): ತೊಡಕಿದನು ಗಡ ಗರುಡ 
ಹಾವಿನ ತಡಿಕೆವಲೆಯಲಿ (ಕುವ್ಕಾಕ- ೦೬-೩೦) : ಮಡದಿ ಮನೆ ಮನೆವಾರ್ತೆ 
ಮಕ್ಕಳಗಡಣವೆನ್ನದೆನುತ್ತ ಮಮತೆಯ ತಡಿಕೆವಲೆ[ಪಾಕಾಂ. ತಡಕಿವೊಲೆ] 
ಯಲಿ ತನು ಸಿಲುಕಿ (ನಿಧಾಗ. ೭-೧೪-೧೪) ; ಅಂಟುವಲೆಯ ತಡಿಕೆವಲೆಯ 
ಬೀಸುಬಲೆಯ (ರಾಮಕ್ಕ. 6೩-33). ತಡಿಕೆಬಲೆ: ಮಡದಿಯನೋಟವೆಂಬೀ 
ತಡಿಕೆಬಲೆಯಲಿ ಸಿಕ್ಕಿ (ಅಮ್ಮತ. ೨-೭೨). [ತಡಿಕೆ + ಬಲೆ;] 

ತಡಿಗಾಣ್‌ (ಕ್ರಿ). ದಡವನ್ನು ಕಾಣಂ; ತೀರವನ್ನು ಸೇರು: ಈ ಸಂಸಾರಾಂ 
ಭೋಧಿಯನೀಸುವ ನಿನಗಿದುವೆ ನಾವೆ ತಡಿಗಾಣ್ಟೆಯನಾಯಾಸದೊಳೆ 
(ಆದಿಪು. ೫-೬೦). [ತಡಿ * ಕಾಣ 

ತಡಿಗೂಡು (ಕ್ರಿ). ದಡವನ್ನು ಸೇರು : -ಹಜಗೋಲನೇಅಔ`ದಡೆ ಅದ ಹಿಡಿವ 
ತೆಜನ ಜ್‌ದಿರಬೇಕು ತಡಿ ಮಡು ಅದಟಡಿಯನಆ್‌ದು ತಡಿಗೂಡಬೇಕು 
(ಮೋಳೆಮಾ. 8೬.೨೩೩). [ ತಡಿ * ಕೊಡ್ಡು] 


೩೨೪೯ 


* [೩8 


40 


48 


ತಡುಗಣಿ 


ತಡಿಗೆಹಣ (ನಾ). ಕೊಡದೆ ಉಳಿದ ಹಣ; ಬಾಕಿ ನಿಲ್ಲಿಸಿದ ಹಣ: 
ಮಿಟ್ಲಕೊಪ್ಪದ ಚಂನವೀರ ಗೌಂಡನು ತಡಿಗೆ ಹಣ ಅದೆ ಅಂತ ಹೇಳಿದ್ರಿಂದ 
(ಎಕ. ೪111, ಸಾಗರ. ೪೬.೧೦೭ ; ?). [ ಆತಡ್ಕೆ * - ಗೆ - ಹಣ] 
ತಡಿಗೊಳ್‌ (ಕ್ರಿ). ದಡವನ್ನು ಅನಂಸರಿಸು ; ದಂಡೆಗುಂಟ ಇರು: 
ಆ ತರಂಗಿಣಿಯ ತಡಿಗೊಂಡು ಬೆಳೆದರೆವಿರಿದ ಸರಸಿಜದರಲ್‌ (ರಾಜಕೇ. 
ತಿ-೮ ವ). 
ತಡಿತಡಿಗೊಳ್‌ (ದ್ವಿ ಿರಂಕ್ತಿ) : ತಡಿತಡಿಗೊಂಡಿಂಬಾಗೆ ಪೊಳೆವ ಪಚ್ಚೆಯ 
ಕೊಂಬುಗಳಂ ಪಿಡಿದು ನಿಳಿಕಿ ನೆಯ್ದಿಲನಾಯ್ದರ್‌ (ಲೀಲಾವ. ೩-೩೩). 
[ ತಡ್ಮಿ * ಕೊಳ್‌, ) 
ತಡಿದೆರೆ (ನಾ). ದಡಕ್ಕೆ ಅಪ್ಪಳಿಸಂವ ತೆರೆ: ತ್ರಿದಶೋರ್ವೀಜಂ ಪಯೋ 
ವಾರ್ಧಿಯ ತಡಿದೆರೆಗಳ್‌ ಫೊಯ್ದವೊಲ್‌ ನೀಡುಮಳ್ಳಾಡಿದುವು (ವರ್ಧಸು. 
೧೦-೫೬). [ತಡ್ಕಿ * ತೆರೆ] 
ತಡಿಮಾಜು (ಕ್ರಿ). ದಡವನ್ನು ವಿನಾರಂ ; ಮೇರೆ ವಿನಾರಂ : ತಡಿಮಾಣ 
ಬಂದ ತೆಂಕಣ ಬಡಗಣ ಕಡಲೊಂದನೊಂದು ತಾಗುವ ತೆಜದಿಂ (ಕಬ್ಮಿಕಾ. 
೨೬೫). [ತಡ್ಮಿ+* ಮಾಲಿ] 
ತಡಿಮೆಟ್ಟು (ನಾ). ದಡವನ್ನು ತುಳಿ ; ತೀರವನ್ನು ಸೇರು: ಒಡನಾಗ 
ಜಲಕೇಳಿಯೊಳಗೆ ಮೈ ತಣ್ಣಸವಿಡಿಯಲು ಭರದೊಳಗೈದಿ ತಡಿಮೆಟ್ಟಿ 
ಶಶಿಕಾಂತಕೂಲದೊಳಗೆ ಸಾಲುವಿಡಿದೊಪ್ಪಿದರು (ಕಂನವಿ. ೨೩-೧೩೦). 
[ತಡ * ಮೆಟ್ಟು, ] 
ತಡಿಯಾರು (ಕ್ರಿ). ತೇವ ಒಣಗಂ; ದ್ರವ ಬತ್ತು: ಒಡನೆ ದುಃ ಖಾನಲನು 
ಒಡಲನಾವರಿಸೆ . . .'`ಚೇತನದಿ ಸೊರಗಿ ಬಾಯ್ತುಡಿಯಾರಿ ಹಮ್ಮೈಸಿ 
(ನವಮೋ ೭-೬). [ತಡ್ಮಿ * ಆರ್ಮು (ಆಟಿ) 
ತಡಿವಲೆ (ನಾ).ಎತಡಿಕೆವಲೆ: ತಡಿವಲೆಯ ಬಗರಗೆಯ ವಾಜಿಯ ಸಿಡಿವಲೆಯ 
ಕಾಲ್ಲಣ್ಣಿಗಂಪಿಲ ಬಡಿವಲೆಯ ಬೆಳ್ಳಾರವಲೆ ಪೇರ್ಬೀಸುವ ವಲೆಗಳನು 
(ಆನಂರಾ. ೩-೩-9). [ ಎತಡಿಕೆವಲೆ] 
ತಡಿವಿಡಿ (ಕ್ರಿ). ಎ ತಡಿಗೊಳ್‌ : ಏಂ ನಡೆದುದೋ ಪೆರ್ಬಡೆ ಗಂಗೆಯ 
ತಡಿವಿಡಿದೆರಡನೆಯ ಗಂಗೆ ನಡೆವಂತಾಗಳ್‌ (ಅದಿಪು.೧೨-೬೩); ತಡಿವಿಡಿದೊಬ್ಬ 
ತೋಜುವ ತಮಾಲವನಂಗಳ ಮರ್ವು ಪರ್ವಿ (ಉಾದಂಪೂ. ೬೩೪); ತತ್ಕೂಪ 
ಸಮಾಪದೊಳ* ನಿಂದು ಪೋಗಲಿಂಬಿಲ್ಲದೆ ತಡಿವಿಡಿದೆಟಲುತ್ತಿರ್ದ ಸರ್ಪನ 
ಬಾಲಮಂ ಬಳ್ಳಿಯೆಂದು ಬಗೆದು (ಶಂಶತಂ- ೧೦೮-೧೮) ; ತಡೆದ ರಕ್ಕಸ 
ತಳವಅರ ಜವನೆಡೆಗೆ ಜಾಳಿಸುತಾಳುವೇರಿಯ ತಡಿವಿಡಿದು ಶೋಧಿಸಿದನಲ್ಲಿ 
ಸದನಸಂಕುಲವ (ತೊರರಾ. 8-3-೧೭). [ತಡ್ಡಿ * ಬಡಿ] 
ತಡಿಸರಿ (ಕ್ರಿ). ಹತ್ತಿರಬರು (?): ಇರಿಮುರಿಪಳ್ಳಂ ತಡಿಸರ £ರಿ3 ದೆರದಬ್ಬದ 
ಹಾವು ಪಸಿದ ಪೆಣ್ಣುಲಿಯಾಂದಾ ಕರಡಿ ಕಡುಮಂಳಿದ ಸಿಂಹಂ ಸ್ಫುರದನಲನ 
ಜ್ವಾಲೆ ಬಾಲೆಯೆಂಬನೆ ಸುಜನ (ಉಸಾರ. ೨೦೨). [ತಡ್ಮಿ * ಸರಿ) 
ತಡಿಸಾರ್‌ (ಕ್ರಿ). ಕೊನೆಯಂನ್ನು ಮುಟ್ಟು; ಮುಗಿ ; ತೀರು: ಪೊಣ್ಮಿರ್ದ 
ಮೋಹೋದಯಂ ತಡಿಸಾರ್ದಿರ್ದಪುದು (ಅಜಪು. ೧೦-೫೪). 
(ತಡಿ, * ಸುರ್‌, 
ತಡಿಹುಡಿ (ನಾ). “ ಪುಡಿಪುಡಿ” (ಪ್ರಥಣ್ಠ) : 
ತಡಿಹುಡಿಯಾಗುತಿರ್ದುದು (ಅಂಬಿಕಾ. 9೨-೨೦). [?] 
ತಡುಂಬು (ಕ್ರಿ). ತಡೆ; "ನಿಧಾನಿಸು (?) : ಕುಡಿದು ಚಳಲ್ಮಳಲ್ಲರೆಯೆ 
ನಾಲಗೆಯಂ ಮಿಗೆ ನೀಡಿ ನೀರನೋಗಡಿಸಿ: ಮರಲ್ಲು ನಕ್ಕಿ ತುಟಿಯಂ 
ಕಡೆವಾಯ್ಗಳನಗ್ರಪಾದದಿಂ ತೊಡೆದು ತಡುಂಬಿ ತಾಂ ತೊಡಬಗೆತ್ತುವ 
(ಪಾಕಾಂ. ದೊಡಲನೆತ್ತುತ)ಮಾಗುಳಿಸುತ್ತೆ ಬಿಟ್ಟು ಕಣ್ಣೊಡರ್ಗಳನಿ 
ಕೈಲಕ್ಕಲಸಿ ಪೋಪ ತರಕ್ಷುವನುದ್ಬು ಭುಕ್ಷುವಂ (ಲೀಕಾವೆ. ೬-೩7). [?) 
ತಡುಗಣಿ "ತಡಗುಣಿ' ನೋ. 


ಹೆಜ್ಜೆಹೆಜ್ಜೆಗೆ ವಸುಧೆ 


ತಡುಗುಣಿ ೩೨೫೦ 


ತಡುಗುಣಿ "ತಡಗುಣಿ' ನೋ. 

ತಡುಪು (ತೊಡಪ್ಕ' ನೋ. 

ತಡುಮಾಡು (ಕ್ರಿ). ನೆಲೆಯಾಗಿ ನಿಲ್ಲು ; ಆಸಕ್ತವಾಗಂ ; ತೊಡಗಂ : 
ಬಾಡದ ಬಾಸಿಗಮುಡೆ ಚೆಲ್ಕೋಡದ ದಿವ್ಕಾಂಬರಂ ಮನಂಗೊಳೆ 
ಸುಖದೊಳ್‌ ಮೂಡುವ ಮುಟಾಡುವ ತಡುಮಾಡುವ ಬಗೆಯಿಲ್ಲದಲ್ಲಿ 
ಬಗೆ ಪೆಜಿತುಂಟೆ (ಆದಿಪು. ೬-೪೦). [P * ತಡಮಾಡು' ಎಂಬುದರ 
ಅಪಲಿಖಿತ ] 


ತಡ್ಮೆ (ಕ್ರಿ). ೧. ತಡಮಾಡಂ ; ಹೊತ್ತುಗಳೆ ; ನಿಧಾನಿಸು: “ತಡೆ-, 


ಕಾಲಕ್ಷೇಪೇ ” (ಶಮಧಾ) ; ನಿಡಿಯಲರ್ಗಣ್ಣಳ ಬೆಡಂಗಿಯರ್ಕಳನರ್ಕಂ ನಡೆ 
ನೋಡಿ ಫೋಗಲಾಣದೆ ತಡೆಯೆ ಪಗಲ್‌ ಪಿರಿಯುವಪ್ಪುವಾ ಪುರವರದೆೊಳ್‌ 
(ಕಾವ್ಯಸಾ. ೦೭೮ ಶೂದ್ರಕ); ಜಡಜನಮುಮೆಲ್ಲಮೋದಂ ತಡೆಯದೆ ಕಲ್ಲುಂ 
ಗುರೂಪದೇಶಕ್ರಮದಿಂ (ಕವಿರಾ. ೦-೦೦): ನೀರಂ ಕೋಡು ತಡೆಯದೆ 
ಬಾಯೆಂಬುದುಂ (ಪಂಪಥಾ. ೮-೪0 ವ) ; ತಡೆದೈ ವಂಚಕ ಕೂರ್ತವೊಲ್‌ 
ಕುಜುಪುವೇಲಸ್ದಿಲ್ಲಿರ್ದೆ (ಕಾದಂಪೂ. ೩೨೩); ಅನಲಜೆಯನಂದು ಪರಿಭವಿಸಿಯೆ 
ದಳ್ಳೆಂದುರಿದು ಸೊರ್ಕಿದವನಂ "ಕೊಂದೆಂ ಕುರುಪತಿಯನಿಂ ಕೊಲಲ್ರಡೆದ 
ಪೆನೇ (ಗದಾಯು. ೬-೨೭); ಮಹಾಮಹಿಮ ರಾಜಸುತ ಪ್ರತಿಪತ್ತಿಯೆಂಬಿವಂ 
ತಡೆಯದೆ ವೀರಸಾನ್ತರ ಮಹೀಪತಿ ತಾ ದಯೆಗೆಯ್ದು ಕೊಳ್ಳೊಡಂ. . . 
ನೆಗಟಕ್ಕಿಯನೆಯ್ದೆ ಕೊಟ್ಟನ್‌ (ಮೈಆರಿ. ೧೯೩೦, ೭೪-೩೬ ; 1058): ಮಗನೆ 
ನಿಜಾಯುಧವ ಹಿಡಿ ಶಲ್ಕ ತಡೆಯದಿರೇಳು ಕೃತವರ್ಮ (ಕುವ್ಕಾದ್ರೋ. 
೩-೨3); ಪೆಣ್ಣಿಳಿ ತನ್ನ ಮನದನ್ನ ಮಧುಮಿತ್ರನೆಂಬರಸಗಿಳಿಯಿರುಳ್‌ 
ತಡೆಯೆ ಶೋಕಿಸುತಿರ್ದುದು (ಕಬಫು.೪೬-೪). ೨. ತಡವಾಗಂ ; ವಿಳಂಬ 
ವಾಗು : ಗಾಂಧಾರಿ .. . ತನ್ನ ಗರ್ಭಂ ತಡೆದುದರ್ಕೆ ಕಿನಿಸಿ ಕಿಂಕಿರಿವೋಗಿ 
(ಪಂಪಭಾ. ೧-೧೨ ವು. ಹಿ. ಉಳಿ ; ನಿಲ್ಲು: ಆತನ ಕೆಲದೊಳ್ನೀರಿ ತಡೆದ 
ಬೇಗವೆನಿತು (ಕಾದಂಪೂ. ೪0೬) ; ನಡೆದೊಡೆ ಕಾಲ್ನೊಂದಪುದೆಂದಡಿಗಡಿ 
ಗಾರಯ್ದು ತಡೆಯಿಮೆಂದಾಳಿಯರಂ ಜಡಿವಾ ಜನನಿಯುಂ (ಧರ್ಮಾಮ್ಮ. 
4-88); ತಡೆಯದು ಜವ್ವನಂ ಪದವಿ ನಿಲ್ಲದು (ಅನಂಪು. ೯-೪೫); ಅರಮನೆ 
ಯೊಳಗೆ ಮತ್ತಾ ದಿನ ತಡೆದು ಶ್ರೀ ಗುರುಹುಿಸನಾಥನ ಭಜಿಸಿ (ಧರಣ. 
೩೬-೩೪). ೪. ಅಡ್ಡಗಟ್ಟು ; ಎದುರಿಸು ; ನಿರೋಧಿಸು ; ನಿಲ್ಲಿಸು: 
ಅಡರ್ವುದೆ ವಿಜಯಾರ್ಧ ಗಿರಿಯನಿಂಶೀಗಳೆ ಪೂಣ್ಜೆ ಡೆಗಿಡುವುದೆ ಸಿಂಧುವನಿಂ 
ತಡೆವಂದುವಿದಾವುದೆಮ್ಮನೆವ್ಮುನೆ ಬೆಸಸಾ (ಅದಿ ಪು. ೧೩-೨೦); ಆರ್‌ 
ಕೊಳ್ಳೊಡಂ ತಡೆಯದ ಕನಕರಾಶಿಯುಮಂ (ಅಜಿಪು. ೦೦-೦ ವ); ಖತಿಯಲಿ 
ಮಿಹಿರಸುತನಡಹಾಯ್ಡು ತಡೆದನು ಮತ್ತೆ ಬಾಲಕನ (ಕುವ್ಯಾದ್ರೋ. 
೩-೨೦) ; ಮೇದಿನಿಯೊಳಾರಾದೊಡಂ ವಿಂಡುಕುಳ್ಳೊಡುನ್ನತ ಪರಾಕ್ರಮಿ 
ತಡೆಯಶಿ ವಾಜಿಯನು (ಕೈಮಿಭಾ. 3-೨೮) ; ತಡೆದೊಡೆ ತಡೆವೆವೆಂದು 
ಕಟ್ಟಿ ನುಡಿಪ್ರಿದುಂ (ಕಾಮಾಕ್ಯ. ೧೩೫೯-೦೦). ೫. ತಾಳಿಕೊಳ್ಳು ; ಸೈರಿಸಂ ; 
ಸಹಿಸು: ಪೆರ್ಬೆಟ್ಟೊತ್ತಿ ನೂಕುವ ಮಹಾವಾತಘಾತಮಂ ತಡೆದೊಲೆ 
ಯದಿಪ್ಪಂತಿರೆ (ಕೃಮಿಧಾ. ೪-3೯). ೬. ಸರಿಹೋಗಂ; ಸಹನೀಯವಾಗು; 
ಒಗ್ಗು : ಮುಪ್ಚಿನವರಿಗೆ ರಾಶ್ರೀಊಟ ತಡೆಯುವದಿಲ್ಲ (ಮುಂಬಯಿ. 
೩-೧೫೨). ೭. ಹೆಚ್ಚಾ ಕಾಲ ಬಾಳು; ತಾಳಿಕೆ ಬರಂ; ಬಾಳಿಕೆ ಬರಂ ; 
ಹೋದವರ್ಷ ಕೊಂಡ ಸೀರೆ ನಾಲ್ಕು ತಿಂಗಳು ತಡೆಯಲಿಲ್ಲ (ರೂಂ). 
"ತಡೆತ' ಪರಾ. ೮.ನಿಂತುಹೋಗಂ ; ಸ್ಮಗಿತವಾಗು : ಬಾಳಂ ಕಿತ್ತೆತ್ತಿ 
ಪೊಯ್ಯಲದು ನಾಗವೇದಿಕೆಯಂ ತಾಗಿ ತಡೆಯೆ[ಪಾಕಾಂ.ದೊಡೆ](ಪಂಚತಂ. 
೧೯೭-೯); ಬೆರ್ಚಿ ಭಯವಶದಿಂ ಮೈನಡುಗೆ ಮತಿಗೆಟ್ಟು ಕಾಲ್ಲಳ್‌ ತಡೆದೊಡೆ 
(ಧರ್ಮಾಮ್ಮ. ೭-೮೪); ಉಸಿರಿಕ್ಕುತಿರ್ಪುಸಿರ್‌ ತಡೆದೊಡಮಿಲ್ಲ (ಪಂಪಾಶೆ. 6೩); 
ತಡೆಯದೆಲ್ಲೆಡೆಯೊಳ್‌ ತಾನು ಬೀಸುವೆನೀಯೆಡರನೇಳಿಪೆನೆಂದೆಲರು ಸಡಗರ 
ದಿಂದ . . . ಮುಡಿಯೊಳಾನುವುದು (ಹದಿಬ. ೨-೭. ತಡ್ಕ' ಪರಾ. 


10 


15 


20 


40 


«5 


ತಡೆಕವಾಟ 


ತಡಕೊಳ್ಳು ಿಷತಾಳಿಕೊಳ್ಳೂ; ಸಹಿಸು; ಸೈರಿಸು: ಹವಣಿಸಿ ಹಲವು ಕಬ್ಬು 
ನವ ತಾಡಿಪ ತನ್ನ ತವರವ ತಡಕೊಂಬುದರಿದೆ (ಮೋಹತ. ೪೧-೪೯) ; 
ಕಡು ಕೋಪ ಬಂದಾಗ ತಡಕೊಂಡವನೇ ಜಾಣ (ಗಾದೆ). 
[ದೇ.॥ ತಮಿ. ತಟು, ತಟೈ ; ಮಲ. ತಟು, ತಟಿ; ತುಳು. ತಡೆ; 
ಕೊಡ. ತಡೆ] 


ತಡೆ, (ನಾ). ೧. ತಡ ; ಸಾವಕಾಶ; ವಿಳಂಬ : "ತಡೆವಡು' ಪರಾ. ೨. 


ಅಡ್ಡಿ ; ನಿರ್ಬಂಧ; ವಿಘ್ನ: ಬಯಲಿಂಗೆ ಕಡೆಯಿಲ್ಲ ಮರುತಂಗೆ 
ತಡೆಯಿಲ್ಲ (ಅವಕಂ. ೨೩೬-೦೧೬೯) : ತಪನರಥಮದಾ ಪುರದೆ ಮಿಗೆ ಪುಗಲ್‌ 
ತಡೆಯಿಲ್ಲದಬ್ಬಜಂ ಮಾಡಿದ ರಂಧ್ರಪಥಂಗಳೆಂಬಿನಂ ರಾಜಿಪುವಾ 
ತೆನೆತೆನೆಗಳಂಬುಗಂಡಿಗಳೆನಸುಂ (ಕುಸುಮಾ. ೨-೭೮) ; ತೊಡೆಗಳೊ , .. 
ರಂಭಾವಿಭವದ ತಡೆಗಳೊ ಸಿಂಗರದ ಕಡೆಗಳೋ ಶಶಿಧರನಾ (ಗಿರಿಳ. ೧೦-೩೯); 
ನಿರಾಯುಧರನಿಟ್‌ವಲ್ಲಿ ತಡೆಗಿಡೆಗಳುಂಟೆೇ (ಜಿಬಪು. ೨೦-೦೯); ಈ 
ಕಲ್ಲುಮಣ್ಣಿನ ರಾಶಿ, ನದಿಯ ಓಟಕ್ಕೆ ತಡೆಯಾಗುತ್ತದೆ (ನನದಿ. ೨೩). 
೩. ಅಡ್ಡವಾಗಿ ಬರುವಿಕೆ: ಬಳಿಕ ಕಲಿ ರಾಧೇಯ ಬರುತಿರೆ... 
ವಾಯಸದ ತಡೆ 'ಭೂಮಿಕಂಪ ನಿಜಾಯುಧಂಗಳ ಕಿಡಿ ಗಜಾಶ್ವನಿಕಯ 
ರಥವಾಜಿಗಳ ಕಂಬನಿ ಕಾಣಲಾಯ್ತೊಂದ (ಕುವ್ಯಾಕ. 6-೨೬). ೪. ಸಂಕೋಚ: 
ನುಡಿ ನೋಟ ಸರಸಗಳಿಂದ ಅಡಿಗಡಿಗಬಲೆಯರಂತರಂಗದ ತಡೆಯೊಡೆ 
ಯಿಸುತಿಹನೇನನೆಂಬೆ (ಛರಕ. ೬-೭೯). ೫. ರಕ್ಷೆ; ತಾಯಿತಿ: "ತಡೆಗಟ್ಟು? 
ಪರಾ. ೬, (ನಿಂತಲ್ಲಿಯೇ ನಿಲ್ಲಂವಂತೆ) ಹಾವುಗಳಿಗೆ ಹಾಕುವ ಮಂತ್ರ; 
ಸ್ತಂಭನಮಂತ್ರ : ತಡೆಯೆಂಬ ನುಡಿ ಪಾವಡಿಗರೊಳಲ್ಲದಾ ಪೊಡವಿ 
ಯೊಳಿಲ್ಲ ಭಾವಿಸಲು (ಕುರಾಸಾಂ. 3-೬೯) : ಕೊಡೆಯೆಂಬರಾತಪತ್ರವನು 
ತಡೆಯೆಂಬುದಹಿಮುಂತ್ರದೊಳಗಲ್ಲದಾ ' ದೇಶದೆಡೆಯೊಳೀ ಶಬ್ದಂಗಳಿಲ್ಲ 
(ಮೋಹತ. ೨-೨೦). ೭. ತಿರುಪು ಅಥವಾ ತಿರುಗಣಿ ಸಡಿಲವಾಗದಂತೆ 
ಅದರ ಕೊನೆಯಲ್ಲಿ ಅಳವಡಿಸುವ ಚಿಕ್ಕ ಬಿಲ್ಲೆ : (8). ೮. ಕಿವಿಯ 
ಹಾಲೆಯ ವೆಜ್ಜ ವಂಚ್ಛಿಹೋಗದಂತೆ ಇರಿಸಂವ ಕಡ್ಡಿ,-ಬೆಂಡಂ : 
(೪. ೯. ಮಾಸಲು ಪಡೆ; ಕೈಗಾವಲಿನ ಸೈನ್ಯ (?) : ಶ್ರೀಮನ್ಮಹಾ 
ಪ್ರಧಾನಂ ತಡೆಯ ದಣ್ಣನಾಯಕಂ ಲಕ್ಷ್ಮಣಯ್ಯಂಗಳ್‌ (ಎಇ. ೫11. ೩೩೪-೫; 
1125). ೧೦. ಆಜ್ಞೆ ಅಥವಾ ಕಾರ್ಯ ಜಾರಿಯಾಗದಿರಂವಿಕೆ,-ಸ್ಮಗಿತ 
ಗೊಳಿಸಂವಿಕೆ : ತಡೆಯ ಆಜ್ಞೆ ಹೆಕಾತ್ತನೆ ಆಗಮಿಸಿತು (ನಿಶಉ. ೨೪). 
೧೧. ವೇಗವನ್ನು ತಡೆಯುವ ಸಾಧನ ; ಬಿರಿ: ಗಾಳಿಯ ತಡೆ (ರೂಢಿ). 

ತಡೆಹಾಕುಎ೧. ನಿಲ್ಲಿಸು;' ತಡೆಗಟ್ಟು ; ತಡೆಯಂಂಟಂಮಾಡು : 
ನೀಲ, ಆರ್ಕನ ಹೊಂಕಾರಕ್ಕೆ ತಡೆಹಾಕಿ ಹೇಳಿದನು (ಬಂಗಾಹೆ. ೭೩). 
೨. ಆಕ್ಷೇಪಿಸಂ ; ಆಕ್ಷೇಪಣೆಮಾಡಂ : (82. [ ಎತಡೆ] 


ತಡೆ, (ನಾ). ದಡ ; ತೀರ: “ ತೀರಂ ತಟಂ ಕೂಲಮೆನೆ ತೊಯ ತಡೆ 


[ಪಾ$90. ಡಿ]ಗೆ ನಂಮಂ ” (ಮಂಗರಾ. ೧೨೨-೦೦) ; * ತಡೆ-ತಟಾಎದಂಡೆ ” 
(ತದೃಕೋ. ೧೬); ದೇವರೊಲವುಳ ಓವರ ಕಂಡು ತಾನಾದೆನೆಂದೆೊಡೆ ಚಲಿಸದು 
ಕಂಡಯ್ಯ ನೇಮವೆಂದಡೆ ತಡೆಮುಟ್ಟಿಸಲೀಯ್ಕೆ (ಸಮಾವ. ೧೧-೪೦). 

[ ಆಸಂ. ತಟಾ] 


ತಡೆಅರ್ಜಿ (ನಾ). “ಪ್ರತಿಪಕ್ಷದ ಹೇಳಿಕೆಯನ್ನು ಕೇಳಿದ ಹೊರತು 


ಮಂಂದಿನ ಕ್ರಮ ಜರುಗಿಸಕೂಡದೆಂದು ಹಾಕುವ ಅರ್ಜಿ; ತಡೆ 
ಅರ್ಜಿ :'ಎಚ್ಚರಿಕೆಯ ಅರ್ಜಿ” (0೩೪೮೩. ಇಂಕನಿ.). 
( ತಡ್ಕೆ + ಆರ್ಜಿ ] 


ತಡೆಕಟ್ಟು "ತಡೆಗಟ್ಟು,' ನೋ, 
ತಡೆಕವಾಟ (ನಾ). ತಡೆಯುವ . ಬಾಗಿಲು,-ಕದ : ನೀರು ನಿರ್ಗಮನಾಳ 


ವನ್ನು ಹಾಯ್ದು ತಡೆಕವಾಟದ (ಚೆಕ್‌ವಾಲ್‌) ಮೂಲಕ ಉಗಿಯ 
ಗುಡಾಣವನ್ನು ಸೇರುತ್ತದೆ (ಕವಿಕೋ. 1, ೭೪). [ತಡೆೈ, + ಕವಾಟ] 


Vat-3-25A 


ತಡೆಕಾವಲುಗಾರ 


ತಡೆಕಾವಲುಗಾರ (ನಾ). (ಮಂಷ್ಯರ ಮೊದಲಾದಂವುಗಳಲ್ಲಿ ತಮ್ಮವರು 
ಕೆಲಸಕ್ಕೆ ಹೋಗದಂತೆ) ತಡೆಯಂವ ಕಾವಲುಗಾರ : “ಕಾವಲುಪಡೆ, 
ಗಸ್ತುಪಡೆ; ತಡೆಕಾವಲುಗಾರರು ; ಪಿಕೆಟ್‌ ” (೫10೬6. ಪ್ರತಿನಿ. ೬೨). 
[ತಡ್ಕೆ * ಕಾವಲುಗಾರ (ಆಕಾವಲುಗಾಟ) ) 
ತಡೆಕ್ಕೆ “ತಡಕೆಯ್‌' ನೋ. 
ತಡೆಗ (ನಾ). ತಡೆಯುವವನು ; ಅಡ್ಡಿ ಪಡಿಸುವವನು : 
ರೋಧಕ: - ಈ ೨ ತಡೆಗಂ” (ಕಾಶಕ್ಕ. ೨೩೩). [ತಡ್ಕೆ- -ಗ್ಯ) 
ತಡೆಗಂಬಿ (ನಾ). ತಡೆಯುವ ಕಂಬಿ,_ ತಂತಿ: (ಇಳಿಜಾರಿನಲ್ಲಿ ಹೋಗು 
ತ್ರಿರುವಾಗ) ಗಾಲಿ ತಿರುಗದಂತೆ ತಡೆಯುವ ಕಂಬಿ; ತಡೆಗಂಬಿ (870. 
ಇಂಕನಿ.).. [ ತಡೈ 4 ಕಂಬಿ] 
ತಡೆಗಟ್ಟ, ತಡೆಕಟ್ಟು (ಕ್ರಿ). ೧. ಅಡ್ಡಿ ಪಡಿಸು : ಅಡ್ಡಗಟ್ಟು ; ತಡೆದಂ 
ನಿಲ್ಲಿಸು; ಪ್ರತಿಬಂಧಿಸಂ; ಸ್ತಬ್ಧಗೊಳಿಸು ; ಕಂಪೆನಿಯ ಸೈನ್ಯವು 
ಅವರನ್ನು ತಡೆಗಟ್ಟುತ್ತಿದೆ (ಕೂರಾಣಿ. ೪೩೭) ; ರಾಜಭಟರು ರಾಜಒಡೆಯ 
ನನ್ನು ತಡೆಗಟ್ಟಲಿಲ್ಲ (ಶ್ರೀರಾಯ. ೩೦೦) ;: ಅದನ್ನು ತಡೆಗಟ್ಟುವುದು 
ಅಪ್ಪಾಜಿಯವರಿಂದಲೂ ಸಾಧ್ಯವಲ್ಲ (ಚಿದೇವ. ೨೦೦) ; ವೃದ್ಧಾಪ್ಯ ಮತ್ತು 
ಮೃತ್ಕುಗಳನ್ನು ತಡೆಗಟ್ಟುವ ಉಪಾಯವನ್ನು ಈತ ಕಂಡುಹಿಡಿದಿದ್ದಾನು 
(ಆಶ್ರಮ. ೭೮) : ನಿಯಂತ್ರಣ ಕ್ರಮಗಳಿಂದ ನೊಣಗಳನ್ನು ತಡೆಗಟ್ಟ 
ಬಹುದು (ಅಡುಸೌ. 50). ತಡೆಕಟ್ಟು : ೨. ಮಳೆ, ಬೆಂಕಿ, ಹಾವು, 
ಹುಲಿ ಮರಿಂತಾದುವನ್ನಿ ವಂಂತ್ರಬಲದಿಂದ ಸ್ತಂಭನಗೊಳಿಸು : 
ಭವಭೂತಿಯು ತನ್ನ ವಿದ್ಯದ ಶಕ್ತಿಯನ್ನು ತೋರಿಸಬೇಕೆಂದು ತಡೆಕಟ್ಟಿದನು; 
ಬರುತ್ತಿದ್ದ ಮಳೆಯು ನಿಂತು ಹೋಯಿತು (ನೀತಿಜೆಂ- ೪, ೨೪) ; ಬೇಟೆ 
ಯಾಗದಿದ್ದರೆ ಯಾರೋ ತಡೆಕಟ್ಟಿರುವರು; ಅದನ್ನು ಬಿಡಿಸಬೇಕೆಂದು 
ಮಂತ್ರವಾದಿಯ ಬಳಿಗೆ ಹೋಗಿ ಆ ಶಾಸ್ತ್ರವನ್ನು ನೆರವೇರಿಸುತ್ತಿದ್ದರು 
(ಹುಟ್ಟಹ. ೨೭). [ತಡೆ * ಕಟ್ಟು,) 
ತಡೆಗಟ್ಟು, (ನಾ). ೧. ಅಣೆಕಟ್ಟು: (8). ೨. ಪೀಡಾಪರಿಹಾರಕ್ಕಾಗಿ 
ಕಟ್ಟುವ ರಕ್ಷೆ,-ತಾಯಿಶ. ೩. ಅಡ್ಡಿ ; ತಡೆ; ಪ್ರತಿಬಂಧಕ ; ಯಕ್ಷಿಣಿ 
ಯಾಟದಂತೆ ಫಕ್ಕನೆ ತೆರೆವ-ಕಣ್ಮಾ ಯವಾಗುವ - ಎದ್ದರೆಯ ತಡೆಗಟ್ಟಾ ಗಿ 
ನಿಲ್ಲುವ-ಕದಬಾಗಿಲ್ಲಳೂ (ಜಿಟ್ಮಅ. ೪೯-೮). [ತಡೈ + ಕಟ್ಟು) 
ತಡೆಗಟ್ಟೆ (ನಾ). ಅಡ ಗಟ್ಟಿ ; ಅಣೆಕಟ್ಟು : (8). 
[ ತಡೆ + ಕಟಿ ] 
ತಡೆಗಡಿ (ಕ್ರಿ). ೧.ಐತಡಂಗಡಿ ೧: ವೀರರಂ ತಡೆಗಡಿದ ನೆತ್ತರ ಕಡಲ್ಕಟ್ಟೆ 
(ಇಹರ. ದೇ. ೪೨3-೪); ಮಾಟ್‌ದಡೆ ಕೆಡಹಿ ತಡೆಗಡಿವೆನು (ಹಣಕಾ. ೧೧-೩೮); 
ತಡೆಗಡಿ. ಸುಯೋಧನನೂರೆುಗಳನು (ಕುವ್ಯಾಸ. ೧೩-೩೮) : ತಾನೀ ಬಲವ 
ನೆಟ್‌ ತಡೆಗಡಿದು ಗೋಸಂಕುಲವ ತಿರುಹುವೆನೆಂದು ಮುಂಿದೀಕ್ಷಿಸಿ 
ಕುಮಾರಕರ (ಜೀವಂಶ. ೪೦-೩೪) ; ಎಚ್ಚೊ ಡಚ್ಯುತನ ಬಾಣಂಗಳ ತಡೆಗಡಿದು 
(ಮೋಹತ. ೪೦-೩9) ; ಬಂದ ವಾಜಿಗಳ ನಾನಳವಿಯೊಳ್ಳಾಣೆನೆಂಬಂದ 
ವಾಗಲ್ಕೆ ತಡೆಗಡಿದು ಮೆದೆಗೆಡಹಿದಂ (ಜೈಮಿಛಾ. ೦೨-೪೩). ೨. ಅಡೆತಡೆ 
ಗಳನ್ನು ಗೆಲ್ಲಂ; ವಿಘ್ನವನ್ನು ದಾಟು: (8. ೩. ನಡಂನಡುವೆ 
ಭಂಗವಾಗು : ಆಗಾಗ್ಗೆ ನರಳುದನಿಯಿಂದ ತಡೆಗಡಿಯುತ್ತಿದ್ದ ಅವಳ 
ಮೇಲುಗೊರಕೆಯನ್ನೂ . . . ಕೇಳಿಸಿಕೊಳ್ಳುತ್ತಿದ್ದಾಗ (ಪುನರು. ೩೪೪). 
೪. ನಡುನಡುವೆ ನಿಲ್ಲಿಸು-ಭಂಗಪೂಸು : ಇತರರು ತನ್ನ ಮಾತನ್ನು 
ತಡೆಗಡಿಯಲವಕಾಶಕೊಡಲಿಲ್ಲ (ಪುನಕು- ೧೦೫). "ತಡಂಗಡಿ' ಪರಾ. 
[ ತಡ್ಕೆ * ಕಡಿ] 


“ ರುಂಧನ್‌ 


ತಡೆಗಡಿಸು (ಕ್ರಿ). ಸಂಪೂರ್ಣವಾಗಿ ಕತ್ತರಿಸಿ ಹಾಕಿಸು : ಕ್ಷಾತ್ರವ ತಡೆಗಡಿಸಿ. 


ಚತುರಂಗ ಬಲವನು ಹುಡಿಹುಡಿಯ ಮಾಡುವರು (ಕುಪ್ಕಾಉ. ೪-೭೭). 
[ತಡೆಗಡಿ ಪ್‌ ಇಸ್ಕು ] 


೩೨೫೧ 


ತಡೆಗೆಡು 


ತಡೆಗರ್ಚು (ಕ್ರಿ). ದಂಡೆಯನ್ನು ಹಿಡಿ; ದಡಕ್ಕೆ ಬರು (): 
ಎಡೆವಿಡದಾವಾವ ಕೆಆ ತೊಟ ಬಾವಿಯೊಳ್ತಡೆಗರ್ಚಿದುವು ನೀರ್ವಕ್ಕಿ 
ತಡೆಯದೆ ಬಹುಮೃಗ ಪೊಸ ತುಪ್ಪುಳಾಂತು ಮೆಯ್ವಡೆಯಲೈನರರಳಲಿದರು 
(ಮೋಹತ. ೪-೪೪). [ತಡ್ಕೆ 4 ಕರ್ಚು, 


51 ತಡೆಗಾಲ್‌, ತಡೆಗಾಲು (ನಾ). ೧. ಮಂದೆ ಹೆಜ್ಜೆ ಇಡದಂತೆ ಅಡ್ಡಿ 


ಪಡಿಸುವ ಕಾಲಂ; ಅಡ್ಡಗಾಲು: ಪೌಜು ಬಂದೊಡನೊದಗಲಿಟ್ಟಣಿಪ 
ಜನದ ತಡೆಗಾಲ್ಲಳಿಂದಾ ಸುತಂ ಪೊಡೆಗೆಡೆಯಲು (ಧಾವಚಿಂ. 
ಸಂದಣಿಪ ಮಂದಿಯೊಳಪೊಕ್ಕು ನಿಂದು `ನಿರೀಕ್ಷಿಪಾಗಳ್ಳ ವಿವ ಪಡೆಯ 
ತಡೆಗಾಲ್ಪೊಡೆಯೆ ಪೊಡವಿಯೊಳ್ಳಿಡೆದು ಕಣ್ಣೆಟ್ಟಳಲ್ಲು (ರಾಜೀ. ೦೩-೯೫೭). 
"ತಡೆಗಾಲ್ಕೊಯ್‌' ಪರಾ. ೨. ತಡೆತಡೆದಂ ನಡೆಯಂವ ಕಾಲು; 
ತಡವರಿಸುವ ಕಾಲು: ಸೆಡೆವ ನಡೆ ತೊಡೆಯ ತಡೆಗಾಲ್‌ ನಡುವಿಂಗತಿ 
ಗಾಢದುಡಿಗೆ ಬಡತನು . . . ಸೊಗಯಿಸಿತ್ತು ಪಂಕಜಮುಖಿಯೊಳ್‌ 
(ಗಿರಿಕ. ೩.೨೨). ತಡೆಗಾಲು : ೧. ತಿವಿದು ಹಿಂಗುವ ಭಟನ ಪವನಜನವಚಿ 
ತಡೆಗಾಲಿಂದ ಕೆಡಹಲು (ತೊರರಾ. 3-೫-೩೩) ; ಓಡೆ ಬೆಂಬತ್ತುತಂ ತಡೆಗಾಲ 
ಹೊಡೆದಲ್ಲಿ ಕೂಡೆ ಬೊಬ್ಬಿ ಅೌದು (ವೀಶೈಪು. ೨-೧೨-೨೩); ತಡೆಗಾಲೊಳಾತನಂ 
ಕೆಡಹಿ ಭುಜಯುಗ್ಮಮಂ ತೊಡರಿಕೊಂಡುಪ್ಪರಿಸಿ (ಕೈಮಿಭಾ. ೨೪-೩೪) 
[ತಡೆ * ಕಾಲ್‌) 
ತಡೆಗಾಲು "ತಡೆಗಾಲ್‌' ನೋ. 
ತಡೆಗಾಲ್ಬೊಡೆ (ಕ್ರಿ). ತೊಡರಂಗಾಲಂ ಹಾಕು ; ಕಾಲಿಗೆ ಅಡ್ಡ ಬರಂ : 
ಮೊಗಮಂ ಮುರಿದು ಮೊಲೆಯೂಡಲಡ್ಡಸಾರ್ಚಿದ ವಲ್ಲೆ 'ಮುರ್ದಂತೆ 
ಪರಿಚಯಕ್ಕೆ ಪರಿತಂದು ಡೆಕಹಾಯಪಾಲಂ ತೊಡೆಯೊಳ್‌ ತಡೆ 
ಗಾಲ್ಪೊಡೆದು ಕೊಣಕಿಡುವ ಕೊಣಸುಗಳಂ ಪಿಡಿದು ಮುದ್ದಾಡಿಸುತ್ತುಂ 
(ಅರ್ಥನೇ. ೧-೯೨ ವ). *[ ತಡೆಗಾಲ್‌ + ಪೊಡೆ] 
ತಡೆಗಾಲ್ಹೊಯ್‌ (ಕ್ರಿ). ಅಡ್ಡಗಾಲುಹಾಕು,-ಹೊಡೆ: ಹೊಯ್ದು ತುಜಿ; 
ಬನು ಹಿಡಿದು ತಡೆಗಾಲ್ಮೊಯ್ದು ಕೆಡಹಿದನು (ಕುಭ್ಮಾಕ. ೦೯-೪೮); ಬಾಸುಳೇ 
ಳ್ವಂತೆ ಬಡಿವ ತಡೆಗಾಲ್ಹೊಯ್ದು ಓಸರಿಸದೆ ಕೆಡಹುವನು ಗಾಸಿಮಾಡು 
ವನು ಮಕ್ಕಳನು (ನೇಮಿಸಂ. ೦೫-೧೦೦). 
[ ತಡೆಗಾಲ್‌ + ಪೊಯ್‌, ] 
ತಡೆಗಾಅ (ನಾ). ಹಾವಿಗೆ ತಡೆಮಂತ್ರವನ್ನು ಹಾಕಂವವನು; ಗಾರುಡಿಗ: 
ಹಾವನು ನಾ ಪಿಡಿವರೆ ತರಳ ನಾ ತಡೆಗಾಜನೆ (ಕನಳ. ೫೦-೬). 
[ ತಡ್ಕೆ * - ಕಾಣ) 
ತಡೆಗಿಡು "ತಡೆಗೆಡಂ' ನೋ. 
ತಡೆಗೆಡವು "ತಡೆಗೆಡಹು' ನೋ. 
ತಡೆಗೆಡಹು, ತಡೆಗೆಡವು (ಕ್ರಿ). ಅಡ್ಡಗಟ್ಟಿ ಕೆಡಹು.-ಉರುಳಿಸಂ : 
ನುಡಿಯವೆ ನೀನಿಂತಿರ್ದೊಡೆ ಕೆಡೆನೂಂಕಿ ಪೊರಳ್ಳಿ ಗಂಟಲಂ ಮೆಟ್ಟಿ ಕರಂ 
ತಡೆಗೆಡಹಿ ತನುವ ಜಡಿದೆನ್ನೊ ಡಮೆಯನುಗುಟ್‌ಸದೆ ಮಾಣೆಂ (ಧರ್ಮಾಮ್ಮ. 
93-೨೦೯) ; ತಡೆಗೆಡಿ ಮೂಗಂ ಕೊಯ್ಯದೆ ಮಾಣ್ಬನೆ (ಬಸವ. ೪೦೨). 
ತಡೆಗೆಡವು : ವಾನರ ವರಧ್ವಜಂ ಮುಳಿದು ನೀಲಧ್ವಜನ ಸೇನೆಯಂ 
ತಡೆಗೆಡವು[ಪಾಕಾ. ಗಡಿಯು]ತಾತನಂ ಮಂಸುಕಿದನನೂನ ಶರಜಾಲದಿಂ 
(ಜೈಮಿಭಾ. ೮6-೩೭). [ತಡೆ + ಕೆಡಹು (ಕೆಡವು) 
ತಡೆಗೆಡು, ತಡೆಗಿಡಂ (ಕ್ರಿ). ತಡೆಯಿಲ್ಲದಂತಾಗು ; ಅನಿರ್ಬಂಧವಾಗು : 
ಅಡ್ಡಿ ಯಿಲ್ಲದಿರಂ : `ನಡೆಗೆಡೆ ಚಿತ್ತಂ ಧೃತಿಲತೆ ಕುಡಿಗೆಡೆ ಮನಸಿಜ 
ವಿಕಾರತತಿ ಮಾನಸದೊಳ್ತಡೆಗೆ[ಪಾಕಾಂ- ಗಿ]ಡೆ ಕೈಯಂಕುಶಮದಂ ಪಡಲಿಡೆ 
ಧರಣಿಯೊಳಿ ವಿರಹವಿಹ್ಹಳನಾದಂ (ವೃಷವಿ. ೨೮-೨೧). ತಡೆಗಿಡು: 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ ತಡ್ಕೆ + ಕೆಡ್ಕು ) 


೮-೧೮) ; 


ತಡೆಗೆಡ 


ತಡೆಗೆಡೆ (ಕ್ರಿ). ನಡೆಗೆಟಟ್ಬ ಬೀಳು; ಎಡವಿ ಬೀಳು: ಉಡಿದುಡಿದು 
ಸೂಸಿದ ಮೃದುಮೃಣಾಳನಾಳೆ ತಂತುಜಾಲಕದೊಳೊಯ್ಯನೊಯ್ಯನೆ 
ರಯ್ಯಮೆನೆ ನಡೆವೆಡೆಯೊಳಡಿ ತೊಡಂಕಿ ತಡೆಗೆಡೆವ ತರುಣಿ ಮರಾಳಂಗಳಂ 


ಕಂಡು (ರಾಜಶೇ. ೬-೨೪ ವ), [ತಡೆ 4 ಕೆಡೈೆ;] 


೩೨೫೨ 


ತಡೆಗೆಯ್‌ (ಕ್ರಿ). ಸ್ವಂಭನಗೆೊಳಿಸು ; ಚಲಿಸದಂತೆ ಮಾಡು: ಚೈವನಂ | 6 


ತನ್ನೊಂದು ಬಲ್ಮೆಯಿಂ ಸುರಪನುಮಂ ಕೈದುಮಂ ತಡೆಗೆಯ್ದಂ (ಕಾಮಾಕ್ಯ. 
೭೦-೧೯). [ತಡ್ಕೆ * ಕೆಯ್ಮ್‌ ]. 
ತಡೆಗೊಳ್‌ (ಕ್ರಿ). ಅಡ್ಡಬರಂ; ಅಡ್ಡಿಯಾಗು; ಅಡ್ಡಗಟ್ಟು; ತರುಜಂ: 
ಕೂರ್ಪ)ಡುಗದೆ ಬಂದು ತಾಗೆ ಯಮಳರ್‌ ತಡೆಗೊಂಡೊಡೆ[ಪಾಕಾಂ. 
ರರಾರ್ತೆಡೆಗೋದಡೆ]... ರಥಂಗಳಸಚ್ಚುಡಿಯೆಚ್ಚು (ಪಂಪಥಾ. ೦೨-೧೬೨) 
[ ತಡ್ಕೆ * ಕೊಳ್ಳ) 
ತಡೆಗೊಳಿಸು (ಕ್ರಿ). ೧. ಅಡ್ಡಿಪಡಿಸಂ; ನಿಲ್ಲಿಸು: (೪. ೨. ಕಟ್ಟು; 
ಬಂಧಿಸಂ: ಉದ್ದಾನೆಂ, ಬಂಧನಂ - ೨ ಕಟ್ಟಿಹಾಕುವುದಕ್ಕೆ ಹೆಸರುಗಳು, 
ಕಟ್ಟು; ತಡೆಗೊಳಿಸುವಿಕೆ (ಸಿದ್ಧಾಂತಿ. ೨೦೪). 
[ ತಡೆಗೊಳ್‌ + - ಇಸ್ಕು] 
ತಡೆತ, ತಡತ (ನಾ). ಹೆಚ್ಚುಕಾಲ ಉಳಿಯುವಿಕೆ ; ಬಾಳಿಕೆ; ತಾಳಿಕೆ: 
ಈ ರೀತಿ ತಡೆತ ಬಾರದ ಬಟ್ಟೆಗಳನ್ನು ಇಂಥಾ ಉಪಯೋಗಕ್ಕೆ ಕೊಳ್ಳುವುದು 
ಅನುಚಿತ (ಗೃಹವಿ. ೮೧) ; ಹೊರಗಡೆ ತಡೆತ ಬರುವ, ಮೆದುವಾದ ಅಸ್ಥಿ 
ಪಂಜರ-ಬಾಹ್ಯೆ ಚರ್ಮವಿದೆ (ಕೀಟದೆ. ಇ). ತಡತ : ಯಾಕೋ ಈ ಸೀರೆ 
ತಡತ ಬರಲೇ ಇಲ್ಲ (ರೂಂ). [ತಡ್ಕೆ - -ತ್ಯ) 
ತಡೆನಡೆ (ನಾ). ನಿಧಾನವಾದ ನಡಿಗೆ: ನಿಧಾನಚಲನ; ಮಂದಗತಿ; ತಡೆನಡೆ 
(Drag. ಇಂಕನಿ). [ ತಡ್ಜೆ * ನಡ್ಡೆ) 
ತಡೆಪ (ನಾ). ತಡ ; ಸಾವಕಾಶ ; ನಿಧಾನ : ತೊಡೆಪಂ, ನಡೆಪಂ, ಮೊಗೆಪಂ, 
ತಡೆಪಂ, ಅಣೆಪಂ (ಕಜ್ಮಾನು. ೩೬೧ ಪ್ರಯೋ). "ತಡೆಪಂಬೆಟು' ಪರಾ. 
[ತಡ್ಕೆ * -ಪ್ಶ) 
ತಡೆಪಂಬೆಲು (ಕ್ರಿ). ಸಾವಕಾಶವಾಗು; ನಿಧಾನವಾಗಂ : ಬೆಳರ್ಗೆಂಪಡಿ 
ದಧರವಿಂಪನಪ್ಪಿದ ನುಡಿ 'ತಡೆಪಂಬೆತ್ತ ನಡೆ ನಿಜಂ ಕೋಮಳೆಯಾ 
(ಜಂದ್ರಪು. ೬-೬೮). [ತಡೆಪ+ ಪೆಜ್ಮು) 
ತಡೆಬಂಡೆ (ನಾ). ತಡೆಯುವ ಬಂಡೆ : ಓಡಿ ಹೋಗುವ ಬಾಣಭಟ್ಟ ಅಂದು 
ಪ್ರಳಯಪೂರದ ತಡೆಬಂಡೆಯಾಗುತ್ತಾನೆ (ದಾಣಆ. ೧೪೨). 
[ ತಡೆ; * ಬಂಡೆ] 
ತಡೆಬಡೆ (ನಾ). ೧. ಅಡ್ಡಿ; ಆತಂಕ ; ಅಡೆತಡೆ: ಜನಗಳ ತಡೆಬಡೆ ಇಲ್ಲದ 
ಮಾತಿನ ಪ್ರವಾಹವನ್ನು ಕೇಳಿ ಕೇಳಿ ಮಾಲತಿಗೂ ಚಿಟ್ಟುಹಿಡಿದಿತ್ತು 
(ಪಠಂಗ. ೨೯) ; ಅವರ ನಿವೃತ್ತಿಯ ಕುರಿತ ಇತ್ಯರ್ಥವು . . . ತಡವಾಗು 
ತ್ತಿರುವಾಗ ಬಂದಿತು ಮೃತ್ಯುವು ಅದಕ್ಕೆ ತಡೆಬಡೆಯಿಲ್ಲವಾಗಿ (ಇಂಡಾಪ. 
೨೦-೯೩). ೨. ನಿಲಂಗಡೆ ; ವಿರಾಮ : ನಾಲ್ಕೈದು ದಿನ ತಡೆಬಡೆಯಿಲ್ಲದೆ 
ಅಗೆದರು (ಹುಟ್ಕಹ. ೬೨); ಊರನ್ನು ತಲುಪುತ್ತಲೇ ತಡೆಬಡೆಯಿಲ್ಲದೆ 
ಅಂಗಡಿಯನ್ನು ತೆರೆಯುವ ಯೋಚನೆಯಲ್ಲಿ ಬಂದ (ಗಂಗಾಳ. ೦೩). "ಅಡೆ 
ತಡೆ' ಪರಾ. [ತಡೆ * - ಪಡೆ] 
ತಡೆಬಿಡು "ತಡೆವಿಡು' ನೋ. 
ತಡೆಮಂತ್ರ (ನಾ). ಸ್ತಂಭನಗೊಳಿಸುವ ಮಂತ್ರ : ಕಡಿಕಡಿದು ಕೆಡಹಿದರ್‌ 
ಕುರಿಕೋಳಿ ಲಕ್ಕಮಂ . . . ಕೂಗಿದರ್‌ ತಡೆಮಂತ್ರಮಂ (ಶ್ರೀರಾಮಾ. 
೬೭೦-೨೪೦). [ತಡ್ಕೆ ಮಂತ್ರ] 
ತಡೆಯಿಡು (ಕ್ರಿ). ಅಡ್ಡಿಯುಂಟುಮಾಡಂ ; ತಡೆಯೊಡ್ಡು : ಬಲ್ಲಿದನಂಕ 
ಮಾಲೆಗೆ ತಡೆಯಿಡಲೇಕೆ ಹಲ್ಲ ಹೋಗಾಡಲದೇಕೆ (ಛರಣ. ೩೯-೨೩). 
[ ತಡೆ, * ಇಡು] 


10 


ಡು 


8 


26 


0 


36 


40 


48 


ತಡೆದೇಂಟೆ 


ತಡೆಯಿಸು, ತಡೆಸಂ (ಕ್ರಿ). ಅಡ್ಡಿ ಪಡಿಸಂ ; ವಿಘ್ನಬರಂವಂತೆ ಮಾಡಂ ; 
ನಿರ್ಬಂಧಿಸು: ನಿನ್ನನೆ ಪೂಜಿಸಿ ಪಡೆದರ್ಕನ್ನೆಯರಭಿಮುತಮನಾದ 
ವಾರಾಧಿಸಲಾನಿನ್ನೆವರಂ ರತಿಪತಿ ನೀನೆನ್ನ ಮನೋರಥಮನೇಕೆ ಪೇಟ 
ತಡೆಯಿಸಿದೈ (ಕಾದಂಉ. ೭೮೪). ತಡೆಸು : ನುಡಿಸು ಕೈಲಾಸಮಂ ಕೆಡಿಸು 
ಹರಸಾಸಮಂ ತಡೆ[ಪಾಕಾ. ಡ]ಸದೆನ್ನಿಂ ದಾಳಿಯಿಡಿಸು ಬೇಗದೊಳೆ 
ನುತ್ತೊಡನೊಡನೆ ನೇಮಿಸಿದನು (ಜಿಬಪು. ೪೭-೨3); ಆರೆನ್ನನಿಂತು ತಡೆ 
[ಪಾಠಾಂ. ಡ]ಸಿದರಾಯ್ತೆ ದುರ್ಭಿಕ್ಷಮೂರೊಳ್ಳಳೆಯದೆ ಧಾನ್ಯಂ (ಕೈಮಿಭಾ. 
೬-೫೦). [ತಡ್ಯೆ+೬- ಇಸು] 
| ತಡೆಯುಸಿರ್‌ (ನಾ). ತಡೆತಡೆದು ಆಡುವ ಉಸಿರಂ: ಕಿರುಬೆಮರ 
ತಡೆಯುಸಿರ ಕರುಣಾಸ್ಪದೆಯಾಗಿ (ಮಂತ್ರಶ. ೩೮-೧೫). 
[ ತಡೆ; * ಉಸಿರ ] 
ತಡೆಯೋಟ (ನಾ). “ಸ್ವಾಭಾವಿಕವಾಗಿರಂವ ಅಥವಾ ಕೃತಕವಾದ ತಡೆ 
ಗಳನ್ನು ದಾಟಿಕೊಂಡಂ ಓಡಬೇಕಾದ ಜೂಜೋಟ : ತಡೆಯೋಟ” 
(Obetacle-race. ಇಂಕನಿ.) [ತಡ್ಕೆ * ಓಟ) 
ತಡೆರಾಜ್ಯ (ನಾ): “ಎರಡು ಪ್ರಬಲರಾಜ್ಯಗಳ ಮಧ್ಯೆ ಇದ್ದು ಒಬ್ಬೊಬ್ಬ 
ರಿಗೆ ಕಾದಾಟದ ಸಂಬಂಧವನ್ನೂ ಕಡವೆಂ ಮಾಡಂವ ಸಣ್ಣ ರಾಜ್ಯ : 
ತಡೆರಾಜ್ಯ” (೫೩ 15-64466. ಇಂಕನಿ.).. [ ತಡೈೆ * ರಾಜ್ಯ] 
ತಡೆವಡು (ಕ್ರಿ). ತಡವಾಗು ; ನಿಧಾನವಾಗು : ಬಿನದಿಪ ಕಾಮಿನಿಯರ್ಗೆ 
| « ಎ ಮೊಸಲೊಳ್‌ ಬೆಮರ* ಪನಿಯೆ ತೆಳ್ಸದಂಪು ಕೆಂಪಡರೆ ಎರ್ದೆ ದಡ 
ದಡಿಸೆ ಸುಯ್‌ ಪೆರ್ಚೆ ನಡೆ ತಡೆವಡೆ (ರಾಮಾಕ್ಕ. ೧೨3೩-೭). 
[ ತಡ್ಕೆ * ಪಡ್ಡು] 
ತಡೆವಡೆ, ತಡೆಹಡೆ (ಕ್ರಿ). ಅಡ್ಡಿ ಗೊಳಗಾಗು ; ತಡೆಯಂಲ್ಪ ಡಂ; ನಿಂತು 
ಹೋಗು: ಸಡಗರಗಳಲ್ಲಲ್ಲಿ ತಡೆವಡೆದು .ಸುಗಿದು ನುಡಿಯರಾರುಂ 
(೫ಾಲೂರ. ೧೩೮-೩೪೮). ತಡೆಹಡೆ : ಅಲ್ಲಿ ತಡೆಹೆಡೆದು ತಾಂ ತಳುಹಿಲ್ಲದೆ 
ನಿಜದೇಶಕೆಯ್ದೆ ವಂದು (ಧರ್ಮಪ. ೨-೩೯). 
[ ತಡ್ಮೆ * ಪಡ್ಕೆ.] 
ತಡೆವರ್‌ (ಕ್ರಿ). ಅಡ್ಡಿಯಾಗಿ ಬರಂ : ತಡೆಯುಂಟುಮಾಡು : ಕಂಬ 
ನಿರ್ನೆರಮಾವುಜ್ಞೂಗಕ್ಕೆ ತಡೆವರ್ಪರ್‌ (ರಾಮಾರ್ಕ. ೩೬-೨). 
[ ತಡೆ * ಬರ, ) 
ತಡೆವಲೆ (ನಾ). ಒಂದು ಬಗೆಯ ಬಲೆ: ನಡುವಲೆ ತಡವಲೆ ಸಿಡಿವಲೆ 
ನಿಡುವಲೆಗಳೊಬ್ಬದವು ಲುಬ್ಧಕರೊಳ್‌ (ಗಿರಿಕ. ೧-೮೦). 
[ ತಡೆ, * ಬಲೈ) 
ತಡೆವಿಡು, ತಡೆಬಿಡು (ಕ್ರಿ). ೧. ತಡೆಯನ್ನು ತೆಗೆದುಹಾಕು ; ಬಂಧನ 
ದಿಂದ ಬಿಡಂಗಡೆ ವಮಾಡಂ : ಪಟುಭಟರ್ತಾಗಿದರ್ಕಲ್ಪ ಮೇಘಂಗಳಂ 
ತಡೆವಿಟ್ಟ ಮಳೆಯೆನಲ್ಕಣೆಗಳಯುತೆ '(ೃಮಿಛಾ. ೮-3೯). ೨. ಮಂತ್ರ 
ಪ್ರಭಾವದಿಂದ ಮಂಕ್ತವಾಗು. ೩. ಬಿಡುಗಡೆ ಹೊಂದ); .ಸ್ವತಂತ್ರ 
ವಾಗು : ತಾಂ ತನಗೆ ಹಯಂ ತಡೆವಿಟ್ಟ ಪಾವೆಂತಂತು ನಡೆವಟ್ಟು 
ತನ್ನಿಚ್ಚೆಯಿಂ ಪೋಗೆ (ರಾಮಾಶ್ಮ. ೧೩೮-೧೨). ತೆಡೆಬಿಡು : ೧. ತಡೆಬಿಟ್ಟ 
ಕಂಬನಿಯ ಕೈಯಿಂದ ಮುಂಗಾಣದೆಡಹುತ್ತ ತಾಗುತ್ತ ಒಡವರ್ಪ ಪರಿ 
ವಾರಮಂ ಕಂಡು (ಹಡಳಾ. ೯-೨೦). [ತಡೆ , ಬಿಡು, 
ತಡೆವೇಂಟೆ, ತಡೆವೇಟೆ (ನಾ). -ಒಂದಂ ಬಗೆಯ ಬೇಟೆ ; ಮೃಗಗಳನ್ನು 
ತಡೆದು ಆಡುವ ಬೇಟೆ: ಭಾಸುರ ವರೂಥವನೇಟ* ಭೂಪಾಲಮಕರ 
ಧ್ವಜಂ ನಡೆಯೆ ತಡೆವೇಂಟೆಗೆ (ಹಡಕಾ. ೬-೧); ಮೇಲ್ವಾಸು ಮಂಚಗಳ 
ಗಡಣವೆಯ್ದಿತು ರಾಯನ ನಿಯಮದೊಳಂದು ತಡೆವೇಂಟೆಯ ಸಮಕಟ್ಟು 
(ಕುರಾಸಾಂ. ೨೭-೪೬). ತಡೆವೇಟೆ : "ತಡೆವೇಟೆಕಾತಿ' ಪರಾ. 
[ ತಡೆ + ಬೇಂಟೆ ] 


ಫಡೆವೇಂಟೆಕಾತಿ ೩೨೫೩ 


ತಡೆವೇಂಟೆಕಾತಿ, ತಡೆವೇಟೆಕಾತಿ (ನಾ). ತಡೆವೇಟೆಯನ್ನು ಆಡುವವಳಂ: 
ಜನಮನದ ಸಂಕಲೆವನೆಯೊ ಲೋಚನಮೃಗದ ತಡೆವೇಂ[ಪಾಕಾಂ. ವೇ) 
ಟೆಕಾತಿಯೊ ಮನುಮಧನ ಸಂಜೀವನೌಷಧಿಯೋ . . . ಎನಿಸಿದೂರ್ವಸಿ 
ಬಂದಳು (ಕುವ್ಮಾಅ. ೮-00). ತಡೆವೇಟೆಕಾತಿ : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ ತಡೆವೇಂಟೆ + - ಕಾತ್ಮಿ] 

ತಡೆವೇಟೆ "ತಡೆವೇಂಟೆ' ನೋ. 

ತಡೆವೇಟೆಕಾತಿ "ತಡೆವೇಂಟೆಕಾತಿ' ನೋ. 

ತಡೆಸು “ತಡೆಯಿಸು' ನೋ. 

ತಡೆಹಡೆ "ತಡೆವಡೆ' ನೋ. 


ತಡೆಹಿಡಿ (ಕ್ರಿ). ೧. ತಡೆದು ಹಿಡಿ; ಆಡ್ಲಿಪಡಿಸು; ನಿಗ್ರಹಿಸು: 


ಅವರಿವರು ಓಡಿ ಬಂದು ಜಗಳವನ್ನು ಬಿಡಿಸಿ ತಮ್ಮನನ್ನು ತಡೆಹಿಡಿದರು 
(ತಿಂಮತ. 48). ೨. (ದುಃಖ ಮೊದಲಾದ ಭಾವಗಳನ್ನು) ಒತ್ತಿರಿಸು; 
ಅದುಮಿಡು; ಹತ್ತಿಕ್ಕು: ಉಮ್ಮಳಿಸಿ ಬಿರುತ್ತಿರುವ ಎದೆಯ ದುಃಖವನ್ನು 
ಪ್ರಯತ್ನಪೂರ್ವಕವಾಗಿ ತಡೆಹಿಡಿಯುವಂತೆ .. . ತೋರುತ್ತಲಿತ್ತು (ಜಿತೆಸ. 
೧೦೪): ಉಕ್ಕುತ್ತಿದ್ದ ಕಣ್ಣೀರನ್ನು ಬಿಗಿಯಾಗಿ ತಡೆಹಿಡಿದನು (ಪುನರು ೦೯೦). 
೩. ಪ್ರಕಟ ಪಡಿಸದೆ ಇರು ; ಜಾರಿಗೆ ತರದೆ ನಿಲ್ಲಿಸಂ: ಪರೀಕ್ಷೆಯ 
ಫಲಿತಾಂಶವನ್ನು ತಡೆಹಿಡಿದಿದ್ದಾರೆ (ರೂಂ). [ತಡೆ + ಹಿಡಿ;( ಪಿಡಿ) ) 

ತಣ್‌, ತಣ್ಮಿ (ಕ್ರಿ). ತಣ್ಣಗಾಗು ; ಉಷ್ಣವಳಿ ; ಆರು : ಲಂಕೆ ಮಿಳ್ಮಿಳನೆ 
ಬೆಬ್ಬಳಿಸೆ, ಭಯಕೆ ನೆತ್ತರ” ತಣ್ಮವೋಲ"್‌ (ಶ್ರೀರಾಮಾ. ೭೩೩-೬೬೦), 
ತಣಿ : ಬಿಸಿಲ್‌ ತಣಿಯೆ ತಂಗಾಳಿ ಮೈದೋಟ್‌ . . . ಸೀತಾಲಕ್ಷ್ಮಣ 
ರುತ್ತರಾಭಿಮುಖರಾಗಿ ಪೊಜಿಮಟ್ಟರ್‌ (ರಾಮಾರ್ವ, ೩೨-೩); ತಣಿದನ್ನ 
ತಂಗುಳಿನಿಕ್ಕುಂ (ಕರ. ೧೨೪); ಚಹಾ ಆಗಲಿ, ಬಿಸಿ ಇರುವಾಗಲೇ ಅದನ್ನು 
ತಣಿಯುವ ಮೊದಲೇ ತೆಗೆದುಕೊಳ್ಳಿ (ಒಂಟಿದ. ೦೭೦). 

[ದೇ.8 ತಮಿ. ತುಳು. ತಣಿ] 

ತಣ್‌, , ತಂ,, ತಣ್ಣು (ನಾ). ೧. ತಂಪು; ಶೈತ್ಯ : (ಕಿ). (ಗಂ). ೨. 
ತಂಪಾದ ; ಶೀತವಾದ ; ತಣ್ಣ ಗಿರಂವ ; "ತಣ್ಣ ದಿರ್‌', "ತಣ್ಣ ಳಸ', 
"ತಣ್ಣೊಡರ್‌', "ತಣ್ಬಿ ಸಿಲ್‌ ' ಪರಾ. ತಂ: ಫಿ "ತಂಗಡಲೆ' 
"ತಂಗಾಲ' ಪರಾ. ತಣು : ೧. ತಣುವಿರಬಲ್ಲುದೇ ಅತಿಶುಷ್ಕ ವಾದ 
ಪರ್ಣತರುವಿಡಿದ ಅನಲನ ನಡುವೆ (ಮೋಳಿಮಾ, ೧೬೦-೬೦೧) ; ಸಕಲ 
ಗಣಸಂಕುಳಂ ತಣು[ಪಾಠಕಾಂ. ನು]ವಿನೋಕುಳಿಯಾಡಿ (ಬಸರ. ೭-೦೮೪) ; 
ಭಾನು ತಣುವಾದಾನು ಸೋಮ ಸುಟ್ಟಾನು . . . ಜಗ ಶೂನ್ಯವಾದೀತು 
ಮೌನದಲಿ ಹಿದ್ಧನಿರಂ (ಮಾಕುಕ, ೭೮೪). 

[ “ತಣ. / ತಮಿ. ಮಲ. ತಣ್‌ ; ತುಳು. ತಣು ; ಕೊಡ. 
ತಣಿ. / ಪ್ರಾ. ತಣ್ಣಾಯ ಎ ಒದ್ದೆಯಾದ, ತೇವವಾದ] 

ತಣವು "ತಣಿವು' ನೋ. 

ತಣಾಪತ್ತಿ (ನಾ). ದೇವಾಲಯದ ವ್ಯವಸ್ಥಾಪಕ: ಸ್ಥಾನಪತಿ: ತಣಾಪತ್ತಿ 
ದೆಯಳ ಜೀಯನುಂ ಊರಪುರವನ್ನು ೩ » ಸಕ್ಷಿ (ಎಕ. 11%. ಸಂಜನ. 
೦೯೯-೨3೧, 1). "ತಾನಪತಿ' ಪರಾ. ( ಎಸಂ. ಸ್ಥಾನಪತಿ] 

ತಣಿ,, ದಣಿ, (ಕ್ರಿ). ೧. ತೃಪ್ತಿಹೊಂದಂ; ಸಮಾಧಾನಗೊಳ್ಳು : “ ತಣಿ 
ತೃಪ್ತೌ ” (ಕಮಧಾ) ; ನೆಲನಂಂ ವೆಳೆಗಾ ಪಾರ್ವ್ವರು[0] ಪ್ರಜೆಯುಂ ತಣಿಗೆ 
(ಎಳ, ೪11, ಶಿಕಾರಿ. ೧೫೪-೧೮ ; 685); ಕರುಣಿಸಿ ಪರ್ವಮೆಂದು ತಣಿಯೆ 
ಯುಣಲಿಕ್ಕಿದೆನೆಂದೊಡೆ (ಪಡ್ಮಾರಾ. ೭೭-೧೫); ಆತಂ ಬೆರಸದೆಲ್ಲಮಂ ತಿಂದು 
ತಣಿಯದೆ ಪಲ್ಲಂ ತಿಂಬಂ (ಪಂಪಥಾ. ೩-೨೫) ; ಜಗಮೆಲ್ಲಂ ತಣಿಗುವೊಂದು 
ಬಳ್ಳಿಯ ಕಾಯೊಳ್‌ (ಲೋಕೋಪ. ೬-೩೮) ; ಮಾಣುದರವಿದೆ ಬೀಗಿಹೆದು 
ಕಲ್ಯಾಣಿದೇವಾ ತಣಿಯಿರೇ (ಬಸಪು. ೯-೩) ; ಕಮ್ಮನೆ ತುಪ್ಪ ಕಜ್ಜಾಯ 
ಪಾಯಸದಿಂದೆ ದಮ್ಮನೆ ತಣಿದೆವೆಂದೆನುತ (ಮೋಹತ. ೩-8೯) ; ಅದಕ್ಕೆ 


೩೦ 


40 


ತಣಪ್ಶ 


ತಂದೆನು ನಿನ್ನೆಡೆಗಿಂದು ಕಡುಬಂ ತಣಿವಂದಂ ನೀಡೆಂದು (ಗಜೇಶ. ೨-೩೦). 
೨. ಆಯಾಸಗೊಳ್ಳು ; ಸೋತುಹೋಗು : “ ದಟ್ಟಂದಟ್‌ದು[ಪಾಕಾ. 
ಗೆಂಟೆಂದೆಆ್‌ದು] ದೆನೆಲ್‌ ತಣಿದುದು ” (ಶತುನಿ. ೩೪): ಧೈರ್ಯಗೆಟ್ಟುದು 
ಕೂಡೆ ಕುರುಸೇನೆ . . . ತಣಿದುದೈ ಪರಿಭವದ ಸೂಜ*ಯಲಿ (ಕುವ್ಯಾಬ್ರೋ. 


`೧೬-೦೨). ದಣಿ: ೧. ಇತ್ತುದನೆ ಕೊಂಡು ದ[ನಾಕಾ ತ]ಣಿಯದೆ 


ಮತ್ತಿನ್ನುಂ ಬೇಕುಮೆಂದು ಪಾಯ್ವೈರ್ಮೂಢರ್‌ (ಸಮಪ. ೩೯೦-೨೭ 
ಅನು. 7); ಆಡಿ ಕಾಲು ದಣಿಯವು ನೋಡಿ ಕಣ್ಣುದಣಿಯುವು ಹಾಡಿ 
ನಾಲಗೆ ದಣಿಮದು (ಬಸವ. ೪೮೭); ನೋಡಿ ದಣಿಯನು ಬಿರುದ ಹೊಗಳಿಸಿ 
ಹಾಡಿ ದಣಿಯನು ನಿಚ್ಚಲುಚಿತವ ಮಾಡಿ ದ[ಪಾಕಾಂ. ತಣಿಯನು 
(ಕುವ್ಶಾಉ. ೧೦-೦೮); ಹಂಸ ನೀಕ್ಷಣದಿಂದುಮ್ಮಿದಮೃತವ ಹಂಸನಂತೀಂಟಿ 
ದಣಿವನು (ಧರಡ. -೨೯7) ; ಕಂಡು ದಣಿದೆಯೋ ಉಂಡು ದಣಿದೆಯೋ 
(ಗಾದೆ). ಪ. ಅರಿಗದಾಘಾತದಲಿ ಕೈಮೈದಣಿದು ಮನದಣಿದು ತೆರಳಿದರು 
(ಕುವ್ಯಾದ್ರೋ. ೩-೭೯): ಶ್ರುತಿ ಶಾಸ್ತ್ರ ಪುರಾಣಗಳನೋದಿ ಬೆಂಡಾದೆ 
ಅತಿಶೀಲಗಳೆನೆಲ್ಲ ಮಾಡಿ ದಣಿದೆ (ಪುರಂದ. ೨-೧೮-೨). ೧, ೨ : ಚಣಚಣಕು 
ಪರಿಪೂರ್ಣ ನೀನು ತಣಿದೇ ದಣಿವೆ; ನನಗೆ ಪೂರ್ಣತೆಯೆಂದೊ, ನಾನು 
ದಣಿದೇ ತಣಿವೆ (ಉಯ್ಯಾಲೆ. ೧೮-೧೩). 

ತಣಿತಣಿ (ದ್ವಿರುಕ್ತಿ) : ತಣಿತಣಿದು ತಕ್ಕೈಸಿ ಮಿಕ್ಕು ಮಲೆಮಲೆದಾಡಿ 
(ಬಸರ. ೩-೧೧೪). 

[ ದೇ.॥ ತಮಿ. ಮಲ. ತುಳು. ಕೊಡ. ತೆಲು. ತಣಿ ] 


ತಣ್ಮಿ "ತಣ್ಮ,' ನೋ. 
ತಣ್ಣಿ, ತನ್ನಿ (ನಾ), ತೃಪ್ತಿಪಡಿಸುವಿಕೆ ; ತರ್ಪಣ : ತೊಡು ಜವದಿ ಬಡು 


ಬೇಗದಿಂದವನ ತಲೆಗಡಿದು ತಮ್ಮಂಗೆ ನೆತ್ತರ್‌ ತಣಿಯನೆರೆವೆ (ಶ್ರೀರಾಮಾ. 
೮0೨-೪೯). "ತಣಿಯೆಟ್‌' ಪರಾ. ತನ್ನಿ: ಗರುಡನೂರವರೆಟ್‌ವರೇ 
ನಾಗರಿಗೆ ತನಿಯನು (ಕುವ್ಮಾಕ. ೨-೧೩). “ತನಿಯೆರೆ' ಪರಾ. 

[ ಆತಣ್ಮಿ) 


ತಣಿಗೆ "ತಳಿಗೆ' ನೋ. 
ತಣಿಪು, ತಣುಪ್ರ, ತಣ್ಬು, (ಕ್ರಿ). ತಣಿಸು; ತೃಪ್ತಿಯನ್ನುಂಟುಮಾಡು; 


ಸಂತೋಷಪ ಡಿಸು: ಜ್‌ ತೃಪ್ತೌ ” (ಕಮಧಾ) ; ದಿವ್ಯಾಹಾರಮ 
ನೂಡಿ . . . ತಾಂಬೂಲಂದಿಗಳಿಂ ತಣಿಪಿದಾಗಳ್‌ (ವಡ್ಮಾರಾ. ೫೫-೨೦) ; 
ಬೇರ್ಪ್ಪರನುತ್ಸಾಹದಿನಾವಗಂ ತಣಿಪಿ (ಎಇ. ೫೫11, &5೯-೫; 989) ; ನಿಜ 
ಸಂತತಿಯಂ ತಣಿಪಿ ಸುಹೃತ್ಸಂತತಿಯಂ ವೆರ್ಚಿವುದು (ಆದಿಫು. 6-೭೫) ; 
ವನಬರ್ಹಿಗಳಂ ಮೇಘ ಧ್ವನಿ ತಣಿಪುವ ತೆಅದೆ ದೇವ ನಿನ್ನಯ ದಿವ್ಯಧ್ವನಿ 
ಶಣಿಪಿದಪುದು ವಿಷ್ಟಪಜನಮಂ (ಅಜಪು, 6-00) ; ತನ್ನಿಂದೆ ತಿಳಿದು ತನ್ನಂ 
ತನ್ನೊಳೆ ಶಾಂ ನಿಂದು ತನ್ನೊಳುದಯಿಸಿದ ಸುಖಂ ತನ್ನನೆ ತಣಿಪುತ್ತಿರೆ 
(ರಂದ್ರಪು. ೯-೨೨); ಜಾಗದೊಂದೆಸಕವಲಂಪಿನಿಂ ಬಡವರಂ ತಣಿಪುತ್ತಿರೆ 
(ಕಬ್ಕಿಕಾ. ೪೬) ; ಒಂದೆ ಶಶಿಬಿಂಬವೀ ಜಗದಿಂದೀವರತತಿಯನೆಯ್ದೆ ತಣಿಪುವ 
ತೆಖದಿಂ (ಕಾದೃಸಾ. ೫೩೪), ತಣುಪು: ಪೆಂಪಿನಿಂದೀವ » » ಮಂ ತಣುಪಿ 
ಕಲ್ಪಕುಜಕ್ಕೆಣೆ » » * ಸುದ್ದ ಮತಿವರದಾನ ಗುಣಭೂಷಣೆ (ಎಕೆ. ೪1. 
ಶಿವಮೊ. ೯೭-೨೦ : 1118): ಬಸವಾದಿ ಶರಣರಾರೋಗಣಂ ಬರಲವರ 
ತಣುಪಲಂದಾಯ್ದ ಕ್ಕಿ ಮಾರಣ್ಣನೊಪ್ಪಿ ದನು (ವೀಕ್ಕಿಪು. ೭೬೧೦-೦೨). ತಣ್ಣ್ರು: 
ಅನ್ವಯದೊದವು ತಾಯುಮಂ ತಂದೆಯಂುಮಂ ತಣ್ಣಿದುದಪಾರ 
ರಾಗಾಮೃತದಿಂ (ಕಾಂತಿಪು. ೧-೭೮). [ತಣ್ಮಿ * -ಪ್ಪು) 


ತಣಿಪ್ಶು (ನಾ).ತೃಪ್ತಿ; ಸಮಾಧಾನ ; ಸಂತುಪ್ಪಿ: ಪಾಲ್‌ ಕೆಚ್ಚಲೊಳ್‌ 


ತಣಿಪು ಊಟದೊಳ್‌ ಸೀರೆ ನೂಲೊಳ್‌ . . . ಪುಟ್ಟುವಂತೆ (ಧರ್ಮಾಮ್ಮ. 
6-68); ಲೋಕ ತಾಪದಿ ಬೆಂದು ತಣಿಪನೆಳಸಿದವಂ ಈ ಕಂತೆಯಲ್ಲಿ ತನ್ನ 
ನಂಬಿಕೆಯ ನೆಯ್ದಿಹನು (ಮಂಳುಕ. ೯90). [ತಣ್ಣಿ+-ಪ್ಯ] 


ತಣಿಯಿಸು ೩೨೫೪ ತಣಿಸ್ಕು 


ತಣಿರು "ತಳಿರ್‌,' ನೋ. 
ತಣಿವೀ (ಕ್ರಿ). ತೃಪ್ಪಿಯನ್ನೂ ನೀಡಂ; ತಣಿವನ್ನುಂಟುಮಾಡಂ: 


ತಣಿಯಿಸು, ತಣಿಸ್ಣ, ದಣಿಯಿಸು, ದಣಿಸು (ಕ್ರಿ). ೧. ತ ಪ್ತಿಪಡಿಸು; 
ಸಂತೋಷಪಡಿಸು: ಎಳಮಾವಿನ ಚೆಲ್ವಿಂ . . . ತೆಂಕಣೆಲರಿನೆಳನೀರ್ಗಳಿನಿಂ 


ದೊಳದಿಂ ತಣಿಯಿಪುದು ಜನಂಗಳ ಪಂಚೇಂದ್ರಿಯಮನಂದು ಬಂದು 
ವಸಂತಂ (ಕಾರಂಉ. ೭೭೪) ; ತಮ್ಮೆಲ್ಲ ಹಸಿವುಗಳ ತಣಿಯಿಪನಿತನ್ಕ್ಯೋನ್ಯ 
ಹೊಮ್ಮುಗೌದಾರ್ಯ ಜನಜನಪದಂಗಳಲಿ (ಮಂಕುಕ. ೯೪೪). ತಣಿಸ್ಕು : 
೧. ಗುಣಮೇಜ್‌ದ ಧರ್ಮಂ . . . ನೃಪಾಗ್ರಣಿಯನಿಹಸೌಖ್ಯದಿಂದಮೆ 
ತಣಿಪ್ರದದೆ. ಪರಮಸುಖೈಕಕಾರಣಮಲ್ತೇ (ಪುಷ್ಪ ಪ್ರ. 
ಮಾಹೇಶ್ವರರಿಗಿಷ್ಟಾರ್ಥಂಗಳಿಂದಾದರಿಸಿ ಪರಿಚಯಂಗಳಿಂ ತಣಿಸುತ್ತ 
(ಬಸಪು. ೨-೪೭) ; ರಣದೊಳಾಡುವ ಮರುಳೆ ಬಳಗವ ತಣಿಸಿದನು 


4-೧೧) ; 


(ಕುವ್ಯಾದ್ರೋ. ೩-೭೭) ; ಎಣಿಸುವುದವನೊಲಿದೆಸಗುವ ನಲ್ಮೆಯ ತಣಿಸುವು | 


ದಿಂತು ಚಿತ್ತವನು (ಹದಿಬ. ೩-೪೩) ; ಕಣ್ಣುಗಳ ಹೊಳಪು ಮೊದಲೆ ಅವನ 
ನೀರಡಿಕೆಯನ್ನು ತಣಿಸಿತ್ತು (ಹಾಹುತ್ತ. ೮). ದಣಿಯಿಸು: ೧. ಧರಣಿಯ 
ಮರರ ದಣಿಯಿಸಿದಳು ಹಿರಣ್ಯದಾನದಲಿ (ಸಂಥಶ. ೨೦-೨೨). ದಣಿಸು: ೧. 
ಪರಿವಾರವನು ನಿರ್ದಾಯದಲಿ ದಣಿಸುವೆನು ರಿಪುಗಳ ಸಿರಿಯ ಸೂಟಿ್‌ಯಲಿ 
(ಕುವ್ಕಾದ್ರೋ. ೧-೧೬) ; ನಾನಾ ವರ್ಣಮಂ ಮಹಾಭೂರಿ ದಕ್ಷಿಣೆಗಳಿಂ 
ದಣಿಸುತಂ . ಬರುತಿರ್ದನು (ಕಂಪು. ೩-೦೭); ವಿಪ್ರವೃಂದಮಂ 
ದ[ಪಃಕಾ. ತ]ಣಿಸು ಬಹುವಿಧದಿಂದೆ (ಕೃಮಿಭಾ. ೩೦-೬೦). ೨. ಆಯಾಸ 
ಗೊಳಿಸಂ; ಶ್ರಮಪಡಿಸು; ದಣಿವುಂಟುಮಾಡು: ಗಂಡನ ದಣಿಸುವುದಿಲ್ಲಿ 
ಯಮಕುಂಡದೊಳಗೆ ಹಾಕಿ ಕುದಿಸುವರಲ್ಲಿ (ಫುರಂದ. ೨-೩೯-೨), 
ತಣಿತಣಿಸು, ತಣಿಸುತಣಿಸು (ದ್ವಿರುಕ್ತಿ): ಚೆನ್ನೆಯರು ಕುಣಿಯುತಿಹರು 
ದಣಿವಿಲ್ಲ ಮೈಗೆ ತಂತಾನೆ ಒಳಗೆ ತಣಿತಣಿಸಿ ತಣಿಯುತಿಹರು (ಸೂರ್ಯಪಾ. 
೩೬-೬) ; ದಾನಾರ್ಥಿಗಳನಂಬರ ಹೇಮಮಣಿಗಣ ಭೂಷಣಾವಳಿಯಿಂ ತಣಿಸಿ 
ತಣಿಸಿ (ಬಸಪು. ೬-೨೯). [ತಣ್ಮಿ ೪೬ -ಇಸ್ಮು] 
ತಣಿಯುಣ್‌, ದಣಿಯುಣ್‌ (ಕ್ರಿ). ತೃಪ್ತಿಯಾಗಂವಂತೆ ಊಟಮಾಡಂ: 
ದಿವ್ಮಾಹಾರಮನಾಕಂಠಪ್ರಮಾಣಂಬರೆಗಂ ತಣಿಯುಂಡು (ವಡ್ಮಾರಾ. 
೭೮-೨೨); ತಣಿಯುಂಡಮರ್ದಂ ಗೋಮೂತ್ರದಿಂದೆ ಬಾಯ್ದೂಸಿದವೋಲ್‌ 
(ಪಂಪಛಾ. ೬-೪೮) ; ತಣಿಯುಂಡನಂತೆ ಸಾಲ್ಲುಮೆನ್ನದೆ .(ಧಮಾ ೯ಮ್ಮ. 
೧-೧೩೫) : ಭೂತಪಿಷಾಚಕೋಟಿಯುಂ ನೆಅ್‌ ತಣಿಯುಣ್ಣು ಚೆಣ್ಣು 
ಮರಲ್ಲಿಂನ್ನುಮದಕ್ಕಿಸಲಾಅವೆನ್ನೊಡೆ (ಎಳ. ೫೪1, ಚಿಕ್ಕನಾ. ೯೮-೨೫: 
1170): ಪಸಿವಿಂದೆ ನಿನ್ನ ಮೇಲೆ ಕಟ್ಟಿಆಗಿ ದಿನಮೆಲ್ಲ ತಣಿಯುಣುತೆ 
(ಬದ, ಪ್ರ. ೩೪-೧೦೮೫). ದಣಿಯುಣ್‌: ಗಗನದ ಮೇಘಂಗಳೆಲ್ಲಾ ಸುರಿದವು 
ಭೂಮಿಯ ಮೇಲೆ ಭೂಮಿ ದಣಿಯುಂಡು ಸಸಿಗಳೆಲ್ಲಾ ಬೆಳೆದವು (ಅವಶಂ. 
೧೦೭-೪೮೬) ; ಅನಿತೋಗರವನೊಡನೆ ಕಟುಗಾವ ಮಕ್ಕಳುಗಳನಿಬರ್ಗೆ 
ದಣಿಯುಣಲಿಕ್ಕಿ ತಣಿದು (ಸಿದ್ಕರಾ. ೨-೦). [ತಣ್ಣಿ * ಉಣ್‌ 
ತಣಿಯುಣಿಸು (ಕ್ರಿ). ತೃಪ್ತಿಯಾಗುವಂತೆ ಉಣಿಸು: ಸುಪ್ರೀತನಾಗುವೊಲು 
ತಣಿಯುಣಿಸಿ (ಪಾಠಸಿ. ೨೬-೮೮೩). [ ತಣ್ಮಿ * ಉಣಿಸ್ಕು) 
ತಣಿಯೂಡು (ಕ್ರಿ). ತೃಪ್ತಿಯಾಗುವಂತೆ ಊಟಮಾಡಿಸಂ ; ತಣಿಯಂ 
ವಂತೆ ತಿನ್ನಿಸು: ತೊಆ್‌ದ ಮೊಲೆಯಂ ಸಾರ್ಚಿ ತಣಿಯೂಡದೆ ನಡೆಗೊಳಿಸಿ 
ತವಕದಿಂ ಬರುತ್ತುಂ (ಪುಷ್ಕಪು. ೩-೭೬ ವ); ದಾನಜಳಮಂ ತಣಿಯೂಡಿದಡೆ 
(ಜೊಂಕಶಾ. ೧೯೩೬. ಹಾನಗಲ್‌. ೬೬-೪೬ ; 9). [ತಣ್ಣಿ + ಊಡ್ಕು) 


26 


80 


ಅಜಿ*ಯದೆಳಸಿದೆನೆಂದು ನಮಿಸಿದಸುರೆಯ ಬಸುರ ಬಅನಳಿಯೆ ತಣಿವಿತ್ತು 
(ಸಿದ್ದರಾ, ೬-೯);ಅಂತದು ತಣಿವೀವುದು ಬಾನುದ್ದ ಮಪ್ಪ ಪೇರೊಡಲವರ್ಗಂ 
(ಶಬ್ಮಾನು. 2೪೨ ಪ್ರಯೋ). [ ತಣಿವು - ಈ] 


ತಣಿವು, ತಣವು, ತನಿವು, ದಣಿವು, ದಣುವು (ನಾ). ೧. ತೃಪ್ತಿ; ಸಮಾ 


ಧಾನ; “ ಪರ್ಯಾಪ್ತಂ, ಉಪಸಂಪನ್ನಂ, ತೃಪ್ತಿಃ, ಸೌಹಿತ್ಯಂ-ಈ ೪ತ (ಣಿ) 
ಣುವು” (ಹಲಾಯು. ೫೪-೧೭೧): ತಣಿವಂ ಕೈಕೊಂಡಮೂರ್ತರ್ಚರಮತನು 


ಸಮಾಕಾರರ್‌ (ಆದಿಪು. ೧-೨): ಕನಸಿನ ತೊಜ್‌ಯೊಳ್‌ ನೀರ್ಗುಡಿದು 
ತಣಿವನಆಸಿದರೆೊಳರೇ (ಕಾಂತಿಪು. ೪-೯೮): ತಣಿವಿಲ್ಲದರಂ ಪೂಜಿಸೆ 
ತಣಿವಕ್ಕುಮೆ (ಮಲ್ಲಿಪು. ೧೨-೧೭೦) ; ಪರಮಶಿವಸುಖ ಸಂಗಸುಧೆಯಂ 


ಸವಿಸವಿದು ತಣಿವಿಲ್ಲದೀಂಟುತ್ತ (ಬಸಪು. &೩-೨) ; ಕಿಚ್ಚಿಂಗೆ ತಣಿವಿಲ್ಲ 
ಮೊಚ್ಚೆಗೆ ಹೊಲೆಯಿಲ್ಲಿ (ಸರ್ವೆಜ್ಮ. ೪೮೧). ತಣವು : ೧. “ ಸೌಹಿತ್ಯಂ. 
ತರ್ಪಣಂ, ತೃಪ್ತಿ1 - ೩ ತಣವು[ಪಾಕಾಂ. ತಣುಪು]” (ಸಿದ್ಧಾಂತಿ. ೨೪೯): 
ಆರಾ ಅಮರ್ದೆನ ತೀರಾ ತಣವಿನ್‌ (ಹೊಂಗಳು. ೪೪-೫). ತನಿವು: ೧. 
ತಂಬೆಲರು ಜೀವಕ್ಕೆ ತನಿವು ನೀಡಿತ್ತು (ಜವನ.೭). ದಣಿವು: ೧. 
ಭೋಜನದ ದ[ಖಕಣಾ. ತ]ಣಿವು ಪರ್ಯಾಪ್ತಮುಪಪನ್ನಮಾತೃಪ್ತಿ 
ಸೌಹಿತ್ಯಮಕ್ಕುಂ (ಮಂಗರಾ. ೬೫-೭). ೨. ಆಯಾಸ; ಬಳಲಿಕೆ ; ಶ್ರಮ : 
ನಿಪುಣಿಕೆ ಕ್ರಮಕ್ರಮೇಣ ದಣಿವಿನಿಂದ ಹಣ್ಣೂ ಗುತ್ತ ಲೆ ಇದ್ದಳು 
(ಬಾಣಆ, ೩೦೧) ; ಶ್ರೀನಿವಾಸ ಮಾತ್ರ ದಿನದ ದಣಿವಿನಿಂದ ಕೂಡಲಿ 
ನಿದ್ದೆಹೋದ(ತೇಮೋಡ. ೪೫). ದಣುವು: ೨. ದಣುವಿಲ್ಲದೊಲ್ಹು ಕುಣಿವಚ್ಚ 
ಕೇಳಿಕೆಗಳಿಂ (ಉದೃಟ. ೩-೯೮): ದಾರಿಗರಿಗೆ ದಣುವು ತೋರುತ್ತಿರಲಿಲ್ಲ 
(ಶ್ರೀರಾಪ. ೦ಖ. ೩. ಆಸೆ; ತೃಷೆ : ಪಾಂಡುಕುಮಾರರ ಚರಿತ್ರವು ಎಷ್ಟು 
ಕೇಳಿದರೂ ದಣುವು ತೀರದು (ಕೃವಾಛೀ. ೮೮). 

ತಣವು ಮುದ್ದೆ ಇ ತಂಬಿಟ್ಟು: ಅವರೂ ತಮ್ಮ ಕಾಹಿಲೆ ವಾಸಿಮಾಡಲು 
ಮಾರಮ್ಮನಿಗೆ ಕುರಿ, ಕೋಳಿ, ತೆಂಗಿನಕಾಯಿ, ತಣವು ಮುದ್ದೆಗಳನ್ನು 
ಅರ್ಪಿಸಲು ಮುಂದೆ ಬಂದಿದ್ದರು (ಊರುಳ. ಏ). 
[ ತಣ್ಮಿ + - ವು./ ತಮಿ. ತಣಿವು; ತೆಲು. ತನಿವು, ತನಿವಿ, ತನ್ವಿ, ತನ್ನು] 


ತಣಿವೇಜು (ಕ್ರಿ). ತೃಪ್ತಿಯನ್ನು ಹೊಂದು; ಫೊಗೆಸುತ್ತದಂತೆ ಕೈಕೊಂಬುದು 


ಹವ್ಯಮಂ ಬಯಸಿಯುಣ್ಬ ಮರರ್‌ ತಣಿವೇಆಂವಂತೆವೋಲ್‌ (ಜಕವಿ. ೪-೭೭). 
[ತಣಿವು * ಏಲ್ಲಿ (ಏಲ್‌) ] 


ತಣಿಸ್ಕು, ತಣ್ಣಿಸು, ತಣ್ಣೈಸು (ಕ್ರಿ). ೧. ತಣ್ಣಗೆ ಮಾಡು; ತಂಪು 


ಗೊಳಿಸಂ ; ಆರಿಸು: ತಣ್ಣೀರಾದಡಂ ತಣಿಸಿ ಕುಡಿ (ಪಾರ್ತಿಸು. ೭೬) ; 
ಕುಡಿಯುವ ನೀರನ್ನು . . . ಕುದಿಸಿ ಆದಮೇಲೆ ಮಣ್ಣಿನ ಪಾತ್ರೆಗಳಲ್ಲಿ 
ಹಾಕಿ ತಣಿಸಬೇಕು (ಅಡುಸಾ. ೮೪), ತಣ್ಣಿಸು :೧, ಕಳ್ತಲೆಗಣಂ ಮಾರಾಂಪ 
ಶೂರಂ ಲಸಲ್ಲಲಿತಂ ತಣ್ಣಿಪ ಚನ್ಹ್ರನಂ ನುಡಿವರ್‌ (ಸಂಸಪ. ೦೪-೪): 
ಅಣ್ಣ ದತ್ತನ ಬಗೆಯ ಬೇಗೆಯನು ತಣ್ಣಿಸೈ (ನನಲ್ಲ. ೮೭-೦). ವಿ. ಅಚಗು ; 
ಇಲ್ಲದಂತಾಗು : ಬಯಲಾತು ವಣಾತಿನ ಭ್ರಾಂತಿ ತಣ್ಣಿಸಿತು. ಶಾಂತಿ 
(ಸೂರ್ಯಪಾ- ೧೮-೪). ತಣ್ಣೈಸು: ೧. ಸಣ್ಣಕ್ಕಿಯಶನ ಸದ್ಭೃತದೊಲೆ 
. . « ಕೈದಣ್ಣಲರ್‌ ದಧಿಪತ್ರಮಾಲೆ ತಣ್ಣೈಸದೆ ಪದಾರ್ಥಂಗಳ ರುಚಿಯ 


ತಣಿಯೆಣ], ತನಿಯೆರೆ (ಕ್ರಿ). ೧. ತರ್ಪಣ ಕೊಡು; (ಹಾಲು ಮಂಂತಾ 
ದುವನ್ನೂ ಅರ್ಪಿಸಿ) ತೃಪ್ತಿಯನ್ನೂಂಟಂಮಾಡು : ಪೆಣಮಾರೊ ಇದು 
ತಾನೆ, ಮಣ್‌ಮಾಡಿ ಪೋದರ್‌; ಬಟಿಮಣ್ಣನೆಅಚಿ, ತಾಮ್‌ ಶ್ರದ್ಧೆಯಿನ್‌ 
ತಕ್ಕಂತೆ ತಣಿಯೆಆದುಮಿರ್ಸರ್‌ (ಅಂತಿಗೊ. ೧೨-೨೨೮). ತನಿಯೆರೆ: ಇದೊ 
ತಂದೆ ತನಿಗಳನು, ನನ್ನ ಮಗನಯ್ಯಂಗೆ, ಪಿತೃಗಳಿಗೆ ತನಿಯೆರೆಯೆ (ಪಾರಸಿ. | 45 
೨೩-೩೧೦); ನಾಗರಿಗೆ ತನಿಯೆರೆಯುತ್ತಾರೆ (ರೂಢಿ). [ತಣಿ + ಎಜ್‌,] 


ಮುಕ್ಕಣ್ಣಗರ್ಪಿತವ ಮಾಡಿದರು (ಮೋಹಕ. ೨೬.೯). [ತಣ್‌ + - ಇಸ್ಕು] 
ತಣಿಸ್ಯು "ತಣಿಯಿಸು' ನೋ. 
ತಣಿಸ್ಕು (ನಾ). ೧. ತಂಪು; ಶೈತ್ಯ: “ಸ್ವಿದಿ- ಶೈತ್ಯೇ, ತಣಿಸಿನೊಳ್‌ ” 
(ಕಾಶಕ್ಕ. 65). ೨. ತೇವ; ಒದ್ದೆ : (8)- ಹ. ತೃಪ್ತಿ; ತುಷ್ಟಿ : ಗುಲಾಬಿ 
ನಗುವುದೊಂದರೆನಿಮಿಷ; ನಗಲು ಬಾಳ್ಮುಗಿಯುವುದು ಮುಗುಳು ದುಡಿತಕೆ 
ತಣಿಸು (ಮಂಕುಳ. ೪೭೮). "ತಣ್ಣಸ' ಪರಾ. [ತಣಿ; * -ಸ್ಕು 


ತಣ್ಮು 


ತಣ್ಣು "ತಣ್ಮ್‌' ನೋ. 

ತಣ್ಳು (ನಾ). (?) : ಕೆಲವಜಕೊಳ್‌ ವ್ಯಂಜನಮಿಲ್ಲ. . . ಕರು, ತಣು, 
ಅನು, ಕಟು (ಕಮದ. ೪೮ ಪ್ರಯೋ). [?) 

ತಣುಕು (ನಾ). ಒಂದಂ ಬಗೆಯ ಗಿಡ : ತಣುಕು, ಕಾಡುಬೆಂಡೆ (ಮ್ಮಕಗಿ. 
೪೦-೮೨೨). [?] 

ತಣುನೆಳಲು "ತಣ್ಣೆಬಲ್‌' ನೋ. 

ತಣುಪು "ತಣಿಪ್ಲು'” ನೋ. 

ತಣೆಸೆ (ನಾ). (?): ತಾವರೆಯ ತಣೆಸೆಯೊಳು (ಇಎ. ೦೯೪೬, ಮುಂಡರಗಿಪೇಟಾ. 
೩೩8-೯; ?). [P ಇದು "ತಣ್ಣೆಸೆ' ಯ ಅಪಲಿಖಿತವಿರಬಹುದು) 

ತಣ್ಣಂಪು (ನಾ). ಆಹ್ಲಾದಕರವಾದ ಸುವಾಸನೆ: ಅಧರದ ಪೊದಟ್ಟ್ಡ 
ತಣ್ಣಂಪಿಂಗಂ ಮೃಗನೆಯನೆಯರನೆ ಬಿಡದೋಲಗಿಸಿದುದಳಿನಿಕರಂ (ಆದಿಪು. 
೧೧-೧93) ; ವನಲತಾಳಿ ಪ್ರಸೂನಾವಳೀ ಗಂಧವಹಂ . . . ತಣ್ಣಂಪನೀ 
ಬೀಜ್‌ದಪುದು (ಕಾದಂಉ. ೭೦೬) ; ಕಂಪಿನೊಳ್‌ ಪೊಂಪುಟೌ್‌ವೋಗುತಿರ್ದ 
ಮಳ ವಕ್ತ್ವಸರೋಜಮೆ ಸಾಲ್ಲುಮೆಂದು ತಣ್ಣಂಪನುಣಲೈೆ ಬಂದೆಣಿಗಿ 
(ಧರ್ಮಾಮೃ. ೭-೨೦೦); ಮುಡಿಯಿಂದಂ ಬೀಟ್ವ ಪೂಮಾಲೆಯಿಂ ತ[ಪಾಕಾಂ. 
ಮ]ಣ್ಣಂಪಂ ಸವಿದಲ್ಲಿ ವಂಗಡದೆ ಪಾಡುತಿರ್ಪ ಪೆಣ್ಣುಂಬಿಯಿಂ (ಕಲಿಕಾ. 


೩8); ನಸುಬಿರಿದ ಜಾಜಿಯ ನನೆಯ ತಣ್ಣಂಪನುಂಡು . , . ಸುಳಿವ 
ಮಂಔದುಂಬಿಯ ವಿಳಾಸದಂತೆ (ಸಇಂದಪು- ೧-೧೬). 
[ ತಣ್‌ * ಕಂಪು] 


ತಣ್ಣದಿರ್‌, ತಂಗದಿರ್‌ (ನಾ). ತಂಪಾದ ಕಿರಣ : ಸ್ಮರಶರಮೇವುವೆಂಬ 
ಶಿಶಿರಾಂಶುವ ತಣ್ಣದಿರೇವುವೆಂಬ ಬದ್ದರನಜಕ*ಯಟ್ಟಿ (ಅಜಿಪು. ೬-೨೬) ; 
ನೆಅಕದಿಂಗಳ ತಣ್ಣದಿರಂತೆ. .. ಲೋಲಲೋಚನರುಚಿ ಸುತ್ತಿಮುತ್ತಿದುದು 
(ಪಂಠಾಮಾ. ೩-೭೦) ; ಭುವನಮನಾವಗಂ ಪುದಿದು ತೀವಿದ ತಣ್ಣದಿರ್ಗಳ್‌ 
ಪೊದಟ್ಟಿ ಕೈರವವನಮಾದುವು (ಲೀರವ. ೩-೭); ವರ ಹಿಮಕರಬಿಂಬದ 
ಬೆಂಬಳಿಯೊಳಿಳಿವ ತಣ್ಣದಿರ್ಗಳಿನಲ್‌ (ಗಿ6ಕ. ೭-೯): ಸೊಗಯಿಪ ಬೆಳ್ವಸದ 
ನಮಂ . . . ಕೈಕೊಂಡಾಗಳ್‌ ಮಿಗೆ ತಣ್ಣದಿರಾವರಿಸಿದ ಮೃಗಧರ 
ಮಂಡಳಿಯವಮೋಲ್‌ವಿರಾಜಿಸುತಿರ್ದಳ್‌ (ದಾಧಪು. ೬-೦೦೦). ತಂಗದಿರ್‌: 
ತಂಗದಿರ್ಗಳು ಸರ್ವಾಂಗದಿ ನೆಲಸಿರೆ (ಶಿವಗೀ. ೦೭೦-೮೩೧) ; ತಳಿತ ತಂಪಿನ 
ತಂಗದಿರ ತೊಟಿ್‌ಯೆೊಳಗೆ ತೇಂಕಾಡಿದುದು ಬಲ (ಕುವ್ಮಾದ್ರೋ, ೦೭-೦೮). 

[ ತಣ್‌, + ಕದಿರ್ಕ್‌ 

ತಣ್ಣದಿರ, ತಂಗದಿರ (ನಾ), ತಂಪಾದ ಕಿರಣಗಳಂಳ್ಳವನು ; ಚಂದ್ರ: 
* ಜೊನ್ನೊಡಲಂ . . . ತಣ್ಣದಿರಂ, ಆಲಿವೆಳಗಂ, ಮಂಜುಗೈಯ್ಯಂ ... 
ತಿಂಗಳ್‌ - ಈ ೨೦ ಚಂದ್ರನ ಪೆಸರ್‌ ” (ಕಕಸಾ. ೩-೨೩); “ ತಣ್ಣದಿರನೆನಲೈ 
ಚಂದಿರಂ ಸೊದೆಗದಿರಂ” (ಕರ್ಕಾನಿ. ಇ); ಆನನಾಂಬುಜಂ ತಣ್ಣದಿರಂಗೆ 
ಸೋಲಮನೊಡರ್ಚೆ (ರಾಜರೇ. ೧೩-೬೦); ಬೆಂಗದಿರನ ಕಾಯ್ದು ತಣ್ಣದಿರನ 
ತಣ್ಣು . . . ಪಡಿಗೊಳೆ (ರಾಮಾಶ್ಯ. ೭-೧೭) ; ಬೆಂಗದಿರನ ಬಿಸಿ ನಾತು, 
ತಣ್ಣದಿರನ ತಂಪಾನು ! (ಪಾಂಠ೬. ೦೬-೨೦). ತಂಗದಿರ : “ ತಂಗದಿರನೆಂದೊ 
ಡಂಬುಜಬಾಂಧವಂ ” (ಕಕರೆ. ೧೨೦); ತಂಗದಿರನಿಂದಿಂಗಡಲ* ಪೆರ್ಚದಿರಲ್‌ 
(ಸಂದಿಮಾ, ೯-೬೫) ; ಸರಸದಿಂ ತಂಗದಿರನುದಯದಿ ಶರಧಿ ಪೆರ್ಚುವ 
ತೆರದೊಳ್‌ (ಕೃಕರ್ಣಾ. ೩-೬೮): ತಂಗದಿರ ನೇಸರರ್‌ ತಾವು ಕಡುಹರುಸ 
ದಿಂದೆಸಗುತಿರಲು (ಕವಿ. ೨-೧): ತಂಗದಿರನೆಸಕ ಕಣ್ಣಮೃತ, ಕಣಜಕದೇಂ? 
(ಮಂಕುಕ. ೪೯೮). "ಬೆಂಗದಿರ' ಪರಾ. 

ತಣ್ಣದಿರನನ್ವಯ - ಚಂದ್ರವಂಶ : ತಣ್ಣದಿರನನ್ವಯದ ಪಾರ್ಥನ 

ತುರಂಗಮದು ಪೆಣ್ಣುದುರೆಯಾಗಿ - ೬ ೬ ಸ್ತ್ರೀ ರಾಜ್ಯಮಂ ಪೊಕ್ಕುದು 
(ಹೈಮಿಭಾ. ೦೫ ಸೂದನೆ). 1 ತಣ್ಣದಿರ* + - ಅ | 

ತಣ್ಣದಿರವಕ್ಕಿ “ತಣ್ಣದಿರ್ವಕ್ಕಿ' ನೋ. 


೩೨೫೫ 


6 


0 


ಶ್‌ 


16 


20 


26 


30 


85 


40 


46 


ತಣ್ಣಲ್‌ 


ತಣ್ಣದಿರಣಕ (ನಾ). ಚಂದ್ರಕಾಂತ ಶಿಲೆ; ಅವ್ಳಾತಶಿಲೆ: ಪಾಸಿದ 


ತ ಣ್ಲದಿ ರಆ್‌ ಯ ಪಾದವೆಟ್ಟಿಗೆಗೊಳೆಗೇರಿಯ ನಿಡುಮರಂಗಳಿಟುಂಬಿನ 
ಕಟ್ತಿಲೆಯನೊಳಕೊಂಡು (ರಾಮಾಶ್ಮ. ೫೨-೧೯), “[ ತಣ್ಣದಿರ * ಅಜಿ ] 


ತಣ್ಣದಿರಾಡಿ (ನಾ). ಚಕೋರ ಪಕ್ಷಿ; “ಜೊನ್ನವಕ್ಕಿ” (ಕತುನಿ. ಕಿ. 1, ೩೮). 


[ ತಣ್ಣದಿರ್‌ + - ಆಡ್ಮಿ) 


ತಣ್ಣದಿರ್ಗಲ್‌, ತಂಗದಿರ್ಗಲ್‌ (ನಾ).ಎತಣ್ಣದಿರಟ: ಫೊಳಿವ ತಣ್ಣದಿರ್ಗಲ್ಲ 


ಪಸೆಯೊಳೇಳೆಲೆವಾಳೆಯೆಳೆಯೆಲೆಯ ಪಚ್ಚಡಿಸಿ. . . ಕಾಂತೆಯ ಮಲಂಗಿಸಿ 
(ಪದ್ಮರಾ. ೮-೯3); ತಲೆವೆಜ್‌ ಸೆಜ್ಜೆವನೆಯ ತಣ್ಣದಿರ್ಗಲ್ಲ ಮೆಲ್ವಛಗೆಯಂ 
ಸೋಂಕೆ ಕರಗಿ ಸೂಸೆ (ಸೌಂದಪು. ೭-೧: ತಳಿರೆಲೆ ಬಿಜ್ಜಳ ತಣ್ಣದಿರ್ಗಲ್‌ 

. ಬವನ್ನದಿನಾಳಿಯರೆಳಸಿ ಕರಂ ಸತ್ಯರಿಸಲು (ಜಯಕಾ. ೪-90) ; 
ಮೆಚಿ್‌ವ ತಣ್ಣದಿರ್ಗಲ್ಲ ಮಂಟಪದೆೊಳ್‌ . . . ಸಂಭ್ರಮದೆ ಕುಳಿರ್ವಟ್ಟಣುಗಿ . 
ಯೊಡನೆ ಪಸೆನಿಂದು (ಛಾವಜಿಂ. ೯-೫೭), ತಂಗದಿರ್ಗಲ್‌ : ಕಂಗೊಳಿಪ 
ಸೋಪಾನದಂತರಂಗಳೊಳಿಸೆವ ತಂಗದಿರ್ಗಲ್ಲ ಪುತ್ಥಳಿಗಳೋ (ಜಬ ಪು. 
೪೩-೬3); ತಂಗದಿರ್ಗಲ್ಲ ಗಹ್ವರದ ಚೆಂದಳಿರ್ವಾಸಿನೊಳತ್ತಮಿತ್ತ ಚೆಲ್ವಿಂಗೆಡೆ 
ಯಾಗಿ ಸೂಸಿದರಲುಂ (ಶಲಶಂ. ೧-೫೦). [ತಣ್ಣದಿರ್‌ + ಕಲ್‌] 


ತಣ್ಣದಿರ್ವಕ್ಕಿ, ತಂಗದಿರ್ವಕ್ಕಿ, ತಣ್ಣದಿರವಕ್ಕಿ (ನಾ). ಬೆಳುದಿಂಗಳ ಹಕ್ಕಿ; 


ಚಕೋರ ಪಕ್ಷಿ; ಜೊನ್ನವಕ್ಕಿ : “ಜೊನ್ನವಕ್ಕಿ, ತಣ್ಣದಿರ್ವಕ್ಕಿ - ಈ ೨ 
ಚಕೋರಂ” (ಕಕಸಾ ೧೦-೨೦೨); ತಣ್ಣದಿರ್ವಕ್ಕಿ ಮೊಗವಮಿಟ್ಟು ನಭವ 
ನೋಡೆ (ರೇವಣ. ೬೪-೧೬), ತಂಗದಿರ್ವಕ್ಕಿ : “ ತಂಗದಿರ್ವಕ್ಕಿ ಜೊನ್ನದ 
ಪಕ್ಕಿಯೆನೆ ಚಕೋರಂಗಳ ಪೆಸರ್‌ ” (ಕಬ್ಳಿಕ್ಕೆ. ೨0); “ ಜೀವಂಜೀವ - 
ತಂಗದಿರ್ವಕ್ಕಿ ” (ಜಾಹಟೀ. ೨-೬-೩೫ ವ). ತಣ್ಣದಿರವಕ್ಕಿ : “ ತಣ್ಣದಿರವಕ್ಕಿ 
ಯೊಡನದು ಚಕೋರಾಖ್ಯೆಯಕ್ಕು ” (ಕಶರ, ೪೨). 

[ ತಣ್ಣದಿರ್‌ + ಪಕ್ಕಿ] 


ತಣ್ಣದಿರ್ವೊದರ (ನಾ). ತಂಪಾದ ಕಿರಣಗಳ ಸಮೂಹ: ಪಿಂಗಳ 


ತಣ್ಣದಿರ್ವೊದಜಕೊಳ([ಪಾಕಾಂ- ಅನ]ಪಾಂಗಚ್ಛವಿ ಸೆಣಸೆ ತಂದು ತಲೆವಾಗಿಪ 
ವೊಲ್‌ . . , ಅಮರಾಂಗನೆ ಚಾಮರಮನಿಕ್ಕಿದಳ (ಅನಂಪು. ೪-೮೩). 
[ ತಣ್ಣದಿರ್‌ * ಪೊದಣ* ] 


ತಣ್ಣರಗ, ತಂಗರಗ (ನಾ). ತಂಪಾದ ಕೊಡ ; ಶೀತಲ ಕಲಶ: ತಣ್ಣರಗದ 


ನೀರ್ವೆರಸು ಕೆಲದೊಳಿರ್ದ ಕೆಳದಿಯಿರನಟ್ಟುವುದುಂ (ಹಂರಾಮಾ. ೭-೦೦೬ ವ); 
ಅಅವಟ್ಟಿಗೆಯೊಳ* ಕಡುಗೋಡುವೆತ್ತ ತಣ್ಣರಗಮನೆತ್ತಿ ನೀರೆಅಯೆ 
(ಜಗವಿ. 0೭-೭೯) ; ಹಗಲಿನೊಳು ತಂದ ಪೊಸನೀರನಾಕ್ಷಣದೊಳಗೆ ಮಿಗೆ 
ಸೋದನೆಯ ಮಾಡಿ ತಣ್ಣರಗ[ಪಾಕಾಂ- ತಂಗರಗ]ದೊಳು ತುಂಬಿ (ಸೂಪಶಾ. 
೨-೪೩); ತಣ್ಣರಗದ ನೀರಿಂದ ತೊಳೆದಾನನ ಕರಚರಣಂಗಳನು (ಕುರಾಸಾಂ. 
೩೬-೫) ; ಕುಳಿರ್ವಾಲಿನೀರನಬಳಾವಳಿ ತಣ್ಣ ರಗದೊಳೆ ತೀವಿ ಪಥಿ 
ಕರ್ಗೆಟಿಕೆಗುಂ (ವೃಷವಿ, ೪-೨೫). ತಂಗರಗ : ತಂಗರಗದಿಂ ಶೈತ್ಕೋದಕಮಂ 
ಕುಡಿಯಲೆಆಕವುತ್ತೆ (ಪುಣ್ಕಾಸ್ತ. ೨-೨೦ ವ); ತಂಗರಗದ ತಿಳಿನೀರನಂಗದ 
ಮೇಲೆ ತಳಿವುತಿರಲು (ಪ್ರಥಂಜ. ೪-೧೩೪) : ತನಿವಣ್ಣ ಹೊಲಿಗಳಿಂ ತಿಳಿದ 
ಜಲಪೂರ್ಣ ವಹ ತಂಗರಗದಿಂದಲಾಭರಿತ ಚಂದ್ರಾನನೆಯರಿಂ . .. ನಿರ್ಮಳ 
ವಸಂತಂ ಸಹಿತ ನಡೆದು ಫೊಜವೊಳಲ ಬನವೊಕ್ಕು ಬರೆ (ಜೀರಮ. ೩-೨೨). 
[ ತಣ್‌  « ಕರಗ) 


ತಣ್ಣಲ್‌, ತಂಗಲ್‌, ತಂಗಲ್ಲಂ (ನಾ). ಚೆಂದ್ರಕಾಂತ ಶಿಲೆ: “ ಸಸಿಗಲ, 


ತಣ್ಣಲ್‌-ಈ ೨ ಚಂದ್ರಕಾಂತಂ” (ಕಕಸಾ. ೪-8೩). ತೆಂಗಲ್‌ : ಮಿಸುವ 
ಹೇಡಾಕುಳಿಯ ಕುಂಕುಮರಸದ ಕತ್ತುರಿಗೆಸರ ತಂಗಲ್ಲೊಸರ್ವ 
ಪನ್ನೀರುಗಳ . . . ಓಕುಳಿಯಾಡಿದರು (ಆನಂರಾ. ೧-೨೩-೩೦). ತಂಗಲ್ಲು : 
ಒಸರಲಾ ತಂಗಲ್ಲು ಕರಗಾದ ಜಲ ತಣ್ಣಸದೋಟ್‌ ಶ್ರಮವಡಗಿಪುದು 
(ಕಂನವಿ. ೬-೬೬). [ತಣ್‌ +೬ ಕಲ್‌] 


ತಣ್ಣ ಲಸುಗೂಟ್‌ ೩೨೫೬ ತಣ್ಣಗೆ 
ಣು 
ತಣ್ಣಲಸುಗೂಟ (ನಾ). ತಣ್ಣನೆಯ ಕಲಸನ್ನ,-ಕಲಸಿದ ಅನ್ನ: ವನ್ನುಂಬುವುದರಿಂದಲೂ . . . ಬಿಕ್ಕುಳನ್ನುಂಟುಮಾಡುವುದು (ಸಳವೈ. 
ಕೆನೆಗೊಂಡ' ಗೆಡ್ಡೆ ಮೊಸರಂ ಸುರಿದೇಲೆಯ ಚೂರ್ಣವಿಕ್ಕಿ ... ಪವಣ್ಣುಗೆ ೨೪೧) ; ಮಂದುಕಿ ಬಲು ಬುದ್ಧಿವಂತೆ . . . ಅವನಿಗೆ ಬೆಚ್ಚಾಗಿ ತಂಗುಳು 


ಕಲಸಿರ್ದ ತಣ್ಣಲಸುಗೂಟನಿಳಾಪತಿಗಿತ್ತನಟಿಕ್ತಿಯಿಂ (ಲೀರಾವ. ೫-೭೦). 
[ ತಣ್‌ * ಕಲಸುಗೂಟ್‌ ] 
ತಣ್ಣಳಸ (ನಾ). ಎ ತಣ್ಣರಗ : ತಾವರೆಯ ಕೊಡೆಯೆಲೆಗಳಿಂ ಮುಚ್ಚಿದ | ₹ 
ಪಚ್ಚೆಯ ಪವಳದ ಪದ್ಮರಾಗದ ಪಳುಕಿನ ತಣ್ಗಳಸಂಗಳುಮಂ (ಕಾದಂಉ. 
3೧೬) ; ಪಟಿಪಡೆ ಸೇದೆ ಪಿಂಗೆ ತೃಷೆ ತಣ್ಣಳಸಂಗಳನೆತ್ತಿ ನಿಂದು ನೀರೆೆವ 
ಚಳಲ್ಲತಾಂಗಿಯರ್‌ (ಅನಂಖು. ೧-೮೫. [ತಣ್‌ + ಕಳಸ್ಕ (ಎ ಕಲಸ) 
ತಣ್ಗಾಚು (ನಾ). ಹಿತಕರವಾದ ರಂಚಿಯುಳ್ಳೆ ಕಾಚಂ : ಬೆಳ್ಳೆಲೆ ಕ್ರಮುಕ 
ತಣ್ಣಾಜಿ [ಚೆ] ನಂ[ಪಾ೫ಂ. ಮೊದಲಾದಂ)ಗಡಿಯಿರೆ (ಅಬ್ಕಲೂ. 4-೭೩). 
“ತಂಗಾರ' ಪರಾ. [ತಣ್‌ + ಕಚ್ಚು) 
ತಣ್ಣಾಲ್‌ (ನಾ). ಎ ತಣ್ಣಾಲುವೆ : ಸೊಕ್ಕೇಟ್‌ದರ್‌ 'ಬೀಟಕ್ಸಿ ಕಾಮನ 
ಕೂರಂಬಿನ ಕೋಳ್ಲೆ ಸುಗ್ಗಿ ಪೊಸವೆಳ್ಲಿಂಗಳ್‌ ಬನಂ ಬಂದ ಮಾವಿನಿತುಂ 
ತಣ್ಣಿದುವಕ್ಕೆ ತೆಂಬೆಲರ್ಗಳಿಂ ತಣ್ಣಾಲೊಳೆಂದೊರ್ವಳಚ್ಚನೆಯಾಟಂ ಸತಿ 
ಬೇಟದೇವತೆಗೆ ಪಾನೋನ್ಮತ್ತೆ ನಿಂದಾಡಿದಳ್‌ (ಅನಂಪು, ೮-೩೦). 
[ ತಣ್‌ + ಕಾಲ್ಕ್‌ ) 
ತಣ್ಣಾಲುವೆ (ನು). ತಂಪಾದ (ನೀರಿನ) ಕಾಲುವೆ : ನೀಲದ ನೆಲಗಟ್ಟು 
ಪರಿವೇಷ್ಟಿಸಿರ್ದ ತಣ್ಣಾಲುವೆ ತಳಿರ್ವಾಸಿನಲಿ ಮೂಲೋಕಮೋಹನರನ್ನೆಯ 
ಸೈಪಿಡೆ (ಮೋಹತ. ೨೮-೦೩). [ತಣ್ಣ + ಕಾಲುವೆ (ಆ ಕಾಲ್ವಾಯ್‌) ] 
ತಣ್ಗಾಳಿ, ತಂಗಾಳಿ (ನಾ). ತಂಪಾದ ಗಾಳಿ: ಗಂಧೋದಕಮಂ ಮೇಲೆ 
ತಳಿದು ತಣ್ಗಾಳಿಯಂ ವಿಗುರ್ವಿಸಿ ದೇಹೆಕ್ಕಾಪ್ಯಾಯನಂ ಮಾಡೆ.(ವಡ್ಮಾರಾ. 
8೬-೧೩); ಎಲೆ ತಣ್ಗಾಳಿಯೆ ನೀನೇಕಲೆದಪೆ (ಕವ್ಮಿಳಾ. ೬೫); ಆಳಿಯರ್‌ 
ಬೀಸುವ ಚಮರಾಲವಟ್ಟ ತಣ್ಣ್ಗಾಳಿಯಿಂದವಳೊಡಲ್ಲಿಚ್ಚು. . . ಛಡಾಳಿಸಿತು 
(ಮೋಹತ. ೨೭-೬೨). ತಂಗಾಳಿ : ತಂಗಾಳಿಯಂ ತಿಂಗಳುಂ ಬನಮುಂ 
ಬೆಂಬಲಮಾಗಿ ತೀರ್ಚವೆ ಗಡಂ ಕೊಂಡುಗ್ಗಿಯಂ ಸುಗ್ಗಿಯೊಳ್‌ (ಅಜಪು. 
೬೨೨೮); ಬಡತನದೊಳ್‌ ಸಿರಿ ಮೆಯ್‌ ಬೆಮರ್ವೆಡೆಯೊಳಿ್‌* ತಂಗಾಳಿ 
ಮರ್ವ ಪರ್ವಿದ ಸಮಯಕ್ಕುಡುಪೋದಯವೆಂಂಬಂದದೆ ಗಡಣಿಸಿದುದು 
ಸುತನ .ಬರವು ಬಯಸುವ ಪದದೊಳ್‌ (ಡಂದ್ರಪು. ೬.೯೨); ಪುಳಿನಕ್ಕೆ 
ತಂಗಾಳಿಗೆಸೆವ ದೀಹದ `ಮೃಗಾವಳಿಗೆ ಬೆಜಿಗಾಗುತ್ತ ನಡೆತರುತ್ತ 
(ಹಡಳಾ. ೫-೫೬) ; ಆಗ ದಟ್ಟವಾಗಿ ಮೋಡಗಳು ಕವಿದುಕೊಂಡು ತಂಗಾಳಿ 
ಬೀಸಲಾರಂಭವಾಗಿತ್ತು (ರಾವಿಟ. ೨೩). [ತಣ್‌ * ಗಾಳ,) 
ತಣ್ಣೂಳ್‌ "ತಣ್ಣೂಟಿ್‌' ನೋ. 
ತಣ್ಗೂಟ್‌, ತಂಗಳು, ತಂಗಬ*, ತಂಗಂಳಂ, ತಂಗಂಟಿ*, ತಂಗೂಳ್ಕು 
ತಂಗೂಟ*, ತಣ್ಣೂಳ್‌ (ನಾ). ೧. ತಣ್ಣಗಾದ ಅನ್ನ; ಆರಿದ ಅನ್ನ: 
ತಣ್ಣೂಟಂ ಪಡವಿನೊಳೆಲೆಗಟ್ಟಿ ಮುಟ್ಟುಪಡೆದಜಸುವುದೇ (ಲೀರಾವ. 
೨-೧೧೩). ತಂಗಳು: ೧. ಇದ್ದ ತೆಂಗಳು ನನಗಿಕ್ಕು ನಿನಗೆಂದೆಂದಿಗೂ 
ಹಸಿಎಲ್ಲದ ಹಾಗೆ ಮಾಡುತ್ತೇನೆ (ಗಾರು. ೨. (ಆಹಾರ ಪದಾರ್ಥಗಳ 
ವಿಷಯದಲ್ಲಿ) ಆರಿದಂದಂ ; ಮಾಡಿ ಬಹಳ ಹೊತ್ತಾದಂದಂ : 
ತಂಗಳು ಎರಡು ಮುದ್ದೆಗಳಿವೆ (ಜಿಂಗಾಳ್ಳ. ೧೭) ೩. ತಂಗಳೂಟ: ಬೆಳಗ್ಗೆ 
ಎದ್ದು ಸ್ನಾನ, ಶಿವಪೂಜೆ, ತಂಗಳು ತೀರಿಸಿಕೊಂಡು (ನಾಲ್ಕಮ. ೩೪). 
೪. ಹಳೆಯದು; ಹಳಸಲಾದುದು; ಹೊಸತನವಿಲ್ಲದಂದು: 
ಹೋಗಲಿ ಆ ಹೆಳಬರ ತಂಗಳು - ಈ ನಿನ್ನ ಹಿರಿಯರೊಳಗೆ ಈಗ ಯಾರಿ 
ದ್ದಾರೆ ? (ನಡದಾ. 1, ೪೪೩). "ತಂಗಳಂತತ್ತ್ಯ್ಯಜ್ಞಾನ' ಪರಾ. ತೆಂಗಟಿ*: 
-೧. ತಂಗಟಲ್ಲು ಕದನ್ನ ಮಲ್ತು ಪೂರಣಗಡುಬುಂಟು (ರಾಮಾಸ್ಮ. ೨೩-೨೨). 
ತಂಗುಳು : ೧. ಭಂಗಬಟ್ಟುಂಬ ಬಿಸಿಯನ್ನಕ್ಕಿಂತಲೂ ತಂಗುಳವೇ ಲೇಸು 
(ಸರ್ವಜ್ಞ, ೧೫೩೪). ೨. ಶೈತ್ಯವಾದ ಜಲಪಾನದಿಂದಲೂ, ತಂಗುಳು ಅನ್ನ 


20 


ಹಾಕಿದಳು (ಪಂಠಾಮ್ಮ. 8೬), ತಂಗುಟಿ* : “ತಂಗುಟ್ತುರಿಕ' ಪರಾ. 
ತಂಗೂಳು : ೧. ಬಿಸಿಗೂಡಿ ತಂಗೂಳುಣಬೇಡೆ (ಸರ್ವಜ್ಮ,. 3೦೧೧). ೨. 
ಮುಂಜಾವದಡಿಗೆ ಸಂಜೆಗಂಗಲೇ  ತಂಗೂಳು (ನೆಲಮು. 
ತಂಗೂಲಿ* : ೧. ಉಣಲಜ್‌ಯಂ ತಂಗೂಬಿಂ ಗುಣಮುಳ್ಳ ಗೃಹಸ್ಥ 
ನೆಂದೊಡಿಂ ತಪಸಿಗೆ ಪೇಟುಣಲಕ್ಕುಮೆ ತಂಗೂಲಿಂ (ಸಮಪ. ೧೪-೬೪). 
ತಣ್ಣೂಳಿ ;೧. ಇಷ್ಟ ಭೋಜನಮನುಂಡ ಮೈಸಿರಿಯೆತ್ತ ಖಳನ 
ಸೆಲ್‌ವನೆಯ ತಣ್ಗೂಳೆತ್ತ (ಶ್ರೀರಾಮ. ೫-೮೫). 
[ತಣ್ಮ್‌ * ಕೂಟ) 

ತಣ್ಗೆಸಣ* (ನಾ). ತಣ್ಣನೆಯ ಕೆಸರು-ಪಂಕ : ಚಿಗಿದು ಹಾಜ್‌ದ 
ವಿಹಗೇಶನುಬ್ಬಟೆಗೆ . . . ಕೂರ್ಮನ ದೇಹ ಹುಗಿದುದು ತಣ್ಗೆಸಜೊಳಗೆ 
(ಮೋಹತ. ೩೭-೪೭. [ತಣ +೬ ಕೆಸಜ್‌) 

ತಣ್ಣೊಳ, ತಂಗೊಳ (ನಾ). ತಂಪಾದ (ನೀರಿನ) ಕೊಳ: ತಣ್ಗೊಳ 
ದೊಳ್ವಿ ಜೃಂಭಿಪರಸಂಚೆ (ಉದ್ಭಟಿ. ೬-೪೩) ; ಬಿಸಿಲೊಳ್‌ ಬೇಗುದಿಗೊಂಡವಂ 
ತಣ್ಣೊಳನ್ನಂ ಪೊಕ್ಕಂತೆಯುಂ (ಕಬ್ಮಿಕಾ. ೩೨೦); ಚಂದ್ರಕಾಂತ ಕಲ್ಲಟ್ಟಿ 
ಸೋಪಾನ ತಣ್ಣೊಳದ ಮಧ್ಯದಲಿ . . . ಮಾನಾಂಕನಿರ್ದನೋಲಗದಿ 
(ಮೋಹತ. ೩-೩3): ತಣ್ಣೊಳಂ ಕೆಜಕಿಕಾಲ್ಬೆಳೆಗಳಿಲ್ಲದಿಳೆಯಿಲ್ಲ (ಜೈಮಿಭಾ. 
೧೮-೧೩4), ತಂಗೊಳ : ತಂಗೊಳದೊಳಾಡಿ ತೊಯ್ದು ಮನಂಗೊಳಿಪರ 
ಸಂಚೆಯಂತೆ (ಉದ್ಭಟ. ೪-3೯) ; ಉದಿಸಿತು ಘುಳುಘುಳು ಘುಳುಘುಳು 
ಧ್ವನಿ ತಂಗೊಳದೊಳು ತನುತಾಪದಿಂದೆ (ಮೋಹತ. ೯-೪೨3); ಎಳನನೆತೀವಿ 
ತೋರ್ಪ ಮೊನೆಮಲ್ಲಿಗೆ ತಾವರೆ ತೀವಿ ತೋರ್ಪ ತಂಗೊಳಂ (ರಾಜಕೀ, 
೨-೩೮). [ತಣ್‌ +೬ ಕೊಳ್ಳ] 

ತಣ್ಣೊಳ್ಳು (ಕ್ರಿ). ತಂಪಾಗು ; ಶೀತಲವಾಗು : ದಕ್ಷಿಣದಿಕ್ಕಿನಿಂದ ಮೃದು 
ಮಧುರವಾಗಿ ಬೀಸುತ್ತಿದ್ದ ತಣ್ಣೊಂಡ ಮಂದಮಾರುತದಿಂದ (ದೇವಿಣೌ. 
50). [ತಣ್‌ 4 ಕೊಳ್ಳು (ಕೊಳ್ಳ) ] 

ತಣ್ಣೋಡು (ಕ್ರಿ). ತಂಂಬ ತಂಪಾಗು : ತಣ್ಣರಗದ ತಣ್ಣೋಡುವಾಲಿನೀರಂ 
ಆರ್ಪನಿತಂ ಕುಡಿದು (ಧರ್ಮಾಮ್ಮ, ೦-೧೫೨). [ತಣ ಕೋಡು;] 

ತಣ್ಣೊಡರ್‌ (ನಾ).. ತಂಪಾದ ಬೆಳಕನ್ನು ಬೀರುವ ದೀಪ; ಹಿತಕರ 
ವಾದ ದೀಪ: ಬೇಜದೊಂದು ಬಗೆಗಿಕ್ಕಿದ ಟಕ್ಕೆನೆ ವಶ್ಶದೊಂದು 
ತಣ್ಣೊಡರೆ[ಪಾಕಾಂ. ಕಣ್ಣೊಡವೆ]ನೆ ನೋಬ್ಬಿ ನೋಟಕರ ಕಣ್ಣೊಳ 
ಗಾದುದು (ಪಂರಾಮಾ, ೩-೩೯) ; ರನ್ನದ ತಣ್ಣೊಡರ್‌ ಮಳಯಜಂ 
ಕಸ್ತೂರಿ ಕಾಶ್ಮೀರಮೆಂಬಿವಟ್‌ಂ ತೆಕ್ಕನೆ ತೀವಿ ಪೊಂಬರಿಯಣಂ ಚೆಲ್ವಾದುದು 
(ಜಗವಿ, ೧೦-೯೮) ; ಎಳವೆಟಿಹಯಂತೆ ಮಾಣಿಕದ ತಣ್ಣೊಡರಂತೆ . . . 
ತಳತ್ತಳಿಪಂಗಕಾಂತಿಯಂ ತಳೆದೆಸೆದಿರ್ಪ ಬಾಲಕನ ಮುಗ್ಧಮುಖೇಂದು 
ವನಂದು ನೋಡಿ (ಪುಷೃಪು. 9-೩೮) ; ಮುಂಜೆರಂಗು; ತಣ್ಣೊಡರ* 
(ಕಮದ, ೬೮ ಪ್ರಯೋ). [ತಣ + ಸೊಡರ್‌] 

ತಣ್ಣಗಮ್ಮ (ನಾ). ಶೀತಕರ; ತಂಪನ್ನೂಂಟು ಮಾಡುವವನಂ ; ಚಂದ್ರ: 
'ತಣ್ಣಗವ್ಮಂದಲೆಯ' ಪರಾ. [ತಣ್‌ * ಕಮ್ಮ] 

ತಣ್ಣಗಮ್ಮಂದಲೆಯ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿರುವವನು; 
ಶಿವ ;: ತಣ್ಣಗಮ್ಮಂದಲೆಯ ನಿನ್ನನಿತ್ತುಂ ನಮಗೆ ಕೆನ್ನವಿತ್ತಂ (ಪ್ರಧುಪು. 
8-೧೧೨). [ ತಣ್ಣಗಮ್ಮ +೬ ತಲೆ, + - ಅ] 

ತಣ್ಣಗೆ (ನಾ). ತಂಪನ್ನು ಬೀರುವ ನಗೆ; ಉಲ್ಲಾಸಕರವಾದ ನಗೆ; 
ಸುಖ ತರಂವ ನಗೆ : ಬಿಸಿನಗೆ ಯಾವುದು ತಣ್ಣಗೆ ಯುವುದು ಹುಸಿನಗೆ 
ಮುಗುಳು ನಗೆಗಳು . . . ಎಂತಿಹುವೆಂದು ನಸುನಗುತವಳು ಪಾಡಿದಳು 

[ತಣ್‌ ೬ ನಗೆ] 


೩೨-೧೪). 


(ಭರಣ. ೧೧-೩೦). 


ತಣ್ಣಗೆ, ೩೨೫೭ ತಣ್ಣಸ 


ಶಣ್ಣಗೈ, ಥಣ್ಣಗೆ (ಅ). ೧. ತಂಪಾಗಿ; ಶೀತಲವಾಗಿ : ತಣ್ಣನೆ, ತಣ್ಣಗೆ, 
ನುಣ್ಣನೆ, ನುಣ್ಣಗೆ (ಕದ್ಮಾನು. ೪೯ ಪ್ರಯೋ) ; ತಣ್ಣಗೆ ಮೊಸರಲ್ಲಿ ಬೆಣ್ಣೆ 
ಮುದ್ದೆಯಹಾಗೆ ಕಣ್ಣಿಗೆ ಕಾಣುವ ಹುಣ್ಣಿಮೆಚಂದ್ರನ (ಕಎಪು. ೮-೪). 
೨. ಸುಖವಾಗಿ ; ಹಾಯಾಗಿ ; ಸಂತುಷ್ಟವಾಗಿ ; ಕ್ಷೇಮವಾಗಿ: 
ಹೋದವರು ಹೋಗಲಾಗಿ ಇರುವವರನ್ನು ತಣ್ಣಗೆ ಕಾಪಾಡಿಕೊಂಡು 
ಬಾ ಸ್ವಾವಿಸಿ (ಎಸಮ್ಮೆ, ೫11, ೧೧ ಅಡಿ); ಆ ಮಹಾತಾಯಿ ನಮ್ಮ 
ಮಹಾರಾಜರ , ಮನೆತನವನ್ನು ತಣ್ಣಗೆ ಇಟ್ಟಿರಲಿ (ಕಳಹು. ೯೮). ಹಿ. 
ಶಾಂತವಾಗಿ : ಹೆಣ್ಣಿನ ಪ್ರಣ್ಮದೇವತೆ ಪಂಪಾದೇವಿ ತಣ್ಣಗಿರ್ದಡೆ ಸಾಕವಳು 
ಕಣ್ಣ ಬೇಡಿದರಿತ್ತಪಳು (ಕುರಾಸಾಂ- ೨೩-೪೮) ; ತಾಯಿಹೊಟ್ಟೆ ತಣ್ಣಗೆ 
ಮಾಡುವ ಸೀರೆಗಳನ್ನಷ್ಟು ಉಡಿಸಿ ಕಳಿಸಿದರೆ ಪಾರಾದನೆಂದು ಕಲ್ಲಪ್ಪ . .. 
ಓಡಾಡುತ್ತಿದ್ದಾನೆ (ಆಕೋಕ. ೦೪). ೪. ತೆಪ್ಪಗೆ; ಕೆಲಸಮಾಡದೆ ; 
ನಿಶ್ಚಿಂತೆಯಾಗಿ ; ನಿಷ್ಕ್ರಿ)ಯವಾಗಿ : ತಣ್ಣಗಿದ್ದರೆ ಮಣ್ಣಾದರೂ ಅಸಾಧ್ಯ 
(ಗಾದೆ): ಏನಾದರೊ ಕೆಲಸ ಮಾಡು ಯಾಕೆ ತಣ್ಣಗೆ ಕುಳಿತಿರುವೆ? (ರೂಂ). 
ಥಣ್ಣಗೆ: ೨. ನಂಮ್ಮಾಲೆ ವಿಶ್ವಾಸಿಟ್ಟು ಥಣ್ಣಗೆ ಕೂಡು ಅಂತ (ಅಕ್ಶಮೇ. 
೧00) ; ಊರ ಥಣ್ಣಗ ಇರಲಿ ಅಂತ (ನಿಸರ್ಗ. ೧೫೪) ; ಊರ ಥಣ್ಣಗ 
ಇರತದ (ಗ್ರಾಮಾಯ. ೯೪). 

ತಣ್ಣಗಾಗುಎ೧. ಕಾವು ಕಳೆದುಕೊಳ್ಳು ; ತಂಪಾಗು ; ಉಷ್ಣವಳಿ : 
ಪ್ರತಾಪದೊಳಗೆ ನಂದಿ ಮಿಗೆ ಕುಂದಿ ರವಿ ತಣ್ಣಗಾದನೆನೆ (ಜೈಮಿಭಾ. ೨೮-೫); 
ಮುಟ್ಟಿದರೆ ಮೈ ತಣ್ಣಗಾಗತೊಡಗಿತ್ತು . (ಕಾಲೂರ. ೧೭, ಕಢಾಸಾರ). 
೨. (ಬೆಂಕಿ, ದೀಪ ಮೊದಲಾದುವು) ನಂದಿ ಹೋಗು; ಆರಿ ಹೋಗರ: 
ಆ ಜ್ವಾಲೆಯು . . . ಜಾಜ್ವಲ್ಯಮಾನವಾಗಿ ನಿಲ್ಲದೆ ಉರಿದು ತಣ್ಣ 
ಗಾಯಿತು (ವಾರಾಕ್ಕ. ೨೭). ೩. ಅಡಗು; ಇಲ್ಲದಂತಾಗು : ಅದನ್ನು 
ನೋಡಿದ ಮೇಲೆ ಉತ್ಸಾಹವೆಲ್ಲ ತಣ್ಣಗಾಯಿತು (ದ್ರಾವಿವಿ. ೧೪೩): 
ಮಹಡಿಯ ಮೇಲೆ ಗದ್ದಲ ಮತ್ತೆ ತಣ್ಣಗಾಯಿತು (ಪುನರು. ೨೦೪). ೪. 
ನಿಷ್ಕ್ರಿಯವಾಗು; ಸುವ್ಮೂನಾಗು : ಅಲ್ಲಿನ ಸುತ್ತಮುತ್ತಣ ಗಿರಿಚರರು, 
ವನಚರರು ತಣ್ಣಗಾದರು (ರಾಜಸೂ. ೩೬) ; ಗುಣಗಳನು ತಾವೆಣಿಸಲಾರದೆ 
ದಣಿದು ಶ್ರುತಿಗಳು ತಣ್ಣಗಾದವು (ರಘುವಂ. ೧೦-೩೩). ೫. ಸಮಾಧಾನ 
ಗೊಳ್ಳು ; ನೆಮ್ಮದಿಗೊಳ್ಳು ; ಶಾಂತವಾಗು : ನಾಲ್ಕು ಸೂತ್ರ ಓದಿ 


ಅರ್ಥವಾಡಿಕೆೊಳ್ಳುವುದರೊಳಗೆ ಮನಸ್ಸು ತಣ್ಣಗಾಗುತ್ತೆ (ಹೊಸಕಿ. ೧೭೪). |" 


೬, ಸಾಯು ; ಮರಣಹೊಂದು : ರೋಗಿಗಳೂ ನಿರೋಗಿಗಳೂ 
ತಣ್ಣಗಾಗುವ ಹೊತ್ತು ಬಂದಂತೆಯೇ (ಸ್ಮೃತಿಜಿ. ೩೧೧). ತಣ್ಣಗಿರು ಎ ೧. 
ತಂಪಾಗಿರು : ಬೇಸಿಗೆಯಲ್ಲಿ ಮರದ ನೆರಳು ತಣ್ಣಗಿರುತ್ತದೆ (ಕೂಢಿ). 
೨. ಹಾಯಾಗಿರು ; ಸುಖವಾಗಿರು: ದುಡಿವ ಬಡವನ ಹೊಟ್ಟೆ 
ತಣ್ಣಗಿರಲಿ (ನೆಲಮು, ೨೦-೨೨), ೩, ತೆಪ್ಪಗೆ ಇರು; ಸುಮ್ಮನಿರು: 
ಯಾವುದಕ್ಕೂ ಉತ್ತರ ಕೊಡದೆ ತಣ್ಣಗೆ ಇದ್ದರೆ ಆಯಿತೆ ? (ಕೂರಿ). 
ತಣ್ಣಗೆ ತಣಿ ಇ ಚೆನ್ನಾಗಿ ತೃಪ್ತಿಯನ್ನು ಹೊಂದಂ ; ಸಂಪೂರ್ಣವಾಗಿ 
ತಣಿ : ಧೂಪದ ಕವಲ್ವೊಗೆಯೊಳ್‌ ತನಿಗಂಪನುಂಡು ತಣ್ಣಗೆ [ಪಾಕಾಂ. 
ನೆ]ತಣಿದೊಯ್ಕನೊಯ್ಯನಿದಿರುಂ ಬಟ್‌ಯಂಂ ನೆಗೆಯುತ್ತಮಿರ್ಪ ತುಂಬಿ 
ಗಳ್‌ (ಪಂರಾಮಾ. ೩-೭೭), "ತಣ್ಣನೆ' ಪರಾ. [ತಣ್‌ + - ಅಗೆ] 

ತಣ್ಣನೆ, ಥಣ್ಣನೆ (ಅ). ೧. ತಂಪಾಗಿ; ಶೀತಲವಾಗಿ ; ತಣ್ಣಗೆ : ತಿಂಗಳ 
ತಣ್ಣನಪ್ಪ ಕದಿರ್ದೊಂಗಲೊಳಭ್ಯಸಿಸಿತ್ತೊ ಕಾಮಬಾಣಂಗಳೊಳಾದ 
ಮೋದಿದುದೊ . . . ಮೋಹನಮನಗ್ಗಳ ನಿನ್ನಯ ವಾಕ್ಚ್ರಗುಂಭನಂ 
(ಕಂದ್ರಪು. ೧-೫೯) ; ತಣ್ಣನೆ ತೀಡಿತ್ತೆನಸುಂ ಪ್ರಭಾತಸಮಯಪ್ರೋದ್ಯೂತ 
ಶೀತಾನಿಲಂ (ಕುಸುಮಾ. ೦-8೩೨) ; ಸುಣ್ಣವೆಲ್ಲಂ ತಣ್ಣನಾಗೆ (ವಾಗೀರೆ. ದೇ. 
೨೬೬-೧೪) ; ತಣ್ಣನೆ, ತಣ್ಮಗೆ, ನುಣ್ಣನೆ, ನುಣ್ಣಗೆ (ಶಬ್ಮಾನು. ೪೯ ಪ್ರಯೋ). 
೨. ಸಂಖವಾಗಿ ; ಹಾಯಾಗಿ: ತಣ್ಣನೆ `ಲೇಸಾಗಿ ವಂದದಿನುಣ್ಬರ 


ಬಾಯೊಳ್‌ ತಿಣ್ಣನೆ ಕಿರ್ಚಂ ಪುಡಿಯಂ ಮಣ್ಣಂ ಪೊಯ್ದಿಂತು ಮಾಡಿದೈ 
ದೂರ್ತಿಂದಂ (ಧರ್ಮಾಮ್ಮ. ೯-೧೩೬) ; ಎನ್ನಯ ಪಳ್ಳಿಗೆಯಿತಂದು ತಣ್ಣನಿರು 
(ಬಸೆಪು. ೦೮-೧೬) ; ಭಕ್ತಿಯ ತಿಣ್ಣದಿಂ ತಲೆವಾಗಿ ವರಕೆಯ ತಣ್ಣ 
ನಾಂತು ಮಗುಳ್ಳು ಪುರದೊಳು ಸುಖದೊಳಿರುತಿರ್ದ (ಸಾಳ್ಮಛಾ. ೪-೨೪). 
5| ೩. ಶಾಂತವಾಗಿ: ಅನುದ್ವಿಗ್ನವಾಗಿ: ಸಾವಿರ ಚೇಳ್ಗಳೊಮ್ಮಿಗಕಟಾ 
ಕಡಿವ ಯಾತನೆಯ ಸಿಲುಬೆಯಳಲುರಿಯ ತಣ್ಣನೆ ತಳೆದು (ಗೊಳ್ಮೊಥಾ. 
೧೨-೨೯೭). ಥಣ್ಣನೆ: ೧. ಮುಳುಗಿ ಥಣ್ಣನೆ ತಣಿದು ನಿಂದನು (ಫಣಣ. 
೪-೪೦). ವ. ನೀವು ಥಣ್ಣನೆ ಸಿರಿ ಸಹಿತ ಮೃದು ಹಾವಿನಂಕದಲೊಟಗುತ 
(ಗಲ ವರನು ದೇವಕಾರ್ಯಕೆ ತಂದೆವಾತ್ಮಜನೆಂಬ ಸಲುಗೆಯಲಿ 

10 (ನಿಭಾಗೆ. ೧೧-೧೧-೩೭). 
ತಣ್ಣತಣ್ಣನೆ, ತಣ್ಣನೆತಣ್ಣನೆ (ದ್ವಿರುಕ್ತಿ): ಅವ್ಯಯ ಪದಾಂತ ಲೋಪಕ್ಕೆ- 
ಕಮ್ಮಕಮ್ಮನೆ, ತಣ್ಣತಣ್ಣನೆ (ಶಮದ. ೧೯೩ ಪ್ರಯೋ); ಕೋಪದಿ 
ದಿರೊಳೂರ್ವಾನಳಂ ತಣ್ಣ ತಣ್ಣನೆ (ಹಡಳಾ. ೧-೪೧) ; ವಹಾವಿನ ಸೊನೆದಂದ 
ಲೊಳ್‌ ನೆನೆದು ತಣ್ಣನೆ ತಣ್ಣನೆ ಬಂದುದಂದು . . .1ಮಾರುತಂ (ಕಲ್ಮಾನು. 

36, ೯೪ ಪ್ರಯೋ). ತಣ್ಣನೆ ತಣಿ, ದಣ್ಣನೆ ದಣಿ-ಸಂಪೂರ್ಣವಾಗಿ ತೃಪ್ತಿಯನ್ನು 
ಹೊಂದಂ : ನಾಳಿಕೇರೀಫಳಾಮೃತಾಸ್ವಾದದೆ ತಣ್ಣನೆ ತಣಿದು -(ಅದಿಸು. 
೧೧-೮೧) ; ಕಣ್‌ ತಣ್ಣನೆ ತಣಿವನವೆೊಲ್ಲು ನೋಡಿ (ಸಮಪ. ೧-೦೦೪) ; 
ತಣ್ಣನೆ ತಣಿದಿರೆ ಬನದೊಳ್‌ ಪಣ್ಣನೆ ತಿನಂತಿರ್ಪುವೆಳಸಿ ತರುಚರಕುಳಮಂಂ 
(ಕಾವ್ಯಾವ, ೨೨೨) ; ನಡುಹರೆಯದಿಂದೆಸೆವ ಸಿರಿಯ ನಡೆನೋಡಿ ದಣ್ಣನೆ 

೩೦, ದಣಿವ ಕಾಲದೊಳು (ರಾವಳ. ೯-೧೫). ತಣ್ಣನೆಯವನು - ತಂಪಾಗಿರು 
ವವನು ; ಚಂದ್ರ : ಬಂದನು ಸೋಮನು ಸೊದೆವನಿ ಸೋನೆಯ ಸಿಂಪಿಸಿ 
ತಣ್ಣನೆಯವನು (ಇಂಡಾಪ. ೧೧೦-೩೮). [ತಣ್‌ + - ಅನ್ನೆ] 

ತಣ್ಣನೆಯ, ತಣ್ಣನ್ನ (ಗು). ೧. ತಂಪಾದ; ತಣ್ಣಗೆ ಇರುವ ; ತಣ್ಣನೆಯ 
ಗಾಳಿ ಬೀಸುತ್ತಿದೆ (ಕೂಡ). ೨. ಪ್ರಶಾಂಶವಾದ : ಗಿಡಮರಗಳು, 

35) ಹುಲ್ಲು, ತೊಳೆದ ಹಸಿರುಬಣ್ಣವಾಗಿ ತಣ್ಣನೆಯ ನಗು ನಗುತ್ತಿವೆ 

- (ಬೆತಂದಾ. ೧). ತಣ್ಣನ್ನ: ೧. “ತಣ್ಣುಳಿಲು - ತಣ್ಣನ್ನ ಉಸುಬು” 
(ಗಂಗಾಮ. ೧೪೭). [ತಣ್‌ + - ಅನೆಯ್ಯ ) 

ತಣ್ಣನ್ನ "ತಣ್ಣನೆಯ' ನೋ. 

ತಣ್ಣಲೆ (ಕ್ರಿ). ತಂಪನ್ನುಂಟುಮಾಡು ; ತಂಪನ್ನು ಹರಡು : ತೆಣ್ಣ [ಪಾಕ*. 

30 ಣ್ಮ1ಲೆವ ಕೊಳಕ್ಕೆ ವಂದಮಳಿನಂ ಪುಳಿನಂ ನಳಿನಂ ನಿಜಾರ್ತಿ ಯಂ ನೆಲೆವಿಡಿ 
[ಪಾಕಾಂ. ಗೆಲೆಪಡೆ]ಯಲ್‌ ಬಳಿಕ್ಕವಳಟಿಲ್ಲೂ ಬಲಲ್ಲು ತೊಟಲ್ಲೂ ಜಾನಿಪಳ್‌ 
(ಜಗವಿ. ೧೦-೨೩); ಅವಳ ಬಿಸುಸುಯ್ಯ ಬೆಂಕೆಯೊಳ್‌ ಬೆರಸಿದನಿತಣಳೆ 

| ತಣ್ಣ[ಪಾಳಾಂ. ಣ್ಮ)ಲೆವ ತೆಂಗಾಳಿಯುಂ ನಂಜಿನ ಧಾಳಿಯೆನಿಸಿ (ವರ್ಧಪು. 
೪೨೩ರ ವು: ಅಲರ್ವಂಡಂ ಮೊಗೆದು ತಳಿಯುತಿರೆ ತಣ್ಣೆಲರಿರ್ಕೆಲದ 

35] ಪರಿಕಾಲ್ಗಳಿಂ ತಣ್ಣ [ಪಾಕಾಂ. ಣ್ಲೆ)ಲೆವೆಳವಸಲೆಗಳನೆಳಸಿ ಸುಬ್‌ವೆಳೆಯವಳಂ 
(ವರ್ಧಪು. ೪-೭೫). "ತಣ್ಮಲೆ' ಪರಾ. [ತಣ್‌ + ಆಲೆ,] 

ತಣ್ಣಲೆಯಿಸು (ಕ್ರಿ). ತಣಿಸು : ತಂಪನ್ನುಂಟುಮಾಡು : ನಿಜಕೀರ್ತಿ 
ಬಂಧುರ ಸುಧಾವರ್ಷದಿಂ ಧರೆಯ ತಣ್ಣಲ(ಲೆ3 ಯಿಸಿದನಾ ದಿಳೀಪಂ 
(ಕುಮುರಾ. ೧-೭೪). [ತಣ್ಣಲೆ*- ಇಸು] 

40 ತಣ್ಣಸ, ತಣ್ಣಸು (ನಾ). ೧. ತಂಪು; ಶೈತ್ಯ : “ತಣ್ಣಸಮೆನೆ ಶೈತ್ಯಂ” 
(ಜತುನಿ. ೨೮); ಅರಲ್ಪನೇಕ ,ಕೋಕನದವನಂಗಳೊೂಳ್‌ ಸುಟ್‌ದು ತಣ್ಣ 
[ನಾಕಾಂ. ನ್ನೆ]ಸಮಾಗದೆ ಕೂಡೆ ಬಂದ ಮಾವಿನಪೊಸಪೂವಿನೊಳ್‌ ಪೊರೆದು 
ಪಫೊಣ್ಮಿದ[ಕ]ಂಪು 'ಮೊಗಂಗಳಂ ಚಳಿಲ್ಲೆನೆ ಕೊಳೆ ಪೊಯ್ಯೆ ತೀಡಿದುದು 
ತೆಂಕಣಗಾಳಿ ವಸಂತಮಾಸದೊಳ್‌ (ಪುಂಪಳಾ, ೫-೩೪): ಪೊದಬಟ್ಟಿ ಕಣ್ಬನಿಯ 

45 ಬಾನಲ ತಣ್ಣಸದೊಳ್‌ ಪಗಿಲ್ಲು ಪಾವಸೆಗೊಳೆ ಕಾರ ತಂದಲೊಳಗುಂದಲೆ 
ಯಾಗಿರೆ ನಟ್ಟು ಸೋರ್ವ ಪಾಳ್ಫಸದಿಯ ಪೆಣ್ಣ ಜೋಹದವೊಲೊಪ್ಪಿದಳ* 


ತಣ್ಣಸಂದೋರು 


(ಕಾಂಕಿಪು. ೮-೮6) ; ಸೊಗಯಿಸುವ ಸಕ್ಕರೆಗಳೆಳನೀರ ಕುಯಿದಿಳುಪಿ ತಣ್ಣಸ 
ವಾದ ತಾಣದೊಳಗಿರಿಸಿ (ಸೂಪಶಾ. ೨-೩೦) ; ಬೆಂಗೆ ತಣ್ಣಸಮೇಜಲೆಚ್ಚತ್ತು 
(ಜಿಬಪು. ೪೬-೨೨) ; ರೋಷಾಗ್ನಿ ಕರ್ಣನ ಸಿರಿಮೊಗಮಂ ನೋಡಿದ ಮಾತ್ರ 
ದೊಳೆ ತಣ್ಣಸಮನೊಂದಿ ನಲ್ಮೆಯುಂಟಾಗುವುದು (ಛಾರಕಾಂ. ೧-೬). ವಿ. 
ಒದ್ದೆ; ಆರ್ದ್ರವಾದುದು : "ತಣ್ಣಸಗೊಳ್‌', “ತಣ್ಣಸವಸ್ಯ' ಪರಾ. 
೩. ತೃಪ್ತಿ; ಸಮಾಧಾನ; ಸಂತುಷ್ಟಿ: ಪುಣ್ಣಮೆಯಾದುದು ಮುಖ 
ಚಂದ್ರಮಂಡಲ ತಣ್ಣಸವೆದೆಯೊಳಾದರಿಸೆ ಕಣ್ಣ ಅ ಯದೊಡೇನು 
ಕರುಳ್ಬಲ್ಲುದೆಂಬಂತೆ ಚಿಣ್ಣನ ತಾಯಿ ನೋಡಿದಳು 4ಮೋಹತ. ೧೩-೨೫) ; 
ಹಣ್ಣಿದುತ್ಸಾಹಮಂ ಕೇಳ್ದು ತನ್ನೊಡಲೊಳಗೆ ತಣ್ಣಸಂ ತಳ್ತು ಬಹ ನಿನ್ನ 
ನಿಜಮಾತೆಯಂ ಕಣ್ಣಾರೆ ಕುಣ್ಟೆನೆಂತು (ಜೈಮಿಭಾ. ೧೩-೩೮). ತಣ್ಣಸು: 
೧. "ತಣ್ಣ ಸುವುಟ್ಟು' ಪರಾ. ೨. ಚಮರೀಮೃಗಂಗಳ -ಸಾರಣೆಯೊತ್ತು 
ಗೊಂಡು ನೆಲನ ತಣ್ಣಸಾಆ್‌ ತಮ್ಮ ಮೊಗದ ನರೆನವಿರಿನಂರ್ದುತೆ ಪೋಪ 
ಗಂಡುಗರಡಿಗಳಿಂ (ಕಾಮಾಕ್ಕ.೪&-೨೬). [ ಆತಣ್ಮ್‌./ತುಳು. ತಣಸ್‌, ತನಸ್‌] 
ತಣ್ಣಸಂದೋರು "ತಣ್ಣಸಂದೋಟು” ನೋ. 
ತಣ್ಣಸಂದೋಜು, ತಣ್ಣಸಂದೋರು, ತಣ್ಣಸದೋಲಟು (ಕ್ರಿ). 
ತಂಪುಂಟಾಗು ; ಶೀತವಾಗಂ : ಮೈಗಳ್ಲೆ ತಣ್ಣಸಂದೋ[ಪಾಕಾಂ. ತೋ?) 
ಅಲಾ ಕೊಳದಿಂದೆ ಪೊಅಮಟ್ಟರು (ಣೈ ಮಿಧಾ. ೩೦-೧೨). ತಣ್ಣಸಂದೋರು: 
ಮೈಯೆಲ್ಲ ತಣ್ಣಸಂದೋರಿ ಮತಿಗೆಟ್ಟು ಕಾರುವುದುಂ (ಸಕವೈ. ೧೪೯). 
ತಣ್ಣಸದೋಹು: ಒಸರಲಾ ತಂಗಲ್ಲು ಕರಗದ ಜಲ ತಣ್ಣಸದೋಲ್‌ 
ಶ್ರಮವಡಗಿಪುದು (ಕಂನವಿ. ೬-೭೬). [ತಣ್ಣಸ * ತೋಟಿ] 
ತಣ್ಣಸಂಬಡೆ (ಕ್ರಿ). ತಂಪಾಗು ; ಶೈತ್ಯವನ್ನು ಹೊಂದು: ಹಿಮದಿಂದೆ 
ತಣ್ಣ ಸಂಬಡೆದಿರ್ದ ಮಾಗಿಯಂ ಕ್ರಮದಿಂದೆ ಜಾಟೌಸಿ (ಜೈಮಿಭಾ. ೩೦-೧೬). 
[ ತಣ್ಣಸ + ಪಡೆ; ) 
ತಣ್ಣಸಗಯ್‌ "ತಣ್ಣ ಸಗೆಯ್‌' ನೋ. 
ತಣ್ಣಸಗಯ್ಯ “ತಣ್ಣಸಗೆಯ್ಯ' ನೋ. 
ತಣ್ಣಸಗೆಯ್‌, ತಣ್ಣಸಗಯ್‌ (ನಾ). ತಂಪಾದ ಕಿರಣ; ಶೀತಲವಾದ 
ಕಿರಣ: "ತಣ್ಣಸಗೆಯ್ಯ' ಪರಾ. ತಣ್ಣಸಗಯ್‌ : "ತಣ್ಣ ಸಗೆಯ್ಕ' 
ಪರಾ. [ತಣ್ಣಸ + ಕೆಯ್‌;] 
ತಣ್ಣಸಗೆಯ್ಯ, ತಣ್ಣಸಗಯ್ಯ (ನಾ). ತಂಪಾದ ಕಿರಣಗಳುಳ್ಳವನು ; 
ಚಂದ್ರ : "ತಣ್ಣಸಗೆಯ್ಯವಟ್ಟು' ಪರಾ. ತಣ್ಣಸಗಯ್ಯ : ಬಿಸುಗಯ್ಕಂ 
[ಪಾಠಾಂ. ಮ್ಮಂ]ತಣ್ಣಸಗಯ್ಮಂ[ಏಾಕಾಂ. ಮ್ಮಂ]ಪೊಸ ಕಿಸುಬಿಸುಮಯ್ಕಂ 
ಕಣ್ಮಾದಂ (ಉದೃದೇ. ೧-೨). [ತಣ್ಮ್ಣಸಗೆಯ್‌ + - ಅ,] 
ತಣ್ಣಸಗೆಯ್ಯವಟ್ಟು (ನಾ). ಚಂದ್ರಬಿಂಬ; ಚಂದ್ರಮಂಡಲ: ತಣ್ಣಸಗೆಯ್ಕ 
ವಟ್ಟನಮರ್ದಾನನವೇಳಿಸೆ ... ನಡೆದರ್ಪುಳಿಂದಿಯರ್‌ (ಉದೃಟ. ೨-೬೩). 
[( ತಣ್ಣಸಗೆಯ್ಯ + ಬಟ್ಟು (ಬಟ್ಟ) 
ತಣ್ಣಸಗೊಳ್‌, ತಣ್ಣಸುಗೊಳ್‌ (ಕ್ರಿ). ೧. ತಣ್ಣಗಾಗು: ತಂಪಾಗು. 
೨. ಒದ್ದೆಯಾಗು ; ತೇವವಾಗು : ಒಸರ್ವ ಬೆರಲ ಬೆಮರ್ವನಿಯಿಂ 
: ತಣ್ಣಸಗೊಂಡ ತಂತಿಗಳನಾಟೌಸುವರ್‌ ಬಿಸುಸುಯ್ದು ಕಿನ್ನರರ್‌ ಬೀಣೆ 
ಗಳಂ (ಲೀಲಾವ. ೯.೫೦). ತಣ್ಣಸುಗೊಳ್‌ : ೧. ಇನಶಶಿಗಳ್‌ ಬೆಳಗದಿರೆ 
ಕಿಚ್ಚು ತಣ್ಣಸುಗೊಳಿೆ (ಪುಣ್ಕಾಸ್ತ. ೪-೩೯). [ತಣ್ಣಸ- ಕೊಳ್ಳ್‌] 
ತಣ್ಣಸದಳೆ (ಕ್ರಿ). = ತಣ್ಣಸಂಬಡೆ : ಪುಳಕಾಂಬುವಿನಿದ ತನುಲತೆ 
ತಣ್ಣಸದಳೆಯೆ ನಿದ್ರಾಂಗನೆ ಸರಿಯೆ (ಕಂನವಿ. ೯-೧೯೭). [ತಣ್ಣಸ + ತಳ್ಳೆ) 
ತಣ್ಣಸದೋಜು "ತಣ್ಣಸಂದೋಜು' ನೋ. 
ತಣ್ಣಸವಸ್ತ್ರ (ನಾ). ಒದ್ದೆ ಬಟ್ಟೆ ; ನೆನೆದ ವಸ್ತ್ರ: ಕಳೆದು ತಣ್ಣಸವಸ್ತೆಗಳ 
ಚೀನಾಂಬರಗಳನುಟ್ಟು ಸತಿಯರೊಪ್ಪಿದರು (ಕಂನವಿ. ೨-೧೩೪). 
[ ತಣ್ಣಸ * ವಸ್ತ್ರ] 


೩೨೫೮ 


6 


20 


40 


ತಣ್ಣಿಟು 
ಣು 


ತಣ್ಣಸವಿಡಿ (ಕ್ರಿ). ತಂಪು ಹಿಡಿ; ತಣ್ಣಗಾಗು : ಒಡನಾಗ ಜಲಕೇಳಿಯೊಳಗೆ 


ಮೈ ತಣ್ಣಸವಿಡಿಯಲು ಭರದೊಳಗೈದಿ, ತಡಿಮೆಟ್ಟಿ . .. 
ಚಲುವೆಯರಂ (ಕಂನವಿ. ೨೫-೦೩೦). [ತಣ್ಣಸ + ಪಿಡಿ] 
ತಣ್ಣಸವೆಜು (ಕ್ರಿ). ಎ ತಣ್ಣಸಂಬಡೆ : ಉಡುವಸನಂಗಳು ತೋಯ್ದು ... 
- ಕುಡಿತೆಗಣ್ಣ ಬಲೆಯರುಗಳು ತಣ್ಣಸವೆತ್ತು ನಡುಗಿದ ರೆ (ಮೋಹತ. 
[ ತಣ್ಣಸ + ಪೆಜು; ) 
ತಣ್ಣಸಿಗ (ನಾ). ೧. ತಂಪಾದವನು. ೨. ಜಡಸ್ವಭಾವದವನಂ; ಆಲಸ್ಕ 
ಸ್ವಭಾವದವನು; ಅಲಸಿಗ: ನ ಶೀತಲಃ-ತಣ್ಣಸಿಗನಲ್ಲದೊಂ (ಆಲಸ್ಕನು) 
(ನೀತಿವಾ. ೧೦-೩೩). [ ತಣ್ಣಸ + - ಇಗ) 
ತಣ್ಣಸು "ತಣ್ಣಸ' ನೋ. 
ತಣ್ಣ ಸುಗೊಳ್‌ "ತಣ್ಣಸಗೊಳ್‌' ನೋ. 
ತಣ್ಣಸುವುಟ್ಟು (ಕ್ರಿ). ತಂಪುಂಟಾಗು ; ಶೈತ್ಯ ಒದಗು : ತಣ್ಣಸುವುಟ್ಟಿ 
ಬೆಟ್ಟವೇಸಗೆಯ ಬಿಸಿಲ್ಲೆ ತೀಡಿದುದು ತಣ್ಣನೆ ಪಣ್ಣನೆ ಪಶ್ಚಿಮಾನಿಲಂ 
(ಪಂರಾಮಾ, ೭-೧೩೪), [ತಣ್ಣಸು (ಆತಣ್ಣಸ) + ಪುಟ್ಟು ] 
ತಣ್ಣಿ, ಥಣ್ಣಿ (ನಾ). ನೀರು; ಜಲ: ನೊಂದು ಬಾಯಾಟ್‌ ತಣ್ಣೀರ್‌ 
ತಣ್ಣಿ[ಪಾತಾಂ. ನ್ನಿಯೆ]ಎನುತಮಿರೆ (ಜಂಡೇರ. ದೇ. 3೫೦-೧೬). ಥಣ್ಣಿ: ಥಣ್ಣಿ 
ಯೊಳಗೆ ಮುಳುಗಿದರೇನು (ಜಿದಾವ. ೦೩೯-೧). 
[ ದೇ.8 ತಮಿ. ಮಲ. ತಣ್ಣಿ] 
ತಣ್ಣಿತು "ತಣ್ಣಿತ್ತು' ನೋ. 
ತಣ್ಣಿತ್ತು, ತಣ್ಣಿತು (ನಾ). ೧. ತಂಪಾದುದು; ತಂಪು; ಶೈತ್ಯ : “ತಣ್ಣಿತ್ತು 
ಶೈತ್ಮಮಕ್ಕುಂ " (ಕಕರ. ೪4). (ಗು). ೨. ತಂಪಾದ; ತಣ್ಣನೆಯ: 
ಶೀತಲವಾದ : ಕೂರಿತ್ತು; ಉದ್ದಿತ್ತು; ನುಣ್ಣಿತ್ತು; ತಣ್ಣಿತ್ತು; ಬಿಣ್ಣಿತ್ತು 
(ಕಮದ. ೭೭ ಪ್ರಯೋ). ತಣ್ಣಿತು: ೧. “ ಕೋಡುಂ ಕೊಟ್ಟಮುಂ ತಣ್ಣಿ 
ತೆಂದುಂ ಶೈತ್ಯಕ್ಕೆ ನಾಮಂ” (ಕಬ್ಮಿಕ್ಕೆ. 33) ; “ ಕುಳಿರು ತಣ್ಣಿತು ಕೋಡು 
ಕೊಟ್ಟಮಿಂತಿವು ಶೈತ್ಯಕಳವಟ್ಟ ನಾಮವಕ್ಕುಂ'' (ಕಬ್ಮಮಂ, ೩೭); ವಡಬ 
ಶಿಖಿ ತಣ್ಣಿತೆನೆ ಕೋಪಮಂ ತಾಳುವರು (ಸಿದ್ಕರಾ. ೧-೨೦); ಉರಿವ ಬೆಂಕಿಯು 
ತಣ್ಣಿತಾಗಲಿ ಸರಾಮಾಸಂ, ೫-೪-೨೬). 
ತಣ್ಣಿದುವು (ಬಹುವ) : ಚಂದ್ರಕರಂಗಳಿಂದು ತಣ್ಣಿದುವೆರ್ದೆಗಕ್ಕೆ 
(ಪಂಪಭಾ. ೩-೦೮). ತಣ್ಣಿದಂ, ತಣ್ಣಿದೊಂಎ ತಣ್ಣಗೆ ಇರಂವವನು ; 
ತಂಪಾದವನು : ಖರಕರನುಷ್ಣಮಂ ತೊಟ್‌ದು ತಣ್ಣಿದನಪ್ಪೊಡಮಿಂದು 
ತಣ್ಬನಚ್ಚರಿಯೆನೆ ಬಿಟ್ಟು ತೀವ್ರಕರನಪ್ಪೊಡಂ (ಧಮ್ಮಾ ಮ್ಮ. ೫-೧೯೮) ; 
ಅತಿದೀಪ್ತಿಬೋಧಮಯನಾಗಿ ತಣ್ಣಿದೊಂ ಜನನಿಯುದರದೊಳ" ರತ್ನಸ್ತ್ರೀ 
ಪ್ರತಿಕೃತಿಯೊಳರ್ಕಬಿಂಬ ಪ್ರತಿಬಿಂಬಂ ನೆಲಸಿ ಪೀಡೆಯಂ ಮಾಡುಗುಮೇ 
(ಕಾಂತಿಪು.೯-೨೧೪). ತಣ್ಣಿದೆಯಾಗುಎತಂಪಾದವನಾಗು: ಮೆಚ್ಚಿ ಬರವನಗ್ನಿ 
ದೇವಂ ಬೇಡಿಕೊಳ್ಳಿಮೆಂದೊಡೆಮ್ಮನ್ವಯಕ್ಕೆ ನೀನ್‌ ತಣ್ಣಿದೆಯಾಗೆಂದು 
ಬೇಡುವುದುಂ (ಪಂಪಭಾ. ೫-೧೦೦ ವ). 
[( <ಎತಣ್ಣ) 
ತಣ್ಣಿರ್ಪದಲೆ (ನಾ). ಒಂದು ಪ್ರದೇಶದ ಹೆಸರಂ : ಅನ್ನೆ ಬಂದು 
ತಣ್ಣಿರ್ಪ್ಣದಲೆಯ ಪುಣುಸೆಯೆ ವಾಯವ್ಕನಾ ದೆಸೆಗೆ ಸೀಮೆನೊಕ್ಕಿ 
ಯೊಜಕ್ಟಿಯೆ (ಎಳ. 2% (8), ಬೆಂಗಳೂ. ೧೩೧-೪೨; 829), [7] 
ತಣ್ಣಿಸು “ತಣಿಸಂ,' ನೋ. 
ತಣ್ಣಿಆ (ಕ್ರಿ). (ತೆಳ್ಳಗಾಗುವಂತೆ) ಒತ್ತು (?) : ನುಣ್ಣನೆಯ ಹಿಟ್ಟನಂ 
ಗಯ್ಯ ಸರಿದಟ್ಟದೆೊಳು ತಣ್ಣಿಜ್‌ದು[ಪಖಾತಾಂ. ತಣಿದು]ಮಡಗಿಯೆಮ್ಮೆಯ 
ಬೆಣ್ಣೆಯಂ ಕಾಸಿ ಬೇಯಿಸೆ ಸಮುದ್ರಫೇನ (ಸೂಪಾ. ೦-೨೩. “ತಟ್ಟು” 
(ಸೂಪರ, ಕೀಳ). "ಲತೆಯಿಲು” ಪರಾ. [p ಇದು 'ಸಣ್ಣಿಟ್‌' ಎಂಬುದರ 
ಅಪಲಿಖಿತವಿರಬಹುದು ] 


ಒಪ್ಪಿದರು 


೧೪-೯೧). 


ತಣ್ಣೀರ್‌ 


ತಣ್ಣೀರ್‌, ತಣ್ಣೀರು (ನಾ). (ತಂಪಾದ) ನೀರು : ಮುನ್ನೀರ್‌ ಬೆನ್ನೀರೆನೆ 
ಬೆರಸಲಣ್ಣ ತಣ್ಣಿ ೀರೊಳವೇ (ಪಂರಾಮಾ. ೯-೯೨) ; ತಣ್ಣೆಬಿಲ್‌, ತಣ್ಣೀರ್‌ 
(ಭಾಷಾಧೂ. ೧೧೪ ಉದಾ); ತಣ್ಣೀರ ಕಣಿಕೆಯ ಹೊತ್ತು. (ಗುಪ್ತಮಂ. 
೧೩-೧೮೭). ತಣ್ಣೀರು : ತನಿವಾಲೊಳುಕ್ಕರಿಸಿದಕ್ಕಿ ತಣ್ಣೀರೊಳಗೆ ನೆನೆದಕ್ಕಿ 
ಯಿವನು ಸರಿಗೂಡಿ ಹಾಲೊಳಗರೆದು (ಸೂ ಪ ಶಾ. ೧-೬೧): ತಣ್ಣೀರು 
ಬೇಸಿಗ್ಗೆ ಗುಣ ತೋಟ್‌ತಲ್ಲ (ಪುರಂದ. ೨-8೬-೫); ಸರೋಜಪತ್ರಿಕೆಯ 
ಪೊಟ್ಟಣದಿ ರಾಜಾಮೃತವೆನೆ ತಣ್ಣೀರ ತಂದಿತ್ತರು (ಮೋಹತ. ೧೯-೫೩); 
ತಣ್ಣೀರು ಆದರೂ ಪುಣ್ಯದಿಂದ ದೊರಕಬೇಕು (ಗಾದೆ). 
ತಣ್ಣೀರವನು-(ದೇವಸ್ಥಾನಕ್ಕೆ) ನೀರನ್ನು ತರಂವ ಕಾಯಕದವನಂ 
(?) : ಕೋವಿಲ್‌ ತಿರುಮಲೆ ಪೆರುಮಾಳ" ಕೋವಿಲ್‌ ತಿರುನಾರಾಯಣ 
ಪುರ ಮುಖ್ಯವಾದ ಸಕಳಾಚಾರ್ಯರೂ ಸಕಳ ಸಮಣಇಗಳೂ . . . ತಿರುಪಣಿ 
ತಿರುವಡಿ ತಂಣ್ಣೀರವರು ನಾಲ್ವತ್ತೆಂಟು ಜನಂಗಳು (ಎಕೆ. 11, ೩೪೪-೦೨; 
1368). [ತಣ್ಣ್ಜ * ನೀರ್‌] 
ತಣ್ಣೀರು "ತಣ್ಣೀರ್‌' ನೋ. 
ತಣ್ಣೀರೆರಚು (ಕ್ರಿ). ೧.ಎತಣ್ಣೀರೆರೆ. ೨. (ಆಲಂ) ನಿರುತ್ಸಾಹಗೊಳಿಸು: 
ಲಲಿತ ಬರುವುದಿಲ್ಲವೆಂದಾಗ ಅವರ ಉತ್ಸಾಹದ ಮೇಲೆ ತಣ್ಣೀರೆರಚಿದ 
ಹಾಗಾಯಿತು (ಕೂಪಸ. ೩೩) : ನೆಕ್ಸುದೋವನ ಉತ್ಸಾಹಕ್ಕೆ ತಣ್ಣೀರೆರಚಲು 
ಪ್ರಯತ್ನಿಸುತ್ತಿರುವಂತೆ ಅವನು ಮೌನವಾಗಿ ಹೊಗೆಯೆಳೆಯುತ್ತ 
ಕುಳಿತಿದ್ದನು (ಪುನರು. ೫೬೬). ಔ ಇದು ಇಂಗ್ಲಿಷಿನ “To throw cold 
water ou" ಎ೦ಬ ಪದಪುಂಜದ ಅನುವಾದವಿರಬಹುದು. 
[ ತಣ್ಣೀರು (ತಣ್ಣೀರ್‌) * ಎರಚು (ಆ ಎಅಚು) ] 
ತಣ್ಣೀರೆರೆ (ಕ್ರಿ). ೧. ತಣ್ಣೀರು ಸುರಿ. ೨. (ಆಲಂ) ಸಮಾಧಾನಮಾಡು: 
ಯುವರಾಜರೆದೆಯ ಸುಡುನೀರಿಗೆ ಒಂದಿಷ್ಟು ತಣ್ಣೀರೆರೆದಿರುವಂತೆ ತೋರಿಸಿ 
ಕೊಂಡಿದ್ದಾರೆ (ವೀರಬಂ. ೭೫). 
[ ತಣ್ಣೀರು (ಎತಣ್ಣೀರ್‌) + ಎರೆ (ಎಟ್‌) 
ತಣ್ಣೀರ್ದಳಿ (ಕ್ರಿ). ತಣ್ಣೀರನ್ನು ಚಿಮುಕಿಸು, -ಸಿಂಪಡಿಸು : ಬಳಿಕ 
ಸೌಮಿತ್ರಿ ಮಜುಗಿ ತಣ್ಣೀರ್ದಳಿದು ಪತ್ರದೊಳ್ಳೊಡೆವಿಡಿದು 
[ ತಣ್ಣೀರ್‌ * ತಳಿ] 
ತಣ್ಣು ಣುಕ (ನಾ). ಒಂದು ಬಗೆಯ ಗಿಡ: ತಣ್ಣುಣುಕ, ಅಂಡಿಲು 
(ಮೈಔಗ. ೪೯-೯8೬). [7] 
ತಣ್ಣುಸಿರು (ನಾ). ತಣ್ಣನೆಯ ನಿಶ್ವಾಸ; ಉತ್ಸಾಹ ಅಥವಾ ಕಾವು 
ಇಲ್ಲದ ಉಸಿರಂ : ಅವಳು ತಿರಸ್ಕಾರದ ತಣ್ಣುಸಿರಿನೊಡನೆಂದಳು (ನಿರಾಥ. 
೩೦); ನಿನ ಮಂಸುಕ ಕತ್ತಲೀಯೊಳಗ ಹೊರಳಿ ಬೆಳ್ಬೆಳಗ ಬಿಡತ ತಣ್ಣುಸಿರು 
(ನಾದಲೀ. ೩8-೯). [ತಣ್‌ +೬ ಉಸಿರ್ಯು (-ಆಉಸಿರ್‌)) 
ತಣ್ಣೆ (ನಾ). (ಕರಾ) ತಂಗಳನ್ನ ; ನೀರುಹಾಕಿ ಇರಿಸಿದ ತಂಗಳನ್ನ : 
"ತಣ್ಣೆಮಡೆ' ಪರಾ. [ ತುಳು. ತಣ್ಣಣ, ತಣ್ಣನ 
ತಣ್ಣೆಮಡೆ. (ನಾ). (ಕರಾ) ತಂಗಳು ; ತಂಗಳನ್ನೆ : ಅದಕೂ ಇದಕೂ 
ಬೀಗ, ತಣ್ಣೆಮಡೆಗೂ ಬೀಗ (ರೂಢಿ). [ ತಣ್ಣೆ * ಮಡೆ,] 
ತಣ್ಣೆರಲ್‌ "ತಣ್ಣೆಲರ್‌' ನೋ. 
ತಣ್ಣೆಲರ್‌, ತಣ್ಣೆರಲ್‌ (ನಾ). ತಂಪಾದ ಗಾಳಿ; ತಂಗಾಳಿ: ಅಲರಿಂ 
ತುಂಬಿಗಳಿಂ ತಣ್ಣೆಲರಿಂ ತುಂಬಿದ ತಿಳಿಗೊಳದಿನೆಸೆವ ಬನಮಂ ಪೊತ್ಕಳ್‌ 
(ಪಂಪಧಾ. ೫-೨); ತಣ್ಣೆಲರೂದುತ್ತಿರಲಾನದರ್ಕೆಳಸಿ ಪಟ್ಟಿರ್ದೆಂ ಶಿಲಾಪಟ್ಟ 
ದೊಳ೯ (ಕಾದಂಉ. ೫8೬೨); ಮೆಲ್ಲನೆ ತೊನೆಯುತ್ತುಮಿರ್ಪೆಲೆಯ 
ತಣ್ಣೆಲರಿಂ ಬೆಮರಾಟ್‌ . , . ಸುಖಮಂ ಪಧಿಕರ್‌ ಪಡೆವರ* (ಜಂದ್ರಪು, 
೩-೧೫): ಬಣ್ಣವಳಿಯದ ಪೂಗಳಂ ಕೊಯ್ದು ಬೆಂಡಾಗಿ ತಣ್ಣೆಲರ್ಗೊಡ್ಡಿ 
ಮೈ ಬೆಮರನಾಜಿಕಿಸಿಕೊಂಡು (ಜೈಮಿಭಾ. ೮-೧೮). ತಣ್ಣೆರಲ್‌: ತಣ್ಣೆರಲೆಸಗೆ 


ರೋದಿಸಿದನು (ಕೃಮಿಭಾ. ೧೯-೧೬). 


೩೨೫೯ 


ತಣ್ಣೊಡವು 


ಕುಸುಮವರ್ಷಂ ದೊರೆಕೊಳೆ ಸಾಶ್ವರ್ಯಮಾಯ್ತು ಪಂಚಾಶ್ಚರ್ಯಂ 
(ಆಜಿಪು. ೭-೩); ಪತ್ತಿದೆಸಟಕ್ಕೂನೆ ಬಿರ್ಚಿ ತಣ್ಣೆರಲ್ಲೆ ಡೆದೆಅಪಾಗೆ ಪೊಕ್ಕು 
ಸುಟೌಯುತ್ತಿರೆ (ಚಂದ್ರ ಪು. ೮-೧೦೩): ಪೊಸ ಬೆಳೆಯಿಂ ಭೂಮಿ ಭೂಮಿಜದಿಂ 
ತಣ್ಣೆರಲಿಂ ಮಾರ್ಗಂ . . . ಎಸೆಗುಂ ದೇಶದೊಳ್‌ (ಉಾಜಕೇ. ೨-೨೭). 
[ ತಣ್‌ * ಎಲರ] 
ತಣ್ಣೆಲೆ (ನಾ): ೧. ತಣ್ಣನೆಯ ಎಲೆ; ಹಸಿರೆಲೆ: ತಿಕ್ಕಿ ತಣ್ಣೆಲೆಗಳಿಂ 
ಕಣ್ಣಳನದೊಬ್ಬನಾ ಕಕ್ಕೂಗುರಿ ನೇರ್ಗಳಂ ಸುಯ್ದಿಟ್ಟು ಸುಗಿದಂ 
(ಕಾಲೂರೆ. ೯೮-೦೯೬). ೨. ತಣ್ಣಿನೆಯ(ಹೊೂವಿನ) ಎಸಳ್ಕು-ದಳ: ಅರಲ್ಡ 
ತಾವರೆಯ ತಣ್ಣೆಲೆಯ ಪಲಗೆಗಟ್ಟ (ಟ್ಟಿ ನೋವರಿಗಳೊಳಗಣ ಕಪ್ಪುರ 
ವಳಿಕಿನಳವಟ್ಟ ಜಗಲಿಗಳ ಮೇಲೆ ಪಸರಿಸಿದ ಕುಸುಮದೆಸಟ ಪಸೆಗಳೊಳಂ 
(ಡಂದ್ರಪು. ೭-೯೫ ವ). [ತಣ್‌ * ಎಲ್ಲೆ] 
ತಣ್ಣೆಳಲ್‌ "ತಣ್ಣೆಟಲ್‌' ನೋ. 
ತಣ್ಣೆಟಲ್‌, ತಣಂನೆಳಲು, ತಣ್ಣೆಳಲ್‌(ನಾ). ತಂಪಾದ ನೆಳಲು,-ಛಾಯೆ: 
ಏಂಛಾತಪತ್ರಂ ಪುದಿದೆತ್ತಂ ತಣ್ಣೆಟಲ್ಮಾಡುವುದು-ಗಡಂ (ಪಂಪಧಾ. ೧೩-೯೮); 
ರಕ್ತಾಶೋಕ ತರುವಿನ ತಣ್ಣೆ ನ ಟಲೊಳೀ (ಕಾದಂಪೂ. ೨೩೦); ನಿನ್ನ ಬೆಳ್ಗೊಡೆಯ 
ತಣ್ಣೆಬಲೊಳ* ನಿಲಲಾರೊ ಯೋಗ್ಯರ್‌ (ಪಂಠಾಮಾ, ೧೪-೧೯೪) ; ಕಲ್ಪ 
ಪಾದಪದ ತಣ್ಣೆ ಐ ಲಲ್ಲಿ ವಸಂತಲಕ್ಷ್ಮಿವೋಲ್‌ ನೆಲಸಿದ ಯಕ್ಷಿ 
(ಅರ್ಥನೇ. ೧-೯); ತಣ್‌ + ನೆಟಿಲ್‌ ಎ ತಣ್ಮೆಟಿಲ್‌ (ಕಮದ, ೧೩೮ ಪ್ರಯೋ). 
ತಣುನೆಳಲು : ತೊಳಪ ಪಲ್ಲವ ಸತ್ತಿಗೆಯ ತಣುನೆಳಲೊಳಿ್‌ (ಸಾಳ್ಕಭಾ. 
೧೮-೭೫), ತಣ್ಣೆಳಲ್‌ : ಎತ್ತಿ ಸತ್ತಿಗೆಯ ತಣ್ಣೆಳಲೊಳ್‌ ಬಳೆವಂತು ಮಾಡಿ 
(ಗಿರಿಕ. ೦-೧೦೭) ; ಮಲ್ಲಿಕಾಮಂಟಪದ ತಳಿದ ತಣ್ಣೆಳಲ ತಿಳಿಗೊಳನ ಪುಳಿನ 
ಸ್ಥಳದಿ ದಿವ್ಯಲಿಂಗಂ ಮೆೊಟ್‌ದುದು (ಸಿದ್ಧರಾ. ೨-೧೫) ; ಮುತ್ತಿನ ಸತ್ತಿಗೆಯ 
ತಣ್ಣೆಳಲೊಳಿತ್ತರದಾಲವಟ್ಟದ ಸೊಗಸಿನೊಳಮರ್ದು (ಬಸಪು. ೩-೪೫) ; 
ತಳಿತ ತಣ್ಣೆಳಲೊಳಗೆ ಹಾಸಿದ ತಳಿರ ಸಿಂಹಾಸನದ ಸುತ್ತಲು (ಕುವ್ಕಾಅ. 
[ತ್ಮಣ್‌ + ನೆಟಿಲ್‌, ) 
ತಣ್ಣೆಟಿ (ನಾ). ತಂಪಾದ ಎಳೆ ; ತಣ್ಣನೆಯ ನೂಲು : ಎಳಿದೆನಿಸಿರ್ದ 
ಪಾವಸೆಯ ತಣ್ಣೆಟಕಿಯಿಂದಮೆ ನೆಯ್ದ ಸೀರೆ... ಕಣ್ಣೊಳಿ ನೆಲಸಿರ್ದ 
ರಲ್ಲಿ ಜಲದೇವಿಯರಂತೆ ವಿಳಾಸಿನೀಜನಂ (ಕಾದಂಉ. 9೫೯). 
[ತಣ + ಎಟ್‌2 ] 
0 ತಣ್ಣೈಸು ತಣಿಸಂ,' ನೋ. 
ತಣ್ಣೊಡಲ್‌ (ನಾ). ತಂಪಾದ ಒಡಲು, -ಬಸಿರು; ಪ್ರಸನ್ನವಾದ ಶರೀರ: 
ತಿಂಗಳ .ಬಾಲನಂ ಪಡೆದ ತಣ್ಣೊಡಲಿಂದಿರೆಯಿರ್ಪ ತೌರು . . . ಎಂದೆನಿ 
ಸಿರ್ದುದಾ ಕಡಲ್‌ *(ಕವಿಕ. 111, ೫೨ ಹಾಲಾಸೈಮಾಯಾತ 
[ ತಣ್ಮ್‌ * ಒಡಲ್‌] 
ತಣ್ಣೊಅಕೆಗಲ್ಲು (ನಾ). ತಂಪಾದ ನೀರನ್ನು ಒಸರುವ ಕಲ್ಲು -ಚಂದ್ರ 
ಕಾಂತಶಿಲೆ : ತಿಣ್ಣವಾದರೆ ತನ್ನ ತಲೆದೊಟ್‌ಯನು ಮುಕ್ಕಣ್ಣನೀ ಬನ 
ದೊಳಿಟ್ಟಂತೆ ತಣ್ಣೊಜಿ್‌ಗಲ್ಲ ಸೋಪಾನದ ಕೊಳ (ಮೋಹತ. 39-88). 
[ತಣ್‌ * ಒಲ್‌ಗಲ್ಲು] 
ತಣ್ಣೋಟ (ನಾ). ತಂಪಾದ ನೋಟ; ಪ್ರಸನ್ನತೆಯಿಂದ ಕೂಡಿದ 
ದೃಷ್ಟಿ: ನಿಮ್ಮೂರ ಹೆಣ್ಣುಗಳ ಕಣ್ಣೋಟ; ತಣ್ಣೋಟ ಕರ್ಪು, ಬಲು ಕರ್ಪು 
(ಹೊಂಗಳು. ೧೩-೧೬). 


ಛಾ 


20 


ಓರಿಇ, ೪- ೩೦), 


ve) 


40 


[ತಣ * ನೋಟ] 
ತಣ್ಣೊಡವು (ನಾ). ತಂಪನ್ನುಂಟುಮಾಡುವ ಆಭರಣ; ಮೈಗೆ ತಣ್ಣಗೆ, 
ಹಿತವಾಗಿರುವ ಒಡವೆ; ಕಂಪಿನೊಳ್‌ ಪೊರೆದ ವಸಂತದೊಳ್ಳುಗುಳ 
ತಣ್ಣೊಡವಂ ತುಡಿಸಲ್ಯ್ಕೊಡರ್ಚಿದಳ್‌ (ಕಾದಂಉ. ೭೮೩). 
[ತಣ್‌ + ತೊಡವು] 


46 


205 


ತಣ್ಣಳಿರ್‌ 


ತಣ್ಣಳಿರ್‌ (ನಾ). ತಣ್ಣ ನೆಯ ಚಿಗುರು,-ತಳಿರು: ಎಯ್ದೆ ಮುಸುಂಕಿ ನಿಂದ 
ತಣ್ಣಳಿರ್ಗಳಿನೊಪ್ಪಿ ತೋರ್ಪ ಜಲಮಂಟಪದಲ್ಲಿಗೆ ಬಂದನಾ ನೃಪಂ 
(ಕಾದಂಉ, ೪೫೮), ' [ತಣ್‌ + ತಳಿರ] 

ತಣ್ಬಟ (ಕ್ರಿ). ತಂಪು ನಾಶವಾಗಂ ; ಶೈತ್ಯವಿಲ್ಲದಂತಾಗು : ಅತುಳ 
ತುಷಾರಜನ್ಮಗೃಹಮಿಂತಿದಂ.ತಾನೆನಿಪಿಂದುಕಾಂತನಿರ್ಮಿತದೆಸೆದಿರ್ಪ 
ಸೆಜ್ಜೆವನೆ ತಣ್ಣಟೌದುಂ ನೃಪಕಂತುಕಾಯದುದ್ಧತ ವಿರಹಾನಲ ಪ್ರಬಲ 
ತಾಪಕಳಾಪದೆ ಕಾಯ್ದು ಸಂತತಂ ಹುತವಹನಿರ್ಪ ಸೆಜ್ಜೆವನೆಯಂತೆ 
ಪೊಲಿರ್ದುದು (ಕುಸುಮಾ. ೧೦-೨೦). [ತಣು * ಅಟಿ) 

ತಣ್ಣಿಟ್ಟು 'ಶಂಬಿಟ್ಟು,' ನೋ. 

ತಣ್ಣಿಡಿ, ತಂಡಿ (ಕ್ರಿ). ತಂಪಿನಿಂದ ಕೂಡಿರು ; ಶೀತಲದಾಗಿರಂ : ಪೊಸ 
ಮಲ್ಲಿಗೆ ಮೆಲ್ಲಗೆ ಕಂಪು ನಾಆಕ ತಣ್ಣಿಡಿದೆಲರೂದೆ , . , ಗುಣಾರ್ಣವಂ 
ನೆಣಿಿಯೆ ನಿಟ್ಟಿಸಿದಂ ಬೆಳಗಪ್ಪ ಚಾವಮಂ (ಪಂಪಳಾ. 9-000). ತೆಂಪಿಡಿ : 
ಬಿಸಿಮಾಣ್ಹ ರವಿಯೊ ತಂಪಿಡಿದಿರದ ಚಂದ್ರೆಮನೊ ಪೇಳೆಂಬ 
ಸೌಭರಿಮುನಿಪನು (ಜೃಮಿಭಾ. ೦೦-೧೬). [ತಣ್ಣು4 ಇಡಿ] 

ತಣ್ಣಿಡು (ಕ್ರಿ). ಶಂಪುಂಟುವಾಡು: ಕಾಳಿಂದೀಜಲದಿಂದಮೇಂ ತೊಳೆ 
ದನೋ ತಣ್ಬಿಟ್ಟನೋ ಕಾರಗಿಲ್ಹೂಳಿಂ ಕತ್ತುರಿಯಿಂದಮಣ್ಣಿಡಿದನೋ 
« . . ಎಂಬಾಳಾಪಕ್ಕೆ ಡೆಯಾಗಿ ಮೂಜಗಮದೇನೊಪ್ಪಿತ್ತೊ ಪೆರ್ಮರ್ಬಿನಿಂ 
(ಜಳವಿ. ೬-೧೨). [ತಣು * - ಇಡು) 

ತಣ್ಣಿಸು, ತಂಪಿಸು, ತಂಬಿಸ್ಕು, ತಂಬೈಸು, ತಮಿಸು, .ತವ್ಲಿಸಂ (ಕ್ರಿ). 
೧. ತಂಪುಗೊಳಿಸು ; ತಣ್ಣ ಗೆವಣಡು : ತಿಳಿವೊಸರ ಚೆಲ್ಲುವರ ಸವಿ 
ನುಡಿಯ ಹರಕೆಯಿದು ಬೇಗೆಗಳ ತಣ್ಣಿಸುವ ವಹತು (ನಲ್ಮೆ. ೩೭-೬). 
ತಂಹಿಸು : ೧. ಬಿಸಿಲಿನ ಬೇಗೆಗೆ ತಲೆಯಾನಿಸಿ ತರುವುಂ ಶ್ರಿತರ ತಂಪಿಸು 
ವುಹೆಲೆ ನೆಳಲಿಂ (ಕಾಕುಂತ.- ೬೩-೧೦೭). ೨. ಆರಿಸಂ ; ನಂದಿಸು: ಪಾವಕ 
ಮಹಾಬಾಣಮಂ . . . ತೆಗೆದೆಚ್ಚೊಡವನಂದು: ಕೈಗೆಡದೆ ಕರ್ಣಾತ್ಮಜಂ 
ವಾರುಣಾಸ್ತ್ರ ಪ್ರಯೋಗದೊಳದಂ ತಂಪಿಸಿದನು (ಜೈಮಿಥಾ. ೪-೩೬): ತನುವ 
ನಂಡಲೆವ ತಾಪಾಗ್ನಿಯ ರಜಳವ ಪುಳಕಾಂಬುವಿನಿಂದ ತಂಪಿಸು (ಕಂನವಿ. 
೯-೦೮೫). ತಂಬಿಸು, : ೩. ಆರು; ತಣ್ಣಗಾಗಂ : ಬಾಣದ ಮದ್ದನರೆವ 
ಸಮಯಕೆ ಕಿಚ್ಚು ಮಾಣದೆ ಮನೆಗಳ ಸುಡಲು ಕ್ಷೋಣೀಶ ಸಿದ್ಧರಾಮನ 
ಪಂದದಲಾಣೆಯಿಡಲು ತಂಬಿಸಿತು (ಆಮುಸಾಂ. ೪-೪೩). ೪. ಸೋಪ, 
ದುಃಖ ಮೊದಲಾದುವನ್ನು ತಗ್ಗಿಸಂ ; ಸಮಾಧಾನ ಮಾಡು ; 
ಶಮನಗೊಳಿಸು ; ಶಾಂತಗೊಳಿಸಂ : ಬೆಂದೊಡಲ ಬೇಗೆಯವನೇತರದಿ 
ತಂಬಿಸುವೆಂ (ಸಮ್ಮಳೌ. ೫-೨೨); ಆ ಖಗನ ಅತಿಕೋಪವನು ತಂಬಿಸಿ 
(ನೇಮಿಸಂ. ೧೧-೫೧); ಬಳಲಿದ ಶ್ರಮವನು ತಂಬಿಸುವೆನೆಂದು ಅಳಿದು ರಕ್ಷಕರ 
ಕಾವಲಿಟ್ಟು (ಠಂದ್ರಹಾ. ೨-೬೪). ೫. ಇಂಗಿಸು; ನಿವಾರಿಸು: ಲಲಿತ 
ಕರ್ಪೂರ ತಾಂಬೂಲಮಂ ತವ್ಮುಣಲೊಳಳವಡಿಸಿ ಪುದಿದ ಬೆಮರ್ವನಿಗಳಂ 
ತತ್‌ಕ್ಷಣಂ ಕಳನ ದೂಳಿಯೊಳೆ ತಂಬಿಸಿ ಮುಷ್ಟಿಯಂ ಬಲಿದು (ಜಬಪು. 
೧೬-೩೬). ತಂಬೈಸು : .೨. ತುರಗಗಳನೋಡಿಸುತ ನಿಲ್ಲಿಸುತ್ತ ನಿಲ್ಲಿಸುವ 
ತುರುಬಿ ತಂಬೈಸುವರುವಾಳಿಸಿ ಮುರಿವ ಹೋರುವ ಮೆರೆವ ಕುಣಿಸುವ 
ಚಪಳಗತಿಗಳಲಿ (ಮೂಲರಾ. ೪-೯). ತಮಿಸು: ೨. ಅಸ್ತ್ರಗಳು ದೇವಲೋಕ 
ಮನ್ನಿಂದು ಸುಡುತ್ತಿದೆ ಬೇಗೆ ಪರಿಹರಿಸುಯೆನಲಿಂದ್ರನಂದನಂ ತಮಿಸಿದನು 
(ಕುರಂಗ. ೩೧-೨೯). ೪. ಹೊಂದಿರುವ ದುಃಖವಂ ತಮಿಸಿ (ತುರಂಗ. ೩೪-೬): 
ಬಳಲಿಕೆಯ ತಮಿಸಿ ಮುಂದುರವಣಿಸಿ (ತುರಂಗ. ೭೩-೧೬). ತವ್ಮಿಸು: 
೪. ಸೊಗಸಿನಿಂ ಬಸವ ನೀಲಾಂಬಿಕೆಯು ಗುರುವರನ ಹಸುವ ತಮ್ಮಿಸು 
ವೆವೆನುತ (ಜೋರೆಬ. ೯-೪3); ನೀವೀಗ ಕೋಪವ ತಮ್ಮಿಪುದು ತಮ್ಮಿಪುದು 
ಗಾಂಗೇಯಯೆಂದನು ನೋಡಿ ಧರ್ಮಜನಂ (ಜಿನಭಾ. ೩೯-೩೯). 

[ತಣ್ಣು * - ಇಸ್ಸು] 


೩೨೬೦ 


«8 


ತಣು ಗೂಡು 


wd 


ತಣ್ಣು, "ತಣಿಪ್ಲು' ನೋ. 

ತಣ್ಣು, ತಂಪು (ನಾ). ೧. ತಣಿವು; ಶೈತ್ಯ: “ ತಣ್ಣೆಂದು ಶೈತ್ಯಂ” 
(ಕಶಸಾ. ೨೭-೩೭೮) ; ಕುಡಿಯಲ್‌ ನೀರುಂಟು ಪದ್ಮಾಕರಾಳಿಗಳೊಳ್‌ ತಣ್ಣು 
ಗಳುಂಟು ಹೇಮಲತಿಕಾ ಕುಂಜಂಗಳೊಳ್‌ '(ಪಂಪಥಾ. ೭-೩೦) ; ಸಿಂಪಿಣಿಯ 
ತಣ್ಣಿನಿಂ ಪೂವಲಿಯ ತಿಣ್ಣಿನಿಂ ಮನಂಗೊಳಿಸುವ ಭವನಾಂಗಣದೊಳವ 
ತೆರಿಸಿ (ಕಾದಂಉ. 9೬೨); ತಣ್ಬಂ ಬಿಟ್ಟು ಬಿಸಿಲಂ ಕಾಯ್ವ ಪಿತ್ತಾಧಿಕನುಮಂ 
ಪೋಲ್ವೈಂ (ಧರ್ಮಾಮೃ. ೮-೫೧) ; ಕಾಲ ತಳಂ ನೆರೆ ತಣ್ಣಾಗಿರೆ ಸರುಜಂ 
(ಕಲ್ಯಾಕಾ. 5-೫೨) ; ಅಪ್ಪಿನಿಂ ತಣ್ಣು ಮಲಯಾದ್ರಿಯಿಂ ಮಲಯಜಂ 

. * ಪುಟ್ಟುವಂತಿರೆ ಪುಟ್ಟಿದಂ (ಬಸರ, ೧-೧೨೬) ;: ಕಂಪಿಸುವ ನುಣ್ಣಿನ 
ತಣ್ಣಿ[ಪಾಕಾಂ. ತಂಪಿ]ನಾಮೋದಿಸುವ ಸೊಂಪಿನ ಬಿಲ್ವ ಪತ್ರೆಯನಾಗ 
ಕೊಯ್ತಂದು (ಲಸಸು. ೧೮-೩೦); ರವಿರುಚಿ ತಣ್ಣನೇಟ? [ಪಾಕಾಂ. ತಣ್ಣಸೆರೆ] 
ಕೇತಕಿವನಂ ಸುಳಿಯೇಟಿ್‌ (ಸಾಳ್ಕಥಾ. ೨೬-೦೮) ; ನಿನ್ನ ತಣ್ಣು ಶಾಂತಿ 
ಸವಿದು ಶಾಂತಿಗೊಳುವೆನು (ವಿಸೀಗೀ. ೬೩-೧೭). ೨. ತೃಪ್ತಿ; ಸಂತಂಷ್ಟಿ; 
ಸುಖ: ವಜ್ರಮಂ ಮಸೆದಂತೆ ತಣ್ಣು ಮನದೊಳ್‌ ಪೊಂಪುಳಿವೋಗೆ 
(ಕಾಂತಿಪು. ೨-೨೭ ವ). ತಂಪ: ೧. ಪೂಗೊಳಂಗಳೊಳ್‌ ತೇಂಕಿ ಪಾಚುವ 
ಪಕ್ಕಿಗಳೆಜಂಕೆ [ವಿಡಿದುದಿರ್ವ] ತಂಪನೀವ ತುಂತುರ್ವನಿಯ ತುಟುಗಲಮಂಂ 
(ಕಾದಂಉ. 3೨೬); ಬೇವಿನ ಗೊಟ್ಟೆಯೊಳಿನಿದನರ್ಕನೊಳ್‌ ತಂಪಂ ... 
ಘನಮಾಗಿರಲಣಸಿ ತೊಲಲುವಾತನೆ ಗಾಂಪಂ (ಧರ್ಮಾಮ್ಮ. ೫-೧೭೦); 
ಮನದ ಕೋಪವ ಹೃದಯದಲ್ಲಿಟ್ಟುಕೊಂಡಿಪ್ಪವನ ಅವನ ಪಾದಕ್ಕೆ 
ಎನ್ನ ನೊಸಲ ತಂಪ ತಂದು ತಳಿವೆ (ಸಿದ್ಧವ. ಕ. ೧೦೨-೩೪೪) ; 
ತೆಗೆದುದಗ್ಗದ ತಂಪು ನದಿ ಸರಸಿಗಳ ತಡಿಯಲಿ (ಕುವ್ಮಾಆ. ೫-೫) ; ದೆಸೆದೆಸೆಗೆ 
ಬೀರ್ವ ತನಿಗಂಪಿನಿಂ ತಂಪಿನಿಂ, . . ಆ ಕೊಳಂ ಕಣ್ಣೆ ಸೆದುದು (ಶೈಮಿಭಾ. 
೧೫-೯): ೨. ಹೆತ್ತ ನಿನ್ನೊಡಲಿಂಗೆ ತಂಪಿನ ತೆತ್ತಿಗನೊ ಮೇಣ್‌ ಬಹಳ 
ತಾಪದ ಮುತ್ತಯನೊ ಕುರುರಾಯನೆಲೆ ಧೃತರಾಷ್ಟ್ರ ಕೇಳೆಂದ 
(ಕುವ್ಯಾದ್ರೋ. ೪-3) ; ಅಕ್ಕತಮ್ಮದಿರೊಬ್ಬರೊಬ್ಬರನೋರಂತೆ ನೆನೆಯ 

ದಿದ್ದರೆ ತಂಪೆ ಮನಕೆ (೩೦ದಾಪ.೩೨-೪೯). ೩. ನೆಳಲಿನ ತಂಪಾದ ಪ್ರದೇಶ: 

ದಕ್ಷಿಣದ್ವಾರದ ವೃಕ್ಷದ ತಂಪಿನಲ್ಲಿ ಸ್ವಯಂಜ್ಕೋತಿಯ ಕಂಡೆನಯ್ಕ (ಅದವ. 
೨೪-೬೯) : ತಳಿತ ಮರನಡಿಗಳೊಳಗೆಳಲತೆಯ ತಂಪಿನೊಳು . . . ಅಜಿಸಿದಂ 
ಸಿದ್ಧರಾಮನಾ ಪರ್ವತಾಗ್ರಣಿ ಮಲ್ಲಿಕಾರ್ಜುನನನು (ಸಿದ್ಧರಾ. ೨-೩೬). 
೪. ಹಿವಂ ; ಮಂಜು. *ತಂಪುಬೆಟ್ಟ' ಪರಾ. 

'ತಣ್ಣಾಗು, ತಂಪಾಗುಎಗಿ. ತಣ್ಣಗಾಗು: ಪೊಲಗಣ್ಣೆ ಪೋಗಿ ತಣ್ಬಪ್ಪೆಡೆ 
ಯೊಳ್‌:ಪಡುಗುಂ (ಛರ್ಮಾಮೃ. ೧-೧೩೭). ವಿ. ದಂಃಖ ಮೊದಲಾದ 
ಭಾವನೆಗಳ ಆವೇಗ ಕಡವೆಂಯಾಗಂ : ಶಶಿವದನೆಯ ಮನಸ್ತಾಪ 
ತಂಪಾದುದು (ಮೋಹತ. ೪-೯೩). ತಂಪಿನ ಗಿರಿ - ಹಿಮವತ್ಸರ್ವತ; 
ಹಿಮಾಲಯ: ಭಾರತವರುಷವನು ದಂಂಟಿದನು ತಂಪಿನಗಿರಿಯ ತಪ್ಪಲನಿಳಿ 
ದನು (ಕುವ್ಮಾಆ. ೪-೩೫). ತಂಪಿನ ಬೆಟ್ಟಎತಂಪಿನ ಗಿರಿ : ತರಳಾಕ್ಷಿ ತಂಪಿನ 
ಬೆಟ್ಟದಬಲೆಗೆ ವಿಧಿ ಸದಸ್ಮವ ಕೆೊಟ್ಟವೊಲು ತನುವೆಳದಳಾ ಮೇನಕಿಯ 
ಜಠರದಲಿ (ನಿಭಾಗೆ. ೪-೫-೨). 

[ ತಣ್ಯ್‌ * - ಪ. / ತಮಿ. ತಣ್ಣು; ಮಲ. ತಣುಪ್ಪ ] 
ತಣ್ಣುಗಂಪು (ನಾ). ತಂಪಾದ ಸುಗಂಧ ; ಹಿತಕರವಾದ ಪರಿಮಳ : 
ಪಾದರಿಗಳ ತಣ್ಣುಗಂಪು ಸರಸೀರುಹದೊಳ್‌ ತನಿಗಂಪು ಬಗೆ 
ಗೊಂಡುದು ತದ್ವನದೊಳ್‌ (ರಾಜರೇ, ೧೦-೧೯). [ ತಣ್ಣೂ * ಕಂಪು) 
ತಣ್ಣುಗೂಡು (ಕ್ರಿ). ಶೈತ್ಯದಿಂದ ಕೂಡಿಕೊಂಡಿರಂ; ತಂಪಿನಿಂದ 
ಬೆರೆತಿರಂ : ವದನಶಶಿಯ ತಣ್ಣುಗೂಡಿ ಸೌರಭ್ಯದೆ ಪುದುಗಿದ ಮಂದ 
ಮಾರುತನ . .. ಸೂಸುವೋಲೊರ್ವ ಚದುರೆ ಬೀಸಿದಳಾಲವಟವ (ಕಂನವಿ. 


೨೪-೮೦). [ತಣ್ಣ್ಸು * ಕೂಡು, ] 


ತಣ್ಣುಗೆಯ್‌ 


ತಣ್ಣುಗೆಯ್‌, ತಂಪುಗೈ (ಕ್ರಿ). ೧. ತಂಪನ್ನುಂಟಂವಾಾಡು : ಕರಿಯ 
ಕರ್ಬಿನ ಕಾವಿ[ನೆ]ಳ ಮೈಂದವಾಟ!ಯೆಲೆಯ ಬಿಜ್ಜಣಿಗೆಗಳಿಂ ಬೀಸಲ್ವೇಟ್ಡು 
ತಣ್ಣುಗೆಯ್ಕೆ (ಪಂಪಭಾ. ೫-೬ ವ). ತಂಪುಗೈ : ಪಿ. ಪ್ರಸನ್ನತೆಯುಂಟು 
ಮಾಡು ; ಸಂತೋಷಪಡಿಸು : ಆದಿದೇವರೆ ಮುನ್ನ ತಂಪುಗೈದನು 
ದೇವರಾದರಿಸಿದಿರೆಮ್ಮನಿಂದು (ಪರಡ. ೫೪-೮). [ ತಣ್ಣು * ಕೆಯ, ) 

ತಣ್ಣುಗೊಳಿಸು (ಕ್ರಿ). ೧. ತಣ್ಣಗೆಮಾಡು. ೨. ಸಮಾಧಾನಗೊಳಿಸು : 
ಮನದೊಳುರ್ಕುವ ಮಂಳಿಸನೀಜಾತಿಗಿದುಚಿತಮೆಂದೂ ತಿಳಿದು ಮನದೊಳೆ 
ತಣ್ಣುಗೊಳಿಸಿ (ಚಿಕವಿ, ೬-೨೩೬ ವ). [ತಣನ್ಪ್ಯಿ* ಕೊಳ್ಳ + - ಇಸ್ಕು] 

ತಣ್ಣುದರ್‌ (ಕ್ರಿ). ತಂಪನ್ನು ತರು ; ತಂಪನ್ನಂಟಂವನಾಡಂ : ಸತಿಯರ 
ಕರ್ಪೂರ ಪಾಳೀಕೃತ ಸತಿಯರೆನಲ್‌ ನಲ್ಲರೊಳ್‌ ತಣ್ಣುದಂದರ್‌ (ಜಗವಿ. 
೧೬-೮೧). [ತಣ್ಣ್ಬು *- ತರ್‌] 

ತಣ್ಣುವಡೆ, ತಂಪುವಡೆ ' (ಕ್ರಿ). ತಂಪನ್ನ್ನ ಹೊಂದು; ತಣ್ಣಗಾಗು : 
ತುಹಿನಕರನ ತಣ್ಣದಿರ್ಗಳ ತನಿಸೋಂಕಿನಿಂ ತಣ್ಣುವಡೆದ ತಾರಹಾರಂಗ 
ಳೊಳಂ (ಕಾದಂಉ. 8೭೮); ವನದೇವತೆಯರಮೃತಸಾರವಾರಿಯಂ 
ಪಚ್ಚೆವರಲ ಕರಗಂಗಳೊಳ್‌ ' ತೀವಿ ತೆಂದೆಲರ ಪೊಯ್ಲಿನಿಂ ತಣ್ಣುವಡೆ 
ಯಲೆಂದು ನೆಅಪಿದಂತಿರ್ದ ನೀರ್ಗಾಯ ತುಜಿಗಲಿಂದೆಜಗಿದ ನಾಳಿಕೇನ 
ಭೂರುಹಂಗಳುಂ (ಜಂದ್ರ ಪು. ೦-೦೦೫ ವ). ತಂಪುವಡೆ: ಹಂಸಧ್ವಜಂ 
ನಂದನನನೆಣ್ಣೆ ಗಾದಿರ್ದ ಕೊಪ್ಪರಿಗೆಯೊಳ್ತೆಂದು ಕೆಡಹಿಸಲಚ್ಯುತಧ್ಕಾನದಿಂ 
ತಂಪುವಡೆದನವನಚ್ಚರಿಯೆನೆ (ಕೃಮಿಭಾ. ೧೧ ಸೂಜನೆ). [ ತಣ್ಣ್ಯು*ಪಡೈ) 

ತಣ್ಣುವೀಜು (ಕ್ರಿ); ೧. ತಂಪನ್ಲಿಂಟುಮಾಡಂ. ೨. ನೆಮ್ಮದಿಯುಂಟು 
ಮಾಡು; ಸುಖತರಂ : ಚಿಂತಿಸುತೆ ಪಲವಂದದೆ ಬಗೆ ನೊಂದು ಹಮ್ಮದಂ 
ಬೋಗಿರೆ ಪಾರ್ಥಂ ದಯೆಯಿಂದವನಿರ್ದೆಡೆಗಿಂದುಧರಂ ತಳರ್ದು ತಣ್ಣು 
ವೀಟ್‌ದನಾಗಳ್‌ (ಕಲಕಂ, ೪-೦೩೬), [ತಣ್ಣು * ಬೀಟ) 

ತಣ್ಣುವೆಸ (ನಾ). ತಂಪನ್ನುಂಟಂಮಾಡಂವ ಕೆಲಸ; ಶೈತ್ಯೋಪಚಾರ : 
“ತಣ್ಣುವೆಸಕೆಯ್‌' ಪರಾ. [ ತಣಸ್ಬು * ಜಿಸ್ಕ] 

ತಣ್ಣುವೆಸಕೆಯ್‌ (ಕ್ರಿ). ತಂಪನ್ನುಂಟುಮಾಡುವ ಕೆಲಸವನ್ನು ಮಾಡಂ; 
ಶೈತ್ಕೋಪಚಾರ ಮಾಡಂ : ಮಲಯಸವಿಸಾರಣೇರಣ ಚಲತ್ತರುಶಾಖೆ 
ಗಳೊವೆರ್ಮ್ಮಗೊರ್ಮೆ ನೀರೊಳಗೆ ಬಲಲ್ಜು...ನ್ಛಭಂಬರಂ ಮಿಳಿರ್ದಲಂಪಿನ 
ದಂಪತಿಯಿರ್ಪ್ವ ಜೊಂಪಮಂ ತಳಿತಳಿದಲ್ಲಿ ತಣ್ಣು[ಪಾಕಾ. ಸಾಂಕು, 
ಗೂಂಕು]ವೆಸಕೆಯ್ವಿವು ತೀರವನಾಂತರಾಳದೊಳ್‌ (ಆದಿಪು. ೧೧-೬೬). 

( ತಣ್ಣುವೆಸ » ಕೆಯ್‌;] 

ತಣ್ಣುವೇಕಿ, ತಂಪುವೆಆು (ಕ್ರಿ). ತಂಪನ್ನು ಹೊಂದು ; ತಂಪಾಗಿರು : 
ಮರಂಗಳ ಚಿಗುರ್ಗಳಿಂದೊಗೆದೆಲರಿಂ ತಣ್ಣುವೆತ್ತಿರ್ಪ ತೀರಜಲಂಗಳೊಳಂ 
(ಕಾದಂಪೂ. ೦೧೭) ; ಕೆಮಲಭವಂ ಲಸತ್ಪರಿಮಳೋತ್ಕರದಿಂ ಕರುವಿಟ್ಟು 
ಮಾಡಿದಂಗಮಿದೆನೆ ತಣ್ಣುವೆತ್ತ ವಿಜಯಾವತಿ ದೇವಿಯ ಮೆಯ (ಕುಸುಮಾ. 
8-೧೨೭). ತೆಂಪುವೆಟು : ಓಪರೊಳ್ನಿರೆದು ವಿರಹಿಗಳ್ಳಲಯಜದ ಘನಸಾರ 
ದೊಳ್ಳಂಪುವೆತ್ತು (ಜೈಮಿಭಛಾ. ೮-8). [ತಣ್ಣು * ಪೆಲ್ಮು) 

ತಣ್ಣುವೇಜಟು (ಕ್ರಿ). ತಂಪನ್ನು ಹೊಂದಿರು ; ಶೈತ್ಯವನ್ನು ತುಂಬಿ 
ಕೊಂಡಿರು: ಕುಕಿಲ್ವ ಪಿಕಾಳಿ ತಣ್ಣುವೇಟದ ಸುಲಿಕಿಗಾಳಿ (ಪುಷ್ಪ ಪು. ೨-೨೦). 

[ತಣ್ಣು * ಪೇಟ) 

ತಣ್ರುಳಿಲ್‌ "ತಣ್ಣುಟ್‌ಲ್‌' ನೋ. 

ತಣ್ಣೂಳಿಗ (ನಾ). ತಂಪನ್ನುಂಟುಮಾಡುವ ಸೇವೆ ; ಶೈತ್ಕೋಪಚಾರ : 
ಮೈೈಮರೆತೊರಗಲಾಕೆ, ಪಿಡಿದೆತ್ತಿ ಕುಳ್ಳಿರಿಸಿ ತಣ್ಣೂಳಿಗವನೆಸಗಿ .. . 
ಕರ್ಚಿದನ್‌ ಕಣ್ವನಿವೊನಲ್ಲಳಿಂ ಭರತನಾ ರಘುರಾಮನಂಬಿಕೆಯ ಪುಣ್ಯ 
ಮಯ ಪದ್ಮಪಾದಂಗಳೆಂ (ಶ್ರೀರಾಮಾ. ೧೧೬-೧೦೯). 

[ತಣ್ಣು * ಊಳಿಗ ( £ಊಟ್‌ಗ) ] 


೩೨೬೧ 


ತಣ್ಬಾಲ್‌ 


ತಣ್ಣೆ ಆ, ತಂಪೆರೆ (ಕ್ರಿ). ತಂಪನ್ನು ಸೂಸಂ,-ಬೀರು : ಓಡಿದೆ", , . 
ತಣ್ಣೆ ಜವ ಪೊನಲೆಡೆಗೆ (ಬದ್ಧ ಪ್ರ. 4೬-೭೭೩), ತಂಪೆರೆ ; ತಂಪೆರೆಯಬೇಕಾದ 
ಎಲೆ, ಹುಲ್ಲಿನ ಹಸಿರು, ಬಿಸಿಯನ್ನೇ ಕಕ್ಕುತ್ತಿವೆ (ಬೆತಂಬಾ. ೦೦). 

[ತಣ್ಣು * ಎಟ] 


5| ತಣ್ಣೇರಿಸು (ಕ್ರಿ). ೧. ತೆಂಪನ್ನುಂಟುಮಾಡು. ೨. ತೃಪ್ತಿಗೊಳಿಸಂ : 


10 


ಧಾರುಣಿಯಂ ಶಕ್ರಂ ತಣ್ಣೇರಿಪನೊಳ್ಳರಿಯ ಸೂಸಿ ಕೃಷ್ಣಮಹೀಶಂ 
ಸಾರತರೋತ್ಸರ್ಗಪಯಃಪೂರದೆ ತಣ್ಣೇರಿಪಂ (ನರಡ, ೪೧-೯೦). 
[ ತಣ್ರೀರು (ಎತಣ್ಣೇಟಾ) +- ಇಸ್ಕು) 

ತಣ್ಣೇರು "ತಣ್ಣೇಟು' ನೋ. 

ತಣ್ಣೇಜು, ತಂಪೇರು, ತಂಪೇಜು, ತಣ್ಣೇರು (ಕ್ರಿ). ತಣ್ಣಗಾಗಂ ; 
ಉಷ್ಣತೆಯನ್ನು ಕಳೆದಂಕೊಳ್ಳು : ಸರಳಾಂಗಂ ಮಿಗೆ ಕುಂದಿ ತೋಟ? 
ಕಿವಿಗಳ್‌ ತಣ್ಟೇಟಅ[ಪಾಳಾಂ. ಗಂಪೇಆ್‌] (ರೋಕೋಪ. ೯-3೧೨); 
ತಣ್ಣೇಟ್‌ದ ಪಣಯಂತೆ ದನಿ ಪೊಜಮಡದೆ (ಧರ್ಮಾಮ್ಮ. ೦-೧೬೮) ; 
ಸರಸೀಜಾತ ಪಯಃಕಣಪ್ರತತಿಯಿಂ ತಣ್ಣೇಟ್‌ . .'. ತೀಡಿದುದಿಂತಂ 
ಜಾಂಬುಕವನೋದ್ಭ,ೃಂಗೀರುತಂ ಮಾರುತ ೦ (ಕುಸುಮಾ. ೭-೪೫). 
ತಂಪೇರು : ನಿರುತಮೈಶ್ವರ್ಯ ಕೈಸಾರಿದೊಡೆ ಸಂತಸದಿ ಪರಮಶಾಂತಿ 
ಯಲಿ ಪೆರ್ಚುವ ಮಾಳ್ಕಿಯಿಂದೆ: ಮೈ ತಂಪೇರಿ (ನವಮೋ, ೧೫-೮). 
ತಂಪೇಜಿ: ಬೆದಜ ಬಂದಿಗೆ ಸಿಲುಕಿತವನಿಪನದಟು .ವಿಕ್ರಮವಣ್ನಿ 
ತಂಪೇಜಿದುದು (ಕುವ್ಕಾಛೀ. ೧೦-೧೭). ತಣ್ಣೇರು. "ತಣ್ಣೇರಿಸಂ' ಪೆರಾ. 

[ ತಣ್ಣು * ಏಟು, (ಏಲ್‌) ] 

ತಣ್ಣೊದವು (ಕ್ರಿ).ಎತಣ್ಣೇಟು: ತಣ್ಣೊ ದವಿದ ನಿರರ್ಭರಾಂಟುಗಳನೊಯ್ಯನೆ 
ಪೀರ್ದು (ಕಾವ್ಕಾವ. ೭೨೨). * [ತಣ್ಣು * ಒದವು,) 

ತಣ್ಣಗೆ (ನಾ). ಆರ್ದ್ರ ಹೃದಯಂ ; ಕರಂಣೆಯಿಂಂದ ಕೂಡಿದ ಮನಸ್ಸು ; 
ಕಣ್ಬಡಿಯೆನಲ್‌ ಗುಣಂಗಳ" ಪೆಣ್ಣರಿಜಂ ತಳೆದು ತೊಳೆಪುವೆಂಬಂತೆವೊಲೀ 
ತಣ್ಣಗೆಯ ರಾಣಿಯೊಲವಿಂ ಪಣ್ಬಡೆಗುಂ ಕಲ್ಪಕಲ್ಪ ಸಂಕಲ್ಪಂಗಳ* 
(ಚಿಕವಿ. ೩-೭೩). [ತಣ್ಣ್‌ + ಬಗ್ಗೆ] 

ತಣ್ಬನಿ, ತಂಬನಿ (ನಾ). ತಂಪಾದ ಹನಿ; ತಣ್ಣನೆಯ ಬಿಂದು; ಮನ 
ವೆೊಲ್ಲಾತನ ಗಾಡಿಯಂ ದರವುರಂಗಂಡಾಕೆಗಳ್‌ , . . ಚಂದನಕಂ ಪಸು 
ರ್ಪೆಸೆವ ಬಾಳ್ಗೊಂಪಕ್ಕಮೊಂದೊಂದೆ ತಣ್ಬ ನಿಯೊಳ್ಳೊ ಡಿಸುತಿರ್ಪ 
[ಪಾಠಾಂ. ಯೊಳ್ಳೂಡಿರಿಸಿರ್ಪ]ಬಿಜ್ಜಣಿಗೆಗಂ ಪಕ್ಕಾ ಗದೇಂ ಪೋಪರೇ (ಅದಿಪು- 
೧-೭೬೫) ; ತೆಣ್ಣನಿಯಂ ಚಂದನಗಂಧಮಂ ವೆಲೆಯೆರಲ್ತಂದೀಯೆ ಬಂದತ್ತು 
ಫಾಲ್ಗುನಂ (ಅರ್ಥನೇ. ೨-೫೬) ; ತದ್ವನದ ಕೊಳಂಗಳೊಳ್ಳೆರೆಯಿನುಣ್ಮುವ 
ತಣ್ಬನಿಯಿಂದೆ ಪಾದ್ಯಮಿತ್ತು (ಡಂದ್ರಫು. ೭-೮೩) ; ಚಂದನದ ಪೊಟ್ಟಣಂಗಳಿಂ 
ಪಟ್ಟನೆ ಪನಿವ ತಣ್ಬನಿಯ ತಂದಲುಂ (ವರ್ಧಪು. ೫-೬೧ ವ). ತಂಬನಿ: 
ಬೇಗ ಮಸಗಲಿಂತು ಶಾನೆ ದೂರವೆ ವೃಷ್ಟಿ ತಂಬನಿಗಿಂಬಾಗೆ ತಾನೆ 
ಮೊಳೆಯದೆ ಸೃಷ್ಟಿ? (ಗಳಿವಿ. ೧೦೭-೩೧); ತೊಳೆವ ಮಳೆಯೆನಿತರಿಂ 
ಚೆಲ ಿಡೆದುದೀ ಸುಗ್ಗಿ ಕುಳಿರ ತಂಬನಿಯನಿತರಿಂ ಮಿಂದಿರುವುದು (ಕಾಲೂರೆ. 

[ ತಣ್‌; * ಪನಿ] 

ತಣ್ಬಸಲೆ (ನಾ). ತಂಪಾದ ಹುಲ್ಲುನೆಲ,-ಹಂಲ್ಲುಗಾವಲು : ಸ್ಮರನೊತ್ತಿ 
ದನುಂಡಿಗೆಯಂ ಬಿರುದಿಂಗೀ ಧರೆಯ, ಬೆನ್ನೊಳೆನಿಸಿರ್ಪುವು ತದ್ವಿರಹಾರ್ತೆ 
ಮೆಯ್ಯನಿಕ್ಕಿರೆ ಕರಿಂಕುವೋದೆಡೆಯ ಪಜ್ಞೆ ತಣ್ಬಸಲೆಗಳೊಳ್‌ (ವರ್ಧಪು. 

[ತಣ್‌ * ಪಸಲೆ] 

ತಣ್ಟಾಲ್‌, ತಂಬಹಾಲು, ತಂಬಾಲ್‌, ತಂಬಾಲು, ತಂಭಾಲು (ನಾ). 
ತಣ್ಣನೆಯ ಹಾಲು: ಚಾರಿವರಿದು ಚಂದ್ರಸುರಧೇನು ಕೂರ್ತು 
`ಚಕೋರವತ್ಸಗೆ ಮೊಲೆಗುಡಲು ಪೂರಿಸಿ ಕಡೆವಾಯೊಳಿಳಿವ ತಣ್ಣಾಲೆನೆ 
ಸೋರಿತು ಬೆಳ್ಳಿಂಗಳಿಳೆಗೆ (ಮೋಹತ. ೧೬-೫೫. ತಂಬಹಾಲು: ಉದಯದಲಿ 


೧೧೮-೨೪೬). 


೪-೫೯). 


ತಣ್ಬಿಸಿಲ್‌ ೩ 


ವಂದು ಸಿದೆ. ತಂಬಹಾಲು ಅಸ್ತಮಯದಲಿ ವಂದು ಸಿದೆ ತಂಬಹಾಲ 
ಲೆಕ್ಕದಲಿ ಶ್ರೀ ಪಾರಿಸ್ವನಾಥ ದೇವರಲಿ . . , ಬಿಟ್ಟ ಧರ್ಮಸಾಧನ 
(ಕ. 771-3, ೧೧-೪೫ ; 1542), ತಂಬಾಲ್‌ : ಎಳಗಂದಿ ಕರ್ದುಟುವಿನ 
ತೊಆಕಿದ ತಂಬಾಲಂ ಬೆರೆದು ಹನಿಸಿ (ರಾಮಾಕೃ. ೧೦೧-೧). ತಂಬಾಲು : 
ಚೆಲುಪಾಲು ತಂಬಾಲು ಕೆನೆವೆರೆಸಿದ ಪಾಲು ಸುಲಲಿತ ಬಟ್ಟವಾಲುಗಳ .. . 
ಲಲನೆಯೆರುಣಬಡಿಸಿದರು (ಕಂನವಿ. ಶಾಂತಲಾದೇವಿ. . : 
ತಂಬಾಲಿನ ಗಿಂಡಿಯನ್ನು ತನಿವಣ್ಣುಗಳ ಹರಿವಾಣಗಳನ್ನು ನೋಡಿದಳು 
(ಸವತಿ. 68೫), ತಂಭಾಲು : ಯಿಪ್ಪತ್ತನಾಲ್ಕು ಮುಂಡೆ ಭತ್ತಕೆ ತಂಭಾಲು 
ಯೆರಡು ಸಿದ್ದೆ ಹಾಲನೂ ಯರಡು ಹೊತ್ತು ನಡಿಸಿ ಬಹರು . . - 
ಹಂನೆರಡು ಮುಂಡೆ ಭತ್ತಕ್ಕೆವೊಂದು ಸಿದ್ದೆ ತಂಭಾಲನುವೊಂದು ಹೊತ್ತು 
ನಡಸುಉವದು (ಕಣ. 111-1, ೧೧-೮ ; 1542). 

[ ತಣ್‌ * ಪಾಲ್‌] 
ತಣ್ಬಿಸಿಲೆ, ತಣ್ಣಿಸಿಲು (ನಾ). ೧. ತಂಪಾದ ಬಿಸಿಲಂ; ತೀಕ್ಷ್ಣವಲ್ಲದ 
ಬಿಸಿಲು ; ಎಳೆಬಿಸಿಲು ; ಹಿತವಾವ ಬಿಸಿಲು: ಅನುಕ್ರಮದಿಂ 
ತಣ್ಣಿಸಿಲಾಯ್ತನಂತರಂ ಫೊಂಬಿಸಿಲಾದುದು (ಪಂಠಾಮಾ. ೧೧-೧೭೭) ; 
ರವಿಕಿರಣಂ ನೀರೋಡುತ್ತಿವೆ ತಣ್ಬಂ ಬೀಯಿತಿವೆ ರಥಾಂಗಕುಲಂಗಳ್‌ ತವೆ 
ತಣ್ಬಿಸಿಲೊಳ್‌ ನಿಂದಿರ್ದಿವೆ ಮೇಘಂ ಹಿಂಡಿ ಹರಹಿದಂತಿವೆ ನಭದೊಳ್‌ 
(ಗಿರಿಕ, ೯-೬3); ಎಸೆದನಚ್ಚರಿ ನಡುವಗಲಿವನೊಬ್ಬ ತಣ್ಣಿಸಿಲ ಭಾಸ್ಕರ 
ನೋಯೆಂದೆನಿಸಿ (ಛರಶ. ೩-೨೪): ತರಣಿ ನಿಶಿಸಂಗಮಂ ಬಯಸಿ 
ವಿಧುವೇಷಮಂ ಧರಿಸಿ ಬರಲೊಗೆದ ತಣ್ಣೆ ಸಿಲೊ ಪೇಳೆಂಬಿನಂ ಕರಮೆ 
ಸೆದುದೈದೆ ಚಂದ್ರಾತಪಂ (ಜಿಬಪು. ೯-30); ನೇಸರಿದೊ ತಣ್ಬಿಸಿಲ ಬೆಳ್ಮಳೆಯ 
ಕರೆಯುತಿದೆ (ಹೆಜೈರ, ೫-೭೬). ೨. ತಂಪಾದ ಕಾಂತಿ,-ಪ್ರಕಾಶ: ಉತ್ತಂಸ 
ಮಣಿಮರೀಚಿಗಳಿಂ ಭೂಪಾಲನ ಚರಣಸರೋಜಕ್ಕೋಲಗಿಸಿದನುದಯ 
ಸುಂದರಂ ತಣ್ಣಿಸಿಲಂ (ಪಂರಠಾಮಾ. 3-೩). ೩. ಬೆಳುದಿಂಗಳಂ; ಚಂದ್ರಿಕೆ : 
ನೆಟ್‌ದಿಂಗಳ ತಣ್ಣಿಸಿಲ್ಮುಗುಳ್ಮಲ್ಲಿಗೆ ಬಂದ ಮಾವು . . . ತುಂಬಿಯ ಗೇಯ 
ಮೆಂಬಿನಂ ಬಲ್ಲವರಂ ಮನಂಗೊಳಿಸುಗುಂ ಕೃತಿ (ಮಲ್ಲಪು. ೧.೪೪). 
ತಣ್ಬಿಸಿಲು: ೨. ಎಜಿಗುವ ದಿವಿಜರ ಮಕುಟದ ತುಚುಗಿದ ಮಾಣಿಕದ 
ತಣ್ಣಿಸಿಲುಗಳ ಪೊಳಪಿಂ (ಎಕ. ೪1, ಚಿಕ್ಕಮ. ೧೬೦-೪೪ ; 1103). 

[ತಣ್‌ + ಬಿಸಿಲ] 


೮೯೧) ; 


5 


10 


15 


20 


26 


೬೨ 


ತಣ್ಣೆಮರ್‌ (ನಾ). 


ತಣ್ಮಲೆ 


ತಣ್ಣಗಿರುವ ಬೆವರು: ಆತನ ರೂಪಮೆಂಬುರು 
ಸುಧಾರಸಮಂ ನಯನಂಗಳೆಂಬ ಸತ್ಪಾತ್ರೆಗಳಲ್ಲಿ ಕಾಮಿನಿಯರಾತುರದಿಂ 
ಕುಡಿದಂತರಂಗದೊಳ್ನೂ ತನಮಾಗಿ  ತೀವಿದೊಡಮುಣ್ಮುವ ತಣ್ಣೆಮ- 
ರೊಂದು ದಂಭದಿಂದಾತತಮಾಗಿ ತಾಂ ಪೊಜಗೆ ಪೊಣ್ಮಿ ದುದೆಂಬಿನಮೊಪ್ಪಿ 


ತೋಟುಗು2 (ಬಾಧಪು. 3-೩). [ತಣ್‌ + ಬೆಮರ್‌,] 


ತಣ್ಟೆಳಗು, ತಂಬೆಳಕಂ, ತಂಬೆಳಗು (ನಾ). ೧. ತಂಪಾದ ಬೆಳಕು ; 


ಶೀತಲವಾದ ಕಾಂತಿ : ನುಣ್ಬುಟ್‌ಲೊಳಗದಿರ್ಮುತ್ತೆ ಪವಣ್ಬಡೆ ಕಲ್ತಲಿಸಿ 
ಬೆಳೆದು ಬಳಸಿರ್ದೊಡದಂ ತಣ್ಣೆಳಗನೀಯೆ ಬೆಳತಿಗೆಗಣ್ಟೆ ಳಗೊಳಪೊಕ್ಕು 
ಚಪಳೆ :ಕಳಿಕೆಯನಾಯ್ಡಳ್‌ (ಡಂದ್ರಪು. ೭-೧೦೫); ರತ್ನಕಲಶಂಗಳ ತಣ್ಣೆಳ 
ಗುಣ್ಮಿ ಪೊಣ್ಮೆ (ಕುಸುಮಾ. ೧೧-೧೪೦). ವ. ಬೆಳುದಿಂಗಳು ; ಚಂದ್ರಿಕೆ ; 
ಅಭಿಷವವಿಧಿಯಂ 'ಮಾಡುವೆಂ ಚಂದ್ರಿಕಾವಾರಿಯಿನೆಂಬಂತೆತ್ತಲುಂ 
ತಣ್ಣೆಳಗಿನ ಬಳಗಂ ಸಿಂಪಿಸಲ್‌ . . , ಬಂದುದಯಿಸಿತುದಯಾದ್ರೀಂದ್ರ 
ದೊಳ್ಳೆಂದ್ರಬಿಂಬಂ (ಕಾದಂಉ. ೩೭೬) : ಬಂದೆಳ ಮಾವೆಂದೊಡೆ ನೆಲಸದಿಂಗಳ 
ತಣ್ಣೆಳಗೆಂದೊಡಂದರ್ದ ಮುರಿವಂ ಗೊರವಂ (ಕಲಿಕಾ. ೧೪೬). ತಂಬೆಳಕು: 
ವಿ. ತಂಬೆಳೆಕಾಗಲಿ ನಂಬೆಳಕೆನುವೊಲು ಹೊಂಬೆಳಕೇ ಹೊರಸೂಸಲಿ (ಅರಳು. 
೩೦೧-೭) ; ಹೊತ್ತು ಮೇಲೇರಿದರು, ಬಿತ್ತದಲೆ ಸುಡುಬಿಸಿಲ ಸುತ್ತ ಹೂ 
ಬಿಸಿಲು ದೀಪಾಗಿ ಬೆಳಗುವದು ಎತ್ತ ನೋಡಿದರು ತಂಬೆಳೆಕು (ಕನ್ನಡಾ. 
೨0೫), ತಂಬೆಳಗು : ೧. ಎಳೆಯ ಬೆಳದಿಂಗಳವೊಲೀಕೆಯ ತಳತಳಿಪ ಮುಖ 
ಚಂದ್ರಮನ ತಂಬೆಳಕು ಸುಳಿದುದು (ಕುವ್ಮಾಅ. 6-6೬). ಪಿ. ಅಬ್ದುದು 
ಪಶ್ಚಿಮಾಬ್ಬಿ ಯೊಳ್‌ ತಂಬೆಳಗೊಂದೆ ಜೋಡೆ ನಲಿದಾಡೆ ಸಮುಜ್ಜ್ವಲ 
ಚಂದ್ರಮಂಡಲಂ (ಉದೃಟ, ೦೦-೧೦೪). [ತಣ್‌ * ಬೆಳೆಗೂ] 


ತಣ್ಣೆಳಗುವಣಿ (ನಾ). ತಂಪಾದ ಬೆಳಕನ್ನು ಸೂಸುವ ಮಣಿ,-ರತ್ನ : 


ಅರಗಿಳಿಯೆಸಗುಂ ತಣ್ಣೆಳಗುವಣಿಯ ಪೇಟೆಯೊಳಿಂಬಾಗಿ ಮನಂಗೊಳಿಪ್ಪ 
ಮರಕತಮಣಿವೊಲ್‌ (ಉದ್ಮಟ. ೩-೨೫. . [ ತಣೆಳಗು * ಮಣ್ಣಿ] 


ತಣ್ಣೊಲ (ನಾ). ತಂಪಾದ ಹೊಲ: ತಣ್ಣೊಲಂ ಕಲ್ಮರಂ ಪೊರೆವ ನಾಡೆಲ್ಲಿ 


(ಕಾಲೂರ. ೩-೨೫). [ತಣ್‌ * ಪೊಲ] 


ತಣ್ಣೊಳೆ (ನಾ). ತಂಪಾದ ಹೊಳೆ : ತಣ್ಣನೆಯ ನದಿ: ಅಸಿಯಳ 


ಯೌವನವನವುಂಟು ಛ್ಯಾವಣ್ಕರಸದ ತಣ್ಣೊಳೆಯುಂಟು ಭಾವಾ (ಧರಣ. 
೯-೪೭); ಬೀಯೋಷಿಯದ ಬಯಲ ತಣ್ಟ್ಣೊಳೆ ಅಸೋಪಸಿನ ದಡದಲ್ಲಿ 


ತಣ್ಬಿಸಿಲು "ತಣ್ಬಿಸಿಲ್‌' ನೋ. 30 

ತಣ್ಣುಳಿಲ್‌ "ತಣ್ಣುಟ್‌ಲ್‌,' ನೋ. 

ತಣ್ಣುಲಿಲ್‌,, ತಣ್ಣುಳಿಲ್‌, ತಣ್ಣುಳಿಲ್‌ (ನಾ). ತಂಪಾದ ಮಳಲು,- 
ಮರಳ ದಂಡೆ: ತರುಣಿಯರಾ ವಿಲಾಸ ಕುಸುಮಾಸ್ತ್ರನನೀಕ್ಷಿಸೆ ಕಾಮ 
ತಾಪದಿಂ . . . ಕೊರಗಿ ಮೃಣಾಳನಾಳಿಕೆಗೆ ಚಂದನದಣ್ಕೆಗೆ ತಣ್ಣುಟ್‌ಲ್ಲೆ 
ತಣ್ಣರಗದ ಸೂಸುನೀರ್ಗೆ ಕೊಳವೇರ್ಗೊಡಲಂ ಗುಲಸಯಾಗೆ ಮಾಡುವರ" | 86 
(ಮಲ್ಲಿಪು. ೩-3೮); ಪಾಸಿದ ಪಸೆಯ ಪಸರದಂತ್ತಸದಳಮೆಸೆವ ನುಣ್ಟೆಳಂತಿಗೆ 
ಮಟಲ ತಣ್ಣುಟ್‌ಲೊಳಿ್‌ ವಿಲಾಸಂಬಡೆದ ಬಾಲ ಸಹಕಾರನಂದನಂ 
(ಅನಂಪು. ೭-೭ ವ). ತಣ್ಣ್ಬು ಳಿಲ್‌ :"“ತಣ್ಣುಳಿಲೆನೆ ಸೈಕತಂ” (ತುನಿ. ೧೦). 
ತಣ್ಣುಳಿಲ್‌ : ಸುಖದ ತನಿರಸದ ಪೆರ್ಮಡು ಸುಖದೊತ್ತಿನ ಸುತ್ತಸುಖದ 
ತಣ್ಣುಳಿಲೆನಿಕುಂ (ಶ್ರೀಪದಾ. ೬೭); ತಳಿರ್ಜೊಂಪದೋವರಿಯ ತಣ್ಣುಳಿಲೆಡೆ | 40 
ಯೊಳ್ಳಿಸುಪ ಚಂದ್ರಕಾಂತದ ಘಟ್ಟದೊಳ* . . . ತೀವಿ ಪಥಿಕರ್ಗೆಜಿಗಂ 
(ವೃ ಷವಿ, ತಣ್ಣುಳಿಲಿರ್ಪೆಡೆಯೊಳುಮಾರವೆಗಳ ತಣ್ಣೆಳಲ್ಕೊಳು 
(ಗೊಮ್ಮಡ. ೩-೧೨೦). [ತಣ್‌ * ಪುಟ್‌ಲ್‌;] 

ತಣ್ಣುಟಿ೨ಲ್‌, (ನಾ). “ತಂಪಾದ ತೋಪು” (ಪಂಪದೀ. ೧೦೦) : ಎಲ್ಲಿ 
ಕೊಳನೆಲ್ಲಿ ತಣ್ಣುಟಶಲೆಲ್ಲಿ ಲತಾಭವನಮೆಲ್ಲಿ ಧಾರಾಗೃಹೆಂ (ಪಂಪಭಾ. ೩-೧೯). | 45 

[ ತಣ್ಣ್‌ * ಪುಟ್‌) 


ಚಳಿಗಾಲವನ್‌ ನೂಂಕೆ ಬಿಡಿಸುವನು (ಪಾರಸಿ. ೩೦-೬೯೨). 
[ ತಣ್‌ + ಪೊಳ್ಳೆ (-ಆಪೊಟ್ಕೈ) ] 

ತಣ್ಣೊಟ್ಟು (ನಾ). ತಂಪು ಹೊತ್ತು: ತಣ್ಣೊಟಾದುದು ತಳರ್ದುದು 

* ನುಣ್ಬಸಲೆಗೆ ಹಂಸವಿಧುನಂ (ಲೀಲಾವ. ೫-೭೫). [ತಣ್ಣ್‌ * ಪೊಬ್ರೂ] 

ತಣ್ಮಡು (ನಾ). ತಂಪಾದ ನೀರಿನ ವಂಡು; ತಣ್ಣೀರ ಕೊಳೆ: ಹಿಮವುಂಡು 
ಬಾಟ್ವ ತಣ್ಮಡುವಿನ ಪೂವೆ ಸುಟ್ಟಪುದು (ಅರ್ಧನೆ. ೪-೮೨) ; ಕಪ್ಪುರದ 
ಪುಳಿಲ್‌ ಪಗಿಲ್ತಲರ ಬಂಡಿನ ಸಣ್ಣ ಮಣಲ* ಮನಕ್ಕೆ ಬಂದಿರೆ ಕೃತಕ 
ಪ್ರವಾಹಿನಿಯ ತಣ್ಮಡುವಂ[ಪಾಕಾಂ. ಕಲಂ] ಬಿಡದಿರ್ಪ ನಲ್ಲಳಂ (ವರ್ಧಪು- 

[ತಣ್‌ + ಮಡ್ಡು ] 

ತಣ್ಣಲೆ (ಕ್ರಿ). ೧. (ಆಲಂ) ಹಿತವಾಗಿ ಪಸರಿಸು,-ಹರಡು, - ಆವರಿಸು, 
-ವ್ಯಾಪಿಸಂ : ಅರ್ಹತ್ಸದಮಂ ನೆನೆಯುತ್ತು ಮನುಪ್ರೇಕ್ಷೆಯೆ ಮನದೊಳ್‌ 
ತಣ್ಮಲೆಯೆ ಸೇಸೆಗೊಳ್‌ ಖಚರಪತೀ (ಆದಿಪು. ೨-೫೭): ಕಂಪು ತ[ಪಾ630.5) 
ಣ್ಮಲೆಯೆ ಪೂತ ಸುರಯಿಯಿಂ (ಪಂಪಧಾ. ೩-೨3): ಅರ್ಕನೆ ಸಸಿ ದಿವಸಮೆ 
ರಾತ್ರಿಯಾದುದೆನೆ ಕಲ್ಲೆಲೆಯೊಳ್‌ ವಿಸುಕದೆ ಶಾಂತರಸಂ ಮಾನಸದೆೊಳ್‌ 
ತಣ್ಮಲೆಯೆ ನೆಲಸಿದಂ ಯೋಗೀಂದ್ರಂ (ಕಂದ್ರಪು. ೧೧-೧೩) ; ಓರೊರ್ಮೆ 
ತಣ್ಮಲೆವ ಕಪ್ಪುರದ ಜಗಲಿಯೊಳ್‌ `ಕರಮೆ ಕೊರಗಿದ ಶರೀರವಲ್ಲರಿಯ 
ನೀಡಾಡಿ (ವರ್ಧಪು. ೪-೩೮ ವ); ಸುತ್ತಿ ನಡೆ ನೋಟ್ಬ ದೇವರ ಮೊತ್ತಂ 


೪೨೭೩). 


೪-೨೬); 


ತಣ್ಮಲೆಯೆಲರ* 


ತಣ್ಮಲೆಯೆ ಘುಸ್ಮಣಮಲಯ ಜರಸಮಂಂ ಬಿತ್ತರದಿಂ ಕಣದಪುವಿದೆ ಮುತ್ತಿನ 
ಮಾಣಿಕದ ಲಂಬಣಂ ನುಣ್ಣೆಳಗಂ (ಅನಂಪು. ೫-೩೨) ; ಸೇದೆಯಂ ನೂಂಕಿ 
ದೊಂದುಳಿಯಾಣ್ಮ ತಣ್ಮಲೆಯೆ (ಕಾಲೂರ. ೧೫೩-೨೨೫). ವಿ. (ಆಲಂ) 
ಹಿತವನ್ನು ಹೊಂದು; ಸುಖಪಡು : ನೆಗಟ್ಮೀ ಷಟ್ಟಂಡಮಂ 
ಸಾಧಿಸಿದೊಡೆ ಫಲಮೇಂ ಭೋಗದಿಂ ಸಾಧ್ಯಮೇಂ . . . ಪಡೆವೆಂ ಶಾಶ್ವತ 
ಶ್ರೀಯನೆಂಬುಜ್ಜುಗದೊಳ* ಚಿತ್ತಂ ಕರಂ ತಣ್ಮಲೆಯೆ ನೆಜ್‌ಯೆ ನಿಶ್ಚೈಸಿದಂ 
ಸಾರ್ವಭೌಮಂ (ಆದಿಪು. ೬-3೬); ಎರೆ ಪರಪುಷ್ಪ ಕೇಳಿಲೆ ಮಧುವುತ 
ಕೇಳ್‌ . . . ನೆನೆಯುತಿರ್ಪುದು ಕೂರ್ಪುದು ಸೈರಿಸಿರ್ಪುದಗ್ಗಲಿಸಿದ ನಲ್ಮೆ 
ತಣ್ಮಲೆಯೆ ಬೆನ್ನನೆ ಪೋದಪೆಮೆಮ್ಮ ಸ್ವಾಮಿಯಾ (ಅಜಿಪು. ೬-೧೧೨); ಅಂತಸ 
ತಣ್ಮ[ಪಾಕಾಂ. ಹಣ್ಲೆ]ಲೆದು ನಲಿವ ಮನದೊಳ್‌ ತದೀಯ ವಿರಹೋಪಚಾರಿತ 
ಚೇಪೆ ಕೈಗಳೆ ಮತ್ತಮವಿಚಳಂಗಳಾಗೆ (ವರ್ಧಪು. ೪-೭೨ ವ). 
[ ತಣ್‌ + ಮಲೆ?] 
ತಣ್ಮಲೆಯೆಲರ್‌ (ನಾ). ಬೆಟ್ಟದ ತಂಗಾಳಿ: ತಣ್ಮಲೆಯೆಲರೊಳಲೆದುದಯ* 
ಸಿಪಿಲೆವಕ್ಕಿಯ ಸಿಳ್ಳಿನಿಂಚರಂ (ಶ್ರೀರಾಮಾ. ೩೦೧-೮). 
[ತಣ್‌ +.ಮಲ್ಲೆ + ಎಲರ್‌ ] 
ತಣ್ಮಳಲ್‌ (ನಾ). ಎ ತಣ್ಣುಳ್‌ಲ್‌, : ಭಾಸುರದ ಪೌಳಿಯಂಗಣದಲ್ಲಿ 
ತಣ್ಮಳಲ ಪೊನ್ನ ಜಗುಲಿಯನಾಗಿಸಿ (ನವಮೋ. ೨೨-೧೭). 
[ತಣ್‌ * ಮಳಲ (ಆ ಮಣಲ್‌)] 
ತ್ಮಣೆಯ್‌ (ನಾ). ತಂಪಾದ ದೇಹ ; ತಣ್ಣನೆಯ ಒಡಲು. 
ತಣ್ಮೆಯ್ಯವೆಟ್ಟ ಹಿಮಾಲಯ ಪರ್ವತ; ಹಿಮವಂತ: ತ್ಮಣೆಯ್ಯವೆಟ್ಟ 
ಮಗಳಾಣ್ಮ (ನಂದಿಮಾ. ೧೫-೧೫). [ತಣ್‌ * ಮೆಯ್‌], 
ತಣ್ವ್ಣಣ (ನಾ). ವೀಣೆಯ ಧ್ವನಿ: “ ತಣ್ವಣ [ಪಾಕಾಂ. ತಿತ್ತಣಂ, ತಿಣ್ಣಣಂ] 
ವೀಣೆಯ ಧ್ವನಿಯಕ್ಕು ” (ಮಂಗರಾ. ೨೪.೮). 
ತಣ್ವಳ್ಳಿ (ನಾ). ಒಂದು ಊರಿನ ಹೆಸರು : ವಡಗಣ್ಣಾ ಸೀಮೆ ಪೆರಮಟ್‌ 
ಪಡುವಣ್ಣಾ ಸೀಮೆ ತಣ್ವಳ್ಳಿ ಗಾರಪೂಟ್‌ೌ(ಎಇ. ೫೫1, ೨೯-೧೭೮; 8 ನೆಯಶತ). 
[P ಇದು ಹೊನ್ನಾವರದ ಸವಿಪದಲ್ಲಿರುವ "ತುಂದೊಳ್ಳಿ' 
ಇರಬಹುದು.] [?. ಪಳ್ಳಿ) 
ತಣ್ಸಾಲಿಗಾಲ್‌ (ನಾ). ಒಂದು ಕಾಲುವೆಯ ಹೆಸರು: 
ತಾಯೂರ ಇಗ್ಗಲಿಯ ಅರಿಪುರ ಮೂಟೂರ ಸನ್ಹಿನಲ್ಲಿ 
ಮೂಡಣ ಪೇರೆೊಟ್‌ ಯಿಂ (ಎಕೆ. 111, ನಂಜನ. ೧೩೯-೧೯; 
[ತಣ್ಣಾಲ್ಕಿ * ಕಾಲ್ಡ್‌ ] 
ತಣ್ಣೆ (ನಾ). ತೃಷ್ಣೆ; ವಿಷಯಲಾಲಸೆ : ತಣ್ಣೆಯರಣ್ಯಮಂ ತರಿದು 
ತೋರ್ದನರಿಯಟ್ಮಂಗಿಕದ ಧಮ್ಮಮುಗ್ಗಂ (ಗಿಳಿವಿಂ. ೪೫-೭). 
[ “ಪ್ರಾ. ತಣ್ಣಾ. / ಸಂ. ತೃಷ್ಣಾ ] 
ತತ (ಗು). ೧. ವಿಸ್ತರಿಸಿದ; ಬಿಚ್ಚಿದ; ಹರಡಿದ ; ವ್ಯಾಪ್ತವಾದ : 
ಎಳಸದ್ವಂದನಮಾಳೆಯಿಂ ತತಪತಾಕಾನೀಕದಿಂ ಕೀರ್ಣಪುಷ್ಪಳಸತ್ಸಂಗದಿ 
ನಂಗನಾಲಟಹ ವಾದ್ಯವ್ರಾತದಿಂ ಗೀತದಿಂ (ಪುಷ್ಪ ಪು. ೧೩-೧೧೮). (ನಾ). 
೨. ವೀಣೆ ಮೊದಲಾದ ತಂತೀವಾದ್ಯ : “ತತಮೆಂಬುದು ತಂತ್ರಿ 
ಯೊಳನ್ವಿ ತಂ (ವಸ್ತುಕೋ. ೭೯-೨೫); ಅತಿಮೃದುರವದಾಯಿಗಳಂ ತತ 
ಘನ ಸುಷಿರಾವನದ್ದ ವಾದ್ಯಂಗಳಂ (ಅದಿಪು. 8-೩೩); ದಿವಿಜವಾದಕ ಕರಹತ 
ತತವಿತತಘನ ಸುಷಿರಾವನದ್ಧ ವಾದಿತ್ರಂ ಸಂಗೀತ ತೂರ್ಯ ಮಾಗೆ(ಶಾಂತಿಪು. 
೧೦-೬೦ ವ) ; ತತವಿತತಾದಿ ವಾದ್ಯಪ್ರಸರಮೇಳನದಲಿ ಸೊಗಸಲಾಡುತ್ತ 
ಕೇಳಿಸಲು (ಬಸಪು. ೩೭-3); ತಂತಿಯಂ ಕಟ್ಟಿ ನುಡಿಸುವ ವೀಣಾದಿಕವೇ 
ತತವೆನಿಸುವುದು (ವಿವೇಕ. ೨೩೬). ೩. ಗಾಳಿ; ವಾಯಂ. ೪. ಭೇರಿ 
ಮೊದಲಾದ ಚರ್ಮವಾದ್ಯ : ಚರ್ಮತತ ನಿಮಿತ್ತ ಪುಷ್ಕರ ಭೇರೀ 
ಮೃದಂಗಾದಿ ಪ್ರಭವಂ ತತಮೆಂಬುದು. [ ಸಂ. ] 


ತಣ್ಣಾಲಿಗಾಲ 
916). 


(ತತ್ತ ಪ್ರ. ೨೪೩). 


ಅನ್ತೆ ಬನ್ನು 


೩೨೬೩ 


6 


10 


[oY 
ಲಾ 


90 


40 


46 


ತತುವು 


ತತಲೋಚನ (ನಾ). ವಿಶಾಲವಾದ ಕಣ್ಣು : ವಿರಹಶಿಖ ಪ್ರತಪ್ತ ತರುಣೇ 
ತತಲೋಚನರೋಚಿಯಿಂ (ರಾಜಕೇ. ೭-೯೨). [ತತ+4 ಲೋಚನ) 
ತತಾತಪ(ನಾ). ಹರಡಿದ ಬಿಸಿಲು: ಸುಳಿಗೊಳುತೆತ್ತೆ ಸುಟ್ಟುರೆ ಧರಾರಜಮಂ 
ಕೆಳಗೊಂದೆ ದಂಡದಂತುಳಿದ ತತಾತಪಂ ಬಳಸಿ ಪಲ್ಲವದಂತಿರೆ . . . ಬಟ್ಟ 
ಬಲ್ಮುಗಿಲ್ಲಳಿದುದು ಕಾಲಭೂಪತಿಯ ಪೀಲಿಯ ಸತ್ತಿಗೆಯೊಂದು 
ಲೀಲೆಯೆಂ (ರಾಜಶೇ. ೮-೯೫). [ತತ 4೬ ಆತಪ) 
ತತ್ಮಿ, ತತು, ತತುವು (ನಾ). ೧. (ಮುಖ್ಯವಾಗಿ ಕೃಷಿಗೆ ಸಂಬಂಧಿಸಿ 
ದಂತೆ) ಸರಿಯಾದ ಸಮಯ ; ಹದವಾದ ಕಾಲು ತತಿ ಮಾರದ ಹಾಗೆ 
ರಂಗೀ ಅಗೆ ಹೊಯ್ಯು (ಸ್ಕಾಂಡರ್‌. ೨೮) ; ಗಂಗಿ ಹತ್ತಿ ಕೆಂಪುಹತ್ತಿಯನ್ನು 
ಮೃಗಶಿರ ಆರದ್ರಿ ಪುಷ್ಯ ಮಳೆಗಳಲ್ಲಿ . . . ಬಿತ್ತಬೇಕು. ಈ ಹತ್ತಿಗೆ ಇದೇ 
ತತಿಯು (ಕೃಟಪ್ರ. ೭೬) ; ತತಿಗೆ ಸರಿಯಾಗಿ ಒಂದು ಮಳೆ ಹೊಡೀತು 
ಅಂದರ ಹದಿನೈದು ಚೀಲ ಕಾಳ ಬರತೈತಿ (ಜಾಬಂ. ೧೦). ತೆತು: ೨. 
ಸುಗ್ಗಿಯ ಕಾಲ; ಸುಗ್ಗಿ : ಈಗ ಮಾವಿನ ಹಣ್ಣಿನ ತತು (ರೂ). ತತುವು: 
೧. (8). [ ದೇ. ತಮಿ. ತೆಲು. ತತಿ] 
ತತ್ತಿ (ನಾ). ಗುಂಪು; ಸಮೂಹ; ಶ್ರೇಣಿ: ಸಕಲಂ ತತಿ ವ್ರಾತಂ 
. . ರಾಶಿ ಚಯ ಕುಳಮೆನಲ್‌ ಮತ್ತೆ ಸ್ತೋಮಕ್ಕೆ ನಾಮಮಕ್ಕುಂ” 
(ಮಂಗರಾ. ೧೨೬-೧); ಕಳಹಂಸ ಕೋಮಲ ಸ್ವರತತಿಯಿಂ ಕಳಾಪಿಗಳ 
ಚಾಪಳ ನಿಸ್ಸ್ವನದಿಂ ಬಹುಸಾರಸ ಪ್ರಭಾಸುರ ರುತಿರಾಜಿಯಿಂದೆ 
ವಿಪುಳಾನದಿ ನಾದವುಯಂ ನಿರಂತರೆಂ (ಕುಸುಮಾ. ೧-೮೨) ; ಸುಧೆಯು 
ಜನಿಸಲು , ಯಾ ವಿಬುಧರ ತತಿಗೆಜಕಿದಮುರರ ಮಾಡಿದೈ ನೀನು (ಸಂಛಶ. 
6-0). [ ಸಂ.] 
ತತು "ತತ್ಲಿ' ನೋ. 
ತತುಕ್ಷಣ್ಯ, ತಕ್ಷಣ (ನಾ). ಆ ಕ್ಷಣ; ಅದೇ ಸಮಯ: ಮುತ್ತದ 
ಬೂದಿಯೂಜಲೆ ತಚ್ಛತುರ್ಗುಣಮೆನೆ ಕೊಂಡದನಟ್ಟು ಪೂಸಿದೊಡಂ 
ತತುಕ್ಷಣದೊಳೆ ಮಾಣಿಸುಗುಂ ಗುದಾಂಕುರದೇಟಿಕ್ಸಿಯಂ (ರೋಕೋಪ. 
೯-೧೪೨),; ಸದುಗುರುವಿನಂಭ್ರಸ್ಮರಣೆ ಜನಿಸಲು ಹಿಂಗುವುದು ಗರವದು 
ತತುಕ್ಷಣಕೆ (ನಿಧಾಗೆ. ೪-೧೫-೧೫). ತಕ್ಷಣ, : ತಕ್ಷಣದೊಳರಸನ ತಾಗಿ 
ದ್ರೋಣನ ಕೆಣಕಿ. . . ಸೆಣಸಿ ನಿಂದನು (ಕುವ್ಯಾರ್ರೋ. ೧೬-೪೮). 
[ ೦. ತತ್‌ಕ್ಷಣ] 
ತತುಕ್ಷಣ,, ತಕ್ಷಣ್ಯ, ತಚ್ಚಣ (ಅ). ಆ ಕ್ಷಣದಲ್ಲಿ; ಆಗಲೇ; ಕೂಡಲೇ: 
ಆ ತತುಕ್ಷಣಮೊಯ್ದದಂ ಸಂಪ್ರೀತಿಯೊಳೆ ಮಾಡಿದಳು ಪಾಕವಂ (ಬಸಪ್ಪ. 
೨೪-೨೬) ; ಆ ತತುಕ್ಷಣ ಧನುವ ಬಿಸುಟು ವಿಧೂತರಿಪುಬಲ ಪಾರ್ಥನಿದ್ದನು 
ಹೊತ್ತ ದುಗುಡದಲಿ (ಕುವ್ಕಾದ್ಭ್ರೋ, ೩-೬೨): ಪೂತುರೆನುತಂಗದನು 
- , ಪುಟನೆಗೆದಾ ತತ [ತು ಕ್ಷಣ ಖಳನ ಮುಂದಲೆಯಾತು ಹಿಡಿದರೆ ಕೊರಳು 
ಸಿಕ್ಕಿತು ಕೈಗೆ ಹಾರದಲಿ (ಕಾಶಿಂಾ. ೨೮-೫9), ತಕ್ಷಣ್ಣಿ: ಅವನು ತಕ್ಷಣವೆ' 
ಪ್ರಶ್ನಿಸಿದನು (ಪುನರು. ೩೧೧). ತಚ್ಚೆಣ : “ತಚ್ಚಣ - ತತ್ಕಣ ಎ ಆಗಲೇ” 


(ತದೃಕೋ. ೦೬). 
[ ಆತತುಕ್ಷಣ, ] 
ತತುವ, -ತತ್ತುವ (ನಾ). ಎ ತತ್ತ ೬ ನ ಕಾಯಸೌಖ್ಯಕೆ ಕಾಮಸುಖದ 
ವಿಡಾಯ ತತುವಕೆ ವೇಡೆಗೊಂಡು ನವಾಯಿಯಲಿ ದರ್ಗುತಿಗೆ 
ದುವ್ವಾಳಿಸುವನಲ್ಲಿಂದ (ಕುವ್ಕಾಆ. ೮-೩೧). "ತತುವಮಾರ್ಗ' ಪರಪ. 
ತತ್ತುವ: (4). [-ಆಸಂ. ತತ್ತ್ವ] 
] ತತುವಮಾರ್ಗ (ನಾ).' ತತ್ತ್ವದ ಹಾದಿ; ತತ್ತ್ವಮಾರ್ಗ : ಶ್ರುತಿಕಥಾ 
ಭಾಗ ಪದ್ಯ . . . ತತುವಮಾರ್ಗದಿ ನುಡಿವ ಬಲು ಉನ್ನತ ಮಹಿಮರಾ 


ನೋಡಿದೆ (ತೀರ್ಥಮ. ೬೨). 
ತತುವು "ತತ್ಲಿ' ನೋ. 


[ತತುವ + ಮಾರ್ಗ] 


ತತ್ಕಾರು 


ತತ್ಕಾರು (ನಾ). (1): ಲಾಹೆರಿಯ ಮಧ್ಯದೇಶಂಗಳೊಳ್‌ ಮಡಗಿ ತತ್ಯಾರಿನಿಂ 
ನಿಟ್ಟಿಸುರೆ ಬೆಳಗಿದರ ರಾಗಗಳ ಭೇದದಂತೆ (ಪಠಕು. ೨೧-೧೩). "ತತ್ತ್ವೃಕಾರ' 
ಪರಾ. [?] 

ತತ್ಕಾಲ (ನಾ). ಆ ಕಾಲ; ಆ ಸವಂಯಂ; ತಕ್ಷಣ: ಆರ್ಯರಾತ್ಮ 
ತನುಗಳ್‌. ತತ್ಕಾಲದೊಳ" ಮಾಯಮಾಗೆ (ಕಾಂತಿಪು. ೭-೧೨); ಸುತನಂ 
ಕಂಡುರ್ಬಿ ತತ್ಕಾಲದೊಳ್‌ . . . ಇತ್ತರಂದು ಸಕಲರ್ಗಾನಂದದಿಂ ವಸ್ತುವಂ 
(ಹಮ್ಮಿರ, ೨-೨೪) ; ಒಂದು ಮನೆಯನ್ನು ನೋಡಿದರೆ ತತ್ಕಾಲದಲ್ಲಿ 
ಮನುಷ್ಯರು ಕಾಣದೆ ಇದ್ದಾಗ್ಯೂ ಅದು ಮನುಷ್ಯ ಕಟ್ಟಿದ್ದಲ್ಲವೆಂದು 
ಎಂದಾದರೂ ನೆನಸುವನೋ (ಮುಂಬಯಿ. ೪-೩೯೪). 

[ ಸಂ. (ತದ್‌ + ಕಾಲ)] 

ತತ್ಕಾಲಂ (ಅ). ೧. ಆ ಕಾಲದಲ್ಲಿ; ಆಗಿನ ಕಾಲದಲ್ಲಿ : ದೊರೆಕೊಂಡಿರೆ 
ಸೊಗಯಿಸುಗುಂ ಪುರಾಣಕಾವ್ಯಪ್ರಯೋಗದೊಳ್‌ ತತ್ಕಾ ಲಂ ವಿರಸ 
ಕರಮವು ದೇಸಿಗೆ ಜರದ್ವಧೂವಿಷಯಸುರತರ ಸರಸಿಕತೆಮೋಲ್‌ (ಕವಿರಾ. 
೧-20). ೨. ಕೂಡಲೆ ; ಒಡನೆ. [ಸಂ.] 

ತತ್ಕಾಲೀನ (ಗು). ಆ ಕಾಲದ ; ಆ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟ ; 
ತಾತ್ಕಾಲಿಕ : ಪತ್ರಿಕೆಗಳಿಗೆ ಇತಿಮಿತಿಯಿದೆ. ಅವು ತತ್ಕಾಲೀನವಾದವು 
(ಪತ್ರಿಕಾ. 80). [ಂ.] 

ತತ್ಕ್ರಯ (ಗಂ). ನಿರ್ದಿಷ್ಟವಾದ ಕೆಲಸದಲ್ಲಿ ತೊಡಗಿದ. [ಸಂ.] 

ತತ್ಕಣ (ನಾ), ಆ ಗಳಿಗೆ; ಅದೇ ಗಳಿಗೆ. [ಸಂ. (ತದ್‌ * ಕ್ಷಣ)] _ 

ತತ್ಕಣಂ (ಅ). ಆ ಸಮಯದಲ್ಲಿ; ಅದೇ ಗಳಿಗೆಯಲ್ಲಿ ; ಕೂಡಲೆ; 
ಒಡನೆ. [ಸಂ]. 

ತತ್ರ, (ನಾ). ನಿಜವಾದಂದಂ ; ಸತ್ಯ; ತಥ್ಯ: 
ನಿಜ” (ತದ್ಯಕೋ. ೧೬). [ ಎಸಂ. ತಥ್ಯ 

ತತ್ತ್ಯ "ತಳ್ಸಿ' ಪರಾ. 

ತತ್ತ್ಯ "ತಳ್ಳ,್‌' ಪರಾ. 

ತತ್ತಕಾರ (ನು). [ಸಂಗೀತ] ತಾಳಹಾಕುವಾಗ ಮಾಡುವ ಶಬ್ದೋ 
ಚ್ಹಾರಣೆ : ಸುರುಚಿರ ಸೂತ್ರಧಾರಕ ತತ್ವಕಾರವ ವಿರಚಿಸಿ ಜವನಿಕೆದೆಗೆಯೆ 
» ೬ ೬ ಸುಪ್ರೌಢೆಯರುರು ಪುಷ್ಪಗಳ ಸೂಸಿದರಂ (ಕಂನವಿ. 6-೬೦) ; ತತ್ತ 
ಕಾರವಂನೆಸಗಿ ರೊಂಕಕು ರೆಯಕಕಿಟಮೆನಲು ತಿತ್ತಕಟ ಧಿಕಟ ನಭ ತೊಂಗ 
ಕಿಜಜಟವೆಂಸಗೆ (ಅಂಗಪು. 3೬-೦೮), [ದೇ.8 ತೆಲು. ತತ್ತಕಾರ, ತತಕಾರ] 

ತತ್ತನಯ (ನು). ಆತನ ವಂಗ : ತತ್ತನಯಂ . ... ಚುಪಾಗಮಚತುರ 
ಚತುರ್ಮುಖಂ ಚತುರ್ಮುಖನೆಂಬಂ (ಪಂರಾಮೂ. ೨-೬5 ವ). 

ತತ್ತನಯರು ಎ ಆ ಮಕ್ಕಳಂ : ತಶ್ತನಯರೊಳೆನಗೆ ತಾನೆ ದೊರೆ 

ಕೊಂಡವಂ ದತ್ತನಂದನಂ (ಜೈಮಿಥಾ. ೨೮-೩೭). [ಸಂ. (ತದ್‌ ತನಯ)) 

ತತ್ತಪಣ "ತತ್ತುಪಣ' ನೋ. 

ತತ್ತ್ರಪಣಂಗೆಯ್‌ "ತತಂಪಣಂಗೆಯ್‌' ನೋ. 

ತತ್ತಬಳ (ನಾ). (?) ಸ ತತ್ತ್ವಬಳ[ಪಾಾಂ. ಳೆ]ತಾಳಗೊಟ್ಟೆಯೆನುತ್ತೊಂದಂ 
[ಪಾಣಾ. ತ್ತಾದಂ]ರುಷಿಯರೊಡನೆ ಜಡಮತಿಗಳು ಪೋರುತ್ತಿರ್ಪರ್‌ 
(ಸಮಪ. ೦೪-೧೭). [7] 

ತಶ್ತರ, ತತ್ತಆ (ನಾ). ೧. ನಡುಕ; ಕಂಪನ : ಹತ್ತು ಶಿರದನ ಕರದ 
ಘಾಯದ ತತ್ತರಕೆ ಬೆಂಡಾಗಿ ದಿವಿಜರ ಅಳಲುತ್ತ ಬಂದರು (ಗಗತಾ. 
೧೩-೩೨): ಕುಂದಾಗಿ ಮನದೊಳು ನಡುಗಿ ತತ್ತರ ಪುಟ್ಟಿ (ಯಕೋರೆ. ೯೧). 
"ತತ್ವರಂಗೊಳ್‌', "ತತ್ತರಂಬಡೆ' ಪರಾ. ೨. ಅತಿಯಾದ ಆತುರ; 
ಅವಸರ ; ಗಡಿಬಿಡಿ : ತತ್ತರಬೇಡೊಯ್ಯನೆೊಳ್ಳಾಗಿ ನಿರ್ಮಿಸೆಪ್ಟತ್ತೆರಡ 
ಭವವಾಸಗಳಾ (ಛರೆಕ. ೬೧-೫೩). ೩, ಕಕ್ಕಾಬಿಕ್ಕಿ ; ತಬ್ಬಿಬ್ಬು ; ಗಾಬರಿ ; 
ಗೊಂದಲ ; ದಿಗ್ಭ ವೆಂ: ಆನೇ ಗಂಂಪುಗಳು . * ತತ್ತರದಿಂದ 


೩೨೬೪ 


ಲಾ 


“ ತತ್ತ(ತ್ರು) - ತಥ್ಯ ಎ 


48 


ತತ್ತರಣಿ 


ವನದಲ್ಲಿರುವ ಹುಲ್ಲೆ ಮೊದಲಾದ ಮೃಗಗಳನ್ನು ತುಳಿಯುತ ಫೀಳಿಡುತ, 
ದಿಕ್ಕುದಿಕ್ಕುಗಳಿಗೋಡಿದವು (ಕೃವಾಅ. ೧೫೦). ಸಿ ತತ್ತಿ: ೩, ಹಆ್‌ಗವಿಗಳ 
ಕಬ್ಬಂಗಳ ಹೆೊಟಗಳಿಯಕ್ಕರದ ಹೊಲಿಗೆ ಬಿರ್ಚಿದೊಡೆಲ್ಲಂ ಬಟ್‌ ತಾಜಗ 
ಬೀಟೀಗ ವೆತ್ತಅತತ್ತಆವೆಕ್ಕಸಕ್ಕಮಸ್ತಂವ್ಯಸ್ತಂ (ಗಿರಿಕ. ೧-೨೩) ; ದಮನಂ 
ಹಯಮಂ ಸೆಜಿ. ವಿಡಿದು ನಿಜಪ್ರರಕೆ ಕಳಿಪಲೊಡಮಿತ್ತಲ" ಹಯದ 
ಬೆಂಬಲದ ಕಾಪಿನಾಳ್ಗಳ" ತತ್ತಅದಿನೊತ್ತರಿಸಿ ಪತ್ತೆಸಾರ್ದು (ರಾಮಾ. 
6೬-೦೧). "ತರ್ಮ', "ಎತ್ತಅತತ್ತಲ', "ತಜಿತಣ' ಪರಾ. 
[ ದೇ.8 ತಮಿ. ಮಲ. ತತ್ತರ; ತೆಲು. ತತ್ತಜ ] 

ತತ್ತರಂಗೊಳ್‌, ತತ್ತರಂಗೊಳು, ತತ್ತರಗೊಳಂ, ತತ್ತರಗೊಳ್ಳು (ಕ್ರಿ). 
೧. ನಡುಕವನ್ನು ಹೊಂದಂ ; ನಡುಗಂ ; ಕಂಪಿಸಂ ;. ತತ್ತರಿಸಂ : 
ನಡು ಬಳ್ಳೆ ತತ್ತರಂಗೊಳೆ ನಡೆ ಮುಟಕ್ಸಿ ನಲ್ಲನಡಿದಾವರೆಯೊಳ್‌ ಮುಡಿ 
ಯಿಟ್ಟು ಮೊಟಿಕ್ಲಿದಳ್‌ (ಅಳವಿ, ೬-೨೪೮). ತತ್ತರಂಗೊಳು : ಅಬ್ಬಿಯೊಳ್‌ 
ಛಾಯೆ ಕಂಗೊಳಿಸಿ ತತ್ತರಂಗೊಳುತುರಗಸಂದೋಹ ನಕ್ರ ನೀರಾನೆ 
ಗಳ್ತುಳಿದಾಟದಿ ಮತ್ತೊಂದನೊಂದಲೆದು ಪಾತಾಳದೆಡೆಗೈದೆ (ವೆಂಳಾರಾ. 
೫-೧-೨೮). ತತ್ತರಗೊಳು : ೧. ಇಟ್ಟು ತತ್ತರಗೊಳುತ ಬೀಳುತ ಕೊಟ್ಟ 
ಕೈಯನು ಪಿಡಿದುಯೇಳುತ (ಕೃಕರ್ಶಾ. ೧-೬೦). ೨.' ಆತುರಪಡು ; 
ಹೃದಯದ ಬಯಕೆಯನರುಹಲು ನಾಚುತಲಿರೆ ತತ್ತರಗೊಳುತಿಹ ಬಗೆಯು 
(ಕವಿಕಾ. ೩೩-೪). ತತ್ತರಗೊಳ್ಳು : (8). [ತತ್ತರ4ಕೊಳಂ (<ಕೆೊಳ್‌,)] 

ತತ್ತರಂಗೊಳು "ತತ್ತರಂಗೊಳ್‌? ನೋ. 

ತತ್ತರಂದರಿ "ತತ್ತಣಂದಜ್‌' ನೋ. 

ತತ್ತರಂಬಡು, ತತ್ತರಬಡು (ಕ್ರಿ). ಆತುರಪಡಂ ; ತವಕಿಸು : ಅಮರ್ದಂ 
ಪೀರ್ವಾಸೆಯಿಂ ತತ್ತರಂಬಡುರ್ತಿಪೊಳ್ಳಿವಿ (ಚಕವ. ೪-೪೦). ತತ್ತರಬಡು : 
ತತ್ತರಬಡದೆ ಕಂಗೆಡದೆ ಭುಕ್ತಿಯ ಕಿಟ್‌ತುತ್ತು ತುತ್ತಾಗಿ ಕೈಕೊಂಡು 
ತುತ್ತಿಗೆ ತಕ್ಕ ಪಾನವ ಕೊಂಡು ಸುಖಿಸಿರಿ (ಧರಣ. ೦೯-೩೮). 

`[ ತತ್ತರ + ಪಡ್ಕು) 

ತತ್ತರಂಬಡೆ(ಕ್ರಿ). ನಡುಕದಿಂದ ಕೂಡಿರು; ಗದ್ಗದವಾಗಂ: ತತ್ತರಂಬಡೆದ 
ಮಾತು (ಕೇವಣ. ೪೮-೯). [ತತ್ತರ+ ಪಡ್ಡೆ) 

ತತ್ತರಗಡಿ (ಕ್ರಿ). ಚೂರುಚೂರಾಗಿ ಕತ್ತರಿಸು; ಉರವಣಿಸಿ ಪೊಕ್ಕು 
ಎವೆಯಾಟ ಮಾತ್ರದಲಿ ತತ್ತರಗಡಿದು ಮೆದೆಗೆಡಹಿ (ನವಮೋ. ೨೯-೦೪) ; 
ಬಾಣಂಗಳನ್ನು ತತ್ತರಗಡಿದು ನಗುತ (ನವಮೋ. ೩೩-೦೪). ತತ್ತಜಿಂದಟಾ' 
ಪರಾ. [ ಎತಲ್ಟ್‌ * ರಡಿ] 

ತತ್ತರಗುಟ್ಟು (ಕ್ರಿ). (ಭಯದಿಂದ) ನಡುಗಂ; ತತ್ತರಿಸು : ಯಾವ 
ಸಮಯದಲ್ಲಿ ಏನಾಗುವುದೋ ಎಂದು ನನ್ನ ಮನವು ತತ್ತರಗಂಟ್ಟುವುದು 
(ಏಕಾಪ. ೧೩೦) ; ಕಾಲವು ಕಳೆದ ಹಾಗೆಲ್ಲಾ ದೇವೇಂದ್ರನ ಮನವು 
ತತ್ತರಗುಟ್ಟಲಾರಂಭಿಸಿತು (ಬೆನ್ನಬೇ. ೦೩೨). [ ತತ್ತರ + ಕುಟ್ಟು) 

ತತ್ತರಗೊಳು-ಶತ್ತರಂಗೊಳ್‌' ನೋ. 

ತತ್ತರಗೊಳ್ಳು "ತತ್ವರಂಗೊಳ್‌' ನೋ. 

ತತ್ರರಣಿ, ತತ್ತರಾಣಿ, ತತ್ರಾಣಿ (ನಾ). (ಉಕ) ರೈತರು ಹೊಲಕ್ಕೆ 
ಅಥವಾ ಪ್ರವಾಸಕ್ಕೆ ಹೋಗುವಾಗ ಕೊಂಡೊಯ್ಯುವ ಕುಡಿಯಂವ 
ನೀರಿನ ಪಾತ್ರೆ; ಹೂಜಿಯ ಆಕಾರದಲ್ಲಿದ್ದ ಚಪ್ಪಟಿಯಾಗಿರುವ 
ಮಣ್ಣಿನ ಪಾತ್ರೆ : ಹಾದೀಯ ಬುತ್ತಿಗಳ ತಗತೀಲಿ ಕಟಿಗೊಂಡು ನೀರಿನ 
ತತ್ತರಣಿ ತುಂಬ್ಕಾರಾಗ (ಕನ್ನಜಾ. ೩೩೦). ತತ್ತರಾಣಿ : ರೊಟ್ಟಿ ಚಟ್ಟನಿ 
ಕಟ್ಟಿಕೊಂಡು ನೀರಿನ ತತ್ತರಾಣಿ ಬಗಲಿಗೇರಿಸಿ . . . ಸಜ್ಜಾಗಿ ನಿಂತನು 
(ಪವನ. ೧೦೬). ತತ್ರಾಣಿ,: ಒಂದು ತತ್ರಾಣಿಯನ್ನು ಗಾಡಿಯ ಕಳಗೆಗೆ 
ಕಟ್ಟಿದನು (ಬಾಬಲ, ೩೫). 

[ «ಮರಾ. ತತ್ತರಣೀ, ತತ್ತರಾಣೀ] 


ತತ್ತರದರಿ 


ತತ್ತರದರಿ "ತತ್ತಣಂದಲ್‌'! ನೋ. 

ತತ್ತರನಡೆ (ಕ್ರಿ). ಅಸ್ಥಿರವಾದ ಹೆಜ್ಜೆಗಳನ್ನಿಡು ; ತಪ್ಪು ತಪ್ಪು ಹೆಜ್ಜೆ 
ಗಳನ್ನಿಡು ; ದಟ್ಟಡಿಯಿಡು : ತತ್ತರನಡೆವ ತೊದಲ್ನುಡಿವ ತಾ ಪೆತ್ತ 
ಮಾತೆಯನೊಮ್ಮೆ ತೊಡರ್ವ (ಕಾಂತೀಡ. ೮-೧೦). [ ತತ್ತರ + ನಡೈ,) 

ತತ್ತರಪಡು (ಕ್ರಿ). ತಬ್ಬಿಬ್ಬಾಗು: ಪಾಪಿಷ್ಟನಾದ ಬೇಡನು ತತ್ತರಪಡುತ್ತಾ 
. * « ಹಿಡಿಹೋಗಿ ಹುಲಿಯ ಬಾಯಿಗೆ ತುತ್ತಾದನು (ಕಥಾಮಂ. IV, ೮೬). 

[ ತತ್ತರ ೬ ಪಡು) 

ತತ್ತರಬಡು "ತತ್ತರಂಬಡಂ' ನೋ. 

ತತ್ತರಾಣಿ "ತತ್ವರಣಿ' ನೋ. 

ತತ್ತರಿಸು (ಕ್ರಿ). ೧. ಸಡುಗು; ಕಂಪಿಸು ; ತಡಬಡಿಸು : ಭೀಕರ ಶಬರಸೇನೆ 
ಕವಿದುದು ಸರಭಸದಿಂ ದೆಸೆ ಮಸುಟ್ಟು ತತ್ತರಿಸುವಿನಂ (ಕುಸುಮ, ೧೪-೯೫); 
ನಡುನಡುಗಿ ಬಟಲ್ಲು ತತ್ತರಿಸುತ್ತೆ . .. ಕಳ್ಳುಡಿದು ಸೊರ್ಕಿ ರಮಣಿಯ 
ರೆಸೆದರ್‌ (ಉದ್ಭಟ. ೫-೯೦) ; ಆಂಧಕಾರಣ್ಯದಲ್ಲಿ ನಿಂದು ತತ್ತರಿಸುತಿಹೆನೋ 
(ಪುರಂದ. ೧-೭-೧) ; ದೊಡ್ಡ ಸಂಸಾರಭಾರವನು ಹೊರುತಾ ಹೆಗಲ 
ಹೊರೆಯಲಿ ಬಳುಕಿ ತತ್ತರಿಸುತಿರುತಾ ದುಗುಡದಿಂ ಬಳಲುವನು (ಕಎಪು. 
೩೬-೨) ; ಓಣಿಯ ಜನ 'ತತ್ತರಿಸಿದರು (ಹಬ್ಬಿಲ. ೮೧). ಪಿ. ತ್ವರೆಗೊಳ್ಳೂ; 
ಆತುರಪಡು : ಸಂವಿಟನ ತೊಡೆ ಸೋಂಕಿದುತ್ತಮ ಗಣಿಕೆಗೆ ತವಕ 
ತತ್ತರಿಸುತೇಳ್ವಂತೆ ಅವನೀಶರತ್ನನ ತೊಡೆಸೋಂಕಲೊಡನೆ ವಾರುವಮಣಿ 
ನಲಿದು ಕುಣಿದುದು (ಭರಣ. ೨೯-೨೧), ೩. ಅಲುಗಾಡು ; ಅಲ್ಲಾಡಂ 
(2): ಕಲಧೌತಂ ಪರಿಸೂತ್ರಂ ಸಾಲಮೆನಸುಂ ಕಣ್ಣೊಬ್ಬ ಬೆಳ್ಡಿಂಗಳಂ 
ಪೊಳೆವಿಂದೂಪಳಗೋಪುರಂ ಬೆಳಗಿನಿಂದಂ ಬೀಜ ಸಾರದ್ರುಮಂಗಳ ಷಂಡಂ 
ನೆಜ್‌ ಸುತ್ತಿ ತತ್ತರಿಸೆ ಮಾನಸ್ತಂಭಮಾಕಾಶಮಂಡಲಮಂ ಚಿತ್ರಿಸೆ ತನ್ನ 
ರತ್ನರಚನಾರಶ್ಮಿಪ್ರತಾನಂಗಳಿಂ (ಮಹಾನೇ. ೪-೯೬). [ತತ್ತರ 4 - ಇಸ್ಕು) 

ತತ್ತಲಮಗ (ನಾ). ಯಾವಾಗಲೂ ಸೇವೆಗೆ ಸಿದ್ಧನಾಗಿರುವವನಂ 
ಜೀತದ ಆಳಂ : ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗವು ಅವರಿಗೆ 
ತತ್ತಲಮಗನಾಗಿಪ್ಪನು (ಏಲೇಕ್ಕ. ೯೦) 

[ ಆತೊಟ್ಟು * ಮಗ] 

ತತ್ತಲುಗೂಸು (ನಾ). ಎ ತತ್ತಲವಂಗ : ತತ್ತ್ವವಿದೆಯೆಂದು ಮಿಕ್ಕಾದವರಿಗೆ 
ಹೇಳುವಾಗ . . . ಆ ತತ್ವವೂ ವಸ್ತುವೂ ತನ್ನ ತತ್ತಲುಗೂಸೇ (ಸರ್ವವ. 
೦೨೯-೬೩೪). [ ತೊಟ್ಟು + ಕೂಸು] 

ತತ್ತವಣೆ, ತಥಪಣೆ (ನಾ). ೧. ಜೋಡಣೆ ; ಹೊಂದಿಕೆ: ಉತ್ತಮದ ಗದೆ 
ವಜ್ರ ಫ೬ರವಂಕುಶವೆನಿಪ ಪುಟ್ಟಿ ಕ್ಟ ಭರದಿ ಹತ್ತಿರೆಯಿತರೆ ನಸುನಗುತ್ತಲಭವಂ 
ಭುಜಕೆ ತತ್ವವಣೆಯಾಗಿ ಧರಿಸಿರಲು (ಅಶಿಚಃ. 3೦-೧). “ ಅಲಂಕಾರ” 
(ಲಶಿಜಿಂ. ಕೋಕ); ಹತ್ತುಸಾವಿರ ಕೈ ಪ್ರಮಾಣದ ಸುತ್ತುವಳಯದ ಮಣಿಯ 
ಶಿಲೆಗಳ ತತ್ತವಣೆಗಳಿ ತೆಕ್ಕೆವೆಳಗಿನ . . . ವರವಿಧಾನದಲೆಸೆದುದಾಸ್ಮೂ ನ 
(ಕುವ್ಮಾಸ. ೦-೧೪). ಪಿ. ಹಂಚಿಕೆ ; ಉಪಾಯ : ಮುತ್ತಯನು ಮಾಡಿದ 
ನಿಯೋಗದ ತತ್ತವಣೆ ಲೇಸಾಯ್ತು (ಕುಪ್ಶಾವಿ. ೭-೨೮). ೩. ವಿಸ್ತಾರ; 
ಹಬ್ಬುಗೆ : ಮೇರುವಿಗೆ ಪಶ್ಚಿಮದಿಳಾವೃತದಾಚೆ ವಿಸ್ತರದ ಯೋಜನ 
ಗಳಿರಡು ಸಾವಿರದಳೆವಿಯುತ್ತೆಮದ ನೀಲಪರ್ವತದವಧಿ ದಕ್ಷಿಣಕೆ ನೈಷಧಾ 
ಚಲವೆ ಮೊದಲು ತತ್ತವಣೆ ಮೂವತ್ತ ನಾಲ್ಕು ಸಾವಿರ ಯೋಜನ 
(ಅಶಿಕಿಂ. ೨೬-೬೦). ೪. ರಹಸ್ಯ; ಮರ್ಮೂ (7): ಅತಿಕಾಮುಕನು ಲುಬ್ಬನು 
ಶೂರನೆಂಬವನು ಕ್ಷುತ್ತು ಘನವಾಗುಳ್ಳನಿಂತೀ ಹತ್ತು ಜನವಾವಾಗ ಧರ್ಮದ 
ತತ್ತೆವಣೆಗಳನಟಿ್‌ಯರೈ (ಕುವ್ಕಾಉ. ೩-೭). ತಥಪಣೆ : ೧. ಒಬ್ಬೊಬ್ಬರಂ 
ತರ್ಕೈಸಿ ತಥಪಣೆಗಳೆರಡರೊಪ್ಪಗೆಯಾಗಿ ನೆರೆ ಪೋಲ್ತು ಸುಖನಿದ್ರೆಯೊಳ 
ಗಿರಲು (ನಮೋ. ೨೬-೨೪). "ತತ್ತೊಪಣ' ಪರಾ: 

[ ಆತತಕ್ರ್ಯ) 


೩೬೨೬೫ 


ತತ್ತಟಿಂದಟಿಃ 


ತತ್ತಳ, "ತಟತಟ' ನೋ. 
ತತ್ತಳ, "ತಲ' ಪರಾ. 
ತತ್ತಳಂಗೊಳ್‌, ತತ್ತಳಂಗೊಳು, ತತ್ತಳೆಗೊಳ್‌ (ಕ್ರಿ). ಕಂಗೆಡು ; 


ತಬ್ಬಿಬ್ಬಾಗು ; ದಿಕ್ಕುತಪ್ಪು : ಮತ್ತದಂತಿಯ ತೆಜದಿನೊತ್ತಿ ಭರದಿಂ 
ಪಾರ್ಥನೊತ್ತಿಗೈತರೆ ಕಂಡು ಹರಿ ವಿಜಯನಂ ಜಜಯಲು ತತ್ತಳಂಗೊಳ 
ದೆಚ್ಚು (ಜೈಮಿಛಾ. ೧೪-೧೫). ತತ್ತಳಂಗೊಳು: ಆಜ್‌ಯೆನೆಂದರ್ಪಿಸದೆ 
ಯಿರಬಹುದೆ ಶ್ರೀಗುರುವೆ . . . ಚಿತ್ತೈಸುವಿದಜಿಕೊಳಗೆ ತತ್ತಳಂಗೆೊಳು 
ವವಗೆ (ದೀಕ್ಷಾ ಬೋ. ೦೧೦೦-೬೭), ತೆತ್ತಳಗೊಳ್‌. "ತತ್ತಳಗೊಳಿಸು' 
ಪರಾ. [ತತ್ತಳ್ಳ ( ಆತಟತಟಿ) + ಕೊಳ್ಳಿ) 


10| ತತ್ತಳಂಗೊಳು "ತತ್ತಳಂಗೊಳ್‌' ನೋ. 
ತತ್ತಳಂಬೀಳು (ಕ್ರಿ). ಹೆದರು; ಗಾಬರಿಪಡು ; ಇತ್ತನಾಗ ದಧೀಚಿ 


ಬೆನ್ನಸ್ಥಿತ್ತ.ಸುರರಿಗೆ ವಿಶ್ವಮಿತ್ರನು ಮತ್ತೆ ಬಹು ಉಪದ್ರ ಕೊಡೆ ತಪ್ಪಿದನೆ 
ವಾಸಿಷ್ಠಪುತ್ರ ಕೇಳ್ಸಾಧುಗಳು ಸತ್ಯಕೆ ತತ್ತಳಂಬೀಳುವರೆ (ಜ್ಮಾನಸಿಂ.೨೪-೨೪). 
[ ತತ್ತಳ್ಳ (-ಆತಟತಟಿ),* ಬೀಳ್ಕು (ಬೀಟಿ) ) 


18] ತತ್ತಳಗೆಯ್‌ (ಕ್ರಿ). ಕೋರೈಸು ; ಕುಕ್ಕು : ಸುತ್ತಣ ಮಣಿಗಲ್ಲ ಹೊಂಗೋಟೆ 


ನೋಡಲು ತತ್ತಳಗೆಯ್ಯುದಕ್ಷೆಗಳ (ಮೋಹತ. ೩-೬). 
[ತತ್ತಳ್ಕ (ಎತಟತಟ) + ಕೆಯ್‌,] 


ತತ್ತಳಗೈ (ಕ್ರಿ). ತಬ್ಬಿಬ್ಬುಗೊಳ್ಳು. «ತತ್ತಳಗೈಸಂ' ಪರಾ. 


[ತತ್ತಳ್ನ (<ಎತಟತಲ) * ಗೈ (ಎಕೆಯ್‌,)] 


20 ತತ್ತಳಗೈಸು(ಕ್ರಿ). ಕಂಗೆಡಿಸಂ; ದಿಕ್ಕು ತೋಚದಂತೆ ಮಾಡು: ಮಾಡಿರುವ 


ಪಾತಕವು ವ್ಯಾಧಿರೂಪಗಳಿಂದ ಪೀಡಿಸಿ ತನುವ ತತ್ತಳೆಗೈಸಿ ನೆಲಕಿಕ್ಕಿ ತೀಡಿ 
ಬಸವಳಿದ ಬಳಿಕ (ಕನಕ. ೨೧೩-೧). [ ತತ್ತಳೆಗೈ + -ಸು;] 


ತತ್ತಳಗೊಳ್‌ "ತತ್ತಳಂಗೊಳ್‌' ನೋ, 
ತತ್ತಳಗೊಳಿಸು (ಕ್ರಿ). ಎ ತತ್ತಳಗೈಸು : ಎತ್ತಲಡಗಿದಿ ಎನ್ನ ಚಿತ್ತದ 


ವಲ್ಲಭನೆ ತತ್ತಳಗೊಳಿಸುವುದು ಸೋತ್ತುಮತನವಲ್ಲ (ಮೋಕ್ಷದೀ. ೯೪-ಖ. 
[ ತತ್ತಳಗೆೊಳ್‌ (ಎತತ್ತಳಂಗೊಳ್‌) + - ಇಸು] 


|ತತ್ತಳಿಕೆ (ನಾ). ಕಳವಳ ; ತಳಮಳ : ತತ್ತಳಿಕೆಯಂ ಮತ್ತೆ ತಾಳಲಾರದೆ 


ತಿಂ 


ತಾನೆ ಚಾವಡಿಗಿರದೆ ಪರಿಯಲಾ ಕಾಣಿಸಿತು . . . ಶ್ರೀರಾಮನಕ್ಷುಬ್ಬ 
ಶರಧಿಸವಂ ವಿಗ್ರಹೆಂ (ಶ್ರೀರಾಮಾ. ೭೮-೦೬) ; ಬಿಂಕದ ಎಡೆಗಡಲುಬ್ಬರವಿಳಿತಕೆ 
ಸೃಷ್ಟಿಯ ಪ್ರಾಣದ ತತ್ತಳಿಕೆ (ಭಾವಗೀ. ೩೪೫). 

[ತತ್ತಳ್ಳ ( ಎತಟತಟ) + - ಇಕೆ] 


ತತ್ತಳಿಸು "ತಟತಟಸಂ' ನೋ. 
ಓತತ್ತಜ. "ತತ್ತರ' ನೋ. 
ತತ್ರಟಂತಟ್‌ "ತತ್ತಅಂದಟ್‌' ನೋ. 
86[ತತ್ತಅಂದಣಕ್ಕ ತತ್ತರಂದರಿ, ತತ್ತರದರಿ, ತತ್ತಜಿಂತಟ್‌, ತತ್ತಟತಟ್‌, 


45 


ತತ್ತಜಟದಲೂ, ತತ್ತಟ್‌ದಟಾ, ತಳದ (ಕ್ರಿ). ಚೂರುಚೂರಾಗಿ 
ಕಡಿ ; ಕೊಚ್ಚೆ ಹಾಕು : ಖದಿರಯುಗಳಮಂ ತಅ*ವಂತೊಂದಿ ನಿಲ್ಲದಿಂದೆ 
(ದಲ್‌) ತತ್ತಅಂದಟ್‌ವೆನೆಂದು (ಕಾಂತಿಪು. ೩-೬೬ ವ): ವೀರರಂ ಧುರದೊಳೆ 
ತತ್ತಆಂದಟ್‌ದು ತಳ್ಳಿ ಸುತ . . . ನೆಗಳ್ಳನಕ್ರಮಕಾರಿ .ಜಿಶಾರಿ ತಾರಕಂ 
(ಗಿರಿಕ. ೬-8); ನಿನ್ನನೀ ಧುರದೊಳೆನ್ನ ಶರಾಳಿಯ ಕೂರ್ಪು ತತ್ತಜಂದಜ್‌ 
ಯದೆ (ಮಹಾನೇ. ೬-೨೪): ಗಜನಿಕರದೊಳ್‌ ಕಂಠೀರವಂ ಪೊಕ್ಕು 
ತತ್ತಆಂದಟ್‌ವೋಲ್‌ (8ಬಪ. ೪೩-೯); ದುಪ್ಪರಾಕ್ಷಸರಂ ಸಮೂಲಂ 
ತತ್ತ ಅಂದಟ್‌ದುದಟ್‌ಂ ಮೂಜಗಮುಂ ಸೊಗಂ ಬಾಟ್ವೂದು (ರಾಮಕ್ಕ. 
೦೨-೧೩). ತತ್ತರಂದರಿ: ಸಿಂಹವಕ್ತನ ಸೇನೆಯಂ ಬಿಡದೆ ತತ್ತರಂದರಿವುತಿರೆ 
(ಘೋರಾಸು, ೬೯.೨೨), ತತ್ತರದರಿ : ಅವನ ಸೈನ್ಯದವರನ್ನೂ ತತ್ತರದರಿದೇ 
ತೀರಿಸೋಣ (ವಿಗಡ. ೩೨-೨). ತತ್ತಟಿಂತಟ : ಗಾಣದೊಳಿಕ್ಕಿ ಪಿಲೌವ 


ತತ್ತಟಗೊಳ್‌ 


ಕೀಸಿ ಸಾಸಿವೆಯಂ ಬಟ್‌ವ ತತ್ತಜಂ[ಪಾ ಉಂ. ಟಿ] ತ[ಪಾತಾಂ. ದ]ಟ್‌ವ 
ಪಲತೆಅದ ದಂಡನೆಗಳುಂ (ವರ್ಧಪು. ೧೧-೪೭ ವೃ. ತತ್ತಣಿತಟಂ: 
ಗೋವರಣ್ಣಿ ಬರೆ ಪಾಯಿಸಿ ಘೋಟಿಯಿಲರ್‌ ತಗುಳ್ಳು .ತತ್ತಆತಟ್‌ 
`[ಪಾಕಾಂ. ಳ್ಹಟ್‌ದಿಟ್‌, ಳ್ಹುಅದಿಟ್‌]ದಿಕ್ಕಿ ದೇಗುಲಕೆ ಪೆರ್ಮರನಂ ಕಡಿವಂತೆ 
ಮಾಡಿದರ್‌ (ಪಂಪಭಾ . ೮೯೫); ಬಾಗಿಲೊಳ್‌ ಮುಸುಟ್‌ ನಿಂದ 
ಘಟಾವಳಿಯಂ ತೆರಳ್ಳಿ ತತ್ತಣದಅ3ದೊತ್ತಿ ಪೊಕ್ಕನಭಿಮನ್ಯು ವಿರೋಧಿ 
ಬಳಾಂಬುರಾಶಿಯಂ (ಪಂಪಧಾ. ೧೧-೯೩) ; ಸುತ್ತಿದ ಅಷ್ಟಮದಂಗಳನೆಲ್ಲವ 
ತತ್ತಅದಟ್‌ದನು ತನುಗುಣಂಗಳ (ಶಿವಗೀ, ೨೪೯); ತತ್ತಅಿದಟ್‌ದು 
ಹೊಯ್ದಾಡಿದರು ಗುಜ್ಜರದ ರಾವುತರು (ಕುವ್ಕಾಭೀ. ೪-೬೦) ; ಅನಿತು ಬಲ 
ಮಂ ಕರದ ಚಕ್ರದಿಂ ತತ್ತಅದಟೌದು (ಕೃಮಿಥಾ. ೨೦-೫೦). ತತ್ತ್ವಅಿ್‌ದಣ; 
ಹೆಸಿವು.ತೃಷೆ ವಿಷಯವೆಂಬ ಮರಂಗಳನೆ ಕಂಡು ಪರಿಣಾಮವೆಂಬ ಕೊಡಲಿ 
ಯಲ್ಲಿ ತತ್ತಟಿ೨ದಟಿ೨ಿದು (ಡನ್ನವ. ಕ. ೧೦೯-೨೭೬) ; ಆಳ ತತ್ತಟ್‌ದಟ್‌ದು 
ತಳಪಟ ಮಾಡಿದನು ದ್ರೋಣ (ಕುವ್ಯಾದ್ರೋ, ೦೮-೪೭) ; ಶ್ರೀಗಿರಿಯಲ್ಲಿ 
ಗೆಯ್ದಿ ತನುವ ತತ್ತಜ್‌ದಜ್‌ದನಘನೆಂದೆನಿಸಿಕೊಂಡನು (ಛೈರವೇ. ೧-೩೮೦). 
ತಳ್ತಟದಟಿ೨ಿ; ಭಾಳ ಕೀಟಕ್ಕೂನೆಯಿಂ ತಳ್ತಆ್‌ದಣ್‌ [ಪಾಠಾಂ.ಟಿಮಾಲ್‌] 
ದುಬ್ಬರಮೆಂಬಿವನಟ್‌ದಿಟ್‌ದರ್‌ ಪೆಣಬಣಂಬೆಗಳ್‌ ನೆಗೆವಿನೆಗಂ (ಪಂಪಥಾ. 
೧೦-೮೨). 
ತತ್ತಅಂದಟ್‌ಯಿಸಿಕೊಳ್‌ ಇ ಚೂರುಚೂರಾಗಿ ಕತ್ತರಿಸಿಕೊಳು ್ಸಿ : 

ಹೆೊತ್ತಗಾಯದೆೊಳುರುಳಬೀಳುವರ್ಗಡಿಯಿಲ್ಲತತ್ತಜಿಂದಟಿಯಿಸಿ ಕೊಳುತ್ತ 
ಹೊಯ್ದಾಡುವರ್ಗಡಿಯಿಲ್ಲ (ಸಮ್ಮಳೌ. ೮-೪೧). [ ತಣ) 

ಹಿ ತತ್ತಜಿಗೊಳ್‌ (ಕ್ರಿ). ಕಂಗೆಡಂ ; ತಬ್ಬಿಬ್ಬಾಗು ; ದಿಕ್ಕುತಪ್ಪು: 
ಭೂಪಾಲರ ಪಡೆ ತಳವೆಳಗಾಗಿ ತತ್ತಅಗೆೊಳುತ ಕವಿದುದು 
(ಕರ್ಣವೃ. 8-೧೭). 

[ ತತ್ತಅ ( ಆತತ್ತರ) * ಕೊಳ್‌, ] 

ತತ್ತಆತಟ “ತತ್ತಅಂದಲ' ನೋ. 

ತತ್ತಜದಣಕ "ತತ್ತಟಂದಜ್‌' ನೋ. 

ತತ್ತಜದಣರಿ "ತತ್ತಅಂದಟ್‌' ನೋ. 

ತತ್ತಟಿ "ತಟತಟಿ' ನೋ. 

ತತ್ತಟಿಗುದಿ "ತಟತಟಗುದಿ” ನೋ. 

ತತ್ತಟಿದುಟ೨ "ತೊಟ್ಟುಟ್‌ದುಟ್‌' ನೋ. 

ತತ್ತಾತಿತ್ತಿ (ನಾ). (?): ಹುಟ್ಟುವಾತ ಮದ್ದಳೆಯ ಕಟ್ಟಿದ ನಡೆವಾತ 
ತಾಳವನೊತ್ತಿದ ಬಿಡುವಾತ ಶ್ರುತಿಯನೆತ್ತಿದ ತತ್ತಾತಿತ್ತಿಯೆಂಬಾಟ ಇತ್ತಲೆ 
ಉಳಿಯಿತ್ತು (ಅಂದವ. ೨೦೬-೨); “ಆತ್ಮತ್ರಯಂಗಳಲ್ಲಿ ಕೂಡಿ ಪ್ರವರ್ತಿ 
ಸುತ್ತಿರ್ಪರೆಂಬುದೀಗ ತತ್ತಾತಿತ್ತಿಯೆಂಬಾಟಯೆಂಬ ಶಬ್ದ ಕ್ಕರ್ಥ” 
(ಅಂಬಿವ. ಟೀಕು). [7]. 

ತತ್ತಿ (ನಾ). ಮೊಟ್ಟೆ ; ಅಂಡ: “ಅಂಡಂ ತಾಂ ತತ್ತಿ” (ವಸ್ತುಕೋ. 

“ ಪೇಶೀ, ಕೋಶಃ,ಆಂಡಂ - ಈ ೩ ತತ್ತಿ” (ನಾಚಿರಾ. ೦೧೫) ; 

ಓವದೆ ರಣದೆೊಳ" ಮಕ್ಕಳನಾಂ ಕೊಂದೊಡೆ ತನ್ನಿಕ್ಕಿದ ತತ್ತಿಯನೆ ಪಾವು 

ನೊಣೆವಂತಕ್ಕುಂ (ಪಂಪಧಾ. ೧೦-೧೩) ; ನೆಲಕ್ಕೆ ಬಿಲಕ್ಬೊಡೆದ ಪಲ್ಲಿಯ 

ತತ್ತಿಯೊಳಗಿರ್ದ ಮಟ ಕೆಲದೊಳಿರ್ದ ಮಕ್ಷಿಕಮಂ ಪಿಡಿದುಕೊಳ್ಳುದಂ 

ಕಂಡು (ಜಾವುಂಪು. ೯೯-೦೩); ನೆಗೆದ ಮುಗಿಲ್ವೊಯ್ಲಿಂ ತಾರಗೆಗಳ್‌ 

ಪಿರಿದೊಡೆದು ಸೂಸಿದಪ್ಪು ವೆನಲ್‌ ಮಿಂಚುಗಳಿಕ್ಕುವ ತತ್ತಿಗಳೆನಲುಗು 

ತಂದವು ತುಟುಗಿ ತೋರವನಿ ಪೊಸಗಾರೊಳ್‌ (ಮಲ್ಲಫು. ೮-೮೭); ತಾರಗೆಗಳ 

ತತ್ತಿಗಳಂ ಕಾರಿರುಳೊಳ್‌ ಕಟ್‌ವ ಗಗನಲಕ್ಷ್ಮಿವೊಲ್‌ (ಸೂಕ್ತಿಸು. ೬-೧೭) ; 

ತರಣಿಬಿಂಬದ ತೆತ್ತಿಗಳನುತ್ತರಿಸಿ ತೋಜುವ ತಿಮಿರವುಂಟೇ (ಕುವ್ಯಾಕ. 

[ ದೇ.॥ ತುಳು. ತೆತ್ತಿ ] 


೪೦-೧೧) ; 


೧೬-೩೭). 


ತ ಅವತಾರ್‌: 


_—_——————————————————— 


೩೨೬೬ 


ತತು 


ಶಾಕ 


ತತ್ತಿಕ್ಕು (ಕ್ರಿ). “ಆಲಿಂಗಿಸು, ಸೇರಿಸು” (ಸರ್ಕರ. ಕೋಕ.) : ಹೊತ್ತ 
ಮದನನ ವೇಷವವಯವದೊಳತಿ ಚೆಲುವುವೆತ್ತ ರತಿಕಲಹಚಿಹ್ನೆಂ ಹಸಿಯ 
ಹರೆಯ ಕೈ ತತ್ತಿಕ್ಕಿದೆಡದ ಕೋಮಳಿವೆರಸಿ ಬಂದು ವಂದಿಸಿ ನಿಂದು 
ನೀಲಪಟನು (ಸಿರಾ. ೪-೬೧). [ತತ್ತು ಇಕ್ಕು] 


5| ತತ್ತು, (ಕ್ರಿ). ಆಲಿಂಗಿಸು; ಅಪ್ಪು ; ಜಪವನಲುಕುತಂ ಕುಲುಕುತಂ 


20 


36 


40 


ಇಷ್ಟಲಿಂಗವ ಪಣೆಯೊಳೊತ್ತುತಂ ತತ್ತುತಂ ಶಿಷ್ಟಪೂಜೆಯ ತೋಜ್‌ಯ 
ಸನಕಂ ವ್ಯಸನಕಂ ವ್ಯಾಪರಿಪನೆ ಶರಣನು (ಷತಿಲ. 8-೬೩). [ತಟ್‌] 

ತತ್ತು (ನಾ). ೧. ಸೇರಿಕೊಂಡಿರುವುದು ; ಸಂಬಂಧಿಸಿರುವುದು ; 
ಹೊಂದಿಕೆ; ಜೋಡಣೆ; ಸಂಬಂಧ : ತಿರುಳು ಅಂಕುರ ನಾಸ್ತಿಯಾದಲ್ಲಿ 
ಸಿಪ್ಪೆ ಹುಟ್ಟುವುದಕ್ಕೆ ಉಭಯದ ತತ್ತಿಲ್ಲದಾಗದು (ಅಣಿಮಾ. ೧೩೯-೧೩೧) ; 
ಕುಂಭಗಳ ಹುದುಗಿಕ್ಕಿದ ಕಿಚ್ಚು . * * ಒಳಗೆ ಮುಟ್ಟಿದಡೂ ಹೊಜಿಗೆ 
ಮುಟ್ಟಿದಡೂ ಪಾಕಪ್ರಯತ್ನ ತಪ್ಪದಾಗಿ ಇಂತೀ ಗುಣದಂತೆ ಹೊಜಿಗಣ 
ಕ್ರಿಯಾಪದ ಒಳಗಣ ಜ್ಞಾ ನಸಂಭವ ಉಭಯದ ತತ್ತಿಲ್ಲ (ಮದೇವ, ೨೭೬.೨೭). 
೨. ಹಂಚಿಕೊಂಡ ಭಾಗ,-ಪಾಲು ;: ಮಹಾಜನಂಗಳು ತಂಮೊಳು 
ಸರ್ವೈಕಮತ್ಯವಾಗಿ ತಮಗೆ ಪ್ರವಿಷ್ಟವಾದ ಭೂರಣನ ನಿರುಗುಂದದ 
ಹಳ್ಳಿಗಳನು ಧ್ರುವವುಂಡಿಗೆಯಾಗಿ ಹಚ್ಚಿ ಕೊಂಡ ಕ್ರಮ ಆನೆಗನ ಕೆಲ್‌ ಆ 
ಕಾಳಬೋವನಹಳ್ಳಿ ಮಂಚಗೌಡನಹಳ್ಳಿ ತತ್ತು ೧ ಕಂ ವ್ರಿತ್ತಿ ೨೪... 
ಅಜ್ಜಗೌಡನಹಳ್ಳಿ ಕುನಿಕಿಲ ಹಳ್ಳಿ ತತ್ತು ೧ ಕಂ ವ್ರಿತ್ತಿ ೨೭ ಅನ್ನು ತತ್ತು 
ನಾಲ್ಕಕಂ ವ್ರಿತ್ತಿ ನೂಟಿ (ಎಕ. ೩11, ತಿಪಟೂ. ೪೧-೪೩; 1924); ಮಾರು 
ಗಡಿಗೆಯ ಮಲ್ಲರಸಯ್ಯಂಗಳ ತತ್ತಿನ ಹೊಂನೆಯನ ಹಳ್ಳಿ... ಆ ತತ್ತಿನ 
ವ್ರಿತ್ತಿ ಹನ್ನೊಂದಲಿವೊಳಗಣ ವ್ರಿತ್ತಿಗಳಿಗೆ ಹಳ್ಳಿವಿವರಣೆಗಳಾಗಿ . . . 
`ಮಾಡಿಕೊಂಡ ಕ್ರಮ (ಮೈ ಅರಿ. ೧೯೪೦, ೧೦-೧೨; 1860) ; ಗುಂಭಳ್ಳೀ 
ಗ್ರಾಮದಲ್ಲಿ ಕಾಗಲವಾಡೀ ತತ್ತಿನ ಮಹಾಜನರಿಗೆ ಬಿಡಿಸಿಕೊಟ್ಟ ಹೊಲಕ್ಕೆ 
ನೆಟ್ಟ ಕಲ್ಲ ವಿವರ (ಎಕ. 111, ತಿರುಮ. ೬೩-೫೬೦; 1748). 

ತತ್ತುಮಾಡಿಸು ಎ ಸೇರುವಂತೆ ಮಾಡು ; ಸೇರಿಸು : ಎತ್ತಿ ಬರೆಯಿಸಿ 

ಖಾನರ ರಾಜ್ಯಂಗಳ ತತ್ತುಮಾಡಿಸಿ ಬಾದುರಗೆ ಇತ್ತನು (ಕುರಾಸಾಂ. 
೧೮-೯೮). ತತ್ತುಹಾಕು ಎ (ಕರಾ) (ದನಗಳನ್ನು) ಜೊತೆಯಾಗಿ ಕಟ್ಟು: 
ಇಷ್ಟು ಕಿರಿಯಗಲದ ದಾರಿಯಲ್ಲಿ ದನಗಳಿಗೆ ತತ್ತುಹಾಕಿ ಹೊಡೆದರೆ 
ನಡೆಯಲಾಗಲಿಕ್ಕಿಲ್ಲ (ಕೂ). [ ಆತತ್ತು. 

ತತ್ತ್ಯು (ನಾ). ೧. ಎಡಹುವಿಕೆ; ಮುಗ್ಗರಿಸುವುದಂ: (8). ೨..ಅಪಾಯ ; 
ಗಂಡಾಂತರ ; ದುರದೃಷ್ಟ : ಕರಮೆಸೆದತ್ತು ಕೌಮುದಿಯ ಬಿತ್ತು 
ಚಕೋರಿಯ ತುತ್ತು ನೀರಜೋತ್ಕರದ ವಿಪತ್ತು ತಾರಗೆಗಳ ಅತ್ತು [ಪಾಕಾಂ. 
ತುತ್ತು, ಕರ್ತು]ಸುಧಾಂಬುಧಿಯೊತ್ತು ... ಮೂಡ ದೆಸೆಯಿಂದೊಗೆತರ್ಪ 
ಹಿಮಾಂಶುಮಂಡಲಂ (ಗಿಡಿಕ, ೪-೮೫) ; (ಪುಣ್ಕಾಸ್ತ್ರ. ೧-೦೧೭ ನೋ). 

[ದೇ.॥ ತಮಿ. ತತ್ತು] 

ತತ್ತ (ನಾ). ಅದಂ; ಪರಮಾತ್ಮ : ಭಕ್ತದ ತತ್ತು ಕುಲುಹಿನ ಇಷ್ಟ 
ಐಕ್ಕನ ತತ್ತು. ಕುಚುಹಿನ ಕಳೆ (ಕಲ್ಯಾಚ. 3೯೪-೫೮). "ತತ್ತುಗೊತ್ತು' 
ಪರಾ. 

ತತ್ತಾಗು ಎ ಅದು ಆಗು ; ಪರಮಾತ್ಮನಾಗು ; ಆತ್ಮಘಟ ಮಧ್ಯ 

ದಲ್ಲಿ ನಿಂದು .. . ಬಾಯಲ್ಲಿ ಉುಬಂತೆ ಪಂಚೇಂದ್ರಿಯಕ್ಕೆ ತತ್ತಾಗಿ ಹಂಚಿ 
ಕೊಂಡಿಹುದು ಒಂದೆ ಆತ್ಮ ಕತ್ತಲೆಯು 
ಬೆಳುದಿಂಗಳೆಂಬೆರಡು ಕುಜುಹಿಲ್ಲದತ್ಯಮಲ ದಿವದಲ್ಲಿ ಬಜ್‌ಯ ಬಿಸಿಲಿಪ್ಪಂತೆ 
ತತ್ತಾದ ಪುಣ್ಯಪಾಪದ ಕುಟಿಹಿಗೆಡೆಗುಡದ ಭಕ್ತಿಯೆನಿಸುವ ಪದದಲಿ ನಿತ್ಯ 
ವೆನಿಸುವ ಶೈವತೇಜವೇ ತೊಳಗಿ ಬೆಳಗುತಿಪ್ಪುದು (ಲಶಿಜಿಂ. ೫೪-೪೫) ; 
“ಯಥಾರ್ಥವಾದ, ಅದರತನ 'ಒದಗಿದ, ಸಂಬಂಧಿಸಿದ” (ಲಶಿಜಿಂ. 

[ ಆಸಂ. ತದ್‌] 


(ಅ ಅಕಿ ಮಾ. ೧೪೪-೧೪೯) ; 


ಕೋಶ). 


ತತ್ತು 


pH 


ತತ್ತು "ತಳ್‌' ಪರಾ. 

ತತ್ತುಕ(ನಾ). ಜೊತೆಯಂವ ; ಗೆಳೆಯ ; ಜೊತೆಗಾರ (?): ಹುತ್ತಿನಿಂ 
ಫಣಿವೆರಸಿ ಕೆಡೆಯೆ ಕಂಡೊಡನಿರ್ದ ' ತತ್ತು [ಪಾಕಾಂ. ಜತ್ತ]ಕಂಗಳು ಹೆದಟ್‌ 
ಬಿಟ್ಟೋಡಿ ಹೋದರೂರತ್ತಲ್‌ (ಹಠಕಾ. ೧೨-೧೦) ; “ಬಾಲಕ” (ಪ್ರಛಡ್ಸ); 
“ವಟು” (ಷಟ್ಮಿನಿ), [ತತ್ತು * - ಕೃ) 

ತತ್ತುಗಾಅೆ (ನಾ). ಪರಸ್ಪರ ಹೊಂದಾಣಿಕೆ : ಎತ್ತ ನಡೆದಳವಳೆಡಬಲ 
ಕೊಲೆದಳೆನ್ನತ್ತ ಬಂದಂತಾಯ್ತೆ ನಿಮ್ಮ ತತ್ತುಗಾಜೌಿಕೆಯ ಬಲ್ಲೆನು 
ಸುಮ್ಮನಿರಿಯೆಂದು ಒತ್ತಿ ನುಡಿದನು ರಾಣಿಯರ (ಛರಣ. ೧೪-೧೨೩). 

[ತತ್ತು * -ಕಾಲ+- ಇಕೆ] 

ತತ್ತುಗೊತ್ತು (ನಾ). “ ತತ್ತ್ವದ ಗೊತ್ತು, ನಿಜದ ತಿಳಂವಳಿಕೆ” 
(ಮೋಳಿಮಾ. ಕೋಶ) : ಇಷ್ಟಲಿಂಗಕ್ಕು ಪ್ರಾಣಲಿಂಗಕ್ಕು ತತ್ತುಗೊತ್ತಲ್ಲದೆ 
ಬೆಚ್ಚಂತಿರಬಲ್ಲರೆ ಆತನೇ ಇಷ್ಟ - ಪ್ರಾಣ - ತೃಪ್ತಮುಕ್ತ ನೆಂಬೈ(ಬೋಳಿಮಾ. 
೧೯-೭೨): ನಿನ್ನಂಗವೆನ್ನಂಗದಲ್ಲಿ ಪ್ರೇರಿಸಿ ನಿನ್ನಲಿವು ಎನ್ನಾತ್ಮನಲ್ಲಿ ನಿಂದು 
ಅಟ್‌ವಹನ್ನಕ್ಕ ನನಗೂ ನಿನಗೂ ತತ್ತುಗೊತ್ತು (ಸರ್ವವ. 8೮-೩೦೩) ; 
ರೂಪುರುಚಿಯಾಗುವ ಭಾವ ನಿನ್ನೊಡನೆ ನನಗೂ ನಿನಗೂ ತತ್ತುಗೊತ್ತು 
(ಸುಂಕಬಂ. ೪೪) ;..ಮನ ವಚನ ಕಾಯ ತ್ರಿಕರಣಶುದ್ಧವಾಗಿ ಭಕ್ತಂಗೆ ಸತ, 
ಎರಕ್ತಂಗೆ ಜ್ಞಾನವೆಂದು ತತ್ತುಗೊತ್ತನಿಕ್ಕಿ ಹಚ್ಚಿ ಹಾಯ್ಕಿದಲ್ಲಿ ಈ 
ಉಭಯದ ಚಿತ್ತದಲ್ಲಿ ವೇದಿಸುವ ವಸ್ತು ಆವುದು (ಮಾಧೂಳ. ೪೭೩-೭೪). 

[ ತತ್ತು; * ಗೊತ್ತು ) 


ತತ್ತುಗೊಳ್‌ (ಕ್ರಿ). ಕೂಡಿಕೊಳ್ಳು ; ಸೇರಿಕೊಳ್ಳು : ತತ್ತುಗೊಂಡಿಹ | 


ಮಹಾದೋಷಗಳು ನಾಲ್ಕು (ರತ್ನಶಾ. ೨೦-೦೩). [ತತ್ತು * ಕೊಳ್‌] 

ತತ್ತುಪಣ, ತತ್ತಪಣ (ನಾ). ಜೊತೆಗೊಳಿಸುವಿಕೆ; ಹೊಂದಿಕೊಳ್ಳುವಿಕೆ: 
ನಿತಂಬಿನಿ ನಾನಾಪ್ರಕಾರದ ತತ್ತುಪಣಂಗಳಿಂ ಜೊತ್ತಿಸಿ ವಶೀಕೃತಂಮಾಡಿ 
(ಸುಕುಮಾ. ೭-೧೩ ವಪ). "ತತ್ತುಪಣಂಗೆಯ್‌' ಪರಾ. ತತ್ತಪಣ: 
"ತತ್ತಪಣಂಗೆಯ್‌' ಪರಾ. "ಜಾಣಪಣ' ಹೋ. 

[ ತತ್ತು *-- ಪಣ] 

ತತ್ತುಪಣಂಗೆಯ್‌, ತತ್ತಪಣಂಗೆಯ್‌ (ಕ್ರಿ). ಜೊತೆಗೊಳಿಸು (?) : 
ಮೇಗುದೋಹುವರ್‌ ತತ್ತುಪಣಂ[ಪಾಕಾಂ. ವಳ್ತುಳ್ತುಪಣಂ]ಗೆಯ್ವರ್‌ 
ಮೆಳ್ತಡಂ ನುಡಿವರ್‌ (ಮದತಿ. ೧೦-೬೫). ತತ್ತಪಣಂಗೆಯ್‌ : ನಿಜ ತನೂ 
ಜಂಗೆ ವಿವಾಹೋತ್ಸವಮಂ ಮಾಡಲೆಂದು ಮನದೊಳ್‌ ಮಂತಣಮಿರ್ದು 

. ತನ್ನ ಬಲ್ಲಂದದೆೊಳೆಲ್ಲಂ ನುಡಿದೊಡಂಬಡಿಸಲೆಂದು ಕೆಲಕ್ಕೆ ಬಂದು 

ಕೆಯ್ಯನೊತ್ತಿ ಯುಂ 'ಕಾಲನೊತ್ತಿಯುಂ ತತ್ತ[ಪಾಣಾಂ. ತ್ತು]ಪಣಂಗೆಯ್ದು 
(ಅಜಿಪು. ೩-೯೫ ವು. [ ತತ್ತಪಣ 4 ಕೆಯ್‌,] 

ತತ್ತುವ "ಶತಂವ' ನೋ. 

ತತ್ತ (ನಾ). ೧. ಪರಮಾತ್ಮನ ಸ್ವರೂಪವೇ ಆಗಿರಂವ ಆತ್ಮನ ಸ್ವರೂಪ. 
ಪಿ. ದಿಟ; ಸತ್ಯ: ಸಾವುಂ ಪುಟ್ಟುಮದಿಲ್ಲದನಾವನವಂ ದೇವನಾತನೆಂದುದೆ 
ತತ್ತ್ವಂ (ಪಂಚತಂ. ೧೨೦-೧೬) ; ಬಿಸುಟು ಮಿಥ್ಯಾಮಾರ್ಗಮಂ ಮಾಯೆ 
ಲೌಕಿಕ ಮಂ ತತ್ತ ಆವಿರುದ್ಧಮಂ ಕುಮತಮಂ (ಸುಕುಮೂ. ೧-೪೬) ; ತತ್ತ್ವ 
ವನಟ್‌ದೆನೆಂದು ಮೃತ್ಯುವ ಕರೆಕೊಂಡೆನಯ್ಕಾ (ಬಸವ. ೩೨೬). ಹ. ಸಾರ 
ಭೂತವಾದ ಗುಣ ; ಸಾರಸತ್ವ. ೪. ಮೂಲಭೂತವಾದ ವಸ್ತು; 
ಭೂವಿಂ, ನೀರು, ತೇಜಸ್ಸು, ಅನಿಲ, ಆಕಾಶವೆಂಬ ಪಂಚ ಮಹಾ 
ಭೂತಗಳು : “ ಭೂಸಲಿಲ ತೋಜೋನಿಲಾಕಾಶಮಿವು ತತ್ತ ಆ ಭಾಷೆ 
ಯಕ್ಕು ” (ಮಂಗರಾ. ೧-೧೪). ೫. ಸೃಷ್ಟಿಯ ಎಲ್ಲ ವಸ್ತುಗಳಲ್ಲಿಯೂ 
ಇರುವ ಸತ್ತ ಈ ರಜಸ್ಸು, ತಮಸ್ಸೆಂಬ ಮೂರು ಗುಣಗಳು. ೬. 
(ಸಾಂಖ್ಯದರ್ಶನದ ಪ್ರಕಾರ), ಮೂಲಭೂತವಾದ ಇಪ್ಪತ್ತೈದು 


ಬ ಲ 


ವಸ್ತೂಗಳು : “ ಪ್ರಕೃತಿ ಮಹತ್‌ ಅಹಂಕಾರ, ಕಣ್ಣ ಮೊದಲಾದ 


೩೨೬೭ 


45 


ತತ್ತ್ವದರ್ಶಿ 


ಜ್ಞಾನೇಂದ್ರಿಯಗಳು ಐದು, ವಾಕ್ಕು ಮೊದಲಾದ ಕರ್ಮೆಂದ್ರಿಯಗಳು 
ಐದು, ಉಭಯ ಸ್ವರೂಪವಾದ ಮನಸ್ಸು ತನ್ಮಾತ್ರೆಗಳು ಐದು, ಆಕಾಶಾದಿ 
ಭೂತಗಳು ಐದು ಜೀವಾತ್ಮನೂ ಸೇರಿ ಇಪ್ಪತ್ತೈದು ತತ್ತ್ವಗಳು” 
(ಹಿಂದಸಾ. 88). ೭. ಇಪ್ಪತ್ತೈದು ಎಂಬ ಸಂಖ್ಯೆಯ ಸಂಕೇತ: “ತತ್ತ್ವ 
ಮಿಪ್ಪತ್ತೈದು ” (ಮುಂಗಣ. ೧೧೪-೯). ರೆ. ಸಿದ್ಧಾಂತ; ನಿಯಮ: 
ಸೂತ್ರ : " ಮುಯ್ಯಕ್ಕೆ ಮುಯ್ಯ ' ಎಂಬ ತತ್ತ್ವವನ್ನು ಲೋಕಮಾನ್ಯ 
ಟಿಳಕರು ಪ್ರತಿಪಾದಿಸಿದರೆ ಮೋಸಕ್ಕೆ ಸತ್ಯವೆಂದು ಮಹಾತ್ಮಾ 
ಗಾಂಧೀಜಿಯವರು ಸಾರಿದರು (ಧರ್ಮಸತ. ೧೪೮). "ತತ್ತ್ವಪ್ರಣಾಲಿ' 
ಪರಾ. ೯. ಆಗವಂದ ರೀತಿಯಲ್ಲಿ ಉಕ್ತವಾದ ೩೬ ತತ್ವಗಳು: 
ಷಟ್ಟಿಂಶ ತತ್ತ್ವಕ್ಕತೀತ ಕೂಡಲಸಂಗ (ಅಸರ. ೦೩-೬೭); ಆಗಮ ರೀತ್ಯಾ 
ಪಟ್ವಿಂಶ ತತ್ತ್ವಗಳು (ವಿವೇಕ. ೧೭೨). ೧೦. ಅರ್ಥ; ತಾತ್ಪರ್ಯ: ಸಂಧಿ 
ವಿಭಕ್ತಿ ಸಮಾಸಗಳಂದಮನವಟ್‌ಡೆಯೊಳ್ಳಿದೆ ತುಜುಗಿದ ತತ್ತ್ವದ ಬಂಧ 
ಮನಟ್‌ಯದೆ ಪೇಟ್ವಿಂ ಮಂದಿಯ ಕಂಡೂಳ್ವ ನಾಯಿ ನಿಷ್ಕಾರಣದೊಳ್‌ 
(ತುನಿ. ೧೩೬). ೧೧. [ಕಾವ್ಯಮಾ]ಶ್ಲೇಷಾಲಂಕಾರಗಳಲ್ಲಿ ಒಂದು ಬಗೆ; 
ಒಂದು ಅರ್ಥದ ಜೊತೆಯಲ್ಲಿಯೇ ಮತ್ತೊಂದು ಅರ್ಥವುಬರಂವಂತೆ 
ಮಾಡುವ ವರ್ಣನೆ ; ಬಗೆಗೆ ಪೆಅತರ್ಥಮೊಂದಂ ನೆಗಟ್ಟುತುಂ ನೆಗಟ್ವಿ 
ತತ್ತ್ವವರ್ಣನೆ ತತ್ತ್ವಂ (ಕಾವ್ಕಾವ. ೭೫೫). ೧೨. [ಸಂಗೀತ] ವಿಲಂಬಿತ 
ಲಯ: (೪. ೧ ಈ ಶಬ್ದ ವನ್ನು "ತತ್ವ' ಎಂದಂ ಬರೆಯುವುದೂ 
ಉಂಟು. [ಸಂ.] 
ತತ್ತ್ವಕಾರಣ (ನಾ). ಸೃಷ್ಟಿತತ್ತ್ವಕ್ಕೆ ಆಧಾರಭೂತನಾದವನಂ: ತತ್ತ್ವಾ 
ತೀತಂ ತತ್ತ್ವವಿಭುತ್ವಯುತಂ ತತ್ತ್ವಕಾರಣಂ . . . ಎಸೆದನಾಸ್ಥಾಯಿಕೆ 
. ಯೊಳ" (ರಾಜಕೀ. ೧೪-೧೦೧). [ತತ್ತ್ವ * ಕಾರಣ) 
ತತ್ತ್ವಕೋವಿದ (ನಾ). ತತ್ತ್ವವನ್ನು ಕೂಲಂಕಷವಾಗಿ ಬಲ್ಲವನು; ತತ್ತ್ವ 
ಜ್ಞಾನಿ: ವಿಶ್ವವಿಖ್ಯಾತ ತತ್ತ್ವಕೋವಿದರು, ಉದ್ದಾಮ ಸಾಹಿತಿಗಳು 
ಭಗವದ್ಗೀತೆಯ ಅಮೃತಪಾನ ಮಾಡಿ ತಮ್ಮ ಬಾಳಜ್ಮೋತಿಯನ್ನು 
ಬೆಳಗಿಸಿಕೊಂಡಿದ್ದಾರೆ (ಧರ್ಮಸಾ. ೧೨೭). 
[ ತತ್ತ್ವ * ಕೋವಿದ] 
ತತ್ತ್ವಗರ್ಭ (ನಾ). ತತ್ತ್ವದಿಂದ ತಂಂಬಿದುದು; ತತ್ತ ಎ ನವನ್ನೊಳ 
ಗೊಂಡುದು : ಭಾವಂ ಭಾಸುರ: ತತ್ತ್ವಗರ್ಭಮಯನಂ ಚಾರಿತ್ರಗರ್ಭಂ 
. « * ಎಂಬನ್ನೆಗಂ ತ್ರೈವಿದ್ಯ ಶ್ರುತಕೀರ್ತಿದೇವನೆಸೆದಂ (ತಂದ್ರಪು. ೧-೨೪). 
[ತತ್ತ್ವ * ಗರ್ಭ) 
ತತ್ತ್ವಚಯ (ನಾ). ತತ್ತ್ವಗಳ ಸಮೂಹ : ಜಿತಕರ್ಮಂ ಸಮುಪಾತ್ತ 
ತತ್ತ್ವಚಯಮರ್ಮಂ . . . ಜಿನಧರ್ಮಂ (ಜಂದ್ರ ಪು. ೧-೮). 
[ ತತ್ತ್ವ * ಚಯ 
ತತ್ತ್ವಜ್ಞ(ನಾ).ಎತತ್ತ್ವಕೋವಿದ : ಕಲಾಕುಶಲನಂ ತತ್ತ್ವಜ್ಞ 
(ಪಂರಾಮಾ, ೧೦-೦೧೪). [ ಸಂ.] 
ತತ್ತ ಸ್ಟೌ ನ (ನಾ). ಮೋಕ್ಷಕ್ಕೆ ಸಾಧಕವಾದ ಪರಮಾತ್ಮನ ಅರಿವು; 
ಸತ್ಯದ ಅರಿವು :). ತತ್ತ್ವಾಲೋಕಂ - ತತ್ತ್ವಜ್ಞಾನಂ (ಅಪ್ಪು ದು) 
(ಕಮದ. ೩ ಟೀಕು). [ತತ್ತ್ವ ಜ್ಞಾನ] 
ತತ್ತ್ವಜ್ಞಾನಿ (ನಾ). ತತ್ವಗಳನ್ನು ಬಲ್ಲಪನು; ದಾರ್ಶನಿಕ : ರಾಮಕೃಷ್ಣ 
ಪರಮಹಂಸ, ವಿವೇಕಾನಂದ ಅರವಿಂದರುಥ ತತ್ತ್ವಜ್ಞಾನಿಗಳು .. 
ಭಗವದ್ಗೀತೆಯಿಂದ ಸ್ಫೂರ್ತಿ ಪಡೆದಿದ್ದಾರೆ (ಧರ್ಮಸಾ. ೧೨೭). 
[ ಸಂ. ತತ್ತ ದ್ನ ನಿನ್‌] 
ತತ್ತ್ವದರ್ಶಿ (ನಾ).ಎತತ್ತ ಆಡಿನ; ಈ ವೈವಿಧ್ಯ ಪ್ರಯೋಜನದ ತತ್ತ್ವ 
ವನ್ನು ಪ್ಲೇಟೋ ತತ್ತ್ವದರ್ಶಿಯು. ಬಹುವಾಗಿ ಪ್ರತಿಪಾದಿಸಿದ್ದಾನೆ 
(ರಾಜ್ಕಶಾ. 93). (ಸಂ. ತತ್ತ್ವದರ್ಶಿನ್‌) 


ನಂ ಪೆತ್ತಪೈ 


ತತ್ತ್ವದೃಷ್ಟಿ ೩೨೬೮ ತತ್ಪುರುಷ 


ತತ್ತ್ವದೃಷ್ಟಿ (ನಾ). ಪರತತ್ತ್ವವನ್ನು ಕುರಿತ ಆಲೋಚನೆ ; ತಾತ್ತಿ ಷ್‌ ತತ್ಪ್ಯಾಧಿಕಾರಿ (ನಾ). ತತ್ತ್ಯೋಪದೇಶಕ್ಕೆ ಯೋಗ್ಯನಾದವನು,- 


ದೃಷ್ಟಿ : ಭಾರತೀಯ ತತ್ತ್ವದೃಷ್ಟಿಗೆ ತಾತ್ತ್ವಿಕ ವಿಮರ್ಶೆಯೇ ಮುಖ್ಯ |, ಅರ್ಹತೆಯನ್ನು ಪಡೆದವನು : ದಂಭದರ್ಪಗಳೇನುಮಿಲ್ಲದ ಶಾಂತರೇ 
ವಾಗಿ ಕಾಲಮಾನಗಳ ವಿಚಾರ ಅಪ್ರಸ್ತುತವೆನಿಸಿದಂತಿದೆ (ಭಾಕದ. ೧೦೯). ತತ್ತ್ಪಾಧಿಕಾರಿಗಳು (ಅಮೃತ, ೧-೧೯). [ತತ್ತ್ವ + ಅಧಿಕಾರಿ, ] 
[ತತ್ತ್ವ * ದೃಷ್ಟಿ] ತತ್ತಾ ಇನುಭಾವ (ನಾ). ತತ್ತ್ವದ ಅನುಭವ; ತತ್ವ್ವ ಸಾಕ್ಷಾತ್ಕಾರ: 
ತತ್ತ ಇಷರಿಣತ(ನಾ) -ಇಶತ್ತ್ವಕೋವಿದ: ಸುದತ್ತಾಚಾರ್ಯರ ಸಮುದಾಯ | 8 ಚಿತ್ತನಿರ್ಮಲವಾದಾತ್ಮನು ಭಕ್ತಿಯಿಂದೆ ಸತ್ಯಶರಣರಲ್ಲಿ ತತ್ತ್ವಾನುಭಾವವ 
ದೊಳಿರ್ದು ತತ್ತ್ವ ಪರಿಣತನಾದಂ (ಯಶೋಶ. ೪-೬೭). ಬೆಸಗೊಂಡರೆ ನಿತ್ಯ ಶಿವಪದ ಘಟಿಸುವುದಕ್ಕೆ ತಡವಿಲ್ಲವಯ್ಯ (ಅಬಂಡೇ. 
[ ತತ್ತ್ವ * ಪರಿಣತ] ೧೯೬-೦೬). { ತತ್ತ * ಅನುಭಾವ] 
ತತ್ತ್ವಪ್ರಣಾಲಿ (ನಾ). ಸಿದ್ಧಾಂತದ ಕ್ರವಂ; ವಿಚಾರಸರಣಿ: ಮಹಾತ್ಮಾ ತತ್ತ್ವಾರ್ಥ (ನಾ). ಸತ್ಯ ವಸ್ತುಸ್ಥಿತಿ: ತತ್ತ್ಯಾರ್ಥಮನಟ್‌ಯದ 
ಗಾಂಧೀಜಿಯವರ ತತ್ತ್ವಪ್ರಣಾಲಿ ಕ್ರೈಸ್ತರ ಮತ್ತು ಕಾಂಟಿ ಮಹಾಶಯನ ಮುನ್ನ ಮಪಾರ್ಥಂ ರಂಜಿಸದ ಪಳಿಕು ಮಣಿಯವೊಲಿರದೇ (ಜಗವಿ. ೦-೧೪); 
ತತ್ತ್ವಗಳ ಮೇಲೆ ನಿಂತಿದೆ (ಧರ್ಮಸಾ. ೧೪೯). [ತತ್ತ್ವ * ಪ್ರಣಾಲಿ] |1| ಯಾವುದೋ ಘನವಾದ ತತ್ಪ್ಯಾಥನಿವನ್ನು ಕೇಳಿದವನಂತೆ ಏಜೆಂಟ್‌ ತಲೆ 
ತತ್ತ ಎಪ್ರುತಿಪಾದನ (ನಾ). ತತ್ತ್ವದ ವಿವರಣೆ ; ಸಿದ್ಧಾಂತವನ್ನು ಪ್ರತಿ ದೂಗಿದ (ಯೋಧಪು.. ೨೫). [ತತ್ತ್ವ * ಅರ್ಥ] 
ಪಾದಿಸಂವುದಂ : ಚೇತನಾಚೇತನ ವಸ್ತುಗಳೆಲ್ಲ ಈಶ್ವರಾಂಶ ಎಂಬ ತತ್ತ್ವ ತತ್ತ್ವಾಲೋಕ (ನಾ).ಎತತ್ತ ಎಜ್ಞಾನ : ಅರ್ಥದೆ ತತ್ತ್ವಾಲೋಕಂ ತತ್ತ್ವಾ 
ಪ್ರತಿಪಾದನವನ್ನೂ . . . ವಿವರಿಸಿದೆ (ಹುಕ್ಳಾರ. ೧೦೧, ಪೀಕಿಕೆ): ಉಪ - ಲೋಕದಿನಾಕಾಂಕ್ಷಿಪ ಮುಕ್ತಿಯಕ್ಕುಂ (ಕಮದ. ಏ. ತತ್ತ 3 * ಆಲೋಕ) 
ನಿಷತ್ತಿನ ತತ್ತ್ವಪ್ರತಿಪಾದನ ಮತ್ತು ನೀತಿಸಂದೇಶ ಇದಕ್ಕೆ ಭಿನ್ನವಲ್ಲ| | ತತ್ತ್ವೌಘ (ನಾ). ತತ್ತ್ವಗಳ ಸಮೂಹ; ನಿಯಮಾವಳಿ: ದಕ್ಷಿಣಾವೃತ್ತ 
(ಪುಕ್ಕಾರೆ. ೮೩). [ ತತ್ತ್ವ * ಪ್ರತಿಪಾದನ] 38 ವೃತ್ತ ತ್ರಿತಯಾಂತರ್ವರ್ತಿ ತಾನೆಂಬಿನಮನುಗತ ತತ್ತ್ವ ಘದೊಳ್‌ ತತ್ತ್ವ 
ತತ್ತ್ವಬೋಧ (ನಾ),ಎತತ್ತ್ವಜ್ಞಾನ.: ಕಾವ್ಯಸಮಾಧಿಯಿಂ ಪರಂಜ್ಯೋತಿ | |. ದಿರಿದನ್ವಿತಮಂ ವಿಸ್ತಾರಮತ್ಕಪ್ರಕಟಿತ ಮನದಿಂ ಮೆಚ್ಚಿ ದಂ ಜೀವರಾಜಂ 
ಮಂಕುಂದನೆನ್ನ ಬಗೆಯೊಳ್‌ ನಿಲೆ ನಿರ್ಮಳ ತತ್ತ್ತ್ವಬೋಧಮುದ್ಯೋತಿಪು (ಅಜಿಪು. 8-೦೨). [ತತ್ತ್ವ ಓಘ) 
ದೆಂಬುದಂ ಬಯಸಿ ಪೇಬಲೊಡರ್ಚಿದೆನೀ ಪ್ರಬಂಧಮಂ (ಜಗವಿ. ೦-೧೭). | |ತತ್ಥಳಿಸು "ತಬತಟಿಸ್ಕು' ನೋ. 
(ತತ್ತ್ವ * ಬೋಧ] ತತ್ಸದ (ನಾ). ಆ ಸಮಯ : ವನರಂಹಷಂಡದ ವಾರಿಯ ತನಿಗೊರ್ಬುಗೆ 
ತತ್ತ್ವಮಸಿ (ನಾ). [ಅದ್ವೈತ] ನೀನೆ ಪರಮಾತ್ಮ ಎಂಬ ಜ್ಞಾನ ; ಆತ್ಮ [|80| ತೊಲಗಿ ತಿಳಿಯೆ ತತ್ಪದದೊಳ್‌ ಶಾಮಿನಮುಖ ವೀಕ್ಷೂತುರತೆಯಿನೆನಸುಂ 
ಮತ್ತಾ ಬ್ರಹ್ಮರ ಐಕ್ಕಜ್ಞಾ ನ: ತತ್ತ್ವಮಸಿ ಎಂಬುದನಲಾದು ಕತ್ತಲೆದೊ ನಿಮಿರ್ದಂತೆ ತೋಟೀದವು ಜಲಜಂಗಳ್‌ (ಕುಸುಮಾ. ೩-೪೬). 
ಡುವಿರಯ್ಯಾ (ಬಸವ. ೪0); ತತ್ತ್ವಮಸಿ ವಾಕ್ಕದೊಳು ಲಿಂಗಾಂಗದ ನಿರಂತ [ ಸಂ. (ತದ್‌ + ಪದ) 1] 
ರಿತ ಸಂಯೋಗಮಂ ತಿಳಿಯ ಪೇಳ್ವ ದೇಶಿಕೋತ್ತಮನ ಚರಣಾಂಬುಜಕ್ಕೆ | |ತತ್ವರ (ಗು). ೧. ಆನಂತರದ ; ಅದಾದಮೇಲೆ ಬರುವ. ೨. ಮುಖ್ಯ 
ಶರಣು (ಲಶಿಜಿ. 83-8); ವಿನುತುತ್ಮ ಸುಸ್ವಯಂಪ್ರಕಾಶ ತತ್ತ್ವಮಸಿಯ ವಲ್ಲದ ; ಮತ್ತೊಂದಕ್ಕೆ ಅಂಗವಾದ. ೩. ಅದನ್ನೇ ಪರಮಾರ್ಥ 
ನಘ ಜೀವಾತ್ಮತಾದಾತ್ಮ್ಯ ಸತ್ಯಬ್ರಹ್ಮಘನತರಾನಂದವಾಕ್ಕಾರ್ಥ. . .ಬಿತ್ತರಿ |1| ವೆಂದು ತಿಳಿದ; ಅದರಲ್ಲಿ ಆಸಕ್ತಿಯುಳ್ಳ,-ಶ್ರದ್ಧೆಯಂಳ್ಳ,-ವಂಗ್ನ 
ಪೆನು (ವೀಠೈಪು. ೫-೦೩); ಸೂಚನೆ "ತತ್ತ್ವಮಸಿ' ಎಂಬ ವೇದಾಂತವಾಕ್ಯದಲ್ಲಿ ನಾದ,- ತಲ್ಲೀನನಾದ, (ನಾ). ೪. ಆಸಕ್ತನಾದವನಂ ; ಪರಾಯಣ 
ತತ್‌ ಎಂದರೆ ಸರ್ವಶಕ್ತಿ ಮೊದಲಾದ ಗುಣವುಳ್ಳ ಬ್ರಹ್ಮನೆಂದರ್ಥ, ತ್ವಂ ನಾದವನು: ಸಕಳಾಗಮಕೋವಿದರೆಂದು ಧರ್ಮ್ಮತತ್ಪರರಿವರೆಂದು 
ಎಂದರೆ ಅಲ್ಪಶಕ್ತಿ ಮೊದಲಾದ ಸಕಲ ದೋಷವುಳ್ಳ ನೀನು ಎಂದರ್ಥ ಕೂರ್ತು (ಸೌಇಇ. ಸಸ, ೪೯-೩೮ ; 1076) ; ಪ್ರತಿಯೊಂದು ಧರ್ಮದವರೂ 
(ಹಿಂದಸಾ. ೨೦೬). [ಔ ಸಂಸ್ಕೃತದಲ್ಲಿ ಇದು ಒಂದು ಪದವಲ್ಲ; ವಾಕ್ಕ: ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತತ್ಪರರಾಗಿ ಸಮಾಜದ ಭದ್ರತೆಯನ್ನು 
ತದ್‌ + ತ್ವಂ + ಅಸಿ] *0 ಕಾಪಾಡಿಕೊಂಡು ಹೋಗುವುದು ಅಂದಿನ ಮುಖ್ಯ ಗುರಿಯಾಗಿತ್ತು 
ತತ್ತ್ವರಹಸ್ಯ (ನಾ). ಸತ್ಯದ ವರ್ಮ: ಪರಮ ತತ್ತ್ವರಹಸ್ಕವನು ವಿಸ್ತರಿಸಿ (ಧರ್ಮಸಾ. ೧೧೪). [ಸಂ. (ತದ್‌ + ಪರ) 
ತುರ್ಯಾರೂಢರಾಗಿಯೆ ಚರಿಸಂತಿಹ ಗಗನಾರ್ಯರಿಗೆ . . . ವಂದಿಸುವೆ | |ತತ್ಪರತೆ(ನಾ). ೧.ಹೊಂದಿಕೊಳ್ಳುವಿಕೆ: ಇರೆ ಶಬ್ದಾರ್ಥಂಗಳ* ತತ್ಪರತೆಯಿಂ 
(ಗಗತಾ. ೧-೦). [ತತ್ತ್ವ * ರಹಸ್ಕ] (ಕಾವ್ಯಾವ. ೪೩೦). ೨. ಆಸಕ್ತಿ ; ಶ್ರದ್ಧೆ ; ಪರಾಯಣತೆ : ರೋಮಂಥ 
ತತ್ತ್ವವೇದಿ (ನಾ).ಐತತ್ತ ಕೋವಿದ: ಆ ಕಪಿ ತಾಂ ತಾಪಸರ ಸವಿಖಾಪ ಲೀಲಾ ತತ್ಪರತೆಯಿಂ ದರನಿಮಾಲಿತಾಕ್ಷಂಗಳಾದ ಕಾಡೆರ್ಮೆಯ ಮೊಗದಿನು 
ದೊಳ್‌ ಬಳೆದ ಕಾರಣದಿಂ ತತ್ತ್ವ ವೇದಿಯಪ್ಪುದಅ50 ಮತ್ತವಿಂಂತೆಂದುದು |88) ಗುವ ನೊರೆಯಂ (ಜಂದ್ರಪು. ೮-೪ ವ); ತಪಸ್ವಿಕಾರ್ಯದಲ್ಲಿ ನನಗಿರುವ 
(ಪಂಡಶಂ. ೧೪೩-೦೪).  [ ಸಂ. ತತ್ತ್ಯವೇದಿನ್‌ ] ತತ್ಸರತೆಯನ್ನು' ತಿಳಿಸಿ ಅವರ ಫುತ್ರಕೃತ್ಯವನ್ನು ನೆರವೇರಿಸತಕ್ಕವನಾಗು 
ತತ್ತ್ವಶಾಸ್ತ್ರ (ನಾ). ತತ್ತ್ವಸ್ವರೂಪವನ್ನು ತಿಳಿಸುವ. ಶಾಸ್ತ್ರ ; ದರ್ಶನ (ಶಾಕುಂತ. ೨೯-೧೭). [ಸಂ. ತತ್ಪರತಾ? 
ಶಾಸ್ತ್ರ : ಸೌಂದರ್ಯಮಿಸಾಮಾಂಸೆ . . - ಅಲ್ಲಿ ತತ್ತ್ವಶಾಸ್ತ್ರದ(೫1/1980%7) | |ತತ್ಪುರುಷ (ನಾ). ೧. ಪರಮಾತ್ಮ. ಪ. ಶಿವನ ಪೂರ್ವದಿಕ್ಕಿನ 
ಅಂಗವಾಗಿ ಬರುತ್ತದೆ (ಛಾರಮಾ, 0. [ತತ್ತ್ವ ಶಾಸ್ತ್ರ] ಮುಖ : ಮಾರುತವೆಲ್ಲ ಮಹಾದೇವನ ತತ್ಪುರುಷಮುಖ ನೋಡಾ 
ತತ್ತ್ವಸುವಾಲಿ (ನಾ). ತತ್ತ್ವಬೋಧಕವಾಧ ಸಂವ್ವಾಲೆ ಪದ: ತತ್ತ್ವ |40| (ಸಿದ್ಧವ. ೯೯-೩೮೩) ; ಪರಶಿವನ ತತ್ತುರುಷಮುಖಿದಿಂದೆ ವಾಯುತತ್ತ್ವ 
ಪ್ರತಿಪಾದಕವಾದ ವಿಷಯಗಳನ್ನೇ . . . ಶ್ರೀ ಜಗನ್ನಾಥದಾಸರು ಜನ ಪುಟ್ಟಿತ್ತು (ಅಬಂಡೇ. ೩೯-೨೨). "ಅಘೋರ' ಪರಾ. ೩. [ವ್ಯಾಕ] ಸಮಾಸ 
ಸಾಮಾನ್ಯರಿಗೆ "ತತ್ತ್ವಸುವಾಲಿ' ಗಳಲ್ಲಿ ಹೇಳಿದ್ದಾರೆ (ಜಗದಾ. ೩೧೩). ಗಳಲ್ಲಿ ಒಂದು ; “ ಉತ್ತರಪದದ ಅರ್ಥವು ,ಪ್ರಧಾನವಾಗಿ ಪೂರ್ವ 
[ತತ್ತ್ವ + ಸುವಾಲಿ (ಆಸುವ್ವಲೆ)] ಪದವು ತೃತೀಯಾದಿ ವಿಭಕ್ತಿಗಳಿಂದ ಕೂಡಿ ಆಗುವ ಸಮಾಸವು 
ತತ್ತಾ ಎತೀತ (ನಾ). ಎಲ್ಲ ತತ್ತ ಗಳನ್ನೂ ವಿಾರಿದವನು ; ಭಗವಂತ: ತತ್ಪುರುಷ” (ಕೈಏಡಿ. ೨೦): “ ಉತ್ತರಪದದರ್ಥಂ ಮೆಯ್ಯೈತ್ತಿರೆ 
ತತ್ತ್ವ್ವಾತೀತಂ ತತ್ತ್ವವಿಭುತ್ವಯುತಂ . . . ಎಸೆದನಾಸ್ಮಾಯಿಕೆಯೊಳ್‌ | 4] ತತ್ಪುರುಷಂ” (ಕಾವ್ಕಾವ. ೨೦೪); ತತ್ಪುರುಷಕ್ಕೆ-ಮಲ್ಲಿಗೆನನೆ, ಮಾಣಿಕಗೆಂಪು, 


(ರಾಜರೇ. ೧೪-೧೧೦). [ತತ್ತ್ವ ಅತೀತ] ಅಲರ್ವಕ್ಕಿ (ಕಮದ. ೧೬೪ ಪ್ರಯೋ). [ಸಂ.] 


ತತ್ಪುಠುಷವಕ್ವ 


ತತ್ಪುರುಷವಕ್ತ (ನಾ),ಎತತ್ಪುರುಷ ೨ :ಸಂಲಲಿತ ನವಕನಕಕಂಜಕಿಂಜಲೃದ 
ಮಂಜುಲರುಚಿಯಂ ಪಳಿದೆಸೆದುದು ವಿಲಸಿತ `ತತ್ಪುರುಷವಕ್ರವಂಹಿ 
ಕುಂಡಲನಾ (ಕಬಶಂ. ೫.೬). [ತತ್ಪುರುಷ « ವಕ್ರ] 

ತತ್ಪೂರ್ತ (ಗು). “ಒಂದು ಉದ್ದೇಶಕ್ಕಾಗಿ ಗೊತ್ತುಮಾಡಿದ ; ಅವಶ್ಯ 
ಬಿದ್ದಂತೆ ನೇವಿಂಸಿದ; ತತ್ಪೂರ್ತ” (೩೩ ೫೦೩ ಇಂಕನಿ.). 

[ ಸಂ. (ತದ್‌ + ಪೂರ್ತ) ] 

ತತ್ಪೂರ್ವ (ಗಂ). (ಅದಕ್ಕಿಂತ) ಹಿಂದಿನ ; ವಂಂಂಚೆನ ; ಯಷಭದೇವನ 
ಕಾಲವು ತತ್ಪೂರ್ವದ್ದು (ಭಾರದ. ೧೦೬೯7). [ ಸಂ. (ತದ್‌ + ಪೂರ್ವ) ] 

ತತ್ರಾಣಿ "ತತ್ತರಣಿ' ನೋ. 

ತತ್ರಾಪಿ (ಅ). ಅದರಲ್ಲೂ ; ವಿಶೇಷವಾಗಿ: ತತ್ರಾಪಿ, ಯುದ್ಧ ಮುಗಿದಂ 
ಶಾಂತಿಯಂಗ ಆರಂಭವಾದಂದಿನಿಂದ . . . ಆದರ ಗುರಿಯನ್ನು ಯಾರು 
ಕೇಳಬೇಕಂ (ನಾಡಿಗೇ. ೨೬೯): ತತ್ರಾಪಿ ಈ ಕಾಲಗಳಲ್ಲಿ ಸರ್ಕಾರದ ಒಂದು 
ಸಾಧಾರಣವಾದ ಉದ್ಯೋಗ ದೊರೆತಾಗ್ಯೂ ಜನರು ಅಟ್ಟಹಾಸದಿಂದ 
ಮೆರೆಯುತ್ತಾರೆ (ಮಾಮರ. ೭೧). [ಸಂ. (ತತ್ರ + ಅಪಿ] 

ತತ್ವ, (ನಾ). ೧ಿ.. ತತ್ತ್ವ ೧: ನಿನ್ನ ಬೆಸಗೊಂಡ ತತ್ವೆ[ಪಾಾಂ. ತ್ತ್ವ]ಮುಂ 
ಹೇಯೋಪಾದೇಯರೂಪದಿಂ ದ್ವಿವಿಧಮಕ್ಕುಂ (ಅದಿಫು. 
ಪಗೆವಂಗಂ ಕೆಳೆಯಂಗಮಾರ್ದ್ರ್ವಮತಿಯಂ ತ್ವನ್ಮೂರ್ತಿ ತೀರ್ಥೇಶ ಮಾಡುಗು 
ಮಾಳೋಚಿಸೆ ನಿನ್ನ ತತ್ವಮ[ವಿ]ಸಂವಾದಂ ದುರಾಪಂ ಗುಣಾಬ್ಕಿಗಭೀರಂ 
ಭವದೀಯಂಂ (ಶಾಂತಿಪು. 6-೧೫೮); ವಸ್ತುವಿನ ಸ್ವರೂಪಮಂ ತತ್ವಮೆಂಬುದು 
(ಶ್ರಾವಕಾ. ೬೪-೦೫). ೨. ೫ ತತ್ತ್ವ ೪: ಧರೆ ಜಲಾನಲ ಮಾರುತಾಂಬರ 
ವಿರುವ ತತ್ವಗಳು (ಗಗಠಾ. ೪-೧೨೮). ೩. ಹ ತತ್ತ್ವ ಹಿ: ಐದು ತತ್ವಗಳಾದ 
ವೊಂದಕ್ಕೈದು ಕಡೆಯಲಿ ತತ್ವವಿಪ್ಪತ್ತೈದು ಕೂಡಿದ ತನುವಿನಲಿ ವಂಚಿಸದೆ 
ನೀನಿರಲು (ಹರಿಸಾ. ೬೫) ; ಸುಗ್ರಾಸವೊಬ್ಬರಿಗಂಪವಾಸವೊಬ್ಬರಿಗೆನ್ನುವ 
ತತ್ವವು ಸಾಕು (ಇಂಡಾಪ. ೧೭೮-೮೦). [ಸಂ.7 

ತತ್ವ್ಯ (ನಾ). [ವ್ಯಾಕ] "ತ' ಎಂಬ ಅಕ್ಷರ; ತಕಾರ : ಯತ್ವಕ್ಕ್ಯರಾದೇಶಂ 
ತತ್ವಂ ಪೀನಂ ವಿಧಾತೃ ಶಬ್ದಂ ರಾಂತಂ (ಕಮದ. ೮೪). { ಸಂ. ] 

ತತ್ವಗೋಷ್ಠಿ (ನಾ). ತತ್ತ ಆನಿಚಾರವನ್ನು ಕಂರಿತಂ ಚರ್ಚೆಮಾಡುವ 
ಸಭೆ: ಯೋಜಿಪ ಬಾಜಿಪ ತತ್ವಗೋಷ್ಮಿಯೊಂದುಚಿಕಿಯದೆ ಭಾವಿತಾತ್ಮರ 
ಹಮಿಂದ್ರರೊಡಂಬಡೆದಿಚ್ಛೆ ರೂಪವಂಂ ನೆಟಲಂಮನೆಯ್ದೆ (ಕಾ.9 ಕೆ ಪು. 
೯-೦೩೧). ‘[ ತತ್ತ + ಗೋಹ್ಮಿ) 

ತತ್ವಜಿಜ್ಞಾಸು (ನಾ). ತತ್ತ್ವವನ್ನು ತಿಳಿಯ ಬಯಂಸುವವನಂ ; 
ನಚಿಕೇತನಂಥ ತತ್ವಜಿಜ್ಞಾ ಸುಗಳು ಮಾನವನ ಇತಿಹಾಸದಲ್ಲಿ ವಿರಳ 
(ಹುಕ್ಳಾರ. ೩ ಏಕ). [ತತ್ವ + ಜಿಜ್ಞಾಸು] 

ತತ್ವಜ್ಞ (ನಾ). ೧. ತತ್ತ್ವವನ್ನು ಬಲ್ಲವನಂ. ಪಿ. (ಯಾವುದೇ ಶಾಸ್ತ್ರದ) 
ನಿಯಮಗಳನ್ನು ಚೆನ್ನಾಗಿ ತಿಳಿದವನು : ತತ್ವಂ ವ್ಯಾಜಸ್ತುತಿ . .. 
ಎಂದಿಂತು ತಾತ್ಸರ್ಯದಿಂದಂ ತತ್ವಜ್ಞರ್‌ ವಿಸ್ತರಿಸೆ ನೆಗಲ್ಲುಂ ಶ್ಲೇಷಭಿರಿಗ 
ಪ್ರಭೇದಂ (ಕಾವ್ಕಾವ. ೭೫೪). [ ಸಂ. ತತ್ತ್ವಜ್ಞ] 

ತತ್ವಜ್ಞಾ ನ. (ನಾ). ಹ ತತ್ತ್ವಜ್ಞಾನ ; ಮುನಿಮುಖ್ಯರಿವರಜ್ಞಾನಿಗಳು 
ಶಿಶುಪಾಲ ತತ್ವಜ್ಞಾನ ಪಂಡಿತನಂ (ಕುವ್ಕಾಸ, ೮-೫೦) ; ತತ್ವಜ್ಞಾನಕ್ಕೆ .. . 
ಮನನ ಧ್ಯಾನಗಳು ಮುಖ್ಯ ಸಾಧನಗಳು (ಛಾರದ. ೨೮೦). 

[ ತತ್ವ, * ಜ್ಞಾನ } 

ತತ್ವಜ್ಞಾನಿ (ನಾ). ಹ ತತ್ತ್ವಜ್ಞಾನಿ; ದೊಡ್ಡ ತತ್ವಜ್ಞಾನಿ, ಲೇಖಕ 
ನೆಂಬುದನ್ನು ಬಲ್ಲೆ (ಮೂರುದಾ. ೧೩೪). (ಸಂ. ತತ್ತ್ವಜ್ಞಾನಿನ್‌] 

ತತ್ವದೃಷ್ಟಿ(ನಾ). ೬ ತತ್ತ್ವುದೃಷ್ಟಿ: ತತ್ವದೃಷ್ಟಿಖಂಲ್ಲದ ಅಂಥ ಶಿಕ್ಷಣ ಫಲಪ್ರದ 
ವಾಗುವುದು ಹೇಗೆ ಸಾಧ್ಯ (ಶಿಕ್ಷರ. 8೫); ಸಂಸ್ಥೆಯ ಕಾರ್ಯಕ್ರಮಗಳ 
ತತ್ವದೃಷ್ಟಿ ವಂತ್ತು ಉದ್ದೇಶ (ಶಿಕ್ಷದ. ೩೩3). [ತತ್ವ * ದೃಷ್ಟಿ] 


೧೦-೬೧ ವ): 


೩೨೬೯ 


ತತ್ವವೇತ್ತ 


ತತ್ವನಿಕ್ಷೇಪ (ನಾ). ತತ್ವ್ವದ:ನೆಲೆ,-ನಿಧಿ: ದೊರಕಿತು ಸತ್ಯಾವ್ಯ ಸರಸ 
ಕಥಾಲಾಪದೊಳಗತುಳ ತತ್ವನಿಕ್ಷೇಪ (ಇಂಚಾಪ. ೪೨-೯೯). 
[ ತತ್ವ; * ನಿಕ್ಷೇಪ) 


ತತ್ವನಿಶ್ಚಯ (ನಾ). ತತ್ತ್ವವನ್ನು ಕಂರಿತ ನಿಶ್ಚಿತವಾದ ಜ್ಞಾನ: 
ತತ್ವನಿಶ್ಚಯಮನಾಂತ ಲಸನ್ನುತಿ , . . ವಿಲಾಸಮಂ ಸಮಂದ್ಮರಿಪಂ 
(ಹಂದ್ರಪು. ೩-೮೯). [ತತ್ವ + ನಿಶ್ಚಯ ] 


ತತ್ವಪಟಲ (ನಾ). ತತ್ವಸವಂೂಹದ ಅಧ್ಯಾಯ : ವಾತೂಲತಂತ್ರದೊಳು 
ತತ್ವಪಟಲದೊಳುಸುರ್ದ ಪಂಚವಿಂಶತಿ ಮಹಾಲಿಂಗೋದ್ಭವ 
ಪ್ರಸಂಗಂ (ವೀಕ್ಕಿಪು. ೬-೬-೮೫). [ ತತ್ವ * ಪಟಲ್ಯ)] 
ತತ್ವಪದ (ನಾ). ತತ್ತ್ವವನ್ನು ಪ್ರತಿಪಾದಿಸಂವ ಹಾಡು; ತಾತ್ವಿಕ 
` ವಿಚಾರಗಳಂಳ್ಳ ಹಾಡು: ಶರೀಫರ ತತ್ವಪದಗಳು ಇದೇ ಮಾದರಿಯ 
ಪದಗಳು (ಶರೀಫ. 1 ಮೊದಲವಾಾತು), [ತತ್ವ * ಪದ್ಮ) 
ತತ್ವಪ್ರತಿಪಾಜನೆ (ನಾ).-ತತ್ತ್ವಪ್ರತಿಪಾದನ: ಆಧ್ಯಾತ್ಮಿಕ ದೃಷ್ಟಿಯಿಂದ 
ನೂತನ ವೈಜ್ಞಾನಿಕ ಸಿದ್ಧಾಂತಗಳೂ ಉತ್ತಮವಾದ ತತ್ವಪ್ರತಿಪಾದನೆ 
ಯಾಗಿಲ್ಲ (ಹುಕ್ಳಾರ, ೪೧, ಏಕಿಕೆ). ₹ ತತ್ವ; * ಪ್ರತಿಪಾದನೆ] 
ತತ್ವಭಾವನೆ (ನಾ). ತತ್ತ್ವವನ್ನಲ್ನ ಕುರಿತು ಆಲೋಚನೆ ಮಾಡಂವುದು: 
ತತ್ವಭಾವನೆಗೆ ಮನಂದಂದು . . . ತಪಶ್ಚರಣನಿರತನಾದೊಂ (ಹಜಾಂತಿಪು. 
8೬೭ ವ); ತತ್ವಭಾವನೆಯಂ ಪರಿಭಾವಿಸುತ್ತುವಿರಲದುವೆ ವೈರಾಗ್ಯ 
ಹೇತುವಾಗೆ (ಪುಷ್ಕಪು. ೯-೬ ವು, [ತತ್ವ * ಭಾವನೆ] 
ತತ್ವಮಥನ (ನಾ). ತತ್ತ್ವವನ್ನು ಕುರಿತ ಚರ್ಚೆ: ಈ ಬಗೆಯ 
ಸತ್ಕಾನ್ವೇಷಣೆ ಮತ್ತು ತತ್ವಮಥನವೂ ಕೊನೆಗೆ ವಿಫಲವಾಗುತ್ತದೆ 
(ಹೊಸಕ್ಷಿ..೨೮೭). [ತತ್ವ, + ಮಥನ] 
ತತ್ವಮಸಿ (ನಾ). ವ ತತ್ತ್ವಮಸಿ: ಸದ್ಗುರು ಮುಖದಿ ತತ್ವಮಸಿಯನೆ ತಿಳಿದು 
ಸಕ್ಯವಿಂತೆಂದು ಆಟ್‌ದಿಪ್ಪ. ಜ್ಞಾನಿ ತಂ ಸತ್ತು ಹಂಟ್ಟುವನೆ (ಸರ್ವಜ್ಞ. ೩೫೧). 
[ ಸಂ. ತತ್ತ್ವಮಸಿ) 
ತತ್ವಮೂಲ (ನಾ). ಸತ್ಯದ ವಲ: ತತ್ವಮೂಲದ ನಿಜವನೈದಿದ 
ಸತ್ಕಸಂಧನಿಗೇಕೆ ಕರ್ಮಜ್ಞಾನವಳಕೆಗಳಂ (ಗಗ. ೧೬-೪೯). 
[ ತತ್ವ, * ಮೂಲ 1] 
ತತ್ವರುಚಿ (ನಾ). ತತ್ತ್ವವನ್ನು ತಿಳಿದುಕೊಳ್ಳಬೇಕೆಂಬ ಅಭಿರುಚಿ : 
ತತ್ವಜಿಜ್ಞಾಸೆ : ಮಾನಿತ ತತ್ಪ್ವಾರ್ಥಶ್ರದ್ಧಾನದಿನಾ ಸೂರ್ಯಮಿತ್ರ 
ಮುನಿಪತಿಗವಧಿಜ್ಞಾನಂ ತೊಟ್ಟನೆ ಪುಟ್ಟಿ ದುದೇನಂ. ಪುಟ್ಟಿಸದು ತತ್ವರುಚಿ 
ಪುಟ್ಟಲೊಡಂ (ಸುಳುಮೂ. ೩-೪೭). [ತತ್ವ * ರುಚಿ] 
ತತ್ವವಿದ(ನಾ).ಎತತ್ತ್ವಕೋವಿದ: ತತ್ವವಿದರಾದೊಡಂ ಸರಸತ್ವಕ್ಕೆಡೆಗಾಡದ 
ಜಡರದೆಂತಟ್‌ದಪರೆೋೋ (ಅನಂಪು,.೧-೪೪); ಲೋಕ ಸನ್ಮಾನ್ಯನು ಆ ಮಂಕು 
ತಿಮ್ಮನು. ಅನುಭಾವಿಕವಿ ತತ್ವವಿದನು (ಇಂದಾಪ. ೬೩-೧). 
[ <ಸಂ. ತತ್ತ್ವವಿದ್‌] 
ತತ್ವಎನಿಶ್ಚಯ (ನಾ).ಎತತ್ವನಿಶ್ಚಯ : ತತ್ಯಎನಿಶ್ಚಿಯಮೆ ಮನಂಬುಗೆ 
ಮುದಂ ಮನಂಬೊಕ್ಕಪುದೇ (ಕಾಂತಿಪು. ೯-೧೧). [ತತ್ವ + ವಿನಿಶ್ಚಯ] 
ತತ್ವವಿಲಾಸಿ (ನಾ). ತತ್ತ್ವಜಿಜ್ಞಾಸೆಯಲ್ಲಿ. ಆನಂದಪಡತಕ್ಕವನಂ,- 
ಆಸಕ್ತನಾದವನಂ: ಈ ಸಿರಿ ಈ ಸೊಬಗೀ ಪ್ರಾಯದೊಳು ಬುದ್ಧಿ ಬೇಸರ 
ವಾಗದೆಚ್ಚತ್ತು ಆ ಸಿದ್ಧಪದವಿಗೆ ಕಣ್ಣಿಟ್ಟು ತತ್ವವಿಲಾಸಿಯಾರರಸ ನಿನ್ನಂತೆ 
(ರಡ, ೨-೪೦). ಸಂ. ತತ್ತ್ವ ವಿಲಾಸಿನ್‌ ] 
ತತ್ವವೇತ್ತ (ನಾ).ಎತತ್ತ್ವಕೋವಿದ:: ರಸ್ಕಿನ್‌ ಎಂಬ ಸುಪ್ರಸಿದ್ಧ ಆಂಗ್ಲ 
ತತ್ವವೇತ್ತನು . .". ಈ ರೀತಿ ಬರೆಯುತ್ತಾನೆ (ಥಾಷಾಶಾ. ೨೫); ಆ 
ತತ್ವವೇತ್ತರ ಕಾವೃವಿಭೂತಿಯಂ ನೆನೆದು ವಂದಿಸುವೆನು ನಾನು (ಇಂಹಾಪ. 
[ ಸಂ. ತತ್ತ್ವವೇತ್ತ] 


೨೦೩-೧). 


ತತ್ವವೇದಿ 


ತತ್ವವೇದಿ (ನಾ).ಎತತ್ತ, ತಕೋವಿದ: ಕುಲೋದ್ಯೂತರುಂ ತತ್ವವೇದಿಗಳುಂ 
ಮನೆವಾಟನಾಸೆವಡಲಾಗದು (ಕಾಂತಿಪು, 9-63 ವು. [ಸಂ. ತತ್ತ ೩ವೇದಿನ್‌] 

ತತ್ವಶಾಸ್ತ್ರ (ನಾ). ಅಧ್ಯಾತ್ಮತತ್ತ, ಎವನ್ನು ತಿಳಿಸುವ ಶಾಸ್ತ್ರ; ದರ್ಶನ 
ಶಾಸ್ತ್ರ: ಹಿಂದಿನ ಕಾಲದಲ್ಲಿ ವಿಜ್ಞಾನವೇ (801609) ಬೇರೆ, ತತ್ತ್ವಶಾಸ್ತ್ರೆವೇ 
(Philosophy) ಬೇರೆ ಎಂಬ ವಿವೇಚನೆಯು ಸ್ಪಷ್ಟವಾಗಿರಲಿಲ್ಲ (ಛಾತವಿ. ೫), 

[ ತತ್ವ; * ಶಾಸ್ತ್ರ 

ತತ್ವಸಾಕ್ಷಾತ್ಕಾರ(ನಾ) ತತ್ತ್ವವನ್ನು ಕಾಣುವುದು, -ಅನುಭವಿಸಂವುದು: 
ತತ್ವಸಾಕ್ಷಾತ್ಕಾ ರವನ್ನು ಪಡೆದಿರುವ ಜ್ಞಾನಿಗಳು ಈ ತತ್ವಗಳು ೩೬ ಎಂದು 
ನಿರೂಪಿಸಿರುವರು (ಥಾರದ. ೨೧೩). [ತತ್ವ * ಸಾಕ್ಷಾತ್ಕಾರ] 

ತತ್ವಸುವ್ವಾಲಿ (ನಂ). ಎ ತತ್ತ್ವಸಂವಾಲಿ : ಜಗನ್ನಾಥದಾಸರ 
ತತ್ವಸುವ್ವಾಲಿಗಳು ಶ್ರಿಪದಿಯ ರೂಪದಲ್ಲಿಯೂ ಇವೆ (ಸುವರ್ಣ. ೧೦೬). 

[ ತತ್ವ್ಯ + ಸುವ್ವಾಲಿ (ಆ ಸುವ್ವಲೆ) ] 

ತತ್ವಾಂಧ (ನಾ). ತತ್ವದ ವಿಷಯದಲ್ಲಿ ಕುರಂಡಾದವನು ; ತತ್ವವನ್ನು 
ತಿಳಿಯಲಾರದವನು : ಜೀವಿತ ಮರಣಂಗಳೆಂಬಿವಜಿಸಟ್ಟಳಮುಂ ಪುಸಿಯ 
ಪೊಟ್ಟಳ ಮುಮಕ್ಕುಮದಕರ್ನ £೧೯3] ಹೃದಯನುಮನೇಡಮೂಕನುಂ 
ತತ್ವಾಂಧನುಂ ವಸ್ತುಬಾಹ್ಮನುಂ ನಂಬುಗುಂ (ಶಾಂತಿಪು. ೮-೧೩೨ ವ). 

[ ತತ್ವ,-* ಅಂಧ? 

ತತಾ ಿತ್ಮಕ (ನಾ). ತತ್ತ ಗಳನ್ನು ಒಳಗೊಂಡಿರಂದವನು; ತತ್ತ ಆಸ್ವರೂಪ; 
ಪರಮೇಶ್ವರ : ಧರಣಿ ಮೊದಲೆನೆ ಭೂತಪಂಚಕ ಮರುತಪಂಚಕ ವಿಷಯ 
ವಿಂದ್ರಿಯ ಕರಣವಿಪ್ಪತ್ತೈದು ತತ್ವಾತ್ಮಕನ ಚಿಂತಿಸಿದ (ಕುವಾ,ಅ. ೫-೦)- 

[ ಸಂ. ತತ್ತ್ವಾತ್ಮಕ] 


೩೨೭೦ 


20 


ತತ್ವಾನ್ವೇಷಣೆ (ನಾ). ಸತ್ಯವನ್ನು ಹಂಡುಕುವುದು; ತತ್ತ್ವದ ಶೋಧನೆ: | 


ವಿಜ್ಞಾನದ . . 
ಇದೆಯೆಂದು ವ್ಯಕ್ತವಾಗುತ್ತದೆ (ಜುಳ್ಕಾರ..2, ಹೀರಿಕೆ). [ತತ್ವ * ಅನ್ವೇಷಣೆ] 
ತತ್ವಾರ (ನಾ). ಕೊರತೆ; ಅಭಾವ: ದೇಶದಾಗ ಧಾನ್ಯದ ರಾಶಿ 
ತುಂಬಿದ್ದರೂ ಬಹು ಜನರಿಗೆ ತುತ್ತುಕೂಳಿಗೆ ತತ್ವಾರ ಬಂದು ಕೂತದ 
(ಜನಜೀ. ೬); ತವರುಮನೆಯೆಂದು ಬಂದರೆ ಒಂದು ಕಪ್ಪು ಚಹಾಕ್ಕೂ 
ತತ್ವಾರ (ನವವಿ. ೦೯) ; ಹೆಸರು ಕ್ಷೀರಸಾಗರಭಟ್ಟ ಮನೆಯಲ್ಲಿ ಮಜ್ಜಿಗೆಗೆ 
ತತ್ವಾರ (ಗಾಜಿ). 
ತತ್ವಾರವಾಗು - ಅಭಾವವುಂಟಾಗು; ಕೊರತೆಯಾಗು : ಮಜ್ಜಿಗೆಗೆ 
ತತ್ವಾರವಾಗಿಲ್ಲ (ಜಾಳಿಗಿ. 30); ತುತ್ತುಗಂಜಿಗೆ ತತ್ವಾರವಾಗಿರುವಾಗ 
(ಮುಂಗಾಮು. ೩೦). [ ದೇ.೫ ತುಳು. ತತ್ವಾರ, ತತ್ತಾರ] 
ತತ್ವಾರ್ಥ (ನಾ). ೯ ತತ್ತ್ವಾರ್ಥ : ನುಡಿದುದೆ`ತತ್ವಾರ್ಥಂ ಕೆಯ್ದಿಡಿದುದೆ 
ಸತ್ವೈಕಹಿತಕರಂ (ಪುಷ್ಪ ಪು. ೧-೧೮); ಲೀನವಾದ ತತ್ವಾರ್ಥವನ್ನು 
ಹೊಂದಿಸುವುದು ಲಿಂಗ (ಅರ್ಕಮಾ. ೩೦). [ತತ್ವ್ಯ * ಅರ್ಥ] 
ತತ್ವಾರ್ಥವಿನಿಶ್ಚಯ (ನಾ). ಐ ತತ್ವನಿಶ್ಚಯಂ: ಬಗೆ ತತ್ವಾರ್ಥವಿನಿಶ್ಚಯಂ 
ಬಡೆಯೆ ನೈರ್ಗ್ರಂಥ್ಯಂ ಪೊದಬ್ಡತ್ತು (ಪುಷ್ಪಪು: ೦-೫). 
[ ತತ್ವಾರ್ಥ + ವಿನಿಶ್ಚಯ ] 
ತತ್ವಾರ್ಥಶ್ರದ್ಧಾನ (ನಾ). ತತ್ತ್ವಾರ್ಥದಲ್ಲಿ ಶ್ರದ್ಧೆ ,-ನಂಬಿಕೆ : ಅಲ್ಲಿ 
ತತ್ವಾರ್ಥಶ್ರದ್ಧಾನಂ ಸಮ್ಮಗ್ಜೆರ್ಶನಂ (ಆದಿಪು. ೧6-೬೦ ವ); ತತ್ವಾರ್ಥ 
ಶ್ರದ್ಧಾನ ಪಟುತ್ವಂ ಸಮ್ಮಕ್ತ್ವಂ (ಕಾಂತಿಪು. ೬-೪೬). 
[ ಸಂ. ತತ್ತ್ವಾರ್ಥಶ್ರದ್ಧಾನ ] 
ತತ್ವಾಲೋಕ (ನಾ). ಇ ತತ್ತ್ವಾಲೋಕ. - [ತತ್ವ * ಆಲೋಕ) 
ತತ್ವೋಕ್ತಿ (ನಂ). ತತ್ತ್ವವನ್ನು ಕುರಿತ ಮಾತು: ತತ್ವೋಕ್ತಿ ನಿರ್ಣಿತಿ 
ಯೊಳ್‌ ಪೊಟ್ಟುಗಳೆವುತ್ತಿರ್ದಂ ನರೇಂದ್ರಾತ್ಮಜಂ (ಪುಪೃಪು. ೪-೭೭). 
[ ತತ್ವ] + ಉಕ್ತಿ) 


. ತತ್ವಾನ್ವೇಷಣೆಯ ಮಾರ್ಗದಲ್ಲೇ ಏನೋ ನ್ಯೂನತೆ | 


30 


«5 


ತಥಾಗತಮತ 


ತತ್ಹೋಪನ್ಯಾಸ (ನಾ). ತತ್ತ್ವವನ್ನು ಕುರಿತ ವ್ಯಾಖ್ಯಾನ : ಭಾರತದಲ್ಲಿ 
ಬರುವಂತೆ ದೀರ್ಥವಾದ ತತ್ವೋಪನ್ಯಾಸಗಳಾಗಲಿ ಅಡ್ಡ ವಿಚಾರಗಳಾಗಲಿ 
ರಾಮಾಯಣದಲ್ಲಿ ಕಂಡುಬರುವುದಿಲ್ಲ (ಛಾರದ ೮೯). [ತತ್ವ + ಉಪನ್ಮಾಸ] 

ತತ್ಸಮ (ಗು). ೧. ಅದಕ್ಕೆ ಸಮಾನವಾದ : ದಟ್ಟಡಿಯನಿಕ್ಕುವ ಬಾಲಕನಂಗ 
ಬೊಂದು ಮಾರ್ಪೊಳಪಿರೆ ನೀಲಕುಟ್ಟಿಮದೊಳುರ್ವರೆ ತಜ್ಜನನೀಸಪತ್ನಿ 
ತಾಂ ತಳೆದಳೊ ತತ್ಸಮಾತ್ಮಭವನಂ ಪುರುಡಿಂದೆನೆ ಕಣ್ಣೆ ರಂಜಿಕುಂ (ರಾಜರೇ. 
೪-೬೨.(ನಾ). ೨. ವ್ಯತ್ಯಾಸವನ್ನೂ ಹೊಂದದೆ ಅಥವಾ ಅಲ್ಪ ವ್ಯತ್ಯಾಸ 
ದೊಂದಿಗೆ ಕನ್ನಡದಲ್ಲಿ ಬಳಕೆಯಾಗುವ ಸಂಸ್ಕೃತ ಶಬ್ದ: ಮಣಿ 
ಮಂಚಂ ಪಟ್ಟಣಂ ತೋರಣಮಟ್ಟಂ . . . ಗಲ್ಲಂ ಮಲ್ಲಂ ತಳಮಿಂತೆಲ್ಲಂ 
ತತ್ಸ್ಫಮಮಂಂ (ಕಮದ. ೨೯೦); ಚಿಂತೆ ಪರಿಹರಿಪ ಮಾಟಿಕ್ಕಿಯೊಳಂತುಸುರ್ವೆಂ 
ದೇಸಿ ತದ್ಭವಂ ತತ್ಸಮಮಂ (ಜತುನಿ. ೨); ಮಲ್ಲಗಾಳೆಗ ಮಲ್ಲವಾತು 
ಮಲ್ಲಮುರಾಂತಕಂ ತಾನಿವೆಂದು ಸೊಬಗಿಡಿದ ತತ್ಸಮಕೆ ಕನ್ನಡ ಸಕ್ಕದಂ 
ಗಳಲಿ ಕ್ರಮದಿಂದ ತೋರ್ಪುದಾಹರಣೆಯಕ್ಕುಂ (ಕಲ್ಮಕ್ಕ. ೯೪); ವಿಕಾರವನ್ನು 
ಪಡೆಯದೆ ಅಥವಾ . . . ಅತ್ಯಲ್ಪವಿಕಾರವನ್ನು ಪಡೆದ ಸಂಸ್ಕೃತ ಶಬ್ದಗಳಿಗೆ 
“ತತ್ಸಮ” ವೆಂಬ ಹೆಸರು ಬಳಕೆಗೆ ಬಂದಿದೆ. ಆದರೆ ಕೇಶಿರಾಜನು ಅವನ್ನು 
ಸಮಸಂಸ್ಕೃತವೆನ್ನುತ್ತಾನೆ (ಕೈಏಡಿ. ೧೪). 1 ಸಂ. (ತಧ್‌.* ಸಮ)] 

ತತ್ಸವಿತುರ್ವರೇಣ್ಯ (ನಾ). ಗಾಯತ್ರೀ ವಂಂತ್ರವನ್ನು ಜಪಮಾಡು 
ಐವನಂ ; ವೈದಿಕ ಬ್ರಾಹ್ಮಣ : ಅಹಿಂಸಾಲಕ್ಷಣೋ ಧರ್ಮಮೆಂಬುದನೀ 
ತತ್ನವಿತುರ್ವಶೀಣ್ಯರಟ್‌ದರ್‌ (ಸಮಪ, ೩೬೯, ಅನು. 1); (ತತ್ಸವಿತು 
ರ್ವರೇಣ್ಯರೆಂದು ಶ್ರೌತರ್‌) (ಕಮದ. ೭೫ ಪ್ರಯೋ). [ಥಿ ಸಂಸ್ಕೃತದಲ್ಲಿ 
ಇದು ಒಂದು ಪದವಲ್ಲ; ತದ್‌, ಸವಿತುಃ, ವರೇಣ್ಯ ಎಂಬ ಮೂರು 
ಪದಗಳು. ಕೇಶಿರಾಜನ ಪ್ರಕಾರ ಇಂತಹ ಪದಪುಂಜಗಳಂ ಮತ್ತು 
ವಾಕ್ಯಗಳನ್ನು ಕನ್ನಡದಲ್ಲಿ ಲಿಂಗವಾಗಿ ಉಪಯೋಗಿಸಬಹುದು.] 

ತತ್ಸ್ವರೂಪ (ನಾ). ಆ ಸ್ವರೂಪ; ಅದರ ಸ್ವರೂಪ: ತದ್ಗಣಿಕಾ 
:ಭವನಮುವುಂ ತೋಟಿ ನಾಯಕಂ ನಾಗರಕಾದಿಗಳ್ಲಿ ತತ್ಸ್ವ ರೂಪಕಥನ 
ವಿತತನಾಗಿ ಪೋಗಿ (ಶಾಂತಿಪು. 5-70 ವ): ಮಿಗೆ ನುಡಿಯಲಮ್ಮೆನು 
ತತ್ಸ್ವರೂಪವ ತೋಲಬೇಕೆಂದ (ಕುವ್ಕಾಭೀ. ೩-೬೦). 

[ಸಂ. (ತದ್‌ + ಸ್ವರೂಪ) ] 

ತತ್ಸ್ವರೂಪಗುಣ (ನಾ). ಅದಕ್ಕೆ ಸಮಾನವಾದ ಧವರ೯ವುಳ್ಳುದು : 
ಉರುಪಿತ್ತಶೋಕಪಲ್ಲವ ವಿರಚಿತ ಶಯನೀಯಮೆನ್ನ ಮೆಯ್ಕಂ ಹೀನಂ 
ಸ್ಫುರದನಲ ಪ್ರತಿನಿಧಿ ತತ್ತ ಆರೌಪಗುಣಮಕ್ಕುಮೆಂಬುದೆಂದುಂ ಯುಕ್ತಂ 
(ಕವಿರಾ. ೩-೩೭). [ ತತ್ಸ್ವರೂಪ * ಗುಣ] 

ತಥಪಣೆ "ತತ್ತವಣೆ' ನೋ. 

ತಥಾಗತ (ಗಂ). ೧. ಆ ರೀತಿಯಾಗಿರುವ; ಆ ಸ್ಥಿತಿಯಲ್ಲಿರುವ.(ನಾ). ೨. 
“ಬುದ್ಧ : “ ಬುದ್ಧಂ ಸಮಂತಭದ್ರಂ ಸಿದ್ಧಾರ್ಥಂ ಮುನಿ ತಥಾಗತಂ . . 
ಶಾಕ್ಯ ಸುಗತಂ” (ವಸ್ತುಕೋ. ೨-00); ಶೈವಾನ್‌ ಪಾಶುಪತಾಂಸ್ತಧಾಗತ 
ಸುತಾನ್‌ ಕಾಪಾಲಿಕಾನ್‌ (ಎಳ. 11, ೬೬-೭೧; 1129); ಬಾಗುವೆನಾ 
ಸುಗತನಿಗಾತನೆನ್ನ ತಥಾಗತ ಕರುಣಾಳು ಹಿತನಂ (ಸೌನಂದ. ೦೩-೩೭) ; 
ಬತ್ತಿದೆಡೆಗೆ ಚಿಮ್ಮುವ ತೊರೆ ಬರುವದೆಂತೊ ಅಪರಿಹಾರ್ಯ ಅಂತೆ 
ತಥಾಗತನ ಕಾರ್ಯ (ಇಸ್ರಾಂಡಧೃ. ೬೧). ಹಿ. ಜೈನ ಆಥವಾ ಬೌದ್ಧ 
ಭಿಕ್ಷು : ಉಪಾಸಕರಲ್ಲದವರ ಮನೆಯಲ್ಲಿ ತಥಾಗತರು ಭಿಕ್ಷೆಯನ್ನು 
ಗ್ರುಹಿಸುವುದಿಲ್ಲ (ತೀರ್ಥಕ. ೬೩... "ತಥಾಗತಮತ' ಪರಾ. ೪. ಜಿನ. 

{ xo.] 

ತಥಾಗತಮತ (ನಾ). ಬೌದ್ಧ ಮತೆ : ತಥಾಗತಮತಮಂ ತಿರಸ್ಕರಿಸಿ... 
ಲೋಕಾಯತಶಾಕ್ಕಮತಾವಲಂಬಿಯನವಿಲಂಬಿತಂ ಗೆಲಾ (ಕಾಂತಿಪು- 

[ತಥಾಗತ * ಮತ) 


೮-೧೪೭ ವ). 


ತಥಾತಿಥಿ 


ತಥಾತಿಥಿ (ನಾ). ಪೂರ್ವೋಕ್ತ ತಿಥಿ; ಹಿಂದೆ ಹೇಳಿರುವ ದಿವಸ: 
ಈ ವೀರನರಸಿಂಗರಾಯಪುರವನು ನಿಂಮ ಗ್ರಾಮಕೆ ತಥಾತಿಧಿಯಲಾ 
೫ x x ವೀರನರಸಿಂಗದೇವಮಹಾರಾಯರಿಗೆ ಶುಕ್ರುತವಾಗಬೇಕೆಂದು .. . 


ಕೊಟ್ಟೆಉ (ಸೌಇಇ. 1೫-1, ೪೭೮-೦೧೩; ?). [ಸಂ. (ತಥಾ ತಿಥಿ)? 


ತಥಾಸ್ತು. (ಅ). ಹಾಗೇ ಆಗಲಿ; ಆಗಲಿ: ಸರ್ವರಾಜ್ಯವನಾದಡು |: 


ನಿಮಗೆ ಕೊಡಹಡೆವೆನೈಸಲ್ಲದೀಯೊಂದುತೇಜಮಂ ಕೊಡೆನೆಂದು 
ಭೂಪಾಲನು ನುಡಿಯಲು ತಥಾಸ್ತು ಹಡೆದೆಂ ಹಡೆದೆನವನೀಶರೊಡೆಯ 
* * ಎಂದೆಡೆವಿಡದೆ ಹೊಗಳಿ (ಹಶಕಾ. ೮.೩೨); ಅದರ್ಕೆ ಸಿರಿಯರಸಂ 

ತಥಾಸ್ತು, ಎಂದು ಕಳುಪಿದಂ (ರಾಮಾಕ್ಕ. ೧೩-೧೦). 
[P ಸಂಸ್ಕೃತದಲ್ಲಿ ಇದು ಬಂದು ಪದವಲ್ಲ, ವಾಕ್ಯ; ತಥಾ * ಅಸ್ತು] 

ತಥ್ಯ (ನಾ). ನಿಜವಾದಂದು ; ಸತ್ಯ : ಪಾಂಡುತನಯರ್‌ ನಿರ್ದೋಷಿಗಳ್‌ 
ತಥ್ಯವಿಂತು ರಣಸ್ಥಾನದೊಳಿನ್ನೆ ರಟ್ನುಡಿವೆನೆ: (ಪಂಪಥಾ. ೧೩-೯೦): 
ಪಥ್ಯಮುಂ ತಥ್ಮಮುಮಾಗೆ ನುಡಿದು ಸಂಬೋಧಿಸಿದ ಗುರುಗಳ ವಚೋ 
ವಿಸ್ತರಮಂ . . . ಅವಧಾರಿಸಿ (ಸುಕುಮಾ. ೧೨-೧೩ ವ); ತಡವಿದೇತಕೆ 
ತಥ್ಯವನು ಗೋರಕ್ಷ ನೋಡೆಂದ (ಪ್ರಥುಲೀ. ೧೯-೩೩); ನೀನಾಡಿದಿನಿತೆಲ್ಲಮುಂ 
ತಥ್ಮವಹುದು (ಕೈಮಿಥಾ. ೯-೩೧೦); ಪಾಂಡುರಂಗನು ಹೇಳಿದ ಮಾತಿನಲ್ಲಿ 
ತಥ್ಯವಿತ್ತು (ಸಮಜೀ, ೯೬೮), [ಸಂ.) 

ತಥ್ಯಾಂಶ (ನಾ). ನಿಜಾಂಶ ; ಸತ್ಯದ ಅಂಶ: ಇವುಗಳಲ್ಲಿ ತಥ್ಯಾಂಶವು 
ಎಷ್ಟಿದೆ ಎಂಬುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ (ಕರ್ಣಾಅ. ೭). 

[ತಥ್ಯ * ಅಂಶ] 

ತಥ್ಯಾಭಿಯೋಗ (ನಾ). ನಿಜವಾದ ಪ್ರಯತ್ನ,-ಉದ್ಯೋಗ : ಮಳಯ 

ಕೇತು . . . ತನ್ನೆ ಮಂತ್ರಿ ಮುದ್ರಾರಾಕ್ಷಸರಿಗೆ ತಥ್ಯಾಭಿಯೋಗಮಾದೊಡಂ 


೩೨೭೧ 


ಮಿಧ್ಯಾಭಿಯೋಗಮೆಂದು ನಿಶ್ಚೈಸಿ ನಿರ್ವಿಚಾರದಿಂ ನಿರ್ದಾಟಿಸಿ ಕಳೆದೊಡೆ | 


(ಪಂಣತಂ. ೨೪೮೨೧೭), [ ತಥ್ಯ + ಅಭಿಯೋಗ] 
ತಥ್ಯೆ (ನಾ). ಎ ತಥ್ಯ; “ ತಥೈ ಸತ್ಕೋಕ್ತಿ” (ವಸ್ತುಕೋ. ೩೦-೩೩). 
[ ಸಂ. ತಥ್ಯ ] 


ತದಂಗುಟ್ಟಿ (ನಾ). ಒಂದಂ ಊರಿನ ಹೆಸರು (?): ತದಜ್ಜುಟ್ಟಿ 

ಸೋಮಯಾಜಿ ಭಟ್ಟಿಸ್ಮ ಪುತ್ರಾಯ (ಮೈಆರಿ. ೧೯೪೨, ೭೩-೧೦೬ ; 819). 
[?] 

ತದಂಶಕ (ನಾ). ಆತನ ಅಂಶದಿಂದ ಕೂಡಿದುದು ; ಪರಮಾತ್ಮನ 
ಅಂಶರೂಪವಾದುದು : ಸಂದ ವಿಶ್ವಮದಾತ್ಮನಿಗೆ ಬೇರೊಂದು ತೋರಿ 
ದಡುಂ ತದಂಶಕಮೆಂದು ತಿಳಿ (ಗೆಗೆತಾ. ೧೪-೨೦). [ಸ೦.-] 

ತದಕಲ್‌ (ನಾ). ಹೊಡೆತ ; ಪೆಟ್ಟು: “ ತೃಂಹಣಂ, ತೃಂಹಣೀಯಂ, ಈ: 
೨ ತದಕಲ್‌ ” (ಕಾರಕ್ಕೆ. ೨೨೩). 

[ ತದಕ್ಕು (ಆಸದಕ್ಕು) + - ಅಲ್‌] 

ತದಕ್ಕು "ಸದಕ್ಕು' ನೋ. 

ತದಕ್ಕು (ನಾ). ಹೊಡೆಯಂವುದು ; ಬಡಿಯುವುದಂ. ೨. ರತಿಚಾಪಲ್ಯ: 
ಮುದುಕನಾದರೂ ತದಕು ಬಿಡಲಿಲ್ಲ (ಗಾದೆ. [ ಆತದಕ್ಕು? 

ತದಕ್ಕು "ತದುಕ್ಕು' .ನೋ. 

ತದಕುಗ (ನಾ). ಹೊಡೆಯುವವನು : “ತೃಂಹನ್‌, ತೃಂಹಕಃ, ತೃಂಹಃ, 
ಈ ೩ ತದಕುಗಂ” (ಕಾಶಕೃ. ೨೨೫). 

[ ತದಕ್ಕು (ಆಸದಕ್ಕು) + - ಗ್ಯ) 

ತದನಂತರ, (ನಾ). ಅದರ ತರುವಾಯ : ತದನಂತರದೊಳ್‌ ಬಂದು 
(ನೇಮಿಫು. 6-೧೬೬) ; ತದನಂತರದೊಳಾ ಮುರಾಂತಕಂ ಧೃತರಾಷ್ಟ್ರ ಬೂ 
ಕುಂತಿಯರ್ಗಭಿನಮಿಸಿ (ಜೈಮಿಭಾ. ೭-೧೯). [ಸಂ.(ತದ್‌ + ಅನಂತರ) ] 

ತದನಂತರ, "ತದನಂತರಂ' ನೋ. 


ತದಾತನ 


ತದನಂತರಂ, ತದನಂತರ, (ಅ). ಆ ಬಳಿಕ ; ಆಮೇಲೆ: ತದನಂತರ 
ಮಿರದಾಕೆಯನುದಾತ್ತ ಧಾತ್ರೀತನೂಜೆ ಪರಿವಿಡಿಯೆ೧ಳ್‌ ತಂದಿದಿರೊಳ್‌ 
ನಿಜ್‌ಸಿ (ಶಾಂತಿಫು. ೫-೧೨೧): ತದನಂತರಂ ಕಾಯಕ್ಷೇಶಮೆಂಬಾಜನೆಯ 
ತಪಮನೆತ್ತಿಕೆ ೧ಂಡು (ಸುಕುಮೂ. ೪-೮ ವ) ; ತಮ್ಮೊಳಾಳೋಚಿಸಿ ತದನಂತರಂ 
(ಜಗವಿ. ೧-೩೫ ವ)." ತದನಂತರ, : ಮನಸ್ಸಿನ ಅನುಸಂಧಾನದ ರೂಪದಲ್ಲಿ 
ತದನಂತರ ವ್ಯಕ್ತವಾಗುವ ವಿಮರ್ಶವು ಪ್ರತಿಯೊಂದು ಸ್ಥಿತಿಯಲ್ಲಿಯೂ 
ಬೇರೆಯಾಗಿರುತ್ತದೆ (ತತ್ತೃಪ್ರಾ. ೪೪೫). [ ತದನಂತರ, ] 
ತದರಬಂಡಿ . (ನಾ). ಒಂದು ಊರಿನ ಹೆಸರು (?) : ತದರಬಣ್ಣಿ 
ಅಣಿಲೆಯರ ಮಗ ನೆಲ್ಮಲ್ಲ ಅಣಮ್ಮನಳಿಯ ತೊಡುವನಿಕ್ಕಿಸಿ ಸಗ್ಗಿಯಾದಂ 
(ಎಳ. 7೫, ಹೊಸಕೋ. ೦೦೦-೫ ; ಸು. 900). '[?) 
ತದರ್ಥ (ಗು). ನಿರ್ದಿಷ್ಟ ಉದ್ದೇಶಕ್ಕಾಗಿ ಗೊತ್ತುಮಾಡಿದ;_ 
ತಾತ್ಪೂರ್ತಿಕ : “ ತಾತ್ಪೂರ್ತಿಕ; ತದರ್ಥ ” (೩೩ ೩೦€.' ಪತ್ರಿನಿ. ಇ). 
[ ಸಂ. (ತದ್‌ + ಅರ್ಥ) ] } 
ತದರ್ಥನ್ಯಾಯಾಧೀಶ (ನಾ). ನಿರ್ದಿಷ್ಟವಾದ ನ್ಯಾಯವಿಚಾರಣೆಗಾಗಿ 
ನೇಮಕಗೊಂಡ ನ್ಯಾಯಾಧೀಶ : ತದರ್ಥನ್ಯಾಯಾಧೀಶರು (೩೩ ೫೦೦ 
386668. ಪತ್ತಿನಿ. ೩); ನ್ಯಾಯಾಧೀಶರೊಬ್ಬರು ಅವಶ್ಯ ಕಂಡಷ್ಟು ಕಾಲದ 
ವರೆಗೆ . . . ತದರ್ಥನ್ಕೂಯಾಧೀಶ ರೂಪದಲ್ಲಿ ಹಾಜರಾಗಿ ಕೆಲಸಮಾಡು 
ವಂತೆ. ಲಿಖಿತ ಮೂಲಕವಾಗಿ ಬಿನ್ನೆ ಸಬಹುದು (ಭಾಧಾನ. ೬೯). 
` [ತದರ್ಥ * ನ್ಯಾಯಾಧೀಶ] 
ತದರ್ಥಸಮಿತಿ (ನಾ). ನಿರ್ದಿಷ್ಟ ಉದ್ದೇಶಕ್ಕಾಗಿ ರಚಿತವಾದ ಸವಿಂತಿ : 
“ ತದರ್ಥ ಸಮಿತಿ” (44 ೬೦೦ ೦0೫16666. ಪತ್ತಿನಿ, ೩). 
[ ತದರ್ಥ + ಸಮಿತಿ] 
ತದರ್ಧ (ನಾ). ಅದರ ಅರ್ಧದಷ್ಟು ಪ್ರಮಾಣ ; ಅದರ ಅರ್ಧ: 
ಷಟ್ಟದಿಗಾಣಗಜಡಿಯೆರಡಜಲ್ಲಿಯೊಂದೇನಿಯಮಂ ಮೂಜರ್ಕೊಂದು 
ತದರ್ಧಂ (ಥಂದೋಂಬು, ೩-೨೧ ಅಡಿಭ). [ ಸಂ. (ತದ್‌ + ಅರ್ಧ) ) 
ತದರ್ಧಪ್ರಮಿತ (ಗು). ಅದರ ಅರ್ಧದಷ್ಟು ಅಳತೆಯ : ಅದು ಯೋಜನ 
ಶತಮೂಲ ವಿಸ್ತೃತಮುಂ . . , ತದರ್ಧಪ್ರಮಿತೋಪರಿಮತಲವಿಸ್ತಾರ 
ಮುಂ (ಅದಿಪು. ೧೩-೬೯ ವ). [ತದರ್ಧ + ಪ್ರಮಿತ] 
ತದವಸಾನ (ನಾ). ಅದರ ಕೊನೆ, -ಮಂಕ್ತಾಯ : ಪ್ರಿಯಮಿತ್ರೆ 
ಮಜ್ಜನಂಬುಗುವಿನಮಲ್ಲಿರ್ದು ತದವಸಾನದೊಳಶೇಷಭೂಷಣ 
`ಭೂಷಿತೆಯಂ ಪಡಿಯಲಿಂ ಕಾಣಿಸೆಯಂಂ (ಶಾಂತಿಪು. ೯-೧೦೧ ವ). 
[ ಸೆಂ. (ತದ್‌ + ಅವಸಾನ) 
ತದಸು (ಕ್ರಿ). ೧. ಹೊಡೆಯಿಸು ; ತದೆಯಿಸು : ಬಂಟನಾಗಿಹ ಕೃಷ್ಣನಿಂ 
ತದಸಿಕೊಂಡಂಗೆ ಕುಂಠಣಿಯನಾಡಿ (ಏಕೋಪು. ೧೩-೪). ೨. ಸಂಭೋಗಿಸು: 
ಚಲಿಸಿ ಮಾತ್ರವೊಸರ್ವ ತೂತುಗಳಳಿಪಿದವದಿರು ತದಸಿಕೊಂಬಾ ಕುಳಿಗಳು 
ರಜೋದೂಷ್ಯವಹ ರೋಹಿತದ ಕುರುವುಗಳು (ಬಸಪು. ೪೦-೭೦). 
[ ಆತದ್ಯೆ* -ಸ್ಕು) 
ತದಸ್ತು (ಅ). ಅದು ಆಗಲಿ : ನೀವುಂ ಹಸ್ತೋದಕಂಗೆಯ್ದುದನೆ ಭಾಸ್ಕರ 
ಭಟ್ಟ -ದಣ್ಣನಾಯಕಂ ತದಸ್ತುವೆಂದು.. .. ಹಸ್ತೋದಕಂ ಮಾಡಿ ಬಿಟ್ಟರ್‌ 
(ಸೌಇಇ. ಸಸ, ೪೬-೪೨ ; 1072), *ತಥಾಸ್ತು' ಪರಾ. 
[ಐ ಇದು ಸಂಸ್ಕೃತದಲ್ಲಿ ಒಂದು ಪದವಲ್ಲ; ವಾಕ್ಯ : ತದ್‌ + ಅಸ್ತು ] 


| ತದಾತನ (ಗು). ೧. ಆ ಸಮಯದ. (ನಾ). ೨. ಆಗಲೇ ಇರತಕ್ಕುದು ; 


ವರ್ತವತಾನ ಕಾಲದ್ದು : ನೈಮಿತ್ತಕನಂ ಬರಿಸಿ ತದಾತನಮುಮತ್ಮಂತ 
ನೂತನಮುಮಪ್ಪದೊಂದು ಲಗ್ನಮಂ ಪೇಟ್‌ಮೆಂಬುದುಂ (ಕಾಂತಿಪು. 
8-೩೭ ವ). "ಅಧುನಾತನ' ಪರಾ. ೨. - ತದಾತ್ವ: “ತದಾತ್ವಂ 
ತದಾತನಂ ತತ್ಕಾಲಂ ” (ವಸ್ತು ಕೋ. ೧೮-೧೪). [ ಸಂ.) 


ತದಾತ್ವ 


೩೨೭೨ 


ತದಾತ್ವ (ನಾ). ವರ್ತಮಾನ ಶಾಲ; ತತ್ಕಾಲ : “ತತ್ಕಾಲಂ, ತದಾತ್ವಂ-| ' 


ಈ ೨ ಆಗಳೆಯಪ್ಪ ಕಾಲಂ” (ಹಲಾಯು. ೨೦-೧೦೮). [ಸಂ.] 

ತದಾತ್ವಸುಖ (ನಾ). ತಾತ್ಕಾಲಿಕ ಸುಖ ; ವರ್ತಮಾನಕಾಲದ ಸುಖ: 
ಭಾವಿಯೆನಿಸಿರ್ದ ಭೋಗದೊಳಾವುದು ನಿಶ್ಚಯಮತೀತಮದತೀತಮೆ 
ದಲ್‌ ಜೀ[ವಂ] ತದಾತ್ವಸುಖಲವಸೇವೆಗೆ ಕಳವಳಿಪುದದಟಿೊಳೇಂ ಪುರು 
ಳಂಟೇ (ಹಂದ್ರಪು. ೨-೩೬). [ ತದಾತ್ವ * ಸುಖ] 

ತದಾನೀಂ (ಅ). ಆಗ; ಆ ಸಮಯಂದಲ್ಲಿ. [ಸಂ.] 

ತದಾರಭ್ಯ (ಅ). ಆಗಿನಿಂದ; ಅಂದಿನಿಂದ. [ಸಂ. (ತದ್‌ + ಆರಭ್ಯ)] 

ತದಿಕು (ತದುಕ್ಕು' ನೋ. 

ತದಿಗಿಣ (ನಾ). ಸಂಗೀತ, ನೃತ್ಯಗಳಲ್ಲಿ ತಾಳವನ್ನು ಸೂಚಿಸುವ ಒಂದಂ 
ಅನುಕರಣ ಪದ. "ತದಿಗಿಣಿಸು' ಪರಾ. 

ತದಿಗಿಣಿಸು (ಕ್ರಿ). ಕುಣಿ; ನರ್ತಿಸು : ಹವಿಂಗ್‌ ಬರ್ಡ್‌ ಎಂಬ 
ಹೂಗುಬ್ಬಿಯು ಹೂವಿನ ಒಳಗೆ ತನ್ನ ನೀಳ ಚುಂಚನ್ನು ನೀಡಿ ಜೇನನ್ನು 
ಹೀರುವ ತನಕ, ಅದೇ ಸ್ಥಳದಲ್ಲಿ ತದಿಗಿಣಿಸಿ (Flutter) ಹಾರುವುದುಂಟು 
(ಲಾಲಪ್ರ. 111, ೦೫೦೩). [ತದಿಗಿಣ * - ಇಸ್ಕು] 

ತದಿಗಿಲು "ತದಂಕಿಲು' ನೋ. 

ತದಿಗೆ (ನಾ). ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ನಂತರದ ಮೂರ 
ನೆಯ ದಿನ ; ಪಕ್ಷದ ಮೂರನೆಯ ದಿನ; ತೃತೀಯೆ : ನಿಮಗಕ್ಷಯ 
ದಾನಮಕ್ಕೆಂದು ಪುಣ್ಮದಿನಂ ವೈಶಾಖಶುದ್ಧ ತದಿಗೆಯಕ್ಷತೃತೀಯೆಯೆಂಬ 
ಪುಣ್ಯದಿನಮಾಯನ್ತು (ಜಾವುಂಪು. 8೬-೨೭) ; ಯಕಾರಕ್ಕೆ ಗಕಾರಂ . . . 
ದ್ವಿತೀಯಾ-ಬಿದಿಗೆ ; ತೃತೀಯಾ-ತದಿಗೆ (ಕಮದ. ೨೩೯ ಪ್ರಯೋ): ಆ 
ಪಕ್ಷಂಗಳೊಳಗೆ . .. ಕುಬೇರನೇ ದೇವತೆಯಾಗುಳ್ಳ ತದಿಗೆ... ಚಂದ್ರ 
ನಧಿದೇವತೆಯಾದಪೌರ್ಣಿಮೆಯೆನಿಪ ಶುಭಾಶುಭರೂಪವಾದ ಹದಿನೈದು 
ತಿಥಿಗಳುಳ್ಳದ್ದೇ ಶುಕ್ಲಪಕ್ಷ (ವಿವೇಕ. ೩೨೦). [ «ಸಂ. ತೃತೀಯಾ] 

ತದೀಯ (ಗು). ಅವನಿಗೆ ಸಂಬಂಧಿಸಿದ ;: ಆ ವ್ಯಕ್ತಿಯ ; ಅದರ; 
ಅವರ : - ತದೀಯ ಕರ್ಣಾಭ್ಯರ್ಣವಂ ಪೊರ್ದಿ. (ಜಗವಿ: ೨-೪೨ ಪ) ; 
ತದೀಯಾಂಬುಜಪದಮಂ ತನ್ನ ,ಶಿರೋಂಬುಜದಿಂದರ್ಟಿಸಲ್‌ ಪರಿಚ್ಛೇದಿ 
ಸಿದಂ (ಯಶೋಡ್ನ ೪-೪೪). [ಸಂ.'] 

ತದುಕ "ತದಂಕ್ಕು' ನೋ. 

ತದುಕಿಲು, ತದಿಗಿಲು (ನಾ).: ಒಂದು ಬಗೆಯ ವಂಠ ವಂತ್ತು ಅದರ 
ಕಾಯಿ: ನೆಲ್ಲಿ ಹೇರಳೆ ನಿಂಬೆ ಮಾಗಾಯಲ್ಲ ಮೆಣಸೇಲಕ್ಕಿಗರೆಯೆಳ 
ಬೆಲ್ಲವತಮಂಬಟೆಯ ತದುಕಿಲಸುಂಡೆ. . . ಗುಳ್ಳ ತಿಂತ್ರಿಣಿಯುಪ್ಪು ಗಾಯಿ 


ಗಳೆಲ್ಲ ಸುವ್ಹಾರಿಯರು ಬಡಿಸಿದರು (ಅನಂರಾ, ೬-೨೫-೩೮). ತದಿಗಿಲು* | 


ಆಲವರಳಿಯ ಅತ್ತಿ ಕಿತ್ತಳೆ ಜಾಲ. ತದಿಗಿಲು . 
` ಲೀಲೆಯೊಳು ಮನವೊಪ್ಪಿತು (ಗೋಹಾಡು. ೦-೫). 

ತದುಕು, "ಸದಕ್ಕು' ನೋ. 

ತದುಕ್ಕು, ತದಕ್ಕು,' ತದಿಗು, ತದುಕ (ನಾ). ಒಂದು ಬಗೆಯ ಮರ; 
ಆನೆಬೇಲ ; ಸಲ್ಪಕೀವೃಕ್ಷ : “ಗಜಭಕ್ಷ್ಮಾ, ಸುವಹಾ, ಸುರಭೀ, ರಸಾ, 
ಮಹೇರಣಾ, ಕುಂದುರುಕೀ, ಸಲ್ಲಕೀ, ಹ್ರಾದಿನೀ `ಈ ೮ ತದುಕು” 
(ನಾಚಿರಾ, ೦೧೦) ; ಕುದಿಯಿಸುವುದೆಣ್ಣೆಯಂ ಮುಂ ತದುಕಿಂ ಗುಗ್ಗುಳದಿನಕ್ಕೆ 
- « « ತವಕ್ಷೀರದಿನಕ್ಕಾ ತೈಲದೊಂದು ಕಾಳಿಕೆ ಕಿಡುಗು೦ (ಲೋಕೋಪ. 
೭-೧೩); ಮಾಗುಳಿ ಬಿದಿರ ಕಳಿಲೆ ಪೊಸ ತದುಕಂಬಟೆಯ ಕಾಯ್ಗಳಿಂದ 
'ಸಮೆದೊಪ್ಪುವುಪ್ಪಿನ ಕಾಯ್ಗಳಂ ಮಾಳ್ಪುದು (ಸೂಪಶಾ. &-೧೬) ; ಆನೆ 
ಎಂಡತ್ತಲೊಂದೆಸೆಯ ಆನಂದ ಮಿಗೆಯಾಡುತಿರ್ದುವು ತದುಕಿನ ಕಾನನ 
ದೊಳು ಮೇವುಗೊಳುತ . (ನಾಗಳು. ೦೩-೦೬೭). ತದಕ್ಕು: “ ಸಲ್ಲಕೀ, 
ಗಜಪ್ರಿಯಾ-ಈ ೨ ತದಕು” (ಹಲಾಯು. ೩೩-೪೬) ; ತದ[ಪಾಕಾಂ. ದು]ಕಿನ 


ಎ: ಬಿದಿರು ಬೂರಗ 
[ <ತದುಕ್ಕು] 


38 


20 


80 


40 


46 


ತದೇಕಚಿತ್ತ 
ತಾಳ ತೆಂಗಿನ ತಳಂಕಿನ ತುಂಬುರ ಚಿಲ್ಲ ಬೆಲ್ಲವತ್ತದ . . . ಮರಂಗಳ 
ಕೊಂಬುಗಳ" (ಲೀಲಾವ, ೬-೨೬) ; (ಹೂಹಿಸು. ೩-೨5 ನೋ) ; ಹುಣಿಸೆ 


ತೆದಕು ತುಂಬುರು ಚೆಳಲ್‌ ಬೆಲ್ಲವತ್ತ . . . ಚನ್ನಂಗಿ ಮೊದಲಾದ 
ವೃಕ್ಷಂಗಳಿಂ ವನಮೆಸೆದುದು (ಜಲಫು. ೫೩-೦೮). ತಿದಿಕು: ಪುಳಿಗೂಟಿಂ 
ತದಿಕಿನ ಕೆಂದಳಿರಂ ಪಾಲ್ಗೆನೆಯನೆಳೆಯ ಪುಲ್ಲಂ ... ತಂದು ಪೊರೆವುದುಂ: 
ಗಜಶಿಶುವಂ (ಧರ್ಮಾಮೃ. ೧೨-೧೨೯) ; ಬೇಲ ಬೇವಿಬ್ಬಡಲೆ ತೇಗರುಠಾಳ 
`ತಂಡಸ ತಡ ತುಗ್ಗಿಲು ತದಿಕು ತಪಸಿಗಳ . ,. ತಮಾಲ ತರು ಮೊದಲಾದ 
ವನಭೂಜಾಳಿಯಲಿ .ಹೂಳಿದರಕಂಪನನಸಮರಣರಥವ (ತೊರರಾ. 
ಮಾದಲ ಮಾವು ತದಿ[ಫಾಣಾಂ. ದು]ಕಿನೆಳೆಗಾಯಿಕ್ಕಿ 
ವೊಗ್ಗರಿಸಿಯರ್ಧಮಂ ಬಿದಿರ ನಳಿಗೆಯೊಳಿಕ್ಕಿಯರ್ಧಮಂ ನೇತ್ರಜೊಳು 
ಕಟ್ಟಿ ಶೈತ್ಯಂ ಮಾಳ್ಪುದು (ಸೂಪಕಾ. 3-೪೭). ತೆದುಕ: ಹಾಲೆ ಹಲಸು 
. ಜಾಲ ತದುಕ ಅರನೆಲಿಮೇಲೆನಿಸುವ ಮಾವು ಆಲದಮರಗಳ 
ಸಾಲೆಸದಿಹವು ಅಲ್ಲಲ್ಲಿ (ಮಾದೇಸಾಂ, ೧-೫೧). 
ತದುಕಿನಧೂಪ - ಒಂದು ಬಗೆಯ ಧೂಪ; ಹಾಲುಮಡ್ಡಿ; 
“ ತುರುಷ್ಕಃ, ಪಿಂದಕಃ, ಸಿಲ್ಲಃ, ಯಾವನ -ಈ ೪ ತದುಕಿನ ಧೂಪ. 
ಮಡ್ಡಿಯ ಧೂಪವೆಂದೂ ಎಂಬರು” (ನಾಚಿರಾ. ೧೦೪). 
ತದುಕುಗಾನು (ನಾ). ತದಂಕಿನ : ಮರಗಳಿರುವ ಕಾಡ್ಮು-ಅಡವಿ ; 
`ಸಲ್ಲಕೀವನ:ಮಂಂತೊಂದು ತದುಕುಗಾನೊಳು ಹೇರಾನೆಯ ತಿಂಥಿಣಿಯನು 
ಕಂಡನಾಗ (ಶ್ರೀಪಾಲ. ೭-೪೨). [ ತದುಕ್ಕು * ಕಾನು (ಕಾನ್‌) ) 
ತದುಕ್ತ (ಗು). ಅದರಲ್ಲಿ ಹೇಳಿದ; ಆ ವಿಷಯಂದಲ್ಲಿ ಹೇಳಿರುವ : 
ಓರ್ವಂ ಪಾರ್ವಂ ಬಂದು ತೀರ್ಥಯಾತ್ರಾಫಲಮಂ .ತೆದುಕ್ತವಿಧಿಯಂ 
ನಿಜ ತಿಳಿಪಿ ಮಾಯಮಹಿದೊಂದು ಕನಸಂ ಕಂಡು (ರಾಮಾರ್ಯ. ೭೫-೧೬). 
[ ಸಂ. (ತದ್‌. + ಉಕ್ತ) 
ತದುಗತ (ಗಂ). ತದ್ಗತ ೧: ತದುಗತವಾಗಿ ನಿರಂತರ ನಿಜಲಿಂಗದಿ 
ಪರಮಾನಂದವನೆಯ್ದಿ (ಶಿವಗೀ.. ೪೦೮) ; ಜಗದ ಕಣ್ಣಿಗೆ ಮಾಯದ ಮಂಜ 
ಕವಿಸಿ ನಿಜಪದದಲ್ಲಿ ತದುಗತನಾದ (ಕರಡ, ೩೪೯). 
[ ಆಸಂ. ತದ್ಗತ) 
ತದುಪಾಂತ (ನಾ). ಅದರ ಪಕ್ಕ,-ಸವಿತಾಪ: ಮತ್ತಂ ತದುಪಾಂತದೊಳ್‌ 
(ಕಾಂತಿಪು, ೧-೬೦ ವ); ತದುಪಾಂತ ಸಮಯದೊಳನ್ಯತರ ವೇದನೀಯ 
ನೇವಗತಿ . , . ಎಂಬೆಟ್ಟತ್ತೆರಡುಂ ಪ್ರಕೃತಿಗಳಂ ದೂರೀಕೃತಂ ಮಾಡಿ 
(ಪೇಠಾಮಾ. ೧೬-೮೦ ವ) : ಅಧರವೋಷ್ಠ ದಂತವಾಸಂ ತಡುಪಾಂತಮಂತದು 
ಸೃಕ್ವಾಭಿಧಾನಂ (ವಸ್ತುಕೋ, ೬೯-೧೫). [ ಸಂ. (ತದ್‌ + ಉಪಾಂತ) ] 
ತದುಭಾಗ (ನಾ). ಅದರೆ ಭಾಗ; ಆ ಭಾಗ: ಗಿರೀಂದ್ರ ವನಾಂತರದ 
ಪುಣ್ಮಾಗಣಿತ ತೀರ್ಥ ೦ಗಳೊಳು ತದುಭೂಗ[ಪಾಠಾಂ. ತದಾ ್ಸಿಗಪುಣ್ಮಾಯತನ 
ಗಣ್ಯಸ್ಥಾನ ಭೂಮಿಯಲಿ (ಬಸಪು. ೧೯-೩೨), [ ಎಸಂ. ತದ್ಭಾಗ ] 

ತಡೆ, "ಸದ್ಮೆ' ನೋ. 
ತದೆ, (ನಾ). ಬಡಿತ ; ಹೊಡೆತ ; ಪೆಟ್ಟು: ಅವರಾತಂಗಮಾತನೊಂದು 
ತದೆಗಂ ಬೆಂಗೊಟ್ಟಂತುವಿಂತುಮೋಡಿ ತಮ್ಮೊಡೆಯಂಗಿಂತಿದಂ ಪೇಟ್ವುದುಂ 

(ರಾಮಾಶ್ಮ. ೦೫೪-೩). [ ತದ) 
ತದೆವಡೆ (ಕ್ರಿ). ಏಟು ತಿನ್ನು: ಊರ ಸೀರೆಗಸಗಂ ತದೆವಡೆದನೆನಿಪ್ಪ ನಾಡನುಡಿ 
(ಅರ್ಥನೇ. ೮-೭೯). [ತದ್ಯೆ * ಪಡೆ] 
ತದೇಕಚಿತ್ತ (ನಾ). ೧. ಅದರಲ್ಲೇ ನೆಟ್ಟ ಮನಸ್ಸು. ೨. ಅದರಲ್ಲೇ 
ನೆಟ್ಟ ಮನಸ್ಸುಳ್ಳವನು ; ತನ್ಮಯಂವಾದ ಮನಸ್ಸುಳ್ಳವನಂ : ಮೊಕ 
ದ್ಹಮೆಗೆ ಸಂಬಂಧಿಸಿದ ಕಡತವನ್ನು ಬಿಚ್ಚಿಕೊಂಡು ತದೇಕಟಿತ್ತನಾದನು 
(ಪುನರು. ೩೬೪) ; ತದೇಕಚಿತ್ತನಾಗಿ ನನ್ನ ವಾಚನವನ್ನು ಕೇಳುತ್ತ ಕುಳಿತ 
(ದೀಪಹ. 11, ೪). [ಸಂ. (ತದ್‌ + ಏಕಚಿತ್ತ)] 


೬-೧೮-೧೮) ; 


ತದ್ದತ 
ಗ 


ತದ್ಗತ (ಗು). ೧. ಅದರಲ್ಲಿ ಮಗ್ನನಾದ,-ಆಸಕ್ತನಾದ,-ಶ್ರದ್ಧೆ ಯುಳ್ಳ. 
(ನಾ). ೨. ಲೀನನಾದವನು ; ಐಕ್ಯಹೊಂದಿದವನು : ಕೂಡಲ 
ಸಂಗಮದೇವನಲ್ಲಿ ತದ್ಗ ತನಾ[ಪಾಠಾಂ. ವಾ]ದೆನಯ್ಕ್ಮಾ (ಬಸವ. ೮೪೫). 
ತದ್ಗ ತಮಾಗು ಎ ಐಕ್ಕವಾಗು ; ಲೀನವಾಗು ; ತನ್ನಲ್ಲಿ ತಾನು ತದ್ಗತ 
ಮಾಗಿಪ್ಪ ಶಿವಯೋಗಿಗೆ ಭಿನ್ನವಿಲ್ಲ ನೋಡ (ಕರಡ. ೩೬೦). 
[ ಸಂ. (ತದ್‌ + ಗತ) 
ತದ್ದುಣ (ಗು). ೧. .ಆ ಗುಣವುಳ್ಳ. (ನಾ). ೨. ಅದರ ಅಥವಾ ಆ 
ವ್ಯಕ್ತಿಯ ಗಂಣ “ಲಕ್ಷಣ. ೩.ನತದ್ದು ಣಾಲಂಕಾರ: ಅತಿ ಬಹುಲಸ್ಥಿತಿ 
ಯಿಂ ಸಂಗತಗುಣಮವಿಭೇದಿಯಾಗೆ ತದ್ದು ಣಮೆನಿಕುಂ (ಕಾವ್ಯಾವ. ೭೪೬). 
[ ಸಂ. (ತದ್‌ + ಗುಣ) ] 
ತದ್ಗುಣಾಲಂಕಾಥ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು: 
ಒಂದು ವಸ್ತು ತನ್ನ ಗುಣಮಂ ಬಿಟ್ಟುಪೆಅತೊಂದಅ ಗುಣಮಂ ಪಡೆಯೆ 
ಯದು ತದ್ಗುಣಾಲಂಕಾರಮೆನಿಪುದು ಎಂತೆನೆ:-ಮುತ್ತಿನ ಸರಮಂ ಕೆಂದಳ 
ದೊತ್ತಿನೊಳಿಟ್ಟೆಅಗಿ ನಿನಗೆ 'ಸಾಮಂತನೃಪರ್‌' ಮತ್ತದನೆ ಪದ್ಮರಾಗಂಗೆ 
ತ್ತಚ್ಚರಿವಡುವರ್‌ (ಅಪ್ಪತಿ. ೧೦೮-೨೦) ; ಯಾವುದಾದರೂ ಒಂದು ವಸ್ತು 
ತನ್ನಗುಣವನ್ನು ಬಿಟ್ಟು ಮತ್ತೊಂದು ವಸ್ತುವಿನ ಗುಣವನ್ನು ಪಡೆಯಿತೆಂದು 
ವರ್ಣಿಸುವುದು ತದ್ಗುಣಾಲಂಕಾರ (ಕೈ ಏಡಿ. ೨೮೭). 
[ತದ್ದುಣ + ಅಲಂಕಾರ] 
ತದ್ದಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀಮತ್ತದ್ಧಯ್ಯ ಮಾಖಣ್ಣ 
ಭಟ್ಟುರರ್ಗ್ಗೆ ವಿದ್ಕಾದಾನಗೊಟ್ಟ ಮಣ್ಣು ಬಟ್ಟಿವಾಳಯ್ಗಣ್ಣುಗಂ (ಎಕ. 
೪, ಅರಳ. 3೪-೭; ಸು. 900), [ತದ್ಧ ? + ಅಯ] 
ತದ್ದರ (ನಾ). ಒಬ್ಬಾತನ ಹೆಸರು: ಮತ್ತರ್ನೂಅಯ್ಯತ್ತದಜ , ಚತು 
'ರಾಘಾಟದ ಸೀಮೆಯಾವುದೆಂದರೆ ತದ್ಮರಪೊಲದ ಬಡೆ! ಪೊಲದ 
ಸಂದಿನಲೀಶಾನ್ಮದ ಗುಡ್ಡೆ . . .. ಅಲ್ಲಿಂ ಬಡಗಲು ಸೀವಟ್ಟದ ತದ್ಧರಪೊಲದ 
ಸಂದಿನಲು ವಾಯವ್ಯದ ಗುಡ್ಡೆ (ಸೌಇಇ. 2%, ೦೮-೩೭, 980). , [?] 
ತದ್ದಲು (ನಾ). ಬೇಲಿ ಮೊದಲಾದವುಗಳಿಗೆ. ಇಡುವ ಮುಳ್ಳಿನ 
ಬಾಗಿಲು ; “ಕುರಿಯ ರೊಪ್ಪಕ್ಕೆ ಅಥವಾ ಹುಲ್ಲುಕೊಪ್ಪಲು 
ಮುಂತಾದುವುಗಳ ಬಾಗಿಲಿಗೆ ಇಡುವ ಬಿದಿರಂವರಿಳ್ಳಿನ ಆಥವಾ 
ಸೋಗೆಯ ಬಾಗಿಲು.” (ನನ್ನೂ ರು. ಬಪೃಣ) ; ಹುಲ್ಲನ್ನು ತಿಂದು 
ಬಾಯಾರಿದ ಕುರಿಮರಿಗಳು ತದ್ದಲಿನ ಆ ಕಡೆ (ನನ್ನೂರು. ೧೫. "ತಡಮೆ? 
ಪರಾ. [?:] 
ತದ್ದ ವಾಡಿ “ತರ್ದವಾಡಿ' ನೋ. 
ತದ್ದಿನ (ನಾ). ೧. ಆ; ದಿನ: ಸುರೆ ಮಾಂಸವ ಭುಂಜಿಸುವ ತದ್ದಿನವೇ 
ದೋಷದಿನ (ಆದವ. ೯೪-೧೫೬). ೨. ಶ್ರಾದ್ಧ ; ತಿಥಿ: ಕುಂತಿಯ ಪತಿಯ 
ತದ್ದಿನ ಕಾಲ ಬಂದುದು ಕೃ ಷ್ಣ ನಿರುತಿರೆ ತದ್ರ ರ್ವನಂಗಳಲಿ(ಕುವ್ಮಾ ಅ.ಓರಿಇ. ೩-೦೧); 
ತದ್ದಿ ನಕೆ ಮುದಿವಸದೊಳ್ಳೆ ! ್ಲು -ಓಬಹೆನಪಾತ್ರಂಗೆ (ಜೈಮಿಭಾ, ೧೦-೨೬). 
P ಶ್ರಾದ್ಧವು ಅಮಂಗಳವಾಚಕವೆಂದು ಹೀಗೆ ಪ್ರಕಾರಾಂತರದಿಂದ 
ಹೇಳಲ್ಪಡುತ್ತ ದೆ. [ಸಂ. (ತದ್‌ + ದಿನ)] 
ತದ್ದು "ತರ್ದೂ',ನೋ. 
ತದ್ಭರ್ಮ (ಗು). ೧. ಆ ಕೆಲಸವನ್ನುಳ್ಳ 
ಕೆಲಸ. [ಸಂ. (ತದ್‌ * ಧರ್ಮ) ' 
ತದ್ಧಿತ (ಗಂ). ೧. ಅದಕ್ಕೆ ಹಿತವಾದ. (ನಾ). ೨. [ವ್ಯಾಕ] ಧಾತುವಲ್ಲದ 
ಪ್ರಕೃತಿಗಳಿಗೆ ಸೇರಿ ವಿಶಿಷ್ಟವಾದ ಅರ್ಥವನ್ನು ಸೂಚಿಸಂವ ಪ್ರತ್ಯಯ: 
ಚರಮಸ್ವರಕ್ಕೆ ಚರಮಾಕ್ಷರಕಕ್ಕುಂ ಲೋಪಮಗ್ರದೊಳ್‌ ತದ್ಧಿ ತಮೊಂದಿರೆ" 
(ಕಮದ. 3೦೯) : ಮಿಕ್ಕ ಪ್ರಕೃತಿಗಳ ಮೇಲೆ ಸೇರುವ ಕೆಲವು ಪ್ರತ್ಯಯಗಳಿಗೆ 
ತದ್ಧಿತಪ್ರತ್ಕಯಗಳೆಂದೂ . . . ಹೆಸರಿದೆ (ಕೃಪಡಿ. ೧೫). ೩. [ವ್ಯಾಕ] 


(ನಾ). ೨. ಆ ಧರ್ಮ; ಆ 


೩೨೭೩ 


ತದ್ಭವ 


ತದ್ಭಿತಪ್ರತ್ಯಯ ಸೇರಿ ಆದ ನಾಮಪದ : ಗಣನಾವಿಶೇಷ ಪರಿಪೂರಣ 

ಡೊಳಮನಿತಿನಿತೆನಿತ್ತು ಶಬ್ದಂಗಳ ಪೂರಣದೊಳಮನೆಯ ಪ್ರತ್ಯಯ 

ಮೊಣರ್ದು ಸಮಂತೊಂದಿ ತೋಟುಗುಂ ತದ್ಧಿ ತದೊಳ* (ಕಾವ್ಯಾವ. ೩೬೮). 
[ಸಂ.7 


6 ತದ್ಧಿ ತಾಂತ (ನಾ). [ವ್ಯಾ ಕ] ತದ್ಧಿ ತಪ್ಪ ್ರತ್ಯಯಗಳು ಸೇರುವುದರಿಂದ 


10 


16 


20 


96 


80 


46 


ಉಂಟಾಗುವ ಪದ: ಮಿಕ್ಕ ಪ್ರಕ್ಕ ತಿಗಳ ಮೇಲೆ ಸೇರುವ ಕೆಲವು 
ಪ್ರತ್ಮಯಗಳಿಗೆ ತದ್ಧಿ ತಪ್ಪ ಶ್ರತ್ಯಯಗಳೆಂದೂ ಇವುಗಳಿಂದ ನಿಷ್ಟನ್ನವಾದ 
ಶಬ್ದಗಳಿಗೆ ತದ್ಧಿ ತಾಂತಗಳೆಂದೂ ಹೆಸರಿದೆ (ಕೈಏಡಿ. ೦೫). 
ತದ್ಧಿತಾಂತ ನಾಮನಾವಂ ಪ್ರಕೃತಿಯ ಮೇಲೆ ತದ್ಧಿ ತಪ್ರತ್ಯಯವು 
ಸೇರಿ ಆಗಂವ ಪದ: ನಾಮಪ್ರಕೃತಿಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ಬೇರೆ 
ಬೇರೆ-ಪ್ರತ್ಮಯಗಳು ಸೇರಿ ತದ್ಧಿ ತಾಂತನಾಮಗಳಾಗುತ್ತವೆ (ಮಧ್ಯಮ. ೧೩೬). 
ತದ್ಧಿತಾಂತ ಭಾವನಾಮ ಶದ್ಧಿತಪ್ರತ್ಯಯ ಸೇರಿ ಸಾಧಿತವಾದ 
ಭಾವನಾಮ : ಭಾವವನ್ನು ಎಂದರೆ ವಸ್ತುಧರ್ಮವನ್ನು ತಿಳಿಸುವ ಕೆಲವು 
ತದ್ಧಿ ತಪ್ರತ್ಕಯಗಳು ಸೇರಿದರೆ ತದ್ಧಿ ತಾಂತಭಾವನಾಮಗಳಾಗುತ್ತವೆ 
(ಕೈ ಏಡಿ. ೦೯); ಭಾವನಾಮಗಳಲ್ಲಿ ಧಾತುಗಳಿಂದ ಹುಟ್ಟತಕ್ಕವುಗಳಿಗೆ 
ಕೃದಂತಭಾವನಾವಂಗಳಿಂದೂ, ನಾಮಪ್ರಕೃತಿಗಳಿಂದ ಹುಟ್ಟತಕ್ಕವುಗಳಿಗೆ 
ತದ್ಧಿತಾಂತ ಭಾವನಾಮಗಳೆಂದೂ ಹೆಸರು (ಮಧ್ಯಮ.೧3೯). ತದ್ಮಿತಾಂತಾ 
ವ್ಯಯಎನಾವಂಪ್ರಕೃತಿಯ ಮೇಲೆ ತದ್ಧಿ ತಪ್ರತ್ಯಯಂವು ಸೇರಿ ಆಗಂವ 
ಅವ್ಯಯ : ತದ್ಧಿತಾಂತಾವ್ಯಯಗಳು - () ಸಾದೃಶ್ಶಾರ್ಥದಲ್ಲಿ . . 
ವೊಲ್‌, ಅಂತೆಪೋಲ್‌, ಅಂತಿರೆವೋಲ್‌ ಎಂಬ ಪ್ರತ್ಯಯಗಳು ಬರುವುವು 
ಹರಿವೊಲ್‌, ಇಂದ್ರಂಬೋಲ್‌. (1) ಒಂದು ಮೊದಲಾದ 
ಸಂಖ್ಯಾವಾಚಿಗಳಿಗೆ ಆವೃತ್ತಿ ಎಂಬರ್ಥದಲ್ಲಿ ಮೆ ಸೇರುವುದು-ಬರ್ಮೆ, 
ಇರ್ಮೆ, ಸಾಸಿರ್ಮೆ (ಕೈಏಡಿ. ೩೨). [ ತದ್ಧಿ ತ + ಅಂತ್ಯ) 
ತದ್ಬಲ, ತದ್ಬಳ (ನಾ). ೧. ಒಂದು ಬಗೆಯ ಬಿಲ್ಲಂ : ದಂಢಾಸನಂ ತೀರಿ 
ಸಡಲ. ಳ]ಮೆಂದು ಬಿಲ್ಲ ಭೇದಂಗಳಕ್ಕು” (ಮಂಗರಾ. ೮೬-೩೩). 
"ಶೀರಿ' ಪರಾ. ತದ್ಬಳ: ೨. ಒಂದು ಬಗೆಯ ಬಾಣ: “ ತೀರೀ 


ತದ್ಬಳಃ . . . ಅಂಬಿನ ಭೇದಂಗಳು ” (ಹೆಲಾಯು. ೭೭-೩೧೩). [ಸಂ.] 
ತದ್ಬಳ "ತದ್ಬಲ' ನೋ. 
ತದ್ಭವ (ಗಂ). ೧. ಅದರಿಂದ ಹುಟ್ಟಿದ - ಉಂಟಾದ; ಆದರಲ್ಲಿ 


ಹುಟ್ಟಿದ ; ಅಲ್ಲಿಯ : :  ಗೃಹೋಪಕಂಠವನಭೂಜಮೆ ಕಲ್ಲಮಹೀಜ 
ದೊಪ್ಪಮಂ ತಳೆಯೆ ಧನಾಢ್ಯ ದಂಪತಿಯೆ ತದ್ಭವ ಡಂಪತಿಯಂದಮಂ 
ಪ್ರದುಂಗೊಳಿಸೆ ಪುರಂ ವಿರಾಜಿಪುದು ದೇವಕುರುಪ್ರತಿಮಾನಮೆಂಬಿನಂ 
(ಜಂದ್ರಪು. ೦೧-೭೨). (ನಾ). ೨. ಅದರಲ್ಲಿ ಹುಟ್ಟಿದುದು ; ಅಲ್ಲಿ ಜನ್ಮ 
ತಾಳಿದುದಂ : ಅವಜ ವಿಪರ್ಯಯವೃತ್ತಿ ಪ್ರವಿಭಕ್ತ ವಿಕಲ್ಪಮಕ್ಕು 
ಮುತ್ತರಮಾರ್ಗಂ ಸವಿಶೇಷ ಗುಣಮನತಿಶಯಧವಳೋಕ್ತಿಕ್ರಮದಿ 
ನಟ್‌ಪುವೆಂ ತದ್ಭವದೊಳ್‌ (ಕವಿರಾ. ೨-೩೫): ಕರಚರಣ ಸಮಾಯೋಗದೆ 
ಕರಣಂ ನೂಜಕಿಂಟು ತದ್ಭವಂಗಳ್‌ ಮೂವತ್ತೆರಡಂಗಹಾರವೆಸೆದುವು 
ಸರೋಚಕಂಗಳ್‌ ಸುಚಾರಿಗಳ್‌ ಸುರೆಪತಿಯಾ (ಅಜಿಪು ೩-೮). ೩, ಆ ಜನ್ಮ; 
ಪೂರ್ವಜನ್ಮ : ಇನ್ನೆನ್ನ ನಿನ್ನ ತದ್ಭವ ಸಂಬಂಧದ ಬಂಧುರಲಂಬ 
ಪ್ರಾರಂಭಮಂ ಕೇಳ್ವೆಯಪ್ಪೊಡೆ (ಶಾಂತಿಪು. ೭-೮3 ವ್ರ; ಜಾತಿಸ್ಮರೆಯಾಗಿ 
ತದ್ಭವಪ್ರತ್ಕಯಂದಿಂ ಭವಸ್ವರೂಪಮಂ . . . ಕೇಳ್ದು ತಿಳಿದು (ಸುಕುಮಾ. 
೪-9 ವ). ೪. (ವ್ಯಾ ಕ] ಸಂಸ ಸೈತದಿಂದ ಅಥವಾ ಪ್ರಾಕೃತದಿಂದ 
ಹುಟ್ಟಿದ ಅಪಭ್ರಂಶ ಶಬ್ದ ಸಕ್ಕದದ ತದ್ಭವಂಗಳ ಲಕ್ಕಣಮಂ 
ಕನ್ನಡಕ್ಕೆ ಲಕ್ಷಿಸಿ ಪೇಟಿಕ್ಟಿಂ (ಕಮದ. ೨೫೩) ; ವಿಕಾರವನ್ನು ಪಡೆದ ಸಂಸ್ಕೃತ 
ಶಬ್ದಗಳಿಗೂ ವಿಕಾರವನ್ನು ಪಡೆದ ಅಥವಾ ಪಡೆಯದ ಪ್ರಾಕೃತಶಬ್ದಗಳಿಗೂ 
| ತದ್ಭವ ' ವೆಂಬ ಹೆಸರಿದೆ (ಕೈಏಡಿ. ೧೪). [ಸಂ. (ತದ. ಭವ) ] 


ತದ್ಭಾವ 


ತದ್ಭಾವ (ನಾ). ೧. ಅದರ ಭಾವ; ಅದರ ಪರಿಣಾಮ: “ತಳ್ಳು - 
ಅನುಲೇಪನೇ, ತದ್ಭಾವೇ ಚ(ಪ್ರಕಾಶ)” (ಕಮಧಾ). ೨. ಅದರ ಸ್ಥ ಭಾವ. 
೩. ಒಂದು ಇನ್ನೊಂದಾಗಿ ಮಾರ್ಪಡುವುದು: ಉತ್ಪಾದ ತದ್ಭಾವ, 
ಪರಿಣಾಮ, ಅವಸ್ಥೆ, ಆಕಾರ ಎಂಬೀ ಪದಗಳು ಏಕಾರ್ಥಕಗಳು 
(ಹಿಂಡಸಾ. ೭೮). [ಸಂ, (ತದ್‌ + ಭಾವ) ) 
ತದ್ರೂಪ (ನಾ). ೧. ಅದರ ರೂಪ,-ಆಕಾರ : ಇಂತಹ ತದ್ರೂಪು 
ತದ್ರೂಪಂಗಳ ಹೊದ್ದಿಹವಾದ ಕಾರಣ ಇಂತೀ ಆತ್ಮತತ್ವ ಭೇದದಲ್ಲಿ 
ಆಗುಚೇಗೆಯನಲಯಬೇಕು (ಮೋಳಿಮಾ. ೧೧-೪೧). ೨. ಅದರಂತೆ ಇರು 
ವುದು ; ಪ್ರತಿರೂಪ ; ಯಥಾವತ್ತಾದ ರೂಪ: ಕತೆಗಾರ್ತಿಯರು 
ಸಾಂಸಾರಿಕ ಜೀವನದಲ್ಲಿಯ ಅತ್ತೆ - ಸೊಸೆಯರ ಸಂಬಂಧ . . . ಭಾವ- 
ಮೈದುನರ ಸಂಬಂಧಗಳನ್ನು ತದ್ರೂಪವಾಗಿ, ರಸವತ್ತಾಗಿ ಚಿತ್ರಿಸಬಲ್ಲರು 
(ದಾಗಿನ. 111, ಮುನ್ಶುಡಿ). [ ಸಂ. (ತದ್‌ + ರೂಪ) ] 
ತದ್ರೂಪು (ನಾ). ೧. - ತದ್ರೂಪ ೧: ಇಂತಿಹೆ ತದ್ರೂಪು ತದ್ರೂಪಂಗಳ 
ಹೊದ್ದಿಹೆವಾದ ಕಾರಣ (ಮೋಳಿಮಾ, ೧೧-೪೧), ಪಿ.ಎ ತದ್ರೂಪ ೨: 
ಹಾಗೆ ಪಡೆದ ಬಿಂಬಕಲ್ಪನೆ ಪ್ರತ್ಯಕ್ಷಾನುಭವದ ತದ್ರೂಪವಾಗಿದ್ದರೆ ಅದು 
ವಾಸ್ತವಿಕ (ನೈಜ) ಬಿಂಬಕಲ್ಪನೆ (ಶಿಶ್ಷದ. 80೭); [ ಸಂ. ತದ್ರೂಪ) 
ತದ್ವತ್ತು (ಗು). ಅದರ ಹಾಗಿರುವ ; ಅದರಂತಿರುವ. 
ತದ್ವತ್ತಾಗಿ ಎ ಅಂತೆಯೇ ; ಹಾಗೆಯೇ ; ಇದ್ದುದಿದ್ದಂತೆ; ಯಥಾ 
ವತ್ತಾಗಿ: ಅಲ್ಲಿ ಕಾಣುವುದು ನಡೆಯುವುದೆಲ್ಲವನ್ನೂ ತದ್ವತ್ರಾಗಿ ಚಿತ್ರಿಸಲು 
ಅವನ ತೊಡಗುತ್ತಾನೆಂದು ಭಾವಿಸೋಣ (ಸಮಾಲೋ. ೦೧೨) ; ಪಾಶ್ಚಾತ್ಯ 
ಅರ್ಥಶಾಸ್ತ್ರದ ತತ್ತ್ವಸಿದ್ಧಾಂತಗಳನ್ನು ತದ್ವತ್ತಾಗಿ ಅಂಗೀಕರಿಸಿ (ಭಾರದ. 
೩೫೦). [ಸಂ. ತದ್ವತ್‌ ] 
ತದ್ವಿಪರೀತ (ನಾ). ಅದಕ್ಕೆ ವಿರುದ್ಧವಾದುದು; ಬೇರೆಯಾದುದು: ಹುಸಿ 
ಪರದ್ರೋಹವು ಪರಸ್ತ್ರೀವ್ಯಸನ . . . ಆತ್ಮಸ್ತುತಿಯೆನಿಬ್ಬವನು ಬಿಸುಟು 
ತದ್ವಿಪರೀತದಲಿ ವರ್ತಿಸುವನವನೇ ರಾಯನು (ಕುವ್ಮಾಉ. ೩-೭೧); ಬಡವರ 
ಸಮಯಕ್ಕೆ ಅವನ ನಡತೆ ತದ್ವಿ ಪರೀತ `(ನಿಬಂಧ- 2, ೪೯೪). 
`[ ಸಂ. (ತದ್‌ + ವಿಪರೀತ) ] 
ತದ್ವಿರುದ್ಧ (ಗು). ಅದಕ್ಕೆ ಪ್ರತಿಯಾದ,-ವಿರಂದ್ಧ ವಾದ : ದೇಶಂ 
ವರರಾಷ್ಟ್ರಾದಿ ನಿವೇಶಾಂತಂ ತದ್ವಿರುದ್ಧವಚನಂ ಮಿಗೆ ಸಂಕ್ಲೇಶಕರಂ 
(ಕವಿರಾ. ೧-೧೧೦). [ಸಂ (ತದ್‌ + ಎರುದ್ಧ)] 
ತದ್ವ್ಯತಿರಿಕ್ತ (ನಾ). ಅದರಿಂದ ಭಿನ್ನವಾದುದು,-ಬೇರೆಯಾದುದು : 
ಪಿಡಿದು ನಿಮ್ಮಾಗ್ರಹದಿಂದಂ ನಿಟ್‌ಸಿದ ಪದಾರ್ಥ ಸುಖದುಃಖ ಹರ್ಷ 
ವಿಷಾದಂಗಳೊಳಾದುದೊಂದು ವಿಜ್ಞಾನ ಸಂತಾನಮಾದುದಲ್ಲದೆ 
ತದ್ವ್ಯತಿರಿಕ್ತಂ ಜೀವನೆಂಬುದಿಲ್ಲ (ಶಾಂತಿಪು. ೮-೧೪೨ ವ). 
[ಸಂ. (ತದ್‌ + ವ್ಯತಿರಿಕ್ತ) ] 
ತನೆ (ಪ್ರ). [ವ್ಯಾಕ] ಒಂದು ತದ್ಧಿ ತ ಭಾವನಾಮ ಪ್ರತ್ಯಯ : 
ತನಮಿಕೆಯುಮೆಂಬಿವುಂ ಚೇತನಭಾವದೊಳಕ್ಕುಂ 
ತನಕ್ಕೆ - ಕಲಿತನಂ, ಚದುರತನಂ, ಆಳ್ವನಂ, 
ಪ್ರಯೋ). [ ಇಪ್ರಾ. ತಣ] 
ತನಕ, ತನಕ್ಕ (ಅ). ಪರ್ಯಂತ; ವರೆಗೆ: ಆಡುವನ್ನತನಕ ಅಂಗಳ ಬಾಗಿಲಲ್ಲಿ 
ಗುಡಿಗೂಜಿಕ ಎನ್ನಬಹುದೆ (ಏಲೇಶ್ವ. ೩೭); ಆನಂದದಿಂದಾಡಿ ಪಾಡಿದನು 
ನಡುವಗಲ ತನಕ (ಸಿದ್ಧ ರಾ. ೨.೧೬); ಪುಟ್ಟಿದುದು ವೊದಲಿಂದು 
ತನಕೊಂದಡಕೆ ಹಂಗಿನೊಳೊಂದೆನುಸಿಕನೆ (ಬಸಪು, ೬೧-೫೭) ; ಯಹಿಗಳ್ಳೆ ವರ 
ಕಾಲದಲಿ ಕರೆ ನಾಳೆತನಕಿಹೆನೆಂದನಸುರಾರಿ (ಕುವ್ಕಾಅ. ಓರಿಇ ೩-೧): ತಾನು 
ತನ್ನ ಮಕ್ಕಳ ಕಾಲ ತನಕ ನಾಲ್ಕು ಮುಡಿ ತಳೆವನೂ ಗೇಣಿಗೆ ಬಿತ್ತಿ (ಸೌಇಇ. 
12-11,9೪9-89; 1435) ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ 


(ಕಾವ್ಯಾವ. ೩೪೩) ; 
ಜಾಣತನಂ (ಕಮರ. ೨೧೧ 


೩೨೭೪ 


ತನತ್ತು 


ಮುಕುತಿ (ಪುರಂದ. ೩-೧೪೯ ಪಲ್ಲವಿ) ; ಮಂಡಿಯ ತನಕ ಬರುವ ಒಂದು 
ಪಂಚೆ (ಕಳಹು. ೧). ತನೆಕ್ಕ : ಚೇಳು ವ್ಯಾಳಂ ಮಕ್ಷಿಕ ತಾಳಿದವವು ಫುಚ್ಛ 
ದಂತ ಶಿರದಿಂ ವಿಷಮಂ ತಾಳಿದ ವಿಷಮಂ ದುರ್ಜನೆ ಕಾಲಿಂದಂ ಶಿರತನಕ್ಕ 
(ನೀತಿಸಾ. ೩3೩). "ಅನ್ನಕಂ' ಪರಾ. (ದೇ, ತೆಲು. ದನುಕ, ದಾಕ] 


5| ತನಕರ "ತನಕರಂ' ನೋ. 


ಶಿ 
೦ 


0 


40 


45 


ತನಕರಂ, ತನಕರ (ಅ). ಎ ತನಕ : ಪಾಂಡವರು ಇಂದಿನಾಹವ ತನಕರಂ 
ಸೌಖ್ಯಜೀವಿಗಳು (ತುರಂಗ. ೭೩-೩೪). ತನಕರ : ಅವರು ಇನ್ನಿಷ್ಟು ದಿನ 
ತನಕರ ನೊಂದಡವಿಯೊಳಗೆ ನಡೆದಿಲ್ಲಿ ಪರಿಯಂತರಂ ಬಂದಡೇನಪ 
ರಾಧವೇ (ತುರಂಗ. ೪೩-೯). "ಅನ್ನಕ್ಕರ' ಪರಾ. [ತನಕ] 

ತನಕಲಿ, ಟಣಕಲಿ (ನಾ). ನೀರಿನಲ್ಲಿ ಜೊಂಡಿನಂತೆ ಬೆಳೆಯುವ ಒಂದು 
ಬಗೆಯ ಗಿಡ; ಆಪು: pಇದರಿಂದ ಬಿಸಿಲಿಗೆ ತಲೆಯನ್ನು ವಂರೆ 
ಮಾಡಿಕೊಳ್ಳುವ ಪರಂಗಿ ಟೋಪಿಗಳನ್ನು ಮಾಡುತ್ತಾರೆ. ಕೆರೇ 
ಬೆಂಡು ಅಲಗಿನ ಗಿಡ, ತನಕಲಿ (ಮೈಔಗಿ. ೩-೫೧). ಟಣಕಲಿ: (೪: [?] 

ತನಕಿ, ತನಖೆ,, ತನಿಕಿ, ತನಿಕೆ, ತನಿಖಿ, ತನಿಖೆ(ನಾ) . ೧. ಪರೀಕ್ಷಿಸುವುದು; 
ವಿಚಾರಣೆ ; ಶೋಧನೆ : (+). ತನಖೆ, : ೧. ಶ್ರೀತ್ತರಪತಿ ಗಿರ್ರಿ ಮೇಲೆ 
ಆಗತಕ ಬ್ರಾಹ್ಮಣ ಸಂತರ್ಪಣೆ ಬಗ್ಗೆ ತನಖೆ ಅಪ್ಪಣೆ ಕೊಟ ವಿವರಾ 
(ಮೈ ಆರಿ. ೧೯೩೮, 3೬-೩; 1880). ೨. (ಹಳ್ಳಿಗಳಲ್ಲಿ) ಒಬ್ಬನಿಗೆ ಸೇರಿದ 
ಜವಿಾನುಗಳು ಮತ್ತು ಅವುಗಳಿಂದ ಬರಬೇಕಾದ ಕಂದಾಯದ 
ವಿವರಗಳನ್ನು ತಿಳಿಸುವ ದಾಖಲೆ ಪುಸ್ತಕ : (8). ತನಿಕಿ: ೧. ಗೌಡರು 
ನನ್ನನ್ನೇ ತನಿಕೀಗೆ ತಗೊಂಡರೆ ನಾ ಹ್ಯಾಗೀ ಊರಾಗಿರೋದು (ಸಣ್ಮಳ. 
ix, 46). ತನಿಕೆ: ೧. ತನಿಕೆ ಕ್ರವು ನಡೀಬೇಕಂತೆ ಅಂದನು (ಮುನಿಮಾ. 
೨03). ತನಿಖಿ: ೧. ಕೊತ್ವಾಲನನ್ನು ಕರೆಸಿ ಅವನು ನಡೆಸಿದ ತನಿಖಿಯ 
ಸ್ವಭಾವವನ್ನು ತಿಳಕೊಳ್ಳಬೇಕಾಗಿದೆ (ವಾಗ್ಮೇವಿ. ೨೧೭). ತನಿಖೆ: ೧. 
ವ್ಯಾಜ್ಯದ ತನಿಖೆಯ ಬಗ್ಗೆ ಒಂದು ದಿವಸವನ್ನು ಗೊತ್ತುಮಾಡತಕ್ಕದ್ದು 
(ಗತ್ರಿ ಮುಕ, ೨೮). 

ತನಿಕೆ ಮಾಡು - ಶೋಧನೆ ಮಾಡು : ಆಫೀಸಿನ ವರ್ಗಖಿರದಿಗಳನ್ನ 

ವನು ತನಿಖೆ ಮಾಡಿದನು (ಪುನರು. ೨೬೪); ಅವರು ಹೊರಗೆ ಬರುವ 
ಜನರನ್ನೂ ಒಳಗೆ ಹೋಗುವ ಜನರನ್ನೂ ತನಿಖೆಮಾಡಿ ನೋಡುತ್ತಿದ್ದರು 
(ಜಿಂಗಾಳ್ಮ. ೩೧೨). [ *-ಅರ. ಹಿಂ. ತನಕೀಹ್‌ ] 

ತನಕ್ಕ "ತನಕ' ನೋ. 

ತನಖಾ "ತನಖ್ಯ್ಕೆ' ನೋ. 

ತನಖೆ "ತನಕಿ' ನೋ. 

ತನಖ್ಯೆ, ತನಖಾ (ನಾ). ಸಂಬಳ ; ತಲಬು : ಬಹದರರಿಗೆ ಸಲ್ಲತಕ್ಕ 
ತನಖೆಹಣವನ್ನು ಸತ್ಯಮಂಗಲದಲ್ಲಿ ದಳವಾಯಿ ದೇವರಾಜಯ್ಯ ಅರಿಶಿ 
ನವರು ತರಿಶಿಕೊಳುತ್ತಾಯಿರಲಾಗಿ (ಹೈದರ. ೭4). ತನಖಾ: ಸೈನಿಕರ 
ತನಖಾಗಳು (ತಿಂಗಳ ಸಂಬಳಗಳಂ) ಕಾಲಕಾಲಕ್ಕೆ ಸರಿಯಾಗಿ ದೊರೆಯು 
ತಿದ್ದುದರಿಂದ (ಕಥವಿ. 11, ೨೪೧). 

[*-ಪಾಠ. ತನಖ್ವಾಹ್‌ ; ಹಿಂ. ತನಕಾಹ್‌ ; 
ಮರಾ. ತನಖಾ, ತನ್ನಾ] 

ತನತು "ತನತ್ತು' ನೋ. 

ತನತ್ತು, ತನತಂ, ತನ್ನತು, ತನ್ನದು (ಸ). ತಮತು, ತಮತ್ತು, 
ತಮುತು,ತಮಂತ್ತು, ತಮುದು, ತವ್ಮುದು,ತೆಮ್ಮುತು,ತಮ್ಮೂತ್ತು 
(ಬಹುವ) : ತನಗೆ ಸೇರಿದುದು. “ತನತ್ತೆಂದುಂ ತನ್ನದು” (ಕಶಸಾ. 
೨೬-೫೪೨); ಅನಿತ್ತನಿತ್ತಂ ವನದೊಳ್‌ ವನೇಚರಂ ತನತ್ತು ಬಿಲ್ಲಾನದನೊತ್ತಿ 
ಕೀಸುಗುಂ (ಧಾಷಾಧೂ. ೬೮ ಉದಾ) ; ಮುನಿಸಿದು ನಿನತ್ತು ಸೈರಣೆಯೆನತ್ತು 
ಕೆಳದಿಗೆ ತನತ್ತು ಸಂದಿಸುವೆಸಕಂ (ಶಮದ. ೧೪೭ ಪ್ರಯೋ). ತನತು : 


ತನದೆಕಲ್‌ 


“ ತನತೆಂದು ತನ್ನದಕ್ಕು” (ಕವಿಕಂ. ೨೦೪); ತನತೆೊಂದು ಜನ್ಮಮಂ 
ಸಫಲಂ ಮಾಟ್ಟುದು (ಅದಿಫು ೦೨-೧೨೦); ನಿನತೆನತು ತನತೆನಿಪ್ಪಿವು 
ಜನಿಯಿಸುಗುಂ ನಿನ್ನದೆನದುಂ ತನ್ನದೆನಿಪ್ಪಿನಿತಜಿಕೊಳಂ (ಕಮದ. ೧೪೭): 
ತನತು ವಿಚಿತ್ರಮಪ್ಪ ನಣೆಮಾಡದ ಗಾಡಿಯ ಸದ್ವಿಮಾನಮಂ ತನತು 
ಸುರಮ್ಮಹರ್ಮ್ಮದ ವಿಳಾಸದ ರುಂದ್ರ ಫಣೀಂದ್ರ ಗೇಹಮಂ (ಪುಷ್ಪಪು. 
೯-೦೦೦) ; ,ತನುವಿದು ತನತಲ್ಲೆಂದು ವಿಚಾರಿಸಿ (ಜಯಕಾ. ೦೬೭೩೨) ; 
ನಿನಗೆಂದಾದೋದನಮಂ ತನತೆಂದುಂ ತಿಂದವಂಗಪಾಯಂ ಬರ್ಕುಂ 
(ತಂದರೆ. ೬೬). ತನ್ನತು : ತನ್ನತೂಟಂ[ಪಾಠಕಾಂ. ತನ್ನುಂಡೂಟಮಂ]ತನಗೆ 
ಜನ್ಮಾಪೂರ್ವಮಪ್ಪುದಟ್‌ಂ ಮಹಾವಿಸ್ಮಯಂಬಟ್ಟು (ಧರ್ಮಾವಕ್ಕಿ. ೦-೧೫೪). 
ತನ್ನದು : ನೆಗಟ್ತಿವೆತ್ತ ಪಶಿಭಕ್ತಿಯ ಮೈಮೆಯ ಮನಾನಸಿಕ್ಕೆಯಗ್ಗ ಲದ 
ಪೊಗಟಕ್ಕ ತನ್ನದೆನೆ ಪೆಂಪು ಮನೋಹರಿಗಲ್ಲದಕ್ಕುಮೇ (ಅದಿಪು. ೦-೭೨); 
ತನ್ನದೆಂದೇ ಸ್ಮರಿಸಿ ಪಶುಗಂ ಪ್ರಾಣಪದವಾಗಿಪ್ಪುದಾ ಕಣುವು (ಬಸಪು. 
೩೧-೨೨). ತಮತು : ನಿಮತು ಎಮತು ತಮತು ; ವಿಕಲ್ಪದಿಂದವಣ 
ದ್ವಿರ್ಭಾವಮುಮುಂಟು - ನಿಮತ್ತು ಎಮತ್ತು ತಮತ್ತು - ಎಂದು 
(ಕಮದ. ೧೪೭ ವೃತ್ತಿ); ಅಸಮ ಪದಂ ತಮತೆಂಬುದನೊಸೆದೀರೇಳ್ವಗಕೆ 
» 4 ೬ ಕಾಣಿಸುವರ* (ಕಂದರ. ೪೮). ತಮತ್ತು : ಪರಬೊಮ್ಮಂ ತಿಳಿದುಂ 
ತಮತ್ತು ಕಲ್‌ಯಂ 'ಶೀರ್ಥಂಗಳೊಳ್ನೀಗಿಯುಂ (ಮೈಸೂಮೆ. ೩-೩೬). 
ತಮುತು : ವಿಭುಗಳೆ ನಭದಿಂ ಬಂದು ಪೊಕ್ಕಿಲ್ಲಿ ಧೈರ್ಯಚುತಿಯಿಂ 
ಕೊಂಡೋಡಿ ಪೋದರ್‌ ತಮುತೊಡಮೆಯನೇಂ ಬಂದರೇಗೆಯ್ದರೆಂಗುಂ 
ಕ್ಷಿತಿಪಾಳಾನೀಕಂ (ನೇಮಿಫು. ೧೦-೧೦೬). ತಮುತ್ತು : ತಮುತ್ತಿರ್ವರುಮಂ 
ನೋಳ್ಪ ಪುಳಿಂದಿಯರಂ ನೋಡುತ (ಜಯಕಾ. ೦೫-೩೫), ತಮ್ಮತು 
ನಿಮ್ಮತೆಮ್ಮತು ತಮ್ಮತೆನೆ ಬಹುವಚನ ಮಕ್ಕುಂ (ಕಬ್ಮಿಕ್ಕೆ. ೬೦). 
ತಮ್ಮದು: ಬೆಳೆದ ಬೆಳಸಿನಾಯವು ತಂಮದು (ಎಇ. ೫೫111, ೩೦-೬೫ ; 
1266). ತಮ್ಮುತು: ಆ. ಪಾಂಡವರ್‌ ತಮ್ಮುತಯ್ದ ರುಮಿರ್ದರ್‌ ದ್ರುಪ 
ದಾಧಿರಾಜಪುರದೊಳ್‌ (ಪಂಪಥಾ. ೪-೨); ತಮ್ಮತಿರ್ವರುಂ ಪೊನ್ನಿಗನಿಂ 
ಬರೆಯಿಸಿದರ್‌ , . . ಸಲೆ ಪುರಾಣ ಚೂಡಾಮಣಿಯಂ (ಅಜಿಪು. ೦-೩೪). 
ತಮುತ್ತು : ಇವು ತಮ್ಮುತ್ತಿರ್ಬ್ಬರ ಕಲ್ಲಳ್‌ (ಎಇ ೫೫, ೧೬೧-೫ ; 766) ; 
ತಮ್ಮುತ್ತು ಮೂವರಾ ಪಾಶುಪತಂ . (ಎಇ- 7೫, ೦೮-೩: ಸು. 900) ; 
ತವನ್ಮುತ್ತಿರ್ಬ್ಬೊರ್‌ ತುಣುಗೋಳೊಳ್‌ ಕಾದಿ ಸತ್ತರ್‌ (ಎಕೆ. 7೪, ಹುಣಸೂ. 
೯೨-೮; ಸು. 920). [ ಆತಾನ್‌ ] 

ತನದೆಕಲ್‌ (ನಾ). ಒಂದು ಊರಿನ ಹೆಸರು (?) : ಭಟರ್‌ ತನದೆಕಲ್ಲ 
ತುರುಗಳೊಳ್‌ ಕಾದಿ ಸತ್ತು ಸಗ್ಗತರ್‌ ಆದರ್‌ (ಮ ಆರಿ. ೧೯೨೩, ೩೦-೧೫ ; 
8ನೆಯ ಕತ). [7] 

ತನನ, ತನನನ (ನಾ). ಹಾಡಿನ ಪ್ರಾರಂಭದಲ್ಲಿ ಗುಣುಗುಟ್ಟುವಿಕೆ ; 
ತನ್ನಲ್ಲಿ ತಾನು ಹಾಡನ್ನು ಗುಣುಗುಣಿಸುವುದು : "ತನನವೆನ್ನು' 
ಪರಾ. ತನನನ: ತನ್ನ ಕೊಂಡುಕೊಂಬ ಜನ ಭಾವವಿರದ ತನನನ 
(ಅರಳು. ೧೧೯-೧೨). 

ತನನನ "ತನನ? ನೋ. 

ತನನನವೆನ್ನು "ತನನವೆನ್ನು' ನೋ. 

ತನನವೆನು "ತನನವೆನ್ನು' ನೋ. 

ತನನವೆನ್ನು, ತನನನವೆನ್ನೂ, ತನನವೆನು (ಕ್ರಿ). ೧. ಹಾಡಿನಲ್ಲಿ ಮಗ್ನ 
ವಾಗು. ೨. (ಆಲಂ) ಆನಂದಪರವಶವಾಗು: ಪತಿಯ ಪ್ರಾಣಗಳೊಡನೆ 
ತನನವೆಂದಿತು ದೇಹ (ಚಿಂತನ. ೦೫-೧೦). ತನನನವೆನ್ನು : ಪಿ. ದೊರೆತ 
ಕುಮಾರನನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಮನವೆಲ್ಲ ತನನನವೆನ್ನು 
ತಿರಲು . . . ಹೊರಟನು (ಕರಣ. ೬೯೪), ತನನವೆನು: ೨. ನಿನ್ನ ಮನನದಿಂದ | (6 
ತನನವೆನುತಿದೆ ತನು ಪಾವನಾ (ಗರಿ. ೧೧೩-೫). [ತನನ4ಎನ್ನೂ( ಇಎನ್‌)? 


10 


೩೨೭೫ 


ತನಮನಿ (ನಾ). ಒಂದು ಬಗೆಯ ಕಂಠಾಭರಣ : ತನಮನಿ ವಜ್ರ ಪಚ್ಚದ 
ಬಳಿ ಮೂಗಿನಲಿ ರನ್ನದ ಮೂಗುತಿ ಇಟ್ಟಿ ಹಳು (ಸಿದ್ಧಪು. ೦೯-೬೪. 
[ «ಮರಾ. ತನಮಣೀ, ತನ್ಮಣೀ] 
ತನಯ (ನಾ). ಮಗ; ಸುತ: “ಸೂನುಃ, ಸಂತತಿಃ... ತನಯಃ, 
ಸ್ತನಂಧಯಃ, ಅಪತ್ಯಂ - ಈ ೧೨ ಮಗವು” (ಹೆಲಾಯಂ. ೮೨-೩೪೩) ; 
ತನಯಶತಮಾದುದಲ್ಲೆನಗನಿವಾರಿತ ದು ಃಖಶತ ಮೆ ತಾನಾದುದು 
(ಪಂಪಥಾ. ೧೪-೮); ಅತ್ತಿಮಬ್ಬೆ ಗಮಾದಂ ತನಯಂ ವಪಡೆವಳತೈಲಂ 
(ಅಜಿಫು. ೦-೪೧) ; ತನಯನಂ ಪೆತ್ತಳ* ಗಡಂ ನಿನ್ನ ಪತ್ನಿ (ಜಗವಿ. ೩-೨೩). 
ತನಯಳ್‌ ಎ ಮಗಳಂ : ತನಯಳಂ ಬಸವಂಗೆ ಭಕ್ತಿಯೊಳಿತ್ತು 
ಶರಣೆಂದ (ಬಸಪು. ೪ ಸೂಜನೆ), [ಸಂ.] ; 
ತನಯಸ್ಥಾನ (ನಾ). [ಜ್ಯೋತಿ] ಜಾತಕದಲ್ಲಿ ಲಗ್ನದಿಂದ ಐದನೆಯ 
ಸ್ಥಾನ; ಪುತ್ರಸ್ಥಾನ ; ವನಜದ್ವಿಟ್ಲುತನೊಂದಿದಂದುದಯದೊಳ್‌ 
ಪ್ರಾಜ್ಞಂ ... ತನಯಸ್ಕಾ ನದೊಳಾತ್ಮಮಂತ್ರಿ ರಿಪುವೊಳ" ನಿಶ್ಶತ್ರು 
(ಜಾತತಿ, ೧೮-೦೦). [ತನಯ * ಸ್ಥಾನ ] 


15| ತನಯೆ (ನಾ). ಮಗಳು : “ದುಹಿತಾ, ತನಯಾ, ಪುತ್ರೀ-ಈ ೩ ಮಗಳ” 


(ಹಲಾಯು, ೮೩-೩8೦); ತನಯೆ ತಪದಿಂದ ನೀ ನಿನ್ನನೆಯಲ್ಲದೆ ನಮ್ಮ 
ಕುಲಮುಮಂ ಬೆಳಗಿದೆ (ಕಾಂತಿಪು. 9-008). [ಸಂ. ತನಯಾ] 
ತನಸಿಮೆಳೆ (ನಾ). ಒಂದಂ ಬಗೆಯ ಸಸ್ಯ: ತಂದ್ರಾಸಿ, ತಂಡರಸಿ, ತನಸಿಮೆಳೆ 


(ಮೈಔಗಿ. ೪೦-೮೦೭). [ತನಸ್ಕಿ * ಮೆಳೆ] 


೩0| ತನಾಲುಮೊನಾಲು (ನಾ). ಆನೆಯ ಒಂದು ಬಗೆಯ ಅಲಂಕಾರ ವಸ್ತು 


(?) : ಆನೆಗೆ ಅಲಂಕಾರಕ್ಕೆ . . . ಹಿತ್ತಾಳೆ ಗುರಾಣಿಗೆ ಚಿಂನದ ಮುಲಾವಿನ 

ಗುಬ್ಬಿ ೪ ಸಹ ೧ ಯಿದಕ್ಕೆ ಚಿಂನದ ಮುಲಾವಿನ ತನಾಲುಮೊನಾಲು 

ಬೆಳ್ಳಿಸರಪಣೀ ಸಹ ಕತ್ತಿ ೧ (ಎಕ. ೫1೪, ನಂಜನ. ೨೯೨ ಪುಟ. ೦೪೨ ; 1847). 
[?) 


26 ತನ್ನಿ (ಕ್ರಿ). ತನಿತು, ತನಿತ್ತು (ಭೂತನ್ಕೂ). ೧. ಒಂಟಿಯಾಗಿರು ; 


ಪ್ರತ್ಯೇಕವಾಗಿರು ; ಬೇರೆಯಾಗಿರು ; ಮೊಟ್ಟೆ ತನಿತುಟ್‌ಯೆ ಪಕ್ಕಿ 
ಪಾಟ್‌ದನಿತೇ ಒಡಲೊಡನೆ ಉಸಿರಿನೆಡೆ ನಂಟು (ಕುಣಳ್‌. ೦-೩೪-೮).. 
೨. ಪಕ್ಚವಾಗು; ಹಣ್ಣಾಗು; ಮಾಗು : ತನಿತು ತೆೊಡಂಬೆವಿಟ್ಟುದಿರ್ದ 
ಪಣ್ಣಳನಟ್ತಿಯೆ ಮೆಲ್ಲು (ಜಂದ್ರಪು. ೩-೧೫). ೩. ಹೆಚ್ಚಾಗು; ಅತಿಶಯ 
ವಾಗು : ಗೀತವಾದ್ಯ ನಿನದಂ ಜಗಮಂ ಪಿಡಿದಿರ್ಪ ಗಾಳಿಯೊಳ್‌ ಮೇಳಿಸೆ 
ತಾಂಡವಂ ತನಿತು ದಂದಮರೇಂದ್ರ ತನುಪ್ರಯೋಗದಿಂ (ಮಹಾನೇ. ೯-೧೧). 
೪. ಸೊಗಸಾಗು; ಹಿತವಾಗು: ಮೊಜಿಯಂ ಮಾಜುವ ಮಾತು ಕೆಂದೆಸಪ 
ನಾಣ್ತಾಣಂ ತನಿತ್ರಿಂಬು ಮೈಮಜಕಪಂ . . . ಅಳುಂಬಂ ಕೂಟದೊಳ್‌ 
ನಲ್ಲರಾ (ಚಂದ್ರ ಪು. 6-೬೮); ನ್ಯೂನತೆಗಳಿನೀ ಜಗಮಂ ತೋರಿ ಸಾರಿ ಪೆಣೆದು 
ಬಿದಿ ಬಿಸಾಡೆ ನರರ ಮಿಡುಕಿನಾ ನೆರೆನೆರೆವೋಲ*್‌ ತಿರ್ದುವ ಮೊಗಸಂ 
ಮೆಲ್ಲನೆ ಪರಿಪೂರ್ಣತೆಗೊಲ್ಹೇ ರುವಾರ್ಪನವರ ತನಿವ ಗೆಲ್ಲವ ಕವಿ ನಿರವಿಪಂ 
(ಸಂಸಪ. ೦೩-೯). 
[ದೇ.॥ ತಮಿ, ಮಲ, ತನಿ; ತೆಲು. ತನರು, ತನಿಯು; ಮಲ್ಲೊ. ತನ್ಕರೆ] 
ತನಿ (ನಾ). ೧. ಒಂಟಿಯಾಗಿರುವಿಕೆ ; ಏಕಾಂತ; ಏಕಾಂತತೆ: 
ಬಯ್ತಿೌಡಿಮ್‌ ಕಲ್ಲಜ್‌ಯೊಳ್‌, ಒರ್ವಳನೆ ತನಿಯಾಗಿ (ಅಂತಿಗೊ. ೪೦-೮೩೩) ; 
ಮನೆಯಲ್ಲಿ ತನಿಯಾಗಿ ಹಾಡುವಾಗ ಕಾಣದ ಒಂದು ಹೊಸ ಸೊಗಸು, 
ಈ ಮೇಳಗಾನದಲ್ಲಿ ಕಂಡುಬರುತ್ತದೆ (ಕರ್ನಾಕ. ೩೬೭) ; ಈಗ ನಾವಿಬ್ಬರೇ 
ತನಿಯಾಗಿ ಒಟ್ಟಿಗಿದ್ದೆ ವು (ಕುಟೂಂಸಾ. ೦೫೩) ; ಪುಷ್ಟಿಸಿದ ಮರಗಳ ಮಧ್ಯದಲ್ಲಿ 
ಪರಾವಸುವಿನ ಹೆಂಡತಿ .ತನಿಯಾಗಿ ನಡೆಯುತ್ತಾ ಇದ್ದಳು (ವ್ಯಾಸಔ. ೧೭೧). 
೨. ಅಂದ; ಸೊಗಸು "ತನಿಗೆಡು' ಪರಾ. (ಗು). ಹಿ. ಪ್ರತ್ಯೇಕವಾದ ; 
ಬೇರೆಯಾದ: ಕೃಷ್ಣಯ್ಮರ್‌ ಅವರ ತನಿ ಪಿಟೀಲು ಕಚೇರಿಯೊಂದು ಒಮ್ಮೆ 
206 


ತನ್ನಿ 


ಏರ್ಪಾಡಾಗಿತ್ತು (ನಾಕಲಾ. ೯0). ೪. ಚೆನ್ನಾಗಿ ಬೆಳೆದ ಪುಷ್ಟವಾದ ; 
ಪಕ್ಚವುದ ; ಪೂರ್ಣವಾಗಿ ವಿಕಾಸಗೊಂಡ. ತನಿಗರುಳು', 
"ತನಿಗರ್ಬು', "ತನಿಜವ್ವನ' ಪರಾ. ೫. ಹೆಚ್ಚಾದ; ಅತಿಶಯವಾದ; 
ಉಕ್ಕಿದುದು ತನಿವೀರರಸ ಕುದಿದುಕ್ಕಿ ಹರಿದುದು ರೌದ್ರರಸ (ಕುವ್ಯಾಳ. 
೦೬-೨೭) ; ತನಿನೇಹದೆಸವ ಜಾಣಿನ ಬರ್ದಿನೆಯರು (ಛೈರವೇ. ೨-೧೪): 
ಭಾವಿಸೆ ಸೊಗದ ಸುಗ್ಗಿಯ ತನಿಸೊಕ್ಕೆನ್ನನಾವರಿಪುದು ಮತ್ತೇವೆ (ಹದಿಬ. 
೨-೪). ೬. ಹದವಾದ ; ಹಿತಕರವಾದ ; ಸವಿಯಾದ. “ತನಿರಸ”, 
"ತನಿವಾಲ್‌' ಪರಾ. ೭. ಹೊಚ್ಚ ಹೊಸತಾದ ; ತಾಜಾ: "ತನಿ 
ಯಡಗು', "ತನಿರಕುತ' ಪರಾ. ೮. ನಿರ್ಮಲವಾದ; ಪರಿಶುದ್ಧ 
ವಾದ. "ತನಿಜೊನ್ನ', "ತನಿಯೆಣ್ಣೆ' ಪರಾ. 
ತನಿತನಿ (ದ್ವಿರುಕ್ತಿ) : ಶಾಂತಲಾದೇವಿ ಊಳಿಗದ ಹೆಣ್ಣೊಂದೊಂದನ್ನೂ 
ತನಿತನಿಯಾಗಿ ನೋಡಿದಳು (ಸವತಿ. ೨೬೬): ನಾಲ್ಕು ಕಡೆಗಳಲ್ಲೂ ತನಿತನಿ 
ಯಾಗಿ ಏಕಘನದ ನಿಡುಬಂಡೆಗಳು-ವಿಶ್ಚಶಿಲ್ಪಿ ನಿರ್ಮಿಸಿದ ಅದ್ಭುತ ಕಮಲದ 
ದಳಗಳಂತೆ (ನಂಟರು. ೧೩೫). ತನಿಯಳ್‌ ಎ ಒಂಟೆಯಾಗಿರುವವಳು ; 
ಏಕಾಕಿನಿ : ತನ್ನವನ: ಕಳೆದುಕೊಂಡಿನಿಯಳ್‌ . , . ತನ್ನೊಳೇ ಬಾಡುವಳು 
ತನಿಯಳ್‌ (ಪಾರಸಿ. 50-986), [ ತನಿ] 
ತನ್ನಿ "ತಣ್ಮಿ' ನೋ. 
ತನಿಕಛೇರಿ (ನಾ). ಒಂದು ವಾದ್ಯಕ್ಕೆ ಅಥವಾ ಒಬ್ಬನೇ ಸಂಗೀತಗಾರನಿಗೆ 
ಪ್ರಾಧಾಃ ಎರುವ ಸಂಗೀತ ಕಚೇರಿ : ಆಧುನಿಕ ಸಂಗೀತದಲ್ಲಿ ಪಿಟೀಲು, 
ತನಿಕಛೇ! ಮಾಡಲೂ ಉಪಯೋಗವಾಗಿದೆ (ಸಂಗೀಪಂ. ೦೮2). 
[ ತನ್ನಿ * ಕಛೇರಿ (ಕಚೇರಿ) ] 
ತನಿಕಾಧಿಕಾರಿ (ನಾ). ಪರೀಕ್ಷೆ ಅಥವಾ ವಿಚಾರಣೆ ನಡೆಸಲು ಬಂದ 
ಅಧಿಕಾರಿ : ಎಲ್ಲ ಮಟ್ಟದಲ್ಲೂ ತನಿಕಾಧಿಕಾರಿಯಂತೆ ಶಿಕ್ಷಿಸುವ ಮನೋ 
ಭಾವದ ದರ್ಪದಿಂದ ಕೆಲಸ ಮಾಡುವುದು ತಪ್ಪಿ ಸ್ನೇಹಿತನಂತೆ, ಹಿರಿಯ 
ವ್ಯಕ್ತಿಯಂತೆ ವರ್ತಿಸಬೇಕು (ಶಿಕ್ಷದ. ೭೩೪). 
[ಐ ಇದು `ವ್ಯಾಕರಣಬದ್ಧ ವಲ್ಲ) 
ತನಿಕಿ "ತನಕಿ' ನೋ. 
ತನಿಕೆ "ತನಕಿ' ನೋ. 
ತನಿಖಿ "ತನಕಿ' ನೋ. 
ತನಿಖಿಸು (ಕ್ರಿ). ಪರಿಶೀಲಿಸಂ ; ಪರೀಕ್ಷಿಸು : ಸುರೇಶನ ಮಾತಿನಲ್ಲಿಯ 
ಸತ್ಯಾಂಶವನ್ನು ವಿಶ್ವಾಸ ತನಿಖಿಸಿ ನೋಡಿದ (ದೀಪಹ. 11, 3೧೯). 
[ತನಿಖೆ (ಎತನಕಿ) + - ಇಸ್ಕು] 
ತನಿಖೆ "ತನಕಿ' ನೋ. 
ತನಿಖೆವರದಿ (ನಾ). ಪರೀಕ್ಷೆ ಅಥವಾ ಪರಿಶೀಲನೆಯಲ್ಲಿ ಕಂಡು ಬಂದ 
ಅಂಶಗಳನ್ನು 'ತಿಳಿಸುವ ವರದಿ: ಸ್ಕೂಲುಗಳ ತನಿಖೆವರದಿಗಳನ್ನು 
ಬರೆದಿರಲಿಲ್ಲ (ಕಂಗಳ. ೨೦). [ ತನಿಖೆ(ಎತನಕಿ) + ವರದಿ] 
ತನಿಗಂಡ (ನಾ).(ಕತ್ತರಿಸಿ)ಬೇರೆಯಾದ ಮಾಂಸ: ಮುಂದ ಮೂಳೆಗಳುಂ 
ಪಟ್‌ದ ಪೊರ್ಕುಟ್ಗಳುಂ ಸೋರ್ವ ಕರುಳ್ಗೆಳುಂ ಆರ್ವ ಮರುಳ್ಗಳುಂ 
ಕೆತ್ತುವ ತನಿಗಂಡಮುಂ ಕುಣಿವ ಮರುಳ್ತಂಡಮುಂ (ಪಂರಾಮಾ. ೧೩-೫೪ ವ); 
ತನಿಗಂಡದ ತಂಡಂ ಭೋಂಕನೆ ಸೂಸೆ (ನೇಮಿಪು. ೧೧-೧೮೧). 
[ ತನ್ನಿ * ಕಂಡ್ಯ) 
ತನಿಗಂಧ (ನಾ). ಎ ತನಿಗಂಪೆ : ಶೋಭಿಸುವ ತನಿ[ಪಾಕಾಂ- ನು]ಗಂಧ 
ಮುಣ್ಮಿದೊಡೆ ' ಜನರ ನಿದ್ರಾಭಂಗಮಾಗಿ ಕಂಡಪರ್‌ (ಜೈಮಿಭಾ. 3೬-೮). 
[ತನ್ನಿ * ಗಂಧ] ' 
ತನಿಗಂಪ (ನಾ). (?) : ಮದವದ್ವೈರಿಯನಾಂತು ಪೊಯ್ಯೆ ಜಯಶೀಲಂ 


ಎಷ್ಟು ವಿದ್ವಿಷ್ಟನುರ್ಬ್ಬದಕತ್ತಾಅದೆ ಪಾಟ್‌ ಬಿಳ್ಚ ತನಿಗಂಪಂ ಕಪ್ಪೆ 


೩೨೭೬ 


5 


೩೦ 


80 


40 


45 


ತನಿಗಾಲುವೆ 


ಗೂಂತಿಕ್ಕುತಿರ್ದ್ದದು ವೀರರ್ಕೃಳ ಬಿಳ್ಹ ತೋಲಖ್ತಿಡಿದ ಖಳ್ಗಂ ಪೊಯ್ವ 
ಸೂಳ್ಹೋಯುತಿದ್ದು ೯ದಿದೇನದ್ಳುತಮಾಯ್ತೊ ವೀರವಿಭವಂ ಸಂಗ್ರಾಮ 
ರಂಗಾಗ್ರದೊಳ್‌ (ಎಳ. 7, ಬೇಲೂರು. ೦೭೧-೦೭ ; 1160). [?] 
ತನಿಗಂಪು (ನಾ).. ಅತಿಶಯವಾದ ಸುವಾಸನೆ ; ಶ್ರೇಷ್ಠವಾದ ಸುಗಂಧ; 
ಅಲರ್ದರೆಗಳಿಗೆಯೆ ಜಾದಿಯ ಮಲೆಪುಂ ಮಲ್ಲಿಗೆಯ ಪೊಂಕಮುಂ ಬಟ್‌ಕ 
ವನಾರ್‌ ತಲೆಯೊಳ್‌ ತಾಳ್ದುವರೆಂದೇನಲೆದುದೊ ಸಿಂದುರಮೆ ತವದ 
ತನಿಗಂಪಿಂದಂ (ಆದಿಫು. ೧೦-೧೧೮) ; ತನಿಗಂಪಂ ಚಂಪಕಂ ವಿಸ್ಸುರಿತ 
ವದನಮಂ ಪಂಕಜಂ . . . ಪೋಲ್ವೆಯಂ ತಾಳ್ಡಿ ದುದು (ಸುಕಂಮಾ. ೯-೭೫); 
ಬಿರಿದ ಸಂಪಗೆಯ ತನಿಗಂಪಿಂ ತೀವಿರುದಟಿ್‌ಂದೆಂದುಂ ಪೂವಿನ ಪೊಟ 
ಲೆಂಬುದೊಂದು ಪೆಸರೆಸೆದಿರ್ಕುಂ (ಕಜ್ಮಿಕಾ, ೨೭); ತಿಳಿಗೊಳನಪುಳಿನಸ್ಮ ಳದ 
ಕಮಲಕೈರವದ ತನಿಗಂಪುವೆರಸಿ ಸುಳಿವ ತಣ್ಣೆಲರ ತಂಪಂಕಂಡು (ಹಣಕಾ. 
೬-೪೦) : ಪಾದರಿಗಳ ತಣ್ಣುಗಂಪು ಸರಸೀರುಹದೊಳ್ತನಿಗಂಪು ಮಲ್ಲಿ 
ಕೋತ್ಕರದ ಬೆಡಂಗುಗಂಪು (ರಾಜಶೀ. ೧೦-೧೯), [ ತನ್ನಿ ೬ ಕಂಪು) 
ತನಿಗಣೆ (ನಾ). ಶ್ರೇಷ್ಠವಾದ ಬಾಣ: ತನಿಗಣೆಗಳಿಂದಹಿತರಂಗದ ಕೊನೆ 
ಗಳನು ಖಂಡಿಸುತ (ಜರಾಮಾ, ೪೭-೬೫). [ತನ್ನಿ ಕಣೆ,] 
ತನಿಗಬ್ಬು "ತನಿಗರ್ವ' ನೋ. 
ತನಿಗರುಳು (ನಾ). ಚೆನ್ನಾಗಿ ಬೆಳೆದ ಕರುಳು: ತಿನ್ನಡಗನೊಡೆಹೊಯ್ದು 
ಭೀಮನ ಬೆನ್ನಲುಗಿ ತನಿಗರುಳನು (ಕುವ್ಕಾಕ. ೦8-೧೭) ; ಕಾಟೀದನು 
ತನಿಗರುಳ ಪನಸನು (ಉಶಿರಾ. ೨೭-೩). [ತನ್ನಿ * ಕರುಳು (ಆಕರುಳ್‌)] 
ತನಿಗರ್ಪು (ನಾ). ಅತಿಶಯಂವಾದ ಕಪ್ಪು: ಅಚ್ಚಕಪ್ಪು : ತೊಳಪ ತನಿಗರ್ಪು 
ಕೇಶಾವಳಿಯೊಳೊೊತ್ತರಿಸಿ (ಕುಸುಮಾ. ೭-೦೩೩ ರೆಗಳಿ) ; ಪೂರ್ವಾಂಗನೆ 
ಮುಚ್ಚಿ ದಕ್ಷಿಪಕ್ಷ್ಮದ ತನಿಗರ್ಪೆನಿಸಿದುದು ಕೊನರ್ವ ಕಟ್ಟಲೆ ನಭದೊಳ್‌ 
(ಅನಂಪು. ೩-೬೭); ಬೆಳ್ಳೊಗರಿಂ ಕೆಂಗದಿರಿಂ ತನಿಗರ್ಪೊಳ್ವಿಳಮಿನುಗಿಂ 
ಪೊನ್ಬೊಳಪಿಂ (ಉದ್ಭದೇ. ೭-೦೫). [ತನ್ನಿ* ಕರ್ಪು,] 
ತನಿಗರ್ಬು"ತನಿಗರ್ವ' ನೋ. 
ತನಿಗರ್ವು, ತನಿಗಬ್ಬು, ತನಿಗರ್ಬು (ನಾ). ಚೆನ್ನಾಗಿ ಬಲಿತ ಕಬ್ಬು ; 
ರಸಭರಿತವಾದ ಕಬ್ಬು : ಮಿಡಿದೊಡೆ ತನಿಗರ್ವು[ಪಾಕಾಂ. ಬ್ಬು) ರಸಂ 
ಬಿಡುವುವು (ಪಂಪಭಾ. ೧-೫೬). ತನಿಗಬ್ಬು : ಪಸುರೆಲೆಗಳ ಬಿಟ್ಟು ತನಿಗಬ್ಬಿ 
ನೊಳಗಣ ರಸವ ಕೊಂಬಾನೆಗಳಂತೆ ಹಸಗೆಟ್ಟು ತನುಸುಖಕೊಲಿಯದೆ 
ಕೆಲರು ಭೇದಿಸಿ ನಿಜಸುಖವ ಭೋಗಿಪರು (ಭರಣ. ೧-೦೦೬). ತನಿಗರ್ಬು: 
ಎಳೆನೀರ್ಗಳ ತನಿಗರ್ಬಿನ ತಿಳಿರಸದ ರಸಾಲಪಕ್ವಫಳಸಾರದ , » ಇ ಪಾನಂ 
ಗಳನಲ್ಲಲ್ಲೆಜಕವರಾ ಪ್ರಪಾಪಾಲಿಕೆಯರ" (ವೃಷವಿ. ೪-೩೦). 
[ ತನಿ, * ಕರ್ವ] 
ತನಿಗಲಿ (ನಾ). ಶ್ರೇಷ್ಠನಾದ ಶೂರ : ತನಿಗಲಿಗಳಾಣುಸಾವಿರಮಂ ಪೊರಳ್ವಿ 
* - ಸೆಕ್ಕಿದಂ ಕಾಯಿದೊಳ್ಳಾಯಕವನಂ (ಕೈಮಿಛಾ. ೨೩-೧). 
[ ತನ್ಕಿ, ಕಲಿ೭ ] 
ತನಿಗಲೆ (ನಾ). ಉತ್ತಮವಾದ ಕಲೆ: ಕೊಟ್ಟು ಕುಡುಕುದಂಬುಲಮಂ 
ಸವಿಯಂ ತಟ್ಟುವ ತನಿಗಲೆಯುಪಚರದಿಂ ಮನವರುಟ್ಟಿ ಕರಂ ಕೂಡಿದರ್‌ 
(ಜಯಕಾ. ೨-೫೩). [ತನ್ಯಿ ೬ ಕಲೆ] 
ತನಿಗಳ್‌ (ನಾ). ಸವಿಯಾದ ಕಳ್ಳು,-ಮದ್ಯ : ತನಿಗಳ್ಳ ತವಕಿಗಂ ಬಾಡಿನ 
ಬಾಕುಳನೀತನೆಂದು ಲೋಹೆದ ರಸಮಂ ತನು ಕುಡಿಯೆ ಕುಡಿಯಿಪರ್‌ 
(ಅನಂಪು. ೯-೩೩). [ತನಿಂ+ ಕಳ್ಳ) 
ತನಿಗಾಲುವೆ (ನಾ). ತುಂಬಿ ಹರಿಯುವ ಕಾಲುವೆ : ಸೀಳಿ ನಾಯ್ಗಳ 
ನೆತ್ತರಿನ ತನಿಗಾಲುವೆಯಲೇ ಬೆಳಸುವೆನು ದಿವಿಜಾಳಿಗಳ 
ಸಸಿಯನೆನುತ್ತ ಗರ್ಜಿಸಿದ (ಕುವ್ಮಾಅ. ೧೧-೧೦). 
[ ತನ್ಕಿ * ಕಾಲುವೆ (ಎಕಾಲ್ವಾಯ್‌) ] 


ಸಂತೋಷ 


ತನಿಗಾಅ 


ತನಿಗಾಅ (ನಾ). ಒಂದು ವಂಶದ ಹೆಸರು (?) : ದೇವಣಸೆಟ್ಟಿಯರ 
ಕೋಣನ ಕಾವ ತನಿಗಾಜ ಮಾಳೆಯ ಗೇಸಿದ ಉತ್ತರಂಗ (ಇಎ. ೧೯೪೬ , 
ಜೈಲಹೊಂಗಲ್‌. ೩೫೦-೨; 18ನೆಯ ಕತ). [7] 
ತನಿಗಿಚ್ಚು, ತನಿಗಿರ್ಚು (ನಾ). ೧. ಹಿತಕರವಾದ ಬೆಂಕಿ,-ಕಾವು: 
ನೆನೆಯಲೊಡಮೆತ್ತಿ ಮನದೊೊಳ್‌ ತನಿಗಿಚ್ಚಂ[ಪಾಕಾಂ. ರ್ಚೆಂ]ಹಿಮಮ 
ನೋಡಿಸುವ ನವಯುವತೀಸ್ತನಭರಮಂ ತೆಗೆದಬ್ಬದ ಮನುಜರದೇನರಿವು 
ದರಿದೆ ಮಾಗೆಯ ಮೂಗಂ (ಲೀಲಾವ. ೯-೦೭) ; (ಕಾವೃಸಾ. ೬೮೯ ನೋ). 
೨. ಪ್ರಖರವಾದ ಬೆಂಕಿ : ಕೇರಿಕೇರಿಗಳೊಳು ತನಿಗಿಚ್ಚು ನೆಗೆದು ದಳ್ಳುರಿಯ 
ಕೊನೆನಾಲಗೆಯಿಂದ ತೆಗೆತೆಗೆದಾ ಪುರಜನಗಳ ತಿಂದು ತೇಗಿದುದು 
(ಕುರಾಸಾಂ. ೧೦-೪೭). ತನಿಗಿರ್ಚು : ೨. ತನಿಗಿರ್ಚು ಕರಗಿಕುಂ ಕಾಂಚನಮಂ 
ಕರಗಿಕುಮೆ ವಜ್ರಮಂ (ಕಾಂತಿಫು. ೧೧-೩೩) ; ಮನೆಮನೆದಪ್ಪದೆ ನೆಗೆದುದು 
ತನಿಗಿರ್ಚೆ[ಪಾಕಾಂ. ಚ್ವೆ]ನೆ ದಹನವಿದ್ಯೆಯಿಂ ಸುಟ್ಟಂ ಪಾವನಿ ಲಂಕೆಯಂ 
(ಪಂಠಾಮಾ, ೦೧-೦೪೪). [ತನ್ನಿ + ಕಿಚ್ಚು ] 
ತನಿಗಿಡಿ (ನಾ). ಪ್ರಜ್ವಲಿಸುವ ಕಿಡಿ; ತೀಕ್ಷ್ಣವಾದ ಕಿಡಿ: ತನಿಗಿಡಿಯ 
ದಳ್ಳುರಿಯ ನಾಲಿಗೆಕೊನೆಗಳಲ್ಲಾಡಿದವು ಕಡುಲಾಗಿನಲಿ ಲಂಬಿಸಿ 
ಚುಂಬಿಸಿದುದುರಿ ಲಲಿತನಂದನವ (ಕುವ್ಕಾಆ. ೨೦-೨೬) ; ರಬಗರುಗಿಪ 
ತೇಜದ ಸುಪ್ರತಾಪದ ಮೊಗದ ಕೋಪದ ತಾಪಕದ ತನಿಗಿಡಿಯ ದಾಡೆಗಳ 
(ತೊರರಾ. ೬-೯-೭). [ತನ್ಕಿ * ಕಿಡಿ] 
ತನಿಗಿರ್ಚು "ತನಿಗಿಚ್ಚು' ನೋ. 
ತನಿಗೀತೆ (ನಾ). ಒಂಟಿಯಾಗಿ ಹಾಡುವ ಗೀತೆ: ಗ್ರೀಕ್‌ ರುದ್ರನಾಟಕ 
ದಲ್ಲಿ ಒಬ್ಬನೇ ನಟನು ಹಾಡುವ ಗೀತೆ; ತನಿಗೀತೆ (110೧೦೩3. ಇಂಕನಿ.) ; 
ಪ್ರಮಿತ್ಕೂಸ್‌ ಮತ್ತು ಅಯೋ ಇವರ ತನಿಗೀತೆ, ಮೇಳಗೀತೆಗಳ ಅಡಕ 
» ೬೬ ಇವೆಲ್ಲ ಪರಿಣಾಮಕಾರಿಯಾದವು (ಬದ್ಮಪ್ರ. 1೪111, ಪೀಠಿಕೆ). 
"(ತನ್ನಿ * ಗೀತೆ] 
ತನಿಗುದಿ, (ಕ್ರಿ). ಹೆಚ್ಚಾಗಿ ಕುದಿ ; ಕತಕತನೆ ಕುದಿ; ತೀವ್ರವಾಗಿ ಕುದಿ: 
ರಂಳಕೆ ತಿಳಿಗೊಳದುದಕ ಕಾದುಚ್ಛಳಿಸಿದವು ತನಿಗುದಿದು ಮತ್ಸಾ ವಳಿಗಳಂ 
ಬುಜದೆಸಳು ಸೀದವು ತುಂಬಿಗಳು ಸಹಿತ (ಕುವ್ಕಾಆ. ೨೦-೫೪). 
-[ ತನ್ನಿ * ಕುದಿ, ] 
ತನಿಗುದ್ಕಿ (ನಾ). ತೀವ್ರವಾದ ಕುದಿತ. “ತನಿಗುದಿಗುದಿ' ಪರಾ. 
[ ತನ್ನಿ * ಕುದ್ಧಿ 
ತನಿಗುದಿಗುದಿ (ಕ್ರಿ). ಎ ತನಿಗುದಿ, : ರುಳಕೆ ಫೀಳಿಟ್ಟೊಟಲಿದವು ಕರಿಕುಳ 
- - * ಹೆಯವೋಡಿದವು ಮುಮ್ಮಳಿಸಿ ತನಿಗುದಿಗುದಿದು ಕೋಟಲೆ 
ಗೊಂಡುದರಿಸೇನೆ (ಕುವ್ಯಾರ್ರೋ. ೧೯-೩೬). [ತನಿಗುದ್ಧಿ * ಕುದಿ ] 
ತನಿಗುಸುರು ( ನಾ). ಶ್ರೇಷ್ಠವಾದ ಕುಸುರಿಕೆಲಸ: ಇಂಥ ಪದವನು ಹಾಡು 
ಹಾಡೊಮ್ಮೆ ನಲ್ಲೆ, ಅಂಥ ತನಿಗುಸುರನ್ನು ನೀನೋರ್ವೆ ಬಲ್ಲೆ! (ಗಂ. 
3೯-೦೦). .[ ತನ್ನಿ + ಕುಸುರ್ಕು (ಕುಸುರಿ) ] 
ತನಿಗುಳ್ಳ (ನಾ). ಒಂದಂ ಬಗೆಯ ಬದನೆ ; ಮುಳ್ಳುಬದನೆ : ವಾರ್ತಾಕಿಃ, 
ಹಿಂಗುಳೀ, ಸಿಂಹೀ, ಭಂಟಾಕೀ, ದುಷ್ಪ್ರದರ್ಷಿಣೀ - ೫ ಬದನೇಗಿಡದಲ್ಲಿ 
ಮುಳ್ಳುಜಾತಿ ಗುಳ್ಳ, ವಾದಿರಾಜಗುಳ್ಳ, ತನಿಗುಳ್ಳ, ರಾಮಗುಳ್ಳ, 
ಮುಂತಾದದ್ದು (ಸಿದ್ಧಾಂತಿ. ೧೨೧). [ ತನ್ನಿ * ಗುಳ್ಳ] 
ತನಿಗೆಂಡ (ನಾ). ನಿಗಿನಿಗಿ ಕೆಂಡ ; ಪ್ರಜ್ವಲಿಸುವ ಬೆಂಕಿ : ಉಗ್ರದ್ವಿಪಂಗಳ್‌ 
ಪಳಂಚೆ' ನಿಕೃಷ್ಟೋನ್ನತ ದಂತದಂತಹತಿಯಿಂದೋರಂತೆ ಪೋರುತ್ತಿರಲ್‌ 
ತನಿಗೆಂಡಂಗಳ ತಂದಲುರ್ವೆ ಪೊಗೆಯುತ್ತುಂ ಪೊತ್ತಿ (ಶಾಂತೀಶೈ. ೮-೯೦); 
ತನಿಗೆಂಡಮನೊಜಿಲೆ ಪತ್ತಲೇನಆದಪುದೇ(ಪುಷೃಪು. ೧೪-೨೯) ; ಕೊಕ್ಕರಿಸು 
ತುಗುವ ತನಿಗೆಂಡದಿಂಡೆಗಳ ಸಲೆ ಮುಕ್ಕುಳಿಸಿ ಮೊಗೆವ ಪೆರ್ಗಿಚ್ಚುಗಳ 


ವೆಂಕೆ (ಕೈಮಿಥಾ. ೧೩-೦೨). *ತರಿಗೆಂಡ' ಪರಾ. [ತನ್ಕಿ * ಕೆಂಡ] 


೩೨೭೭ 


80 


40 


ತನಿಗೆರಳ್‌ 


ತನಿಗೆಚ್ಚು (ನಾ). ಹೆಚ್ಚಾದ ಎದೆಗಾರಿಕೆ,-ಶೌಯರ೯; ಮೊದಲ ಬಲುಹನು 
ಕಂಡೆನಿನ್ನೀ ತುದಿವರನ ತನಿಗೆಚ್ಚು ನಮ್ಮನು ಬೆದಟ್‌ಸುವುದೋ ಶಿವಶಿವಾ 
ತಪ್ಪೇನು (ಕುವ್ಕಾಕ. ೨೦-೧೮). - [ ತನ್ನಿ * ಕೆಚ್ಚು (ಆಕೆರ್ಚು) 

ತನಿಗೆಡು (ಕ್ರಿ). ಸೊಗಸುಗೆಡು ; ಅಂದಗೆಡು ; ಕಾಂತಿಹೀನವಾಗು : 
ನಟ್ಟಿರುಳ ತಾವರೆಯಪೊಲು ತನಿಗೆಟ್ಟ ವದನದ ನಯನಜಲಗಳ ನಿಟ್ಟುಸಿರಿ 
ನಲಿ ಬಂದರು (ನಿಧಾಗ. ೦೧-೦-೩೪). [ತನ್ಕಿ , ಕೆಡು) 

ತನಿಗೆಡೆ (ಕ್ರಿ). ಬಲವಾಗಿ ಬೀಳು ; ದೊಪ್ಪನೆ ಬೀಳು; ವಿವಶವಾಗಿ 
ಉರುಳು : ಇನಿತು ಬಲ ತೂಕಡಿಸಿ ರೋಂಪಿಸಿ ತನಿಗೆಡೆಯೆ (ಕುವ್ಯಾವಿ. 

ಚೆನ್ನಾಗಿ ಬಸವಳಿದು ಅಸುವಿರೆ ಹೊಂದಿದರು ಧರೆಗೊಬ್ಬ 
ರೊಬ್ಬರ ಮೇಲೆ ತನಿಗೆಡೆದು, (ನಿಧಾಗ. ೧೦-೭೬-೮). 

[ ತನ್ನಿ + ಕೆಡೆ;1 

ತನಿಗೆತ್ತು; (ಕ್ರಿ) ಹೆಚ್ಚಾಗಿ ಅದಿರು, -ಸ್ಪಂದಿಸು;-ನಡುಗು: ನಿಡುಸುಯ್ಗ್ಸ 
ಧರಂ ತನಿಗೆತ್ತಲ್‌ ಮನಮಿಕ್ಕೊಯ್ಯನೆ ನುಡಿದಂ (ಕಾದಂಉ.' ೩೪೫); 
ಮನದೊಳ್‌ ಮನ್ಮಥರಾಗಮುಬ್ಬರಿಸಿ ನೋಟಂ ನಟ್ಟು ನೋಟಕ್ಕೆ ತೊಟ್ಟನೆ 
ಗಾತ್ರಂ ತನಿಗೆತ್ತಿ (ಕುಸುಮಾ. ೯-೭೦): 'ಗಾತ್ರವೆತ್ತಂ ತನಿಗೆ[ಪಾಣಾಂ. ಗಿ]ತ್ತ 
ಲಾಕ್ಷಣದಿನಾ ಪಟಚಿತ್ರದ ಮೇಲೆ. ಪಾಯ್ದು . . . ಮೂರ್ಛೆಯನಾಗಳೆ 
ಯ್ಹಿದಳ್‌ (ಕುಸುಮಾ, ೧೨-೮೪). [ತನ್ನಿ 4 ಕೆತ್ತು) 

ತನಿಗೆತ್ತು, (ನಾ). ಅತಿಶಯವಾದ ನಡುಕ,-ಸ್ಪಂದನ : ಪದಪು ಮನಕ್ಕೆ 
ಸೊರ್ಕು ನಯನಕ್ಕೆಸೆಯುತ್ತಿರೆ ಚುಂಬನಾಭಿಲಾಷದ ತನಿಗಿ(ಗೆತ್ತು 
ಬಾಯ್ಗೆ ಬಳಸಲ" (ಆದಿಪು. ೪-೦೫); ತಮ್ಮ ಕೆಂಪಂ ಕಣ್ಣಳ್ಗಿ ಕೊಟ್ಟು ಕಣ್ಗಳ 
ಬೆಳ್ಳಂ ತಮಗೆ ಮಾಟುಗೊಂಡಂತೆ ತನಿಗೆ[ಪಾಕಾಂ. .ಗಿ)ತ್ತು ವೆರಸಿ ಬತ್ತಿ 
ಸೊಗಯಿಸುವ ಬೆಳರ್ವಾಯ್ಗಳೊಳ್‌ (ಪಂಪಭಾ. ೪-೮೮ ವ). 

[ತನ್ಕಿ + ಕೆತ್ತು] 

ತನಿಗೆದಟು, (ಕ್ರಿ). ೧. ಚೆನ್ನಾಗಿ ಚೆದರಿಹೋಗು ; ಚೆಲ್ಲಾಪಿಲ್ಲಿಯಾಗಂ : 
ತೆಜಿಹೆ ಕೊಡುಕೊಡು ಭಾಷೆಕಾಅನು ಮೆಟ್‌ದು ಹೋಗಲಿ ವಹ್ನಿಕುಂಡ 
ದೊಳೊಟಗುವುದ ನೋಡುವೆವೆನುತ ತನಿಗೆದಟಿಃತರಿಸೇನೆ (ಕುವ್ಯಾದ್ರೋ. 
೧೪-೩೬); ವನಧಿಗಳು ತುಳುಕಾಡೆ ತಾರಕಿ ತನಿಗೆದಣಿ್‌ ತಳ್ಳಂಕಗೆೊಳೆ ಮೇದಿನಿ 
. - ೬ ಬೊಬ್ಬಿ ಅೌದುಬ್ಬಿದನು ರಘುಜ (ತೊರರಾ. ೩-೬-೮). ೨. ಚೆನ್ನಾಗಿ 
ಸರಿಸು,-ಓಸರಿಸು : ಕುರುಳ ತುಂಬಿಯ ತನಿಗೆದರ್‌ ಮುಖಸರಸಿಜವ 
ಚುಂಬಿಸಿ' (ಕುವ್ಕಾಅ. ೨೦-೫೦). ೩. ಹೆಚ್ಚಾಗಿ ಕೆದಕು,-ಕಲಕು : ಅಳಕ 
ನಿಕರವ ಕುಣಿಸಿ ಮಣಿಕುಂಡಲವನಲುಗಿಸಿ ಹಣೆಯ ಮುತ್ತಿನ ತಿಲಕವನು 
ತನಿಗೆದಜ್‌ ನಡೆದುದು ಕೂಡೆ ಸತಿನಿವಹ '(ಕುವ್ಯಾಅ. ೧೮-೨೨). 

[ ತನ್ನಿ + ಕೆದಟ್ಮು (-ಆಕೆದರ್ಲ್ಮ)) 

ತನಿಗೆದಲ್ಲು (ನಾ). ಹೆಚ್ಚಾಗಿ ಚೆದರುವಿಕೆ,-ಹರಡಂವಿಕೆ : ಬೆಳ್ನೊರೆಯ 
ತೊಳಪೆಳೆಯ ಮಿನ್ಪೊಳೆಯಲಿರದೆಳೆಯಲೆಡೆಸೆಳೆಯ ' ತುಂತುಅಿನ ತನಿ 
ಗೆದಟ್‌ನ , . . ಅತುಳಗಂಗೆ ಸುತರಂಗೆ ನೋಳ್ಪಂಗೆ ಸಲೆ ಕಣ್ಣೆ ಸೆದಳಂದು 
ದಿವಿಜಸಿಂಧು (ಜೈಮಿಥಾ. ೯-೨೪). [ತನ್ನಿ *ಕೆದಟ್ಯು (ಕೆದಟ) 1 

ತನಿಗೆನೆವಾಲ್‌, ತನಿಗೆನೆವಾಲು (ನಾ). ರುಚಿಕರವಾದ ಕೆನೆಹಾಲು : 
ಬಾಯ್ಗೋರಂದದಿಂ ತೀವಿದ ತನಿಗೆನೆವಾಲಂತೆ ನೇರ್ಪಟ್ಟ ನಿನ್ನಗ್ಗದ ದೇಹ 
ಚ್ಛಾಯೆಯಿಂ ತಣ್ಣನೆ ತಣಿಯದೆ ಲೋಕತ್ರಯಂ (ಧರ್ಮನಾ. ೫-೬೩)- 
ತನಿಗೆನೆವಾಲು : ಖಂಡಶರ್ಕರೆ ಬೆರೆಸಿದ ತನಿಗೆನೆವಾಲನಂಡಲೆವವಳೆ 
ಚೆಂದುಟಿಗೆ . . `. ಎಳೆದಳಿರೆಂಬುದಿದು ಸರಿಗಂಡು ಪೇಳ್ವುಪಮಾನವಲ್ಲ 
(ಕುರಾಸಾಂ. ೭-೩೩). [ತನ್ಕಿ * ಕೆನೆವಾಲ್‌] 

ತನಿಗೆನೆವಾಲು "ತನಿಗೆನೆವಾಲ್‌' ನೋ. 

ತನಿಗೆರಳ್‌ (ಕ್ರಿ). ಹೆಚ್ಚಾಗಿ ಕೆರಳಂ; “ಅತಿಯಾಗಿ ಕೋಪಿಸು” (ಪ್ರಥಣ್ಣ)- 

[ತನ್ನಿ + ಕೆರಳ" (-ಕೆಳರ್‌) ] 


೮-೮೮) ; 


ತೆನಿಗೊಂಬು 


ತನಿಗೊಂಬು (ನಾ). (?) : ಊರುಂ ಮೂಳೆಯಂ ತಿಂಬಗುರು ಪಯ 
ಗರಿಯ ತನಿಗೊಂಬಂ ಬಳೆಗೊಯ್ಮಲ್‌ ಪೂಣ್ಣು ತುದಿಯೊಳೋಡಿಪೋಪ 
ಭೀರುವಪ್ಪ ಪಣಿದಕಾಲಿನಂತೆ (ಶಾಂಕಿಪು. ಆ.೪೯ ವ). 
[ತನ್ಯಿ4 ಕೊಂಬು ?] 
ತನಿಗೊಡಹು (ಕ್ರಿ). ಚೆನ್ನಾಗಿ ಕೊಡಹು,-ಒದರಂ,-ಜಾಡಿಸು: ಮೊನೆ 
ಯಲಗು ಮುಕ್ಕುಟುಕೆ ರಥವನು ತನಿಗೊಡಹಿ ಮುಗ್ಗಿದವು ತೇಜಿಗಳನು 
ವರಕೆ ಮುಖದಿರುಹಿದವು ಕಲಿಭೀಷ್ಮನುಪಟಳಕೆ (ಳುವ್ಕಾಭೀ. ೯-೩೮), 
[1 ತನ್ನಿ * ಕೊಡಹು, ( ಆಕೊಡಪು)) 
ತನಿಗೊಬ್ಬು "ತನಿಗೊರ್ವು' ನೋ. 
ತನಿಗೊರ್ಬು "ತನಿಗೊರ್ವ್ಯ' ನೋ. 
ತನಿಗೊರ್ವಿಸು (ಕ್ರಿ). ಇನ್ನೂ ಅಧಿಕಗೊಳಿಸು ; ತುಂಬ ಬಲಗೊಳಿಸು : 
ಇಂದ್ರವನದರಲ್ಲಳಂ ಪೊಡರ್ಚುವಲ್ಲಿ ಕಂಕಣದ ಮೆಲ್ಲುಲಿಯಿನೆಳಸುವಳಿಗಳಿ 
ನಿದನಿಯಂ ತನಿಗೊರ್ವಿಸಿಯಂಂ (ಡಂದ್ರಪು, ೦೦-೦೪೫ ವ). 
'[ತನಿಗೊರ್ವು, + -ಇಸ್ಯು) 
ತನಿಗೊರ್ವು,, ತನಿಗೊಬ್ಬು (ಕ್ರಿ). ೧. ಚೆನ್ನಾಗಿ ಕೊಬ್ಬು ; ಹೆಚ್ಚಾಗಿ 
ಪುಪ್ಪಿಗೊಳ್ಳೂ; ಬೀಗಂ ; ಬೀಗಿ ಬೆಳೆ ; ತನಿಗೊರ್ವಿದ ವೀರಿರ ಮೆಯ್ಗೆ 
ಪುಗವೆ ಸನ್ನಾಹಂಗಳ್‌ (ಚಂದ್ರ ಪು. ೦೦-೬೩); ಆಳಿಗಳ ಪಕ್ಷಸಂಭವ ಮರು 
ತ್ತತಿಯಿಂ ತನಿಗೊರ್ವಿ ಕಂಪಿತಾಖಿಲ ಕುಸುಮೋಲ್ಲಸತ್ಬರಿಮಳೋತ್ಯರದಿಂ 
ಪೊಜ್‌ಯೇಜ . . . ಸುಟ್‌ವುದು ಸಂತತಂ ಪುರಬಹಿರ್ವನಚಾರಣನಾ 
ಸಮಾರಣಂ (ಕುಸುಮಾ. ೨-೭೦). ವಿ. ಹೆಚ್ಚಾಗಿ ಉಬ್ಬು,-ಉಕ್ಕು : 
ಪರಮಜಿನ ಡಿವ್ಕಾಂಗಗಂಧದಿ ಪರಿಕಲಿಸಿ ತನಿಗೊರ್ವಿ . . . ಪಿರಿದು 
ನಿರ್ಜರವಾಗಿ ಪರಿವಾ ಪರಮಪಾವನ ಗಂಧಜಲ (ಸಾಳ್ಕಳಾ. ೩೩-೬೯). 
ತನಿಗೊಬ್ಬು : ೧. ಕುಳ್ಳಿರ್ವ್ವ್ಯ ಸರೋಜಷಂಡಮಲರ್ದೊಪ್ಪವ ಮಲ್ಲಿಗೆ 
ಮಾಧವೀಲತಾವಳಿ ತನಿಗೊಬ್ಬಿದಿಕ್ಷುವನಂ . . . ಕಣ್ಣೊಳಿಸುವುದು (ಎಳೆ.11, 
ಜಿತ್ರದು. ೨೩-೨೭; 1206), [ತನ್ನಿ ಕೊರ್ಪ] 
ತನಿಗೊರ್ಪು, ತನಿಗೊರ್ಬು (ನಾ). ೧. ಹೆಚ್ಚಾದ ಕೊಬ್ಬು,-ವಂದ,- 
ಸೊಕ್ಕು : ಎಡೆವಿಡದೆ ಮಟ?ಗಳವ ವಾಸವನ ತನಿಗೊರ್ಪು ಶಳಕಿಟಿಯೆ 
ತಳೆದು ಗೋವರ್ಧನವನನುಗೊಳಿಸಿ (ಗೀತಗೋ.` ೩-೪). ತನಿಗೊರ್ಬು : 
೨. ಹೆಚ್ಚಾದ ಉಬ್ಬರ : ವನರುಹಷಂಡದ ವಾರಿಯ ತನಿಗೊರ್ಬುಗೆ 
ತೊಲಗಿ ತಿಳಿಯೆ ತತ್ಸದದೊಳ್‌ ತಾಮಿನಮುಖ ವೀಕ್ಷೂತುರತೆಯಿನೆನಸುಂ 
ನಿಮಿರ್ದಂತೆ ತೋಟ್‌ದುವು ಜಲಜಂಗಳ್‌ (ಕುಸುಮಾ ೬-೪೬). 
[ ತನ್ನಿ * ಕೊರ್ವ್ಣ 1] 
ತನಿಗೊಳ್ಳು (ಕ್ರಿ). ಪುಷ್ಪವಾಗು ; ಸಮೃದ್ಧವಾಗು : ವೀರರಸದಷ್ಟೇ 
ಶಾಂಶರಸವು ಈ ಯುಗದ ಕೃತಿಗಳಲ್ಲಿ ತನಿಗೊಂಡಿದೆ (ಕಸಾಜ. 93) ; ಅವನ 
ಶಕ್ತಿವಿಶೇಷಗಳಿಲ್ಲ ಇದರಲ್ಲಿ ತನಿಗೊಂಡು ಮೇಳಗೊಂಡಿವೆ (೪ಸಾಣ. ೧೮೩). 
[ ತನ್ನಿ * ಕೊಳ್ಳು; (ಕೊಳ) ] 
ತನಿಗೋಡು (ನಾ). ಕೊಬ್ಬಿ ಬೆಳೆದ ಕೊಂಬು : ಹುಲ್ಲೆಗೊಂಬತ್ತು ಮುಖ 
ಬೆಳ್ಳಿಲಿಗೆ ನಾಲ್ಕು ಶನಿಗೋಡು ಮೂಡಿದ್ದನಿಲ್ಲಿಯೇ ಕಂಡೆ (ಸರ್ವಜ್ಮ. 
೨೦೬೯೪). [ತನ್ಕಿ * ಕೋಡ್ಯು) 
ತನಿಚೂಣಿ (ನಾ). ಬಲವಾದ ಮಂಂದಳ ; ಮಂಂಭಾಗದ ಪ್ರಬಲವಾದ 
ಸೈನ್ಯ : ರಾವುತರು ರಾವ್ತರ ತಟುಬಿದರು ತನಿಚೂಣಿ ಮಸಗಿತು ತಾಣಿ 
ಥಟ್ಟಿನಲಿ (ಕುವ್ಕಾಶ.. ೨-೧೬). [ತನ್ನಿ * ಚೂಣಿ (ಆಚೂಳ್ಕಿ) ] 
ತನಿಜಡಿ (ಕ್ರಿ). ಹೆಚ್ಚಾಗಿ ಬಳುಕು ; ಭಾರದಿಂದ. ಜಗ್ಗು : ವೃಂದದಲಿ 
ನಾನಾ ಮೃಗೌಘವ ಕೊಂದು ಮಾಂಸದ ಹೊಜ್‌್‌ಗಳನು ಯಮನಂದನನ 
ಹೊರೆಗಟ್ಟಿದರು ಕಂಬಿಗಳು ತನಿಜಡಿಯೆ (ನಿಧಾಗ. ೧೦-೬೮-3೨). 
[ ತನ್ನಿ * ಜಡ್ಮಿ] 


೩೨೭೮ 


15 


80 


46 


ತನಿನೋಟ 


ತನಿಜವ್ವನ (ನಾ). ೧. ತುಂಬುಯೌವನ,-ಪ್ರಾಯ. ೨. ತಬು 
ಮೊಲೈ,-ಸ್ತನ:ತೆಳುವಸುಅ ಸೆಳೆನಡುವ ನುಣ್ಣೊಡೆಗಳ ಬೆಳೆದ ತನಿಜವ್ವನದ 
ಕಡು ಚಲು ಶಬರಿಯರು (ಸಾಳ್ಕಥಾ. ೦೬-೬). [ತನ್ನಿ + ಜವ್ವನ] 
ತನಿಜಿನುಗುದನಿ (ನಾ). ಮಧುರವಾಗಿ ಗಂಣುಗುಣಿಸುವ ಧ್ವನಿ; 
ಇಂಪಾದ ಮೆಲುದನಿ : ಜಾಲಗಾರನು ಉಸುಕು ಜಾಳಿಸುವ ಹಾಗೆ 
ಜೊತೆಗಾರ ತನಿಜಿನುಗುದನಿಯಲಿ ಸೋಸುತಿಹನು (ಉಯ್ಯಾಲೆ. ೧೦-೦೦), 
[ ತನ್ನಿ + ಜಿನುಗು, (ಜಿನುಂಗೂ) + ದ್ಯಾ) 
ತನಿಜೇನು (ನಾ). ಸವಿಯಾದ ಜೇನಂ : ತನಿಜೇನನು ಹೀರಿಹುದೆ (ಕವಿಕಾ, 
೨೩-೪) ; ತನಿಜೇನ ಸುರಿಸುಗುಂ ತನ್ನ ಮೆಚ್ಚಿರುವರಳೆ (ಕಾಲೂರ. ೪೬-೬೪). 
[ ತನ್ನಿ ೬ ಜೇನು (ಜೇನ್‌) ) 
ತನಿಜೊನ್ನ (ನಾ). ಅಚ್ಚ ಬೆಳುದಿಂಗಳಂ ; ಶುಭ್ರವಾದ ಚಂದ್ರಿಕೆ : 
ಚೆಂದ್ರಂ ಪರಿವೇಷದಿನಗ್ಗಳಮೊಪ್ಪವ ತನಿಜೆೊನ್ನದಿನತ್ತಿ ಕಣ್ಣೆಡ್ಡಂಬಡೆದಂ 
(ಉದ್ಭದೇ. ೪-೧೪) ; 'ತನಿಜೊನ್ನವಾಲನೀಂಟುವ ಪದದೊಳದು ಬತ್ತೆ ಮನ 
ದೊಳಂ ಕಂದಿ ತೋಜುವ ಹೆಂಸಮಟ್‌ಯೊ (ಜಿಲಫು. ೧೦-೮8). 
[ ತನ್ನಿ * ಜೊನ್ನ) 
ತನಿತು “ತನ್ನಿ” ಪರಾ. 
ತನಿತ್ತು "ತನ್ನಿ' ಪರಾ. 
ತನಿನಂಜು (ಸಾ). ತೀಕ್ಷ್ಣವಾದ ನಂಜು ; ಘೋರವಿಷ : ಕಿಚ್ಚಿನುರಿ ಪತ್ತದೆ 
ಪೊತ್ತುವ ಬೇಗೆ ಪಾವು ತಿನ್ನದ ತನಿನಂಜು ತನ್ವಿಯರೊಳಾದಳುಪಿಂ 
ಪೆಜಿತುಂಟೆ ಲೋಕದೊಳ್‌ (ಲೀಲಾವ. 9-೫8). [ತನ್ನಿ ' ನಂಜ್ಮು) 
ತನಿನಗೆ (ನಾ). ಅತಿಶಯವಾದ ನಗ್ಗೆ -ಹಾಸ್ಯ : ಗಂಡುಗಲಿಗಳೊ ವೀರಸಿರಿ 
ಯುಳಿಮಿಂಡರೋ ತನಿನಗೆಯ ಬಿರುದಿನ 'ಧಂಡರೋ (ಕುಟ್ಕಾತೆ. ೨-೫೦) ; 
ತನಿನಗೆಯನುಬ್ಬಿ ಸುವ ಹಾಸ್ಯದ ವಿನುತ ಪರಿಹಾಸಕರಿನೆಸೆದುದು ಸಭೆ 
ದಶಾನನನ (ತೊರರಾ. ೬-೦೦-೧೦). [ತನ್ನಿ * ನಗೆ] 
ತನಿನಿದ್ರೆ (ನಾ). ೧. ಗಾಢವಾದ ನಿದ್ದೆ : ನೆನಸಿಂಗೆ ಸಾತ್ವಿಕಂ .. 
ತನಿನಿದ್ರೆಗಲ್ಲಿ ತಾಮಸಗುಣಂ ಬೀಜವೆನಿಸಿರ್ಪದು (ಅನುಸಾ. ೨-೪-೧೦)- 
೨. ಅತಿಶಯವಾದ ಜಡತೆ: ಕರ್ಮವಶದಿಂದೆ ತನಿನಿದ್ರೆ ಮುಸುಕು 
ತಿಹುದೊರ್ಮೆ (ಅನುಸಾ. ೩-೩-೨) ; ಜೀವನದಲ್ಲಿರುವ ಭಕ್ತಿಯು ತನಿನಿದ್ರೆ 
ಯಿಂದ ಎಚ್ಚತ್ತು ಜೀವನ ನಿಜಸ್ವರೂಪವನ್ನು ಪ್ರಕಾಶಿಸುತ್ತದೆ (ತತ್ಕಪ್ಪಾ. 
೩೯೨). [ತನ್ನಿ 4 ನಿದ್ರೆ] 
ತನಿನೀರ್‌: (ನಾ). ತಿಳಿಯಾದ ನೀರು : ಐಗೂರರಸನ ವೆಂಡಿರೆ ಮೂಗುತಿ 
ಕಣ್ಬನಿಯೊಳಿಬಿೌಸದ ಕಾಡಿಗೆಯಿಂ ಕರ್ಪಾಗಿ ಬಲಾ ಕು ಗ್ರುವೆ ತನಿನೀರ್‌ 
ತುಗುವಿನಂ ತೊಳಗಿತೆಂದಿನಂತಪ್ರತಿಮಾ (ಅಪ್ರತಿ. .೦೦೯-೧೩). 
(ತನ್ನಿ + ನೀರ್‌, ] 
ತನಿನುಡಿಸು (ಕ್ರಿ). (ಹಾಡಿಗೆ ಮೇಳವಾಗಿರದೆ) ಒಂಟಿಯಾಗಿ, ಪ್ರತ್ಯೇಕ 
ವಾಗಿ ವಾದ್ಯ ನುಡಿಸು : ಎಷ್ಟೋ ಬಾರಿ ತಮ್ಮ ಕಚೇರಿಗಳಲ್ಲಿ ಅವರು 
ಕೊನೆಯಲ್ಲಿ ಮಾತ್ರ ಮೃದಂಗ ನುಡಿಸುವೆವರಿಗೆ ತನಿನುಡಿಸಲು ಬಿಡು 
ತ್ರಿದ್ದುದೂ ಉಂಟು (ಸಂಗೀತ. ೩೪). 
[ ತನ್ನಿ * ನುಡಿಸು ( ಆನುಡಿಯಿಸು) ] 
ತನಿನೇಹ (ನಾ). . ಅತಿಶಯವಾದ ಸ್ನೇಹ,-ಪ್ರೀತಿ: ತನಿನೇಹದಿಂ 
ಹರಣವಾಗಿಪ್ಪಳಾತಂಗೆ (ಇಹೆರ. ದೇ. 3೯-೪) : ಬಾವನ್ನಮಂ ತನಿನೇಹದಿಂ 
ಪೂಸಿ ಪೂಮಾಲೆಗಳ ಸೂಡಿ (ಕೂಟ್ಕೂಲ. ೪-೧೩೮). [ ತನ್ನಿ* ನೇಹ) 
ತನಿನೋಟ (ನಾ). ನಿರ್ಮಲವಾದ ದೃಷ್ಟಿ; ಪರಿಶುದ್ಧವಾದ ದೃಷ್ಟಿ: 
ತನಿನೋಟವಂ ನೋಡಿ- ಬೆಟ್ಟಿತೆಂದಂಜುತಂ (ರುದ್ರರ. ಬೇ. ೨೦೪-೦೦) ; 
ಮನದೊಳ್ಳಿರಿಶಥ್ಕಾನಂ ತನಿನೋಟದೊಳೀಶಮೂರ್ತಿ (ಉದೃಟಿ. ೧-೧೦೪). 
4 ತನ್ಕಿ 4 ನೋಟ) 


ತನಿಪರಿಮಳ 


ತನಿಪರಿಮಳ (ನಾ). ಎ ತನಿಗಂಪು : ತಿಳಿಗೊಳನ, ತಂಪಗಿವ, ತೆಕ್ಕೆಯ 
ತೊಳಲಿಕೆಯ ತಾವರೆಯ ತನಿ[ಪಾಕಾಂ. ತಿಳಿ]ಪರಿಮಳದ ವಿಸರದ -ಹಸರದಲಿ 
ತೀಡಿದುದು ತಂಗಾಳಿ (ತೊರರಾ. ೨-೭-೩). 
[ ತನ್ಮಿ * ಪರಿಮಳ (ಎಪರಿಮಲ) ] 
ತನಿಪಾಕ (ನಾ). ಹದವಾದ ಪಾಕ; ರುಚಿಯಾದ ಪಾಕ: ರೂಪ 
ಸೌಂದರ್ಯ ಯವ್ವನ ಶೃಂಗಾರ ಕಲೆಗಳೆಂಬ ಪಂಚಾಸವಗಳನ್ನು . . . 
ಅಂಗಜಾಗ್ನಿಯಿಂದ ಹದಗಾಸಿ ತನಿಪಾಕ ಮಾಡಿಕೊಂಡು ಸವಿನೋಡಿಯೇ 
ಬಿಡಬೇಕು (ಮಂತ್ರಶ. 3೯-0೮). [ತನ್ನಿ ೪ ಪಾಕ್ಯ) 
ತನಿಬಾಳೆ (ನಾ). ಬಾಳೆಯಲ್ಲಿ ಒಂದು ಜಾತಿ: ಬಾಳೆ ರಸಬಾಳೆ ಬಿಲುಬಾಳೆ 
ತನಿಬಾಳೆ ಕೆಂಬಾಳೆ (ವಿವೇಕ. ೨೧೧). [ತನ್ನಿ * ಬಾಳೆ, (ಎಬಾಲ್‌)] 
ತನಿಬಿಗಿ (ಕ್ರಿ). ಗಟ್ಟಿಯಾಗಿ ಕಟ್ಟು ; ಬಲವಾಗಿ ಬಂಧಿಸಂ : ಹೊಗೆಯ 
ನೊಡೆದೊಳಬಿದ್ದು ಕಿಡಿಗಳನುಗಿದು ದಳ್ಳುರಿದುಜುಗಲನು ತನಿಬಿಗಿದು 
ಭೀಮನ ರಥದ ಸುತ್ತಲು ಸೂಸಿ. . . ಉರವಣಿ ಸಿತಮಳಾಸ್ತ್ರ 
(ಕುವ್ಯಾದ್ರೋ. ೧೯-೪೭). [ತನ್ನಿ * ಬಿಗಿ] 
ತನಿಬಿಡು (ಕ್ರಿ). ಸಂಗೀತಕಚೇರಿಯಲ್ಲಿ ವಾದ್ಯಗಾರನಿಗೆ ತನಿಬಾರಿಸಲು 
ಅವಕಾಶ ಕೊಡು : ಗಾಯಕನು ಹಾಡಿನ ಕೊನೆಯಲ್ಲಿ ಮದ್ದಳೆಯವನಿಗೆ 
ತನಿಬಿಟ್ಟನು (ಕೊಂ). [ತನ್ನಿ * ಬಿಡು, ) 
ತನಿಬೀಜ : (ನಾ). ಗಟ್ಟಿಯಾದ ಬೀಜ; ಸಾರವತ್ತಾದ ಬೀಜ: 
ಪ್ರೇಮರಸದಲಿ ಬೇಜಕಿ ಬೇಟುದ್ದಾಮಭುಜನಪ್ಪಿದನು ಚಿತ್ತದ ತಾಮಸದ 
ತನಿಬೀಜ ಮುಸುಕಿತು ಹರ್ಷರಚನೆಯಲಿ (ಕುವ್ಮಾಸ. ೧೩-೪). 
[ ತನ್ನಿ + ಬೀಜ.) 
ತನಿಬೆಲ್ಲ (ನಾ). ಸಿಹಿಯಾದ ಬೆಲ್ಲ; ರುಚಿಕರವಾದ ಬೆಲ್ಲ: ಶೋಧಿಸಿದ 
ತನಿಬೆಲ್ಲವಿಕ್ಕಿದ ಹೂರಿಗೆಯ ಮೆದೆಯಲ್ಲಿ .. . ನೋಡಲಿ ನಮ್ಮನೆಂದುದು 
ಧೂರ್ತವಟುನಿಕರ (ಕುವ್ಯಾಆ. ೧೫-೭) ; ಹರಿಶರಣರಚ್ಚು ಬುಧಜನರಿಗೆ 
ಪೆಚ್ಚು , . . ಕೇಳ್ವರಿಗಿದು ತನಿಬೆಲ್ಲದಚ್ಚು (ಮೋಹಕ ೧-೩೦). 
(ತನ್ನಿ * ಬೆಲ್ಲ) 
ತನಿಬೆಳಕು "ತನಿವೆಳಗು' ನೋ. 
ತನಿಮದ (ನಾ). ಅಧಿಕವಾದ ಮತ್ತು : ಉದ್ದಾಮ ಸಿಂಹಧ್ವನಿಗೆ ನಿದ್ರಾ 
ಶಾಮಸದ ತನಿಮದವಡಗೆ ಕಂದೆಜಿಕದನಾ ಹನುಮ (ಕುವಾಅ ೧೦-೧೨). 
[ತ ; * ಮದ್ದ] | 
ತನಿಮನೆ (ನಾ). ಹಿತದ ನೆಲೆ: ತಾಯೆ ತನಿಮನೆಯೇ (ಗಕಿ. ೭-೦); 
ತಾಯಿಯು ತನಿಮನೆಯಾಗಿದ್ದಾಳೆ (ಗೊತ್ತುಗು. ೦೩೬). ([ ತನಿಃ+ಮನೆ] 
ತನಿಮರ್ವು (ನಾ). ದಟ್ಟವಾದ ಕತ್ತಲೆ ; ಕಗ್ಗತ್ತಲೆ ; ಗಾಢಾಂಧಕಾರ : 
ಅಸ್ತಂಗತ ಸೂರ್ಯನಾಗಲ್‌ ತನಿಮರ್ವುರ್ವಲ್‌ (ಉದ್ಯಟ. ೧೧-೫೬). 
[ ತನ್ನಿ * ಮರ್ವು] 
ತನಿಮಸಗು (ಕ್ರಿ). ಹೆಚ್ಚಾಗಿ ಕೆರಳು ; ಅತಿಶಯವಾಗಿ ಉದ್ರೇಕಗೊಳಂ್ಭ ; 
ಇಟ್ಟಣಿಸುವೀ ರಣಮದಾಂಧನ ತೊಟ್ಟುಳಿಕೆಯನು ಕೀಳ್ವ ರಾಯ 
ಘರಟ್ಟನಿಲ್ಲಾ ಎನುತ ತನಿಮಸಗಿತು ಭಟಸ್ತೋಮ (ಕುವ್ಯಾಳ. 3೦-೨). 
[ ತನ್ನಿ * ಮಸಗ್ಗು; ] 
ತನಿಮಳೆ "ತನಿವಳೆ' ನೋ. 
ತನಿಮಾಡಿಸು (ಕ್ರಿ). ತಂಪುಮಾಡಿಸಂ ; ಶಾಂತಿವನಾಡಿಸು: ಆಗಲೇ 
ಒಂಬತ್ತು ಜನರನ್ನು ತೆಗೆದುಕೊಂಡಿದ್ದ ಪ್ಲೇಗಿನಮ್ಮ ಎಳನೀರಿನ ತನಿಮಾಡಿಸಿ 
ಕೊಂಡು ಹೊರಟು ಹೋದಳು (ನನ್ನೂರು. ೯3). 
[ತನ್ನಿ (ಎತಣ್ಯಿ) + ಮಾಡು; + - ಇಸ್ಕು] 
ತನಿಮಾವು (ನಾ). ಮಾವಿನಲ್ಲಿ ಒಂದಂ ಬಗೆ : ಮಾವು ಸೀಮಾವು ತನಿಮಾವು 
ಗಿಣಿಮಾವು (ವಿವೇಕ. ೨೧೦). [ತನ್ಕಿ * ಮಾವು) 


೩೨೬೯ 


10 


18 


20 


80 


40 


46| 


ತನಿಯೆಣ್ಣೆ 


ತನಿಮಿಂಚು (ನಾ). ಉಜ್ವಲವಾದ ಮಿಂಚು; ಕಣ್ಣನ್ನು ಕೋರೈಸುವ 
ವಿಂಂಚು ; ಆಃ ನೀನು ಬಂದೆ ತನಿಮಿಂಚಿನುರುಳಿ ತನ್ನನ್ನೆ ತೂಗುವಂತೆ 
(ಹೈದಸ. ೪-೫). [ತನ್ಕಿ * ಮಿಂಚ್ಚು] 

ತನಿಮಿನುಗು (ನಾ). ಹೆಚ್ಚಾದ ಕಾಂತಿ,-ಪ್ರಕಾಶ: ತನಿಮಿನುಗು 
ಮೋಟತಿಯ ಕಣ್ಣ ಕೆಂಪಿನ ಘನಭಯಂಕರರೂಪ ಭೀಮನ ಕಂಡನವನೀಶ 
(ಕುವಾಅ. ೧೧-೪). [ತನ್ನಿ * ಮಿನುಗ್ಯು) 

ತನಿಮೊನೆದೋಟ್‌ಸು (ಕ್ರಿ). ಚೆನ್ನಾಗಿ ಗೋಚರಿಸುವಂತೆ ಮಾಡು, - 
ಅಭಿವ್ಯಕ್ತ ಗೊಳಿಸಂ : ಮನದೊಳೆ ವಾಕ್ಕಿನೊಳ್ಳರತಳತಮಳಕಾಕೃತಿಯಾಗಿ 
ಸತ್ಯ ಚಿದ್ಧನ ಪರಮಾರ್ಥಮುಚ್ಚಳಸಿ -ತೋಟುತಿಹೆಂತೆ ಮದೀಯ 
ಕಾಯದೊಳ್ತನಿಮೊನೆದೋಹಅೌಸಯ್ಯ ಪರಮಪುಭುವೇ (ಕತಳ, ೬೦). 

[ ತನಿಮೊನೆದೋಜು + - ಇಸ್ಕು] 

ತನಿಮೊನೆದೋಣು (ಕ್ರಿ). ಚೆನ್ನಾಗಿ ಗೋಚರವಾಗು ; ಸ್ಪಷ್ಟವಾಗಿ 

ಕಾಣಿಸಂ. "ತನಿಮೊನೆದೋಟ್‌ಸಂ' ಪರಾ. 
[ತನ್ನಿ * ಮೊನೆದೋಜು) 

ತನಿಮೊರೆ (ಕ್ರಿ). ಇಂಪಾಗಿ ರೆಯೀಂಕರಿಸು : ನೈದಿಲುಗಳಲಿ ತನಿಮೊರೆವ 
ತುಂಬಿಯ ಕಳರವಕೆ ಬೆಚ್ಚಿದವು . . . ಮಮ್ಮಲುಮಲುಗುತಿರ್ದವು 
ಜಕ್ಕವಕ್ಕಿಗಳು (ಕುವ್ಯಾದ್ರೋ. ೦೭-೧೫). [ತನ್ಕಿ * ಮೊರೆ] 

ತನಿಮೊಲೆ (ನಾ). (ಹಾಲು) ತುಂಬಿದ ಸ್ತನ : ಕಿಜುಹುಲ್ಲೆ ಮೋಹದ 
ಶಿಶುಗೆ ತನಿಮೊಲೆಯಾವೂಡುತಿದೆ (ಸಾಳ್ಳಳಾ. ೩-೯). [ ತನ್ಮಿ * ಮೊಲೆ, 

ತನಿಮೋಹರ (ನಾ). ದೊಡ್ಡ ಮೊತ್ತ; ಬಹಳವಾಗಿ ದಟ್ಟಯಿಂಸಿದುದಂ; 
ಊಹೆದೆಗಹಿನ ಕಂಬನಿಯ ತನಿಮೋಹರದ ಘನಶೋಕವಸ್ನಿಯ ಮೇಹು 
ಗಾಡಿನ ಮನದ ಕೌರವನಿತ್ತನೋಲಗವ (ಕುವ್ಮಾದ್ರೋ. ೧-೧೨). 

[ತನ್ನಿ * ಮೋಹರ ] 

ತನಿಯನ್‌ (ನಾ). ಗುರುಗಳ ಪ್ರಾರ್ಥನಾರೂಪವಾದ ಬಿಡಿ ಪದ್ಯ : 
ಮೇಲುಗೋಟೆ ತಿರುನಾರಾಯಣಸ್ವಾಮಿಯವರ ಸಂನ್ನಿಧಿ ಮೊದಲಾದ 
ಸಂನ್ನಿಧಿಗಳಲ್ಲಿ ಪ್ರಬಂಧಾನುಸಂಧಾನಗಳು ನಡವಾಗ . . . ರಾಮಾನುಜ 
ದಯಪಾತ್ರ ತನಿಯನೆ ಅವ ರೀತಿಗೆ ನಡದು ಬಂತು ಯೀಗಲೂ ಅದೇ 
ರೀತಿಗೆ ರಾಮಾನುಜದಯಪಾತ್ರ ತನಿಯನೆ ನಡೆಶಿಕೊಂಡು ಬರ್ರುವದೂ 
(ಬ್ಕೊಆರಿ. ೧೯೩ರ. ೧೫-೫ ; 3709). [*-ತಮಿ. ತನಿಯನ್‌] 

ತನಿಯಡಗು (ನಾ). ಎ ತನಿಗಂಡ ; ಏಜ ಬಾಯ್ಗೆ ಬಾಯೊಡ್ಡಿ ರಕ್ತ ವನೀಂಟಿ 
ತನಿಯಡಗನಡಸಿ ತಿಂದು ಬಸುಟು ನೆಜ್‌ ಬೀಗೆ ಡಜ್ಜನೆ ತೇಗಿ (ಸಾಳ್ಕಳಾ- 
೨೩-೨೩). [ತನ್ಮಿ * ಅಡಗ್ಳು) 

ತನಿಯರಳು (ಕ್ರಿ). ಚೆನ್ನಾಗಿ ಅರಳು ; ಪೂರ್ಣವಾಗಿ ಎಕಸಿತವಾಗು: 
ಹರಿಹರನಿಗಿಂತ ಬೇಗನೆ ಅವನ ಪ್ರತಿಭೆ ತನಿಯರಳಿ ಗಮಗಮಿಸತೊಡಗಿ 
ತೆಂದು ಹೇಳಬಹುದು (ಕಸಾಣ. ೩೫೩). 

[ ತನ್ನಿ * ಅರಳ್ಕು (€ಅಲರ್‌]) ) 

ತನಿಯುಣ್‌ (ಕ್ರಿ). ಒಬ್ಬನೇ ಉಣ್ಣೂ ; ಒಂಟಿಯಾಗಿ ಅನುಭವಿಸಂ 

ನೆರಪಿದುವನ್‌ ತಾಮೇ ತನಿಯುಣ್ಣುದು (ಕುಜಳ್‌. ೧-೨೩-೯). 
[ ತನ್ನಿ * ಉಣ್‌ ] 

ತನಿಯುರಿ (ನಾ). ತೀಕ್ಷ್ಣವಾದ ಉರಿ; ಪ್ರಖರವಾದ ಬೆಂಕಿ: ಉಗಿದನು 
ನಿಜಾಯುಧವ ದಿನಪಕೋಟಿಯ ರಶ್ಮಿಯನು ತುದಿಮೊನೆಯೊಳುಗುಳುವ 
ಬಾಯಿಧಾರೆಯ ತನಿಯುರಿಯ ಶೆಕ್ಕೆಯಲಿ ಥಳಥಳಿಸುವ ಮಹಾಂಕುಶವ 
(ಕುಭ್ಯಾದ್ರೋ- ೩-೫೩). [ ತನ್ನಿ * ಉರ್ಮಿ) 

ತನಿಯೆಣ್ಣೆ (ನಾ). ಶುದ್ಧವಾದ ಎಣ್ಣೆ ; ತಿಳಿಯಾದ ಎಣ್ಣೆ : ತನುವೆಂಬ 

ತನಿಯೆಣ್ಣೆ ನೆನಹೆಂಬ ತಿಳಿದುಪ್ಪ ಘನಜ್ಞಾನಜ್ಮೋತಿಯಂರಿಯಲಜ್ಞಾನೆದ 

ನೆನಹದೆತ್ತಣದು (ಸರ್ವಜ್ಞ. ೪೫೬). [ತನ್ಕಿ ಎಣ್ಣೆ ] 


ತನಿಯೆರಕ 


ತನಿಯೆರಕ (ನಾ). ಚೆನ್ನಾಗಿ ಎರಕಹೊಯ್ದ ಮೂರ್ತಿ,-ಆಕಾರ : 
ವೀರದೈತ್ಯನ ಬಹಳ ದುಷ್ಪರಿವಾರವದನಾರೆಣಿಸುವರು ಮುಂಗಾರಿರುಳ 
ತನಿಯೆರಕ ನೀಲಾಚಲದ ಖಂಡರಣೆ (ಕುವ್ಕಾಅ. ೯-೩೪). 
[ ತನ್ಮಿ + ಎರಕ್ಕ) 
ತನಿಯೆರೆ "ತಣಿಯೆಆ'' ನೋ. 
ತನಿಯೆರೆತ (ನಾ). ತನಿ ಎರೆಯುವಿಕೆ ; ತರ್ಪಣ. ಬಿಡುವಿಕೆ: ಏಕೆನ್ನ 
ನಿಸಿದಿಗೆಯ ಬಳಿ ಬಾಗಿ ಬಾಡಿ ನಿಂದಿರ್ದಳೀ ನನ್ನರಸಿ ? ತನಿಯೆರೆತವೇಕೀಗ ? 
(ಪಾರಸಿ. ೨೬-೫೮೨). [ತನ್ಕಿ (ಎತಣ್ಮಿ) + ಎರೆತ್ಮ) 
ತನಿಯೊಸರು (ನಾ). ಹೆಚ್ಚಾಗಿ ಸುರಿಯುವಿಕೆ,- ಒಸರುವಿಕೆ: ಎನಿತು 
ನರುಗಂಪು . . . ತನಿಯೊಸರ ಪೂವುಡಿಯ ಪೊಸಸೋನೆಯೆನಿತು (ಕಾಲರ. 
[ ತನ್ನಿ * ಒಸರ್ಯು (ಒಸರಿ) ] 
ತನಿರಕುತ (ನಾ). ೧. ಹೊಸರಕ್ತ ; ಬಿಸಿನೆತ್ತರು : ಮನದೊಳಗೆ ಕೌರವನ 
ಕರುಳನು ತನಿರಕುತದಲಿ ಕುದಿಸಿದರು(ಕುವ್ಶಾಸ ೧೪-೭೫). ೨. ರುಚಿಯಾದ 
ರಕ್ತ: ನೋಡುವನು . . , ಬಾಡುಗರುಳಿನ ಚೀತ್ಕೃತಿಯ ತಲೆಯೋಡುಗಳ 
ತನಿರಕುತಪಾನದ ಶಾಕಿನೀಜನವ (ಕುವ್ಯಾಗ. ೩-೧೦). [ತನ್ಮಿ * ರಕುತ) 
ತನಿರನ್ನ (ನಾ). ಶ್ರೇಷ್ಠವಾದ ರತ್ನ: ತನಿರನ್ನದೊಂದು ಕೆಂಗಿಡಿಯ 
ಕುಡಿಯೆ ಸಿಡಿದರಳಿ ಉರುಳಿದಂತೆ (ಅರಳು. ೩-೩). 
[ ತನ್ನಿ * ರನ್ನ] 
ತನಿರಭಸ (ನಾ). ಅತಿಶಯವಾದ ರಭಸ,-ವೇಗ : ಸೂಗುರಿಸೆ ತುದಿವಾಲ 
ವಮರರ ಕೂಗುಗಳ ಕಹಳೆಗಳ ಹಜ್‌ ತಾಗುಗಳ ತನಿರಭಸ[ಪಾಕಾಂ. 
ಹರುಷ]ದಲಿ ಹಾಟದನು ಹನುಮಂತ (ತೊರರಾ. ೪-೧೨-೩೩). 
[ ತನ್ನಿ * ರಭಸ 
ತನಿರಸ (ನಾ). ೧. ಸವಿಯಾದ ರಸ: ಗಿಳಿಗಳ ಗೂಡಿಂದುದಿರ್ವ ದಾಳಿಂಬದ 
ಬಿತ್ತುಗಳಿನೊಸರ್ವ ತನಿರಸದಳಿಪದೊಳಂ(ಕಾದಂಪೂ. ೯೭); ತಮ್ಮಿಂ ತಾವೆ 
ಬಿಗಿದು ಬಿರಿವಟ್ಟು ಸುರಿವ ದಾಳಿಂಬದ ಪಣ್ಣಳ ತನಿರಸದ ಪರಿವೊನಲೆ 
ಪರಿನೀರಾಗೆ (ಪಂಡತಂ. ೧೧೭-೦೫) ; ಅಂಬುಜವನವಿದಿರು ಬಂದಂತೆ ಕಂಪನ 
ತನಿರಸದ ತಾವರೆಯ ತೆಕ್ಕೆಯ ತೋಳ ತೋಟಶಕೆಯ ಜಿನುಗುದುಂಬಿಯ 
ಜಾಳಿಗೆಯ ತನಿಮಿನುಗುಮೋಟ3ಯ ಭೀಮನ ಕಂಡನವನೀಶ 
(ಕುವ್ಯಾಅ. ೧೧-೪); ಕುಟ್‌ ಕಬ್ಬಿನೊಳು ಹೊಕ್ಕು ಅಜಿವುದೆ ತನಿರಸವ 
(ಸರ್ವ. ೪೨೧); ತನಿರಸಂ ಸೋಜುವನ್ನಂ ನಾಲಗೆಯೂಟ್‌ ಸೀಯೆಂದು 
ಚುಂಬಿಸಿಯುಂ ` (ರಾಮಾಕ್ಕ. ೬೦-೦೬). ೨. ಶುದ್ಧವಾದ ರಸ; ತಿಳಿ 
ಯಾದ ರಸ: ಬೆಳರ್ಮಣ್ಣ ಪೊಸಕಡಾಯದೊಳ್‌ ತುಂಬಿದ ನೀಲಿಯ 
ತನಿರಸಮೆಂಬಂತಿರೆ ಕಳಿಂದಜೆಯ ಕರ್ಮಡುವಿನೊಂದು ಪೊಳೆಪಿಂ (ರಾ ಮೂಕ್ಕ. 
೩೨-೨೨). ೩. ಗಟ್ಟಿಯಾದ ಕದಡು; ಮಂದವಾದ ದ್ರವ,-ಕಲ್ಯ : 
ಕಾರ್ಮುಗಿಲಂ ಜನವ ಕಲಸಿ ತನಿರಸದೊಳು ನೆಜಕಿ ಪೊರಳ್ಚಿ ದ ನೀಲಪತ್ರಿಕೆ 
ಗಳಂತೆ , . . ನಡೆತಹೆ ಕಿರಾತರ ತನುಚ್ಛವಿ (ರಾಘಡ. ೧೭-೬೪). ೪. 
ಮನೋಹರವಾದ (ಕಾವ್ಯವಿಷಯಂಕವಾದ) ಶೃಂಗಾರಾದಿ ನವರಸ 
ಗಳು : :  ಕಂದಂಗಳಮೃತಲತಿಕಾಕಂದಂಗಳನೂನವಾಕ್ಕಫಲವಿಲಸನ್ಮಾ 
ಕಂದಂಗಳ್‌ ತನಿರಸದುಕ್ಕಂದಂಗಳ್‌ (ಗಿರಿಕ. ೧-೧೨). ೧, ೪: ಕೊರ್ವಿ 
ಪೊಜಿಪೊಣ್ಮೆ ತನಿರಸಮಂರ್ವೆ ಕರಂ ಕೊಂಕು ಕಿವಿವರಂ ನವ್ಯಗುಣಂ ಪರ್ವೆ 
ತೆಗೆದಿಸುವ ಕಾವನ ಕರ್ವಿನ ಬಿಲ್ಲಂತೆ ಕಾವ್ಯವೇಂ ಮೋಹಿಸದೇ (ಧರ್ಮನಾ. 
೧-೪೬). [ತನ್ನಿ + ರಸ] 
ತನಿರಸವಡೆ (ಕ್ರಿ). ಮನೋಹರವಾದ ಶೃಂಗಾರಾದಿ ನವರಸಗಳಿಂದ 
ಕೂಡಿರು : ಇನಿವಾತುಗಳ ಸತ್ಸದಬಂಧ ವ್ಯಂಗ್ಯ್ಕೋಕ್ತಿ ಧ್ವನಿಯರ್ಥ 
ಗೌರವದಿಂದೆ ತನಿರಸವಡೆದ ಮತ್ಕೃತಿಯ ಚಿತ್ತೈಸು (ಮೋಹತ. ೨೮-೨). 
[ ತನಿರಸ + ಪಡೆ] 


೧೨೦-೨೫೦), 


೩೨೮೦ 


10 


80 


46 


ತನಿವಾಲ್‌ 


ತನಿವಂಡು (ನಾ). ರುಚಿಯಾದ ವಂಕರಂದ : ಅಲರ್ದ ತಾವರೆಯ ತನಿ 
ವಂಡಿನ. ಪನಿಗಳಿಂ (ಕಾದಂಪೂ. ೧೧೭) ; ತಮ್ಮ ತನಿವಂಡನೂಡಿ ನಡಪಿದ 
ಮೋಹದಿಂ ಬಸಿಟಳಗೆ . ಬಯ್ತು ಮುಚ್ಚುವಂತಿರಳಿವಳಗಮನೊಳ 
ಕೊಂಡು ನಳಿನಿಗಳ೯ ಮುಗಿಯೆಯುಂ (ವರ್ಧಪು. ೬-೨೩ ವ). 

[ ತನ್ನಿ * ಬಂಡ್ಕು) 

ತನಿವಗೆ (ನಾ). ಶುದ್ಧವಾದ ಮನಸ್ಸು; ವಾತ್ಸಲ್ಯ: ಗಂಗಾಂಚಿ 
ಮತ್ತು ನೀಲಾಂಬಿಕೆಯರು . . . ಶರಣರಿಗೆಲ್ಲ ತನಿವಗೆಯ ತಾಯಂದಿರಾಗಿ 
ಬಾಳಿದರು (ಕರತ. ೦೮೫. [ತನ್ಕಿ * ಬಗ್ಗೆ 

ತನಿವಡಹ (ನಾ). ಹೆಚ್ಚಾದ ಜಡಿಮಳೆ: ತನಿವಡಹಕ್ಕೆ ಕೋಡಿ ತನು 
ವೊರ್ಬುಳಿವಂದು ಕೊರಲ್‌ ಕುನುಂಗಿ .'. . ಮೃಗಪ್ರಕರಮಿರ್ದುದು 
(ಕುಸುಮಾ, ೬-೩೮); ತನಿವಡಹಕ್ಕೆ ಕೋಡಿ ತನುವೊರ್ವುಳಿವಂದು ಕೊ[ರ]ಲ್ಯು 
ನುಂಗಿ ಮೃಗಪ್ರಕರಮಿರ್ದುದು (ಶಾಂಕೀಶ್ಶ. ೧೨-೫೮), 

[ ತನ್ನಿ  ಬಡಹ (ಆ ಬಡಪ) ] 

ತನಿವಣ್‌, ತನಿವಣ್ಣು (ನಾ). ಪಕ್ಕವಾದ ಹಣ್ಣು; ಹದವಾಗಿ ಮಾಗಿದ 
ಹಣರ್ಲಿ : ಪಥಿಕರ್ಬರ್ಕೆಂದು ಭೃಂಗಂಗಳಿಂದುಲಿವಂತಿರ್ದುದು ಪಣ್ತ ಬಕ್ಕೆ 
ತನಿವಣ್ಣಾಗಿರ್ದುದಿಮ್ಮಾವು (ಆದಿಪು. ೦೧-೬೮) ; ನಾಲಗೆ ಚಿಗುರುತ್ತಿರೆ 
ಸವಿದುದೊಂದು ಗಿಳಿ ತನಿವಣ್ಣಂ (ಗಿರಿಕ. ೨-೩೯); ತನಿವಣ್ಣಂ ಲಂಚಮಿವೆಂ 
ಪುರುಳಿ ನಿನಗೆ . . . ಎನ್ನೋಪನನಿಂದಾರಯ್ಹು ತಂದೆನ್ನೊಡನಿರಿಸಿದೊಡೆ 
(ಕಬ್ಬಿಕಾ. &೧೮); ಪೊಂಗೆ ಪರಿಮಳವಿದೆನಿಪ ಕಬ್ಬಿಂಗೆ ನಿತವಣ್ಣಾದ ತೆಅದಲಿ 
(ಪ್ರಥುಲೀ. ೧೯-೫೭). ತನಿವಣ್ಣು : ತನಿವಣ್ಣಿರಲು ಕಸುಗಾಯನೇತಕೆ 
ಕೊಯ್ದೆ (ಬಸಪು. ೪೮-೧೧); ಕೆೊನರಿಲ್ಲದ, ಮಿಡಿಯಿಲ್ಲದ . .. ತನಿವಣ್ಣಿಲ್ಲದ 
ಮರಂಗಳಿಲ್ಲ (ಕಾಮಾಶ್ಮ. ೩೩-೨೪) ; ತನಿವಣ್ಣು ಕೆನೆವಾಲು ತಾಂಬೂಲ 
ನೀಡುವೆನು (ಕವಿಸೋ. ೪೩-೧೩). [ತನ್ನಿ * ಪಣ್‌) 

ತನಿವಣ್ಣು "ತನಿವಣ್‌' ನೋ. 

ತನಿವದನು (ನಾ). ಸರಿಯಾದ ಹದ,-ಪಕ್ವತೆ: ತನಿವದನಾಗಿ ಕೆಂಪನೊಳ 
ಕೊಂಡು ಸುಗಂಧಮನಾಂತು (ದಕಳು, ೬-೨೩) 

[ತನ್ನಿ * ಪದನು (<ಪದನ್‌,)] 

ತನಿವರಿ (ಕ್ರಿ). ೧. ಬೇರೆ ಬೇರೆಯಾಗಿ ಓಡಾಡು ; ಸಡಗರದಿಂದ 
ನಡೆದಾಡು: ತವತವಗೆ ತನಿವರಿವ ಜನದುತ್ಸವವನದನೇನೆಂಜಿನಂದಿನ 
ದಿವಸದೊಸಗೆ ಯನಮರಲೋಕದೊಳು (ಕುವ್ಮಾಅ. ೧೨-೫೮). ವಿ. ಹೆಚ್ಚಾಗಿ 
ಹರಡಂ,-ವ್ಯಾಪಿಸು: ಮೊರೆದ ತುಂಬಿಯ ತಟ್ಟುಗಳ ತನಿವರಿವ ತಂಪಿನ 
ತುಟಿ ಗಲಿನ ತತ್ಸರಸಿಯನು ದೂರದಲಿ ಕಂಡುಬ್ಬಿದಕು. ಕಲಿಭೀಮ 
(ಕುವ್ಯಾಅ- ೧೦-೪೨). [ತನ್ಕಿ * ಪರಿ) 

ತನಿವಳೆ, ತನಿಮಳೆ (ನಾ). ಹಿತವಾದ ವಂಳೆ: ತನತನಗೆ ತರುಣಿಯರು 
ಹೂವಿನ ತನಿವಳೆಯ ಕಟಿಕದರು (ಕುವ್ಯಾಸೆ. &-೬೦) ; ಗಿಳಿಯ ತುಂಬಿಯ 
ಹೆಂಸೆಗಳ ಕೋಗಿಲೆಯ » .. ಕೆಲರುತಿಯ ಕರ್ಣಾಮೃತದ್ಧ ತನಿವಳೆಯ ಕಣ 
ದುದು ಇಭಪುರಿಯ ಹೊಜವಳಯದುದ್ಕಾನ (ಕುವ್ಯಾಉ.೭-34). ತನಿಮಳೆ: 
ನಿರ್ಜರರ ಭೇರಿ ನವಾಯಿಯಲಿ ಮೊಳಗಿದವು ಸುರಿದವು ಮುಗುಳ ತನಿ 
ಮಳೆಯ (ಕುವ್ಕಾಸ. 6-6): ಮುನಿಜನ ಜಾಲವನು ನೋಡಿದನು ಕಜಕಿದನು 
ಕೃಪೆಯ ತನಿಮಳೆಯ (ಕುವ್ಕಾಅ. 8-೨೪). [ತನ್ಯಿ * ಮಳೆ (ಎ ಮಟ) ] 

ತನಿವಾಲ್‌, ತನಿವಾಲು, ತನಿಹಾಲು(ನಾ). ೧. ರುಚಿಕರವಾದ ಹಾಲು; 
ಸವಿಯಾದ ಹಾಲು :' ತನಿವಾಲನುಂಡು ಬಳೆವರಗಿಳಿಗಳ್‌ (ತಿರುರ. ದೇ. 
೨.೧೦); ನಂಬಿ ಕೊಡಗೂಸು ಕೂರ್ತಿತ್ತ ತನಿವಾಲ್ಗುಡಿದೆ(ಸೌಂದಪು.೧೧-೧೩); 
ತನಿವಾಲ್ಗೆ ತವರಾಜ ಸಕ್ಕರೆಯನೊಡಗಲಸಿ (ರೇವಣ. ೧೦೫-೭). ವಿ. ಗಟ್ಟಿ 
ಯಾದ ಹಾಲು : ಧಾನ್ಯದೊಳಕ್ಕಿ ಪಾಲೊಳ್‌ ತನಿವಾಲ್‌ (ಧರ್ಮಾಮ್ಕ. 
೪-೧೦೮). ತನಿವಾಲ್ಕು : ೧. ಪುಟದ ಸಕ್ಕರೆಯನು ತನಿವಾಲಿನೊಳು ಸೂಸಿ 


ತನಿವಾಲ್ಕು 


ಗುಟುಕಿ:ಸವಂತೆ ಸಂಗೀತ (ಧರಣ. ೨೫-೧೨). ಅವಳ ಕೊರಳಿಂದ ಹೊರಟ 
ಹಾಡುಗಳು ತನಿವಾಲನೆರೆದು ಅವನ ಮನಸ್ಸನ್ನು ತಂಪಾಗಿಸಿದವು 
(ಹಾಹುತ್ತ. ೭೨). ೨. ಬಟ್ಟವಾಲನು ಚಿಲುಪಾಲನು ಕೆನೆವಾಲನೆಟ್ಟೆ ವಾಲನು 


ತನಿವಾಲ . . . ಎಡೆಮಾಡಿದಳರಸಗೆ (ಛರಶ. ೧೦-೩೪). ತನಿಹಾಲು ; ೨. 
ಕೆನೆಹಾಲು, ಎಟ್ಟೆಹಾಲು, ತನಿಹಾಲು . . . ತಂದು ಎಡೆಮಾಡಿದಳು 
(ಮಾಮಲ್ಲಿ. 2೪). [ತನ್ನಿ+೬ ಪಾಲ್‌] 


ತನಿವಾಲು "ತನಿವಾಲ್‌' ನೋ. 

ತನಿವಿತ್ತು (ನಾ). ಸಾರವತ್ತಾದ ಬೀಜ; ಉತ್ತಮವಾದ ಬೀಜ: ಒಲಿದು 
ಕುಂದಣದ ತನಿವಿತ್ತುಗಳ ಬಿತ್ತಿ ಮಿಗೆ ಬಳೆಯಿಪ ವಸಂತಮಾಲಾಕಾರನೆನೆ 
(ನಂದಿಮಾ. ೭-೧೮). [ತನ್ಕಿ 4 ಬಿತ್ತ (ಬಿಟ್ತು) ) 

ತನಿವಿಷ (ನಾ). ತೀಕ್ಷ್ಣವಾದ ನಂಜು; ಘೋರವಿಷ : ರಾಮನಾಮಕೆ 
ತಣಿಯಲಿಲ್ಲವೆ ಶಿವನ ಗಂಟಲ ತನಿವಿಷ (ಹಾಡುಪಾ. ೪೯-೩). 

[ ತನ್ನಿ * ವಿಷ) 

ತನಿವೀರರಸ (ನಾ). ಮಿಗಿಲಾದ ಶೌರ್ಯ; ಅತಿಶಯವಾದ ಪರಾಕ್ರಮ: 
ತೆತ್ತಿಸಿದಂಬೊಡಲೊಳಿಡಿದ ತನಿವೀರರಸಮೊತ್ತರಿಸಿ ಮೇಲುಕ್ಕುವಂದದಿಂ 
ಬಸಿವ ಬಿಸಿನೆತ್ತರೆಸೆದಿರೆ (ಜೃಮಿಭಾ. ೧೨-೨೫). [ತನ್ನಿ * ವೀರರಸ) 

ತನಿವು "ತಣಿವು' ನೋ. 

ತನಿವೆಚ್ಚು "ತನಿವೆರ್ಚು' ನೋ. 

ತನಿವೆರ್ಚಿಸು (ಕ್ರಿ). ಹೆಚ್ಚಾಗಿ ಅಭಿವೃದ್ಧಿ ಪಡಿಸು ; ಧರ್ಮಮಂ ... 
ಗಜಹಯರತ್ನಕೋಶತತಿಯಂ ತನಿವೆರ್ಚಿಸಿ ನಳನೃಪಂ ಪರಿಪಾಲಿಸುವಂ 
ಧರಿತ್ರಿಯಂ (ನಳಶಂ. 3೫). [ತನ್ಕಿ * ಪೆರ್ಚಿಸು] 

ತನಿವೆರ್ಚು, ತನಿವೆಚ್ಚು, ತನಿಹೆಚ್ಚು (ಕ್ರಿ). ೧. ಅತಿಶಯವಾಗಿ ಹೆಚ್ಚು; 
ಬಹಳವಾಗಿ ವರ್ಧಿಸು : ಚುಂಬನಮೊರ್ಮೆಗೊರ್ಮೆ ತನಿವೆರ್ಚುವುದು 
(ಕಂದ್ರಪು. ೬-೮೪) ; ಅಂಗಕಾಂತಿ ತನಿವೆರ್ಚಿ ಮುಖಾಬ್ಜವರಲ್ಲು ಸಮ್ಮದಂ 
ನನೆಕೊನೆವೋಗಿ . . . ಮನೋನುರಾಗದಿಂ ವನಿತೆಯ ಮೂರ್ತಿ ನೂತ್ನ 
ವೆನಿಸಿತ್ತು (ನಳಡೆಂ. 360) ; ಸಂತತಂ ಪರಿಕಿಸಲಂತರಂಗ ಬಹಿರಂಗಸುಖಂ 
ತನಿವೆರ್ಚೆ ಯೋಗಮುಬ್ಬರಿಸೆಯನೂನಧರ್ಮಮೊದಗಿಪ್ಪುದು ತಪ್ಪದು 
(ದಕಕು. ೮-80). ತನಿವೆಚ್ಚು: ೨. ಬಹಳವಾಗಿ ಉಬ್ಬು.-ಹಿಗ್ಗು; 
ಸಂತೋಷಪಡಂ : ಸೂನುಗೊಲವಿಂ ಸೊಡರ್ವಕ್ಕಿನ ಬೊಟ್ಟನಿಟ್ಟು 
ತೂಪಿಜ್‌ದು ಪಲರ್ಮೆಯುಂ ಪರಸಿ . . . ತನಿವೆಚ್ಚು[ಪಾಕಾಂ. ರ್ಚು]ವ 
ಸೈಪೆನಗೆಂದು ಸಾರ್ಗುಮೋ (ಶಂದ್ರಪು. ೩-೪೫). ತನಿಹೆಚ್ಚು: ೨. ವೈರಿಯ 
ಘಾಯಘಾಯದ ಧರಧುರಕೆ ತನಿಹೆಚ್ಚಿ ಮನದುಬ್ಬರದಲಿಟ್‌ದಾಡಿದರೆ 
ದಿಟ ಕೃತಕೃತ್ಯ ತಾನೆಂದ (ಕುವ್ಕಾಕ. ೮-೩೯). [ತನ್ನಿ ಪೆರ್ಚು,] 

ತನಿವೆಳಗು, ತನಿಬೆಳಕು(ನಾ). ೧. ಉಜ್ವಲವಾದ ಪ್ರಕಾಶ ಥಳಥಳಿಸುವ 
ಕಾಂತಿ : ಚಂದ್ರಾದಿತ್ಯರುಗಳ ತನಿವೆಳಗನು ನಿಂದಿಸುತ್ತಿಹ ದಿವ್ಯದೇಹ 
(ಪ್ರಿಪುಸಾಂ. ೨೪-೩೭೫) ; ಮೇಳವೆದ ತನಿವೆಳಗುಗಳ ಮಣಿಮೌಳಿಮಂಡಿತರು 
- « « ಹೊಕ್ಕರು ಸಭಾಸ್ಕಳವ (ಕುವ್ಯಾಸ. ೨-೧); ನೆನೆಯಿಸುತಿಂದ್ರಚಾಪವ 
ತೊಟ್ಟ ತೊಡಿಗೆಯ ತನಿವೆಳಗಿಂದ ಭೂವರನು ಮುನವೊಲಿದೆಯ್ತಂದು 
ಮಂಡಿಸಿದನು (ಕುರಾಸಾಂ. ೧೧-೭೧). ೨. ಶುಭ್ರವಾದ ಕಾಂತಿ; ಧವಳ 
ಕಾಂತಿ : ತನಿವೆಳಗಿಂ ತೊಳಗುವ ಪಳುಕಿನ ಕುಟ್ಟಿಮತಳದೊಳೆಸೆವ ಚೂತ 
ಕುಜಾತಂ (ಕುಸುಮಾ, , ೧-೧೧೪) ; ನಸುನಗುತೆ ಮೊಗವೆತ್ತಿದೊಡೆ 
ಹಾಲಂತೆ ತನಿವೆಳಗನುಗುಳುತೊಗೆವುತಿದೆ ನೆಅಕಿದಿಂಗಳು (ಪದ್ಮರಾ. ೮-೯೫) ; 
ಪಳುಕಿನಲಿ ಮನಸಿಜ ಸಮೆದ ಪುತ್ಕಳಿಯೊಯೆನೆ ಬೆಳುವಸದನದ ತನಿವೆಳಗಿನಲಿ 
ಶಿವದೇವಿ ಬಂದಳು (ಸಾಳ್ಮಭಾ. ೩೨-೪೫). ತನಿಚೆಳಕು: ೩. ಹಿತವಾದ 
ಕಾಂತಿ,-ಬೆಳಕು: ಕಣ್ಣುಗಳ ಬಣ್ಣ ನೀನು ಉಣ್ಣಿಸಾ ತನಿಬೆಳಕು 
ಹಣ್ಣು ಜೇನು (ಆಳು. ೧೨-೬), [ತನ್ಮಿ * ಬೆಳಗು) 


೩೨೮೧ 


26 


46 


ತನಿಸೂಣಕಿಬಿಡು 


ತನಿವೆಳ್ದಿಂಗಳಿ (ನಾ). ಸೊಗಸಾದ ಬೆಳುದಿಂಗಳು: ತಳತಳಿಸುವ 
ತನಿವೆಳ್ಳಿಂಗಳ ಭಾಂಡಮೆನಿಸಿತಜಾಂಡಂ (ಕುಸುಮಾ. ೦೦-೦೬): 
ತನಿವೆಳ್ಲಿಂಗಳ್ಲ ಮಂತಾತಪದ ಬಿಸುಪವಾದತ್ತು (ಉದೃಟ, ೭-೫೭) ; 
ತನಿವೆಳ್ಚಿಂಗಳ ಬಳಗಂ ಮುನಿಮೂರ್ತಿಯನಾಂತುದು (ಕಾಂತೀಶ. ೨-೪)- 
[ ತನ್ನಿ + ಬೆಲ್ಲಿಂಗಳ್‌ ] 
ತನಿವೇಟ (ನಾ). ೧. ಅತಿಶಯವಾದ ಕಾಮಾಸಕ್ತಿ -ಪ್ರಣಯ್ಯ -ಕಾಮ: 
ತನಿವೇಟದಲಿ ತಾಮ ಸಿ ನಿರಂಬರೆಯಾಗಿ ನಲಿದಪ್ಪಿದಳು ನಿಜಪತಿಯ 
(ತೊರರಾ. ೫-೩-೪); ಓರ್ವನೊಳ್ವಂಚಿಸಿ ಕೊರ್ವಿದ ಬೇಟಮನೊರ್ವ 
ನೊಳಿಲ್ಲದಿರ್ದೊಡಂ ತನಿವೇಟಮುರ್ವಿಸಿ ಪಣವಂ ಪಡೆವುದು (ರಾಜೀ. 
೦೧-೯೩). ೨. ಹಲವು ಬಗೆಯಾದ ಶೃಂಗಾರಚೇಷ್ಟೆ : ದೇಸೆಯನಾಂತ 
ಕನ್ನಡಿತಿಯರ್‌ . . . ಪಲರ* ವೇಸಿಯರುಳ್ಳ ವೈಸಿಕಮನೀಯೆಡೆಯೊಳ 
ನೆರೆವಗ್ಗಡುರ್ಕಿ ಪೇರಾಸೆಯೊಳಾಟಪಾಟ ತನಿವೇಟದ ಕೂಟದ 
ನಾಟಕಂಗಳಿಂ (ಚಿಕವಿ. ೫-೧೬೫). 
[ ತನ್ನಿ + ಬೇಟ್ಯ (-ಆಬೇಂಟ) ] 
ತನಿವೇಸಗೆ, ಶನಿವೇಸಿಗೆ (ನಾ). ತೀಕ್ಷ್ಣವಾದ ಬೇಸಿಗೆ; ನಡುಬೇಸಿಗೆ : 
ತನಿವೇಸ[ಪಾಕಾಂ. ಸಿ]ಗೆಯ ದಿನದೊಳಧ್ವರಾಶ್ವದ ಕೂಡೆ ಪಡೆ ನಡೆದುದು 
(ಜೈಮಿಥಾ. ೧೫-೫). ತನಿವೇಸಿಗೆ: ಮೇಲಿನ ಪ್ರಯೋಗದ ಪಾಠಾಂ 
ತರವನ್ನು ನೋಡಿ. [ತನ್ನಿ * ಬೇಸಗೆ] 
ತನಿವೇಸಿಗೆ "ತನಿವೇಸಗೆ' ನೋ. 
ತನಿವೊಗರ್‌, ತನಿಹೊಗರು (ನಾ). ಉಜ್ವಲವಾದ ಪ್ರಕಾಶ,-ಕಾಂತಿ : 
ಕೈನೀಡಿದನು ತುದಿಯಂಬಿನಲಿ ತುಟುಗಿದ ಕಿಡಿಯ ಬಿಜುಕೇಸುರಿಯ 
ಧಾಳಿಗಳ ತನಿವೊಗರ ಬಲುವೊಗೆಯ ಹೊರಳಿಯ . . . ಹೊಂಗಟ್‌ಯ 
ನಾರಾಯಣಮಹಾಶರಕೆ (ಕುವ್ಯಾ ದೊ. ೧೯-೧೪). ತನಿಹೊಗರು: 
ಸಾಹಸದ ತನಿಹೊಗರಿನಾತಗಳೆಲ್ಲಿ ಭೀಮಾರ್ಜುನರ ಬರಹೇಳು(ಕುವ್ಮಾದ್ರೋ. 
ತನಿಹೊಗರುಗಣೆಗಳ ಸೂಸಿದನು ರವಿಸೂನು .ಸಮರದಲಿ 
(ಕಾುವ್ಯಾದ್ರೋ. ೧೩-೩೩). [ತನ್ನಿ + ಪೊಗರ್‌] 
ತನಿವೊನಲ್‌ (ನಾ). ತುಂಬು ಹೊಳೆ; ಮಹಾಪೂರ : ಕಮಳಭವನ 
ಕವಿತಾರಸಮಮರ್ದಿನ ತನಿಪೊನಲನಂಗಮೋಹನಬಾಣಂ(ಶಾಂತೀಶ್ಯ.೦-೫೯). 
[ ತನ್ಮಿ * ಪೊನಲ್‌] 
ತನಿಸಯ್ಪು (ನಾ). ಹೆಚ್ಚಿನ ಪುಣ್ಯ : ತನ್ನ ಬಾಳ್ವೆಯ ಬೆಸುಗೆಯೆಂದೆಣಿಸಿ 
ಪಣ್ಣಿಕವ ತನಿಸಯ್ದಿದೆನ್ನುವಳ* ಕಾಲೂರ ಚೆಲುವೆ (ಕಾಲೂರ. ೧೦೩-೨೩೮). 
[ ತನ್ನಿ * ಸಯ್ದು ) 
ತನಿಸವಿ (ನಾ). ಅತಿಶಯವಾದ ರುಚಿ: ಕವಿತೆ ತಪಃಫಲದಾ ತನಿಸವಿ 
ಯೆಂಬುದು (ಸಂಸಪ. ೧೩-೩೨). [ತನ್ಮ್ಯಿ * ಸವಿ] 
ತನಿಸುಸಿಲ್‌ (ನಾ). ಸವಿಯಾದ ಸಂಭೋಗ; ಸುಖರೆತಿ : ಶಶಿಶಿಲಾ 
ಸದನದೋವರಿಯ ಪೂವಸೆಯೊಳ್‌ ತನಿ[ಪಾಕಾಂ. ಸವಿ]ಸುಸಿಲೆಸಗುವ 
ಖಚರದಂಪತಿಗಳ ಗಳರವದ ಕಳಕಳಮಂ ಕೇಳ್ದು (ಕಲಶಂ. ೩-೩೫ ವ). 
[ ತನ್ನಿ * ಸುಸಿಲ್‌) 
ತನಿಸೂ್‌ (ನಾ). ಹೆಚ್ಚಾಗಿ ಕೊಳ್ಳೆ ಹೊಡೆಯುಂವುದಂ;- ಸೂರೆಗೊಳ್ಳು 
ವುದು : ದ್ವೀಪಪಾಲಕರ ಸೆಟ್‌ವಿಡಿದು ತನಿಸೂಟ್‌ಯಲಿ ಪಡೆ ನೆಣ 
ದಣಿಯಲಾ ಮ್ಲೇಚ್ಛವರ್ಗವ ತಅ್‌ದು ಶೋಧಿಸಿ ತೆಗೆದನಲ್ಲಿಯ ಸಾರ 
ವಸ್ತುಗಳ (ಕುವ್ಕಾಸ. ೪-೧೨). [ತನ್ನಿ * ಸೂಟ್‌] 
ತನಿಸೂಜಕಿಬಿಡು (ಕ್ರಿ). ಹೆಚ್ಚಾಗಿ ಸೂರೆಮಾಡು : ಕಿಚ್ಚುಗಿಡಿಗೆದಜುವ 
ಸಿಳೀಮುಖ ಕೊಚ್ಚಲಿಭದವಯವವನಮರರಿಗಚ್ಚರಿಯ ತನಿಸೂಜಕಬಿಟ್ಟನು 
ಭೀಮ ಬವರದಲಿ (ಕುವ್ಮಾದ್ರೋ. ೧೨-೨೧). 
[ ತನಿಸೂಜಆ? + ಬಿಡು] 


೧-೫೩) ; 


ತನಿಸೆಳಕು 


ತನಿಸೆಳಕು (ನಾ). ಮಧುರವಾದ ಸೆಳಕು; ಹಿತಕರವಾದ ಮಳಿ: 
ಚೈತ್ರನ ತನಿಸೆಳಕಿನ ಸೋಂಕಿಗೆ ಮಧುಮಯವಾಗಿದೆ ಗಾಳಿ (ನೆಲಮು. 
೪೬-೦). [ತನ್ನಿ + ಸೆಳಕು] 

ತನಿಸೊಂಕು "ತನಿಸೋಂಕ್ಕು' ನೋ. 

ತನಿಸೊಕ "ತನಿಸೊಗ' ನೋ. 

ತನಿಸೊಕ್ಕು; (ಕ್ರಿ). ಹೆಚ್ಚಾಗಿ ಮದವೇರು,-ಉನ್ಮತ್ತವಾಗು : ಸಂಗರ 
ಜಯದ ಮಡುವಿನಲಿ ಸಲೆ ಸೊಗಸಿ ತನಿಸೊಕ್ಕಿ ದೆಸೆಪಟದುಳಿದು 
ಸೌಭದ್ರೇಯ ಭೃಂಗನ ಬಿಲುದನಿಯ ಭರವಂಜಿಸಿತು (ಕುವ್ಯಾದ್ರೋ. ೬-೩೧); 
ಗಣಿಕೆಯರಮಧ್ಯ್ಮದಲಿ ಮದ್ಯದ ತಣಿವಿನಲಿ 'ತನಿಸೊಕ್ಕಿ ಬತ್ತಲೆ ಕುಣಿವ 
ಭಂಗಿಯ ಭಂಡರು (ಕುಪ್ಕಾಳ. ೯-೨೦). [ತನ್ನಿ ಸೊಕ್ಕು; ( ಆ ಸೊರ್ಕು,;)) 

ತನಿಸೊಕ್ಕು, *ತನಿಸೊರ್ಕು' ನೋ. 

ತನಿಸೊಗ, ತನಿಸೊಕ (ನಾ). “ಹೆಚ್ಚಾದ ಸಂಖ; ಬಹು ಆನಂದ” ; 
(ಪ್ರಥಣ್ಮ). ತನಿಸೊಕ : ಪದಮಂ ಮೋಕ್ಷಚತುಷ್ಟಯಮಂ ಬಯಸದೆ 
ದುಚ್ಚೌಕಮನಾಡುವ ತನಿಸೊಕದೊದವಂ ಮುದಮನೆರಳ್ಳಯ್ಯಿಂದಿತ್ತಿದ್ದು 
ಗವಾಡುವನು (ಉದ್ಮದೇ. ೩-೦೩). [ತನ್ನಿ * ಸೊಗ] 

ತನಿಸೊಬಗು (ನಾ). ಮಿಗಿಲಾದ ಅಂದ ; ಅತಿಶಯವಾದ ಸೌಂದರ್ಯ: 
ತನಿಸೊಬಗಂ ಪ್ರಸಾರಿಸಿ ಸಮಂಚಿತ ಕೈತವಮಂ ನಿಮಿರ್ಚಿ. . . ಸುಮ್ಮನೆ 
ಪೊಗಟುತ್ತೆ ಯುರ್ಪದೆ ವಸುಂಧರೆಯೊಳ್ಳೆ ಲೆವೆಣ್ಣೆ ಲಕ್ಷಣಂ (ಉದೃಟ. ೧೦-೬೧); 
ತನಿಸೊಬಗುವಡೆದ ಸನ್ಮೋಹನದ ಕಣಿಯೆ ಬಾ (ಜೈಮಿಛಾ. ೬-೨೩). 

[ ತನ್ನಿ + ಸೊಬಗು] 

ತನಿಸೊರ್ಕು, ತನಿಸೊಕ್ಕು, (ನಾ). ೧. ಹೆಚ್ಚಾದ ಮದ,-ಅಮಲು: 
ಅಲರ್ವಂಡನುಂಡು ತನಿಸೊರ್ಕಿಂ ಸೊರ್ಕಿ ತೆಅಂದಿರಿದು ಪಾಟುವ 
ಪೆಣ್ಣುಂಬಿಗಳ ಬಳಗಮಂ (ಕಾದಂಉ. 8೨೬) ; ಕಾಯಜನೆಸುಗೆಯ ಕಮ್ಮ 
ಸರಂಗಳ ಗಾಯದ ತನಿಸೊರ್ಕಿಂ . .. ಲೋಚನಮಂ ಮುಚ್ಚೆ ' (ಜಯಳಾ- 
೪-೩೬). ತನಿಸೊಕ್ಕ್ಯು : ೧. ಬೆಡಗು ಬೇಟ ತನಿಸೊಕ್ಕು ತವಕ ತಳ್ಳಂಕ 
ಇನಿವಾತು ದಣಿವಿಲ್ಲದ ಕೂಟವಾ ನಾಡವನಿತೆಯರೊಳಗೆಸೆದಿಹುದು 
(ಕುರಾಸಾಂ- ೨-೬೨) ; ಭಾವಿಸೆ ಸೊಗದ ಸುಗ್ಗಿಯ ತನಿಸೊಕ್ಕೆನ್ನನಾವರಿಪುದು 
ಮತ್ತೇವೆ (ಹದಿಬ. ೦-೪೩). ೨. ಮಾದಕತೆ : ತಾವರೆವಂಡಿನ ತನಿಸೊಕ್ಕಿಂ 
ಸೊಕ್ಕಿದ ಪೆಣ್ಣಂಚೆಗಳಿಂಚರಂಗಳೊಳಂ (ಕಾದಂಪೂ. ೨೦೭); . “ಮದ್ಯ” 
(ಕಾದಂಪೂ. ಅಡಿ0). [ತನ್ನಿ * ಸೊಕ್ಕು) 

ತನಿಸೋಂಕ್ಕು (ಕ್ರಿ). ಹಿತವಾಗಿ ಸ್ಪರ್ಶಿಸಂ; ಮೃದುವಾಗಿ ಮುಟ್ಟು : 
ತನಿ[ಪಾಕಾಂ. ನಂ]ಸೋಂಕಿ ಸೋಂಕಿನೊಳ್‌ ಬಂದು ನಿಂದ ಸಹಕಾರ 
ಕಾಂತನೊಳ್‌ ಸೊಗಯಿಸಿದಕ್ತೆನಸುಂ . . . ಪ್ರಿಯಮುಲ್ಲಿಕಾಲತಾವೇಷ್ಟಿತಕಂ 
(ಇಂದ್ರಪು. ೭-೯೩) ; ತಳೆದು ನಿಜಾಂಗಪೀಠತಟದೊಳ್‌ ಜಿನನಂ ತನಿಸೋಂಕಿ 
ಹಸ್ತದಿಂ ವುಳಕಿತಗಾತ್ರನಾಗಿ ಮಘವಂ ಮೆಟ್‌ದಂ (ಪುಷ್ಪ ಪು. ೦೦-೨೨). 

[ ತನ್ನಿ * ಸೋಂಕು, ] 

ತನಿಸೋಂಕ್ಕು, ತನಿಸೊಂಕು (ನಾ). ಮೃದುವಾದ ಸ್ಪರ್ಶ ; ಹಿತವಾದ 
ಸ್ಪರ್ಶ: ಸುರನಂದನದಿಂ ಪೊದಟ್ಡ ಬಲ್ಮುಗುಳ್ಗೆಳ ತಂದಲಂದು ಕವಿತಂದು 
ದಜಂ ತನಿಸೋಂಕು ಸೋಂಕಿ ಮೆಲ್ಲಗೆ ಮಲಯಾನಿಳಂ ಸುಟ್‌ದೊಡಂದು 
ಜಗಂ ಪೊಸತಾದುದು (ಪಂಪಥಾ. ೦೪-೧೯) : ತುಹಿನಕರನ .ತಣ್ಣದಿರ್ಗಳ 
ತನಿಸೋಂಕಿನಿಂ ತಣ್ಣುವಡೆದ ತಾರಹಾರಂಗಳೊಳೆಂ (ಕಾದಂಉ. ೩೯೮) ; 
ತನಿಸೋಂಕಿಂ ತನಗೀಯೆ ಹರ್ಷಭರಮಂ ಲಜ್ಞಾಭರಾಕುಂಚಿತಾನನೆ 
ವೈದೇಹಿ . . . ಇತ್ತು ತಿರ್ಯಗ್ವಿಳೋಕನಮಂ (ಪಂರಾಮಾ. ೫-೦೧೦). 
ತನಿಸೊಂಕು : ಇನಿಯಳ ತನಿಸೊಂಕಿನ್ನುಣಿಸೆನೆ ಮಾಲ್ಕಾಭರಣ ಲೇಪನಂ 
ತಂಬುಲಮೆಂಬಿನಿತುಂ ರಾಗಮನಾಗಿಸೆ ಮನದೊಳ್‌ ದಿವಿಜೇಂದ್ರ ವಿಭವದಿಂ 
ಸುಖವಿರ್ದಂ (ಕಾವ್ಯಾವೆ. 3೨8). [ತನ್ಮಿ * ಸೋಂಕ್ಕು) 


೩೨೮೨ 


ತನು 


ತನಿಹರಕೆ (ನಾ). ತಂಂಬು ಹರಕೆ; ಪೂರ್ಣಾಶೀರ್ವಾದ : ತೂಪಿಲ್‌ದು 
ಸುಳಿವುಪ್ಪಾರತಿಯ ತನಿಹರಕೆ ತಳಿತುದು ತಾಯೆ ನೇಮದಲಿ (ಕುವ್ಮಾಅ- 
೭-೩0). [ತನ್ಮಿ+೬ ಹರಕೆ ( ಆಪರಕ್ಕೆ) ] 
ತನಿಹಳುಕು (ನಾ). ಹಿತಕರವಾದ ಹಳುಕು,-ತುಂಡಂ : ತೊಲಗಿ ನಿಂದರು 
ಕರ್ಪುರದ ತನಿಹಳುಕನಣಲೊಳಗಡಸಿ ದಂಡೆಯ ಬಲಿದು ಬಜಸಿಡಿಲೆಅಕವೆನೆ 
ತಾಗಿದರು ಬಳಸಿನಲಿ (ಕುವ್ಕಾಸ. ೨-೦೦೫). [ತನ್ನಿ * ಹಳುಕು (ಇಪಳಿಕು)) 
| ತನಿಹಾಡಿಕೆ (ನಾ). “ಯಾವ ಪಕ್ಕವಾದ್ಯವೂ ಇಲ್ಲದೆ, ಇದ್ದರೂ ಅದನ್ನು 
ಬಹಳ ಗೌಣವಾಗಿಟ್ಟು ಒಬ್ಬನೇ ಹಾಡಂವ ಹಾಡು, ನುಡಿಸುವ 
ಗೀತೆ; ತನಿಹಾಡಿಕೆ” (8010. ೩ಂಕನಿ). 


10 [ ತನ್ನಿ + ಹಾಡಿಕೆ] 


ತನಿಹಾಲು 'ತನಿವಾಲ್‌' ನೋ. 

ತನಿಹುಲ್ಲು (ನಾ). ಸವಿಯಾದ ಹೆಂಲ್ಲು; ರುಚಿಕರವಾದ ಹಂಲ್ಲು: 
ಆನೆ ಕುದುರೆ ಗೋವು ತನಿಹುಲ್ಲ ನೀರಾಶೆಯುಳಿದು ಹನಿವ ಕಂಬನಿಯಿಂದ 
ದೂನಿಸುತೊಂದೆರಳ್ಲಿನವಿದ್ದುವಾ ರಾಯನಗಲೆ (ಭರಶ- ೭೮-೧೦೪). 


26 [ ತನ್ನಿ + ಹುಲ್ಲು (ಎಫುಲ್‌)] 


ತನಿಹೆಚ್ಚು "ತನಿವೆರ್ಚು' ನೋ. 

ತನಿಹೆದಣು (ಕ್ರಿ). ಬಹಳವಾಗಿ ಬೆದರು,-ದಿಗಿಲುಗೊಳ್ಳು: ಸೂಳೈಸಿದರು 
ಭುಜವನು ಸಿಡಿಲು ತನಿಹೆದಅಕಿ (ಕುವ್ಯಾದ್ರೋ. 5-೯). [ತನ್ನಿ + ಹೆದಟು,] 

ತನಿಹೊಗರಿಆ” (ಕ್ರಿ). ಅತಿಶಯವಾದ ಪ್ರಕಾಶವನ್ನು ಬೀರು ; ಹೆಚ್ಚಾದ 


೩0 ಕಾಂತಿಯನ್ನು ಹರಡಂ : ಹೊಸ ಕೈದುಗಳ ಮಿಂಚಿನ ಮಕುಟಮಣಿ 


ಕಾಂತಿಗಳ ಸುರಧನುವಿನ ಚತುರ್ಬಲರವದ ಸಿಡಿಲುಗಳ ವಿಗಡಕುಂಭಜ 
ಮೇಘಖತು ತನಿಹೊಗರಿಟ್‌ದು ಪರಬಲದ ಕಡುವೇಸಗೆಗೆ ಕವಿದುದು 
ರಾಜಹಂಸ ಪ್ರಕರವೋಸರಿಸೆ (ಕುವ್ಯಾದ್ರೋ. ೦-೪೮). 

[ ತನಿಹೊಗರು (< ತನಿವೊಗರ್‌) + ಇಚ) 


26 ತನಿಹೊಗರು "ತನಿವೊಗರ್‌' ನೋ. 


ತನಿಹೊಗೆ (ನಾ). ದಟ್ಟವಾದ ಹೊಗೆ: ದುಗುಡವೋ ಮೇಣ್‌ ವಿಕ್ರ 
ಮಾಗ್ನಿಯ ತಗಹುಗಳ ತನಿಹೊಗೆಯೊ ರಾಯರ ಮೊಗವ ನೋಡೈ 
(ಕುವ್ಯಾದ್ರೋ. ೧೬.೨೪). [ತನ್ನಿ ಹೊಗ್ಗೆ (ಎಪೊಗ್ಗೆ)] 

ತನಿಹೊಟ್ಟು (ನಾ). ಬೇರೆಯಾದ ಸಿಪ್ಪೆ ; ಬರಿಯ ಹೊಟ್ಟು : ತೂಟ್‌ದರೆ 


80 ತನಿಹೊಟ್ಟು ಗಾಳಿಗೆ ಹಾಲುವುದು ಕುಲಗಿರಿಯ ಬೈಸಿಕೆ ಜಾಟುವುದೆ 


(ಕುವ್ಕಾದ್ರೋ. ೧೬-೪೪). [ತನ್ನಿ * ಹೊಟ್ಟು (ಪೊಟ್ಟು) ) 
ತನಿಹೊರಳು (ಕ್ರಿ). ಹೆಚ್ಚಾಗಿ ಹೊರಳಾಡು, -ಉರುಳಾಡು : ಪಾಂಚಾಲ 
ಸತಿಯರು ಜೀವದಲಿ ಜಾಆ್‌ದರು ರಮಣರ ಮೇಲೆ ತನಿಹೊರಳಿ 


(ಕುವ್ಕಾಗೆ. ೧೨-೯೪). [ತನ್ನಿ + ಹೊರಳು (ಎಪೊರಳ್‌)] 


85| ತನಿಹೊಳಹು (ನಾ). ಹೆಚ್ಚಾದ ಹೊಳಪು,-ಕಾಂತಿ; ತಳಿತ ಮಿಂಚಿನ 


ಮುಟ್‌ವುಗಳೊ ತನಿಹೊಳಹುಗಳೊ ಖಂಡೆಯದ ಧಾರೆಯ ಕೊಳುಗಿಡಿಯೊ 

(ಉುವ್ಕಾದ್ರೋ. ೦೪-೭). [ ತನ್ನಿ + ಹೊಳಹು, (ಎ ಪೊಳೆಪು ) 
ತನಿಹೊಳೆ (ಕ್ರಿ). ಹೆಚ್ಚಾಗಿ ಪ್ರಕಾಶಿಸು, - ವಿಂರುಗಂ : ಮಿಜುಮಿಜುಪ 

ದಿವ್ಯಾಭರಣಕಿರಣದ ತುಜುಗಿನಲಿ ತನಿಹೊಳೆವ ದಿವ್ಕಾಂಬರದ ಕಾಂತಿಯಲಿ 


40 : * * ಒಪ್ಪಿ ದರಿಂದ್ರತೇಜದಲಿ (ಕುವ್ಮಾಅ. ಓರಿಇ. ೩೩-೫೬); ಎಡಬಲಕೆ 


ತನಿಹೊಳೆವ ತೇಜಿಯ ಕಡುಮದದ ಕರಿಘಟೆಯ . . 
ರಣದೊಳಗೆ (ಕುಪ್ಕಾದ್ರೋ. ೯-೧೨). 
[ ತನ್ನಿ * ಹೊಳ್ಳೆ ( ಆಫೂಳ್ಕೆ) ) 
ತನು (ಗು). ೧. ತೆಳುವಾದ ; ಕೃಶವಾದ: “ ಕ್ಷಮಂ, ಶಾಂತಂ, ಕೃಶಂ 


. ಕಳೆಕಳವಾಯ್ತು 


46 . * * ತನು - ಈ ೭ ಅಸಿದು” (ಹಲಾಯು. ೧೧೯-೫; ತನು ತನುವಾಗೆ 


ನೋಂತು (ಅಜಪು. ೩-3) ; ವನಿತೆಯ ತನುತನು ಹರಿಚಂದನ ಶಾಖೆಯ 


ತನುಕಂಪ 


ನಡರ್ದು ., . ನೋಳ್ಬ ಭುಜಗಾಂಗನೆಯೆನೆ ಘನವೇಣಿ ಜಾಣೆಗೇ 
ನೊಪ್ಪಿದುದೊ (ರಾಜಕೇ. ೬-೫). "ತನುಮಧ್ಯೆ' ಪರಾ. ೨. ಕೋವಂಲ 
ವಾದ. ತನುಗಾತ್ರಿ' ಪರಾ. ೩. ಸಣ್ಣ;. ಚಿಕ್ಕ: ತನುವಲ್ಲ 
ದತನುತಾಪಂ ತನುವಂ ಸುಡೆ . . . ತನುಮಧ್ಯೆಯರಲರ್ವಾಸಿನ ಮೇಲೆ 
ಪಾಸಿದರ್‌ ತನುತನುವಂ (ಮಲ್ಲಿಪು. ೩-3೯). "ತನುಮುನಿ' ಪರಾ. (ನಾ). 
೪.ಮೈೈ; ದೇಹ: “ತನುಃ, ತನೂಃ .., ಗಾತ್ರಃ, ಅಪಘನಃ, ಮೂರ್ತಿಃ 
-ಈ ೧೭ ಶರೀರಂ” (ಹಲಾಯು. ೮೪-೩೩೬) ; ಪಾರ್ದೆಚ್ಚ ವೃಷಾಂಕನಂಬು 
ತನುವಂ ಪಚ್ಚಂತೆ ಕೊಂಡತ್ತು (ಪಂಪಭಾ. ೮-೧೬); ತನುವಂ ತೆಯ್ದ ಪ್ಪಳಕ್ಕಂ 
ಬ್ರತೆದೊಳ್‌ (ಕಾದಂಉ. ೭೯); ತನು ಕರಗಿ ಮನ ಕರಗಿ ಮಾಡುವದು 
ಭಕ್ತಿಸ್ಕಲ (ಬಸವ. ೮೬೪) ; ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ 
ನೀನು (ಮಹಾದೇ. ಬ. ೧೨-೯); ತನುವ ಮಲಟ್‌ ದನು ಪುಳಕಜಲದಲಿ ನನೆದು 
(ಕುವ್ಕಾಉ. 6-6) ; ತನು ನಿನ್ನದು ಜೀವನ ನಿನ್ನದೊ (ಕನಕ. ೩೭ ಪಲ್ಲವಿ); 
ತನುವರಿಯದ ನೋವಿಲ್ಲ ಮನವರಿಯದ ಪಾಪವಿಲ್ಲ (ಗಾದ), ೫. ಚರ್ಮ ; 
ತೊಗಲು. 
ತನುಮಾಡು ಎ ಸೊರಗಿಸು ; ಕೃಶಗೊಳಿಸು ; ಪಿರಿದಪ್ಪ ದಾರುಣ 
ವ್ರತದಹನಾರ್ಚಿಯಿಂದನುದಿನಂ ತನುವಂ ತನುಮಾಡುತಿರ್ಪೆನೆಂಬತನು 
ಎರೋಧಮುಂ ತನುವಿರೋಧಮುಮೊಪ್ಪುಗುಮತ್ತಿಮಬ್ಬೆಯೊಳ್‌ 
(ಅಜಿಪು. ೧-೪೯). ತನುವಾಗು ಎ ಸೊರಗಂ ; ಕೃಶವಾಗು : ತನು ತನುವಾಗೆ 
ನೋಂತು . . . ತಾಳ್ಗಿದಂ ವಿಮಲವಾಹನಯೋಗಿ ತಪೋನಿಯೋಗಮಂ 
(ಅಪು. ೩-೨). [ಸಂ.] 
ತನುಕಂಪ (ನಾ). ದೇಹದಲ್ಲಿನ ಕಂಪನ ; ಮೈನಡುಕ : ಶ್ರೀಗಿರೀಶನ 
ಹೃದಯ ಭುಗಿಲಿಡಿದು ತನುಕಂಪವಾಗಿ ಜರರ್ಣುರಿಸಿ ತಲ್ಲಣ 
ಗೊಳುತಿರಲು (ಕವಮೋ. ೬-೪೮). [ತನು ೬ ಕಂಪ]. 
ತನುಕಾಂತಿ (ನಾ). ದೇಹದ ಕಾಂತಿ,-ತೇಜಸ್ಸು : ತನುಕಾಂತಿ ತುಂಬಿದ 
ಸಭೆಯೆಂಬ ಕೊಳದಲ್ಲಿ .. . ರಾಜಹಂಸನಿದ್ದನು (ಭರಜ. ೧-೨೯) ; ಭಕ್ತರ 
ಭವದುರಿ ತಣಿಯದೆ ಹರ ನಿನ್ನ ತನುಕಾಂತಿಯಿಂದೆ (ಇಂಡಾಪ. ೭೫-೬೦). 
[ ತನು + ಕಾಂತಿ] 
ತನುಕೇಶ (ನಾ). ತೆಳುವಾದ ಕೂದಲಂ : ತನುಕೇಶಂ ಪುಣ್ಯವಂತಂ ಕುಟಿಳ 
ಮೃದು ಘನಸ್ಸಿಗ್ಧ ಕೇಶಂ ಮಹೀಶಂ ಧನವಂತೆಂ (ಲೋಕೋಪ. ೧೦-೨೬). 
[ತನು + ಕೇಶ] 
ತನುಗಂಪು (ನಾ). ವಯಂ ಪರಿಮಳ ; ದೇಹದ ಸಂಗಂಧ : ಪೂಸುವೊಡೆ 
ಕಸ್ತುರಿ ಜವಾಜಿಗಳ್ಳೆಸಲೇ ಪರಿಮಳವು ಸುತ್ತಲು ಸೂಸಿ ತನುಗಂಪಿನಲಿ 
ಮಘಮಭಸಂವಳು ಯೋಜನವ (ಕುವ್ಯಾಅ. ಓರಿಇ. 3೯-೧೪) ; ಅಂಬರ 
ಚರಿಯರ ತನುಗಂಪಿಗೆಟಗುವ ತುಂಬಿಯೆ ಬಳಗದಂದದಲಿ ಜಂಬುನೇಟೀಲೆ 
ಗಳೊಪ್ಪಿದುವು (ಕಂನವಿ. ೨-೪೪). 
[ತನು ೬ ಕಂಪು] 
ತನುಗತ (ಗಂ). ದೇಹವನ್ನು ಸೇರಿದ,-ಬೆರೆತ (?): ಬಾರಿಸಿದ ಸರಣಿ 
ಶ್ರಮೋ ದೃ ವವಾರಿ ತನುಗತವಾದವಂಗ ಮನೋರಥದಲುಬ್ಬಿದುದು 
ವಿಶ್ವಾಮಿತ್ರಮುನಿವರನ (ತೂರರಾ. ೦-೯-೧೬). 
[ ತನು + ಗತ್ಯ) 
ತನುಗಾತ್ರ (ನಾ). ಬಡಕಲುಮೈಯವನಂ ; ಕೃಶವಾದ ಶರೀರವುಳ್ಳ 
ವನಂ: ತನುಗಾತ್ರಂ ದೀನನೇತ್ರಂ ತುಷಲಘುತರಮಾತ್ರೆಂ (ಕೆಕ್ಷಾಕ- ೨೦). 
[ ತನು * ಗಾತ್ರ] 
ತನುಗಾತ್ರಿ(ನಾ). ಕೋಮಲವಾದ ಶರೀರವುಳ್ಳವಳು; ಕೋಮಲಾಂಗಿ: 
ತನುಗಾತ್ರಿ ನಿನ್ನ ತಪಿಪಂ ಮನಸಿಜನಾವಗಮುಮೆನ್ನನಾದೊಡೆ ದಹಿಪಂ 


(ಕಾಕುಂತ. ೩೮-೬೮). [ಸಂ. ತನುಗಾತ್ರೀ] 


೩೨೮೩ 


10 


20 


PN 


0 


4% 


ತನುಜಾತಕಾಮೇಷ್ಟಿ 


ತನುಗುಣ (ನಾ). ದೇಹಗುಣ ; ದೇಹಧರ್ಮ : ಅಂತರಂಗದಲ್ಲಿ ಸುಳಿ 
ದಾಡುವ ತನುಗುಣಾದಿಗಳ ಮನಗುಣಾದಿಗಳ ಪ್ರಾಣಗುಣಾದಿಗಳ 
ಕಳೆದಲ್ಲಿ ಶರಣರಹರೆ (ಅವಕಂ. ೯೧-9೦೪). [ತನು * ಗುಣ) 
ತನುಗೆಡು (ಕ್ರಿ). ದೇಹವು ಸೊರಗು ; ಬಡವಾಗು ; ಕೃಶವಾಗು : 
ವಿನಯವಿದ್ದಧಿಕರನು ತನುಗೆಟ್ಟ ಬಡವರನು . . . ಕರೆದುಣ್ಣದವನೂಟ 
ಶುನಕ ತಿಂದಂತೆ (ಸರ್ವಜ್ಞ. ೬೬೦). [ ತನು 4 ಕೆಡು, ] 
ತನುಗೊಳ್‌(ಕ್ರಿ). ಮೈದಳೆ; ದೇಹವನ್ನು ಧರಿಸು; ಮೂರ್ತಿಮತ್ತಾಗು: 
ಜಲಜನಾಭನ ಭಕುತಿ ತನುಗೆೊಂಡಿಳೆಗೆ ಪುರುಷಾರ್ಥವನು ಮಾಡುತ 
ಸುಳಿವವೊಲು ನರಲೋಕವಂದ್ಯನು ಯಮುನೆಗೈತಂದ (ನಿಧಾಗೆ. ೩-೨-೩೩). 
| [ತನು ೬ ಕೊಳ್‌; 1] 
ತನುಗ್ರಹಣ (ನಾ). ದೇಹವನ್ನು ಧರಿಸುವುದು ; ಜನ್ಮತಾಳಂವುದು ; 
ಅವತಾರ : ಅನಿಮೇಷರಕ್ಷಣಾರ್ಥಂ ನಿನಗೆ ತನುಗ್ರಹಣಂ 
ಕುಶೇಶಯನಯನಾ (ಜಗವಿ. ೩-೧೦3). [ತನು * ಗ್ರಹಣ) 
ತನುತಚುಪ್ಪಯ (ನಾ). [ದ್ವೈತ] ನಾರಾಯಣನ ಅನಿರುದ್ಧ, 
ಪ್ರದ್ಯುಮ್ನ ಸಂಕರ್ಷಣ ಮತ್ತು ವಾಸುದೇವ ಎಂಬ ನಾಲ್ಕು 
ಬಗೆಯ ರೂಪಗಳು : ತನುಚತುಷ್ಟಯಗಳೊಳು ನಾರಾಯಣನು 
ಹೈತ್ಯಮಲಾಖ್ಯ ಸಿಂಹಾಸನದೊಳನಿರುದ್ದಾದಿ ರೂಪಗಳಿಂದ ಶೋಭಿಸುತಾ 
(ಹಸಾರ. ೩-೭): “ತನುಚತುಷ್ಟಯಗಳೊಳು-ಅನಿರಂದ್ಳ, ಪ್ರದ್ಯುಮ್ನ 
ಸಂಕರ್ಷಣ, ವಾಸುದೇವನೆಂಬ ನಾಲ್ಕು ರೂಪಗಳುಳ್ಳ ತನ್ನ ಶರೀರ 
ಗಳಲ್ಲಿ” (ಹಸಾರ. ೩-೭ ಪದ್ಮಾರ್ಥ). [ತನು * ಚತುಪ್ಪಯ 7 
ತನುಚ್ಛವಿ (ನಾ). ಇ ತನಂಕಾಂತಿ: ತಾವರೆಯ ಮಿತ್ರನ ಕರಗಿ 
ಕರುವಿನೊಳೆಅಕಿದರೆಂದೆನೆ ಥಳಥಳಿಸಿ ತೊಳಗುವ ತನುಚ್ಛವಿಯ . . . 
ವರಕುಮಾರನ ಕಂಡು (ಕುವ್ಯಾಆ. ೩-೨೦). [ತನು * ಛವಿ) 
ತನುಚ್ಛಾಯೆ (ನಾ). ಎ ತನಂಕಾಂತಿ: ಈ ಕಾಂತಿಯಾ ತನುಚ್ಛಾಯೆಯಾ 
ವಿಸ್ಮಯಂ ., . ಮಾನವರ್ಗಿಲ್ಲ ದೇವರ್ಕಳ ಚರಿತವಿದು (ನಂಬಿರ. ೧೬-೨೦). 
[ತನು * ಛಾಯೆ 
ತನುಜ (ನಾ). ೧. ವಂಗ; ಸುತ; “ಸೂನುಃ, ಸಂತತಿಃ, ಆತ್ಮಜಃ, ತನುಜಃ, 
ಪುತ್ರಃ . .. ಅಪತ್ಯಂ-ಈ ೧೨ ಮಗವು” (ಹಲಾಯು. ೮3-೩೪೩); ತನುಜರು 
ಮನುಜರುಮುಚಿತಾಸನದೊಳ್‌ ಮಂತ್ರಿಗಳುಮಿರೆ (ಪಂರಾಮಾ. ೧೨-೪೫); 
ತನುಜನಖಳಾರ್ಥಕಲ್ಪಾ ವನಿಜಂ (ಪ್ರಷೃಪು. ೩-೯3); ಕಂದನಾವೆಡೆ ತನ್ನ 
ಮೋಹೆದ ಸಿಂಧುವಾವೆಡೆ ತನುಜವನಮಾಕಂದನಾವೆಡೆ (ಕುವ್ಕಾದ್ಭೋ. 
6-೧೭) ; ಮನದೊಲೆ ತನುಜರೆಂದೆಂಬ ಜಾಣ್ಣುಡಿಯನರಿತು (ಶ್ರೀರಾಮಾ. 
05-೩08). ೨. ಮರಿ; ಪೋತ : ಆನೆಯ ತನುಜನ ಆಡು ಮುಚಿಕಿದರೆ 
ಹೀನವಾರಿಗಪ್ಪು ದಯ್ಕ (ಘನವ. ೦೫). [ಸಂ.) 
ತನುಜನ್ಮ (ನಾ). ಎ ತನುಜ ೧: “ ನಂದನ ತನುಜನ್ಮ ತೋಕ ಸುತ ಪುತ್ರ 
ತನೂಭವ ಸೂನಂನಾಮಕಂ ತನಯಂ” (ವಸ್ತು ಕೋ. ೫೪-೦೭). 
[ ಸಂ. ತನುಜನ್ಮನ್‌ ] 
ತನುಜಾತ (ನಾ).ಎತನುಜ ೧: ತನುಜಾತೋದಯಮವಪ್ಪ ಪುಣ್ಕದಿನಮಂ 
ಮೆಯ್ಯ್ವೆರ್ಚೆ ಕಾಣಲ್ಕೆ ನೋನೆನೋ (ಸುಕುಮಾ. ೯-೧೦೩) ; ತನ್ನಯ 
ತನುಜಾತರುಗಳನಾಹವಕೆ ಭೂತಳೇಶನು ಬೀಳ್ಕೊಡಲು -(ಕ್ರಿ ಪುಸಾ ಂ. 
೧೮.೧೯೯) ; ನಿನ್ನ ತನುಜಾತರಭ್ಯುದಯಕಾಗಿ ಬಂದಿಹೆನ್‌ (ಶ್ರೀರಾಮಾ. 
೩೦-೭೮). [ ಸಂ.) 
ತನುಜಾತಕಾಮೇಷ್ಟಿ (ನಾ)..ಪುತ್ರುನನ್ನಿ ಪಡೆಯುವುದಕ್ಕಾಗಿ ಮಾಡುವ 
ಯಜ್ಞ ; ಪುತ್ರಕಾಮೇಷ್ಟಿ : ದಶರಥನೃಪಂ . . . ದಾರೆಯರ್ವೆರಸಿ, 
ತನುಜಾತಕಾಮೇಷ್ಟಿಯಂ ಕೈಕೊಂಡು (ಶ್ರೀರಾಮಾ. ೧೧-೨೯೯). 
[ ಸಂ. (ತನುಜಾತ * ಕಾಮ + ಇಷ್ಟಿ) ] 


ತನುಜಾತೆ 


ತನುಜಾತೆ (ನಾ). ಮಗಳು ; ಪುತ್ರಿ: ದ್ರುಪದತನುಜಾತೆಯಂ ಪಿಡಿದೆತ್ತಿ 
ಕರುಣೆಯಿಂದುಪಚರಿಸಿ `ಮನೆಗೆ ಬೀಳ್ಕೊಟ್ಟು (ಜೈಮಿಭಾ. 3-೩೦) . 
[ ಸಂ. ತನುಜಾತಾ) 
ತನುಜೆ (ನಾ). ಎ ತನುಜಾತೆ : ಸ್ತ್ರೀರತ್ನದೆೊಳ್‌ ಮಿಗಿಲೆಂಬ ಪೆಂಪಿನ 
ತನುಜೆಯಂ ಕೊಟ್ಟಂ (ಕಾಂತಿಪು. ೧೧-೬೯) ; ನೀಲಧ್ವಜಂ 
ಪಡೆದನತಿರೂಪಗುಣಶೀಲಗಳಿಂದೆಸೆವ ತನುಜೆಯ (ಜೈಮಿಭಾ. ೯-೩). 
[ ಸಂ. ತನುಜಾ] 
ತನುತನುತ್ರ (ನಾ). ಮೈಕವಚೆ; ಮೈಜೋಡು: ವನದೊಳಗೆ 
ರತ್ನಮೃಗಮಾಗಿ ನಲಿಯುತಂ ಪೊನ್ನತನು» ತನುತ್ರಂ ಚಾಪಂ ತನೆಗಮರೆ 
ಕಿನ್ನರಾಕೃತಿಯಿನೆಸೆದು ತೋರ್ಪಂ ತುಲಾಂತಿಮದ್ರೇಕ್ಕಾಣಂ (ಜಾತತಿ. 
೦೯-೨೦). [ತನು * ತನುತ್ರ) 
ತನುತರ (ಗಂ). ೧. ಹೆಚ್ಚು ಸೂಕ್ಷ್ಮವಾದ, - ಕೋಮಲವಾದ ; 
ಅನೈಕಾಂತಿಕರ್ಕೆಲರ್ತನುತರ ತನುಗಳೊಳಮತಿವಿಶದ ಪ್ರಜ್ಞಾತಿಶಯಮಂ 
ಕಾಣಲಾದಪ್ಪುದು (ಅದಿಪು. ೨-೦೦ ವ): ಕೇಶ ತನುತರತಂತುವನ್ನೆಳೆದು 
ಕುಶಲದಿಂ ನೆಯ್ದಮೃತಕೌಶೇಯ ಯುವನಿಕಾಚ್ಛಾದಿತಂ ಮೆರೆದಿರೆ 
ಮನೋಹರಾಸ್ಪಷ್ಟ ಕಾನನಭೂಮಿ (ಶ್ರೀರಾಮಾ. ೨೦೦-೧೭೦). ವಿ. ತೀರ 
ಸಣ್ಣ ; ಅತ್ಯಲ್ಪವಾದ ; ಕ್ಷುದ್ರವಾದ : ಶಿಶಿಕಂಠನಲ್ಪವ್ರತಕ್ಕೆ ತನುತರ 
ತಪಕ್ಕ ಮೇನೊಲ್ಹಪನೇ (ಕಬಕಂ. ೨-೮೬). [ಸಂ.] 
ತನುತಲ (ನಾ). ದೇಹದ ಆಡಿ: ತನುತಲಲೀನಳಾಗಿಹ ಛಾಯೆ ತುಸು 
ಕೂಡ ಹೊರಗಡೆಗಿಣುಕಳೆಂದೆನಲು ಇಂಥ ಅವಸರದೊಳು ಪಾಂಥನೆ 
ನೀ ಕೂಡ ವಿರಮಿಸಬಾರದೆ ಹೇಳು (ಗಾಥಾಸ. ೧-೪೯). [ತನು ತಲ) 
ತನುತಾಪ(ನಾ).ದೇಹದ ತಾಪ: ತನುತಾಪದಿಂದೆ ಪೊರ್ದಿದ ಬನಮುರಿವುದು 
(ವರ್ಧಪು. 9-೬೦) ; ತನುತಾಪಕ್ಕಾಜದೆ ಮೇದಿನಿಯೆೊಳ್ಳೊ ರಳ್ವರಸನಂ 
ನಿರೀಕ್ಷಿಸಿ (ಕ್ರಿಷ್ಟವಿ. ೩೩-೪೬). [ತನು + ತಾಪ್ಯ] 
ತನುತೆ (ನಾ). ತೆಳುವಾಗಿರುವಿಕೆ ; ಕೋಮಲತೆ : ಶುಭಾಂಗಿಯ ತೆಳ್ವಸಿರ 
ತನುತೆಯನ್ನಣಕವಾಡಿ ಇಳಿಹುತ್ತಿದೆ (ಮಂತ್ರಶ. ೮೯೯-೨). [ಸಂ. ತನುತಾ] 
ತನುತ್ರ (ನಾ). ಕವಚ ; ಚಿಲಖತ್ತು ; ಜೋಡು : ದಿವ್ಯ ಶರಾಸನ ಶರಧಿ 
ವಿಚಿತ್ರ ತನುತ್ರಂಗಳೆಲ್ಲಮಂ ಗೆಲ್ಲಮಂ ತನಗಾವಗಂ ಕೊಳ್ವಂತೆ ಕೊಂಡು 
(ಪಂಪಛಾ. ೮-೧೦೦ ವ); ನೆಜ್‌ಯೆ ತನುತ್ರಮಿಕ್ಕಿ ದವೊಲಿಟ್ಬ ಮಲಂ ತಿನೆ 
ಮೆಯ್ಕನೊರ್ಮ್ಮೆಯುಂ ತುಟೌಸುವುದಿಲ್ಲ (ಎಕ. 11, ೩೫೧-೧೬ ; 1110); 
ಶರಹತಿಗೆ ಭೀಮನ ಬಲುಪತಾಕೆ ತನುತ್ರ ರಥ ಕರ್ಣಾಸ್ತ್ರಮಯವಾಯ್ದು 
(ಕುವ್ಯಾದ್ರೋ. ೦೩-೩೫). [ಸಂ.] 
ತನುತ್ರಯ (ನಾ).'ಸ್ಲೂಲ, ಸೂಕ್ಷ್ಮ, ಕಾರಣವೆಂಬ ಮೂರು ಬಗೆಯ 
ಶರೀರಗಳು: ಸ್ಮೂಲಸೂಕ್ಷ್ಮಕಾರಣವೆಂಬ ತನುತ್ರಯವನಟ್‌ತು 
(ಮೊ ಳಿ ಮಾ. ೦೫೦-೫೭೦) ; ಎನ್ನ - ತನುತ್ರಯಂಗಳಲ್ಲಿ ಮುಸುಕಿದ 
ಮಲತ್ರಯಂಗಳ ಕಳೆದು ಲಿಂಗತ್ರಯಗಳ ನೆಲೆಗೊಳಿಸಿದ ಗುರುವೇ 
(ಅಖಂಡೇ. ೧೯-೬) ; ತನುತ್ರಯಗಳನು ಹೇಳ್ವೆ ಅರಿಯೆ ತನಯ 
ಸ್ಥೂ ಲವು ಸೂಕ್ಷ್ಮ ಕಾರಣ (ಜ್ಞಾನಸಿಂ. ೪-೮೯). [ತನು ೬ ತ್ರಯ] 
ತನುತ್ರಾಣ (ನಾ). ೧. ದೇಹದ ಶಕ್ತಿ: ೨.ಎ ತನುತ್ರ : “ ಸನ್ನಾಹಂ, 
ಕವಚಂ,' ವರ್ಮ, ತನುತ್ರಾಣಂ . . . ಜಾ(ಳಿ)ಳಕಾ-ಈ ೧೦ ಕವಚಂ” 
(ಹಲಾಯು. ೬೬-೩೦೫). [ಸಂ.] 
ತನುತ್ವ (ನಾ). ೧. ತನುತೆ; “ಕಟಲ್‌ - ತನುತ್ವೇ (ಸಣ್ಣನಾಗು)” 
(ಕಮಧಾ). 'ತನುತ್ವಂಬಡೆ' ಪರಾ. ೨. ದೇಹವನ್ನು ಹೆೊಂದಿರಂವಿಕೆ: 
ಮಿತನಖಕೇಶಶೋಭಿತ ತನುತ್ವಮಭುಕ್ತ್ಯುಪಸರ್ಗಭಾವಂ ಕ 
ಪರಿಪೀತದೇಹಬಿಂಬತೆವೆರಸಿಂತು ಪತ್ತತಿಶಯಂಗಳಿವೇಂ ಜಿನನೊಳ್‌ 
ಪೊದಟ್ಲವೋ (ಆದಿಪು. ೧೦-೪೨). [ಸಂ.] 


೩೨೮೪ 


೩0 


26 


86 


ತನುಮಧ್ಯ 


ತನುತ್ವಂಬಡೆ (ಕ್ರಿ). ತೆಳುವಾಗು; ಬಡವಾಗು: ತನುನಾಮಮಂ ಸಾರ್ಥಕಂ 
ಮಾಳ್ಬಂತೆ ತನು ತನುತ್ವಂಬಡೆಯೆ (ರಾಜಶೇ. ೭-೯೨ ವ. [ತನುತ್ವ4 ಪಡೆ,] 

ತನುದಂಡ (ನಾ). : ದೈಹಿಕ ಶಿಕ್ಷೆ: ಸಮನಿಸೆ ಹಾ ಮಾ ಧಿಗ್ನಂಡಮಯ್ಯ 
ರಿಂದಾಯ್ತೂ ಭರತನಿಂ ತನುದಂಡಂ (ಪಂರಾಮಾ, ೧-೮೯). 

[ತನು* ದಂಡ] 

ತನುದಂಡನೆ (ನಾ). ದೇಹವನ್ನು ದಂಡನೆಗೆ ಗುರಿಪಡಿಸುವುದಂ ; 
ವ್ರತನೇಮಗಳಿಂದ ದೇಹವನ್ನು ದಂಡಿಸಂವುದು : ಅಜ್ಞಾನಿಗಳಾದಂಥ 
ಗಂಡಂದಿರು ಬಾಹ್ಯ ಪ್ರಪಂಚವನ್ನು ತನುದಂಡನೆಯಿಂದ ನಿವೃತ್ತಿ 
ಮಾಡಬೇಕೆನ್ನುವವರು (ಕರ್ನಾಕ. ೧೩೨). [ತನು + ದಂಡನೆ] 

ತನುಧರ್ಮ (ನಾ). ದೇಹದ ಗುಣ : ತನುಧರ್ಮಮಿಂದ್ರಧರ್ಮಂ ಘನ 
ಸಂಪದದಾದ ಪೆರ್ಮೆ. . . ಅಧ್ರುವಂ (ನೀಮಿಪು. ೧೪-೪೯); ತನುಧರ್ಮ 
ಗಳುಳಿದು ವಿಚ್ಛಿನ್ನ ಸೈರಣೆಯಲಿ ಮಲುಹಣನು . . . ಒಲುಮೆಯಂ 
ನೆನೆವ (ಬಸಪು. 9೨-30). [ತನು * ಧರ್ಮ] 

ತನುಧಾತುಜ್ಞ (ನಾ). ದೇಹದ ಧಾತುಗಳ ಬಗ್ಗೆ ತಿಳಿದವನಂ ; ವೈದ್ಯ : 
ಧಾತುಜ್ಞರ್‌ ಸಂತತ ತನುಧಾತುಜ್ಞರ್‌ ಭೂರಿಸಾರಧಾತು ಜ್ಞ ರ್‌ 
ಸದ್ಧಾತುಣ್ಞರ್‌ ನೆರೆದಿರ್ದರ್‌ (ಹಮ್ಮಾರ. ೨-೧೧೩). [ಸಂ.] 

ತನುನವಿರ್‌ (ನಾ). ದೇಹದ ರೋಮ; ಮೈಗೂದಲು : ಜೇಗದಲ್ಲಿ ತನು 
ನವಿರ್ಗುಡಿಗಟ್ಟಿ (ಕಂನವಿ. ೯-೫೪), [ತನು ನವಿರ್‌) 

ತನುಪರಿಮಳ (ನಾ). ಎ ತನುಗಂಪು : ತರುಣಿ ನಿಜತನುಪರಿಮಳದಲೂಟ್‌ 
ಹೊರೆದ ಹೂವಿನ ದಂಡೆಯನು ನಿಜವರನ ಕೊರಳಲಿ ಹಾಯ್ಕಿದಳು 

೦೫-೩೫); ಆ ತರುಣಿಯರ ತನುಪರಿಮಳದ ಸೋಂಕಿನಲಿ 
ಸುತ್ತಲು ಪರಿಮಳಿಸಿದುದು ತರು (ತೊರರಾ. ೧-೫-೪೫). 

[ತನು + ಪರಿಮಳ (-ಪರಿಮಲ) ] 

ತನುಪುಳಕ (ನಾ). ಮೈನವಿರೇಳಂವುದು ; ರೋಮಾಂಚನ : ಸಂದಣಿಸೆ 
ತನುವುಳಕ ಪರಮಾನಂದರಸಮಯ ನಯನಜಲಭರದಿಂದಲೆಸೆದರು 
(ಕುವ್ಯಾ ಅ. ೨೨-೫೩); ತನುಪುಳಕದುಬ್ಬುಗಳಲಾಲಿಂಗನವ ಮಾಡಿದನೊಲಿದು 

. ಮುನಿರಾಯ (ತೊರರಾ. ೧-೧೧-೨೩). [ತನು « ಪುಳಕ (ಪುಲಕ) 

ತನುಭವ (ನಾ). ಎ ತನುಜ ೧: ತನುಭವಲಾಭ ದೌಹದ ನಿಮಿತ್ತದ ಸಂಗತಿ 
೬. ಇನಿತುಂ ಸುತಶೋಭನ ವರ್ಣನ ಸ್ಮಳಂ (ಸೂಕ್ಮಿಸು. ಬೆಂ); ತನುಭವರ 
ನಾವೇನೆಂದು ಕಾಣೆವೆ ಸಾಕೆವೇ ಹೆತ್ತು (ಬಸಪು. ೨೪-೬೨); ತನುಭವರಿಲ್ಲದೀ 
ತನ್ನ ಅರಸುತನವದು ಮೆಲಿಕಿಯದು (ಶಿರಾ. ೧-೩೫). [ಸಂ.7 

ತನುಭವೆ (ನಾ).ಎತನುಜೆ: ತನುಭವೆಯನೀವುದೆನಗರ್ಚನೆಮಾಡುವೆನೊಲ್ಹು 
ದೇವಿ ನಿನಗೂಂಂ (ಲೀಲಾವ. ೭-೪೪). [ ಸಂ. ತನುಭವಾ) 

ತನುಭೃದ್ಧಣ (ನಾ). ಜೀವಸವಂಯದಾಯ; ಜೀವ ಜಾಲ: ಕ್ಷಣಭಂಗವೃತ್ತಿ 
ತನುಭೃದ್ಧಣಜೀವನಮಲ್ಲಿ ಸಂಶಯಂ ನೋಟೂಡಿನಿತ್ತಣಮಿಲ್ಲ 
(ಡಂದ್ರ ಪು. ೨-೩೦); ತನುಭೃದ್ಗ [ಪಾಕಾಂ. ದ್ಲು]ಣದೊಳ್ಳ್ನ್ರೋರ್ಪೀ ತನುಧನ 
ಲೋಭಂಗಳೆಂತುಮೇಂ ತೋರ್ಕುಮೆ ಪೇಳ್‌ ನಿನಗೆ (ರಾಜಕೀ. ೧೩-೧೭). 

`[ ಸಂ. (ತನುಭೃತ* * ಗಣ) ] 

ತನುಮಧ್ಯ (ನಾ). ೧. ಸಣ್ಣನಡು ; ತೆಳುವಾದ ಸೊಂಟ ; ತನುಮಧ್ಯಂ 
ನಿರುಪಮರೂಪನ ವಿನಯ ವಿಳಾಸನಿಧಿಯ ತನುಮಧ್ಯಂ (ಕುಸುಮಾ. 
೭-೧೨೮) : ತನುಮಧ್ಯಂ ಬಟ್‌ ಬೆನ್ನಿರ್ಮುಡಿಸೆ ಏಂ 
ಮೆಟ್‌ದಳೊ ಸುರತಕ್ರೀಡೆಯಂ (ಕಾವ್ಯಸಾ. ೬೬೪); ಶಂಕರ 
ತನುಮಧ್ಯದುಮೆಯೆ ಡನೆ (ಗುರುಡಾ.3-೬೪). ವಿ. [ಛಂದ]ಪ್ರತಿಪಾದದಲ್ಲಿ 
ಆರು ಅಕ್ಷರಗಳುಳ್ಳ ಒಂದು ಅಕ್ಷರವೃತ್ತ; ತಿಲಕವೃತ್ತ: ವ್ಯೋಮಾದಿ 

ಜಲಾಂತಂ ತಾಮಾಗೆ ನಿತಾಂತಂ ಶ್ರೀಮಾನಿನಿ ಕೇಳಾ ನಾಮಂ ತನುಮಧ್ಯಂ 

[ಪಾಠಾಂ. ಧೈ] (ಛಂದೋಂಬಂ. ೨-೭೮). [ತನು * ಮಧ್ಯ] 


(ಕುವ್ಕಾ ಆ. 


ತನುಮಧ್ಯೆ 


ತನುಮಧ್ಯೆ (ನಾ). ಸಣ್ಣ ನಡುವಿನವಳು ; ಚೆಲುವೆ: ಭಂಗುರಕೇಶಪಾಶೆ 
ತನುಮಧ್ಯೆ ಮೈಗಾಕ್ಷಿ (ಕಾಂತಿಪು. 6-00೬) ; ತನುಮಧ್ಯೆ ಕೇಸರಚ್ಛವಿ 
ವನಜಾನನೆ ಪೃಥುನಿತಂಬೆ ಕಂಡಳ* ನೃಪಸಿಂಹನಾ (ಅನಂಪು. ೪-೧೨೧). 

[ ಸಂ. ತನುಮಧ್ಯಾ (ತನು + ಮಧ್ಯ + -)) 

ತನುಮಾನಸ (ನಾ). ಮನಸ್ಸನ್ನು ಸೊರಗಿಸುವುದು; ಮನೋನಿಗ್ರಹ: 
ಯೋಗವಾಸಿಷ್ಠ್ಕಕಾರರ ಸಪ್ತಭೂಮಿಕೆಗಳು ಬೇರೆ. ಅವು ಯಾವವೆಂದರೆ:- 
ಶುಭೇಚೈೆ ಶ್ತ ವಿಚಾರಣಾ - ಆತ್ಮವಿಚಾರವನ್ನು ಮಾಡುವದು, 
ತನುಮಾನಸ-ಮನಸ್ಸನ್ನು ವಿಷಯಗಳ ಕಡೆಗೆ ಬಿಡದೆ ಸೊರಗಿಸುವದು 
(ಅಮೃತ. ೬-೬ ಅಡಿಏ). [ತನು + ಮಾನಸ] 

ತನುಮುನಿ (ನಾ). ಸಣ್ಣದೇಹವುಳ್ಳ ಖುಷಿ ; ಕುಳ್ಳೆ ಮುನಿ: ಅಗಸ್ತ್ಯಂ 
ತ ನುಮುನಿ ಮುನಿದಾಪೋಶನಂಗೊಂಡೊಡೆತ್ತಂ ಪುಡಿವಿಟ್ಟತ್ತೊಂದೆ 
ಧೀಂಕಾದುದು ಕಪಿಗಣುವಂಗೆಂದಗಲ**" ವಾರ್ಧಿಯಂ ಕೀಟ್ಬಿಡಿಕುಂ (ಜಗವಿ. 
೨-೧೮). [ತನು * ಮನಿ] 

ತನುಮೆ "ತನ್ಮೆ' ನೋ. 

ತನುಮೋಹ (ನಾ). ಶರೀರದ ಮೋಹ: ತನುಮೋಹಂ ನಾಡೆ ತನ್ನಿಂ 
ತೊಲಗಿ (ಕಾಂತೀಶ್ಶ. ೯-೧೩೯). [ತನು - ಮೋಹ] 

ತನುರಕ್ಷೆ (ನು). ಅಂಗರಕ್ಷಣೆ ; ಮೈಗಾವಲು : ವನಿತೆಯ ತನುರಕ್ಷೆಗೆ 
ತಕ್ಕನುಚರಜನ ಕುಶಲಜನ ಸಖಿಜನಮೆನಿತನಿತುಮನವನಿಪತಿ 
ನಿಯೋಜಿಸಿ ತಳರ್ದಂ (ಪುಸ್ಪಪು. ೪-೧೪). [ತನು ರಕ್ಷೆ) 

ತನುರುಚಿ (ನಾ). ದೇಹಕಾಂತಿ : ತನುರುಚಿ ರೂಪು ಸನ್ನುತ ವಯಸ್ಸ್ವರ 
ಚೇಪ್ಪೆಗಳಿಂದಮೊಂದಿ ನಿನ್ನನೆ ನೆಆ್‌ ಪೋಲ್ತುದೊಂದು ಗಿಳಿ (ಪಂಚತಂ. 
೧೨೦-೩) ; ತನುರುಚಿ ಕರ್ಣಕುಂಡಲ ಮರೀಚಿ ವಿಯತ್ತಳಮೆಲ್ಲಮಾ 
ಪಳಚ್ಚನೆ ಬೆಳಪಂತು (ಪಂರಾಮಾ. ೪-೨0). [ತನು * ರುಚಿ ] 

ತನುರುಜೆ (ನಾ). ದೈಹಿಕ ರೋಗ ; ಶಾರೀರಕ ಅಸ್ವಸ್ಥ ತೆ: ತನುರುಚಿಗೆ 
ಸಥ್ಯಾನ್ನ, ಬಾಯ ಚಪಲಕ್ಕಲ್ಲ (ಮಂಳುಕ. ೯೦೭). 

[ ತನು * ರುಜೆ.) 

ತನುರುಹ (ನಾ). ಮೈನವಿರು ; ಮೈಗೂದಲು : ತನುರುಹಮಗೆವೊಯ್ದೆ 
ವೊಲಿರೆ . . . ಅತನುಸುಖದ ಸುತನುವಿಂತನುಭವಿಸುತಿರ್ದಳ೪* (ರಾಜಶೇ. 
೧೧-೧೨೦). [ಸಂ.7 

ತನುರೋಮಾವಳಿ (ನಾ). ಮೈನವಿರಂಗಳ ಸವಂೂಹ : ತನುರೋಮಾವಳಿ 
ಗೊಯ್ಕನೊಯ್ಕನೆ ಪಸುರ್ಪಂ ಚೂಚಕಕ್ಕೊಯ್ಕನೊಯ್ಯನೆ ಕರ್ಪಂ... 
ಮಿಗೆ ಮಾಡುವಾ ಸತಿಯ ಗರ್ಭಾಧಾನಮೇನೊಪ್ಪಿತೋ (ಪುಷ್ಪ ಪು.೯-೧೧೬). 

[ ತನು * ರೋಮ ೬ ಆವಳಿ; (ಇ ಆವಲಿ) 

ತನುವರ್ಣ (ನಾ). ದೇಹದ ಬಣ್ಣ : ತನುವರ್ಣಂ ಮುಗಿಲಿಂದ್ರಚಾಪಲತೆ 
ನಾನಾರತ್ನಭ ೂಷಾಂಶು (ಉದ್ಯಟ. ೧-೬). [ತನು +೬ ವರ್ಣ] 

ತನುವಾತ (ನಾ). [ಜೈನ]ವಿಶ್ವಾಕಾಶವನ್ನು ಆವರಿಸಿಕೊಂಡಿದ್ದ, ಎಂಟು 
ಲೋಕಗಳಿಗೆ ಆಧಾರವಾಗಿರುವ ವರು ಅನಿಲಗಳಲ್ಲಿ ಕೊನೆಯದು: 
ಘನೋದಧಿ ಘನಾನಿಳ ತನುವಾತತ್ರಿತಯ ಭಾಗದೊಳ್‌ ನೆಲಸಿರ್ದಂ 
(ಆದಿಪು. ೧೬-೫೧ ವ); ಎಂಟುಂ ಪೊಡವಿಗಳಂ ತಾಳ್ದಿ ದುವೋಗಡಿಸದೆ 
ಮೂಟುಂ ಮಹಾನಿಲಂಗಳ್‌ ಕ್ರಮದಿಂ ಅವರ ಪೆಸರ್ಗಳುಂ ಘನೋದಧಿ 
ಘನವಾತ ತನುವಾತಂಗಳೆಂಬುವು (ಕಾಂತಿಪು. ೧೨-೫೧ ವ). [ತನು + ವಾತ] 

ತನುವಿಕಾರ (ನಾ). ೧. ದೇಹವಿಕಾರ ; ಅಂಗವಿಕಾರ : ತನುವಿಕಾರಂ 
ಪೆರ್ಚಿದಂತೆ ಮನಸಿನ ಮಮತೆ ನೂರ್ಮರ೯ಡಿಸಿತ್ತು ಕೈಕೆಯ ಮೇಲೆ 
(ಶ್ರೀರಾಮಾ. ೨೪-೬೩೧). ೨.[ನಾಟ್ಯ] ಅಂಗಾಂಗಗಳ ಚಲನೆಯ ಮೂಲಕ 
ಭಾವಗಳನ್ನು ಸೂಚಿಸುವುದು; ಅಭಿನಯ : “ಅಂಗಹಾರವೆನೆ 
ತನುವಿಕಾರಮದಕ್ಕು ” (ಮಂಗರಾ. ೨೩-೨). [ತನು ವಿಕಾರ) 


೩೨೮೫ 


86 


45 


ತನುಸಿದ್ಧ 


ತನುವಿಡಿ (ಕ್ರಿ). ೧. ಆಕಾರವನ್ನು ತಾಳು ; ಮೈದಳೆ ; ದೇಹವನ್ನು 
ಧರಿಸು : ಕುಡಿಯಲಮೃತವನಮರರಿಗೆ ತನುವಿಡಿದು ತನ್ಮಂಗಿಯ 
ತಪೋಧನರೊಡೆಯನೋವಿದನಮರನಿಕರವ (ನಿಭಾಗ. ೨-೩-೭) ; ಮನಸಿಜ 
ನರರೂಪ ತಾಳಿ ತನುವಿಡಿದೈತರುವಂದದೊಳಾಕ್ಷಣ ಕೊನಬುದೋಜುತಲೈ 
ತಂದ (ಕಂನವಿ. ೯-೯೭). ೨. ಬದುಕಿರು ; ಜೀವಿಸು: ಜನಿಸಿದಳು 
ಮತ್ತಿಂದು ನಿಜಸುತೆಯೆನಿಸಿ ಸತಿ ಜಗದೇಕನಾಥನ ವನಿತೆ ತಧ್ಯಾನಾನು 
ರಂಜಿತ ಚಿತ್ತವೃತ್ತಿಯಲಿ ತನುವಿಡಿದಳು (ನಿಧಾಗ. ೪-೫-೧೫); ನಳಿನೋದೃವ 
ಕೋಟಿವತ್ಸರ ತನುವಿಡಿದಳಿದೊಡದೇನು ವೃಥಾಯ ಸುಳಿಗುರುಳಬಲೆಯ 
ತೋಳತಕ್ಕೆಯೊಳೊಂದು ಗಳಿಗೆ ಬಾಳಲು ಮುಕ್ತಿಯಹುದು (ಮೋಹಕ 
೩೩-೪೩). ೩. ದೇಹವನ್ನು ಹಿಡಿದಿಡು ; ಪ್ರಾಣವನ್ನುಳಿಸಿಕೊಳ್ಳು : 
ಗಿಡುಮರಗಳಿಡಿದಡವಿಯಲಿ ತನುವಿಡಿದು ಬದುಕುವುದೆಂತು ಮಗಳೇ 
(ನಳದ. ೭-೧೫). [ತನು * ಪಿಡಿ] 

ತನುವಿದಾಹ (ನಾ). ದೇಹಕ್ಕುಂಟಾಗುವ ತಾಪ ; ದೇಹತಾಪ : ಬಿಸಜೋ 
ದೃವಂಸಮೆದನಂಬುದಮಂ ಪವಮಾನ ಧೂಮತೇಜೋಂಬುಗಳಿಂದಮೆಂಬ 
ನುಡಿ ಸತ್ಯಮದಲ್ಲದೆೊಡುಂತೆ ಕಾರಕಾದಂಬಿನಿ ಮಾಟ್ಕುಮೇ ಬಿರಯಿಗಂಗಜ 
ವಹ್ನಿ ವಿಜೃಂಭಮಂ' ವಿಳೋಳಾಂಬಕವಾಗಿಯಂ ತನುವಿದಾಹ[ಪಾಠಾಂ. 
ಹೃದಯ ತಾಪ]ಮನುತ್ಕಳಿಕಾ ಪ್ರಪಂಚಮಂ (ಚಂದ್ರ ಪು. ೪-೩೩). 

[ತನು + ವಿದಾಹ] 

ತನುವು (ನಾ). ಒದ್ದೆ ; ತೇವ: ಶಾಖ ಮತ್ತು ತನುವು (ಗೀ೫೩೯೬ಟ೫£6 

& Hunidity) (ಕೀಟಜಿ. 8೦) ; ಚೊಕ್ಕಟಗೊಳಿಸಿದ ಫಾರಂ ಮೇಲೆ 
- ತನುವಿನಿಂದ ಮಾಡಿರುವ ಫ್ಲಾಂಗನ್ನು ಇಟ್ಟು . . . ಬಿಗಿಯಿಂದ ಒತ್ತಬೇಕು 

(ಮುದ್ರಕ. ೫೮). [ ಎತಣ್ಣ್‌+-ವು] 

ತನುವೆರಸು (ಅ). ದೇಹ ಸಹಿತವಾಗಿ ; ಸಶರೀರವಾಗಿ : ತನುವೆರ 
ಸೊಯ್ಯಲ್ಮುನಿಗಳನನಲಂ: ಸ್ವರ್ಗಕ್ಕೆ ಸೇತುಗಟ್ಟಿದನೆನೆ ಪಾವನಹೋಮ 
ಧೂಮವಮೆೊಗೆಯಲ್‌ (ಕಾದಂಪೂ. ೨೧೪). [ತನು * ಬೆರಸ್ಕು] 

ತನುವೆಳೆ (ಕ್ರಿ). ಶರೀರವು ಬೆಳೆ,-ವೃದ್ಧಿಸಂ: ಬಿಟ್ಟು ಪೂರ್ವಶರೀರವನು 
ಸತಿ.. , ತಂಪಿನ ಬೆಟ್ಟದಬಲೆಗೆ ವಿಧಿ ಸದಸ್ಯವ ಕೊಟ್ಟವೊಲು ತನುವೆಳೆ 
ದಳಾ ಮೇನಕಿಯ ಜಠರದಲಿ (ನಿಧಾಗ- 9-8-೨) ; ದಿನದಿನಕೆ ತುಸುಮಾತ್ರ 
ಸುತ್ತಲು ತನುವೆಳ £ ೪3 ದನುರಿ ಹೊಡೆದ ಬಹಳಾಂಜನೆಗಿರಿಯವೋಲು 
(ನಿಭಾಗ. ೬-೯-೯). [ತನು . ಬೆಳ್ಳೆ) 

ತನುವೇರು (ಕ್ರಿ). ತಂಪಾಗಿರು; ತೇವ ಉಂಟಾಗು; ತಂಪಡರು : 
'ನೆನೆಯಕ್ಕಿ ನೆನೆಗಡಲಿ ಗೊನೆಯ ಬಾಳೀಹಣ್ಣು ತನುವೇರಿದಡಿಕಿ ಬಿಳಿಯೆಲಿಯ 
ತಗೊಂಡು ಗಂಗವ್ನ ಪೂಜೆಗೈದಾರ (ಲೋಕಗೀ. ೧೩೨) ; ಎಂಟುದಿನ ಮಳೆ 
ಸುರಿದು ಗೋಡೆಗಳಿಗೆಲ್ಲ ತನುವೇರಿದೆ (ರೂರ). 

[ ತನುವು + ಏರ್ಮು (ಏರ) ) 

ತನುವ್ಯಸನ (ನಾ). ಹತ್ತುಬಗೆಯಂ ವ್ಯಸನಗಳಲ್ಲಿ ಒಂದು : ತನುವ್ಮಸನ, 
ರಾಜ್ಯವ್ಯಸನ ವಿಶ್ವವ್ಯಸನ ಸ್ರ್ರೀವ್ಯಸನ . . . ಕಾಷ್ಮವ್ಯಸನಗಳೆಂಬ 
ದಶವ್ಮಸನಗಳಿಂ ಹಸಗೆಟ್ಟು (ವಿವೇಕ. ೨೪೬). "ದಶವ್ಯಸನ' ಪರಾ. 

[ ತನು * ವ್ಯಸನ] 

ತನುಶಕ್ತಿ (ನಾ). ದೇಹದ ಶಕ್ತಿ: ತನುಶಕ್ತಿಯಜ್‌ದು ತಿಂಗಳ್ಗೆ ನಾಲ್ಕು 
ಪರ್ವೋಪವಂಸಮಂ ಮಾಟ್ಟಿ (ಕಾಂಶೀಶ್ತ. ೧೩-೮೦). [ತನು 4 ಶಕ್ತಿ] 

ತನುಸಂಭವ(ನಾ) .ಇತನುಜ ೧: ಈ ಘಟೋತ್ಕಚನ ತನುಸಂಭವಂ ಬಡವನೇ 
ಮೇಘನಾದಂ (ಜೈಮಿಭಾ. ೨-೩೫). [ತನು * ಸಂಭವ) 

ತನುಸಿದ್ಧ (ನಾ). ದೇಹಸಿದ್ಧಿ. ಯನ್ನು ಪಡೆದವನು : ಖೋಡಿಗಳಿವುದು 
ಮಾಯೆಗೀಯೆಯನೇಡಿಸುವುದಾ ಮಿತ್ತುಗಿತ್ತುವ ರೂಢಿಯಲಿ ತನುಸಿದ್ಧ 


ರಾವೈ ಪ್ರಭುವೆ (ಪ್ರಥುಲೀ. ೧೯-೨೩). [ತನು * ಸಿದ್ಧ) 


ತನುಸೂತಕ 


ತನುಸೂತಕ (ನಾ). ದೇಹದ ಮೈಲಿಗೆ ; ಶರೀರಕ್ಕೆ ಸಂಬಂಧಿಸಿದ 
ಸೂತಕ : ಎನ್ನ ಕುಲಸೂತಕವನಳಿದ ಬಸವಣ್ಣ ಎನ್ನ ಛಲಸೂತಕವ 
ಕಳೆದ ಬಸವಣ್ಣ ಎನ್ನ ತನುಸೂತಕವ ಕಳೆದ ಬಸವಣ್ಣ (ವಡಸಂ. ೩೮೨-೨೬). 
[ತನು ೬ ಸೂತಕ] 
ತನುಸೋಂಕು (ನಾ). ಮೈಯಂ್ನು ವಂಟ್ಟುವುದಂ ; ದೇಹಸ್ಪರ್ಶ : 
ತನುಸೋಂಕಿಂ ನಿದ್ರೆಯಿಂದೆಟ್ಟಿಟ್‌ಸಿ (ಮಲ್ಲಿಪು. ೭-೬೫). ತನುಸೋಂಕಿಂ 
ಶಚಿ . . . ಅಟ್ಕಿಅಂ ಪಡೆಯೆ (ಮಲ್ಲಿಪು. ೧೨-೧೯). 
[ತನು + ಸೋಂಕ್ಟು) 
ತನುಸೌಂದರ್ಯ (ನಾ). ದೇಹದ ಚೆಲಂವು : ತನುಸೌಂದರ್ಯದಿನನ್ನನಿನ್ನ 
ನೆನಲ್‌ . . . ಬಾರದು ನಿನ್ನನೇಂ ಪಿರಿಯಯೋ (೫ಾಂತಿಪು. ೧-೮೫). 
[ ತನು + ಸೌಂದರ್ಯ] 
ತನುಸ್ಥಾನ (ನಾ). [ಜ್ಯೋತಿ] ಜನ್ಮಲಗ್ನ; ಜನ್ಮಕುಂಡಲಿಯಲ್ಲಿ 
ಒಂದನೆಯ ಸ್ಥಾ ನ : ಭೌಮನಿಂ ಧರ್ಮಕರ್ಮಾಷ್ಟಮ ಲಾಭದ್ಕೂನ 
ಬಂಧು ದ್ವಿತಯ ಸಮತನುಸ್ಥಾ ನದೊಳ್‌ ಮಾಬ್ಕುಮೊಳ್ತೆಂ (ಕಾತತಿ. 
೧೦-೮). [ತನು ಸ್ಥಾನ) 
ತನೂಜ (ನಾ). ೧. ವಂಗ; ಸುತ: ಜನ್ಮಾಂತರ ಪುಣ್ಯದಿನೆಮಗೆ ನಿನ್ನ 
ದೊರೆಯ ತನೂಜಂ ದೊರೆಕೊಂಡಂ (ಜಗವಿ. ೩-೯೩) ; ತನೂಜರಿರ್ವರುಂ 
. ಉತ್ಸವಮಂ ನಿಮಿರ್ಚಿದರ್‌ (ಪುಷ್ಪಪು. ೪-೭೩). ೨. [ಜ್ಯೋತಿ] 
ಜನ್ಮಕಂಂಡಲಿಯಲ್ಲಿ ಲಗ್ನದಿಂದ ಐದನೆಯ ಸ್ಥಾನ: ತುಷಾರಕರ 
ನಿಂದೇಕಾದಶ ದ್ರವ್ಯ ಧರ್ಮ ತನೂಜಾಸ್ತದೊಳಿಂದ್ರಮಂತಿಿ, ಶುಭದಂ 
ಶೇಷಂಗಳೆೊಳೀ ನಿಂದಿತಂ (ಜಾತತಿ. ೦೦-೧೧). "ಇನತನೂಜ' ಪರಾ. 
[ಸಂ.] 
ತನೂಜಮಂದಿರ (ನಾ). [ಜ್ಯೋತಿ] ಜನ್ಮಲಗ್ನದಿಂದ ಐದನೆಯ ಸ್ಥಾನ; 
ಜಾತಕನ ಪುತ್ರಸಂಬಂಧವಾದ ವಿಷಯಗಳನ್ನು ತಿಳಿಸುವ ಸ್ಥಾನ: 
ಧನಧರ್ಮಾಂತ್ಯ ತನೂಜಮಂದಿರದೊಳುಗ್ರರ್‌ ಕೂಡಿ ನಿಂದಂದು ಬಂಧನ 
ಮಾ ಮಂದಿರದಂದದಿಂ ಸಮನಿಕುಂ ಮರ್ತ್ಯಂಗೆ (ಜಾತತಿ. ೨೧-೨೩). 
[ ತನೂಜ + ಮಂದಿರ ] 
ತನೂಜಾತೆ (ನಾ). ಎ ತನುಜಾತೆ: ಎನ್ನ ತನಯಂಗೆ ತಕ್ಕಳ್‌ ನಿನ್ನ ತನೂ 
ಜಾತೆ ರೂಪವತಿ ಸೀತೆ ಗಡಾ (ಪಂರಾಮಾ. ೫-೧೮). [ ಸಂ. ತನೂಜಾತಾ] 
ತನೂಜಾಳಿ (ನಾ). ಮಕ್ಕಳ ಸವಂಹ : ತನೂಜಾಳಿಯುಂ ಬಂಧುವರ್ಗಂ 
ತಾವೆತ್ತಂ ವಂತ್ರೆ ಶೋಕಂ ಮುಸುಕಿ. ನಡೆಯೆ (ರಕ್ಷಾಶೆ. ೪೦). 
[ ತನೂಜ + ಆಳಿ (ಇ ಆಲ್ಮೀ)) 
ತನೂಜೆ (ನಾ). ಎ ತನಂಜಾತೆ : “ ದುಹಿತೃ ನಂದನೆ ಪುತ್ರಿ ತನೂಜೆ ಸೂತಿ 
ತಾನೆನಿಕ್ಕುಂ” (ವಸ್ತುಕೋ. ೫೪-೧೭); ಪರಿಣಯವಾಂತ ತನ್ನ ತನೂಜೆಯಂ 
ಗುಣವಂತೆಯಂ ಸಿಂಗರಿಸವೇಳ್ಯನೆ (ಬಸಪು. ೪-೩3); ಅವಳಿಮಕ್ಕಳ್ಳಳಂ 
ವೆತ್ತಳ್‌ ಸುಮಿತ್ರೆ ಮಗಧೇಶ್ವರತನೂಜೆ (ಶ್ರೀರಾಮಾ. ೦೬-೪೨೨). 
[ಸಂ. ತನೂಜಾ] 
ತನೂದರ (ನಾ). ತೆಳುವಾದ ಹೊಟ್ಟೆ: ಶಿರಮನಿನ ರಶ್ಮಿ ಪದತಳ 
ಸರೋಜಮಂ ತಪನತಪ್ತ ಶಿಖರಾಗ್ನಿ ತನೂದರಮಂ ಕ್ಷುಧಾನಳಂ ಸುಡೆ 
ಕರಂ[ಕು]ವರಿದಗಮನಘವಿಘಾತಂ ಪೋಲ್ಡಂ (ಸುಕುಮಾ. ೪-೧೪). 
[ತನು + ಉದರ] 
ತನೂದರಿ (ನಾ). ತೆಳುವಾದ ಹೊಟ್ಟೆಯಂಳ್ಳವಳು ; ಚೆಲುವೆ: ಈಕೆಯ 
ದೊಂದು ಕಾಣ್ಕೆಯಿಂದಾಗಿಯುಮಾ, ತನೂದರಿಗೆ ಧೀರತೆಯುಂ . . . 
ದೊರೆಕೊಳ್ಳುಂ (ಕಾದಂಉ. ೩೯೨) ; ಆ ತನೂದರಿ ವೈದೇಹಿ ಮರುತ್ಸುತಂಗೆ 
ನಿಜ ಚೂಡಾರತ್ನಮಂ ನೀಡಿದಳ* (ಪಂರಾಮಾ. ೦೧-೦೧೦). 
[ ಸಂ. ತನೂದರೀ (ತನು 4 ಉದರ + - )] 


೩೨೮೬ 


೩0 


೩6 


20 


೨6 


ತನೆಬಲಿ 


ತನೂನಪಾತು (ನಾ). ಬೆಂಕಿ; ಅಗ್ನಿ: “ ಸಪ್ತಾರ್ಚಿಃ, -ಬಹುಲಃ .. . 
ಜಾತವೇದಾಃ, ತನೂನಪಾತ್‌ ... ಹುತಾಶನಃ-ಈ ೪೦ ಕಿಚ್ಚಿನ ಪೆಸರ್‌” 
(ಹಲಾಯುಂ. ೦೩.೬೩) ; “ ಕೃಪೀಟಯೋನಿ ತನೂನಪಾತ್ತಮೋಘ್ನನೆನಲ್ಕಗ್ನಿ 
ಯಕ್ಕುಂ” (ಮಂಗರಾ.- ಚಿನ್ಮೂ ತ್ತಿ ನಿರ್ಜರಸರಿನ್ಮಸ್ತಕ 
ತನೂನಪಾನ್ಮಿಹಿರ ಶಶಿನೇತ್ರ (ಪದ್ಮರಾ. ೬-೦). [ ಸಂ. ತನೂನಪಾತ್‌ ] 

ತನೂಭವ (ನಾ). ೧. ಎ ತನುಸಂಭವ : ನಿನ್ನರಸನಣುಗದಮ್ಮನ ನಿನ್ನ 
ತನೂಭವನ ಸಾವುಗಂಡುಂ ಮಾಣ್ಬಾ (ಪಂಪಧಾ. ೦೨-೦೭೪). ವಿ. 
[ಜ್ಯೋತಿ] ಜನ್ಮಲಗ್ನದಿಂದ ಐದನೆಯ ಸ್ಥಾನ : ದಿಎಜೇಜ್ಯಂ ನಿಲೆ 
ಜನ್ಮಲಗ್ನ ಗ್ರಹದೊಳ್‌ ಪ್ರಾಜ್ಞಂ . . . ತನೂಭವದೊಳ್‌ ನಿಶ್ಚಯ ಬುದ್ಧ 
ನಾಜಅಕಡೆಯೊಳ್‌ ನಿಶ್ಶತ್ರು (ಕಾತತಿ. ೦೮-೧೦-೧). [ಸಂ.] 

'ತನೂರುಹ (ನಾ). ೧. - ತನಂರುಹ : “ರೋಮ, ತನೂರುಹಂ-ಈ ೨ 
ಮೆಯ್ಕ ಕೂದಲ್‌”(ಹಲಾಯಾ. 6೬-೩೭೦): ತಾಳ್ಪತಿಮುದಮಂ ತನೂರುಹಂ 
ಗುಡಿಗಟ್ಟುತ್ತೇಳ್ದಿರೆ (ರಾಜಶೀ. ೪-೨೮). ಪಿ. ಪಕ್ಷಿಗಳ ರೆಕ್ಕೆ -ಪಕ್ಕ : 
“ ತನೂರುಹಂ ಗರುತ್‌ ಪತ್ರಂ . . . ಪಕ್ಷಃ-ಈ ೯ ಎಜಿ (0) ಕೆ? 
(ಹಲಾಯಂ. ೪೦-೮೬) ; ಒಮ್ಮೆ ಗಿರಿಗಳ ತನೂರುಹಗಳನು ತರಿದೊಟ್ಟೆ 
ವಜ್ರಾಯುಧದ ಕೀರ್ತಿ ಮೊಳಗಿಸಿದನು (ದ್ಯಾವಾಪ್ಮ. ೧೯-೦). [ಸಂ.] 

ತನೆ, ಜನೆ, ತೆನೆ, (ನಾ). ೧. (ಸಾಮಾನ್ಯವಾಗಿ ಪಶುಗಳ) ಬಸಿರು ; 
ಗಬ್ಬ ; ಗರ್ಭ : ಅ ಬೆಳೆಯ ಮೇಯ ಬಂದ ಎರಳೆ ತನೆಯಿಲ್ಲದೆ ಮಜಾ 
ಗಂಡಿತ್ತೂ (ಕೋಲಶಾಂ. ೧೬-೧೧) ; ಸ್ರವದ್ಗರ್ಭೆ, ಅವತೋಕೆ ತನೆ ಕರಗಿದ 
ಆಕಳು (ನಾಚರಾ. ಕಿ) ; ಬಾಳೆಯ ಕೇಡದರ ಗೊನೆಯೆ, ಹೇಸರ ಕೇಡದರ 
ತನೆಯೆ (ಗಿಳಿವಿ. ೮೩-೬೭೪). "ತನೆತುಂಬು' ಪರಾ. .೨. ಗಬ್ಬವಾದ 
ಹಸು: ಗರ್ಭಿಣೀ ವಾ ತನೆ ಮೇಣ್‌ (ನೀಕಿವಾ. ೧೬-೦೨). ಜನೆ: ೩, 
ಮೊಟ್ಟೆಯಲ್ಲಿರುವ ಹಳದಿಬಣ್ಣದ ಲೋಳೆ ; ಬಂಡಾರೆ: (8). 
ತೆನ್ಮೆ: ೧. ಅಮರಾಂಗನೆಯರ್‌ ದಿವಿಜೇಂದ್ರಲೋಕ ಸಂಜನಿತ ಮಹೌಷಧಿ 
ಪ್ರಕರದಿಂ ಜಿನಮಾತೆಗೆ ಮಾಡೆ ಗರ್ಭಶೋಧನೆಯನದೇನಮಾನುಷ 
ಮೆನಲ್ಲೊರೆಯಾಗೆ ಶರೀರಮಬ್ಬಜನ್ಮನೆ ಸಮೆದಿಂದುಕಾಂತ ವನಕಾಂತೆ 
ವೊಲೇಂ ತೆನೆ ತೆಳ್ಬುವೆತ್ತುದೋ (ಕಾಂತಿಪು. ೯-೧೯೦) ; ತೆನೆಯ ಹಸುವನು 
ಕೊಟ್ಟು ಹಗ್ಗಕೆ ಮನದೆ ಜಿನುಗುವರಂತೆ ಕಾಣ್ಸುದು ನಮ್ಮ ನಡೆವಳಿಯು 
(ರಾಮಾಸಂ. ೨-೩-೩೦), 

ತನೆಯಾಗು, ತೆನೆಯಾಗುಎಗಬ್ಬವಾಗು; ಗರ್ಭ ಧರಿಸು : ಗುರುವೆಂಬ 
ಗೂಳಿ ಮುಟ್ಟಲು ಶಿಷ್ಕನೆಂಬ ಮಣಿಕ ತನೆಯಾಯಿತ್ತು (ಡನ್ಮವ. ಳ. 
86೬-೮೧೩]; ತೆನೆಯಾಗದ ಪಸುವಿಂಗಾಡಿನ ತುಪ್ಪಮನಕ್ಕೆ .. . ಲಕ್ಷ್ಮಿಯ 
ಬೇರನೆಯ್ದೆ ಮೆದ್ದುಗುಟ! ಕಟ್ಟುಗುಂ ನಿಶ್ಚಯದಿಂ (ಯೋಳೋಪ. ೯-೧೮೯); 
ಅನುವರ್ಷಂ ತಪ್ಪದೆ ತಾಂ ತೆನೆಯಪ್ಪುದೆ ದಲ್‌ ಸಮಾಂಸಮಾನೆಯೆ 
£ನಿ]ಕ್ಕುಂ (ವಸ್ತು ಕೋ. ೯೦-೮). 
[ದೇ.॥ ತಮಿ. ಚಿನೈ; ಮಲ. ಚನ ; ತುಳು. ತನೆ, ಹನೆ; ತೆಲು. ಜೆನ] 
ತನೆತುಂಬು, ತೆನೆತುಂಬೂ (ಕ್ರಿ). ಬಸಿರಾಗಂ; ಗಬ್ಬವಾಗು; ಗರ್ಭ 
ಧರಿಸು: ಕೋಣನ ಕಿವಿಯಲ್ಲಿ ಮೂಲು ಹಸು ತ[ಪಾಠಾ. ತೆ]ನೆತುಂಬಿ 
ಕಲುವೊಂದನೀಯಿತ್ತು (ಕೋಲಕಾಂ. ೩೩-೨೧). ತೆನೆತುಂಬ್ಕು : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ತನೆ * ತುಂಬು] 
ತನೆನಿಲ್‌, ತೆನೆನಿಲ್ಲು (ಕ್ರಿ). ಗರ್ಭನಿಲ್ಲು: ತ(ಪಾಕಾಂ- ತೆ 7ನೆ ನಿಲಲು 
ಪ್ರಷ್ಕೌಹಿಯದು (ಮಂಗರಾ. ೩೪-೩). ತೆನೆನಿಲ್ಲು: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ." [ತನೆ- ನಿಲ್‌] 

ತನೆಬಲಿ, ತೆನೆಬಲಿ (ಕ್ರಿ). ಗರ್ಭ ಬೆಳೆ: ತ(ಪಾಕಾ. ತೆ]ನೆ ಬಲಿಯೆ ಪಲ್ಕಿನಿ 
[ಲಿಕ್ನಿತಿ ಯದು” (ಮಂಗರಾ. 89-84). ತೆನೆಬಲಿ: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. (ತನೆ* ಬಲ್ಲಿ] 


೦೪-ಬಿ: 


ತನೆಯಾವು 


ತನೆಯಾವು, ತೆನೆಯಾವು (ನಾ). ಗರ್ಭ: ಧರಿಸಿದ ಹಸು: ಪ್ರಷ್ಠೌಹೀ, 
ಗರ್ಭಿಣೀ - ಈ ೨ ತ[ಪಾಕಾಂ. ತೆ]ನೆಯಾವು” (ಹಲಾಯು. ೪೫-೧೧೪). 
ತೆನೆಯಾವು : ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ತನೆ * ಆವು] 

ತನೆಯಿರು (ಕ್ರಿ). ಗಬ್ಬವಾಗಿರಂ : ಗೊಡ್ಮುಎಮ್ಮೆಯನ್ನು: ಈ ದಿನ ತನೆ 

ಯಿದೆಯೆಂದು . . . ಮಾರಿಬಂದೆ (ಯನುದೂ. ೩೭). 
[ ತನೆ ೬ ಇರು, (<ಇರ್‌;)] 

ತನೆವಂದಿ (ನಾ). ಗಬ್ಬವಾದ ಹಂದಿ; ಗರ್ಭಿಣಿ ಹಂದಿ: ಪಿಡಿವಂದೀ 
ತನೆವಂದಿ ಕುರುಡು ಕುಂಟೆಂದಲಸದಟ್‌ದಂತು . ಸಿಲೆಯ 
ಮೇಲಾದೊಡಂ ಶಕುನಮಂ ನಿಟ್‌ಪಂತೆ ನಿಟ್‌ಸುವೆಂ ಪಂದಿಯಂ ನೀಂ 
ಮೆಚ್ಚಲುಂ (ಪಂಪಭಾ. 8-೪೬) ; ಹಂದಿವಿಂಡಿನೊಳಗೆ "ಪಿಡಿವಂದಿ' ಇದು, 
'ತನೆವಂದಿ' ಇದು . . . ಎಂದು ಅರಿತುಕೊಳ್ಳಬೇಕು (ನಾಡೋಜ. ೩೧೮). 
p ಈ ಶಬ್ದರೂಪದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯವಿದೆ. 

[ತನೆ + ಪಂದಿ) 

ತನ್ನತು "ತನತ್ತು' ನೋ. 

ತನ್ನದು “ತನತ್ತು' ನೋ. 

ತನ್ನವಿಕೆ (ನಾ). ತಂಪು; ಶೈತ್ಯ: ತನ್ನವಿಕೆ ಪ್ರಬಲಿಸಲ್‌ ಕ್ಷಯರೋಗಿ 
ಜೈಸಿದಂ ಚಂಡಾಂಶುವ (ಪರಶು. ೧೫-೨೯). [ ತನುವು -ಇಕೆ) 

ತನ್ನಾಕ (ನಾ). ಖಡ್ಗಯುದ್ಧದಲ್ಲಿ ಒಂದು ವರಸೆ: ಸಮಪಾದದಿಂದ ಎರಡು 
ಹೆಜ್ಜೆಯಲ್ಲಿ ಮುಂದುಗಡೆಯಲ್ಲಿ ನಡೆದು ಹಿಂದಕ್ಕೆ ಮುಖವಾದವನು ಕುಳ್ಳಿರು 
ವಂಥಾ ಭಾವ ಆವದುಂಟು ಅದರ ಹೆಸರು ತನ್ನಾಕ ಎರದು ತಿಳಿವುದು. 
(ಖಡ್ಡಲೀ, ೪-೫೩). [ಇದು "ತಾನಕ' ಎಂಬುದರ ಅಪಲಿಖಿತವಿರಬಹುದು] 

ತನ್ನಾಕಾರ (ನಾ). [ಸಂಗೀತ] ಸ್ವರಗಳನ್ನೂ ಜೋಡಿಸಿದ ಪಲ್ಲವಿಯ 
ಭಾಗ : ಪಲ್ಲವಿಯ ಸಾಹಿತ್ಯದಲ್ಲಿ ಮಧ್ಯೆಮಧ್ಯೆ ಅರ್ಥವತ್ತಾದ ಶಬ್ದ 
ಗಳಿಗೆ ಮನೋಧರ್ಮ ಸ್ವರಕಲ್ಪನೆ ಮಾಡುವ ಸಂಪ್ರಡಾಯವೂ ಇದೆ 
ಇದಕ್ಕೆ "ತನ್ನೂಕಾರ' ಎಂದು ಹೆಸರು (ಸಂಗೀಡೆಂ. ೯೪). [ಸಂ.] 

ತನ್ನೆಲೆವುಳುಕ 'ತನ್ನೆಲೆಹುಳಿಗ' ನೋ. 

ತನ್ನೆಲೆಹುಳಿಗ, ತನ್ನೆಲೆವುಳುಕ (ನಾ). ಒಂದಂ ಬಗೆಯ ಗಿಡ : ತನ್ನೆಲೆ 
ಹುಳಿಗನ ಬೇರನು ಎಮ್ಮೆ ಹಾಲಲ್ಲಿ ಅರೆದು ಕುಡಿಯ ಕೊಡಿಸಲು ಸೂತಕ 
ವಿಲ್ಲದ ಸ್ತ್ರೀಗೆ ಸೂತಕವಹುದು (ವೈದ್ಯಸಾ. 17, ೪೩): ಒಂದೆಲಗನ: ಸೊಪ್ಪು 

. .. ತನ್ನೆಲೆಹುಳಿಗನ ಗೆಡ್ಡೆ ಇವುಗಳನ್ನು 'ಸಮಾಂಶವಾಗಿ ಆನೆಯ 

ಮೂತ್ರದಲ್ಲಿ ಅರೆದು ಕುಡುಹುಮಾಡಿ ನೆಳಲಲ್ಲಿ ಒಣಗಿಸಿ, ಗೋಮೂತ್ರ 
ದಲ್ಲಿ ನಸ್ಯ... ಮಾಡಿಸಲು ಉನ್ಮಾದ ಶಮನವಹುದು (ವೈದ್ಯಸಾ. 
11, ೩೦). ತನ್ನೆಲೆವುಳುಕ : ತನ್ನಲೆವುಳಕಗಿಡ : (8). 1? 

ತನ್ಮತ (ನಾ). ಆತನ ವಂತ್ರ-ಅಭಿಪ್ರಾಯ : ಕಂತುವೆ :ಪರಮಾತ್ಮನಾಗೆ 
ತನ್ಮತಮೆ ಸಿದ್ಧಾಂತಮಾಗೆ (ಕಾಂತಿಪು.' ೭-೧೦ ವ). 

[ ಸಂ. (ತದ್‌ * ಮತ) ' 

ತನ್ಮಧ್ಯ (ನಾ). ಅದರ ವಂಧ್ಯ : ತನ್ಮಧ್ಯದೊಳಿರ್ಪುದು ರುಚಿವನ್ಮೇರು 
ನಗೇಂದ್ರಂ [ಾಂತಿಪು. ೦-೩೭). [ಸಂ. (ತದ್‌ + ಮಧ್ಯ) 

ತನ್ಮಯ (ಗು). ೧. ಅದರಲ್ಲಿಯೇ ವಂಗ್ನವಾದ; ತಲ್ಲೀನವಾದ. (ನಾ). 
೨. ಅದರಲ್ಲಿಯೆ' ಸಂಪೂರ್ಣವಾಗಿ ತೊಡಗಿದವನಂ ; ತಲ್ಲೀನನಾದ 
ವನಂ : ತಾಂ ತನ್ಮಯನಾಗಿ ತಚ್ಚರಿತಂ ಕಾವ್ಕಂಗಳೊಳ್ಳೂಡೆ ಬಣ್ಣಿಸಿ 
(ಆದಿಪು. ೧-೩೭). [ಸಂ.] 

ತನ್ಮಯತೆ (ನಾ). ಮಗ್ಗತೆ ; ತಲ್ಲೀನತೆ; ಇನಿಯಳೆ ನಿಜಮೆನ್ನುತೆ ದರ್ಶನ 
ಸುಖವಂ ತನ್ಮಯತೆಯನೊಂದಿದ ಮನದಿಂದನುಭವಿಪೆ (ಕಾಕುಂತ. 

[ಸಂ.. ತನ್ಮಯತಾ] 


೯೧-೧೫೫). 


೩೨೮೭ 


ಹ 


0 


20 


25 


30 


ತನ್ನಿ 


ತನ್ಮಯತ್ವ (ನಾ).ಇತನ್ಮಯತೆ : ಶ್ರದ್ಧಾಭಕ್ತಿಯಿಂದ ದೇವರನ್ನು ಅರ್ಚಿಸು 
ವಾತನು ತನ್ಮಯತ್ವವನ್ನು ಪಡೆಯುವನು (ಛಾರದ. ೭). [ಸಂ.] 

ತನ್ಮಾತ್ರ (ನಾ). ಪಂಚಮಹಾಭೂತಗಳಿಗೆ ಕಾರಣಗಳಾದ ಐದು ಸೂಕ್ಷ್ಮ 
ದ್ರವ್ಯಗಳು ; ಗಂಧ, ರಸ್ತ ರೂಪ, ಸ್ಪರ್ಶ, ಶಬ್ದಗಳೆಂಬ ಐದು 
ದ್ರವ್ಯಗಳು: ಆ ಜ್ಞಾನ ಮನ ಬುದ್ಧಿ ಚಿತ್ತ ಅಹೆಂಕಾರಂಗಳಿಂದವೆ ಪಂಚ 
ತನ್ಮಾತ್ರಂಗಳುತ್ಬತ್ತಿ ಆ ಪಂಚತನ್ಮಾತ್ರಂಗಳಿಂದವೆ ಪಂಚಭೂತಂಗಳುತ್ತತ್ತಿ 
(ಮಹಾದೇ. ಕ. ೦೪೬-೩೪೧) ; ಮುಂದದೇ ಹಮ್ಮು ಹಮ್ಮಿಂದೆ ತನ್ಮಾತ್ರ 
ವಿಂತೆಂದು ತಿಳಿ (ಮನೋವಿ. ೩-೪): ಐದು ಭೂತಗಳ ಅಸಾಧಾರಣ 
ಗುಣಗಳಿಗೆ ಅನುಸಾರವಾಗಿ ಕಾರಣವಸ್ತುಗಳೂ ಐದಾಗಿರಬೇಕು. ಇವನ್ನು 
ತನ್ಮಾತ್ರಗಳೆಂದು ಕರೆಯುವ ವಾಡಿಕೆ (ಭಾತತ್ತ್ಮ. &೨೩). [ಸಂ.:]. 

ತನ್ಮಾತ್ರೆ (ನಾ). ೧.ಎತನ್ಮಾತ್ರ : ಮಗನೆ ರಾಜಸವಾದ ಹಮ್ಮಿನಲೊಗೆದವೀ 
ತನ್ಮಾತ್ರೆಗಳು ಕೇಳ್ದೆಗಳಿದೀ ತನ್ಮಾತ್ರೆಗಳಿನೀ ಭೂತಪಂಚಕವು (ಅಮ್ಮತ. 
೪-೧೩) ; ಐದು ಭೂತಗಳು, ಐದು ತನ್ಮಾತ್ರೆಗಳು, ಹನ್ನೊಂದು ಇಂದ್ರಿಯ 
ಗಳು, ಅಹಂಕಾರ, ಮಹತ್ತು, ಮೂಲಪ್ರಕೃತಿ ಇವೇ ಇಪ್ಪತ್ತನಾಲ್ಕು 
ತತ್ವಗಳು (ಭಾರದ. ೨೨೨). ೨. ವಲ ಉದ್ದೇಶ (?): ಹೀಗೆ ಈ 
ಕಾದಂಬರಿಯ ತನ್ಮಾತ್ರೆಗಳಲ್ಲಿ ಮನೋವಿಶ್ಲೇಷಣವೂ ಒಂದು ಮುಖ್ಯ 
ಅಂಶವಾಗಿದೆ (ಸಮಜೀ. ೨೭ ಪೀಠಿಕೆ). [ಸಂ. ತನ್ಮಾತ್ರ)] 

ತನ್ಮೂಲಕ (ಅ). ಅದರ ಮೂಲಕ ; ಅದರ ವರಖಾಂತರೆ: ಜೀವನ 
ತತ್ವವನ್ನೂ ತನ್ಮೂಲಕ ಶಿಕ್ಷಣತತ್ವವನ್ನೂ ಘೋಷಿಸಬೇಕು (ಶಿಕ್ಷದ. ೩೩); 
ಕಲೆಯಿಂದಾಗಲಿ, ಕಾವ್ಯದಿಂದಾಗಲಿ ಸಂವೇದನೆಯನ್ನು ಪಡೆವ 
ಸಹೃದಯನೂ ತನ್ಮೂಲಕ ಅತ್ಮೋತ್ಕರ್ಷ ವನ್ನು ಪಡೆಯುವುದು 
(ಕಾವೃಳು. ೧೫). [ಸಂ. (ತದ್‌ + ಮೂಲಕ) 

ತನ್ಮೆ, ತನುವೆಂ (ನಾ). ರೀತಿ ; ಕ್ರವಂ ;, ನಿಶ್ಶೀಲವುತತ್ವಂಚ - ಶೀಲಂಗಳು 
ವ್ರತಂಗಳುಮಿಲ್ಲದ ತನ್ಮೆಯುಂ (ತಸೂಪೃ. 3೧೮) ; ಅವ್ಮಾಫಾತಿ ಚ - ಅನ್ಯ 
ವಸ್ತುಗಳಿಂ ತನಗಂ ತನ್ನಿಂದಮನ್ಯವಸ್ತುಗಳ್ಗೆಂ ಏನುಂ - ಬಾಧೆಯಿಲ್ಲದ 
ತನ್ಮೆಯಿಂ (ರೀತಿಯಿಂ)ಅವ್ಯಾಘಾತಮುಂ ಅಪ್ಪ ಆಹಾರಕಶರೀರ 
(ತತ್ತ ಪ್ರ. ೦೦೮); ಸದ್ವ ,ಸನೋದ್ಯೋಗದೊಳು ಪಿರಿದುಮರ್ಥಶರೀರಮಂ 
ಕ್ಷಪಿಯಿಸುವ ತನ್ಮೆಯುಂ ಸಾಧು ಗುರು ಗುಣಾಧಿಕರೊಳು ನಯವಿನಯ 
ಭಯಭಕ್ತಿಯುಕ್ತತೆಯುಂ ... . ಪದ್ಮಲೇಶ್ಕಾಪರಿಣಾಮಮೆಂದಜ?ವುದು 
(ಪಸಾರ. ೪೧೬). ತನುಮೆ : ವ್ಯಾಘ್ರ ಸಿಂಹ ಮಾರ್ಜಾರ ಪರಿಣತೆಯಂತೆ 
ನಿಕೃಷ್ಟಮಪ್ಪ ಚೇಷ್ಟೆಯುಂ ಸಜ್ಜನಜನಂಗಳಿಗೆ ವಶವಾಗದ ತನುಮೆಯುಂ 
ಮೊದಲಾದ ದುಷ್ಪವರ್ತನೆಯೊಳು ವರ್ತಿಸುವ ಜೀವನ ಪರಿಣತಿಯಂ 
ಕೃಷ್ಣಲೇಶ್ಯ್ಮಾಪರಿಣಾಮಮೆಂದಟಿವುದು (ಪಸಾರ- ೪೧೪). [?] 


| ತನ್ವಂಗಿ (ನಾ). ಕೋಮಲವಾದ ಶರೀರವುಳ್ಳವಳಂ ; ಕೋಮಲಾಂಗಿ: 


35 


40 


45 


ಇಕ್ಕಿ ದಳ" ನಡುಗುತೆಂ ತನ್ವಂಗಿ ತಾಂಬೂಲಮಂ (ಕಾದಂಉ. ೫೫); 
ತನ್ವಂಗಿಗೇಂ ಚೆಲ್ಹುವೀಚೌದುವೋ ಮುತ್ತಿನ ಪಚ್ಚಮುಂ ದುಗುಲಮುಂ 
(ಜಗವಿ. ೨-೭೨) ; ನಿನ್ನನುಳಿದೆನಗಾವ ಸಗ್ಗಮುಂ ರುಚಿಸದೆಲೆ ತನ್ಯಂಗಿ 
(ಶ್ರೀರಾಮಾ. ೯೦-೩೩೦). [ ಸಂ. ತನ್ವಂಗೀ (ತನು ೬ ಅಂಗ -)] 

ತನ್ವಂತರ (ನಾ). ಬೇರೆ ದೇಹ ; ಇನ್ನೊಂದಂ ದೇಹ: ಸಪ್ತನಾಕ ಸಪ್ತ 
ನರಕ ಅದರ ಬೆಳಕು ಕತ್ತಲು ಮನ್ವಂತರ ತನ್ವಂತರ ಅದರ ಕೋಟಿ 
ಕೊತ್ತಲು (ನಾದಲಿಃ. ೬೦-೨೨). [ಸಂ.] 

ತನ್ನಿ (ನಾ). ೧.-ತನ್ವಂಗಿ: `ತನ್ಮಿ ನೃಪನಂ ಕಣ್ಣಾರ್ವಿನಂ ನೋಡಿದಳ್‌ 
(ಮಲ್ಲಪು. ಆ ಮಹಾಪುರುಷನೇ ತಕ್ಕವರನೀ ತನ್ವಿಗೆನುತೆ 
(ಪದ್ಮರಾ. 4-8೫) ; ತನ್ನಿ ತನ್ಮಧುರಸುಗಂಧದಿಂ ತಿಳಿದು ಸೇವಿಸಿದಳ್‌ 
ಮಧುವಂ ನಿಜೇಚ್ಛೆಯಿಂ (ಕಾವ್ಯಸಾ. ೯೬೩); ತನ್ವಿಯಂ ಬೀಳ್ಕೊಂಡ 
ಸಮರಕನುವಾಗುತಿರಲ್‌ (ಕೈವಿಭಾ ೦೧-೨೬). ೨. [ಛಂದ] ಪ್ರತಿ 


೯-೧೭) ; 


ತಪ, 


ಪಾದದಲ್ಲಿಯೂ ೨೪ ಆಕ್ಷರಗಳಿರುವ ಸಂಕೃತಿ ಎಂಬ ವರ್ಣ 
ಛಂದಸ್ಸಿಗೆ ಸೇರಿದ ಒಂದು ವೃತ್ತ; p ಇದಕ್ಕೆ ಸುಂದರವೃತ್ತವೆಂಬ 
ಹೆಸರಿದೆ: ಇಂದು ನಭಂಗಳ್‌ ಸುರಪುರಪವನೇಂದುದ್ವಯಮಾಗಿರೆ ಕುಲಿಶ 
ಜಲಂಗಳ್‌ ಮುಂದಿರೆ ಬಾಣಾದ್ರಿಗಳೊಳೆ ಯತಿಗಳ ನಿಂದಿರೆ. . . ಧರೆಗಿದು 
ಪರಿದತ್ತೆಲ್ಲಿಯುಮುದ್ಧವಕರಮೆನೆ ತನ್ಹೀ (ಛಂದೋಂಬು- ೨-೦೯೧). 
[ ಸಂ. ತನ್ವೀ] 
ತಪ; (ನಾ). ಒಂದು ಅನಂಕರಣ ಪದ. "ತಪಗುಡು' ಪರಾ. 
ತಪತಪ (ದ್ವಿರುಕ್ತಿ) : ತಪತಪ ತೊಯ್ದು ನೀರಿಳಿವುದು (ಹಾಡುಪಾ- 

೨೧-೫). 

ತಪ್ಮ (ನಾ). ೧. ಮಾಘಮಾಸ: “ ಮಾಘಮಾಸಮಂ ತಪಮೆಂಬುದು” 
(ಹಲಾಯು. ೧೯-೧೧೪) ; “ ಕ್ರಮದೊಳೊಂದಿರೆ ಮಧು ವಸಾಧವಂ ಶುಕ್ರಂ 
» - * ತಪಮುಂ ತಪಸ್ಯಮೆಂದಿಂತು ಸಮನಿಕ್ಕುಂ ಚೈತ್ರಾದಿ ನಾಮಂಗಳ” 
(ವಸ್ತುಕೋ. ೧೭-೧೨); “ಸಹಸ್ಕಾಖ್ಯಮದು ಹೇಮಂತಮಾ ತಪ ತಪಸ್ಯ 
ಮದುಶಿಶಿರಂ” (ಮಂಗರಾ. ೨0-೧೧). ೨. ಏಳು ಊರ್ಧ್ವಲೋಕಗಳಲ್ಲಿ 
ಒಂದು; ತಪೋಲೋಕ : “ಬಿತ್ತರದ ಭೂರ್ಭುವಂ ಸ್ವರ್ಮಹಂ ಜನ 
ತಪಂ ಸತ್ಯಮೆಂದೇಟು ಮೇಲಣ ಲೋಕಮಕ್ಕು ” (ಮಂಗರಾ- ೧೦-೩೨). 

[ ಸಂ. ತಪಸ*) 

ತಪ್ಶ (ನಾ). ೧. ಬಿಸಿ; ಶಾಖ; ಉಷ್ಣತೆ, ೨. ಪ್ರಕಾಶ. ೩. ಗ್ರೀಷ್ಮ 
ಖತಂ; ಬೇಸಿಗೆಕಾಲ: “ ನಿದಾಘಂ ತಪಾಹ್ವಯಂ ಗ್ರೀಷ್ಮಂ” (ವಸ್ತುಕೋ. 
೧೭-೦೩). ೪. ವ್ರತನಿಯಮಾದಿಗಳಿಂದ ದೇಹವನ್ನು ದಂಡಿಸುತ್ತ 
ಧ್ಯಾನಮಾಡುವುದು; ತಪಸ್ಸು: “ಗತಿ ಪರಿವ್ರಾಜಂ ವ್ರತಂ 
ನಿಯಮವೆನೆ ತಪಂ” (ಮಂಗಾ. ೧೩೩-೩೬); ದ್ವಾದಶವಿಧಮಪ್ಪ ತಪದೊಳ್‌ 
ನೆಗಟ್ಟು (ವಡ್ಮಾರಾ- ೦-3) ; ತಪದೊಳ* ನರನಿಂತೊಂದಿ ನಿಲೆ (ಪಂಪಥಾ- 
6-೯) : ಜೀವದಯೆ ಧರ್ಮಮಿಂದ್ರಿಯಸೇವನೆಯಂ ಬಿಟ್ಟೊಡದುವೆ 
ತಪಮುಪಶಮದಿಂ (ಪಂಡತಂ. ೦3೦-೧೮): ಪೆತ್ತ ಪರೀಷಹೆಜಯಮೆ ತಪಂ 
ತಪಕೆ ಬೇಜ್‌ ಕೋಡೆರಡೊಳವೇ (ಯಶೋಜೆ. ೧-೪೪) : ಪ್ರಾಜಾಪತ್ಯಾದಿ 
ವ್ರತಗಳಿಂ ಧರ್ಮಾರ್ಥಮಾಗಿ ಶರೀರಶೋಷಣಂಗೈವುದೇ ತಪವೆನಿಸುವದು 
(ವಿವೇಕ. ೦೩೯); ಬನದೊಳು ಗೈವ ಬರಿಯ ತಪಗಳು ಕುಲವನಿತೆಯರಿರವಿಗೆ 
ದೊರೆಯೆ (ಹದಿಲ. ೨-೨೪). ೫. ನೋವು; ದಂಃಖ. "ತಪಗುಟ್ಟು', 
"ತಪಿಸು' ಪರಾ. 

ತಪದಂಕಕಾಣ ಎ ಶ್ರೇಷ್ಠ ತಪಸ್ವಿ.; ಶಕ್ತನಾದ ತಪಸ್ವಿ ; ಒಂದು 
ಬಿರುದು : ವಿಸ್ಸುರಿತ ಶಿವಾಗಮಂ ಸುರಿಗೆಯಾಗಿರೆ ಪಾಪವನೊತ್ತಿ ಕುತ್ತಿ 
ನಿಪ್ಮುರಮಿಅಿದಿನ್ನು ಕೊನ್ನ ತಪದಂಕಮಿದೀ ತಪದಂಕಕಾಜನ (ಎಕ. ಸ], 
ಶಿರಾ. ೨೮-೬೩; 948); ಮಾರ್ಮಲೆವರ್ಗ್ಗೆಯಂಗಜವೈರಿ ತಾಂ ಭಂಗಿಯ 
[ಲ್ರ]ಪದಂಕಕಾಜಿ ವಾಮದೇವಂ (ಸೌಇಇ. ೩X, ೨೪-೨೬ ; 1084). 
[ ಸಂ.] 

ತಪ, (ನಾ). ಹನ್ನೆರಡು ವರ್ಷಗಳ ಅವಧಿ -ಕಾಲಮಾನ ; ಒಂದು 
ಪಟ್ಟ (ಉಕ) : ನಾನು ಈ ಕೊಲೆ ಸುಲಿಗೆಯ ವ್ಯವಸಾಯ ಮಾಡಹತ್ತಿ 
೩ ತಪಗಳಾದವು (ಅಂಬಿಕೆ. ೧೬೪). [ «ಮರಾ. ತಪ) 

ತಪಆಚಾರ (ನಾ). [ಜೈನ] ಪಂಚಾಚಾರಗಳಲ್ಲಿ ಒಂದು ; ದ್ವಾದಶ 
ತಪಗಳನ್ನು ಪಾಲಿಸುವುದು ತಪಆಚಾರವು (ಜೈನಥ. ೧೦೦) ; ಪಂಚಾಚಾರ 


ಗಳು-೧. ದರ್ಶನಾಚಾರ, ೨. ಜ್ಞಾನಾಚಾರ, ೩. ಚಾರಿತ್ರಾಚಾರ, ೪. 
ತಪಆಟಾರ, ೫. ವೀರ್ಯಾಚಾರ (ಜೈನಧ. ೯೯). 


[ಸಂ. (ತಪಸ್‌ + ಆಚಾರ) ] 
ತಪಆರಾಧನೆ (ನಾ). [ಜೈನ] ನಾಲ್ಕುವಿಧವಾದ ಆರಾಧನೆಗಳಲ್ಲಿ 
ಒಂದು; ಸಮ್ಮಗ್ದರ್ಶನ, ಸಮ್ಯಕ್‌ಜ್ಞಾನ, ಸಮ್ಮಕ್‌ಚಾರಿತ್ರ, 


೩೨೮೮ ತಪಃಪರೀಷಹ 


ಸಮ್ಯಕ್ತಪ ಇವು ಆರಾಧನೆಯ ನಾಲ್ಕು ಅಂಗಗಳು: ಖ್ಯಾತಿ 
ಪೂಜಾಲಾಭ ಸತ್ಕಾರಾದಿಗಳೀ ತಪದಿಂದಕ್ಕುಮೆಂದು ಬಗೆಯದನಶನಾದಿ 
ತಪದೊಳ್‌ ನೆಗಟ್ಟುದು ತಪ[ಪಾಕಾಂ. ಪಾ]ಆರಾಧನೆ (ಜೀವಸಂ. ೩-೮ ವ). 
[ಸಂ. ತಪಆರಾಧನಾ (ತಪಸ್‌ + ಆರಾಧನಾ) ) 
5| ತಪಂಗೆಯ್‌, ತಪಗೆಯ್‌, ತಪಗೈ (ಕ್ರಿ) - ಪಸ್ಸನ್ನು ಆಚರಿಸು,- 
ಮಾಡು: ಪನ್ನೆರಡು ವರ್ಷಂಬರಂ ಗುರುಗಳನಗಲದೆ ತಪಂಗೆಯ್ಲು 
(ವಡ್ಮಾರಾ. ಕೈಲಾಸದೊಳೀಶ್ವರಂಗೆ ತಪಂಗೆಯ್ದು ಮೆಚ್ಚಿಸಿ 
ಬರಂಬಡೆದು ಪೋದಂ (ಪಂಪಫಾ. ೭-೩೨ ವ); ಆ ತಪೋವನದೊಳ್‌ 
. . * ತಪಂಗೆಯ್ಯೂತ್ತಿರಲ್‌ (ಕಾದಂಪೂ. ೯೮೯) ; ವನಿತೆಯ ಮೇಗಾಲ್ಲಳ 
ಪಾಸಟೆಯಂ ನಾಮೆಯ್ದುವೆವೆಂದು ಮನದೊಳ೯ ಭಾವಿಸಿ ನೀರ್ನೆಲೆ 
ಯೊಳಗಾ ದಿನದಿ ತಪಂಗೆಯ್ದುವು ಕೂರ್ಮಂ (ಜಯಕಾ: ೩-೨೮). 
ತಪಗೆಯ್‌ : ತಪಗೆಯ್ಯ ಮುಖ್ಯ ಯಷಿಯರ್‌ (ಮಂಗರಾ. ೭೬-೧೧) ; 
ನಿನ್ನಯ ಮೊಗನೋಡದೆ ತಪಗೆಯ್ವ ಶಿವನ ಗೂಢ ಹೃತ್ಯಮಲವನೊಡೆ 
ಯೆಚ್ಚು ನಿನಗೆ ಕೈಗೂಡದೆ ಬಿಡೆನೆಂದ ,ನಗುತೆ (ಮೋಹತ. ೨೩-೭). 
ತಪಗೈ : ನಿಂತೆ ತಾಸಿನ ತಪಗೈದೆ ಪ್ರತ್ಯಕ್ಷವಾಯಿತು ಕಡೆಗೊಮ್ಮೆ ಆ 
ಬಸ್ಸು (ಇಂಡಾಪ. ೧೦೩-೫). [ತಪ್ಪ * ಕೆರ್ಯ ) 
ತಪಂಗೊಳ್‌ (ಕ್ರಿ). ತಪಸ್ಸನ್ನು ಕೈಗೊಳ್ಳು-ತೊಡಗು : ಕರ್ಮದ 
ತೊಡರಂ ಪಟ್‌ವಂತೆ ಕೇಶಪಾಶಮನಂತಾಗಡೆ ಪಜ್‌ದು ತಪಂಗೊಂಡಂ 
(ಆದಿಪು. ೬-೨೪) ; ಇತ್ತ ವೈದೇಹಿ ಪೃಥುಮತಿಕಂತಿಯರ ಪಕ್ಕದೆ ತಪಂ 
ಗೊಂಡು (ಪಂರಾಮಾ. ೧೬-೩೪ ವ). [ತಪ್ಪ * ಕೊಳ) 
ತಪಂಬಡು (ಕ್ರಿ). ೧. ಎ ತಪಂಗೆಯ್‌ : ಕುಮಾರ ಬ್ರಹ್ಮಚಾರಿಯಾಗಿ 
ಭದ್ರಬಾಹು ತಪಂಬಟ್ಟು (ವಡ್ಮಾರಾ. ೭೪-೨೩) ; ಈಗಳೆನ್ನ ತಪಂಬಟ್ಟ 
ಫಲಮುಂಟಕ್ಕು ಮಪ್ಪೊಡೆ ವಿದ್ಯಾಧರನಪ್ಪೆನಕ್ಕೆ (ಅದಿಪು. ೨-೪೧ ವು): 
ನೀನಿಲ್ಲಿ ತಪಂಬಡವೇಡ (ರರ್ಮಾಮ್ಮ. ೨-೨೧೧) ; ಒಡಲನೊಣಗಿಸಿ ಯುಗ 
ವಹ್ನಿಯ ನಡುವೆ ನಿಂದು ತಪಂಬಡದೆ . . . ಪಡೆದನೆಮಮ ನಿರಾಯಾಸ 
ದೊಳೀ ಮೃಡನ ಕರುಣವನು (ಬಸಪು. ೪-೭೩). ವಿ. ತಾಪಪಡು : 
ರಾಗದ್ವೇಷಂ ತನಗುಂಟಾಗೆ ತಪಂಬಟ್ಟು ನಮೆವನವನಿನಿಸಾನುಂ ರಾಗ 
ದ್ವೇಷಂ ತನ್ನಿಂ ಪೋಗೆ ತಪಂಬಿಟ್ಟು ನಮೆವನವನಿನಿಸಾನುಂ (ಧರ್ಮಾಮ್ಮ - 
[ ತಪ್ಶ * ಪಡ್ಗು] 
ತಪಂಬಡುಹ (ನಾ). ತಪಸ್ಸನ್ನು ಮಾಡುವಿಕೆ ; ತಪಸ್ಸಿನ ಆಚರಣೆ : 
“ ಪರಿವ್ರಜ್ಕಾ, ವ್ರತಾದಾನಂ, ಪ್ರವ್ರಜ್ಯಾ, ಗತಿಃ- ಈ ೪ ತಪಂಬಡುಹ” 
(ಹೆಲಾಯಾ. ೧೨8-೯೧). [ ತಪಂಬಡು + - ಹೈ] 
ತಪಃಕ್ಲಾಂತ (ಗು). ತಪಸ್ಸಿನ ಆಚರಣೆಯಿಂಂದ ಸೊರಗಿದ,-ಕೃಶವಾದ: 
ಬಿಸಿಲ್ಪಸುಳಿ ತನ್ನ ಕೋಮಲಕರದ ಕಿಸಲಯೋಪಮ ಮೃದುಲ 
ರೋಚಿಯ ಬೆರಲ್ಲಳಿಂ ಸೋಂಕಿ ಸಂತಯ್ಸಿದುದೊ ಸೀತೆಯ ತಪಃಕ್ಲಾಂತ 
ಚರಣಾರವಿಂದಂಗಳೆಂ (ಶ್ರೀರಾವಾ. .೪೮೬-೯). 
[ ಸೆಂ. (ತಪಸ್‌ + ಕ್ಲಾಂತ) ] 
ತಪಃಕ್ಷೇಶಸಹ (ನಾ). ತಪಸ್ಸಿನ ಕಷ್ಟಗಳನ್ನು ನಿರ್ವಿಕಾರಭಾವದಿಂದ 
ಸಹಿಸಿಕೊಳ್ಳುವವನು ; ಇಂದ್ರಿಯನಿಗ್ರಹವುಳ್ಳ ತಪಸ್ವಿ : “ ದಾಂತಃ, 
ತಪಃಕ್ಷೇಶಸಹ1- ತಪಸ್ಸು ಮಾಡುವುದರೊಳಗುಂಟಾಗುವಂಥ ಕಷ್ಟವನ್ನು 
ಸಹಿಸಿಕೊಳ್ಳುವನ ಹೆಸರು” (ಸಿದ್ಧಾಂತಿ. ೧೯೬). [ಸಂ.] 
ತಪಃಪರೀಷಹ (ನಾ). [ಜೈನ] ತಪಸ್ಸನ್ನು ಆಚರಿಸುವಾಗ ಸಹಿಸಿಕೊಳ್ಳ 
ಬೇಕಾದ ಬಿಸಿಲು, ಚಳಿ, ಹಸಿವು, ಬಾಯಾರಿಕೆ ಮೊದಲಾದ 
ಕ್ಲೇಶಗಳು : ಧೈರ್ಯಂ ಘೋರತಪಃಪರೀಷಹಸಮೂಹಪ್ರಾಪ್ತಿಯೊಳ್‌ 
. ಸಂಶೋಭಿಪಾಚಾರ್ಯರ* ತಾಮೆಮಗೀಗೆ ಸಪ್ತಪರಮಸ್ಕಾನೋದ 
ಯೋಪಾಯಮಂ (ಜಂದ್ರಪು. ೧-೫. [ಸಂ. (ತಪಸ್‌ + ಪರೀಷಹ) ] 


೬-೨೮) ; 


20 


ಹ-೦೧೭). 


ಅ ಆ 


0 


40 


ತಪಃಪ್ರಭಾವ ೩೨೮೯ ತಪನಾಸ್ತ್ರ 


ತಪಃಪ್ರಭಾವ (ನಾ). ತಪಸ್ಸಿನ ಶಕ್ತಿ -ಪ್ರಭಾವ : ಕುರಂಗಯೂಥದೊಳ್‌ | | ತಪತಿ (ನಾ). (ವಿಂಧ್ಯಪರ್ವತದಲ್ಲಿ ಹುಟ್ಟಿ, ಪಶ್ಚಿಮಕ್ಕೆ ವಂಹಾರಾಷ್ಟ್ರ 


ಬೆರಸಿದುವಂದು ಪೆರ್ಬುಲಿಗಳಿಂದ್ರತನೂಜತಪಃಪ್ರಭಾವದಿಂ (ಪಂಪಭಾ. ದಲ್ಲಿ ಹರಿಯುವ) ಒಂದು ನದಿಯ ಹೆಸರು: ಕನ್ಕಾರಾಶಿಯ ನಕ್ಷತ್ರಗಳು 
೭-6೦) ; ಮುನೀಶಂಗೆ'. . . ಎಜಿಗಿದನಸುರಂ ಸಂದೆಯುಮೇನೆಜಿಗಿಸುವುದ ನರ್ಮದಾ ತಪತೀನದಿಗಳಂತೆ ಎರಡು ಸಮಾನಾಂತರ ತಾರಾಪ್ರವಾಹಗಳಾಗಿ 
ದೊಂದುಗ್ರತಪಃಪ್ರಭಾವಮೆಂತಪ್ಪರುಮಂ (ಜಗವಿ. ೨-೪೦) ; ಪೂಜ್ಯರಾದ ಆಕಾಶದಲ್ಲಿ ಹರಿಯುತ್ತಿರುವಂತೆ ಕಾಣುತ್ತವೆ (ನಕ್ಷತ್ರ. ೬೮). 
ಕಣ್ವರು ತಪಃಪ್ರಭಾವದಿಂದ ಇದನ್ನೆಲ್ಲಾ ಬಲ್ಲರು (ಕಾಕುಂತ. ೧೧೩-೭). 5 [ ಸಂ. ತಪತೀ] 
[ ಸಂ. (ತಪಸ್‌ + ಪ್ರಭಾವ) ] ತಪನ (ಗು). ೧. ಬಿಸಿಯನ್ನುಂಟುಮಾಡುವ; ಕಾಯಿಸಂವ ; ಸುಡುವ. 
ತಪಃಶೀಲ (ನಾ). ತಪೋನಂಷ್ಕಾನದ ಪ್ರವೃತ್ತಿ ; ತಪಸ್ಸಿನಲ್ಲಿ ಆಸಕ್ತಿ : (ನಾ). ೨. ಸೂರ್ಯ: “ರವಿ ಮಾರ್ತಂಡಂ ಪತಂಗಂ ತಪಿ 
ಸಮ್ಯಕ್ತ ಪಃಶೀಲಜಾಲಂ ಪೊರೆದಂತೇವಾಸಿ ಭವ್ಯಾವಳಿಗತುಳ ತಪಃಶೀಲಮಂ ತಪನನಿನಂ ಭಾನು ಪೂಷಂ . . . ತರಣಿ ಸಪ್ರಾಶ್ಯನಾದಿತ್ಯನಕ್ಕುಂ ” 
ಮಾಡೆ ಲೋಕೋತ್ತರರಾದಾಚಾರ್ಯರೆಮ್ಮಂ ನಿಯಮಿಸುಗೆ ನಿಜಾನುಗ್ರಹ (ವಸ್ತುಕೋ- ೦೦-೬೪) ; ಶ್ರೀಮದುದಯಾದ್ರಿಶಿಖರೋದ್ಧೂ ಮೋದಯ 
ಪ್ರೌಢಿಯಿಂದಂ (ಪುಷ್ಪಪು. ೦-೩). [ ಸಂ. (ತಪಸ್‌ + ಶೀಲ) ] 10 ತಪನವಿಭವರೂಪಂ (ಸೌಇಇ. ೫%, ೧೮-೧೮; 980) ; ರಾಜವೆಸರಂ ಚಂದ್ರಂಗೆ 
ತಪಕೀರ (ನಾ). (ಉಕ) ನಸ್ಯ ; ನಾಸೀಪುಡಿ : ಕೆಲವು ದಿನ ಗೋವಿಂದಭಟ್ಟ ತೀವ್ರಪ್ರತಾಪದ ಪೆರ್ಚಂ ತಪನಂಗೆ . . . ಸೈರಿಸುವಂ ಪೆಜಿಂಗೆ ಪೆಜಿತೇಂ 
ವಾಡೆಯ ದೇವರಪೂಜೆಯನ್ನು, ತನ್ನ ತೈನಾತೀ, ತಪಕೀರ ಗುರುಭಟ್ಟನಿಗೆ ಲಂಕೇಶ್ವರಂ ಸೈರಿಸಂ (ಪಂರಾಮಾ. ೧೦-೨೨೫) ; ಸುರನದಿಯಲ್ಲಿ ಮಿಂದು 
ಒಪ್ಪಿಸಿದ್ದ (ದೀಪಹ. 11, 6); ತಪಕೀರ ಗುರುಭಟ್ಟ ಪಂಛೇರು ಭಾರದ ಸುರಮಾರ್ಗ ಕಚೌಘಮನೆಯ್ದೆ ಬಿರ್ಚಿ ... ತಪನಾತಪದಾಟ್‌ಸಿ (ರಾಜರೇ. 
ಘಂಟೆಯನ್ನು ಎತ್ತಿ ಬಾರಿಸುತ್ತಾನೆ (ದೀಪಹ. 11, ೮೯). ೩-೫). ೩. ಪರಿತಪಿಸುವುದು; ದುಃಖಿಸುವುದು. ೪. [ಜೈನ] ಒಂದು 
[ «ಮರಾ. ತಪಕೀರ್‌, ತಪಕೀಲ್‌ ] 16 ನರಕಬಿಲದ ಹೆಸರು : ವಾಲುಕಾಪ್ರಭೆಯೊಳ್‌ ತಪ್ತ ತಪಿತ ತಪನ 
ತಪಕ್ಕನೆ (ಅ). ಇದ್ದಕ್ಕಿದ್ದಂತೆ; ರಭಸದಿಂದ : ಅವನು ತಪಕ್ಕನೆ ಬಿದ್ದನು ತಾಪನ: ವಿತಾನ ಉಜ್ವಲ ಪ್ರಜ್ವಲ . . . ಪ್ರಕೀರ್ಣಕವಿಕಲ್ಪದಿಂ ಪಂಚ 
(ಕೂ). 1 ತಪಕ್ಕ್‌ + - ಅನೆ] ದಶಲಕ್ಷಬಿಲಂಗಳಪ್ಪುವು (ತತ್ತ ಪ್ಪ. ೦೨೦). [ಸಂ.] 
ತಪಗುಟ್ಟು (ಕ್ರಿ). ಮರುಗು; ಪರಿತಪಿಸು: ಕಾಲೇಜಿಗೆ ಹೊರಟಮೇಲೆ | | ತಪನಕರ (ನಾ). ಸೂರ್ಯನ ಕಿರಣ ; ತಪನಕರಂ ತನುಗಳನುರ್ಚಿ 
ಅವನ ಅಂತಃಕರಣವು, ತಮ್ಮನ್ನು ಬಿಟ್ಟು ಹೊರಟಿರುವ ತಾತನನ್ನು ಪೋಗೆ (ಅದಿಪು. ೧೦-೫೦). [ತಪನ 4 ಕರ್ಕ 
ನೆನಸಿಕೊಂಡು ತಪಗುಟ್ಟುತ್ತಿತ್ತು (ವಂಶವೃ. ೪5೨). £ ತಪ್ಪ * ಕುಟ್ಟು, ]|20| ತಪನಕುಲ (ನಾ). ಸೂರ್ಯವಂಶ: ತಪನಕುಲದ ವಿಜಯಶ್ರೀಯೊಪ್ಪೆ 
ತಪಗುಡು (ಕಿ). ಪೂರ್ತಿ ಒದ್ದೆಯಾಗು; ತೊಯ್ದು ನೀರು ತೊಟ್ಟಿಕ್ಕು: (ಹೆಡಕಾ. ೧೨-೩೦ ರಗಳೆ); ನೆನೆ ನೈಜಧವರ್ಸಿಮಂ ಜನ್ಮದುದ್ದೇಶಮಂ, 
ಮಳೆಯಲ್ಲಿ ನೆನೆದು ತಪಗುಟ್ಟುತ್ತಾ ಬಂದ (ರೂಢ). ತಪನಕುಲನೃಪಸೂನು (ಶ್ರೀರಾಮಾ. ೦೭೦-೪೮೭). [ತಪನ 4 ಕುಲ] 
ತಪತಪಗುಡು (ದ್ವಿರುಕ್ತಿ) : ಹೆಚ್ಚಾಗಿ ಒದ್ದೆಯಾಗಿರು,-ನೀರು| | ತಪನತನುಜ (ನಾ). ಸೂರ್ಯನ ಮಗ; ಸುಗ್ರೀವ: ಬರಬರಲು 
ಜಿನುಗಂತ್ರ್ತಿರಂ : ಜವುಳುಭೂಮಿಯ ಹಾಗೆ ನೆಲವೆಲ್ಲವೂ ತೇವಿನಿಂದ ತಪನತನುಜನ ಕಂಡು ಮನದಲಿ ತಪಿಸಿ (ತೊರರಾ. ೬-೨೩-೩೦). 
ಯಾವಾಗಲೂ ತಪತಪಗುಡುತ್ತಿತ್ತು (ಮೊಪಾಸಾ- ೬ಖ. 26 , [ ತಪನ + ತನುಜ] 
[ತಪ + ಕುಡು, (ಕೊಡು) ತಪನತಪ್ತ (ಗು). ಸೂರ್ನನ ಕಿರಣಗಳಿಂದ ಕಾಯ್ದ ; ಬಿಸಿಲಿನಿಂದ 
ತಪಗೆಡಿಸು (ಕ್ರಿ), ತಪಸ್ಸನ್ನು ಕೆಡಿಸು ; ತಪೋಭಂಗಮಾಡು : ನಿನ್ನಾಳ್ಹ ಕಾಯ್ದ: ನಿಂದ ಶಿಲೆ ತಪನತಪ್ಪ ಮಿದೆಂದಂಬುಜನಿಳೆಯೆ ಪದ್ಮ ವಿಷ್ಟರಮಂ 
ನೆನ್ನೆಯ ತಪಗೆಡಿಸಿದ ಕಾರಣದಿಂದ ಕಿಡಿಸುರಿವಕ್ಷಿಯಂದುರುಹಿದೆ (ಮೋಹಕ. ಕುಂದೇಂದು ಧವಳಾತಪತ್ರಮನಂದು ಕೃತೇಚ್ಛಂಗೆ ಪಡೆದು ಪದೆಪಂ ಮೆಟ್‌ 
6-೨೯). [ ತಪ್ಯ + ಕೆಡಿಸು] ದಳ್‌ (ಆದಿಪು. ೯-೮೫ ; ಪದತಳಸರೋಜಮಂ ತಪನ ತಪ್ಪ ಶಿಖರಾಗ್ನಿ 
ತಪಗೆಡು (ಕ್ರಿ). ತಪಸ್ಸು ಕೆಡು; ತಪೋಭಂಗವಾಗು: ನಿಷ್ಕಾಮಾತುರರು |80, ... ಸುಡೆ (ಸುಕುಮಾ.9-09). [ತಪನ * ತಪ್ತ) 
ದುಂಡುಮಲ್ಲಿಗೆಗೋಲು ತಾಗಲು ತಪಗೆಟ್ಟು ಬೆಂಡಾದರತಿಎರಹದಲಿ ತಪನಬಿಂಬ (ನಾ). ಸೂರ್ಯಮಂಡಲ : ತಪನಬಿಂಬಮದೊಪ್ಪುತಿರಲಾ 
(ಮೋಹತ. ೨೪.೨೨). ₹ತಪ್ಕ * ಕೆಡ್ಕು) ತಪನ ಸರ್ವವ್ಯಾಪ್ತನಾದೊಲು (ಗಗೆತಾ. ೧೪-೪೫). 
ತಪಗೆಯ್‌ "ತಪಂಗೆಯ್‌' ನೋ. [ ತಪನ + ಬಿಂಬ] 


ತಪಗೇಡಿ (ನಾ). ತಪಸ್ಸನ್ನು ಕೆಡಿಸುವವನು,-ಭಂಗಗೊಳಿಸುವವನಂ : | | ತಪನಸುತ (ನಾ). ೧. ಸೂರ್ಯನ ವಂಗ; ಕರ್ಣ: ತಪನಸುತಂ ಬೇಜಖಾಂ 
ತಪಗೇಡಿಯನು ಬಿಡದೆಬ್ಬಿ ಸೆಮಗೆಡೆಮಾಡಿ ಕೊಡಬೇಕು (ಕುವ್ಯಾ ಆ. |6| ಬೇಜಿಕ (ಗದಾಯು. ೨-೨0). "ತಪನಸುತನಂದನ' ಪರಾ. ೨. ಯಮ. 


೫-೨೨). [ತಪ್ಪ * ಕೇಡಿ) ೩. ಶನಿ. ೪. ಸುಗ್ರೀವ. [ತಪನ ಸುತ) 
ತಪಗೈ "ತಪಂಗೆಯ್‌' ನೋ. ತಪನಸುತನಂದನ (ನಾ). ಕರ್ಣನ ಮಗ; ವೃಷಕೇತು : ತಪನಸುತ 
ತಪಚ್ಚಲೆ (?). (2): ಅನೇಕಶೀಲಗುಣದೊಪ್ಪಿದೊರಿನ್ತು ಲೆಕ್ಕಿಸದುಮ್‌ ನಂದನ ಸುಧನ್ವರ್ಗೆ ಕಾಳೆಗಂ ಪೂಣ್ಣುದಾಡಂಬರದೊಳು (ಜೈಮಿಭಾ. ೧೨ 

ನೆನೆಗೆನ್ನೊರು ಮುನಿಯಿಂದಳ್ತಪಚ್ಚೆಲೆ ನೋನ್ತು ತಾಮ್‌ ತಮಗೆ | _ ಸೂಚನೆ). [ ತಪನಸುತ + ನಂದನ] 

ಮೃತ್ಯುವರವಾನಆೀದಂ ಶ್ರೀಪುರ್ತ್ರೀಯ » » »« (ಎಕ. 11, ೧೦೩-೨; ಸು. |40| ತಪನಾತಪ (ನಾ). ಸೂರ್ಯನ-ಬೆಳೆಕು; ಕಡುಬಿಸಿಲು; ಸುಡುಬಿಸಿಲು: 
10). [?] ತಪನಾತಪದಿಂ ಚೇಷ್ಟಾಕ್ಷಪಣೆಯನೊಳಕೊಂಡು (ಪಂರಾಮಾ. ೭-೯೫) ; 
ತಪಟೆ "ತಂಬಟ' ನೋ. ಚಪಳಾಕ್ಷಿಯರಾ ಗಿರಿಯೊಳ್ತ ಪನಾತಪಮೆಯ್ದೆ ಸುಟ್ಟೊಡಿರಲಾಅದೆ ಪಾಟ್‌ 
ತಪತಪನೆ (ಅ). "ತಪತಪ' ಎಂದು ಸದ್ದಾಗುವಂತೆ; ನೀರಂ ತೊಟ್ಟಿಕ್ಕು (ರಾಜಕೀ. ೦-೧೦೩). [ತಪನ * ಆತಪ) 

ವಂತೆ: ಬೇವಿನ ಮರದ ಕೆಳಗೆ ಒಂದೆರಡು ಜೀವಿಗಳು ತಪತಪನೆ ತಪನಾಸ್ತ್ರ (ನಾ). ಸೂರ್ಯಾಸ್ತ: ಇಸೆ ತಮದಂಬಿನಿಂ ದಶಮುಖಂ 

ತೋಯಿಸಿಕೊಂಡರೂ ಬೇರೆ ಕಡೆಗೆ ಹೋಗಲಾರದೆ , . . ಅಲ್ಲಿಯೇ |46|  ತಪನಾಸ್ತ್ರದಿನದ್ರಿಬಾಣದಿಂದಿಸೆ ದನುಜಾಧಿಪಂ ಕುಲಿಶಸಾಯಕದಿಂ . . . 


ನಿಂತಿವೆ (ಮುಗಿಮ. 9). [ ಆತಪ[( * - ಅನೆ] ತಜಿ೨ದಂ ಗದಾಯುಧಂ (ಪಂರಾಮೂ. ೧೪-೧೬೦). [ತಪನ 4 ಅಸ್ತ] 


ತಪನೀಯ 


ತಪನೀಯ (ಗು.) ೧. ಕಾಯಿಸಬೇಕಾದ ; ಬಿಸಿಮಾಡಬೇಕಾದ. 
(ನಾ). ೨. ಬಂಗಾರ ;- ಚಿನ್ನ ; ಸುವರ್ಣ ; " ಹೇಮ, ಸ್ವರ್ಣಂ .. . 
ಚಾಮಾಕರೆಂ, ಕರ್ಬುರಂ, ತಪನೀಯಂ - ಈ ೨೫ ಹೊನ್‌(ಪೊನ್‌) ” 
(ಹಲಾಯು. ೨೯-೨೦); ಹೇಮಾರ್ಜುನ ತಪನೀಯ ವೈಡೂರ್ಯ ವಜ್ರರಜತ 
ಹೇಮಮಯಂಗಳುಂ (ಅದಿಪು.೧-೪೮ವ); ಬೇಖವೇಟ ತಪನೀಯಗೋಪುರ 
ದ್ವಾರದಿಂ ರತ್ನಚೂರ್ಣಘಟಿತಮುಂ (ಅಜಿಪು. ೭-೨೦ವ) : ಮುನಿಯಂ 
ತಪನೀಯಸರೋಜರಾಜಿಯಿಂ ಪೂಜಿಸಿದಳ್‌ (ಮಲ್ಲಿಫು. ೪-೪೩). [ಸಂ.] 

ತಪನೀಯರೇಖೆ (ನಾ). ಚಿನ್ನದ ಗೆರೆ; ಸುವರ್ಣರೇಖೆ : ಆಯಿದನು 
ಶಸ್ತ್ರಾಸ್ತ್ರದಲಿ ದಿವ್ಯಾಯುಧವನರೆಬಳಿದ ವರ ತಪನೀಯರೇಖೆಯ ಕುಣಿವ 
ಗಂಟೆಯ ಹೊಳೆವ ಹೊಂಗಳ್‌ಯ . . . ಶಕ್ತಿಯನು ನೃಪತಿ (ಕುವ್ಕಾಶೆ- 
೩-೬೩). [ತಪನೀಯ + ರೇಖೆ) 

ತಪನೀಯಸಾನು (ನಾ). (ಮೇರಂಪರ್ವತದ). ಚಿನ್ನದ ಶಿಖರ: ಇದಲ 
ತಪನೀಯ ಸಾನುಗಳ್‌ ಜನಸವನಗಂಧೋದಕಂಗಳಿಂ ಪೂವಲಿಯಂ ಮುದದೆ 
ತಲೆಯೊೊಳ್‌ ಪೂತ್ತಂತಿರ್ಪೆವು (ಶಾಂಶಿಪು. ೧೦-೬೮). [ತಪನೀಯ-* ಸಾನು) 

ತಪನೀಯಸೊತ್ರ (ನಾ). ಚಿನ್ನದ ಎಳೆ: ತಪನೀಯಸೂತ್ರದೊಳ್‌ 
. * * ಬ್ರಹ್ಮಸೂತ್ರಾಭಿಧಾನ ಯಜ್ಞೋಪವೀತದಿಂ ಪವಿತ್ರಗಾತ್ರರ್ಮಾಡಿ 
(ಅದಿಪು. ೧೫-೧೧ ವ), [ತಪನೀಯ + ಸೂತ್ರ] 

ತೆಪನೆ (ನಾ). ತಾಪ; ಕಷ್ಟ; ದುಃಖ; ಕ್ಲೇಶ : ಸುರಪಸಭೆಯಲಿ 
ಗಾಧಿಸುತ ವಸಿಷ್ಠಸ್ಪರ್ಧೆ ಧರೆಯೊಳದರಿಂ ಹರಿಶ್ಚಂದ್ರಂಗೆ ತಪನೆ 
(ಮಂಕುಕ. ೩೦೭): ಹೇಳಲಾಗದ ಹಸಿವು, ತಾಳಲಾಗದ ತಪನೆ (ಮಂಕುಕೆ. 
೩೫0). [ಸಂ ತಪನ] 

ತಪನೋದಯ (ನಾ). ಸೂರ್ಯೋದಯ: ಪರಮ ತಪಸ್ತಪನೋದಯಾ 
ಚಳಾಯಮಾನರನುಭಯಸಮಾನರಂ ಕಂಡು (ಸುಕುಮಾ. 
೯-೧೦೮ ವ) ; ' ರಾಮಭುಜಪ್ರತಾಪ ತಪನೋದಯ ಶೈಲಮುಪಾಂತ 
ಪರ್ವತಸ್ತೋಮಸಮನ್ವಿತಂ ಬರುತುಮಿರ್ದಪುದೆಂಬಿನೆಗಂ (ಪಂ ರಾಮಾ. 
0೦-೧೬೦). [ ತಪನ +೬ ಉದಯ] 

ತಪನೋಪಲ (ನಾ). ಸೂರ್ಯಕಾಂತ ಶಿಲೆ. "ತಪನೋಪಲಪುತ್ರಿಕೆ' 
ಪರಾ. [ತಪನ 4೬ ಉಪಲ)] 

ತಪನೋಪಲಪುತ್ರಿಕೆ (ನಾ). ಸೂರ್ಯಕಾಂತಶಿಲೆಯ ಪ್ರತಿಮೆ: 
ಅನಲವನಿತೆಯಂತೆ ಕನಲ್ಲು ಬಿಸಿಲೇಜ್‌ದ ತಪನೋಪಲಪುತ್ರಿಕೆಯಂತೆ 
ಕಾಯ್ದು (ಲೀಲಾವ. ೦೪-೩೩ ವ). [ ತಪನೋಪಲ + ಪತ್ರಿಕೆ] 

ತಪಮಾನ್‌ (ಕ್ರಿ). ಎ ತಪಂಗೊಳ್‌ : ಪಡೆ ನೀಂ ಪಾಶುಪತಾಸ್ತ್ರಮಂ 
ಗಿರಿಶನಿಂ ಪೋಗಿಂದ್ರಕೀಲಕ್ಕೆ ಪೆಂಪಡರ್ದುದ್ಯತ್ತಪಮಾಂಪುದೆಂದು ಬೆಸನಿತ್ತಂ 
ವ್ಯಾಸಂ (ಶಬಶಂ. ೨-೧೧೬). [ತಪ ೬ ಅನ್ನ] 

ತಪಮಿರ್‌ (ಕ್ರಿ). - ತಪಂಗೆಯ್‌ : ರಿಪುಜಯ ಕಾರಣಶರಮಂ ಪ್ರಪತ್ತಿಯಿಂ 
ಪಡೆವೆನೆಂದು ತಪವಿರ್ದಪಂ (ಶಬಶೆಂ. ಪೆರಂ್‌ 
ಮುನೀಂದ್ರರೊಲ್ಹಾವುದ ಕಾಂಕ್ಷಿಪರ್‌ ತಪಗಳಿಂ ತಪಮಿರ್ದಪರಲ್ಲಿ 
ತಾವಿವರ್‌ (ಶಾಕುಂತ ೧೦6-೧೭೫). [ತಪ್ಪ * ಇರ್‌] 

ತಪಯೋಗ (ನಾ). ತಪಸ್ಸಿನ ಸಂಬಂಧ : ತಪಸಿಗೆ ಪಿಂಗುವವೋಲಾ 
ತಪಯೋಗಂ ತಿಣ್ಣ ಮಾದ ರಾಗೋದಯದಿಂ ತಪನಂಗೆ ಪಿಂಗಿದತ್ತಾತಪ 
ಯೋಗಂ ತಿಣ್ಣವಾಗೆ ಸಂಧ್ಯಾರಾಗಂ (ಪಂರಾಮಾ. ೧೦-೧೭೮) ; ಅನುಕೂಲ 
ವರ್ತನೆ ಸರಸ್ವತಿಗಾ ತಪಯೋಗದೊಳ್ಳೊಡಂಬಡೆ ಶರದಾಗಮಂ ನೆನೆಯಿಸಿ 
ದತ್ತು ಜಿನಾಗಮ ದಿವ್ಯಯೋಗಿಯಂ (ಮಲ್ಲಿಪು. ೮-೧೧೯). [ತಪ್ಪ ಯೋಗ] 

ತಪರಾಕಿ, ತಪರಾಕು, ತಪರಾಕೆ (ನಾ). (ಉಕ) "ಅಂಗೈಯಿಂದ ಕೆನ್ನೆಗೆ 
ಕೊಡುವ ಏಟಂ; ಕಪಾಳಮೋಕ್ಷ : ಕುಡಚಿಯು ತೆಪ್ಪಗಾಗಿ ಕುಳಿತ, 
ಒಂದು "ತಪರಾಕಿ' ಹೊಡೆಯಿಸಿ ಕೊಂಡವನಂತೆ (ಸಮಜೀ. 


೨೨೧೧೭): 


೧೦೪೬); 


೩೨೯೦: 


ತಪಸ 


ನಾಲ್ಕು ತಪರಾಕಿ ಕೊಡಬೇಕು ಎನಿಸುತ್ತದೆ (ಪದ್ಮಸೆ. ೨೦೨); ಈ ಸಲವೇನೊ 
ನನ್ನ ಕೈಯಿಂದ ತಪರಾಕಿ ತಿಂದೆ (ಹೊಸಕ್ತಿ. 8). ತಪರಾಕು: ಅಂಗೈ 
೦ದ ಕೊಟ್ಟ ಏಟು, ಅಪ್ಪಳಿಕೆ, ತಪರಾಕು (886೬. ಇಂಕನಿ.). 
ತಪರಾಕೆ: ಎಲ್ಲಿಯಾದರೂ ರಾಕ್ಷಸರು ಕಂಡರೆ ಅವರಿಗೊಂದೊಂದು 
ತಪರಾಕೆ ಕೊಟ್ಟು ಅವರ ಪ್ರಾಣಹರಣ ಮಾಡುತ್ತಿದ್ದರು (ತುಳಸಿ. ೨೫೮). 
[ «ಮರಾ. ತಪರಾಖ್‌, ಚಪರಾಕ*) 
ತಪರಾಕು "ತಪರಾಕಿ' ನೋ. 
ತಪರಾಕೆ "ತಪರಾಕಿ' ನೋ, 
ತಪರು (ನಾ). ಜೊಳ್ಳು ; “ ಅವರೆ ಮುಂತಾದ ಕಾಯಿಗಳು ಹಣ್ಣಾಗಂ 
ವುದಕ್ಕೆ ಮೊದಲೇ ಒಣಗಿ, ಒಳಗೆ ಏನೂ ಇಲ್ಲದಿರುವುದಂ” (ಸನ್ನೂರು. 
ಏಪೃತಿ): ನಾನು ಫಹಣಿ ಬರೆದದ್ದು ಕಾರಬ್ಬಕ್ಕೆ ಇನ್ನೂ ಹದಿನೈದು ದಿನ 
ಇದೆ ಅನ್ನುವಾಗ, ಆಗ ಅದರಲ್ಲಿ ಒಂದು ತಪರೂ ಇರಲಿಲ್ಲ (ನನ್ಮೂರು- 
[?] 
ತಪರ್ಲೋಕ (ನಾ). - ತಪೋಲೋಕ: ಲಲಾಟದಲ್ಲಿ ತಪರ್ಲೋಕ 
ಮೂರ್ಧ್ನಿಯಲ್ಲಿ ಸತ್ಮಲೋಕ (ಅಐಂಡೇ. ೧೪೨-೧೨೪). 
[ “ಸಂ. ತಪೋಲೋಕ) 
ತಪಲೆ "ತಪ್ಪಲೆ' ನೋ. 
ತಪಶೀಲ "ತಪಹೀಲು' ನೋ. 
ತಪಶೀಲು "ತಪಸೀಲಂ' ನೋ. 
ತಪಶೀಲುವಾರು (ಗು). ಎವರಗಳನ್ನು ಅನುಸರಿಸಿರುವ; ವಿವರಗಳ 
ಮೇರೆಗೆ ಇರುವ : ಅದರ ಬಗ್ಗೆ ತಪಶೀಲುವಾರು ಅನುಕ್ರಮಣಿಕೆಯನ್ನು 
ಕೊಟ್ಟಿರುತ್ತದೆ (ಮುಂಬವ್ಕಾ. ೩ ಪ್ರಸ್ತಾವನೆ). [೯-ಮರಾ. ತಪಶೀಲವಾರ್‌] 
ತಪಶ್ಚರಣ (ನಾ). ತಪಸ್ಸನ್ನು ಆಚರಿಸಂವುದು ; ತಪಸ್ಸಿನ ಆಚರಣೆ : 
ಬಾಹುಬಲಿಕುಮಾರಂ ತಪಶ್ಚ ರಣನಿಶ್ಚಳ ನಿ ಶ್ವ ಯಮನೆನಾದಾಗಳ್‌ 
(ಆದಿಪು. ೧೪-೧೩೧ ವ); ಮಹಾತ್ಮಂ ಸಕಳದುರಿತಹರಣಕ ರಣಕಾರಣ 
ತಪಶ್ಚರಣ ಪರಿಣತಾಂತರೆಂಗನಾಗಿ (ಸುಕುಮಾ. ೧೧-೮೩ ವ). 
[ಸಂ. (ತಪಸ್‌ + ಚರಣ) ] 
ತಪಶ್ಚರಣೆ (ನಾ). ಐ ತಪಶ್ಚರಣ ; ಎಮಗಾವಂದದಿಂ ನೀವೊರೆದು ನೋಡು 
ವಡಿದು ತಪಶ್ಚರಣೆ (ಬಸಪು. ೦೨-೨೪). [ಸಂ. ತಪಶ್ಚರಣ ] 
ತಪಶ್ಚರಿತ (ನಾ). ಎ ತಪಶ್ಚರಣ: ಮಯದ ಘೋರದುಶ್ಚರ ತಪಶ್ಚರಿತಂ 
ಮಳಧಾರಿದೇವರ (ಎಕ. 11, ೧೧೭-೯೨; 1123). [ಸಂ. (ತಪಸ್‌ + ಚರಿತ)) 
ತಪಶ್ಚರಿಯ (ನಾ). ಎ ತಪಶ್ವರಣ: ವನದೊಳೊಬ್ಬನು ಕೌಶಿಕಾಹ್ವಯ 
ಮುನಿ ತಪಶ್ಚರಿಯದಲಿ ಸ ಇದ್ದನು (ಕುವ್ಕಾಕ. ೧೭-೧೪). 
[ ಆಸಂ. ತಪಶ್ಚರ್ಯಾ ] 
ತಪಶ್ಚರ್ಯೆ (ನಾ). ಎ ತಪಶ್ಚರಣ: ಮೊದಲೇ ತಪಶ್ಚರ್ಯೆಯಿಂದ ಪೀಡಿತ 
ವಾದ ತಂದೆಯ ಶರೀರವು ಬಹಳವಾಗಿ ಕಳವಳಪಡುವುದು 
(ಶಾಕುಂತ- ೫೮-೧೬).  [ ಸಂ, ತಪಶ್ಚರ್ಯಾ) 
ತಪಸ, ತವಸ (ನಾ). ಒಂದು ಬಗೆಯ ಮರ ; ತಾಪಸತರು ; ಇಂಗುದೀ 
ವೃಕ್ಷ: “ ಸಂಯಮನಮೆನಲು ತಪಸೆಂ” (ಮಂಗರಾ ೩೪-೯೪) ; ತಪಸದ 
ಚಿಗುರೆಂ ತಂದು ಏಳು ಹಸಿಯಮೆಣಸಿನ ಸಕ್ಕೆ ಅರೆದು ಹೆಳೇ 
ನೀರೊಳಗೆ ಔಷಧಿಯ ತೆಗೆದುಕೊಂಬುದು (ವಿವೈವಿ. ೯) ; ತಪಸದ 


೧೬೩). 


ಎಲೆ, ಕರಿಬೇವಿನ ಸೊಪ್ಪು . . . ಮೊಸರ ನೀರಲ್ಲಿ ಕೊಡಿಸಲು ಗುಲ್ಮ, 
ಮಹೋದರ . . , ಇವಿಷ್ಟು ಪರಿಹರ (ವೈದ್ಯಸಾ. 1, ೩೧). ತವಸ: ' 
“ ಮಾತೃವೃಕ್ಷ - ತವಸ, ಹೊಂಗೆ” (ಓಷಧಿ. ೧೨೪) ; ಹುಲಿಗಿಲಬೇರ್ತವಸದ 


ತಿಗುಡು ಲಕ್ಕಿ ಕಡಸಿಗೆಯ ಬೇರ್‌ (ಕಳ್ಕಾಕಾ. ೪-೨೨), "ತವಸಿ' ಪರಾ. 


{ ಆತವಸಿ] 


ತಪಸಿ "ತವಸಿ' ನೋ. 

ತಪಸಿಗ "ತವಸಿಗ' ನೋ. 

ತಪಸಿಗಿಡ (ನಾ). ಒಂದು ಬಗೆಯ ಗಿಡ: “ ಪ್ರಕೀರ್ಯಃ, ಪೂತಿಕರಜಃ 
ಪೂತಿಕಃ, ಕಲಿಕಾರಕಃ - ೪ ತಪಸೀಗಿಡದ ಹೆಸರು” 

[ತಪಸಿ (ಆತವಸಿ) + ಗಿಡ ( ಆಗಿಡು) ] 

ತಪಸಿರ್‌ (ಕ್ರಿ). ತಪಸ್ಸಿನಲ್ಲಿ ತೊಡಗಿರು ; ತಪಸ್ಸನ್ನಾಚರಿಸು: ವನ 
ದೊಳು`ತಪಸಿರ್ದ ವಿಶ್ವಾಮಿತ್ರನ ಘನಮೋಹಪಾಶದೆ ಬಿಗಿದು ಮನಸಿಜ 
ನಲೆಗೈದಿಸಿದಳೂರ್ವಶಿ (ಕಂನವಿ. ೯-೧೪೭). [ತಪಸು (< ತವಸು)* ಇರ) 

ತಪಸೀಲು, ತಪಶೀಲ, ತಪಶೀಲಂ, ತಪ್ಸೀಲು (ನಾ). ೧. ವಿವರ, 
ವಿವರಣೆಗಳಿಂದ ಕೂಡಿದ ಹೇಳಿಕೆ; ನಿರೂಪಣೆ : (ಮೈಗೆಜಿ. 1೪, ೭೮೭); 
ಸರಕಾರದಿಂದ ದೊರೆತ ಬಿರುದು ಮೊದಲಾದುವುಗಳ ತಪಸೀಲು 
(ಗುಕುದ-: ೧೦). ಪಿ. ಯಾದಿ ; ಪಟ್ಟೆ. ತಪಶೀಲ: ೧. ವಜಾ ಜಾರಿಯಿ 
ನಾಮತಿ ಸದರಿ ತಪಶೀಲ ಮೇರಿಗೆ (ಮೈಆರಿ ೧೯೩೯, ೪೨-೬೧; 3626). 
ತಪಶೀಲು: ೧. ಶಾಸನಸಂಸ್ಥೆಯು ಸಾಮಾನ್ಯವಾಗಿ ಅವಸರದಲ್ಲಿ ಕೆಲಸ 
ಮಾಡುತ್ತದೆ, ಅದಕ್ಕೆ ಆಡಳಿತದ 'ತಪಶೀಲುಗಳು ಸಂಪೂರ್ಣವಾಗಿ 
ತಿಳಿದಿರುವುದಿಲ್ಲ (ರಾಜ್ಯಕಾ. ೩೪೬) ; ಆಯಾ. ಬಾಬಿಗೆ ತಂದ ಸಾಮಾನುಗಳ 
ಖರ್ಚಿನ ತಪಶೀಲನ್ನು ಪರಿಶೀಲಿಸಿ ಕೊಟ್ಟು ತೆಗೆದುಕೊಳ್ಳುವ ಕೆಲಸವೂ 
ಸಾಗಿತ್ತು (ಜಿತೆಸ. ೬0. ತಪ್ಲೀಲು: ಈ ವಿದ್ಯಮಾನದ ತಪ್ಲ್ಸೀಲು 
ರಿಪೋರ್ಟನ್ನು ತರಿಸಿಕೊಂಡು ಪ್ರಸಿದ್ಧಿ ಪಡಿಸಿದರು (ಮಹಾವಂ. 
11, ೭) ; ಯಾವುದಾದರೂ ಲೆಕ್ಕಕ್ಕೆ ತಪ್ಸೀಲು ಕೊಡಿ ಅಂದರೆ ಕೊಡುತ್ತಿರ 
ಲಿಲ್ಲ (ನನ್ನೂರು. ೧೮೨). 

[ :*-ಅರ, ಹಿಂ. ತಫ್‌ಸೀಲ್‌; ಮರಾ. ತಪಶೀಲ್‌, ತಪಸೀಲ್‌ ] 

ತಪಸೀಲುವಿಚಾರಣೆ (ನಾ). ಕೂಲಂಕಷವಾದ ವಿಚಾರಣೆ : (ಅಧಿಕಾರಿ 
ಅಥವಾ ನ್ಯಾಯಾಧಿಕಾರಿ ನಡಸುವ) ಕ್ರಮಬದ್ಧ ವಿಚಾರಣೆ ; ತಪಸೀಲು 
ವಿಚಾರಣೆ (1॥೩॥1(105. ಇಂಕನಿ.). [ತಪಸೀಲು + ವಿಚಾರಣೆ] 

ತಪಸು "ತವಸಂ' ನೋ. 

ತಪಸುದಾಳ್‌, ತಪಸಂದಾಳು (ಕ್ರಿ). ತಪಸ್ಸನ್ನು ಕೈಕೊಳ್ಳು : 
ನೊಂದವರ್ತಪಸುದಾಳ್ವರು (ಥರದ. ೪೭-೧೦). ತಪಸುದಾಳು: ತ 
ಮುನ್ನೆನ್ನೊಬ್ಬ ತಂಗಿ ಕೈಲಾಸದೊಳ್ತ ಪಸುದಾಳಿದಳು (ಛರೆದ. ೩೫-೮೬). 

[ ತಪಸು ( ಆತವಸು) + ತಾಳ್‌, ] 

ತಪಸುದಾಳು "ತಪಸಂದಾಳ್‌' ನೋ. 

ತಪಸ್ತಪ್ತ (ನಾ). ತಪಸ್ಸಿನಿಂದ ಕ್ಲೇಶಗಳಿಗೆ ಒಳಗಾದವನಂ ; ತಪಸ್ಸು 
ಮಾಡಿದವನಂ: ಕಂತುವೆ ತಾಂ ಪದ್ಮೋದೃವತ್ವಂಬಡೆದುಲಿದು 
ತಪಸ್ತಪ್ತನಾಕಾಂತೆಯಂ ಸಾರವಿಲಾಸಾಕ್ರಾಂತೆಯಂ ನಿರ್ಮಿಸಿ ಜಯಿಸಿದನಿಂ 
ಬಣ್ಣಿಸಲ್‌ ಬಲ್ಲನಾವಂ (ಪುಷ್ಫಪು. 4-5೩). [ಸಂ. (ತಪಸ್‌ + ತಪ್ಪ) ] 

ತಪಸ್ಥೆ (ನಾ). ತಪಸ್ಸಿನಲ್ಲಿ ತೊಡಗಿದವಳಂ ; ತಪೋನಿರತೆ : 
ಹನುಮನರಸಿಯರೆಲ್ಲಂ ಸುಮತಿಗಂಠಿಯರ ಪಕ್ಕದೊಳ್‌ ತಪಸ್ಥೆಯರಾದರ* 
(ಪಂರಾಮಾ. ೧೬-೪೨ ವ). [ಸಂ. ತಪಸ್ಸು | 

ತಪಸ್ಯ (ನಾ). ಫಾಲ್ಗುಣವನಾಸ: “ಫಾಲ್ಗುಣಮಾಸಮಂ ತಪಸ್ಯವೆಂಬುದು ” 
(ಹಲಾಯಂಿ. ೦೯-೦೧೪). [ಸಂ.] 

ತಪಸ್ಯೆ (ನಾ). ತಪಸ್ಸು : ಜಯಿಸುಗೆ ರಸತಪಸ್ಕೆ ದೊರೆಕೊಳುಗೆ ಚಿರಶಾಂತಿ 
ಸಿರಿಗನ್ನಡಂ ಗೆಲ್ಗೆ (ಶ್ರೀರಾಮಾ. ೬-೧೩೪). 

[ ಸಂ. ತಪಸ್ಕ್ಮಾ 1, 

ತಪಸ್ವಿ(ನಾ). ೧. ತಪಸ್ಸನ್ನಾ ಚರಿಸುವವನಂ; ಖುಷಿ: “ಪರಾಶರೀ. ಬ್ರತೀ, 
ಭಿಕ್ಷುಃ, ಮಸ್ಕರೀ, ಪಾರಿರಕ್ಷಕಃ, ಪಾರಿವ್ರಾಜಕಃ, ತಪಸ್ವೀ, ಕರ್ಮಂದೀ, 
ತಾಪಸಃ-ಈ ೯ ತಪಸ್ವಿ” (ಹಲಾಯು. ೬೮-೨೫೫); “ ತಾಪಸಂ ಕರ್ಮಂದಿ 


(ಸಿದ್ಧಾಂತಿ. ೧೦೮). 


೩೨೯೧ 


5 


10 


40 


45 


ತಪಾಸಗೆಡು 


ಮಸ್ಕರಿ ವ್ರತಿ ಭಿಕ್ಷುವಾಪರಾಶರಿ ತಪಸ್ತಿಯೆನಿಕ್ಯ ” (ಮಂಗೆರಾ. ೬೬೯) ; 
ಬಂದರದೊ:.. ಕಲಶಸಂಲಗ್ನಕರರಾ ತಪಸ್ವಿಗಳ (ಶ್ರೀರಾಮಾ.೦೭೭-೩೪). 
೨. ಬಡವ; ತಿರಂಕ; ದರಿದ್ರ. ೩. ಕರುಣಾಜನಕನಾದವನು; ಕರುಣೆಗೆ 
ಯೋಗ್ಯನಾದವನು : “ ತಪಸ್ವಿಯೆನಿಕುಂ ಕೃಪಾನುಕಂಪ್ಯಾತ್ಮಕನುಂ” 
(ವಸ್ತು ಕೋ.- ೧೩೭-೧೧೫). ೪. ದವನ : “ ತಪಸ್ವಿ [ಪಾಕಾಂ. ಸಿ]ಯಷಿಮಿತ್ರ 
[ಪಾಕಾಂ. ಪುಷ್ಪ, ಪುತ್ರಿ]ಮೆನೆ ದವನನಾಮಂ” (ಮಂಗರಾ. ೪೦-೩೪). 
೫. ಬೆಂಕಿ ; ಅಗ್ನಿ. ೬. ಒಂದು ಬಗೆಯ ಮರ ; “ತಪಸೀವಂರ” 
(ನಾನಾರ. ೧೧೦ ಟೀಕು); “ಕರುಣಂ ಜ್ವಲನಂ ಯತಿ `ತರು ನಾಲ್ಕುಂ 
ನೆಲೆಯುಳ್ಳ ತಪ ಸ್ತಿ ಶಬ್ದ ಮೆನಿಕುಂ. bls (ನಾನಾಕಂ.0೩೨); “ ದಹನ 
ಕುಜಾತಭೇದ ಕರುಣಂ ಯತಿಯಿಂತು ತಪಸ್ವಿಯಕ್ಕು ” (ನಾನಾರ. ೧೧೦). 
[ ಸಂ. ತಪಸ್ವಿನ್‌) 
ತಪಸ್ವಿಕನೈ (ನಾ). ಯಷಿ ಕನ್ಯೆ; ಯಷಿಪುತ್ರಿ : ತಪಸ್ವಿಕನೈಯರು ತಮ್ಮ 
ತಮ್ಮ ಪ್ರಮಾಣಕ್ಕೆ ತಕ್ಕ ಸೇಚನಘಟಗಳಿಂದ ಎಳಸಸಿಗಳಿಗೆ ನೀರೆರೆಯು 
ವುದಕ್ಕೆಇಲ್ಲೇ ಸಂಚರಿಸುತ್ತಿರುವರು (ಕಾಕುಂತ, ೮-೩), 
[ ತಪಸ್ವಿ + ಕನ್ಮೆ 1 
ತಪಸ್ವಿನಿ (ನಾ). ೧. ತಪಸ್ಸನ್ನಾ ಚರಿಸುವವಳು: ಪಾರ್ವತಿ ತಪಸ್ಥಿನಿಯಾಗಿ 
ತಡ ಮಿಂದನುದಿನಂ ಜಪತಪ ಸಮಾಧಿ ನಿಯಮಂಗಳಿಂದೆ 
ಭಜಿಸಿದಳಂತರಾತ್ಮನೆಂ (ಜೈಮಿ ಛಾ. ೦೫-೦೬) ; ಏಕವೇಣೀಧರಳಾಗಿ 
ದಿವ್ಮತೆಪಸ್ತಿನಿಯಂತೆ ಕಂಗೊಳಿಸುತ್ತಿದ್ದಾಳೆ ಶಕುಂತಲೆ (ಧರ್ಮಸಾ. ೭೩. 
೨. ದೀನಳಾದವಳು; ದರಿದ್ರಳಾದ ಹೆಂಗಸು. ೩. ಒಂದು ಬಗೆಯ 
ಔಷಧಿಸಸ್ಯ: ಮೆಣಸು, ಜಾಕಾಯಿ, ಲವಂಗ, ತಪಸ್ವಿನೀಗಿಡ ಮುಂತಾದ 
ಲೆಯಾದ ಸಂಬಾರದ ಪದಾರ್ಥಗಳು ದೊರೆಯುತ್ತವೆ (ಪ್ರಪಾಇ. 11, ೧೬). 
೪. ಜಟಾಮಾಂಸಿ ಮತ್ತು ಅದರಿಂದ ತಯಾರಿಸಿದ ಸುಗಂಧ ತೈಲ: 
“ ತಪಸ್ವಿನಿ ಜಟಿಳೆ ಮಾಂಸಿ” (ವಸ್ಮುಕೋ. ೩೬-೨೨). 
[ ಸಂ. ತಪಸ್ವಿನೀ] 
ತಪಸ್ಸು (ನಾ). ೧. ಕಾವು; ಶಾಖ. ೨. ಬೆಂಕಿ; ಅಗ್ನಿ. ೩. ವ್ರತ 
ನಿಯಮಾದಿಗಳಿಂದ ದೇ ಹವನ್ನು ದಂಡಿಸುತ್ತ ಧ್ಯಾನ ಮಾಡುವುದಂ: 
ನಿರ್ಮಲಕರ್ಮವೆಂತೆಂದೊಡೆ ತಪಸ್ಸು, ಕರ್ಮ, ಜಪ, ಧ್ಯಾನ, ಜ್ಞಾನ 
ವೆಂದೈದು ತೆಅನಾಗಿಪ್ಪದು (ವಿವೇಕ. ೦೩೯): ತಪಸ್ಸುಯೆನ್ನಲಾಗಿ 
ಕೃಚ್ಛ್ರ ಚಾಂದ್ರಾಯಣಗಳು (ಈಕ್ಕಸ್ಥ. ೨೨-೪) ; ಬುದ್ಧಿಯನ್ನು ಬದಲಾಗ 
ದಂತೆ ತಡೆಯನವುದೇ ತಪಸ್ಸು (ಅಕ್ಮಾರ್ಪ. ೧೩೩); ಭಗೀರಥನು ಈಶ್ವರನನ್ನು 
ದೀರ್ಫ ತಪಸ್ಸಿನಿಂದ ಒಲಿಸಿ, ಗಂಗೆಯು ನಿಧಾನವಾಗಿ ಧರೆಗೆ ಇಳಿಯುವಂತೆ 
ಮಾಡಿದನು (ನನದಿ. ೧೦). ೪. ಮಾಘಮಾಸ. ೫. ಏಳು ಊರ್ಧ್ವ 
ಲೋಕಗಳಲ್ಲಿ ಒಂದು ; ತಪೋಲೋಕ. ೬. [ಜ್ಯೋತಿ] ಜನ್ಮ! ಲಗ್ಗೆ 
ದಿಂದ ಒಂಭತ್ತನೆಯ ಸಾ ನ; ಧರ್ಮಸ್ಥಾ ನ. ಖು ತಪಸ್‌] 
ತಪಣಕಿಕೆಅ್‌ (ನಾ). ಒಂದಂ ಊರಿನ ಹೆಸರ ಎಳಟಾಗವಳ್ಳಿಯ 
ಮಾರಯ್ಯ ತಪಟ್‌ ಕೆಟ್‌ ಬಸವಯ್ಯ sp ಮೆಚ್ಚಿ ಕೊಟ್ಟ 
(ಎಕ. 111, ನೆಂಜನ. ೯6-೩; 8987). [7] 
ತಪಾತ್ಯಯ (ನಾ). ಬೇಸಗೆಯಂ ಕೊನೆಗಾಲ ; ಮಳೆಗಾಲ : “ಪ್ರಾವೃಟ್‌ 
ತಪಾತ್ಮಯಮೆನಲು ಮಳೆಗಾಲಮಕ್ಕು” (ಮಂಗರಾ. ೨೨-೧೩). 
[ ತಪ್ಪ + ಅತ್ಯ್ಕಯ) 
ತಪಾಸಗೆಡು (ಕ್ರಿ). ೧. ಪರಿಶೀಲನೆ ಮಾಡದಿರು ; ತಾಳ್ಮೆಗೆಡಂ ; ಸಹನೆ 
ಯಿಲ್ಲದಿರು. ೨. ತೃಪ್ತಿಗೆಡು; ಅತೃಪ್ತಿಯನ್ನು ಹೊಂದಿರು: 
ತೋಟದ ನೆಲ ಬಲು ತಪಾಸಗೆಟ್ಟ ಕದ್ದು, ಎಷ್ಟು ಧಾರೆ ಎರೆದೆರೂ, ನುಂಗಿ 
ನೀರು ಕುಡಿದು ಮತ್ತೆ ಬಾಯಿ ತೆರೆದುಕೊಂಡೇ ಇರುತ್ತದೆ (ಗಾಳಿಪ. ೧೦೨). 
[ ಇತಪಾಸು + ಕೆಡ್ಕು ] 
207 


ತಪಾಸಗೇಡಿ 


ತಪಾಸಗೇಡಿ (ನಾ). ಸಹನೆಯಿಲ್ಲದವನು ; ಆತುರಗಾರ : ತಪಾಸಗೇಡಿ 
ಯನ್ನು ಉಪವಾಸ ಇಟ್ಟರೆ ಉಟ್ರ (ಉಟ್ಟದ್ದು) ಕಳೆದುಕೊಂಡು ಊಟಕ್ಕೆ 
ಕುಳಿತನಂತೆ (ಗಾದೆ). [ ಆತಪಾಸು ಕೇಡಿ, ] 
ತಪಾಸಣಿ, ತಪಾಸಣೆ (ನಾ). ಕೂಲಂಕಷವಾದ ವಿಚಾರಣೆ ; 
ಪರಿಶೀಲನೆ; ಪರೀಕ್ಷೆ; ತನಿಖೆ: ಆ ರಜಿಷ್ಟರಿನ ತಪಾಸಣಿಯಿಂದ 
ಅರ್ಜಿದಾರನಿಗೆ" ಯೋಗ್ಯ ಮುದ್ದ ತಿನೊಳಗೆ!ಕಛಾಗೆ. ೦೫ ಪರಿ); ಈ ಕೊಲೆಯ 
ತಪಾಸಣಿಯನ್ನು ಯಾರು ಮಾಡುತ್ತಿದ್ದಾರೆಂದೂ ಕೇಳಿದರು (ಕೊಂದಯಾ. 
೩೨) ; ಈ ಮೊಕದ್ದಮೆಯ ತಪಾಸಣಿಗಾಗಿ ಬೇಗನೇ ಕಲೆಕ್ಟರರು ಸ್ವತಃ 
ಬರುವವರಿದ್ದರು (ಷೋಡಶಿ. ೨೧೦); ಈ ಹೆಣಾನ ಈಗ ಡಾಕ್ಟರ ತಪಾಸಣಿಗೆ 
ಕಳಿಸಬೇಕು: (ಜನಜೀ. 80) ; ಯಾವುದೋ ಶಾಲೆಯ ವಾರ್ಷಿಕ ತಪಾಸಣಿ 
ಮುಗಿಸಿಕೊಂಡು ಅದೇ ಕಾರಿನಲ್ಲಿ ಬಂದ ಏ. ಓ. ಸಾಹೇಬರು . . . 
ಕೇಳಿದರು (ಜಿನ್ಮುಹಿಂ. ೧೨). ತಪಾಸಣೆ: ಅವರ ಸುತ್ತುಮುತ್ತ ಇರುವ 
ವ್ಯಕ್ತಿಗಳ ವಿಚಾರವಾಗಿ ಕೊಂಚ ತಪಾಸಣೆ ನಡೆಸಬೇಕಾಯಿತು (ಕೃಷ್ಠಛೂ. 
೦೭೮) ; ನಿನ್ನ ಕಾಯಿಲೆ ವಿಚಾರ, ಬಿದ್ದ ಕನಸುಗಳ ತಪಾಸಣೆ ಇವುಗಳಿಗಾಗಿ 
ನಿನ್ನನ್ನು ಬರಹೇಳಿದ್ದು (ಮನೋನಂ. ೮೯); ನಾನೇ ಡ್ಯೂಟಿಯ ಮೇಲಿದ್ದುದ 
ರಿಂದ ತಪಾಸಣೆಗಾಗಿ ನಾನೇ ಹೋಗಬೇಕಾಯಿತು (ರತ್ನಗೋ. ೩೯). 
ತಪಾಸಣೆಮಾಡು - ಶೋಧ ಮಾಡು; ತನಿಖೆಮಾಡು ; ಪರೀಕ್ಷೆ 
ಮಾಡು : ನಿನ್ನನ್ನೂ ನಿನ್ನ ಮನೆಯನ್ನೂ ತಪಾಸಣೆ ಮಾಡುವೆವು 
(ಕೊತಳಾ. ೩೮): ಸಣ್ಣ ಸಾಹೇಬರು ... . ಕುದುರೆ ಹತ್ತಿಕೊಂಡು 
ಹೊರಟು .ಹೊತ್ತು ಮುಳುಗುವ ತನಕ ತಪಾಸಣೆ ಮಾಡಿದರು 
(ಪ್ರೇಮಾಕ್ತ. ೦). [ ಮರಾ. ತಪಾಸಣೀ] 
ತಪಾಸಣಿಗಾರ (ನಾ). ತನಿಖೆಮಾಡುವ ಅಧಿಕಾರಿ; ಪರೀಕ್ಷಕ : 
ಸರಕಾರೀ . ತಪಾಸಣಿಗಾರನು ಬಂದಾಗ . . . ಕೆಲವು ಹಳ್ಳಿಯವರೂ 


ಸ್ವತಃ ಡಾಕ್ಟರ ಜೋಶಿಯವರೂ ಒಂದೇ ರೀತಿಯಲ್ಲಿ ಸಾಕ್ಷಿ ನುಡಿದಿದ್ದಾರೆ. 


(ಬೇಟಿನಾ. ೧೬). [ ತಪಾಸಣಿ + - ಕಾರ್ಕ.( ಎ- ಕುಜ) ) 


ತಪಾಸಣೆ "ತಪೂಸಣಿ' ನೋ, 


ತಪಾಸಿಸು (ಕ್ರಿ). ೧, ಪರೀಕ್ಷಿಸಂ; ಪರಿಶೀಲನೆಮಾಡು; ತಪಾಸುವತಾಡಂ: 
ಇನ್‌ಸ್ಪೆಕ್ಟರ್‌ ಜನರಲ್‌ ಆಫ್‌ ರಜಿಷ್ಟೇಷನ್‌ ಎಂಬೊಬ್ಬ ಬೇರೆ 
ಅಧಿಕಾರಿಯು ಸಬ್‌ರಜಿಪ್ಟಾರ ಜನರ ಕೆಲಸವನ್ನು ತಪಾಸಿಸುತ್ತಿರುತ್ತಾನೆ 
(ಕಛಾಗೆ. ೩೮೦); ಡಾಕ್ಟರರು ಶೆಶಿಯನ್ನು ತಪಾಸಿಸಿದ ಮೇಲೆ ಕೇಳಿದ 
ಮೊದಲ ಪ್ರಶ್ನೆ (ಕ್ಷಿತಿ. ೩೦); ಕೈಯನ್ನು ಹಿಡಿದು ನಾಡಿಯನ್ನು 
ತಪಾಸಿಸಿದಳು (ಸಮಸಾ. 8); ಇನ್ನೊಬ್ಬರ ಲೆಕ್ಕ ತಪಂಸಿಸಿ ಜವಾಬು 
ಕೇಳುವುದು ಗೌರವದ ಲಕ್ಷಣ (ಗಾಳಿಪ. ೧೯೨). ೨. ಪರೀಕ್ಷೆ ಮಾಡಿಸಂ ; 
ತಪಾಸಂ ಮಾಡಿಸು : ಆತ ಆ ಡಾಕ್ಟರರಲ್ಲಿಗೆ ಹೋಗಿ ತಪಾಸಿಸಿಕೊಂಡು 
ಬಾರದಿದ್ದಲ್ಲಿ ಸಂಜೆ ನಾನೇ ಕರೆದೊಯ್ಯುವುದಾಗಿ ನಿರ್ಧರಿಸಿದ್ದೇನೆ 
(ನಡೆದಾ. 11, ೧೨೩೮). [ ತಪಾಸು * - ಇಸ್ಕು) 
ತಪಾಸು (ನಾ). ೧. ಪರೀಕ್ಷಿಸುವುದಂ ; ಪರಿಶೀಲನೆ : ಇನ್ನೊಮ್ಮೆ ನಿಮ್ಮ 
ಪೇಪರುಗಳನ್ನು ನಾವು ತಪಾಸು ಮಾಡಿದೆವು (ಚಿಲಿ. ೧೪೬). ೨. 
ಹುಡಂಕುವುದೂ; ಶೋಧನೆ: ಗಡಿಯಲ್ಲಿ ಕ್ರಮದಂತೆ ತಪಾಸು ನಡೆಯಿತು 
(ದಕ್ಷಿನ. ೬೩೬) : ಅವನ ಕಿಸೆ ತಪಾಸು ಮಾಡಿದರು (ವೈನಿ. ೬೪); ಅವರು 
ತಪಾಸುಮಾಡಿ ಆಶೆಯಿಲ್ಲ' ಎಂದು ಕಂಡುಕೊಂಡರು (ಅನ್ನ. ೧೯೨). 
ತಪಾಸುಮಾಡು, ತಪಾಸಮಾಡು - ಪರಿಶೀಲಿಸು; ಪರೀಕ್ಷಿಸು: ಕಳ್ಳರ 
ಬಗೆಗಳನ್ನೂ ಚೆನ್ನಾಗಿ ತಪಾಸುಮಾಡಿ ವಿಂಗಡಿಸಿ ವರ್ಗೀಕರಿಸಲು ಅವಕುಶ 
ದೊರೆಯತತು (ನಡೆದಾ- 11, 6೫೦) ; ನರ್ಸಳು ಬರೆದಿಟ್ಟ ರಿಪೋರ್ಟನ್ನು 
ಲಕ್ಷ ಪೂರ್ವಕವಾಗಿ ನೋಡುತ್ತ ಅವರವರನ್ನು ತಪಾಸಮಾಡಿ ವಿಚಾರಿಸುತ್ತ 
. ಬಂದನು (ಅನ್ನ. ೬೨). ೨. ಹುಡುಕು; ಶೋಧಿಸು; ಪತ್ತೆ 


೩೨೯೨ 


ತಪಿಸು 


ಮಾಡು : ಅವನು ಯಾವ ಊರಿಗೆ ಹೋದ . . . ಏಳು ಅವನನ್ನು 

ತಪಾಸುಮಾಡೋಣ (ನಾಪೋಲೀ. ೨೬೪). ತಪಾಸಹಚ್ಚು-ಪತ್ತೆ ಮಾಡು: 

ಖೂನಿ ತಪಾಸಹಚ್ಚಾಕ . . . ಹೋಗತೀರೆನ್ರೀ? (ಮೇದಿಮ. ೨೭). 
[ -ಮರಾ. ತಪಾಸ* ; ಅರ. ತಫಹ್ಹುಸ* ] 


ಕ| ತಪಾಳೆ "ಚಪ್ಪಳೆ' ನೋ. 


10 


15 


ತಪಾಜ (ನಾ). ಒಂದಂ ವಂಶದ ಹೆಸರು (2) : ಅತ್ತಿಯ ಕೊಲದ ತಪಾಜ 


ನಾಗಯ್ಕಗಂ ಜೋಗಬೆಗಂ ಪುಟ್ಟಿದ ಮಗ (ಎಳ. ೪11, ಶಿಕಾರಿ. ೨3೯೬-೧೧; 
[?) 


1065). 


ತಪಿ (ನಾ). ಸೂರ್ಯ: “ರವಿ ಮಾರ್ತಂಡಂ ಪತಂಗಂ ತಪಿ ತಪನನಿನಂ 


- * « ದ್ಕುಮುಣಿ ತರಣಿ ಸಪ್ತಾಶ್ವನಾದಿತ್ಯನಕ್ಕುಂ” (ವಸ್ತುಕೋ. ೧೧-೬೪); 


ತಪಿಯಿಂ ನಿರ್ಧೂತದೋಷಂ ವಿಶದಶಶಿಯಿನತ್ಯಂತಕಾಂತಂ . . . 
ಪರಮ ಜಿನಮತಾಂಭೋಜಿನೀರಾಜಹಂಸಂ (ಸುಕುಮಾ. ೯-೦೦೭). 
[ ಸಂ. ತಪಿನ್‌ ] 


ತೆಪಿತ (ಗಂ). ೧. ಕಾಯ್ದ ; ಬಿಸಿಯಾದ : ತಪಿತಕಿರಣ ಪ್ರಚಾರಂಗಳಿಲ್ಲದ 


ದಿವಾಧಿಪ ವಿರೂಪಾಕ್ಷನೇತ್ರಾಗ್ನಿಯಿಂ ದಹಿಸದಿಹೆ ಚಪಲ ಮನ್ಮಥ 
(ಕುವಲ. ೦೬). ವಿ. ಸುಟ್ಟ. (ನಾ). ೩. [ಜೈನ] ಒಂದಂ ನರಕಬಿಲ : 
ವಾಲುಕಾಪ್ರಭೆಯೊಳ್‌ ತಪ್ತ... ತಪಿತ ತಪನ ತಾಪನ . ಶೆ 
ಪಂಚದಶಲಕ್ಷ ಬಿಲಂಗಳಪ್ಪುವು (ತತ್ತೃಪ್ರ. ೦೨೦). 

[ ಸಂ. ] 


20| ತಪಿತೆ (ನಾ). ತಾಪಗೊಂಡವಳು (2): ವಿಫಲೆ ವಿಹ್ವಲೆ ವಿಷಮೆ ವಿರಹಿ 


ವಿಪರೀತೆ ಮಿಗೆ ತಪಿತೆ ತಸ್ಕರೆ ತವಕಿ ತವೆ ತಂದ್ರಿ ತಾಮಸಿಯೆನಿಪ 

ವನಿತೆಯರ ನಿಜಕೆ ನಿಲಿಸಿ ನಿಶ್ಚೈಸಿದೊಡೆ ಬಳಿಕ ಬಳಲಿಕೆ ಬಾರದೆ (ಜೈಮಿಭಾ- 

8-೩೦) : “ ಮನ್ಮಥಬಾಧೆಯಿಂದ ಕೂಡಿದವಳು ” (ಕೈಮಿಛಾ. ಟೀಕ)- 
[ಸಂ. ತಪಿತಾ] 


೩೩| ತೆಹಿಸು (ಕ್ರಿ). ೧. ಉರಿ; ಸುಡಂ; ಪ್ರಜ್ವಲಿಸು: ಅವಳ ಶೂಲದ ಶಿಖಿಯಲಾ 


30 


85 


«0. 


ವನನಿವಹೆ ಸೀಕರಿಯಾಯ್ತು ತಾರೆಗಳವನಿಗುದುರಿದವರಳಿ ತಪಿಸಿತು ಬಿಂಬ 
ದಿನಮಣಿಯ (ತೊರರಾ. ೧-೧೦-೬): ಅತ್ಯೊಗ್ರದಿಂ ತಪಿಸುವ ದಿವಾಕರ 
ಪ್ರಭೆಯಿಂದುರಿಯೆ ರಥಂ (ಜೈಮಿಥಾ. 3೩-೨೦). ೨. ತಪಸ್ಸುಮಾಡಂ : 
ಹರನೇ ನೀನೆನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಿಪಿದ್ದೆ [ಪಾಠಾಂ. 
ತಪಸ್ಸಿದ್ಧೆ] ನೋಡಾ (ಮಹಾದೇ. ಬ. ೨೫-೪೮) ; ಸತಿಯರು ಬಂದರೈ 
ಧರಣಿಯಲಿ' ತಪಿಸಲಿಕಂದು ಮಾಡಿದರೊಂದು ಸಾವಿರ ವರುಷ ತಪಸುಗಳ 
(ಕುವ್ಶಾಅ. ಓರಿಇ. ೬೩-೦೦) ; ಅಬುಜಜಂ ತಪಿಸಿದಂ ಶಿವನ ಕೂರ್ತು 
(ಜಿಬಪು. ೦೩-೯) ; ಹಿಮಕರನೈದಿ ಚಿತ್ತ ಜಾರಿಯ ಕೂರ್ತು ತಪಿಸುತಿರೆ 
(ನವಮೋ. ೨-೦೬). ೩. ಪರಿತಪಿಸಂ ; ದಂಃಖಪಡು ; ನೋಯು : 
ತಪನತನುಜನ ಕಂಡು ಮನದಲಿ ತಪಿಸಿ ತಂದನು ಕಂಗಳಿಗೆ ತನಗಪಯಶವು 
ಸಂಭವಿಸಿತೇಯೆಂದಶ್ರುವಾರಿಗಳ (ತೊರರಾ. ೬-೨೫-೩೧); ತಪಸಿಗಳ ತಂಡ 
ದೊಳುಚ್ಚಾಟಣ ಜಪಗಳೊಳು ಓಂಕಾರವಲ್ಲದೆ ತಪಿಸೆ[ಪಾಕಾಂ- 
ಹಿ]ತನ್ನತಮಿಲ್ಲ ತಜ್ವನಪದ ದೊಳೆಂದೆಂದು (ಮದೇಪು. 3-50); 
ತಾನವನನಗಲ್ಲ ಸಂತಾಪದಿಂ ತಪಿಸುತಿರ್ದೆಂ (ಜೈಮಿಧಾ. ೧೭-೩೪); 
ಆತುರಾತುರದೊಳು ಮದುವೆನಿಂದೆನು ಅಂದು . . . ತಪಿಸುತಲಿರುವೆನು 
ಸಾವಧಾನದೊಳಿಂದು ಆಗಬಾರದುದಾಯಿತೆಂದು (ಇಡಾಪ. ೨೦೩-೫೩) 
೪. ತಾಪಗೊಳಿಸಂ; ಉದ್ವೇಗವನ್ನುಂಟುಮಾಡಂ : ಮದನನಾ 
ದೊಡಿರುಳುಂ ಪಗಲುಂ . . . ತಪಿಸುವನಕಟಾ ನಿನ್ನೊಳ" ಕೂಡಲೆಳಸಿ 
ದೆನ್ನಂಗಗಳಂ (ಶಾಕುಂತ. ೩೮6-೬೭); ತನುಗಾತ್ರಿ ನಿನ್ನ ತಪಿಪಂ ಮನಸಿಜ 
ನಾವಗಮುಮೆನ್ನನಾದೊಡೆ ದಹಿಪಂ (ಶಾಕುಂತ. ೩೮-೬೮). 
[ತಪ್ಯ + - ಇಸ್ಕು] 


ತಪುತ 


ತಪುತ (ಗು). ಕಾಯಿಸಿದ ; ಕಾಯ್ದ : ಭುಜದಲ್ಲಿ ತಪುತ ಮುದ್ರಾಂಕಿತ 
ಧರಿಸಿದ ಮನುಜ ಬಂದು (ತೀರ್ಥಮ. ೮ಬ) ; ತಪುತ ಮುದ್ರಾಹೀನ ನಿನ್ನ 
ನೋಡಿದರೇನು (ವಿದಾಕೈೆ. ೧೦೮-೩). [ “ಸಂ. ತಪ್ತ] 
ತಪೇಲಿ 'ತಪ್ಪಲೆ' ನೋ. 
ತಪೋಕಾಮ (ನಾ). ತಪಸ್ಸನ್ನಾಚರಿಸಲು ಬಯಸಂವವನಂ : ರತಿ 
ಕಾಮರಿಂದಖಿಳ ಸಿದ್ಧಿ ಸಾಧನಮಕ್ಕುಮತಿತಪೋಕಾಮರಿಗೆ ನೈಷ್ಮೆ ಚಲಿಸದ 
ರತಿಯಂ (ನವಮೋ: ೧೩-೩೦). ಓ ಇದಂ ಅಸಾಧಂ ರೂಪ. 
[ ಸಂ. ತಪಸ್ಕಾಮ] 
ತಪೋಗ್ರ (ನಾ). ತಪಸ್ಸಿನ ಪರಾಕಾಷ್ಠೆ ; ಉಗ್ರವಾದ ತಪಸ್ಸು (?) : 
ಬಾಳಾಮೇಲ್ಮಿಖಿ ಮೇಲೆ ಸಪ್ಪ೯ ದ ಮಹಾದನ್ನಾಗ್ರದುಳ್ಸಲ್ವವೊಲ್‌ 
ಸಾಲಾಮ್ಬಾಲ ತಪೋಗ್ರದಿನ್ಹು ನಡದೊಂ ನೂಜ3ಣ್ಣು ಸಂವತ್ಸರಂ 
(ಎಕ. 11, ೨೨೨; 700). [ಸಂ. (ತಪಸ್‌ * ಅಗ್ರ) ) 
ತಪೋಗ್ರಹಣ (ನಾ). ತಪಸ್ಸನ್ನು ಕೈಕೊಳ್ಳುವುದಂ ; ಪುಶ್ರೀವಿಯೋಗ 
ವಿಷಾದಮುಂ ತತ್ತಪೋಗ್ರಹಣ ಪ್ರಮೋದಮುಂ ಸೂಟ್ಲೂಟಸೊಳ್‌: ಪೆರ್ಚಿ 
(ಶಾಂತಿಪು. ೪-೦೦೪ ವ). [ಸಂ. (ತಪಸ್‌ + ಗ್ರಹಣ) ] 
ತಪೋತ್ಯಯ (ನಾ). ಎ ತಪಾತ್ಮಯ : “ ವರ್ಷಾಃ, ಪ್ರಾವೃಟ್‌, ತಪೋ 
ತ್ಯಯಃ - ಈ ೩ ಮಬಟ್‌ಗಾಲಂ” (ಹಲಾಯು. ೨೦-೧೧೬). 
[ ಸಂ. (ತಪಸ್‌ + ಅತ್ಯಯ) ) 
ತಪೋಧನ (ನಾ). ತಪವೇ ಧನವಾದವನಂ ; ಶ್ರೇಷ್ಠನಾದ ತಪಸ್ವಿ : 
ಏಟಕ್ಳ್ಯೋಟಿ. ತಪೋಧನಮುಮಂ  ಕೆಆಲ್‌ಯುಮನಾರಾಮೆಯುಮಂ 
ಕವಿಲೆಯುಮನಟ್‌ದ ಪಾಪಮಕ್ಕು (ಎಇ. ೫೫೪1, ೪-೦೯; 906) ; 
ತಪೋವನದ ತಪೋಧನರ ತಪಃಪ್ರಭಾವಕ್ಕೆ ಚೋದ್ಯಂಬಟ್ಟು (ಪಂಪಭಾ. 
೦೨೧೦೫ ವ) ; ಶಿಲೆಗಳೊಡನೆಯು ಬೆರಸಿ ಬೆಳೆವುತ ಶಿಲೆಗಳಾಕಾರ ಪ್ರಕಾರದಿ 
ಚಲಿಸಿದಾಗಳು ಯೋಗದಿಂದಿಹ ವರ ತಪೋಧನರು (ಬಸಪು. ೧೯-೭೯); 
ತಪೋಧನಕಳಭರಿಗೆ ಸೃಣಿಯೆನಲು ಮೆಜ್‌ದುದು ರೂಪವಂಗನೆಯ 
(ಕುವ್ಯಾಆ. ೧೩-೨೩). [ಸೆಂ. (ತಪಸ್‌ * ಧನ) 
ತಪೋಧನಾಖ್ಯಾನ (ನಾ). ೧. ತಪಸ್ವಿಗಳ ಕಥೆ. ೨. [ಜೈನ] ತ್ರಿಷಪ್ಪಿ 
ಶಲಾಕಾಪುರಂಷರನ್ನು ಕುರಿತ ಕಥೆ: ತಪೋಧನಾಖ್ಕಾನಮೆಂಬುದು 
ಜನತೀರ್ಥದೊಳ್‌ ಪುಟ್ಟಿದ ತ್ರಿಷಷ್ಟಿಶಲಾಕಾಪುರುಷರ ತಪದ ಶ್ರಾವಕ 
ನಿಯೋಗಂಗಳ ಮೆಯ್ವಿಡಿತಕ್ಕೆ ಯಂತ್ರತಂತ್ರಾನುಪೂರ್ವಿಗಳಿಂ ಸದ್ಧರ್ಮ 
ಕಥನಂಗೆಯ್ವುದು (ಜಾವುಂಪು. ೦೨). [ ತಪೋಧನ ೬ ಆಖ್ಕಾನ ] 
ತಪೋಧನೆ (ನಾ). ತಪಸ್ಸೇ ಧನವಾದವಳು; ತಪಸಿ ನಿ: ಪವನವೇಗೆಯುಂ 
'ಸುಲೋಚನಾರ್ಯಿಕಾ ಕ್ರಮಕಮಳ ಸವಾಪದೊಳ್‌ ತಪೋಧನೆಯಾದಳ್‌ 
(ಶಾಂತಿಪು. ೪-೮೭ ವ). [ಸಂ, ತಪೋಧನಾ (ತಪಸ್‌ + ಧನ + -)] 
ತಪೋಧರ (ನಾ). ತಪಸ್ಸನ್ನೂ ಕೈಕೊಂಡವನು ; ತಪಸ್ವಿ: ಅಂತು 
ದುರ್ಧರ ತಪೋಧರನಾದಂ (ಜಂದ್ರಪು. ೨-೩೯ ವ). ([ಸಂ.] 
ತಪೋನಿಧಾನ (ನಾ). ಎ ತಪೋಧನ : ಪರಮ ತಪೋನಿಧಾನ ವಸುಧೈಕ 
ಕುಡುಂಬ[ಕ] (ಎಕ. 11, ೬೯-೫೩: ಸು. 1100). 
[ ಸಂ. (ತಪಸ್‌ * ನಿಧಾನ)] 
ತಪೋನಿಧಿ (ನಾ). ಆ ತಪೋಧನ : ಈತನಿದಿರೆದ್ದರ್ಥ್ಯಪಾದ್ಯವನಾ ತಪೋ 
ನಿಧಿಗಿತ್ತು . . . ಚಿಸಗೊಂಡನವರಾಗಮನ ಸಂಗತಿಯ (ಕುವ್ಕಾಆ: ೯-೩): 
. ನೀನಾವನ ಚಿಂತಿಸುತೆ ತಪೋನಿಧಿಯಾದೆನ್ನನರಿಯದಾದೆಯೊ (ಕಾಳುಂತ. 
೪೬-೬೯). [ಸಂ. (ತಪಸ್‌ + ನಿಧಿ)] 
ತಪೋನಿಯಮ (ನಾ). ತಪಸ್ಸಿನ ನಿಯಂವು, -ಕಟ್ಟಪಾಡಂ : ಉಟಾದ 
ತಪೋನಿಯಮಂ ನಿಷ್ಕಿಂಚನತ್ವಮರ್ಹನ್ಮ ತದೊಳ* (ಶಾಂಕಿಪು. ೬-೫೬), 
[ ಸಂ. (ತಪಸ್‌ + ನಿಯಮ) 


೩೨೯೩ 


2೦ 


26 


80 


45 


ತಪೋರಾಜ್ಯ 


ತಪೋನಿಯುಕ್ತ (ನಾ). ತಪಸ್ಸಿನಲ್ಲಿ ತೊಡಗಿದವನಂ : ಅನಿತುಗ್ರತ 
ತಪೋನಿಯುಕ್ತರಾರೆನೆ ನೆಗಟ್ಡಾರ್ಯನಂದಿಮುನಿನಾಥರೆ ಜಂಗಮತೀರ್ಥ 
ರಲ್ಲವೆ (ಕಾಪುಂಪು. ೩-೧೭). [ ಸಂ. (ತಪಸ್‌ ೬ ನಿಯುಕ್ತ) 
ತಪೋನಿಯೋಗ (ನಾ). ತಪಸ್ಸಿನ ಆಚರಣೆ ; ತಪೋನುಷ್ಠಾನ : 
ಶತಬಳನಂ ಸಹಸ್ರಬಳಖೇಚರನಿಟ್ಟು ತಪೋನಿಯೋಗನಿಶ್ಚಿತಮನನಾಗಿ 
(ಆದಿಪು. ೨.೦೯) ; ಪರತ್ರಸೌಖ್ಯಮಂ ಪೂಣ್ಬ ತಪೋನಿಯೋಗಮನದಂ 
ಮದು (ಕಂದ್ರಪು. ೨-೪೦). ' [ಸಂ. (ತಪಸ್‌ + ನಿಯೋಗ) 
ತಪೋನಿರತ . (ನಾ). ಇ-ತಪೋನಿಯುಕ್ತ : ಕಾಡಿಗೆ ಹೋಗಿ ತಪೋನಿರತ 
ರಾಗಿದ್ದ್ಮುಯಥಾಕಾಲದಲ್ಲಿ ದೇಹವನ್ನು ಬಿಟ್ಟರು (ವಹಛಾ- ೦೬). 
[ ಸಂ. (ತಪಸ್‌ + ನಿರತ) ) 
ತಪೋನುಷ್ಠಾನ (ನಾ). ತಪಸ್ಸಿನ ಆಚರಣೆ : ಅನಶನವೃತ್ತ್ಯಾದಿ 
ತಪೋನುಪ್ಕಾನಮುಂ :, ನಿಮಗಿವು ಕುಲಾಚಾರಂಗಳ್‌ (ಆದಿಪು. 
೧೩-೦೩ ಐ); ಎಲೆ ಯಷಿಗಳಿರ ಸಾಕಿನ್ನೆಂದು ಪರಿಯಂತೀ ತಪೋನುಷ್ಠಾನ 
ದಾಯಾಸ (ಕುವ್ಮಾಕ. ೬-೩). [ಸಂ. (ತಪಸ್‌ + ಅನುಷ್ಠಾನ) 
ತಪೋನೈಷ್ಠೆ (ನಾ). ತಪಸ್ಸಿನಲ್ಲಿ ನಿಷ್ಠೆ,-ಶ್ರದ್ಧೆ : ಕಲಕಿ ನಿಶ್ಚಲಚಿತ್ತ 
ವಿಕಸಿಸಿಯೆ ಕರಣಾಳಿ ನೆಲೆದಪ್ಬಿ ಮನೋನಿಲನ ಬೆರದು ಸಂಚಲಿಸಲು 
`ತಪೋನೈಷ್ಕೆ ಕಾಪ್ಮೆ ಮುರಿದು (ನವಮೋ. ೬-೨೦). 
[ ಆಸಂ. ತಪೊ:ನೈಷ್ಮ 1 
ತಪೋನ್ನತಿ (ನಾ). ತಪಸ್ಸಿನ ಏಳಿಗೆ,-ಮೇಲ್ಮೆ : "ತಪೋನ್ನತಿವಡೆ' 
ಪರಾ. [ತಪ್ಕ + ಉನ್ನತಿ] 
ತಪೋನ್ನತಿವಡೆ (ಕ್ರಿ). ತಪಸ್ಸಿನ ಮೇಲ್ಮೆಯನ್ನು ಪಡೆ : ಒಮ್ಮನವೆರಸ 
ತಪೋನ್ನತಿವಡೆದಿರ್ದ ನಿರ್ಮಳಾತ್ಮಕ 'ಶಿವನೊಢಲ ದಿಮ್ಮೇಳೆ ಹೊಯ್ದೆನು 
(ಮೋಹತ. ೬-೨೩). [ತಪೋನ್ನತಿ + ಪಡೆ,] 
ತಪೋಪಳ (ನಾ). (?) : ಇದಿರೊಳ್‌ ನಿಂದೊಡೆ ವಜ್ರಿ ಸೈರಿಸನಿರಲ್ವೇಡೆ 
ಮ್ಮೊಳೊಳ್ಳೊಕ್ಕು ನಿಲ್ದುದು ನೀನೆಂದು ಕಡಂಗಿ ಕಾಲ್ವಿಡಿವವೋಲ* 
ತನ್ನೂವ್ವಿಗಳ್‌ ಬಂದುವಂದಿದಟ್‌ಂ ಪೋದ ತಪೋಪಳಂ (?) [ಪಾಕಾಂ. 
ಬಳಂ]ಗಗನಮಂ ಮಾರ್ಪೊಯ್ಕೆ ಕಣ್ಣೊಪ್ಪಿ: ತೋರ್ಪುದಿದುತ್ಸೆ ಫೀಂಖದ 
ಸಂಖ್ಯ ಶಂಖಧವಳಂ ಗಂಭೀರ ನೀರಾಕರಂ (ಪಂಪಛಾ-. ೪-೨9). [?] 
ತಪೋಬಲ (ನಾ). ತಪಸ್ಸಿನ ಪ್ರಭಾವ; ತಪಶೃಕ್ತಿ : ಲಿಖತನ ತಪೋಬಲ 
ದಿಂದೆ ಮರಳಿ ಕೈಯಂ ಪಡೆದನಾ ಶಂಖನು (ಕೃಮಿಥಾ. ೦೦-೪೫). 
[ಸಂ. (ತಪಸ್‌ + ಬಲ) 
ತಪೋಭರ (ನಾ). ತಪಸ್ಸಿನ ಆಧಿಕ್ಕ ; ಅತಿಶಯವಾದ ತಪಸ್ಸು : ಜರೆ 
ಬಿರುಗಾಳಿಯ ತೆಜದಿಂದಿರದೆಯ್ದೆ ಮದೀಯ ಕಾಯತೃಣಕುಟಿಯಂ 
ಜರರುರಿತಂ ಮಾಡದ ಮುನ್ನಮೆ ಪರಮ ತಪೋಭರಮನಾಂಪ 
ಬಗೆಯಂ ಬಗೆದೆಂ (ಹಂದ್ರಪು. ೪-೦೧). 
[ ಸಂ. (ತಪಸ್‌ + ಭರ)] 
ತಪೋಭಾರ (ನಾ). ತಪಸ್ಸಿನ ಹೊಣೆ-ಕರ್ತವ್ಯ : ತನ್ನ ಮಗಂ 
ಸಿಂಹೆನಾದಂಗೆ ರಾಜ್ಯಭಾರಮನಿತ್ತು ತಪೋಭಾರದೊಳ್‌ 'ತಾಂ ನಿಂದು 
(ಕಾಂತಿಪು. ೭-೦೦೭ ವ). [ಸಂ. (ತಪಸ್‌ ೬ ಭಾರ)] 
ತಪೋಮಾಸ (ನಾ). ಮಾಘಮಾಸ : ಸೂರ್ಯ ಹೊಸ ಯೌವನದಿಂದ 
ಥಳಥಳಿಸುವ ತಪೋಮಾಸದ ' ಶುಕ್ಲಪಕ್ಷದಲ್ಲಿ . . . ಮಂತ್ರಕರ್ಮವನ್ನು 
ನೆರವೇರಿಸಿದ (ಚಿತಂಬಾ. ೩೮). [ ಸಂ. (ತಪಸ್‌: ೬ ಮಾಸ) ] 
ತಪೋರಾಜ್ಯ (ನಾ). ತಪಸ್ಸಿನ ಸಾವ್ರಾಜ್ಯ,-ಆಧಿಪತ್ಯ : ಮೊದಲೊಳ್‌ 
ತಾಂ ಯೌವರಾಜ್ಯಂ ಬಟೀಕೆ ನಡುವೆ ಸಂದಾಧಿರಾಜ್ಯಂ ಬಟೀಕ್ಕಂ ತುದಿ 
ಯೊಳ್‌ ಕೈವಲ್ಯಸೌಖ್ಯಪ್ರದಮೆನಿಪ ತಪೋರಾಜ್ಯಂ (ಹಂದ್ರಪು. ೨-೫೦). 
(ಸಂ. (ತಪಸ್‌ + ರಾಜ್ಯ) 


ತಪೋರೂಪಮಾರ್ಗ 


ತಪೋರೂಪಮಾರ್ಗ (ನಾ). ತಪೋನಂಷ್ಕಾನದ ಮಾರ್ಗ : ಮೃಗಶೃಂಗ 
ನೆಂಬೊಂ ತಾಪಸಕುಮಾರನಾತಂ ಬಾಲಕಾಲಪರಿಗೃಹೀತ ತಾಪಸಾಚರಣಂ 
ತಪೋರೂಪಮಾರ್ಗಮಂಂ ಮೆಚ್ಚದೆ ಮಿಥ್ಯ್ಕಾಂಧಕಾರಾವಕುಂಠಿತ 
ಸಮ್ಯಗ್ಗರ್ಶನನಾಗೆ (ಕಾಂತಿಪು. ೭-೪೩ ವ). 
{ ಸಂ. (ತಪಸ್‌ + ರೂಪ ೬ ಮಾರ್ಗ) ] 
ತಪೋಲಕ್ಷ್ಮಿ (ನಾ). ತಪಸ್ಸಿನ ಐಶ್ವರ್ಯ,-ಮಹಿಮೈ,- ಪ್ರಭಾವ: 
ಆದಿದೇವನ ತಪೋಲಕ್ಷ್ಮಿಗೆ ವಿಸ್ಮಯಾಕ್ಷಿಪ್ತ ಚಿತ್ತನಾಗಿ ಪೊಡವಟ್ಟು 
(ಆದಿಪು. ೯-೧೦೦ ವ). [ ಸಂ. ತಪೋಲಕ್ಷ್ಮೀ (ತಪಸ್‌ + ಲಕ್ಷ್ಮೀ) ] 
ತಪೋಲೋಕ (ನಾ). ಏಳು ಊರ್ಧ್ವಲೋಕಗಳಲ್ಲಿ ಒಂದು. 
[ಸಂ. (ತಪಸ್‌. ಲೋಕ) ) 
ತಪೋವನ(ನಾ). ತಪಸ್ವಿಗಳು ಇರಂವ ವನ,-ಆಶ್ರಮ:ಪಾವನ ತಪೋವನ 
ಸಂಚರಣಕ್ಕೆ ತಾನೆ ಮತ್ತೆಅಕಮನಾಂತುದೀಗಳನಿವಾರಣಮೆನ್ನಯ 
ಚಿತ್ತವಾರಣಂ. (ಹಂದ್ರಪು. ೪-೧೫) ; ಬಳಿಕ ತಾಪಸವೃಂದವನು ಕಾರುಣ್ಯ 
ನಿಧಿ ಕಳುಹಿದ ತಪೋವನಕೆ (ಕುವ್ಯಾಉ. ೯-೮೦). [ಸಂ. (ತಪಸ*.-ವನ)] 
ತಪೋವಲ್ಕಲ (ನಾ). ತಪಸ್ಸಿಗೆ ಯೋಗ್ಯವಾದ ನಾರುಬಟ್ಟೆ : ತೇಜಸ್ವಿ, 
ತೆರುಣಂ ತಪೋವಲ್ಕಲವಸ್ತ್ರ ಶೋಭಿ (ಶ್ರೀರಾಮಾ. ೦-೫). 
[ ಸಂ. (ತಪಸ್‌ + ವಲ್ಕಲ) ] 
ತಪೋವಿಫ್ನ (ನಾ). ತಪಸ್ಸಿಗೆ ಅಡ್ಡಿ ,-ತಡೆ : ತಪೋವಿಘ್ನವೇ ಮೂರ್ತಿ 
ವೆತ್ತಂತಿರೆ ಸೊರ್ಕಾಂತಾನೆಯ್ಕೆತಂದಪುದು (ಕಾಕುಂತ. ೧೭-೩೩). 
[ ಸಂ. (ತಪಸ್‌ ೬ ವಿಘ್ನ) ) 
ತಪೋವೃತ್ತಿ (ನಾ). ತಪಸ್ಸಿನ ಆಚರಣೆ : ಘೋರ ತಪೋವೃತ್ತಿಯನಾಂತ 
ಪೆಂಪತಿಬಳೆಂಗಕ್ಕುಂ ಪೆಜರ್ಗಕ್ಕುಮೇ (ಆದಿಪು. ೦-೮೧). 
[ ಸಂ. (ತಪಸ್‌ + ವೃತ್ತಿ) ] 
ತಪೋವೃದ್ಧ (ನಾ). ತಪಸ್ಸಿನಿಂದ ಹಿರಿಯಂ, - ಶ್ರೇಷ್ಠ : ಜ್ಞಾನವೃದ್ಧಂ 
ತಪೋವೃದ್ಧಂ ವಯೋವೃದ್ಧಂ ನರೇಶ್ವರಂ (ಜೈಮಿಭಾ. ೩೨-೧೦). 
[ ಸಂ. (ತಪಸ್‌ + ವೃದ್ಧ) ] 
ತಪೋವೃದ್ಧಿ (ನಾ). ತಪಸ್ಸಿನ ಹೆಚ್ಚಳ,-ಅತಿಶಯ : ತಪೋಭಾರದೆೊಳ್‌ 
ತಾಂ ನಿಂದು ಶುಭಭಾವ ನಿತಾಂತ ಶುದ್ಧಾಂತರಂಗನನಶನಾದಿ ತಪೋವೃದ್ಧಿ 
ವರ್ತಿತಾದ್ಯಾವಸಾನನೊರ್ಮೆ ಗಿರಿನಂದನಗಿರಿಶಿಖರಾಯಮಾನಂ (ಶಾಂತಿಪು. 
೭-೧೦೭ ವ). [ಸಂ. (ತಪಸ್‌ + ವೃದ್ಧಿ) ] 
ತಪೋವೇಷ (ನಾ). ತಪಸ್ವಿಯ ಸೋಗು ; ತೋರಿಕೆಗಾಗಿ ಧರಿಸಿದ 
- ಯಹಿವೇಷ : "ತಪೋವೇಷಗೊಳ್‌' ಪರಾ. [ಸಂ. (ತಪಸ್‌. ವೇಷ)] 
ತಪೋವೇಷಗೊಳ್‌ (ಕ್ರಿ). ತಪಸ್ವಿಯ ಸೋಗು ಹಾಕು; (ತೋರಿಕೆ 
ಗಾಗಿ) ತಪಸ್ವಿಯ ವೇಷವನ್ನು ಧರಿಸು : ಧರ್ಮಧ್ವಜಃ, ಲಿಂಗವೃತ್ತಿಃ- 
ಈ ೨ ತಪೋವೇಷಗೆ೧ಂಡವಂ (ಹಲಾಯು. ೬೭-೨೫೧). 
[ ತಪೋವೇಷ ೬ ಕೊಳ್‌, 1 
ತಪೋವೇಷಿ (ನಾ). ತಪಸ್ವಿಯಂತೆ ವೇಷವನ್ನು ಧರಿಸಿದವನು ; ಕಪಟ 
ತಪಸ್ವಿ ; ಶಮನಂ ಶಮನಾಕಾರನಾದುತ್ತಮ ತಪೋವೇಷಿಗೆ ಸದಾನಂದ 
ಮನೊದಗಿಸುವ ಸತ್ಯುಲಾಧಿಪ ಚೆನ್ನಿಗನೆ ಬಾರಾ (ಬಸಫು. 39-90). 
[ಸಂ. ತಪೋವೇಷಿನ್‌ ] 
ತಪೋಹೀನತೆ (ನಾ). ೧. ತಪಸ್ಸು ಇಲ್ಲದಾಗುವಿಕೆ ; ತಪೋಭಂಗ. ೨. 
ಮಾಘಮಾಸ ಕಳೆದು ಹೋಗುವಿಕೆ ; ಚಳಿ ಕಡಮೆಯಾಗುವಿಕೆ. 
೧ ೨: ಆಣಜಡಿ ಸುಗಂಧೋತ್ಸುಲ್ಲ ಪುಷ್ಪಕ್ಕುಪಾತ್ತ ತಪೋಹೀನತೆ 
ಚೈತ್ರದೇಟಕಿಗೆ ಮಹದ್ವಂದಿಗ್ರಹಂ ತ್ಕಾಗಿಗವ್ರತಯೋಗಂ ಜಳಪಕ್ಷಿಗಲ್ಲದೆ 
ಜನಕ್ಕಿಲ್ಲಲ್ಲಿ ಬೇಜಕಿಲ್ಲಿಯುಂ (ಪುಪ್ಪಪು. ೨-೨೯). 
[ ಸಂ. ತಫೋಹೀನತಾ (ತಪಸ್‌ + ಹೀನತು)) 


ಈ 


೩೨೯೪ 


6 


ತಪ್ತಮಾಷ 


ತಪ್ತ (ಗಂ). ೧. ಕಾಯಿಸಿದ ; ಬೆಂದ; ಸಂಟ್ಟ : ತಪ್ತತಪನೀಯಚ್ಛಾ 
ಯನುಂ ಸಪ್ತಹಸ್ತೋಚ್ಛ ಯನುಂ . . . ಆಗಿ (ಅದಿಪು. ೨-೬೯ ವ); 
ಶಾಪಮನಿತ್ತಂ ಮಂನಿಸಿಂ ತದ್ವಿಪ್ರಂ ನಂದನಮರಣಪ್ರಭವಶೋಕಪಾವಕ 
ತಪ್ತಂ (ಪಂಜಿಕಂ. ೨೬೯-೨೨). ೨. ನೊಂದ; ವ್ಯಥಢಿತ ; ದುಃಖಿತ: 
ಕೊನೆಯರಿಯದ ರಣರಂಗಗಳಿಂದ ತಪ್ತವಾಗಿರುವ ಜನಜೀವನದ ಸುಖ 
ಶಾಂತಿಯನ್ನು ಸಾಧಿಸಬೇಕು (ಶಿಕ್ಷರ- ೨೨). (ನಾ). ೩. [ಜೈನ] ಒಂದು 
ನರಕ ಬಿಲ: ವಾಲುಕಾಪ್ರಭೆಯೊಳ್‌ ತಪ್ಪ ತಪಿತ ತಪನ ತಾಪನ . . . 
ಪಂಚದಶಲಕ್ಷ ಬಿಲಂಗಳಪ್ಪುವು (ತತ್ತ ಪ್ಪ. ೧೨೦). [ಸಂ.] 

ತಪ್ಪಕಾಂಚನ (ನಾ). ಕಾಯಿಸಿದ ಚಿನ್ನ ; ಪುಟವಿಟ್ಟ ಚಿನ್ನ : ಅಗ್ಗಳ 
ಮನೋಹರಂ ತಪ್ಪಕಾಂಚನಮಯಂ . . . ವಜ್ರಕಲ್ಪಿತದ ಸೋಪಾನಂ 
ಗಳಿಂ (ವೀಶೈಪು. ೩-3-30) : ಚಂದ್ರಮಂಡಲದಿಂದ ತಪ್ತಕಾಂಚನದ ಕಂಂತಿ 
ಯಿದ್ದ ಅಮೃತರಸಪ್ರವಾಹವೊಂದು . . . ಹರಿದು ಬಂದಿತು (ಶಾಂತಲಾ. 

[ ತಪ್ತ + ಕಾಂಚನ] 

ತಪ್ತಕಾಂಚನರೂಪ (ನಾ). ಪುಟವಿಟ್ಟ ಚಿನ್ನದಂತೆ ತೇಜಸ್ವಿಯಾದ 
ರೂಪವುಳ್ಳವನು : ಸಪ್ತಾರ್ಚಿ ಸುಪ್ರತಾಪಾ ತಪ್ತಕಾಂಚನರೂಪನಪ್ಪ 
ಸರ್ವೇಶ್ವರ (ವೀಕೈಪು. ೪-೨೦-೨). [ತಪ್ತಕಾಂಚನ ೬ ರೂಪ] 

ತೆಪ್ತಕೃಚ್ಛ (ನಾ) .ಆಹಾರ ಸೇವನೆಯಲ್ಲಿ ಪಾಲಿಸುವ ಒಂದಂ ಕಠಿನವಾದ 
ವ್ರತ ; ಮೂರು ದಿವಸ ಬಿಸಿನೀರು, ಮೂರು ದಿವಸ ಬಿಸಿಹಾಲಂ, 
ಮೂರಂ ದಿವಸ ಬಿಸಿತುಪ್ಪ, ಮೂರಂ ದಿವಸ ಬಿಸಿಗಾಳಿ - ಹೀಗೆ 
ಸೇವನೆ ಮಾಡುವ ಒಂದು ವ್ರತ: ವಂಹತ್ಕಷ್ಟಸಂಧ್ಯಂಗಳಾದ ತಪ್ತ 
ಕೃಚ್ಛ . . : ಮುಂತಾದವುಗಳ ಪಕ್ಷಮಾಸಾದಿಕಂಗಳಲಿ ಅನ್ನಮಂ 
ವೆರ್ಚಿಸಿ ತಗ್ಗಿಸಿಕೊಂಬುದು (ವಿವೇಕ. ೦೩೮). [ತಪ್ಪ * ಕೃಚ್ಛ,) 

ತಪ್ತಜತುಲೇಪ (ನಾ). ಒಂದು ನರಕದ ಹೆಸರಂ ; ಕರಗಿಸಿದ ಅರಗನ್ನು 
ಮೈಗೆ ಸವರುವ ಶಿಕ್ಷೆಯಂಳ್ಳ ನರಕ : ಕ್ರತು. ಪೂತಿಮಾಂಸ ತಪ್ತಜತು 
ಲೇಪ ದ್ರವತ್ರಪು ಪುಚ್ಛಿಸವೆಂಬೈದು ಮಂತ್ರಿನರಕಂಗಳಿಂ (ವಿವೇಕ. ೧೮೦). 

[ ತಪ್ತ + ಜತ್ತು * ಲೇಪ) 

ತಪ್ತಜಾಂಬೂನದ (ನಾ) .ಇತಪ್ತಕಾಂಚನ : ತಪ್ತಜಾಂಬೂನದಾಂಗ . , . 
ಭಾಳನೇತ್ರ (ಥಾವಜಿಂ. ೩-೮) ; ತಪ್ತಜಾಂಬೂನದದ ದೀಪ್ತಿಯನಣಕವಾಡಿ 
ಮಿಸುಪ ಮಿಸುನಿಯ ಪಾತ್ರೆಯಲಿ ಸುಪಾಯಸರಸಂ . . . ಕುಣಿಯೆ 
(ಶ್ರೀರಾಮಾ. ೦೩-೩೪೭). (ತಪ್ತ ೬ ಜಾಂಬೂನದ) 

ತಪ್ತತಪ (ನಾ). [ಜೈನ] ತಪಯದ್ದಿಗಳಲ್ಲಿ ಒಂದು; pಈ ಯದ್ಧಿ ಅಥವಾ 
ವಿಶೇಷ ಶಕ್ತಿಯಿಂದ ಉಂಡ ಆಹಾರವು ಮಲರಂಧಿರಾದಿಗಳಾಗದೆ 
ಕಾಯ್ದು ಕಬ್ಬಿಣದ ವೆಂಲೆ ಬಿದ್ದ ಜಲಕಣದಂತೆ ಆವಿಯಾಗಿ ಹೋಗಂ 
ವುದು : ಕಾಯ್ದ ಕಬ್ಬುನದ ಮೇಲೆ ಅದ ಜಲಕಣಂಗಳಂತೆ. ಉಂಡಾ 
ಹಾರಮಂಂ ಮಲರುಧಿರಾದಿಗಳಾಗದೆ ತಪ್ತಮಪ್ಪದು ತಪ್ತತಪಮೆಂಬುದು 
(ಶ್ರಾವಕ. ೯9-33). [ತಪ್ತ ತಪ್ಪ) 

ತಪ್ಪತೆ ಲ (ನಾ). ೧. ಕಾಯ್ದ ಎಣ್ಣೆ : ಈ ಖಳನಂ ಕಟಾಹಪೂರಿತ ತಪ್ಪ 
ತೈಲದೊಳ್ಳುಳುಗಿಸು (ಕೈಮಿಥಾ. ೧೧-೩೧). ೨. ಒಂದಂ ನರಕದ ಹೆಸರಂ; 
ಕಾಯ್ದ ಎಣ್ಣೆಯಲ್ಲಿ ಮುಳಂಗಿಸಂವರೆಂದು ನಂಬಲಾದ ನರಕ: ಮಹಾ 
ಚೂರ್ಣ ಮೂಲಸಂಚೂರ್ಣ ಕಟಪಕ್ಷಪ್ರಮರ್ದನ ತಪ್ತಶೈಲ ತಪ್ಪತೈಲ 
ವೆಂಬೈದು ಮಂತ್ರಿನರಕಂಗಳಿಂ (ವಿವೇಕ. ೧೮೧). [ತಪ್ತ + ತೈಲ] 

ತಪ್ಪಮಾಷ (ನಾ). ಸಪ್ತದಿವ್ಯಗಳಲ್ಲಿ ಒಂದು ; ಮಾನಂಷ ಪ್ರಮಾಣ 
ಗಳಿಂದ ವಿವಾದವನ್ನು ಬಗೆಹರಿಸಲು ಸಾಧ್ಯವಾಗದಿದ್ದಾಗ 
ಪ್ರಯೋಗಿಸಲಾಗುತ್ತಿದ್ದ ದಿವ್ಯ ಪ್ರಮಾಣಗಳಲ್ಲಿ ಒಂದು; £ 
ಹದಿನಾರಂಗುಲ ಅಗಲ, ನಾಲ್ಕಂಗುಲ ಆಳ ಇರಂವ ಪಾತ್ರೆಯಲ್ಲಿ 
ಇಪ್ಪತ್ತ ಪಲ ಎಣ್ಣೆ ಇಲ್ಲವೆ ತುಪ್ಪವನ್ನು ಹಾಕಿ ವಂರಳಂವಂತೆ 


೨೫೦). 


ತಪ್ರಮುದ್ರಾಂಕನ 


ಕಾಯೀಸಿ ಅದರಲ್ಲಿ ಒಂದಂ ಮಾಷ ಅಥವಾ ಮಾಸಿ ತೂಕದ ಚಿನ್ನ 
ಇಲ್ಲವೆ ತಾಮ್ರವನ್ನು ಹಾಕಲಾಗಂತ್ತಿತ್ತು. ಆರೋಪಿಯು ಅದನ್ನು 
ಹೆಬ್ಬೆರಳಂ, ತೋರುಬೆರಳು ಮತ್ತು ನಡುಬೆರಳುಗಳಿಂದ ಹಿಡಿದು 
ತೆಗೆಯಬೇಕಾಗಿತ್ತೂ. ಕೈ ಸುಡದಿದ್ದರೆ ಆತನು ನಿರಪರಾಧಿ ಎಂದು 
ಸಿದ್ಧ ಮಾಡಲಾಗುತ್ತಿದ್ದಿ ತಂ: ಸತಿ ಧರ್ಮ್ಮರೂಪದಿಂ ಶ್ರೀಕಲಿದೇವ 
ಸ್ವಾಮಿಯಲ್ಲೀ ಕೋಷ ರವಿತಣ್ಣ್ಮುಲವಗ್ನಿ ತಪ್ತಮಾಷಂ ಜಲವಿಷದಳ 
ಸಪ್ತದಿವ್ಯಮುಂ ವರ್ತ್ರೀಸುಗುಂ (ಸೌಇಇ. IX-1, ೧೦೫೩-೬೪ ; 1088). 
[ ತಪ್ತ + ಮಾಷ) 

ತಪ್ತಮುದ್ರಾಂಕನ (ನಾ). ಶುಖ, ಚಕ್ರ ಮೊದಲಾದ ಗುರಂತುಳ್ಳ 
ಮುದ್ರೆಗಳನ್ನು ಕಾಯಿಂಸಿ ದೇಹದಲ್ಲಿ ಗುರುತಂ ಹಾಕಂವುದು; ಐ 
ಇದಂ ವೈಷ್ಣವರಲ್ಲಿರಂವ ಒಂದು ಸಂಪ್ರದಾಯ. ವಂಠಾಧಿಪತಿಗಳು 
ತಮ್ಮ ಶಿಷ್ಯವೃಂದಕ್ಕೆ ಈ ವಿಧಿಯನ್ನು ನೆರವೇರಿಸುತ್ತಾರೆ. 

[ ಸಂ. (ತಪ್ತ + ಮುದ್ರಾ + ಅಂಕನ)] 

ತಪ್ಪಮುದ್ರಾಧಾರಣೆ (ನಾ). ಎ ತಪ್ಪ್ತಾವಂದ್ರಾಂಕನ : ಶಂಖ, ಚಕ್ರ, 
ಗದಾ, ಪದ್ಮ, ನಾರಾಯಣ ಮುದ್ರೆಗಳನ್ನು ಧರಿಸುವುದು ಮತ್ತು ತಪ್ತ 
ಮುದ್ರಾಧಾರಣೆಯನ್ನು ಮಾಡಿಕೊಳ್ಳುವುದು ಇವುಗಳು ಬಾಹ್ಯ ದೀಕ್ಷೆಗಳು 
(ಹೆಸಾರ. ೧೬-೨೦ ಟೀಕು). 

[ ಸಂ. ತಪ್ಪಮುದ್ರಾಧಾರಣ (ತಪ್ತ * ಮುದ್ರಾ * ಧಾರಣ) ) 

ತಪ್ಪಮುದ್ರೆ (ನಾ). ೧. ಕಾಯಿಸಿದ ಶಂಖಚಕ್ರಾದಿಗಳ ಮಂದ್ರೆ. ೨. 
= ತಪ್ತವಂದ್ರಾಧಾರಣೆ : ತಪ್ತಮುದ್ರೆಯಿಲ್ಲದವನ ಜನ್ಮವ್ಯಾತಕೆ 
(ವಿದಾಕ್ಕ. ೨೮-೭).. [ ಸಂ. ತಪ್ಪಮುದ್ರಾ (ತಪ್ಪ + ಮುದ್ರಾ) ) 

ತಪ್ಪಲೋಹ (ನಾ). ಕುಯಿಂಸಿದ ಕಬ್ಬಿಣ : ಆ ನಿಸಿತಯುತ ತಪ್ತಲೋಹ 
ಸಮಾನಶೂಲಂಗಳಲಿ ತೆಗೆಸೆನೆ (ಬಸಪು. ೫೦-೪೨) ; ಪರಸ್ತ್ರೀಯ ಕೂಟಂಗಳಲ್ಲಿ 
ಲವಲವಿಸುತ್ತ ನಿಸ್ತಿಂಶ ಯಮನ ಭಟರಿಂ ತಪ್ತಲೋಹವನಿತಾಪರಿಷ್ಟಂಗ 
ರಾಗೆ (ವೀಕ್ಕಿಪು. ೪.೨.೨೦). [ತಪ್ತ . ಲೋಹ] 

ತಪ್ತಶೈಲ (ನಾ). ಒಂದು ನರಕ ; ಕಾದ ಕಲ್ಲವೋಲೆ ಉರುಳಿಸುವ ಶಿಕ್ಷೆ 
ಇರುವ ನರಕ: ಮಹಾಚೂರ್ಣ ಮೂಲಸಂಚೂರ್ಣ ಕಟಪಕ್ಷಪ್ರಮರ್ದನ 
ತಪ್ತಶೈಲ ತಪ್ತತೈಲವೆಂಬೈದು ಮಂತ್ರಿನರಕಂಗಳಿಂ (ವಿವೇಕ. ೧೮೦). 

[ ತಪ್ಪ + ಶೈಲ] 

ತಪ್ಪಸೂಚೀಶೂಲ (ನಾ).ಒಂದು ನರಕ; ಕಾದ ಸೂಜಿಯಿಂದ ಚುಚ್ಚುವ 
ಶಿಕ್ಷೆಯಿರುವ ನರಕ : ಅಸ್ಕಿ ಬಂಧಬಾಧೆ ತಪ್ತಸೂಚೀಶೂಲ ಗುದಶಂಕು 
ತಾಪ ಬಹುದುಃಖ ಮಹಾದುಃಖವೆಂಬೈದು ಮಂತ್ರಿನರಕಂಗಳಿಂ (ವಿವೇಕ. 
೧೭೦). -[ ಸಂ. (ತಪ್ತ + ಸೂಚೀ * ಶೂಲ) ] 

ತಪ್ಪಾಂಗಾರ (ನಾ). ಒಂದು ನರಕ; ಕೆಂಡವನ್ನು ಸಂರಿಯಂವ ಶಿಕ್ಷೆಯಂಳ್ಳ 
ನರಕ : ಸೂಚೀಮುಖ ಕಾಲ ಖಡ್ಗ. ಕ್ಷುರಧಾರೆ ಅಂಬರೀಷಕ ತಪ್ಪಾಂಗಾರ 
ಮಹಾದಾಹ ಸಂತಾಪಂಗಳೆಂಬವೇ ಯೆಂಟು ಮಹಾನರಕಂಗಳು (ವಿವ. 
೧೬೯). [ತಪ್ಪ + ಅಂಗಾರ] 

ತಪ್ಪಾಯಃಹಿಂಡ (ನಾ). ಕಾಯಿಸಿದ ಕಬ್ಬಿಣದ ಗುಂಡು : ಅಂಬುಜದ 
£ ದಲ] ಮನಮರ್ಚಿ ನಿತಂಬಿನಿ ಪಿಡಿದಿರ್ದ ಕುಚಮೆ ತಪ್ಪಾಯಃಪಿಂಡಂ 
ಬೋಲ್ತ್ಡಿರೆ ನಲ್ಮೆಗೆ ದಿವ್ಯಂಬಿಡಿದಳೊ ಪೇಟ್‌ಮೆನಿಪಳಾ ವೃತಿಕರದೊಳ್‌ 
(ಡೆಂದ್ರಪು. ೫-೧೩೧). [ತಪ್ತ +೬ ಅಯಃಪಿಂಡ] 

ತಪ್ಪಾಯಸ(ನಾ). ೧. ಕರಗಿಸಿದ ಲೋಹ: ಶ್ರವಣವಿವರದೆೊಳ್‌ ತಪ್ತಾಯ 
ಸಮಂ ಪೊಯ್ದಂತೆ ದಾರಕವಿದಾರಣಮುಂ ದಾರಪರಾಭವಮುಂ ತನಗಟಿಲಂ 

- - ಓದವಿಸೆ (ಪಂಕಾಮಾ. ೯-೪೬ ವ). ೨. ಕಾದ ಕಬ್ಬಿಣ: ತಾರುಣ್ಯ 

ಯಾೌವನಾದಿಗಳೆಲ್ಲ ವೀಚಿಕಾಕಾರ . ತಪ್ತಾಯಸೋಪರಿ ಪತಿತ 
ಕಂಕಣಕಮಾಯುಸ್ಲಿದು (ವೆಂಕಾರಾ. 3-9-0೯). [ತಪ್ತ +೬ ಆಯಸ್ಮ್ಥ] 


೩೨೯೫ 


10 


40 


46 


ತಪ್ಪಡೆ 


ತಪ್ಪಾಯಸರಸ (ನಾ). ಕರಗಿಸಿದ. ಕಬ್ಬಿಣದ ದ್ರವ,-ಲೋಹರಸ : 
`ಕಡುಸೀಯೆನೆ ಕುಡಿಯೆಂದು ತಂದು ಕುಡಿಯಿಸುವರ್‌ ತಪ್ಪಾಯಸರಸಮಂ 
(ಕಾಂತಿಪು. ೭-೯೭). [ ತಪ್ತಾಯಸ * ರಸ] 

ತಪ್ತಾಶ್ಮ (ನಾ). ಸೂರ್ಯಕಾಂತ ಶಿಲೆ: ವಜ್ರಮುಂ ಕರಗಿ ಪರಿಗುಂ 
ಸೋಷ್ಠಾಭೂಮಧ್ಯದೊಳ್‌ ಹಿಮವದ್ವಸುಂಧರೆಯೊಳಿರೆ ತಪ್ತಾಶ್ಮಂ 
ಶೀತಾಶ್ಮದಂತಿರೆ ಕೋಡುಗುಂ (ಶಾಂತಿಫು. ೭-೮೩). 

[ ಸಂ. ತಪ್ಪಾಶ್ಮನ* (ತಪ್ತ + ಅಶ್ಮನ್‌) 

ತಪ್ಪ್ಯ (ಗು). ೧. ಕಾಯಿಸುವ. (ನಾ)..೨. ಕಾಯಿಸುವ ಉಪಕರಣ ; 
ತಾಪಕ. [ಸಂ.] 

ತಪ್ಪ, "ತವ್ಯು' ಪರಾ. 

ತಪ್ಪಂಗಾಯಿ (ನಾ). ತುಳುನಾಡಿನಲ್ಲಿ ಪ್ರಚಲಿತವಿರುವ ಒಂದು ಆಟ ; 
ಗುಂಪಿನ -ಮಧ್ಯದಲ್ಲಿ ಎಸೆದ ತೆಂಗಿನಕಾಯಿಂಗಳನ್ನು ಬೇರೆಯವರಿಗೆ 
ತೆಗೆದುಕೊಳ್ಳಲು ಬಿಡದೆ ತಾನೇ ಪಡೆಯುವುದಕ್ಕೆ ಹೋರಾಡುವ 
ಒಂದು ಬಗೆಯ ಆಟ: ತಪ್ಪಂಗಾಯಿ (4 nd 08 play with 
90608046) ಅಂಬೋಡಿ ಜಾತ್ರೆ . . . ಬೋಂಟೆ (8೩೧ $1೧) ಇತ್ಯಾದಿಗಳು 
ತುಳುವರ ಧೈರ್ಯ, ಸ್ಕೈರ್ಯ, ವೀರತ್ವದ ಕುರುಹುಗಳು (ಕುಳುನಾ. ೨೦). 

[ *-ತುಳು. ತಪ್ಪಂಗಂಯಿ, ತೇಪಂಗಾಯಿ ]. 

ತಪ್ಪಂಡಿ "ತಪ್ಪಡೆ' ನೋ. 

ತಪ್ಪಟಿ."ತಂಬಟ' ನೋ.. 

ತಪ್ಪಟೆ "ತಂಬಟ' ನೋ. 

ತಪ್ಪಡಿ, (ನಾ). ೧. ತಪ್ಪು ಹೆಜ್ಜೆ; ದಟ್ಟಡಿ ; ತತ್ತರಿಸಂವ ಹೆಜ್ಜೆ : 
ಮೆಲ್ಲನೆ ತತ್ತರಿಸೆದ್ದು ಭಿತ್ತಿಯ ಪಿಡಿದು ನಿಲ್ಲುತ್ತೆ ತಪ್ಪಡಿಗಳಿಡುತಿಡುತೆ 
ಕೆಡೆವುತ್ತೆ (ನವಮೋ. ೧೫-೩೪); ಶೊದಲಾಟ ಒಂದಂದ ತಪ್ಪಡಿಯು ಬಲು 
ಚೆಂದ (ಗರಿ. ೦೦೯-೭). ತಪ್ಪಡಿ ತಪ್ಪೀಸಿ ತೊದಲಾಟ ಬಿಟ್ಟೂ ಮೊಲಿಹಾಲ 
ಕುಡಿದು (ಮೂರ್ತಿಕಾ. ೪೦-೫). ' ೨. ದಾಪುಗಾಲು : ನೀಮಿರ್ವರುಂ 
ಪೂರ್ವಾಭಿಮುಖರಾಗಿ ತಪ್ಪದೆ ತಪ್ಪಡಿಯನಷ್ಟೋತ್ತರಶತಪ್ರವಿತಮಂ 
ಮಣಿಯದೆ ನೆಜಕಿ ಇಟ್ಟಲ್ಲಿ ನಿಲ್ಲಿಂ (ನೇಮಿಪು. 8-೦೩೯ ವ) ; ಮೆಟ್ಟಡಿಯ 
ಕೊಂಡು ರೊಕ್ಕವ ಕೊಡಿ ಒಪ್ಪಿದರಿರಲಿ, ಒಪ್ಪದಿರ್ದಡೆ ಮೂಲು 
ಮುಖದಪ್ಪಗೆ ತೊಟ್ಟಹೆ ತಪ್ಪಡಿಯ ಮೆಟ್ಟಿ ಹೋಗುತ್ತಿದ್ದೇನೆ (ಮಾದೂಳ. 
೧-೦೧೩) ; ಕೆಂಚಿಕಬ್ಬೆಯಿಂ ಮೂಡಲು ಹತ್ತು ತಪ್ಪಡಿಯ ಕಳದು 
ತೆಂಕಣಕ್ಕೆವು ಬಡಗಣಕ್ಕೆವು ಸಮವಾಗಿ ಕೊಟ್ಟನು (ಕಣ. 11, ೩೮-೪೭; 
1296). ೩. (ಆಲಂ) ಕ್ರಮ ತಪ್ಪುವಿಕೆ: ತನ್ನ ಕೈಕೆಳಗೆ ಬಂದ 
ತಪ್ಪಡಿಗಳನ್ನಿಡುವ ತರುಣ ಕಾರಕೂನರ ಮೇಲೆ ಹರಿಹಾಯುವ 
ಅನೇಕ ಸುಖಸ್ವಪ್ನಗಳನ್ನು . .  ಕಲ್ಪಿಸಿಕೊಂಡಿದ್ದನು `(ಗಂಮಾಯಿ. ೧೧) ; 
ಏನೋ ತಪ್ಪುಹಾದಿಯಲ್ಲಿ ತಪ್ಪಡಿ ಇಟ್ಟಿದ್ದಾಗಿತ್ತು (ಹುಜ್ಮಾಟಿ. ೪೭) . 

[ತಪ್ಪು; * ಅಡಿ;./ತಮಿ. ತಪ್ಪಟ] 

ತಪ್ಪಡಿ, "ತಪ್ಪಡೆ'' ನೋ. 

ತಪ್ಪಡಿಯಿಡು (ಕ್ರಿ). ದಟ್ಟಡಿಯಿಂಡು ; ತಪ್ಪು ಹೆಜ್ಜೆ ಹಾಕು : ಭಿತ್ತಿಯಂ 
-ಪಿಡಿದು ನಿಲ್ಲುತ್ತೆ ತಪ್ಪಡಿಯಿಡುತೆ (ನವಮೋ. ೦೨-೨೦). 

[ ತಪ್ಪಡಿ, * ಇಡು, ] 

ತಪ್ಪಡಿಸು "ಚಪ್ಪರಿಸು' ನೋ. 

ತಪ್ಪಡೆ, ತಪ್ಪಂಡಿ, ತಪ್ಪಡಿ, (ನಾ). (ಬಟ್ಟೆ ಮೊದಲಾದುವು) ಬಹಳ 
ವಾಗಿ ತೊಯ್ದು ರುವುದಂ; ನೆನೆದು ತೊಟ್ಟಿ ಕ್ಕುತ್ತಿರುವುದಂ: ತೊಯ್ದು 
ತಪ್ಪಡೆಯಾಗಿದ್ದ ಆಕೆಯ ಅಚ್ಚ ಕಪ್ಪಾದ ಕೂದಲು; ... ಹರಡಿಕೊಂಡಿದ್ದವು 
(ಅಂಬಿಕೆ. ೪). ತಪ್ಪಂಡಿ: ತಾಯಿಯ ಮೈ - ತೊಯ್ದು - ತಪ್ಪಂಡಿಯಾಗಿದೆ 
(ಹೊಸಕ್ಟಿ. 3೦). ತಪ್ಪಡ್ಕಿ: ನಿಯತ ದ್ವಿತ್ವಕ್ಕೆ - ಪಪ್ಪುಕಂ, ಕಪ್ಪಡಿ, 


ತಪ್ಪಣ 


ಬಿಪ್ಪಂಡಂ , . . ಕಪ್ಪಳಿ, ತಪ್ಪಡಿ, ಅಕೊಪ್ಪಂ೦ (ಶೆಮದ.' ೩೬ ಪ್ರಯೋ); 
ಇಳಿಯುತ್ತಿರುವ ಬೆವರಿನಿಂದ ತೊಯ್ದು ತಪ್ಪಡಿಯಾದ ಕುಪ್ಪಸ 
(ಮಡ್ಮಿಮ. ೨; ಶರ್ಟು ತೊಯ್ದು ತಪ್ಪಡಿಯಾಗಿ ದೇಹಕ್ಕೆ ಅಂಟಿಕೊಂಡಿದೆ 
(ಮುಗಿಮ. 9) ; ಬರಿದಾದ ಹಾಸಿಗೆಯನ್ನು ಬೆಳಗಾಗುವವರೆಗೂ ತೊಯ್ಲಿ 
ತಪ್ಪಡಿ ಮಾಡಿದಳು (ನಿರಾಳ. 8). [ತಪ್ಪ್ಯ * ಅಡ್ಕೆ] 

ತಪ್ಪಣ (ನಾ). ಹಡಗಿನ ಅಡಿ,- ಕೆಳಭಾಗ : “ಹಡಗಿನ ಮುಖಂ 
ಕೋಟಪತ್ರಮೆನಿಸಿಕ್ಕುಮಾ ಹೆಡಗಿನಿದ್ದೆಸೆ ಪುಳಿಂದಂ ಮಂಗಮಕ್ಕುಮಾ 
ಹಡಗಿನಡಿ ಪಟ್ಟಣಂ ತಪ್ಪ [ಪಾಕಾಂ. ರ್ಪ]ಣಮೆನಿಕ್ಕದಅ' ಹಿಂದು ಚುಕ್ಕಣ 
ಮೆನಿಕ್ಕುಂ” (ಮಂಗರಾ. ೦೨೦-೩). [?] 

ತಪ್ಪಣ್ಣಿ (ನಾ). ನೆಯ್ಗೆಯಲ್ಲಿ ಅಣಿ ತಪ್ಪುವುದು : (8). 

[ ತಪ್ಪು; *- ಅಣ್ಮಿ 

ತಪ್ಪಣಿ, "ಚಪ್ಪಳೆ' ನೋ. 

ತಪ್ಪಣೆ "ಚಪ್ಪಳೆ' ನೋ. 

ತಪ್ಪಣೆಗುಟ್ಟು “ಚಪ್ಪಳಿಗಂಟ್ಟೂ' ನೋ. 

ತಪ್ಪನೆ (ಅ). ೧. ಬೇಗನೆ ; ಕೂಡಲೆ : ಇದ್ದಕ್ಕಿದ್ದಂತೆ : ಒಪ್ಪಂಬಡೆದಿರ್ದ 
ಪೊನ್ನ ಕಳಸಸಮೂಹಂ ತಪ್ಪನೆ ಪುರಮಂ ನೋಡಲ್ಪಪ್ಪದೆ ಬಂದಿರ್ದ 
ಸೂರ್ಯಕುಲಮೆನೆ. -ತೋ ಕು೯೦ (ಹಾಲಾಸ್ಯ. ೧-೪-೭೦); ಅಪ್ಪ 
ಗುರುಸ್ವಾಮಿ ತಪ್ಪನೆ ಬರೋರಲ್ಲ ಉತ್ತು ಸದರ್‌ಹೋಗಿ ಕರತನ್ನಿ 
(ನಾಪದ. ೦೨೩) ; ತಪ್ಪನೆ ಬಾ ಅಂದರೆ ತಬ್ಬಲಿಕ್ಕೆ ಬಂದ ಹಾಗೆ (ಗಾದ). ೨. 
ಸಂಪೂರ್ಣವಾಗಿ ಅದರ ಶರೀರವೆಲ್ಲ ತಪ್ಪನೆ ತೊಯ್ದು ನೀರಿಳಿಯು 
ತ್ತಿದ್ದವು (ಬಂಗಾಹೆ. ೨೨). 

[ ತಪ್‌ + - ಅನ್ನೆ./ತೆಲು. ತೆಪ್ಪುನ, ದಬ್ಬುನ ] 

ತಪ್ಪರಿಕೆಹುಲ್ಲು (ನಾ). ಒಂದು ಜಾತಿಯಂ ಹಂಲ್ಲಂ : ಮಂಜು : ಹುಲ್ಲು, 

ಶಪ್ಪರಿಕೆ ಹುಲ್ಲು (ಮೈಠಿಗಿ. `೦೪-೨೪೬). 
[ ತಪ್ಪರಿಕ್ಕೆ * ಹುಲ್ಲ6 (ಎಪುಲ್‌) ] 

ತಪ್ಪರಿಸಾಡು (ಕ್ರಿ). ತಡವರಿಸಂ ; ತಡಕಾಡಂ ; ಅಪರಿಚಿತರ ಕೈಯಿಂದ 
ಸುಚ್ಬುವು : ತನ್ನ ತಂದೆಯನ್ನು ತನ್ನ ಕೈಗೆ: ತೆಗೆದುಕೊಂಡನು. ತಪ್ಪರೆ 
ಸಾಡುತ್ತಾ ಅವರು ತಮ್ಮ ಕೋಣೆಯೊಳಕ್ಕೆ .. . ಹೋದರು (ಅವಳ. 
೧೮೦). [ ತಪ್ಪರಿಸ್ಕು * ಆಡು) 

ತಪ್ಪರೆಹುಲ್ಲು (ನಾ). ಒಂದು ಜಾತಿಯ ಹಲ್ಲು : ಗಂಡು ಅಕ್ಕಬುಹುಲ್ಲು, 
ತಪ್ಪರೆಹುಲ್ಲು, ಹೊಂಬಾಳೆಹುಲ್ಲು, ಸಣ್ಣಕ್ಕಿಹುಲ್ಲು (ಮೈಔಗಿ. ೩೦-೩೮೫). 

[ ತಪ್ಪರೈ * ಹುಲ್ಲು (ಆ ಪುಲ್‌) ) 
ತಪ್ಪಲ್‌, (ನಾ). ಎಡಹುವಿಕೆ ; ತಪ್ಪುವಿಕೆ: (8). 
[ತಪ್ಪ * - ಅಲ್ಕ್‌/ತಮಿ, ಮಲ. ತಪ್ಪಲ್‌] 

ತಪ್ಪಲ, "ತಟ್ಟಲ್‌' ನೋ. 

ತಪ್ಪಲ "ತೊಪ್ಪಲ್ಕು' ನೋ. 

ತಪ್ಪಲಕ್ಕಿ(ನಾ). ತಬ್ಬಬಿದ್ದ ಅಕ್ಕಿ ; ಚೆಲ್ಲಿದ: ಅಕ್ಕಿ (?) : ತನು ಮನ ಧನ 
ಸಕಲ ಸಂಪತ್ತುಳ್ಳ ನಿಮ್ಮ ಶರಣರ ತಪ್ಪಲಕ್ಕಿಯನಾಯ್ಡು ತಂದು 
ಎನ್ನೊಡಲ ಹೊರೆವೆನಲ್ಲದೆ ಅಮಲೇಶ್ವರಲಿಂಗಕ್ಕೆ ನೀಡುವ ಬಯಕೆ 
ಎನಗಿಲ್ಲ (ಕೂನೈಸಂ. ೨೩೨-೪೬). [ತಪ್ಪಲ್‌? + ಅಕ್ಕಿ] 

ತಪ್ಪಲಿಕೆ (ನಾ). ದಂಡೆ ; ತೀರ (?) : ಎತ್ತಬಾರದ ಕಲ್ಲು ನೀರಮೇಲೆ 
ತೆಪ್ಪದಂತೆ ಹೋಹಾಗ ಮೇಲೆ ಕುಳಿತು ಒತ್ತುವರ ನುಂಗಿತ್ತು ನುಂಗಿ 
ದವರು ಅಲ್ಲಿದ್ದಂತೆ ಹೊಳೆಯ -ನೀರ ತಪ್ಪಲಿಕೆ ಕುಡಿದು ತೆಪ್ಪ: ಪೃಥ್ವಿಯಲ್ಲಿ 
ಸಂದಿತ್ತು (ಕಲ್ಮಾಶಾಂ- ೭-೦೦). "ತಪ್ಪಲ್ಲೂ' ಪರಾ, [?] 

ತಪ್ಪಲ್ಲು, "ತಟ್ಟಿಲ್‌' ನೋ. 

ತಪ್ಪಲ್ಕು "ತೊಪ್ಪಲ್ಲ' ನೋ. 


೩೨೯೬ 


ಹಿತ. 
- 


15 


20 


45 


ತಪ್ಪಿತಸ್ಥ 


ತಪ್ಪಲ್ಕು (ನಾ). ೧. ದಡ ; ತೀರ : ತೆಪ್ಪವ ಹತ್ತಿ ಒತ್ತುವನಂತೆ ತೆಪ್ಪ 
ತಪ್ಪಲಿಗೆ ಸೇರಿದ ಮತ್ತೆ ಒತ್ತುವುದು ಹತ್ತುವುದೆ (ಮೋಳಿಮಾ. ೧೪೪-೫೪೯). 
೨, ಸಮಾಪ; ಬಳಿ: ತಾ ತಪ್ಪಿದಲ್ಲಿ ತಪ್ಪನೊಳಗಿಟ್ಟುಕೊಳ್ಳ 
ಬೇಕೆಂದು ಭಕ್ತರು ಜಂಗಮದ ಬಾಗಿಲ ತಪ್ಪಲ ಕಾಯದೆ (ಏಲೇಶ್ಶ. 3) ; 
ಕಂಡ ಚಿತ್ತ ವಸ್ತುವಿನಲ್ಲಿ ಮಗ್ನವಾದ ಮತ್ತೆ ಸಂಸಾರ ವಿಷಯಕ್ಕೆ 
ಮತ್ತನಪ್ಪುದೇ ಮತ್ತೆ ಭಕ್ತರ ಗೃಹ ರಾಜದ್ವಾರದ ತಪ್ಪಲ ಕಾಯ್ವುದೇ 
ಆ ಚಿತ್ತ (ಸರ್ವವ. ೦೩೭-೬೪೧). "ತಟ್ಟಲ್‌' ಪರಾ. ([?1 

ತಪ್ಪಲೆ, ತಪಲೆ, ತಪೇಲಿ, ತಪ್ಪೇಲಿ (ನಾ). ಅಡಿಗೆ ಮಾಡಲಂ ಮತ್ತು 
ನೀರಂ ತಂಂಬಲು ಉಪಯೋಗಿಸುವ ಹಿತ್ತಾಳೆ ಅಥವಾ 
ತಾಮ್ರದ ಪಾತ್ರೆ: ಚೊಕ್ಕ ಬೆಳ್ಳಿಯ ಭಾಂಡಭಾಜನ ಇಕ್ಕಿ 
ತಪ್ಪಲೆ ಬಿಂದಿಗೆಗಳಿಂ ದಿಕ್ಕು ದಿಕ್ಕಿಲಿ ಹೂಡಿ ಅಡಿಗೆಯ ಮಾಡತೊಡಗಿದರು 
(ಶರಲೀ. ೩೯೪-೮) ; ತಂಬಿಗೆಯ ತಪ್ಪಲೆಯು ಅವು ತಾಂ ಉಂಬುದಕ್ಕೆ 
ಕುಡಿವದಕೆ ಬಾಹುವು (ಜ್ಠಾನಸಿಂ. 9೨-೧೪) ; ಕೂಳಡಲೊಂದು ತಪ್ಪಲೆಯಾ 
(ಪಕುಭಾ. 3೨-೩೦) ; ತಪ್ಪಲೆಯ ತಳದ ಕೆರಕಲು ಸಾರಿನ ಬೇಳೆಯ ಕಾಳಿನ 
ಚರಟ (ಜಿಸ್ತಕ. ೦೦). ತಪಲೆ : ಹನಗಂಡಿಯ ಅಖಂಡ ತಪಲೆಗಳು ಪ್ರಸಿದ್ಧ 
ಉಟು (ಕಥಾಗೆ. ೩೦೨). ತಪೇಲಿ: ಅವರು ಕೂಡ ಸಣ್ಣ ತಪೇಲಿ 
ಬೋಗುಣಿ ಮುಂತಾದ ಪಾತ್ರೆಗಳನ್ನು ಮಾಡುತ್ತಾರೆ .(ಕಥಾಗೆ. ೪೫೩) ; 
ನಮ್ಮ ಮನೆಯೊಳಗಿನ ತಪೇಲಿಗಳೂ ಕೊಡಗಳೂ (ಮುಂಬಯಿ. 8-೪೩). 
ತಪ್ಪೇಲಿ: ಅನ್ನದ ತಪ್ಪೇಲಿಯನ್ನು ಹತ್ತಿರ ಎಳೆದುಕೊಂಡು . . . ಊಟ 
ಮಾಡುತ್ತಿದ್ದಳು (ಮಾರ್ಗದ. ೯); ನಿನಗೊಂದು ತಾಮ್ರದ ತಪ್ಪೇಲಿಯನ್ನು 
ಕೊಡುವೆನು (ಮಧಾರ. ೦೫) ; ಆಹಾರ ಮಂತ್ರಿ ಎಂದರೆ ಅವರೇ ತಮ್ಮ 
ಅನ್ನದ ತಪ್ಪೇಲಿ ಅಂತ ತಿಳಿಕೊಂಡಂತಿದೆ (ಹನ್ಮೊಂದ. ೬೬). 

[ದೇ.8 ತಮಿ. ತಪಲೈ ; ತಪಿಲೈ ; ತುಳು. ತಪಲೆ ; 
ತೆಲು. ತಪೆಲ, ತಪೇಲ, ತಪ್ಪೇಲ ] 

ತಪ್ಪಳಿಕ್ಕು "ಚಪ್ಪಳೆಯಿಕ್ಕು' ನೋ. 

ತಪ್ಪಳಿಸು (ಕ್ರಿ). ಚ ಪ್ಪ ರಿಸಂ (2) | ಕುಸುಮಕುಲ[ದ]ಪರಿಮಳಾ 
ಮೋದಕ್ಕೆಡೆಗೊಟ್ಟು ಮೆಣಿವ ಸಿರಿಮುಡಿಯೊಳು ನೀಲದರಮನೆಯ (?) 
» * « ತೊ[ಡಂಬೆ]ಯಂ ತಪ್ಪಳಿಸುವ ಪೆಣ್ಣುಂಬಿಗಳಂತೆ ಲಲಾಟರಂಗ 
ದೊಳುಂಗುರಿಸಿ ಸಂಗಡದಿಂ ಕುಣಿವ ನೀಳಾಳ ಕಂಗಳ (ಬಸರ. ೧೨-೮೦). [?] 

ತಪ್ಪಳೆ "ಚಪ್ಪಳೆ' ನೋ. 

ತಪ್ಪಳೆಗುಟ್ಟು "ಚಪ್ಪಳೆಗುಟ್ಟ' ನೋ. 

ತಪ್ಪಾಡು (ಕ್ರಿ). ಸಂಳ್ಳುಹೇಳಂ : ಉಪ್ಪು ಸಪ್ಪನೆಯಕ್ಕು ಕರ್ಪುರವು 
ಕರಿದಕ್ಕು ಸರ್ಪನಿಗೆ ಬಾಲವೆರಡಕ್ಕು ಶ್ರವಣ ತಾ ತಪ್ಪಾಡಿದಂದು (ಸರ್ವಜ್ಮ. 
೧೦೧೭). [ತಪ್ಪು * ಆಡ್ಮು) 

ತಪ್ಪಾಳೆ "ಚಪ್ಪಳೆ' ನೋ. 

ತಪ್ಪಿತ (ನಾ). ತಪ್ಪು ; ಅಪರಾಧ : ಯುದ್ಧದ್ಧ ತಬ್ಬತವನ್ನು ಜರ್ಮನರ 
ಮೇಲೆ ಹೊರಿಸಿ ಇನ್ನಿಲ್ಲದಷ್ಟು ದಂಡವನ್ನು ಹೊರಿಸಿದರು (ಜಾಲಪ್ಪ. 11, 
೧೦೩೩): ತಾವು ದಂಡೆತ್ತಿ ಬಂದ ತಪ್ಪಿತಕ್ಕಾಗಿ ಮಹಮ್ಮದನಿಂದ ತಮಗೆಲ್ಲಿ 
ದಂಡನೆಯಾಗುವುದೋ ಎಂದು ಭಯಪಟ್ಟು (ಪೈಗೆಂಬ. 6೮) ; ತಾನು 
ಮಾಡಿದ ತಬ್ಬತಗಳು ಭೀಷ್ಮರಿಗೆ ಜುಗುಪ್ಸೆಯಾಗಿ ಇರುವುದನ್ನು 
ಮೊದಲಿನಿಂದಲೂ ಅರಿತಿದ್ದ (ವ್ಯಾಸಔ. ೩4೪೪). "ಒಪ್ಪಿತ' ಹೋ. 

[<ತಪ್ಪು-/ತಮಿ. ಮಲ. ತೆಲು. ತಪ್ಪಿತ] 

ತಪ್ಪಿತಸ್ಥ (ನಾ). ತಪ್ಪು ಮಾಡಿದ ವ್ಯಕ್ತಿ ; ಅಪರಾಧಿ : ನಿಮ್ಮ ತಪ್ಪಿಗಾಗಿ 
ನಾನು ತಪ್ಪಿತಸ್ಥಳಾಗಬೇಕು, (ರಂಗಕೋ. ೨೬); ತಬ್ಬಿತಸ್ಥನಲ್ಲದ ತನ್ನ 
ಆನಂದನಿಗೆ ಅನಿರೀಕ್ಷಿತವಾಗಿ ನಿರ್ದಯ ಪ್ರಹಾರವಾಗಲಿದೆ (ಮರಳೆ. ೧೫೧). 

[ ತಪ್ಪಿತ* -ಸ್ಮ] 


ತಪ್ಪಿಸು 


ತಪ್ಪಿಸು (ಕ್ರಿ). ೧. ತಪ್ಪುಮಾಡು : ಸಾರಿಯನಿಡುತ ತಬ್ಬದೆನೆಂದೊ 
ಪಾಸಂಗಿಗಳ ನಾನಿಂತೊಂದನೊಂದಂ ಪಿಡಿದು ತಪ್ಪಿಸಿ ಹಾಯಿಕಿದೆನೆಂದೊ 
(ಬಸಪು. ೪೩-೧೩). ೨. ತಪ್ಪುವಂತೆ ಮಾಡು ; ನೆರವೇರದಂತೆಮಾಡಂ; 
ಅಡ್ಡಿ ಪಡಿಸು : ಇವ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ (ಬಸವ. ೧೧) ; ಬೊಪ್ಪ 
ನಿತ್ತನು ವರವನೆವಗದು ತಪ್ಪಿಸಲು ತೀರುವುದೆ . . . ತಪ್ಪಿಸಿತಲೇ ದೈವಗತಿ 
ನಮ್ಮಪ್ಪನೇ ಕೆಡಸಿದನು ನವಗಿನ್ನಪ್ಪುದಾಗಲಿ (ಕುವ್ಮಾಸ. ೧೬-೬); ಬುದ್ಧಿಯು 
ವಿಧಿಯನ್ನು ತಪ್ಪಿಸಲಾರದು (ವಕಥಾ. ೯). ೩. ಮಾರು; ಅತಿಕ್ರವಿಂಸು : 
ಪರಿವಿಡಿಯ ದಿನವೇಳೆದಪ್ಪಿಸದಿರು ಮಟ್‌್‌ಯದಿರು ' ನೀನಲಸದಿರು ತರಳೆ 
(ಬಸಪು.೦೪-೩); ಕೆಟ್ಟ ಮಾತನ್ನು ತಪ್ಪಿಸಬಾರದು (ರೂಢ). ೪. ಸಿಕ್ಕದಿರಂ; 
ತೊಡಕದಿರಂ ; ದೂರವಿರು: ಕೆಳದಿಯನಾಗಳ್ಕರ್ಣೋತ್ಪಳದಿಂದಂ 
ಮೋದೆ ತಖ್ಪಸಲ್ಪರಿವಳ ಬೆನ್ನೊಳೆ ಪರಿವಳಿರದೆ ನಗುತಂ ನಳಿನಾನನೆ 
(ಕಾದಂಉ. ೯೯) ; ಚಕ್ರದಂತೆ ತಪ್ಪಿಸಲರಿದಪ್ಪ ಸೂಜಿಯ ಮೊನೆಯಂತೆ 
ಕೂರಿತಪ್ಪ (ಧರ್ಮಾಮ್ಮ. 8-೦೮೬). ೫. ಕಳೆ; ನೀಗು ; ಹೋಗಲಾಡಿಸಂ; 
ನಿವಾರಿಸು; ಪರಿಹರಿಸಂ : ತಪ್ಪಿಸಿ ಕಾಂತರಂ ಸಿಡಿದು ಮೆಲ್ಲನೆ ಬಂದು 
ಬಂದುಪಕಾಂತರಂ ಸಮಂತಪ್ಪಿ (ಉದೃಟ. ೧೦-೦೦೨) : ತಪ್ಪಿಸಿದನುದ್ಧವಗೆ 
ಶಾಪವ  ತಪ್ಪಿಸಿದನಿಲ್ಲುಳಿದ ಯಾದವದರ್ಪಕರಿಗಸುರಾರಿ (ನಿಭಾಗ. 
೦೦-೧-೪೮) ; ಸುಲಭವಾಗಿ ನಿಮ್ಮೆಲ್ಲರ ಬಂಧನವನ್ನು ತಪ್ಪಿಸಿ ಬಿಡುವೆನು 
(ರಾವಿಜ. ೧೭); ಅವನ ನಶ್ಶದ ಚಟವನ್ನು ತಪ್ಪಿಸಿದರು (ರೂಂ). 
೬. ದೊರೆಯದಂತೆ ಮಾಡು ; ದಕ್ಕದಂತೆ ಮಾಡು : ಬೊಪ್ಪ ದೇಶಿಗ 
ರಾದೆವೈ ವಿಧಿ ತಪ್ಪಿಸಿತಲಾ ನಮ್ಮ ಭಾಗ್ಯವನು (ಕುವ್ಯಾಆ- ೫-೨೦) ; ಆತ 
ತಡವಾಗಿ ಬಂದು ನನಗೆ ಗಾಡಿ ತಬ್ಬಿಸಿ ಬಿಟ್ಟಿ (ರೂಂ). ೭. ತಡೆ ; ನಿಲ್ಲಿಸಂ : 
ತನುಜ ಕೇಳಚ್ಚರಿಯನಾ ಸ್ಮಂದನದ ಮೇಲಣ ಮುಂಡ ಬೊಬ್ಬೆಯ 
ನಿನದ ತಪ್ಪಿಸಿ "ತಪ್ಪದೆಸುತಿರ್ದುಧು ಕಕುತ್ಸ್ಮ್ಯ ಜನ (ತೊರರಾ. ೩-೬-೨೪) ; 
ದರ್ಪಕಶಾಸ್ತ್ರವಲ್ಲದೆ ಧರಿತ್ರಿಯೊಳಿಡಿದಿರ್ಪ ನಾನಾ ಶಾಸ್ತ್ರಗಳನು ತಪ್ಪಿಸೆ 
ಶ್ರವಣನಾಳವ ಮುಚ್ಚುವಂದದೆ ಕೊಪ್ಪನಿಕ್ಕಿದರು ಕರ್ಣದಲಿ (ಮೋಹತ. 
೨೩-೩೮); ಮಗುವಿಗೆ ಎದೆ ಹಾಲು ತಪ್ಪಿಸಿದ್ದಾರೆ (ಊಂ). ಲೆ. ಚಾತುರ್ಯ 
ದಿಂದ ಜಾರಿಕೊಳ್ಳು ; ನಂಣುಚಿಕೊಳಂ್ಭ ; ಮಗುವು ರಾಘವನೆಂದು 
ತಪ್ಪಿಸಿ ನುಡಿದ ನುಡಿ ನಿನಗೆ ನಿಗರವೇ (ತೊರರಾ. ೧-೯-೩೦) : ಅವಳು 
ಬೇಕಾದಷ್ಟು ನೆವ ಹೇಳಿ ತಪ್ಪಿಸಿಕೊಂಡಾಗ್ಕೂ ಅವನು ಕೇಳಲಿಲ್ಲ 
(ಮುಂಬಯಿ. ೪-೬). ೯. ಮಾರ್ಗ ಬಿಟ್ಟು ಹೋಗುವಂತೆ ಮಾಡು; 
ಬೇರೆ ಕಡೆಗೆ ತಿರುಗಿಸು : ಹಿಡಿದು ಬಿಗಿವೆನು ಪಾರ್ಥನನು ಕೆಲಕಡೆಗೆ 
ತಬ್ಬಸಿ ಧರ್ಮಪುತ್ರನ ಬಿಡೆನು (ಕುವ್ಯಾರ್ರೋ. ೦-೪೦). ೧೦. ವಿಮಂಖ 
ವಾಗಂ ; ಮಾರ್ಗವನ್ನು ಬಿಟ್ಟು ಬೇರೆ ದಾರಿ ಹಿಡಿ ; ದಾರಿ ತಪ್ಪು: 
(೪.0೧. ಮಾಡದೆ ಇರಂ; ಮಾಡದೆ ಬಿಡು: ಸಾಲೆಗೆ ಹೋಗುವುದನ್ನು 
ತಪ್ಪಿಸಬಾರದು (ಮುಂಬಯಿ. ೦-೧೨) : ನೀನು ಈಗ ಎರಡು ದಿವಸದಿಂದ 
ಆ ಕೆಲಸಕ್ಕೆ ತಬ್ಬಿಸಿದರೂ ತಪ್ಪಿಸಿರಬಹುದು (ಮುಂಬಯಿ. 
ನಾಳೆ ನಮ್ಮ ಮನೆಗೆ ಬರಲು ತಪ್ಪಿಸಬೇಡ (ರೂಂ). ೧೨. ಕೆಡಿಸಂ; ಹಾಳು 
ಮಾಡಂ :' ವಿಧಿಯು ಬುದ್ಧಿಯನ್ನು ತಪ್ರಿಸಿಬಿಡುತ್ತದೆ (ವಕಥಾ. ೯). 
೧೩. ವಂರೆಯಾಗುವಂತೆ “ಮಾಡು ; ; ಕಾಣದಂತೆ ಮಾಡು: 
"ಕಣ್ತಪ್ಪಿಸು: ಪರಾ. ೧೪. ಕಳಚು ; ಬಿಚ್ಚು ; ಬಿಡಿಸಂ: ಗಂಟು 
ತಪ್ಪಿಸು (ಕೂಡಿ): ಕುಣಿಕೆ ತಪ್ಪಿಸು (ರೂಡ). ೧೫. ಪಾರಂಮಾಡಂ ; 
ಉಳಿಸು : ಈ ಹಿಂಸೆಯಿಂದ ನನ್ನನ್ನು ತಪ್ಪಿಸು (ರೂಢಿ). 
ತಪ್ಪಿಸಾಟ - ತಪ್ಪಿಸುವಿಕೆ ; ಜಾರಿಕೊಳ್ಳುವುದಂ : ಒಳ್ಳೆಯ ಪದ್ಯ 
ಕಾವ್ಮದ ಎಷ್ಟೋ ಭಾಗದಲ್ಲಿ ಸರಳರಗಳೆಯೆಂಬ ನೆಂಬಿಗೆಯನ್ನು ಉಂಟು 
ಮಾಡುವ ನಿರಂತರ ಸೂಚನೆಯೂ ಅದರ ತಪ್ಪಿಸಾಟವೂ (೫೪೩/0೪) 
ಮೋಹಕತೆಯನ್ನು ತಂದಿವೆ (ಗೊತ್ತುಗು. ೦೧೬), ತಪ್ಪಿಸಾಡು ಎ ಮರೆಯಾಗಿ 


೪-೧೩೪) ; 


೩೨೯೭ 


5 


10 


25 


80 


88 


` (ಧರ್ಮಾಮ್ಮ. ೨-೧೩೫) ; 


ತಪ್ಪು 


ಓಡಾಡಂ : ಅವನೇಕೆ ಹೀಗೆ ದೂರ ದೂರ ಪಲಾಯನಮಾಡಿ ತಬ್ಬಿ ಸಾಡು 
ತ್ತಿರುವ? (ಇಪೃಕ. ೨೬೪). ತಪ್ಪಿಸಿಕೊಳ್ಳು - ೧. ಓಡಿಹೋಗಂ ; ಪರಾ 
ರಿಯಾಗಂ: ಆ ರಾತ್ರಿ ಹೆಯಾತನ ತಂದೆ ಅಲ್ಲಿಂದ ತಪ್ಪಿಸಿಕೊಂಡು ಹಿಂತಿರುಗಿ 
ಬಂದು ನಡೆದದ್ದನ್ನೆಲ್ಲಾ ನಮ್ಮೂರಿನಲ್ಲಿ ಹೇಳಿದ (ಜಿಂಗಾಳ್ಮೆ. ೨೮); ನಾವುಗಳು 
ಈ ದಿನವೇ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕಾಗಿದೆ (ರಾವಿಆ. ೧೮). 
೨. ನಂಣಂಚಿಕೊಳ್ಳು ; ಜಾರಿಕೊಳ್ಳು : ನೀವು ದಿಕ್ಕುಂದೆಸೆಯು 
ಯೆನುತಿರೆ ದೇವ ದೇವ ತಪ್ಪಿಸಿಕೊಂಡು ಹೋಹುದು ನೀತಿಯೇ ನಿಮಗೆ 
(ಬಸಪು. ೪೬-೪೭); ತನ್ನಟ್‌ವುದೋಟದೆ . . . ತಾ ತನ್ನ ತಪ್ಪಿಸಿಕೊಂಡು 
ಹೋದನು (ಕೂನೈಸಂ. ೨೬-೦೯). ೩. ಮಾರ್ಗ ಬಿಟ್ಟಿಹೋಗು ; ತನ್ನ 
ಜೊತೆಯಂದರಿಂದ ಅಥವಾ ಗುಂಪಿನಿಂದ ಬೇರೆಯಾಗು ; ಸಂಬಂಧ 
ಕಳೆದಂಕೊ ; ದಾರಿತಪ್ಪು : ಅದರ ಸಂಗಡ ಮನುಷ್ಯನ ಹೆಜ್ಜೆಯಿಲ್ಲದ 
ಕಾರಣ ಅದು ಬಹುತರ ತಪ್ಪಿಸಿಕೊಂಡ ಒಂಟೆಯೆಂದು ಗ್ರಹಿಸಿದೆನು 
(ಮುಂಬಯಿ. ಮಗು ತಪ್ಪಿಸಿಕೊಂಡಿದೆ (ರೂಂ). 
[ ತಪ್ಪು; * - ಇಸ್ಯು) 


೪-೧೭೦) ; 


ತಪ್ಪು, (ಕ್ರಿ). ೧. ರೀತಿಗೆಡು ; ಕ್ರಮಕೆಡಂ ; ತಪ್ಪುಮಾಡು : “ ತಪ್ಪು- 


ಸೃಲನೇ ” (ಕಮಧಾ) ; ಪಾಂಗಜ್‌ದು ದೋಷಮಂ ಪಿಂಗಿಸಿ ತಪ್ಪ ದೆ 
ಬಗೆದು ಪೇಟ್ವುದಾಗಮಮುದಾರನೃಪತುಂಗದೇವ ವಿದಿತಕ್ರಮದಿಂ (ಕವಿರಾ. 
೧-೪೪) : ದಿವ್ಯಶರದಿಂ ಶಿರಮಂ ಪಣ್‌ ಯೆಚ್ಛೊಡಾತನೊತ್ತಂ 
ಬದಿನಾಂತೊಡಾಂ ಬಜಾದೆ ತಪ್ಪಿದೆನೆಂದು ಕಿರೀಟಿ (ಪೂಪಥಾ. ೧೦-೭೯) ; 
ತಪ್ಪಿತಪ್ಪಿ ತಿದ್ದಿಕೊಂಡಿಹೆನೆಂದರೆ ಹಸನಾಗಬಲ್ಲುದೆ (ರೂನ್ಮಸೆಂ. ೪೧-೨೧). 
೨. ಅನ್ಯಾಯ ಅಥವಾ ಅಪಚಾರ ಮಾಡಂ; ಕೆಡಕುಮಾಡಂ ; 
ದ್ರೋಹ ಬಗೆ: 'ಅಬ್ಯಿ ಜಿಕೊಳೆನ್ನಂ ಪೊರೆದೆಯ್ದೆ ನಂಬಿದ 
ನೃಪಂಗೆಂತಾಜಿಯೊಳ್‌ ತಪ್ಪುವೆಂ (ಪಂಪಭಾ. ೯-೭೦); ಚಾಳುಕ್ಕ 
ವಂಶದೊಳೆಲ್ಲಿಯುಮಿನ್ನೆವರೆಗಂ ನುಡಿದು ಪುಸಿವುದುಂ ಆಡಿ ಅಳು 
ಪ್ರವುದುಂ ಕೂಡಿ ತಪ್ಪುವುದುಂ ಕನಸಿನೊಳಪ್ಪೊ ಡಮಿಲ್ಲಂ 
(ಗದಾಯು. ೨-೭ ವ್ರ: ಆನುಮಾತನುಂ ಪರಸ್ಪರೋಪಕಾರಿಗಳೆದಟ್‌ಂದೋ 
ರೊರ್ವರ್ಗೆ ತಪ್ಪುವರಲ್ಲ (ಪಂಠತಂ- ಒಂದಿಟುಂವೆಯ 
ಪ್ರಾಣಕ್ಕಂ “ತಪ್ಪದಾತಂ ನಿನ್ನ ಪ್ರಾಣಕ್ಕೆ ತಪ್ಪುವನೆ ತಪ್ಪಲಜ್‌ಯಂ 
ಜವನ ಮಾಸೆಯ ಕೀಳುವರು .:. ಆಳಿಗಾಳ್ವನಂ 
ಕೊಲ್ವರು ತಪ್ಪೆ ತಪ್ಪುವರು (ಸೌಇಇ. ೫1-1, ೨೮6೫-೩೭; 12ನೆಯ ಶತ); 
ಸಾಕಿದ ಪತಿಗೆ ತಪ್ಪಿದನ ಗತಿಗಳಾಗಲಿ, ರಣದೊಳೋಡಿದರೆ 
-೩. ವಾರು ; ಅತಿಕ್ರಮಿಸು ; ಭಂಗಮಾಡು ; 


೧೦೭-೧) ; 


(ಕುಪ್ಕಾದ್ರೋ. 3-೮). 


ನಡೆಸದೆ ಇರು : ಈ ಸ್ಥಿತಿಯನ್‌ ತಪ್ಪಿ ಕೊಣ್ಣರಪ್ಟೊಡೆ (ಹೈಅರಿ. 
೦೯೩೬, ೨೭-೫೭; 372) ; ಷಡ್ಗುಣಾಳಂಕಾರಂ ನುಡಿದು ತಪ್ಪದಂ 
(ಸೌಇಇ. 1೫-1, ೨೨-೭; 897); ಅವರ್‌ ನನ್ನಿಯಂ ತಪ್ಪೆಯುಂ ಸಪ್ತ 


ಸಮುದ್ರಂ ಮೇರೆಯಂ ತಪ್ಪೆಯುಮೊಳರೆ ಬಿಗುರ್ತಾಂಪವರ್‌, (ಪಂಪಭಾ. 
6-6೬) ; ಈ ಸ್ಥಿತಿಯಂ ತಪ್ಪದನ್ನು ಊರೊಡೆಯ ಪಿಟ್ಟಯ್ಯಂ 

ಪನ್ನಿರ್ಮ್ಮತ್ತರ್ಕೆಯ್ಯಂ ಕೊಟ್ಟರ್‌ (ಇಆ. XII, ೨೫೭-೧೧; 951); ಪಟ್‌ಯಂ 
ಕೇಳ್ಲೆನೊ ಮೇಣ್ನಡೆವಟೌಯಂ ತಬ್ಬದೆನೊ (ಗದಾಯು. 2-೦೪); ಸಂದ 
ರೇವಣಸಿದ್ಧನಾಡಿ ತಪ್ಪುವನೆ (ಸಿದ್ಕರಾ- ೧-೪೫) ; ಸತಿಯನೊಲ್ಲೆನು ಬ್ರಹ್ಮ 
ಚರ್ಯಸ್ಥಿತಿಗೆ ತಪ್ಪುವನಲ್ಲ (ಕುವ್ಮಾಆ. ೨-೩೬); ಕೊಟ್ಟ ಭಾಷೆಗೆ ತಬ್ಬಿದರೆ 
ಸೃಷ್ಟಿಯೊಳು ಶ್ರೀಹರಿಯು ಮೆಚ್ಚನು (ಗೋಜಾಡು. ೬6). ೪. ಬಿಡು; 
ಉಳಿ : ಮನೆಮನೆದಪ್ಪದೆ ಪರಿಪರಿದನವರತಂ ಶಿರಿವರನ್ಮಸಮಯದ ಯತಿ 
ಗಳ್‌ (ಸಮಪ. ಮನೆಮನೆದಪ್ಪದೆ ಕೈಯೊಡ್ಡಿ ಬೇಡುವಂತೆ 
ಮಾಡಯ್ಯ (ಮಣಾದೇ. ಬ. ೭೯-೨೦೦); ಗಗನದಿಂದಿಳಿವಂಗಾಧಾರಮಾಗುತ್ತೆ 
ತಪ್ಪುವರೆ (ಬಸರ. ೪೫) ; ಉಪದೇಶ ಕೇಳಿದರೂ ಉಪದ್ರ ತಪ್ಪಲಿಲ್ಲ 


೭-೦೩) ; 


ತಪ್ಪು; 


(ಗಾದ). ೫. ನೆರೆವೇರದಿರು ; ನಡೆಯದಿರಂ ; ಆಗೆದಿರು : ಕಿರ್ಚಿನೊಳ್‌ 
ಬಿಟ್ಜಂಗೆ ಸಾವು ತಪ್ಪದು (ಪಂಠಕಂ. ೮-೫) ; : ಜಂಗಮಮುಖದಿಂದೆ 
ನಿಂದೆ ಬಂದರೆ ಕೊಂಡಮಾಲಿಸಿಂಗೆ ಹೋಹುದು ತಪ್ಪದು (ಬಸವ. ೧೦೬) ; 
ಸಾವಕಾಶ ಮಾಡಿದರೆ ವಿಪತ್ತು ತಪ್ಪದು (ರಾವಿ. ೧೬). ೬. ಸಿಕ್ಕದಿರು ; 
ದೊರೆಯದಿರೆಂ : ಪಾಂಡವರ್‌ ಮುನ್ನಮೆ ನಿನ್ನ _ಕೆಯ್ಗೆವಂದರೆನಗಮಾ 
ಬೆಸಂ ತಪ್ಪಿದುದು (ಪಂಪಭಾ.` 5-೪೩ ವ) ; ರಣದ ಮಾಸಲಿನೇಜು ತಪ್ಪಿತು 
(ಕುವ್ಶಾದ್ರೋ. ೦-೨೪). ೭. ಇಲ್ಲವಾಗಂ ; ಚ್ಯುತವಾಗು : ಆರಯಿದು 
ಮಗನೆನಿಸುವೀ ಮಮಕಾರವೆಮ್ಮೊಳು ಮೊಳೆತಡಾ ದಾತಾರನುಳಿವೆನ್ನಿಂದ 
ತಪ್ಪುವುದೆನುತ ಮನದೊಳಗೆ (ಕುವ್ಮಾದ್ರೋ. ೬-೩೨); ಪದವಿ ತಪ್ಪಿದ 
ಮೇಲೆ ನೆಂಟರಿಷ್ಟರೆ ನಮಗೆ ಕಟ್ಟಿಟ್ಟ ಹಗೆ ಕಾಣ' ಕೊನೆಗೆ (ಇಂಶಾಪ. 
೯5-80). ಲೆ. ತಾಗದಿರು ; ಬೀಳದಿರಂ : ಅವನಿಯಂ ಪೊಯ್ದ ಕಯ್ತಬ್ಬ 
ದೊಡಂ ತಪ್ಪುಗು . . . ಸಾವುಂ ನೋವುಂ ಏಗೆಯ್ದುಂ ತಪ್ಪಲಅ್‌ಯದು 
(ಧರ್ಮಾಮೃ. ೭-೧೦೦); ಕೋಲು ತಪ್ಪಿದ ಫಣಿಯವೊಲು ಲಯಕಾಲ 


ಕೊದಜುವ ಸಿಡಿಲವೊಲು ಹೀಹಾಳಿಸುತ ತಮತಮಗೆ ಬಯ್ದುದು- 


ಕೂಡೆ ಪರಿವಾರ (ಕುವ್ಮಾಕ. ೦೩-೦); ಬೀಸುವ ದೊಣ್ಣೆ ತಪ್ಪಿ ದರೆ ಸಾವಿರ 
ವರ್ಷ ಆಯುಸ್ಸು (ಗಾದ). ೯. ಸುಳ್ಳಾಗು ; ಹಂಸಿಯಾಗು ; ವ್ಯರ್ಥ 
ವಾಗು; ನಿಷ್ಠ್ಫಲವಾಗಂ: ನಿನಗೀವುದನೇಂ ನುಡಿದನೆ ಏ ಅದು ಕಯ್ಕದು 
ನುಡಿದುದು ತಪ್ಪುಗುಮೆ ಗಂಗಚೊಡಾಮಣಿಯಾ (ಎಕ. 11, ೫೯-೯೮; 
974) : ಈತಂ ಕಾರ್ಯಾತುರನಪ್ಪುದು ತಪ್ಪದು (ಪಂಕತಂ. ೩೪-೬) ; 
ಪರಮಾಗಮಂ ಪುಸಿಯೆಂಬೆಯಪ್ಪೊಡೀ ಸಿದ್ಧಾಂತದೊಳ್‌ ಪೇಬಕಿಪಟ್ಟ 
ಗಣಿತ ಜೋಯಿಸಂಗಳೇಕೆ ತಪ್ಪವು (ಧರ್ಮಾಮ್ಮಿ. ೩-೧೯೭) ; ಸವಣರ 
ನುಡಿಯೆಂದುಮೆಂತುಮೇಂ ತಪ್ಪುಗುಮೇ (ಕಂದ್ರಪು. ೬-೯೪); ಬಳಿಕೆ 
ಹೆಗಡಗಿ ಹೋದನೋ ತಾನೆ ಬಲ್ಲಂ ಕುಜುಹು ತಪ್ಪದೆನುತ್ತಾರೈದನು 
(ಸಿದ್ಮರಾ. ೨-೩೫) ; ನಾ ಕೊಟ್ಟ ವರದೊಳು ತುಸುಮಾತ್ರ ತಪ್ಪದು 
(ಮೋಹತ. ೪-೨೪). ೧೦. ಸಂಳ್ಳಾಡು ; ಸಂಳಹೇಳಂ : ಮಟ್‌ಗಾಲ 
ಮುಂಟೆಂದು ತಪ್ಪಿದ ಜೋಯಿಸಂ ಬಾವಿಯ ನೀರನಡಕಿ ನೀರ್ವೊಯ್ದ 
ನೆಂಬ ಕಥೆಯಂತೆ (ಪಂಡತಂ. ೧೨೬-೨); ಸಾಕ್ಷಿಯಾಗಿ ತಪ್ಪಿ ನುಡಿವರ್ಗೆ 
ಪಾಪಮೆ ಸಂಭವಿಸುವುದು (ಪಂಶತಂ. ೧೭೬-೧೬) : ಕುರುಕುಲಲಲಾಮರು 
ತಪ್ಪಿನುಡಿಯರೆನುತ್ತ ಮಂಡಿಸಿದ (ಕುವ್ಕಾದ್ರೋ. ೦೩-೩೯). ೧೧. ದಂರಾಸೆ 
ಮಾಡು ; ಕಾವಿಂಸು : ಪರಲಲನೆಗೆ ತಬ್ಬದನಂ ಧರಣೀಶಂ ಕಂಡು ಕನರ 
ದಿರ್ದಡೆ (ಸಮಪ. 8-೬೦) ; ಪರರ ಸತಿಯನನಂಗರತಿಯಲಿ ಬೆರಸಿತಿಲ್ಲ 
ಸಮಸ್ತ ಸುಜನರ ಸಿರಿಗೆ ತಪ್ಪಿದುದಿಲ್ಲ (ತೊರರಾ. ೧-೫-೦೯) ; ಯಿದಕೆ 


ತೆಪ್ಪಿ ದವನೆಕಿ ತಂನ ೬ x ತಾಯಿಗೆ ತಪ್ಪಿದವನು (ಎಕ. ೫1೪, ಹುಣಸೂ.. 


0೪6-೪; ಇ). ೧೨. ಹಾಳಾಗಂ; ಹದಗೆಡು; ಕೆಡಂ: ರಾಯನನುಜರು 
ಕೈದುಗೊಳಿ ರಣದಾಯ ತಪ್ಪಿತು ನೃಪತಿ ಮಾರಿಯ ಬಾಯ: ತುತ್ತಾದನು 
(ಕುವ್ಯಾದ್ರೋ. 8-೨೨); ದೇವತೆಗಳು ಧರಿಸಿದ ಪುಪ್ಪಮಾಲ್ಕಂಗಳು ಬಾಡಿ 
ದವು ದೇವತೆಗಳ ಮುಖಕಾಂತಿಯು ತಬ್ಬಿತು (ಕೃವಾಅ. ೩೨): ಜಾತಿ 
ತಪ್ಪಿದರೂ ನೀತಿ ತಪ್ಪಬಾರದು (ಗಾದೆ). ೧೩. ಎದುರಿಗೆ ಬಾರದೆ 
ಇರು: ನಾಳೆ ಫಲುಗುಣ ತಬ್ಬದರೆ ಭೂಪಾಲಕನ ಕಟ್ಟುವೆನು ರಣದಲಿ 
ಶೂಲಿಯಡ್ಡೆ ಸಿದರೆ ಹಿಡಿವೆನು' ಚಿಂತೆ ಬೇಡಿದಕೆ (ಕುವ್ಮಾದ್ರೋ. ೪-೪). 
೧೪. ಗಂರಿ ಕೆಡು': ಅಪರಾದ್ಧೇಷುವೆಂಬವನೆಚ್ಚು ತಪ್ಪಿದವಂ (ಹಲಾಯಂ.- 
೭೭-೩೦೭) ; ಬೆಟ್ಟಮೆಚ್ಚ ಧನಿ.ಯ ಸರಲೆಂಬಿವು ತಪ್ಪುವೊಡಂ (ಜಂದ್ರಪು. 
೬-೯೪) : ತಪ್ಪಿದ ಹೆಜ್ಜೆಗಳಿಗೆ ಸರಿಯಾದ ದಾರಿಯನ್ನೂ . . . ಕೊಟ್ಟಿತು 
(ಪ್ರಬಂಧ. ೩೪). "ಕೈ ತಪ್ಪು,' ಪರಾ. ೧೫. ಗುರಿಗೆ ಸಿಕ್ಕದಿರು : 
ಪೆಣ್ಣಳಿಟ್ಟ ಕೀರ್ಗಲ್ಲಳನೊಂದಿನಿತ್ತೊಲೆದು' ತಪ್ಪುತೆ ಉಡಿದುದೊಂದು 
ಕೋಡಗಂ (ಕವಿಠ. 11, ೨೨೩ ರಾಮನಾಥವಿರಾಸ). ೧೬. ಮುಗಿ ; ತೀರಂ; 


೩೨೯೮ 


16 


15 


28 


80 


35 


40 


46 


ತಪ್ಪು, 


ಕಳೆ: ಅವಧಿ ತಪ್ಪಿದುದಾಜಕಿನೆ ಪತ್ತು ತಿಂಗಳಾದುವು ಬರಲಾತನಾಟದೊಡೆ 
ಸಾಯಲುವೂಟ್‌ನೆ (ಆದಿಪು.೧೨-೪೩); ಅಂಬರಿಗುಮಾಯು ತಪಖ್ಪದೊಡೆಂಬೀ 
ನಾಣ್ಣುಡಿಯನಲ್ಲಿ ಪುಸಿಮಾಡದೆ ಕೂರಂಬೊಂದು ಬಂದರಿ ನಡೆ (ಧರ್ಮಾಮ್ಮ. 
೧-3೦೯). ೧೭. ಅಯೋಗ್ಯವಾಗು ; ತಪ್ಪಾಗಂ ; ಪ್ರಮಾದವಾಗು : 
ಈ ಧನು ಚಂಡಿಯಿದು ನಮಗಲ್ಲ ನಾವ್‌ ಮುಂಕೊಂಡು ತಪ್ಪಿತು 
(ಕುವ್ಯಾಅ. ೧೪-೧೬) ; ಲೆಕ್ಕ ತಪ್ಪಿತು (ರೂಢಿ). 

ತಪ್ಪದೆ, ತಪ್ಪಾದೆ (ನಿಷೇಧಾರ್ಥಕ ರೂಪ) ೧. ಬಿಡದೆ; ಕುಂದಿಲ್ಲದೆ; 
ಲೋಪವಿಲ್ಲದೆ : ಕಟ್ಟಪ್ಪಿನಾ ಶೈಲದುಳ್‌ ತಪ್ಪದೆ ನೋನ್ತ 
(ಎಕ. 11, ೭೭೨೩; ಸು. 700); ಅನುವರ್ಷಂ ತಪ್ಪದೆ [ತಾಂ] ತೆನೆಯಪ್ಪುದೆ 
ದಲ್‌ ಸಮಾಂಸಮಿಸಾನೆಯೆ(ನಿ)ಕ್ಕುಂ (ವಸ್ತುಕೋ. ೯೦-೮) : ಹಣವನ್ನು 
ತಿಂಗಳ ಅಂತ್ಯದಲ್ಲಿ ತಪ್ಪದೆ ಕೊಡಬೇಕು (ಅಡುಸೌ. ೦೨೩); ಕಟ್ಟಿ ಬ್ಬನಾ ವೆಟ್ಟ 
ದುಳ್‌ಶ್ರೀಸಂಗಂಗಳ ಪೇಟ್ವಿ ಸಿದ್ಧ ಸಮಯನ್ನಪ್ಪಾದೆ ನೋನ್ತಿಮ್ಬಿನಿನ್‌ 
(ಎಳ. 11, ೨೬-೧: ಸು. 700). ವಿ. ನಿಶ್ಚಯಂವಾಗಿ ; ' ಖಂಡಿತ 
ವಾಗಿ : ಮನಂಗಳೊಳೀತನೆ ಪದಿನಾಲ್ಕನೆಯಾತಂ ತಪ್ಪ ದಪ್ಪನೆನಿಸಿಯುಂ 
(ಆದಿಪು. ೬-೭೦); ನಿಜಾಭಿಮಾನಮಂ ಧರಿಯಿಸುವಲ್ಲಿ ಚಾದಗೆವೊಲಪ್ಪುದು 
ತಪ್ಪದಮಾತ್ಯಲಕ್ಷಣಂ (ಕಾವೃಸಾ. ೪೨೨). ತಪ್ಪತಪ್ಪದೆ ಇ ತಪ್ಪದೆ ೧. 
ಸೊಪ್ಪುಸೊಪ್ಪುಗಳ ಮೆಳೆಮೆಳೆಗಳಂ ಸೋವುತ್ತೆ ತಪ್ಪತಪ್ಪದೆ ಶರಶರಂಗಳಂ 
ತೆಗೆದೆಚ್ಚು (ಜೈಮಿಥಾ. ೨೮-೪೦). ತಪ್ಪಲೆಚ್ಚಂ ಎ ಬಾಣಪ್ರಯೋಗದಲ್ಲಿ 
ಗುರಿ ತಪ್ಪಿದವನಂ ; ತಪ್ಪಾಗಿ ಗುರಿಯಿಟ್ಟ ಬಾಣ ಪ್ರಯೋಗ 
ಮಾಡಿದವನಂ: ಲಕ್ಷ್ಯಚ್ಛುತಂ ತಪ್ಪಲೆಚ್ಚನ[ಪಾಕಂ. ವನ]ಕ್ಕು (ಮಂಗರಾ. 
೮೭-೩೫). ತಪ್ಪಿ ಬರು ಎ೧. ದ್ರೋಹ ಬಗೆ; ಎದುರುಬೀಳು : ಕುಮಾರ 
ಬಲ್ಲಾಳದೇವನು ತಮ್ಮಯ್ಮಂಗೆ ತಪ್ಪಿ ಬಂದು ತಳಿಗೆ ನಾಡಂ ಕೊಡಗಿ 
ನಾಡಂ ಹೊಕು (ಮೈಅರಿ. ೧೯೩೨, ೩೪-೩; 11727). ೨. ಅಕಸ್ಮಾತ್ತಾಗಿ 
ಬರಂ :` ತಾವು ನಮ್ಮ ಮನೆಗೆ ತಪ್ಪಿ ಬಂದಂತೆ ಕಾಣುತ್ತದೆ! (ರೂಢಿ). 
[ದೇ.॥ ತಮಿ.ಮಲ. ತುಳು. ತಪ್ಪು ; ಕೊಡ, ತಪ್‌ ; ತೆಲು. ತಪ್ಪು ) 


ತಪ್ಪು,, ತಪ್ಪು, (ನಾ). ೧. ಎಡಹುವುದಂ; ಮಂಗ್ಗರಿಸಂವುದಂ: ಜಾರು 


ವುದು: "ಕೈತಪ್ಪು' ಪರಾ. ೨. ಅಪರಾಧ; ಅವಿವೇಕ; ಪ್ರಮಾದ; 
ಪಾಪ ; ಅವರ್‌ ತಪ್ಪಿದ ಬಟ್‌ಕ್ಕೆ. ತಪ್ಪಿದ ತಪ್ಪೆ [60] [ಪಾಕಾಂ. ಲೆ]ಗಳ 
ನನ್ನಿಗೊಪ್ಪಮಲ್ಲದ ತಪ್ಪೇ (ಪಂಪಾ. ೭-೩೨); ಎನ್ನ ತಪ್ಪು ಅನಂತಕೋಟಿ 
ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲಾ (ಬಸವ. ೩3೨); ಒಲ್ಲದಿರಬೇಡ ಲೇಸೊಲ್ಲೆಯೇ 
ಕೊಲ್ಲೆಯೆಮ್ಮಲ್ಲಿ ತಪ್ಪಿಲ್ಲ (ಹರಕಾ. 6-೭೭); ತಪ್ಪುಗಳನೆಲ್ಲ ನೀನೊಪ್ಪಿ 
ಕೊಳ್ಳೊ ನಮ್ಮಪ್ಪ (ಪುರಂದ. ೧-೦೭೭ ಪಲ್ಲವಿ). ೩. ಸಲ್ಲದುದಂ ; ಸರಿ 
ಯಂಲ್ಲದುದಂ ; ಅನಂಚಿತವಾದುದಂ : ತಪ್ಪುಮನೆ ನುಡಿಯೆನೆಂಬುದಿ 
ದೊಪ್ಪದು ನಿನಗೆ (ಪಂಪಥಾ. ೬-೫೨) ; ಕಾರ್ಯಸಖಂ ಶಕುನಿ ಗಡಾ 
ಶೌರ್ಯಸಖಂ ಸೂತಜಂ ಗಡಾ ಭೀಷ್ಮಶರಾಚಾರ್ಯರ ನುಡಿ ತಪ್ಪು ಗಡಂ 
(ಗೆಡಾಯು- ೨-೨೭). ೪. ಕುಂದು ; ದೋಷ; ಸ್ಟಾಲಿತ್ಯ : ಎನ್ನೊಂದು 
ತಪ್ಪನಅೌದತ್ತೆಂದೀ ಮನಕಂ ಪಿರಿದುಂ ಲಜ್ಜಿಸುವೆಂ (ಕಾದಂಉ. ೨೯೯); ಈ 
ಶತಕದೆೊಳ್‌ ತಪ್ಪಿರ್ದೊಡಂ ತಿದ್ದಿ ತೋರ್ಪದು (ಸೋಮೇಶ. ೨); ಇನ್ನೆನ್ನ 
ಮೇಲೆ ತಪ್ಪಿಲ್ಲ ತಪ್ಪಿಲ್ಲೆನುತೆ (ತಿರುಕ.' ದೇ. ೧೩-೧೦) ; ತನುಜ ತಪ್ಪೇನದಕೆ 
ಕಾಳೆಗವೆನಗೆ ತನಗೆನಬೇಕು ವೀರರು (ಕುವ್ಯಾದ್ರೋ: ೧-೨೫) ; ಶುಕಸಾರಿಕೆ 
ಗಳು ಹೆಜ್ಜೆ ಹೆಜ್ಜೆಗೂ ವಿದ್ಯಾರ್ಥಿಗಳ ತಪ್ಪುಗಳನ್ನು ತಿದ್ದುತ್ತಿದ್ದವು 
(ದಾಣಆ. ೯). ೫. ಕೇಡು ; ದ್ರೋಹ : ಹಿಂಗಳಕನೆನಗೆ `ತಪ್ಪಂ [ಪಾಠಾಂ- 
ಪ್ಪಲ*]ಬಗೆವಾಗಳಿೆಂತಿರ್ಪಂ (ಪಂಡತಂ. ೧೬೬-೮). ೬. ಸುಳ್ಳು ; ಅಸತ್ಯ: 
ಕರ್ಣ ತಬ್ಬಿಲ್ಲೆಂದೆನಿಪ ನುಡಿಯೊಳ್‌ . . . ಎಸೆದಂ (ಛಂದೋಂಬಂ. ೦-೨೪); 
ಹಿಂದುಳಿದ ಸಂಪದವನೆಣಿಸುವುದು ಹುಸಿಯಲ್ಲವಿಂದೀಗ ತೋಜಬಪ್ಪದೆ 
ಹುಸಿಯದುಂಟೆ ತಪ್ಪೆಂದಡದಕೇಂ - (ಹಕಕಾ. ೧೨-೪೧). ೭. ಅಪರಾಧ 


ತಪ್ಪುಕ 


ಕ್ಕಾಗಿ ತೆರಬೇಕಾದ ದಂಡ : ನಾನೀಗ ತಪ್ಪು ವಸೂಲು ಮಾಡದಿದ್ದಿರೆ 
ನಾಳೆ ಒಣಮೇವಿಗೆ ಸೊನ್ನೆ ಬೀಳುತ್ತದೆ (ಪುನರು. ೨೮೭). "ತಪ್ಪತೆರು' 
ಪರಾ. ೮. ಒಂದಂ ಬಗೆಯ ತೆರಿಗೆ-ಸಂಂಕ : ಮನ್ನೆಗಾಣಿಕೆ ಸೇಸೆ 
ತಪ್ಪನ್ನೆಯ ವಾಯದಾಯಮಿವು ಸಲ್ಲವು (ಸ೪೩%. 1-1, ೨೫೧-೪೫; 1149); 
ಅಂನ್ಯಾಯ ಕಿಟುಕುಟಿ ತಪ್ಪು ತೌಡಿ ವೊಟಗಾದ ಸಮಸ್ತ ಬಳಿ ಸಹಿತಂ 
, ಸಲುಉದು (ಎಕ. ೫1, ಹಿರಿಯೂ. ೮೭-3೧; 2818) ; ಅಳಿವಂ 
ನ್ಯಾಯ ಸುಂಕ ಹಟ್ಟಿದೆರೆ ತಪ್ಪು ತೌವುಡಿ . . . ಕೊಟ್ಟೆಉ (ಎಕ. x1, 
ಜಿತ್ರದು. ೨-೨೨; 1355) ; ವೊಸಗೆವುಪಚಾರ ತಪ್ಪುವೊಪ್ಪು ಸುಂಕಸಾದಿಲ 
» « * ಮೊದ] ಲಾಗಿ ಆವುದೊಂದುಯಿಲ್ಲದೆ. . . ಸರ್ವ್ವಜಾಧೆ ಪರಿಹಾರ 
(Man. 15-1, ೪೦೮-೩೦: 1864). ೯. ಹರಕೆ ತೀರಿಸಲಾಗದಂದಕ್ಕಾಗಿ 
ದೇವರಿಗೆ ದಂಡದ ರೂಪದಲ್ಲಿ ಕೊಡುವ ಕಾಣಿಕೆ: ಹರಕೆ ತೀರಿಸಲಿಲ್ಲ, 
ನಂಜುಂಡನಿಗೆ ತಪ್ಪುಕಟ್ಟಬೇಕು (ರ). "ತಪ್ಪುಗಾಣಿಕೆ'' ಪರಾ. ೧೦. 
(2) : ವನದಲ್ಲಿ ಹುಲ್ಲೆ ಕಾಡುಹಂದಿಮೊದಲಾದ ಮೃಗಗಳನ್ನು ಕೊಂದು 
. ಕಾಡುಕಿಚ್ಚಿನಲ್ಲಿರುವ ಬೆಂಕಿಯಲ್ಲಿ ಸುಟ್ಟು ತನ್ನ ಕಯ್ಯಲ್ಲಿರುವ 
ಕತ್ತಿ ಕೊನೆಯಿಂದ ಎತ್ತಿ ಪೂದಿ ತಪ್ಪುಮಾಡಿ ಬೆಂತೊ ಬೇಯಲಿಯಿಲ್ಲವೊ 
ರುಚಿಯಾಗಿದೆಯೊ ಯಿಲ್ಲವೊ (ಶಿವದ. ೧೦೩-೭). ಸಿತರ್ಪು: ೬. ಸೀರ್ಪಿನ 
ಬಣ್ಣದ ಮುಗಿಲುಂ ನೇರ್ಪಡೆ ಮಟ್‌ಯಾಗದಾದೊಡಂ ಮಬ ಕಿಟ್‌ದುಂ 
ತೋರ್ಪಂತೆ ಪನಿತು ಮಾಣ್ಗುಂ ತರ್ಪಿಲ್ಲ ಕಪಿಲವರಹೆಮಿಹರ ಗಾರ್ಗ್ಯರ 
(ಮತ)ದಿಂ (ಅಟ್ಕಿಮ. ೮-೧೩). 
ತಪ್ಪುತಪ್ಪು (ದ್ವಿರುಕ್ತಿ): ಇಂದುವೌಳಿಗೆ ಮುನ್ನವರ್ಪಿಸಿ ಸಂದ 
ನಿರ್ಮಾಲ್ಕದ ಶಿರೋಬ್ಮಮನಿಂದು ಸಂದಿಸಿಕೊಳ್ಳುವರೇ ಇದು ತಪ್ಪು 
ತಪ್ಪೆನುತೆ (ಬಸಪು. ೪೯-೧೬). ತಪ್ಪುಒಪ್ಪಿಕೊಳ್ಳು ಇ ಮಾಡಿದ ಅಪರಾಧ 
ವನ್ನು ಒಪ್ಪಿಕೊಳ್ಳು: (8). ತಪ್ಪು ಮೂಡು-೧. ಸಲ್ಲದಂದನ್ನ ಮಾಡು; 
ಅಪರಾಧಮಾಡಂ: ತಪ್ಪು ಮಾಡಿದೆ, ಕ್ಷಮಿಸಿ (ರ). ಪಿ. ತಪ್ಪಾಗಿ 
ತಿಳಿದಂಕೊಳ್ಳೂ,-ಭಾವಿಸು : ನೀವ್ಮಾರೋ ದಾರಿಹೋಕರೆಂದು ತಪ್ಪು 
ವಹಡಿದೆ (ಫುನರು. ೨೮೨), ಹ. ದೋಷವನಾಡು ; ಪ್ರಮಾದಮಾಡು : 
ಲೆಕ್ಕ ತಪ್ಪು ಮಾಡಿದ್ದೀಯ (ಕೂ). 
[ <ತಪ್ಪು./ತಮಿ. ಮಲ, ತುಳು. ತೆಲು, ತಪ್ಪು] 
ತಪ್ಪುಕ (ನಾ). ೧. ತಪ್ಪುಮಾಡಿದವನು ; ದ್ರೋಹಿ ; ಅಪರಾಧಿ ಈ 
ಸೀಮೆಯಲ್ಲಿ ತಪ್ಪಿದೆನಾದಡೆ ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗಕ್ಕೆ 
ತಪ್ಪ ಕನಹೆನು (ಏಲೀಕ್ಕ. ೬೫); ತ್ರಿವಿಧ ಶ್ರಿವಿಧದಲ್ಲಿ ತಪ್ಪಿದ ತಪ್ಪುಕ 
ನಾನಯ್ಯ (ಬಸವ. ೩೨೦) ; ಅರ್ಕನ ಅದ್ಭುತದಲ್ಲಿ ಕೆಟ್ಟರು ಹಲಬರು 
ತಪ್ಪುಕರಾದರು ಹಲಬರು (ಅವಕಂ. ೪೫೧೯೨). ೨. ನಿಯಮವನ್ನು 
ಅಥವಾ ಆಜ್ಞೆಯಂನ್ನು ವಿಸನಾರಿದವನಂ : ತಪ್ಪಬಾರದು ರಾಯರಾಡಿದ 
ಭಾಷೆ ಕಪ್ಪವ ಸುರುತಾಳನಿಗೆ ತಪ್ಪು ಕರಾಗದೀವುದು 
(ಕುರಾಸಾಂ. ೦೮-೬). [ತಪ್ಪು -ಕ್ಕ) 
ತಪ್ಪುಕಲ್ಪನೆ (ನಾ). ತಪ್ಪಾಗಿ ಭಾವಿಸಂವುದು ; ತಪ್ಪಾಗಿ ಊಹಿಸು 
ವುದು : ತಪ್ಪು ಕಲ್ಪನೆಯಿಂದ ಅನಾಹುತ ತಪ್ಪಿದ್ದಲ್ಲ (ರೂಢಿ). 
[ತಪ್ಪು, * ಕಲ್ಪನೆ? 
ತಪ್ಪುಕಾಣಿಕೆ "ತಪ್ಪುಗಾಣಿಕೆ' ನೋ. 
ತಪ್ಪುಕೊಡು (ಕ್ರಿ). ದಂಡಕೊಡಂ : ಅವನು ಮಾಡಿದ ಅಪರಾಧಕ್ಕೆ ೨೫ 
ರೂಪಾಯಿ ತಪ್ಪು ಕೊಡಬೇಕೆಂದು ಪಂಚರು ತೀರ್ಮಾನಿಸಿದರು (ರೂಢಿ). 
1 ತಪ್ಪು, * ಕೊಡು, ] 
ತಪ್ಪುಗಂಟು (ನಾ). . ೧. ತಪ್ಪಾಗಿ ಹಾಕಿದ ಗಂಟು; ಬಿಚ್ಚಲಾಗದ 
ಗಂಟಂ ; ತೊಡಕಾದ. ಗಂಟು : (8). ೨. ನಿಯಮಕ್ಕೆ ವಿರುದ್ಧ ವಾದ 
ಸೇರಂವಿಕೆ,-ಸಂಬಂಧ : (8). ೩. ಸಂಪರ್ಕ ಕಳೆದು ಹೋಗುವಿಕೆ ; 


ಕಜ್ಜ 


೩೨೯೯ 


88 


40 


4ರ 


ತಪ್ಪುತೆಟ* 


ಸಂಬಂಧ ತಪ್ಪುವಿಕೆ: ನಾವು ಮುಂದೆ ಹೋಗುವೆವು; ನೀನು ಹಿಂದೆ 
ಉಳಿಯುವೆ. ನಮಗೂ ನಿಮಗೂ ತಪ್ಪ ಗಂಟಾದೀತು (ಮುಂಬಯಿ. ೩-೭೭). 
[ತಪ್ಪು * ಗಂಟು] 
ತಪ್ಪುಗಾಣ್‌ (ಕ್ರಿ). ತಪ್ಪಾಗಿ ಭಾವಿಸು; ತಪ್ಪಾಗಿ ಎಣಿಸು: 
ಮೂಂದಪ್ಪುದನ್‌ ತಪ್ಪು ಗಂಡನ್‌ (ಪಾರಸಿ. ೧೭-೩೯೭). [ತಪ್ಪು ಕಾಣ್‌) 
ತಪ್ಪುಗಾಣಿಕೆ, ತಪ್ಪುಕಾಣಿಕೆ (ನಾ). ಮಾಡಿದ ತಪ್ಪಿಗಾಗಿ ದಂಡದ 
ರೂಪದಲ್ಲಿ ಕೊಡಂವ ಕಾಣಿಕೆ; -ತಪ್ಪುದಂಡ : ನಾವು ಈ ಪ್ರಪಂಚದಲ್ಲಿ 
ಏನಾದರೂ ಮಾಡಬಾರದ್ದನ್ನು ಮಾಡಿದರೆ ಅದಕ್ಕೆ ಒಂದಲ್ಲ ಒಂದು ರೀತಿ 
ಯಲ್ಲಿ ತಪ್ಪುಗಾಣಿಕೆ ಕೊಡಲೇ ಬೇಕಾಗುತ್ತೆ (ವೀರಯೋ. av). 
ತಪ್ಪುಕಾಣಿಕೆ : ನಂಜುಂಡೇಶ್ವರನಿಗೆ ತಪ್ಪುಕಾಣಿಕೆ . ಕೊಡಲು ನಂಜನ 
ಗೂಡಿಗೆ ಹೋಗಬೇಕಾಗಿದೆ (ರೂಢಿ). 
[ ತಪ್ಪು, * ಕಾಣಿಕೆ (ಕಾಣೆ) ] 
ತಪ್ಪುಗಾರ “ತಪ್ಪುಗಾಅ' ನೋ. 
ತಪ್ಪುಗಾಲು (ನಾ). ೧. ಕತ್ತರಿಗಾಲು ಹಾಕಿ ಒಂದಂ ಪಾದವನ್ನು 
ನೆಲದ ಮೇಲೆ ಊರಿ ಇನ್ನೊಂದನ್ನು ಊರದೆ ಅಡ್ಡವಾಗಿ ಇಟ್ಟಿರು 
ವುದಂ ; ತಪ್ಪುಗಾಲಿಕ್ಕಿ ತ್ರಿಭಂಗಿಯಿಂದಂ ನಿಂದು ಒಪ್ಪು ತಿರ್ಪೊಂದು ಪೊಸ 
ಕೊಳಲಂ ಕೊಳುತ್ತಂದು (ಅನಾರ. ದೇ. ೧೮೧-೧೪. ವಿ.ಎ ತಪ್ಪ ಹೆಜ್ಜೆ : 
ಮಗು ತಪ್ಪುಗಾಲು ಹಾಕುತ್ತಿದೆ (ರೂ). [ತಪ್ಪು * ಕಾಲು( ಆಕಾಲ್ಮ್‌)) 
ತಪ್ಪುಗಾಅ, ತಪ್ಪುಗಾರ (ನಾ). ತಪ್ಪು ಮಾಡಿದವನಂ; ಅಪರಾಧಿ: ದರ್ಪ 
ದಲಿ ಧಿಕ್ಕರಿಸಿ ನೋಡುವ ತಪ್ಪು ಗಾಅನನೊಯ್ದ ಸೂಚೀಮುಖ ಸಮಾಖ್ಯ 
ದಲಿ. . .ನೇಣಿನಲಿ ಹೊಲಿವರು (ನಿಭಾಗ 8-೧೦-೪೧) : ತಪ್ಪುಗಾಅನೆ ಬೀಳ . 
ಧೋಗತಿಗೆಂದಳುಆಅ? ಮುನಿದು (ನಿಭಾಗ. ೬-೦೫-೪೪). ತಪ್ಪುಗಾರ : 
ಯಾರು ಇದರೊಳಗೆ ತಪ್ಪುಗಾರರು ಇದು ತಿಳಿಯದ ಹೊರತು ನಾ ಏನೂ 
ಬರೀಲಿಕ್ಕೆ ತಯಾರಿಲ್ಲ (ಅಪನಾ. ೧೧೫) ; ತನ್ನನ್ನು ತಪ್ಪುಗಾರನೆಂದು ತಿಳಿದಿ 
(ಇಪ್ಪಕ. ೨೬೩). [ತಪ್ಪು * - ಕಾಲ) 
ತಪ್ಪುಗೊಳ್‌ (ಕ್ರಿ). ತಪ್ಪನ್ನ ಎಣಿಸಂ ; ಅಪರಾಧವೆಂದು ಭಾವಿಸು : 
ಒಪ್ಪಗೆೊಂಬನೊ ಮೇಣು ತನ್ನಲಿ ತಪ್ಪುಗೊಂಬನೊ ತನ್ನ ಮತಿಗೀ 
ಮುಪ್ಪು ಬಂದುದಿದೇಕೆ (ನಿಧಾಗ. ೧೦-೧೩-೪೨). [ತಪ್ಪು * ಕೊಳ್‌, ] 
ತಪ್ಪುತಡ' (ನಾ). ತಪ್ಪು ತಡೆ: ತಪ್ಪುತಡವಎಲ್ಲದೆ ತಪಸಿಗಪ್ಪುದೇ 
ಶೂಲದ ವಿಧಿ (ಸರ್ವವ. ೧೬೨-೭೬೮). [ತಪ್ಪು *.ತಡ್ಕ) 
ತಪ್ಪುತಡೆ (ನಾ). ತಪ್ಪು; ಸ್ಟಾಲಿತ್ಯ: ಬಾಲಪ್ರಪಂಚವೆಂಬ ಜ್ಞಾನಕೋಶವು 
ಅದರಲ್ಲಿ ಎಷ್ಟೆ ತಪ್ಪುತಡೆಗಳಿದ್ದರೂ ಬಾಲಕರಿಗಿಂತ ಬಾಲಕರ ತಂದೆತಾಯಿ 
ಗಳಿಗಾಗಿಯೇ ರಚಿಸಿರಬೇಕಾಗಿ ಕಂಡು ಬರುವದು (ಸಾಹಿಸಂ. ೧೯೨). 
[ತಪ್ಪು * ತಡೆ] 
ತಪ್ಪುತಾಕು (ನಾ). ಎ ತಪ್ಪುತಡೆ : ತಪ್ಪಿದರ್ಗುಳಿವಿನ್ನೆಂತೊ ತಪ್ಪುತಾಕನು 
ನೋಡದೊಲು ರಂಗಾಯೆಂಬಳಿಪ್ಪನ್ನ ಪೊರೆಯದೇನಿಹೆನೆ 
೩೭-೪0). [ತಪ್ಪು ತಾಕ್ಕು (<ತಾಂಕು)] 
ತಪ್ಪುತೆರು (ಕ್ರಿ). ತಪ್ಪಿಗಾಗಿ ದಂಡ ಸಲ್ಲಿಸು; ತಪ್ಪುದಂಡ ಕೊಡಂ : 
ಹಸುಗಳನ್ನು ಬಿಟ್ಟುಬಿಡಬೇಕೆಂದೂ ತಮ್ಮ ಬಳಿ ತಪ್ಪುತೆರಲು ಹಣವಿಲ್ಲ 
ವೆಂದೂ. . .ಅಪರು ಪ್ರಾರ್ಥಿಸಿದರು (ಪುನರು. ೨೮೭). 
[ತಪ್ಪು * ತೆರು, (ಎತೆಲು,)] 
ತಪ್ಪುತೆಜ (ಕ್ರಿ). ವಂರೆಯಾದದ್ದಂ ಕಾಣು; “ದೋಷವನ್ನು ಪ್ರಕಟಿಸು” 
(ಪ್ರಥಣ್ಣ) : ನಯನಾಯಸ್ಕಾಂತ ಸಂದರ್ಶನದಿಂ ಮುನ್ನಮೊಳಗೆ ಸಿಲ್ಕಿದ 
ನನೆಯ ಪುಣುಂಬುಗಳ್‌ [ಪಾಕಾಂ. ೪] ತ[ಪಾಣಂ. ಗ)ಪ್ಪುತೆಆಕದು 
ಪೊಟಿಮಡುವಂತೆ ಮೆಯ್ನವಿರ್‌ ಮೊಗಸೆ (ಲೀಲಾವ. ೧೦-೪೫ ವ). 
[ತಪ್ಪು * ತೆಲ್‌] 


(ಶತಸಾಂ. 


ತಪ್ಪುದಂಡ 


ತಪ್ಪುದಂಡ (ನಾ). ತಪ್ಪು ಮಾಡಿದ್ದಕ್ಕಾಗಿ ತೆರಂವ ಹಣ : ದಣ್ಣಾಯಕರ 
ಪದತಳಕ್ಕೆಆಗಿ ತಪ್ಪುದಂಡಕ್ಕೆ ಪನ್ನಿಚ್ಛಾಸಿರ ಹೊನ್ನಂ ಕೊಟ್ಟು (ಬಸರ. 
೬-೮೩). [ತಪ್ಪು * ದಂಡ] 
ತಪ್ಪುದಂಡಣೆ (ನಾ). ತಪ್ಪಿಗೆ ಕೊಡಂವ ಶಿಕ್ಷೆ: ತಿಳಿಯೆಯೇನ್‌ ನೀನ್‌, 
ಬಟ್‌ದೆ ಬಡಬಡಿಪ ನಾಲಗೆಗೆ ತೆಅಲಿರ್ಪ ತಪ್ಪುದಂಡಣೆಗಳೇನೆಂಬುದನ್‌ ? 
(ಬದ್ಮಪ್ರ. ೦೯-೩೮೪). [ತಪ್ಪು ೬ ದಂಡಣೆ] 
ತಪ್ಪುದಲೆ (ನಾ). (?) : ತಿಪ್ಪಗನು ಸುಂಕವನು -ಕಟ್ಟಿಯೆ ತಪ್ಪುದಲೆ 
ಮಾಡುತ್ತಲಿರಲಿಕೆವೊಪ್ಪು ವಡೆ ತಿಪ್ಪಗನು ಬೇರೆ ಸುಂಕದವ ಬೇರೆ 
(ಜ್ಞಾನಸಿಂ. ೮-೦೩೦). [7] 
ತಪ್ಪುದಾರಿ (ನಾ). ಯೋಗ್ಯವಲ್ಲದ ಮಾರ್ಗ ; ಅಡ್ಡದಾರಿ : ತಪ್ಪದಾರಿ 
ವಿಡಿದೊಪ್ಪದಿಂ ನಡೆದರ್‌ (ಜಕವಂ. ೪೩-೧೮) ; ತನ್ನವನು ತಪ್ಪುದಾರಿಗೆ 
ಹೋಗುತ್ತಲಿದ್ದರೆ . . . ತಿಳಿಯ ಹೇಳಿ ತಿರಿಗಿಸಬೇಕು (ವಡಳಾ- ೨೭). 
[ತಪ್ಪು * ದಾರಿ) 
ತಪ್ಪುನಂಬುಗೆ (ನಾ). ಸಲ್ಲದ ನಂಬಿಕೆ; ತಪ್ಪುಕಲ್ಪನೆ ; ಕುರಂಡುನಂಬಿಕೆ; 
ಅಂಧಶ್ರದ್ಧೆ : ಈ ತಪ್ಪುನಂಬುಗೆಯನ್ನು ಕ್ರಮೇಣ ವಾದಿಸಿ ಬಿಡಿಸಿದೆ 
(ಜೆಂಗಾಳ್ಮ. ೨೯೦). [ತಪ್ಪು * ನಂಬುಗೆ] 
ತಪ್ಪುನಡೆ (ನಾ). ಸಲ್ಲದ ನಡವಳಿಕೆ; ಕೆಟ್ಟ ನಡತೆ: “ ಶುರಾ-ತಪ್ಪು 
ನಡೆ” (ಕಾಶಕ್ಕ. 33). '[ತಪ್ಪು * ನಡೆ] 
ತಪ್ಪುನುಡಿ (ನಾ). ದೋಷಯರಿಕ್ತವಾದ ಮಾತಂ: “ ತಪ್ಪುನುಡಿ ಅಬದ್ಧ 
ವೆಂಬುದು” (ಹಲಾಯು. ೨೩-೦೪೦). [ತಪ್ಪು * ನುಡ] 
ತಪ್ಪುನೆಪ್ಪು (ನಾ). ತಪ್ಪಾದುದಂ ಮತ್ತು ಸರಿಯಾದಂದು ; ದೋಷ 
ಗುಣ: ತಪ್ಪುನೆಪ್ಪುಗಳ ವಿಮರ್ಶೆಗಾಗಲಿ ತಿದ್ದುವ ಗೊಡವೆಗಾಗಲಿ 
ಹೋಗಲಿಲ್ಲ (ರೂಪಸು. ೨೯). [ತಪ್ಪು * ನೆಪ್ಪ್ಯ (ಆ ನೇರ್ಪು,)] 
ತಪ್ಪುನೋಟ (ನಾ). ಕದ್ದುನೋಡಂವುದು ; ಕಳ್ಳನೋಟ (?) : 
ಮನೋಜನ ಪೂವಿನಂಬು ತೀವಿದ ದೊಣೆ ತೀವಿ ತನ್ನನಿಸೆ ಜಾಣನೆ 
ತಪ್ಪದೆ ತಪ್ಪುದಪ್ಪ ನೋಡಿದುದಲ್‌ಂ ಗುಣಾರ್ಣವನನಾ ಸತಿ ತಪ್ಪದೆ 
ತಪ್ಪ ನೋಟದೊಳ್‌ (ಪಂಪಭಾ. 9-90). [ತಪ್ಪು, * ನೋಟ] 
ತಪ್ಪುನೋಡು (ಕ್ರಿ). ನೇರವಾಗಿ ನೋಡುವುದನ್ನು ತಪ್ಪಿಸಿ ನೋಡಂ ; 
ಕದ್ದು ನೋಡು: ಸಾಧ್ವಸದಿಂ ಬೆಮರ್‌ ಬೆಮರ್ವೆಡೆಗಳಿನುಣ್ಮಿ 
ಪೊಣ್ಮೆದುದು ಕಣ್‌ ನಡೆ ನೋಡದೆ ತಪ್ಪು ನೋಡಿ ನಾಣೆಡೆಯೊಳಮಾದು 
ದಾಸತಿಗೆ ನೋಡಲೊಡಂ ಪಡೆಮೆಚ್ಚೆ ಗಂಡನಂ (ಪಂಪಧಾ. ೩-೧೫) ; 
ಅವನವನತಾನನನಪಾಂಗಾವಳೋಕನದೊಳಾಕೆಯಂ ತಪ್ಪುನೋಡುತ್ತುಂ 
ಪೋಗಿ (ಶಾಂತಿಪು. ೮-೮೩ ವ). [ತಪ್ಪು + ನೋಡು) 
ತಪ್ಪುಮೂಲೆ (ನಾ). ಯಕಾರೂ ಬಾರದ ಪ್ರದೇಶ; ಕೊಂಪೆ: 'ಇಷ್ಟುದೂರ, 
ವಿವಿಕ್ತವಾದ ಈ ತಪ್ಪುಮೂಲೆಗೆ ಬಂದ ಕಾರಣವೇನು (ಪುನರು. ೩೬೪). 
[ತಪ್ಪು * ಮೂಲೆ] 
ತಪ್ಪುವಟ್‌ (ನಾ). ಸಲ್ಲದ ದಾರಿ; ದುರ್ಮಾರ್ಗ : ಮತಿವಂತನಿರ್ದುಂ 
ತಪ್ಪುವಟ್‌ ಪೋಗುವುದು ನಾಣ್ಸೇಡು (ಬದ್ಮಪ್ರ. ೩೩-೧೨೦೪). 
[ತಪ್ಪ * ಬಟ್ಕ್‌ ]. 
ತಪ್ಪುವಿಡಿ, ತಪ್ಪಹಿಡಿ (ಕ್ರಿ). ತಪ್ಪನ್ನು ಕಂಡುಹಿಡಿ, -ಗುರುಂತಿಸು : 
ಮುನಿಕುಮಾರರೋದುವ ವೇದವೇದಾಂಗಂಗಳಂ ತಪ್ಪುವಿಡಿದು ಜಡಿದು 
ಬಗ್ಗಿಸುವ ° * . ಅರಗಿಳಿಗಳುಮಂ (ಪಂಪಭಾ. ೧-೦೦೫ ವ); ವೇದಂಗಳ 
ನೋದಿ ತಪ್ಪುವಿಡಿದಂತೇವಾಸಿಗಳ್ಲೋದುವೇಟ್ವುವು . ೬ ೬ ಕೇಳೀಶುಕ 
ಸಾರಿಕಾತತಿಗಳ್‌ (ಗವಿ. ೯-೦೧೫). ತಪ್ಪುಹಿಡಿ: ಎದಿತ ಜಂಗಮವಾಗಿ 
ಮುನ್ನಾಡಿದ ನುಡಿಗಳೊಳು ತಪ್ಪ ಹಿಡಿಯೆ[ಪಾ9ಂ. ತಪ್ಪ ಹಿಡಿಯೆ, 
ಹಿಡಿಯೆ ತಪ್ಪು ಮ]ನಿದಕೆ (ಬಸಪು. ೨೩-೩೩. [ತಪ್ಪು ಪಿಡಿ] 


೩೩೦೦ 


36 


40 


46 


ತಪ್ಪೀಲು 


ತಪ್ಪುಸಹಿಸು (ಕ್ರಿ). ೩ ತಪ್ಪುಸೈರಿಸು (8). [ತಪ್ಪು ಸಹಿಸು] 

ತಪ್ಪುಸಾಧಿಸು (ಕ್ರಿ). ತಪ್ಪು ಮಾಡಿ ಮಾಡಿಲ್ಲವೆಂದು ಸಾಧಿಸಂ ; 
ತಾನಂ ಮಾಡಿದ್ದೇ ಸರಿಯೆಂದು ವಾದಿಸಂ: ತಪ್ಪು [ಪಾಕಾಂ. ಪ್ಪ]ಸಾಧಿಪ 
ನೃಪನೊೊಳಿಪ್ಪವನೆ *ಕಡುಹೆಡ್ಡ (ಸರ್ವಜ್ಞ. ೭೭೭) ; ಮಾಡೋದು ಮಾಡಿ, 
ತಪ್ಪು ಸಾಧಿಸಬೇಡ, ಸುಮ್ಮನಿರು (ರೂಡ). [ತಪ್ಪ * ಸಾಧಿಸು] 

ತಪ್ಪುಸೈರಿಸು (ಕ್ರಿ). ತಪ್ಪನ್ನು ಸಹಿಸಿಕೊಳ್ಳು. [ತಪ್ಪು * ಸೈರಿಸು] 

ತಪ್ಪುಹಚ್ಚು (ಕ್ರಿ). ಎ ತಪ್ಪುಹೊರಿಸಂ : (೪. [ತಪ್ಪ * ಹಚ್ಚು, ] 

ತಪ್ಪುಹಿಡಿ "ತಪ್ಪುವಿಡಿ' ನೋ. 

ತಪ್ಪುಹೆಜ್ಜೆ(ನಾ).೧.ಎತಪ್ಪಡಿ, ೧: ಈ ತಪ್ಪ ಹೆಜ್ಜೆಗಳನ್ನಿ ಡುವಾಗ ಮಗುವು 
ಏಳುವುದು ಬೀಳುವುದು ಜಾಸ್ತಿಯಾಗುತ್ತದೆ (ಗೃಹವಿ. ೧೨೭. ೨. ತಪ್ಪು 
ದಾರಿಯಲ್ಲಿ ಇಡಂವ ಹೆಜ್ಜೆ; ತಪ್ಪಾದ ನಡವಳಿಕೆ : ಮಂತ್ರಿಮಂಡಲವು 
ಕಾರ್ಯರೀತಿಯಲ್ಲಿ ಪೇಟಾಡುತ್ತಿರುವಂತೆ ಅಥವಾ ತಪ್ಪು ಹೆಜ್ಜೆಹಾಕುವಂತೆ, 
ತೋರಿದಾಗ ಅದಕ್ಕೆ ಯುಕ್ತಮಾರ್ಗವನ್ನು ಸೂಚಿಸುವುದು (ರಾಶ್ಮಾಂಗ-೯ಬ). 

[ ತಪ್ಪು * ಹೆಜ್ಜೆ ( €ಪಜ್ಜೆ) 


1 ತಪ್ಪು ಹೊರಿಸು (ಕ್ರಿ). ದೋಷಾರೋಪಣೆ ಮಾಡಂ: ತಪ್ಪುಹೊರಿಸಿದವನಿಗೆ 


ಒಪ್ಪುವವನು ಯಾರು (ಗಾದೆ) : ನನ್ನ ಮೇಲೆ ವೃಥಾ ತಪ್ಪು ಹೊರಿಸಬೇಡ 
(ಕೂಢಿ). [ತಪ್ಪು * ಹೊರಿಸು (ಎಪೊಟ್‌ಸು) ] 
ತಪ್ಪುಹೊರು "ತಪ್ಪುಹೊಲು” ನೋ. 
ತಪ್ಪುಹೊಟು, ತಪ್ಪು ಹೊರಂ (ಕ್ರಿ). ದೋಷಾರೋಪಣೆಗೆ ಗುರಿಯಾಗಂ; 
ಅಪವಾದವನ್ನು ಹೊರಂ : ತಪ್ಪಹೊಲದವೊಲಾವ ಶಪಥವನೊಪ್ಪು 
-ಗೊಳಲದ ಮಾಡುವೆನು ದಿಟ ತಪ್ಪ ಸಂಧಿಸಿತಾದಡಿಲ್ಲಿಯೆ ಬಿಸುಡುವೆನು 
ತನುವ (ತೊರರಾ. ೬-೩೩-೭೮). ತಪ್ಪುಹೊರು : ಯಾರೋ ಮಾಡಿದ 
ಕೆಲಸಕ್ಕೆ ತಾನು ತಪ್ಪು ಹೊರಬೇಕಾಯಿತು (ರೂಢಿ). 
[ತಪ್ಪು * ಹೊಟು (ಎಪೊಟು)] 
ತಪ್ಪೆಣಿಕೆ (ನಾ). ತಪ್ಪು ಕಲ್ಪ ನೆ,- ಗ್ರಹಿಕೆ : ರಾಣಿವಾಸದೊಡನೆ ಕಲಹಿಸಿ 
ಕೋಪಿಸಿಕೊಂಡಿದ್ದ ರಾಯರ ತಪ್ಪೆಣಿಕೆಯನ್ನು ತಿದ್ದುವುದಕ್ಕಾಗಿಯೇ 
(ಸಾಹಿಜೀ. ೯೧. [ತಪ್ಪ * ಎಣಿಕೆ] 
ತಪ್ಪೇಲಿ "ತಪ್ಪಲೆ' ನೋ. 
ತಪ್ಪೊಪ್ಪಿಗೆ (ನಾ). ತಪ್ಪನ್ನು ಒಪ್ಪಿಕೊಳ್ಳುವುದಂ : ತಾನೇ ಗುಂಡು 
ಹಾರಿಸಿದ್ದೆಂದು ತಪ್ಪೊಪ್ಪಿಗೆಯ ಮುಚ್ಚಳಿಕೆ ನೀಡಿದ್ದರಿಂದ ಅವಳಿಗೆ ಶಿಕ್ಷೆ 
ವಿಧಾಯಕವಾಯಿತು (ಪುತಕು.೪೯೩). [ತಪ್ಪು * ಒಪ್ಪಿಗೆ (ಆಒಪ್ಪಗೆ)) 
ತಪ್ಪೊಪ್ಪು, (ಕ್ರಿ). ತಪ್ಪನ್ನು ಒಪ್ಪಿಕೊಳ್ಳು : ಹುಚ್ಚಿನಿಂ ತಪ್ಪೊಪ್ಪೆ 
ಬಾಯ್ಕೆೈಗಳಂ ಬಿಗಿದು (ಕಾಲೂರ- ೭೬-೧೪೦). [ತಪ್ಪು * ಒಪ್ಪ; ) 
ತಪ್ಪೊಪ್ಪು/ (ನಾ). ತಪ್ಪು ಮತ್ತು ಸರಿ; ಗಂಣ ವಂತೂ ದೋಷ ; 
ನ್ಯಾಯಾನ್ಯಾಯ : ದ್ಯೂತಪುಸಂಗದಲ್ಲಿ ಆಟಗಾರರ ತಪ್ಪೊಪ್ಪುಗಳನ್ನು 
ಸೂಚಿಸಿ ಸರಿಗೊಳಿಸುವ " ಮಧ್ಯಸ್ಥ ' . . . ಆ ದ್ಯೂತವನ್ನು ನಿರೀಕ್ಷಿಸು 
ತ್ತಿರಬೇಕೆಂಬುದು ಪದ್ಧತಿ (ಕನ್ನಇ. ೧೬೯) ; ಹೆಬ್ಬುಲಿಯು ಬರಂತಿಹುದು 
ತಪ್ಪೊಪ್ಪುಗಳ ನೆಲದ ಕೀಳ್ಕೇಲನೆಣಿಸಿ (ಕಾಲೂರ. ೯೪-೦೮೬). 
[ತಪ್ಪ + ಒಪ್ಪು ] 
ತಪ್ಪೋಲೆ (ನಾ). ಗ್ರಂಥದ ಮಂದ್ರಣದಲ್ಲಿ ಉಳಿದುಕೊಂಡಿರುವ ತಪ್ಪು 
ಗಳನ್ನೂ ಅವುಗಳ ತಿದ್ದುಪಡಿಗಳನ್ನೂ ಸೂಚಿಸುವ ಪಟ್ಟಿ : ಒಂದು 
` ಪುಸ್ತಕದಲ್ಲಿ ಅದರಲ್ಲಿಯ ಅಶುದ್ಧಗಳನ್ನು ಕೊಟ್ಟಿರುವ ಪಟ್ಟಿ ; ತಪ್ಪೋಲೆ 
(೫೯೯೩೬೩೫೬. ಇಂಕನಿ.); ಪೀಠಿಕಾಭಾಗಕ್ಕೆ ಸಂಬಂಧಿಸಿದ ಭಾಗಗಳಾವುವೆಂದರೆ: 
(೧) ಪುಸ್ತಕದ ಸಂಕ್ಷೇಪವಾದ ಹೆಸರು . . . (೯) ಚಿತ್ರಪಟ್ಟಿ (೧೦) 
ತಪ್ಪೋಲೆ (೧೧) ಉಪನಾಮ (ಮುದ್ರಕ. 99). [ತಪ್ಪು ೬ ಓಲೆ] 
ತಪ್ಪೀಲು "ತಪಸೀಲು' ನೋ. 


ತಫರೀಕು 


ತಫರೀಕು (ನಾ). ಹಂಚುವಿಕೆ ; ಪಾಲುಮಾಡಂವಿಕೆ: (8). 
[4-ಅರ. ಹಿಂ. ಮರಾ. ತಫರೀಕ್‌ ] 

ತಫಾವತು (ನಾ). ೧. (ಲೆಕ್ಕಪತ್ರ ಮೊದಲಾದಂವುಗಳ ವಿಷಯಂದಲ್ಲಿ) 
ಹೆಚ್ಚುಕಡಮೆ ; ವ್ಯತ್ಯಾಸ ; ಅಂತರ ; ಫರಕಂ : ಮೂರುವರುಷದ 
ಮೇಲೆ ಟೇಪುಸುಲ್ತಾನರು ಸಲ್ಲಾಕೆ ತಘಾವತು : ಮಾಡುವವರಾಗಿಯೂ 
ನಾನಾಪುಕಾರ ವಿರುದ್ಧಮಾಡುವ ಮತಲಪ್ಪಿನಲ್ಲಿ ಇದ್ದಾರೆಯಂಬ 
ಸಮಾಚಾರ (ರಾಶೇಂದ್ರ. 89). ೨. ನ್ಯೂನತೆ ಅಥವಾ ದೋಷದಿಂದ 
ಕೂಡಿದುದಂ ; ತಪ್ಪು: ಈ ಪ್ರಕಾರ ಗಳಿಗೆ ವಂದೊಂದು ಮಾತು 
ಆಗುವದರಿಂದ ನಿಮ್ಮ ಮಾತು ತಘಾವತು ಆಗಿ ಕಾಣುತ್ತದೆ (ರಾಜೇಂದ್ರೆ. 
೬೪). [ ಅರ. ಹಿಂ. ಮರಾ, ತಫಾವತ್‌ ] 

ತಫಾವತುಗಾರ (ನಾ). ಹಣವನ್ನು ತಿಂದು ಹಾಕುವವನು,-ದಂರುಪ 
ಯೋಗ ಮಾಡಿಕೊಳ್ಳುವವನು : ತಫಾವತುಗಾರ ತಪ್ಪಿದರೆ ತಿಪ್ಪಯ್ಯಗೆ 
ಏನು ಕೋಪ? (ಗಾದಿ). [ತಫಾವತು + . ಗಾರ (ಆ. ಕಾಣಿ) 

ತಬಕ, (ನಾ). ಗೊಂಚಲು; ಸವಂೂಹ (?).: ಕಬರಿಯರಳ ಕಯ್ಯ ರತ್ನದ 
ತಬಕೂರ್ಮಿ[ಪಾಕಾಂ. ಸ್ತಬಕೂರ್ಮಿ, ತಬಕೊರ್ವಿ]ಕೆಯ ತೋಟ್‌ದಳಾಗಲ 
ವಳಾಳಿಗಬಲೆ ನೋಡವನ ಚಿತ್ರವನೆಂದು (ಸೊಬಸೋ. ೨೩-೨೦). 

[ <ಸಂ.ಸ್ತಬಕ] 


ತಬಕ್ಕ "ತಬಕಂ' ನೋ. 


ತಬಕು, ತಬಕ್ಕ, ತಬುಕು (ನಾ). ತಾಂಬೂಲ, ಪೂಜೆಯ ಸಾಮಾನಂ | 


ಮೊದಲಾದುವುಗಳನ್ನು ಇಡಲು ಉಪಯೋಗಿಸುವ, ಚಿತ್ರಕೆಲಸದ 
ಲೋಹದ ತಟ್ಟೆ : ತಂಬುಲಿಗನ ಕೈಯ ತಬಕನರ್ಕಕೀರ್ತಿ ಒಯ್ಯನೆ ಸೆಳೆ 
ಕೊಂಡು ತಂದೆಗೆಲೆಯ ತನ್ನ ಕೈಯಾರೆ. ಕೊಡತೊಡಗಿದನು (ಭರಣ. ೨೭. ೭೭); 
ಕಸ್ತೂರಿ ಗಂಧ ಅತ್ತರು ಹೊಸ ಚಿನ್ನಮಯ ತಬಕಿನಲಿ ಪಿಡಿದವರು ಕೆಲರು 
(ಶ್ರೀಕೃಪಾ. ೩೮) ; ತಾಂಬೂಲದ ತಬಕು (ಜಿಳುಮ. ೦೬೦); ತಬ್ಬಲಿ ತಬಕು 
ಕದ್ದು ಜಗಲೀಲಿ ಸಿಕ್ಕಿ ಬಿದ್ದ (ಗಾದ). ತಬಕ್ಕ : ತಬಕಗಳ ಹಿಡಿದು ನಿಂದ 
ವರು ಹಾರ ಹಿಡಿದವರು (ಶ್ರೀಕೃಪಾ. ೦೮) ; ಬೆಳ್ಳಿಯಿಂದ ತಾಟು ತಬಕ 
ಬಟ್ಟಲು ತಂಬಿಗೆ ಪೇಲೆ ಮುಂತಾದ ಸಾಮಾನುಗಳನ್ನು '. . . ಮಾಡುವ 
ನಡತೆಯುಂಟು (ಮುಂಬಯಿ. ೪-050) ; ಕುಂಕುಮ ಅರಿಷಿಣ ಮೊದಲಾದು 
ವುಳ್ಳ ಪೂಜೆಯ ತಬಕವಿದೆ (ನಾಧಾರಿ. ೩). ತಬುಕು : ನಗುತ ತಾಂಬೂಲ 
ವನು ತಬುಕಿನಲಿಯಿರಿಸಿ (ಜಾಕಾಕ. ೦೧) ; ಅವನ ಮುಂದಕ್ಕೆ ವೀಳೆಯದ 
ತಬುಕನ್ನು ತಂದಿರಿಸಿದಳು (ಕುಡಿಕೂ. ೪6). 
[ «ಅರ. ಹಿಂ. ಮರಾ. ತಬಕ"] 

ತಬಟೆ "ತಂಬಟ' ನೋ. 

ತಬಣ್ಣಿಬಲ (ನಾ). ಒಂದು ಊರಿನ ಹೆಸರು : ಪಣ್ಣಿತ ಭಟಾರರ್ತ್ತಾಣಮ 
ನಾಳುತಿರೆ ತಬಣ್ಣ ಬಲಟ್‌ವಿನೊಳೆ ಈಸಗಮುಣ್ಣ ಸತ್ತೊಡೆ (ಮೈಆರಿ. ೧೯೨೭, 

10ನೆಯ ಶತ). (?] 

ತಬಲ "ತಬಲೆ' ನೋ. 

ತಬಲಕು (ನಾ), ಕಾಗದ ಪತ್ರಗಳ ಕಟ್ಟು, -ಕಂತೆ : 

[ ಅರ. ತಬ್ಲಕ್‌ ; ಮರಾ. ಮ 

ತಬಲಕುದಾರ (ನಾ). "೧. ಕಾಗದಪತ್ರಗಳನ್ನು ಕಟ್ಟುವ ದಾರ. ೨. 
ಸೆಣಬಿನ ದಾರ. [ತಬಲಕು * ದಾರ] 

ತಬಲಾ "ತಬಲೆ' ನೋ. 

ತಬಲಾತರಂಗ (ನಾ). ತಬಲಾದ ನಾದದ ಅಲೆ : ಉಕ್ಕು, ಉತ್ಸಾಹಗಳಿಗೆ 
ತಬಲಾತರಂಗವೊ ಜಲತರಂಗವೊ ಸಹಾಯ. 
“ಕಾಷ್ಮತರಂಗ', "ಜಲತರಂಗ' ಹೋ. 

[ತಬಲಾ( ಆತಬಲೆ) + ತರಂಗ] 


೦೦೦-೪ ; 


(ಬಾಲಪ್ಪ. 11, ೯೭೬). 


೩೩೦೧ 


ತಬ್ಬಲಿ 


ತಬಲೆ, ತಬಲ, ತಬಲಾ(ನಾ). (ತಾಳವನ್ನು ಸೂಚಿಸಂವುದಕ್ಕಾಗಿ ಬಾರಿ 
ಸುವ) ಒಂದು ಬಗೆಯ ಚರ್ಮವಾದ್ಯ. ತಾಳವಾದ್ಯ: ತಬಲಾದವನು 
ತೆಬಲೆಯನ್ನು ಸರಿಪಡಿಸಿದ (ಅಜೋಲೀ. ೦೬೪) ; ಒಂದು ತಬಲೆಯನ್ನು 
ತೆಗೆದುಕೊಂಡು ದಪದಪ ಬಡಿಯತೊಡಗಿದರು(ಕುರಿಹಿಂ. 9). ತಬಲ: ತಬಲ 
ಹೊಡೆಯುವುದರಲ್ಲಿ ಆತ ಎತ್ತಿದ ಕೈ (ರಾಯಕ. 88). ತಬಲಾ: ಜೊತೆಗೆ 
ರೋಹಿಣಿಯು ಸ್ವರಸೇರಿಸಿ, ತಬಲಾ ಬಾರಿಸುತ್ತಿದ್ದಳು (ಬಂಕಿಮ. ೭೨). 

[ «ಅರ. ತಬಲಹ್‌, ತಬ್ಲಾ ; ಓಂ. ಮರಾ. ತಬಲಾ] 

ತಬಸಿ "ತವಸಿ' ನೋ. 

ತಬೀಯತು, ತಬ್ಬೇತ (ನಾ). ೧. ಪ್ರಕೃತಿ ; ಸ್ವಭಾವ : (4). ತಬ್ಬೇತ: 
೨. ಆರೋಗ್ಯ : ತಬ್ಬೇತ ಠೀಕ್‌ ಅದ ಇಲ್ಲೋ? (ದೀಪಹ. 11, 300). 

[ ಅರ. ತಬೀಯತ೯; ಹಿಂ. ತಬೀಅತ್‌; ಮರಾ. ತಬಿಯತ್‌ ] 

ತಬುಕು "ತಬಕಂ' ನೋ. 

ತಬೇಲಿ, ತಬೇಲೆ (ನಾ). ಕುದಂರೆ ಲಾಯಂ ; ಅಶ್ವಶಾಲೆ : ಬೆಳಗಿನ 
ಕುದುರೆಗಳನ್ನು ಕೋಚಿನ ಸೇಜಂ ತಬೇಲಿಗೆ ತರುತ್ತಲೂ, ಅವು ಆರುತ್ತಲೇ 
ಅವಕ್ಕೂ ಮಾಲೀಸ್‌ (ಜಿಂಗೂಲಿ. ನಮ್ಮ ಸೋದರಮಾವ 
ಕರೀಂಖಾನರು ಹುಜೂರು ತಬೇಲೀಲೆ ಅಲ್ವಾ ಇರೋದು (ಮಲ್ಲಿ. ೩೩). 
ತಬೇಲೆ: "ಖಾಸ್‌ತಬೇಲೆ' ಪರಾ. 
[ *-ಹಿಂ. ತಬೇಲಾ, ತವೇಲಾ ; ಮರಾ. ತಬೇಲಾ; ಅರ. ತವೇಲಹ್‌, 

ತವೀಲಾ] 

ತಬೇಲೆ "ತಬೇಲಿ' ನೋ. 

ತಬ್ಬಿಲು "ತಬ್ದೀಲಂ' ನೋ. 

ತಬ್ಬೀಲು, ತಬ್ದಿಲು (ನಾ). ಬದಲಾವಣೆ: ಪಲ್ಲಟ; ಪರಿವರ್ತನೆ ; 
ಅದಲುಬದಲು : ಚಾಲ್ತಿ ಸಾಲಿನ ಬಾಕಿಯನ್ನೂ ಗುದಸ್ತ ಬಾಕಿಯನ್ನೂ 
ಬೇರೆ ಬೇರೆ ಹಾಕಿ ಎಂದು ಹೇಳಿದರೆ ಎರಡನ್ನೂ ತಬ್ಬೀಲುಮಾಡಿ ತಲೆ 
ಕೆಡಿಸುತ್ತಿದ್ದರು (ನನ್ಮೂಕ್ಕು ೦೫೩). ತಬ್ಬಿಲು : ಅವಸರದಲ್ಲಿ ಒಂದರ ಶಬ್ದ 
ಇನ್ನೊಂದಕ್ಕೆ ತಬ್ಬಿಲಾಗಿ ಬರೆಯಲ್ಪಟ್ಟ ಕೆಲವು ತೂಗುಪಟ್ಟಿಗಳೂ ಇವೆ 
(ರೂಪಸಂ. ೩೯). [«-ಅರ. ಹಿಂ. ತಬ್‌ದೀಲ್‌ ] 

ತಬ್ಬರಿಸು, (ಕ್ರಿ). ಎಡಹು ; ಮಂಗ್ಲರಿಸು : ತವಕಪಟ್ಟವ ತಬ್ಬರಿಸಿ ಬಿದ್ದ 
(ಗಾದೆ). “ಕಬ್ಬರಿಸಂ', "ಟೆಬ್ಬರಿಸು' ಹೋ. [ದೇ.8 ತಮಿ. ತವಲು) 

ತಬ್ಬರಿಸ್ಕು (ಕ್ರಿ). ತಬ್ಬು ; ವ್ಯಾಪಿಸಂ (?) : ವರ್ನಿಸುವ ಗಬ್ಬಿಗರ್‌ 
ತ್ರೈಲೋಕ ದುರ್ಲಭದ ನಿರ್ನಯದ ಆಗಾರಮಂ ಪೊಕ್ಕು ವ್ಯಂತರು 
ಪಚರ್ನಯ ಕದಂಬ ಸೌರಂಭಮಾಘ್ರಾಣಮಂ ನಿಬ್ಬರದಿ ತಬ್ಬರಿಸಲು 
(ಜನಮು. ೩೦-೩೦). "ಇಕ್ಕರಿಸಂ,', "ಉಕ್ಕರಿಸಂ' ಹೋ. 

[<ತಬ್ಬ್ರ್ಯ + - ಇಸ್ಕು) 

ತಬ್ಬರಿಸ್ಕು (ಕ್ರಿ). ೧. ಭಯಂ ವಿಹ್ವಲನಾಗಂ. ೨. ದುಃಖಪರವಶನಾಗು : 
(ಕ). ೩. ಆಶ್ಚರ್ಯ ಚಕಿತನಾಗು: "ತಬ್ಬಿ ಬಂ' ಪರಾ. [7] 

ತಬ್ಬಲಿ (ನಾ). ೧. ತಂದೆಯನ್ನು ಅಥವಾ ತಾಯಿಯನ್ನು ಇಲ್ಲವೆ 
ತಂದೆ ತಾಯಿಗಳಿಬ್ಬರನ್ನೂ ಕಳೆದಂಕೊಂಡಿರಂವ ಮಗಂ ;. ಅನಾಥ 
ಶಿಶಂ ; ಪರದೇಶಿ ಮಗು: ಈತಂಗಳು ತಬ್ಬಲಿಗಳಲ್ಲೂ (ಅದ್ಭುತ. 
೪೬-ಲ); ದೀನ ತಬ್ಬಲಿಯ ಕಾಪಾಡುವವರಿಲ್ಲ (ಕಎಫು. ೩೫-೬); ಪಾಂಡವರು 
ತಂದೆಯಿಲ್ಲದ ತಬ್ಬಲಿಗಳಾಗಿದ್ದಾಗ ನೀನು ಅವರನ್ನು ಪೋಷಿಸಿದೆ (ವಡಛಾ- 
೨೫೩) ; ತಬ್ಬಲಿ ಹುಡುಗಿ ಕೈಬಿಡಬೇಡ (ಕಳಹು. 6೭). ೨. ದಿಕ್ಕಿಲ್ಲದಂದಂ; 
ಅನಾಥವಾದುದು : ಆ ಭಿಕ್ಷುಕನ ಹೆಣ ತಬ್ಬಲಿಯಾಗಿ ಬಿದ್ದಿತ್ತು (ಕಂ). 
“ತಬ್ಬಲಿಪ್ರೇತ'” ಪರಾ. ೩. ಕೀಳಾದ ವಸ್ತು ಅಥವಾ ತುಚ್ಛನಾದ 
ವ್ಯಕ್ತಿ : "ತಬ್ಬಲಿದನ', "ತರಂವಲಿ' ಪರಾ. 

(ದೇ.॥ ತುಳು. ತಬ್ಬಿಲು, ತಬ್ಬುಲಿ; ತೊದ. ತೊಬೆರಿ] 


೭೫) ; 


ತಬ್ಬಲಿಕೂಸು 


ತಬ್ಬಲಿಕೂಸು (ನಾ). ತಾಯಿಯಿಲ್ಲದ ವಂಗು ; ಅನಾಥಶಿಶು : (8). 
[ತಬ್ಬಲಿ * ಕೂಸು] 

ತಬ್ಬಲಿದನ (ನಾ). ತೊಂಡುದನ ; ಪೋಲಿದನ : (8). 
[ತಬ್ಬಲಿ + ದನ] 


೩೩೦೨ 


ತಬ್ಬಲಿಪ್ರೇತ (ನಾ). ಕೇಳಂವವರಿಲ್ಲದ ಹೆಣ; ದಿಕ್ಕಿಲ್ಲದ ಶವ ; | 8 


ಬೇವಾರ್ಸಿ ಹೆಣ : ನೀರ ಪಾತಳಿಯ ಮೇಲೆ ಕವುಚಿಬಿದ್ದ ತಬ್ಬಲಿಪ್ರೇತ 
ತೇಲುತ್ತಿತ್ತು (ಮೂರುದಾ. ೩೨೬). [ತಬ್ಬಲಿ * ಪ್ರೇತ] 
ತಬ್ಬಿಬ್ಬಾಟ (ನಾ). ದಿಗ್ಭ ೨ಮೆಗೊಳಿಸುವ ಆಟ : ಒಬ್ಬಳ ಬಸಿಟ್‌ಂದಲಿ 
ಬಂದು ಮತ್ತೊಬ್ಬಳ ಕೈಯಿಂದಲಿ ಬಳೆದು ಕೊಬ್ಬಿದ ಭೂಭಾರವನಿಳುಹಲು 
ಇಂಥ ತಬ್ಬಿ ಬ್ಬಾಟ[ಪಾಠಾಂ. ತಬ್ಬುಬ್ಬಿದಾಟ)ಗಳೆಲ್ಲಿ .ಕಲಿತೆಯ್ಯ (ಪುರಂದ. 
೧-೯೬-೧). [ತಬ್ಬಿಬ್ಬು + ಆಟ] 
ತಬ್ಬಿಬ್ಬಿ "ತಬ್ಬಿ ಬ್ಬು' ನೋ. 
ತಬ್ಬಿಬ್ಬಿಗೊಳ್‌ "ತಬ್ಬಿಬ್ಬುಗೊಳ್‌' ನೋ. 
ತಬ್ಬಿಬ್ಬು, ತಬ್ಬಿಬ್ಬಿ (ನಾ). ೧. ;  ದಿಗ್ರಮೆ: 
ಸ ಸಗ ತಳ್ಳಂಕ ಟರ BN 
ಯಜಸಯದಳ್‌ ಸಲಹು (ಕತಸಾಂ. ೩೪-೭೮): ತವೆ ತಬ್ಬಿಬ್ಬಂ ತಾಳಿ 
ತೂಟ್ಸ್‌ ತಾ ಳ್ದ ನ ಸಿರಿಯಂ (ಜಿಕವಿ. ೨.೪೭); ಅತ್ಯಗತ್ಯವಾದ 
ಮಹತ್ಕಾರ್ಯವನ್ನು ಎಸಗುವಾಗ . ಹೃದಯದೌರ್ಬಲ್ಯಗಳು, 
ಕ್ಷುದ್ರಬಾಧೆಗಳು, ತಬ್ಬಿಬ್ಬುಗಳು, “ಶ್ರೀ”ಯವರಿಗೆ ಒದಗಿ ಬಂದುದು 
ಪ್ರಕೃತಿವಿಲಾಸ (ಕಒಸಾ- ೫, ಏಕ). ವಿ. ನಡೆನುಡಿಗಳಲ್ಲಿ ತಡಬಡ,- 
ತಡವರಿಸಂವಿಕೆ : ಬೆನ್ನೊಳ್‌ ನಟ್ಟ ಸರಳ ತಬ್ಬಿಬ್ಬೆಸೆವ ನಡೆನುಡಿಗಳ 
(ಜೆಬಪು. ೪೯-೨೪), ತಬ್ಬಿಬ್ಬ : ೧. ಪ್ರಸಾದವ ಕೊಂಡಲ್ಲಿ ಉಳಿಕಳವುಬ್ಬಸ 
ತಬ್ಬಿಬ್ಬಿ ಹಾನಿ ವೃದ್ಧಿಗೆ ಎಡೆಯಿಲ್ಲದೆ (ದಾಸೋಸಂ. ೪೬) ; ಪೊಡವಿಪಾಲರು 
ವಿಕಳದ ನುಡಿಯ ತಬ್ಬಿಬ್ಬಿಗಳಲಿರ್ದರು (ಸನಕ್ಕು. ೦೪-೧೯); ತಬ್ಬಿ ಬ್ಬಿಯಿಲ್ಲದೆ 
ಮಲೆವುತ ಸಾಗುತಂದುಬ್ಬಿನಿಂದೆಳೆದ ಹುಯ್ಯಲನು 
೧೯-೧೦೬). 
ತಬ್ಬಿಬ್ಬನಾಡು - ತೊದಲುತ್ತ ಮಾತನಾಡು ; ಅಸ್ತವ್ಯಸ್ತವಾಗಿ 
ಮಾತಾಡು; ಅರ್ಥವಿಲ್ಲದ ಮಾತನಾಡು: ಸಪ್ತಾವಸ್ಥೆಯಡಸಿರ್ದರಂತೆ 
ತಬ್ಬಿಬ್ಬನಾಡುತ್ತ ಮಧುಪಾನದಬಲೆಯರೆಸೆದರು '(ಜ 6ರ ಮ. ೮-೫೫). 
ತಬ್ಬಿಬ್ಬಾಗು, ತಬ್ಬಿಬ್ಬಿಯಾಗು ಎ ೧. ಕಕ್ಕಾಬಿಕ್ಕಿಯಾಗು ; ದಿಕ್ಕು 


ಕಕ್ಕಾಬಿಕ್ಕಿ 


(ಕುರಾಸಾಂ- 


ತೋಚದಂತಾಗಂ ; ಗಾಬರಿಯಾಗಂ : ನಾನು ತಬ್ಬಿಬ್ಬಾಗಿ ಉತ್ತರವಿತ್ತೆ 


(ಸಾಪೋಲೀ 3೩೬) ; ಒಂದು ಕ್ಷಣ ಅವನು ತಬ್ಬಿಬ್ಬಾದ (ಹೊಸಕ್ತಿ. ೩೭). 
ತೆಬ್ಬಿಬ್ಬಿಯಾಗದೆ ತಳ್ಳಂಕಗೊಳ್ಳದೆ ಬೊಬ್ಬೆಯಿಕ್ಕದೆ ಜೋಕೆಯಟೀದು 
- ಒಂದೊಂದು ಕಲೆಯ ಮೈಯುಬ್ಬುವೊಲು ಕೇಳಿಸಿದರು (ಭರಶ. 
೧-೭೬೧) ; ಸಮಾಜದ 'ಸನ್ನಿವೇಶಗಳನ್ನೇ ಶಾಲೆಯ ಎಳೆಯ ಮಕ್ಕಳ ಮುಂದೆ 
ತಂದೊಡ್ಡು ವುದಾದರೆ, ಅವರು ತಬ್ಬಿಬ್ಬಿಯಾದಾರು (ಶಿಕ್ಷದ. . ೬೯). ೨. 
ತಡವರಿಸು; ತೊದಲು: ನಡೆಗೆ ತಡಬಡಮಾಯ್ತು ವಾಣಿ ತಬ್ಬಿಬ್ಬಾಯ್ತು 
(ಜೆ ಬಪು. ೨೦-೧೯). ತಬ್ಬಿಬ್ಬುಮಾಡು = ಏನೂ ತೋರದಂತೆ ಮಾಡು; 
ತಬ್ಬಿಬ್ಬುಮಾಡು ; ಪೀಡಿಸು ; ಕಾಡಿಸು. (360168. ಇಂಕನಿ.). 
[ ದೇ.8 ತುಳು. ತಬ್ಬಿಬ್ಬು, ತಬ್ಬುದಿಬ್ಬು ; ತೆಲು. ತಬ್ಬಿಬ್ಬು 1] 
ತಬ್ಬಿಬ್ಬುಗೊಳ್‌, ತಬ್ಬಿಬ್ಬಿಗೊಳ್‌ , ತಬ್ಬಿಬ್ಬಗೊಳು (ಕ್ರಿ). ಗಾಬರಿ 
ಗೊಳ್ಳ ; ಕಕ್ಕುಬಿಕ್ಕಿಯಾಗು ; ದಿಗ್ಸಾಂತನಾಗು ; ದಿಕ್ಕುತೋಚ 
ದಂತಾಗಂ: ದಬ್ಬುದಲೆಗೊಂಬ ವಾರಣ ವಾಹಕಪ್ರತತಿ ತಬ್ಬಿಬ್ಬು ಗೊಂಬ 
[ಪಾಕಾಂ. ಬ್ಬಿ ನಡೆವ] ತುರಗಾರೋಹಕ ಪ್ರತತಿ. (ಸಮ್ಮ ಕೌ. ೮-೬೩); 
ತಬ್ಬಿಬ್ಬುಗೊಂಡು ಮೊಜ್‌ಗೆಯ್ವರಿಂ ಸುಯ್ವರಿಂ (ಜಬಪು. ೪೬-೨೦) ; ಇಂತು 
ಮಾಜಾಂತ. ಬಲಮಂ ಕಡಿದಬ್ಬರಕೆ” ತಿಗುಳನಾಡನಿತುಂ ತಬ್ಬಿಬ್ಬಿಗೊಳೆ 


ತಮ 


(ಜಕವ. ೫-೯೦): ತಬ್ಬಿಬ್ಬಿಗೊಳ್‌ : ಸಬ್ಬಜನರು ತಬ್ಬಿಬ್ಬಿಗೊಳಲು 
ಊರಬ್ಬರ[ಪಾಕಾಂ. ಗಳು ತಬ್ಬಿಬ್ಬುಗೊಳುತಿರಲುಬ್ಬೆಗ]ಪಿರಿದಾಯ್ತಂದು 
(ಕ್ರಿಪುಸಾಂ. ೧೬-೧೮೩) ; ತಬ್ಬಿಬ್ಬಿಗೊಂಬ ಹಿರಣ್ಯಾಕ್ಷನ ಪೌಜಿನುಬ್ಬೆಯ 
ಕಂಡು ಕೋಪದೊಳು (ನೇಮಿಸಂ. ೦೨.೭೫); ಬೊಬ್ಬೆಯಬ್ಬರದುಬ್ಬಗೆ 
ಭೀತಿಗೊಂಡಾಗ ತಬ್ಬಿಬ್ಬಿಗೊಂಡುಆಕ ಭಟರು ... ಕಂಗೆಟ್ಟೋಡೆ (ಕಂನವಿ. 
೧೮-೫೦). ತಬ್ಬಿಬ್ಬುಗೊಳು: ಮೂಚುವುತಕ್ಕೆ ಮುಕ್ಕುತಕ್ಕೆನಾಗಿ ತಬ್ಬಿಬ್ಬು 
ಗೊಳುತ್ತಿದ್ದೇನೆ (ಏಲೇಶ್ಶ. ೪೩); ಇದು ಮನಸಿನ ವಿಕಾರವೆಂಬುದನು 
ಒಬ್ಬರೂ ತಿಳಿಯದೆ ತಬ್ಬಿಬ್ಬು [ಪಾಕಾಂ. ಬ್ಬಿ]ಗೊಳುತ್ತಿದಾರೆ. ನೋಡಾ 


(ಸಿದ್ಧವ. ೧೦೯-೩೩೮). [ತಬ್ಬಿಬ್ಬು * ಕೊಳ್ಳ) 


10| ತಬ್ಬಿಬ್ಬುಗೊಳಿಸು (ಕ್ರಿ). ಗಾಬರಿಗೊಳಿಸು; ಕಕ್ಕಾಬಿಕ್ಕಿಗೊಳಿಸಂ: ಜನರ 


26 


80 


40 


46 


ತಲೆಯೊಳು ಬರೆದ ಬಿದಿಯ ತಬ್ಬಿ ಬ್ಬುಗೊಳಿಸುವನು (ಗೀತಗೋ. ೦೯-೧) ; 
ತಬ್ಬಿಬ್ಬುಗೊಳಿಸುತ ತವಕದಿಂ ಪಿಡಿದರು ಹೆಬ್ಬುಲಿ ಕರಡಿ ಹಂದಿಗಳ 
(ಜಂದ್ರಹಾ. ೧-೬೬). [ತಬ್ಬಿಬ್ಬುಗೊಳ್‌  - ಇಸ್ಕು ] 

ತಬ್ಬಿಬ್ಬುಗೊಳು "ತಬ್ಬಿಬು ಗೊಳ್‌” ನೋ. 

ತಬ್ಬಿಬ್ಬುಮಾತು (ನಾ). ತಡಬಡಗೊಂಡ ಮಾತು: ತಬ್ಬಿಬ್ಬುಮಾತು 
ಗಳಿಂದಾ ತನ್ನ ಸೇವಕರಂ ಕೂಗಿ (ಸೌಗಂಧಿ. ೫೩೮-೦೩). 

[ತಬ್ಬಿಬ್ಬು + ಮಾತು] 

ತಬ್ಬಿಬ್ಬುವೋಗು (ಕ್ರಿ).ಎತಬ್ಬಿಬ್ಬುಗೊಳ್‌: ತಾಳಮೇಳದ ಗತಿಯ ಗಮಕದ 
ಕೀಲಣೆಯ ಕಾಲಾಟ ವಿಘಟಿಸಿ ಚಾಳಿಯಲಿ ತಬ್ಬಿ ಬ್ಬುವೋಗು[ಪಾಕಾಂ. 
ವೆನಿಸು]ತಲಿರ್ದಳಾ ಮಾಯೆ (ಪ್ರಥುಲೀ. ೭-೨೬). [ತಬ್ಬಿಬ್ಬು * ಪೋಗ್ಕು] 

ತಬ್ಬಿಸು (ಕ್ರಿ). ೧. ಅಪ್ಪಿಕೊಳ್ಳುವಂತೆ ಮಾಡು ; ಆಲಿಂಗಿಸಂವಂತೆ 
ಮಾಡು : (8). ೨. ಹುಲ್ಲಿನ ಹೊರೆ, ಸೌದೆ ಮೊದಲಾದಂವನ್ನೂ 
ತೆಕ್ಕೆಯಲ್ಲಿ ಹಿಡಿಸು : (1).  [ತಬ್ಬು, (ತಟ್ಟು) * - ಇಸ್ಕು] 

ತಬ್ಬು "ತಟ್ಟು? ನೋ. 

ತಬ್ಬ್ರು “ತಟ್ಟು” ನೋ. 

ತಬ್ಬೇತ "ತಬೀಯತು' ನೋ. 

ತಮ (ನಾ). ೧. ಕತ್ತಲೆ; ಅಂಧಕಾರ: “ತಿಮಿರಂ . . . ಅಂಧಕಾರಂ 
ತಮಂ ತಮಿಸ್ರಮದಕ್ಕುಂ” (ವಸ್ತುಕೋ. ೦೧-೬೩) ; “ ಮರ್ಜೆನೆ ತಮಂ” 
(ಕಬ್ಮಿಕ್ಕೆ. ೧೧); ತಮದೊಡ್ಡಿ ರ್ದವೊಲಿರ್ದ ಕಾರ್ಮ್ಮೂಗಿಲ ತಳ್ತೊಡ್ಡೆಲ್ಲಮಂ 

- * ಎಚ್ಚು ತೊಳ್ಳಿ (ಅದಿಪು. ೧೩-೬೧) ; ತಮಂ ತಲೆಯನೆತ್ತ ದಂತು 

ಮಸುಳ್ವಂತು ಸೂರ್ಯೇಂದುಗಳ* ಸಮಸ್ತ ಮಣಿಕೂಟ ಕೋಟಿಗಳ 
ಕಾಂತಿಗಳ್‌ ಸಂತತಂ ನಿವಿರ್ಕೆವಡೆದೊಪ್ಪೆ (೪೯೮ ವ. ೮-೭೦) ; ಪಗಲು 
ಕಡೆಗಾಣೆ ತಮವೆಂಬ ಗಿಡುಗಂಗಳ್ಳಿ ಖಗದ ಮಖಟ್‌ಗಳು ಬಿಗುರ್ತೊಡಿ 

" (ಭಾವಚಿಂ. ೭-೧೪). ೨.. ವೂರು ಮೂಲ ಗುಣಗಳಲ್ಲಿ ಒಂದು ; 
ತಮೋಗುಣ: ಸತ್ಯಂ ಸಾತ್ವಿಕಗುಣಕೆ , .-. ಅಧಿಕೋದ್ಭತ್ಯಂ ತಮಕ್ಕೆ 
ನೆಲೆಯಾಯ್ತತ್ಕಂತಂ ನೃಪನಿದೇಂ ತ್ರಿಮೂರ್ತ್ಯಾತ್ಮಕನೋ (ಪುಷ್ಪ ಪು. 
೩-೬) ; ಹರಿ ದತ್ತಾತ್ರೇಯನಗಜಾವರನೇ ದುರ್ವ್ವಾಸನಬ್ಬಜಂ ಚಂದ್ರಂ 
ಭಾಸುರಚಿತ್ತ .ತಮದೃಗೋದೃವರುರುತೇಜಃಪುಂಜರಾದರತ್ತಿ ಶ್ರಗ್ಗೆ ಪುತ್ರರ್‌ 
(ಎಕ. ೪, ಬೇಲೂರು. ೯೨-೧೩ 1219) ; “ಕಾಲತುದಿ” (ಕಾಪಮಂ. ಟಿಪೃಡಿ. 
೨೯೫): ಯಮಳರೊಟಗಿರೆ ಕಂಡು ಮನದಲಿ ತಮವ ಹಿಡಿದನು ನೀರು 
ಗುಡಿದೀ ಮಮತೆ ಮಿಗಲಾರೈವೆನೆನುತಿಳಿದನು ಸರೋವರವ (ಕುವ್ಯಾ ಆ: 
೨೩-೨೨). ೧,೨:ಕಣ್ಮಲರ ಬೆಳ್ಳುಗಳಾಲಿಯ ಕಲಕಿ ನೊಳ್‌ ಪೊದಳ್ಳೊೊಡನೊಡ 
ನೋಡುವಟ್ಟಿನಗೆ . .. ಸತ್ವಮಂ ತಮಮಂಮಂ ಕಡೆಗಣ್ಣೊಳ್‌ ಕಂಡೆನೋ 
ಪಳಾ (ಪಂಪಭಾ. ೪-೭೮)... ಕತ್ತಲೆಯನ್ನು ಹರಡುವ ಅಸ್ತ್ರ; ಅಂಧಕಾ 
ರಾಸ್ತ್ರ:ಅರಸನೆಚ್ಚಾ ಸರ್ಪಬಾಣವ ಗರುಡಬಾಣದಿ ತಮಕೆ ತರಣಿಯ (ಕಾಶಿರಾ. 
3೨-೩೧). ೪. ರಾಹು: “ಭಾನುರಿಪು ಸಿಂಹಿಕಾಪ್ರಿಯಸೂನು ತಮಂ 


ತಮಂಗ 


ರಾಹು” (ವಸ್ಮುಳೋ. ೧೩-೭೩); ತಮ ಶಶಾಂಕನ ನುಶಿಗಲಾಣದೆ ಕ್ರಮದಲಾ 
ರೋಹಿಣಿಯ ನುಂಗಲು ಭ್ರಮಿಸಿ ಹರಿತಹವೋಲು (ಳಾಶಿರಾ. ೩೭-೧೫). 
೫. ಅಜ್ಞಾನ : ಮಾಂದಿಸಿ ತಮಮಂ ದೃಷ್ಟಿಯೊಳೊಂದಿಸಿ ತತ್ವಾರ್ಥಮಂ 
ಜಗದ್ವ (ವಹಾರಕ್ಕಂದು[ಜಕಿ] ಮಾಡಿದ ವಿದ್ಕಾನಂದಸ್ಥ್ವಾಮಿಯ ಮಹೋ 
ದಯಂ ಕೇವಳಮೇ (ಪುಷ್ಕಪು. ೦-೨೫); ವೇದ ತಮದಿ ಮುಳುಗಿತ್ತು, 
ಮನುಜಮನ ತಮದ ಬೀಡು ಆಗಿ (ಅರಳು. ೪೩೪-೧೦). ೬. ಸಲ್ಲದ 
ಕಾರ್ಯ; ಪಾಪ: ಮಾಡದೊಡೆ ತಾಯ್ಗೆ ಮರಣಂ ಮಾಡಿದೊಡೆನ್ನೊಂದು 
ಗತಿಗೆ ಕೇ[ಡಿಂ]ದೇನಂ ಮಾಡುವೆನೆಂದಾಂದೋಳಮನಾಡೆ ಮನಂ 
ತಮಮನಪ್ಪಕಯ್ದನಿಳೇಶಂ (ಯಶೋಶ. ೩-3೦). ೭. ಪಾದಾಗ್ರ ; 
ಕಾಲಿನ ತಂದಿ. ೮. ರಾಕ್ಷಸ; ದುಷ್ಟ: ಎಲೆ ಮುರಾರಿ ಮುಕುಂದ 
ವೇದವ ಕಳಲು ತಮನನು ಸೀಳ್ಡೆ (ಕಾಶಿರಾ. ೮೩-೪೬) ; ಘನ ತಮನ 
ವಧಿಸುತಲಿ ವೇದವ ವನಜಸಂಭವಗಿತ ಮತ್ಸ್ಯನೆ 
[ಸಂ.) 

ತಮಂಗ (ನಾ). ವೇದಿಕೆ ; ಜಗಲಿ; ರಂಗಸ್ಥಳ : "ತವಂಂಗ ಮಂಟಪ' 
ಪರಾ. [ಸಂ.] 

ತಮಂಗಮಂಟಪ (ನಾ). ರಂಗವಂಂಟಪ; ಸಭಾಮಂದಿರ: ಮೂಡವೆಟ್ಟಿನ 
ಕೋಡುಂಗಲ್‌ ನಡೆದು ಬರ್ಪಂತೆ ಬಂದು ತಮಂಗಮಂಟಪದ 
ಮತ್ತವಾರಣದ ಕೆಲಕ್ಕೆ ಮತ್ತವಾರಣಮಂ ಸಾರ್ಚಿ ಪೊಡೆವಡುತ್ತುಂ 
(ಅನಂಪು: ೨-೨೯ ವ). [ತಮಂಗ4 ಮಂಟಪ] 

ತಮಂಧ (ನಾ). ೧. ಕಗ್ಗತ್ತಲೆ; ದಟ್ಟವಾದ ಕತ್ತಲೆ: ತಮಂಧ ಘನ 
ಜ್ಯೋತಿ ಕಿಟ್‌ದೆನ್ನಬಹುದೇ (ಬಸವ. ೬); ಮುಕುರಕ್ಕೆ ತಮಂಧವೆಂದು 
'ಒರಸಿದವರುಂಟ್ವೇ (ಮೋಳಿಮಾ, ೪೯-೧೩೫) ; ಹಂಪೆಯ ಮಾದಿರಾಜನ 
ಜ್ಞಾನದೀಪ್ತಿಕೆ ಕವಿವ. ಮಾಯಾತಮಂಧವಳಿವಂತೆನ್ನ ಹೃದಯದೊಳು 
ಬೆಳಬೆಳಗುಗೆ (ಹಠಕಾ. ೧-೦೦). ೨. ಅಜ್ಞಾನ : ತಮಂಧ ಗುಟ್‌ಯಾಗಿ 
ಲಯವಾಗಿ ಹೋದವರ ಕಂಡೆ ಕಾಮ ಗುಟ್‌ಯಾಗಿ ಬೆಂದು ಹೋದವರ 
ಕಂಡೆ (ಅವಣಂ. ೩೧-೧೩೨) ; ಮೋಹ ಮಾಯಾಧಿಕ ತಮಂಧ ಸಮೂಹಮಂ 
ಸಂಹರಿಸಿ (ಬಸಪು. 6-8೭) ; ಕಡು ಚೆಲುವಿನೂರ್ವಸಿಯ ಸಂಗವ ಬಿಡದೆ 
ಎಷಯಾಸಕ್ತನಾಗಿಯೆ .. . . ಕಡುತಮಂಧ[ಖಾಕಾ. ಡ]ದೊಳಿರ್ದೆನು 
(ನಿಛಾಗ. ೦೦-೩೨4). [ ಎಸಂ. ತಮೋಂಧ] 

ತಮಂಧಪಟ (ನಾ). ತಮಂಧವೃಂದ: ಒಡಲುಗೊಂಡ ತಮಂಧ 
ಪಟವೋ ನಡೆವ ನೀಲಾದ್ರಿಗಳೊ . . . ಎನಲೆಡೆವಿಡದೆ ಸಂದಣಿಸಿ ಬೇಡರು 
ಬಂದರಾಯೆಡೆಗೆ (ಬಸಪು. ೩೮-೪೮). [ತಮಂಧ + ಪಟ್ಯ) 

ತಮಂಧವೃಂದ (ನಾ). ಕಗ್ಗತ್ತಲೆಯ ಮೊತ್ತ, -ಹರಹು: ಇದು ಪರ್ಬಿರ್ದ 
ತಮಂಧವೃಂದಮಿದು ಕಾಳಿಂದೀ ಪ್ರವಾಹಾಂಬುವಿಂತಿದು . . . ತಾನೆಂಬಂತೆ 
ಮೆಯ್ಗಪ್ಪಿನೊಪ್ಪದಿನಂದೇಳ್ನೆರುತಿರ್ದುದುಗ್ರ ಶಬರಾನೀಕಂ (ಶ್ರಿಪುವಿ. 
೨೭-೪೩). [ 'ಮಂಧ + ವೃಂದ] 

ತಮಂಧಾಕಾರ (ನಾ). ಶೂನ್ಯ (?) : ಭ್ರೂಮಧ್ಯಸ್ಥಾನದಲ್ಲಿ ಆಜ್ಞಾಚಕ್ರ 
ಮನವೆಂಬ ಮಹಾಭೂತ ತಮಂಧಾ[ಪಾಕಾಂ. ದಾ]ಕಾರ ದ್ವಿದಳ ಪದ್ಮ 
ಅಲ್ಲಿಹ ಅಕ್ಷರವೆರಡು (ಅವಣಂ. ೪೪-೧೮೮). [.?] 

ತಮಃಪಟ (ನಾ), ಎ ತಮಂಧಪಟ : ಬೆಸಗೊಳೆ ದಶನದ್ಯುತಿ ದೆಸೆದೆಸೆಯ 
ತಮಃಪಟಮನುಗಿಪಟಂಗೊಳೆ ದೇವಂ ಬೆಸಸಿದನಾ ಕನ್ನೆಗೆ (ಶಾಂತಿಸು. 
೪-೬೫): ಘನಮೋಹತಮಃಪಟಾವೃತಂ ಜಗಮದಲ್‌ೊಳ್‌ ಮುನಿಭಾನು 
ಭವದ್ವಾಕ್ಸ _ಅಭೆಯನಿಶಂ ಬೆಳಗದೊಡೆ ಸತ್ಸ ,ವರ್ತನಮುಂಟೇ (ಜಂದ್ರಪಫು. 
೪-೩೦); [ಸಂ. (ತಮಸ್‌ + ಪಟ) ] 

ತಮಃಪಟಲ, ತಮಃಪಟಳ (ನಾ). ಕತ್ತಲೆಯ ಮೊತ್ತ ; ಅತಿಶಯಂವಾದ 
ಅಂಧಕಾರ : ಮಡದಿಯರ ಮುಡಿಮುಡಿಗಳೊಡನೊಡನೊರಸಲೊಡ 


(ಸುದಾಮ, ೩-೧೫). 


೩೩೦೩ 


16 


ತಮಪ್ರಭೆ 


ನೊಗೆದು ನೆಗೆವ ಪುಡಿಗತ್ತುರಿಯ ಪರಾಗಪಟಲಂ ಪರೆದು ಪರಿಕಲಿಸಿ 
ಹಸನರುಚಿ ಚಂದ್ರಿಕೆಗಗಿದು ನೆಗೆವ ತಮಃಪಟಲದಂತೆ ಪರಿರಂಜಿಸೆಯುಂ 
(ರಾಜಕೀ. ೭-೦೭ ವ). ತೆಮಃಪಟಳ : ಬಲವರುತಿರ್ಪ ಭಾನುಗೆ ತಮಃ 
ಪಟಳಂ ಸುಗಿದಭ್ರಮೇಖಳಾವಳಯಮನಾಸೆಪಟ್ಟು ನೆಲಸಿರ್ದುದೊ 
ಪೇಟಕಿನೆ ಮಂದರಾಗ್ರದೆೊಳ್‌ ನೆಲಸಿದ ನೀಲಚೂಳಿಕೆ (ಮಲ್ಲಿಪು. ೧೨-೯೦). 
[ ಸಂ. (ತಮಸ್‌ +೬ ಪಟಲ) ) 

ತಮಃಪಟಳ "ತಮಃಪಟಲ' ನೋ. 

ತಮಃಪ್ರಭೆ (ನಾ). ಒಂದು ನರಕದ ಹೆಸರು; ಕತ್ತಲೆ ತುಂಬಿರುವ 
ನರಕ : ಪದಿನಾಜು ಸಾಸಿರಯೋಜನ ಬಾಹುಲ್ಯದಿಂ ತಮಃಪ್ರಭೆಯೆಂ 
ಬಾಜಿನೆಯ ನರಕಂ (ಸುಕುಮಾ. ೧೧-೪೧ ವ). 

[ ಸಂ. ತಮಃಪ್ರಭಾ (ತಮಸ್‌ + ಪ್ರಭಾ) ] 

ತಮಃಸಂಗತಿ (ನಾ).- ೧. ಕತ್ತಲೆಯ ಒಡನಾಟ, -ಸಹವಾಸ. ೨. 
ತಮೋಗುಣದ ಸಂಪರ್ಕ. ೧, ೨: ತಮಃಸಂಗತಿ ರಾತ್ರಿಗಾಜಿಡಿ 
ಸುಗಂಧೋತ್ಸುಲ್ಲಪುಷ್ಪಕ್ಕುಪಾತ್ತ ತಪೋಹೀನತೆ ಚೈತ್ರದೇಲಿಗೆ 
ಮಹದ್ವಂದಿಗ್ರಹಂ ತ್ಕಾಗಿಗವ್ರತಯೋಗಂ ಜಳಪಕ್ಷಿಗಲ್ಲದೆ ಜನಕ್ಕಿಲ್ಲಲ್ಲಿ 
ಬೇಜಕಿಲ್ಲಿಯುಂ (ಪುಪೃಪು. ೨-೨೪). 

[ ಸಂ. (ತಮಸ್‌ + ಸಂಗತಿ) ] 

ತಮಕ (ನಾ). ಶ್ವಾಸರೋಗದಲ್ಲಿ ಒಂದು ಬಗೆ: ಈ ಶ್ವಾಸರೋಗವು 
ಕ್ಷುದ್ರಕವೆಂದೂ, ತಮಕ ವೆಂದೂ, ಛಿನ್ನವೆಂದೂ, ಮಹಾನೆಂದೂ, 
ಊರ್ಧ್ವವೆಂದೂ ಐದು ವಿಧವಾಗಿರ್ಪುದು. . .ವಾಯುವು ಊರ್ಧ್ವಮುಖ 
ವಾಗಿ ಶ್ಲೇಷ್ಮವನ್ನು ಪ್ರತಿಲೋಮವಾಗಿ ಶಿರಸ್ಸಿಗೈದಿಸಿ ತಮಕವೆಂಬ 
ಶ್ವಾಸವನ್ನುಂಟುಮಾಡುವುದು (ಸಳವೈ. ೨೨೮). [ಸಂ.] 

ತಮಕು (ನಾ). ಡಂಗುರ ಸಾರುವ ಒಂದು ಚರ್ಮವಾದ್ಯ ; ತಮಟೆ : 
ಎನಗೊಂದೇ ತೊಣೆ ಬೆಂಗಳೂರು ಬಟಕಂ ಬೇಜಕೊಂದು ನಾಡೆಂದಿಗುಂ 
ಮನಗೂಣಲೈೆಣೆಯಾಗದೆಂದು ತಮಕಂ ಪೊಯ್ಲುತ್ತೆ ತುಂಕೂರು ತಾಂ 
ಜನರಿಂದಂ ಪೆಸರಾಂತೆ (ಮಸೂಮೆ. ೩-೦೨). " ಟುಮಂಕು' ಪರಾ. 

[ ಹಿಂ. ಮರಾ. ಟವಃಕೀ./ತಮಿ. ತಮುಕ್ಕು ] 

ತಮಟೆ "ತಂಬಟ' ನೋ. 

ತಮಟೆಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ತಮಟೇಬಳ್ಳಿ, ಶಂಬೆ 
(ಮೈಔಗಿ. ೦೬.೨೯೭). [ತಮಟೆ + ಬಳ್ಳಿ] 


.| ತಮಡಿ "ತಮ್ಮ ಡಿ' ನೋ. 


45 


ತಮಣೆ "ತಮ್ಮಣೆ' ನೋ. 

ತಮತ (ಗು). ೧. ಇಚ್ಛಿಸುವ ; ಹಂಬಲಿಸುವ. ೨. ಬಯಸಲ್ಪಟ್ಟ ; 
ಅಪೇಕ್ಷಿಸಲ್ಪಟ್ಟ. (ಸಂ.] 

ತಮತು *ತನತ್ತು' ಪರಾ. 

ತಮತ್ತು "ತನತ್ತು' ಪರಾ. 

ತಮನ (ನಾ).' ಉಸಿರುಕಟ್ಟುವಿಕೆ. [ಸಂ. ]. 

ತಮನಿಭ (ನಾ). ಕತ್ತಲೆಯಂತೆ ಇರುವುದು: ಮಲಯದ ಅನಿಲನು 
ತಾನಹನನಲನು ಮಣಿಭವನವು ತಮನಿಭವು ಕನ್ನಡಿಸುವ ನವಕವಿಯವ 
ನಾವನು ವಿರಹಿಣಿಯರ ಬವಣೆಯನು (ಇಂಚಾಪ. ೨೦೦-೮೭). 

[ ಸಂ. (ತಮ + ನಿಭ) ] 

ತಮಪು್ರಭೆ (ನಾ). ಎ ತಮಃಪ್ರಭೆ : ಅಲ್ಲಿಂ ಕೆಳಗೇಕರಜ್ಜು ಪ್ರಮಾಣಾಂತರ 
ದೊಳಮಘವಿಯೆಂಬ ಪೆಸರ ತಮಪ್ರಭೆಯೆಂಬಾಅನೆಯ ನರಕ 
ಮಿರ್ದುದು (ಅಜಿಪು. ೦೧-೬ ವ); ಅಧೋಲೋಕದಲ್ಲಿ (೧) ರತ್ನಪ್ರಭೆ, 
೬ ೬.೬ (ಹ) ತಮಪ್ರಭೆ, (೭) ಮಹಾತವಂಪ್ರಭೆ ಎಂದು ಏಳು ನರಕಗಳು 
ಇರುತ್ತವೆ (ಜೈನಪ. ೪೪೭). [ ಆಸಂ. ತಮಃಪ್ರಭಾ] 


ತಮರ್‌ 


ತಮರ್‌, ತವರ್‌, ತವರು, ತವುರು, ತೌರು (ನಾ). ೧. ತನ್ನವರಂ ; 
ಬಾಂಧವರು ; ಸ್ವಕೀಯರು ; (4). ೨. ಜನ್ಮಸ್ಥ ಳ : ಹುಟ್ಟೂರು. 
"ತಮರೂರ್‌' ಪರಾ, ತವರ್‌: ೧. ಜಿನಪಿತೃಗಳ್‌ ಜಿನತನಯಂ 
ಜಿನೇಂದ್ರ ತವರೆಲ್ಲವೊಡನೆ ತಳರಲೊಡಂ ಬಿಮ್ಮನೆಯಾಗಿ ಮದುವೆ 
ಗಳುಪಿದ ಮನೆಯಂದದಿನಿರ್ದುದಂದಯೋಧ್ಯಾನಗರಂ (ಅಜಿಪು. ೬-೯೦) ; 
ತಾಯೇ ತವರೇ 'ತ್ರಿಭುವನದಾಯುವೆ ಜಗದುಸಿರೆ ಜಗದ ಕಣ್ಣೆ ಜಗನ್ನಿ 
ರ್ಮಾಯನಿಧಿಯೇ ಸುಧಿಯೇ ಕಾಯೆನ್ನಂ ಕರುಣದಿಂದೆ ಸಲಹೆನು 
ತಿರ್ದಂ (ಗಿ6ಕ. ೪ ೪೦). ಹಿ. ನೆಲೆ; ವಾಸಸ್ಥಾನ; ಆಶ್ರಯಸ್ಥಾನ : 
ಅಣಿವಿನ ತವರೆನೆ ಧರ್ಮದ ದಗುಂತಿಯೆನೆ ನೆಗಟ್ಟಳ್‌ ಭೂಭುವನಕ್ಕೆ 
ಸಾವಿಯಬ್ಬೆ ಗಮವನಿಜೆಗಂ ದೊರೆಯೆನಲೈ ಪೆಣ್ಣಿ ರುಮೊಳರೇ (ಎಕೆ. 11, 
ಸು. 960) ; ಇದು ಪೆಂಪಿಂಗೆ ತವರ್ಸುಖಕ್ಕೆ ಕಣಿ ಸೌಖ್ಯಕ್ಕಾಗರಂ 
(ಸುಕುಮಾ. ೦-೬೯) ; ದಯಾರದಿಗುತ್ಪತ್ತಿಯ ಬೆಟ್ಟು ತತ್ವದ ತವರ್‌ 
. ಎನೆ ಜನಂ ಭೂಭಾಗದೊಳ್ಳೆಂಪುವೆತ್ತುದು (ಸೌಇಇ. 1-1, 
೧೧೦-೦೮ ; 307%) ; ಠಕ್ಕಿನೆ ಪಬ್‌ ಕಾಳಿಯ ತವರ್‌ ಕವಡಿಂಗೆಡೆ 
ಸೊರ್ಕಿನಿರ್ಕೆ (ಚಕವಿ. ೬-೩೪). ೪. ಹುಟ್ಟಿದ ಮನೆ; ತಾಯಿಂ- 
ತಂದೆಗಳ ವಂನೆ : ತಾಯ್ತಂದೆ ಬಂಧು ಬಳಗವೆ ಕುಲವೆ ಬಲವೆ ಛಲವೆ 
ತವರೆ ಕಣ್ಣೆ ಗತಿಯೆ ಮತಿಯೆ . . . ಕಾವುದು ಕಾವು[ದೆ]ಂಬೆ (ಬಸರ. 
3-1೪). ತವರು: ೧. ತಂದೇ ತವರೇ ಹೊಣೆಯೇ ತೊಣೆಯೇ 
(ಉದ್ಯದೇ- ೩-೨೮). ೨. ಈತನ ತವರು ಹಂಪಿಯ ಬಳಿಯ ನಿಂಬಾಪುರ 
(ಭಾರದ. ೨೮೬). ೩. ದಯದ ಸಿರಿಯುಂ ದಯದ ತವರುಂ ದಯ 
ದೊಟತೆಯುಂ . . . ಎಂದೆನಿಪ (ಸಾನಂಡ. ೮-೬೭); ರಸಪೂರ ಭಾವದ 
ತವರೆನಿಸಿ ತ್ರಿಜಗದ ಸಭೆಯು ಬೆಜಿಗಾಗೆ ನರ್ತಿಸಿದ (ಸಾಳ್ಕಧಾ. ೩೩-೯೯) ; 
ಭಾರತ ಖಂಡದವನಿಯೊಪ್ಪುತಿಹುದು ಸಕಲ ಸುಖಭೋಗ ಮೋಕ್ಷಕ್ಕೆ ತಾಂ 
ತವರೆನಿಸುತ (ಗುರುಣಾ. ೦-೦೪); ಆಸೆಯ ರಂಗವೊ, ಈ ಭುವನವು 
ಆಶಯಗಳ ಹಿರಿ ತವರೊ (ವಿಸೀಗೀ. 6-೨) ; ಎಲ್ಲ ವಿದ್ಯೆಯ ತವರು ಆಕೆ 
(ಸಮಜೀ. ೨೦೯). ೪. ತವರು ಪೊಕ್ಕಿಲು ಮಾಗಿ ಮದ್ಗೃಹಮಿವಳ್ಲ್ಸೀ 
ಸಂತಸಕ್ಕಿಲ್ಲ (ಅರ್ಥನೇ. ೭-೦೯) ; ಆ ಸತಿ ತನ್ನ ತವರಿನಲಿ ಇರಲು 'ಬಹುದಿನ 
ಸವೆಯೆ (ಕುವ್ಕಾಆ. ಓರಿಇ. ೨೫-೪೫) ; ಮಾವನ ಮಗಳು ಮುನಿದು ತವರಿಗೆ 
ಹೋಗ್ಯಾಳೊ (ಗಾಳಿಗು. ೦೬); ಹೊಸ ಹೆಂಡತಿಯನ್ನು ಮೊದಲ ಬಾರಿ 
ತವರಿಗೆ ಕಳುಹಿಸಿದ ಗಂಡನಂತೆ . . . ತಪಸ್ಸು ಮಾಡಿದ (ಹುಕ್ಕುಹು. ೧೭). 
“ತವರುಮನೆ' ಪರಾ. ತವುರು : ೩. ಹಿಂದೂ ಸಂಸ್ಕೃತಿಯ ತವುರಾಗಿದ್ದ 
ವಿಜಯನಗರದ ಕಾಲದಲ್ಲಿ ನಾಟ್ಯಕಲೆಯು . . . ಮಾನ್ಯವಾಗಿತ್ತು (ಛಾರದ. 
೫8೧). ೪, ವರಕುಮಾರರು ನಮಗೆ ಜನಿಸಿದ ಹರುಷವಾರ್ತೆಯ ನಮ್ಮ 
ತವು[ಪಾಠಾಂ. ಶೌ)ರಿಗೆ ನಿರುತದಲಿ ಹೇಳಿನಲು (ಸಂಭಪ- ೦೫-೯೩) ; ಅಟ್ಟಕೆ 
ಏಣ್ಯಾಸೆ ಬೆಟ್ಟಕೆ ಬದಿರಾಸೆ ಹೆಣ್ಣುಮಕ್ಕಳಿಗೆ ತವುರಾಸೆ (ನಾಪದ. ೬೮)- 
ತೌರು: ೧. ಅತ್ತಿಗೆ ತೌರಲ್ಲ ಹಿತ್ತಾಳೆ ನಗವಲ್ಲ (ಇಂಜಾಪ. ೦೬೦-೯೩೫) ; 
ಹೋಗೋಳು ಹೋಗ್ತೀಯ ಹೊನ್ನೋಲೆ ಅತಿಗಮ್ಮ ತೌರೊಳ್ಳೇದೆಂದು 
ಇರಬೇಡ (ನಾಪದ. ೭೦). ೩. ಭಾಗೀರಥೀಪಿತನ ಗತಿಗೆ ತೌರಿದೆಯೆನುತ 
ನೋಡುತ್ತ ಬೆರಗಿನಿಂ ಕುಳ್ಳಿರ್ದನು (ವೆಂಕಾರಾ. ೫-೨-೩). ೪. 
ಹೆಣ್ಣುಮಕ್ಕಳನ್ನು ತೌರಿಗೆ ಕರೆದುಕೊಂಡು ಬಂದು (ಮಗಮಾಂ. ೧); 
ಹೆಂಡತಿಯನ್ನು ಒಮ್ಮೆ ತೌರಿಗೆ ಕಳಿಸಿದವರು , . . ಹಿಂದೆ ಕರೆದುಕೊಂಡು 

ಬರಲೇ ಇಲ್ಲ (ರಕ್ತರೂ. 88). 
ತವರುಮಾಡಿಸು ಎ ತವರುಮನೆಯ ಉಪಚಾರವನ್ನು ಮಾಡಿಸು: 
ಅವರವರ ಪತಿಕುಲದಿಂದ ಒಟ್ಟಿಗೆ ಕರತಂದು ಅವರಿಗೆ ತವರುಮಾಡಿಸುವಲ್ಲಿ 
ಆತನ ಮನಸ್ಸು ಸುಖಾಸುಖಗಳ ನಡುವೆ ಆಂದೋಲಿಸುವಂತೆ (ಕನ್ನಇ. 4). 

[ ದೇ.8 ತಮಿ. ಮಲ. ತಮರ್‌; ತೆಲು. ತಮರು) 


೧೦೩೯-೬ ; 


೩೩೦೪ 


95 


40 


46 


ತಮರ್ಮನೆ 


ತಮರೂರ್‌, ತವರೊರು, ತೌರೂರು (ನಾ). ೧. (ಹೆಣ್ಣಿನ) ಹುಟ್ಟಿದ 


ಊರು; ಜನ್ಮಸ್ಥಳ: ತಮರೂರ್ಗೆವೋಪ ಕುಲಜಾಂಗನೆಯರ್‌ 
ಕಮಲೋದರಂಗೆ ಪಡೆದರ್‌ ಮುದಮಂ (ಕಾವ್ಯಾವ. ಆ). ತವರೂರು: 
೧.  ಸುಲೋಚನೆಯಾವುದ್ಧಾಮ ನದಿಯ ಹೆಮ್ಮಡುವಂ ಹೊಕ್ಕಳ್‌ 
ತಾಮರಸನಿವಾಸಿನಿ ತವರೂರಂ ತವಕದಿ ಹುಗುವಂತೆ (ಜಯಕಾ. ೯೯) 
ಶ್ರೀಕಾಂತಂಗೆ ತವರೂರೆನಿಸಿ ಸಂತಸವಡೆದುದಾ ಸೌರಾಷ್ಟ್ರ ಸಕಲದಿಗಂತಕ್ಕೆ 
ಸತ್ಕೀರ್ತಿವಡೆದು (ಮೋಹತ. ೨-೧೫) : ತವರೂರ ಮಲ್‌ಯಿಸಿ ನಿದ್ರೆಯ 
ತೊಟ್‌ಯಿಸಿ ಸವಿಗಳನಆ್‌ಯಿಸು (ಧರಡ. ೬-೩೯) ; ಅವನ ತವರೂರಿನವ 
ರಾದರೊ ಅವನನ್ನು ಒಪ್ಪದೆ ಒಲ್ಲದೆ. ಹೀಗಳೆದರು (ಗೊರ್ಕೊಥಾ. ೪, 
ಮುನ್ನುಡಿ): ತವಡೂರ ದಾರೀಲಿ ಕಲ್ಲಿಲ್ಲ ಮುಳ್ಳಿಲ್ಲ (ಹಳ್ಳಿಯ. ೯೧). ೨. 
ಆಶ್ರಯಸ್ಥಾನ; ನೆಲೆ: ಕಾಮ ಕ್ರೋಧ ದ್ವೇಷ ಮೋಹಗಳ ತವರೂರು 
ರಾಜಕೀಯವೆಂಬುದನ್ನು ಅವಳು ಚೆನ್ನಾಗಿ ಅರಿತಿದ್ದಳು (ಶ್ರೀರಾಯ. ೨೭೪). 
ತೌರೂರು: ೧. ಹೆಣ್ಣಿಗೆ ತೌರೂರು ರಸಬಾಳೆಹಣ್ಣಂತೆ (ಇಗೀತೆ. ೩೦) ; 
ತೊಟ್ಟಿಲ ಹೊತ್ಕೊಂಡು ತವರುಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮಿ 
ಹೊಡಕೊಂಡು ತೌರೂರ ತಿಟ್ಟತ್ತಿ ನಿಂದು ನೋಡ್ಕಾಳೋ (ಗರತಿ. ೫೭). 
ಪ. ಇಂದಿನ ಕಳಸಾಪುರವೆಂದರೆ . . . ಕೃತ್ರಿಮ ಮೋಸಗಳ ತೌರೂರು 
(ಕಳಹು. ೦೦೩). [ತಮರ್‌ ಊರ] 


ತಮರ್ಮನೆ, ತವರಂಮನೆ, ತವರ್ವನೆ, ತೌರಂವಂನೆ, ತೌರ್ಮೂನೆ 


(ನಾ). ೧..(ಹೆಣ್ಣಿನ) ಹುಟ್ಟಿದ ಮನೆ ; ತಂದೆತಾಯಿಯರ ಮನೆ : 
ಗಚಿಪುವೆಳಗಿಳಿಯ ಬಳಗಕ್ಕೆ ತಮ![ಪಾಳಾಂ. ವ]ರ್ಮನೆಯಾದಿಮ್ಮಾವಿನ 
ಪೊದಜಕೊಳಂ (ಕಲ್ಮಿಕಾ. ೩೦). ತವರುಮನೆ: ೧. ನಿನ್ನ ದೆಸೆಯಿಂ 
ಮಿಗೆ ತವರುಮನೆಗಾಯ್ತು ಕಡುದುಃಖಗಳು '(ಸಾಳ್ಮೆ ಛಾ. ೩೧-೩೬); 
ತನ್ನ ತವರುಮನೆಗೆಲ್ಲ ತಾನೊಡತಿಯೆಂಬುನ್ನತಿವಡೆವುದಉಂದ ತನ್ನಿನಿಯನಿ 


ಗೊಳಿಗದವಳಪ್ಪುದು ಸಂಪನ್ನತೆಯೆಂದು ಬಗೆವುದು (ಹದಿ. ೩-೩೫) ; 


ತವರು ಮನೆಯಲ್ಲಿ ಹೆಂಡತಿಯನ್ನು ಬಿಟ್ಟು ಬಂದು ನಾರಾಯಣ ಎಲ್ಲಿಗೋ 
ಓಡಿಹೋದನು (ಶ್ಯಾಗಮ. ೨೦೪) ; ತಾಯಿ ಇದ್ದರೆ ತವರುಮನೆ, ನೀರಿದ್ದರೆ 
ಕೆರೆ ಭಾವಿ (ಗಾದ). ೨. ನೆಲೆ; ಆಕರ; ಆಶ್ರಯ: ಸವಿನುಡಿಯ 
ದುರ್ವ್ಮಸನಿ ತೊಂಡಿನ ತವರುಮನೆ ಬಾಹಿರರಿಗಾಶ್ರಯಭವನೆ (ಕುವ್ಕಾಸ- 
೧೦-೧೨) ; ನೀಲಗಿರಿ ಹಲವು ದ್ರಾವಿಡಭಾಷೆ ಉಪಭಾಷೆಗಳ ತವರುಮನೆ 
ಯಾಗಿದೆ (ದ್ರಾವಿವಿ. ೪೦೧). ತವರ್ಮನೆ: ೧. ಮದಾಳಿಯುಂ ನಂದನವನದಿಂ 
ಸರೋಜವನದಿಂದಮಗಲ್ಹ ಮದಾಳಿಯಂತೆ ಮಜುಗಿ ತನ್ನ ತವರ್ಮನೆ 
ಯಲ್ಲಿರ್ಪುದುಂ (ಸುಕುಮಾ. ೭-೩೨ ವ); ತವರ್ಮನೆಯವರಂ ಕಂಡೊಡೆ 
ರಾಗಿಸಿ ಕರೆದೊಡನುಂಡುಂ ಬೇಡಿದುದನೀವರಟಿಗುಲಿವೆಂಡಿರ್‌ (ಸಮಪ. 
೫-೯೭ ) ; ಎನ್ನ ತವರ್ಮನೆ ಗೆಂಟಾದುದಕ್ಕುಬ್ಬೆಗಂಬಟ್ಟಿರ್ದೆಂ (ಬಂಹರಿ. 
೯-೬೦ ವ) ; ಲಕ್ಷ್ಮಿಯ ತವರ್ಮನೆ ತಿಂಗಳ ಪೆತ್ತ ತಂದೆ... ವಲಂ 
ಮಹಾರ್ಣವಂ (ಕಾವೃಸಾ. ೬೪). ೨. ಪಂಡಿತಮಂಡಳಿಗಂ ಕವಿಮಂಡಳಿಗಂ 
ತನ್ನ ಮನೆ ತವರ್ಮನೆ (ಅಜಿಪು. ೦-೨೮) ; ಸಕಲಗುಣಾಢೈ ಸತ್ಯದ 
ತವರ್ಮನೆ . . . ನಿರ್ಮಳ ಸಚ್ಚೆರಿತ್ರೆ (ಧರ್ಮಾಮ್ಮ. ೮-೧೩೭) ; ಸುರತರು 
ಸುಗಂಧದ ತವರ್ವುನೆಯಿದೆಂದೆನಿಪ ಪೂದೋಟಮಂ ದೂರದಿಂ ಕಂಡು 
ಸೊಂಪೇಟ? (ಪುಜೃರ-ಹ. ೩೨೨-೨3): ಕಡು ಚಲುವಿನ ತವರ್ಮನೆ ಇದು 
(ಸಾಳ್ಮಧಾ- ೩೦-೩0): ಅವನಾಶ್ರಮವು ಎದ್ಯೆಯ ತವರ್ಮನೆಯಾಗಿತ್ತು 
(ಮಜಿಸ, ೬೦). ತೌರುಮನೆ : ೧. ತೌರುಮನೆಗೆಯ್ದಿರ್ದು ಬಹುದಿನ 
ನಾರಿ ರನ್ನೆ ಸುಭದ್ರೆ (ಜನಥಾ. 9೨-೪೭) ; ಎಂಥ ಮೋಹದ ಮಗಳಾದರೂ 
ತೌರುಮನೆಯನ್ನು ಒಂದು ದಿನ ಬಿಡಲೇಬೇಕು (ಕಾವ್ಯಸ. ೪೭); ಸಕಲ 
ಸೌಭಾಗ್ಯಕ್ಕೂ ತೌರುಮನೆಯಾದ ಲಕ್ಷ್ಮಿಯು ತಾನು ಉದ್ಧಾರವಾಗ 
ಬೇಕೆಂದು ನಿನ್ನ ಕೈ ಹಿಡಿದು ನಿನ್ನ ಮನೆಯಲ್ಲಿ ನೆಲೆಯಾಗಿದ್ದಾಳೆ (ನೀತಿಜಂ- 


ತಮವಿಡಿ 


v1, 37). ತೌರ್ಮನೆ: ೧. ಅವರ್ಗೆ ತಾಯ್ವನೆ ಅವರ್ಗೆ ತೌರ್ಮನೆ 
[ಪಾ99. ತವರ್ಮನೆ]ಯವರ್ಗೆ ಹೊಕ್ಕಿಲಮನೆಯು ಮೇಳುಂಗವಿಯ 
ಬೆಳಗುವನೆಯ್ದೆ ರಕ್ಷಿಪ್ಪರಮನೆಯು ತಾನೆ (ಸಾನಂಜ. ೯-೧೨). ೨. ಮನಸಿಜ 
ನಂಕದ ಕಣವಿಂಪಿನ ಚದುರ ತೌರ್ಮನೆಯೆನಿಸಿ ವಿರಾಜಿಕುಂ 
ಸುವೇಶ್ಯಾವಾಟಂ (ಉದ್ಮಟಿ. ೦-೭೯) ; ಅಂತಃಪುರವು ಲಕ್ಷ್ಮಿಗೆ ತೌರ್ಮನೆ 
ಯಾಗಿಯಿರುತ್ತಿರಲು (ಸಾಗಂಧಿ. ೩೦-೧೧). 
[ ತಮರ್‌ + ಮನೆ] 

ತಮವಿಡಿ (ಕ್ರಿ). ೧. ಕತ್ತಲೆ ಕವಿ; ಅಂಧಕಾರ ಆವರಿಸು: (8). ೨. ಮಂಕು 
ಕವಿ; ಅಜ್ಞಾನ ಆವರಿಸು: ಕುಮತಿಗಳು ನಾಯ್ವಾಲನುಂಡರೊ 
ತಮವಿಡಿದು ಮರುಳ್ಳೊಂಡರೊ (ಬಸಪು. ೫೪-೩೦). [ತಮ ಹಿಡಿ) 

ತಮಸಾನದಿ (ನಾ). ಒಂದು ನದಿಯ ಹೆಸರು : ಪುಣ್ಯಾಶ್ರಮಮೊಂದು 
ತಮಸಾನದಿಯ ತೀರದೊಳ್‌ ಪೆಸರ್ವಡೆದಿರ್ಪುದು (ಅದ್ಭುತ. ೦-೬) ; 
ಅಯೋಧ್ಯೆಗೆ ಅನತಿದೂರದಲ್ಲಿ ಹರಿಯುವ ತಮಸಾನದಿಯ ತೀರದಲ್ಲೇ 
ಅವನ ಪುಣ್ಯಾಶ್ರಮವು . . . ಇದ್ದಿರಬೇಕು (ಧಾರದ. ೮೬) 

[ಸಂ. ತಮಸಾನದೀ (ತಮಸಾ + ನದೀ) 

ತಮಸಿ (ನಾ). ಒಂದು ನರಕದ ಹೆಸರು: ಪಂಕಪ್ರಭೆಯೊಳ್‌ ಆರಾ 
ಮಾರಾ ತಾರಾ ಚರ್ಚಾ ತಮಸೀ ಫಾಡಾ . ... ಪ್ರಕೀರ್ಣಕವಿಕಲ್ಪದಿಂ 
ದಶಲಕ್ಷಬಿಲಂಗಳಪ್ಪುವು (ಕತ್ತ್ಯಪ್ರ. ೧೨೦. [?] 

ತಮಸೀಲು (ನಾ). ಎ ತಪಶೀಲಂ ; ಟೀಪುಸುಲ್ತಾನರ ಶೀಮೆ ಸರಹದ್ದು 
ತಮ್ಮಶೀಮೆ ಸರಹದ್ದು ಸಹ ನೋಡಿ ತಮಸೀಲಲ್ಲು ಬರಕೊಂಬ ಬಗ್ಗೆ 
ಈ ಇಂಜನೇರುಸಾಹೇಬರು ಮಹಾಬುದ್ಧಿಶಾಲಿಯರಾಗಿ ಇದ್ದಾರೆ 
(ರಾಜೇಂದ್ರ. 8೦0). [P ಇದು ತಪಶೀಲು ಎಂಬುದರ ಅಪಲಿಖಿತ) 

ತಮಸೂಕು (ನಾ). ಕರಾರುಪತ್ರ;.ಲಿಖಿತ ದಾಖಲೆ: (೪. 

[ «ಅರೆ. ಹಿಂ. ತಮಸ್ಸು 5*; ಮರಾ. ತಮಸೂಕ್‌, ತಮಾಸೂಕ್‌] 

ತಮಸ್ತಮ (ನಾ). ಗಾಢವಾದ ಕತ್ತಲೆ; ಘೋರಾಂಧಕಾರ : ಚಂಡ 
ಎರೋಧಿಸಾಧನ ತಮಸ್ತಮ[ಪಾಕ. ಶ್ವಯ]ಮೋಡೆ ವಿಶಿಷ್ಟಪದ್ಮಿನೀ 
'ಪಂಡಮರಲ್ಲು ರಾಗದಿನೊಲಲ್ಲಿರೆ ಮಿಕ್ಕ ಸೆವ ಪ್ರಚಂಡ 
ಮಾರ್ತಾಂಡನಲರ್ಚುಗೆನ್ನ ಹೃದಯಾಂಬುಜಮಂ ನಿಜವಾಜ್ಮರೀಚಿಯಿಂ 
(ಪೆಂಪಥಾ. ೦-೩) : ಆ. ಚರಿಕೆ ಗೃಧ್ರವಿಂಛಮಹಾಚಾರ್ಯಾಂಭ)ನಖಭಾನು 
ರುಚಿಯರ್ಹದೃಲ್ಯಾಚಾರ್ಯ ಪದನಖರ ಶಶಿರೋಚಿ ಮದೇನಸ್ತಮಸ್ತ 
ಮೋನಿರಸನಮಂ (ಶಂದ್ರಪು. ೦-೦೮). 

[ಸಂ. (ತಮಸ್‌ + ತಮಸ್‌) 

ತಮಸ್ತೋಮ (ನಾ). ಕತ್ತಲೆಯ ಮೊತ್ತ,-ಹೆರಹು: ತಮಸ್ತೋಮ 
ಚೈತ್ರಾದೀಪಂಗಳ್‌ ಮಹದಮೃತನಿಧಿಸ್ಫೂರ್ತಿಗಳ್‌ ಪುಷ್ಪದಂತ 
ಶ್ರೀಪಾದಂಗಳ್‌ (ಪುಷ್ಪ ಪು. ೦-೧). [ಸಂ. (ತಮಸ್‌ ೬ ಸ್ತೋಮು)) 

ತಮಸ್ವಿನಿ (ನಾ). ಇರುಳು; ರಾತ್ರಿ: “ತಮಾ, ತಮಿಸ್ರಾ, (ಕಥಿತಾ), 
ತಮಸ್ವಿನೀ, -ವಿಭಾವರೀ . . . ರಾತ್ರಿ:- ಈ ೧೯ ಇರುಳಿನ ಪೆಸರ್‌” 
(ಹಲಾಯು. ೦೮-೧೦೭); ವಾರಕಾಂತೆಯರ ಭೂಷಣಕಾಂತಿಯ ಕೆಂಬಿಸಿಲ್ಲಳಾ 
ವಗಮೆಸೆಯುತ್ತಿರಲ್‌ ವಿಷಮಬಾಣನ ತೀವ್ರ ಶರಾನಳಾರ್ಚಿಗಳ್‌ ತಗುಳ್ಳು 
ವೆನಲ್ಕೆ ತೋರ್ಪುವು ತಮಸ್ವಿನಿಗಳ್‌ ವಿಧುವಿಪ್ರಲಂಭದಿಂ (ಕಾದಂಪೂ. 
೩03). [ಸಂ. ತಮಸಿ ನೀ] 

ತಮಸ್ಸಂಹೃತಿ (ನಾ). ೧. ಕತ್ತಲೆಯನ್ನು ಹೋಗಲಾಡಿಸುವುದು. ೨. 
ಅಜ್ಞಾನ ನಿವಾರಣೆ. ೧, ೨: ಜನಕನೊಳನುರೂಪತೆಯಂ 'ತನೂಭವಂ 
ತಾಳ್ಡಿದಂ ತಮಸ್ಸಂಹೃತಿಯಿಂ ಘನತೇಜದಿನುನ್ನತಿಯಿಂ ಕನತ್ಚದೀಪೋ 
ಪಜಾತದೀಪಾಕೃತಿಯಿಂ (ಜಂದ್ರಪು. ೪-೪). 

[ಸಂ. (ತಮಸ್‌ + ಸಂಹೃತಿ) ] 


೩೩೦೫ 


6 


10 


1೩6 


48 


ತಮಾಲಪತ್ರ 


ತಮಸ್ಸು (ನಾ). ೧. ಕತ್ತಲೆ; ಅಂಧಕಾರ. ೨. ರಾಹು. ೩. ಅವಿದ್ಯೆ; 
ಅಜ್ಞಾನ: ತಮಸ್ಸು ಮಾಯೆ ಮೋಹ ಅವಿದ್ಯೆ ಅನೃತಾತ್ಮಿಕೆಯೆಂಬವೇ 
ಮಾಯಾಪಂಚಕಂ (ವಿವೇಕ. ೨೮) ; ಜ್ಞಾನದ ಜ್ಕ್ಮೋತಿ ಜಗದ ತಮಸ್ಲಿಗೆ 
ಹಿಡಿದಂತಿದೆ ದೀಪ (ಅರಳು. ೩೪೧-೦೦). ೪. ಗುಣತ್ರಯಗಳಲ್ಲಿ ಒಂದಂ; 
ತಮೋಗುಣ: ತಮಸ್ಸೆಂದರೆ ನಿದ್ರೆ. ಆಲಸ್ಕ,ಮೋಹ,ಮೊದಲಾದುವುಗಳಿಗೆ 
ಹೇತುವಾಗಿರುವ ಗುಣ (ಹಿಂದಸಾ- ೨೩೭). ೫. ಪಾಪ. 

[ ಸಂ. ತಮಸ್‌] 

ತಮಸ್ಸ ಎಳಾವ(ನಾ) -ತಾಮಸಸ ಭಾವ: ಪಡೆಯಟಯಲಾದೊೊಡ[ರಿ]ಯಂ 
ಕಿಡಿಸುಗುವಂಂತಃಕಳಂಕ ನೃಪಮಂಡಲಮಂ ತಡೆಯದೆ ತಮಸ್ಸ್ವಭಾವಂ 
ಕಿಡಿಸುವವೋಲಟ್‌ ದು ರಾಹು ಶಶಿಮಂಡಲಮಂ 

[ ಸಂ. (ತಮಸ್‌ + ಸ್ವಭಾವ) ] 

ತವುಟ್‌ (?). (?) : ತೆಮಟ್‌್‌, ಎಸರ್ಟ, ತಮರ್ಟ, ಪಸಟ್‌, ತುಟ್‌ಲ್‌ 
(ಕಬ್ಮಾನು. ೦೪೦ ವ್ಮಾಖ್ಯಾ). [? 

ತಮಾಂ, ತಮಾಮು (ಗು). ಎಲ್ಲ; ಸಕಲ; ಪೂರ್ತಿ ; ಸಂಪೂರ್ಣ : ಈ 
ಪ್ರಕಾರವೇ . . . ತಮಾಂ ಗ್ರಾಮ ಮುನಸೂಫರುಗಳು ನಡೆದುಕೊಳ್ಳ 
ಬೇಕು (ಗ್ರಾಮಾಕ. ೨) ; ತಮಾಂ ದಂಡು ಉರುಳಿಹೋಯಿತು (ಕರ್ಣಾಸಂ. 
೨೨. ತಮಾಮು: ಈ ವಿಷಯದಲಿ ಕುಂಪಣೀ ತಮಾಮು ಇಂಗ್ರೀಜರು 
ಬರೆದು ಕಳಿಸಿರುವದೇನೆಂದರೆ (ಜಾಮವಂ ೨೨೪) : ಲಡಾಯದ ಕೈಫಿಯತ್ತು 
ತಮಾಮು ಬರೆಯುವ ಬಗ್ಗೆ ನಾವು ವಕೀಲರಾಗಿ ದೊರೆಗಳ ಬಳಿಯೆ 
ಇದ್ದೇವು (ರಾಜೀಂದ್ರ. ೧೦೯). [ «ಅರ. ಹಿಂ. ತಮಾಮ] 

ತಮಾಮು "ತಮಾಂ' ನೋ. 

ತಮಾಲ, ತಮಾಳ (ನಾ). ೧. ಒಂದು ಬಗೆಯ ಮರ; ಹೊಂಗೆ; 
ಕಟಿಂಗಿ ಕತ್ತಲಿಪ ತಮಾಲಪಾದಪದ ಪಲ್ಲವಮಂ: (ಕಾದಂಪೂ. ೭೯೭) ; 
ತುಟಿಗಿದೆಲೆವಸೆಯೊಳೊಲೆದಾಡುವ ತಮಾಲಂಗಳಿಂ (ಹಡಕಾ. ೩-೩೬೩) ; 
`ಮಧುಲಕ್ಷ್ಮಿಯ ಕೇಶಪಾಶಮೆನೆ ಮಡಲ್ತು ಕಣಂಗಿ ಕಟ್ಟಿಲಿಸಿದ ತಮಾಲದಿಂ 
(ರಾಮಾಕ್ಕ. 8೩-೦೮) ; ವಸಂತದ ಮುನ್ಸೂಚನೆಯನ್ನು ಎಲ್ಲಕ್ಕೂ ಮೊದಲಿಗೆ 
ಹೊತ್ತು ತಂದಿ ತಮಾಲವನ್ನು ನೋಡಿದಾಗ(ಈಪಸೊ. ೦೩). ೨. ಹಣೆಯಂ 
ಮೇಲೆ ಇಟ್ಟುಕೊಳ್ಳುವ ಬೊಟ್ಟು ; ತಿಲಕ: (8). ೩. ಕತ್ತಲೆ: 
ಗಿರಿಜಾಲೋಲ ಭವರಜದೂರ ಪಾಪತಮಾಲಭಾಸ್ಕರ (ಕಿಂಕದಾ. ೪-೦). 
ತಮಾಳ : ೧.“ ಕಾಳಸ್ಕಂಧಂ ತಮಾಳಮೆನೆ ತಾಪಿಚ್ಛಂ” : (ವಸ್ತುಕೋಃ 
೩೪-೮) ; ಸರಳ ತಮಾಳ ತಾಳ ಹರಿಚಂದನ ನಂದನಭೂಜರಾಜಿಯಿಂ 
ಸುರಿವಲರೋಳಿ ತದ್ವನಲತಾಂಗಿಯ ಸೂಸುವ ಸೇಸೆಯಾಯ್ತು (ಪಂಪಾ. 
೫-8೨); ತಿಳಿಗೊಳದ ತಡಿಯ ತಮಾಳದ ತಣ್ಣೆಟಲ ಪದ್ಮರಾಗದ ಪಾಸಟ್‌ 
ಯ ಮೇಲೆ ನಿಂದು (ಮಲ್ಲಿಪು. &-೦೦೫) ; ಒಂದು ಭಯಂಕರಭಲ್ಲಮುಲ್ಲ 
ಸದ್ಬಾಳತಮಾಳಗುಲ್ಮದೊಳಗಿರ್ಪುದುಂ (ಪುಷ್ಪ ಪು. ೫- ೭೨). 

[ಸಂ.7 

ತಮಾಲಪತ್ರ, ತಮಾಳಪತ್ರ (ನಾ). ೧. ಹೊಂಗೆಯ ಎಲೆ: 
“ ಕಾಲಸ್ಕಂಧಃ- ಅತ್ತಿ, ತುಂಬರು, ತಮಾಲಪತ್ರ, ಪರಂಬೆ, ಪತ್ರಕ? ” 
(ಓಷಧಿ- ೩೧). ೨. ಎ ತಮಾಲ ೨ ; “ತಿಳಕಂ ತಮಾಲಪತ್ರಂ” (ವಸ್ಮುಕೋ. 
೭೬-೯). ೧, ೨: ಆ ಮಹಾವನಂ . . . ಕಾಂತಾಕದಂಬದಂತೆ ಲೋಹಿತ 
ಚಂದನಾಲಂಕೃತಮುಂ ತಮಾಲಪತ್ರ ಶೋಭಿತಮುಂ (ಡಂದ್ರ ಪು. ೩-೬೨ ವ). 
ತಮಾಳಪತ್ರ : ೧. ತಮಾಳಪತ್ರದ ತಮಾಳಪತ್ರಮುಮಂ ಹೊನ್ನೆಯ 
ಚಿನ್ನಪೂವುಮಂ ಮನೋಹರಮೆನೆ ಸಮೆದು ತಮತಮಗೆ 
ಪಸದನಂಗೊಂಡು (ಕಂದ್ರಪು. ೬-೦೧೪ ವ). ೨. “ ತಿಳಕಂ, ತಮಾಳಪತ್ರಂ, 
ಚಿತ್ರಕಂ . . . ಲಾಲಾಟಿಕಾ-ಈ ೬ ಬೊಟ್ಟು” (ಹಲಾಯಂ. ೮೯-೩೮೭). 

[ತಮಾಲ + ಪತ್ರ ] 


(ಕವಿರಾ. ೩-೦೪೭). 


ತಮಾಲಪತ್ರೆ 


ತಮಾಲಪತ್ರೆ (ನಾ). ಹೊಂಗೆ ಎಲೆ: ದ್ರಾಕ್ಷಿಚೂರ್ಣ, ದ್ರಾಕ್ಷಿಹಣ್ಣು, 
ಕೊತ್ತುಂಬರಿ . . . ಏಲಕ್ಕಿ, ತಮಾಲಪತ್ರೆ, ನೆಲ್ಲಿಚಟ್ಟು . . . ಸಕ್ಕರೆ 
ಬೆರಸಿ ನಿತ್ಯವೂ ಉದಯಕಾಲದಲ್ಲಿ ಸೇವಿಸೆ ಪತ್ತಜ್ವರ, ಪಾಂಡು, ಕಾಮಾಲೆ 
ಸಹ ಮಾಣ್ಣುಂ (ಸಕವೈ. 69). [ ತಮಾಲ 4 ಪತ್ತೆ] 
ತಮಾಲಮಾಲೆ (ನಾ). ಹೊಂಗೆಯ ಮರಗಳು ಗುಂಪು: ತಮಾಲಮಾಲೆಗಳೆ 
ಸಂಗೀತೆಶಾಲೆಗಳಾಗೆಯುಂ . . . ಚಂಪಕವೀಧಿಗಳೆ ವಿನೋದ ವಿಹರಣ 
ವೀಧಿಗಳಾಗೆಯುಂ ಬೀಡುಬಿಡುತ್ತುಂ (ಜಂದ್ರಪು. ೬-೮೭: ವ). 
[ ತಮಾಲ + ಮಾಲೆ] 
ತಮಾಲರೇಖೆ (ನಾ). ತಿಲಕದ ಗೆರೆ: ಪಣೆವಾಸಜಕಯೊಳಮರ್ಚಿ ರಚಿಸಿದ 
ತಮಾಲರೇಖೆಯ ಕಣ್ಣಿವಂದ ಗಂಧಸಿಂಧುರ ಸಂದೋಹದಿಂ 
(ರಾಜರೇ. ೬-೦೦ ವ). [ತಮಾಲ 4ರೇಖೆ) 
ತಮಾಲವನ (ನಾ). ಹೊಂಗೆವಂರಗಳ ತೋಪು: ಮುಂದೆ ಮಂದೈಸಿದ 
ತಮಾಲವನದ ಕಾಳದೊಳಂ ಮುಗುಳ್ತ ಮಾಧವೀಲತೆಯ ಜೊನ್ನದೊಳಂ 
(ಮಲ್ಲಪು. ೩-೧೦೦). [ತಮಾಲ + ವನ] 
ತಮಾಲವೀಧಿ (ನಾ). ತಮಾಲವೃಕ್ಷಗಳ ಸಾಲು: ಎಡೆವಿಡದಿಡಿದ 
ತಮಾಲವೀಧಿಯೊಳೊಗೆದ ಕತ್ತಲೆಯಿಂ (ಕಾದಂಪೂ. ೦೧೭). 
[ತಮಾಲ 4 ವೀಧಿ 
ತಮಾಲವೃಕ್ಷ (ನಾ).ಎತಮಾಲ ೧: “ ತಮಾಲಃ- ವರಣ, ತಮಾಲವೃಕ್ಷ” 
(ಓಷಧಿ: ೬೫). [ತಮಾಲ- ವೃಕ್ಷ)" 
ತಮಾಲಿ, ತಮಾಳಿ (ನಾ). ವರಂಣವೃಕ್ಷ; ವಲಸೆಗಿಡ. ತಮಾಳಿ; 
“ತಮಾಳೀವನ' ಪರಾ. (ಸಂ. ತಮಾಲೀ] 
ತಮಾಶೆ "ತಮಾಷೆ' ನೋ: 
ತಮಾಷೆ, ತಮಾಶೆ, ತಮಾಸೆ (ನಾ). ೧. ವಿನೋದದ ಪ್ರಸಂಗ; 
ಮೋಜಿನ ಸಂಗತಿ; ಮನೋರಂಜಕವಾದ. ದೃಶ್ಯ : ಎಲ ಎಲಾ ಒಳ್ಳೇ 
ತಮಾಷೆ ಇವರು ಆನೆಯನ್ನು ಮುಟ್ಟಿನೋಡಿ ಏನು ಹೇಳುತ್ತಾರೋ 
ಕೇಳೋಣ (ಕಥಾಮಂ. 1೪, ೨೨): ಬರಂತ್ತಿರುವಾಗ ಒಂದು ತಮಾಷೆ 
ನಡೆಯಿತು (ಪಂಜಾಮೃ. ೧). ೨. ಮೋಜಿನ ವಸ್ತು» ವ್ಯಕ್ತಿ ತಮಾಷೆ 
ಯಾಗಿದೆ ಅಂದುಕೊಂಡೇ ನಾನು ಅವನ ಬಗ್ಗೆ ತಿಳಿದುಕೊಂಡೆ (ನಡೆದಾ. 11, 
೧೦೨೪) ; ಸರಿಯಾಗಿ ಮಾತನಾಡಿದರೆ ಒಂದು ತಮಾಷೆ ಕೊಡುತ್ತೇನೆ 
(ಆಲಹೂ. ೦೩೬). ೩, ನಗೆ; ಹಾಸ್ಯ; ವಿನೋದ : ಜಗಲಿ ಮೇಲೆ ಎಲ್ಲರೂ 
ತಮಾಷೆಯಾಗಿ ಮಾತನಾಡುತ್ತಿದ್ದೆವು (ಹುಟ್ಟಹ. ೧೩೪); ತಮಾಷೆಗಾಗಿ 
ಅವಳ ಕಿವಿಹಿಂಡಿದೆ (ನಾಪೋಲೀ- ೧೮೨) ; ಎಲ್ಲರೂ ತಮಾಷೆಯಾಗಿಯೂ, 
ಸಂತೋಷವಾಗಿಯೂ ಕಲ ಕಳೆದೆವು (ಪ್ರತಾಪ. ೧೧ಬ. ೪. ಇಂದ್ರಜಾಲದ 
ಪ್ರದರ್ಶನ ; ಗಾರುಡಿಯ ಆಟ: (೪). ತಮಾಶೆ: ೧. ಅದೊಂದು 
ತಮಾಶೆಯಾಗಿತ್ತು (ನಡದಾ. 1, ೪೪೨). ೫. ಶೃಂಗಾರದ ಅತಿರೇಕವುಳ್ಳ 
ಒಂದು ಬಗೆಯ ಗ್ರಾಮೀಣ ರೂಪಕ : ತಾನೂಬಾಯಾ ಸಾತಾರಕರ 
ಮೇಳದ '"ಗೋಕುಲಗಮನ' ತಮಾಶೆಯ ಆಟ (ದೀಪಹ. 11, ೩೮೫). 
ತಮಾಸೆ : ೧. ಬಂದರೆ ತಮಾಸೆ ನೋಡುವಿರಿಯೆಂದೂ ಹೇಳಿ (ಹೈದರ. ೭೪). 
ತಮಾಷೆಮಾಡು ಇ ಹಾಸ್ಯಮಾಡು : ಚೇಷ್ಟೆಮಾಡಂ : ಆ ಕುರಿತು 
ನನ್ನನ್ನು ಒಂದು ಬಗೆಯಿಂದ ತಮಾಷೆ ಮಾಡಿದಳು (ನಿಷ್ಕಾಮ. ೧೮) ; 
ತಮಾಷೆಮಾಡುತ್ತ ಹೇಳಿದರು (ಮರಳಿ. ೬). 
[- ಅರ. ತಮಾಶಾ ; ಹಿಂ. ಮರಾ. ತವತಾಶಾ, ತಮಾಸಾ] 
ತಮಾಷೆಗಾರ (ನಾ). ೧. ಆಟ, ನೋಟ, ಪ್ರದರ್ಶನ ವಂಂತಾದಂವು 
ಗಳಲ್ಲಿ ಆಸಕ್ತಿಯುಳ್ಳವನು: (8). ೨. ತಮಾಷೆಮಾಡುವುದೇ ಜೀವನ 
ವೃತ್ತಿಯಾದವನು ; ಹಾಸ್ಯಗಾರ ; ವಿದೂಷಕ: (೪). 
[ತಮಾಷೆ * ಗಾರ (ಆ -ಕಾಲ)) 


೩೩೦೬ 


19 


೩8 


೩0 


46 


ತಮಿಟಿಸ 


ತಮಾಷೆಬಂಗಲೆ (ನಾ). (ಮನರಂಜನೆಯನ್ನುಂಟುಮಾಡುವ) ಪ್ರಾಣಿ 
ಸಂಗ್ರಹಾಲಯ ; ಮೃಗಪಕ್ಷಿಗಳ ಪ್ರದರ್ಶನಾಲಯ : ಹುಡುಗರೆಲ್ಲ 
ತಮಾಷೆಬಂಗಲೆಗೆ ಹೊರಡಲು ತವಕಿಸುತ್ತಾರೆ (ಮಧ್ಯಮ. ೭೩). 

[ ತಮಾಷೆ + ಬಂಗಲೆ] 

ತಮಾಸೆ "ತಮಾಷೆ' ನೋ. 

ತಮಾಳ "ತಮಾಲ' ನೋ. 

ತಮಾಳಪತ್ರ "ತಮಾಲಪತ್ರ' ನೋ. 

ತಮಾಳಿ 'ತಮಾಲಿ' ನೋ. 

ತಮಾಳಿಕಾಳಕೆ (ನಾ). ೧. ತಮಾಲದಂತೆ ಕಪ್ಪಾದ ಕುರುಳುಳ್ಳವಳು. 
ಪಿ. ತಮಾಲವೃಕ್ಷಗಳೇ ಕೂದಲಾಗುಳ್ಳವಳು. ೧, ೨: ಲಲಿತತಮಾಳಿ 
ಕಾಳಕೆ ಕನದ್ದ್ವಿಜಪಜಶ್ತಿ ನಿಕಾಮಕೋಮಳಾಂಗಲತೆಯಶೋಕಕಾಂತ 
ಕಳಿಕಾಧರೆ . ಎ . ಬರಲ್‌ ವನಲಕ್ಷ್ಮಿ ಪೇಟ್ಮಿಪಳ್‌ ಕಲಪಿಕನಾದದಿಂದೆ 
ನಿಜಲೀಲೆಯನೀಕ್ಷಿಸಲೆಂದು ದೇವಿಯಂ (ಜಿಂದ್ರಪು. ೭-೭೧). 

[ ಸಂ. ತಮಾಲಿಕಾಲಕಾ (ತಮಾಲಿಕಾ + ಅಲಕ +೬ -)] 

ತಮಾಳೀವನ (ನಾ). ಎ ತಮಾಲವನ : ಘನವಹ್ನಿಜ್ಞಾಲೆ ಧೂಮಾವಳಿಯೊ 
ಗಗನಗಂಗಾತಟೋ ದ್ಯತ್ತಮಾಳೀವನಮೋ ವಿದ್ಯುನ್ನಟೀಕರ್ಬುರ 
ಜವನಿಕೆಯೋ ಮೇಣೆನೆ ನೆಗೆದುದಳಿಶ್ಯಾಮಳಂ ಮೇಘಜಾಳಂ 
(ಹಂದ್ರ ಪು ೪-೩೧); ನಿಗಳನ್ನೀಳ ಸ್ತನಯಿತ್ಸುಕುಳತಮಾಳೀವನಪ್ರಸೂನಂ 
ಗಳಿನಿಸಿದುವು ಕರಕಂಗಳ್‌ (ಜಂದ್ರಪು. ೪-೩೭). 

[ ಸಂ. ತಮಾಲೀವನ (ತಮಾಲೀ + ವನ)] 

ತಮಿ, (ನಾ). ತಾಮಸ ಸ್ವಭಾವದವನು; ಅಜ್ಞಾನಿ: ಸಮಯವಟ್‌ಯದ 
ತಮಿಗಳಿರಾ ಒಡೆಯನನಜ್‌ಯದ ಕಡುಮೂರ್ಪರಿರಾ (ವಾಗೀರ. ದೇ. 
೨೬೩-), [ಸಂ. ತಮಿನ್‌] _ 

ತವಿ, (ನಾ). ಇರಂಳು ; ರಾತ್ರಿ : “ತಮಿ[ವಾ]ಸತೇಯಿ ಶರ್ವರಿ ತವಿಸ್ರೆ 
ನಿಶೆ... ಯಾವಿನಿಯಕ್ಕುಂ” (ವಸ್ತುಕೋ. ೦೫-3). [ಸಂ.] 

ತಮಿಸು "ತಣ್ಣಿಸು' ನೋ. 

ತಮಿಸ್ರ (ನಾ). ಕಗ್ಗತ್ತಲೆ; ಗಾಢಾಂಧಕಾರ : “ತಿಮಿರಂ ಸಂತಮಸಂ 
_ಧ್ವಾಂತಮಂಧಕಾರಂ ತಮಂ ತಮಿಸ್ರಮದಕ್ಕುಂ ಸಮುದಿತ ಘನಬಹುಳ 
ತಮಂ ತಮಿಸ್ರಮಂತಂಧತಮಸಮಕ್ಕುಂ ಪೆಸರಿಂ” (ವಸ್ತುಕೋ. ೦೧-೬೩); 
ಪರೆವುದು ದುರಿತತಮಿಸ್ರಂ. .. ಯಶೋಧರ ಚರಿತ್ರಕಥಾಶ್ರವಣಮೆಂಬ 
ಚಂದೋೋದಯದೊಳ್‌ (ಯಕೋಕ. ೦-೪). [ಸಂ.] 

ತಮಿಸ್ರೆ (ನಾ). ೧. ಗಾಢವಾದ ಕತ್ತಲೆ ; ಅಂಧಕಾರ. ೨. ಇರುಳು: 
ರಾತ್ರಿ: “ತವಿಂ[ವಾ]ಸತೇಯಿ ಶರ್ವರಿ ತಮಿಸ್ರೆ.. . ಯಾಮಿನಿಯಕ್ಕುಂ” 
(ವಸ್ತುಕೋ. ೦೫-೩). [ಸಂ.ತವಿಸ್ರಾ] 

ತಮಿಳ (ನಾ). ತಮಿಳುದೇಶದವನು : ತಮಿಳರನ್ನು ಅರವರೆಂದೂ, 
ತಿಗಳರೆಂದೂ . . . ಕರೆದಿದ್ದಾರೆ (ಡ್ರಾವಿವಿ. ೦೦೮). 

[ತಮಿಳು (ಎತಮಿಟ್‌) + - ಅ) 

ತಮಿಳಿತ್ತಿ (ನಾ). ತಮಿಳಂ ದೇಶದವಳು : ಗೊತ್ತಾಗಲಿಲ್ಲವೆ, ಅವಳು 

ತಮಿಳಿತ್ತಿ, ಅವಳಿಗೆ ಕನ್ನಡ ಬರೋದಿಲ್ಲವೆಂತ (ನಡೆದಾ. 11, ೯೩೦). 
[ತಮಿಳು ( ಆತಮಿಟು) + - ಇತ್ತಿ] 

ತಮಿಳು "ತಮಿಟ್‌” ನೋ. 

ತಮಿಟ, ತಮಿಳು (ನಾ). ೧. ದ್ರಾವಿಡಭಾಷೆಗಳಲ್ಲಿ ಒಂದು ; 
ಅರವಭಾಷೆ ; ತಿಗಂಳರ ಭಾಷೆ: ದ್ರಮಿಳ ೨ದಮಿಚ್‌* ಎತಮಿರ್ಟ್‌ 
ಆಗಿದೆಯೆಂದೂ ವಿವರಿಸುವರು (ದ್ರಾವಿವಿ. ೧೦) ; ಶಿಲಪ್ಪದಿಕಾರಮ್‌ನಲ್ಲಿ 
ತಮಿರ್ಟ್‌ ಎಂಬ ಪದ, ಬಹುಶಃ ಮೊಟ್ಟಮೊದಲ ಬಾರಿಗೆ, ಪ್ರಯೋಗ 
ವಾಗಿದೆ (ದ್ರಾವಿವಿ. ೧೦೦). ೨. ಅರವಭಾಷೆಯನ್ನಾಡುವವರ ದೇಶ; 


ತಮುತು 


ತವಿಂಳುದೇಶ: ಮುತ್ತಮಿಟ್‌ ಪಾಟ್ಟಿನ ತಮಿಟ*ಮಗಳ್‌ ಪೆತ್ತ 
ನುಣ್‌ತಣ್‌ಬೆಳಗಿನ ಮುತ್ತಿನ ಮಣಿಯನ್‌ (ಹೊಂಗಳು. ೪೪-೩). 
ತಮಿಳು : ೧. ಸಂಸ್ಕೃತಭಾಷೆಯೊಂದನ್ನು ಬಿಟ್ಟರೆ ಭಾರತೀಯ ಭಾಷೆ 
ಗಳಲ್ಲೆಲ್ಲಾ ತಮಿಳು ಬಹಳ ಪ್ರಾಚೀನಕೃತಿಗಳನ್ನು ಪಡೆದ ಭಾಷೆ (ವಾ ವಿವಿ. 
೦೦೭). [ದೇ.8 ತಮಿ. ಮಲ. ತಮಿಟಿಸ್‌ ; ತುಳು, ತಮುಳ್‌, ತಮುಳು. 
/ಸಂ. ದ್ರಮಿಡ, ದ್ರಮಿಲ, ದ್ರವಿಡ) 

ತಮುತು "ತನತ್ತು' ಪರಾ. 

ತಮುತ್ತು" ತನತ್ತು' ಪರಾ. 

ತಮೋಂಧ (ನಾ). ಕಗ್ಗ ತ್ತಲೆ ; ಗಾಢಾಂಧಕಾರ : ತುಣುಗಿದ ತಮೋಂಧ 
ಮೊಯ್ಯನೆ ಜಾಟಕಿತಳಿಕುಲದ ಸೆಆ್‌ ಬಿಟ್ಟು ್ಸಿದು. . . ತಲೆದೋಟ್‌ದಂ 
ತರಣಿ (ಕೈಮಿಭಛಾ. ೩೦-೬೩). [ಸಂ. (ತಮಸ್‌ ಅಂಧ) 

ತಮೋಗುಣ (ನಾ). ಸೃಷ್ಟಿಯ ಮೂರು ವಂೂಲಗುಣಗಳಲ್ಲಿ ಒಂದು; 
ತಮಸ್ಸು : ಸತ್ವಗುಣಾಭಿಮಾನಿ- ಶ್ರೀದೇವಿಯು, ರಜೋಗುಣಾಭಿಮಾನಿ 
ಭೂದೇವಿಯು, ತಮೋಗುಣಕ್ಕೆ -ಅಭಿಮಾನಿ ದುರ್ಗಾದೇವಿ (ಹಸಾರ. ೦-೨ 
ವಿಶೀಸಾರ್ಥ); ಪ್ರಕೃತಿ, ಪುರುಷ , .  ಸತ್ವರಜಸ್ತಮೋಗುಣಗಳ ವಿಭಾಗ- 
ಈ: ಎಲ್ಲವನ್ನು ಕುರಿತು ಸಾಂಖ್ಯದರ್ಶನ -ವಿಮರ್ಶಿಸಿದೆ (ಭಾರದ. ೦೦೩). 

[ ಸಂ. (ತಮಸ್‌ + ಗುಣ) ] 

ತಮೋಫ್ನ (ಗು). ೧. ಕತ್ತಲೆಯನ್ನು ಹೋಗಲಾಡಿಸಂವ. (ನಾ). ೨. 
ಅಗ್ನಿ : “ಸಪ್ಪಾರ್ಚಿಃ . .. ತಮೋಘ್ನಃ, ಲೋಹಿತಾಶ್ವ. ಹುತಾಶರ್ಶ- 
ಈ ೪೦ ಕಿಚ್ಚಿನ ಪೆಸರ್‌” (ಹಲಾಯು, ೦೨-೬೪). [ಸಂ.] 

ತಮೋಜ್ಞ (ನಾ). ತಮೋಗುಣದಿಂದ ಉಂಟಾದ ಅಜ್ಞಾನ ; ವಿಂಥ್ಯಾ 
ಜ್ಞಾನ: ನುಡಿಗೆ ವುಸಿದಟವಟದಿಂದನ್ಮರ್ಗೆ ಕನ್ನೆಯನಿತ್ತೆಮ್ಮನೇಳಿಸಿದ 
ಕಾರಣದಿಂದೆ ನಿನಗೆ ಶಮೋಜ್ಞಮಕ್ಕೆ (ಅದ್ಭುತ: ೧೪-೦೫). [P "ತಮೋಜ್ಞತೆ' 
ಯೆಂಬುದು ಸರಿಯಾದ ರೂಪ] 

ತಮೋಧಿ (ನಾ). ಅಂಧಕಾರದ ರಾಶಿ : ಭವದಿಂದಂ ಭವದೊಳ್‌ ವ್ರತಂ 
ದ್ವಿವಿಧಂ . ಉದಾತ್ತೋದ್ವಿಕ್ರಮಾವಾಪ್ತಿ ಸಪ್ತವಿಧಂ ವೇಟ್ವ 
ತಮೋಧಿಯಂ ಕಿಡಿಸಿದಂ ಸೌಜನ್ಮಕಂದಾಂಕುರಂ (ಶಾಂತಿಪು. ೧೦-೦೮೪). 

( ಸಂ. ] 

ತಮೋಪಹ (ಗಂ). ೧. ಕತ್ತಲೆಯನ್ನು ಕಳೆಯಂವ. (ನಾ). ೨. ಅಗ್ನಿ. 
೩. ಸೂರ್ಯ. ೪. ಚಂದ್ರ. [ಸಂ.) 

ತಮೋಬಂಧ (ನಾ). ಅಜ್ಞಾನದ ಕಟ್ಟು,-ಬಂಧನ : ನೆಜವಂ ತಾಳ್ದಿ 
ದಪಾಸ್ತದುರ್ನಯತಮೋಬಂಧಂ ಶ್ರುತಸ್ಕಂಧಮಾದಳಟೀ್‌ವಿಂದಂ ಗಣನಾಯ 
ಕರ್ಸಮ6*್‌ ಭವ್ಯಶ್ರೇಣಿಗವ್ಕಾಜದಿಂದಜಿಯಲ್ನಾಲ್ಕನುಯೋಗಮಾದುದು 
(ಅದಿಪು. ೧-೩೯). [ಸಂ. (ತಮಸ್‌ + ಬಂಧ) ) 

ತಮೋಮಣಿ (ನಾ). ೧.:ಒಂದು ಬಗೆಯ ರತ್ನ; ನೀಲರತ್ನ ; ಇಂದ್ರ 
ನೀಲ. ೨. ಮಿಂಚುಹುಳು ; ಹೊನ್ನೆಹುಳು ; ಖದ್ಯೋತ. 

[ ಸಂ. (ತಮಸ್‌ + ಮಣಿ) ) 

ತಮೋಮಯ (ಗಂ). ಕತ್ತಲೆ ಕವಿದ,-ತುಂಬಿದ; ಅಂಧಕಾರ 
ಆವರಿಸಿದ. [ಸಂ.] 

ತಮೋಯೋಗ್ಯ (ನಾ). ತಮೋಲೋಕವನ್ನೂ ಪಡೆಯಲು ಯೋಗ್ಯ 
ನಾದವನಂ : ಜೀವಾತ್ಮರಲ್ಲಿ ಉತ್ತಮಮಧ್ಯಮಾಧಮ ಭೇದದಿಂದ 
ಮುಕ್ತಿಯೋಗ್ಯರು, ತಮೋಯೋಗ್ಯರು, ನಿತ್ಕಸಂಸಾರಿಗಳೆಂದು ಭೇದ 
ವಿರುವುದು (ಹಿಂದಸಾ. ೨೭೪). [ ಸಂ, (ತಮಸ್‌ + ಯೋಗ್ಯ) ] 

ತಮೋರಿ (ನಾ). ೧. ಕತ್ತಲೆಯ ವೈರಿ ; ಸೂರ : ಕುರುರಾಜೋಗ್ರ 
ತಮಸ್ತಮೋರಿ ಕುರುರಾಜೇಭೇಂದ್ರಕಂಠೀರೆವಂ (ಗೆದಾಯು. ೧-೩೪). ವಿ. 
ಅಗ್ನಿ. ೩. ಚಂದ್ರ. (ಸಂ. (ತಮಸ್‌ 4 ಅರಿ) 


೩೩೦೭ 


ತಮ್ಮ 


ತಮೋಲೋಕ (ನಾ). ಕತ್ತಲೆಯ ಲೋಕ ; ಪಾಪಿಗಳು ಹೊಂದುವ 
ಲೋಕ ; ನರಕ: ಎರಡನೆಯವರು ನಿತ್ಯ್ಕನರಕವೆಂಬ ತಮೋಲೋಕ 
ಪ್ರಾಪ್ತಿಗೆ ಸಾಧನವನ್ನು ಸಂಪಾದಿಸಿಕೊಂಡು ನಿತ್ಯದುಃ ಖಾನುಭವಕ್ಕೆ ಸಿದ್ಧ 
ರಾಗುವರು (ಹಿಂದಸಾ, ೨೭೫). [ ಸಂ. (ತಮಸ್‌ + ಲೋಕ)] 
5|ತಮೋವಿಕೃತಿ (ನಾ). ೧. ಕತ್ತಲೆಯ ವಿಕಾರ. ೨. ತಮೋಗುಣದ 
ವಿಕಾರ. ೧, ೨: ಆತತ ಸೈನ್ಯರೆಜಸ್ಸಂಜಾತ ತಮೋವಿಕೃತಿ ತೂಳ್ಡಿ ದುದು 
ಸತ್ವ ಮು ಮಂ ಖಪ್ಯಾತರಿಪುಭೂಮಿಪಾಲವಾತಕ್ಕಾ ಶ್ರಯವಿಶೇಷಮೇಂ 
ಕೇವಲಮೇ (ಜಂದ್ರ ಫು. ೦೦-೨೯). , [ ಸಂ. (ತಮಸ್‌ 4 ವಿಕೃತಿ) 
ತಮೋವಿಭ್ರಾಂತಿ (ನಾ). ರಾಹುವೆಂಬ ಭ್ರಾಂತಿ: ಕರಿ ಪೆರ್ಬಾವನ 
ಮರ್ಚಿ ಪುಷ್ಕರದೆ ಬೀಸುತ್ತಿಟ್ಟೊಡಾಕಾಶದೊಳ್‌ .. . ತಮೋವಿಭ್ರಾಂತಿ 
ಯಿಂದಳ್ಕೆ ಭಾಸ್ಕರನೇಳ್ತರ್ಪುದನೊತ್ತಿ ಖಂಡಿಸಿ ಖಗೇಶಂ ರಕ್ಷಿಸಿತ್ತರ್ಕನಂ 
(ರಾಜಕೇ, ೫-೬೮). [ಸಂ, (ತಮಸ್‌ + ವಿಭ್ರಾಂತಿ) 
ತಮೋವೈರಿ (ನಾ). ಕತ್ತಲೆಯ ಶತ್ರು; ಸೂರ್ಯ : “ ಹರಿದಶ್ವಂ 
ತಮೋವೈರಿ ಹಂಸಂ . . . ತರಣಿ ಸಪ್ಪಾಶ್ವನಾದಿತ್ಯನಕ್ಕುಂ.” (ವಸ್ತು ಕೋ. 
೦೧-೬೪). [ ಸಂ, (ತಮಸ್‌ + ವೈರಿ) ) 
ತಮೋಹ (ನಾ). ೧. ಕತ್ತಲೆಯನ್ನು ನಿವಾರಿಸುವವನು : ಆ ನ್ಯವೇಂದ್ರಂ 
»- « -ವೀತಿಹೋತ್ರನಂತೆ ವಿತತಕಾಂತಾರತಮೋಹನುಂ (ಕಾಜಕೇ. ೩-೯ ವ). 
೨. ಸೂರ್ಯ. ೩. ಅಗ್ನಿ. ೪. ಚಂದ್ರ. [ಸಂ.] 
ತಮೋಹರ (ಗು). ೧. ಕತ್ತಲೆಯನ್ನು ಕಳೆಯಂವ ; ಅಂಧಕಾರವನ್ನು 
ಪರಿಹರಿಸುವ : ಶರದದ ಚಂದ್ರನಂ ವಿಮಲಚಂದ್ರಿಕೆ ಬಾಳದಿನೇಶನಂ 
ತಮೋಹರಕಿರಣಂ . . . ಪೊರ್ದುವಂತೆ ಸುಂದರ ನವಯೌವನಂ ನೆಟ್‌ಯೆ 
ಪೊರ್ದೆ ಗುಣಾರ್ಣವನೊಪ್ಪಿ ತೋಜಿದಂ (ಪಂಪಭಾ. ೨-೩೯). (ನಾ). ೨. 
ಕತ್ತಲೆಯನ್ನು ಕಳೆಯುವುದು ; ಅಂಧಕಾರದ ನಿವಾರಣೆ : ಬಲವ. 
ದ್ವೈರಿ ತಮೋಹರಾತಿಪಟುಗಳ್‌ ಪದ್ಮಾಸನಸ್ಪರ್ಶ ಸಲ್ಲಲಿತೆಂಗಳ್‌ ... 
ಮಹೀವಲಯೋದ್ಧ್ಯೋತ ಕರಂಗಳಾನತಜನಕ್ಕಾನಂದಮಂ ಮಾಟಕ್ಕಿ 
ಮಂಗಳಮುಚ್ಚಂಡಕ ರಂ ಮಹೀವಳಯದೊಳ್ಳಾಳುಕ್ಕಮಾರ್ತಂಡನಾ 
(ೆದಾಯಖ. ೧-೪), ಹ ಅಜ್ಞಾನವನ್ನು ನಿವಾರಿಸುವವನು : ತೆತ್ಲುರ 
ಸಮುದಯಂ ಚೇತೋವಾಕ್ಕಾಯಶುದ್ಧಿಗಳೊಳ್‌ ತಮೋಹರನನೆ್‌ದರ್‌ 
(ಕಾಂತಿಪು. ೧೦-೨೦). [ಸಂ. (ತಮಸ್‌ + ಹರ) ) 
30 ತಮ್ಮ, ತಂಬಿ (ನಾ). ೧. ಕಿರಿಯ ಸಹೋದರ: “ಕನಿಷ್ಠಃ, 
ಅವರಜಃ, ಅನುಜಃ - ಈ ೩ ತಮ್ಮಂ” (ಹಲಾಯು. ೮೩-೩೩೨) ; 
“ಜಘನ್ಮಜಃ, ಕನಿಷ್ಠ, ಯವೀಯಸ್‌, ಅವರಜಃ, ಅನುಜಃ -ಈ ೫ 
ತಮ್ಮನು” (ನಾಜರಾ. ೧೦೦೯); ಈ ಕಲ್ಲ ಪುಚಿದೆಗಾವುಣ್ಣ ತಮ್ಮ ಗುಣ್‌ 
ಯಮ್ಮ ನಿಜ್‌ಸಿದೊ (ಎಇ. ೫೩1, ೨೦೮-೪ ; 888): ಆ ಕೂಸೆಂಬುದು 
ನಿಮ್ಮ ತಮ್ಮನಪ್ಪ ವಾಯುಭೂತಿಯ ಜೀವಮೆನೆ (ವಡ್ಮಾರಾ. ೧೦-೦); 
ಅವರ ತಮ್ಮೋ ಅಮ್ಮಯ್ಯಂ ದೇಗುಲಮಂ ಮಾಡಿಸಿ (ಎಕ. ೪111, 
ತೀರ್ಥಹ. ೨೭-೧೧ ; 929); ನೀಂ ಕ್ರೋಧನನಾಗಲ್‌ ನಿನ್ನ ತಮ್ಮಂ ನಿನಗೆಅಗಂ 
(ಅದಿಪು. ೧೪-೮೪): ತನ್ನ ತಮ್ಮನ ಕಣ್ಣಂ ಕರ್ದುಂಕುವ ಕಾಗೆಗಳುಮಂ 
*» ಕಂಡು (ಗದಾಯಾ. ೩-೩ ವ); ಅಳುಕುವಡಕಟ ಕೊಲ್ಲೆನು ನಿನ್ನ 
ತಮ್ಮನ ಕರಸು ಫಲುಗುಣನ -(ಕುವ್ಮಾಕೆ. ೩೦-೦೫). ವಿ. ಹಿರಿಯರಂ 
ಕಿರಿಯರನ್ನು ಕುರಿತು ಮಾತನಾಡಂವಾಗ ಪ್ರೀತಿ, ವಿಶ್ವಾಸ ಸೂಚಕ 
ವಾಗಿ ಬಳಸಂವ ಮಾತು : ತಮ್ಮ ಕೇಳು ಪುರಾತರೊಳಗೊಲವಿಂ ಮಹಿಳೆ 
ಯರನಾತ್ಮಭವರಂ ತಮ್ಮುವಂ ಕೊಟ್ಟವರೊಳರು (ಬಸಪು. ೨೫-೦೭); 
ಎಲವೋ ತಮ್ಮ ನಿಮಗಿಂದಸುರರಿಪು ತೆತ್ತಿಗನಲೇ' (ಕುವ್ಕಾದ್ರೋ. ೦೦-೫೦) . 
ತಂಬಿ: ೧. ದೇವನೂರ ಚಿಕ್ಕೇಶವನ ದೇವಗಳ ತಂಬಿಗಳ ಮಕ್ಕಳು(ಎಳ.೪1, 
ಕಡೂರು. ೧೩-೮ ; 1518). 


20 


15 


36 


208 


ತಮ್ಮಂಗವಮ 


ತಮ್ಮಂದಿರ್‌, ತಮ್ಮಂದಿರು, ತಮ್ಮಗಳು, ತಮ್ಮದಿರು, ತಮ್ಮರು 

(ಬಹಂವ): 'ತಮ್ಮಂದಿರಪ್ಪ ಕುಮಾರರೊಡಸೆ ಸ್ವಾಮಿ ಕಾರ್ಶಿಕಂ ಬಳೆದು 

(ವರಾ, ೧೧೬-೧೭); ಈ ತಮ್ಮಾಂದಿರೊಳಿಂತಿಂತು ಕಟ್ಟುವರ್ಪದು ಪೆಂಪೇ 

(ಅದಿಫು. ೧೪-೦3೮); ತೆಮ್ಮಂದಿರ್‌ ತಾಯಿಂದಿರ್‌ ಅಣ್ಣಂದಿರ ತಂದೆವಿರ್‌ 

(ಛಾಪಾಧೂ. ೪೩ ಉದಾ): ನಿನಗೆ ಎಷ್ಟು ಜನ ತಮ್ಮಂದಿರು (ರೂಢಿ) : 

ಬಾಳಿನಲಿ ಕೈಹಿಡಿದು ನಡೆಸಿದಿರಿ ಜೊತೆಯ ಅಣ್ಣಗಳನು ತಮ್ಮಗಳಿಗೆ 

ಕಂಡಡ್ಡ ತೋರಿ ತೆರೆಸಿದಿರಿ ಕಣ್ಣುಗಳನು (ಹೈದಸ. ೭೪೦೭) ; ಶಿವಶಿವಾ 
ಕೌರವನ ತಮ್ಮದಿರವಗಡಿಸಿದರು. (ಕುವ್ಮಾಕ. ೧೩-೦೯೯); ಧರ್ಮಸುತ 

ಸಭೆಯೊಳೊಪ್ಪಿದಂ ತಮ್ಮರೊಡನೆ (ತುರಂಗ. ೨೩-೧). 

(ದೇ.8 ತಮಿ. ತಪ್ಪಿ : ಮಲ, ತಮಿ, ತಮ್ರಾನ್‌ ; ತುಳು. ತಮ್ಮಯ್ಯ, 
ತಮ್ಮೆಯ; ಕೊಡ. ತಂಬಿ, ತಮ್ಮಣೇ ; ತೆಲು. ತಮ್ಮ ; ಗೊಂಡಿ. 
ತೆಮ್ಮುರ್‌ ; ಕುಣ. ತಂಬೆಸ] 

ತಮ್ಮಂಗವಮ (?) (ನಾ). (?) : ತಪ್ಪು ತಉಡಿ ದಂಡ ಉಂಡಿಗೆ ಹಡರಹನು 
ಕೊಂಬಂಣ ಕೊಡಿದೆ ತಂಮಂಗವಮ ಹಿಡಿವೆ (ಎಳ. 1೫, ಳಾನಕಾ. ೪೦-೦೩; 
1300), [?) 

ತಮ್ಮಗೌಡ (ನಾ). ಒಬ್ಬಾತನ ಹೆಸರು: ರೇವಂತ ನಡೆಗೌಡ ಸುರಿತಂಣ 
ಪಿರಿಯ ತಮ್ಮೆಗೌಡರು (ಎಕ. ೪11, ಶಿವಮೊ. ೧೧೪-೦೧೬ ; 960). 

[ತಮ್ಮ + ಗೌಡ್ಕ (ಆಗಾಮುಂಡ)) 
ತಮ್ಮಚಿ (ನಾ). ಒಂದು ಊರಿನ ಹೆಸರಂ (?) : 
ತಮ್ಮಚಿಯ ಮುದ್ರೆ ಎ ನಾಣ್ಯಗಳ ಮೇಲೆ ' ಒತ್ತುತ್ತಿದ್ದ ಒಂದು 

ಬಗೆಯ ಮುಂದೆ ಕ: ಕುಳಿಯ ಸುಂಕವ ತಮ್ಮಜಿ[ಯ) ಮುದ್ರೆಯ ಪೊತ್ಮ 
ದೊಳ್‌ ೬ x * ಕೆ ತಿಂಗಳಿಗೊಂದು ಗದ್ಯಾಣ ಪೊನ್ನುಮಂ ತಮ್ಮಚಿಯ 
ಮುದ್ರೆಯ ಮೂಟುವೀಸದ ಹತ್ತಡಕೆಯ . . . ಲೆಕ್ಕಂ ಮಾಡಿ ಕುಡುವರ್‌ 

(Maa. ೫1-11, ೧೦-೩೨; 1109). [?] 

ತಮ್ಮಟ "ತಂಬಟ' ನೋ. 

ತಮ್ಮ ಟ್ಟ, ತಮ್ಮಾಡ, (ನಾ). ಒಂದು ಬಗೆಯ ಬಳ್ಳಿ: (ಮೈಔಗಿ. ೬೨-೧೨೬೪). 
ತಮ್ಮಡ್ಕ : "ತಮ್ಮಡವಳ್ಳಿ' ಪರಾ. [ ದೇ. ತಮಿ. ತಮ್ಮತ.] 

ತಮ್ಮಟೆ' "ತಂಬಟ' ನೋ. 

ತಮ್ಮಟ್ಟೆ "ತಂಬಟ' ನೋ. 

ತಮ್ಮಡ, "ತಮ್ಮಟ್ಕ' ನೋ. 

ತಮ್ಮಡ, (ನಾ). ತಡೆದುದು ; ಅಡ್ಡಿ ; ವಿಘ್ನ : “ತಮ್ಮಡಂಎತಡೆದುದು” 
(ಕಮದ. ಪರಿ. ೨). [?./ತಮಿ. ತಮ್ಮಿಟು) 

ತಮ್ಮಡವಳ್ಳಿ (ನಾ). ಎ ತವ್ಮೂಟಿಃ : “ಕ್ಷಾರಕಿಯೆನಲೈ ತಮ್ಮಡ[ಪಾಕಾಂ, ಡಿ] 
ವಳ್ಳಿ[ಪಾಣಂ. ಲ್ಲಿ]?(ಮಂಗರಾ- ೪೪-೫೩). [ತಮ್ಮಡ್ಮ (ಆತಮ್ಮಟ್ಟ)* ಬಳ್ಳಿ) 

ತಮ್ಮಡಿ,, ತಮಡಿ (ನಾ). ೧: ಗುರು; ಆಚಾರ್ಯ : ಸ್ವಸ್ತಿ ಶ್ರೀಭಣ್ಟಾರಕ 

ಧಿಟ್ಟಗಪಾನದಾ ತಮ್ಮಡಿಗಳ ಶಿಷ್ಕರ್‌ (ಎಳೆ. 11, ೧೯-೧: ಸು. 700); 

ಆಟ್ಕುಜಿ' ತಮ್ಮಡಿಗಳ ಭಾ ನಿಸಿಧಿಗೆ (ಎಕ. 11, ೧೩-೦ ; ಸು. 800); 

ಶ್ರೀಸಿರಹನನ್ನಿ ತಮ್ಮಡಿಗಳ್‌ (ಕೊಪೈಕಾ. ೭-೧; 1010) ; ಆದಿಯೊಳು 

ಕಂಡ ನವಣೆಯ ಕೆಯ್ಯ ತಮ್ಮಡಿಯ ಹೆಸರಲೊಂದು . . . `ಗುರು 
ಮೂರ್ತಿಯಲಿ ಬಳಿಕ್ಕೊಂದಂತು ಹದಿನೇಳು ಯೋಗಲಿಂಗಂಗಳಂ ನಿರ್ಮಿಸಿ 
ದನು (ಸಿದ್ದಳ ೩-೪೪). ೨. ಒಡೆಯ; ಯ ಜಮಾನ: ತಮ್ಮ ಡಿಗೆ 
ಪೊಟಿವ ಶ್ವಾನಂ ದಮ್ಮಿ[ಪಾ9ಾಂ. ವರ್ಮಿ, ಧರ್ಮಿ]ಯನೇಕೆ- ಬಾಟಲಿ 
ತ್ತಪುದು ಎಂಬಂತೆ (ಪಂಠತಂ. ೧೭೯-೧೫). ೩. ಪೂಜಾರಿ ; ಅರ್ಚಕ: 

“ದೇವಾಜೀವಃ, ದೇವಲ?” (ನಾಜರಾ. ಕಿ) ; ಪೂಜಿಸುವ ತಮ್ಮಡಿ ಲಿಂಗ 

ವಾದುದ ಕಂಡೆ (ಮೋಳಿಮಾ. ೨೬೭-೮೧೯): ಕವಾಟಂ ಬಂಧಿಸಿ ಪಿರಿದುಂ 

ಬೀಯಗಮನಿಕ್ಕಿದರ್‌ ತಮ್ಮಡಿಗಳ್‌ (ಉದ್ಯಟ. ೧೧-೩೮) ; ಕಣ್ಣಪನ ಮನದ 


೩೩೦೮6 


40 


ತಮ್ಮುಟುಕಾಲ 


ಎರಳಪ್ರಿಯಭಕ್ತಿಯಂ ಮನಿಗ್ಠಸ್ವಭಾವವನು ಭವಹರಂ ತಾಂ ತಮ್ಮಡಿಗೆ 
ತೋಟುವೆನೆನುತ (ಬಸಪು. ೦೮-೪8): ಶ್ರೀಸೋಮೇಸ್ವರನ ತಮ್ಮಡಿ 
ಕೇತಜೀಯ (ಎಕ. ೫1, ಹಿರಿಯೂ. ೫೨-೩೬; 1428): ಗುಡಿಯ ಗೋಪುರೆಮಂ 
ಕೆಡಪಿ ತಮ್ಮಡಿಯಂ ಜಡಿಯಲು (ವೃಷವಿ. ೩-೪ ವ); ಆ ದಾರಿಯಲ್ಲಿ 
ಹೋಗುತ್ತಿದ್ದ ಒಬ್ಬ ತಮ್ಮಡಿ ಇವರ ಮಾತುಗಳನ್ನು ಕೇಳಿ ಹತ್ತಿರ ಬಂದು 
(ನಗೆಗೆ. 8೬) ; ತನಗೇ ಇಲ್ಲದ ಮಾರಿ ತಮ್ಮ ಡಿಗೆ ವರ ಕೊಟ್ಟೀತೇ? (ಗಾಡೆ). 
೪. ಖಂಹಿ ; ಮುನಿ: ಇದೇನು ತಮ್ಮಡಿ ನಿನಗೆ ತಪದಲಿ ಖಡ್ಗ ವೇಕೆ 
(ಕುವ್ಕಾಅ. ೬-೨) ; ಜಡೆಯ ಹೊತ್ತುದೊ ಸಡಿಲು ಶಿವಶಿವ ವಡಬ ತಮ್ಮೆಡಿ 
ಯಾದನೋ (ಶಿರಾ. 4-0. `ತಮಡಿ: ೩. ಮನವ.ಮಡಿಯಾಗಿಡಲು 
ದಮ್ಮಡಿಯ ತಮ್ಮಡಿ ನಮಗೆ ಬೇಕೀತನಿಗೊ ನಲ್ಲೊರೆಯೆ ತಮಡಿ 
(ಗಣೇಶ. ೬೦-೫).  “ತೆಲು. ತಮ್ಮಡಿ] 


'ತೆಮ್ಮಡಿ, "ತಮ್ಮಡೆ' ನೋ. 


ತಮ್ಮ ಡೆ, ತಮ್ಮಡಿ,(ನಾ):(?) : ಆ ಮುಗುಳನಹಳ್ಳಿಯಲ್ಲಿ ತಮ್ಮಡೆಯಾದಡೆ 
ಅಣ್ಣನೊಡವೆ ತಮ್ಮಂಗೆ ತಮ್ಮನೊಡವೆಯಣ್ಣಂಗೆ (ಎಳ.1%, ನ್ನ ಪ.೭೩-೩೧; 
1518). ತಮ್ಮಡಿ: ಅನ್ತಾರೂ ಇಲ್ಲದಿದ್ದಡೆ ಆ ಅಪ್ರತ್ರಿಕದ ನಕಟಿ ದೇವಾಲ್ಕ 
ಕೆಕ್ಕುವದು ತಮ್ಮಡಿ ಎಂಬ ವಾರ್ತ ಇಲ್ಲವೊಡವತಲೆ (ಎಕ. 2%, 
ಜನ್ನೆಪ. ೭೩-೩೬ ; 2518). [?] 

ತಮ್ಮಣಿ “ತಮ್ಮಣೆ' ನೋ. 

ತಮ್ಮಣಿಗೊಳಿಸು (ಕ್ರಿ). ಸಮಾಧಾನಪಡಿಸು.; ಶಾಂತಗೊಳಿಸು : ನಾನೇ 
ತಪ್ಪನ್ನು ಒಪ್ಪಿಕೊಂಡಂತಾಗಿ ಅವಳ ಬೇಗುದಿಯ ಮನಸ್ಸನ್ನು ತಮ್ಮಣಿ 
ಗೊಳಿಸಿದಂತೆಯಾಗಿತ್ತು (ಹೇಮಂತ. ೨೭). [ತಮ್ಮಣಿಗೊಳು + - ಇಸ್ಕು) 

ತಮ್ಮಣಿಗೊಳು, ತಮ್ಮಣಿಗೊಳ್ಳು (ಕ್ರಿ). ಉಪಶವಂನಗೊಳ್ಳು; ಶಾಂತತೆ 
ಹೊಂದು; ಸಮಾಧಾನವಾಗು: “ತಮ್ಮಣಿಗೊಳಿಸು' ಪರಾ. ತಮ್ಮಣಿ 
ಗೊಳ್ಳು::ನಟರಾಜನ ಭಾವಸಮಾಧಿಯು ಒಂದಿಷ್ಟು ತಮ್ಮಣಿಗೊಂಡ ಬಳಿಕ 
ನಸು ಕಣ್ತೆರೆದು ನಿಟ್ಟಸಿದರೆ ಮುಂದೆ ನಿಂತ ಗೌರಿ ಮೊರೆಯಿಡುತ್ತಿದ್ದಾಳೆ 
(ಬಾಳಿಲ. ೧). [ತಮ್ಮಣಿ (-ಆತಮ್ಮೆಣೆ) + ಕೊಳು (ಕೊಳ್‌) 

ತಮ್ಮಣಿಗೊಳ್ಳು "ತಮ್ಮಣಿಗೊಳು' ನೋ. 

ತಮ್ಮಣೆ, ತಮಣೆ, ತವ್ಮಣಿ (ನಾ). ಶಾಂತಿ; ಸಮಾಧಾನ; ಉಪಶಮನ: 
ದೇಶದಲ್ಲಿ ತಮ್ಮಣೆ (ಶಾಂತಿ) ಯಿರಲಿಲ್ಲ (ಆಕ್ಕರೆ. 090). ತಮಣೆ : ತಾನಾಗಿ 
ತಣಿಯದೆ ಯಾರು ಏನೆಂದರು ತಮಣೆಗೆ ಬರುವುದೆ ಗೋಳು (ಇಂಜಾಪ. 
೩೦-೪೪). ತಮ್ಮಣಿ ; *ತವ್ಮೂಣಿಗೊಳಿಸಂ', "ತವ್ಮೂಣಿಗೊಳು' ಪರಾ: 

ತಮ್ಮಣಿಯಾಗು ಎ ಶಮನವಾಗು; ಶಾಂತವಾಗಂ : ಇವರ ದಂಗೆಗಳು 

ತಮ್ಮಣಿಯಾದವು (ಇಂಗ್ಲೆಂಡ. ೨೦೦). [?./ಪ್ರಾ. ಥಂಭಣ./ಸಂ. ಸ್ತಂಭನ] 

ತಮ್ಮತು "ತನತ್ತು' ಪರಾ. 

ತಮ್ಮದು "ತನತ್ತು' ಪರಾ. 

ತಮ್ಮಲೋಪಾದಿ (ನಾ). (?) : ಸತ್ತಿಮಂಗಲದ ಸಾಮಿಯ ಸಮ್ಮನ್ಹಂ 
ವಹಾರಯ್ಯನುಂ ಪುಣಿಸೆಯಮ್ಮನುವಿಟ್ಟಿ  ತಮ್ಮಲೋಪಾದಿಗೊಟ್ಟರ್‌ 
(ಎಳೆ. IX, ಹೊಸಳೋ. ೧೧೧-೭; 997). [? ]. 

ತಮ್ಮಿನುಗ (ನಾ). ತಂಪಾದ ಬೆಳಕಂ ಅಥವಾ ಕಾಂತಿಯುಳ್ಳವನಂ ; 
ಚ6ದ್ರ : ಕೆಂಗದಿರ ತಮ್ಮಿನುಗ ಮರಗೂಳ (ಮಲ್ಲಾರಿ. 3-೪೧). 

[ತಂ (ಇತಣ್‌್‌) + ಮಿನುಗ್ಳು + -ಅ,] 


-| ತಮ್ಮಿಸು “ತಣ್ಣಿಸು' ನೋ. 


45 


ತಮ್ಮುಟುಕಾಆ (ನಾ). ತಮ್ಮಟೆ ಬಾರಿಸುವವನು : 'ಅಮೃತಪಡಿ ನಂದಾ 
ದೀಪ್ತಿ ನೈವೇದ್ಯ ಸ್ಥಾನಿಕ ಹಸಟು ತಂಮುಟುಕಾಅರಿಗೆ ಸಂದು ಬಂದು 
(ಎಕ. 7117, ಸೊರಬ. ೩೭೯-೦೯; 1593). 
[ತಮ್ಮುಟ್ಟು (<ಎತಂಬಟ) *'- ಕಾಟ) 


ತಮ್ಮುತು 


ತಮ್ಮುತು "ತನತ್ತು' ಪರಾ 

ತಮ್ಮುತ್ತು “ತನತ್ತು' ಪರಃ. 

ತಮ್ಮುಳೆ (ನಾ). ಒಬ್ಬಾತನ ಹೆಸರು (?) : ಬಾಗೆಯೂರ ಬಲ್ಲಹನೇಜ 
ನೊಳ್ಳಿಯಾನ್‌ ವೈರಿಳ್‌ ಸಮಪದರುಳ್‌ ಕೊಪ್ಪಳವೂರಬಾಳಿಯೊಳ್ಳೊಣ್ಣಿ 
ದಿಕ್ಕಿಜ್ಜಯ ತಮ್ಮುಳೆ ಪಡೆಯುಳಿಟ್‌ದು ಸತ್ತನ್‌ (ಎಕ. ಸ೪1, ತುಮಳೂ. 

ಸು. 780). [?] 

ತಮ್ಮೆ (ನಾ). ೧. ಕಿವಿಯ ಹಾಲೆ, ಪರೂಗಿನ ತುದಿ ವಂಂಂತಾದ ಮೂಳೆ 
ಯಿಂರದ.ಸ್ತ ಸ್ಥ ಳ. ೨. (ಕುದುರೆ, ದನ ಮಯಂತಾದಂವುಗಳನ್ನು ಕಟ್ಟಿ 
ಹಾಕಲು ಬಳಸುವ) ಹಗ್ಗದ ಕುಣಿಕೆ. ೩; ದನಗಳ ಗಂಗೆದೊಗಲಂ 
(ಕಿ). [₹ದೇ.॥:ತೆಲು, ತಮ್ಮೆ ) 

ತಮ್ಮೆಗಿಡ (ನಾ), ೧. ಒಂದು ಬಗೆಯ ಗಿಡ ; “ಉದ್ದಾಲಕ” (ಪಂಡಿತ). 
೨. ಒಂದು ಬಗೆಯ ಪೊದೆ. £ ಇದರ ಬೇರನ್ನು ಔಷಧಿಗಾಗಿ ಉಪ 
ಯೋಗಿಸುತ್ತಾರೆ. [ತಮ್ಮ ಮ * ಗಿಡ (ಗಿಡು) ) 

ತಯಾರಿ (ತಯಾರು' ನೋ. 

ತಯಾರಿಕೆ (ನಾ), ೧. ಅಣಿಮಾಡುವಿಕೆ ; ಸಿದ್ಧ ಪಡಿಸಂವಿಕೆ : ಅಜಯ 
* - * ಬಾಂಬ್‌ ತಯಾರಿಕೆಯ ಕೆಲಸದಲ್ಲಿ ನಿರತನಾಗುತ್ತಿದ್ದ (ಆತ್ಮಾರ್ಪ. 

ಉಪಕರಣಗಳ ತಯಾರಿಕೆಯ ಹಕ್ಕನ್ನು ತಮಗೆ ವರ್ಗಾಯಿಸ 
ಬೇಕೆರಿದು. ಬೇಡಿಕೆ ಬಂದಿತು (ಸಸ್ಕಕ. ೯೯). ವಿ. ತಯಾರಾದ ವಸ್ತು ; 
ಇದು ಟಾಟಾ ಕಂಪನಿಯ ತಯಾರಿಕೆ (ರೂಂ). [ತಯಾರು * - ಇಕೆ] 

ತಯಾರಿಸು: (ಕ್ರಿ). ಸಿದ್ಧಪಡಿಸು ; ಸಜ್ಜು ಗೊಳಿಸು : 'ದೊಡ್ಡ ಒಲೆಯಾದರೆ 
ಯಾವುದೇ ಅಡುಗೆಯನ್ನೂ ಅದರಲ್ಲಿ ತಯಾರಿಸಬಹುದು (ಅಡುಸೌ. ೦೬) ; 
ಒಂದು ಕಾ:ವಡಿ ಯನ್ನು ತಯಾರಿಸಿ ಹೊರಟನು (ಸುಧಾ: ಇ); ಚಹಾ 
ತಯಾರಿಸಿಕೊ (ಮಹಾತ್ಮಾ. ೦೩). : [ತಯಾರು + - ಇಸ್ಕು] 

ತಯಾರು, ತಯಾರಿ, ತಯ್ಯಾರಿ '(ನಾ). ಸಿದ್ಧ ತೆ; ಸಿದ್ಧ ಪಡಿಸುವಿಕೆ ; 
ಏರ್ಪಾಡು ; ಸಜ್ಜು ; ಅಣಿ. ತಯಾರಿ: ಇನ್ನೌಂದು ಗ್ಲಾಸು ಎತ್ತಿ 


೯3-೧೩ .; 


೧೩೮) ; 


ಕುಡಿಯು ವ ತಯಾರಿಯಲ್ಲಿದ್ದರು (ದೀಪಹ. 1, ೦೩೯). ತಯ್ಯಾರಿ; 
ಮೊದಲು ಚಹಾ ಫಳಾರದ ತಯ್ಯಾರಿ ನಡೀಲಿ (ಭನಂಜ. ೩೬). 
ತಯಾರಾಗು ೬ ೧. ಸಿದ್ಧವಾಗು ; ಅಣಿಯಾಗು : ಸಂಗಡಿಗರೊಡನೆ 


ತಯಾರಾಗಿ ಬನ್ನಿರಿ (ನಡೆದಾ. 1, ೪೩೮); 
ತಯಾರಾಗುವವರೆಗೂ ಹೊಡೆಯುತ್ತಿರುವುದೇ ಮೇಲು (ಹುಜ್ಕುಹು. ೦೫). 
೨. ನಿರ್ಮಾಣವಾಗು ; ಉತ್ಪನ್ನವಾಗು : ಭ್ರೂಣವು ತಯಾರಾಗುವುದು 
(ಸಸ್ಕಕ. ೦೮). ತಯಾರುಮಾಡಿಸು, ತಯ್ಕಾರುಮಾಡಿಸುಎಸಿದ್ಧವಾಗುವಂತೆ 
ಮಾಡು ;. 
ಬೆಳೆದು ಬದಲಾಯಿಸುತ್ತಿರುವ ಕನ್ನಡಕ್ಕೆ ತಕ್ಕ ವ್ಯಾಕರಣವೊಂದನ್ನು 
FS ಕೆಲಸವು ನಮ್ಮ ಎದ್ಯ್ಮಾಪ್ರಚಾರ ಇಲಾಖೆಯವರ 
ಷ್ಟಿಯಲ್ಲಿದೆ (ಸಾಹಿಕ. 86) ; ಕೋಟೆಯನ್ನು ರಚಿಸಿ, ಅದರ ಸುತ್ತ ಅಗಳು 

ತಾಗ ತೆಗೆಸಿ ತಯ್ಕಾರುಮಾಡಿಸಿ (ರಾಜೇಂದ್ರ, ೨). ತಯಾರುಮಾಡು - 
೧. ಸಿದ್ಧ ಮಾಡು; ಸಜ್ಜು ಮಾಡು ; ಅಣಿಗೊಳಿಸು : ಶ್ರೀಪಾದರಾಜರು 
೪ ತೆಮತ ಪ್ರಚಾರಮಾಡಲು ಕ . ಭಾಗವತರ ತಂಡವೊಂದನ್ನು 


ls ಮಾಡಿದರು (ಜಗದ. ೮೧); ಮೈಸೂರಿನಿಂದಲೇ ತಯಾರುಮಾಡಿ |. 


ತಂದಿದ್ದ ಚಿರೋಟಿಗಳನ್ನೂ . ಎಲ್ಲರಿಗೂ ಹಂಚಿದರು (ಮೂಲಾನ. 

೨. . ಉತ್ಪಾದಿಸಂ ; ಉತ್ಪನ್ನಮಾಡು : ಇಂತಹವರು 

ಇಲ್ಲಿಯೇ, ಹೀಗೆಯೇ ಅದನ್ನು ತಯಾರುಮಾಡಿ ಇಂಥವರ ಮೂಲಕವೇ 

ಮಾರಿರುವರೆಂಬುದು ತಿಳಿಯದು (ಹಣಪ್ರ. ೧೦). 

[ «ಹಿಂ ಮರಾ; ತಯಾರ್‌, ತಯಾರೀ, ತಯ್ಕಾರ್‌, ತೈಯಾರೀ ; 
ಪಾರ. ತಯ್ಕಾರ್‌, ತಯ್ಮಾರೀ ; ಅರೆ. ತೈಯಾರ್‌ ] 


೦೨೩). 


೩೩೦೯ 


ತರ್‌ 


ತಯಿಮಾಸ 'ತೈಮಾಸ' ನೋ. 

ತಯ್ಮಾನ (ನಾ). (?) : ಸಡಗರದಿ ಬಹರಗ್ರ ವೈಮಾನ ತಯ್ಮಾನ ತುಡುಕು 
ತಿಹವೇಣ್ಣೆ ಸೆಯ ಸಿಂಗರಡ ಭಂಗರದೊಳ್ಳೆದೆ ಮಧುಬಲಿ ಬಂಧನ (ಚಿನಮು. 

[?] 


೪೭-೨೯). 


5|ತಯ್ಕಾರಿ "ತಯಾರು' ನೋ. 


ಅವಳು ತಿರುಗಿ ಹೊಡೆಯಲು [' 


ರಚಿಸುವಂತೆ ಮಾಡು ; ನಿರ್ಮಾಣಮಾಡಿಸು : | 


ತರ್‌, ತರು, (ಕ್ರಿ). ತಂದ (ಭೂತಕೃ), ತಂದು (ಭೂತನ್ಯೂ), 
ತರ್ಪ, ತಹ, ತಾಹ್ಕ (ವರ್ತಕೃ), 'ತ್ಕಾ, ತಾರ್ಕ (ವಿದ್ಯರ್ಥ). 
೧. ತೆಗೆದುಕೊಂಡು ಬರಂ: ಪದಿಂಬರ್‌ ತರ್ಪ ಪೊಣ್‌ಯ 
ನೊರ್ವನೆ ತರ್ಪಂ (ವಡ್ಮಾರಾ. ೭೭-೪); ಪೇರಡವಿಯೊಳ್‌ ಪಣ್‌ಫಲಂಗಳ 
ನಜಸಿ ತನ್ನಿ ಮೆಂದು ಪೇಟ್ವುದುಂ (ರರ್ಮಾಮ್ಮ, 
ಬಾರಂ ಬಾರರ್‌ 
ಕೈವಿಡಿದು ನಿಮ್ಮ 


(ಮಹಾಕದೇ. ೧೧-೧): 


೨-೧೮೩) ; ತಾರಂ ತಾರರ್‌ ; 
(ಭಾಷಾರೂ. ೨೨೭ ಉದಾ); ಚನ್ನಮಲ್ಲಿಕಾರ್ಜುನನ 
ಮಂಡೆಗೆ ಹುವ್ವ ತಾಹೆನಲ್ಲದೆ ಹುಲ್ಲ ತಾರೆನು 
ಹೊಳಲ ಹೊಟಿಶೂಲದಲಿ ರಿಪುಗಳ ಸೆಳೆಸುವೆನು 
ತಾ ವೀಳೆಯವನು (ಕುವ್ಮಾಳೀ. ೧-೭). ೨. ಕರೆತರು ; ಕರೆದುಕೊಂಡಂ 
ಬರು : ತಾರಾ ಜಾನಕಿಯಂ ಪೋಗಿ ತಾರಾ ತರಳನೇತ್ರೆಯಂ (ಕವಿರಾ. 
೨-೧೨೮) ; ನಾಳಿನೋಲಗದೊಳ್‌. ತಂದು ಕಾಣಿಸು (ಪಂಪಭಾ. ೯-3೮ ವ); 
ಆಕೆಯಂ ತರ್ಪುದನುಟ್‌ಯೆ ಬಲ್‌ಕ್ಕಿಲ್ಲ ಬೇಅಕೊಂದುಪಾಯಂ (ಕಾದಂಪೂ. 
ಅಪ್ಸರಗಣಿಕೆಯರು ಕೋಮಳನ ತಂದರು ವಾಸವನ ಸಿಂಹಾಸನದ 
ಹೊರೆಗೆ (ಕುವ್ಕಾಲ್ರೋ, ೬-೬೫); ಅರ್ಧರಾತ್ರಿಯ ಹೊತ್ತಿನೊಳಗಾಗಿ 
ಸುಗುಣಾನಿರುದ್ಧನ ತಹೆನು (ಮೋಶತ, ೩೦-೧೦): ನಾಲ್ಕೆಂಟು ದಿನದೊಳು 
ಕಂತುಸನ್ನಿಭನ ನಾ-ತಹೆನು (ಕಂನವಿ. ೯-೦೪೫). ೩. ಕೊಡು ; ನೀಡು: 
ಚಿಂತಿಸದಿರ್‌ ತಾ ತೋಟು ನಿನ್ನೀ ಬರೆದ ಪಟಮನುತ್ಸುಲ್ಲಪಂಕೇಜನೇತ್ರೇ 
(ಆದಿಪು. 8-೪9) ; ಎನಗೆ ತರಲಾಜದಿರ್ದೊಡಂ ನಿಮಗಪ್ಪನಿತಾಹಾರಮ 
ನಿಂದಿನೊಂದು ದಿವಸಕ್ಕಮಲಿಸಿಕೊಳ್ಳಿಂ (ಪಂಜತಂ. ೧೪೨-೧); 
ಒನಕೆಯಂ ತಾ ಶಿರದೊಳಾಂ ಸುತ್ತಿದಪೆನೆರಿಟಾ ನರನವೊಲು ಆಯಿತ್ತು 
(ಬಸಪು. `೨೮-೨೧) ; ಅಮಲ ಸುಮತಿಯಂ ತಾಯೆನಗೆ ತಾಯೆ (ಜೈಮಿಥಾ. 
೪. ವಿಸ್ತರಿಸು; ಚಾಚು: ಕಯ್ದುಗೆ ಕರಮಂ ತರಲಾಣದೆ 
(ಗದಾಹತಿಾ, ೪-೩೧). ೫. ಎತ್ತು; ಹೊರಕ್ಕೆ ತರು: ಎಳೆಯಂ ವಿಕ್ರಮದಿಂ 
ತರಲ್‌ ಮಹೀಧರಂ ಮುನ್‌ ಪಂದಿಯಾದಂತೆ (ಪಂಪಥಾ. 6-83). ೬. 
ಉಂಟುಮಾಡು : ಮುದಿತ ಸುರಾನಂದ ಬಾಷ್ಟೋದಬಿಂದೂತ್ಕರ 
ಮೆಂಬಂತಾಗೆ ತಂದತ್ತರಲ ಮಖಟ'ಗಳಂ ಪುಷ್ಪಮೇಘಪ್ರತಾನಂ (ಆದಿಪು. 
ಬವರವಾದರೆ ಹರನ ವದನಕೆ ಬೆವರ ತಹೆನು (ಕುವ್ಕಾಬ್ರೋ. 
೭. ನಿಶ್ಚಯಿಸು ; ನಿರ್ಧರಿಸಂ : ಅತ್ತ ಮನಂ ತರಲೆವೇಡ 
; (ಸಮಪ. ೩-೮೧); ಈ ಧರ್ಮಮಂ ಪತ್ತುವಿಡಿಸಿ ಮದೀಯ ಧರ್ಮದೊಳಿ 
ಪತ್ತಿಸುವೆನೆಂಬ ಬಗೆಯಂ ತಂದು ಸೆಟ್ಟಿಗಿಂತೆಂದಂ (ಧರ್ಮಾಮ್ಮ. ೧-೦೦೪) ; 
ಜನದ ಕೊಲೆಗೆಲಸದ ನಿರೂಪಕೆ ಮನವ ತಂದಳು ಮೃತ್ಯು (ಕುವ್ಕಾದ್ರೋ. 
೮. ವಂದುವೆ ಮಾಡಿಸು; ಸಂಬಂಧ ಬೆಳೆಯುವಂತೆ 
ಮಾಡು: ಆತನ ತಂಗೆಯಂ ಜ್ಯೋತಿರ್ಮಾಲೆಯಂ ನಿಮ್ಮ ಮಗನರ್ಕ 
ಕೀರ್ತಿಗೆ ತರ್ಪುದು (ಣಾವುಂಪು. 8೦-೧೫೩). ೯. ಮದುವೆ ಮಾಡಿಕೊಳ್ಳು ; 
ಸಂಬಂಧ ಬೆಳೆಸ; ಎರಡನೆಯ ಹಿಡಿಂಬಿಯನೆಮ್ಮರಸಂ ರಕ್ಕಸಿಯನೆಲ್ಲಿ 
ತಂದನೊ ನಿನ್ನಂ (ಗದಾಯು. ೨-೯). ತರ್ಮು £ ೧. ತಮ್ಮಲ್ಲಿದ್ದ ಪುಡಿದುಡ್ಡು 
ಗಳಿಗೆ ಎಣ್ಣೆಯನ್ನು ಕೊಂಡು ತಂದರು (ರಾವಿಆ. ಮರಿಯಾನೆ 
ಬೆಳ್ಳಿಹೊರೆ ತರುವುದೆಂಬಂತೆ (ಕಾಲೂರ. ೭೨-೦೩೦). ` ೨. ಎಲೆ ನಾರಿ 
ನೀನಾತನ ತರುವನಕ ಸಲೆ ಸೈರಿಸದೆನ್ನ ಮನಸು (ಕಂನವಿ, ೯-೦೫೧) ; 
ಅದೇ ದೇವರು ನನ್ನನ್ನು ಇಲ್ಲಿಗೆ ತಂದನೆಂದು ತಿಳಿದುಕೋ (ಮುಂಬಯಿ. 
೪-೭೮). &. ತಾರಕ್ಕ ಬಿಂದಿಗೆ ನಾ ನೀರಿಗ್ಹೋಗುವೆ ತಾರೇ ಬಿಂದಿಗೆಯ 


೮೩೯) ; 


೦-೪). 


೦೪-೦೦೮) ; 


೪-೩೬). 


೭-೩೫). 


೨೨) ; 


ತರ್‌ 


(ಪುರಂದ. ೧-೪೯ ಪಲ್ಲವಿ); ಇಲ್ಲಿ ತಾ ಅದನ್ನು ನಾವಿಬ್ಬರೂ ಸರಿಯಾಗಿ 
ಹಂಚಿಕೊಂಡು ಬಿಡುವಾ (ಮುಂಬಯಿ, ೪-೩೦) ; ಮಾತು ಬಲ್ಲವ ಮಾಣಿಕ 
ತಂದ, ಮಾತು ಅರಿಯದವ ಜಗಳ ತಂದ (ಗಾದೆ). ೦೦. ಕೊಂಡುಕೊಳ್ಳು: 
ತನಗೆ ಹೇಗೋ ದೊರೆತ ದುಡ್ಡು ತರುವ ಪಡಿಪದಾರ್ಥ ಅದು ಗುರು 
ಲಿಂಗ ಜಂಗಮಕ್ಕೆಂದೂ. ಅರ್ಪಿತವಾಗಬಾರದು (ಮೋಳಿಮಾ ೦೦೬ 
ಪ್ರಸ್ತಾವನೆ): ದುಡ್ಡಿದ್ದರೆ ಅದನ್ನೂ ತರಬಹುದಿತ್ತು (ರೂರ). 


ತಂದಿಕ್ಕು ಇ ೧. ಸಂಪಾದಿಸಿಕೊಡಂ; ತಂದುಕೊಡಂ: ತಾವಿರ್ಬರುಂ' 


ತಿರಿದು ತಂದಿಕ್ಕಿದೆಂಜಲೆವುಟುಮಂ ತಿಂದು (ಅದಿಪು. ೩-೩೪ ವ); ಇನ್ನುಮೆ 
ನ್ನೊಡಲೊಳಿನ್ನೀ ಪ್ರಾಣಮುಳ್ಳನ್ನಮೇವದೆ ಕೌಂತೇಯರನಿಕ್ಕಿ ಪಂದಲೆಗಳಂ 
ತಂದಿಕ್ಕು (ಗದಾಯು. ೯-೨೯); ಕಂದಮೂಲಫಲಂಗಳಂ ಪೆರ್‌ ತಂದಿಕ್ಕೆ 
ತಿಂದು ಆನಂದಮನಸ್ಕರಾಗಿ ನಿಂದ ತಪೋಧನರುಮಂ (ಪಂಕತಂ. 
ತೆಗೆದುಕೊಂಡು ಬಂದು ಬಡಿಸು, -ನೀಡು : 


೨೦೦೯-೦೦), ವಿ. 


ಮೋನದಿಂದಮುಣ್ಣು ದು ನಾನೇನಂ ತಂದಿಕ್ಕಿದೊಡಂ (ಛರ್ಮಾಷ್ಮು. ೧-೧೬೩). ( 


೩. ಎಸೆ; ಬಿಸುಡು ; ಕೆಡವು: ಈ ದೊರೆಯನುಮಳವಟ್‌ಯೆ 
ವಸುಂಧರೆಯೊಳ್‌ ತಂದಿಕ್ಕಿ ಭಂಗಮಂ ಮಾಡುವೆನೇ (ಅದಿಪು. ೧೪-೦೦೨) ; 
ಇಂತನ್ನಯದಿಂದೀ ಪಟುವಿನೊಳೆನ್ನರಸನನಿಂತು ಚಿದಿಯೆ ತಂದಿಕ್ಕುವುದೇ 
(ಪಂಶಛಾ. ೨-೩೨), ೪, ತಂದು. ಸೇರಿಸು; ಕೂಡಿಸು; ಬೆರೆಸಂ : 
ಮುಖದರ್ಪಣಕ್ಕೆ ತಂದಿಕ್ಕಿದ ರನ್ನದ ಪಿಡಿ ಸೂದೆಯಮೇನೆನೆ . . . 
ಕಂಬುಕಂಧರಮೆಸೆಗು೦ (ಮಲ್ಟಿ. ೩-೬೩); ಸಕ್ಕದಮಂ ಪೇಟಸ್ತಡ ನೆಲಕ 
ಸಕ್ಕದಮಂ ಪೇಟಕ್ಸಿ ಸುದ್ಧಗನ್ನಡದೊಳ್ತಂದಿಕ್ಕುವುದೇ ಸಕ್ಕದಮಂ 
(ಧಮಾ ೯ ಮೃ, ೧-೪೨). ೫. (ಜಗಳ, ವಿರಸ ಮುಂತಾದುವನ್ನು) 
ಉಂಟುಮಾಡು : ಆ ಕೊರಮ ಅವರಿಬ್ಬರ ನಡುವೆ ತಂದಿಕ್ಕಿದ (ರೂಢಿ). 
ತಂದಿರಿಸು ಎ = (ಸವಿಸಾಪಕ್ಕೆ) ತಂದು ಇಡು ; ತೆಗೆದುಕೊಂಡು. ಬಂದು 
ಇಡಂ : ನೆಲೆಯ ಕರುಮಾಡಂ ಕಾಂಚನಕಲಶತತಿಯಿನೆಸೆದುದು ಕನಕಾದ್ರಿ 
ಯನಲ್ಲಿ ಕಡೆದು ತಂದಿ[ಪಾಕಟ. ಕಂಡ]ರಿಸಿದವೋಲ್‌ (ಕಾದಂಪೂ. 809) ; 

ಮಂಗಳದ್ರವ್ಕಂಗಳಂ ಕೂಡೆ ತಂದಿರಿಸಿ (ನಂಬಿರ. ೩-3೯) ; ಬೆಟ್ಟವ ಕಿತ್ತು 
ತಂದಿರಿಸಿದಂದದಿ ಮುಗಿಲಟ್ಟಣೆ ತನೆಗಳಗ್ರದಬಿ ಬಟ್ಟರನ್ನಗಳ ತೆತ್ತಿಸಿದ 
ಹೊಂಗಲಸಂಗಳಿಟ್ಟಿರ್ದುವು (ಮೋಹತ. ೨9-6). ತಂದೀಎತಂದುಕೊಡರಂ : 
ಕಾಣಿಕೆಯ ತಂದಿತ್ತರು ಗೀರ್ವಾಣಫಣಿನರರಾಜರು (ತೊರರಾ, ೦-೬-೨); 
ಕಂಗೊಳಿಸುವ ಮಾದಳವಣ್ಣ ತಂದಿತ್ತು (ಮೋಹತ. ೪-೫೦). ತಂದುಕೊಡು, 
ತಂದುಕುಡು ಎ ತೆಗೆದುಕೊಂಡು ಬಂದು ಕೊಡಂ ; ಒದಗಿಸು: ತಂದೆ 
ತಾಯ್ಲಳು ಮೃಗಗಳಾದವು ಬಂಧು ಬಳಗವು ಖಗಗಳಾದುವು ತಂದು 
ಕೊಟ್ಟವರಾದರಾ ಮೃಗಗಳು ಕಿರಾತಂಗೆ (ಸಾಳ್ಮ ಭಾ. 8-80); ಅಂಜನಚೋರಂ 
ಘುಟಿಕಾಪ್ರಯೋಗದಿಂದದೃಶ್ಶರೂಪದಿಂ ಪೋಗಿ ಕಳ್ಳು ತಂದು ಕುಡುವ 
ಸಮರ್ಥನೆಂಬುದಂ ತಾಂ ಬಲ್ಲಳಪ್ಪುದಜ್‌ಂದ (ಧರ್ಮಾಮ್ಮ. ೨-೧೦೮). 
ತಂದುಕೊಳ್‌, ತಂದುಕೊಳು, ತಂದುಕೊಳ್ಳು - ೧. ಕರೆದಂಕೆೊಳ್ಳು ; 
ಬರಮಾಡಿಕೊಳ್ಳು : ತನಗಟ್‌ಕೆಯ ಮಿಟ್ತುವನಿಂತು ತಂದುಕೊಂಡರು 
ಮೊಳರೇ (ಕಾಂತಿಪು. ೩-೭೨); ಮುಂಗುರುಳಗರ ಕಣ್ಣಿನೊಳೊತ್ತಿ ಜಲವನು 
ಹಿಂಗದೆ ತಂದುಕೊಂಡಾಗ ಅಂಗನೆ ಪುಸಿಗೆ ದುಟಖಸುತ (ಕಂನವಿ. ೬-೦೬೬). 
೨. ತಾಳು ; ಹೊಂದು ; ಪಡೆ : ತಂದೆ ನೀನೆಹೆನೆಂಬ ಹಮ್ಮನು 
ತಂದುಕೊಳೆದಿರು (ತೊರರಾ. ೦-೯-೩೯). ೩, ಮದುವೆ ಮಾಡಿಕೊಳ್ಳು H 
ಮನೆ ತುಂಬಿಸಿಕೊಳ್ಳು: ಮಾವನ್ನ ಮಗಳೆ, ತಂದುಕೊಂಡೇನು ತೆರ ಹೇಳೆ 


(ಹಳ್ಳಿಜಾ. ೫೨). ES ಸಂಪಾದನೆ ಮಾಡು ; ಗಳಿಸಿಕೊಡು:. 


ಹೆತ್ತು ಜನರ ಸಂಸಾರಕ್ಕೆ ತಂದುಹಾಕುವವ ಒಬ್ಬನೇ ಆದರೆ ಬಹಳ 
ತೊಂದರೆ (ಕೂಈ). ೨. (ಜಗಳ, ವಿರಸ ಮುಂತಾದುವನ್ನು) ಉಂಟು 
ಮಾಡು ; ಕಲ್ಪಿಸು ; ಉತ್ಪತ್ತಿಮಾಡು : ಎನಗೂ ನಿನಗೂ ಹಗೆಯಿಲ್ಲ, 


೩೩೧೦ 


ತರ್ಕ 


ಎನ್ನೆಡೆ ನಿನ್ನೆಡೆ ತಂದುಹಾಕಿದವರೆ ಹಗೆ (ಸೆಗಮೊ. 8೫%; ತಂದಂಣಾಕಿ 
ತಮಾಷೆ ನೋಡಿದ (ರೂಂ). ತಂದೊಡ್ಡು ೬ ೧. ಈಡುಮಾಡು ; 
ಗಂರಿಮಾಡು : ವನಿತೆಯುಮಂ ನಂಟರುಮಂ . . . ತೊಟ್‌ದು ತಪಕಂ 
ತನುವಂ ತಂದೊಡ್ಡಿ (ಧರ್ಮಾಮ್ಮ. ೨. ಉಂಟುಮಾಡು ; 
ಕಲ್ಪಿಸು: ಆಗ ಮನೋವ್ಯಥೆಯನ್ನುಂಟುಮಾಡುವ ಸನ್ನಿವೇಶಗಳನ್ನು 
ತಂದೊಡ್ಡ ಬೇಕು (ಶಿಕ್ಷರ: ೧೦೪). ತರವೇಟ*, ತರಹೇಳು ಇ ೧. ತರುವಂತೆ 
ಹೇಳು ; ತೆಗೆದುಕೊಂಡಂ ಬರಂವಂತೆ ಹೇಳು: ಸಾರಥಿಯಪ್ಪೊಡಪ್ಪ 
ನೆನಗೀತನೆ ಪೋ ಪೆಆರೇವರಿಂ ನೆರಂಬಾರೆನೆನುತ್ತೆ: ತನ್ನ ರಥಮಂ 
ತರವೇಟ್ದು (ಪಂಪಥಾ. ೮-೯6): ಆದು ಪೊಗಾಗೆ ನೀನೇನಂ ತರವೇಟಕ್ಕೊಡಂ 
ತಂದಿತ್ತಪೆನಿದೊಂದು ಮಾತ್ರಂ ಬೇಡ (ಧರ್ಮಾನ್ಮು. ೨-೧೧೮) ; ತರವೇಟ್‌ 
ಮಾಣಿಕ್ಯಭಂಡಾರಮಂ (ಕಾವ್ಕಾವ. ೪೦೩). ೨. ಕರೆತರುವಂತೆ ಹೇಳೆ ; 
ಕರೆದುಕೊಂಡು ಬರುವಂತೆ ಹೇಳು: ತರವೇಲ್ದು[ಪಾಣಾಂ. ಟ್‌) 
ವಿಜಯಪರ್ವತಗಜಮಂ (ಅದಿಫು. ೧೨-೫೬); ಎನ್ನ ಮಗನನಂತಕಪುರದಿಂ 
ತರವೇಟ್ಟುದು (ಅಜಿಪು. ೦೦-೧೩) ; ಕನಸಿಂದದಂ ನೆರೆದವನಂ ನೆನಸಿಂ 
ನೆರೆದಪ್ರೆನೆಂದು ತರವೇಟ್ಸಿಪೆ ಕಾಂತನಂ (ಜಗವಿ. ೧೭-೦೧೨) ; ತರವೇಟಿ್‌ 
ಸಾಳುವ ವೇಗನಂ ತೊಗರನೂ ಹೆಗ್ಗಾಳನಂ ಜೂಗನಂ (ನಳಿಡಂ. 


೬-೬೯). 


೬೬) ; 


`ಉತ್ತಸವರಿಗೆ ನೇಮವನು ಮುನಿಪೋತ್ಸೆಮನ ತರಹೇಳಿ(ತೊರರಾ,೦-೩-೩೪). 


ತರವೋಗು-ತರಲು ಹೋಗು ; ತೆಗೆದಂಕೊಂಡು ಬರಲು: ಹೋಗು : 
ಸಮಿತ್ಕುಶಮಂ ತರವೋಪ ಧೌತವಲ್ಕಲಿಮನಲುಂಬುದಕ್ಷಮಣಿಯಂ 
ಸಮೆವೀ ಪ್ಯವಸಾಯಮೆತ್ತಲುಂ (ಕಾದೂ. 3೪೪). ತರುಬರು ಎ (ಉಕ) 
(ಸಾಮಾನು ಮೊದಲಾದುವನ್ನು) ಕೊಂಡು ತಂದಂ ಒದಗಿಸು ; 
ವಹಿವಾಟಂ ನಡೆಸು: ಜಯಂತನು ಮನೆಯ ತರುಬರುವ ವ್ಯವಸ್ಥೆ ಯನ್ನು 
ಮಾಡುತ್ತಿದ್ದನು (ಜಯಂತ. ೦೫೩); ಮನೆಯಲ್ಲಿ: ತರುಬರುವ ಸಣ್ಣ ದೊಡ್ಡ 
ಕೆಲಸಗಳನ್ನೆಲ್ಲ ಅವನೇ ಮಾಡುತ್ತಿದ್ದನಂಃ (ಸಂಜಿತ್ರ. 3೪): ತರುಬರೋನೆ 
ಹೆಂಡತಿ ಅಡಬಲ್ಲಿಳು. ತಲೆಕೆರೆದುಕೊಂಡು ಉಣಬಲ್ಲಳು (ಗಾದೆ). 
ತಾಕಮ್ಮಯ್ಯ ಎ ಸಣ್ಣವಂಕ್ಕಳನ್ನು ಆಡಿಸುವ ಒಂದು ಬಗೆಯ ಆಟ 
ಮತ್ತು ಆಗ ಹೇಳುವ ಹಾಡು : ಕೈಯ ತಾರಮ್ಮಯ್ಯಕ್ಕೆ ತೊದಲ 
ನುಡಿಯ ತಿಲ್ಲಾ ಣ (ಉಯ್ಕಾ ಲೆ. ೧೦೯-೩). ತಾರಮ್ಮಯ್ಕ ಮಾಡು ಎ ೧. 
ತಾರಮ್ಮಯ್ಕಹಾಡು : ಏನೋ ಸಮಯ ಎಂದು: ಸಹಾಯ ಕೇಳಿದರೆ 
ತಾರಮ್ಮಯ್ಯ ಮಾಡಿಬಿಟ್ಟರು (ರೂಢ). ೨. ನಟಿಸು ; ಸೋಗುಹಾಕು. 
ತಾರಮ್ಮಯ್ಯ ಹಾಡು ನಕಾರ ಸೂಚಿಸು; ಇಲ್ಲವೆಂದು ಕೈಯಾಡಿಸು: 
“ಹಣಕ್ಕೇ ಕಷ್ಟವಾಗಿದೆಯಪ್ಪಾ, ನೋಡೋಣ ತಡೆ” ಎಂದು ತಾರವ್ಮೌಯ್ಯ 
ಹಾಡಿದರು (ಮರಳಿ. ೦೭೨). P ಈ. ಧಾತಂ ಹಲವು ಶಬ್ದಗಳ ಜೊತೆಗೆ 
ಸೇರಿ ಸಂಯುಕ್ತಧಾತಂಗಳಾಗಿ ವಿವಿಧವಾದ ಅರ್ಥಗಳಲ್ಲಿ ಬಳಕೆ 
ಯಾಗುತ್ತದೆ. ಉದಾ: ಎಯ್ತಾರ್‌, ಇಅ್‌ತರ್‌, ನಡೆತರ್‌, ಬೀಟ್ವಿರ್‌, 
ವಂನಂದರ್‌ ಇತ್ಯಾದಿ. [ದೇ.॥ ತಮಿ, ಮಲ, ತರು; ತೆಲು. ತೇರ್‌ ) 


ತರ (ನಾ). (ಭಯಂ ಅಥವಾ ಕೋಪದಿಂದ) ನಡುಗುವುದನ್ನು 
ಸೂಚಿಸುವ ಒಂದೂ ಅನುಕರಣ: ಶಬ್ದ. "ತರಗಂಟ್ಟು', “ಥರ್ಕ' 
ಪರಾ. 
40 ತರತರ; (ದ್ವಿರುಕ್ತಿ) : ಅದನ್ನು ಕೇಳಿ ತರತರ ಎಂದು ನಡುಗಿದಳು 
(ರೂಢಿ). 
ತರ, (ನಾ). ಸುಂಕ; ತೆರಿಗೆ : ತಿಜುನರಯಂಗಲ್ಲ ಕೊಯ್ದೆಲೆಯ ಹೇಂಗೆ 
ವೀಸವೊಂದು ತರ (?ಕೊಟ್ಟರ್‌) (ಮುಂಬರಾ. ೫7, ೨೩೪-೨೬ ; 1144). 
[೫ ಇದು "ತೆರ' ಎಂಬುದರ ಅಪಲಿಖಿತವಿರಬಹುದು ] 
45| ತರ್ಕ, ಥರ್ಕ (ನಾ). ೧. ಸಾಲು; ಓಳಿ; ಕ್ರಮ; ಪಂಕ್ತಿ: “ತರ 


ಪರಿವಿಡಿಯೆನಲ್ಕಿವು ಪರಿಯರ್ಥದೊಳ್‌ " (ಕಕರ. ೪೪): ತರದಿಂ ದೆಯ್ವದ 


ತರ 


ಮೊಗದೊಳ್‌'  ಕರದೊಳ್‌ ತೊಡೆಯೊಳ್‌ ಪದಂಗಳೊಳ್‌ ದ್ವಿಜರುಂ 
ಭೂಪರುಮಂತೆ ವೈತ್ಯರುಂ ಶೂದ್ರರುಮೋಜೆಯಿನೊಗೆದರೆಂಬರಿನ್ನವು 
ಪುಸಿಗಳ್‌ (ಸಮಪ. ೧೧-೩ ; ಇಂತು ತರದಿಂ ಸ್ವಪ್ನಂಗಳನೀರೆಂಟಂ ನೃಪ 
ಕುಲತಿಳಕನ ಸಿದ್ಧಾರ್ಥನರಸಿ ಕಂಡಳ್ನೆಲವಿಂ 4ವರ್ಧಪು. ೧೩-೬೭) : ತರದೆ 
ಪಾಣಿದುವು ಬೆಳ್ವಕ್ಕಿ ನೂಲ್ಡೆಗೆದಂತೆ (ಅನಂಪು. ೯-೦೬ ರಗಳಿ): ಹರಿಸದೆ ಸಗ್ಗದ 
ಜತಿಗಳ್‌ ನೆರೆದಂತೆರಡುಂ ಕೆಲಂಗಳೊಳ್‌ ತರದಿಂ ಕುಳ್ಳಿರೆ (ಕಬ್ಮಿಕಾ. ೧೬೪). 
ಪಿ. ಸರಿಯಾದುದು ; ಯೋಗ್ಯವಾದುದು ; ಉಚಿತವಾದುದು : 
ತರವಲ್ಲದ ಕಾರ್ಯವ ಫೆಗಳ್ಳಡೆ ಸುರನರನಾಗಲೋಕ ಮೆಚ್ಚುವುದೇ 
(ಹೊಂಟ, ೭-೪೦): ಇವಳು ನಮ್ಮೊಡೆಯಂಗೆ ತರವಾದವರ್ಳ (ದೇವೀಮ. 
೫-೭೩); ಕಯ್ಗೆ ಬಾರದ ಬೇಂಟೆಗಿಂದು ಕಯ್‌ ತುಡುಕುವುದೆ ತರಮಲ್ಲ 
(ಅಂತಿಗೆೊ. ೫-೭೭). ೩, ಅಂತಸ್ತು; ಯೋಗ್ಯತೆ; ದರ್ಜೆ: ಬರಿಸಿ 
ಖುಷಿಗಳನವರವರ ತರವಟ್‌ದು ಕೊಡಿಸಿದನು (ಕುವ್ಯಾಅ: 4-4 ಲ). 
೪. ಮನೋಹರತೆ ; ಸೌಂದರ್ಯ : ಮುನ್ನ[ಂ] ಕೆಯ್ದೆ [ಯ್ಸುತಿರ್ದ] 
ತರದ ಗುಜುಗೆಯರಪ್ಪಂತಃಪುತ ಪುರಂಧ್ರಿಯರಂ ಕರೆದು (ಪಂಪಥಾ. 
೩-೪೪ ವ್ರ; ತವತವಗೆ ಸಿದ್ಧ ಕವ್ಯಾನಿವಹಂ ಸಂಧ್ಯಾರ್ಚನಕ್ಕೆ ಸೂಸಿದ 
ಕುಸುಮಾಳಿವೊಲೆಸೆಯೆ ಪರೆದು ಕಣ್ಣೊಳಿಪುವು ತರದಿಂ ತುಲುಗಿ ಮಿಜುಪ 
ತಾರಾನಿಕರಂ (ಕಾದೂ, 860); ಆಅಲರ್ಗಳನಾಂತೆ ಪಾದರಿಗಳೊಳ್‌ 
ತರದಿಂದೆಆಗಿರ್ದ ಶುಂಬಿಗಳ್‌ (ಕಲ್ಕಿಕಾ. 8೬). ಥರೈ; ೨. ದೊರೆಗಳೊಲುಮೆ 
ಉಂಟೆಂದೆಲ್ಲರೊಳು ಹಗೆ ಥರವಲ್ಲ [ಪಾಕಾಂ. ದೊರೆ ಎನ್ನ ಜಲವು ಸುಸ್ಮಿರ 
ವೆಂದೆಲ್ಲರ ಹಗೆ ತರವಲ್ಲ] (ಪುರಂದ. ೨-೪೩-೨) ; ಥರವಲ್ಲದ ಮಾತು ಮರಾ 
ಏರಿದರೂ ಆದೀತೇ? (ಗಾದ). ೩. ಬೊಕ್ಕಸದಿ ತರಿಸಿದಂ ಧನಕನಕಮಣಿಗಳಂ 
ದಿಕ್ಕುದಿಕ್ಕಿನ ಧರಣಿಸುರರಿಗಂ . . . ಅವರವರ ಥರವನರಿತು ಇತ್ತನು 
(ತುರಂಗ, ೯೧-೩೦). 

ತರಂತರ, ತರತರ್ಯ, ಥರಥರ್ಯ (ದ್ವಿರುಕ್ತಿ): ೧. ಸಾಲಂ; ಪಂಕ್ತಿ ; 
ಕ್ರಮ : ನವದೂರ್ವಾಂಕುರಮಂ ಪಲ್ಲವಮಂ ಪೂಗೊಂಚಲಂ ತರಂತರದಿಂ 
ನೀಡುವವೊಲ್ಮಣಿಕಿರಣಂ ಪೊಣ್ಮುವಿನಂ ಮಣಿದೊಡವನೊರ್ವಳಂಗನೆಗಿತ್ತ೪* 
(ಮಲ್ಪಪು. ೪-೬೨) ; ಮುತ್ತು ಪಚ್ಚೆ ಪವಳಂ ವಜ್ರಂ ಸುನೀಲಂ ತರಂತರದಿಂ 
ಸಾಲಿಡೆ (ಶುನೃತು. ೯-೫೪): “ತರತರವೆಂದು ಪಂಕ್ತಿಯೊಳ್‌ ” (ಕರ್ಣಾನಿ. 
೦೨) ; ನೆಲದಾಕಾಶದೆಡೆಯೊಳಂಬುಗಳಂ ತರತರದಿಂದೆಚ್ಚು ಸೋಪಾನಂ 
ಮಾಡಿ (ಪಂಪಭಾ. ೭-೩5 ಪ); ಕಾರ್ಮುಕವ ತುಡುಕಿ ತರತರದಲೈತಂದು 
ಬಿಲ್ಲಿನ ತಿರುವ ತೊಡಿಸಲು (ಸಂಭಪ. ೧೯-೨೮); ವರ ಸಣ್ಣಕ್ಕಿಯೋಗರ 
ತೊವ್ವೆ ಪಳಿದ್ಯವ ತರತರದಲಿ ಬಡಿಸಿದರು (ಜೋಹಕ. 4-೩೦). ೨. 
ಸಮೂಹ ; ಗುಂಪು ; ರಾಶಿ : ಸುರಿವ ಖಂಡದ ರಕುತಧಾರೆಗೆ ತರತರದಿ 
ದಾಯ್ದೆಗೆದು ಶಾಕಿನಿಯರ ಸಮೂಹವು ಬಳಿಯಲೈದಿತು ಪಾರ್ಥನಂದನನ 
(ಕುವ್ಶಾದ್ರೊ . ೩-೪೧) ; ಕರುಣಾಮೃತಾಬ್ಮಿಯ ಕಲ್ಲೋಲಗಳಂತೆ ತರತರ 
ದೊಳು ಕವಿತರುವ ಸರಸಕಟಾಕ್ಷವನೆಸಗಿಯೆನ್ನೊಳು (ಹದಿಬ. ೦-೨೦) ; 
ಧುರದೊಳಗೆ ಬಿಲುಗಾಜರೊಗ್ಗಿನ ಹರಿಗೆಕಾಟರು ಹಲಗೆಯವರುಬ್ಬರದ 
ಡೊಂಕಣಿಕಾಜರಾಂತು ಕೃತಾಂತನಾಲಯ ವ ಥರಥರದಿ ತೀವಿದರು 
ರುಧಿರದ ಹರಹು ಹೇರಾಳಿಸಿತು ಚೂಣಿಯೊಳು (ಳುವ್ಕಾಛೀ. ೪-೪೬). ೩. 
ಅಂತಸ ; ದರ್ಜೆ ; ವಂಟ್ಟ ; ಕೊಟ್ಟಸು ಬಂಗಾರವ ಬಲುಸುರುಳಿನ 
ಪಟ್ಟೆಯ ಕರಿತುರಂಗಗಳ ಕೊಟ್ಟನವರ ತರತರವಟ್‌ದವನಂತೆ (ಕಾಮವಿ. 
೬-೪೮. ತರದೆ ನಿರಂತರವಾಗಿ ; ಒಂದೇ ಸವಂನೆ : ಅನುಭವಿಸಿದ 
ಕೋಟಲೆಗಳನಿನಿಸೆಂದೆಣಿಸಲೈ ವೌಕ್ತಿಕಾಕ್ಷಾವಳಿಯಂ ವನಜದಳನಯನೆ 
ಸಮೆದಪಳಿವೆ ಸುರಿದುವು ತರದೆ ತೋರ ಕಣ್ಬನಿದುಜುಗಲ 
(೪ಾದಂಉ. ೨೯೨), [ದೇ.॥ ತಮಿ. ಮಲ, ತುಳು, ತೆಲು. ತರ] 


ತರ, "ಧರ್ಯ ನೋ. 


೩೩೧೧ 


20 


40 


46 


ತರಂಗವಾದ 


ತರ್ಯ ಣಾ). ಜವ; ವೇಗ: “ರಯಂ ಜವಂ ರಂಹಸಂ ತರ ಸ್ಯದಮೆನೆ 


ವಾಜಮೆನಲೋಟಮಕ್ಕುಂ” (ಮಂಗರಾ. ೮೦-೦3); “ತರ-ತರಸ್‌ಎವೇಗ” 
(ತದೃಕೋ. ೨೭): ತರದೇಂ ಬರ್ಪುದೆ ತೊಟ್ಟನಿಲ್ಲಿಗೆ ಮಹೀಭೃತ್ಯಂತುವಂ 
ದೇವಿ ಮೆಯ್ಗ್ದರೆದಾತಂ ಬರವೇಟ್ಕು ಮೆಂದಿರದೆ ನಿನ್ನಂ ತಂದೆ (ಕುಸುಮಾ, 


೧4-೯೭). [ಸಂ. ತರಸ್‌ ] 


ತರ್ಕ "ತರಹ' ನೋ. 
ತರಂಗ (ನಾ). ೧. ಅತ್ತಿತ್ತ ಅಲೆಯೆಂವುದು,-ಚಲಿಸುವುದು. ೨. ನೀರು, 


ವಿದ್ಯುತ್ತು, ಶಬ್ದ ಮೊದಲಾದುವುಗಳ ತೆರೆ,-ಅಲೆ: “ವೀಚೀ,`ಭಂಗ!, 
ತರಂಗಃ - ಈಸಿ ತೆರೆ” (ಹಲಾಯು. ೦೮-೩೧) ; * ವಳಿಯೆನೆ ತರಂಗಮದು 
ತಾಂ” (ಕವಿಕಂ. ೯೦): ರಂಗತ್ತುಂಗತರಂಗಭಂಗುರಲಸದ್ಗಂಗಾಜಳಂ 
(ಪಂಪಭಾ. ೧೪-೩೧) ; ಜಳಧಿ ತರಂಗತಾಟಿತ ಮಹೀಪತಿ ಚಕ್ರಧರಂ 
ತಪಂಬಡಲ್‌ '(ಅಜಿಪು. ೧೦-೧) ; ಒದೆವ ಮಂದರವನು ತರಂಗದೆಲುದಧಿ 
ಹೊಯ್ವಂದದಲಿ ಹೊಕ್ಕವು ಕುದುರೆ (ಕುವ್ಶಾಳ. ೦೦-೮; ಉಚ್ಚಳಿತ' 
ತರಂಗಪ್ರಪಾತಬಿಂ ಚಲಿಯಿಪ ಪಾಂಗಳವಡೆ (ರಾಜಶೀ. ೮3-೭೪); ಪುಲ್ಮನೆ 
ಯೊಳಿರ್ದು ಸೀತಾದೇವಿ ತಾನುತ್ಯಂಠೆ, ನೋಡುತಿರ್ದಳಿ್‌ ತರಂಗೋಲ್ಲಾ 
ಸಮಂ (ಶ್ರೀರಾಮಾ. ೩೩೧-೭). ೩. ಭಾಗ; ಪ್ರಕರಣ ; ಅಧ್ಯಾಯ ಆ 
ಒಂದು ಸಾಹಸದ ಸೋಲು-ಗೆಲವುಗಳನ್ನು ಈ ಪ್ರಬಂಧದ ತರಂಗ ತರಂಗ 
ಗಳಲ್ಲಿ' ಯಾರಾದರೂ ಕಾಣಬಹುದು (ಸೌಂದಸ 1, ಮೊದಲಮಾತು), ೪. 
ಕಂದುರೆಯ ಒಂದು ಬಗೆಯ ಗತಿ; ನಾಗಾಲೋಟ. ೫, [ಛಂದ] 
ಪ್ರತಿಪಾದದಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರಂವ ಒಂದು ಸಮವೃತ್ತ: 
ಪಾವಕಂ 'ತ್ರಿದಿವ ಪಾವಕಂ ದಿವಿಜ ಪಾವಕಂ ಸುರಪ ಪಾವಕಂ . . . 
ಭಾವಿಸಿಂತಿದನೆ ಪೀವರಸ್ತನೆ ತ[ಪಾಕಾಂ. ತು]ರಂಗಮಂ (ಛಂದೋಂಬು. 


೨-೦೫೦). [ಸಂ,] 


ತರಂಗಭಂಗ (ನಾ). ಅಲೆಗಳಂ ಒಡೆಯುವಿಕೆ, -ಚೂರಾಗುವಿಕೆ : 


ಸುಧಾರ್ಣವಮೆಸೆದತ್ತು ರತ್ನವಳಯಾಂಚಿತ ತುಂಗತರಂಗಭಂಗದಿಂ 
(ಮಲ್ಲಿಪು, ೦೨-೧೩೦). [ತರಂಗ * ಭಂಗ] 


ತರಂಗಮಾಲೆ (ನಾ). ಅಲೆಗಳ ಸಾಲಾ: ಕರಿಮಕರಂಗಳುಚ್ಚಳಿತ `ಭಂಗುರ 


ತುಂಗತರಂಗಮಾಲೆಯಂ ಖರರದನಾಗ್ರದಿಂದಿಚಿಯೆ ಮುತ್ತುಗಳಂತಿರೆ 
ಸೂಸಿ ಪಾಯ ಶೀಕರದೊಳೆ ನಾಂದು (ಕಾವ್ಶಸಾ. ೬೮ ಶೊದ್ರಳ). 
[ತರಂಗ + ಮಾಲೆ] 


ತರಂಗರೇಖೆ (ನಾ). ಅಲೆಯ ಆಕಾರದಲ್ಲಿ ಅಂಕುಡೊಂಕಾಗಿ ಇರಂವ 


ರೇಖೆ,-ಗೆರೆ : ಸಂದೇಹಗ್ರಸ್ತವಾದ ಅಕ್ಷರವನ್ನೋ ಪದವನ್ನೋ ಪಂಕ್ತಿ 
ಗಳನ್ನೋ ನಿರ್ದೇಶಿಸಲು . . . ಅವುಗಳ ಕೆಳಗೆ ಒಂದು ತರಂಗರೇಖೆಯನ್ನು 
ಎಳೆದಿರುತ್ತಾರೆ (ಕನ್ನಸಂ. 308). [ತರಂಗ ೬ ರೇಖೆ] 


ತರಂಗಲಹರಿ (ನಾ). ಅಲೆಗಳ ಸಾಲಂ,-ಪರಂಪರೆ: ಒಂದೇ ತರಂಗಲಹರಿ 


ಯಲ್ಲಿ ಬರುವ ಜಾತಿಯವು (ಮೂರ್ತಿಕಾ. ೩3-3). 
[ತರಂಗ + ಲಹರಿ, ] 


ತರಂಗಲೇಖೆ (ನಾ). ಅಲೆಯ ತಂದಿ: ತಡೆಯದೆ ಚಿತ್ರವೇತ್ರಧರೆಯುಂ 


ರಥಮಂ ಕ್ಷಿತಿಪಾಂತರಕ್ಕದಂ ನಡೆಯಿಸಿದಳ್‌ ಸವಿಸಾರಣಸಮುತ್ಕ ವಿಲೋಲ 
ತರಂಗಲೇಖೆ ಚೆಲ್ವಿಡಿದ ಸರೋರುಹಾಂತರಕೆ ಮಾನಿತಮಾನಸರಾಜ 
ಹಂಸಿಯಂ ನಡೆಯಿಸುವಂತೆ ಸುಂದರನತಾಂಸೆಯನಲ್ಪಕಪೋಲಮಾಂಸೆಯಂ 
[ ತರಂಗ + ಲೇಖೆ) 


(ಶಾಂತಿಪು, ೫-೧೧೨). 


ತರಂಗವಾದ (ನಾ). [ವಿಜ್ಞಾ] ಬೆಳಕು ಅಲೆಗಳ ಮೂಲಕ ಪ್ರಸರಿಸಂವು 


ದೆಂಬ ವಾದ : ತರಂಗವಾದವೂ ಬೆಳಕು ಪ್ರಸರಿಸುವಾಗ ಅನುಸರಿಸುವ 
ನಿಯಮಗಳನ್ನು ಸಾಧಿಸಲು ತಕ್ಕ ತಳಹದಿಯಾಗಿದೆ (ಥೌತವಿ. ೨9೧). 
[ ತರಂಗ + ವಾದ್ಯ] 


ತರಂಗವಿಕ್ಷೇಪ ೩೩೧೨ ತರಕಟ 


ತರಂಗವಿಕ್ಷೇಪ (ನಾ). ಅಲೆಗಳ ತುಯ್ದಾಟ,-ಕ್ಷೋಭೆ: ನಕ್ಷತ್ರಮಾಲೆಗಳು 
. ೬ « ನೀಲಾಂಬರದಲ್ಲಿ ತೇಲಾಡುವುದಾದರೆ ಅದಾ ಸಾಗರದ ತರಂಗ 
ವಿಕ್ಷೇಪದ ಸ್ವರೂಪಕ್ಕೆ ಹೋಲುವುದು (ಕಪಾಕುಂ. ೧೮). 

[ತರಂಗ + ವಿಕ್ಷೇಪ] 

ತರಂಗಾಭ (ಗು). ಅಲೆಗಳಂತಿರುವ : ಸಾರಸಾರಸನಾದಾಮಸಾರಸಾರ 
ನಿತಂಬೆಯಂ ತಾರಾತಾರಾತರಂಗಾಭಾಕಾರತಾ ರಮಣೀಯೆಯಂ 
(ಕವಿರಾ. ೨-೧೩೦). [ಸಂ.] 

ತರಂಗಿಣಿ (ನಾ). ೧. ತೆರೆಗಳಿಂದ ಕೂಡಿದಂದಂ ; ಹೊಳೆ ; ತೊರೆ; 


ತರಂಗೊಳಿಸು (ಕ್ರಿ). ಕ್ರಮಪಡಿಸು ; ಓರಣಗೊಳಿಸು : ತೆಗೆದು ತರಂ 
ಗೊಳಿಸಿದ ಪಂಚವಣ್ಣಿಗೆಯ ಪಟ್ಟೆಯ ಸಿಂಗರಿಸಿದ ಮಕರತೋರಣದ 
- . ವೈಢೂರ್ಯದ ಲೋವೆಯ ಗಾಡಿವಡೆದ ಮಂಟಪದ ಮಧ್ಯದಲ್ಲಿ 
ನೆರೆದ ವಿಬುಧರಿಂ (ರಾಜಶೇ. 5-8 ವ). 

[ತರಂಗೊಳ + - ಇಸ್ಕು) 

ತರಂಟು "ತಅಂಟಂ* ನೋ. 

ತರಂಡ, (ನಾ). ನೀರಿನ ಮೋಲೆ ಹೋಗುವ ಸಾಧನ; ತೆಪ್ಪ; ದೋಣಿ: 
ಎಸೆವ ವಾರ್ಧಿಯಂ ನೋಡುತುಂ ಕೊಂಡಾಡುತುಂ ತಠಂಡದ ಮೇಲವ 


ಲಾ 


ನದಿ: “ಹ್ರದಿನಿ ತರಂಗಿಣಿ... ಧುನಿ ತೊಲಿ? ” (ವಸ್ತುಕೋ. ೨೩-೦೧) ; 
ನಿರವದ್ಕ ನಿಖಿಲ ವಿದ್ಯಾತರಂಗಿಣೀಸಂಗದಲಿ ತೋಜುವ ಸುಟೀಯಂತಿರೆ 
ಗಂಭೀರ ` ನಾಭಿಮಂಡಲಮೆಸೆಗು೦ (ಕಾದಂಪೂ. ೭೩೭) ; ಸೀತಾ 
ತರಂಗಿಣೀತರಂಗೋತ್ತರೆಯುಂ ನೀಲಾಚಲ ವಿಚಿತ್ರರತ್ನಕಟಕಮುಂ . . . 
ತನಗೆ ಸಹಜಾಭರಣಮನಾಗೆ (ಮಲ್ಲಿಪು. ೩-೨೩ ವ); ನವೀನ ನಿಜಭಕ್ತಿತರಂಗಿಣಿ 
ಮಾಜುತುಬ್ಬರಂಬರಿಯುತುಂ (ಪಂಪಾಠಕ. ೬); ಲಕ್ಷ್ಮಣದೇವನೆಸೆದನಯ್‌ 
» * « ನೆರೆಯೇರ್ದ ಮಳೆಗಾಲದ ಮಹಾ ತರಂಗಿಣಿಯ ಧೀರ ಶೈಲಿಯಲಿ 
(ಶ್ರೀರಾಮಾ. `೨೬-೬೮೮). ೨. [ಸಂಗೀತ] ಒಂದಂ ರಾಗದ ಹೆಸರು: 
ತರಂಗಿಣಿ-ಚಾರಂಕೇಶಿ (ಸಂಗೀಜಂ. ೪೭). [ಸಂ. ತರಂಗಿಣೀ 
ತರಂಗಿತ (ಗು). ಅಲೆಗಳಿಂದ ಕೂಡಿರುವ; ತೆರೆಗಳೆದ್ದಿರಂವ ; ಅಲೆಅಲೆ 
ಯಾಗಿರುವ : ದೂರದ ತರಂಗಿತ ದಿಗಂತದಲ್ಲಿ ಚೈತ್ರರವಿ : ಮುಗಿಲ 
ನೆತ್ತರ್ಗೆಂವಿನಲಿ ಮುಳುಗುವೋಲಂತೆ (ಶ್ರೀರಾಮಾ. ೧೪-೩೬೮). [ಸಂ.]} 
ತರಂಗಿಸು (ಕ್ರಿ). ೧. ಅಲೆಯಂತೆ" ಚಲಿಸು,-:ಸಂಚಲವಾಗಂ : ಮತ್ತಂ 
ವಳಿವಕ್ರತೆಯನೀವ ವಹಣಿ ತರಂಗಿಸುವ ತಿರುಪು ಸುಳಿಗೊಳ್ವ ಹೆಂಪು 
ಇಂಪಂ ಕಜವ ಸುಧಾರಸಗಾನಂ ನಾನಾರಸದ ಲಹಣಿಯ ರೂಪುವಡೆಯೆ 
ಪಾಡುವ ಗಾಯಕರೊಳಂ (ಗಿರಿಕ, ೨-೦೦೫ ವ); ಘನಮೃದುತರ ಮೃದಂಗಗತಿ 
ರಯಿಸಲು ತರಂಗಿಸುವ ತಾನಮಾನಂಗಳ ಸುಗೀತಂಗಳು (ಸೌಂದಪು. ೦-೪೦). 
೨. (ಆಲಂ) ಸಂದಣಿಸು ; ದಟ್ಟಯಿಸಂ : ಕೆಲಬಲದೊಳ್‌ ತುರಂಗಬಲಂ 
ತೆರಂಗಿಸೆ ಪದಾತಿಬಲಂ ಪಡಿಸಲಿಸೆ (ನಂಲಿರ. ೦೨-೦೧೪) ; ತೆರಂಗಿಪ ತನು 
ಕಾಂತಿಯಿಂದ ಶೃಂಗಾರರಸ ತಾನೆ ಸ್ತ್ರೀರೂಪನಾಂತ ಬೆಡಂಗಿನೊಳಿರ್ದಳಾ 
ಕನ್ನೆ (ಧರಣ, 86-೯೬), [ತರಂಗ - ಇಸ್ಕು] 
ತರಂಗು (ನಾ).ಎತರಂಗ ೨ : “ತರಂಗ-ತರಂಗು; ದಂಡ-ದಂಡು” (ಕಮದ. 
೨೭೮ ಪ್ರಯೋ); “ತರಂಗು - ತರೆಂಗ ನೀರ ತೆರೆ” (ತದೃಕೋ. ೧೭). 
[ ಆಸಂ. ತರಂಗ] 

ತರಂಗೊಳ್‌' (ಕ್ರಿ). ೧. ಸಾಲಂಗೊಳ್ಳು ; ಕ್ರವಂವನ್ನ ಹೊಂದು : 
ತರಂಗೊಂಡಿಕ್ಕಿದ' ಹೊಸ ಹೊಂಗೇದಗೆಯೆಸಲ್ಗೆಳ್‌ (ಜಯಳಾ. ೩-೬). ೨. 
ಸಾಲುಗೊಳಿಸು ; ಕ್ರಮಪಡಿಸು : ಎಣಿಸಿ ತರಂಗೊಂಡು ನಕ್ಷತ್ರಮಂ 
ಪೇಳಾರಾನುಂ ಬಲ್ಲರೆ (ಎಳೆ. ೪11, ಶಿವಮೊ. ೬೪-೮೭; 1112). ೩. ಒಟ್ಟು 
ಗೂಡು ; ಗುಂಪುಗೂಡಂ ; ಮೋಲೆ ಮೇಲೆ ಒದಗಂ: ವಿತತ 
ಪ್ರಾಟ್ಯಾದ್ರಿಪೀಠಾಗ್ರಿಮದರುಣಶಿಲಾವೃತ್ತಲಿಂಗಂಬೊಲಿಂಬಾಯ್ತು ತರಂ 
ಗೊಂಡೇಟಕ್ಸಿಯಿಂ ರಾಗದಿನುಪಚಿತಚೇತಶ್ಚಕೋರೀಕದಂಬಂ (ಜ.ಗವಿ, 
9೬-೦೦೪) ; `ಅಖಿಲವಿಮಾನ : ತರಂಗೊಂಡು ತಡೆಯದೆ ನೂಂಕೆ. (ಛರಡ. 
೫೭-೮8). ೪, ಮನೋಹರವಾಗು ; ಸಂಂದರವಾಗು : ಇದೇಲಾವನ 
ವೊಡ್ಡು ಗೊಂಡ ಕದಳೀಕಾಂಡಂ ತರಂಗೊಂಡ ಚೂತದ ಸಾಲ್‌ (ಪಂಠಾಮಾ. 
೦-೦೦೦). 

ತರತರಗೊಳ್ಳು (ದ್ವಿರುಕ್ತಿ): ದಂಡಧರ ಸೇನಾಧಿಪರು ಉದ್ದಂಡ 
ರಾಜರು . . . ತಂಡತಂಡದಿ ನಮಿಸಿ ತರತೆರಗೆೊಂಡು ಕುಳಿತಿರೆ (ಬಿಜ್ಜಪು. 


೬೬-೧೩೫. [ತರ್ಕ * ಕೊಳ, ] 


ರ್ಪೊೋಗುತಿರೆ. (ಪದ್ಮಾ. ೧೦-೦೭೬): ಕುಲುಷಜಲಮುತ್ತರಿಪೊಡವದಿರ 
ಲಲಿತಪದಧೂಳೀತರಂಡಂಗೊಳದೆ ಶಕ್ತನೆ ಮಾನವಂ. ದುರ್ಮಾನವಂದ್ಕ 
ದೃಶಂ (ವಿವೇಭ. ೧೨-೬). [ಸಂ.) 


ತರಂಡ್ಕ (ನಾ). ಒಂದಂ ಬಗೆಯ ಸಸ್ಯ (?) : “ ಗ್ರಂಥಿಫಲಾ - ತರಂಡ” 


(ಓಷಧಿ. ೪೩). [?] 


ತರಂಬಿಡಿ, ತರವಿಡಿ, ಥರಂಬಿಡಿ, ಥರವಿಡಿ (ಕ್ರಿ). ೧. ಸಾಲುಹಿಡಿ ; 


ಕ್ರವಂವನ್ನು ಹೊಂದು : ದೆಸೆದೆಸೆಯೊಳ್‌ ತರಂಬಿಡಿದು ಪಾಜುವ ವೀರರ 
ಸೆಕ್ಕೆ .(ಎಕೆ. ೪11, ಶಿಕಾರಿ. ೨೪೨-೨೨: 1168). ೨. ಚೆಲುವಾಗಂ ; 
ವಂನೋಹರವಾಗು : ಎಡ್ಡ ಮಾದ ಪಡ್ಡಳಿಯ ಕಿಲುನನೆಯ ಕೊನೆ 
ತರಂಬಿಡಿದು ತೋಆ್‌ ಮೂಟಿಂ ಧಾರೆಗಳನಳವಡಿಸಿದ ಕಿಂಕಿರಾತದೆಸಟ 
ಕಂಕಣಂಗಳುಮಂ (ಜಗವಿ, ೬-೦೬ ವ); ಪರಿವಿಡಿಯಿಂ ತರಂ[ಪಾಠಾಂ- 
ದಿತ್ತರಂ]ಬಿಡಿದು ಕಂದರ್ಪನಂ ಪಿಂದುಗಳೆವಂದವುಂ ತಳಿದು ನಿಂದ ರಾಜ 
ಪುತ್ರರಿಂ (ರಾ. ೫-೧೯ ವು. ತರವಿಡಿ: ೧. ತರವಿಡಿದು ಹಡಪದಾರತಿಯ 
ಮಜ್ಜನದಿ ಸಿಂಗರದ ಭೂಷಣ ಯಕ್ಷಕರ್ದಮದ . . . ನೆರವಿಗಳ್ಳೆಹಿತ 
ಪುಪ್ಪಕವೇಟ್‌ (ಲಶಿಚಂ. ೧೩-೭): ಕುರುಬಲನಿಕರ ತಳಿತುದು ತರವಿಡಿದು 
ಕಳನೊಂದು ಮೂಲೆಯಲಿ (ಕುವ್ಯಾರ. ೨-೪). ವಿ. ಚಿಮ್ಮುವ ಚಾಮರದ 
ತರವಿಡಿದ ಸೀಗುರಿಗಳ ವಿಡಾಯಿಯ ನೊಸಲ ಬಾಸಿಗದ . : . ರಾಜ 
ಕುಮಾರಕರು ನಡೆತಂದರೊಲವಿನಲಿ (ತೂರರಾ. ೧-೦೬-೪೦). ಥರಂಬಿಡಿ: 
೧. ಸಿರಿ ಸತಿಯರ ಸಾಲ್ವಿಡಿದಿಹ ಸರ್ವಾಮರನಿಚಯದ -ಮುಂದೆ . ಧರಂ 
ಬಿಡಿದಿಪ್ಪ ದಿಶಾಧಿಪರಂ ಬಳಸಿದ ಮನುಮಂನಿತತಿಯಿಂ ಸಭೆಯೊಪ್ಪಿ ದುದು 
(ವೀರೇಶ. ೧-೦೫). ಥರವಿಡಿ: ೧. ಅಂಗಣದ ವೀಧಿಗಳ ಥರವಿಡಿದಂಗಡಿಯ 
ಫುಣ್ಯೋಪಕರಣದ ತುಂಗರಚನೆಯ ರಂಜಮಾರ್ಗದ ವರಪತಾಕೆಗಳ ... 
ಈಕ್ಷಿಸುತ ನಡೆದರು (ನಿಧಾಗೆ. ೦೦-೩೬-೩೧). 

ತರತರಂಬಿಡಿ (ದ್ವಿರುಕ್ತಿ): ೧. ಸಾಲಾಗು ; ಕ್ರಮಂವಾಗಿರು ; ಓಳಿ 
ಗೊಳ್ಳ್ಳಿ: ಗಜಘಟಾಫಳಕ ಕರಿಮಕರ ಕೈಗೈದ ಬಿಳಿಯ ಚಮರಿಗಳು ನೊರೆ 
ತರತರಂ[ಪಾಕಾ. ಥರಥರಂ) ಬಿಡಿದ [ಪಾಕಾಂ. ಬಿಡದೆ, ವಿಡಿದ] ಥಟ್ಟುಗಳು 
ತೆರೆತೆರೆಯ ಬಳಗ (ಸೋಮಶ. ೫-೩೧); ವಂಹಾವಿಭವದಿಂ ಪಠಿಪರಿಯ 
ಬಣ್ಣದಾರತಿಗಳಂ ಹೊನ್ನ ಹರಿವಾಣಂಗಳೊಳ* ತುಂಬಿಸಿ -ತರತರಂಬಿಹಿದು 
ನಡೆತಂದು . . : ನಿವಾಳಿಸಿ. ಬಿಸುಟು ತೂಪಿಟ್‌ದು (ಜೆಲಪು. ೫.೧೯). 
೨. ವಂನೋಹರವಾಗು; ಚೆಲುವಾಗು: ಮತ್ತಮಾಸ್ಕಾನಮೆಂಬ ನೀರ್‌ 
ತೆಗೆದ .ರತ್ನಾಕರದೊಳಲ್ಲಲ್ಲಿ ತರತರಂಬಿಡಿದುಗುಡಿಸಿದ ರತ್ನರಾಸಿಗಳಿ 
ವೆಂಬಂತೆ ಮಣಿನಿಕರಖಚಿತ ಮಕುಟಕೋಟಿಗಳ* ಮೆಆ್‌ಯೆ (ಗ06. 


೨-೦೦೫ ವ). [ತರ್ಕ +ಪಿಡಿ]] 


ತರಂಬೆಆು (ಕ್ರಿ) .ಇತರಂಬಿಡಿ ೧: ನೆರೆನೆರೆದು ತರಂಬೆತ್ತು ಭರ್ಮಹರ್ಮ್ಮಂ 


ಗಳೊಳ್ಳೂರ್ಮೆಯಿಂ ನೋಳ್ಪ ಪೊಳಲ್ವೆಂಡಿರ ಕಣ್ಣೆ ಕೌತುಕಾವಹಮಾಗೆ 
ನರೇಂದ್ರ ಂ ತುರಂಗಮಂ ಕರತಳಾಸ್ಟಾಳನಂಗೆಯ್ತು (ರಾಜಕೇ.೧೩-೭೭ ವ). 
[ತರ್ಕ + ಪೆಟ್ಮು] 


ತರಕಟ "ತಜಕಟ' ನೋ. 


ತರಕಟಾಲು 


ತರಕಟಾಲು (ಗು). ಕೆಲಸಕ್ಕೆ ಬಾರದ; ಉಪಯೋಗವಿಲ್ಲದ: ತರಕಟಾಲು, 
ಕ್ಷುದ್ರ,-ಮನುಷ್ಯ (8orub. ಇಂಕನಿ.) ; ಅದು ನಿಮ್ಮ ತರಕಟಾಲು ಗಡಿ 
ಯಾರದ ಹಾಗಲ್ಲ. (ಸಾಜೀಜ'. ೪೪೩). "ತಲಿಕಟ' ಪರಾ. 
[ -ತೆಲು. ತರಕಟ, ತಲಿಕಟ ಎ ವ್ಯರ್ಥ, ಪೊಳ್ಳು) 
ತರಕಲು (ನಾ). ೧. ಒರಟಾದಂದು ; ನಯವಿಲ್ಲದಂದು. ೨. ಕಲ್ಲು, 
ಮರಳಂಗಳ ಸಣ್ಣ ಕಣ. ೩. (ಧಾನ್ಯಗಳ) ನಂಚ್ಚು; ತರಿ; ರೆವೆ: (4). 
ತರಕಲು ತರಕಲು (ದ್ವಿರುಕ್ತಿ): ಅವರು ಆ ಕಡ್ಡಿಯನ್ನು ಪೆಟ್ಟಿಗೆಯ 
ಮೇಲೆ ತರಕಲು ತರಕಲಾಗಿದ್ದ ಕಡೆ ಸ್ವಲ್ಪ. ತಿಕ್ಕಿದರು (ಕಳಹು. ೯೮) ; 
ಅವರ ಮೈಯೂ ಮೊಸಳೆಯ ಚರ್ಮದಂತೆ ತರಕಲು ತರಕಲು (ನನ್ನೂರು. 
8೮)... [ ತರಕು » - ಅಲು (ಆ - ಅಲ್‌)! ತೆಲು. ತರಕಲು] 
ತರಕಷ್‌ "ತರಕಸ' ನೋ. 
ತರೆಕಷಿ "ತರಕಸ' ನೋ. 
ತರಕಸ್ಯ ತರಕಷ್‌, ತರಕಹಿ (ನಾ). ೧. ಬಾಣದ ಕೋಶ; ಬತ್ತಳಿಕೆ : 
ತರಕಸ ಸಿಂಗಾಡಿ ಕೂರಂಬು ಖೇಡೆಯ ಕರವಾಳು (ಕಂಪ್ರಸಾಂ. ೨೦-೫೯) ; 
ಸರಳು ತುಂಬಿದ: ತರಕಸ ಸಿಂಗಂಡಿಗಳಿರದೆ ಸಾಸಿರ ಬಂಡಿಗಳಲಿ ಪರಿಪೂರ್ಣ 
ದಲಿ ಬರುತಿರ್ದುವು (ಕಂನವಿ. ೦೦-೩೬) ; ಬೆನ್ನ ಬಳಿಯ ತರಕಸ (ಬತ್ತಳಿಕೆ) 
ಗಳನ್ನು ಪುಡಿಮಾಡಿದರು (ಕರ್ತಾಜ. ೦೪೭). ೨. ಅಂಬು; ಬಾಣ: ಅದಜ 
ಮೇಲಿದ್ದ ಬಲ್ಲಹಂಗೆ ಬಲ್ಲೆಹೆ ಟೌಳಿ ಸುಲಲಿತ ತರಕಸ ಸಿಂಗಾಡಿಗತ್ತಿ 
(ಸುಂಕಬಂ. ೬೪) ; ತರಕಸ ಸಿಂಗಾಡಿ ಕರದೊಳು ಬಲ್ಲೆಯ ತಂರಗದ ಮೇಲೆ 
ಕತ್ತಿಗಳು . . . ಠೌಳಿಯನಾಂತುರವಣಿಸಿತು ರಾವುತರು (ಅಂಜಕ. ೬-೭೦). 
೩. ಬಿಲ್ಲು; ಧನುಸಲ್ಸ : ಪೊನ್ನ ಬತ್ತಳಿಕೆಯಂ ಬೆನ್ನೊಳ್ತಳೆದು ತರಕಸ 
ಮನೆಡವೆಗಲೊಳ್ತೊಡರ್ಚಿ (ಕಾಜಕೇ. ೬-೦೧ ವ). ತರಕಷ್‌: ೨. ಮೊದಲು 
ತರಕಷ್‌ ಕಮಾನ್‌ ಲಡಾಯಿ ಆಯಿತು. (ಜಿಕ್ರಪಾ. 8೭). ಸರಕಷಿ; ೨. 
ಅನಂತರ ರಾಜಭೂವರರು ಖಾಸಾ ಆನೆಗಳಿಗೆ . ... ಸವಡೋಲು ಹಾಕಿಸಿ 
ತರೆಕಷಿ ಕಮಾನುಗಳನ್ನು ಆ ಸವಡೋಲಿನಲ್ಲಿಡಿಸಿದರು (ಬಖೈೆರು. ೦೩)- 
[ «ಹಿಂ. ತರಕಸ್‌, ತರಕಶ್‌, ತೀರಕಸ್‌" ; ಮರಾ. ತರಕಸ್‌, ತರಕಶ್‌, 
ತರ್ಕಶ್‌ ; ಪಾರ. ತರ್‌ಕಶ್‌, ತೀರ್‌ ಕಶ್‌ ] 
ತರಕಾರಿ, ತರ್ಕಾರಿ (ನಾ). ೧. ಕಾಯಿಪಲ್ಯ ; ಅಡುಗೆಗಾಗಿ ಬಳಸಂವ 
ಸಸ್ಯ, ಕಾಯಿ ಮೊದಲಾದಂವು : ಮಾರುಕಟ್ಟೆಯಿಂದ ತಂದ ತರಕಾರಿ 
ಗಳನ್ನು ಮೊದಲು ತೊಳೆದು . . . ಕೊನೆಗೆ ಬೇಯಿಸುವುದಷ್ಟೆ (ಆಡುಸಾಇ. 
೦೨); ರಾಧಾಬಾಯಿ ತರಕಾರಿ ತರಲೆಂದು ಕೆಲಸದ ಆಳಿನ ಜೊತೆಗೆ 
ಮಾರ್ಕೆಟಿಗೆ ಹೋದರು. (ವಾತ್ಮಲ್ಯ. ೨೫) : ತರಕಾರಿ ತೋಟಗಳನ್ನು ಮಾಡ 
ಬೇಕಾದರೆ ನೀರು, ಗೊಬ್ಬರ ಇವುಗಳ ವಸತಿ. ಚೆನ್ನಾಗಿರಬೇಕು. (ವ್ಯವಮ. 
3೯), .೨. ತರಕಾರಿಯೆನ್ನು ಬೇಯಿಸಿ ಮಾಡಿದ ಪಲ್ಕ : , ತರಕಾರಿ 
ಊಟಕ್ಕೆ ಸೊಗಸು ಕೊಡುತ್ತದೆ (ರೂಂ). ತರ್ಕಾರಿ: ೧. ತರ್ಕಾರಿ ತರಲು 
ಚಿಲ್ಲರೆ ತೆಗೆದುಕೊಳ್ಳಲು ಅಂಗಿಯ ಜೇಬಿಗೆ ಕೈಹಾಕುತ್ತಾನೆ (ನಡದಾ. 7, 
80೧೨). [ "-ಪಾರ. ಹಿಂ. ಮರಾ, ತರಕಾರೀ] 
ತರಕಿ, ತರಕ್ಕಿ(ಗು) . ೧. ಬಲವಾದ; ಹೆಚ್ಚಿನ; ಮೇಲಾದ; ದುರುಳ ದೈತ್ಕರ 
ಕೊಂದು ನಾರಿಯರಿಗೊಲಿದು ನೀ. ಸರಕು ಮಾಡದೆ ಜಾಂಬವಂತನೊಡನೆ 
ತರಕಿ ಯುದ್ಧವ ಮಾಡಿ ತಪ್ಪದೆ ಮುರಹರಾ ಕೌಸ್ತುಭ ಸ್ಕಮಂತಮಣಿ 
ಮುದ್ದು ಕನ್ನಿಕೆಯ ಕರಗ್ರಹಣವನೆ ಮಾಡಿ (ಶ್ರೀಕ್ಕಪಾ. ೦೪). ತರಕ್ಕಿ : 
(ನಾ). ೨.. ಏಳಿಗೆ ; ಅಭಿವೃದ್ಧಿ ; ಉನ್ನತಿ: ನಿಮ್ಮ ತರಕ್ಕೀ ಸಲು 
ವಾಗಿ ನಾನೇಸ್ವತಃ ನಿಮ್ಮನ್ನು ರಿಕಮೆಂಡ್‌ ಮಾಡಿ ಕಳಿಸೀನಿ(ಜೀದಾನ. ೬3). 
[ «ಮರಾ. ತರಕೀ ; ಪಾರ. ಅರ. ಹಿಂ. ತರಕ್ಕೀ] 
ತರಕು, ದರಕು. ದರಗ್ಗೂ, ದೊರಗು (ನಾ). ೧. ಒರಟಾದುದಂ;.ನಯಂ 
ವಿಲ್ಲದುದು. ೨. ತರಿತರಿಯಾದುದು; ನಂಚ್ಚು : (+). ದರಕು: ೧. 


೩೩೧೩ 


68 


20 


೩0 


26 


80 


40 


ತರಗ್ಳು 


"ದರಕಂದನಿ' ಪರಾ. ದರಗ್ಕು : ೧. “ದರಗುನಾಲಗೆ' ಪರಾ. 
ದೊರಗು: ೧. ಒರಟಾದ ನೆಲ ಇಲ್ಲವೆ, ದೊರಗಿನ ಮೈಯುಳ್ಳ ಪದಾರ್ಥ 
(ಬಾಲಪ್ಪ. 11, ೮೦೯); ಪಾಶ್ರೆ ಒರಸುವ ವಸ್ತ್ರ ದೊರಗಾಗಿ ಟವಲಿನಂತೆ 
ಇರಬೇಕು (ಅಡುಸ್‌. ೪೭). 
ತರಕುತರಕು (ದ್ವಿರುಕ್ತಿ) : ಹಿಟ್ಟು ತರಕುತರಕಾಗಿದೆ (ರೂರ). 
[ ಆತಣ್ಮಿ. / ತಮಿ. ತರಿಚು; ಮಲ. ತರಿಸು; ತುಳು. ದೊರಗ"] 

ತರಕ್ಕಿ "ತರಕಿ' ನೋ. 

ತರಕ್ಕು (ನಾ). ಒಂದು ಬಗೆಯ ಭೂಮಿ (7): ಮುಕ್ಕಣ್ಣಕತ್ತು 
ಮುಣುಮ್ಮನೆಯುಮ್ಭಾಟುಮ್ಚಟ್ಟಿಯುನ್ತ್ನರಕ್ಕುವು್‌ ಒಡೆಅನ್‌ (ಮರಿ. 
೦೯೪೨, ೩೦-೩೪; 610). [?) 

ತರಕ್ಷು (ನಾ). ೧. ಹುಲಿಯ ಜಾತಿಗೆ ಸೇರಿದ, ಮೈಮೇಲೆ ಪಟ್ಟೆಗಳುಳ್ಳ 
ಒಂದು ಬಗೆಯ ಪ್ರಾಣಿ; ಕಿರುಬ. ೨. ಹುಲಿ; ವ್ಯಾಘ್ರ: “ಮ್ಯೊಫ್ರಃ. 
ದ್ವೀಪೀ, ಪುಂಡರೀಕಃ, ತರಕ್ಷುಃ, . . . ಮೃಗಾರಿಃ - ಈ ೭ಹುಲಿ” 
(ಹೆಲಾಯು. ೩೮-೭4); ವಾಯಸಗೃಧ್ರಸಂಕುಳವೃಕಪ್ರಕರೋರು ತರಕ್ಷು 
ಯಕ್ಷ ಗೋಮಾಯು ನಿಕಾಯಮಂ ತಣಿಪಿ (ಪಂಡತಂ. ೬೧-೦೧೭); ಎರಲೆಯ 
ಕೋಡಿಂ ಕಣ್ಣಂ ತರಕ್ಷು ತುಟೀಸಿದುವು ನೆಟ್‌ದು . ಸಿಂಗದ ಮಜ್‌ಗಳ್‌ 
ಶರಭದ ಕೆಲದೊಳ್‌ ನಲಿದುವು ನಿರವದ್ಯಚರಿತ್ರನಿರ್ದ ಯಷ್ಯ್ಕಾಶ್ರಮದೆೊಳ್‌ 
(ಮಲ್ಲಪು. ೦೪-೦೮); ತರುಣ. ವನೆಹರಿಣಯುಗಮಂ ತರಕ್ಷಂ ಪಿಡಿವಂತೆ ಚಂಡ 
ಕರ್ಮಂ ಪಿಡಿದಂ (ಯಶೋಕ. ೧-೪೭); ಕನಲೈಯಿಂ ನೋಡಿ ಕಡಂಗಿ ಗರ್ಜಿಪ 
ತರಕ್ಷುಗಳೊಪ್ಪುಗುಮಾ ವನಾಂತದೊಳ್‌ (ರಾಜರೇ. ೫-೬೩). [ ಸಂ. 

ತರಗ "ತಟಿಗು' .ನೋ. 

ತರಗಡಿ (ಕ್ರಿ). ಸಾಲನ್ನು ಕಡಿ; ಗುಂಪಿನಿಂದ ಬೇರೆಮಾಡು: ಪಿಂಕೊಂಡು 
ಬಹ ಸೇನೆ ತರಗಡಿದು ಕರಗಡಿದು ನೂಂಕಿದರು (ಜಿನಮು. ೩೯-೨೫). 

[ತರ್ಕ + ಕಡ್ಡಿ] 

ತರಗಡೆ (ನಾ). ಕೊರತೆ ; ನಷ್ಟ ; ಹಾನಿ: ಅಪಹಾರಃ, ಅಪಚಯಃ - ೨ 
ಹಾನಿಯ ಪೆಸರು. ಕೊಯಿಲು, ಕಸುಗೊಳ್ಳುವಿಕೆ, ತರಗಡೆ ಬರುವಿಕೆ 
(ಸಿದ್ಧಾಂತಿ. ೩೧೦). [ ಆತಜಕಟ ] 

ತರಗತಿ (ನಾ). ೧. ವರ್ಗ ; ಇಯತ್ತೆ; ಕ್ಲಾಸು: ಕೊನೆಯ ತರಗತಿ 
ಯವರೆಲ್ಲಾ ನುಗ್ಗಿ. ಖುರ್ಚಿಗಳನ್ನು ಆಕ್ರಮಿಸಿ . . . ಕಲ್ಲುಗಳನ್ನು 
ತೆಗೆದುಕೊಂಡು ಹೊಡೆಯಲಾರಂಭಿಸಿದರು ,(ರಾಯಕ. ೭೬); ಪ್ರಥಮ 
ಮಧ್ಯಮ ತರಗತಿಯ ಪಾಠಗಳನು ಮನೆಯೊಳೆ ಹೇಳಿದರೆನಗೆ (ಇಂಪಾಪ. 
೧೪-೫೮). ೨. ಮಟ್ಟ, ; ದರ್ಜೆ: ಸಲಕರಣೆಗಳು , ಒಳ್ಳೆಯ 
ತರಗತಿಯವುಗಳಾಗಿರಬೇಕು (ಅಡುಸೌ.&೨): ಬಿ.ಎ. ಪರೀಕ್ಷೆಯಲ್ಲಿ ಅತಿ ಉಚ್ಚ 
ತರಗತಿಯಲ್ಲಿ ಉತ್ತೀರ್ಣನಾದನು (ಸಸ್ಕಕ. ೯8). ಇದನ್ನು "ತರ, ಗತಿ' 
ಎಂಬ ಸಂಸ್ಕೃತ ಶಬ್ದಗಳಿಂದ ರೂಪಿಸಿಕೊಂಡಿರಬಹುದು. ತರ. 
ತರಣ್ಕ ಗತಿ - ಗಮನ. [?. / ತೆಲು. ತರಗತಿ] 

ತರಗಬರಗ 'ತಾಜಿ*'ಗಬೀಲ್‌ಗ' ನೋ. 

ತರಗಾರ (ನಾ). ಇಟ್ಟಿಗೆ ಕೆಲಸ ಮಾಡಂವವನು ; ಉಪ್ಪಾರ : ಗೋಡೆ 
ಯನ್ನು ತರಗಾರರು ಕಟ್ಟುತ್ತಾರೆ (ಮುಂಬಯಿ. 9-006) ; ಅವಳ ಗಂಡ 
ರುದ್ರಪ್ಪ ತರಗಾರ (ಜಿಂದಜೀ, ೬೪). [? . ೨ ಗಾರ (ಆ -ಕಾಅ)] 

ತರಗ್ಗು,. "ತಣಿಗು' ನೋ. 

ತರಗ್ಳು, ತರುಗು (ನಾ). ೧. ದಳ್ಳಾಳಿ; ಸುಂಕ; ವಟ್ಟ: "ತರಗು 
ಪೇಟೆ' ಪರಾ. ೨. ದಳ್ಳಾಳಿ ವ್ಯಾಪಾರ ನಡೆಸುವ ಸ್ಥಳ: ಹಳೇ 
ತರಗಿಗೆ ಬಂದು ಯಾರನ್ನು ಕೇಳಿದರೂ ಹೇಳುತ್ತಾರೆ (ತಾಯಿಕ. ೪೨): 
ತರುಗು: ೩. ಸೋಡಿ ; ರಿಯಾಯಿತಿ : “ ತರುಗು, ವಟ್ಟ, ದಳ್ಳಾಳಿ” 


(Discount. ಪಾರಿನಿ. ೩೦). 


ತರಗುಗುಡಿಸು 


ತರಗಿನಂಗಡಿ - ದಳಾ ಳಿ ಅಂಗಡಿ; ವ್ಯಾಪಾರದ ವೌಲ್ಯದ ಮೇಲೆ 


ರುಸುಮು ತೆಗೆದುಕೊಳ್ಳುವ ಅಂಗಡಿ: (4). ತರಗಿನ ಪೇಟೆ - ಮಾರುವ 
ಸ್ಥಳ; ಅಂಗಡಿ ಬೀದಿ : ವಪಣೆಃ। ಪಣ್ಯವೀಧಿಕಾ - ೨ ಅಂಗಡಿಬೀದಿ, 
ತರಗಿನ ಪೇಟೆ, ಮಾರ್ಕೆಟ್ಟು, ಮಾರುವ ಕೇರಿ. (ಸಿದ್ಧಾಂತಿ. ೮6). 
[ದೇ.8 ತಮಿ. ಮಲ. ತರಕು; ತೆಲೂ. ತರಗು, 
ತರುಗು, ತಣುಗು ] 
ತರಗುಗುಡಿಸು (ಕ್ರಿ). ೧. ಒಣಗಿದ ಎಲೆಗಳನ್ನ ಗಂಡಿಸಂ; ಕಸಕಡ್ಡಿ 
ಗಳನ್ನು ಗಂಡಿಸಂ: ಅವನು ತರಗುಗುಡಿಸುತ್ತಿದ್ದಾನೆ (ರೂಢಿ). ಪಿ. 
(ಆಲಂ) (ಮನೆ ಕಟ್ಟುವ ಸಂದರ್ಭದಲ್ಲಿ) ಭೂಶುದ್ಧಿ ವಾಡು: 
ಯಲೆಯುರವಳಿತವದರಮನಹಳಿ ಗ್ರಮವನು ನಿನಿಗೆ ಪುವ್ರಕೆ ನಡದು 
ಬರುವಂತ ತರಗು[ಗು ]ಡಿಸಿ ಕಟ್ಟಿಸಿದ ದಸೆಗೌಡನ ಹಳಿ (ಎಳ. 21, 
ಶಿರಾ. ೯೩-೧೦: 3) ; ಅವರು ತರಗುಗುಡಿಸಿ ವಂನೆ ಕಟ್ಟಿದಾಗ ಯಾವ 
ತರಹ ಮನೆ ಕಟ್ಟಿದರೋ ಅದೇ ತರಹ ಮನೆಗಳಲ್ಲಿ, ಬಹುಶಃ ಅದೇ 
ಮನೆಗಳಲ್ಲಿ, ಈಗಲೂ ಇದ್ದಾರೆ ಎಂದು ಹೇಳಬಹುದು (ನನ್ನೂರು. ೭). 
[ತರೆಗು, (-ಆತಜಿಗು) + ಗುಡಿಸ್ಕು (ಎಗುಡಿಯಿಸು) ] 
ತರಗುಟ್ಟು (ಕ್ರಿ). (ಕೋಪ ಅಥವಾ ಭಯದಿಂದ) ನಡುಗು; ಕಂಪಿಸು: 
ತರಗುಟ್ಟುತ್ತಾ .'. . ಅವರೆ ಮನೆಯ ಹುಣಾನುಬಂಧ ಹರಿಯಿತು 
ಎಂದು ' ಮನಸ್ಸಿನಲ್ಲಿ ತೀರ್ಮಾನಿಸಿಕೊಂಡಳು (ಕೊನೆಳೇ. ೦೯೫, "ಥರ 
ಗುಟ್ಟು' ಪರಾ, 
ತರತರಗುಟ್ಟು (ದ್ವಿರುಕ್ತಿ) : ಅವನು ಹೆದರಿಕೆಯಿಂದ ತರತರಗುಟ್ಟಿದ 
(ಕೂಡ). ತರತರಗುಟ್ಟಿಸು ಇ ಬಹಳವಾಗಿ ನಡುಗಿಸು : ಅನೇಕ ವಿಷಯ 
ಗಳನ್ನು: ಸಂಗ್ರಹಿಸಿಕೊಂಡು ಬಂದಿದ್ದ ನಬತೋವ್‌ ತರತರಗುಟ್ಟಿ ಸುವಂಥ 
ಸುದ್ದಿ ತೆಂದಿದ್ದನತಿ (ಸರು 898). [ತರ] * ಕುಟ್ಟು, ]. 
ತರಗುಪೇಟೆ (ನಾ). ದಳ್ಳಾಳಿ ವ್ಯಾಪಾರ ನಡೆಯಂವ ಪೇಟೆ,-ಮಾರು 
ಕಟ್ಟೆ ; ಹೊಸ ತರಗುಪೇಟೆಗಳ ಮಂಡಿವರ್ತಕರು (ಕಾಮಂ. ೦೯೪). 
[ತರಗು + ಪೇಟೆ 1 
ತರಗೆಲೆ "ತಟಗೆಲೆ' ನೋ. 
ತರಚಲು (ನಾ). ತರಚಿಕೊಂಡುದಂ ; ಪರಚಿದುದು: ಏನಾದಶು' ಗೀಚು 
ಗಳು. ಘಾಯಗಳು ತರಚಲುಗಳು' (ಗ್ರಾಮಾಕ. ೩೯). 
[ ತರಚು, (ಎತಟಿಚು) * - ಅಲು (ಇ - ಅಲ್ಮ್‌) 
ತರಚೀಟಿ (ನಾ). ಕರೆಚೀಟಿ `; ಅಪ್ಪಣೆ ಚೀಟಿ : ತಾಟಿತಸು ಕಂಠದಲುಸುರ 
ಪರಿಪಾಟಿ ತಪ್ಪಿತು ಮೃತ್ಯುವಿನ ತ[ಪಾಾಂ. ಥ, ದ, ಧ]ರಚೀಟಿ ಹಿಡಿದನೊ 
'ಹೇಳಿನೆಲ ಮಲಗಿದನು ಮೈಮಜಿಕದು (ಕುವ್ಮಾಗ. ೭-೧೨). 
[7 + ಚೀಟಿ (ಆಚೀಟ್ಯು)) 
ತರಚು, "ತಣಚು' ನೋ. 
ತರಚ್ಚು "ತಟಚು': ನೋ. 
ತರಜೆಗತ್ತರಿ (ನಾ). (ಕುದುರೆಗೆ ತೊಡಿಸುವ) ಒಂದಂ ಬಗೆಯ ಅಭರಣ: 
ನೆತ್ತಿಯ ಬೆಳ್ಳ ಅಳಿಯ ನೊಸಲ ಕನ್ನಡಿಯ ರೇವಂತಮಾಲೆಯ ಗರ್ಗರದ 
ತರಜೆಗತ್ತರಿಯ ಪೊರ್ಕುಳ ಘಂಟೆಯ . , . ತುರಗಸಂಘಾತದಿಂ (ರಾಜಕೇ. 
೬-೧೦ ವ). [?] 
ತರಟ (ನಾ). ಬೋಳುತಲೆಯುಳ್ಳವನಂ : ಅವನೊಬ್ಬ ತರಟ (ಕೂಥಿ- 
[ ತರಟು (-ಆತಅಂಟು) * -ಅ,] 
ತರಟು 'ತಜಂಟು' ನೋ. 
ತರಟುತಲೆ "ತಟಂಟುದಲೆ” ನೋ. 
ತಠಟುದಲೆ "ತಟಂಟುದಲೆ' ನೋ. 
ತರಟೆ “ತಜಟ್ಕೆ' ನೋ. 


೩೩೧೪ 


25 


ತರಣಿ 


ತರಡಿ (ನಾ). (ಉಕ) ಚಿಕ್ಕ ತಟ್ಟೆ; ಸಣ್ಣ ತಬಕ: ವಿಜಯಾಬಾಯಿ ಎದ್ದು 
ಒಳಗೆ ಹೋಗಿ ಒಂದು ತರಡಿಯಲ್ಲಿ ಅಂದೇ ತಯಾರಮಾಡಿದ ಗುಲಾಬ 
ಜಾಮ ಮತ್ತು ಚಕ್ಕಲಿ ತೆಗೆದುಕೊಂಡು ಬಂದಳು (ಕ್ಷಿತಿಜ. ೬೦). 

[ + ಮರಾ. ಥರದೀ] 

ತರಡಿಗೆ (ನಾ). (?): ಪಡುವಲು ತೆಂಕಣದ ಕಲ್ಲಯ ಬಂಡರೆ ಬಡೆಗಲಂ 
ಪಡುವಲು ಕರಿಯ ಕರಡಿಗೆ ಮೂಡಲು ಬಡಗಲು ಬಣಚನ ಮರಡಿ... 
ಬಂಡೆ ತೆಂಕಲು ಯೀ ಚತುಸೀಮೆ (ಎಕೆ. ೩ (8), ಮಾಲೂರು. ೧೪೬-೦೦; 
149%. [72] 

ತರಡು "ತರುಡಂ' ನೋ. 

ತರಣ್ಣ (ನಾ). ತ್ರಾಣ; ಶಕ್ತಿ; ಸಾಮಥ್ಯ : “ ತ್ರಾಣ - ತರಣ”" 
(ಕಮಧ. ೨೩೪ ಪ್ರಯೋ); “ತರಣ - ತ್ರಾಣ ಇ ಶಕ್ತಿ, ಆಧಾಕ” 
(ತದ್ಮಕೋ. ೧೭) ; ಅಂದಿನ ಮಹಿರಾವಣ ರಾವಣ ಕುಂಭಕರ್ಣಾಡ್ಕರ 
ಸೊರ್ಕುಂ ಜೆರ್ಕುಂ ನಿಮ್ಮವರ ತರಣದ ನೆಲೆಯಂ ಪೇಟಿವೆ |! (ಠಾಮಾಕೃ. 

[ಆಸಂ. ತ್ರಾಣ] 

ತರಣ್ಯ (ಗು). ೧. ದಾಟಿಸುವ ; ಪಾರಂಗಾಣಿಸುವ : ಪ್ರಬಲಭಕ್ತಿಷಂಡಂ 
ಸುಗುಣಮಣಿಕರಂಡಂ ಭವಾಂಬುಧಿತರಣ ತರಂಡಂ (ಪದ್ಮಂ. ೦-೧೯). 
(ನಾ). ೨. ದಾಟುವಿಕೆ ; ಪಾರಾಗುವಿಕೆ. 'ತರಣಪಣ್ಯ' ಪರಾ. ೩. 
(ನೀರನ್ನ) ದಾಟುವ ಸಾಧನ ; ಹಡಗು, ದೋಣಿ, ಹರಿಗೋಲಂ 
ಮಂಂತಾದಂವು : ಸಕಲ ಭಯಹರನೆ. ನಿನ್ನಭಯಕರಂ ಸಂಸಾರವಾರ್ಧಿ 
ತರಣಂ ಶರಣಂ (ವಸ್ತ ವಂ. ೧೬-೦೨೧), [ಸಂ.] 

ತರಣಕ [ನಾ). ದಾಟಂವವನಂ ; ಪಾರಾಗಂವವನಂ ; ಅಶಿಕ್ರಮಿಸಂ 
ವವನು : ಧೃತಮಾನಮಾನಸರ್ಕುಪಿತಮುಖಕರ್ಕಶರ್ವಿತತರಣತರಣ 
ಕರ್ಚಂಡಭು ಜಬಲಯುತರ್ನುತಕಾರ್ಷೀಕಾರ್ಷಿಗಳ್ಯಡುಪಿಂದೆ ಕಾದಿದರ್‌ 
(ಜೈಮಿಥ3. ೨೨-೩೦). [ಸಂ.] 

ತರಣದ್ರೋಣಿ (ನಾ). (ನೀರನ್ನು) ದಾಟಿಸುವ ದೋಣಿ; ಹರಿಗೋಲು: 
ದುರಿತವ್ರಾತಲತಾಕೃಪಾಣಿ ವಿಸರದ್ದು ರೋಧ ರೋಧಸ್ವಿನೀತರಣ 
ದ್ರೋಣಿ . . . ವಾಣಿ (ರಂದ್ರಪು. ೦-೦೨). [ತರಣ್ಯ ೪+ ದ್ರೋಣಿ] 

ತರಣಪಣ್ಯ (ನಾ). ದಾಟಿಸುವುದಕ್ಕಾಗಿ ಕೊಡಂವ ಕೂಲಿ ; ದೋಣಿಗೆ 
ಕೊಡಂವ ಕೂಲಿ : ನಾವಿಕರ್ಗೆ ತರಣಪಣ್ಯಮನಿತ್ತು ಮನ್ನಿಸಿ ಇರ್ವರು 
ಮನುಕೂಲದೆಡೆಯ ಪುಳಿನದೊಳಿಟ್‌ದರ" (ಕಾಮಾಕ್ಕ. ೩೦-೯). 

[ ತರಣ್ಯ + ಪಣ್ಯ 

ತರಣಿ (ನಾ). ೧. ದಾಟುವಿಕೆ ; ಹಾಯುವಿಕೆ. ೨. ದಾಟಂವ ಸಾಧನೆ; 
ದೋಣಿ ; ಹರಿಗೋಲು ; ಹಡಗು: “ತರಣಿಯಾನಪಾತ್ರಂ” 
(ವಸ್ತುಕೋ. ೨೩-೦೦); ಪ್ರಬಲವಾದ ಜಲಪ್ರವಾಹದ ವೇಗವು ತರಣಿ 
ಯನ್ನು ರಸೂಲಪುರದ ನದಿಯ ಮಧ್ಯಭಾಗಕ್ಕೆ ಹೊಡೆದುಕೊಂಡು" 
ಹೋಯಿತು (ಕಪಾಕು9. ೮). ೩. ಸೂರ್ಯ ; ರವಿ; ಭಾನು: “ರವಿ 
ಮಾರ್ತಂಡಂ . . ತರಣಿ ಸಪ್ರಾಶ್ವನಾದಿತ್ಯನಕ್ಕುಂ” (ವಸ್ತುಕೋ- 
೦೧-೬೪) ; ಸನ್ನೈಯಾಯಿಕೋದ್ಯಕ್ತಿಮಿರ ತರಣಿಯಾ ಬಂದನೀ ಬಂದನೀ 
ಬಂದನ್‌ (ಎಕ. 11, ೦೪೦-೧೪೬; 1145); ನರಸಿಂಗಮೊನೆಯರ್‌ ತಾವೆ 
ಕೈಗೊಟ್ಟು ತರಣಿಯಂ ಫೂರ್ವಾದ್ರಿಗೇಟ್‌ಸುವ ಮಾಳ್ಕೆಯಿಂ (ನಂಬಿರ. 
೫-೭೪) ;ತರಣಿ ತೇಜಂಗೆಡದಿರಗ್ನಿ ಬಿಸುಪಾಜದಿರು (ಹಕಳಾ. ೨-೩೦) ; ತರಣಿ 
ದೂರದೊಳಿಹನು ; ಕಿರಣ ನಮಗೆಟಕುವುದು (ಮಂಕುಕ. ೪, 
ಒಂದು ಬಗೆಯ ಅಸ್ತ್ರ; ಸೂರ್ಯಾಸ್ತ : ಅರಸನೆಚ್ಚಾ ಸರ್ಪಬಾಣವ 
ಗರುಡಬಾಣದಿ ತಮಕೆ ತರಣಿಯ (ಳಾಶಿರಾ. ೨೨-೩೧). ೫. ಒಂದಂ 
ಬಗೆಯ ಸಸ್ಯ : ತರಣಿ, ರಾಯಭೋರೆ (ಮೈಕಗಿ. 3೦-೩೭೪): ಪಾಪಟೆ, 
ಪಾವಟೆ, ತರಣಿ, ಸೂಳಿಬೊಟ್ಟುಗಿಡ (ಮೈ ಔಗಿ. ೬೦-೧೨೦೩). 


೧೧3೨-೦೧೯), 


೨೦೯). 


Wal 2 7A 


ತರಣಿಕರ 


ತರಣಿಯ ತನಯ ಸೂರ್ಯನ ಮಗೆ ; ಕರ್ಣ : ತರಣಿಯ ತನಯನ 
ನೆನೆದಾಸ್ಮರಣದೇ ಕಯ್ಗಣ್ಮುವೆನ್ನ ಶೋಕಮಹಾಸಾಗರಮಂ ತವೆ 
ಕೀರ್ದುದು ಥೀಕರ ಮಠ್ಕೋಪಾಗ್ನಿ ಬಾಡಬಾಗ್ನಿಯ ತೆಟದಿಂ (ಗದಾಯಂ. 
೩-೩೭). {ಸಂ.] 
ತರಣಿಕರ (ನಾ). - ತರಣಿಕಿರಣ : ತರಣಿಕರೋತೈರಾಹತಿಗೆ ತಕ್ಕ ತಮಂ 
ನೆ ಬಂದು ತನ್ನಸಾವರಿಸಿದುದು (ಕುಸುಮಾ. ೨-೩೮) 
(ತರಣಿ * ಕರ್ಕ 
ತರಣಿಕಾಂತ (ನಾ). ಸೂರ್ಯಕಾಂತ ; ಸ್ಫಟಿಕ : “* ತರಣಿಕಾಂತವಿಂನಾಶ್ಮ 
ಮೆಂದೆನಲ್‌ ಸೃಟಿಕಮಕ್ಕೂ ” (ಮಂಗರಾ. ೩೧-೬)- 
[ತರಣಿ + ಕಾಂತ;1 
ತರಣಿಕಿರಣ (ನಾ). ಸೂರ್ಯಕಿರಣ : ತರಣಿಕಿರಣಕ್ಕೆ ಭುಗಿಲೆಂದುರಿವಿನ 
ಮಣಿಸಾನುವಿಂದಮೋಸಟ್‌ವೆಷೆಯೊಳ್‌ (ಚಂದ್ರಪು. ೧೦-೩೮). 
[ ತರಣಿ + ಕಿರಣ, ] 
ತರಣಿಕುಲ ನಾ). ೧. ಹಡಗುಗಳ ಗಂಂಪು,-ಸವಂೂಹ. ಪ. ಸೂರ್ಯ 
ವಂಶ; ರವಿಕಂಲ: ತರಣಿಕುಲಾಗ್ರಗಣ್ಯ ಬಿಡದಾಲಿಸು (ಉದ್ಯಟಿ. ೭-೨೦೪). 
೧,೨: ತರಣಿಕುಲರಥಘನಹರಿದ್ದಿರದಾತುಳವನಚರಾಗ್ರಪದಬಲಡಿಂದಂ 
ಧರಣೀಶಂ ರಾಮನವೊಲ್‌ ಸುರಗಣವರವರದ ಶರಧಿಕರಮೆಸೆದಿರ್ಕುಂ 
4ಹಮ್ಮಿರ. ೦-೪೦), [ತರಣಿ 4 ಕುಲ] 
ತರಣಿಜ (ಸಾ). ೧. ಸೂರ್ಯನ ಮಗ; ಕರ್ಣ; ತರಣಿಜನಂತೆ ದಾನ 
ಗುಣದಿಂ ರಘುವಂಶಜನಂತೆ ಸತ್ಮದಿಂ. ...ಅಮರನೀತಿ ಸಮಾಖ್ಯದ ಭಕ್ತ 
ನೊಪ್ಪುವಂ (ತ್ರಿಫುವಿ, ೯-8). ೨. ಸುಗ್ರೀವ ; ಮುನ್ನ ನೊಂದವರಳು 
ಕುವರು ದಿಟ ಎನ್ನ ಪತಿ ತರಣಿಜನ ನುಡಿಸುವೆ ಹರನ ಹೊಣೆಗೊಡುವೆ 
(ಳಂ. ೭). ೩. ಶನಿ. ೪. ಯಮ. [ಸಂ.] 
ಠರಣಿನಂದನ (ನಾ). ಎ ತರಣಿಜ ೨: ತರಣಿಯಂತಿಹೆ ರತಂನಪದಕವ 
ತರಣಿನಂದನಗಿತ್ತ ಮಾಣಿಕವಿರಚಿತಾಂಗವನಿತ್ತನಂಗದಗೆ (ಕೌಶಿರಾ. ೪೪-೩೨). 
[ತರಣಿ + ನಂದನ] 
ತರಣಿಪ್ರಭ (ನಾ). ಸೂರ್ಯನಂತೆ ಕಾಂತಿಯುಳ್ಳವನು,-ತೇಜಸ್ಥಿ ; 
ತರಣಿಪ್ರಭನರ್ಭಕನೀ ತರುಣಿಯ ಹೃತ್ತಿ ಮಿರಮಂ ನಿರಾಕರಿಸಿ 
ಖಹಿಷ್ಕರಿಸಿದಂ (ಅಗವಿ. ೨-೯೨). [ಸಂ. (ತರಣಿ * ಪ್ರಭಾ ೪ -) 
ತರಣಿಬಾಣ (ನಾ). ಸೂರ್ಯಬಾಣ ; ಸೂರ್ಯಾಸ್ತ: ಕೆರಳಿ ಕೋದಂಡ 
ದಲಿ ರಘುಪತಿ ತರಣಿಬಾಣವ ಹೂಡಿ ತೆಗೆದಿಸೆ. . . ಬೆಳಕು ಪಸರಿಸಿತು 
(ತಿರಾ. ೧೯-೨೭). [ತರಣಿ . ಬಾಣ] 
ತರಣಿವೀಧಿ (ನಾ). ಪೂರ್ವಪಶ್ಚಿ ಮವಾದ ಬೀದಿ ; ಸೂರ್ಯಬೀದಿ : 
ಎರಡು ಬಾಗಿಲ ಸೂತ್ರದಲಿ ವಿಸ್ತರಿಸಿದಂಗಡಿ ಸೋಮವೀಧಿಯ ತರಣಿ 
ವೀಧಿಯಲವರವರ ಪಾಳೆಯಕೆ ಮುರಿವುಗಳ ಸುರರು ಸೃಷ್ಟಿಸಬಾರಡಿನ್ನೀ 
ನರರುಗಳ ಪಾಡೇನು (ಕುವ್ಶಾಉ. ೦೦-೪6). "ಸೋವಂವೀಧಿ' ಪರಾ. 


[ತರಣಿ * ವೀಧಿ] 
ತರಣಿಸುತ (ನಾ). ಸೂರ್ಯನ ವಂಗ; ಶನಿ: ಗುರುರವಿಗಳುತ್ತುಂಗ 
- ಭಾಗೆಯಲಿರಲು ತರಣಿಸುತ ಜೂಕದಲಿ ಮೆಜ'ದಿರೆ ... ಪ್ರತ್ರೋದಯ 
ಗಳಾದವು ಭೂಪ ದಶರಥಗೆ (ಕಾಶಿರಾ. ೦-೬೬). 
[ತರಣಿ + ಸುತ] 


ತರಣೋಪಾಯ (ನಾ). ದಾಟಂವ ಉಪಾಯ ; ಪಾರಾಗುವ ಹಂಚಿಕೆ: 
ಅವರೊಡನೆ ಸಹೆಕಾರವಾಗಲೀ “ರಾಜಿ” ಯಾಗಲೀ ಸಾಧ್ಯವಿರಲಿಲ್ಲ 
ಸಾಧಿಸಿದರೆ ಅದು ಕೇಶವನೊಡನೆ ಸಾಧಿಸಜೇಕು. ಇದೇ ತರಣೋಪಾಯ 
ವೆಂದು ಅವರಿಗೆ ಮನವರಿಕೆಯಾಯಿತು (ಸಮಜೀ. ೩೪೬). 
[(ತರಣ್ಯ + ಉಪಾಯ) 


೩೩೧೫ 


46 


ತರದೂದು 


ತರತಮ (ನಾ). ಹೆಚ್ಚು ಕಡವೆಂ ; ಮೇಲು ಕೀಳು; ತಾರತಮ್ಯ ; 
ತರತಮಮಾಾಗಿ ಯೋಕಿತತಿ ಯೋಗವಿಭೇದದೆ ನಿಟ್ಟಿಪ. . . ಮಹಾತ್ಮನೆ 
(ಗವಿ. ೬-೯೦): ವಾಚಕರ ತರತಮಗಳನ್ನರಿತು ಗ್ರಂಥಗಳನ್ನಾಯ್ಡುಕೊಳ್ಳ 
. ಬೇಕು (ಗ್ರಂಊಲ. ೧೦೦). [%ಂ.] 
ತರತಮಭಾವ (ನಾ). ನ್ಯೂನಾಧಿಕ್ಕ ; ತಾರತಮ್ಯ : ಕೂಡಿ ನುಡಿವೆಡೆ 
ಯೊಳೆಂದುಂ ಕೂಡದು ಲಿಂಗತ್ತಯಕ್ಕೆ ತರತಮಭಾವಂ (ಕಮದ. ೦೫೦). 
[ತರತಮ + ಬಾವ, 
ತರತರ, "ತರ,್ಮ' ಪರಾ. 
ತರತರ, “ತರ್ಕ” ಪರಾ. 
ತರತರ್ಕ (ತರಹ' ಪರಾ. 
ತರತರನೆ (ಅ). ಗಡಗಡನೆ : ಛಳಿಯಿಂದ ಅವನು ತರತರನೆ ನಡುಗುತ್ತಿದ್ದಾನೆ 
:(ಕೂಢಿ), [ ಆತರ್ಮ + - ಅನ್ನೆ] 
ತರತರಿಸು, (ಕ್ರಿ). ನಡುಗಂ ; ಕಂಪಿಸು : ಹಜ್‌ಯ ಹೊಯ್ಲಿಲಮರಗಿರಿ 
ತರತರಿಸೆ (ತೊರರಾ. 4-೬-೮); ಎಡವುತೆ ಪೂರ್ಣಕುಂಭಗಳ ಭೃಂಗಾರವ 
ಕೆಡಪುತ ತರತರಿಸುತೆ. ಬಿರ್ಡು ಒಡೆವುತೆ ಗಳಿಗೆವಟ್ಟಲ ವಾರ್ವರ .ಮೇಲೆ 
ಕೆಡೆದನು ಮೂರ್ಛೆವೋದವನಂತೆ (ತ್ರಿಧುತಿ. ೯-೨೩). 
[ ಆತರ್ಮ + - ಇಸ್ಯು] . 
ತರತರಿಸ್ಕು (ಕ್ರಿ). ವಿಧವಿಧವಾಗಿರು : ಫಲ್ಲಿಸಿ ಗಟ್ಟಿಯ ಕಟ್ಟಿದ ಪಿರಿಯ 
£ಯು]ರು ಪುಲ್ಲಿಗೆಗಳು ತರತರಿಸೆ (ಮೋಹತ. ೩-೫೬). 
[ ಆತರ್ಯ * - ಇಸ್ಕೂ] 
ತರತರೀತ (ನಾ). ೧: ಸೊಗಸಾದುದಂ ; ತಾಜಾ : ನಮಗೆ ತರತರೀತ 
ಬೇಕು (ಕಕ್ತಧ್ಯ. ೩೦5). ವ. ಚಟಂವಟಿಕೆಯುಳಂ)ದಂ ; ಲವಲವಿಕೆ 
ಯುಳ್ಳುದಂ : ಜಳಕಾ ಬಗೀಹರಿಸಿ, ಅಷ್ಟ ಉಂಡ ಅಡ್ಡಾಗರಿ ತರತರೀತ 
ಆಗತೀರಿ (ದೀಪಹ. 7, ೦೩೫). [ ೪ ಮರಾ. ತರತರೀತ್‌] 
ತರತ್ತರಂಗ (ನಾ). ಚಲಿಸಂತ್ತಿರುವ ಅಲೆ : ಭಾಸ್ಕರತನೂಜೆಯನುಭಯತಟ 
ನಿಕಟಕುಸುಮನಿವಹ ಶತ್ಪರಾಗಪಟಳ ಪಿಶೆಂಗತರತ್ತರಂಗಸರೋ ಜೆಯಂ 
ಮೆಚ್ಚಿ ಫೌಗಟ್ಟು ಜಲಕ್ರೀಡೆಯಾಡಲ* ಬಗೆದು (ಪಂಪಛಾ. ೫-೫೮ ವ). 
[ ಸಂ. (ತರತ್‌ + ತರಂಗ) ] 
ತರತ್ತರಂಗೆ (ನಾ), ಚಲಿಸಂತ್ತಿರುವ ಅಲೆಗಳುಳ್ಳವಳಂ ; ಉಕ್ಕೂತ್ತಿರಂವ 
ತರಂಗಗಳುಳ್ಳವಳು ; ನದಿ: ಗಂಗೆಗೆ ಶಫರೋ ಚ್ಚಳಿ ತ ತರತ್ವರಂಗೆ 
ಗೊರ್ವಳೆ ಬಂದಳ್‌ (ಪಂಪಧಾ. ೦-೯೦). 
[ಸಂ. ತರತ್ತರಂಗಾ (ತರತ್‌ + ತರಂಗ + -)] 
ತರತ್ತರಳ (ಗು). ಚಲಿಸುವ ; ಕಂಪಿಸುವ ; ಚಂಚಲವಾದ : ಸುಲಿಪಲ್‌ 
ಮಿಂಚಿನ ಗೊಂಚಲುಟ್ಟ ದುಗುಲಂ ಗಂಗಾನದೀಫೇನಮುಜ್ಜ್ವಲ ಮುಕ್ತಾ 
ಭರಣಂ ತರತ್ತರಳ ತಾರೋದಾರ ಭಾಭಾರಮಂಗಲತಾ ಲಾಲಿತ ಸಾಂದ್ರ 
ಚಂದನರಸಂ ಬೆಳ್ಲಿಂಗಳೆಂಜೆೊಂದು ಪಂಬಲ ಬಂಬಲ್ಲೆ[ಡೆ]ಯಾಗೆ ಬೆಳ್ಳ ಸದಕಕಿ 
ಕಣ್ಣೊಪ್ಪಿಶಾ ಕಾಂತೆಯಾ (ಪೂಂಪಛಾ, ೧-೦೩೩). 
{ ಸಂ. ತಠತ್ತರಲ (ತರತ್‌ * ತರಲ)] 
ತರತ್ತಾರನೇತ್ರ (ನಾ). ೧. ಚಂಚಲವಾದ ಗುಡ್ಲೆ ಯಿರುವ ಕಣ್ಣು. ೨. 
ಅಂತಹ ಕಣ್ಣುಗಳಂಳ್ಳವನಂ : ಘನಕೋಪಾಟೋಪಮಂ ತಾಳ್ವರುಣತರ 
ತರತ್ತಾರನೇತ್ರಂ ತತಸ್ಪಂದನಯುಕ್ತೋಷ್ಮಂ . . . ಭೋಂಕನೆ ಬಂದಂ 
(ರಾ ಅಶೀ. ೫-೧೨೦). [ ಸಂ. (ತರತ್‌ + ತಾರ ನೇತ್ರ) 
ತರದೂದು, ತರ್ದೂದು (ನಾ). ೧. ಸಜ್ಜು; ಏರ್ಪಾಟು ; ಸಿದ್ಧತೆ ; 
ತಯಾರಿ : ಆಳು ಬಹಳ ತರದೂದಿನಿಂದ . . ತಗಾದೆ ತಪ್ಪಿಸಿಕೊಂಡು 
» « * ಓಡಿಹೋದನು (ಕಥಾಮಂ. 31, ೬೫); ಕಮ್ಮ ಇಷ್ಟ ಈಡೇರು 
ವುದಕ್ಕೆ ತಕ್ಕ ತರದೂದನ್ನು ಮಾಡುತ್ತಿದ್ದರು (ಮುಂಸುಗ. ೩3): ತಿನಗೆ 


ತರದೆವಾಡಿ 


ಬಹಿಷ್ಕಾರ ಹಾಕಿಸಬೇಕೂಂತ ತರದೂದು ನಡೆಸುತಾ ಇದಾರೇಂತ ಹೇಳು 
(ಮೋಗಲ್ಯ. ೨೨) ; ಹೀಗೆ ಕೆಲಸದ ತರದೂದಿನಲ್ಲಿರುವಾಗ ಒಂದು ವಿಶೇಷ 
ಘಟನೆ ಜರುಗಿತು (ಇ ಬರು, ೦೨7). ತರ್ದೂದು: ನಿ, ಅವಸರ; 
ಜರೂರು: ಅವರು ತರ್ದೂದಾಗಿ ಹುಣಸೂರಿಗೆ ಹೋಗವ್ರೆ (ಸರ್ವಮಂ, ೧೫). 
[೬-ಅರ, ತರದ್ಧೂದ್‌; ಹಿಂ. ತರದ್ದುದ*; ಮರಾ. ತರತೂದ್‌, ತರದೂದ್‌ ] 

ತರದೆವಾಡಿ "ತರ್ದವಾಡಿ' ನೋ. 

ತರನದಿ (ನಾ). ದಾಟಬೇಕಾದ ನದಿ: ಉರಗವು ಗಜ ಹಯ ಸಿಂಹವು 
ಚರಿಸುವ ಪಥದೊಳಗೆ ತಾವು ಬೆದರದೆ ಬೇಗಂ ಹರಿಯನು ನೆನೆಯುತ 
ಮನದೊಳ್‌ ತರನದಿಗಳ ದಾಂಟಿ ಭರದಿ ಬಂದರು ವನದೊಳ್‌ (ಹಮರೆ. 
೭೫). [ಸಂ. ತರನದೀ] 

ತರನ್ಮಣಿ (ನಾ). (7) : ಕಿಅೌದೆಂದನಲೌಮೆಯಿಂದುಅದ ನರಂ ಚಿಂತಿತಾರ್ಥದಿ 
ತರನ್ಮಣಿಯಂ ಕಿಡಿದೆಂದುಜದನ ತೆಳದಿಂ ಬಟ್‌ದಾಗದೆ ಬಯಸಿದರ್ಥಮಂ 
ಪಡೆದಪನೆ (ಶ್ರೀಪದಾ. ೦೦). [?] 

ತರಪಡಿ (ನಾ). ಅಡಕೆಯಲ್ಲಿರಂವ ಧೂಳು, ಚೂರುಗಳ ತೂಕವನ್ನು 
ಸರಿತೂಗಿಸುವುದಕ್ಕಾಗಿ ಕೊಡುವ ಹೆಚ್ಚಿನ ಭಾಗ: ಗೇಣಿದಾರರು 
ಗೇಣಿಯನ್ನು ಕೊಡುವುದರ ಜೊತೆಗೆ ತರಕಾರಿ, ತರಪಡಿ, ತಳರಾಸಿ, 


೩೩೧೬ 


ವೇಲ್ಗೊಳಗ, ಲಾಭಸೆರೆ ಮುಂತಾದ ಮರ್ಯಾದೆಗಳನ್ನೂ ಭೂಮಾಲೀಕ |: 


ರಿಗೆ ಕೊಡಬೇಕಾಗಿತ್ತು. (ಪಂಜಪಂ. ೦೦). 
[ ತರ? + ಪಡಿ,] 

ತರಪಣ್ಯ (ನಾ). ಐ ತರಣಪಣ್ಯ. [ಸಂ.] 

ತರಪು (ನ್ಯಾ. ವಜ್ರವನ್ನು ಹೋಲುವ ಒಂದು ಬಗೆಯ. ಕಡವೆಂ ಬೆಲೆಯ 
ಬಿಳಿಯ “ಹರಳು : (೪. 

[ ದೇ.8 ತಮಿ. ತರುಪ್ಪು,ತಣುಪ್ಪು; ತೆಳು. ತರುಪು, ತಣುಪು ] 

ತರಪೇತಿ "ತರಬೇತು' ನೋ. 

ತರಪೇತು :ತರಬೇತಂ' ನೋ; 

ತರಪೇತುಕೇಂದ್ರ (ನಾ). (ಯಾವುದಾದರೊಂದಂ ವಿಷಯಂದಲ್ಲಿ) ಶಿಕ್ಷಣ 
ವನ್ನು ಕೊಡುವ ಕೇಂದ್ರ,-ಸಿದ್ಧಪಡಿಸಂವ ಸಂಸ್ಥೆ ; ಅವನು ತರಪೇತು 
ಕೇಂದ್ರದಲ್ಲಿ ಶಿಕ್ಷಣ ಪಡೆದು ಬಂದಿದ್ದುನೆ.1ರೂಂ). 

[ತರಪೇತು (ಆ ತರಬೇತು) + ಕೇಂದ್ರ, ] 

ತರಫ್‌ "ತರ್ಫೆ' ನೋ. 

ತರಫು, ತರ್ಫಿ, ತರ್ಫ (ನಾ). ೧. ನಿಟ್ಟ; ದಿಕ್ಕು ; ಪಕ್ಷ. (ಚೌತರಫು' 
ಪರಾ. ೨. ಗುಂಪು; ಬಣ; (8). ೩..ದೇಶದ ಒಂದಂ ಭಾಗ; ಜಿಲ್ಲೆ: 
(೪)... ತರ್ಫಿ: ೨.. ಮುನಿಸೀಪಾಲಿಟಿ ಮತದಾರ ತರ್ಫಿಯಿಂದ ಅನಿಲನು 
ಆ ಕಾರಕೂನನ. ಮೇಲೆ. ಕೇಸುಹಾಕಿದನು (ಅಪನಾ. ೮0) : ಇಸೋಪನು 
ಮುಂದೆ ಬಂದು, ತನ್ನ ಒಡೆಯ ತರ್ಫಿಯಿಂದ , . . ಹೇಳಿದನು 
(ಇಸೋಸ. ೯). ತರ್ಫು : ೧. ಪ್ರಜೆಗಳ ತರ್ಥಿನಿಂದ, ಕರಿಸಿಕೊಂಡ ಪ್ರತಿನಿಧಿ 
ಗಳನ್ನು ಕೂಡಿಕೊಂಡು. ರಾಜ್ಯವನ್ನು ಸಾಗಿಸಿದರು (ಮುಂಜಯಿ. ೬-೦೩೦) ; 
ಕೋರ್ಟಿನಲ್ಲಿ ಪೋಲೀಸು ತರ್ಫು ಕೇಸನ್ನು. ನಡೆಸಿದ ಇನ್‌*ಸ್ಪೆಕ್ಟರು 
ಚನ್ನಮರಾಜರವರು ಹೇಳಿದರು (ಕ ಅನೆ. ೩೮೫), 

[ «ಅರ. ಹಿಂ. ಮರಾ. ತರಫ್‌, ತರ್ಫ್‌ 

ತರಫೆ "ತರ್ಫೆ' ನೋ.. 

ತರಬರ (ನಾ). ಆತುರ ;ಆಕೇಗ (7) : -ತರಬರದೊಳು ವೈಷ್ಣವರನು 
ನೆಡವಿಗೊಂಡಿರದೈತಂದೊಡನೆನ್ನ ಕರೆದೊಯ್ಕು (ಕರ್ನಾಕ. 33೬). 

[?] 
ತರಬಿಯತ್ತು "ತರಬೇತಂ'. ನೋ. 
ತರಬೇತಿ "ತರಬೇತು' ನೋ. 


೩೦ 


49 


ತರಬೇತು 


ತರಬೇತು, ತರಪೇತಿ, ತರಪೇತು, ತರಬಿಯಂತ್ತು, ತರಬೇಕಿ, ತರ್ಬಿ 
ಯತ್ತು (ನಾ). ಶಿಕ್ಷಣ ; ತಿದ್ದಾವಿಕೆ; ಪಳಗಿಸುವಿಕೆ; ಸಿದ್ಧಗೊಳಿಸು 
ವಿಕೆ: ಅನುಭವಶಾಲಿಗಳಾದ ಒಬ್ಬ ವೈದ್ಯರನ್ನೂ, ಉತ್ತಮ ತರಬೇತು 
(Training) ಪಡೆದ ಸೂಲಗಿತ್ತಿಯನ್ನೂ ಗೊತ್ತುಮಾಡಬೇಕು (ಗೈ ಹವಿ. 
೬0೨). ಶರಫೇತಿ : ವಸ್ತುಶಃ ನಿಸ್ಸ್ಯಾರ್ಥತೆಯ ಸಾಧನೆಗೆ ಆದು ಉತ್ತಮ 
ತರಪೇತಿಯನ್ನು, ಕೊಡಬಲ್ಲದೆಂಬುದನ್ನು ಹಿಂದೂಧರ್ಮವು . , . 
ತೋರಿಸಲು ಯತ್ನಿಸುತ್ತಿದೆ (ತತ್ತಪ್ರಾ. ೫೭) ; ಆತನಿಗೆ ಕೆಲವು ಅರ್ಹತೆ 
ಗಳಿರಬೇಕು : ಸೂಕ್ಷ್ಮದೃಷ್ಟಿ, ಹೆಚ್ಚಿನ ಲೌಕಕಜ್ಞಾನ.. ... ಮುದ್ರಣದಲ್ಲಿ 
ತರಪೇತಿ. .. ಮತ್ತು ಎಲ್ಲಾ ವಿಷಯಗಳ ಅರಿವು (ಮುದ್ರಕ. ೨೯). 
ತರಪೇತು : “ ಅವನ ತರವೇತೇ ಇರಬೇಕು” ಎಂದು . . . ಹೇಳುತ್ತಾರೆ 
(ಗೋಪುರ. : ಒಂ) ; ನೀವೆಲ್ಲ ಮುಂದೆ ನಮ್ಮ ದೇಶದ ನಾಯಕರಾಗುವವರು. 
ಈಗಿನಿಂದಲೇ ಅದಕ್ಕೆ _ತರಪೇತು (ಅನಾಮಿ. ೩೨). ತರಬಿಯತ್ತು : ಜ್ಞಾಪಕ 
ಶಕ್ತಿಯ ತರಬಿಯತ್ತಿಗೆ ಕೋಷ್ಟಕಗಳ ಅಭ್ಯಾಸವೂ ಅರ್ಥರಹಿತವಾದರೂ 
. .. ಪದ್ಯಗಳ ಕಂಠಪಾಠವೂ ಆರಂಭವಾದುವು (ಶಿಕ್ಷರ. ೦೨೪; 
ಅನುವಂಶೀಯತೆ, ಪರಿಸ್ಥಿತಿ ಮತ್ತು ತರಬಿಯತ್ತು ಈ ಮೂರರ ಸಂತತ 
ವಾದ ಪ್ರಭಾವದಿಂದ ಪ್ರತಿಯೊಬ್ಬರ ವ್ಯಕ್ತಿತ್ವವೂ . ಬೆಳೆಯುತ್ತದೆ 
(ಕ್ರಿಯಾಶಿ..೦೬). ತರಬೇತಿ: ಜೋಸೆಫ್‌ಹೊಕರನ ಸಸ್ಕವಿಜ್ಞಾನದ 
ವಿದ್ಯಾಭ್ಯಾಸ ಮತ್ತು ತರಬೇತಿ, ತಂದೆಯ ವನಸ್ಪತಿಗಳ ಸಂಗ್ರಹದಿಂದ 
ಪ್ರಾರಂಭವಾಯಿತೆನ್ನಬಹುದು (ಸಸ್ಮಕ. 9) ; ಅಧ್ಯಾಪಕತರಬೇತಿಗೆ ಸೇರುವ 
ಯೋಚನೆ ಮಾಡಿದ (ತ್ಕಾಗೆಮ..೧೮೮) ; ನಾಳಿನಿಂದಲೇ ನಮ್ಮ, ತರಬೇತಿ 
ಆರಂಭವಾಯಿತೆಂದೇ :ತಿಳಿಯಿರಿ (ಅಪನಾ. ೧) ತರ್ಬಿಯತ್ತು.: ಬಹಳ 
ಬಗೆಯಿಂಂದಾ ನಮಗೆ ತರ್ಬಿಯತ್ತು ಮಾಡಿದರು (ರಾಜೇಂದ್ರ. ೦೦೫). 
ತರಬೇತಾಗು, ತರಪೇತಾಗು ಎ ತರಪೇತಿಯನ್ನ್ನ ಹೊಂದಂ; ಶಿಕ್ಷಣ 
ವನ್ನು ಪಡೆ : ತರಬೇತಾದವರು '೩೦-೪೦ಜನ (ಸಸ್ಮಕ. 8೯); ಈ ದೀಶಿ 
ತರಫೇತಾದ. ಮಾರ್ಕೊಪೋಲೆೊನನ್ನು ಖಾನನು _ ಕಳುಹಿಸಿಕೊಟ್ಟನು ' 
(ಪ್ರವಾಇ. 71, ೭): ವೃತ್ತಿಶಿಕ್ಷಣಶಾಲೆಯಿಂದ ಹೊರಬಿದ್ದವರೆಲ್ಲರೂ 
ತಕ್ಷಣ ಕಾರ್ಯ ಆಧಂಭಿಸುವಷ್ಟು . ತರಪೇತಾಗಿರುವುದಿಲ್ಲ (ಜದ ೯ಬ. 
ತರಬೇತುಕೊಡು, ತರಪೇತಿಕೊಡು ಎ ಶಿಕ್ಷಣವನ್ನು ಕೊಡು: ,ನಂಜರಾಜನೇ 
. ಸೈನ್ಯಕ್ಕೆ ತರೆಬೇತು ಕೊಟ್ಟಿ ಯುದ್ಧಕ್ಕೆ ಸಿದ್ಧಪಡಿಸುತ್ತಿದ್ದನು 
(ಶ್ರೀರಾಯ. ೧೦೬) ; ಸಾಹಿತ್ಯ: .ನಟನಾಕೌಶಲ್ಯದಲ್ಲಿ ತರಬೇತು 
ಕೊಟ್ಟವರು ನಮ್ಮ ರಾಯರು . (ಬೆಂದಜೀ. ೦೦೮) ; ಅವರಿಗೆ ತರಬೇತು 
ಕೊಡುತ್ತಿದ್ದ ಆಸ್ಪತ್ರೆಗಳು ಕೂಡ ಸುಸಂಘಟಿತವಾಗಿದ್ದವು..(ಮಾನಸಾ. ೩೩): 
ಅನೇಕ ಕಾರ್ಯಾಲಯಗಳನ್ನು .ಇಡಿಸಿ ಕೆಲಸವಿಲ್ಲದವರಿಗೆ- ತರಪೇತಿ 
ಕೊಡಿಸಿದೆವು (ಪ್ರತಾಪ. ೯0). ತರಬೇತುಗೊಳಿಸು, ತರಬಿಯತ್ತುಗೊಳಿಸು ಎ 
ತರಬೇತಂಮಾಡಂ : ಮಗನನ್ನು. ಬಟ್ಟೆ ಹೊಲಿಯುವುದಕ್ಕೆ ತರಬೇತು 
ಗೊಳಿಸಿದ್ದ (ಶ್ಯಾಗಮ. ೫೩); ಮಾಧವರಾಯರ ಉಪದೇಶವೂ, ಸಹವಾಸವೂ 
ದೇಶಕ್ಕಾಗಿ ದುಡಿಯಲು , ತರಬೇತುಗೊಳಿಸಿತು 
ಅಪರಾಧಿಯನ್ನು ಉಳಿಸುವುದಕ್ಕಾಗಿ ಈ ವಕೀಲರು ಸುಳ್ಳು ಹೇಳುವ 
ಸಾಕ್ಷೀದಾರರನ್ನು . ... ತರಬಿಯತ್ತುಗೊಳಿಸುತ್ತಿರುತ್ತಾರೆ.(ಮಾತನಾ. ೯೫). 
ತರಬೇತುಮಾಡು, ತರಪೇತುಮಾಡು, ತರಬಿಯತ್ತುಮೂಡು ಇ ತಯಾರು 
ಮಾಡು ; ಸಿದ್ಧಮಾಡು ; . ಪಳಗಿಸು: ಅವರನ್ನು ತರಬೇತುಮಾಡಲು 
ಮೈಸೂರು ಸರ್ವಪ್ರಯತ್ನವನ್ನೂ ಮಾಡಬೇಕು (ದಾಬಾನ. ೧೪೭) ; 
ತರಬೇತು ಮಾಡಿದರೆ . . . ಮಗುವನ್ನು ಬೆಳೆಸುವ ಕೆಲಸ ಸುಲಭವಾಗು 
ತ್ತದೆ (ಗೃಹವಿ. ೦೧೫) : ಆತನಿಗಾಗಿಯಾದರೂ ಆಕೆಯನ್ನು ತರವೇತುಮಾಡ 
ಬೇಕು (ಕಂಕಣ. ೭೯); ಕಾಶ್ಮೀಬಾಯಿಯರು. . .ಸ್ತ್ರೀಯರನ್ನು ತರಪೇತು 
ಮಾಡುವುದರಲ್ಲಿ ರಾಣಿಗೆ. ಸಹಾಯಂವೆಸಗುತ್ತಿದ್ದರು (ರುಇರಾಣಿ. ೧೬೯) ; 


(ಕುರು ಳಾ. ೧೪೨); 


ತರಮು 


ಅವನು ನಮ್ಮ ಟೀಮನ್ನು ಎಷ್ಟು ಚೆನ್ನಾಗಿ ತರಪೇತು ಮಾಡಿದ 
ಎಂದರೆ ಶಾಲೆಯ ಎಲ್ಲಾ ಟೀಮುಗಳನ್ನೂ ನಾವೇ ಗೆದ್ದು ಜಯಭೇರಿ 
ಹೊಡೆದುಬಿಟ್ಟಿವು (೫೩ರವು. 3೨೦); ಅವನ ನಾಟಕಗಳಲ್ಲಿ ಆಗಿಂದಾಗ 
ಜಿಂಕೆಯ ಬೇಟೆ, ಕುಡುರೆಗಳನ್ನು ಸಾಕಿ ತರಬಿಯತ್ತು ಮಾಡುವುದು . . 
-ಅಲ್ಲಗಳೆಯಬವಂಥಾದ್ದಲ್ಲ (ಷೇಕ್‌ ಏ. ಲ). 
[ «ಚಳ. ತರ್ಬಿಯತ್‌ ; ಹಿಂ. ತರಬಿಯತ್‌ ; ಮರಾ. ತರಬೇಜ್‌ 
ತರಬೇತ್‌, ತರಬೇದ್‌ ] 

ತರಮು (ನಾ). (ಉಕ) ಕಂದಾಯ : ಅವನು.ತರಮು ಕಟ್ಟಿ ಬರಲಿಕ್ಕೆ 

ಹೋಗಿದ್ದಾನೆ (ಕೂರಿ). 
[ ಅರ. ಮರಾ. ತರಮ್‌ ಎ ಕಂದಾಯ ಹಾಕಲು 
ಅಸ್ತಿಯನ್ನು ಬೆಲೆ ಕಟ್ಟುವುದು? 

ತರಲ, ತರಳ (ಗು). ೧. ಅತ್ತಿತ್ತ ಚಲಿಸುವ; ಕಂಪಿಸುವ; ಚಂಚಲವಾದ; 
ಅಸ್ಥಿ ರವಾದ: ದುಃಖದ ಹೊರ ಉಬ್ಬರವು ಹೀಗೆ ತರಲವಾಗುತ್ತ ಹೋಗು 
ವದೇನೋ ನಿಜವೇ (ಕಾಳರಾ. 2. ೨. ಹೊಳೆಯುವ ; ವಿಂಂಚುವ ; 
ಎಂರುಗಂವ. “ತರಲತೆ' ಪರಾ. ೩. ದ್ರವರೂಪವಾದ; ದ್ರವೀಭೂತ 
ವಾದ. ೪. ಕಾಮುಕನಾದ ; ವಿಷಯಲಂಪಟನಾದ. . (ನಾ). ೫. 
ಬೆರಗು ; ವಿಸ್ಮಯ ; ಆಶ್ಚ ರ್ಯ : ತರಲಾ[ಪಾಕಾ. ಳಾ]ರ್ಥ ದಲ್ಲಿ 
ಬೆಳ್ಳ ್ಪಿಳಮಕ್ಕೂಂ (ಕಮದ. ಹ ೬. ಎಳೆವಯಸ್ಸಿನವನಂ ; ಬಾಲಕ ; 
ಹುಡಂಗ : “ಚಂಚಲ; ಹಾರಮಧ್ಯಮಣಿ ಬಾಲಕರುಂ ತರಲಾಭಿಧಾನ ” 
(ನಾನಾರ. ೬೪). ೭. ಹಾರದ ವಂಧ್ಯದಲ್ಲಿರುವ ಮಣಿ,-ರತ್ನ ;` ಪದಕ: 
“ ಹಾರಮಧ್ಯದ ರತ್ನನಾಯಕಂ ತರಲ[ಪಾಠಾಂ. 6] ಮದು” (ಮಂಗರಾ. 


೦೦೦೨೨೪); ಮಿರುಗುವ ಕೆಂಬರಲ ತರಲದಂತಿರೆ ಸಸಿಗಲ್‌ (ದಮಸ್ಕ. ೧-೯೦). | 


೮. [ಛಂದ] ಪ್ರತಿಪಾದದಲ್ಲಿ ಹತ್ತೊಂಬತ್ತು ಅಕ್ಷರಗಳಿರುವ ಒಂದು 
ಸಮವೃತ್ತ. ತರಳ: ೧. ತರಳಕಟಾಕ್ಷಮಾಲೆಯೊ ಸಿತೋತ್ಸಲಮಾಲೆಯೊ 
ಕಯ್ಯ ಮಾಲೆಯೊ (ಟುಳ್ಲಿಪು. ೨-8೯); ವಿದ್ಯಾಧರನ ಜನ್ಮಸ್ಕಾ ನವಾದತ್ತಸಮ 
ತರಳಗಂಭೀರಸದ್ದೇಹೆವಾದತ್ತೆ ನಿಸಲ್ಕಿಂತುಳ್ಳ ನೂನಾಮಹಿಮೆಯೊಳೆಸೆಗುಂ 
ಚಾರುಕರ್ಣಾಟದೇಶಂ (ಎಳ. ೪111, ಸೊರಬ. ೨೬೦-೧೫; 1408): ಆ 
ಗಂಭೀರ. ದಿಗ್ನಂತಿ ತೊರೆದು ಗಾಂಭೀರ್ಯವಂಂ, ತರಳ ಚೆಂಚಲಚಿತ್ತದಿಂ 
ಬೀದಿವರಿವುದಯ್‌ ದೆಸೆದೆಸೆಗೆ (ಶ್ರೀರಾಮಾ. ೯೬:೪೬೩). ೨. ತರಳಸ್ಸಾಟಿಕ 
ಭಿತ್ತಿರುಚಿರವುಂ . . . ಪುರಾಣಕೂಪಮನಗಾಧಮಂ ಭೀಕರಮಂ ಅಂತಾ 
ಬಾವಿಯಂ ತೋಟ (ಪಂತ. ೯0-೦೬). ೫. “ ತರಳಂ ಚಂಚಲರೂಪಂ ” 
(ವೆಸು' ಕೋ. ೦೨೬-೫೩4). ೬. ತರಳನಪೂರ್ವಿಗಂ . . . ವರವಿಪುಂ (ಗಿಕಿಕ. 
೯-೯೦); ಮನೆಯವರೆಯ್ದೆ ಕರಕರಿಪ ದುಃಖವನು ತರಳ ನಿನ್ನಂ ನೋಡಿ 
'ಮಲಿಿದು' ಪರಿಣಾಮಮಂ. ಧರಿಸುತಿಪ್ಪೆನ್ನ ಗೋಣಂ ಕೊಯ್ದೆ (ಹಠಕಾ. 
05-೨6) ; ತರಳರರ್ಜುನ ಸಾತ್ಯಕಿಗಳಿವದಿರಿಗೆ ಪಂಥವದೇತಕೆ (ಕುವ್ಮಾದ್ರೋ. 
-೦೨-೦೫):; (ನರಸಿಂಹನ ಜಯಂತಿಯಲಿ ಜನಿಸಿದೀ ತರಳನು . ನರಸಿಂಹನೈಸೆ 
(ಕಂನವಿ. ೪-೬೭): ಈ ತರಳ ಬಿಟ್ಟಿಯಣ್ಣನಂ . . . ಆನೆಗಳ ಹಿಂಡು ಹಿಂಡು 
ಗಳನ್ನೂ, ಕೊಳೆಯನ್ನೂ ತಂದನಂತೆ (ಸವತಿ. ೫11, ಪ್ರಸ್ತಾವನೆ). ೭. “ತರಳಂ 
ಹಾರೋಪನದ್ಧ 'ಮಧ್ಯಮರತ್ನಂ ಗ. (ವಸ್ತುಕೋ.- “ ಹಾರದ 
ನಡುವೆಯಿದ್ದ ನಾಯಕರತ್ನವು ತರಳಂ ಎನಿಸುಗು” (ನಾಚಿರಾ, ೧೨೩) ; 
ತರಳಮನಾಂತ ಚಂದನದಳಂಕೃತಿ ಭಾವಮನಾಂತ ವಸ್ತುವಿಸ್ತರ ಕೃತಿ 
(ಕಂದ್ರೆ. ೩ರ೯): ಛೆ. ಸುರಪ ಶೀತಕರಾಗ್ನಿ ಮಾರುತ ಭಾನುಯುಗ್ಮಗಣಂ 
ಗಳಿಂ ಪರದೊಳೆೊಪ್ಪೆ ಹಿಮಾಂಶು ಶೇಖರನಿರ್ದು ವಿಶ್ರಮಣಂ ದಿಶಾಕರಿಯೊ 
ಳಾಗಿರೆ ಸಂದುದಿಂತಿದು ತರಳಂ ಕವೀಂದ್ರಜನಸ್ತುತಂ 
(ಛೂದೋಂಬು,' 3-೦೨೧).. ೯. ಮುಗ; ಸಂತ: ತಾಯಿ ಮಾರಿಯಾದರೆ 
ತರಳನೆಲ್ಲಿ ಹೋದಾನು? (ಗಾದೆ). . [ಸಂ.]. 


೧೨೬-೫೩) ; , 


೩೩೧೭ 


20 


89 


40 


46 


ತರಲೈ 


ತರಲತೆ, ತರಳತೆ (ನಾ). ೧. ಕಂಪಿಸಂವಿಕೆ; ಚಂಚಲವಾಗಿರುವಿಕೆ ; 
"ಚಾಂಚಲ್ಯ : .ಸರಳತರೋಷ್ಟ. ನಿಶ್ವಸಿತಮಾರುತನಿಂದೆ ನಿಜೋತ್ತರೀಯ 
ದೊಳ್‌ ತರಲ[ಪಾಕಾಂ. ಳ]ತೆಯಂ ನಿಯೋಜಿಪ ನೆಗಲಕ್ತಿಗೆ ಕಾರಣಮೇನೊ 
ಕಾಮಿನೀ (ಕಂದ್ರ ಪು. ೩-೩೪). ೨. ಹೊಳೆಯುವಿಕೆ ; ಪ್ರಕಾಶ ; 
ವಿರುಗುವಿಕೆ. ತರಳತೆ: ೧. ನೀಂ ಭವ್ಯನೈ ಮಸಶ್ತಿನ 
ಮಿಥ್ಯಾಜ್ಲಾನಿವೋಲ್‌ ನೀಂ ತರಳತೆವೆರಸಿಂತೇಕೆ ವಿಭ್ರಾಂತನಪ್ಪೆ -(ಆದಿಪು. 
೩-೭): ಅನ್ಯರ್ಪರಿಭವಿಸಿದೊಡಂಜುವುದೆ ಸೈರಣೆ ತರಳತೆಯೆ ನೋಡುಶ್ಸಾಹ 
ಮೆಂಬರ್ಧೂರ್ತರ್‌ (ಕಾದಂಪೂ. ೩೬೬); ಕರೆದು. ತಳ್ಳುವ, ತಳ್ಳರಿಸು 
ತೊಳಗೆ ಕಿಚ್ಚಿಡುವ 'ತರಳತೆಯದೇಂ ತಂತ್ರ ? (ಮೇಳುಕ. ೧೬೪). 

[ ಸಂ. ತರಲತಾ]' 

ತರಲಾಕ್ಷಿ, ತರಳಾಕ್ಷಿ (ನಾ). ೦. ಚಂಚಲವಾದ "ಕಣ್ಣು. ೨. ಚಂಚಲವಾದ. 
ಕಣ್ಣು ಗಳುಳ್ಳವಳು; ಚಂಚಲಾಕ್ಷಿ : ಲಿಷಿಯನೆತ್ತಿ ವಾಚಿಸಿಕೊಂಡ 
ತರಲಾ[ಪಾಕಾಂ. ೪ಾ]ಕ್ಷಿ ತಾನದಕೆ ಮತ್ತೊಂದಭಿಪ್ರಾಯೆಮಂ ತಿಳಿದಳ 
(ಕೃಮಿಭಾ. ೩೦-೨೬). ತರಳಾಕ್ಷಿ: ೧. ತರಳಾಕ್ಷಿದ್ವಂದ್ವಂ (ಲೀಳಾಮ ೨-೪೭). 
೨. ತರಳಾಕ್ಷಿಯನಾ ಕಾದಂಬರಿಯಂ , . . ಚಿಂತಿಸುತುಮಿರ್ದಾಯಿರುಳನ, 
ದೆಂತಾನುಮವನಿಪಾಲಂ ಕಳೆದಂ '(ಕಾದಂಉ. ೧೮೩) : ಅಲರ್ಗಣೆಯ 
ನರ್ಚಿಸಿದ ವಿಚಕಿಲಮಾಲೆಯನಾಂತ ಪೂರ್ಣಕುಂಭದ ಚೆಲ್ವಂ ಗೆಲೆವಂದುದಿಲ್ಲ 
ಕುಚಮಂಡಲಮಿದು ತರಳಾಕ್ಷಿ ಮುತ್ತಿನೇಕಾವಳಿಯಿಂ (ರಾಜಕೇ. ೩-೩೯). 

[ ಸಂ. ತರಲಾಕ್ಷೀ (ತರಲ + ಅಕ್ಷಿ * -)] 

ತರಲಾಪಾಂಗ, ತರಳಾಪಾಂಗ (ನಾ). ಚಂಚಲವಾದ ಕಡೆಗಣ್ಣು 
ಕಡೆಗಣ್ಣ ನೋಟ :. ತರಲಾಪಾಂಗವಿಲಾಸಸ್ಸುರಿತಮೆ .ಲೆಕ್ಕಣಿಕೆಯಾಗೆ 
ನಲ್ಲಳ ಮುನ್ನೆಂ ಬರೆದತನುಚರಿತ್ರವಿತಾಗಳ್‌ . ಬರೆದಂಶಿರ್ದಪುದು ಮುನ್ನು 
ಪುಸ್ತಕದೊಳ್‌ (ಆದಿಪು. ೪-೦೪) ; ತೆರಲಾಪೂಂಗದಿನಾ ಸೃಪಾಲತಿಲಕಂ . 
ನಿರಂತರಮುದ್ಯಾ ನವಿನೋದಮ)ಂ ಸಲಿಸುವಂ (ಅನಿಂಪ್ರೆ., ೨-೦೮). 
ತರಳಾಪಾಂಗ: ಪರುಷಾಳಾಪವಭುಮತಿನಿಷ್ಠುರವೀಕ್ಷಣಮುಖವಿಕಾರಮಂ 
`ಮಜಿಸಿರೆಯುಂ ತರಳಾಪಾಂಗಮುಮಾಕೆಯ ದರಹಸಿತಮುಮಬಟಕಿಯೆ. 
ವೇಟ್ಲು ಮೆಅಕಮನೆರ್ದೆಯೊಳ್‌ (ಕವಿರಾ.&-೧೦೯); ತರಳಾಪಾಂಗಂಗಳೊಳ್‌ 
ಮಚ್ಚ 'ರಪಲರ್ಗಣೆಯಂ ಕಟ್ಟಿ ತೊಪಂದದಿಂ (ರೀರಾವ. ೭-೦೪): ತರುಣಿ 
ಯರ. ತನುಪರಿಮಳದ : ಸೋಂಕಿನಲಿ ಸುತ್ತಲುಪರಿಮಳಿಸಿದುದು ತರು 
ಸುತರಳಾಪಾಂಗರೋಚೆಯಲಿ ಮುರಿದುದಾ ಮರಗತ್ತಲೆಯ ಮೈಸಿರಿ 
. (ತೊರರಾ- ೦-೫-೪೫). . [ಸ0. (ತರಲ +.ಅಪಾಂಗ)']. 

ತರಲಾಯತಾಕ್ಷಿ, ತರೆಳಾಯಂತಾಕ್ಷಿ (ನಾ). ಎ ತರಲಾಕ್ಷಿ ೨: ಚಿಂತಾ 
ತರಳತ್ವ ಮಂ ತೊಟ್‌ವುದಂತದಲ್‌ಂ .ತರಲಾ[ಪಾಕಾಂ.. ಳಾ]ಯತ್ನಾಕ್ಷಿ. 
ನಿರ್ಹೇತುಕಮಪ್ಪ ಖೇದಮಂ (ಕಿಂದ್ರಫು.' ೩-೬೫): ಲಾವಣ್ಯಕಾಂತಿಯಿಂ 
ದಿಕ್ಕಟವ ಬೆಳಗುತ್ತ ನಿನ್ನ ನಡೆಮುಖವಿರಲು ತರಲಾಯತಾಕ್ಷಿ 
(ಧ್ಮನ್ಕಾಲೋ. ೧೦೪). ತರಳಾಯತಾಾತಕ್ಷಿ: ಇಂದುಕರಶ್ಚುತ ಚಂದ್ರಕಾಂತ 
ಪುತ್ರಿಕೆಯೊಸರ್ವಂತೆ ರಬಮ್ಮಗೆ ಬೆಮರ್ತಿರವಿಂ ತರಳಾಯತಾಕ್ಷಿಯಾ 
(ಕಾಂತಿಪು. ೮6-೯೬).  [ಸಂ. (ತರಲ + ಆಯತ + ಅಕ್ಷಿ -)] 

ತರಲಿತ,..ತರಳಿತ (ನಾ). ಅಲ್ಲಾಡಂವುದು ; ಚಲಿಸುವುದು ; ಚಂಚಲ 
ವಾದುದು: “ತರಲಿ[ಪಾಕಾಂ.ಳಿ])ತಂ. ಪ್ರೇಂಖಿತಂ ಲುಳಿತಮಲ್ಲಾಡುವುದು” 
(ಮಂಗರಾ. ೧೩೪-೩೨). ತರಳಿತ; “ಪ್ರೇಂಖೋಳಿತಂ, ತರಳಿತಂ, ಪ್ರೇಂಕಿತಂ, 
ಲುಳಿತಂ - ಈ ೪ ಅಲ್ಲಾಡುವುದು?. (ಹಲಾಯು. ೧೨೩-೬೧). 

| [ಸಂ.] 

ತರಲೈ, ತರಳ, (ನು). ೧.:ಕಾಟ; ಹಿಂಸೆ; ತಂಟೆ; ಪೀಡೆ; 
ಜಂಜಾಟ: ಈ ಒಣ ತರಲೆ'ಏಕೆ ಕಟ್ಟೆಕೊಳ್ಳುತ್ತೀ ಅಪ್ಪ?.(ಳಾಮಿಕಾಂ. ೫): 
ಹೋದ ಮರುದಿನವೇ ತಲೆತುಂಬ.' ತರಲೆ ತುಂಬಿಕೊಂಡು. ಕೆಟ್ಟಮೋರೆ 


ತರಲೆ, 


ಮಾಡಿಕೊಂಡು ಹಿಂದಿರುಗುತ್ತಿದ್ದ (ಬಾಗಿನ. ೨೮) ; ಸಂಸಾರ ಅಂದ್ಮೇಲೆ 
ತರಲೆ ತಾಪತ್ರಯ ಇದ್ದೇ ಇರುತ್ತೆ (ಹೊಸಕ್ಟಿ. ೪೫. ೨. ಅಪ್ರಯೋಜಕ 
ವಾದುದಂ ; ನಾಡಾಡಿಯಾದುದು : ಅವನ ಬ್ಯಾಟಿಂಗು ಸಹ ಅಂಥ 
ಶರಲೆಯಲ್ಲ (ಸ್ಕಾಮಿಸ್ನೇ. ೦೬೬); ವಂನೆಯ ಕಡೆ ತರಲೆ ಹೊಲದ ಕಡೆ 
ಪುರಲೆ (ಗಾಜಿ). ೩. ಆಧಾರರಹಿತವಾದ ದೂರು; ಪಿಸಂಣಂ ; ಚಾಡಿ: 
ಅರಸರ ಕಿವಿಗೆ ತರಲೆ ಹಾಳು, ಬಾಗಿಲ ಕಿವಿಗೆ ಒರಲೆ ಹಾಳು (ಗಾರು. ೪. 
ತರಲೆಮಾಡಂವ ಸ್ವಭಾವದವನಂ ; ತಂಬೆಕೋರ ; ಆ ತರಲೆಯ 
ಸಹವಾಸ ಮಾಡಬೇಡ (ರೂಂ). ತರಳೆ: ೪. “ಶುದ್ಧ ತರಳೆಗಳು” ಎಂದು 
ರಾಮಣ್ಣನವರು ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟರು (ಕಳಹು. ೦೦೪). 
[ದೇ.॥ ತುಳು. ತರಳೆ] | 

ತರಲ್ಲೆ ತರಳೆ, (ನಾ). ಅಕ್ಕಿಯ ಗಂಜಿ; ಅಂಬಲಿ. ತರಳೆ : *ಯವಾಗೂ 

. ೬ ತರೆಳಾ, ವಿಲೇಪಿಕಾ - ಈ ೫ ಗಂಜಿ” (ಹಲಾಯು. ೫೩-೦೬೫), 
[ ಸಂ. ತರಲಾ) 

ತರಲೆಅರ್ಜಿ, ತರಳೆಅರ್ಜಿ (ನಾ). ತಂಟೆ, ತಕರಾರಂಗಳಿಂದ ಕೂಡಿದ 
ಅರ್ಜಿ : ಒಂದೋ ಎರಡೋ ಮೂಕರ್ಜಿ ತರಲೆಅರ್ಜಿ ಬೋರಂಟಿ 
ಬಿಟ್ಟತಾಯ್ತು (ಮಂನಿಮಾ. ಎ೦9). ತರಳೆಅರ್ಜಿ : ಶ್ಯಾನುಭೋಗನೂ ಸಹ 
ರೈತರಿಗೆ ವಿರೋಧವಾಗಿ ಬೇಕಾದಂತೆ ತರಳೆಅರ್ಜಿಗಳನ್ನು ಬರೆಯತೊಡಗಿ 
ದ್ವನು (ಗರುದಾ. 008). "ಮೂಗರ್ಜಿ' ಪರಾ. 

[ತರಲೆ + ಅರ್ಜಿ) 

ತರಲೆಕಾರ (ನಾ) ತರಲೆಯನ್ನುಂಟುಮಾಡಂವವನು ; ತಂಟೆಕೋರ : 
“ ದ್ರಾಘಕಃ, ದ್ರಾಘನಃ, ದ್ರಾಘಮಾಣಃ - ಈ ೩ ತರಲೆಕಾಠನುಂ, 
ನಿಡಿಯನುಂ * (ಕಾಶಕೃ. ೯೪8). [ತರಲೈ + - ಕಾರ, (ಆ ಕಾಜ) 

ತರಲೆತನ (ನಾ). ಶರಲೆಮಾಡುವ ಸ್ವಭಾವ ; ಕಿಡಿಗೇಡಿತನ : ಹಳ್ಳಿಗಳು 
ಎಳಿಗೆಯಾಗಬೇಕಾದರೆ, ಇಂಥ ತಂದಿಟ್ಟು ತಮಾಷೆ ನೋಡುವ ತರಲೆತನ 
ತಪ್ಪಬೇಕು (ನಮ್ಮಿಳ್ಳಿ. ೪೪). [ತರಲೆ + - ತನ] 

ತರಲೆವ್ಯವಹಾರ (ನಾ). ತಂಟೆ, ತಕರಾರುಗಳಿಂದ ಕೂಡಿದ ಕಾರ್ಯ 
ಭಾರ,-ವಹಿವಾಟಂ : ಯಾವುದೋ ತರಲೆವ್ಯವಹಾರ, ಪಾನು ಸಿಕ್ಕಿ 
ಕೊಂಡು ಒದ್ದಾಡಬೇಕಾಗಿದೆ (ರೂಪಸ. ೨೬೩). [ತರಲೈ + ವ್ಯವಹಾರ] 

ತರಲೇಕ್ಷಣ (ನಾ). ಚಂಚಲವಾದ . ಸಣ್ಣ ನಮ್ರಶಿರೋಧರೆ ಸೀತೆ 
ಲೋಕಸಂತ್ರಾಸಿಯ ರೂಪು ಪಾದನಖದರ್ಪಣದೊಳ್‌ ಪಲವಾಗಿ ತೋಟ 
ಕಂಡಾ ಸತಿ ಬೆರ್ಚಿ ಮುಚ್ಚಿದಳೆರಟ್ಕಿ ರದಿಂ ತರಲೇಕ್ಷಣಂಗಳಂ (ಷಂರಾಮಾ. 
೯-೧೦೨), [ಸಂ. (ತರಲ + ಈಕ್ಷಣ) 

ತರವಂಗಿ "ತರುವಂಗಿ' ನೋ. 

ತರವಠ (ನಾ). ತೀಕ್ಷ್ಣತೆ; ತೀವ್ರತೆ (?): ಕಿರಿಯಣ್ಣನರ್ಥೋಪಾರ್ಜನೆಯಿಂ 
ಮನದೆರಕದಿನಾ ದಶಪುರಕೆ ತರವರನಾದ ಬೇಸಗೆಯೊಳು ಬಂದೊಂದು 
ಮಿರುಪ ದೈವದ ಶಾಲೆಯೊಳು ಮಲಗಿರಲು (ಪ್ರಧಂಜ. ೩-೧೨೬). 

[?) 

ತರವರಿ (ಕ್ರಿ). (ಯೋಗ್ಯತೆಯಲ್ಲಿ) ವ್ಯತ್ಯಾಸವನ್ನು ತಿಳಿಿ-ತಾರತವ್ಯ 
ವನ್ನು ತಿಳಿ; ತರವರಿತು ಇಹನಾತ ಶಾಸ್ತ್ರಿಗೆ ದುರುಳನಡೆಗೈನೆಂದು 
ವಹಿಸತಿ ಮರುಕದಲಿ ನಿನಗಿತ್ತೆ - ರಾಜ್ಯವ 'ಬಸವನೆನಲರಸು (ಬಿಟಪ. 
೭9-೩೦): ರಾಜಕುಮಾರಕರ* ಸಂಭ್ರಮಂ ಮಿಕ್ಕು ಪೊಕ್ಕು ತರವರಿದಿಕ್ಕಿದ 
ಪೊನ್ನಗದ್ದುಗೆಗಳೊಳುಕ್ಕೆವಂ ಮಿಗೆ ಕುಳ್ಳಿರ್ಪಾಗಳ" (ದಮಸ್ಕೆ. ೪-೬ ವ). 

[ತರ್ಕ + ಅರ್ಕಿ (ಅಆ) ] 

ತರವಳಿ, (ನಾ). ತೆರ ; ಪ್ರಕಾರ; ರೀತಿ: ಪರಿಪರಿಯ ವರ್ಣಾಶ್ರಮಂಗಳ 
ತರವಳಿಯ ಸೇರಿಗಳ ಲಕ್ಷ್ಮೀಕರವನಭಿವರ್ಣಿಸುವಡಸದಳವಾಗಿ ಫಣಿಪತಿಗೆ 

[ «ತಮಿ, ತರವಟ್‌] 


(ಆನಂರಾ. ೦-೧೭-೬). 


೩೩೧೮ 


15 


46 


ತರಸ್ವಿ 


ತರವಳ್ಳಿ (ಗಂ). ಕ್ಷಂದ್ರವಾದ ; ಅಲ್ಪವಾದ: ಪರಮಾತ್ಮ ನೀನು ಪರತತ್ವ 
ವೆಂದು ಭಾವಿಸಿ ನಿನ್ನ ಬಯಸಿ ಮಿಕ್ಕ ತರವಳಿ ದೈವದಾಸೆಗೆ ಸಿಲುಕಿ 
ದಾರಿದಪ್ಪುವೆನೆಂತು (ಗೀತಗೋ. ೬೫). [?] 

ತರವಾರ, ತಲವಾರ್‌, ತಳವಾರ, (ನಾ). ಕತ್ತಿ ; ಖಡ್ಗ : ಕಾಲಭೈರವನ 
ಹಣೆಗಣ್ಣಿನಂತೆ ಕಿಚ್ಚಿಡುವ ಪುಲಿಕೇಶಿಯ ತರವಾರದ ಧಾರೆಯಿಂದ 
ಪಲ್ಲವೇಂದ್ರನ ಕೆಜ್ಜೆದೆ ಬಾಡಿಹೋಯಿತು (ಕರತ್ಮ. ೦೨). ತಲವಾರ್‌ : 
ಪೋಲಿ ಸಾಂಬಾ ತಲವಾರ್‌ ಪೆಟ್ಟು ತಿಂದು ಗೌಡರ ಕೇರಿ ತಾಲಿಂನಲ್ಲಿ 
ಸಾಯತಾ ಬಿದ್ದಿದ್ದಾನೆ (ಕೆಲನೆ. ೨೭೩); "ತಲವಾರ್‌' ಶಬ್ದಕ್ಕೆ ಒಂಡು 
ವಿಶೇಷ ಅರ್ಥವಾಗುತ್ತದೆಂಬುದನ್ನು , - . ತಿಳಿಸಿರಿ (ಭಾರತಿ. ೦೫). 
ತಳವಾರ್ಯ: ತಿಗುಳರ ಪಡೆಯಂ ಕೂಡೆ ಬೆಂಕೊಂಡ ಗಂಡಂ ತಳವಾರಲು 
ತಳ್ತ ಭೂಪಾಳರ ಹೆಡತಲೆಯಂ ಧೊಪ್ಪೆನಲು ಹೆಏಯ್ದ ಗಂಡಂ(ಎಕ. 1೪, 
ಸಾಗಮಂ. ೭೬-೦೦; 11485). 

[ «ಹಿಂ. ಮರಾ. ತರವಾರ್‌, ತಲವಾರ್‌ / ಸಂ. ತರವಾರಿ] 

ತರವಾರಿ (ನಾ). ಎ ತರವಾರ: “ತರವಾರಿ ಮಂಡಲಾಗ್ರಂ 
ಅಡಾಯುಧಮೆನಿಕ್ಕು " (ಮಂಗರಾ. 66-೩೭) ; ತದ್ದಧೂದ್ಯಗುತ್ಸ ಳಕುಳಕು 
ಟುಮಳಿತಹ್ರದ » ದು ರವಿಮಂಡಳಮೊ ತರವಾರಿ ಪೆರ್ಮ್ಮಭೂಪಾಳಕನ 
(ಸೌಇಇ. ೫1-11, ೦೨೯-೧೭; ೩088); ಜಾನುದಫ್ನಮಾದುವು ' ತರವಾರಿ 
ಯಿಂದಿಜ್‌ಯೆ ಲೋಹಿತವಾರಿಗಳಾಸವಾರಿಗಳ್‌ (ಪಂರಾಮಾ. ೧೩೩೦): 
ಶದನದೊಳಂದು ನಿನ್ನ ತರವಾರಿಯ ಬಾಯಿಗೆ ಮೆಯ್ಯನೊಡ್ಡ ಲಾಜದೆ 
ನಳಿದಿನ್ನುವಂತದಣೆ ಜಾನಿಸಿ ಜಾನಿಸಿ (ಎಳ. 11, ೨೪೦-೨೩; 1176): 
ಚಾಪವಿದ್ಯೆಯಂ ಚಾರಣ ಚೂರಣಾದಿ ತರವಾರಿಯ ವಿದ್ಯೆಯನಾಗಮಂಗಳಂ 
* « ಎ ಈತನಲ್ಲದಿಳೆಯೊಳ್‌ ಮಿಗೆ. ಬಲ್ಲವರಾರ್‌ (ದಶಕು. ೧೦-೯೬). 

[ ಸಂ. ] 

ತರವಿಡಿ *ತರಂಬಿಡಿ' ನೋ. 

ತರವೀಸ, ತಾರವಿಸ (ನಾ). ಒಂದು ಬಗೆಯ ನಾಣ್ಯ ಮತಂ ಅದರ 
ಬೆಲೆ : ನೂರಯಿಪ್ಪಕ್ತು ವರಹ ಶರವೀಸ ಉಳಿಯದೆ ನಂಮ ಅರಮನಿಗೆ 
ಸಾಕಲ್ಕವಾಗಿ (ಎಳ. ೪1, ಕೊಪ್ಪ. ೨೦-೬; 158017. ತಾರವಿಸ: 
ಮುವತ್ತು ವರಹಂನು ತಾರವಿಸ ವುಳಿಯದೆ ಸಲ್ಲಿಸಿಕೊಂಡೆವಾಗಿ (ಭುಲರಿ. 
೧೯೩೦, ೦೦-೧೯; 1585), [ *-ಪಾರ. ತರ್ವೀಜ್‌] 

ತರಸ (ಗು). ೧. ಚಲಿಸಂವ; ಸಂಚರಿಸಂವ ; “ತ್ರೂಸ - ತರಸ” (ಕಮದ. 
೨೩೪ ಪ್ರಯೋ). (ನಾ). ೨. ಭಯ ; ಹೆದರಿಕೆ ; ಅಂಜಿಕೆ : “ ತರಸಂ 
ತ್ರಾಸದೊಳಂ ” (ಕರ್ತಾನಿ. ೯9); “ತರಸ - ತ್ರಾಸ ಎ ಭಯ, ಆಯಾಸ 
(ಕದೃಕೋ. ೧೭). [ ಇಸಂ. ತ್ರಾಸ) 

ತರಸ್ಕ (ನಾ). ಮಾಂಸ; ಬಾಡು; ಅಡಗು: “ ಪಲಲಂ, ಜಾಂಗಲಂ 
. * ೬ ತರಸಂ - ಈ ೮ ಮಾಂಸ” (ಹಲಾಯು. ೦೦೪-೪); ಹಿಂಸಾಜನ್ಯಂ 
ತರಸಂ ಆದಂ ತಿನ್ಬುದಾರ್ಗಮಲನೆಲ್ತು (ನೀತಿಮಂ. 11, 5೦೪). [ಸಂ.] 

ತರಸು (ನಾ). ಸಾಗುವಳಿಯಿಲ್ಲದುದಂ ; ಜಂಬರು. “ತರಸಂಭೂವಿಂ' 
ಪರಾ. [ ಎತರಕಂ] 

ತರಸುಭೂಮಿ (ನಾ). ಸಾಗುವಳಿಯಿಲ್ಲದ ಭೂವಿ ; ಪಾಳುಬಿದ್ದ 
ಭೂವಿ ; ಬಂಜರು : (3). 

[ ತರಸು + ಭೂಮಿ] 

ತರಸ್ವಿ (ಗಂ). ೧. ವೇಗವಾದ; ಶೀಘ್ರವಾದ. (ನಾ). ೨. ವೇಗಶಾಲಿ; 
ಚುರುಕಾದವನು : “ ತರಸ್ವಿಇ*, ತ್ವರಿತಃ, ವೇಗಿನ್‌, ಪ್ರಜವೀ, ಜವನಃ, 
ಜವಃ- ೬ ಜಾಗ್ರತೆಯೂ, ತ್ವರೆಯೂ, ವೇಗವೂ ಉಳ ವನು” (ಸಿದ್ಧಾಂತಿ: 
೨೨೨). ೩. ಕೆಚ್ಚು ಳೃವನು; ಧೈರ್ಯಶಾಲಿ; ಶೂರ; ಧೀರ. ೪. ಚಾರ; 
ದೂತ ; ಹರಿಕಾರ. ೫. ಗರುಡ. [ಸಂ. ತರಸ್ವಿನ್‌ ] 


ತರಹ 


ತರಹ, ತರ್ಯ, ತರಹಾ, ತರಹೆ, ಥರ್ಮ (ನಾ). ರೀತಿ; ವಿಧ; ಕ್ರಮ; 
ಪ್ರಕಾರ ; ಬಗೆ : ಯಾವುದಾದರೂ ಒಂದು ತರಹದಲ್ಲಿ ನಮಗೆ ಸಹಾಯ 
ಮಾಡು (ಮುನಿಮಾ. ೦೨೩) ; ಮಂಜುನಾಥರಾಯರು ಈಗಿನ ಕಾಲದ 
ತರಹವಾದುದರಿಂದ ಅವರ ಸಂತೋಷಕ್ಕೆ ಅಡ್ಡಿ ಬರಲಿಲ್ಲ (ದೂಬೆಟ್ಟಿ. ೪6); 
ಬಾಜಾಬಜಂತ್ರಿ, ವಗೈರೆ ನಾನಿ ತರಹ ವಾದ್ಯಗಳು (ಗುರುದ. ೦೦) ; 
ತಸ್ನ ದೇಶದ ಉನ್ನತ ಸಾಂಸ್ಕೃತಿಕ ಸಂಪತ್ತಿಗೆ ಒಂದು ವಿಶೇಷ ತರಹದ 
ಮಮತೆ (ಸಸ್ಕಳ. ೦೩೦). ತರ್ಕ ; ಯರಡು ತಿಂಗಳಿಗೆ ಊಟಕ್ಕೆ ಬೇಕಾದ 
ಸಾಮಾನು ಅರಮನೆ ತರದಿಂದ ಕೊಟ್ಟು (ರಾಜೇಂದ್ರ. ೪೩); ಅವಂದಿರಿಗೆ 
ಅನ್ನಬಟ್ಟೆಯನ್ನು ಅರಮನೆ ತರದಿಂದ ಕೊಡಿಸಿ ಕೊಡುತ್ತಾ (ರಾಠೇಂದ್ರ. 
೩೯): ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ತರದ್ದಾಗಿರುತ್ತದೆ (ಕಥಾಗೆ. ೪); 
ತುಟಿಗಳು, ಕೆನ್ನೆಗಳು , . . ಇತರ ಅಂಗಗಳು ಎಲ್ಲರಿಗೂ ಒಂದೇ ತರದವು 
(ರಾಮಾನೆ. ೦೧೪) ; ನಮಗೇನಾದರೂ ಸಮರ್ಥನಾದ ವಕೀಲ ಮೊದಲೇ 
ಸಿಕ್ಕಿದ್ದರೆ ಅದರ ತರವೇ ಬೇರೆಯಾಗುತ್ತಿತ್ತು (ಫನರು. ೨09). ತರಹಾ : 
ಏನೋ ಒಂದು ತರಹಾ ಆಗುತ್ತೆ (ದೂಬೆಟ್ಯ. ೧೦೦); ನಾನು ಈಗ ಇರುವ 
ತೆರಹಾದಲ್ಲಿ ಕಳೆದುಹೋದ ಕಾಲವನ್ನು ಬೇಲೆ ವಿಧವಾಗಿ ಕೂಡಿಸಿಕೊಳ್ಳಲು 
ಅವಕಳಾಶಎಲ್ಲ: (ಇಲದು. ೨೫. ತರಹೆ: ಅವರು ನಾನಾ ತರಹೆ ವಿಗ್ರಹ 
ಗಳನ್ನು ಪೂಜಿಸುತ್ತಾರೆ: (ತ್ರಪಾಇ. 1, ೦೯); ನಮ್ಮ ` ಹೃದಯದಲ್ಲಿ 
ಆದೊಂದು. ತರಹೆಯ ಹಗುರವೇರ್ಪಜ್ಛಿತು (ಸುಂದರಿ, ೮). ಥರ್ಮ : 
ಸುಗ್ಗಿಮಿಲ್ಲೂ ಒಂದು ಥರದ ಥಂಡಿ (ಡುಡಮ. ೦೭-೦೪) ; ಅವನ 
ಬಿ. ಎಸ್‌ಸಿ. ಆಗಿಬಿಟ್ಟರೆ ಸಾಕು, ಎಲ್ಲ ಥರದಲ್ಲಿಯೂ ನನ್ನ ಮನಸ್ಸಿಗೆ 
ಸಮಾಧಾನವಾಗುತ್ತೆ. (ವಂಕವೃ, ೪೫೪), 

ತರತರ್ಯ, ಥರಥರೈ (ದ್ವಿರುಕ್ತಿ) : ತರತರನೌಷಧಿಗಳಿವಕ ದೊರೆಯೆನಿ 
ಸುಗುಮೇ (ಐಮದ. ೭-೦೪) ; ತರಿಸಿದರು ಭಂಡಾರದಲಿ ತರತರದ ನೂತನ 
ವಸ್ತುಗಳ [ಪಾ ನವಭರಿತವಾದ ಸುವಸ್ತುಗಳ] ವಿಸ್ತರಿಸಿ ಕಟ್ಟಿದರಗಲ 
ದಲಿ ವೈವಾಹಮಂಟಪವ (ಸಳ. ೩-೩); ಬಳೆಖಗೆಯಾಸೆಗಳಿಗೊಳಗಾದ 
ನಾವು ಜಂಗಮಗಳನ್ನೂ ತರತರವಾಗಿ ಕಾಡುತ್ತೇವೆ (ನಾಡೋಜ. ೧) : ತರ 
ತರವಾಗಿ ಹೇಳಿದ್ದು ಮರೆತರೆ ಮರಕ್ಕಿಂತ ಕಡೆ (ಗಾಜಿ); ಯಮನ ಪುರಿಯಲಿ 
ಥರಥೆರದ ಕೇರಿಗಳ ಸಲೆ ಸಿಂಗರಿಸಿದರು (ಕುವ್ಶಾದ್ರೋ. ಓರಿಇ. ಪರಿ. ೨6೪) ; 
ಥರಥರದ[ಪಾಕಾಂ. ತರತರದ] ಮುಗಿಲಟ್ಟಳೆಯ ವಿಸ್ತರದ ಎಮಲಸ್ಫಟಿಕ 
ಬದ್ಧರದಾಳುವೇರಿಗಳು (ತೊರರಾ. ೦-೯-೦೦) ; ಹಿರಿದಾದ ರತ್ನಶಿಲೆಗಳಲ್ಲಿ 
ಥರಥರವಾಗಿ ಕೊರಡು ಬಿಡಿಸಿರುವ. ಸ್ಥಂಭ: (ಸೌಗೂಧಿ. ೪-೦೧); ಹೊಸ 
ಕಾಯ್ದೆ ಕಟ್ಟಳೆ ಧರಢರದ್ದು ಆಗಲಿಕ್ಕೆ ಹತ್ಯಾವ (ಧನಂ. ೩3). "ತರ್ಯ' 
ಪಶಾ. [೪ ಅರ. ಹಿಂ. ತರಹ್‌ : ಪಾರ. ಮರಾ. ತರ್ಹಾ] 
ತರಹರ. (ನಾ). ೧. ತಂಗುವಿಕೆ ; ನಿಲ್ಲುವಿಕೆ: (8). ೨. ಸೈರಣೆ; ಸಹನೆ; 
ತಾಳ್ಮೆ : (6). ೩. ಸಮಾಧಾನ; ನೆಮ್ಮದಿ; ಶಾಂತಿ: ತರಹರವು 
ನಮಗಿಲ್ಲಲಾ ಪೂತುರೆಯೆನುತ ಪಡಿತಳಿಸಿ ಗಂಧರ್ವರ ಚಮೂಪರು ನೂಕಿ 
ದರು ತಣುಬಿದರು ಪರಬಲವ (ಕುವ್ಠಾಅ. ೧೯-೪೫) ; ರುದ್ರಾಣಿ ತನ್ನಯ 
ತಾಮಸಾಂಗದ ಮಾಯೆಯನು ಕಳುಹೆ . . . `ಬಳಿಕಲಿ ಸಮಾಧಿ 
ತ್ರಾಣಿಗಳಿಗೆಲ್ಲಿಯದು ತರಹರವು (ಪ್ರಥುಲೀ, 4-೦೭) ; ಆಕೆಗೀಪರಿ ಸನ್ನೆ 
ದೋಟಜ್‌ದುಪಪತಿಗೆ ನಾಸಾ ' ಕುಶಲಮಪ್ಪ ಸಂಜ್ಞೆಗಳಿಂದಮೆರ್ದೆಗೆ ತರ 
ಹರವಿತ್ತು (8ಂಫು. ೯-೦೩). ೪. ಸೇರಿಕೆ; ಹೊಂದಿಕೆ ; ಐಕ್ಕ : ಒಡೆದ 
ಮಡಕೆಗೆ, ಒತ್ತಿ ಮಣ್ಣ ಮೆತ್ತಿದರೆ ಅದು ತರಹರವಹುದೆ ಗುಹೇಶ್ವರ 
(ಅವಜಿಂ, ೪೨-೧೮೦) ; ಅಂಗ ಲಿಂಗದಲ್ಲಿ ತರಹರವಾಗಿ ಸಮತೆ ಶಾಂತಿಯಲ್ಲಿ 
ತರಹರವಾಗಿ ಮನ ಜ್ಞಾ ನದಲ್ಲಿ ತರಹರವಾಗಿ ಭಾವ ನಿರ್ಭಾವದಲ್ಲಿ ತರಹರ 
ವಾಗಿರಬಲ್ಲಡೆ ಆತನೇ ಅಚ್ಚಶರಣನು ಕಾಣಾ ಗುಹೇಶ್ವರ (ಅವಶಂ. 
೦೦೯-೫೪೦) ; ನಿಮ್ಮ ಮಹಾಜ್ಞಾನದ ಸಂಗದಿಂದೆ ಎನ್ನ ಸಕಲ ಕರಣಂಗಳು 


೩೩೧೯ 


36 


20 


ತರಣರವಾಗು 


ನಿಮ್ಮಲ್ಲಿ ತರಹರವಾಪವಾಗಿ ಅಖಂಡೇಶ್ವರ ನಿಮ್ಮ ಪರಮಪ್ರಸಾದವು 
ಎನಗೆ ಸಾಧ್ಯವಾಯಿತ್ತಯ್ಯಾ (ಅಖಂಡೇ. ೦೭೭೬-೩೬). ೫. ತ್ವರೆ; ಅವಸರ; 
ತವಕ; ಆತುರ: ಸಿಂಹಾನೀಕ ಚಟಿಯೆಂಬ ಚತುರಠಾಣದ ತರಹರದೊಳು 
ಹೆಲಗೆಯ ಮಗ್ಗುಲೊಳು ಖಡ್ಗವಂ ಜಡಿದರು (ಸೋಮಠ. ೩-೦೪); ಧರೆ 
ಮೆಚ್ಚುವಂತೆ ಕಳ್ಳರನಅಸಿ ತಹುದಕ್ಕೆ ತರಹರದಿನೆಂಟುದಿನದವಧಿಯಂ 
ಕೊಡು ಮೇಲೆ ತರದಾದೊಡಾಜ್ಞೆಯಂ ನಾವಿವಗೆ ಮಾಳ್ವಿವಿಂತಿದಕೆ 
ಸಂದೇಹ ಬೇಡ (ಸಮ್ಮ. ೨.೨೪). ತರಹರದಲಿ ಬಂದಳಬುಜಾಕ್ಷಿ 
ಶಂಬರಾಸುರನ ಪಟ್ಟಣವನೀಕ್ಷಸುತ (ಮೋಹತ. ೯-೩6). "ತರಹರಪಡು' 
ಪರಾ. ೬. ಸ್ಕೈರ್ಯ,; ಕೆಚ್ಚು. "ತರಹರಣೆ' ಪರಾ. ೭. ಉಪಾಯ; 
ಗತಿ; ದಾರಿ: ಮುಜ್‌ಯೆನುತ ಗಂಧರ್ವಬಲ ಮುಕ್ಕುಲ್‌ಕಿ ಕೌರವ 
ಬಲವ ತತ್ತಜೌದಲಿದು ತರಹರವಿಲ್ಲೆನಿಸಿ ಹೆೊಗಿಸಿದನು ಪಾಳಯವ 
(ಕುವ್ಯಾಅ. ೧೮-೩೪). ಲೆ. ದುರವಸ್ಥೆ ; ದುಸ್ಥಿತಿ : ಬಳಿಕ ಭೀಮನ 
ತೆರಹರವನಉದಾಚೆಯಲಿ ಸಂವರಿಸಿಕೊಂಡನು ನಕುಳ ಬಿಟ್ಟನು ಸೂರಿ 
ಯಲಿ ರಥವ (ಕುವ್ಕಾಳ. ೨೦-೦೨). ೯. ಅಪೇಕ್ಷೆ; ಹಂಬಲ. "ತರಹರಿಕೆ' 
ಪರಾ. ೧೦. ನಡಂಗುವಿಕೆ ; ಕಂಪನ, ೧೧. ಚೇತರಿಸಿಕೊಳ್ಳುವಿಕೆ ; 
ಎಚ್ಚೆತ್ತುಕೊಳ್ಳೂವಿಕೆ. ೧೨. ಹೋಗಲಾಡಿಸುವಿಕೆ ; ಇಲ್ಲದಾಗುವಿಕೆ. 
"ತರಹರಿಸಂ' ಪರಾ. ೧೩. ವಿಚಾರ ; ಆಲೋಚನೆ : ಮೇಲೆ ನಿಮ್ಮಡಿ 
ಯಲ್ಲದಾತಗೆ ಕಾಳಗಕ್ಕಂಗೆಯ್ಸತೀರದು ಹೇಳಲಮ್ಮೆನು ಮರ್ಶಟಂಗಳಿಗಿಲ್ಲ 
ತರಹರವು (೪ಇಶಿಣ. ೨೧-೧೮೫. 


ತರಹರಂಗೊಳ್‌, ತರಹರಗೊಳ್‌ (ಕ್ರಿ). ೧. ಬಯಸು ; ಅವೇಕ್ಷಿಸು: 


ಉತ್ಪಲವಿಲೋಚನೆಯರರುಣಪಲ್ಲವಪಾಣಿತಳೆದ ಮಿಸುನಿಯ ಪಾತ್ರೆ 
ಯೊಂದಿನಿಸು ಮುಟ್ಟದಂತೆ ತರಹರಂಗೊಂಡು ದತ್ತಾವಧಾನದೊಳೊಂದು 
ಹೊರೆಯಲ್ಲಿ ಕುಕ್ಕರಿಸಿ (ಸಮ್ಮ. ೪-೦೦). ತರಹರಗೊಳ್‌; ೨. ನೆಮ್ಮದಿ 
ಗೊಳರ್ಫಿ ; ಸಮಾಧಾನದಿಂದಿರು : ಬೇವರಿಗುಂಟೆ ಸೋಲವೆಂದೆನಲು 
ಸ್ಮರಗಾರು ಸೋಲಲೈ ಹೆಣ್ಣ ಬಿಟ್ಟೆವೆ ನಾವು ತರಹರಗೊಳ್ಳಿರೈಯೆಂದಾ 
(ಧರಣಿ. ೫೦-೮೪). [ತರಹೆರ4 ಕೊಳ್‌, ) 


ತರಹರಗೊಳ್‌ "ತರಹರಂಗೊಳ್‌' ನೋ. 
ತರಹರಣೆ (ನಾ). ೧. ಸ್ಥೆ ರ್ಯ; ಕೆಚ್ಚು : ನರನ ಶರಸಂಧಾನವರ್ಕಜನ 


ನಿರುಪಮದ ದೃಢಮುಖ್ಬಿ ರಾವನ ತರಹರಣೆ ಮಾರುತನ ದೋರ್ವಲ 

ವೆರಸಿತಾ ಸಶುಮಾರಕಗೆ ತಾಸಾಹವಾಗ್ರದಲಿ (ಜೀವಂಶು ೯-೩3); ಬರ 

ಬರಲು ರಿಪುಭಟನ ಹೊಯ್ಲಾಳ ಧರಧುರಕೆ ಕಲಿ ಸಾತ್ಯಕಿಯ ತರಹರಣೆ 

ತಗ್ಗಿತು (ಕುವ್ಮಾದ್ರೋ. ೦೪-೦೦). ೨. ಉಪಾಯ ; ಗತ್ಯಂತರ : ಉಂಡು 

ತೀರಿಸಬೇಕು ತಾ ಮುಂಕೊಂಡು ಮಾಡಿದ ಪುಣ್ಯ ಪಾಪದ ತಂಡವನು 

ತರಹೆರಣೆಯಿ[ಪಾಣಾ. ಣವಿ]ಲ್ಲದೆ ಭವಭವಂಗಳಲಿ (ಕುವ್ಮಾಳಾ. ೩-೦೨೦). 
[ ಆತರಹರ ] 


ತರಹರಪಡು (ಕ್ರಿ). ತವಕಪಡಂ ; ಆತುರಗೊಳ್ಳು : ಇಂದ್ರಿಯಗಳನ್ನು 


ಎಳೆಯುವುದಕ್ಕೆ ಮನಸ್ಸು ತರಹರಪಡುತ್ತದೆ (ಗೀತಾಸಂ. ೪೭)- 
[ ತರಹರ + ಪಡು) 


ತರಹರವಾಗು (ಕ್ರಿ). ೧. ಸಮಾಧಾನಹೊಂದಂ; ಶಾಂತಿಯನ್ನು ಪಡೆ: 


ಎನ್ನ ತನು ಕರಣೇಂದ್ರಿಯಂಗಳಿಲ್ಲ ತರಹರವಾದುವಯ್ಯ ನಿಮ್ಮ ನೆನಹಿನ 
ಬಲದಿಂದೆ (ಅಖಂಡೇ. ೧೦೩-೩೪. ೨. ಐಕ್ಯವಾಗಂ; ಲೀನವಾಗಂ ; ಸೇರಿಕೆ 
ಯಾಗು : ಪಶ್ಚಿಮದ್ವಾರದ ಧವಳಾರಮಂ ಪಶ್ಚಿಮದಿ ಫೊಕ್ಕು ತ್ರಿವಿಧ 
ಗತಿಯ ಶೂನ್ಯಸಿಂಹಾಸನದ ಮೇಲೆ ತರಹರವಾದೊಡೆ' ನಂಬುವುದೆನ್ನ 
ಮನವು (ಬಸವ. ಕ. ೧೩೪೯) : ಕಲಕೆ ಚಕ್ರವ್ಯೂಹ ಹಂಸಾವಳಿಗೆ ಹಂಸವ್ಮೂಹ 
ಹಿಂದಣ ಬಲದೊಳಾ ಮೋಹರಕೆ ತರಹರವಾಯ್ತು ಪದ್ಮದಲಿ 
(ಕೌವ್ಯಾದ್ರೋ. ೦೨-೨೫). [ ತರಹರ + ಆಗು, 


ತರಹರವಿಡು 


ತರಹರವಿಡು '(ಕ್ರಿ). ತಾಳ್ಮೆಗೆಡು ; ಸೈರಣೆಗೆಡಂ : ಅಡಿಗಡಿಗೆಯ್ತರುತಿಹ' 
ಮೂಜುವರೆ ಕೋಟಿಬಂಧು ವರ್ಗವಸು ತರಹರವಿಡದರ್ಕಕೀರ್ತಿರಾಜೇಂದ್ರ. 
ನಾದರಿಸಿದನಯ್ಕನಂದದೊಳು (ಛರಣೆ. ೭೯-೯೦). 

[ ತರಹರ + ಬಿಡ್ಕು`] 
ತರಹರ (ನಾ). ತರಹರವುಳ್ಳವನು.; ಸಹನಶೀಲ; ಸಮಾಧಾನಿ : ಜ್ಞಾನಿ 
`ತರಹರಿ 'ಶಾಸ್ತ್ರಿ ಸುಗುಣಿ , . . ಅತಿಮಹಿಮ ದಾನಿಯೆಂದಿಳೆ ತನ್ನನೆಳಸಿ 
ಬಣ್ಣಿಸಿದೊಡಭಿಮಾನಿಸದೆ ನಡೆವುದಚ್ಚರಿ ಶಂಭುಲಿಂಗ(ಕ್ಕೆವಲ್ಕ- ೭೭-೫೩-೩). 

`[ತರಹರ + - ಣ್ಯ] 
ತರಹರಿಕೆ (ನಾ). ೧. ಸಮಾಧಾನ ; ನೆವಂ್ಮದಿ ; : ಶಾಂತಿ: ಸರಸಿಜಾಸನ 
ಸೂನೂ ಕೇಳ್‌ 'ತರಹರಿಕೆಗೊಂಬುದೆ ತೆರಣಿಕಿರಣಸ್ಫುರಣೆಯಲಿ 'ಮಜಟ್‌ 
ಮಾಡಿದೆನು ತಮ್ಮಂಗೆ ಪಕ್ಷಗಳ (ತೊರರಾ. ' ೪-೦೧-೧೯). "ತರಹರಿಕೆ 
ದೋಟಂ' ಪರಾ.'೨. ಅಪೇಕ್ಷೆ; ಹಂಬಲ ; ವಂನೋರಥ : ತರಹರಿಕೆ 
ಕೈಗೂಡ[ಪಾಕಾಂ. ಡಿ]ದವನೀಶ್ವರನು' ಕೌಸಲೆ ಸಹಿತ... ಕಡುಕಾಹುರದ 
ಕಟ್ಟಳಲಿಕೆಯಲೈದಿದನವನಿಜಾಪತಯ (ತೊರರಾ. ೨-೩-೫೩). ೩. ಸಂಕಟ ; 
ತಳಮಳ ; ಚಡಪಡಿಕೆ : ಸಹದೇವನಂ ಕಳುಪಲಾತಂ ಪೋಗಿ ಧರಣಿ 
ಯೋಳ್ಳಿದ್ದವನ ನೋಡದೆ ಮಹಾಸರಿನ ತರಹರಿಕೆಯಿಂ ಮೇಲಣಾತನ 
ವಿಚಾರಿಸದೆ ತಾನೂ ನೀರ್ಗುಡಿದು ಬಂದು ವರಗಿದಂ (ತುರಂಗ. ೩೪-೫೦) 
೪. [ಸಂಗೀತ] (ಒಂದೇ ಸ್ಥಾಯಿಯಲ್ಲಿ) ತಂಗುವಿಕೆ, “ನಿಲ್ಲುವಿಕೆ : 
ಕೊಂಕು ಜತಿ ಜೋಕೆ ಮಾರ್ಗವಣೆ ವಹಣಿ ತರಹರಿಕೆ ಕಂಪಿತ' ಹೊಂಪು 
'ಬೌಗು . ... ನುತ ಶುದ್ಧ ಸಾಳೆಂಗ ಸಂಕೀರ್ಣಮಂ ಯಥೋಚಿತ ತಾರ 
ಮಧುರ ಮಂದ್ರಂಗಳಿಂ ಹಾಡಿ ಭೂಪತಿಯ ದುಗುಡವನು ತೊಳೆದರು 
ರತಗರಸಲಹರಿಯಿಂದ (ಹಠಕಾ. ೭-೬)... [ತರಹರ % - ಇಕೆ] 
ತರಹರಿಕೆದೋಜು (ಕ್ರಿ). ಪರಿಹಾರ. ಕಾಣು ; ಸಮಾಧಾನ ಕಾಣಂ: 
ಅರಸಿ ಸೀತೆಯ `ನೆನೆದು ಹುಟ್ಟಿದ ವಿರಹಶಿಖಿಯುಬ್ಬ ರದ ತಾಪಕೆ ತರಹೆರಿಕೆ 
ದೋಜದೆ ಸರೋವರದೊಳಗೆ ಮಂಡಿಸಿದ: (ತೊರಂ೨. ೩-೧೨-೩೮). 

[ ತರಹರಿಕೆ + ತೋಟು] 


೩೩೨೦ 


ತರೆಳತನ 


(ಕುವಾ;ಅ. ೬-೩೨)” ೭, ಕಳವಳಿಸು ;.ಸಂಕಟಪಡು ; ನೋಯು, ಚಡ 
ಪಡಿಸು:.ಆಯೆರಳೆ ಬೆನ್ನನರಸಂ ಬಿಡದೆ ಗಮಿಸೆ ಬಿಸಿಲಿಂದ ದಣಿದು ನೀರಡಿಸಿ 
ತರಹರಿಸತತೆರಳೆ ತೆರಳುತಿರೆ (ಪ್ರೌಢರಾ. ೮-3೮); ಸರಳೊಂದನೆಟ್ಟಿ ತಾಕೆಡ 
ಹಲ್ಕೆ ಘಾಯದಿಂ ತರಹರಿಸಿ ಬಿದ್ದಲ್ಲಿ ಮರಣಮಂ ಪಡೆಯಲೈ ಹರನಾಯಾ 
ಹಂದಿ ನ ಮ್ಮದುಯನ'ಲ್ಯರ್ಜುನಂ ತನ್ನೆದೆಂದನು ಶಬರಗೆ:(ತುರಂಗೆ. 
೨೭-೨೩); ತಾಯಿಯ ಮಾತನ್ನು ನೆನಸಿಕೊಂಡು ತರಹರಿಸಿದನು (ನಂಜುಂಡ. 
೪೮); ಮಧುಸೂದನ ಮರುಕೊಳಿಸಿದ ಹಳೆಯ ವೇದನೆಯಿಂದ ತರಹರಿಸಿದ 
(ರೂಪಸ. ೬೨). ಲೆ. ಕಳವಳಕ್ಕೆ ಈಡುಮಾಡು ; ನೋಯಿಸು : ಗುರುವೆ 
ಕರುಣಿಸಿ ಬಂದು ಬಾರದೆ ತರಹರಿಸಲೇಕೆನುತ ಚಿಂತಾಶರಧಿಯೊಳಗದ್ದಿ ದನು 
ಕೇಳುತ ಬಸವ ಮನದೊಳಗೆ (ಪ್ರಭುಲೀ. ೦೪-೧). ೯. ತತ್ತರಿಸು ; 


ನಡುಗು ; ಕಂಪಿಸು : ಅಣಸಿ ಕಾಲ್ಗೆ ಜಗುವೆನೆನುತೆದ್ದು ತನು ತರಹರಿಸುತೆ 
` ತೊಳೆಲ್ಲಳಾಲಯವ (ಮೋಹಶ. ೨೭-೪೪). ೧೦. ತಡಮಾಡು; ವಿಲಂಬ 


ಮಾಡು : : ಕರದಲಮೃತವನೆಣಯೆ ದೈತ್ಯರು ತರಹರಿಸದದ ` ನುಂಗೆ 
(ಸಂಛಪ.: ೩-೧೨೮) ; ಸುರುತಾಳ ದಂಡೆತ್ತಿ ಬಂದು ದುರ್ಗವ ಮುತ್ತೆ 
ತರಹರಿಸದೆ ರಾಮಕುವರ ತುರಗವನೇಟ್‌. ತುರುಕಬಲವನು ಧುಠಧರಣಿ 
ಯೊಳಗೆ ಹರಹುವನು (ಕುರಾಸಾಂ. ೩೮-3೦). ೧೧. `ಹೋಗಲಾಡಿಸು ; 
ಪರಿಹರಿಸು: ಹರಿಗೆಯ ಹಿಡಿದವ ಇದಿರ ಗೆದ್ವಿ ಹೆನೆಂದು ಅದನೆದೆಗಿಕ್ಕಿಕೊಂಡು 
ಉರವಣಿಸಿಕೊಂಡು ಬಾಹ ಸಮರವ ತರಹರಿಸಿದೆನೆಂದು ಇದಿರಿಗೆ ಈಡಹ ತೆಅ 
ನಂತೆ ಅಕ್ಕೆ ಹಾನಿಯೆ (ಮೋಳಿಮಾ. ೫೭-೨೩೬) ; ಸುಳಿವ ಸುತ್ತುವ ಡಗೆಯಂ 
ತರಹರಿಪ ಸಾರ್ವ ಪಾರ್ವಬ್ಬರಿಪೆಸಕಂ ಮಾಜ 'ಕಾದಿದರ್‌ 'ಕಡುಗಲಿಗಳ್‌ 
(ಕಬಶಂ. ೪-೭೬). ೧೨. ತೊರೆ; ಬಿಡು : ತರುಗಿರಿಸರಸಿಸರಿತ್ಸುರವನಗಳ 


`ನಿರದೆ ವರ್ಣಿಸುವ ಕವಿಗಳು ' ಪುರುಷರೊಳಗೆ ಶೌರ್ಯಾದಿಗುಣಗಳಿರೆ ತರ 


'ಹರಿಸುವರೆ ಪೊಗಳದೆ (ಕುರಾಸಾಂ. ೦-೯೩). ೧೩. ಸಂಭ್ರ ಎಂ.ಸು: 


. ತನ್ನಯ ಸೈನ್ಯವಿದನುಳಿದು ಧರಣಿಯಲಿ ನೃಪನೊಬ್ಬನುಂಬನೆ ಪುರಕೆ 


ನೇಮವ ಕೊಡಲಿಬೇಹುದು ತಠಹರಿಸಬೇಡ (ಕುವ್ಯಾಆ. ಓರಿಇ. 5೬-೦೩). 
ತರಹರಿಸಿಕೊಳು= ಚೇತರಿಸಿಕೊಳ್ಳು : ಕಲಿ ಪಫನಸುತ ತರಹರಿಸಿ 


ತರಹರಿಸು (ಕ್ರಿ). ೧. ತಾಳಿಕೊಳ್ಳೂ ; ಸೈರಿಸು'; ಸಹಿಸಿಕೊಳ್ಳು : ರಥಾ 
ನೀಕಂ ವಿರಥಮಾಗಿ ತುರಂಗಕುಲಂ ತರಹೆರಿಸಲಾಅದೆ (ಗಿರಿಳ. ೬-೬೬ ವ): 
ಒಂದು ಹರಿಣನೆಯ್ತಂದೆಡೆಯ ಸಗಣಿಯೊಳಗೆಡಹಿ ತರಹರಿಸಲಾಜದೆ ಮುಗ್ಗಿ 
ಬಿದ್ದುದು (ಸಿದ್ಧಕಾ. ೪-೪೨) ; ದ್ಯುಮಣಿಯೊಬೆದರೆ ತರಹರಿಸುವುದೆ ತಿಮಿರ 
(ಕುವ್ಯಾಡ್ರೋ. ೧೪-೩೨); ಕಳವಳಿಸಿ ತರಹರಿಸಲಾಣದೆ ಬಳಿಕಲಲ್ಲಮಗಾವ 
'ಬೀಡಿನ ನೆಲೆಯ: ಮಾಡಿದಿರೆನುತ ಸಖಿಯರ ಕೇಳಿದಳು ಮಾಯೆ (ಪ್ರಲುಲೀ. 
೫-೨3); ಗೋವಿಂದನಿಲ್ಲದೆ ಭೂತಳಂ ನಮುಗೆ' ಸಾಧ್ಯವಾಗಿರ್ಪದದು 
ನಿಶ್ಚೆಯವಿದು ಎಂದರಸೌಯೊಿ ಹದನಮನ್ನರಿದು ತನ್ನ ತಮ್ಮಂದಿರನ್ನೊಡ 
ಗೊಂಡು ತರಹರಿಸಿ ಶೋಕದೋಳ್ಮಂದಿಗಂ ನೇಮಿಸಿದ ವಾರ್ತೆಯಂ ತಹು | 86 
ದೆಂದು ನಾಲ್ವೆಸೆಗೆ. ಚಾರಕರನು (ತುರಂಗ. ೯೧-3). ೨. ಸಂತೋಷಪಡು: 
ಪಾದಕೆಅಗಿಯುಂಗುಟವನು ಕಚ್ಚಿದಳ್‌ ತರೆಹರಿಸುತಲಿ (ಮೋಹತ. ೧೮-೯೨). 
೩. ಹೊಂದಿಕೊಳ್ಳು : ತಾಳದಲಿ ತರಹರಿಸಿ ಮೆಲ್ಲನೆ ಮೇಳದಲಿ ಮೈ 
ನಿಗುರಿ... . ಗಮಕಿಸುತಮೊಪ್ಪಿರ್ದಳಾ ಮಾಯೆ (ಪ್ರಥುಲೀ. 
೪-8೬). ೪. ಆತುರಪಡ್ಲು; ತವಕಪಡಂ : ನಿನ್ನ ಕಣ್ಣ ಹೊಲದಾಚೆಗಾಗಿ | 49 


ಕೊಳುತೆಅಗಿದನು ರಕ್ಕಸನ (ತೊರ03.: 8-೫-೩8). [ತರಹರ. - ಇಸ್ಕು) 

ತರಹಾ "ತರಹ''. ನೋ. 
ತರಹೆ "ತರಹ'' ನೋ. 

80|ತರಹೆವಾರಿ "ತರಹೇವಾಠಿ' ನೋ. 

ತರಹೇವಾರಿ, - ತರಹೆವಾರಿ (ಗು)..'ವಿಧವಿಧವಾದ ; ಬಗೆಬಗೆಯಾದ ; 
ವಿವಿಧ ರೀತಿಯ : ಸೀರೇನ ತರಹೇವಾರಿ ಉಡುವ ಠೀವೀ(ಜೆಂಗೂಲಿ. ೫೩) ; 
ಇದರಲ್ಲಿ ತರಹೇವಾರಿ. ನೇಗಿಲಂಗಳುಂಟು. (ವ್ಯವಮ. ೧೯)- ತರಹೆವಾರಿ : 
`ಹೆಣ್ಣುಮಕ್ಕಳಿಗೆ ಹಂಚಿಕಡ್ಡಿಯಿಂಡ ತರಹೆವಾರಿ ಬುಟ್ಟಿಗಳನ್ನು 
ಮಾಡುವುದನ್ನು ಕಲಿಸುತ್ತಿದ್ದಾರೆ (ದಿಲ್ಲಿಪ. ೧೧೩). 

[ -ಮರಾ. ತರ್ಹೇವಾರ್‌] 

ತರಳ “ತರಲ' ನೋ. 

ತರಳತನ (ನಾ). ೧. ಬಾಲ್ಕ : ತರಳತನದಲಿ ಕೆಲವು ದಿನ ದುರುಭರದ 
ಗರ್ವದಿ ಕೆಲವು: ದಿನ ಮೈಮಜಕದು ನಿಮ್ಮಡಿಗೆಜಗದಾದೆನು (ಹೆರೆಸಾ.: ಡಂ); 
ಈ ತರಳತನದ ಪೂರ್ವವಯಸ್ಸಿನಲ್ಲಿಯೇ 'ಸ್ವಠ್ಲದ ಅಥವಾ ಭೂಲೋಕದ 


ರವಿ ತಣ್ಣಗರುವವರೆಗೂ ಸುಳ್ಳಿ" ಪಳ್ಳೆ ತರಹರಿಸಬೇಡ, ಇರು ಅಲ್ಲೆ, ಬೈಗ 
ಮರೆಗೂ (ಮೇಘದೂ- ೪-೩೪). ೫. ಸ್ಥೆ ಕರ್ನ ಹೊಂದಿರಂ ; ಧೈರ್ಯ 
ದಿಂದ ಕೂಡಿರು : ಹರಯ ರೌದ್ರದ ಕೋಪಶಿಖಿಯನು ವರಹಿರಣ್ಯಕ 
ಕಂಡು ಬಗೆಯದೆ: ತರೆಹರಿಸಿ ಬಿಗಿದಿಕ್ಕಿ ತಳುಕನಂ “ಬಿಸುಟು ಕೈದುವನು 
ಕರವನುದ್ದುತ ನಗುತ ನುಡಿದನು (ಸಂಧಪ.೮-೧೦೦). ೬. ಚೇತರಿಸಿಕೊಳ್ಳೂ; 
ಚೈತನ್ಯವನ್ನು ಹೊಂದಂ: ತರಹರಿಸಿ ನರನಿಕ್ಕಿದನು ಶಂಕರನ ವಕ್ಷಸ್ಮಳವನು 


45 


೨-೫೭೮). 


` ಆವ ಅಪ್ಸರೆಯಿಂದಾದರೂ ನಿನಗೇನಾಗಬೇಕು ? (ಜಿಟ್ಮಅ. ೨೫-೨೫).. ೨. 


ಹುಡಂಗತನ; ಹುಡುಗಾಟಿಕೆ; ಚಾಪಲ್ಯ : ತರಳತನದಲಿ ನುಡಿಯದಿರು 
ಸಂಗರಕೆ ಕರೆ ನಿಮ್ಮಯ್ಯನನು (ಕುವ್ಯಾದ್ರೋ.. ೬೪): ಮರುಳಲಾಯೆಲೆ 
ಕಂದ ದಶಕಂಧರನದಾರೆಂದಜ*ಯಲಾ ಬಿಡು ತರಳತನವನು (ತೊರರಾ. 
೪-೯-೧೩) ; ತರಳತನದಿಂದೆ ಹೆಯಮೇಧಕುದ್ಯೋಗಿಪರೆ ಹೇಳಂ (ಕೈಮಿಛಾ. 
[ ತಥಠಳ (೬ತರಲ) + - ತನ] 


ತರಳತರ 


ತರಳತರ (ಗು). ೧. ಅತಿಚಂಚಲವಾದ ; ಹೆಚ್ಚು ಚಲನೆಯುಳ್ಳ : 
ತರಳತರಲೋಚನಂ ನಿರ್ಭರರಾಗರಸಂ ಮುಖಾರವಿಂದಂ ನಿನ್ನಾ ದೊರೆ 
ಕೊಳಿಸಿದೊಸಗೆಯೇಂ ಬಂಧುರಮೆಂಬುದು (ಕವಿಕಾ. ೩-೧೬); ತರಳತರ 
ವೃತ್ತಮೌಕ್ತಿಕ ಪರಿಕರಮೇಕಾಂತಕಂಂತಮೆಕ್ಕಾವಳಿ ಕಂಧರದೊಳ 
ಮರ್ದೆಸೆಯೆ ಪೋಲ್ತುದು ಪರಿವೇಷಂಗೊಂಡ ಚಂದ್ರನಂ ಮುಖಚಂದ್ರಂ 
(ಅದಿಫು. ೪-೩೭) ; ಅಪಾಂಗವಿಕ್ಷೇಪ ತರಳೆತರತಾರಶಾರೋದರೆ 
ನಯನಂಗಳಿಂದಡಿಗಡಿಗೆ ನೋಡುತ್ತಮಿರ್ದು [ಕಾದಂ ಉ. 80). ೨. 
ಪ್ರಕಾಶಮಾನವಾದ; ಕಾಂತಿಯುಕ್ತವಾದ. .[ಸಂ.] 
ತರಳತಾರ (ನಾ). ಒಂದು ನರಕದ ಹೆಸರು: ಬಳಿಕ ಕುಂಭೀಪಾಕ ಸುಪಾಕ 
ಪ್ರಮುಖ ದಾರುಣ ಅಂಗಾರಕಮೆಂಬೈದು ಮಂಶ್ರಿನರಕಂಗಳಿಂ ಸೇರಿ 
ತರಳತಾರವೆಂಬರಸುನರಕವಿಹುದು (ವಿವೇಕಿ. ೦೮). [ಸಂ.] 
ತರಳತಾರನೇತ್ರ (ನಾ). ಚೆಂಚಲವೂ, ಕಾಂಶಿಯುಕ್ತವೂ ಆದೆ ಕಣ್ಣು 
ಗಳುಳ್ಳವನು : ನಂದಗೋಪನುಂ ಯಶೋಜಿಯುಂ . - ಪುಂಡ 
ರೀಕಾಕ್ಷವೃದನ ವಿನ್ಯಸ್ತ ನಿರಸ್ತ್ರ ತರಳತಾರನೇತ್ರರುಂ ನಿಸ್ಸಂಜ್ಯ ಶ್ರಿಸಂಜ್ಯ 
ಗಾತ್ರರುಮಾಗೆ (ಜಗವಿ. ೩-೯೪ ವ). 
ತರಳತೆ `"ತರಲತೆ' ನೋ. 
ತರಳತೆವೆಯು' (ಕ್ರಿ). ಚಂಚಲತೆಯನ್ನು ಹೊಂದು: ತರಳತೆವೆತ್ತ ಲೋಚನ 
`ಚೆಕೋರಿ (ತ್ರಿ ಶಿವಿ. 39-೧೬೬), [ತರಳತೆ (ಐತರಲತೆ) + ಪೆಟು,] 
ತರಳನಯನೆ (ನಾ). ಚಂಚಲವಾದ ಕಣ್ಣು ಗಳುಳ್ಳವಳು : ಇದಿರೆಟ್ಜ ೪ 
ತರಳೆನಯನೆ.ಸಂಭ್ರಮದಿಂದಂ (ಕಾದಂಉ. ೩೩). 
{ ಸಂ. ತರಲನಯೆನಾ (ತರಲ ೬ ನಯನ + -)] 
ತರಳನೇತ್ರೆ (ನಾ). ೩ ತರಳನಯನೆ : ತಾರಾ ಜಾನಕೆಯಂ ಪೋಗಿ ತಾರಾ 
ತರಳನೇತ್ರೆಯಂರ' (ಕವಿರಾ. ೨-೦೨೪), 
[ಸ6; ತರೆಲನೇತ್ರಾ (ತರಲ 4 ನೇತ್ರ * -)] 
ತರಳಭಾವ (ನಾ). ಚಂಚಲವಾಗಿರುವಿಕೆ ; ಅಸ್ಥಿ ರತೆ; ಚಾಂಚಲ್ಯ ; 
“ಅರುಮೆ”'`(ಜಳುನಿ. ಕ. 1, ೬೨), [ತೆರಳ (ಐತರಲ) + ಭಾವ್ಯ] 
ತರಳಲೋಚನೆ (ನಾ). ೬ ತರಳ ನಯನೆ: ತರಳಲೋಚನೆ 
ಮುಂಗುಚಂಗಳೊಳಾದ ಚೆಲ್ಹುಗಳಂ . . . ತೋಟು ನೀಂ (ಧರ್ಮಾಮ್ಮ. 
[ ಸಂ. ತರಲಲೋಚನಾ (ತರಲ ೬ ಲೋಚನ -)) 
ತರಳವೃತ್ತ (ನಾ); ಎ ತರಲ ೮ : ತರಳವೃತ್ತ ಮೆನಿಪ್ಪು ದೊಬ್ಬರೆ ನಂಭೆರಂಸೆ 
ಜಜಂಗಮುಂ (ಕೃಟಡ. ೮೬). [ತರಳ (ಒತರಲ) + ವೃತ್ತ] 
ತರಳಾಂಬಕೆ (ನಾ). ಎ ತರಳೆನಯನೆ: ತರಳಾಂಬಕೆ ನೀನಿಲ್ಲಿರ್ದೊರೆದೀ 
ಸುಕುಮಾರಚಂದ್ರನಾರೆಂದೀಗಳ್ಳರಿಕಿಸಿ `ಬಾರ (ಉದ್ಯಟಿ.' ೭-೧೯). 
[ ಸೆಂ. ತರಲಾಂಬಕಾ (ತರಲ * ಅಂಬಕ * _)) ' 
ತರಳಾಕ್ಷಿ "ತರಲಾಕ್ಷಿ' ನೋ. 
ತರಳಾಪಾಂಗ "ತರಲಾಪಾಂಗ' ನೋ. 
ತರಳೂಪಾಂಗೆ (ನಾ). ಚಂಚಲವಾದ ಕಡೆಗಣ್ಣ ನೋಟವುಳ್ಳವಳು : 
ತೆರಳಾಪಾಂಗೆಯ ರೂಪವಿಭ್ರಮವಿಲಾಸಾಶ್ಚರ್ಯಮಂ ನೋಡಿ ತದ್ವಿರ 
'ಹಾವಸ್ಥೆ ಯೊಳಂಗಜಂ ಕರಗಿದಂ (ಅನಂಪು. ೩-೨8). 
[ ಸಂ. ತರಛಾಪಾಂಗಾ (ತರಲ + ಅಪಾಂಗ + -)] 
ತರಳಾಯತಾಕ್ಷಿ "ತರಲಾಯತಾಕ್ಷಿ' ನೋ. 
ತರಳಾಯತೇಕ್ಷಣೆ' (ನಾ).:- ತರಲಾಯಂತಾಕ್ಷಿ' ೨:: ದುರ್ವಸನೆ 
ದುರಾತ್ಮೆಯಪ್ಪ 'ವಧು ಸಜ್ಜನಮೇ ತರಳಾಯತೇಕ್ಷಣೇ (ಮದತಿ. ೮-೭) ; 
ಸುಯ್ಯೆಲರ್ಕೊರಗಿಪುದೇಕೆ ಪೇಳಧರಪಲ್ಲವಮಂ ತರಳಾಯತೇಕ್ಷಣೇ 
(ರಾಜರೇ. ೩-೫೬). 
[ ಸಂ. ತರಲಾಯತೇಕ್ಷಣಾ (ತರಲ * ಆಯತ + ಈಕ್ಷಣ + -) ) 


೩-೦೨೮). 


(ತರಳ (ಎತರಲ) +ತಾರ್ಯ+ ನೇತ್ರ] (3 


೩೩೨೧ 


pe 
೪ 


೩0 


25 


4b 


ತರಾತುರಿ 


ತರಳಿತ "ತರಲಿತೆ' ನೋ. 

ತರಳೀಕೃತ (ಗು). ನಡುಗಸವಂತೆ ಮಾಡಿದ; ಕಂಪನಕ್ಕೆ ಒಳಗುಮಾಡಿದ: 
ಅಂಗೀಕೃತಕಳಾವರ್ಗನುಂ ಕೃತಾರ್ಥೀಕೃತವಂದಿವರ್ಗನುಂ . . . ತರಳೀ 
ಕೃತಾಶಾವರ್ಗನುಂ ... ನಮಾಕೃತಸಾಮಂತವಗ ನುಮಾಗಿ 
(ಜಳದ್ರಪು, ೪-೨೮ ವು: [ಸಂ. ತರಲೀಕೃತ ] 

ತರಳ್ಕೆ "ತರಲೈೆ' ನೋ. 

ತರಳ್ಳೆ “ತರಲೆ” ನೋ. 

ತರಳೆ (ನಾ).` ೧. ಎಳೆಯ ಪ್ರಾಯಂದವಳು ; ಹುಡುಗಿ; ಬಾಲೆ: 
ತರಳೆ ನಿನ್ನಂ ನಂಬಿ ಹೋದೆಹೆವಕ್ಕ ಚನ್ನಕ್ಕ (ಬಸಪು. ೧೪-೩). ೨. ತರಂಣಿ ; 
'ಯುವತಿ : ಸೆಟಗ 'ಬಿಡಿಸಿರೆ ತಂದೆಗಳಿರೆಂದೊಅಲಿದಳು `ತರಳೆ (ಕುವ್ಕಾಸ, 

ಭಾವರಸಪುಳಕಪ್ರಪೂರದಲೋವೆನುತ ತನು ಮಲಟ್‌ದು 
ತದ್ಗತಭಾವದಲಿ ತಲೆವಾಗಿ ಬಿನ್ನಹ ಮಾಡಿದಳು ತರಳೆ (ನಿಧಾಗ. ೦೦-೩-೪೪) ; 
ತರಳೇ ಶರಣರ ಚರಿತಮನಅ್‌ಯೆದ ದುರುಳೇ (ಉದ್ಭದೇ. ೩-೬೯). 

[ತರಳ (ಎತರಲ) + - ವ್ಯ) 

ತರಳೆಅರ್ಜಿ "ತರಲೆಅರ್ಜಿ' ನೋ. 

ತರಳಿವೆಣ್ಣು (ನಾ). ಚಿಕ್ಕ ಪ್ರಾಯದ ಹೆಣ್ಣು: ಸೆಜಗುವಿಡಿಯೆ ಸಾರ್ಸಾರೆಂಬ 
ಕರವನು ಭರದೆ ತುಡುಕಲೊಡೆಮುಖಿವ ಪರಳುಮೊಲೆಗಳ ಪಿಡಿಯಲು 
ನಿಟ್ಟಿಸಿ ನೋಳ್ಬ ತರಳೆವೆಣ್ಣುಗಳೊಪ್ಪಿದರು (ಕಂನವಿ. ೬-೧೭೩). 

[ತರಳೆ + ಪೆಣ್ಣು (ಪೆಣ್‌) 

ತರಾಂತತ$ರಿ "ತರಾತಂರಿ' ನೋ: 

ತರಾಜು "ತ್ರಾಸ್ಕೆು' ನೋ. 

ತರಾಟಿ "ತರಾಟೆ' ನೋ. 

ತರಾಟೆ, ತರಾಟಿ (ನಾ). ಆಕ್ಷೇಪಣೆ ; ತಕರಾರು : ಮಿಸ್ಟರ್‌ ವರ್ನನನು 
ನಾನು ಅವನಿಗೆ ಕೊಡತಕ್ಕ ಸಾಲದ ವಿಚಾರವನ್ನು ನನಗೆ ತಿಳಿಯ 
ಪಡಿಸಿದನು. ಆದರೆ ಅಂಥ ತರಾಟೆ ಮಾಡಲಿಲ್ಲ (ಜಿಂಜನ್‌. ೧೦೪). ತರಾಟಿ : 
ಆಫೀಸಿನಲ್ಲೇ ತಗೊಂಡ ತರಾಟಿಗೆ ಹೆಡ್ಮುನ್ಮೀನ (ನವನೀ. 93). 

ತರಾಟೆಗೆ ತೆಗೆದುಕೊಳ್ಳು, ತರಾಟಿಗೆ ತೆಗೆದುಕೊಳ್ಳು ಎ ಆಕ್ಷೇಪಗಳಿಗೆ 
ಗುರಿ ಮಾಡು; ತರ್ಜನೆಮಾಡಂ; ಆಕ್ಷೇಪಿಸು: ಅವರ ಬೈಗುಳದ ನಿಘಂಟಿ 
ನಿಂದ ಆಯ್ದು ತೆಗೆದ ಪದಗಳನ್ನೆಲ್ಲ ಪ್ರಯೋಗಿಸಿ ಚೆನ್ನಾಗಿ ತರಾಟಿಗೆ ತೆಗೆದು 
ಕೊಂಡರು (ಮರೆವು. ೩೮೨) ; ಗಂಡನು ಹೀಗಿದ್ದರೂ ಅವನನ್ನು ತರಾಟೆಗೆ 
ತೆಗೆದುಕೊಳ್ಳದೆ ಯಾವಾಗಲೂ ``ಹಸನ*ಮುಖಿಯಾಗಿರುತ್ತಿದ್ದ ನನ್ನ 
ತಾಯಿಯ ಮೇಲೆ ಅಜ್ಜ ಒಮ್ಮೊಮ್ಮೆ ಕೋಪಿಸಿಕೊಳ್ಳುತ್ತಿದ್ದಳು 
(ಧರ್ಮಶ್ರೀ: ೬): ಅವರು 'ಮ್ಯಾನೇಜರನ್ನು ತರಾಟಿಗೆ ತೆಗೆದುಕೊಂಡ್ರೂಂತ 
ತೋರುತ್ತೆ (ತುಂಬಿಕೊ. 9); ಬೇರೆ ದಾರಿ ಕಾಣದೆ ಅವನನ್ನು ತರಾಟಿಗೆ 
ತೆಗೆದುಕೊಂಡೆ (ಪುನರು. ೪೯೨). 
[(:-ಮರಾ. ತರಾಠಾ ಎ ಜಂಬ, ಬಡಾಯಿ ] 

ತರಾತುರಿ, ತರಾಂತುರಿ (ನಾ). ೧. ಅವಸರ; ತ್ವರೆ ; ಆತುರ; ತವಕ: 
ನಡಿಗೆಯಲ್ಲಿ ತರಾತುರಿ ಇಲ್ಲವಾದರೂ ಪೂರ್ತಿ ಚಟುವಟಿಕೆಯಿಂದ 
ಸಜೀವ ವೇಗವೇ ಕಾಣುತ್ತದೆ (ಹಕ್ಕಿನೋ. ೪೯): ಕಣ್ಣು ಬಿಟ್ಟಾಗಲೆಲ್ಲ, 
ಅಲ್ಲಿಂದಿಲ್ಲಿಗೆ ತರಾತುರಿಯಲ್ಲಿ ಓಡಾಡುವ ಹೆಜ್ಜೆಗಳ ಸಪ್ಪಳ ಕೇಳುತ್ತಿತ್ತು" 
(ಸ್ಮಾಮಿಸ್ಮೇ. ೫೬); ಶಲ್ಕದಿಂದ ನೆತ್ತಿ ಒರಸಿಕೊಂಡು ಹೊರಡುವ ತರತೆರಿ 
ತೋರಿದರು (ಮಾಮನೆ. 096); ಹಣಕ್ಕೆ ತರಾತುರಿ ಮಾಡುತ್ತಿದ್ದಾರೋ? 
(ಕನಿಸಂ. ೩೭); ಬೆಳಗ್ಗೆ ಯಿಂದ ಅತ್ಯಂತ ಕೆಲಸದ ತರಾತುರಿ (ಸಾಹೇಬ್‌. `೧೬೪). 
ತರಾಂತುರಿ : ೨. ಜರೂರಾದುದು ; ಒಡನೆ ಗಮನಿಸಬೇಕಾದುದಂ: 
ರಜಾಚೀಟಿಗಳಲ್ಲಿ ಮುಕ್ಕಾಲುಭಾಗ ರೋಗೋದ್ಭವ, : ಒಕ್ಕಾಲು 
ತರಾಂತುರಿಯ ಗೃಹಕೃತ್ಯದಿಂದ ಬರೆಯಲ್ಪಟ್ಟವು (ಗಾಳಿಪ. ೩). 17?) 


೦೪-೧೦೪) ; 


ತರಾಯಿ 


ತರಾಯಿ (ಗಂ). ಕಡೆದ ; ಕಂಡರಿಸಿದ . " ತರಾಯಿಕಂಬ' ಪರಾ. 
[ ಪಾರ. ತರಾಹೀ]. 

ತರಾಯಿಕಂಬ (ನಾ). ಕುಸುರಿಕೆಲಸ ಮಾಡಿದ ಕಂಬ; ಕಂಡರಿಸಿದ 
ಸ್ತಂಭ : ಅರಮನೆಯ ಮುಂಭಾಗದಲ್ಲಿ ವಿಶಾಲವಾದ ನಾಲ್ಕು ಪಡಸಾಲೆ 
ಗಳು, ಆ ಪಡಸಾಲೆಗಳಿಗೆಲ್ಲಾ ತರಾಯಿಕಂಬಗಳು (ಶ್ರೀರಾಯ. ೪೩). 

[ ತರಾಯಿ + ಕಂಬ (<ಕಂಭ)] 

ತರಾರ (ನಾ). (?): ಸಮಸ್ತರಾಜ್ಮಭರ ನಿರೂಪಿತ ಮಹಾಸನ್ಮಿವಿಗ್ರಹ 
ಪದವೀ ಪ್ರತಿಷ್ಠಿತಂ ಸಮಸ್ತಶಾಸ್ತ್ರಪಾರಗಂ ಶ್ರೀಮತ್ನನ್ಮಿವಿಗ್ರಹಿ 
ಗುಣಾಂಕುಶೇನ ತಠಾರಂ. ಭಿಲ್ಲೋಯಕ್ಷೆ`» ೫ ೫ ನ್ಮೃಜನನೀಸಟಿಯಿಂ 
ಆದಿತ್ಯಂ ೫ ೫೫ ಗೋಬಿಟ್ಟ ೫೫೫ (ಕಣಆ. ೨೩-೮-೮೩; 9ನೆಯ ಶತ). 

[೧ ಇದು "ತಳಾರ' ಎಂಬುದರ ಅಪಲಿಖಿತವಿರಬಹುದು ] 

ತರಾಸು " ತ್ರಾಸ್ಕು ' ಮೋ. 

ತರ, " ತಟ್ಗ್‌' ನೋ. 

ತರ್ಕಿ "ತಣ್ಯಿ' ನೋ. 

ತರ್ಕಿ "ತಟ್‌? ನೋ. 

ತರಿ (ನಾ). ಹಡಗು ; ದೋಣಿ : ಪತಂಗದಂಚೆಗರಿಯಲಿ, ವಿಹಂಗದೆಲರ 
ತರಿಯಲಿ, ಆಲರ ಪರಿಸೆಯಲಿ ನಿನ್ನ ನಾ ಪಾರ್ವೆನೊಸಗೆಯಮದಿನ!(ಗಿಳಿವಿಂ. 
೩೯-೨೪) ; ಕಡಲೆನಿತು ಕೆರಳ್ಲೊಡಂ, ಕಡೆವುದೇಂ ಕರೆಯಂ? - ಆಯುರ 
ವಧಿಯನೆನ್ನ ನನ್ನಳವೆ ಮಾರೆ? ಕಾವೆನಾಚೆಗೆ ನಿನ್ನ ತೇರಿಸಿದ ತರಿಯಂ, 
ಗೆಣೆವಕ್ಕಿ ಹಗಲಂತೆ ತನ್ನೆಣೆಯ ಸೇರೆ (ಗಿಳಿವಿಂ. ೩೮-೪೪). [ಸಂ] 

ತರಿ (ನಾ). ಗದ್ದೆ ; ನೀರಾವರಿ ಭೂವಿಂ : ಐನ್‌ ಸರ್ಕಾರಿ ನೀರು ಅಥವಾ 
ಇತರ ಜಲಾಧಾರದಿಂದ ಭತ್ತಾ ಮುಂತಾದ ಪೈರಿಡುವ ಭೂಮಿಯನ್ನು 
ತರಿ (ಅಥವಾ ಗದ್ದೆ) ಎಂದು ಹೇಳುವುದು (ಭೂಮಿಆ. ೩4); ಅವನ ಬಳಿ 
ಯಿದ್ದ ಕಾನೂನಿಗೆ ಮಾರಿವ ತರಿ ಭೂಮಿಯನ್ನೆಲ್ಲ ಸರ್ಕಾರ ಸ್ವಾಧೀನ 
ಪಡಿಸಿಕೊಂಡಿತು (ರೂಢಿ). [ “ಹಿಂ. ತರೀ] 

ತರಿಗೆಂಡ "ತಟ್‌ಗೆಂಡ' ನೋ. 

ತರಿಚು " ತಟಚು' ನೋ. 

ತರಿಚುಗೆಡೆ " ತಜುಚುಗೆಡೆ.' ನೋ. 

ತರಿತರಿ, "ತಣ್ಮಿ' ಪರಾ. 

ತರಿತರ್ದಿ "ತಟ್ಗಾ' ಪರಾ. 

ತರಿತೀಪು, ತರ್ತೀಪು (ನಾ). ೧. ಪ್ರೀತಿ; ಪ್ರೇಮ; ಇಷ್ಟ : ತವಕ ಚುಂಬನ 
ತೆಕ್ಕೆ ತರಿಶೀಘ್ರು ನಿನ್ನಂತ ಸವಿಗಾರಗಲ್ಲದೆ ಜಡದೇಹಿಗುಂಟೆ. (ಸಾರಂಗ ೮). 
ತರ್ತೀಪು; ಪಿ. ವೈವಿಧ್ಯ; ವಿಎಧತೆ : ತರ್ತೀಪಿನ ತಿಂಡಿ, ಭಕ್ಷ್ಯ (366೩16, 
ಇಂಕನಿ.). [4-ಅರ. ತರ್ತೀಬ್‌; ಹಿಂ. ಮರಾ. ತರತೀಬ್‌./ತೆಲು, ತರಿತೀಪು] 

ತರಿಪೈರು (ನಾ). ಗದ್ದೆಯ ಪೈರು ; ನೀರಾವರಿ ಬೆಳೆ; ಬತ್ತ ಕಬ್ಬು 
ಮೊದಲಾದುವು : ದೇಶದ ಬಹುಭಾಗದಲ್ಲಿ ಈ ಪೈರಿಗೆ ನೀರಾವರಿಯು 
ಬೇಕೇ ಬೇಕು. ಭತ್ತ ಈ ಜಾತಿಗೆ ಸೇರಿದ್ದು. ಇದನ್ನು ತರಿಪೈರು 
ಎನ್ನುತ್ತಾರೆ (ಶಿಲ್ಕನಾ. ೩೬೪); ತರಿಪೈರುಗಳು:-ಇವುಗಳಲ್ಲಿ ಮುಖ್ಯ 
ವಾದದ್ದು ಭತ್ತ (ವೈವಮ. ೪೬). 

[ತರ್ಕ * ಪೈರು (<ಪಯಿರ್‌)] 

ತರಿಯಿಸು " ತರಿಸ' ನೋ. 

ತರಿಲ್‌ (ಕ್ರಿ). ಕಳಚಿಬೀಳಂ ; ಉದುರಂ ; ಬಿದ್ದುಹೋಗಂ (?) : ತಲೆ 
ಯೊಡೆದೊಕ್ಕು ನೆತ್ತರೊಡವಾಯ್ಡು ಮಿದುಳ್‌ ಕಡಿವೆತ್ತು ನೆತ್ತಿ ಕಣ್‌ 
ತೊಲಗಿ ತರಿಲ್ಲೂ ಪಲ್ಪರಿದು ಬಾಯ್ದೂಟಿ ಸೀಟ್ಲಿ (ಜಿಕವಿ. ೨-೦೦೪). 

[ಐ ಇದು "ಕಟಲ್‌' ಎಂಬುದರ ಅಪಲಿಖತವಿರಬಹುದು] 
ತರಿವಿಂಡಿ ' ತುಅಂವಿಂಂಡಿ? ಮೋ. 


೩೩೨೨ 


10 


15 


20 


65 


ತರಿಳಕೆಂಡ 


ತರಿಸ (ನಾ). ೧. ಬಾಯಾರಿಕೆ ; ನೀರಡಿಕೆ. ೨. ಇಚ್ಛೆ; ಅಭಿಲಾಷೆ; 
ಅಪೇಕ್ಷೆ. ೩. (ಆಲಂ) ಒಣಗುವಿಕೆ; ಬಾಡುವಿಕೆ : ಈ ತೆಜನೊಳ್‌ 
ರಕ್ಕಸನ ಹರಿಸಂ ತರಿಸವಾಾಗೆ ತಟಿಸಂದು ಮನದೆ ಮಾಯೆಯಂ ಬಗೆದು 
ಕವಡುಬಿಜ್ಜೆಯನೊಡ್ಡಿ ನಿಲ್ವುದುಂ (ಕಾಮಾಕ್ಕ, ೦೦೪-೦). 

[ಆಸಂ. ಶತರ್ಷ) 

ತರಿಸಲ್‌ " ತಟ್‌ಸಲ್‌' ನೋ. 

ತರಿಸಲ " ತಜ್‌ಸಲ' ನೋ. 

ತರಿಸಲಂಗೆಯ್‌ (ಕ್ರಿ). ನಿಶ್ಚಯಂಸಂ ; ನಿರ್ಧಾರಮಾಡು : ಮದುವೆನಾಳಂ 
ತರಿಸಲಂಗೆಯ್ದು ಕಾಳು ತಾಂ ಪದಪಿನಿಂ ಬಂದಪಂ (ಕಾಲೂರ. ೦೪೦-೩೦೨). 

[ತರಿಸಲ (ಎತಜ್‌ಸಲ) * ಕೆಯ್‌,1] 

ತರಿಸಲ್ಕೆ (ನಾ). ನಿಶ್ಚಯ; ನಿರ್ಣಯ; ತೀರ್ಮಾನ: ವನಿತೆಯಂ 
ತಂದೊಪ್ಪಿ ಸುತೆ ಶರಣ್‌ಬೋಗದಿರೆ ಮೊಳಗುವುದು ರಣಭೇರ, ವಾನರ 
ಪತಾಕಿನಿಯ ಪೂಣ್ಕೆಯಂ, ತರಿಸಲೈಯಂ ಲೋಕಲೋಕಾಂತರಂಗಳಿಗೆ 
ಸಾರಿ (ಶ್ರೀರಾಮಾ. ೬೨೮-೨೯೦). 

[ ತರಿಸಲ್‌ (<ಎತಟಾಸಲ್‌) + - 8] 

ತರಿಸ್ಕು (ಕ್ರಿ). ೧. ತರುವಂತೆ ಮಾಡು; ಹತ್ತಿರಕ್ಕೆ ಬರಿಸು: ಮಿಕ್ಕ 
ನಂದನವನದಲ್ಲಿಗಲ್ಲಿಗೆ ತರಿಪ್ಪೆನನಂಗಸುಖೋಚಿತಂಗಳಾ (ಳವಿರಾ. 3-೦೦೪: 
ಮುಜುಕಲ್ಲಂ ಕದಂಬ ತರಿಸಿ » ೫ (ಎಕ. 11. ೪9೩; ಸು. 900); ಸಮಸ್ತ 
ವಾರಿಧಿ ಪರೀತ ಮಹೀತಳದರ್ಥಮೆಲ್ಲಮಂ ತರಿಸಿ ನೆಗಟ್ತ್‌ಯಂ ನಿರ್‌ಸ 
ಲಾರ್ಪೊಡೆ ಮಾಡಿರೆ ರಾಜಸೂಯಮಂ (ಪಂಪಳಾ. 4-೦೮): ತರಿಸಿ ಜವನದಟಿ 
ನಿರ್ಮಾಲ್ಕರಕ್ತಪುಪ್ಪಮನೆ ಮುಡಿದು (ಅಗವಿ. ೯-೩೭): ತರಿಸಿದನು 
ಹಿಮರುಚಿಯ ಹಿಂಡಿದ ಪರಮಶೀತೋದಕವೊ ತಾನೆನೆ ಸುರಭಿಪರಿಮಳ 
ಪಾನವನು ಪರಿಪರಿಯ ಕುಡಿನೀರ (ಕುವ್ಯಾಳೀ. ೧೦-೨೩). ವಿ. ಕರೆಸು: 
ಅರಸಂ ಕೂಸುಮನರಸಿಯುಮನೊಡನೊಂಡು ಬನ್ನಿಮೆಂದು ತರಿಸಿ 
(ಪಡ್ಮಾರಾ. ೦೧೨-೨೨). 

ತರಿಸಿಕೊಡು ಎ ೦. ತರುವಂತೆ ಮಾಡಿಕೊಡು : ಸುಧೆಯನೀಗಿಂತು 

ತರಿಸಿಕೊಡುವೆನೆನಲ್ಕೆ ಬಿಟ್ಟನು ಸುರಪತಿಯನು (ಸಂಛಪ. ೩-೫೭). ಪಿ. 
ಹತ್ತಿರಕ್ಕೆ ಬರಂವಂತೆ ಮಾಡಿಕೊಡು : ಬಹುಶ್ರುತ ಮಂತ್ರಿ ಮಂತ್ರ 
ರೂಪ ನಿಷ್ಟಾದಿತ ಮಾಯಾಗಾಣಿತಿಯರನಮಿತಂಗೆ ತರಿಸಿಕೊಟ್ಟು (ಕಾಂತಿಪು. 
3-೮೦ ವ); ತೇಜಿಯ. ತರಿಸಿಕೊಡಲೇಅಕಿದನು (ನಳದ. ೭-3). ತರಿಸಿಕೊಳ್ಳಿ 
ತರುವಂತೆ ಮಾಡಿಕೊಳ್ಳು ; ಕಸಿದಂಕೊಳ್ಳು : ಕುಲಧನಚಯಮಂ 
ತರಿಸಿಕೊಳಲ್‌ ಬಗೆದಧಟನ ಪ್ರರುಳಂ ಪೊಣರ್ದಾಗಳಲಟಾವೆನು 
ಗಹವದೊೊಳಿ್‌ (ಅದಿಪು. ೦3-೯೯) ; ಪೆಲರರ್ಥಕ್ಕೆಜಗುವನುಂ ಪೆಜಿರರ್ಥ 
ಮನೆಯ್ದೆ ತರಿಸಿಕೊಳ್ಳವನುಂ ಕೇಳಲ್‌ವೊಡೆ ಕೊಲ್ವರ್‌ (ಧಮಾ ೯ ಮೃ. 
೧೨-5೩೫); ಕರವನವರವರೊಡಬಡಿಕೆಯಲಿ ತರಿಸಿಕೊಂಡು ಸಮಸ್ತ 
ಧರಣೀಶ್ವರರಿಗಧಿಪತಿಯಾಗಿ ಮೆಜ್‌ದನು ರಾಜತೇಜದಲಿ (ಕೊರಗ. 
೦-೩-೨). [ತರ್‌ - ಇಸ್ಕು 

ತರಿಸ್ಕು, ತರಿಯಿಂಸು (ಕ್ರಿ). ದಾಟು ; ಪಾರಾಗು ; ದಡವನ್ನು ಸೇರು: 
ಉಡುಪಮಂ ತರಿಸು .ನದಿಯಂ ತರಿಸವೇಳ್ಳ್ಕುಂ (ವೆಂಕಾರಾ. ೨-೦೬-೩೩), 
ತರಿಯಿಸು: ಅಮಿತ ಮಕರಧ್ವಜೋತ್ಕಲಿಕಮನಾತ್ಮಸುಹೃದ್ವಿಯೋಗ 
ವಡಬಾನಲ ದುರ್ದಮಮಂ ದಿನಾಬ್ಕಿಯಂ ಧೈರ್ಯಮೆಂಬ ಭೈತ್ರದಿನಿ 
ಳಾಧಿಪಂ ತರಿಯಿಸಿದಂ (ಕಾದಂಉ. ೪೬೦) ; ಪರಿಕಿಪೊಡೆ ನಿನ್ನ ಮಗನೀ 
ಮರೀಚಿ ಬಹುವಿಧ ಭವಾಬ್ಧಿಯಂ ಕ್ರಮದಿಂದಂ ತರಿಯಿಸಿ ಗಳಿತಾಖಿಳ 
ಕರ್ಮರಜಸನಿಂ ಕಡೆಯ ತೀರ್ಥಕರನಾದಪ್ಪಂ (ವರಥು. ೦೦-೪೬). 

[ತರಣ್ಯ * - ಇಸ್ಮು] 
ತರಿಳಕೆಂಡ "ತರಿಳಗೆಂಡ' ನೋ. 


ತರಿಳಗೆಂಡ 


ತರಿಳಗೆಂಡ, ತರಿಳಕೆಂಡ (ನಾ). ನಿಗಿನಿಗಿ ಎನ್ನುವ ಕೆಂಡ; ಪ್ರಕಾಶ 
ಮಾನವಾಗಿರುವ ಕೆಂಡ: ಎಆ್‌ವ ತಣ್ಣಿ (ರನೆಸಸುವಳಿವಳ್ಳಿ ಗೆ. ತರಿಳ 
[ಪಾಕಾಂ. ತರಿ]ಗೆಂಡವ ತಳಿವಂತೆ (ಹದಿಬ. ೬೨೨೮). ತರಿಳಕೆಂಡ : 4 
ರಣಧೂಳಿ ಪರಿವಡದುದುರಿಯಡಗಿ ಕೆಳಗಡೆ ತರಿಳಕೆಂಡವನಾಂತು 
ಮೇಗಡೆ ಹರಹಿ ಗಗನದಿ ನೆಗೆವ ಧೂಳಿಯ ಹೊರಳಿಯಂದದಲಿ (ಅಂಜದ. 

"ತಳಲುಗೆಂಡ' ಪರಾ, [ ಎತಟಾಗೆಂಡ] 

ತರೀಖು (ನಾ). ಮಾರ್ಗ ; ಹಾದಿ: ಆಯ್ತು ನಿನ್ನಿನ ತೇದಿ, ನಾಳಿನ ಹಾದಿ 
ನಿನ್ನೆ ತರೀಖು (ಸೂರ್ಯಪಾ. ೫೧-೩). 

[ «ಅರ. ಹಿಂ. ತರೀಕ್‌ ; ಮರಾ. ತರೀಕ್‌, ತರೀಖ್‌ ] 

ತರು "ತರ್‌' ನೋ. 

ತರ್ಕು (ನಾ). ಮರ; ವೃಕ್ಷ: . . ತರುಃ . . . ಪಾದಪಃ- 
ಈ ೧೯ ಮರಂ” (ಹಲಾಯು. ೨೯- ಸ ಮುಕುಳಿತ ಕುಸುಮಿತಾಪರಿಮಿತ 
ಫಲಿತ ತರುಗಳೆ (ಸುಕುಮಾ. ೩-೪೭); ಏಕೆ ಹುಟ್ಟಿಸಿದೆ ಇಹಲೋಕದುಃಖಿಯ 

. ಎನೆಗಾಗಿ ಮತ್ತೊಂದು ತರು ಮರನಿಲ್ಲವೇ (ಬಸವ. ೬೪); ಆತಪ 

ತಾಪದಿಂದಮಿದು ನಿಸ್ತೃಣನಿರ್ಜಳನಿಪ್ಪ ಶವಾಳವಲ್ಲೀತರುವಾದುದೀ 
ಯೆಡೆಯೊಳಿನ್ನಿರವಾಗದು ಪೋಪುದುತ್ತ ಮಂ (ಜಗವಿ.೩-೬೪): ಚರಿಪಾರಣ್ಯದ 
ಪಕ್ಷಿಗೊಂದು ತರು ಗೊಡ್ಡಾಗಲ್‌ ಫಲಂ ಶೀವಿದಾ ಮರಗಳ್‌ ಪುಟ್ಟವೆ 
(ಸೋಮೇಶ. ೨೬) ; ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತ 
ದೊಳು ಬೆಳೆದರಿವು ತರು ತಳೆದ ಪುಷ್ಪ (ಮಂಕುಕ. ೬೫). [ಸಂ.] 

ತರುಂಬ , 'ತಣುಂಬಂ;' ನೋ, 

ತರುಂಬ್ಯು "ತಜುಂಬ್ಯಾ' ನೋ 

ತರುಂಬುವಡು (ಕ್ರಿ). ಅಡ್ಡಿಯನ್ನು ಹೊಂದು; ತೊಂದರೆಪಡು: ಮಹಾ 
ಸನ್ನಿಧಾನವು ಎಲ್ಲಿಯೂ ತರುಂಬುವಡದೆ ಜಡಿತಿಯಾಗಿ ಬಿಜಯಮಾಡಿ 
(ಮಂತ್ರಶ. ೦೨೫-೨೩). [ತರುಂಬ್ಯು (ಆತಣುಂಬ್ಯು) + ಪಡು,] 

ತರುಕುಟಿ (ನಾ). ಒಂದು ಬಗೆಯ ಪ್ರಾಣಿ; ಅಳಿಲು: “ತರುಕುಟಿ 
[ಪಾಕಾಂ. ಟೆ] ತ್ರಿವಳಿಯೆನಲಣಿಲದು ” (ಮಂಗರಾ. 

[ತರು * ಕುಟ್ಟಿ) 

ತರುಕೋಟರ (ನಾ). ಮರದ ಪೊಟರೆ: ಪುಲ್ಲುಂ ಪುಳ್ಳಿಯುಂ ಮೊದಲಾದ 
ಕಸಂಗಳೆಲ್ಲಮಂ ಚಿರಂಜೀವಿ ತೋಟದ ಗಿರಿಗುಹಾದ್ವಾರಂಗಳೊಳಂ ತರು 
ಕೋಟರ ಕುಟೀರಂಗಳೊಳಮಿಡಿದಿಡಿದು ತೀವಿ ಬಲ್‌ಕ್ಕೆ ಕೊಳ್ಳಿಗಳನಲ್ಲಿಗಲ್ಲಿಗೆ 
ತಗುಳ್ಳುವುದು (ಪಂದತಂ. 3೬೬-3). 

[ತರ್ಯು + ಕೋಟರ ] 
ತರುಗು "ತರಗ್ಳು' ನೋ, 
ತರುಚ ಚ ಒಂದು ಬಗೆಯ ಸಸ್ಯ: ನೆಲಗುಳ್ಳ, ಶುಂಠಿ, ಪುಷ್ಕ ರಮೂಲ 
. ತರುಚನ ಬೇರು, ಆಡುಸೋಗೆ . . . ಕಷಾಯವಿಕ್ಕಿ ಸೇವಿಸೆ ಜಿಹ್ವಕ 

ಸನ್ನಿ ಶಮನವಹುದು (ಸಕವೈ. ೧೬೬). [?] 

ತರುಚಯ (ನಾ). ಮರಗಳ ಗುಂಪು; ತೋಪು: ಹಸುವು ಹಾಲನು, 
ಹೊಲವು ಕೂಳನು, ಹಸನು ತೊಡಿಗೆಯ ಮಂದೆಯೂ, ಬಿಸಿಲೊಳಾಶ್ರಯ 
ವನ್ನು ತರುಚಯ ಎಸೆಗಲವ ಸುಖಿಮನುಜನೈ 1 (ಕಎಪು. ೪೧-೨). 

[ತರು * ಚಯ] 

ತರುಚರ (ನಾ). ಕೋಡಗ; ಮಂಗ ; ಕಪಿ; ವಾನರ : ದುರ್ವಾಸನಾ 
ಶ್ವಾನನಂ ಪರಿಹರಿಸಲಾಜದೆ ತರುಚರನಂ ಮಾಟ್ಟುದಂಂ(ಪಂಡತಂ.೨೬೦-3೧); 
ಧರಣಿಪತಿ ದಶರಥಗೆ ನಾನವತರಿಸುವೆನು ಸುತನಾಗಿ ಧರೆಯಲಿ ತರುಚರರು 
ನೀವಾಗಿ ಜನಿಸುವುದೆಂದು ನೇಮಿಸಿದ (ಕ್‌ಶಿರಾ. ಶರಗಳಿಂದಂ 
ನಿಶಾಚರರಿಡುತ ಬರಲು. ತರುಚರರು ಭೂರುಹ ಭೂಧರಂಗಳಿನೆಚ್ಚು 

[ ಸಂ. ] 


3-೪೩). 


೪೯-೧೩). 


೧-೦೬); 


(ವೆಂಕಾರಾ. ೬-೩೯-೨), 


೩೩೨೩ 


ತರುಣಜ್ವರ 


ತರುಚರಕಾಂತೆ (ನಾ). ಹೆಣ್ಣುಕೋತಿ ; ವಾನರಿ: ಬಿರಿಕೆನೊಳೊಯ್ಕ 
ನೊಯ್ಯನರೆದೋಟುವ ಬಿತ್ತುಗಳಿಂ ವಿಳಾಸಮಾವರಿಸಿದ ದಾಡಿಮಿಫಲ 
ಮನೊಯ್ಯನೆ ಚುಂಬಿಸಿ ಬರ್ಪ ಕಾಂತನಂ ತರುಚರಕಾಂತೆ ಕಂಡು (ಪುಷ್ಟ ಪು. 
[ ತರುಚರ + ಕಾಂತೆ] 


೫-೮೭), 


5] ತರುಚರೇಶ್ವರ (ನಾ). ವಾನರರ ಒಡೆಯ; ಕಪೀಶ್ವರ : ಕರೆಸಲಂದೀರೈದು 


pe 


0 


15 


ಏಂ 
೦ 


45 


ದಿಕ್ಕಿನ ತರುಚರೇಶ್ವರ ಭಟರ ಪಡೆಗಳ . . . ಕಪಿಬಲ ನೆರೆದುದರ್ಬುದ 
ಪದ್ಮಪಡೆಗಳಲಿ (ಕೌಶಿರಾ. ೯-೯). [ತರುಚರ + ಈಶ್ವರ] 

ತರುಜಾತ (ನಾ). ಎ ತರಂಚಯ : ಪಾತಾಳವರಂ ಸ್ವಾಚ್ಛ ಗುಣಾತಿಶಯದೆ 
ಕಾಣಲೆಯ್ದೆ ಬಂದಪುದೆಂಬೀ ಮಾತನೊದವಿಪುದು ತಟತರುಜಾತ ಪ್ರತಿ 
ಬಿಂಬವಿಸರವಂತಾ ಸರದೊಳ್‌ (ಜಂದ್ರಪು. 3-೩). [ತರು ಜಾತ] 

ತರುಟಿಗಿ, ತರಂಟೆಗೆ (ನಾ). ಒಂದು ಬಗೆಯ ಸಸ್ಮ; ಚಗಚೆ; 
“ಚಕ್ರಮರ್ದ” (ಪಂಡಿತ. ೨೯೦). ತರುಟೆಗೆ; “ಚಗಚೆಗಿಡ” (ಪ್ರಥಣ್ಮ). 

[ ಆಚಗಚೆ) 

ತರುಟೆಗೆ "ತರಂಟಿಗಿ' ನೋ. 

ತರುಡು, ತರಡು (ನಾ). ಅಂಡಾಶಯ ; ಬೀಜ ; ವೃಷಣ: “ ವೃಷಣಂ- 
ತರುಡು” (ಕಾಶಕೃ. ೬೦); ಮುಷ್ಯವಂ ಕ್ಷಣಯೋರ್ಮುಧ್ಯೆ-ತರುಡಿಗೂ 
ತೊಡೆಯ ಕೀಲಿಗೂ ನಡುವೆ (ಬಾಹಟೀ, 3-೪-೮ ವ); ತರುಡು, ವೃಷಣ 
(Testicles. ಇಂಕನಿ.). ತರಡು: ಹೊಲೆಯನ ಚಿನ್ನಕ್ಕೆ ತರಡೇ ಒರೆಗಲ್ಲು 
(ಗಾದ. "ಗೋದರುಡು' ಪರಾ. [ದೇ.॥ ತುಳು. ತರಡ್‌, ತರ್ಡ್‌] 

ತರುಣ (ಗು). ೧. ಎಳೆಯದಾದ; ಆಗತಾನೆ ಹಂಟ್ಟೆದ: ತರುಣ ಮೃಣಾಲ 
ಗರ್ಭರುಚಿವೆತ್ತ ರಘೂದ್ವಹ ದೇಹೆದೀಪ್ತಿ (ಪಂರಾಮಾ. ೧೨-೦೫) ; ಕರ 
ಚರಣ ಶುದ್ಧಿಯಂ ಮಾಡಿ ಸಂಧ್ಯಾವಂದನಂಗೆಯ್ದು ತರುಣಶಶಿಚೂಡನಡಿ 
ದಾವರೆಯನರ್ಚಿಸಿ (ಹಡಕಾ. ೧೦-೧): ವಿಳಸತ್ಪೂರ್ವಾದ್ರಿಯೊಳ್ಳಾಸುರ 
ತರುಣದಿನಾಧೀಶಬಿಂಬಂ ' ಸುಧಾಬ್ಧಿ ಸ್ಮಳದೊಳ್ಳಾ ಲಂ ಮರಾಳಂ , . . 
ಮೇಣ್ಣಳೆವಂತೆ(ರಾಜಕೀ. ೪-೭೫). "ತರುಣಾತಪ' ಪರಾ. ೨.ಹೊಸದಾದ; 
ನವೀನ. (ನಾ). ೩. ಹರಯದವನಂ ; ಯುವಕ: ತರುಣಂ 
ತಾನಿವನೊರ್ಬ ಮರ್ತ್ಯನೆನೆ ನೋಡಿನ್ನುಂಟೆ ಮರ್ತ್ಯೈಂಗೆ ಬಿತ್ತರಿಪೀ ರೂಪ 
ವಿಳಾಸಂ (ಕುಸುಮಾ. ೧೧-೧೦೬); ತರುಣನೆನ್ನೊಳು ತರಳನೆನ್ನೊಳು ದುರುಳ 
ನೆನ್ನೊಳು ಮರುಳನೆನ್ನೊಳು ಹುರುಳದೇನುಂಟೈ (ಸಾನಂಡ. ೯-೧೦೬) ; 
ಪರಮಾರ್ಥ ನಿರ್ಣಯದತಿರಹಸ್ಮದ ತತ್ವವಿದನಾಚರಿಸಿ ಬದುಕಲೆ ತರುಣ 
ನೀನೆಂದ (ಗಗತಾ. ೧೪-೪೨). ೪. ಅನಂತರದ ಕಾಲ; ಆಮೇಲಿನ 
ಸಮಯಂ: ಈ ತರುಣದಲ್ಲಿ ಒಂದು ದಿನ ಅಪರಂಪಾರಸ್ವಾಮಿ ಓಂಕಾರೇಶ್ವರನ 

ಧ್ಯಾನಕ್ಕೆ ಎಂಬಂತೆ ಕುಳಿತನು (ಚಕರಾ. ೧೩೫); ಆ ಸ್ನೇಹ 

ಬಲಿತ ತರುಣದಲ್ಲಿ ಒಂದು ದಿನ ರಾತ್ರಿ ನಚಿಕೇತ, ಗೋಶಾಲೆಯಲ್ಲಿದ್ದ 
ಕರುವನ್ನು ತನ್ನೊಂದಿಗೆ ಮಲಗಲು ಕರೆದುಕೊಂಡು ಬಂದು(ಬೆಕಂದಾ. ೮೦): 
ಆ ಮನುಷ್ಯ ನಮ್ಮೂರಿಗೆ ಬಂದ ತರುಣದಲ್ಲಿ ಎಷ್ಟು ಕಾಟ ಕೊಟ್ಟೆವು 
(ಸುವಸಂ. ೦). [ ಸಂ. ] 

ತರುಣಕುರಂಗಧರ (ನಾ). ಎಳೆಯ ಚಂದ್ರ $ ಬಾಲಚಂದ್ರ: ತರುಣ 
ಕುರಂಗಧರಧರ ಭಕ್ತರಾಚಾರಂಗಳಿಂತಹವು (ಬಸಪು. ೪೨-೮೨). 

[ತರುಣ + ಕುರಂಗಧರ ] 

ತರುಣಜನಾಂಗ (ನಾ). ಯುವಕರ ಪೀಳಿಗೆ; ಎಳೆಯರ ಪೀಳಿಗೆ: ಈ 

ಬರಹಗಾರರಲ್ಲಿನ ಬಹುಸಂಖ್ಯೆ 'ತರಂಣಜನಾಂಗ (ರೊಪಸಂ. ೩೭), 
[ತರುಣ 4+ ಜನಾಂಗ] 

ತರುಣಜ್ವರ (ನಾ). ಜ್ವರಗಳಲ್ಲಿ ಒಂದಂ ಪ್ರಕಾರ; ಅಲ್ಟಾ ವಧಿಯಂ ಜ್ವರ: 
ಏಳುರಾತ್ರಿ ಪರ್ಯಂತರ ತರುಣಜ್ವರವೆನಿಸಿಕೊಂಬುದು. ಹತ್ತುರಾತ್ರಿ 
ಪರ್ಯಂತರ ಮಧ್ಯಮಜ್ವರವೆನಿಸಿಕೊಂಬುದು. ಅದರ ಮೇಲೆ ಪುರಾಣಜ್ವರ 

209 


ತರುಣತೆ 


ವೆನಿಸಿಕೊಂಬುದು (ೈದ್ಯಸಾ. 1, ೫8) ; ಸಕಲರಿಗೂ ಬಹಳವಾದ ರೋಗ 
ಗಳಲ್ಲಿ ಒಂಬತ್ತು ದಿನ ಪರ್ಯಂತ ಬರುವ ಜ್ವರವು ತರುಣಜ್ವರವೆನಿಸಿ 
ಕೊಂಬುದು (ಸಕವೈ. ೦೦೨). [ಸಂ.) 
ತರುಣತೆ (ನಾ). ಎ ತರುಣತ್ವ : ತರುಣತೆ ಪೋಗಿ ಜಿನಾಗಮಪರಿಣತೆ 
ನಿಮಗಾಗೆ (ಅಜಿಪು. ೨-೧೦೦); ನಳನಳಿಪ ತರುಣತೆಯ ಸೊಂಪು 
ವೆತ್ತರುಣತೆಯ ತಳಿರಿಡಿದ ತೋರಣದ . . . ಬಗೆ ಕಂಗಳಿಂಬಿಗೆ 
ಕೌತುಕಂಗಳಿಂ ಬೀದಿಗಳೊಳೆಸೆದಿರ್ಪವು (ಜೈಮಿಧಾ. ೩-೧೭). 
[ಸಂ. ತರುಣತಾ] 
ತರುಣತ್ವ (ನಾ). ಎಳೆಯತನ; ಎಳೆಯ ಹರಯ; ಯೌವನ : ತರುಣತ್ವ 
ದುರ್ಲಭಂಗಳ ಪರಿಣತಿ ಸುಖದಂಗಳಿನಿಪ ಸತ್ಕಿ)ಯೆಗಳನಾ ಧರಿಣೀಶಸುತಂ 
ಪಲಿತಾಂಕುರವಿಲ್ಲದ ವೃದ್ಧನಂದದಿಂದಾಚರಿಪಂ (ತಂದ್ರಫು. 
[ ಸಂ. ] 
ತರುಣದಿನಾಧೀಶ (ನಾ). ಎಳೆಯ ರವಿ; ಬಾಲಸೂರ್ಯ : ವಿಳಸ 
ತ್ಪೂರ್ವಾದ್ರಿಯೊಳ್ಳಾಸುರ ತರುಣದಿನಾಧೀಶಬಿಂಬಂ ಸುಧಾಬ್ಬಿ ಸ್ಮಳದೊ 
ಳ್ಬಾಲಂ ಮರಾಳಂ . . . ಮೇಣ್ಬಳೆವಂತೆ .(ಕಾಜಶೇ. ೪-೭೫). ' 
[ತರುಣ + ದಿನಾಧೀಶ] 
ತರುಣವೃಷ (ನಾ). ಪ್ರಾಯದ ಹೋರಿ -ಗೂಳಿ: ತರುಣವೃಷಂ ಕೆಲೆದು 
ತೊಟಲ್ಲರೆ ಕಂಡುದಟ್‌ಂದೆ ಜೈನದೀಕ್ಷೆಗೆ ಮೆಯ್ಯಂ ತರುಣಜನಂಗಳೆ 
ತರ್ಪರ್‌ ಪರಿಣತವಯಸರ್ಕಳಪ್ಪವರ್‌ ಮೆಯ್ದಾರರ್‌ (ಅದಿಪು. ೦೫-೪೧). 
[ತರುಣ + ವೃಷ] 
ತರುಣವೇಣು (ನಾ). ಎಳೆಯ ಬಿದಿರಂ; ಕಳಿಲೆ: ಮರಕತವರ್ಣಮಂ 
ತರುಣವೇಣು ತನುಚ್ಛವಿಯಿಂದೆ ವಜ್ರಮಂ ಸುರುಚಿರಮಪ್ಪ ಮುತ್ತೆನಿಪ 
ದಂತಚಯಂಗಳದೊಂದು ಕಾಂತಿಯಿಂ : . . ಹೋಲ್ತಳ್‌ (ಎಕ. ೩11, 
ಚಿಕ್ಕನ. ೪೩-೧೪; 1171). [ತರುಣ +ವೇಣು] 
ತರುಣಶಶಿಚೂಡ (ನಾ). ಬಾಲಚಂದ್ರನನ್ನು ತಲೆಯಲ್ಲಿ ಧರಿಸಿದವನು; 
ಶಿವ : ತರುಣಶಶಿಚೂಡನಡಿದಾವರೆಯನರ್ಚಿಸಿ (ಹಡಕಾ. ೦೦-೧). 
[ಸಂ. (ತರುಣ + ಶಶಿ - ಚೂಡಾ + -)] 
ತರುಣಾತಪ (ನಾ). ಎಳೆಯ ಬಿಸಿಲು; ಹೂಬಿಸಿಲು : ಪೊನಲ್ವರಿದ 
ಮಡುಗಳ ಕೆಸಲಹೊಳೊಗೆದ ನೃಪಮಂಡಲದ ಕನಕಾಭರಣಕಿರಣತರುಣಾ 
ತಪದೊಳಲರ್ದ . , , ಬೆಳ್ತಾವರೆಗಳ ಹೆಂತಿಗಳಂತೆ ಪಡೆಯೊಳೆಸೆದವು 
ತಳ್ತಿಡಿವ ಸತ್ತಿಗೆಯ ಸಾಲ್ಲಳು ` (ಜೈವಿಂಭಾ, ೧೨೬) ; ಕನತ್ಯನಕಮಯ 
ಮಣಿಭೂಷಣಾಂಶುವಿಸರದರುಣತರುಣಾತಪದೊಳ್ಳಲ್ಲಗಾಳೆಗಮನೊಡರ್ಚೆ 
(ರಾಜಶೀ, ೭-೧೭ ವ). [ತರುಣ + ಆತಪ] 
ತರುಣಾರುಣ (ನಾ). ಎಳೆಯ ಕೆಂಬಣ್ಣ : ತರುಣಾರುಣಭಾಸುರಕಾಂತಿ 
ಯುತೇ ಚರಣಾರುಣಪದ್ಮನತಾರ್ಯಶತೇ (ರಾಜರೀ. ೧೨-೧೦೮). 
[ತರುಣ + ಅರುಣ] 
ತರುಣಾರ್ಕ (ನಾ). ಎ ತರಂಣದಿನಾಧೀಶ : ಕಿಡಿ ಕಿಚಿದಾದೊಡಂ ಸುಡದೆ 
ಕಾನನಮಂ ತರುಣಾರ್ಕನಾದೊಡಂ `ಕಿಡಿಸನೆ ತೀವ್ರಮಪ್ಪ ತಮಮಂ 
(ಪಂರಾಮಾ, ೪-೪೮), [ತರುಣ * ಅರ್ಕ] 
ತರುಣಿ (ನಾ). ಪ್ರಾಯದ ಹೆಣ್ಣು ; ' ಹರಯದವಳು ; ಯುವತಿ: 
“ ತರುಣಿಯಕ್ಕು ನವಯೌವನೆ ತಾಂ ಸಂತತಮೇಟುಂಜವ್ವನೆ” (ಕವಿಕಂ. 
೧೬೬) ; ತರಣಿಪ್ರಭನರ್ಭಕನೀ ತರುಣಿಯ ಹೃತ್ತಿವಿಂರಮಂ ನಿರಾಕರಿಸಿ 
ಬಹಿಷ್ಯರಿಸಿದಂ (ಅಗವಿ. ೨-೯೨); ತರುಣೆಯರ ತಂಡದೊಳ್‌ ಮಿಸುಕಬಾರದು 
(ನಂಬಿರ. ೧೫-೧೦೪) ; ತರುಣಿ. . . ಹೂವಿನ ದಂಡೆಯನ್ನು ನಿಜವರನ 
ಕೊರಳಲಿ ಹಾಯ್ಯಿದಳು (ಕುವ್ಯಾಅ. ೧೫-೩೫); ಅವಳೇನೂ ಬರಿಯ' ನಲ್ಮೆಯ 
ತರುಣಿಯಲ್ಲ (ಧರ್ಮಸಾ. ೭೭). [ಸಂ. ತರುಣೀ] 


೨.೨೦). 


೩೩೨೪ 


ಲಾ 


1 


ಲಾ 


35 


45 


ತರುರುಹ 


ತರುಣಿಮ (ನಾ). ತಾರಂಣ್ಯ ; ಯೌವನ : ನಡೆ ಮಾಣ್ಣ ಕಚರಿಯೆಂಬೀ 
ನುಡಿಗೆಡೆಗೊಟ್ಟಳ* ಲತಾಂಗಿ- ನವತರುಣಿಮದೊಳ" (ಕಂದ್ರಪು. ೫-೦೦೦): 
ಸಿಂಗದ ಶಿಶುವಂ ತಾನಿಳಿಕೆಯ್ವೊಳ್ನಡುವಿನ ನೃಪತನುಜೆಯ ತರುಣಿಮ 
ಮೊಪ್ಪಿ ದುದು (ಜಯಕಾ. ೩-39). [ಸಂ. ತರುಣಿಮನ್‌ ] 

ತರುಣೀಕೇಕರ (ನಾ). ಹರಯಂದ ಹೆಣ್ಣಿನ ಓರೆನೋಟ ; ಯುವತಿಯ 
ಕಡೆಗಣ್ಣ ದೃಷ್ಟಿ: ಆ ಪುರಮಂ ತರುಣೀಕೇಕರಮರೀಚಿನೀರಾಜಿತಾಕ್ಷತಾಂಗಂ 
ಪೊಕ್ಕಂ (ಜಂದ್ರಪು. ೬-೪೨). [ಸಂ. (ತರುಣೀ + ಕೇಕರ)] 

ತರುಣೇಂದು (ನಾ). ಎಳೆಯಂ ಚಂದ್ರ ; ಬಾಲಚಂದ್ರ : ತರುಣೇಂದು 
ದಿನಕ್ರಮದಿಂ ಪರಿವರ್ಧಿಸಿ ವಾರಿನಿಧಿಯನೊದವಿಪ ತೆಅದಿಂ ಮುರರಿಪು 


. * » ಪರಿವರ್ಧಿಸಿ ಜನದ ಮುದಮನೊದವಿಸುತಿರ್ದಂ (ಜಗವಿ. ೩-೪೦). 
[ತರುಣ + ಇಂದ್ಕು ) 
ತರುಣೇಂದುಜೂಟ (ನಾ). ಬಾಲಚಂದ್ರನನ್ನು ಮಂಡಿಯಲ್ಲಿ 


ಉಳ್ಳವನಂ ; ಶಿವ: ಮುನಿವಲ್ಲಭಂ ತರುಣೇಂದುಜೂಟನ ಸಮ್ಮುಖ 
ದೊಳೊಲವಿಂದೆ ಕೈಮುಗಿದು (ಬಸಪು. ೧-೫೬). [ತರುಣೇಂದು + ಜೂಟ್ಯ) 

ತರುಣೇಂದುಧರ (ನಾ). ಬಾಲಚಂದ್ರನನ್ನು ಧರಿಸಿದವನು; ಶಿವ: 
ಮನೆದೈವವು ನಿಮಗೆ ತರುಣೇಂದುಧರನಿರೆ ಅನ್ಯದೈವದ ಸೇವೆ ಸನ್ಮತವೇ 
(ಬಸೆಪು. &-೭೬). ಸಂ. 

ತರುಣೇಂದುವಶೌಲಿ, ತರಂಣೇಂದಂವರೌಳಿ (ನಾ). ಬಾಲಚಂದ್ರನನ್ನು 
ತಲೆಯಲ್ಲಿ ಧರಿಸಿದವನು ; ಶಿವ : ತರುಣೇಂದು ಮೌಲಿ[ಪಾಣಾಂ.ಳಿ]ಯಂ 
ಪ್ರಾರ್ಥಿಸಿದೊಡಿತ್ತನತಿಕರುಣದಿಂದಪರಿಮಿತ ವಸ್ತುವಂ (ಜೈಮಿಭಾ. ೫-೩೬). 
ತರುಣೇಂದುಮೌಳಿ : ವೋಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ತರುಣೇಂದು * ವಲಿ] 

ತರುಣೇಂದುವ?ೌಳಿ "ತರುಣೇಂದಂವೌೌಲಿ' ನೋ. 

ತರುನಿವಹ (ನಾ). ಎ ತರುಚಯ : ತರುನಿವಹಕ್ಕೆ ತಮ್ಮದಟೆ ತಮ್ಮ 
ವಿಲಾಸಮೆ . . . ಎಂತು ನೋಟ್ಟಡಂ ನಿರುಪಮಮಾಾಗಿ ಕಣ್ಣೆ ಕರಮೊಪ್ಪಿದ 
ವಾಮ್ರಮಹೀಜರಾಜಿಗಳ್‌ (ಸುಕುಮಾ. ೪-೪೨). [ತರ್ಕ ನಿವಹ) 

ತರುಬಿಸು (ಕ್ರಿ). ೧. ಅಡ್ಡಗಟ್ಟು ; ತಡೆದು ನಿಲ್ಲಿಸು: ಅವನು ಮಾಡಿದ 
ಕಥೆಯನ್ನು ಕುದುರೆಯ ತರುಬಿಸಿ ಹೇಳೆಲುದ್ಯುಕ್ತಳಾಗುವಳು (ಕನ್ನ ಜಾ. 
೧031. ೨. ಹೊಡೆದಟ್ಟು ; ಓಡಿಸು : ಕೋಪದಿಂದಾ ಚರರ್ಕಳನವಂ 
ತರುಬಿಸಿ (ಕೀಷರಾ. ೨೬-೨). [ತರುಬ್ಮು (ತಣಜುಂಬ್ಮು) + - ಇಸು] 

ತರುಬು "ತಣುಂಬ್ಕು' ನೋ. 

ತರುಬ್ಯು "ತಟಿಂಬ್ಣ' ನೋ. 

ತರುಮಗು (ನಾ). ಹುಡುಗ ; ಬಾಲಕ. 

ತರುವಕ್ಕಳು (ಬಹುವ) : ತರುವಕ್ಕಳ ಕೂಡಿ ನೀರಾಟವ ಹೊಕ್ಕು 

ಉಟ್ಟುದ ಹೋಗಾಡಿಹನೆಂದು ಬಾಯಬಾಯುಕುಟ್ಟಿ ಬ್ರಹ್ಮ ಪಾಶವೆಂಬ 
ಕಿಜುಗೆಯನುಗಿದುಕೊಂಡಳು ನಮ್ಮವ್ವೆ (ಅವಕಂ. ೧೯೦-೮೬೫); ಹರುಷದಿಂ 
[ದ] ಲಿಂಗಪೂಜೆಗೆ ಮನಂ ಬೆರಸುತಂ ಇರೆ ಕೆಲವು ತರುವಕ್ಕಳೋದುತಿರೆ 
ಕಂಡಲ್ಲಿ ತರುಣನಂ ತಂದೋದ ಕುಳ್ಳಿರಿಸಲು (ಮಡಿಕ್ಕಾ. 1೪, ೦೧೦೧: 
ಮೈದುನ ರಾವುಯ್ಯನ ರಗಳಿ). "ತರುವಲಿ' ಪರಾ. (ತರು? + ಮಗು] 

ತರುಮು "ತಟುಂಬೂ'? ನೋ. 

ತರುಮೊದಲ್‌ (ನಾ). ವಂರದ ಕೆಳಭಾಗ, -ಬುಡ : ಅವಾಗ್ಭಾಗಮೆನೆ 
ಬುಧ್ನಮೆನಲು ಎಸೆವ ತೆರುಮೊದಲಕ್ಕು (ಮಂಗರಾ. ೩೨-೨). 

[ತರ್ಕು * ಮೊದಲ್‌ 

ತರುರುಹ (ನಾ). ಮರದಲ್ಲಿ ಹುಟ್ಟುವಂತಹುದಂ ; ಪರಾವಲಂಬಿ ಸಸ್ಯ; 

ಬದನಿಕೆ: “ಮಾರ ತರುತರುಹವೆನೆ £ ತರುರುಹವೆನಲು] ಬಂದಣಿಕೆ 


ಯಕ್ಕು ” (ಮಂಗರಾ. 9೩-೪೦). [ಸಂ.] 


ತರುವಂಗಿ 


ತರುವಂಗಿ, ತರವಂಗಿ (ನಾ). ಒಂದು ಬಗೆಯ 'ಪ್ರಾಣಿ : 
ತರುವಂಗಿ[ಪಾಕಾಂ.ಕುರಿಗಿ, ತರುವಂದಿ)ಕಾಳ್ಬೆಕು 4 ಮುಂಗುಲಿ ಮುಸುವಂದಿ 
ನರಿ ಬೆಟ್ಟುಗುಜ್‌ ಗುಮ್ಮ ಮಿಗಗಳ .,. ಪೂತ್ತೆಯ್ದೌದರು (ಸೊಬಸೋ. 
೦೦-೫೬) ; ನರಿ ಹುಲಿಯುಡು ತರುವಂಗಿ ಚಮರಿಮಿಗವೆರಲುಣಿಯಾನೆ 
'ಯರಸುಮಿಗವೆಂಟಡಿಯರಡುತಲೆಯ ಪಕ್ಕಿಯಿನೊಪ್ಪಿದುದಾ ದಾರುಣ 
ಮಪ್ಪಡವಿ (ಜಯಕಾ. ೦೫-೨೯). ತರವಂಗಿ : ತರವಂಗಿ ಸಾರಂಗ ಮೊಲ 
ಮುಚ್ಚು ಮುಸುಗಳನಿರದೆ ಕೊಂದವು ಜಾಯಿಲಗಳು (ಕುರಾಸಾಂ. ೨೭-೯೦). 

[?] 

ತರುವಂಡಬಾದಿ (ನಾ).. ಒಬ್ಬಾತನ ಹೆಸರು (?) : ಸ್ವಸ್ತಿಶ್ರೀ ತರುವಣ್ಣ 
ಬಾದಿ (ಎಕ. ೫11, ಮದ್ಮಗಿ. ೨೬.೧; %. [?] 

ತರುವರಿ “ತರುವಲಿ' ನೋ. 

ತರುವರಿಗತನ (ನಾ). ಹಂಡುಗತನ ; ಹುಡುಗಾಟ: ಅಅಸಿ ಏಡಿ 
ದೆಕ್ಕಟಿಗ ತರುವರಿಗತನವನೆಂದೆಂದು ಬಿಟ್ಟಪೆ ಬಿಟ್ಟಪೆಯಯೆಂದು 
(ಮದೇಪು. ೨೩-೩೦). [ತರುವರಿ (ಆತರುವಲಿ) + - ಗೃ - ತನ] 

ತರುವಲಿ, ತರಂವರಿ, ತಲಂವರಿ, ತಲುವುರಿ (ನಾ). ೧. ಚಿಕ್ಕ ಪ್ರಾಯ 
ದವನು; ಬಾಲಕ; ಹಂಡಂಗ: “ ತರುವಲಿಯೆನೆ ತರಳಂ” (ಥಾರನಿ.೫೪); 
ಕರುಣದಿನೆಮ್ಮಂ ತಾಯ್ತೋಲ್‌ :ತರುವಲಿಗಳನೆಯ್ದೆ ನಡಪಿದಜ್ಜರ್‌ ನೀಂ 
(ಪಂಪಭಾ, ೧೧-೪೮) ; ತರುವಲಿಯ ತಲೆಯ ಕಿರೀಟಮನಾಲಿಕಲ್ಲ ಮಖಬ್‌ 
ಕೊಂಡುದೆಂಬಂತೆ (ಧರ್ಮಾವ್ಯು. ೧-೧೫೮) ; ಬೆರಕೆಗೆ ಪೇಸುವಳ್‌ 
ಬೊಜಗರಪ್ಪರ ನಂಟರೊಳಂಗಹೀನರುಂ ತರುವಲಿ ಗಂಡರುಂ ಮನೆಗೆ 
ಬಂದೊಡೆ ನಾಣ್ಣುವಳ್‌ (ಲೀರಾವ. ೨-೮೦0); ಉಲಿವ ತರುವಲಿಗಳೆಲ್ಲ 
ಗಿಳಿವಿಂಡುಗೆಡೆದಿಹೆರು ಅಅೌಯದ ಮೌನಿಯ ಮುಕ್ತಿಯದೇನೋ 
(ಅವಶಂ. ೦೭೭-೭೯೩) ; ತೊಲತೊಲಗು ತರುವಲಿಗೆ ರಣವಿದು ಸುಲಭವೇ 


(ಕುಭ್ಯಾಕ. ೪-೧೨) ; ಕಿಲುಕುಳರಂ ತರುವಲಿಗಳಂ ತಜುಂಬಿ ಗೆಲ್ವೊಂದು. 


ಗೆಲ್ಲಮೆ ಪೊಲ್ಲಮೆಯಾಗದೇಂ -ನಿಮಗೆ? (ರಾಮಾಶ್ಮ. ೧೪೩-೦೫). ವಿ. 
ಬಾಲಿಕೆ ; ಹುಡಂಗಿ ; ತರಳಿ: ತರುವಲಿಗೆ ಕಲಿಸಿದಳು ಮುದಿಸೂಳೆ 
ಹುಲಿಮಟ್‌ಗೆ ಬೇಂಟೆಯಂ ಕಲಿಸುವಂತೆ (ಹ ಆಶಾ. ೪-೨0); ಎಲಗೆ 
ತರುವಲಿ ಮೂಲಹಾಲಂ ಸಲೆಯಭವನಿಂದೇಕೆವೊಲ್ಲನು' (ಬಸಪು. ೦೪-೩೦); 
ಎಲೆ ತರುವಲಿ ಬಟ್ಟಲ ಪಾಲ್ಲೆಲಕೊಕ್ಕುದೆೊ ನೀನೆ ಪೀರ್ದೆಯೋ ಪೇಳಿದನು 
(ವೃ ಷವಿ. ೯-66). ೩. ತಬ್ಬಲಿ; ಅನಾಥ ವ್ಯಕ್ತಿ; ಪರದೇಶಿ: 
ಊರವರೆಲ್ಲಮಿಂತೆಂದರೀ ತರುವಲಿ' ನಮ್ಮೂರೊಳಿರೆ ನಮಗೆ ಸಾವುಂ 
ಕೇಡುಮಮೋಘಮಕ್ಕುಂ (ವಡ್ಮಾರಾ. ೭೬-೦೮);ತರುವಲಿಯಾಗಿರ್ಪ ನಿಷ್ಠುರ 
ದುಃಖಮನೆಯ್ದೂವರ್ದರಿದ್ರತೆಯಿಂದಂ ಪಿರಿದಪ್ಪ ನೋವನೆಯ್ದೂವರ್‌ 
(ಧರ್ಮಾಮ್ಮ. ೬-೧೮೫). ತರುವರಿ: ೧, ಕರದ ಪಿರಿದಪ್ಪ ತರರವಿಂ ತರುವರಿ 
[ಪಾ$90.. ಲಿ)ಯಂ .ತದೆದುವೊದೆದುಮುಂತಕವದನಾಂತರದೊಳ್‌ 
ತೂಂತದೆ ಟಕ್ಕಿಂ ಪೊರೆದವೊಲ್‌ (ವಧಪು. ಮುರಮಧಥನ 
ಚಿತ್ತೈಸಿದೈ ತರುವರಿಯ ಸಾಭಿಪ್ರಾಯವಾಕ್ಕಸ್ಫುರಣವನು (ಕುವ್ಕಾಕ. 
೩. ಕಾಡೊಳಗಾರ ಮಗನೆಂದಜ್‌ ಯದೆಳೆಶಿಶುವು 
ಫೊರೆಯವೇಳ್ವಿನಗಿತ್ತೆ ನೀನಾ ತರುವರಿಯು ಕಡುಕೊಬ್ಬಿ ಜವ್ವನಭರದಿ 
ತನ್ನನೆ ಹಿಡಿದನೆಂದಳು ತೋಟ್‌ದಳು ಮೈಯ ಯ(ಸಾಕ್ಕೆಛಾ, ೨೯-೨೦). 
ತಲುವರಿ: ೧. ತೊಲಗೆಲವೊ ತಲುವರಿಗೇಕೆ ರಣವಿದು ಹಲಬರು ಪಿಂದೆ 
ಸೊಕ್ಕಿನಲೀ ನೆಲೆಗೆಟ್ಟುಹೋದರು (ದೇವಾಂಪು. ೪-೧೩೨); ತಲುವರಿಗಳಲ್ಲಿ 
ಕಂಡಾ ಲಿಂಗಮಂ ಕಡೆಗೆ ತೊಲಗ ಮಡಗಲು ಬಂದು ತಡಕಿ ನೋಡಲು 
ಲಿಂಗ ಕೆಲದೊಳಿರೆ' ಕರದಲ್ಲಿ ತಕ್ಕೊಂಡು (ಗುರುಣಾ. :8-೬೪), ತಲುವುರಿ : 
೧. ತಲುವುರಿ ನಮಗೆಂದು ನಂದಗೋಪ ಗೋಪಿ ತಿಳಿದು ನಿನ್ನ 
ಪೂಜಿಸಲಿಲ್ಲವಯ್ಕಾ (ತೀರ್ಥಮ. ೮೨), 


೨-೫೨) ; 


೨೦-೨೮), 


೩೩೨೫ 


೩೦ 


45 


ತರುಸಾರ 


ತರುವಲಿತನ, ತಲುವರಿತನ (ನಾ). ಹಂಡುಗತನ ; ಹುಡುಗಾಟಿಕೆ ; 
ಎಳಸಂತನ : ಸದ್ಭರ್ಮಮನುಂ ಮಜಿಯದೆ ಸನ್ಮುನಿಮತಮಂ 
ತರುವಲಿತನದಿಂದಮೇಲ್‌ಸದೆ (ಧರ್ಮಾಮೃ, ೧೨-೫೯) ; ಇನಿಯಂ ಮಾಡಿದ 
ತರುವಲಿ[ಪಾಕ. ತೆರವಲ್ಲ]ತನಕ್ಕೆ ಕಡುಮುಳಿದು (ಶೈಂಗಾರ. ೪-೪೩); 
ಸಾಕು ತರುವಲಿತನದ ಮಾತುಗಳೇಕೆ ಗರುವರ ಮುಂದೆ (ಕುವ್ಯಾದ್ರೋ. 
೫-೪8) ; ನರ ತರುವಲಿತನವ ಕೈವಿಡಿದನೀಯಪರಾಧಮಂ ಕ್ಷಮಿಸು 
(ಕೋಗೆಯ. ೧೭-೭೩); ಏನೆಂಬೆನೀ ತರುವಲಿತನದ ನಿಮ್ಮ ನುಡಿಗಂ ನಡೆಗಂ 
(ಉಮಾಕ್ಕ. ೦೨೬-೫). ತಲುವರಿತನ: ಎಲೋ ಕೃಷ್ಣ ಎಂದರೆ ಬೆದರಿ ಓಡಿ 
ಪೋಗಿ . .. ತಲುವರಿತನದಿಂದ ಕ್ರೀಡೆಯಾಡುತಲಿರೆ (ವಿಸ್ತೋಸು. ೧೯-೩). 

[ ತೆರುವಲಿ + - ತನ] 

ತರುವಳಿ (ನಾ). (ಮದುವೆಮಾಡಿ) ಹೆಣ್ಣನ್ನು ತರುವಿಕೆ,-ತಂದಂ 
ಕೊಳ್ಳುವಿಕೆ : ಅಂತಹ ಮನೆಗಳಿಗೆ "ಕೊಡುವಳಿ ತರುವಳಿ' ಕೂಡದು 
ಎಂದು ಮುಂತಾಗಿ ಉಪನ್ಯಾಸ ಕೊಟ್ಟು . . . ಕಳುಹಿಸುಶ್ತಿದ್ದಳು 
(ಬೆಳುಮ. ೨೯) ; ಒಂದು ವಟಾರದಿಂದ ಇನ್ನೊಂದು ವಟಾರಕ್ಕೆ ಕೊಡುವಳಿ 
ತರುವಳಿ (ಹೆಣ್ಣು ಕೊಡುವುದು ತರುವುದು) ಉಂಟು (ಹುಟ್ಕಹೆ. ೨ಬ. 
“ಕೊಡುವಳಿ' ಪರಾ. [ತರು (<ಎತರ್‌) + - ವಳ್ಳಿ) 

ತರುವಳಿ (ನಾ). ಭಾರಿ ವಂಳೆ ; ರಭಸದ ಮಳೆ; ಸುರಿಯುತ್ತಿರುವ 
ಮಳೆ (?) : ಬಿಸಿಲ ತಾಪ ಗ್ರೀಷ್ಮದಲಿ ರೂಢಿಸಿದ ತರುವಳೆ ವರುಷದಲಿ 
ಕಂಪಿಸುವ ಬಲು ಛಳಿ ಹಿಮದಲಾ ಶಿಶಿರದಲಿ ಶರದದಲೀ ಕೆಸಜು 
ಹೇಸಿಕೆಯಾ ವಸಂತದಲೆಸೆವ ಪಲ್ಲವ ಕುಸುಮಫಲ ಭೋಗಿಸುವವರಿ 
ಗುಂಟಿದಕೆ ಸರಿಯೇ ಮಿಕ್ಕ ಯತುಜಾಲ (ತಿಮ್ಮಆ, ೫-೧೨). 

[ತರು? + ಮಳೆ (ಮಟ) 

ತರುವಾಯ, “ತಟಂವಾಯ್‌' ನೋ. 

ತರುವಾಯ "ತಣುವಾಯ', ನೋ. 

ತರುವಾಯಿ "ತಜುವಾಯ್‌' ನೋ. 

ತರುವಾಯೆ "ತಟುವಾಯ' ನೋ. 

ತರುವೋಜ (ನಾ). [ಛಂದ] ಒಂದು ಬಗೆಯ ಪದ್ಯಜಾತಿ; ಚೌಪದಿ: 
ಇದರ ರೀತಿ ಅದ್ದಂಕಿಯ ಪಂಡರಂಗನ ಶಾಸನದಲ್ಲಿ (ಕ್ರಿ. ಶ. ಸು. ೮೪೮) 
ಕಾಣಬರುವ “ತರುವೋಜ” ಎಂಬ ಪದ್ಯರೂಪದಲ್ಲಿ ಗೋಚರವಾಗುತ್ತದೆ. 
ತರುವೋಜದಲ್ಲಿ ಸಮಾನವಾದ ನಾಲ್ಕು ಪಾದಗಳುಂಟು (ಸಮಾಲೋ. 3೧೮). 

[? ತೆಲು. ತರುವೋಜ) 

ತರುವ್ರಾತ (ನಾ). ಮರಗಳ ಗುಂಪುು,-ಸಮೂಹ : ಪಶ್ಚಿಮಾಶಾನಿಳ 
ಪಾತೋಜ್ಜೃಂಭಿತಂ ಬಂದುದು ವಿರಹಿತರುವ್ರಾತಮಂ ಪರ್ವುವುಗ್ರಾನಳ 
ನೆಂಬಂತಬ್ಬಕಾಲಂ (ಜಂದ್ರಪು. ೪-೨೯). [ತರು +೬ ವ್ರಾತ] 

ತರುಶಿಫೆ (ನಾ). ಮರದ ಬಿಳಿಲಂ: ಅಂತೆಯ್ದಿ ತರುಶಿಫೆಯಂ ಪಿಡಿದಡರ್ವನ 
ನಲ್ಲಿರ್ಪುದೊಂದು ಕಪಿ ಕಂಡು ಬೇಗವಿಂದಿರಂ ಬಂದು ಅಂಜದಿರೆಂದು 
ಕೈಯಂ ಪಿಡಿದು ತೆಗೆವುದುಂ (ಪಂಡತಂ. ೧೦೭-೨೧). [ತರು + ಶಿಫೆ) 

ತರುಪಂಡ (ನಾ). ಎ ತರುವ್ರಾತ : ಗಿರಿಶಾದ್ರೀಂದ್ರದ ಪೂರ್ಮೋತ್ತರದಿಶೆ 
ಯೊಳ್‌ ಕಾರ್ಮೂಗಿಲ್ಲಳೆಜಿಗಿದುವೆನೆ ಕಾರಿರುಳೆಳಸಿತೆನೆ ಕಜಿಂಗಿದ ತರುಷಂಡ 
ಮನವನಿಪಾಲತನಯಂ ಕಂಡಂ (ಕಾದಂಪೂ.. ೬೩೨) ; ಮಹಾಕಟಕಂ ನಡೆ 
ಪುತ್ಸವಕ್ಕೆ ಪಕ್ಕಾಗಿ ಜಗಕ್ಕೆ ಬೀಲ್‌ದುವು ಪೆಂಪಂ . . . ಅನೇಕ ರಮ್ಮ 
ತರುಷಂಡಮನೇಕನದೀನದಾಂತಿಕಾಭೋಗಂ (ಪುಪ್ಪಪು. ೫-೪೭). 

[ತರ್ಯು * ಷಂಡ) 

ತರುಸಾರ (ನಾ). ಮರದ ಚೇಗು,-ತಿರುಳು: “ಕೆಚ್ಚು-ತಂತುವಾಯ 

ಕ್ರಿಯಾಯಾಂ (ನೆಯ್ಗೆಯ ಕೆಲಸ), ತರುಸಾರೇ ಚ (ಚೇಗು)” (ಕಿಮಧಾ)- 
[ ತರ್ಯು + ಸಾರ್ಯ) 


ತರುಹ 


ತರುಹ (ನಾ). ತರಂವಿಕೆ : ಸಾಧಕನವನೊಬ್ಬ ನೇತ್ರವಟ್ಟೆಯನುಟ್ಟುಕೊಂಡು 
ಸೂತ್ರಧಾರಿಯನಜಿಸುತ್ತ ಬಂದನಯ್ಯಾ ಕರೆಯಿರೈ ಕರೆದು ತೋಟ್‌ಸಿರೈ 
ತರಿ( ರು ಹಕ್ಕೆ ನೆರೆಹಕ್ಕೆ ಹೊಟಗಾದನು (ಸರ್ವವ. ೨೮-೦೩೩) ; ದೂರ 
ದಲ್ಲಿರ್ದುದಂ ಹತ್ತಿರಕ್ಕೆ ತರುಹ (ಪ್ರತ್ಕಾಹಾರ, ಉಪಾದಾನ) (ನಾಜಿರಾ. ಕಿ). 
[ತರು (ಆತರ?) + - ಹಃ) 
ತರೆ "ತಟ್ಟು? ನೋ. 
ತರೆಯ "ತಣ್ಯಿ' ನೋ. 
ತರ್ಕ (ನಾ). ೧. ಊಹೆ; ಅನುಮಾನ; ಕಲ್ಪನೆ: “ಅನುಮಾನಮೂಹಮೆನೆ 
ತರ್ಕಮಕ್ಕು” (ಮುಂಗರಾ. ೪-೧೦): ತರ್ಕವೆಂದರೆ ಊಹೆ; ಯಾವುದಾದ 
ರೊಂದು ಅಂಶದಲ್ಲಿ ಕರಣೋಪಪತ್ತಿ ಚಿಂತೆ (ಹಿಂದಸಾ. ೧೧೭); ಈ ವಾದ- 
ವಿವಾದಗಳಿಗೆ, ಖಂಡನೆಮಂಡನೆಗಳಿಗೆ ತರ್ಕ ಊಹೆಗಳಿಗೆ ಕೊನೆ ಮೊದಲಿಲ್ಲ 
(ದ್ರಾವಿವಿ. ೪೯). ೨. ಪರ್ಯಾಲೋಚನೆ; ವಿಚಾರ. ೩. ಚರ್ಚೆ ; ವಾದ 
ವಿವಾದ : “ತರ್ಕಯತಿ-ತರ್ಕಿಸಿದಪುದು ; ತರ್ಕಃ-ವಿವಾದಂ” (ಕಾರಕ್ಕ. 
3೮೦) ; ತರ್ಕ ಮಾಡುವವ ಮೂರ್ಪನಿಂದ ಕಡೆ (ಗಾದೆ). ೪. ಒಂದಂ 
ವಾಕ್ಯದಲ್ಲಿ ಅರ್ಥಕ್ಕೆ ಅಥವಾ ಅನ್ವಯಕ್ಕೆ ಅವಶ್ಯವಾಗಿರುವ ಬಿಟ್ಟು 
ಹೋಗಿರುವ ಪದಗಳನ್ನು ಸೇರಿಸುವಿಕೆ ; ಅಧ್ಯಾಹಾರ ಪೂರೈಕೆ ; 
೫. ಕಾರಣ; ಉದ್ದೇಶ; ಹೇತು; ಮೂಲ. ೬. ತರ್ಕ 
` ಶಾಸ್ತ್ರ : ವಿದಿತ ವ್ಯಾಕರಣದ ತರ್ಕದ ಸಿದ್ಧಾಂತದ ವಿಶೇಷದಿಂ ತ್ರೈವಿದ್ಯಾ 
ಸ್ಪದರೆಂದೀ ಧರೆ ಬಣ್ಣಿಪುದು ದಿವಾಕರನಂದದೇವಸಿದ್ಧಾಂತಿಗಳಂ 
(ಸುಕುಮೂ ೧-೩೮) ; ಮೇಣಖಳ ಸಿದ್ಧಾಂತ ಶಾಸ್ತ್ರ ಪುರಾಣ ತರ್ಕಂಗಳಿಗೆ 
ನಿಜವಂ ಕಾಣಿಸದೆ ಸೂಕ್ಷ್ಮದೊಳೆಸೆವುತಿಹ ಲಿಂಗ ಸನ್ಮೂರ್ತಿ (ಬಸಪು. 
೫೦-೭೦). ೭. ಅಪೇಕ್ಷೆ: ೮. ನೈಯಾಯಿಕರು ಹೇಳುವ ಹದಿನಾರು 
ಪದಾರ್ಥಗಳಲ್ಲಿ ಒಂದು: ಗೌತಮೋಕ್ತ ನ್ಯಾಯವು ಪ್ರಮಾಣ, ಪ್ರಮೇಯ 
. . ೬ ತರ್ಕ ನಿರ್ಣಯ ... ನಿಗ್ರಹಸ್ಥಾನಂಗಳೆಂಬ ಷೋಡಶ ಪದಾರ್ಥಂ 
ಗಳಂ ನಿರೂಪಿಸುತ್ತಲಿ (ವಿವೇಕ. ೧೦); ತರ್ಕ ಎಂದರೆ ವ್ಯಾಪ್ಯವನ್ನು 
ಅಂಗೀಕರಿಸುವುದರಿಂದ ಉಂಟಾದ ವ್ಯಾಪಕದ ಆರೋಪ (ಛಾತತ್ತ ,. ೭೪೪); 
ನ್ಯಾಯದರ್ಶನೆದಲ್ಲಿ ಪ್ರಮಾಣ . . . ತರ್ಕ ನಿರ್ಣಯ . . . ನಿಗ್ರಹಸ್ಥಾನ 
ಎಂದು ಹದಿನಾರು ಪದಾರ್ಥಗಳನ್ನು ನಿರೂಪಿಸಿರುವರು (ಹಿಂದಸಾ. ೦೧೨); 
“ಕಾಂಕ್ಷೆಯೊಳು ವಿಶರ್ಕದೊಳೂಹೆಯೊಳು ತರ್ಕ ಶಬ್ದಮಕ್ಕುಂ” (ಮಂಗರಾ. 
೧೫೨-೫೮) ; “ಕಾಂಕ್ಷೆ ವಿಚಾರಮೂಹ ಸಂಪಾದಿತಕರ್ಮಮೆಂಬಿನಿತು ತರ್ಕ 
ಮೆನಿಕ್ಕು” (ನಾನಾರ. ೧೪೯). [ಸಂ.] 
ತರ್ಕಕ (ನಾ), ಐ ತರ್ಕಜ್ಞ. [ಸಂ.] 
ತರ್ಕಜ್ಞ (ನಾ). ತರ್ಕಶಾಸ್ವ್ರವನ್ನೂ ಬಲ್ಲವನು: ಕವಿ ಪ್ರಕರದಿಂ ತರ್ಕಜ್ಞರಿಂ 
ಶಬ್ದವಿದ್ಯೆಯೊಳಬ್ಬಾಸನಕಲ್ಪರಪ್ಪ ವಿಳಸದ್ಭೂದೇವರಿಂ ದೇವತಾಲಯ 
ದಿಂದೊಪ್ಪವ . . . ಉಜ್ಜೈನಿಯನೆಯ್ವಿ ಬಂದನಜಿತಂ(ಪಂಶತಂ. ೧೯೩-೧೫) ; 
ತಜ್ಞರ್ಪ್ವರೀಕ್ಷಿಸಲು ಶಬ್ದಜ್ಞಂ ಶಾಸ್ತ್ರಜ್ಞನಖಿಳ ತರ್ಕಜ್ಞಂ... 
ಗುರು ಕಳೇಶ್ವರದೇವಂ (ಕಾಸಪ. ೯೨ ; 1179). [ಸಂ.) 
ತರ್ಕತಂತ್ರ (ನಾ).ಐತರ್ಕಶಾಸ್ತ್ರ : ಮುಕುತಿಯಿದಜಿಕೊಳು ಕರತಳಾಮಲಕ 
ಭರಿತ ಬೊಮ್ಮದ ಸುತ್ತುಗೊಳಸನು ಸರಿದ ಠಾವೀ ತರ್ಕತಂತ್ರದ ತರದ 
ಯುಕುತಿಗೆ ತೊಳಸುಗೊಳ್ಳದ ಠಾವಲಾ (ಕುವ್ಯಾಉ. ೧-೨೨); ಆದಿಯಾಧಾರ 
ಗಳಿಲ್ಲದಂದು ನಾದಬಿಂದುಕಳೆಗಳಿಲ್ಲದಂದು ವೇದಶಾಸ್ರಾಗಮ ತರ್ಕತಂತ್ರ 
ಗಳಿಲ್ಲದಂದು . . . ಅಖಂಡೇಶ್ವರಾ ನಿಮ್ಮ ನೀವಣಿಶಯದೆ ಅನಂತಕಾಲ 
ವಿರ್ದಿರಂದು (ಆಬಂಡೇ. ೧-೧). [ತರ್ಕ * ತಂತ್ರ] 
ತರ್ಕಬದ್ಧ (ಗು). ೧. ತರ್ಕಕ್ಕೆ ಒಳಪಟ್ಟಿರಂವ ; ನ್ಯಾಯಸಮ್ಮತವಾದ. 
(ನಾ). ೨. ನ್ಯಾಯಸಮತವಾದಂದಂ : ಈ ಸಿದ್ಧಾಂತ ತರ್ಕಬದ್ಧವಲ್ಲ 
(ಹುಕ್ಕಾರ. ೯೭, ಬೀಂಕೆ). [ತರ್ಕ + ಬದ್ಧ) 


೩೩೨೬ 


ತರ್ಕಸಿದ್ಧಾಂತ 


ತರ್ಕಮತ (ನಾ). ತರ್ಕಶಾಸ್ತ್ರದ ಅಭಿಪ್ರಾಯ: ಈ ಅಕ್ಷರಗಳಿಗೂ ಧ್ವನಿಗೂ 
ಆಶ್ರಯ ಆಕಾಶವೆಂದು ತರ್ಕಮತ (ಹಿಂದಸಾ. ೧೪೨), [ತರ್ಕ ಮತ) 

ತರ್ಕಯಿಸು "ತಟಿಕ್ಕಿಸು' ನೋ. 

ತರ್ಕಯುಕ್ತಿ (ನಾ). ತರ್ಕಶಾಸ್ತ್ರದ ತಂತ್ರ್ಯ-ಉಪಾಯ: ಭೃಗುದಧೀ 
ಚಾದ್ಯರ ಮಹೋದ್ಧತ ಶಾಪ ಶಕ್ತಿಯು ನಿರತ ಗೌತಮ ಮುಖ್ಯರತುಳಿತ 
ತರ್ಕಯುಕ್ತಿಗಳು (ಜಸಪು. 8೩-೫8). [ತರ್ಕ .. ಯುಕ್ತಿ) 

ತರ್ಕರಸಿಕ (ನಾ). ತರ್ಕದಲ್ಲಿ ಆಸಕ್ತಿಯುಳ್ಳವನು:; ತರ್ಕದಲ್ಲಿ ಸಂತೋಷ 
ಹೊಂದುವವನಂ : ಅರಿಸ್ಟಾಟಲನು ಕೇವಲ ತರ್ಕರಸಿಕ, ಸ್ಹಸೂತ್ರಾವ 
ಲಂಬಿ ಎನ್ನುವುದನ್ನು ಒಪ್ಪಲಾಗುವುದಿಲ್ಲ (ಅರಿಕಾ. ೩೧). [ತರ್ಕ * ರಸಿಕ] 

ತರ್ಕವರಿಷ್ಮ (ನಾ). ತರ್ಕಶಾಸ್ತ್ರದಲ್ಲಿ ನಿಪುಣ ; ತರ್ಕಶಾಸ್ತ್ರ ಪಾರಂಗತ : 
ಕವಿತಾಪಿತಾಮಹರ್ತ್ತರ್ಕವರಿಷ್ಠರ್ವ್ವಕ್ರಗಚ್ಛದೊಳ್‌ ಪೆಸರ್ವ್ವಡೆದರ*(ಎಕ. 
11. ೬೯-೨೩; 1100). [ತರ್ಕ ವರಿಷ್ಠ) 

ತರ್ಕವಾದ (ನಾ). ತರ್ಕಬದ್ಧವಾದ ಚರ್ಚೆ,-ವಾದ : ಹದಿನೆಂಟು ಸಾವಿರ 
ಹೆಂದದಾರುಹತರು ಕಡಗಿ ನಡೆತಂದು ತರ್ಕಿಸಿ ತರ್ಕ ವಾದಕ್ಕಾ ಆದೇ 
ಸೋಲ್ತು ನಿಂದು (ಬಸಪು. 8೦-೨೩). [ತರ್ಕ ವಾದ್ಯ) 

ತರ್ಕವಿದ್ಯೆ (ನಾ). ಎ ತರ್ಕಶಾಸ್ತ್ರ: ರಣರಹಸ್ಯಜ್ಞಾನಿಗಳು ಮಿಗೆ ಮಣಿದ 
“ರಿಂದ್ರಿಯವಶಕೆ ರಿಪುಭಟಗಣ ವಿವಾರಣ ತರ್ಕವಿದ್ಯಾವೀತರಾಗಿಗಳು 
(ಕುವ್ಕಾಳೀ. ೭.೧೦). [ತರ್ಕ ವಿದ್ಯೆ) 

ತರ್ಕವಿವಾದ (ನಾ). ಎ ತರ್ಕವಾದ : ವೇದ ವೇದಾಂತಾದಿ ಸಿದ್ಧಾಂತಾದಿ 
ತರ್ಕವಿವಾದದಿಂ ಸಂಪಾದಿಸುತ್ತಾ . . . ವಿಧಿಯುಕ್ತಾದಿಗಳಿನೊಡಬಡಿಸುತಂ 
(ಬಸಪು. 8೧-೧೨). [ತರ್ಕ + ವಿವಾದ] 

ತರ್ಕವಿಸು "ತಟ ಸು ನೋ. 

ತರ್ಕಶಾಸ್ತ್ರ (ನಾ). ಷಡ್ದರ್ಶನಗಳಲ್ಲಿ ಒಂದಂ; ತರ್ಕದ ನಿಯಮ 
ಗಳನ್ನು ತಿಳಿಸುವ ಶಾಸ್ತ್ರ; ಆನ್ವೀಕ್ಷಿಕೀವಿದ್ಯೆ ; ನ್ಯಾಯಶಾಸ್ತ್ರ : 
ತರ್ಕಶಾಸ್ತ್ರದಲೆಸೆವ ವಾಕ್ಕಗಳಕ್ಕಜಗಳಿಂದನ್ಯರನು ಹಿಂದಿಕ್ಕಿ (ಗಗತಾ.೦೩-೦೯); 
ಈ ತರ್ಕಶಾಸ್ತ್ರದಲ್ಲಿ ಪ್ರಾಚೀನ ತರ್ಕ, ನವೀನ ತರ್ಕ ಎಂಬ ಎರಡು 
ವಿಭಾಗವಿರುವುದು (ಹಿಂದಸಾ. ೦೦೫. [ತರ್ಕ + ಶಾಸ್ತ್ರ) 

ತರ್ಕಶುದ್ಧಿ (ನಾ). ವಾದಕ್ರಮಂದಲ್ಲಿಯಂ ಶುದ್ಧತೆ,-ನಿದ್ಥ೯ಷ್ಟತೆ ; ವಾದ 
ದಲ್ಲಿ ದೋಷವಿಲ್ಲದಿರುವಿಕೆ: ಆ ಉತ್ತರಗಳ ತರ್ಕಶುದ್ಧಿಯನ್ನು 
ಪರೀಕ್ಷಿಸುತ್ತ ಅವನ ದಾರಿ ಸಾಗುತ್ತದೆ (ದೂರಸ. ೨೮೨). 

[ತರ್ಕ + ಶುದ್ಧಿ) 

ತರ್ಕಸಂಬಂಧಿ (ಗು). ತರ್ಕಕ್ಕೆ ಸಂಬಂಧಿಸಿದ ; ವಾದಕ್ಕೆ ಸಂಬಂಧಪಟ್ಟ : 
(Dialectical. ಪಾರಿನಿ. ೨೪). [ತರ್ಕ ಸಂಬಂಧಿ] 

ತರ್ಕಸರಣಿ (ನಾ). ದಾದಿಸುವ ರೀತಿ : ತರ್ಕಸರಣಿಯಿಂದ ಮಾಸ್ತರರಿಗೆ 
ಸಮಾಧಾನವಾಗಲಿಲ್ಲ (ಮೂರುಡಾ- 60); ಇನ್ನು ನಾಲ್ಕುವರ್ಷ ಮದುವೆ 
ಯಾಗದೆ ಇದ್ದಿದ್ದರೆ ಏನು ಹಾನಿ? ಎಂಬುದು ಅವರ ಆಗಿನ ತರ್ಕಸರಣಿ 
(ವಾತ್ಮಲ್ಯ. ೫೦). [ತರ್ಕ ಸರಣಿ] 

ತರ್ಕಸಾಧಕ (ನಾ). ತರ್ಕದಿಂದ ಸಾಧಿಸುವವನು ; ವಾದ ಮಾಡುವ 
ವನು: ಭಂಟನಹೆ ಭಕುತರಿಗೆ ನೆನೆವರು ನಂಟರೆಮಗೊಲಿದಂತೆ 
ಹೊಗಳಿದರೆಂಟುವಂಡಿ ಹಿಗ್ಗುವೆವು ಮೆಚ್ಚೆವು ತರ್ಕಸಾಧಕರ (ಕುವ್ಕಾಉ. 8-೮). 

[ ತರ್ಕ + ಸಾಧಕ) 

ತರ್ಕಸಿದ್ದಾ ಂತ (ನಾ). ತರ್ಕಶಾಸ್ತ್ರದ ಸಿದ್ಧಾಂತ ; ತರ್ಕದಿಂದ ಸಿದ್ಧ 
ವಾಗುವ ಅಭಿಪ್ರಾಯ : ವೇದಕ್ಕೂ ವಕ್ಷೃವಿನ ಅಭಿಪ್ರಾಯವೆಂಬ 
ತಾತ್ಪರ್ಯ ಇರಬೇಕಾದರೆ ಪರಮೇಶ್ವರನೇ ವೇದವನ್ನು ಹೇಳಿರಬೇಕೆಂದೂ 
ವೇದ ಪೌರುಷೇಯ, ಇದರಿಂದ ಈಶ್ವರಸಿದ್ಧಿಯೆಂದೂ ತರ್ಕಸಿದ್ಧಾಂತ 


(ಹಿಂದಸಾ. ೧೪೫). [ತರ್ಕ .. ಸಿದ್ಧಾಂತ ] 


ತರ್ಕಾಭಾಸ 


ತರ್ಕಾಭಾಸ (ನಾ). ತಪ್ಪಾದ ತರ್ಕ : (ಮೋಸಗೊಳಿಸುವುದಕ್ಕಾಗಿ ಹೂಡಿದ) 
ಕೂಟತರ್ಕ, ಕುತರ್ಕ, ತರ್ಕ್ಕಾಭಾಸ, ಸತ್ಯಾಭಾಸ (800818೬. ಇಂಕನಿ.). 
[ತರ್ಕ ೬ ಆಭಾಸ] 
ತರ್ಕಾರಿ, (ನಾ). ಒಂದು ಬಗೆಯ ಗಿಡ ; ತಕ್ಕಿಲೆ: “ಜಯಾ, ಜಯಂತೀ, 
ತರ್ಕಾರೀ, ನಾದೇಯಾ, ವೈಜಯಂತಿಕಾ ೫ ತಕ್ಕಿಲೇ ಗಿಡ, ತಗ್ಗೀಸೊಪ್ಪಿನ 
ಗಿಡ” (ಸಿದ್ಧಾಂತಿ. ೧೧೧). [ 0, ತರ್ಕಾರೀ) 
ತರ್ಕಾರಿ, "ತರಕಾರಿ' ನೋ. 
ಗಿತರ್ಕಿಲ್‌ "ತಕ್ಕಿಲ್ಕ್‌' ನೋ. 
ತರ್ಕಿಸು, "ತಟಿಕ್ಕಿಸು' ನೋ. 
ತರ್ಕಿಸ್ಮು (ಕ್ರಿ). ೧. ಊಹಿಸಂ; ಆಲೋಚಿಸು ; ವಿಜಾರಮಾಡು : 
ಚಳುಕಿಯೆನೆ ಶಿಂಶುಮಾರಂ ಕುಳೀರಮದು ಕರ್ಕಿ ತರ್ಕಿಸಲ್‌ ಕರ್ಕಟಕಂ 
(ವಸ್ತು ಕೋ. 3೩-೬) ; ಅವುಗಳಲ್ಲಿ ಕೆಲವು ವಸ್ತುಗಳ ಖರೀದಿಗಾಗಿಯೆ ... 
ಕಳುಹಿಸಿರಬಹುದೆಂದು ಶೇಟಜಿ ತರ್ಕಿಸಿದ್ದರು (ರಕ್ಮಗೋ. ೨೧) ; ಮೊದಲನೆ 
ಯದು ಕಾರ್ಯಕಾರಣವನ್ನು ತರ್ಕಿಸುವ ಬುದ್ಧಿಶಕ್ತಿ (ಇಸ್ಲಾಂಸಂ- ೨೩೫). 
೨. ತರ್ಕಮಾಡಂ ; ವಾದಮಾಡಂ ; ಚರ್ಚಿಸಂ ; ವೇದಾಂತ ಸಿದ್ಧಾಂತ 
ಪ್ರಮಾಣ ಶಾಸ್ತ್ರಂಗಳನೋದಿ ತರ್ಕಿಸುವ ಪಂಡಿತರ್ಕಳೊಡನೆ ತೊಡರ್ದು 
ನಂಡಿದು ಸದುತ್ತರಂಗುಡುತಿರ್ಪ ಶುಕಶಾರಿಕಾನಿಕಾಯಂಗಳುಮಂ (ಪಂಡತಂ. 
೨052೬) ; ತರ್ಕ ತರ್ಕಿಸಲಅಕಿಯದೆ ಅತರ್ಕ್ಯಲಿಂಗವೆಂದು ಮನಂಗೊಳ್ಳವು 
` (ಬಸವ, ೯8೨); ನೀನೊಡೆಯನೆಂದಟ್‌ದೀಶ್ವರ ನಿಮ್ಮನರ್ಚಿಸುತ್ತಿರದಿರದೆಲ್ಲ 
ರೊಳ್‌ ಮಧಿಸಿ ತರ್ಕಿಸಿ ನೋಯಿಸಿ ನೋಯುತುಂ (ಪಂಪಾಠೆ. ೭೩). 
[ತರ್ಕ ..ಇಶ್ಯು) 
ತರ್ಕಿಸ್ಕು (ಕ್ರಿ). (?) : ತರ್ಕಿಪ ಬಗದಾರೆಯ ಕೂಡೆ ಬಹ ಕೊಳರ್ವಕ್ಕಿಯ 
ಕೆಲದಾಡಿಸುತ ದಿಕ್ಕಿಗೆ ಪೆಸರಾಂತ ಸಿಪಿಲೆಗೆ ಕವಳವನಿಕ್ಕಿ ಕಾದಿಸುತಿರ್ದ 
ಮದನೆ (ಮೋಪತ. 8-೩೫). [? % - ಇಸ್ಕ್ಯು) 
ಡಿತರ್ಕು "ತಕ್ಕು' ನೋ. 
ತರ್ಕುಮೆ (ನಾ). ತರುವಿಕೆ; ತೆಗೆದುಕೊಂಡು ಬರುವಿಕೆ: ತರ್ಕುಮೆ, 
ತರ್ಕುಮೆಗಳ್‌ ; ಬರ್ಕುಮೆ, ಬರ್ಕುಮೆಗಳ* (ಕದ್ಮಾನು. ೫೭೨ ಪ್ರಯೋ). 
P ಕೆಲವೆಡೆಯಲ್ಲಿ ಧಾತು ಮತ್ತು ಪ್ರತ್ಯಯದ ನಡುವೆ "ಕಂ' ಎಂಬ 
ಆಗಮವು ಬರುತ್ತದೆ. [ ಎತರ್‌ + -ಮೈೈ) 
ತರ್ಕೆ "ತಲ್ಕಿ' ನೋ. 
ತರ್ಕೆಯ್ಸು "ತಟಸ್ಕಿಸು' ನೋ. 
ತರ್ಕೈಸು ತಲ್ಕಿಸು' ನೋ. 
ಹಸಿತರ್ಗಿ "ತಗ್ಗಿ? ನೋ. 
ತರ್ಗಿಸು "ತಟ್ಲುಸು' ನೋ. 
ತರ್ಗು, "ತಟ್ಲು' ನೋ. 
ತಗ್ಗು "ತಗ್ಗು ನೋ. 
ತರ್ಗೊತ್ತು "ತಗ್ಗೊತ್ತು' ನೋ. 
ತರ್ಜನ (ನಾ). ೧. ಹೆದರಿಸುವಿಕೆ ; ಬೆದರಿಸುವಿಕೆ. "ತರ್ಜನೋಕ್ತಿ' 
ಪರಾ. ೨. ನಿಂದಿಸುವಿಕೆ ;: ಅವಹೇಳನ ಮಾಡುವಿಕೆ; ಹೀಯಾಳಿ 
ಸಂವಿಕೆ ; ದೂಷಣೆ: ದಂಡನ ಖಂಡನ ತಾಡನ ಪೀಡನ ಗರ್ಜನ 
ತರ್ಜನಾದಿಗಳನೆಯ್ದಿ ನಿಲಲೆಡೆಯಿಲ್ಲದೆ (ಅಜಪು. ೧೧-೦೦ ವ) ; ಬಾರಿಪ 
ನಿಮ್ಮ ತರ್ಜನದಿನೀ ಜನದೊಂದುಲಿ ಮಾಣ್ಗೆ (ಪುಜೃಫು. ೭-೩೫). 
[ಸಂ.) 
ತರ್ಜನನಿರತ (ನಾ). ನಿಂದಿಸುವುದರಲ್ಲಿ ನಿರತನಾದವನು,-ಆಸಕ್ತನಾದ 
ವನು : ತರ್ಜನನಿರತರಪ್ಪ ದುರ್ಜನರಂ ಬಾರಿಸಿ (ಕಾಂತಿಪು. ೬-೨೫ ವ), 
{ ತರ್ಜನ + ನಿರತ] 


೩೩೨೭ ತರ್ಣಕ 


ತರ್ಜನಿ (ನಾ). ಗದರಿಸಲು ಉಪಯೋಗಿಸುವ ಬೆರಳು; ಕೈಯ 
ಹೆಬ್ಬೆರಳಿನ ಪಕ್ಕದ ಬೆರಳು ; ತೋರಂಬೆರಳಂ : ಅಶಿ ಲಲಿತ ತರ್ಜನೀ 
ತರ್ಜಿತ ಪರಿಜನೆಯರ್‌ (ಆದಿಪು. ೭.೧೪) ; ಸುರಧಾತ್ರಿಯ ತರ್ಜನಿಯಂ 
ಬೆರಲ್ಲಳಿಂ ಪಿಡಿದು . .. ತತ್ತರುಣಂ ಮರಕತಕುಟ್ಟಿಮದ ಮೇಲೆ ದಟ್ಟಡಿ 
ಯಿಡುವಂ (ಮಲ್ಲಿಪು. ೧೩-೫೭) ; ಅಂಗುಷ್ಕಕ್ಕೆ .. . ತರ್ಜನಿಯಿನಳೆಯೆ 
ತಾಂ ಪ್ರಾದೇಶಂ (ವಸ್ತುಕೋ. ೬೯-೧೩) ; ಲೋಟಕ್ಕೆ ಹಾಕಿದ್ದ ಕಾಫಿಯಲ್ಲಿ 
ತೇಲುತ್ತಿದ್ದ ಒಂದು ಸಣ್ಣ ಕಸವನ್ನು ತರ್ಜನಿಯಿಂದ ತೆಗೆದು, ನೋಡಿ, 
ಬಿಸಾಡಿದರು (ಕಾನೂರು. ೪೫೮) ; ಶಾಲೆಯ ಮೇಷ್ಟರು ತುಂಟ ವಿದ್ಯಾರ್ಥಿ 
ಯನೆಂದರು ತೋರಿ ತರ್ಜನಿಯ (ಇಂಜಾಪ. ೧೨೧.೯೨). [ಸಂ. ತರ್ಜನೀ) 

10) ತರ್ಜನೆ (ನಾ). ಎ ತರ್ಜನ ೨: ವೀರಪುರುಷರೆಲ್ಲರೂ ಅಸ್ವ್ರಧಾರಿಗಳಾಗಿ 
ಕೋಪದಿಂದ ತರ್ಜನೆ ಮಾಡುತ್ತ . . . ಭೀಷ್ಮನನ್ನು ಬೆನ್ನುಹತ್ತಿದರು 
(ಛೀಷ್ಮಡ. ೨೮). [ ಸಂ. ತರ್ಜನ] 

ತರ್ಜನೋಕ್ತಿ (ನಾ). ಗದರಿಸುವ ನಂಡಿ ; ಬೆದರಿಕೆಯ ಮಾತು: ಅದೆ 
ವಿಸರತ್ಸಭಾಕಳಕಳೆಂ ಪ್ರತಿಹಾರಕ ತರ್ಜನೋಕ್ತಿ ತಾನದೆ ಕಳಗೀತನಾದಮದೆ 
ಮನ್ಮಥನಾಥನ ಬೀಡುದಾಣಮಿಂತಿದು ದಿಟಂ (ಡಂದ್ರ ಪು. ೧೦-೬೧). 

[ ತರ್ಜನ + ಉಕ್ತಿ) 

ತರ್ಜಿತ (ಗು). ೧. ಬೆದರಿಸಲ್ಪ ಟ್ಟ: ಅತಿಲಲಿತ ತರ್ಜನೀ ತರ್ಜಿತ ಪರಿಜನೆ 
ಯರ್‌ (ಅದಿಪು. ೭-೧೪). ಪಿ. ನಿಂದಿಸಲ್ಪಟ್ಟ. (ನಾ). ೩. ಬೆದರಿಸಂವಿಕೆ; 
ಗದರಿಸಂವಿಕೆ: ಮಧುಮಾಸಕೇಸರಿ ವಿಯೋಗಿಗಳೆಂಬ ಮೃಗಂಗಳ 
ಭಯಂಗೊಳಿಸಿದುದುದ್ಧಕೀರಮದಕೋಕಿಲ ಗರ್ಜಿತತರ್ಜಿತಂಗಳಿಂ 
(ಕಮದ. ೬೭ ಪ್ರಯೋ). [ಸ0.] 

ತರ್ಜಿತೆ (ನಾ). ೧. ಗದರಿಸಲ್ಪಟ್ಟವಳಂ. ೨. ತೆಗಳಲ್ಪಟ್ಟಿವಳು ; 
ನಿಂದಿಸಲ್ಪಟ್ಟವಳಂ : ತನ್ನ ತಾನಯದಲೆ ಚಪಲೆ ನೀನಿದಾವ ಕಜ್ಜ 
ಕುಜ್ಜುಗಂಗೆಯ್ದೆಯೆಂದು ಲಜ್ಜೆಯಿಂ ತರ್ಜಿತೆಯಾದಂತೆಯುಂ . . . ನಿನಗೆ 
ತರಳತೆಯಿದೆತ್ತಣಿಂ ಬಂದುದೆಂದು ಧೈರ್ಯಮೆ ಧಿಕ್ಕರಿಸುವಂತೆಯುಂ 
ಅತಿಲಜ್ಜಿತೆಯಾಗಿ ತನ್ನೊಳಿಂತೆಂದಳ್‌ (ಕಾದಂಉ. ೭೫). 

[ ಸಂ. ತರ್ಜಿತಾ] 

ತರ್ಜಿಸು (ಕ್ರಿ). ೧. ಗದರಿಸು ; ಬೆದರಿಸು : ಏರಿದೆನಿಪ ಭರದೆ ನಡೆಯಲ್‌ 
ಘುರುಘುರಿಸಲ್‌ ಘೋರಘೋಣವಿವರಂ ಕಿ[ಳಿಅಬ್ಬರದಿಂ] ತೀವಿದು 
ದಾಶಾಂತರಮಂ ಜವದಿಂದೆ ಗರುಡನಂ ತರ್ಜಿಪಮೋಲ್‌ (ಕಾದಂಪೂ. ೪೫೨): 
ಅವನು ಮಗನನ್ನು ತರ್ಜಿಸಿ “ ಏನು ಮಾತಿದ್ದರೂ ಬೆಳಗಾಗ ಆಡು... 
ರಂಪು ಮಾಡಬೇಡ” ಎಂದನು (ಚಿಕರಾ. ೪೪); ಅವರು ಸಾರಸ್ವತ ಪ್ರಾಸಾದದ 
ಮೊಗಸಾಲೆಯಲ್ಲಿ ಕುಳಿತು, ಕೂಗಿ, ಕರೆದು, ತರ್ಜಿಸಿ, ಗರ್ಜಿಸಿ ಕೈಕೈ 
ಮಿಲಾಯಿಸುವ ಕಾರಬಾರ ನಡಸುತ್ತಿರುತ್ತಾರೆ (ನಿಬಂಧ. 11, ೨೭೦). ವಿ. 
ನಿವಾರಿಸು; ವಿರೋಧಿಸು; ತಡೆಗಟ್ಟು : “ತರ್ಜಿಸು - ನಿವಾರಣೇ” 
(ಕಮಧೂ). [ತರ್ಜನ+ - ಇಸ್ಕು) 

ತರ್ಜುಮೆ (ನಾ). ಒಂದು ಭಾಷೆಯಿಂದ ಇನ್ನೊಂದಂ ಭಾಷೆಗೆ 
ಬದಲಾಯಿಸುವಿಕೆ; ಭಾಷಾಂತರ ; ಅನುವಾದ: ಭಾರತೀಯ 
ಖಗೋಳ ಗ್ರಂಥಗಳ ಪೈಕಿ ಎಲ್ಲೋ ಕೆಲವು ಮಾತ್ರ ಇಂಗ್ಲಿಷಿಗೆ ತರ್ಜುಮೆ 
ಯಾಗಿವೆ (ತತೃಪ್ಪಾ. ೪೮೭); ಎಷ್ಟಾದರೂ ಭಾವ ತರ್ಜುಮೆಯಾಗಿ 
ಮಾತಾಗಬೇಕು (ಏಳಜೀ, ೩೯). [ *-ಅರ. ಹಿಂ. ಮರಾ. ತರ್ಜುಮಾ ] 

ತರ್ಣಕ (ನಾ). ಆಗ ತಾನೆ ಹುಟ್ಟಿದ ಕರು: “ತರ್ಣಕಾಭಿಧಾನಂ ಸದ್ಕೋ 
ಜಾತಂ” (ವಸ್ತುಕೋ. ೮೯-೫) ; “ತರ್ಣಕಃ, ವತ್ಸಃ-ಈ ೨ ಹೋ(ಟಾ)ರಿ” 
(ಹಲಾಯು. ೪೪-೦೦೯) ; ಪರಿಯುುತ್ತವ್ವಳಿಸುತ್ತುಮೆಣ್ಣೆ ಸೆಗಮೊಂದೀದಾವು 
ಮೆಯ್ದೆರ್ಚೆ ಹೊಂಕರಿಸುತ್ತುಂ ಬಿಡೆ ಕಂಡಕಂಡವರ್ಗಳಂ ಬೆನ್ನಟ್ಟುತುಂ 
ತ[ಪಾಕಾಂ. ಕ]ರ್ಣಕಂ ಬರೆ ಬೆನ್ನೋಳ್‌ ನಲವಿಂದದಂ ಮಿಗೆ ಮರಲ್ಹಾ 


16 


40 


46 


ತರ್ತೀಪು 


ಫ್ರಾಣಿಸುತ್ತುಂ ಪುರೀವರ ವೀಥ್ಮಂತರದೊಳ್‌ ಮಹಾರಭಸಮಂ 
ಮಾಡಿತ್ತು (ವರ್ಧಪು. ೩-೪) ; ನಾಲಗೆಗಳಂ ಪರಪಿ ತುದಿಯಲೊಸರುವ 
ಕಣಗಳ ಜಾಳದಿಂ ತರ್ಣಕಗಳುಪಚರಿಸಿ ಮರುಗುತೆಳೆವಾಳೆಯಂದದಿ ಕಂದಿ 
ಕುಂದಿ ಬಳಲ್ಲುಂ ಜೋಲ್ಡು ತಾಳಲಾರದೆ ನಡುಗಿ ಮಿಡುಕುವ ಕುರಂಗಗಳ 
ತಂಡಂಗಳೆಸದಿರ್ದವು (ವೆಂಕಾರಾ. ೩-೬-೧೩), [ಸಂ.) 

ತರ್ತೀಪು "ತರಿತೀಪು' ನೋ. 

ತರ್ದವಾಡಿ, ತದ್ದವಾಡಿ, ತರದೆವಾಡಿ, ತರ್ರ್ರವಾಡಿ, ತರ್ಧವಾಡಿ 
(ನಾ). ಒಂದಂ ನಾಡಿನ ಹೆಸರು; ಐ ಈಗಿನ ಬಿಜಾಪುರದ ಸುತ್ತ 
ಮುತ್ತಣ ಪ್ರದೇಶ: [ಶ್ರೀ]ಮತ್‌ ತೈಲಪರಸ[ರ್‌] x x x [ತರ್ದ್ನ) 
ವಾಡಿ[ಸಾ]ಸಿರಮುಮನಣುಂಗಜೀವಿತಮಾಳುತ್ತ (ಸೌಇಇ. ೫1-1, ೪೦-೫; 
೪65) ; ಗೋನರಾಜನೂರ್ಜ್ಛತತೇಜಂ ಕಟ್ಟಿಸಿದಂ ಕೆಣಿ'ಯಂ ಮೋರಿಟ್ಟಗೆ 
ಯೊಳ್ತ ರ್ದ್ವವಾಡಿ ನಾಡೊಳಗೀಗಳ" (ಎಳ. ೪111, ಸಾಗರ. ೧೦೯-೫೩; 3042); 
ಮತ್ತಂ ತರ್ದ]ವಾಡಿ ಮಧ್ಯಗ್ರಾಮ ಬಾಗವಾಡಿಪುರವರಾಧೀಶ್ವರ ಮಾದಿ 
ರಾಜನ ತನೂಜಂ ಬಸವರಾಜನ ಮಹಿಮೆಯೆಂತೆಂದಡೆ (ಎಇ. ೫೫1, 
೧೨-೮ ; 1260). ತದ್ದವಾಡಿ: ಅಟ್‌ಕೆಯ ಗಟ್ಟಗೆಯುಂ ವೆರ್ದೊೋಟ್‌ಯುಂ 
ಪರಿದಲ್ಲಿ ತದ್ದವಾಡಿಗೆ ತೆಂಕಲ್‌ ತೊಟಿಗಲೆಗೆ ಬಡಗಲಿರ್ದುದು . , 
ಬೆಳುಗಲಿದೇಶೆಂ (ಅಜಿಪು. ೧೨-೪೪) ; ತದ್ದವಾಡಿ ಸಾಸಿರದ ಬಳಿಯ ಕಂಪಣ 
ಮುತ್ತಗೆ ಮೂವತ್ತಲಿ ಮೊದಲ ಬಾಡ (ಸೌಇಇ, 21-11, ೦೪೧೨೬; 1097); 
ಟಕ್ಕಳಿಗೆಯಲ್ಲಿ ಕರಿದು ಮರಮೊಗೆ ಮ ೨ ಮನೆ ೧ತದ್ದವಾಡಿ ನಾಡೊಳಗೆ 
ಭೂಮಿ (ಕಣ. 11, ೪೨-೨೩; 1806). ತರದೆವಾಡಿ: ಮೆರೆದ ಫೆಮ್ಮಡಿ 
ರಾಯ ತರದೆವಾಡಿಯ ಗೆದ್ದು (ಕನ್ನಾ. ೨೬೪). ತರ್ದ್ರವಾಡಿ; 
ತದ್ದೆರ್ಫಿವಾಡಿ ನಾ ೬ ೬ ನಿಡುವಣಿಯ ಮೇಲಾಳಿಕೆಯ . '. . 
ಕನ್ನಸೆಟ್ಟಿ ಕಾದಿ (ಸೌಇಇ. ೫1-1, ೧೮೪-೨; 1101). ತರ್ಧವಾಡಿ : 
ತರ್ದ್ವವಾಡಿಯ ಬಳಿಯ ಕಾರಕುಜುವಂ ನಾಲ್ವತ್ತಅೊ[ಳ]ಗೆ ಪೆರ್ದ್ದೊ 
ಆ್ಗಯ ಬಡಗದಟಿಯ ತಂಗೊಡಗೆಯ ಬೀಡಿನೊಳ್ಗುಖಸಂಕಥಾ 
ವಿನೋದದಿಂ ರಾಜ್ಯಂಗೆಯ್ಯುತ್ತವಿರ್ದ್ಗ (ಸೌಇಇ. ೫-1, ೦೦೬-೦೩; 
1076). [ ತರ್ದ್ಯ * ಪಾಡಿ] 

ತರ್ದು; (?) (ಕ್ರಿ). ತದುಕು; ಬಡಿ; ತದೆ; ಸದೆ (?): ಚೋಳನ 
ನಾಳುಮಾಡುವುದು ಗೂರ್ಜ್ಜರರಂ ಸಲೆ ತರ್ದಿಕುಂ ಕರಂ. ಲಾಳನನಾಳಿ 
ಮಾಡುವುದು , . . ಈ ಕುಟುಗೋಡ ಕೋಟೆ (ಸೌಇಇ. 321, 3೯೬-೦೩; 
1176). "ತದ್ಕೆ' ಪರಾ. (?] 

ತರ್ದು,,. ತದ್ದು, ದದ್ಧೂ,, ದರ್ದು, (ನಾ). ೧. ಒಂದಂ ಬಗೆಯ 
ಚರ್ಮರೋಗ ; ಹುಳುಕಡ್ಡಿ : ಅರಗಾಮಳಕಫಳಂ ವೃಕ್ಷರಾಜಪತ್ರಂ 
ಚಗಚ್ಚೆಯೆಕ್ಕೆಯಿವಂ ಕೊಂಡರೆದಿಂಬಾಗಿರೆ ಪೂಸುಗೆ ಶಿರೋವ್ರುಣಂ ತರ್ದು 
ದುಂದುಖಕಿಂಬಿವು ಕಿಡುಗುಂ (ಲೋಕೋಪ. ೯-೫೮) ; ಉರ್ದುಂ ಬಿರ್ದುಂ 
ತರ್ದುಂ ಮರ್ದುಂ ... ಗುರ್ದೆಯುಂ ಸರೇಫ ಪದಂಗಳ್‌* (ಕಮದ. ೩೭): 
ಕೆರಕು ತುಅಿಗ(ಖ)ಜ್ಹಿ .. . ಕುಷ್ಠ ತರ್ದುಂ ನರವುಲಿ ದುಷ್ಟವ್ರಣಂ 
ಗಳೆಂದಟ್‌ವುದು (ಅಕ್ಕಶಾ. ೧೨-೦). ತದ್ದು : ೧. ತದ್ದು ತುಟ ತಲೆಬೇನೆ 

ಕೆಟ್ಟಹುಣ್ಣು ಮೊದಲಾದ ಇಂತೀ ಮುನ್ನೂಜಜುವತ್ತು 

ವ್ಯಾಧಿಯನು ಶಿವನು ಹರಿಯಬಿಟ್ಟು ನೋಡುವ (ಮಡಿಮಾ. ೨೪-೩೪) ; 
ಪಿಡಿಯದು ದೋಷಮಿಲ್ಲದತಿ ನಿರ್ಮಲಮಪ್ಪೆಡೆಯಂ ಜಲೂಕನೋಗಡಿಸದೆ 
ಬಾವು ತದ್ದು[ಪಾಣಾ. ರ್ದು] ತುಣೌಯುಳ್ಳ ತ್ರಿದೋಷದ ತಾಣಮಂ ಕರಂ 
ಏಡಿವುದು ಮರ್ತ್ಯರೊಳ್‌ (ಚೀವಸಂ. ಪರಿ. ೧-೧೧): ಜಂಗಲನೀರಕೋಷ್ಮ, 
ಕನ್ನೈದಿಲ ಎಸಳು, ಹಿಪ್ಪಲಿ, ರಕ್ತಚಂದನ ಇವಿಷ್ಟನು ನೀಠಲ್ಲಿ ಅರೆದು 
ಮುಖಕ್ಕೂ ಹಣೆಗೂ ಚೆನ್ನಾಗ ಲೇಪವಂ ಮಾಡಿಸಲು ತದ್ದು ತುಜಾ 
ಹೋಗುವುದು (ವೈದ್ಯಸಾ. 11, ೧೪೬). ೨. (ಪಿತ್ತದಿಂದ) ಮೈಯಲ್ಲಿ 


೩೩೨೮ 


ಲಾ 


೩0 


26 


ತರ್ಫಿ 


ಉಂಟಾಗುವ ಗಂದೆ ಮುಂತಾದ ಊತ: ಪಿತ್ತದಿಂದ ಮೈಯೆಲ್ಲಾ 

ತದ್ದಾಗಿದೆ (ಕ). ದದ್ದು: ೧. “ತರ್ದು (ತದ್ದು, ದದ್ದು ».ದಡ್ಡು) - 

ದರ್ದು” (ತದೃಕೋ. ೧೭); ಈ ಔಷಧಿಗಳ ಪ್ರತ್ಯೇಕ ಎರಡು ವರಹ 

ತೂಕವ ಚೂರ್ಣಿಸಿ ಹಾಕಿ ಕಾಸಿ ಹದದಲ್ಲಿ ಇಳುಹಿ ಮೈಗೆ ಲೇಪ ಇಕ್ಕಿಸಲು 

ಹದಿನೆಂಟು ತೆಅದ ಕುಷ್ಕ, ಶ್ವಿತ್ರ, ದದ್ದು ಮುಂತಾದ ಸಕಲವ್ರಣಂಗಳು 

ನಾಶವಹವು (ವೈದ್ಯಸಾ. 1, ೩೯೩). ವ. ಅಯಿಲೇಯಕಚೂರ್ಣ . , . 

ಎಳನೀರಿನಿಂದಾಗಲಿ, ನೊರೆಹಾಲಿನಿಂದಾಗಲಿ, ಜೇನುತುಪ್ಪದಿಂದಾಗಲಿ 

ತೆಗೆದುಕೊಳ್ಳಲು ಪೈತ್ಯದಿಂದಾದ ಗಂದೆ,-ದದ್ದು ಮುಂತಾಗಿ ಮಾಣ್ಣುಂ 

(ಸಳವೈ. ೦೪೩). ದರ್ದು; : ೧. “ದರ್ದುಗಳ್‌ ತರ್ದುಗಳೊಳ್‌” (ಕರ್ಣಾನಿ. 

[ ಆಸಂ. ದದ್ರು ) 

ತರ್ದು, (ನಾ). ಮರದ ಸೌಟು,-ಸಟ್ಟುಗ: “ದರ್ವೀ, ತರ್ದೂಃ , ಖಜಿಕಾ, 
ದಾರುಹಸ್ತಃ - ಈ ೪ ಸಟ್ಟುಗಂ” (ಹಯಾ, ೩೨-೦೩೭). 

[ ಸೆಂ. ತರ್ದೂ) 

ತರ್ದೂದು "ತರದೂದು' ನೋ. 

ತರ್ದ್ರವಾಡಿ "ತರ್ದವಾಡಿ' ನೋ. 

ತರ್ಧವಾಡಿ "ತರ್ದವಾಡಿ' ನೋ. 

ತರ್ಪ "ತರ್‌' ಪರಾ. 

ತರ್ಪಣ (ನಾ). ೧. ತೃಪ್ತಿಪಡಿಸುವಿಕೆ ; ಸಂತೋಷಗೊಳಿಸುವಿಕೆ : 
ಸತತಂ ಬ್ರಾಹ್ಮಣತರ್ಪ್ಪಣಂ ಯಜನಕಾರ್ಯ್ಯಂ ದೇವತಾಪೂಜೆ ತತ್ತಿತೃ 
ಸಂತಾನಕ ತೃಪ್ತಿ ಬಂದತಿಥಿಸತ್ಕಾರಂ ಜಗನ್ನೂತ ವಿಶ್ರುತ ನೈಮಿತ್ತಿಕಮೆಂದು 
ಸಂದ ನಿಗಮಾನುಷ್ಕಾಣಮಂ ಮಾಡಲ್‌ (ಕ ಇ ಆ. ೩-3-೮೬; 1068). 
೨. ತೃಪ್ತಿ: “ ತಣಿವುದು ಸಾಹಿತ್ಯಂ ತರ್ಪಣಮೆನಿಸುಗುಂ” (ವಸ್ಮುಕೋ. 
೯4-೭). ೩. ದೇವತೆ ಅಥವಾ ಪಿತೃಗಳಿಗೆ ಕೊಡಂವ ಜಲಾಂಜಲಿ,- 
ತಿಲಾಂಜಲಿ ; ಪಿತೃಯಜ್ಞ, ದೇವಯಜ್ಞ ಮಂಂತಾದುವು: 
ಶ್ರುತಿಪಕಣವೋ ತರ್ಪಣವೊ ಮೇಣತಿಥಿಪೂಜೆಯೊ ಭೂತಯಜ್ಞವೊ 
ಹುತವಹಾರಾಧನೆಯೊ ರಣವೀಯ್ಯೆಯ್ದುಜಕೊಳಗೇನು (ಕುವ್ಯಾದ್ರೋ. 
೦6-8೭) ; ಕೆಲವು :ಸಲ ಕಣ್ಣೀರಿನ ನಾಲ್ಕು ಹನಿಗಳಿಂದ ತರ್ಪಣವನ್ನು 
ಕೊಡುತ್ತಿದ್ದನು (ಕ್ಯಾಮತಾ. ೪). ೪. ಯಜ್ಞಕಾರ್ಯಗಳಲ್ಲಿ 
ಉಪಯೋಗಿಸಂವ ಉರುವಲು ; ಸಮಿತ್ತು : “ಏಧಸ್‌, ಶರ್ಪಣಂ, 
ಇಂಧನಂ, ಏಧಃ ... ಸಮಿತ್‌, ಇಧ್ಮ-ಈ ೬ ಪುಳ್ಳಿ” (ಹಲಾಯು. ೦೩-೬೯). 

[ಸಂ.) 

ತರ್ಪಣಗೈಸು (ಕ್ರಿ). ತೃಪ್ತಿಪಡಿಸು ; ಸಂತೋಷಗೊಳಿಸು : ಶ್ರೀಕೃಷ್ಣ 
ಸನುಮತದಿ ಸಕಲಭೂಸುರಚಯಕೆವೊಲಿದು ತರ್ಪಣಗೈಸಿ ದಕ್ಷಿಣ 
ಸುತಾಂಬೂಲ ಮುಖ್ಯೋಚಿತಮನಿತ್ತು ಕಳುಪಲು (ನವಮೋ. ೧೫-೪೪). 

[ತರ್ಪಣ + ಕೈಸು (ಕೆಯ್ದು) 

ತರ್ಪಣಗೊಡು (ಕ್ರಿ). ದೇವತೆ ಅಥವಾ .ಪಿತೃಗಳಿಗೆ ಜಲಾಂಜಲಿ 
ಅಥವಾ .ತಿಲಾಂಜಲಿಗಳನ್ನು ಕೊಡು : 'ಭೀಮರಥಿಯನು ಕಂಡು 
ಮುಳುಗಿ ತರ್ಪಣಗೊಟ್ಟು ನಡೆದ (ಅಬ್ಕಲೂ. ೩-೩). 

[ ತರ್ಪಣ + ಕೊಡು 

ತರ್ಪಲ್‌ "ತಟ್ಬಿಲ್‌' ನೋ. 

ತರ್ಪಿಸು (ಕ್ರಿ). ೧. ತೃಪ್ತಿಪಡಿಸಂ ; ಸಂತೋಷಗೊಳಿಸು : (8). ೨.ಎ 
ತರ್ಪಣಗೊಡು : (4. [ತರ್ಪಣ - ಇಸ್ಕು] 

ಓತರ್ಪು, "ತಪ್ಪ್ಯು' ನೋ. 

ತರ್ಪು (ನಾ). (?): ಜಡೆಯೆಂಬುದೇ ಜಂಗಮಸ್ಕಳ ತಲೆಯೆಂಬುದೇ 

.. ತರ್ಪು ಆಕಾಶವೆಂಬುದೇ ಕಾಂತಿ (ಹಾಸ್ಕಮಂ. ಖ. [?] 

ತರ್ಫಿ "ತರಫು' ನೋ. 


೧೭). 


ತರ್ಫು 


ತರ್ಫ "ತರಫು' ನೋ. 

ತರ್ಫೆ, ತರಫ್‌, ತರಫೆ (ಅ). ಪರವಾಗಿ; ಪಕ್ಷವಹಿಸಿ; ಮೂಲಕ: 
ಗಂಗಾಬಾಯಿ ತರ್ಫೆ, ಆಕಿ ದತ್ತಕಮಗನ ಪಾಲನ ಕರ್ತಾ ಕೆ೧ಟ್ಟ ವರದೀ 
ಪ್ರಕಾರ ವಾರಸಾ ಮಾಡಿಬಿಟ್ಟೆ (ಗ್ರಾಮಾಯ. ೩8೪); ನನ್ನ ತರ್ಫೆ 
ಹೇಳೋದನ್ನೆಲ್ಲಾ ನಿನ್ನ ಕಿವೀ ಮ್ಯಾಲ ಇಟ್ಟು ಬಿಡತೇನಿ (ಗಂಮಾಯಿ. ೧೧೨). 
ತರಘ೯; ಬರಾವರ್ದು ಪಟೇಲ ಮತ್ತು ಬರಾವರ್ದ್‌ ಶಾನುಭೋಗರ 
ಗೈರುಹಾಜರಿಯಲ್ಲಿ ಗುಮಾಸ್ತೆ ತರಫ್‌ ಕೆಲಸ ನಡೆಯುತ್ತಿದೆ (ನನ್ಮೂರು. 
089). ತರಫೆ: ಪೋಲೀಸಿನೋರಿಗೆ ನಮ್ಮ ತರಫೆ ಶಿಪಾರಸ್ಸು ಹೇಳಿ 


೩೩೨೯ 


ತಲ 


ಕೊಂಡಿರುವಂತೆ ಕಾಣುತ್ತವೆ (ನಕ್ಷತ್ತ. ೬೩). ಓ. ಮೂಲ : ವೇದಾಂತಗಳು 
ಪಲವು ಅವಜಕಹೊಳು ವಿವಾದಂಗಳವು ಕೆಲವು ಭೇದಿಸಿ ನೋಡಲು 
ವೇದ್ಯಮಾಗದು ತಲವು (ಗೀತಗೋ. ೪೮-೩). ಹಿ. ತಗ್ಗು | ಹಳ್ಳ. ಲ. ನೆಲ; 
ಭೂಮಿ. ೯. ತಾಳೆಮರ; ಪನೆಮರ: “ತೃಣರಾಜಃ, ತಲಃ, ತಾಲಃ-ಈ 
೩ ತಾಟಕಿ” (ಹಲಾಯಾ. ೩3-೩೯). ೧೦. ಬಾಣಪ್ರಯೋಗ ಮಾಡುವಾಗ 
ಬಿಲ್ಲಿನ ಹೆದೆಯು ಕೈಯನ್ನು ಕೊರೆಯದಂತೆ ಎಡಗೈಗೆ ಹಾಕಿಕೊಳ್ಳುವ 
ತೊಗಲಿನ ಚೀಲ; ಗೋಧೆ. ೧೧. ನೈಸರ್ಗಿಕರೂಪ ; ಸಾರಭೂತ 
ವಾದ ಸ್ವರೂಪ. ೧೨. ಮೊಳಕೈಯಿಂಂದ ಮಣಿಕಟ್ಟಿ ಕ್ಬಿನವರೆಗಿನ ಭಾಗ ; 


ಮುಂದೋಳು. ೧೩. ಖಡ್ಗ ಮೊದಲಾದಂವುಗಳ ಹಿಡಿಕೆ,-ಹಿಡಿ. 
೧೪. ಎಡಗೈಯಿಂದ ವೀಣೆ ಮೊದಲಾದಂವುಗಳ ತಂತಿಗಳನ್ನೂ 
ಒತ್ತವುದಂ. ೧೫. ಕಾಡಂ; ಅರಣ್ಯ ; ಕಾನನ, ೧೬. ಏಳು 
ಅಧೋಲೋಕಗಳಲ್ಲಿ ಒಂದಂ : “ತಲ[ಪಾಕಾಂ. ೪] ಮತ್ತತಳ ವಿತಳ 
ಸುತಳಂ ರಸಾತಳ ತಳಾತಳಮು ಪಾತಾಳಮೆಂದು ವರ್ತಿಸುವ ತಳಲೋಕ 
ಮೇಟಕ್ಕು” (ಮಂಗರಾ. ೧೦-೩೨). ೧೭. ಹೊಂಡ. ೧೮. ಗುತ್ತಿಗೆದಾರನು 
ಜಮಾನಂದಾರನಿಗೆ ಕೊಡಬೇಕಾದ ಬೆಳೆಯ ಭಾಗ, - ಪಾಲು. 
"ತಲವಾಸಿ' ಪರಾ. ತಳ: ೧. ಗಲ್ಲಂ ಮಲ್ಲಂ ತಳವಿಂಂತೆಲ್ಲಂ ತತ್ಸಮಂ 
(ಕಮದ. ೨೯೮): ಕೊಟ್ಟಿರುವ ಗೋಳವನ್ನು ನಿಯತ ಪರಿಮಾಣದಲ್ಲಿರುವ 
ಎರಡು ಭಾಗವಾಗುವಂತೆ ಒಂದು ತಳ (28೩) ದಿಂದ ಛೇದಿಸುವುದು 
(ಗಟಿಡ. ೩೮); ಬಲು ಚಿಕ್ಕದಾದ ನಿನ್ನಯ ತಳದ ಮೇಲೆ ಸಲೆ ನಿತ್ಯವಾಗು 
ತಿರಲೀ ತೆರದ ಲೀಲೆ (ಕಎಪು. ೧೪-೬). ೨. “ತಳೆಮಲಾಗೆ ಚಪೇಟಂ” 
(ವಸ್ತುಕೋ, ೧೩೩-೯೪); “ ಬೆರಲುಂ ತಳಮುಂ ಬೆರಸಿದೊಡೆ ಪ್ರತಳ 
ಮೆಂಬುದು ಅದನೆ ತಳಮುಮೆಂಬುದು” (ಹ ಲಾಯು. 
ಕೆಂದಾವರೆಯ ಬಣ್ಣದಂತಪ್ಪ ತಳಮುಮಂ ಕಂಡು (ವಡ್ಮಾರಾ. ೧೪೮-೧೯); 
ಅಳವಿನೊಳೆನ್ನುಮನಿನಿಸಗ್ಗಳಿಸಿದ ಹರಿಗನೊಳಿದಿರ್ಚಿ ಕರ್ಣಂ 
ಗೆಲಲುಮ್ಮಳಿಪಂ ಗಡಮೆಂದೋಪಳ ತಳಮಂ ಪೊಯ್ದಾಶ್ವರಂ ಮುಗುಳ್ನಗೆ 
ನಕ್ಕ೦ (ಪಂಪಭಾ. ೧೨-೧೪೪) ; ಗುಡಿಲಂತೆ ಬಾಗಿದ ಚಿನ್ನುಂ ಪುಟ್ಟಿನಂತೆ 
ಬೆರಲ್ಲಳಿಲ್ಲದ ತಳಮುಂ (ಧರ್ಮಾಮ್ಮ. ೪-೭೫) ;.ಬಾರೈ ಕರ್ಣ ಬಾಯೆನುತ 
ತುಳುಕಿದನು ಕಂಬನಿಯ ಕೋಮಳತಳದಿ ಮೈದಡವಿದನು (ಕುವ್ಶಾಜ್ರೋ. 
೧-೨೩), ೩. ಉಡಿದಿರ್ದ ಕಯ್ದು ನೆತ್ತರ ಕಡಲೊಳಗಡಿಗಡಿಗೆ 
ತಳಮನುರ್ಚುತ್ತಿರೆ ಕಾಲಿಡಲೆಡೆವಡೆಯದೆ ಕುರುಪತಿ ದಡಿಗವೆಣಂಗಳನೆ 
ಮೆಟ್ಟಿ ನಡೆಯುತ್ತಿರ್ದಂ (ಗದಾಯು. ೪-೧೪); ಬಹುಳ ಬಹಳ ಗಗನ 


ಈ ಕಾಟ ತಪ್ಪಿಸ್ಪೇಕು (ಮುಯ್ಕಿ. ೫೦). [ ಆತರಫು] 

ತರ್ಬಿಯತ್ತು "ತರಬೇತು? ನೋ. 10 

ತರ್ಬು, “ತಟ್ಟು,' ನೋ. 

ತರ್ಬುಟ "ತಣುಂಬ್ಕು' ನೋ. 

ತರ್ಬು "ತಟ್ಟು; ನೋ. 

ತರ್ಬುಗ (ನಾ). ಆಲಿಂಗನ ಮಾಡುವವನು ; ಅಪ್ಪಿಕೊಳ್ಳುವವನು : 
“ಶ್ಲೇಷನ್‌, ಶ್ಲೇಷಕಃ, ಶ್ಲಿಷ್ಟಃ, ಶ್ಲಿಷ್ಟವಾನ್‌, ಶ್ಲೇಷ್ಟಾ, ಈ ೫ ತರ್ಬುಗಂ” | 16 
(ಕಾಶಕ್ಕ. ೧೮೭). [ತರ್ಬು; (ತಟ್ಟು) * - ಗ್ಯ] 

ತರ್ಬಾಗೆ (ನಾ). ಅಪ್ಪಿಕೊಳ್ಳುವಿಕೆ ; ಆಲಿಂಗನ: “ ಶ್ಲಿಷ್ಟಂ, ಶ್ಲಿಷ್ಟಿಃ, 
ಶ್ಲೇಷಃ, ಶ್ಲೇಷಣಂ, ಶ್ಲೇಷಣೀಯಂ, ಈ ೫ ತರ್ಬುಗೆ” (ಕಾಶಕ್ಕ. ೨೬೩). 

[ತರ್ಬು; (ಆತಟ್ಟು) + -ಗೆ) 

ತರ್ಮ (ನಾ). ಯೂಪಸ್ತಂಭದ ಅಗ್ರಭಾಗ ; ಯಜ್ಞಪಶುವನ್ನು 20 
ಕಟ್ಟುವ ಕಂಬದ ತುದಿ: “ತರ್ಮ, ಯೂಪಾಗ್ರಂ - ಯೂಪಸ್ತಂಭದ 
ಕೊನೆಯ ಹೆಸರು” (ಸಿದ್ಧಾಂತಿ, ೧೮೯). [ಸಂ. ತರ್ಮನ್‌] 

ತರ್ಮು "ತಣುಂಬ್ಕು' ನೋ. 

ತರ್ವಾಯ "ತಜಂವಾಯ*' ನೋ. 

ತರ್ವಾಯಗೊಳ* "ತಜುವಾಯಗೊಳ್‌' ನೋ. 25 

ತರ್ವಾಯಿ "ತಜುವಾಯ"್‌' ನೋ. 

ತರ್ಪ (ನಾ). ೧. ಬಾಯಾರಿಕೆ ; ನೀರಡಿಕೆ; ಪಿಪಾಸೆ : “ ಉದನ್ಯಾ, 
ತರ್ಷಃ, ತೃಷ್ಣ, ಪಿಪಾಸಾ-ಈ ೪ ನೀರಟಕ್ಕಿ " (ಹಲಾಯು, ೬೦-೨೦೮) ; 
“ ಉದನ್ಯಾ, ಪಿಪಾಸಾ, ತೃಟ್‌(ಷ್‌), ತರ್ಷಃ- ೪ ದಾವರದ ಹೆಸರು, 
ಬಾಯಾರಿಕೆ, ನೀರಡಿಕೆ” (ಸಿದ್ಧಾಂತಿ. ೨೪೪). ೨. ಇಚ್ಛೆ; ಅಪೇಕ್ಷೆ ; |0 
ಅಭಿಲಾಷೆ : “ ದೋಹದಂ, ಇಚ್ಛಾ. . . ಅಭಿಲಾಷಃ, ತರ್ಷಃ ೧೨ 


ಆರ೮-8&೮೩) ; 


ಕೋರಿಕೆಯ ಹೆಸರುಗಳು, ಅಂದರೆ , , . ಇಚ್ಛಿಸುವಿಕೆ, ಆಶೆಪಡುವಿಕೆ ” ಪ್ರಮಾಣಮಂ ತಳದೊಳಳೆದು ಕಂಡರುಮೊಳರೇ (ಸುಕುಮಾ, ೧ 8೮) ; 
(ಸಿದ್ಧಾಂತಿ, ೬೦); ಹರಿತ ಕರ್ಷಕ ವರ್ಷ ಕರ್ಷಿತೌಷಧಿ ತರ್ಷ (ಹಂಸದ. ತಳಮನುಡಿದಿಡುವ ಕಣ್ಣಂ ಕಳೆದೇಟ್‌ಪ ಕರುಳ ತೋರಣಂಗಟ್ಟುವ . . , 
೧೭೦-೬). [ಸಂ. ] ಬೀರರ್‌ (ಯಕೋದ. ೧-೫೪). ೪. “ತಳನಾಮಂ ಮತ್ತನೂರ್ಧಂ” 
ತರ್ಷಣ (ನಾ). ೧. ಬಾಯಾರಿಕೆ ; ನೀರಡಿಕೆ. ೨. ಇಚ್ಛೆ ; ಬಯಂಕೆ. [85]. (ವಸ್ತುಕೋ. ೧೩೩-೯೪); ಶಂಕರಂ ಸ್ವಪದದಿಂದೊತ್ತಿ ತಳಕಿಳಿದ ಧರೆಯಂ 
[ಸಂ.] ತೋಟಿಯುಪರಿಗೆತ್ತನೇ ವೃಷಾಕೃತಿಯಾಂತು (ಪದ್ಮರಾ. ೧೧-೬೬): 


ತರ್ಷಿತ (ಗಂ). ೧. ಬಾಯಾರಿಕೆಯಿಂದ ಕೂಡಿದ ; ಪಿಪಾಸೆಯುಳ್ಳ. 
೨. ಅಪೇಕ್ಷಿಸಂವ; ಬಯಸುವ. (ನಾ): ೩ಿ``'ನೀರಡಿಸಿದವನು:; 
ಬಾಯಾರಿದವನು : “ ತೃಷಿತಃ, ತರ್ಷಿತಃ, ಪಿಪಾ(ಸುಃ), ಪಿಪಾಸಿತಃ-ಈ 
೪ ನೀರಡಿಸಿದಾತಂ ” (ಹಲಾಯು. ೫೯-೨೦೭). [ಸಂ.] 40 

ತಲ, ತಳ (ನಾ). ೧. ಸಮತಟ್ಟಾದ ಮೇಲ್ಮೈ,-ಪ್ರದೇಶ. ೨. ಹಸ್ತ; 
ಅಂಗೈ : ತಲದೊಳ್‌ ತಳೆದಾ ಚೂತದ ಫಲಗುಚ್ಛಮನಟ್ತಿವಟ್ಟು 
ವಿಜಯಾವತಿ ಕಣ್ಮಲರಾಜ್‌ ನೋಡುತಿರ್ದಳ್‌ (ಕುಸುಮಾ. ೫-೬೪), ೩. 
ಕಾಲಿನ ಬುಡ ; ಅಂಗಾಲು. ೪, ಆಳ ; ಗಭೀರತೆ. ೫. ಕೆಳಭಾಗ ; 
ಬುಡ ; ಅಡಿ: ಆಕಾಶವು ದೊಡ್ಡ ಬಾಣಲೆಯಂತೆ ನಮಗೆ ಕಾಣುತ್ತದೆ. | 48 
ನಕ್ಷತ್ರಗಳೂ, ಇತರ ಆಕಾಶಕಾಯಗಳೂ ಈ ಬಾಣಲೆಯ ತಲಕ್ಕೆ ಅಂಟಿ 


ಮಳೆಗಟ್‌ ವುದು ಬೆಳೆ ಪೆರ್ಚುವುದಿಳೆ ತಳಕಿಳಿದು ಪೋಗದೆ ತಡೆದಿಹುದು 
ಪಳಿವಿಲ್ಲದ ಪತಿವ್ರತೆಯ ನಡತೆಯ ಬಳದೊಳು (ಹದಿಬ. ೨-೯). ೬. ಇದಟಿ 
ತಳಮನೆ ಪಡಿಯೆ ಬೆದಕುತಿರೆ (ಅಶ್ಮತ್ಮಾ. ೧-೧೩). ಆ. ನಿಮ್ನ ಘನೋನ್ನತ 
ಪ್ರದೇಶಂಗಳನಾ ಸಮಾನತಳೆದಲ್ಲಿಯೆ ಚಿತ್ರಕನೆಯ್ದೆ ತೋರ್ಪವೋಲ್‌ 
(ಪಂಪಭಾ. ೧೩-೨೧) ; ಬೆಂಮಣಸೆಟ್ಟಿ ತಾನು ತಂನ ಮಕ್ಕಳ ಕೂಲತನಕ 
೪ ಮುಡಿ ತಳವನೂ ಗೇಣಿಗೆ ಬಿತ್ತಿ ವರುಷಂಪ್ರತಿ. .. ಒರವೆಯಕ್ಕಿಯನೂ 
ನಡಸಿ ಬಹೆರು (ಸಾಇಇ. 33-11, ೪೪೪-೬೩೪ ; 1499). ೯. “ತಳಮುಂ 
ತಾಳಮುಮೆನೆ ಪನೆ” (ವಸ್ತುಕೋ.&&-೪). ೧೦. “[ತಳೆಂ ]ಗೋಧಿಕಾಖ್ಕಂ” 
(ವಸ್ತುಕೋ. ೧೩೩೬೯೪). ೧೯. ಹೆಬ್ಬೆರಳ ತುದಿಯಿಂದ ಕಿರಿಬೆರಳ 
ತುದಿಯವರೆಗಿನ ಅಂತರ ; ಗೇಣು. ೨೦. ಹಿಂಭಾಗ ; ಪೃಷ್ಠ: ತಾನು 


ತಲಕಾಡು 


ಬಂದು ಆಳಿನ ಕೈಗೆ ಚೀಟಿ ಕೊಟ್ಟು ಕರುಣೆಯಿರದ ಬೆಂಚಿಗೆ ಮಾಂಸ ಸಾಲದ 
ತನ್ನ ತಳವನ್ನು ಒಪ್ಪಿಸಿ ಗಂಟೆಯಾಗಿತ್ತು, (ಏಳಜೀ.೫೦). ೨೧. ಸ್ಥಳ; ಬಳ್ಳಿ 
ಗಾವೆಯ ತಳದ ಹುಲ್ಲೆಯ ಬಯಲೊಳ" (ಮೈಆರಿ.೧೯೨೯, ೬೫-೮; 10241); 
ಕಪ್ಪಡಿಗೆಟ್‌ಿಯಂ ಮೂಡ ಮತ್ತ ೯ ಇನ್ನೆರಡುಂ ತಳದ ಮತ್ತರಿರ್ಪೃತ್ತ 
ನಾಲ್ಕು (ಸೌಇಇ. ೩1-1, ೮೪-೩೨; 2049) : ತಳದ ಬಣಂಜಿಗರುಂ ನಾನಾ 
ದೇಶಿಗಳುವಿರ್ದ್ದು ದೇವರ್ಗ್ಗೆ ನಿವೇದ್ಯಕ್ಕೆ ಬಿಟ್ಟ ಧರ್ಮವಪ್ಪುದು (ಸಇಇಇ. 
1X-1, ೧೪೦-೨೯; 1070); ಕುಚುಗೋಡ ತಳದೊಳಗೆ ತಳರದಯ್ನೂರ್ವ್ವರುಂ 
' (ಸೌಇಇ. 1೩-1, ೨೯೬-೨೩; 1176) ; ಲಲಿತಸೇನೆಯನೆತ್ತಲೋಸುಗ ತಳಕೆ 
ಗುರುವೈತರಲಿಕಿನನುದಯಾದ್ರಿಗೈತಂದ (ಕುವ್ಕಾಆ. ಓರಿಇ. ಪರಿ. ೩೨೧), 
೨೨. ಹುಟ್ಟೂರು; ಸ್ವಂತದ ಊರು: ತಳ ಯಾವುದು? (ಬೆಟ್ಕಹೆೊ. ೪೦). 
೨೩. (ಆಲಂ) ಕೈವಾಡ ; ಕೈಚಳಕ: ವಿಭೀಷಣ ಬಂದು ನಮ್ಮಣ್ಣನ 
ತೆಳವಿದು ಜಗದಂಬಿಕೆಗೆ ಮುಳಿವವರಿಲ್ಲಿದು ನಿಜವೆಂದು ಪೇಳಲು ತಿಳಿದುದು 
ಮೂರ್ಛೆಯವನಿಗೆ (೦ಾಮವಿ, ೧೮-೦೭೫). 

ತಟ್ಟತಳ, ತತ್ತಳಃ (ದ್ವಿರುಕ್ತಿ): ನರಕದ ನೆಲೆವಿಡಿದಿಪ್ಪತ್ತೆಂಟು 
ಬಿಡುದಾಣಂಗಳಿಂ ಕೆಟಿಗೆ ತಟ್ಟತಳ ದಟ್ಟಡಿಯಲೆಕ್ಕಲನಂತಿರ್ಪ ನರಕವ 
ನೊಂದನುಟ್‌ದೆಲ್ಲಾ ನರಕಂಗಳುಮನಾ ಯಾತನೆಗಳುಮಂ ಪಾಪಂ 
ಗಳನುಂಡು ನವೆದು (ಸಾನಂಡ. ಕಥಾಗರ್ಥಸಂಧಿ, ೨೩ ವ) ; ಅಟ್ಟಡಿಯಲೆಲ್ಲಾ 
ನಿರಯದಿಂ ತಟ್ಟತಳದೊಳು ಕಟ್ಟಕಡೆಯಲಿ ದುಟ್ಟನೀ ತೆಬಿದಿಂದೆ 
ಯೆಕ್ಕಲನಾಗಿರಲು ಕಂಡು (ಸಾನಂಜ, ೮-30); ಮನುಷ್ಯನು ಮೊದಲು 
ನಿರ್ಜೀವವಾಗಿದ್ದು, ತರುವಾಯ ಸಚೇತನವಾಗಿ ಕ್ರಮೇಣ 
ರಾಗದ್ವೇಷಗಳಿಗೆ ಸಿಕ್ಕಿದನು. ಇದು ಅವನ ಬೀಳಿನ ತತ್ತಳ (ಇಸ್ಲಾಂಸಂ. ೨೯೨). 
ತಳದ ತಾಯಿ ಎ ಊರನ್ನು ರಕ್ಷಿಸುವ ದೇವತೆ ; ಗ್ರಾಮದೇವತೆ : 
ಆಗಿನ ಸರಕಾರದ ವಹಿವಾಟಿನಲ್ಲಿ, ಜನಾಂಗದ ರಚನೆಯಲ್ಲಿ ಅಮಲ್ದಾರ 
` ರೆಂದರೆ ' ನಿಜವಾಗಿಯೂ "ತಳೆದ ತಾಯಿ' (ಕಲನೆ. ೧೪೦). ತಿಳದವ್ವ ಎ 
ಗ್ರಾಮದೇವತೆ : ತಳದವ್ವನ ಗುಡಿ ಭಜನೆಯ ಜನರು 
ಕೂಡಿದ್ದಾರೆ (ಹೊಸಂಸಾ. ೧೮). ತಳದ ಸೆಟ್ಟಿ ಎ ಸ್ಥಳೀಯ ವ್ಯಾಪಾರಿ 
(?): `ನಾನಾ ದೇಶಾಭ್ಯಂತರದ  ಗವಟ್‌ಗ[ಳುಂ ಮು) 
ಮ್ಮುರಿದಂಡಮುಂ . .. ತಳದ ಸೆಟ್ಟಿಯರುಂ ನಕರಂಗಳ್ಕ [ಳುಂ] 
(ಎಇ. ೪, ೧೯-೬೩; 1161). ತಳದೊಕ್ಕಲು- ಊರಿನ ನಿವಾಸಿಗಳು; 
ಸ್ಥಳೀಯರು : ಎಲ್ಲಿಯ ತಳದೊಕ್ಕಲುಂ ಪೊಜಿಗಣ ಭ್ರಮಾಂತುಕರುಂ 
ಮಾಜ್‌ದ ಸೀರೆಗಂ ಅಡಕೆಗಂ ಪೊಂಗೊಂದು ' ಸಲೆ ವೀಸಮಂ ಆಯೆಂ 
ಮಾಡಿಬಿಟ್ಟರು (ಕಣಳ. ೧-೧-೮; 1092); ಧಾರಾಪೂರ್ವಕಂ ಮಾಡಿ 
ಬಿಟ್ಟಾಯವೆಂತೆಂದಡೆ ದಂಡಿನೊಕ್ಕಲುಂ ತಳದೊಕ್ಕಲುಂ ದೆವಸವಳೆಮೆಣೆ 
ಗಾಣದಲ್ಲಿ ಸೊಳಸವೆರಡು (ಎಇ. ಸಸ, ೦೨-೪೮ ; 1167). ತಳಮಾರೆ ಇ ೧. 
ಕೈಯಾರೆ; ಕೈತಂಂಬ: ತಳವೆಳಗಾದ ಲಕ್ಷ್ಮೀಕಾಂತೆಯ ಚಳದಳಿಕುಳವಿನೀಳ 
ಕುಟಿಲಕುಂತಲಂಗಳಂ ತಳಮಾರೆ ತೆಗೆದು ಕುರುಕುಲಕುಟುಂಬನ 
-ಘಟಚೇಟಿಯಂ ಕೊಂಡುಪೋಪಂತೆ ಮಗುಟಿ* ಕೊಂಡುಪೋಗಿ (ಗದಾಯು. 
೯-೦೬ ವು; ಚಟ್ಟಯ್ಯದೇವನ `ಕೀತ್ತಿ[್ಗ]ದೇವನ - ಪ್ರಸ್ಥಾ ವದೊಳು 
ಭಯಂ ಬಲ ನೋಡಲ್ತಳಮಾರೆಯಿಅ*ದು ನರಲೋಕಮಂ ಬಿಟ್ಟು 
ದೇವಲೋಕಪ್ರಾಪ್ಮ್ತನಾದಂ (ಕಇ. ೪, ೭-3೨೯; 1071). ವಿ. ಅಂಗಾಲು 
ಪೂರ್ತಿಯಾಗಿ : ತೊಳಪ ಹರಿನ್ಮಣಿ ಕುಟ್ಟಿಮತಳದೆೊಳ್‌ ತಳಮಾರೆ 
ತೆಳಮನೂಟ್‌ ಬೆಡಂಗಂ ತಳೆದು ತಳರ್ನಡೆ ನಡೆವೆಡೆಯೊಳದೇಂ ಜನನಿಗೆ 
ವಿನೋದಮಂ ಮಾಡಿದನೋ (ಸುಕುಮಾ. ೧೦-೩೯). (ಸಂ.'] 


೩೩೩೦ 


ತಲಪ್ಪು 


ತಲಘಾತ (ನಾ). ಸಮತಟ್ಟಾದ ಪ್ರದೇಶದಿಂದ ಬೀಳುವ ಏಟು,- 


ಪೆಟ್ಟು : ಕೊಂಬುಗಳ ಮಧ್ಯಪ್ರದೇಶದಲ್ಲಿ ಮುಖದಿಂದ ತಿವಿದರೆ ತಲಘಾತ 
ವೆನಿಸಿಕೊಳ್ಳುವುದು (ಸೌಗಂಧಿ. ೨೬೮-೧೦). [ತಲ + ಘಾತ್ಯ) 


ತಲಚೌಪದಿ (ನಾ). [ಛಂದ] ನಾಲ್ಕು ಸಾಲುಗಳುಳ್ಳ ಒಂದಂ ಬಗೆಯ 


ಪದ್ಯಜಾತಿ; £ ಒಂದು ಮತ್ತು ಮೂರನೆಯ ಸಾಲುಗಳಲ್ಲಿ ಮೂರು 
ಮಾತ್ರೆಯ ನಾಲ್ಕುಗಣಗಳೂ, ಎರಡು ಮತ್ತು ನಾಲ್ಕನೆಯ ಸಾಲು 
ಗಳಲ್ಲಿ ಮೂರು ಮಾತ್ರೆಯ ಮೂರಂಗಣ ಮತ್ತು ಒಂದಂ ಗುರುವೂ 
ಇರುವ ಚೌಪದಿ: ತಲಚೌಪದಿ (ಛಂರೋವಿ. ೨೬೮). "ತಲಷಟ್ಟದಿ' ಪರಾ. 
[ತಲ? ೬ ಚೌಪದಿ) 


10| ತಲಪರಗಿ "ತಲಪರಿಗೆ' ನೋ. 


30 


40 


ತಲಕಾಡು "ತಬ್‌ಕ್ಕಾಡು' ನೋ: 
ತಲಗ (ನಾ). ಒಂದು ಬಗೆಯಂ ಮರ: (ಎಸಮ್ಕು. ೩೫, ೧೪). 
[?] 


45 


ತಲಪರಿಗೆ, ತಲಪರಗಿ, ತಲಪರೆ, ತಲೆಪರವು, ತಲೆಪರಿ (ನಾ). ೧. 


ನೆಲದೊಳಗಿರುವ ನೀರು ಮೋಲೆ ಉಕ್ಕಿ ಬರುವ ಸ್ಥಳ; ಜಲದ ಕಣ್ಣು 
ಇರಂವ ಸ್ಥಳ ; ಬುಗ್ಗೆ ; ಊಟೆ : ಅಚ್ಚು ತರಾಯಪುರವೆಂಬ ಗ್ರಾಮದ 
ವುತ್ತರಭಾಗದಲ್ಲಿ ತಲಪರಿಗೆಯನು ತೆಗೆಸಿ ನೂತನ ತುಂಗಭದ್ರೆಯಂಬ 
ಹೆಸರುಳ್ಳ ಕಾಲುವೆಯನೂ ತಂದು (ಸೌಇಇ. IX-11, 8೩೮೩-೦೨ ; 1587); 
ತಲಪರಿಗೆ : ನೆಲದೊಳಗಿನ ನೀರು ಮೇಲೆ ಹರಿದು ಬರುವ ಸ್ಥಳ. ಇದು 


` ತೆಲುಗಿನ ನೆರೆಯ ನಾಡಿನಲ್ಲಿ ಬಳಕೆಯಲ್ಲಿರುವ ಪದ (ನಮ್ಮನು. ೧೩೮). 


ತಲಪರಗಿ: ೨. (ಆಲಂ) ಮೂಲಕಾರಣ,-ನಿಮಿತ್ತ : ಇಷ್ಟೊಂದು 
ಸಂತೋಷಕ್ಕೂ ಅಟ್ಟಹಾಸಕ್ಕೂ ಯಾರ ಔದಾರ್ಯವು ಮುಖ್ಯವಾದ 
ತಲಪರಗಿಯಾಗಿತ್ತೋ ಆ ಪುಣ್ಯಾತ್ಮನ ಪಾದಸ್ಪರ್ಶವು ಪ್ರಸ್ತದ ಮನೆಗೆ 
ಆದಲ್ಲಿ(ಮಾಮರಾ. ೬೫).ತಲಪರೆ:೧.ಆಚಂದ್ರಾರ್ಕಸ್ಥಾಯಿಗಳಾಗಿ ನಡುವಳ್ಳ 
ತಲಪರೆಯ ನೇರುಲ ಮಾವಿನಮರದ ಸ್ತಳದಲ್ಲೂ ಮರದ ಗದೆ ಖ೧ ಅ 
ಖಂಡುಗ ಗದೆನು ಸುಖದಿಂ ಅನುಭವಿಸುವದೂ (ಸಾಇಇ. 12.11, ೫೯೭-೦೨; 
164). ತಲೆಪರವು : ೧. ಹೊಳೆಯಾಗಲಿ ಕೆರೆಯಾಗಲಿ ಹಳ್ಳದ ತಲೆಪರವು 
ಕತಿಬಿಗಳು ಮುಂತಾದ ಸ್ಥಲಗಳಲ್ಲಿ ಕಾವಲಿಯನ್ನು ಮಾಡಿ (ಕೃಷಿಪ್ರ. ೩೯). 
ತಲೆಪರಿ : ೧. ತಾಟ್‌ಜ್‌ಯೆರ್ಗೆ ಎರೆಕಾಡು ಇರ್ಪೃತ್ತೈಮತ್ತರು ತಲೆ 
ಪರಿಯೊಳು ಐವತ್ತು ಮತ್ತರ್ಕೈಸುಕಾಡುಂ ಕೀಟಸ್ಕಿಆ್‌ ಮೂವತ್ತರ್ಮಡಿ 
ಕಾಡುಂ (ಸೌಇಇ. IX-i, ೪೭-೭; 8ನೆಯ ಶತ). [7] 


ತಲಪರೀಕ್ಷೆ (ನಾ). ತಳಭಾಗದ ಪರೀಕ್ಷೆ ; ಕೆಳಭಾಗದ ಪರಿಶೀಲನೆ; ಈ 


ಎಧವಾಗಿ ಸಮುದ್ರದ ಬುಡವನ್ನು ಪರೀಕ್ಷಿಸುವುದಕ್ಕೆ ತಲಪರೀಕ್ಷೆ ಎಂಬ 
ಹೆಸರು ಕೊಡಲ್ಪಟ್ಟಿದೆ (ಮುಂಬಯಿ. ೬-೩೦೩). [ತಲ « ಪರೀಕ್ಷೆ] 


ತಲಪರೆ "ತಲಪರಿಗೆ' ನೋ. 
ತಲಪಿಸು, ತಲುಪಿಸು, ತಲ್ಪಿಸು (ಕ್ರಿ). ತಲಪ್ರವಂತೆ ಮಾಡಂ; ಮುಟ್ಟಿಸು; 


ಸೇರಿಸು : ಇಬ್ಬರು ದೀವಟಿಗರು ಅಮಾತ್ಮನನ್ನೂ, ದಂಡನಾಯಕನನ್ನೂ 
ಅವರವರ ಮನೆಮುಟ್ಟ ಹೋಗಿ ತಲಪಿಸಿದರು (ಸವತಿ. ೪೨). ತಲುಪಿಸು; 
ಹಾಗೂ ಹೀಗೂ ಮಾಡಿ ಅಂಗಳದ ಬಾಯಿಗೆ ತಪ್ಪಲೆಯನ್ನು ತಲುಪಿಸಿದೆವು 
(ಜೆಂಗಾಳ್ಮ. ೯); ಮಾಲ್ಕಿ ಬಸ್ಸು ಹೇಗೋ ನಮ್ಮನ್ನು ಸುದೈವದಿಂದ ಅಲ್ಲಿಗೆ 
ಸುರಕ್ಷಿತವಾಗಿ ತಂದು ತಲಂಪಿಸಿದ್ದಿತು (ಹೇಮಂತ. ೩೦೦). ತಲ್ಪಿಸು : 
ಜಲ್ಪವಿರಿಸದೆ ವಿಜಯಕೀರ್ತಿಚರಣಾಬ್ಹಕಾ ತಲ್ಪಿ ಸುವೆನೆನಲಪ್ಪಿಯೂಳಿಗನೆ 
ಯನುಜನೆಂಬೊಲ್ಪಿನಿಂ ಬೀಳ್ಕೊಟ್ಟನಂ (ಚಿನಮು. ೨೭-೧೭). 
[ ತಲಪು, * - ಇಸ್ಕು)] 


ತಲಪು,, ತಲುಪು (ಕ್ರಿ). ವರುಟ್ಟೂ; ಸೇರು: ಸಿದ್ಧೇಶ್ವರನ ಬೆಟ್ಟದ 


ಬಳಿಗೆ ತಲಪುವಷ್ಟರಲ್ಲಿ (ರಾಜೀಂದ್ರ. ೩): ಆಂಜನೇಯನು ರಾಮ 
ಲಕ್ಷ್ಮಣರನ್ನು ತನ್ನ ಹೆಗಲಿನ ಮೇಲೆ ಕೂರಿಸಿಕೊಂಡು ಬಂದು ಯುದ್ಧ 
ರಂಗಕ್ಕೆ ತಲಪಿದನು (ನೀತಿಚಿಂ. ೫11, ೧೧) ; ರಾಜ್ಯದ ಇತರ ಸಿಬ್ಬಂದಿ 
ಗಳೊಂದಿಗೆ ತಾತ್ಕಾದೀಕ್ಷಿತನು ಬಿಟ್ಟೂರನ್ನು ತಲಪಿ ಅಲ್ಲಿ ತನಗೂ ಗಂಗಾಧರ 


ತಲಪ್ಪು 


ರಾಯನಿಗೂ ಆದ ಸಂಭಾಷಣೆಯನ್ನು . : : ತಿಳಿಸಿದನು (ಯಾರಾಣಿ. ೩೩). 
ತಲುಪು: ವ್ಯವಸ್ಥಿತವಾದ ಪ್ರತಿಯೊಂದು ಸಂಸ್ಕೃತಿಯೂ ಸತ್ಯಕ್ಕೆ 
ತಲುಪಲು ತನ್ನದೇ ಆದ ಒಂದು ಹಾದಿಯನ್ನು ಹೊಂದಿರುತ್ತದೆ (ತತ್ಕಪ್ಪಾ. 
೪೩೩) ; ಏದುತ್ತಾ ತೇಕುತ್ತಾ ಅಲ್ಲಿ ಬಂದು ತಲುಪಿದ ಸುರೇಶ (ಆದೋಲೀ. 
1೬೩); ನಾನು ಮನೆ ತಲುಪಿದಾಗ ನನ್ನ ಮಾವನಿಂದ ತಾರು ಬಂದಿತ್ತು 
(ಗಾಳಿಗು. ೭೦) ; ಆತ ಅಂಚೆಮನೆ ತಲುಪಿದಾಗ ಅಂಚೆ ಅಧಿಕಾರಿ ಊಟಕ್ಕೆ 
ಹೋಗಿದ್ದ (ಛಾಕತಿ. ೪). [ದೇ.₹ ತುಳು, ತಲಪು] 

ತಲಪ, ತಲಹ್ಮು,' ತಲಿಪು, ತಲಂಪ್ರ್ಯ (ನಾ). ೧. ಅಂತ್ಯ ; ತಂದಿ: 
ಆ ಕೆಜಿಗೆ ತೂಬು ಬಿಸಿಲ ಸಂಭ್ರಮದ ಕಲ್ಲು ಕಂಜನಾಳದ ನೂಲಿನ ಕಂಭ 
ಆ ತಲಪಿಂಗೆ ಅಂದಿನ ಮುಚ್ಚುಳು (ಅವರೇ. 6೫). . ೨. ಗುರಿ; ಲಕ್ಷ್ಯ: 
ಒಂದು ಕಣ್ಣಿ ಕುಂಭಕೆ ಕುಣಿಕೆ ಒಂದು ಕಣ್ಣಿ ಎರಡಣ ತಲಪು ಕೂಡಿದ 
ಕುಣಿಕೆ (ಸುಂಕಬಂ. 3೯); ಈ ಉಭಯವ ಭೇದಿಸಿದಡೆ ಕುಣಿಕೆಯ ಮಣಿ 
ತಲಪಿಗೇಟೌ್‌ತ್ತು (ಮದೇವ. ೨೭೧-೬). ತಲಹ್ಯು : ೧. ಹಳುವದಲಿ ಹನ್ನೆರಡು 
ವರುಷದ ತಲಹಿ[ಪಾಕಾಂ. ಕಳಹಿ]ನಜ್ಞಾತದಲಿ ವರುಷವ ಕಳೆವಿಡಿದು 
ಸಾಧನವೆಯಾಯ್ತು ಶಿಖಂಡಿತನವೆಂದ (ಕುವ್ಯಾಆ. ೮-23) ; ತಲಹಿನಲಿ 
ನೀನೋಡು ನೆರೆ ನೆನೆದುಳಿದವರ ನಾ ಕಾಣೆ (ಪ್ರಜ್ಞಾಣ. ೭-೨೩). ವಿ. ತಲ 
ಹಿಲ್ಲದ ಕೋಲು ಹೊೊಳ್ಳುಹಾಲುವುದಲ್ಲದೆ ಗುಳಿಯ ತಾಗಬಲ್ಲುದೆ (ಬಸವ. 
೨೦೨) : “ಗುರಿವಖಟ್ಟಾವ ಶಕ್ತಿ (?)” (ಸವ. ಕೋಕ). ೩. ಮುಟ್ಟ 
ವಿಕೆ; ಹೊಂದುವಿಕೆ ; ಸೇರುವಿಕೆ: ನಳಿನನಾಭನು ದೇವವೃಂದದ 
ಬಳಗದಲಿ ಭೂದೇವಧರ್ಮದ ತಲಹಿನುದ್ವಾಹಿಕವ ಪಾರ್ಥಗೆ ಮಾಡಲನು 
ವಾದ (ಕುವ್ಮಾಅ. ಓರಿಇ. ೩೬-೮೮). ತಲಿಪು: ೧. ಆ ತಲಿಪಿಂಗೆ ಅಂದಿನ 
ಮುಚ್ಚುಳು ಇಂದಿನ ದ್ವಾರದಲ್ಲಿ ಸೂಸುತ್ತಿರಲಾಗಿ ಸಾಳಿವನ 'ಬೆಳೆಯಿತ್ತು 
(ವಶಸಂ. ೩೪೭-೧). ತಲುಪು: ೪. ಪಾವತಿ; ಜಮಾ; ಸಂದಾಯ: 


೩೩೩೧ 


10 


16 


20 


ತಲವಿನ್ಯಾಸ 


ತಲಬುಮಾಡು ಎ ತೆವಲಂವಾಡು : ಅವರು ನಡುನಡುವೆ ತಂಬಾಕು 
ಸೇದುತ್ತಿದ್ದರು ; ಎಲೆ-ಅಡಿಕೆ ತಲಬುಮಾಡುತ್ತಿದ್ದರು (ಅಂಬಿಕೆ. ೫). 
[ ಅರ. ಹಿಂ. ಮರಾ. ತಲಬ್‌ ] 


ತಲಬ್ಯು "ತಲಹ್ಮು' ನೋ. 
5| ತಲಮುಖ (ನಾ). [ನಾಟ್ಯ] “ಮೊದಲು ಉದ್ದ ತ 


ತ್ತ, ಹಸ್ತವನ್ನು ಮಾಡಿ 
ಮೊಳಕೆಗೆ ಸಮನಾಗುವಂತೆಯೂ, ಅಂಗೈಗಳು .ಒಂದಕ್ಕೊಂದು 
ಎದಂರಾಗಿರುವಂತೆಯೂ ಕೈಗಳನ್ನು ಪಕ್ಕೆಯಲ್ಲಿ ನಿಲ್ಲಿಸುವುದು” 
(ಲಾಸ್ಕರಂ. ೨೪೮, ಗದ್ಯಾನುವಾದ) : ಚತುರಸ್ರ, ಉದ್ವೃತ್ತ, ತಲಮುಖ, 
ಸ್ವಸ್ತಿಕ... ಉಲ್ಬಣ, ವಲಿತ, ಲಲಿತ -. ಈ ಮೂವತ್ತು ನೃತ್ತಹೆಸ್ತಂಗಳ್‌ 
(ರಾಸ್ಕರಂ. ೨-೪೪ವ); ಈ ಕೆಳಗೆ ಹೇಳಿರುವ ಹಸ್ತಗಳು ನೃತ್ತಹಸ್ತಗಳು- ೧. 
ಚತುರಸ್ರ, ೨. ಉದ್ಭ್ವೃತ್ತ, ೩. ತಲಮುಖ . . . ೩೦. ವಲಿತ 


(ಅಭಾನ್ಮ. ೪೯). [ ತಲ * ಮುಖ) 


ತಲಮೊಟಿ (ನಾ). (?): ಅರಿಉರ ಪನ್ನಿರ್ವ್ವರು.ಮೂ » ೬ ಯ್ಯುನ್ನಲ 


ಮೊಜಮುನಿಟ್‌ಸಿದಾ ಕಾರೆಯರುಂ 
[?] 


ಪೊರಳನ್ವಯರುಂ (ಎಕ. 1೪, 
ಗುಂಡ್ಲುಪೇ. ೮೯-೧೪; 760). 


ತಲವಕಾರ, ತಳವಕಾರ (ನಾ). ಒಂದು ಉಪನಿಷತ್ತಿನ ಹೆಸರು ; 


ಕೇನೋಪನಿಷತ್ತು: ಕೇನ ಉಪನಿಷತ್ತಿಗೆ ತಲವಕಾರವೆಂದು ಮತ್ತೊಂದು 
ಹೆಸರು (ಭಾತತ್ತ . ೫೨); ಕೇನೋಪನಿಷತ್ತು ಸಾಮವೇದದ ತಲವಕಾರ 
ಬ್ರಾಹ್ಮಣಕ್ಕೆ ಸೇರಿದೆ (ಭಾರರ. ೩೪). ತಳವಕಾರ: ಈಶಾವಾಸ್ಯ, ತಳವಕಾರ 
, . . ಮೊದಲಾದವೆ ಶತೋಪನಿಷತ್ತುಗಳು (ವಿವೇಕ. ೪), [ಸಂ.] 


ತಲವಗೆ (ನಾ). ಒಂದು ಊರಿನ ಹೆಸರು: ಕೋಗಳಿ[ಯ]ಯ್ನೂರರ 


ಕಂಪಣಂ ಬಿಕ್ಕಿಗನೆರ್ಪೃತ್ತಜಕೊಳಗಣ ತಲವಗೆಯ ಭೋಗೇಶ್ವರದೇವರ್ಗೆ 
. . ಬಿಟ್ಟಿ ತೋಟ (ಸೌಇಇ. 1X-1, ೮೭-೧೪ ; 1084). [?] 


ಲೆಕ್ಕ ತಪಾಸಿಗರ ಕೆಲಸ ಲೆಕ್ಕವು ಸರಿಯಾಗಿದೆಯೊ ಹೇಗೆ, ಮಾಡಿದ ವೆಚ್ಚವು 
ಕಾಲಕಾಲಕ್ಕೆ ರಸೀದಿ ತಲುಪುಗಳನ್ನು ಪಡೆದಿದೆಯೊ ಹೇಗೆ. . . ನೋಡಿ |೩6 
ಪ್ರಶಸ್ತಿಯನ್ನು ಕೊಡುವುದು (ತಕ್ಕಡಿ: ೬ಬ). [ ಎತಲಪ್ಪ] 

ತಲಪುಷ್ಪಪುಟ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು: 
`ತಲಪುಷ್ಪಪುಟ, ಲೀನ, ವಿವರ್ತಿತ . , . ಗಂಗಾವತರಣ- ಈ ನೂಜ್‌ಂಟು 
ಕರಣಂಗಳ" (ಉಾಸ್ಕೆರಂ. ೪-೪೨ ಪ). [ಸಂ.] 

ತಲಬಾಲು (ನಾ). ಕೆಲವು ಜನಾಂಗದಲ್ಲಿ ವಿವಾಹಕಾಲದಲ್ಲಿ ನಡಸುವ |$0 
ಒಂದು ಸಾಂಪ್ರದಾಯಿಕ ವಿಧಿ ; ವಧೂವರರು ಪರಸ್ಪರರ ತಲೆಯ 
ಮೇಲೆ ಅಕ್ಕಿಯನ್ನು (ಅಕ್ಷತೆ) ಚೆಲ್ಲುವುದು: (ಎಸಮ್ಮ. 11, ೭).[?) 

ತಲಬ್ಮು, ತಲುಬು (ನಾ). ೧. ಸಂಬಳ ; ಪಗಾರ ; ವೇತನ: ಹುಕುಂ 


ತಲವನನಗರ (ನಾ). ಒಂದಂ ಊರಿನ ಹೆಸರಂ ; ಅಇದು "ತಲಕಾಡು' 
ಎಂಬುದರ ಸಂಸ್ಕೃತೀಕರಣ: ಶ್ರೀಕಮ್ಸರಾಜಃ ಪುನ್ನಾಡ ಎಡೆನಾಡು 
ವಿಷಯೇ ವ(ಬ)ದನೊಗುಪ್ಪೆ ನಾಮಗ್ರಾಮಃ ತಲವನನಗರಮಧಿವಸತಿ 
ವಿಜಯಸ್ಕಂಧಾವಾರೆ (ಮೈಅರಿ. ೧೯೨೭, ೧೨೨.೫೩; 800). "ತಳವನಪುರ' 
ಪರಾ. [ತಲವನ್ಯ + ನಗರ) 

ತಲವಾರ್‌ "ತರವಾರ' ನೋ. 

ತಲವಾಸಿ, ತಲೆವಾಶಿ (ನಾ). ಸಾಲವಾಗಿ ಕೊಟ್ಟ ಧಾನ್ಯಕ್ಕೆ ಧಾನ್ಯರೂಪ 
ವಾಗಿ ಕೊಡಂವ ಬಡ್ಡಿ : ಕುಸೀದಕಃ, ವಾರ್ದುಕಃ, ವೃದ್ಧ್ಯಾಜೀವಃ, 
ವಾರ್ಧುಷಿಃ-೪ ಬಡ್ಡಿ ತಲವಾಸಿ ಮುಂತಾದ ಚುಂಗಡಿಲಾಭದಿಂದ 
ಬದುಕುವವನ ಹೆಸರು (ಸಿದ್ಧಾಂತಿ. ೨೩೬); ರೈತರಿಗೂ ನೂರಾರು ವರಹಗಳು 


ನಾಮೆ ಪ್ರಕಾರಕ್ಕೆ ಆಮಾಲನ ರಜಾ ತಲಬಿನಲ್ಲಿಯಿದ್ದುಕೊಂಡು ಸರಕಾರದ 
ಅಹಂಮದಿ ದವಲತ್ತಿಗೆ ಶ್ರೇಯಸ್ಸು ಅಪೇಕ್ಷಿಸಿಕೊಂಡು ಸುಖದಲ್ಲಿ 
`ಯಿರೋದು (ಎಕ. 7%, ದೊಡ್ಮಬ. ೦೨-೩: 1785); ಲೋಕಲ್‌. ಗೌರ್ನ 
ಮೆಂಟಿನವರಿಂದ ಮಂಜೂರಾದ ಮೇರಿಗೆ ದೊಡ್ಡಿ ದಾರರಿಗೆ ತಲಬುಗಳನ್ನು 
(ಸಂಬಳ) ಪಾವತಿ ಮಾಡುವದು (ಗ್ರಾಮಾಕ. ೦೧೦); ನೀವು ಮಾಡುತ್ತಿರುವ 
ಕೆಲಸಕ್ಕೆ ಈಗ ಕೊಡುತ್ತಿರುವ ತಲಬೇ ಹೆಚ್ಚು (ಇಬರು. ೧58) ; ಎರಡು 
ವರ್ಷ ಅರ್ಧ ತಲಬಿನ ರಜವನ್ನು ಪಡೆದುಕೊಂಡಿದ್ದರು (ಜಗೆಣಂ. ೦೫), 
೨. ತೆವಲು; ಚಟ; ಗೀಳು: ಎಲೆ-ಅಡಿಕೆಯ ತಲಬೂ ಮಾಯವಾಯ್ತು 
(ಅಂಬಿಕೆ. 8); ತಂಬಾಕದ ' ತಲಬು ' ಮಿತಿವಿಸಾರಿದಾಗ ಎಂದಿನ ಹಂಗೆ 
ತಾನು ಕುಳಿತಲ್ಲಿಂದ ಎದ್ದು ಹೋಗಿ (ಬನಸಿ. 8). ತಲುಬು : ೨. ಕಳುವು 
ಮಾಡಿ ಕೂಡ ಕುಡಿತದ ತಲುಬು ತೀರಿಸಿಕೊಳ್ಳುವ ಅವನ ನಡತೆ ಸೇರದ 
ಊರಿನವರು ಕೆಲವರು, ಇವರನ್ನು ಹೊರಗೆ ಹಾಕುವುದೆಂದು ಕೂಡ 
ನಿಶ್ಚಯಸಿದ್ದರು (ಹೊಸಕಿ. ೬೯). 


40 


46 


ತಲವಿನ್ಯಾಸ (ನಾ). ಅಡಿಪಾಯದ ಕ್ರಮ,-ರೀತಿ : 


ಬಡ್ಡಿಗೆ ತಲವಾಸಿಗೆ ದವಸಕ್ಕೆ ಸಹ ಕೊಟ್ಟು ತೆಗೆದುಕೊಳ್ಳುತ್ತಾ . . . 
ಇರುವನು (ಕಥಾಮಂ. 19, ೬೫). ತಲೆವಾಶಿ : ನೂರಾರು ಖಂಡುಗ ರಾಗಿ 
ಯನ್ನು ಬಡವರಿಗೆ ಬಗ್ಗರಿಗೆ ತಲೆವಾಶಿಗೆ ಕೊಟ್ಟುಬಿಟ್ಟನು (ಕಥಾಮಂ. 


iv, ೨೦). [ತಲ * ವಾಸ್ಕಿ) 


ತಲವಿತ್ತಿಲು (ನಾ). ಮುಖ್ಯವಾದ ಹಿತ್ತಿಲು (?): ಆ ಮನೆಯ ತಲಹಿತಲ 


ನೀರ ಓಣಿ ಪರ್ಯಂತ ಮುನ್ನಿನ ಪ್ರಮಾಣಿನಲು . ., ಆ ಮನೆಯ ತಲ 
ವತ್ತಿಲ ನೀರ ಓಣಿಯಂ ತೆಂಕಣತೋಟವನು ` ಸರಿಭಾಗಿಯಾಗಿ ಹ[ಂ]ಚ 
ೂಂಡಲ್ಲಿ (ಸೌಇಇ. 33-11, ೪೩೫೭-೨೯; 1455): 
[ತಲ? . ಹಿತ್ತಿಲು (ಆಪಿಂತಿಲೌ) ] 

ವಸ್ತುವಿನ ತಲ 
ವಿನ್ಯಾಸವು ಹೀಗಿದೆ (ಸಾಹಿಸಂ. ೦೬) ; ಚಾಳುಕ್ಕರ ಕಾಲದ ಕಟ್ಟಡಗಳಲ್ಲಿ 
ಡಂಬಳದ ದೊಡ್ಡ ಬಸವ ದೇವಾಲಯದಲ್ಲಿ ಮಾತ್ರ ಈ ನಕ್ಷತ್ರಾಕಾರದ 
ತಲವಿನ್ಯಾಸವಿದೆ (ಹೊಯ್ಮವಾ. ೯). [ತಲ ವಿನ್ಯಾಸ) 


ತಲವಿಲಸಿತ 


ತಲವಿಲಸಿತ (ನಾ). [ನಾಟ್ಯ] ನೂರೆಂಟಂ ಕರಣಗಳಲ್ಲಿ ಒಂದು ; 
“ಕಾಲ್ಪೆರಳುಗಳನ್ನೂ, ಅಂಗಾಲನ್ನೂ ಮೇಲ್ಮೂಖ ಮಾಡಿ 
ಪಾರ್ಶ್ವಕ್ಕೆ ನೀಡಿ ಆ ಪಾರ್ಶ್ವದ ಕೈಯಿಂದ ಪತಾಕಹಸ್ತವನ್ನು 
ಮಾಡಿ ನೀಡಿರುವ ಕಾಲ್ಬೆರಳುಗಳ ತುದಿಯನ್ನು ಮುಟ್ಟುವುದು. 
ಈ ರೀತಿ ಎರಡಂ ಪಾರ್ಶ್ವಗಳಲ್ಲೂ ಮಾಡುವುದು”: (ಉಾಸ್ಕರಂ. ೨೯೬, 
ಗದ್ಯಾನುವಾದ) ; ಅಂಗಾಲೂರ್ಧ್ವ್ಯಾಸ್ಯದಿನಿರೆ ಸಂಗಡಿಸೆ ಪತಾಕಹಸ್ತಮದ 
ಅಗ್ರಮನಿಂತಂಗನೆ ಕೇಳ್‌ ಶಿರುಗೀ ಕ್ರಮದಂಗಮನಿಮ್ಮೆಯ್ಕೊಳಿಸಗೆ 
ತಲವಿಲಸಿತಮುಂ (ರಾಸ್ಕರಂ, ೪-೧೦೮). [ಸಂ.] 

ತಲವು (ನಾ). ಬೀಜ ಬಿತ್ತಲು ಉಪಯೋಗಿಸುವ ಒಂದು ಬಗೆಯ 
ಸಾಧನ ; ಸಡ್ಡೆ : ಮೂರು ತಾಳಿನ ಕೂರಿಗೆ ಕಟ್ಟಿ ತಲವಿನ ಮೇಲೆ 
ದಾಸಯ್ಯ ಬೀಜ ತಾನೆ ಬಿತ್ತಿದ (ನದೀಪ. ೬0. [? 

ತಲಶಿಲೆ (ನಾ). ವಊೂಲಶಿಲೆ : ಸಿಲಿಕ, ಅಭ್ರಕ, ಮೃತ್ತಿಕೆಯ ಸ್ಲೇಟು 
ಮುಂತಾದ ಥರಗಳಿಗೆ ತಲಶಿಲೆಗಳು ಅಥವಾ ಮೂಲಶಿಲೆಗಳು ಎನ್ನುತ್ತಾರೆ 
(ಮುಂಬಯಿ, ೬-೨೪೩), [ತಲ ಶಿಲೆ) 

ತಲಪಟ್ಟದಿ (ನಾ). [ಛಂದ] ಷಟ್ಟದಿಗಳಲ್ಲಿ ಒಂದಂ' ಬಗೆ : ತಲಷಟ್ಟದಿ; 
ಉತ್ಸಾಹದ ಎರಡೇ ಚರಣಗಳನ್ನು ಆರು ಕಿರಿಚರಣಗಳಲ್ಲಿ ಬಿಡಿಸಿ ಷಟ್ಟದಿಯ 
ರೂಪದಲ್ಲಿಟ್ಟು ರಚಿಸಿಕೊಂಡ ಬಂಧವಿದು (ಛಂದೋವಿ. ೨೭೦). 

[ತಲ? + ಷಟ್ಟದಿ] 

ತಲಸಂಘಟ್ಟಿತ (ನಾ). [ನಾಟ್ಯ] ನೂರೆಂಟು ಬಗೆಯ ಕರಣಗಳಲ್ಲಿ ಒಂದಂ; 
“ವೈಷ್ಣವಸ್ಥ್ಮಾನಕದಲ್ಲಿ ನಿಂತಂಕೊಂಡು ಡೋಲಪಾದಚಾರಿಯನ್ನು 
ಮಾಡುವ ಸವಂಯದಲ್ಲೇ ಕೈಗಳನ್ನು ತಟ್ಟಿ ಬಲಗೈಯಂನ್ನು 
ಸೊಂಟಕ್ಕೆ ತಂದು ಎಡಗೈಯಿಂದ ರೇಚಿತ ಮಾಡುವುದರ” (ರಾಸ್ಕರಂ. 
೩೦೪, ಗದ್ಯಾನುವಾದ) : ತಲಪುಪ್ಪಪುಟ, ಲೀನ . . . ತಲಸಂಘಟ್ಟಿತ, 
ಉದ್ವೃತ್ತ . . . ಗಂಗಾವತರಣ-ಈ ನೂಲ್‌ಂಟು ಕರಣಂಗಳ -(ಲಾಸ್ಕರಂ, 
೪-೪೨ ವ)., [ಸಂ.] 

ತಲಸಂಸ್ಫೋಟಿತ (ನಾ). [ನಾಟ್ಯ] ನೂರೆಂಟು ಬಗೆಯ ಕರಣಗಳಲ್ಲಿ 
ಒಂದು; "ದಂಡಪಾದ, ಅತಿಕ್ರಾಂತ ಈ ಎರಡಂ ಚಾರಿಗಳಲ್ಲಿ 
ಒಂದನ್ನು ಮಾಡಿ ಮಂಂದುಗಡೆ ನೆಲವನ್ನು ಕಾಲಿನಿಂದ ಗಟ್ಟಿಸಿ ಕೈ 
ಗಳಿಂದ ತಾಳ ಹೊಡೆಯುವುದಂ” (ಲಾಸ್ಕರಂ. ೩೦೦, ಗದ್ಯಾನುವಾದ) : 
ತಲಪುಷ್ಪಪುಟ . . . ತಲಸಂಸ್ಫೋಟಿತ, ಗಂಗಾವತರಣ- ಈ ನೂಟಿಂಟು 
ಕರಣಂಗಳ್‌. (ಲಾಸ್ಕರಂ, ೪-೪೨ ವ)- [ಸಂ. ] 

ತಲಸ್ಪರ್ಶಿ (ಗು). ೧. ಬುಡವನ್ನು ಮುಟ್ಟುವ; ತಳವನ್ನು ಸ್ಪರ್ಶಿಸುವ; 
ಆಳವಾದ. (ನಾ).. ೨. (ಆಲಂ) ಸಮಗ್ರ; ಸಂಪೂರ್ಣ: 
ಅಲಂಕಾರಶಾಸ್ತ್ರವನ್ನು ತಲಸ್ಪರ್ಶಿಯಾಗಿ ವ್ಯಾಸಂಗಮಾಡಿ . . . ಪ್ರಶಸ್ತಿ 
ಯನ್ನು ಪಡೆದಿದ್ದಾತೆ (ಧೃನ್ಮಾಲೋ. 11, ಮುನ್ನುಡಿ). [ಸಂ. ತಲಸ್ಪರ್ಶಿನ*) 

ತಲಹು, (ನಾ). ತಲೆಮಾರಂ ; ವಂಶ ; ಪೀಳಿಗೆ: ಆವನೋರ್ವಂ ಸದಾ 
ರುದ್ರಾಕ್ಷಿಯಂ ಧರಿಸೆ ಪಾವನಂ ಕುಲದೊಳಿಪ್ಪತ್ತೊಂದು ತಲಹಿನಿಂ 
ದೇವಕೋಟಿಯ ನಡುವೆ ಶಿವಲೋಕಕೆಯ್ದುವಂ (ಲಶಿಚಿಂ. ೪೨-೦೫) ; 
ಚತುರಾಸ್ಕನಿಂದಾದ ಹತ್ತನೆಯ ತಲಹಿನ ಯಯಾತಿಗೆ ಬ್ರಹ್ಮನೈದನೆಯ 
ವಳಿಯ ಶುಕ್ರಾಚಾರ್ಯ (ಅಕ್ಷ್ಮಳಾ. ೧೪-೧೨. [ ಆತಲೈ * -ಹ್ಯು) 

ತಲಹ್ಯು "ತಲಪ್ಶ್ಯ' ನೋ. 

ತಲಹ್ಮು, ತಲಬ್ಯು (ನಾ). ಪ್ರದೇಶ; ಎಲ್ಲೆ; ಗಡಿ (?): ಗದ್ದೆಯ 
ತಲಹಿನಲು ನಟ್ಟ ವಾಮನಮುದ್ರೆಯ ಕಲ್ಲಿಂ ಪಡುವಲು (ಎಕ. ೪11, 
ತೀರ್ಥಹ. ೧೨೯-೩5 ; 1404): ತೆಂಕಲು ಕಡಗೆಯ ಮಾನಿಯ ತಲಹಿನಲು 
ನಟ್ಟ. ಕಲ್ಲು ಒಂದು (ಎಕ. ೪111, ತೀರ್ಥಹ. ೧೭೬-೨೫; 1416). ತಲಬ್ಯು: 
ಮುವರು ಅಡಿಗಳು. ಅವರಿಗೆ ಬಿಟ್ಟ ಬಾಳು ಕಂಬಳ ಗದ್ದೆ ಕುಸಿಯ 


೩೩೩೨ 


ಲಾ 


80 


40 


ತಲಾಶ್‌ 


ತರದ ಗದೆಗಳು ೫ ಒತ್ತಿನ ತಲಬು ೧ ನೆಡುತಾಜಿ ಹಾಳಿ ೭ ಅಂತ್ತು 
ಮು ೧೦ ಗದೆ ಗೇಣಿ ಅಕ್ಕಿ ಮು ೫೪ ಬಲಿ ಕಲಚರುವಿಗೆ ಹಿರಿಗದೆ ಒತ್ತಿನ 
ತಲಬುವ ಮುಡಲು ಹೊಳೆ ಒತ್ತಿನ ಹಾಳಿಗಳು ೭ ಸಹ ಹ ೬೦ ಗದೆ 
ಗೇಣಿ ಅಕ್ಕಿ ಮು ೬ ॥ (ಸಾ. IX-11, ೪೭೬೦-೪೭ ; 1482). [?] 

ತಲಹುವಿಡಿ (ಕ್ರಿ). ಪರಂಪರೆಯನ್ನನುಸರಿಸಂ ; ಪರಂಪರಾಗತವಾಗಿ 
ಬರು ; ಪಾರಂಪರ್ಯವಾಗಿರು ; ತಲೆಮಾರಿನಿಂದ ಬರು: ಬಿಡದೆ 
ಹಿರಿಯರ ತಲಹು[ಪಾಕಾಂ.ರು ಬಹುತರ]ವಿಡಿದೊದವಿಸಿರ್ದೊಡವೆ 
ಗೊಡೆಯನಪ್ಪೊಬ್ಬ ಮಗನಂ ಪರಮನಂ ಬೇಡಿ ಪಡೆವುದು (ಸೋಮ. 

[ ತಲಹ್ಮು + ಪಿಡ್ಕಿ) 

ತಲಾ "ತಲ್ಲೆ' ಪರಾ. 

ತಲಾಟಿ "ತಲಾಠಿ' ನೋ. 

ತಲಾಠಿ, ತಲಾಟಿ (ನಾ). (ಹಳ್ಳಿಗಳಲ್ಲಿ ಜಮಾನುಗಳ ಲೆಕ್ಕ ಪತ್ರ ಇಟ್ಟು 
ಕೊಂಡು, ಕಂದಾಯ ವಸೂಲು ಮಾಡುವ ಗ್ರಾಮದ) ಲೆಕ್ಕಿಗ; 
ಕುಲಕರಣಿ ; ಶಾನುಭೋಗ : ಮಾವನವರು ತಲಾಠಿ ಕೆಲಸದಲ್ಲಿದ್ದರು 
(ಸ್ಮೃತಿಚಿ, ೬೦. ತಲಾಟಿ ; ತಲಾಟಿಪದ್ಧತಿಯು ಮೊದಲಿನಿಂದಲೂ ಈ 
ಜಿಲ್ಲೆಯಲ್ಲಿ ಜಾರಿಯಲ್ಲಿರುವುದರಿಂದ ನಾಲ್ಕಾರು ಹಳ್ಳಿಗೊಬ್ಬ ತಲಾಟಿ 
ಇರುವನು (ಕರವೀ. ೮೪. [ «ಮರಾ. ತಲಾಠೀ, ತಲಾಟೇ] 

ತಲಾತಲ, ತಳಾತಳ (ನಾ). ೧. ಏಳು ಅಧೋಲೋಕಗಳಲ್ಲಿ ಒಂದು : 
ತಳ ಮತ್ತತಳ ವಿತಳಸುತಳಂ ರಸಾತಳ ತಲಾತಲ[ಪಾಣಾಾ. ತಳಾತಳ]ಮು 
ಪಾತಾಳಮೆಂದು ವರ್ತಿಸುವ ತಳಲೋಕಮೇಳಕ್ಕು (ಮಂಗರಾ. ೧೦-೩೨). 
೨. (ಆಲಂ) ತೀರ ಕೆಳಗಿನ ಭಾಗ ; ತಟ್ಟತಳ : ಯಾವುದು ಆಯಾ 
ಸಂದರ್ಭಕ್ಕೆ ಉಚಿತವೋ ಅಷ್ಟನ್ನು ಮಾತ್ರ ನಮ್ಮ ಪ್ರಜ್ಞೆ ಬರಮಾಡಿ 
ಕೊಳ್ಳುತ್ತದೆ. ಉಳಿದವು 'ಅಜ್ಞಾತ'ದ ತಲಾತಲದಲ್ಲಿ ಬಿದ್ದಿರುತ್ತವೆ. 
(ಸೌಂದಸ, ೪). ತಳಾತಳ: ೧. ಪಾತಾಳ ಮಹಾತಳ ರಸಾತಳ ತಳಾತಳ 
ಸುತಳ (ವಿವೇಕ. ೧೬೦) ; ಬೀಸಿ ಬಡಿಗೆ ಬಿಜುಬುಗಾಳಿ ನೆಲನ ಮೇಲ್‌ 
ತಳಾತಳದಿನದಜ ಅಡಿಯೆ ಅದಿರ್ವಿನಂ (ಬದ್ಮಪ್ರ. ೫೬- ೧೨೧೫). "ರಸಾತಲ' 
ಪರಾ. [ಸಂ.] 

ತಲಾಮಲಕ, ತಳಾಮಳಕ. (ನಾ). ೧. ಅಂಗೈಯಲ್ಲಿರುವ ನೆಲ್ಲಿಕಾಯಿ. 
೨. (ಆಲಂ) ಸ್ಪಷ್ಟವಾದುದಂ: “ನಿಜಮುಂ ನಿರ್ಮಲಮಂಂ ತಲಾಮಲ 
ಕಮಕ್ಕುಂ” (ನಾನಾರ. ೧೬೭). ತಳಾಮಳಕ ; ೨. ನಿನಗೆ ಪಥ್ಯಮಾವುದದಂ 
ಮಾಡಾಮೂಲಚೂಲಮೆಮಗೆ ತಳಾಮಳ[ಪಾಣಾಂ. ಬ]ಕಂ ಭವನಿಬದ್ಧ 
ಮಟಲಿಸಿತೆಮ್ಮಂ (ಯಶೋಶ. ೦-೬೫). "ಕರತಲಾಮಲಕ' ಪರಾ. 

[ ತಲ + ಅಮಲಕ] 

ತಲಾರ (ನಾ). ಗೆಜ್ಜೆ (?): ನೂಲ ತೊಂಗಲ ತಲಾರದ ಮೆಲ್ಲುಲಿ ಪೆರ್ಚೆ 
ಮೆಲ್ಬು ಮತ್ತೊಟಗೆ ಕರಂಗಳಿಂ ನಿಟ್‌ದುಟಿಂಬೆದೆ ವಾದ್ಯದೊಳೊಂದಿ 
ನಿಂದು ಮುಂದೆಜಿಗಿ ಲಯಂಗಳೊಳ" ತಗುಳಿ ನರ್ತಿಸಿದಾಕೆಯರೊಬ್ಬ 
ತೋಟಶಿದರ್‌ (ಸೂಕ್ತಿಸು. ೧೩-೧೮). [?] 

ತಲಾರಿಕೆ "ತಳವಣುಕೆ' ನೋ. 

ತಲಾವು (ನಾ). ಕೆರೆ; ಕೊಳ ; ಸರೋವರ: (ಮೈಗೆಚಿ. 1೪, ೭೮೭). 

[ «ಹಿಂ. ಮರಾ. ತಲಾವ್‌; ಪಾರ. ತಲಾವ್‌, ತಾಲಾಬ್‌. 
/ಪ್ರಾ. ತಲಾಅ. / ಸಂ. ತಡಾಗ] 

ತಲಾವುಅಮಾನಿ (ನಾ). ಯಾವುದೇ ನಿರ್ದಿಷ್ಟ ಗ್ರಾಮಕ್ಕೂ ಸೇರದೆ 
ಸರ್ಕಾರದ ವಶದಲ್ಲಿರುವ ಕೆರೆ: ಮದ್ದಕದ ಕೆರೆ, ಎಲ್ಲರಿಗೂ ಸೇರಿದ 
ಕೆರೆ: (ಮೈಗೆಚಿ. 19, ೭೮೭). "ಅವನಾನಿಕೆರೆ' ಪರಾ. [ತಲಾವು*ಅಮಾನಿ] 

ತಲಾಶೆ "ತಲಾಸಂ' ನೋ. 

ತಲಾಷ್‌ "ತಲಾಸಂ' ನೋ. 


೦-೬೬), 


ತಲಾಮ 


ತಲಾಷು "ತಲಾಸಂ' ನೋ 

ತಲಾಸಿ "ತಲಾಸಂ' ನೋ. 

ತಲಾಸು, ತಲಾಶೆ, ತಲಾಷ್‌, ತಲಾಷು, ತಲಾಸಿ (ನಾ). ಹುಡಂಕುವಿಕೆ ; 
ಶೋಧನೆ; ತಪಾಸಣೆ; ಪತ್ತೆ ಹಚ್ಚುವಿಕೆ : ದೊಳ್ಳ ಹೇಳಿದ್ದ 
ಕೆಮ್ಮಣ್ಣುಬ್ಬಿನ ಹಳ್ಳದ ಆ ಸ್ಥಳಕ್ಕೆ ಹೋದನು, ತಲಾಸು ಮಾಡುವುದಕ್ಕೆ 
(ಮಲೆಮ. ೪೫೧). ತಲಾಶೆ : ಅನುಮಾನಕ್ಕೆ ಆಸ್ಪದ ಬರದಂತೆ ರಾಜನ 
'ತಲಾಶೆ'ಯಲ್ಲಿ ಅನ್ವಾರಿಯ ಜತೆಗೂ ಅವನೂ ಹಾರಾಡುವುದಕ್ಕೆ ಮೊದಲು 
ಮಾಡಿದ (ನಟಸಾ. ೨೯0). ತಲಾಷ್‌: ಎಲ್ಲವನ್ನು ಒಂದೊಂದಾಗಿ ತಲಾಷ್‌ 
ಮಾಡಿಸುವವರೆಗೆ ಆರೇಳು ತಿಂಗಳಾಯತ್ತಿ (ಮನೋನಂ. ೧೩). ತಲಾಷು : 
ಅವನ ಚಮತ್ಕಾರದಿಂದ ನೋವು ಹಿಡಿದು ಪ್ರಕರಣ ತಲಾಷು ಮಾಡಿದ್ದಕ್ಕಾಗಿ 
ಮೇಲು ಉದ್ಯೋಗಸ್ಥರ ಶ್ಲಾಘನೆಗೆ ಹ್ಯಾಗೂ ಯೋಗ್ಯನಾದನು 
(ವಾಗ್ಮೇವಿ. ೧೪೬); ಕಾನ್‌ಸ್ಟೇಬಲನ್ನು ಹತ್ತಿರದಲ್ಲಿದ್ದ ಗ್ರಾಮಕ್ಕೆ ನೀರಿಗೂ, 
ಒಂದು ಬಂಡಿ ತಲಾಷುಮಾಡಿ ತರುವುದಕ್ಕೂ ಕಳಿಸಿದ್ದಾಗಿಯೂ . . . 
ಹೇಳಿದರು (ಕಂನಿ. ೩೮೬). ತಲಾಸಿ: ಇದು ಪೂಜಾರಿ ಬಿರುಮ ತಲಾಸಿ 
ಮಾಡಿದ್ದು (ಕುಡಿಕೂ. ೨೨೪). 

[ « ಪಾರ. ತಲಾಶ್‌; ಹಿಂ. ಮರಾ, ತಲಾಶ್‌, ತಲಾಸ್‌] 

ತಲಿನ, ತಳಿನ ( ಗು). ೧. ಕೆಳಭಾಗದಲ್ಲಿರಂವ; ತಳಭಾಗದ. ೨. ಕೆಳತರದ; 
ಕೀಳಂವಂಟ್ಟದ ; ಕನಿಷ್ಟವಾದ. ೩. ತೆಳಂವಾದ ; ಸೂಕ್ಷ್ಮವಾದ. 
೪. ಸಣ್ಣದಾದ ; ಚಿಕ್ಕದಾದ. ೫. ಪ್ರತ್ಯೇಕವಾದ ; ತೆರಪುಳ್ಳ ; 
'ಅಂತರವುಳ್ಳ. (ನಾ), ೬. ಹಾಸಿಗೆ; ಶಯ್ಕೆ; ತಲ್ಪ. ತಳಿನ: 
೩. ತೆಳಂವಾದುದು : “ಕ್ಷಾಮಂ, ಶಾಂತಂ, ಕೃಶಂ, ಕ್ಷೀಣಂ, ಪೇಲವಂ, 
ತಳಿನ(ಮ)ಂ, ತನು-ಈ ೭ ಅಸಿದು” (ಹಲಾಯು. ೧೧೯-೩3), [ಸಂ.) 

ತಲಿಪು "ತಲಪ್ಯ' ನೋ. 

ತಲಿಮಿಲಿತ (ಗು). ತಳಮಳಗೊಂಡ : ಮಾಯಾದೇವಿಯು ಈ ವಿಚಿತ್ರ 
ವಾದ ವ್ಯಂಗ್ಯದಿಂದ ತಲಿವಿಲಿತಳಾದಳು (ಮೃಜಲ. ೧೧). ₹?] 

ತಲುಪಣೆ (ನಾ). ತಲಪುವಿಕೆ ; ಪಾವಶಿಯಾಗುವಿಕೆ ; ಕೈಸೇರುವಿಕೆ | 
ಅವರ ಕಾಗದಪತ್ರಗಳ ಮತ್ತು ಗಂಟುಮೂಟೆಗಳ ತಲುಪಣೆ . . . 
ಅಂಥ ಕಡುಬೇಸಗೆಯ ದಿನದಂದು ಬಹು ಕ್ಲೇಶದಾಯಕವಾಗಿತ್ತು (ಪುನರು. 
೪೩4). [ತಲುಪು (<ತಲಪು) * - ಅಣ್ಮೆ] 

ತಲುಪಿಸು "ತಲಪಿಸು' ನೋ. 

ತಲುಪು, "ತಲಪ್ರ್ಯ' ನೋ. 

ತಲುಪ "ತಲಪ್ರ' ನೋ. 

ತಲುಬು "ತಲಬ್ಕು' ನೋ. 

ತಲುವರಿ "ತರುವಲಿ' ನೋ. 

ತಲುವರಿತನ "ತರುವಲಿತನ' ನೋ. 

ತಲುವುರಿ "ತರುವಲಿ' ನೋ. 

ತಲೆ, (ನಾ). ೧. ದೇಹದ ಒಂದಂ ಅಂಗ ; ಮಂಡೆ; ಉತ್ತಮಾಂಗ; 
ರುಂಡ ; ಶಿರಸ್ಸು ; ಮಸ್ತಕ: ಕೂಸಿನ ತಲೆಯೊಳ್ಳಿಣ್ಣೊಟ್‌ಯನಿಟ್ಟ 
ವೋಲಸುಖಕರಂ (ಕವಿರಾ. ೨-೬) ; ಪನ್ನೆರಡು ತಲೆಯ ಪಾವುಮಂ ಚಂದ್ರ 
ನೊಡೆದುದುಮಂ . . . ಇಂತೀ ಪದಿನಾಜುಂ ಕನಸುಗಳಂ , . . ಕಂಡೆಂ 
(ವಡ್ಮಾರಾ, ೮೩-೨೫) ; ತನ್ನ ಮನಮನಟ್‌ದು ಮುಟ್ಟಿ ನುಡಿದ ಕೆಳದಿಯ 
ನುಡಿಗೆ ಪೆಅತೇನುಮನೆನಲಅಯದೆ ನಾಣ್ಣಿ ತಲೆಯಂ ಬಾಗಿ ನೆಲನಂ 
ಬರೆಯುತ್ತುಂ (ಪಂಪಭಾ. ೪-೬೪ ವ); ಕಾಳನೊ ರಾವಣನೋ ಶಿಶುಪಾಳನೊ 
ತಾನೆನಿಸಿ ನೆಗಟ್ಟಿ ನರಗನ ತಲೆ ತನ್ನಾಳಾಳ ಕಯ್ಲೆವನ್ಹುದು (ಎಕ. 11, 
೩೯-೯೩; 974); ಎನಿತು ಶಾಳಮರನನೇಜಕಿದೊಡಂ ತಲೆಗೆ ಕಾಲ್ಕೆಳಗೆಂಬಂತೆ 
(ಛರ್ಮಾಮ್ಮ. ೬-೧೭೩ ; ತಲೆಯಿಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ 


೩೩೩೩ 


40 


ತಲೈೆ 


ಭ್ರಷ್ಟರ ನೋಡಾ (ಬಸವ. ೬೨) ; ಕೃಪಾಚಾರಿಯರ ಸೇನೆಗೆ ತಲೆಯ ಖಣ 
ಸಂಬಂಧ .ಸವೆದುದು (ಕುವ್ಯಾದ್ರೋ. ೬-8): ತಲೆಯಲಿ ಕರಿದು ಕೂಂದಲು 
ಗಳೌಷಧಿಗಿಲ್ಲ (ಮೋಹತ. ೧೮-೭6); ತಲೆ ಗಟ್ಟಿ ಎಂದು ಕಲ್ಲು ಹಾಯಬಾರದು 
(ಗಾದೆ); ಕಾಸೂ ಹಾಳು ತಲೆಯೂ ಬೋಳು (ಗಾದೆ). ೨. ವಂಶ; ಕುಲ; 
ಸಂತತಿ ; ಪೀಳಿಗೆ ; ತಲೆಮಾರಂ : ಸಲೆ ಸಂದಿರ್ಪತ್ತೊಂದುಂ ತಲೆವರೆಗಂ 
ನಮಗೆ ಪರಿಭವಂ (ಪಂಪಥಾ. ೭-೩೬) ; ದೇಗುಲವಂ ಮುಡಿಸಿ ತಮ್ಮ 
ಮಾತಾಪಿತೃಗಳಿರ್ಪೃತೊಂದ ತಲೆಗಂ ಪರೋಕ್ಷ ವಿನಯಂಗೆಯ್ದು ದೇವರ್ಗ್ಗೆ 
ಕೊಟ್ಟ ಭೂಮಿ (ಎಕ. 2. ಗುಂಡ್ಲುಪೇ, ೯೩-೨೩; 1049) ; ನಾನೋವದಿಪ್ಪ 
ತ್ತೊಂದು ತಲೆವೆರಸಿ ನರಕಕ್ಕೆ ಹೋಹೆನೇ (ಹಜಕಾ. 6-೭೬). ೩. ವಯಖ್ಯ 
ವಾದುದು; ಉತ್ತವಂವಾದುದಂ; ಶ್ರೇಷ್ಠವಾದಂದು: ನೊಣಂಬವಾಡಿ 
ಮೂವತ್ತಿಚ್ಛಾಸಿರಕ್ಕೆ ತಲೆಯೆನಿಸಿದ ಕೋಗಳಿಯಯ್ನೂಜುಮಂ 
(ಸೌಇಇ.1%-1, ೨೯೩-೧೧: 1162) ; ಅನ್ನು ಪೊಗಳ್ತೆಗಂ ನೆಗಳ್ತೆಗಂ ನೆಲೆಯುಂ 
ತಲೆಯುಮಾದ ಕಲಿ ತೆ ಓೈಲಭೂಮಿಪಾಲಂಗಂ (ಎಇ. ೫೪, 
೩8೭-೨೩; ?), ೪. ಮೂಲ; ಮೊದಲು; ಬಂಡ; ಆದಿ: ಜಗದ 
ಮಾಯೆಗಿವಂ ತಲೆ (ಅ ರಾವ, ೪-೭೫): ಕಾಲುವೆ ಆರಂಭವಾಗುವ 
ಅಣೆಕಟ್ಟೆಗೆ ಕಾಲುವೆಯ “ತಲೆ” ಎಂದು ಹೆಸರು (ಳೂವಿವ. 3೮೭). 
೫. ಕೊನೆ; ತುದಿ; ಅಂಚು: ತೆಂಕಣ ತಲೆಯ ಪುಣುಸೆ ಅಣಿಲೆಯ 
ಮರಂ (ಎಕ. ೫11, ಶಿರಾ. ೩೮-೪೩; 878). "ಇರ್ತಲೆವೊತ್ತು' ಪರಾ. 
೬. (ಆಲಂ) ಕೂದಲಂ ; ರೋಮ : ತಲೆಯನಿರುಳ್ಳಿಕ್ಕಿದೊಡೆತ್ತಲಾನು 
ಮೊಂದಲ್ಲಿ ಭಾಗ್ಯಮುಳ್ಳಾರೋಮಂ ತಲೆಯಿಂದುದಿರ್ದೊಡೆ ಬಳಿಯಂ ನಿಲ 
ಲಟಿ೨ಯದು ಭಾಗ್ಯಮೆಂಬರಲವಿಲ್ಲದವರ್‌ (ಸಮಪ. ೧-೪೫ ಅನುಲಂಧ) ; ತಲೆ 


"ಯಂ ಬಲುದಡಿಗರ್ಕಿಟ್‌ ನಿಲಲಾಅದೆ ಸುಂಟಿದಿಂದ ಕೋಡಗದಂತುಮ್ಮಳಿಸಿ 


(ಧರ್ಮಾಮೃ, ೧-೦೪೧) ; ಹಡೆದ ತಾಯಿಲ್ಲ ತಾಯುಳ್ಳೊಡೆ ತಲೆ ಹೀಗೆ ಜಡೆ 
ಗಟ್ಟಿಕೊಂಡು ಮಾಸಿಹುದೇ (ಮೋಹತ. ೨೧-೨೫); ಮತ್ತಾಗ ತಲೆಯ 
ಕೆದಟ್‌ಕೆೊಂಡು ಜನ ಕಾಡಹತ್ತಿದರೇನನುಸಿರುವೆ. .(ಕಂನವಿ. ೦೦-೪೯). ೭. 
(ಆಲಂ)ಬುದ್ಧಿ; ತಿಳಿವಳಿಕೆ: ಮನೆಯ ಖರ್ಚು ವಿಷ ಏರಿದ ಹಾಗೆ ಏರುತ್ತಾ 
ಇದೆ. ಅದರ ವಿಷಯ ನಿಮ್ಮ ತಲೆಗೆ ಏನೇನೂ ಹೊಕ್ಕ ಹಾಗೆ ಕಾಣುವುದಿಲ್ಲ 
(ಯೋಧಪು. ೩೦) ; ತಲೆ ಇಲ್ಲದ ಮನುಷ್ಯ (ರೂಂ). "ತಲೆಕೆಡು' ಪರಾ. 

ತಲೆತಲೆ (ದ್ವಿರುಕ್ತಿ) : ೧. ಉಳಿದ ಪಕ್ಷಿಗಳು ಅದನ್ನು ತಲೆತಲೆ ಕುಕ್ಕು 
ತ್ತವೆ (ಮುಂಬಯಿ, ೩-೦೦೬); ಜುಟ್ಟು ಹಿಡಿದುತಂದು ತಲೆತಲೆಗೆ ಡಿಕ್ಕಿ 
ಹೊಡಸುವನು (ವಣಛಾ, ೧೬). ೨. ತಲೆತಲಾಂತರ : ತಲೆತಲೆಯಿಂದಲೂ 
ಆ ಕೆಲಸ ಸಾಗಿಸಿಕೊಂಡು ಬಂದಿದ್ದರು (ಗಂಗಾಸಾ. ೧೦). ತಲಾ ೬ ಪ್ರತಿ 
ಯೊಂದು ತಲೆಗೆ ; ಪ್ರತಿಯೊಬ್ಬ ವ್ಯಕ್ತಿಗೆ; ಪ್ರತಿಯೊಂದಕ್ಕೆ : “ ಪ್ರತಿ 
ಯೊಬ್ಬನಿಗೆ, ತಲಾ” (86: 680118, ಪಶ್ರಿನಿ. ೬೧); ತನಗಿದ್ದ ಇಬ್ಬರು 
ಮಕ್ಕಳನ್ನು ಕರೆದು ತಲಾ ಒಂದೊಂದು ರೂಪಾಯಿ ಕೈಗೆ ಕೊಟ್ಟು 
(ಕಥಾಮಂ- 1೪, ೧೩): ದಾಸೋಜನು ಮತ್ತು ಚಾವಣನು ತಲಾ ನಾಲ್ಕು 
ಬೇಲೂರಿನ ಶಿಲಾಬಾಲಕಿಯರ ವಿಗ್ರಹಗಳನ್ನು ಮಾಡಿದರು (ಥಾರದ. 
೩೦೩); ಹಳಬರಿಗೂ, ಓಲೆಕಾರರಿಗೂ ತಲಾ ಐದೈದು ರೂಪಾಯಿಗಳಂತೆ 
ಒಟ್ಟು ಇಪ್ಪತ್ತೈದು ರೂಪಾಯಿ ಕೊಟ್ಟು (ನಾಪೋ ಲೀ, ೨0೮). 
ತಲಾಂತರ, ತಲೆಯಂತರ ಎ೧. ವಂಶ; ಪೀಳಿಗೆ: ನಮ್ಮ `ತಲಾಂತರ 
ದವರೆಲ್ಲ ಹಳ್ಳಿಯಲ್ಲೇ ಜೀವಿಸುತ್ತಿದ್ದರು (ರೂಢಿ): ೨. ಎ ತಲೆಮಾರು ೧: 
ಕಳೆದ ಒಂದು ತಲೆಯಂತರದಲ್ಲಿ ಅಮೇರಿಕಾ, ಚೀಣಾ, ಈಜಿಪ್ಟ್‌ ಮೊದ 
ಲಾದ ದೇಶಗಳಲ್ಲಿ. . . ಕ್ರಾಂತಿಯೆದ್ದಿತು (ಜಗಸಂ. ೨). ತಲಾ ವರಮಾನ ೭ 
ಪ್ರತಿಯೊಬ್ಬರ ಆದಾಯ, - ಉತ್ಪತ್ತಿ : 
ಪತ್ರಿನಿ. ೬೧). ತಲೆ ಅಪ್ಪಳಿಸು- (ಹಾವಿನಂತೆ) ಆಕ್ರೋಶಮಾಡಂ : 
ಅವನು ತಲೆ. ಅಪ್ಪಳಿಸಿ ನಿಂತಾಗ ಯಾರೂ ಎದುರಾಗುವಂತಿಲ್ಲ (ರೂಢಿ). 


(Per capita 1200೫6. 


ತಲ್ಲ 


ತಲೆಕೆಳಕನೆ ಎ ತಲೆಕೆಳಗಾಗಿ ; ಮೇಲ್ಭಾ ಗ ಕೆಳಭಾಗಕ್ಕೆ ಬರುವಂತೆ ; 
ಅಡಿವೆಂಲಾಗಿ : ದ್ವಾರಮೊಂಬತ್ತಜ್‌ ಳು ಪುಗಿಸಿ ಹೇಸದಲ್ಲಿ ದೂತರೆಯ್ದೆ 
ಉರಿವ ಕಿಚ್ಚಿನೊಳಗೆ ತಲೆಕೆಳಕನೆ ಪಿಡಿದು ಸೀವುತಿಪ್ಪ (ಸಾನಂಕ, ೬-೧೦೩ 
ರಗಳ). ತಲೆಕೆಳಗಾಗಿಸು - ೧. ಬೀಳಂವಂತೆ ಮಾಡು ; ನಾಶಮಾಡು ; 
ಹಾಳು ಮಾಡಂ : ತಳುವದಂಗಜ ಚೋರನಾಗಿ ಪಾಂಥರ ತಲೆಕೆಳಗಾಗಿ 
ಸುತ್ತಿಹನಲ್ಲಿ (ಕುರಾಸಾ. ೨-೩೮). ವಿ. ತಲೆ ಬಗ್ಗಿ ಸುವಂತೆ ಮಾಡು ; 
ಒಪ್ಪುವಂತೆ ಮಾಡು ; ಶರಣಾಗಿಸು : ಅವನನಾ ಲಲಿತಾಂಗಿಯ 
ಲಾವಣ್ಯ ತಲೆಕೆಳಗಾಗಿಸದಿರದೆನುತೆದೆಯೊಳಾ ಲಲನೆ ಬಂದಳು ರತ್ನಿಯೆಡೆಗೆ 
(ಕಾರಾಸಾಂ. ೨೬-೦೭). ತಲೆಕೆಳಗಾಗಿ ಹಾಕುಎಅಡಿಮೇಲು ಮಾಡಿಹಾಕು; 
ಮಗುಚಿ ಹಾಕು : ಚಾಪೆಯನ್ನು ತಲೆಕೆಳಗಾಗಿ ಹಾಕಿದ್ದಾನೆ (ರೂಢಿ). 
ತಲೆಕೆಟಗಾಗಿ ಬೀಟ್‌, ತಲೆಕೆಳಗಾಗಿ ಬೀಳು ಎ ತಲೆ ಕೆಳಮುಖವಾಗಿ 
ಬೀಳೆಂ, - ಒರಗು : ಬಡಿಗೊಂಡ ಮೊಲದಂತೆಯುಂ ತಲೆಕೆಟಗಾಗಿ 
ಬಿಟ್ಟರ್‌ (ಶಾಂತಿಪು. ೪-೩೦ ವು; ಮರದ ಮೇಲಿಂದ ಕಾಲು ಜಾರಿ ತಲೆ 
ಕೆಳಗಾಗಿ ಬಿದ್ದನು (ರ). ತಲೆಕೆಟಗಾಗು, ತಲೆಕೆಳಕಾಗು, ತಲೆಕೆಳಗಾಗು, 
ತಳಕೆಳಕಾಗು ಎ ೧. (ನಾಚಿಕೆಯಿಂದ) ತಲೆತಗ್ಗು , -ಬಾಗಂ: ಅರಸ 
ನೀತನ ಭಕ್ತಿಗಂ ವೃವಸಾಯಕ್ಕಂ ಮೆಚ್ಚಿ ತನ್ನ ತಂದೆರ್ಮೆಗಳೊ 
ಳೊಂದುಮಂ ಕೊಳ್ಳದೆ ನೀನೇ ಕೊಳ್ಳೆಂದು ಕೊಟ್ಟೊಡಾ ದಯೆಗೆ 
ನಯಂಬಡೆದೆನೆಂದು ತಲೆಕೆಟಗಾಗಿ ಮೇಗುಗಾಣದೆ (ಸುಕುಮೂ. ೭-೩೫ ವ). 
೨. ತಲೆ ಕೆಳಭಾಗಕ್ಕೆ ಬರು: ತಲೆಕೆಟಗಾಗಿ ನೇಲ್ವುದು ಶಬಾವಳಿ 
(ಅರ್ಥನೇ. 8-8೭) : -ಶ್ರಿನಯನಂ : ಪೂಜಿಸಿಯಿದಕೆ ಮನವನುಮತಿಸದಡೆ 
ಲೋಹಶೂಲದೊಳನಿಬರಂ ತೆಗೆಸುವೆನು ತಲೆಕೆಳಕಾಗಿ ನಿಮ್ಮ ವನು (ಬಸಪು. 
೫೦.೫೦); ತುಂಗಬಲನುರುಪಕ್ಷಹತಿಗೆ ರಥಾಂಗವಜಿಗಿಜಿಯಾಯ್ತು ರಥದ 
ತುರಂಗ ತಲೆಕೆಳೆಕಾಗಿ ಕೆಡೆದವು (ತೊರರಾ. ೩-೧೦-೧೬) ; ಕುದುರೆ ತಲೆಕೆಳ 
ಗಾದುದಿಳೆಯದ್ದುದು ರಸಾತಳಕೆ (ಕುವ್ಯಾಕ. ೭-೨೦). ೩. ಗರ್ವಪಡು ; 
ಅಹಂಕಾರಪಡು : ವಿಟಕೋವಿದತ್ವದ ಹಮ್ಮಿನಿಂ ನೀನಿಂತು ತಲೆಕೆಳಕಾಗಿ 
ನಡೆಯುತಿಹೆ (ಬಸಪು. ೪೨-೧೭). ೪. ಅಸ್ತವ್ಯಸ್ತವಾಗು ; ವ್ಯತ್ಯಾಸ 
ಹೊಂದು.: ಆವನೊಬ್ಬನ ಕಂಡರರಿಗಳ ಜೀವ ತಲೆಕೆಳಕಹುದು ಸುಭಟರ 
ದೇವನಾತನು ಪಾರ್ಥ (ಕುವ್ಮಾಕ. ೯-8) ; ಹರಿಕಟಕದುಬ್ಬರಕಯೋಧ್ಯಾ 
ಪುರವು ತಲೆಕೆಳಕಾ[ಪಾಕಾಂ. ಗಾ)ಯತ್ತು (ತೊರರಾ. ೪-೯-೦೦) ; ಕಳವಳದ 
ಮನವು ತಲೆಕೆಳಗಾದುದವ್ವಾ(ಮಹಾದೇ.ಬ. ೧೪೦-೦೨೦);ಕೌರವೇಶ್ವರನ ಸೇನೆ 
ತಲೆಕೆಳಗಾ[ಪಾಕಾಂ. ಕಾಯು ಪಾರ್ಥನ ಸೂನುವಿನ ಮರಣದಲಿ 
(ಕುವ್ಕಾಬ್ಬೋ. ೮-೪3) ; ನೊಂದುಕೊಂಡರು ತಂದೆ ತಮ್ಮೆಲ್ಲ ಹಂಚಿಕೆ 
ಯೊಟ್ಟಿಗೆ ತಲೆಕೆಳಗಾಗೆ (ಇಂಜಾಪ, ೧೯-೮೦) ; ಅವರನ್ನು ನೆನೆದ ಕೂಡಲೇ 
ನನ್ನ ಎಲ್ಲ ವ್ಯಾಪಾರಗಳೂ ತಲೆಕೆಳಗಾಗುತ್ತವೆ (ಬದುಜ. ೧೨೦); ನಾವೆಲ್ಲಾ 
ಸೇರಿ ಹಾಕಿಕೊಂಡಿದ್ದ ಯೋಜನೆಗಳೆಲ್ಲಾ ತಳಕೆಳಕಾಯಿತು (ರೂಢ). ೫. 
ಬೀಳಂ ; ಚ್ಯೊತವಾಗು ; ಭ್ರಷ್ಟವಾಗು : ತನ್ನ ಮಣಕಿದು ದೇವರ 
ಕಂಡಿಹೆನೆಂದೆಂಬರು ತನ್ನುವ ಮಣಿದು ದೇವರ ಕಂಡಿಹೆನೆಂಬ ಕಾರಣ 
ಹರಿ ಸುರ ಬ್ರಹ್ಮಾದಿಗಳಿಲ್ಲರೂ ತಲೆಕೆಳಗಾಗಿ ಹೋದರು (ವಹಸಂ. ೮೪-೨೬ 
ಅಂಬಿವ), ೬. ನಾಶವಾಗಂ ; ಹಾಳಾಗು: ಅಟ್‌ವು ತಲೆಕೆಳಗಾಯ್ತು 
ಧೈರ್ಯದ ನಿಗೆ ನಗೆಗೆಡೆಯಾಯ್ತು (ಕು ವ್ಯಾವಿ.೨-03). ತಲೆಕೆಟಗುಮಾಡು, 
ತಲೆಕೆಳಗುಮಾಡುಎ೧. ಬುಡಮೋಲು ಮಾಡು; ನಾಶಮನಾಡಂ; ಹಾಳು 
ಮಾಡು : ಕೌರವರಂ ಭೈ ರವಂಬಾ ಯ್ದ ರಂತೆ ತಲೆಕೆಬಗುವಾಡಿ 
(ಧರ್ಮಾಮೃ. ೭-೯3) ; ಗೌಡನ ಮಗು ಎಲೆ ಅಡಕೆ ಚೀಲವನ್ನು ತಲೆಕೆಳಗು 
ಮಾಡಿ ಹೊಗೆಸೊಪ್ಪನ್ನು ಕೆಳಗೆ ಚೆಲ್ಲಿತು (ರಾಮಾನೆ. ೧೧೦). ೨. ವ್ಯತ್ಯಾಸ 


ವಾಗುವಂತೆ ಮಾಡು ; ಪಲ್ಲಟಗೊಳಿಸು : ದೂರದರ್ಶಕದ ಮೂಲಕ || 


ಮೊಟ್ಟಮೊದಲು ಚಂದ್ರಬಿಂಬದಲ್ಲಿ ನೋಡಿದ ವಿಷಯಗಳು ಜ್ಯೋತಿಶ್ಶಾಸ್ತ್ರ 


೩೩೩೪ 


20 


26 


36 


40 


ತಲೆ, 


ವನ್ನೇ ತಲೆಕೆಳಗುಮಾಡಿದವು (ಶ್ಯೋಕಿರ್ವಿ. 3೧೯); ಹಳೆಯ ನಂಬುಗೆ 
ಗಳನ್ನು ತಲೆಕೆಳಗುಮಾಡುವ ಹೊಸ ವಿಚಾರಗಳು . . . ನಮ್ಮ ಬದುಕನ್ನು 
ಪರಿವರ್ತಿಸುತ್ತಿವೆ (ಸೌಂದಸ, ೨೭೭). ೩. ತಳವಂಳವುಂಟಾಗು; ಕ್ಷೋಭೆ 
ಗೊಳ್ಳು : ಕಪಿಬಲಮಹಾರ್ಣವವ ತಲೆಕೆಳಗುಮಾಡಿತ್ತು ಸೇನಾಜಲ 
ನಿಧಿಯ ಬೊಬ್ಬಾಟ (ತೂರರಾ, ೬-೧೩-೩). ತಲೆಗಿಂಬಾಗಿಸು ಎ ಶೆಲೆಗೆ 
ಆಶ್ರಯವಾಗಿಸು ; ತಲೆದಿಂಬಾಗಿ ಮಾಡಂ : ಶಾನಭಾಗರು ತಮ್ಮ 
ಬಟ್ಟೆಹಾಕಿದ ಕೈಚೀಲವನ್ನೇ ತಲೆಗಿಂಬಾಗಿಸಿ ಹಾಸುಗೆಯ ಮೇಲೆ ಅಡ್ಡ 
ವಾದರು (ಮೂರುದಾ. ೭). ತಲೆಗಿಂಬಾಗು ಎ ತಲೆಗೆ ಆಶ್ರಯಂವಾಗಂ ; 
ತಲೆದಿಂಬಾಗಂ : ರಾಜಪುತ್ರರು ಹೊಳೆವ ಪದಕಡ ಕೊರಳ ತಲೆಗಿಂಬಾದ 
ತೋಳುಗಳ . , , ದಳಿತದಂಷ್ಟ್ರಾನನದಲೆಸೆದರು ಸಾಲ ಶಯನದಲಿ 
(ಕುವ್ಯಾದ್ರೋ, ೫-೬೯). ತಲೆಗಿಂಬು ಎ ತಲೆಗೆ ಆಶ್ರಯವಾದುದು; 
ತಲೆದಿಂಬು; “ ಉಚ್ಛೀರ್ಷಕಂ, ಉಪದಾನಂ, ಉಪಬರ್ಹಂ - ಈ ೩ 
ತೆಲೆಗಿಂಬು ” (ಹಲಾಯಂ. ೩೨-೧೩೪) ; ಉಂಡೆಸುತ್ತಿ ಮೇಲುದನಾಗಳ್‌ 
ತಲೆಗಿಂಬುಮಾಡಿ ನೃಪಕುಲತಿಲಕಂ ಪಟ್ಟಿರ್ದನಿರ್ಪದುಂ (ಕಾದಂಪೂ. 
೬೫೦); ಕವಲಂಬುಂ ತಲೆಗಿಂಬಿನ ಕವುಳುಡೆ ಶರಮಂಚವೆರಸಿದರಲೆಯ 
ಹಾಸೆಂಬಿವು . . . ಬಿಡದೆಸೆದಿರೆ . . . ಶರಶಯನದೊಳಿರ್ದಂ (ಗೆದಾಯು. 
೫-೩೯); ತಲೆಗಿಂಬನೆರಡು ದೆಸೆಯೊಳು ನಿಲಿಸುಗೆ (ಮದತಿ. ೧೦-೨೩) ; 
ಸಂಬಳಿಗೆಯ ಪರ್ಣ ಚೂರ್ಣ ಕೊಂಬ ಕರ್ಪೂರಕರಂಡವ ಸ್ಮರನ ತಲೆ 
ಗಿಂಬಿನೊಳ್‌ ತಂದಿರಿಸಿದರು (ಮೋಹತ. ೧೬-೨೮): ನರ್ಸು ಒಳಗೆ ಹೋಗಿ 
ಒಂದು ಸಣ್ಣ: ಹಾಸಿಗೆ, ಒಂದು ತಲೆಗಿಂಬು ತರುವಳು (ಉದವೈ. ೩). 
ತಲೆಗೂಡುಗಟ್ಟು ಎ (ಗಿಡ್ಕ ಎಲೆ : ಮೊದಲಾದವುಗಳ) ತುದಿಯಂ 
ಮುರುಟಿಕೊಳ್ಳು, - ಸುಕ್ಕುಗಟ್ಟು : ಬೀಜಗಳು ಮುಗ್ಗು ಹಾಯಿ 
ದಿದ್ದರೆ ಮುಂದೆ ಮೆಣಸಿನ ಗಿಡಗಳು ತಲೆಗೂಡುಗಟ್ಟಿ ಎಲೆಗಳು ಮುದುಡಿ 
ಕೊಂಡು ಗಿಡಗಳು ಕೆಡುವವು (ಶೃಷಿಪ್ರ. ೭೦). ತಲೆಗೆ ಕಟ್ಟು ಎ೧. 


(ಬಲಾತ್ಕಾರದಿಂದ. ಜವಾಬ್ದಾರಿಯನ್ನು) ಹೊರಿಸು, - ಹೇರು : 


ಹಾಗೆ ಬಲಾತ್ಕಾರದಿಂದ ತನಗೆ ಕಟ್ಟಿದರೆ ಸಂತೋಷದಿಂದ ತಲೆಗೆ ಕಟ್ಟಿಸಿ 
ಕೊಂಡೇನು (ರಂಗಕ. ೫); ಆ ಮನೆಯನ್ನು ಅವರ ತಲೆಗೆ ಕಟ್ಟುವುದಕ್ಕೆ 
ಏಜೆಂಟ್‌ ಸರಿಯಾದ ಪೀಠಿಕೆ ಹಾಕಿದ್ದನು (ಯೋಧಪು. ೨೫) ; ತಲೆಗೆ ಕಟ್ಟಿದ 
ಅನೇಕ ಸಂಗತಿಗಳಿಗೂ (ನನ್ಮಜೂ. ೩೨) ; ತಪ್ಪಿನ ಹೊಣೆಯನ್ನು ಅವನ 
ತಲೆಗೆ ಕಟ್ಟಿದರು (ಕೂಡ). ತಲೆಗೆ ಗಂಟುಹಾಕು ಹೊಣೆಯನ್ನು 
ಆರೋಪಣೆ ಮಾಡು : ಪಕ್ಕದ ಮನೆಯಲ್ಲಿ ಆದ ಕಳ್ಳತನವನ್ನು ಅವನ 
ತಲೆಗೆ ಗಂಟು ಹಾಕಿದರು (ಕೂ9). ತಲೆಗೆ ತರು ಎ ಹಾನಿ ಉಂಟುಮಾಡು; 
ನಷ್ಟ ಉಂಟುಮಾಡು : ಪುಸ್ತಕವನ್ನು ಕಳೆದು ನನ್ನ ತಲೆಗೆ ತಂದಿಟ್ಟನು 
(ರೂಢಿ). ತಲೆಗೆವರ್‌, ತಲೆಗೆಬರು ಎ೧. ಪ್ರಾಣಾಪಾಯ ಒದಗು: 
ತಲೆಗೆ ವಂದುದೆವೆಯೊಳ್‌ ಪೋದಂತೆ(ಚಕವಂ.9೨-೧೪), ಪಿ. ಹಾನಿಯಾಗು ; 
ತೊಂದರೆಯಾಗು ; ಅಪಾಯಂವಾಗು: ದುಷ್ಪನಿಗೆ ನೆರವಾಗಲು 
ಹೋಗಿ, ಈಗ ನನ್ನ ತಲೆಗೆ ಬಂದಿದೆ (ರೂಢಿ). ತಲೆಗೆ ಹಚ್ಚಿ 
ಕೊಳ್ಳು ಯೋ ಚನೆಮಾಡಂ ; ಚಿಂತೆಮಾಡು : ಒಟ್ಟು ಎಷ್ಟು 
ಸಂಪಾದನೆಯಾಯಿತು ಒಂದನ್ನೂ ಇವರು ತಲೆಗೆ ಹಚ್ಚಿಕೊಂಡಿದ್ದಿಲ್ಲ 
(ಹೊಸಕ್ತಿ. ತಲೆಗೆ ಹತ್ತು ಎ ಅರಿವಿಗೆ ಬರು; ತಿಳಿವಳಿಕೆ 
ಯಂಂಟಾಗಂ : ಎಷ್ಟು ಬುದ್ಧಿ ಹೇಳಿದರೂ ಅವನ ತಲೆಗೆ ಹತ್ತಲಿಲ್ಲ 
(ರೂಢಿ). ತಲೆಗೆ ಹಾಕಿಕೊಳ್ಳು - ೧. ತಲೆಗೆ ಹಚ್ಚಿಕೊಳ್ಳು. ೨. ಗಮನ 
ಕೊಡು ; ಗ್ರಹಿಸು; ಪರ್ಯಾಲೋಚಿಸು: ನಾಲ್ಕು ಲಾತ ಬಿಗಿದು 
ಇವನಿಗೆ ಬುದ್ಧಿ ಕಲಿಸೋದು ಬಿಟ್ಟು ಇವನ ಮಾತುಗಳನ್ನೆಲ್ಲ ತಲೆಗೆ 
ಹಾಕಿಕೆ೧ಳ್ಳುತ್ತಿರುವರಲ್ಲಾ ಎಂದು ಅಂದುಕೊಂಡರು (ಹೊಸಕ್ತಿ. ೦೦೬). 
ತಲೆಗೇರಿಸಿಕೊಳ್ಳು ಎ ಹೆಚ್ಚು ಪ್ರೀತಿಯಿಂದ ಕಾಣು ; ಅತಿ ಸಲಿಗೆಯನ್ನೂ 


೨೪೮). 


ತಲ್ಲೆ 


ಕೊಡಂ : ಆತ ಮಗಳನ್ನು ತುಂಬಾ ತಲೆಗೇರಿಸಿಕೊಂಡಿದ್ದ (ರೂಢಿ). 
ತಲೆಗೇಆ*ಸು, ತಲೆಗೇರಿಸು ಎ೧. ತಲೆಯ ಮೋಲೆ ಇಡಂ; ತಲೆಯಲ್ಲಿ 
ಧರಿಸಂ : ನೀಲಮಣಿ ತಲೆಗೇಟ*ಸಿದ ತೃಣವದಕೆ ಸರಿಯೇ (ಕುವ್ಯಾದ್ರೋ. 
` 9-5೪). ೨. ಹೆಚ್ಚು ಪ್ರೀತಿಯಿಂದ ಕಾಣಂ; ಅತಿ ಸಲಿಗೆಯನ್ನು 
ಕೊಡು ; ಕಿಜಿಯಂದು ತಂದೆ ಬಗ್ಗಿಸಲಟಿಯನೆ ತಾಯ್‌ ಬಡಿದು 
ತಿಳಿಪಲಟ್‌ಯಳೆ ವಿಷಯಕ್ಕೆಅಗಿದರಂ ತಲೆಗೇ ಅಸೆ ಕೊಜಚಾಡುವ 
ರೆಂದುಪಾಯದಿಂದೋದಿಸಿದೆಂ (ಸುಕುಮೂ. ೨-೬೨) ; ತಿಳಿಯದ ಮಗು 
ವೆಂದು ಕರೆದುಕೊಂಡು ಬಂದು, ತಲೆಗೆ ರಿಸಿದಿರಿ (ವಾತ್ಮಲ್ಕ. ೩೬೫). 
ತಲೆಗೇಖು, ತಲೆಗೇರು ಎ೧. ತಲೆಗೆ ಹತ್ತು; ತಲೆಯಂನ್ನು ಸೇರು: 
ಲಲನಾಮುಖೇಂದುಲಾವಣ್ಯಲೀಲೆಯಂ ಪಡೆವ ಬಣ್ಣದಿಂ ಕಂಪಿಂದೇ 
ನಲೆದುದೊ ಬಯ್ತುಗದಂತಿರೆ ತಲೆಗೇಜುವ ಕುಸುಮನಿಚಯಮಂ 
ಕಾಶ್ಮೀರಂ (ಅದಿಪು. ೧೧-೧೨೮) ; ದೇವನ ತಲೆಗೇಜ್‌ದ ಪುಷ್ಪಾವಳಿಯಂ 
ಮುಟ್ಟಿ (ಸಮಪ. ೧-೧೨೦). ಪಿ. ಅತಿಯಾಗು; ಮಿತಿಮಾರು; ಹೆಚ್ಚಾಗು; 
ನೆತ್ತಿಗೇರು: ನರಜನ್ಮದಲ್ಲಿ ಹುಟ್ಟಿ ಲಿಂಗಮುಖವನಆ"ಯದೆ ಉದಮದ 
ಸೊಕ್ಕಿ ತಲೆಗೇಟ್‌ತ್ತೆ ಅಯ್ಯಾ (ಬಸವ,86೫8); ತಲೆಗೇಆ ಸೊಕ್ಕುತೊನೆವರ್‌ 
(ಸೋಮೇಶ. ೪೮) ; ಅತಿಭಕ್ತಿ ತಲೆಗೇಅ ಹಿರಿಯ ಮಾಹೇಶ್ವರರೆಂದು 
ಪೊಲೆಗಲಸಿ ಅವರ ಮನೆಯೊಳುಂಡುದಲ್ಲದೆ (ಬಸರ. ೦೦-೩೧) : ತೆಲೆಗೇರು 
ವನಕವೂ ಬಾಳಿನ ರಸಾಯನವ ಕುಡಿದು ಕುಣಿಯುವ ಹಿಗ್ಗು (ನವೃಥ್ಮ. ೩-೧); 
ಪುರುಷೋತ್ರಮನಿಗೆ ಸಿಟ್ಟು ತಲೆಗೇರಿತು (ಮೂರುದಾ. ೨೭೦); ಮದ್ಯ 
ತಲೆಗೇರಿರಬೇಕು(ಅಶ್ರಮ. ೧೦೨). ತಲೆಗೊಂದು ಮಾತು-೧. ಒಬ್ಬೊಬ್ಬರಿಗೆ 
ಒಂದೊಂದು ಮಾತು : ಅವರು ಬಂದು ತಲೆಗೊಂದು ಮಾತನ್ನು ಹೇಳಿ 
ಹೋದರು (ರ). ೨. (ಇಚ್ಛೆ ಬಂದಂತೆ) ಒಬ್ಬೊಬ್ಬರೂ ಆಡುವ 
ಮಾತು; ಒಮ್ಮತವಿಲ್ಲದ ಮಾತು : ಅಭಿಪ್ರಾಯ ಕೇಳಿದರೆ ತಲೆಗೊಂದು 
ಮಾತು ಆಡಿದರು (ಕೂಡ). ತಲೆ ಚಚ್ಚಿಕೊಳ್ಳು ಎ ೧. ತಲೆಯನ್ನು ಕುಟ್ಟಿ 
ಕೊಳ್ಳು : ಕೋಪದ ಭರದಲ್ಲಿ ತಲೆ ಚಚ್ಚಿಕೊಂಡನು (ರೂಡ). ೨. ತಿಳಿದು 
ಕೊಳ್ಳಲು ಹೆಣಗು, -ತಿಣುಕು ; ಹೆಚ್ಚು ಆಲೋಚನೆಮಾಡು : ಏನು 
ಭಾಷೆಯೋ ಏನು ಜ್ಞಾನಮೋ ನನಗೇನೋ ತಲೆ ಚಚ್ಚಿ ಕೊಂಡರೂ ತಿಳಿಯ 
ಲಿಲ್ಲ (ಕಾಯಕ. ೩೮). ತಲೆತಲಾಂತರ, ತಲತಲಾಂತರ ಇ ವಂಶಪರಂಪರೆ : 
ವೈರವೆಲ್ಲಿ ಅಡಗುತ್ತದೆ? ಅದು ತಲೆತಲಾಂತರದ ವರೆಗೆ ಬರುತ್ತದೆ (ವಕಭಾ. 
೩೩0); ಇಂಥ ವಾದಗಳು ತಲೆತಲಾಂತರದವರೆಗೂ ನಡೆದು ಬರುವುವು 
(ಸಾಹಿಸ. ೧೪೭) ; ತಲೆತಲಾಂತರದವರೆಗೂ ಸವೆಯದ ಐಶ್ವರ್ಯ ಸಿಕ್ಕುತ್ತದೆ 
(ಪಂಡಾಮೃ. ೭೬) ; ತಲತಲಾಂತರಗಳಿಂದ ಈ ಹಳ್ಳಿಯಲ್ಲಿಯೇ ವಾಸ 
ವಾಗಿದ್ದ ಒಂದು ದೊಡ್ಡ ಮನೆತನದ ಸೊಸೆ ಇಂದು ಹಳ್ಳಿಯನ್ನು ದಾಟಿ 
ದಳು (ಮಕ್ಮೆಮ, ೦೨೬) ; ಕೆಲವು ಪ್ರದೇಶಗಳಲ್ಲಿ ತಲತಲಾಂತರದಿಂದ ಬೆಳೆದು 
ಬಂದ ಆಹಾರ ಪದ್ಧತಿಗಳು ಆ ಪ್ರದೇಶದ ಜನಗಳ ಆರೋಗ್ಯಕ್ಕೆ ನೆರವಾಗದೆ 
ಇರುವುವು (ಗೃಹವಿ. 9). ತಲೆಚಾಲ - ೧. ತಲೆ ಮತ್ತು ಬಾಲ: ಹಲಬರ 
ನುಂಗಿದ ಹಾವಿಂಗೆ ತಲೆಬಾಲವಿಲ್ಲ ನೋಡಾ (ಬಸವ. 68೬). ೨. ಮೊದಲು 
ಮತ್ತು ಕಡೆ ; ಆದಿ ಮತ್ತು ಅಂತ್ಯ ; ಪೂರ್ವಾಪರ : ತಲೆಬಾಲವಿಲ್ಲದ 
ಮಾತು (ರೂಢ). ತಲೆಬಾಲಂಗೆಡು-ಎಹಿಂದು ವಂಿಂದಂ.ತಿಳಿಯದಂತಾಗಂ; 
ಪೂರ್ವಾಪರ ವಿವೇಚನೆ ಇಲ್ಲದಂತಾಗು: ಪಾವಂ ತಲೆಗಂಡ 
ಪಂದೆಯಂದದೆ ತಲೆಬಾಲಂಗೆಟ್ಟು ಜಗುಬ್ವಿ ಕವಿಯುಂ ಕವಿಯೇ (ಧರ್ಮನಾ. 
೧-೫೦). ತಲೆ ಬಿರಿ ಎ ೧. ತಲೆಯಂ ಒಡೆ, - ಬಿರಂಕುಬಿಡು. ೨. ತಲೆ 
ಚಿಟ್ಟುಹಿಡಿ: ನರನು ನರನೆಂದು ಅನವರತ ತಲೆ ಬಿರಿಯೆ ಹೊಗಳುವಿರಿ 
(ಕಂನುಹು. ೧೨೩). ತಲೆ ಬಿಸಿಮಾಡಿಕೊಳ್ಳು-ವಂನಸ್ಸಿಗೆ ಕ್ಲೇಶವುಂಟಾಗು 
ವಂತೆ ಮಾಡಿಕೊಳ್ಳು; ವಂನಸ್ಸು ವ್ಯಗ್ರವಾಗಂವಂತೆ ಮಾಡಿಕೊಳ್ಳು; 
ವಂನಶ್ಮಾಂತಿಯನ್ನೂ ಕಲಕಿಕೊಳ್ಳು : ನಾನು ಹಾಗೇನೂ ತಲೆ ಬಿಸಿ 


೩೩೩೫ 


20 


ತಲ್ಲ 


ಮಾಡಿಕೂಳ್ಳಲಾರೆನು. ತಿಳಿದಷ್ಟು ತಿಳಿಯುತ್ತ ದೆ (ಕುರುಕಾ. ೩೫). 
ತಲೆಬುಡ: ತಂದಿ ಮತ್ತಿ ಬಂಡ; ಕಡೆ ಮೊದಲು; ಹಿಂದು ಮಂದಂ; 
ಪೂರ್ವಾಪರ : ಈ ಪ್ರಶ್ನೆಯ ತಲೆಬುಡ ಗೊತ್ತಾಗದೇ ಗೊಂದಲದಲ್ಲಿ 
ಬಿದ್ದ ಮೋನಪ್ಪನಾಯ್ಕ್ಯರು . . . ಕೇಳಿದರು (ಮೂರುದಾ. ೨೬೦). ತಲೆ 
ಮಾಡಿಸಿಕೊಳ್ಳು ಎ ಕ್ಷೌರ ಮಾಡಿಸಿಕೊಳ್ಳು : ವೈದಿಕರು ಅಮಾವಾಸ್ಯೆಯ 
ದಿನ ತಲೆ ಮಾಡಿಸಿ ಕೊಳ್ಳುವುದಿಲ್ಲ (ಕೂ9). ತಲೆಮೇಲೆ ನಿಲ್ಲು ಎ ಸವಿಖಾಪ 
ದಲ್ಲಿದ್ದು ಬಲಾತ್ಮರಿಸು,- ಒತ್ತಾಯಮಾಡು : ಕೂಲಿಗಾರರು, ತಲೆ 
ಮೇಲೆ ನಿಂತಲ್ಲದೆ ಸರಿಯಾಗಿ ಕೆಲಸಮಾಡುವುದಿಲ್ಲ (ರೂಡಿ). ತಲೆಮೇಲೆ 
ಬರು ಎ ೧. ತಲೆಯ ಮೇಲೆ ಬರು ; ತೀರ ಸವಿಸಾಪಕ್ಕೆ ಬರು: ತಲೆ 
ಮೇಲೆ ಬರುವುದು ತನ್ನನು ತುಳಿದರು ಎಂದೆದ್ದ ದಾರಿಯ ಧೂಳು 
(ಇಂಕಾಪ. ೧೩೪-೫೯). ೨. ಅಪವಾದ ಬರು ; ಆಕ್ಷೇಪಣೆಯಯಂಂಟಾಗು : 
ಕಳ್ಳತನದ ವಿಚಾರ ಅವನ ತಲೆಮೇಲೆ ಬಂದಿದೆ (ಕೂ). ತಲೆಯಂ ತೂಗುಎ 
೧. ತಲೆಯನ್ನು ತೂಗು,-ಆಡಿಸು. ೨. ಮೆಚ್ಚು : ತಲೆಯಂ ತೂಗುವ 
ನೊರ್ವನುರ್ವಿ ಕೆಲದೊಳ* ಕಾಟ್ಯಬ್ಬಮಂ ಕಟ್ಟೆ ಕೋಟಲೆಗೊಂಡೂಟ್ವಿವ 
ನೊರ್ವಂ (ಲೀಲಾವ. ೧-೪೦) ; ತಲೆಯಂ ತೂಗಿ ಬೆರಲ್ಲಳಂ ವಿಡಿದು (ಜಗವಿ. 
8-೧೦೮). ತಲೆಯ ತುರಿಸು ಎ ೧. ತಲೆಯನ್ನು ತುರಿಸಂ,-ಕೆರೆ: ನಾನವನ 
ಮನೆಯುಮಂ ಬಲಗಾಲು ಮುಂತಾಗಿ ಹೊಕ್ಕ ದಿನದಿಂದ ಬಲುಗೆಲಸವಲ್ಲದೆ 
ಯಿನಿಸು ತಲೆಯ ತುರಿಸುವೊಡೆ ಹೊತ್ತಂ ಕನಸಿನಲ್ಲಿಯು ಕಾಣೆ (ಸಮ್ಮಕ್‌. 
೮-೦೯). ೨. ಅಪಮಾನದ ಅರಿವನ್ನು ಪ್ರದರ್ಶಿಸು : ಯಾಕೋ ಹೀಗೆ 
ಮಾಡಿದೆಯೆಂದರೆ ತಲೆಯ ತುರಿಸುತ್ತಾ ನಿಂತು ಬಿಟ್ಟನು (ರೂಂ). ತಲೆಯ 
ಮನೆ ಎ ಬೀದಿಯ ಮೊದಲ ಮನೆ: ಕೇರಿಯ ತಲೆಯ ಮನೆ (ಎಇ. ೫111, 
೪೯-೮೨; 1112). ತಲೆಯ ಮೇಲೆ ಕೂಡಿಸಿಕೊಳ್ಳು ೬ ಅತಿ ಸಲಿಗೆಯನ್ನು 
ಕೊಡು : ಆತ ಚಿಕ್ಕವಯಸ್ಸಿನ ಮಕ್ಕಳನ್ನೆಲ್ಲಾ ತಲೆಯ ಮೇಲೆ ಕೂಡಿಸಿ 
ಕೊಂಡಿದ್ದಾನೆ. ಯಾರೂ ಅವನ ಮಾತು ಕೇಳುವುದಿಲ್ಲ (ರೂಢಿ). ತಲೆಯ 
ಮೇಲೆ ಕೂರು - ೧. ಸಮಾಪದಲ್ಲಿದ್ದು ಬಲಾತ್ಯರಿಸು, ಒತ್ತಾಯ 
ಮಾಡಂ : ತಲೆಯ ಮೇಲೆ ಕೂರದೆ ಕೆಲಸ ಬೇಗ ಆಗುವುದಿಲ್ಲ (ರೂಢಿ). 
೨. ಮತ್ತೊಬ್ಬರ ಸವಿಖಾಪದಲ್ಲಿದ್ದು ತೊಂದರೆಕೊಡು : ಈ ಕಷ್ಟ 
ಕಾಲದಲ್ಲಿ ಬಂಧುಗಳೂ ಬಂದು ತಲೆಯ ಮೇಲೆ ಕೂತಿದ್ದಾರೆ (ರೂಡಿ). ೩. 
ಅತಿ ಯಜವನಾನಿಕೆ ವಹಿಸು : ಹೆಚ್ಚು ಸದರ ಮಾಡಿಕೊಳ್ಳು : ಸ್ವಲ್ಪ 
ಸಲಿಗೆ ಸಿಕ್ಕಿದರೆ ಸಾಕು ತಲೆಯ ಮೇಲೆ ಕೂರುತ್ತಾನೆ (ರೂಡಿ). ತಲೆಯ 
ಮೇಲೆ ಕೈಯಿಡು ಎ ಇನ್ನೊಬ್ಬರ ತಲೆಯ ಮೇಲೆ ಕೈಯಂನ್ನೂ ಇಡು ; 
ಆಶೀರ್ವದಿಸು : ಗುರುಗಳು "ಒಳ್ಳೆಯದಾಗಲಿ' ಎಂದು ಶಿಷ್ಯನ ತಲೆಯ 
ಮೇಲೆ ಕೈಯಿಟ್ಟರು (ರೂಢ). ತಲೆಯ ಮೇಲೆ ಕೈ ಹೊರುಎಅಸಹಾಯಕತೆ 
ಯಿಂದ ದಿಕ್ಕುತೋರದಂತಾಗಂ ; ದಾರಿ ಕಾಣದಂತಾಗು : ಆತ್ಮೀಯರ 
ಕೃತಘ್ನತೆ, ಸಾಲಗಾರರ ಉಪದ್ರ . . . ಇವುಗಳ ವಿಷಯವನ್ನೇ ತಲೆಯ 
ಮೇಲೆ ಕೈಹೊತ್ತು ಆಲೋಚಿಸುತ್ತಿದ್ದನು (ಇಪ್ಶಕ. ೨೬೩). ತಲೆಯ ಮೇಲೆ 
ಮೆಣಸು ಅರೆ ಎ ಅತಿಯಾದ ಹಿಂಸೆಯಂನ್ನಲ್ನ ಕೊಡು, -ಕಿರಂಕುಳವನ್ನೂ 
ಕೊಡು ; ರಮಾಬಾಯಿಯವರೇ ಇವರ ತಲೆಯ ಮೇಲೆ ಮೆಣಸರೆದರು 
(ಸಮಜೀ, ೧೧೭) : ಆ ಪುಂಡನನ್ನು ನೀವು ದಂಡಿಸದೆ ಹೀಗೇ ಬಿಟ್ಟರೆ ಆತ 
ನಮ್ಮ ತಲೆಯ ಮೇಲೆ ಮೆಣಸು ಅರೆಯುವನು (ಜೀವಪ್ಪ. ೧೦೦). ತಲೆಯ 
ಮೇಲೆ ಹೊತ್ತುಕೊಳ್ಳು ಎ ೧. ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳು,- 
ಹೊತ್ತುಕೊಳ್ಳೃ: (8)- ೨. ಹೆಚ್ಚು ಜವಾಬ್ದಾರಿಯನ್ನು ವಹಿಸಂ,- 
ಮುತುವರ್ಜಿ ವಹಿಸು. ೩. ಹೆಚ್ಚು ಪ್ರೀತಿಮಾಡು, - ಲಾಲನೆ 
ಮಾಡು, - ಮಂದ್ದಿ ಸು: (8). ೪. ಅನವಶ್ಯಕ ಪ್ರಾಧಾನ್ಯಕೊಡಂ. 
ತಲೆಯೆಲ್ಲಾ ಮಾತನಾಡು - ವಿಪರೀತವಾಗಿ ಮಾತನಾಡು ; ತಲೆಹರಟೆ 
ಹೊಡೆ: ಆ ಚಿಕ್ಕ ಹುಡುಗ ತಲೆಯೆಲ್ಲಾ ಮಾತನಾಡುತ್ತಾನೆ (ರೂಢಿ). 


-ತಲೆಃ 


ತಲೆಯೊಳಾಗು ಎ ಮನಸ್ಸಿನಲ್ಲಿ ಉಂಟಾಗು,-ಉತ್ಪತ್ತಿಯಾಗು : ಮಲ 
ಹರನ ಸದ್ಭಕ್ತಿ ನಿನ್ನಯ ತಲೆಯೊಳಾಯಿತೆ (ಬಸಪು. 8೩-೧೩), ತಲೆ 
ಯೊಳಾನು-(ಅಪ್ಪಣೆ ಮೊದಲಾದುವನ್ನು ನೆರವೇರಿಸಲಂ) ಸಂತೋಷ 
ದಿಂದ ಒಪ್ಪಿಕೊಳ್ಳು, - ಶಿರಸಾ ವಹಿಸು: ಯುವರಾಜನೃಪಂ ನಯ 
ವಿನಯವಿನೂತಂ ತಲೆಯೊಳಾಂತು ಕೈಕೊಂಡು ಮಹೋತ್ಸವದಿಂದಂ 
ರಾಜಾದೇಶವನಾಗಳ್‌ ಬಿರ್ಚಿ ನೋಡಿ ತಾಂ ಬಾಚಿಸಿದಂ (ಕಾದಂಉ. ೨೫೭) ; 
ಭೂಪೋತ್ತಮನಾಜ್ಞೆಯಂ ತಲೆಯೊಳಾಂತು ಪದಾನತನಾಗಿ ಕಪ್ಪಮಂ 
ತೆತ್ತು (ಪಂರಾಮಾ, ೮-೨೬), ತಲೆವಾರ - ಮೇಲಾ ಗದ ವರೆಗೆ; ಪೂರ್ಣ 
ವಾಗಿ : ಮೂಗಿಯ ಮೂಗಂ ತಲೆವಾರ ಕೊಯ್ದು ತಲೆಯೊಂದಂ ಕಂಠ 
ದೊಳ್ಳ್ಯ ಟ್ಟೆ ಪಾಟ್‌ಯನೊಕ್ಕಾಕೆಯನಂದು ಬಂಧುಜನಮೆಲ್ಲಂ ನಿಂದು 
ನೋಟಸ್ವಾಕೆಯಂ . . . ಕಂಡು (ಸುಕುಮೂ. ೭-೨೯). ತಲೆ ಹತ್ತರವ=ಹತ್ತು 
ತಲೆಗಳನ್ನಳ್ಳವನು ; ದಶಕಂಠ; ರಾವಣ : ಬಲಿಯ ದಾನವ ಬೇಡಿ 
ನೆಲನ ಅಳಿದು ನಿಂದ ದಾಸಯ್ಯ ಬಂದ ಕಾಣೆ ಲಲನೆಯನೊಯ್ಕೆ ತಾ ತಲೆ 
ಹತ್ತರನ (ರವನ ಕೊಂದ ದಾಸಯ್ಯ ಬಂದ ಕಾಣೆ (ಪುರಂದ. ೨-೩೬-೨). 
[ದೇ.8 ತಮಿ. ತಲೈ ; ಮಲ. ತಲ ; ಕೊಡ. ತಲೆ ; ತುಳು. ತರೆ; ತೆಲು. 
ತಲ; ಕೊಲಾಮಿ, ನಾಯ್ಕಿ, ತಲ್‌; ಪರ್ಜಿ, ತೆಲ್‌; ಕುಯಿ, ತ್ಲೂ; ಕುವಿ, 
ತ್ರಾಯೂ; ಮಲ್ತೊ, ತಲಿ] 

-ತಲೆ,(ಪ್ರು). ಒಂದು ನಾಮವಾಚಕ ಪ್ರತ್ಕಯಂ: "ಆದಲೆ',"ದಲೆ' ಪರಾ. 

ತಲೆಕಂಡಿಕೆ(ನಾ).ಮೊದಲ ಭಾಗ(?): ರವಿಯಣಗೇರಿಯ ಹಾಳ ಹಸುಗೆಯ 
ಬಡಗಣ ತಲೆಕಂಡಿಕೆಯಲ್ಲಿ ಪಡೆದ ಮತ್ತರು ಮೂರು (ಎಇ. £೪1, 
೧೮೩-೩೩ ; 2077). [ತಲೆ ೬ ಕಂಡಿಕ್ಕೆ] 

ತಲೆಕಟ್ಟು, ತಲೆಗಟ್ಟು (ನಾ). ೧. ತಲೆಯ ಪಟ್ಟಿ,-ಬಂಧನ : ಕಣ್ಮಲರಿಂ 
ಬಾಷ್ಟಾಂಬು ಕಯ್ಕಿಂ ಕಡಗವಡಿಗಳಿಂ ನೂಪುರಂ ವಕ್ತದಿಂ ಸುಯಿ ತಲೆಕಟ್ಟೆಂ 
ಮಾಲೆವೂವಾಕೆಗಳ ಗಳಕದಿಂ ಬೀಳ್ವುದುತ್ತಾರ ಹಾರಂ (ಎಕ. ೪111, 
ಸೊರಬ, ೧೪೦-೭ ; 3198) ; ಕೆಯ್ಯ ಗುಂಡಿಗೆ ಮೋಟು ಕುಂಚದ ಹರಿದ 
ತಟ್ಟುಮೆಯ್ಯ ಗೇಣುದ್ದದ ಮಲಂ ಹರಿದ ತಲೆಕ[ಪಾಣಾಂ. ಥ]ಟ್ಟು ಮಿಂಚು 
ದಲೆ ಹೆಡಿಕೆವಾಯ್‌ ಹಗೆಹಲ್ಲುಗಳ ಮೋಲ (ಏಕಾಂರ. ಹೆ. ೨೮೭-೨); 
ತಲೆಕಟ್ಟು; ಬೆಸೆಕೋಲ್‌ (ಕವುದ, ೬೫ ಪ್ರಯೋ). ೨. ಕ, ಗ ಮುಂತಾದ 
ಅಕ್ಷರಗಳ ಮೇಲ್ಭಾಗದ ಅಡ್ಡ ಗೆರೆ; ತಲೆಕೊಟ್ಟು: ಪೊಕ್ಕುಳು 
ತಲೆಕಟ್ಟಮನನ್ತಕ್ಕ ರದವಯವಮನಟ್‌ದು ಖಣ್ಣರಿಸಲುಕೀ ಇಕ್ಕುಡನೆ 
ಬಲ್ಲಂ (ಎಕೆ. ೫1, ದಾವಣ. ೦೪೯-೨೩ ; 1118) ; ಬಿಂದುವಿನೊಂದು ಶೋಭೆ 
ತಲೆಕಟ್ಟಿನ ಪೊರ್ಕುಟ ಚೆಲ್ವೂ ಮಾತ್ರೆಯೊಳ್‌ ನಿಂದ ಬೆಡಂಗು (ಪುಷ್ಕಪು. 
9೪-86) : ಪ್ರಾಚೀನ ಹಳಗನ್ನಡ ಲಿಪಿಗಳಲ್ಲಿ ಅಕ್ಷರಗಳಿಗೆ ತಲೆಕಟ್ಟು ಇಲ್ಲ 
(ಛಾಜಾರಾ. ೧೨೩) ; ಮುದ್ರಣಕ್ಕೂ ಲಿಪಿಯಂತ್ರಕ್ಕೂ ತೊಡಕೆನಿಸುವ ತಲೆ 
ಕಟ್ಟು, ಇಳಿ . , . ಅಡಿಯೊತ್ತುಗಳು ಕನ್ನಡದ ಬರವಣಿಗೆಯ ವೈಶಿಷ್ಟ, 
ಗಳು (ಸಂಶೋಧ. ೩). ೩. ಶಿರೋನಾವೆಂ ; ಶೀರ್ಷಿಕೆ: ಈ ನಾಟಕಕ್ಕೆ 
ನಾಮಧಾರಿಯೆಂಬ ಹೆಸರೂ ಆ ಸೂತ್ರದ ವಿವರಣೆಯೆಂದು "ಅಂದರೆ ರಾವ 
ಸಾಹೇಬ' ಎಂಬ ಹೆಸರೂ ಈ ನಾಟಕದ ತಲೆಕಟ್ಟಾಗಿ ಬಂದಿದೆ (ಸಾಸಮಾ. 
೬೦). ೪. ತುದಿ; ಅಂಚು : ನಮ್ಮ ಗದ್ದೆಯ ತಲೆಕಟ್ಟೆನಲ್ಲಿ ಒಂದು ಹೊಂಗೆ 
ಮರವಿದೆ (ರೂಂ). ತಲೆಗಟ್ಟು : ೧. ತಳಿರ ತಲೆಗಟ್ಟು ದಂತದ ಬಳೆ ಕತ್ತುರಿ 
ಬೊಟ್ಟುಮುತ್ತಿನೇಕಾವಳಿ ಬಿಲ್‌ ಪೊಳೆವಂಬು ಬೆನ್ನನಿಡುಬತ್ತಳಿಕೆ ವಿರಾಜಿಸೆ 
ಪುಳಿಂದನಂದೊಳಪೊಕ್ಕ೦ (ರಾಜಕೇ. ೫-೨೪). 

[ತಲೈ, * ಕಟ್ಟು) 

ತಲೆಕಡಿ "ತಲೆಗಡಿ' ನೋ. 

ತಲೆಕರಡು (ನಾ). (ಕರಾ) ತಲೆಯಂ ಕೆಟ್ರಿ ಹೋಗಂವಿಕೆ ; - ತಲೆ 
ಬೇಸರ. ತಲೆ, , ಕರಡ್ಕು) 


೩೩೩೬ 


೩೦ 


ತಲೆಕೋವೆ 


ತಲೆಕಳಸ (ನಾ). ತಲೆಯ ವೆಂಲಿರಂವ ಕಲಶ; ವೀರರ ಒಂದಂ ಲಾಂಛನ 

(?) : ಬಲೆಪಟ ಹನುಮನ ಬಾಲ ಚಬುಕು ಕೊಳ್ಳಿ ತೊಲಗದ ಕಂಭ 
ಬಂದುಲಿವ ತಲೆಕಳಸದ ಬಿರಿದಿನ ಹರಿಗೆಯ ಮಂದಿ ಕಲಹಕ್ಕೆ ಪೊಟಿಮಟ್ಟ 

ರೊಸೆದು (ಕುರಾಸಾಂ. ೧೧-೩೩). [ತಲೆ ೬ ಕಳಸ (= ಕಲಸ)] 

ತಲೆಕಾಪು "ತಲೆಗಾಪು' ನೋ, 

ತಲೆಕಾಯಿ (ನಾ). ತಲೆಬುರುಡೆ; ಐ ತಿರಸ್ಕಾರ, ತೆಗಳಿಕೆ ಮುಂತಾದು 
ವನ್ನು ಸೂಚಿಸುವ ಸಂದರ್ಭದಲ್ಲಿ ಬಳಸುವ ಶಬ್ದ ; ಹೇಳೋದೇನಿದೆ 
ಮೈದುನ ಬಾಬು, ಅವನ ತಲೆಕಾಯಿ (ಸಾಹೇದ್‌. ೪೦೯). 

[ತಲೈ, * ಕಾಯ್ಕಿ ( ಆಕಾರಯ್ಯ್‌) ) 

ತಲೆಕುಡಿ (ನಾ). ವಂಶದ ಕುಡಿ ; ವಂಶದ ಬೆಳವಣಿಗೆ ; ಸಂತಾನ : ಕುಲ 
ವನಿತೆಯರ ಕೂಟದಿಂದವೆ ಕುಲದ ತಲೆಕುಡಿ ಹಬ್ಬುವುದು (ಕುವ್ಕಾವಿ, ಓರಿಇ. 
೨-೪೬). [ತಲೆ * ಕುಡಿ] 

ತಲೆಕುತ್ತು "ತಲೆಗುತ್ತೂ' ನೋ. 

ತಲೆಕೂಗು (ನಾ). ಹೆಚ್ಚ ಗದ್ದಲ; ದೊಡ್ಡ ಗಲಾಟೆ: ಕೊಂಬು 
ತಮಟೆಯ ಧ್ವನಿ ಹಾ ಹೂ ಧ್ವನಿಗಳಿಂದ ತಲೆಕೂಗನ್ನು (ದೊಡ್ಡ ಗದ್ದಲ) 
ಆರಂಭಿಸಿದರು (ಹುಟ್ಟಹ. ೨೬). [ತಲೈ, * ಕೂಗ್ಳು) 

ತಲೆಕೂದಲು "ತಲೆಗೂದಲ್‌' ನೋ. 

ತಲೆಕೂಳು (ನಾ). ಬಂದ್ಧಿ ; ಯೋಚನೆ (7?) : ತಲೆಕೂಳೆ ಸಂಭ್ರಮಕೆ 
ನೆಲಿನಲಿದು ನಿಂದನು ಚೆಲುವ ಗುರು ಬಸವಣ್ಣ ಯೋಗಿನಾಥ (ಬಸಸ್ತೋ- 
೮೬). [ತಲೈ ೬ ಕೂಳ್ಳು (ಆಕೂರ್ಟ್‌,) ] 

ತಲೆಕೆಡಿಸು «ತಲೆಗೆಡಿಸು' ನೋ. 

ತಲೆಕೆಡು "ತಲೆಗೆಡು' ನೋ. 

ತಲೆಕೆದರು «ತಲೆಗೆದಜು' ನೋ. 

ತಲೆಕೆರೆ (ಕ್ರಿ) ೧. (ಉಗಂರು ಮೊದಲಾದುವುಗಳಿಂದ) ತಲೆಯಂನ್ನು 
ಕೆರೆ, - ಗೀರಂ ; ತುರಿಸಂ: ತಲೆಯಲ್ಲಿ ನವೆಯುಂಟಾಗಿ ಮಗು ತಲೆ 
ಕೆರೆಯುತ್ತಿದೆ (ಕೂ). ೨. ಕ್ಷೌರಮಾಡಂ; ತಲೆ ಬೋಳಿಸು : ಕ್ಷೌರಿಕರಿಗೆ 
ತಲೆಕೆರೆಯುವುದು ವೃತ್ತಿ (ಯ). ೩. (ಆಲಂ) ತಲೆಯನ್ನು ಬಾಚು. 
ಕೂದಲನ್ನು ಬಾಚಿ ಹೆಣೆ; ಸಾಯಂಕಾಲವಾದರೂ ತಲೆಕೆರೆದುಕೊಂಡಿಲ್ಲ 
(ಕೂ9). ೪. ವಿಚಾರಕ್ಕೆ ಒಳಗಾಗು; ಆಲೋಚಿಸಂ: ನಾನು ತಲೆ 
ಕೆರೆದುಕೊಂಡೆ, ಬುದ್ಧಿಯನ್ನು ಅತ್ತಿತ್ತ ಓಡಿಸಿದೆ (ನಾಪೋಲೀ: ೯೨). 
೫. ದೈನ್ಯವನ್ನು ತೋರಂ ; ಬೇಡು: ವೆಚ್ಚಕ್ಕಾಗಿ ರಾಮಪ್ಪ ತಲೆ 
ಕೆರೆಯಬೇಕಾಗಿರಲಿಲ್ಲ (ಒಡ್ಮಿಉ. 9೪). [ ತಲ್ಮೆ * ಕೆರೈ) 

ತಲೆಕೇಣಿ (ನಾ). (ಯುದ್ಧದಲ್ಲಿ) ತಲೆಯನ್ನು ಮಾಸಲಾಗಿಡುವಿಕೆ ; 
ತಲೆಯನ್ನು ಒತ್ತೆಯಿಡುವಿಕೆ: ಬೆರದುದುಭಯರ ಚೊಣಿ ಮೂದಲೆವೆರದ 
ಬೆಡಗಿನ ವಾಣಿ ನಮ್ಮ ಸಮರಕೆ ಖುದುವೇ ಬೋಣಿ ಕೊಂಬೆವು ಭಟರ 
ತಲೆಕೇಣೀ (ಕೃಕರ್ಡಾ. ೬-೭೬). [ ತಲ್ಲೆ + ಕೇಣಿ] 

ತಲೆಕೊಟ್ಟು (ನಾ). = ತಲೆಕಟ್ಟು ೨: ಇದು ಅಕ್ಷರಗಳ ತಲೆಯ ಮೇಲೆ 
ಕೊಡುವ ಚಿಹ್ನೆಯಾಗಿ "ತಲೆಕೊಟ್ಟು' ಎಂಬ ರೂಪವನ್ನು ಒಪ್ಪಬಹುದು 
(ಸಂಶೋಧೆ. ೧೯). [ಶಲ್ಮೆ ೬ ಕೊಟ್ಟು, 

ತಲೆಕೊಡವು "ತಲೆಗೊಡಪು' ನೋ. 

ತಡೆಕೊಡಹು “ತಲೆಗೊಡಪು' ನೋ. 

ತಲೆಕೊಡು "ತಲೆಗೊಡು' ನೋ, 

ತಲೆಕೊಳ್ಳಿ "ತಲೆಗೊಳ್ಳಿ' ನೋ. 

ತಲೆಕೊಳ್ಳಿಇರಿ "ತಲೆಗೊಳ್ಳಿ ಇಚ್‌” ನೋ. 

ತಲೆಕೋವೆ (ನಾ). ಮಕ್ಕಳಿಗೆ ತಲೆಯಲ್ಲಿ ಉಂಟಾಗಂವ ಒಂದು ಬಗೆಯಂ 
ಬಾವು, - ಗುಳ್ಳೆ: (+). [ತಲೆ * ಕೋವ್ಮೆ] 


ತಲೆಗ 


ತಲೆಗ (ನಾ). (?) : ತಲೆಗರ ಸಿಕ್ಷಿತ ಬಲು ಹೊಟ್‌ ಬಂದು ಗೆಲವಾವುದು 
ತಾಂ ಚರಿಸಲಿಕಿಂದು ಸಲೆ ಕೃತ ದುಷ್ಕೃತ ಚಿಂತೆಗೆ ಸಂದು ಫಲವಾವುದು 
ನಿರ್ಕೊಣ ನಿನಗೊಂಕು (ಅವಧೂ. ೪೬) ; ಸಾರಂಗ ಅಂಕವಿಲಲಾಟನಂ 
ಜೂಟನಂ ಸಾರಂಗ ತನುಜವಾವಹಿಂಗನಂ ಭಂಗನಂ ಸಾರಂಗತೇಜ 
ಅಜವಲಿಗನಂ ತಲೆಗನಂ ಸಾರಂಗ ಮೌಲಿ ತ್ರಾಹಿ (ಜಿಬಪು. ೬೩-೭೭ ಬ). 

[?] 

ತಲೆಗಂಟು (ನಾ). ಕೂದಲಿನ ಗಂಟಂ; ತುರಂಬಂ: “ತಲೆಗಂಟು; 
ತುರುಬು ” (0816802. ಇಂಕನಿ.). [ತಲ್ಮೆ* ಗಂಟು) 

ತಲೆಗಂಡುಹಾಕು (ಕ್ರಿ). “ವಂರದ ಬುಡವನ್ನು ಕಡಿದು ಉರುಳಿಸಿದ 
ನಂತರ ಸಿವುಡಿನ ಮೇಲಿರಂವ ಕೊಂಬೆ ರೆಂಬೆಗಳನ್ನು ತಲೆಕಡೆಯಿಂದ 
ಕಂಡಂಹಾಕುವುದು, ಅಂದರೆ ಬೇಕಾದ ಅಳತೆಗೆ ತಂಂಡು ತಂಂಡಂ 
ಮಾಡುವುದಂ” (ನನ್ನೂರು. ಟಪೃಆ) : ಮಧ್ಯಾಹ್ನ ಹಿಟ್ಟು ಉಣ್ಣುವು 
ದರೊಳಗೆ ತಲೆಗಂಡುಹಾಕಿ ಮನೆಗೆ ಬರುತ್ತಿದ್ದರಂತೆ (ನನ್ನೂರು. ೧೪೩). 

[ತೆಲೆ * ಕಂಡ್ಳು (ಕಂಡ್ಯ) + ಹಾಕು ( ಆಪಾಯ್ಯ್ಯು) ] 

ತಲೆಗಂದಾಯ (ನಾ). ಪ್ರತಿಯೊಬ್ಬ ವ್ಯಕ್ತಿಯಯೂ ಕೊಡಬೇಕೆಂದು 
ವಿಧಿಸಂವ ತೆರಿಗೆ; ಹಿಂದಿನ ಕಾಲದಲ್ಲಿ ಮಂಸಲ್ಮಾನ ದೊರೆಗಳು 
ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ಕಂದಾಯ ; ಜಿಜಿಯಾ ಎಂಬ 
ತೆರಿಗೆ: ಕಾಲಕ್ರಮದಲ್ಲಿ ಅವರಲ್ಲಿ ಅನೇಕರು ತಲೆಗಂದಾಯವನ್ನು ತಪ್ಪಿಸಿ 
ಕೊಳ್ಳಲು ಇಸ್ಲಾಂ ಮತವನ್ನು ಸ್ವೀಕರಿಸಿದರು(ತತೃ ಪ್ರಾ. 8೩೫): ಮೊದಲು 
ಮೊದಲಿನ ಮುಸಲ್ಮಾನ್‌ ದೊರೆಗಳು ಹಲವರು, ಹಿಂದೂಗಳು ಒಂದು 
ತಲೆಗಂದಾಯವನ್ನು ಮಾತ್ರ ಒಪ್ಪಿಸಿ ತಮ್ಮಷ್ಟಕ್ಕೆ ತಾವು ಇರಲು 
ಬಿಟ್ಟರೆಂದು ಇತಿಹಾಸ ಹೇಳುತ್ತದೆ (ಭಾರದ. ೪09). [ತಲೈೆೈ* ಕಂದಾಯ) 

ತಲೆಗಟ್ಟಿಸು (ಕ್ರಿ). ತಲೆಗೆ ಪೆಟ್ಟೂಕೊಡಂ ; ತಲೆಗೆ ತಾಗು : ಅವನು 
ಯಾವ ದಿಕ್ಕಿಗೆ ಉಡ್ಡಾಣಮಾಡಬೇಕೆಂದರೂ . . . ಹೆಲಧರಗೋಷ್ಮಿಯ 
ಬೃಹದ್ಭಿತ್ತಿಯೇ ಎದುರಾಗುತ್ತದೆ; ತುಸು ಮಿಸುಗಹೋದರೂ ಅದು 
ತಲೆಗಟ್ಟಿಸುತ್ತ ಇರುತ್ತದೆ (ಇಪೃಳ. ೪೧೬), 

[ ತಲೆ, + ಗಟ್ಟಿಸ್ಕು (-ಆಘಟ್ಟಿಸು) ] 

ತಲೆಗಟ್ಟು “ತಲೆಕಟ್ಟೂ' ನೋ. 

ತಲೆಗಡಿ, ತಲೆಕಡಿ (ಕ್ರಿ) - ತಲೆಯನ್ನು ಕಡಿ; ರುಂಡವನ್ನು ಕತ್ತರಿಸಂ,- 
ತುಂಡರಿಸಂ : ಸುಗ್ಗಗಾವುಣ್ಣನ ಮಗ ಬಸವನ ೬ ದೆ ಮಂದೆಲ್ಲರ 
ಮಾರುಗ ತಲೆಗಡಿದಂ (ಎಕ. ೪, ಅರಸೀ. ೦೭೫-೩; 909) ; ವಾನರರ 
ಕರಡಿಗಳ ಕೊಂಡಿನ್ನೇನು ಫಲ ರಾವಣನ ತಲೆಗಡಿದೇನು ಲಂಕೆಯನೊಯ್ದು 
ನೀರೊಳಗದ್ದಿ ಫಲವೇನು (೫ಾಶಿರಾ. 3೨-೬೦); ರಣಮಹಾವಹಿರಿಯ 
ಮುಂದೆ ಬೊಬ್ಬಿ ಅದು. ತೋಟ್‌ದು ಕೋಣನೆ ತಲೆಗಡಿವಂತೆ ಹರಾರಿ 
ಖಂಡಿಸಿದ ಖಂಡೆಯದೆ (ಮೋಹತ. ೧೨-೭೭) ; ತೊಡಂಕಿದ ವೀರನನಡಂಗೆ 
ಪೊಯ್ವ ವಂಚಿಸಿ ಪಾಯ್ಜ್ಚ ವೀರನಂ ' ಸಂಚಮಜಾದೆಅಗುವ `ತೊಲಗದೆ 
ನಿಂದ ವೀರನಂ ತಲೆಗಡಿದುರುಳ್ಳುವ (ರಾಜಶೇ. ೬-೧೧ ವ) ; ಬಿದ್ದ ಕಿವಿನುಡಿ 
ಬಾಯ್ಗಳಿಂ ಬೆಳೆದು ಕಣ್ಣಿಲ್ಲದಿದ್ದುದಂ ತಲೆಗಡಿಯುತಿಲ್ಲದೆಯೆ ಬಾಳ್ಗುಂ 
(ಕಾಲೂರೆ. ೧೦೬-೨೧೫). ತಲೆಕಡಿ : ಪಾನನಿರೋಧಕ್ಕೆ ಮುನ್ನ ಕುಡಿಯು 
ವುದು ಎಂದರೆ ತಲೆಕಡಿದಷ್ಟು ಕೆಟ್ಟದ್ದು ಎಂಬ ಭಾವನೆಯಿತ್ತು (ನನ್ಮೂರು. 
೩೧೫). [ತಲ್ಮೆ * ಕಡ್ಡಿ? 

ತಲೆಗಡಿಕ, ತಲೆಗಡುಕ (ನಾ). ತಲೆಯನ್ನು ಕಡಿಯಯವವನು: ಮೂರನೆಯ 
ತಲೆಗಡಿಕನು ಸ್ವಾತಂತ್ರ್ಯ ದೇವತೆಯ ಅಚ್ಛೆಯ ಮಗ (ದೇಕನೈೆ- ೧೨೨). 
ತಲೆಗಡುಕ : ಆಳ ತಲೆಗಡುಕ » » » ಹಿಡಿದೊರೆವೊ » » ೫» ಪಕಡುವ 
x. x x ಗಳವಳಿಸಿ ನಗುವರೊದ್ದರರಾವೊಳಿಯ (ಎಕ. ೩೪1, ತುಮಳೂ. 


೧೦೦-3೧: 1169), 1 ತಲೆ, * ಕಡಿಕ್ಕ] 


೩೩೩೭ 


ತಲೆಗಾ 


ತಲೆಗಡಿತ (ನಾ). ತಲೆಯನ್ನು ಕಡಿಯುವಿಕೆ; ರಂಂಡವನ್ನು ತುಂಡರಿಸು 
ವಿಕೆ: ಕೋಲಮಳೆಗಟ್‌ವಸುರರಾಯನ ತೋಳುಗಳಿಗೊಮ್ಮೊಮ್ಮೆ 
ಮುಂಡದಲೇಳುವಗಣಿತ ತಲೆಗಡಿತಕೊಮ್ಮೊಮ್ಮೆ ಮಾರ್ಗಣವ ಬೀಳು 
ಗೊಡುತಿರ್ದನು (ತೊರರಾ. ೬-೫೧-೨೦). [ತಲ್ಲೆ ೬ ಕಡಿತ್ಯ] 


ಕ| ತಲೆಗಡುಕ "ತಲೆಗಡಿಕ' ನೋ. 


ತಲೆಗಡ್ಡಣೆ (ನಾ). ಜಡೆಗಟ್ಟಿದ ತಲೆಯ: ಕೂದಲಂ: ಗಣನೆಗೈದದ ಹೆಗಲ 
ಹಿರಿಯುಬ್ಬಣದ ಕನಕದ ರಣಗೆಯ ತಲೆಗಡ್ಡಣೆಯ ನೇಣಿನ ಹೊಗರ 
ಮೋಟ್‌ಯ ಕೆಂಪಿನಾಲಿಗಳ (ಕುವ್ಕಾಭೀ. ೩-೧೦). 
[ ತಲೆ * ಕಡ್ಡಣೈೆ (ಆಕಡ್ಡಣ) 


19| ತಲೆಗರೆ (ಕ್ರಿ). ತಲೆಯನ್ನು ಮರೆಸಿಕೊಳ್ಳು ; ಅಡಗಿಕೊಳ್ಳು ; ಮರೆ 


30 


ಯಾಗು; ಕಾಣದಂತಾಗಂ : ನೆಗಟ್ಟಿರಿಗನ ಸಾಹೆಸಮೊರ್ಮೆಗೊರ್ಮೆ 
ಕೆಲದವರ ಮಾತಿನೊಳ್‌ ತನ್ನ ಮನಂ[ಬು]ಗೆ ಮಂತ್ರಪದಕ್ಕುರಗಂ 
ಸುಗಿವಂತೆವೊಲಗಿದು ಸುಗಿದು ತಲೆಗರೆದಿರ್ಪಂ (ಪಂಪಭಾ. ೭-೪೩4) ; ಪಡು 
ವಣ ಕಡಲ್ವೂಗೆ ಪರಿವ ಬೆಳ್ಳಿಂಗಳ ಬೆಳ್ಳೊನಲೊಳುರ್ವಿದ ಬೊಬ್ಬುಳಿಕೆ 
ಗಳಂತೆ ತಾರಗೆಗಳ್‌ ತಲೆಗರೆಯೆ(ಕಾದಂಉ.೪೨೯);ದಿನಕರನುಂ ಹಿಮಕರನುಂ 
ಘನಾಘನಾಂತರಿತರಾದರೆನೆ ತಲೆಗರೆದರ್‌ (ಪಂರಾಮಾ, ೩-೨೭) ; ತಲೆಗರೆ 
ಯದೆ ಪೊಕ್ಕು ಹೊಯ್ದಾಡಿ ರಣದೊಳು ತಲೆಗೊಟ್ಟ ವೀರ ಭಟರನು 
ತಲೆದಡವುತ ಕೊಂಡೊಯ್ದರು ಸಗ್ಗದ ತಲೆವೆಣ್ಗಳು ತವಕದಲಿ (ಕುರಾಸ30. 
೨೨-೮೬) ; ಕುಟುಕುವ ಕೀಟದ ಕಾಟದ ಭಯದಿನ್‌ ತಲೆಗರೆದೋಡುತು 
ಮೋಡುತುಮಿರ್ಪಳ? (ಬರ್ಮಪ್ತ. &೧-೬೬೮), [ತಲೆ ೬ ಕರ್ಕ] 

ತಲೆಗವಿ (ಕ್ರಿ). ತಲೆಯನ್ನು ಮಂಚ್ಚಿಕೊಳ್ಳು ; ತಲೆಯನ್ನು ಮರೆಮಾಡಿ 
ಕೊಳ್ಳು: ಯುಧಿಷ್ಠಿರಂ ತಲೆಗವಿವ[ಪಾಕಾಂ. ಯ]ನಲ್ಲದೆಯುಮೇವದೆೊಳ್‌ 
ತಲೆಗವಿದು ಸಿಗ್ಗಂ ಕೊಂಡಾಡಿ ನೆತ್ತಮನಾಡಿ (ಪಂಪಥಾ. ೭-೨ ವ). 

[ತಲೈ + ಕವ] 

ತಲೆಗಳಚು (ಕ್ರಿ). ತಲೆಯನ್ನು ಕಳೆಚು; ತಲೆಯನ್ನೂ ಇಳಯು ; 
ಕೊಲ್ಲು: ವೈರಿಗಳನೈವರಂ ನಳಿನಾಕ್ಷ ಕೊಡನೆಂಬುದಂ ಬಲ್ಲೆ ಸೇನೆಯಂ 
ತಲೆಗಳಚಿದನೆ ಸಾಕು ತಪ್ಪಲ್ಲ ಬವರೆದೋಳ್ಲುರುಸುತನಿಗಿಂದಧಿಕರುಯಿಳೆ 
ಯೊಳಿನ್ನಿಲ್ಲ (ತುರಂಗ. ೭೬. ೫೫), [ತಲ್ಲೆ + ಕಳಚು (<ಕಟಲ್ಲೂ;) 1 

ತಲೆಗಳ್ಳ (ನಾ). (ಪ್ರಾಣಭಯದಿಂದ) ತಲೆ ವಂರೆಸಿಕೊಳ್ಳುವವನಂ ; 
ಜೀವಗಳ್ಳ : ಅಳ್ಳೆದೆಯ ಮನ್ನೆಯರನೊಗ್ಗಿನ ಡೊಳ್ಳುಗರ ಕಟವಾಯ 
ಕೊಯ ತಲೆಗಳ್ಳರಿವದಿರು ತಟಾಚುಗೆಡೆವರ ಹೋಗಹೇಳೆನುತ 
(ಕುವ್ಯಾದ್ರೋ. &-೨೦), [ತಲೆ + ಕಳ್ಳ] 

ತಲೆಗಾ, ತೆಲೆಗಾಯ್‌, ತಲೆಗಾಯಿ(ಕ್ರಿ). ತಲೆಯನ್ನು ಕಾಪಾಡಂ; ಜೀವ 
ವನ್ನು ರಕ್ಷಿಸು : ಮೂರ್ಧಾಭಿಷಿಕ್ತರ ಮುಡಿಗಟ್ಟಿನ ಪಟ್ಟೆಗಳನುಗಿಪಟಂ 
ಗೊಂಡು ತಲೆಗಾದು ಕಳಿಪಿ (ಜಗವಿ. ೧೫-೫ ವ್ರ; ಎಲವೋ ಮರುಳೆ 
ಮಾಜದಡಿಂದುಧರ ತಲೆಗಾವಡೀಗಳೆ ಕೊಂದಡಲ್ಲದೆ ಬಿಡೆನು (ಕುವ್ಯಾದ್ರೋ. 
೧೧-೦೪) ; ಮರ್ಕಟಂಗಳೆ ನೆನೆದು ನೋಡುವುದೇನು ಸಾಜ್‌ದೆ ಹೋಗಿ ತಲೆ 
ಗಾವೆ (ಕಾಶಿರಾ. ೧೯-೪೧), ತಲೆಗಾಯ್‌ : ಧರ್ಮಮೆ ತಲೆಗಾಯ್ಗುಂ 
(ಅಜಿಪು. ೨-೬೬) : ತಲೆಗಾಯೆನ್ನಯ ದೈವಮಲ್ಲಿ ಮೊದಲೊಳ್‌ ತಳ್ತಿಲ್ಲಿ 
ಕಾರುಣ್ಯದಿಂ ಸಲೆ ನೀಂ ಕಾಯೆ ಬರ್ದುಂಕಿದೆಂ (ಕುಸುಮಾ, ೧೦-೨೫) ; 
ತಲೆಗಾಯೀ ಭಟನಂ ಪೊಣರ್ಚಿ ಪೊಡೆದಿಕ್ಕೀ ದ್ರೋಹನೆಂ (ಅನಂಪು. ೧೧-೫೬); 
ರಾಮಕಟಕದ ಹಾನಿಯನು ತಲೆಗಾಯ್ದ ಜಾಂಬವಗೇನು ಕೊಅತೆಯೆನುತ್ತ 
ಜಜಿಿದನು ಗರುಡಿಯಾಚಾರ್ಯ (ಕುವ್ಮಾಭೀ. ೧-೩೭) ; ದ್ರೋಹಿದೈತ್ಯನ 
ಸೀಳಿದಮರವ್ಯೂಹೆವನು ತಲೆಗಾಯ್ದೆ (ಕಾಶಿರಾ. ೪೩-೪೮). ತಲೆಗಾಯಿ : 
ತಾಯೆ ಬಾರೆ ಕುಮಾರನ ತಲೆಗಾಯಿ ಎಂಬಂತೆ ಕಾಡಹೂ ಕೈಯ ಲಿಂಗವ 
ಪೂಜಿಸುವಾತನ ಭಕ್ತನೆಂಬರು (ಅವಣಂ. ೯೧-೪೦೭): ಸಂಗರದ ಭೂರಿಶ್ರವನ 


ತಲೆಗಾರ್ಣ 


ಖಡುಗದ ಕರವ ಕತ್ತರಿಸಿದನು ತಲೆಗಾಯಿದನು ಸಾತ್ಯಕಿಯ (ಕುವ್ಯಾದ್ರೋ. 
ರಾಯ ರಘುಪತಿ ವನದೊಳಗೆ ವಜ್ರಾಯಂಧನ ನಿಜನಂದನನ 
ಕರುಣದಲಿ (ತೊರರಾ. 


೧೪-೦೩) ; 
ತೈಣಸಾಯಕದಲಿಟ್ಟೊಡನೆ ತಲೆಗಾಯಿದನು 
೨.೭ ಸೂಜನೆ). [ತಲೆ ಕ್ಯಾ) 

ತಲೆಗಾಣ್‌ (ಕ್ರಿ). ಎದುರಿಗೆ ಕಾಣು : ಪಾವಂ ತಲೆಗಂಡ ಪಂದೆಯಂದದೆ 
ತಲೆಬಾಲಂಗೆಟ್ಟು ಜಗುಟ್ವಿ ಕವಿಯುಂ ಕವಿಯೇ (ಧರ್ಮನಾ. ೧-೫೦). 

[ತಲೆ * ಕಾಣ್‌] 

ತಲೆಗಾಪು, ಶಲೆಕಾಪು (ನಾ). ೧. ಮುಖ್ಯವಾದ ಕಾವಲು ; ಆಂಗ 
ರಕ್ಷಣೆ. ತಲೆಕಾಪು; ೨. ತಲೆಯ ರಕ್ಷಣೆಗಾಗಿ ಧರಿಸುವ ಟೊಪ್ಪಿಗೆ ; 
ಶಿರಸ್ವಾಣ : (ಸಿಪಾಯಿಗಳು, ಬೆಂಕಿ ಆರಿಸುವವರು ಮೊದಲಾದವರ) ತಲೆ 
ಕಾಪು; ಸೀಸಕ; ಶಿರಸ್ತ್ರಾಣ (೫61. ಇಂಳನಿ.). 

ತಲೆಗಾಪಿನಾಳ್‌ ಎ ಅಂಗರಕ್ಷಣೆಗೆ ಇರುವ ಆಳು ; ಅಂಗರಕ್ಷಕ : 

ತಲೆದೆಸೆಯೊಳಿರ್ದ ಕರವಾಳೆಂ ಕೊಂಡು ನಿಂದ ನೆಲ್‌ಯೊಳಳರದಿರ್ದ 
ತಲೆಗಾಪಿನಾಳುಕ್ಕಡದಾಳ ಮೇಲಿಕ್ಕಿ ಉಕ್ಕಡದಾಳ೪್‌ ಘರವಟ್ಟಿಗೆಯಾಳ 
ಮೇಲಿಕ್ಕಿ (ಗದಾಯು. ೯-೩೨ ವ). [ತಲೈ ೬ ಕಾಪು) 

ತಲೆಗಾಯ್‌ "ತಲೆಗಾ' ನೋ. 

ತಲೆಗಾಯಿ "ತಲೆಗಾ' ನೋ. 

ತಲೆಗಿರಿ (ಕ್ರಿ). ತಲೆಯನ್ನು ಬೋಳಿಸಂ; ಕೂದಲನ್ನು ತೆಗೆ; ಕ್ಷೌರ 
ಮಾಡು : ತಲೆಗಿರಿ(ಟ್‌)ದುಟ್ಟು[ಪಾಕಾ. ಗೆದಚುಟ್ಟು1ಕಾಸೆಯನೊಡಲ್‌ 
ಕುಸಿವಂತಿರೆ ನೊಂದು ಚಿತ್ತದೊಳ” (ಜೀವಸಂ. ೮೯-೪೨) ; ತಲೆಗಿರಿದು 
ಕೃಷ್ಣಂಗೆ ತಲೆಗೊಳ್ಳಿ ಇಟ್‌ದೆಡವನಳಲಿ ಕಿಚ್ಚಂ ಹಾಯ್ದರೆ (ಸಾನಂದ. 
೨೭೧೨೦). : [ತಲೆ * ಕಿರ್ಕಿ) 

ತಲೆಗುಡಿಸಲು (ನಾ). ಎತ್ತರದಲ್ಲಿ ಕಟ್ಟಿರುವ ಗಂಡಿಸಲು ; ಅಟ್ಟಣೆಯ 
ಮೋಲೆ ಕಟ್ಟಿರುವ ಗಂಡಿಸಲು : ಮೇಲೊಂದು ತಲೆ[ಪಾಳಾಂ.. ಹುಲು] 
ಗುಡಿಸಲಂ ಕಟ್ಟಿ ಕಾಯುತ್ತಿರ್ದನಿರುಳು ಹಗಲೆನ್ನದೆ (ಹಡಳಾ. ೧೧-೪೩). 

[ ತಲೆ + ಗುಡಿಸಲು (<ಎಗುಡಿಸಿಲ್‌) ] 
ತಲೆಗುಡು "ತಲೆಗೊಡು' ನೋ. 


ತಲೆಗುಡ್ಡೆ (ನಾ). ತಲೆಗೆ ಸುತ್ತುವ ಸಣ್ಣ ವಸ್ತ ; ತಲೆವಸ್ತ : (8). 
[ ತಲ್ಮೆ * ಗುಡ್ಡೆ, ತಮಿ. ತಲೈಕ್ಕುಟ್ಟೈ) 
ತಲೆಗುತ್ತ, ತಲೆಗುತ್ತು, (ನಾ). ೧. ತಲೆಬೇನೆ; ತಲೆನೋವು: 


ರಸಿಯಿಸಿದೊಡೆ ತಲೆಗುತ್ತಂ ಮಸಗಿದೊಡೆಗ್ಗು ವೊಡೆ ತಿರಿಗಿ ಕೆಡೆವೊಡೆ, . . 
ರಾಸ್ನಾದಿ ತೋಯಮಂ ಕುಡೆ ತೀರ್ಗುಂ (ಲೋಕೋಪ, ೯-೨೩೯). 
ತಲೆಗುತ್ತ್ಯ,: ೧. ಈ ಪ್ರಕಟಣೆಗಳು ಸೇರಿ ಪೋಲಿಸರಿಗೆ ತಲೆಗುತ್ತನ್ನೂ 
ಒದಗಿಸುತ್ತಿದ್ದವು (ಧೂಮಮ. ರ). ೨. ಅಪಮಾನ: ನಿನಗೆ ಸಾರಥಿಯಾದ 
ಬಾಹಿರತನವೆ ತಾನದು ಸಾಲದೇ ಬೇಜಕನಗೆ ತಲೆಗುತ್ತಾವುದೆನುತವೆ ಬಿಸುಟು 
ವಾಘೆಯವ (ಕುವ್ಕಾಳ. ೯-೩೭). [ತಲ್ಲೆ+* ಕುತ್ತ] 

ತಲೆಗುತ್ತಿಸು (ಕ್ರಿ). (ನಾಚಿಕೆ, ಅವಮಾನಗಳಿಂದ). ತಲೆ ತಗ್ಗಿಸುವಂತೆ 
ಮಾಡಂ; ತಲೆಯನ್ನು ಬಗ್ಗಿ ಸಂವಂತೆ ಮಾಡು: ದಶಕಂಧರನ ತಲೆಗುತ್ತಿ 
ಸಿದನಾಹವದೊಳಿಂದ್ರನು ಬಾಹುಸತ್ವದಲಿ (ಉತ್ತರಾ. 3೨-೮8) ; ಮೊಳೆನಗೆ 
ವಿನುಗೆ ಹಾಸ್ಕವ ನುಡಿದಾಕೆಯ ತಲೆಗುತ್ತಿಸಿದಳೇನನೆಂಬೆ (ಕಂನವಿ. 
೬-೦೬೦), [ತಲೆಗುತ್ತು, + - ಇಸ್ಕು) 

ತಲೆಗುತ್ತು,, ತಲೆಕುತ್ತು (ಕ್ರಿ). ೧. ತಲೆಯನ್ನು ತಗ್ಗಿ ಸು; ತಲೆಬಾಗಿಸಂ: 
ಎಡೆಯೊಳ್‌ ದೂಂಟಿಂದೆ ದೂಂಟಿಂಗೆ ಪೆರ್ವಣಕಿಯಂ ಪೊಯ್ಲಿ ಕೆಲಕ್ಕೆ 
ನಾಣ್ವಿ ತಛೆಗುತ್ತಿರ್ಪಾಕೆಯೇಂ ಜೋಡೆಯೇ (ಪಂಪಭಾ. ೪-೮೨); ಲಜ್ಜೆಯಿ 
ನವಳ* ತಲೆಗುತ್ತಿದಳ* (ನಳಡಂ. ೧೩೫) : ಈಶನ ಬಗೆಯ ಭಾವವನಟೀ್‌ದು 
ತಲೆಗುತ್ತಿದನು ಕಮಲಭವ (ಕುವ್ಕಾಳ. ೬-೨೩); ಒತ್ತಿ ಕಾಲಿಡಲೊಡನೆ 


೩೩೩೮ 


10 


ಹ 


20 


96 


85 


ತಲೆಗೆಡಿಸು 


ಗಿರಿ ತಲೆಗುತ್ತುತಿರ್ದುದು (ತೊರರಾ. ೪-೧೨-3೪); ' ನೀಚೋಕ್ತಿಯ ದನಿ 
ಯನು ಕೇಳಿ ತಲೆಗುತ್ತಿ ಲೋಚನ ತಪ್ತವಾರಿಯನು ಭೂಚಕ್ರದೊಳು 
ಹರಿಸುವ ದುಕ್ಕಿಯ ಕಂಡು (ಮೋಹತ. ೧೦-೧೪). ವಿ. (ಮತ್ತೊಬ್ಬರ) 
ತಲೆಯನ್ನು ಹೊಡೆ, - ಪೆಟ್ಟುಕೊಡು : (8). ತಲೆಕುತ್ತು: ೧. 
ಅವಳು ತಲೆಕುತ್ತಿ ಕರತಳದಲ್ಲಿದ್ದ ಪವಲಿಕಾಯಿಗಳನ್ನು ನೋಡಿದಳು 
(ಹುಲಿಹಾ, ೩೬೩). [ತಲೈ * ಕುತ್ತು) 

ತಲೆಗುತ್ತು `ತಲೆಗುತ್ತ' ನೋ. 

ತಲೆಗುತ್ತುಗೆ (ನಾ). ತಲೆಯನ್ನು ತಗ್ಗಿ ಸಿರುವಿಕೆ ; ತಲೆ ಬಾಗಿರುವ 
ಸ್ಥಿತಿ: ಹೊತ್ತ ಮೋನದ ವಿವಿಧ ವಾದ್ಯದ ಕೆತ್ತ ಬಾಯ್ಗಳ ಪಾಠಕರ 
ತಬೆಗು [ಪಾಕಾಂ. ಕೆ ಹತ್ತು ಗೆಯ ಮೋಟ್‌ಯ ಮಹೀಪತಿ ಹೊಕ್ಕನರ 
ಮನೆಯ (ಕುವ್ಯಾದ್ರೋ. ೧-೦೧). [ತಲೆಗುತ್ತು, + -ಗೆ] 

ತಲೆಗುದುರೆ (ನಾ). ಉತ್ತಮವಾದ ಕುದುರೆ; ಶ್ರೇಷ್ಠವಾದ ಕುದುರೆ: 
ನೂರು ಕುದುರೆಯ ತಲೆ[ಪಾ9ಾಂ. ಲ]ಗುದುರೆಯ ರೂಪ ಮಾಲ್‌ 
ಪೊಗಳಲಳವಲ್ಲ ಮೂಜುಲೋಕದ ಚೆಲ್ವ ತಲೆಗುದುರೆಯ ಕಣ್ಣೂಜ 
ಪೊಗಳೆಲೊರ್ವರಳೆವೆ (ಕುರಾಸಾಂ. ೯-೩೭). [ತಲ್ಕೆ * ಕುದುರೆ 

ತಲೆಗುಸಿ (ಕ್ರಿ). ತಲೆಯನ್ನು ತಗ್ಗಿಸು,- ಬಾಗಿಸು: ನಗುತಾಕೆ ತಲೆಗುಸಿ 
ದಳು ಕೂಡೆ (ಛರಡ. 8೩೮-೧೧೫). [ತಲ್ಮೆ 4 ಕುಸಿ] 

ತಲೆಗೂದಲ್‌, ತಲೆಕೂದಲು, ತಲೆಗೂದಲು (ನಾ). ತಲೆಯ ಕೂದಲು: 
ಗಾಳಿಯಿಂ 'ಲೆಗೂದಲಲುಗಲು (ಐಸಪು. 30-08). ತಲೆಕೂದಲು: 
“ಚಿಕುರಃ .. . ಶಿರೋರುಹಃ - ೬ ತಲೆಕೂದಲತಿ, ಮಂಡೆಗೂದಲು ” 
(ಸಿದ್ಧಾಂತಿ. ೧೭೦) ; ತಲೆಕೂದಲಿಲ್ಲದವಳು ತುರುಬು ಬಯಸಿದಳಂತೆ (ಗಾದೆ). 
ತಲೆಗೂದಲು: ಆ ಯುವಕನ ತಲೆಗೂದಲು ತೆರೆತೆರೆಯಾಗಿದ್ದು, 
ರೂಪರೇಖೆಗಳು ಮನೋಹರವಾಗಿದ್ದುವು (ಪುನರು. 3೩೭). 

ತಲೆಗೂದಲಂತರ-ಬಹಳ ಸೂಕ್ಷ್ಮವಾದ ಅಂತರ : ಜೀವಕೆ ಸಾವಿಗೆ 
ತೆಲೆಗೂದಲಂತರವೆನ್ನುವುದರಿವಾಯಿತಾಗ (ಇಂದಾಪ. ೪೦-೮೯). 
[ ತಲ್ಲೆ + ಕೂದಲ್‌ (<ಕೂಂದಲ್‌)] 

ತಲೆಗೂದಲು "ತಲೆಗೂದಲ್‌' ನೋ. 

ತಲೆಗೆಡಹು (ಕ್ರಿ). ತಲೆಯನ್ನು ಕೆಡಹಂ, - ಬೀಳಿಸು; ಕೊಲ್ಲು: 
ಅಲಿಯ ಬಹುದಿನ್ನು ಕೇಳ್ಲಿನ್ನ ತಲೆಗೆಡಹದೊಡೆ ಕುಣುಹಿಟ್ಟು ನೀನಾಡಿದಿ 
ನಿತೆಲ್ಲವುಂ ದಿಟಂ ಮಣಕಿಯದಿರ್ಸಾಕು (ಜೈಮಿಭಾ. ೦೭-೩೬). 

[ ತಲ್ಲ, * ಕೆಡಹು (£ಕೆಡಪು ] 

ತಲೆಗೆಡಿಸು, ತಲೆಕೆಡಿಸು (ಕ್ರಿ). ೧. ಹೆಚ್ಚು ವಿಚಾರಕ್ಕೆ ಒಳಗುವನಾಡು ; 
ಹೆಚ್ಚು ಆಲೋಚನೆಯಂಂಟುಮಾಡು ; ಕ್ಷೋಭೆಗೊಳಿಸು: 
ಮನುಷ್ಯನಿಗೆ ಮುಂಬರುವ ಸಂಗತಿಗಳ ಅರಿವಿದ್ದಿದ್ದರೆ, ಮಂದಿಯ ಮತ್ತು 
ಜನಾಂಗಗಳ ತಲೆಗೆಡಿಸುವ ಈ ಸಮಸ್ಯೆಗಳು ಮೂಡುತ್ತಲೇ ಇರಲಿಲ್ಲ 
(ಉಲಯಾ. ತಲೆಕೆಡಿಸು: ೧. ಹೋಗು ತಲೆಕೆಡಿಸಿಕೊಳ್ಳಬೇಡ 
(ಜಿಟ್ಮಹೊ. 8೨); ಸಾಂಪತ್ತಿಕ ವ್ಯವಹಾರಗಳ ವಿಷಯಕ್ಕೆ ಎಂದೂ ಭವಾನಿ 
ಚರಣ ತಲೆಕೆಡಿಸಿಕೊಳ್ಳುವ ಪ್ರಸಂಗವೇ ಬರುತ್ತಿರಲಿಲ್ಲ (ಇಪೃಕ. ೩೫೩). 
೨. ಬುದ್ಧಿಯನ್ನೂ ಪರಿವರ್ತಿಸು; ಬುದ್ಧಿಭ್ರಮಣವಾಗಂವಂತೆ 
ಮಾಡು ; ಬುದ್ಧಿ ವಿಕಲ್ಪವಾಗುವಂತೆ ಮಾಡು ; ಹಂಚ್ಚೂಹಿಡಿಸು : 
ಎಲ್ಲಿಂದಲೋ ಬಂದ ಈ ಬೈರಾಗಿ ಮುಕ್ತಾದೇವಿಯ ತಲೆಕೆಡಿಸಿದ್ದಾನೆ 
(ಆಶ್ರಮ. ೧೧). ೩. (ಆಲಂ) ಊಹೆ, ಭಾವನೆಗಳಂ ಬದಲಾಗುವಂತೆ 
ಮಾಡಂ ; ಅಭಿಪ್ರಾಯಗಳು ವ್ಯತ್ಕಾಸವಾಗುವಂತೆ ಮಾಡು; 
ದುರ್ಭಾವನೆಯಯಂಟುಮಾಡು : ಕಾರ್ಯಾರಂಭಕ್ಕೆ . ಮುಂಚೆಯೇ ಈ 
ಜನರ ಸಹವಾಸ ನನ್ನ ತಲೆಕೆಡಿಸಬಹುದು (ಪುನರು. ೩೩೮).. 

[ತಲೆಗೆಡು + - ಇಸ್ಕು ] 


ತಿ). 


ತಲೆಗೆಡು ೩೩೩೯ ತಲೆಗೊಡು 
ತಲೆಗೆಡು, ತಲೆಕೆಡು (ಕ್ರಿ). (ಆಲಂ) ಬುದ್ಧಿಗೆಡು; ಬುದ್ಧಿ ರಾಯನಿಗೆ ಸಲೆ ಸಂದ ಪಟ್ಟದಾನೆಗಳಿನೆ ಗಣಿಕಾಲಲನೆಯರೆಸೆದರರ್ತಿಯಲಿ 
ವಿಕಲ್ಪವಾಗು ; ಭ್ರಾಂತಿಯುಂಟಾಗು : ತಲೆಗೆಟ್ಟುದ ತಲೆವಿಡಿದೆ (ಕಂನವಿ. ೬-೧೦೬). ಓಇದು "ಶಿರಃಕುಂಭ' ಎಂಬುದರ ಅನುವಾದ. 


ನೆಲೆಗೆಟ್ಟುದ ನಿರ್ಧರಿಸಿದೆ (ಅವಡಂ. ೨೦೪-೯೪೨); ತಲೆ ತಲೆಗೆ[ಸಾಕಾಂ. ಗೊ. 
ಟ್ರೋಡುವ ಕೋಟಲೆಗಾಆದೆ ತದ್ದಿರೀಂದ್ರಮಂ ಸಾರ್ದು (ವರ್ಧಪು. 
೧೦-೮೩); ನೆಲೆಗೆಟ್ಟೆಂ ನೀತಿಗೆಟ್ಟೆಂ ಮದು ಮಿಗೆ ಮನಂಗೆಟ್ಟೆನಾನು 
ರ್ಬುಗೆಟ್ಟೆಂ ತಲೆಗೆಟ್ಟೆಂ ತಂದೆ ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ 
(ರಕ್ಷಾಶೆ. ೫೩); ಇಂದಿನ ರಣದಿ : ಕುಣ್ಟೆ ನಿನ್ನ ತಲೆಗೆಟ್ಟನಲೆಯಾ ಕಟ್ಟಿರ್ಪ 
ಕತೆಯ ಪೊಳ್ಳಂ ! (ಶ್ರೀರಾಮಾ. ೬೫೫-೩೪೦) ; ಎದ್ದವನು ತಲೆಗೆಟ್ಟು 
ಒಂದೇಟು ಹೊಡೆದೇ ಬಿಟ್ಟನು (ಕಾಲರ. ೧೬, ಕಥಾಸಾರ), ತಲೆಕೆಡು : 
ಅವಳ ರೂಪಾತಿಶಯದಿಂದ ಅವನಿಗೆ ತಲೆಕೆಟ್ಟಿದೆ (ಸಂಸಕ. ೧೧೦). 
[ ತಲೆ; + ಕೆಡ್ಕು 

ತಲೆಗೆದರ, ತಲೆಗೆದರಿ (ನಾ). ೧. ಒಂದು ಬಗೆಯ ಸಸ್ಯ: “ಮುಕ್ತಕೇಶೀ- 
ತಲೆಗೆದರ ” (ಓಷಧಿ. ೧೨೬). `ತಲೆಗೆದರಿ : ೨. ಒಂದಂ ಬಗೆಯ ಸಸ್ಯ: 
ಔಡಲದೆಣ್ಣೆ, ಒಳ್ಳೆಣ್ಣೆ, ಬೇವಿನೆಣ್ಣೆ, ಇಪ್ಪೆಯೆಣ್ಣೆ; ಹೊಂಗೆಯೆಣ್ಣೆ ಇವು 
ಐದನ್ನು ಸಮಾನಂಗೊಂಡು, ತಲೆಗೆದರಿ(ಸಹಮೂಲ), ನುಗ್ಗೆಬೇರು ಟಂ 
ಇವಂ ಇಡಿದು (ಸಕವೈ, ೦೭೮). 

ತಲೆಗೆದರಿ :ತಲೆಗೆದರ' ನೋ. 

ತಲೆಗೆದರು "ತಲೆಗೆದಣಿಂ' ನೋ. 

ತಲೆಗೆದಣು, ತಲೆಕೆದರಂ, ತಲೆಗೆದರು (ಕ್ರಿ). ತಲೆಯನ್ನೂ ಕೆದರು; ಕೂದ 
ಲನ್ನು ಅಥವಾ ಗರಿಗಳನ್ನು ಬಿಚ್ಚಿಕೊಳ್ಳು,- ಹರಡಿಕೊಳ್ಳು : ಗಟ್‌ 
ಮೂಡಿದೊಡಾಗಳಂತೆ ತಲೆಗೆದಟ್‌ [ಪಾಕಾಂ. ಗೇಟ್‌] ಕರಂ ಮೆಜಿಕಿವೀ 
ಪೊಂಗೇದಗೆಯೊಳ್ಗಜಯೊಳ್‌ ಗಜ್‌ಗಟ್ಟಿ ಮಾಅವೇ ಮಿಕ್ಕಲರಂ (ಜಗವಿ. 
೦೪-೮೩) : ಭೂಪಾಲಕರು ತಲೆಗೆದರ್‌ ಹುಯ್ಯಲನಾಲಿಸುತ ಹೊಲಿ 
ವಂಟು ತಳಕೆಳಕಾಯ್ತು ನೃಪಕಟಕ (ಕುವ್ಯಾದ್ರೋ. ೮-೪೪) ; ತಲೆಗೆದಣ 
ತೆಗೆದೋಡುವಮರಾವಳಿಯನುಜ* ಸದೆಬಡಿದು (ತೊರರಾ. ೧-೦೧-೦೦) ; 
ಮಾಂಟುವಗ್ಗದ ಶೋಕದಿಂದಿರದೆ ಪೊಜಮಟ್ಟು . . . ಏಳುತ್ತೆ ಬೀಳುತ್ತೆ 
ತಲೆಗೆದಟ್‌ ಬಾಯ್ವಿಡುತ್ತೆ (ಜೃೈಮಿಥಾ. ೩೦-೩೪). ತಲೆಕೆದರು: ಬಾಳೆ 
ಬಾಳ್ಮಸೆಯುವುದು ತೆಂಗು ತಲೆಕೆದರುವುದು (ಕಾಲೂರ- ೧೧೩-೨೩೪). ತಲೆ 
ಗೆದರು: ಪರದೇಶದಲ್ಲಿ ಹಸಿವು ನೀರಡಿಕೆಗಳಿಂದ ಬಳಲಿ ತಲೆಗೆದರಿ ಕಂಗೆಟ್ಟು 
ಹೋಗಿದ್ದ ಅವರನ್ನು ನೋಡಿ . . . ಧೈರ್ಯ ಹೇಳಿದನು (ವಡಭಾ. ೨೧೮); 
ಕ್ರಾಂತಿ ಎಂಬುವ ಭೂತ ತಲೆಗೆದರಿ. ಹುಚ್ಚೆದ್ದು: ಸುತ್ತುತಿದೆ -ಭೀಮ 
ಛಾಯೆಯ ಚೆಲ್ಲಿ (ಪಾಂಕಜ ೫೨-೭). [ತಲ್ಮೆ + ಕೆದಜ್ಕು (ಕೆದಟ) 1 

ತಲೆಗೆಲ (ನಾ). ತಲೆಯಂ ಪಕ್ಕ ; ತಲೆಯ ಒಂದಂ ಬದಿ,-ಮಗ್ಗುಲು : 
ತಲೆಗೆಲದೊಳು ಕೈಯಿತ್ತವಳ್ಳೌನವ ತಳೆದಿರ್ದಳೇನ ಬಣ್ಣಿಸುವೆ (ಕಂನವಿ. 
೯-೧೭೩). . [ತಲ್ಲೆ ೬ ಕೆಲ್ಲ] 

ತಲೆಗೇಡು (ನು). ತಲೆಗೆ ಕೇಡು ; ಜೀವಕ್ಕೆ ತೊಂದರೆ,-ಅಪಾಯ : 
ಎಲ್ಲಿಗಾದರೂ ಓಡಿ ತಪ್ಪಿಸಿಕೊಳ್ಳುವ, ಬಾ! ತಡೆದರೆ ತಲೆಗೇಡು (ಶಂದ್ರಸ. 
೧೦೦). [ಶಲೈ್ಮೆ * ಕೇಡು] 

ತಲೆಗೇರಿ (ನಾ). ತಲೆ ಸುತ್ತುವಿಕೆ; ತಲೆ ಗಿರಕಿ ಹೊಡೆಯುವಿಕೆ; ಬವಳಿ 
ಬರುವಿಕೆ : ಮೊಟ್ಟಮೊದಲು ತರಗತಿಯ ಒಳಗೆ ಕಾಲಿಟ್ಟಾಗ ವಾಸುವಿಗೆ 
ನಿಜವಾಗಿಯೂ ತಲೆಗೇರಿಯೇ ಬಂದುಬಿಟ್ಟಿತು (ಬಾಡಿಬ. ೪ಖ. 

[ತಲೆ 4 ಗೇರಿ (ಆಘೇರಿ) ] 

ತಲೆಗೊಡ (ನಾ). ಆನೆಯ ಕುಂಭಸ್ಥಳ : ಅಲರಂಬನಾನೆಯ ತಲೆಗೊಡ 
ದೊಳು ಕಣ್ಣೊಳಿ ಪ ಮಲ್ಲಿಗೆಯಚ್ಚನನೆಯ ಬಲುಮಾಲೆಯೆನೆ ಬಗೆ 
ಗೊಂಡುದಾ ಬಾಲೆಯ ನೆಲೆಮೊಲೆಯೊಳು ತೋರ ಹಾರ (ಕುರಾಸಾಂ- 
೨೯.೯೧); ಮೊಲೆ ತಲೆಗೊಡ 'ತೋಳ್ಗೊಂಡಿಲು ಜೌವನ ಬಲುಮದ ಕಾಮ 


5 


10 


20 


[ ತಲೆ * ಕೊಡ್ಮ'] 
ತಲೆಗೊಡಪು, ತಲೆಕೊಡವು, ತಲೆಕೊಡಹು, ತಲೆಗೊಡಹಂ (ಕ್ರಿ). ೧. 
ತಲೆಯನ್ನು ಕೊಡಹು,-ಅಲ್ಲಾಡಿಸಂ : ಕಡುಗಾದ ಪೆಡೆವಣಿಗೆ ತಲೆ 
ಗೊಡುಪುತ್ತಂ ಭಯಮನುಳಿದು ಪುಗೆ: ಸೋಗೆಯ ಸೊಂಪಡರ್ದ ಪೊಸ 
ಪೀಲಿಯೊಳ್‌ ಫಣಿ ಬಿಡದುರಿದುದು(ರಾಜಕೇ. ೫-೪೩). ತಲೆಕೊಡವು: ೧. 
ರಾಮದಾಸ ತಲೆಕೊಡವಿ ಹೇಳಿದ (ಆಶ್ರಮ. ೦೧೪), ತಲೆಕೊಡಹು: ೧. 
ತಿಳಿಯದವರು ಆಗಬಹುದು ಎಂದು ತಲೆಕೊಡಹಿದರು (ಆಯಂತ. ೨೨೬). 
೨. ತಲೆಯ ಕೂದಲನ್ನೂ ಕೊಡಹಂ : ಅಭ್ಯಂಜನ ಸ್ನಾನವಾದ ಮೇಲೆ 
ಚೆನ್ನಾಗಿ ತಲೆಕೊಡಹಬೇಕು (ರೂ). ೩. ಚಿಂತೆಯನ್ನು ದೂರಮಾಡು: 
ಆ ವಿಷಯದ ಬಗ್ಗೆ ಯಾವ ತೀರ್ಮಾನವೂ ದೊರಕದಿದ್ದುದರಿಂದ ಅದರ 
ಬಗ್ಗೆ ತಲೆಕೊಡಹಿಕೊಳ್ಳಲು ಆತ ಪ್ರಯತ್ನಪಟ್ಟ (ಕೂ). ತಲೆಗೊಡಹು: 
೧. ಮದದಿಗುದಂತಿಕುಲ ತಲೆಗೊಡಹೆ ಕಮಲಭವಾಂಡಮಂಡಲ 
ಜಡಿಯೆ ಜರಿದುದು ಧರಣಿ ಸೇನಾಗಣದ ಭಾರದಲಿ (ತೊರರಾ.೬-೧-೧೨) ; 
ಚತುರಂಗಬಲಭಾರದಿಂ ತಲೆಗೊಡಹೆ ದಿಶಾದಂತಿಗಳು (ಕುರಾಸಾಂ. ೧೯-೭). 
೪. (ತಲೆ ಅಲ್ಲಾಡಿಸುವುದರ ಮೂಲಕ) ಅಸಮ್ಮತಿ ಸೂಚಿಸಂ ; . 
ಒಪ್ಪಿಗೆ ಇಲ್ಲವೆಂದು ಸೂಚಿಸು : ಹಿರಿದು ಪರಿತಾಪದಲಿ ದೇಹವನುರುಹಿ 
ಕೊಂಡು ಪುರಾರಿ ಶಂಕರ ಹರ ತ್ರಿಯಂಬಕಯೆನುತ ತಲೆಗೊಡಹಿದನು ಕಲಿ 
ಹನುಮ (ತೊರರಾ.೫-೨-೮೨); ನೃಪನ ಮಾತಂ ಕೇಳ್ದು ವಾಜಿ ತಲೆಗೊಡಹಿ 
ಮುರರಿಪುವನೀಕ್ಷಿಸುವಭಿಪ್ರಾಯಮಂ ಮೋದದಿಂ ವಿಪುಲಮತಿ ನಕುಲಂಗೆ 
ಸೂಚಿಸಿದೊಡೆ (ಚಿ ಮಿಧಾ. ೩೪-೦೩). 
ತಲೆ ಕೊಡಹಿಕೊಂಡೇಳು ಎ ಚೇತರಿಸಿಕೊಂಡು ಏಳು; ಎಚ್ಚೆತ್ತು 
ಕೊಳ್ಳು : ಚಿಂತಾಮಗ್ಗ ನಾಗಿದ್ದ ವನು ತಲೆ ಕೊಡಹಿಕೊಂಡೆದ್ದ'ನು (ರೂಢಿ). 
[ ತಲೆ, + ಕೊಡಪು) 


| ತಲೆಗೊಡಹು ತಲೆಗೊಡಪು' ನೋ. 


36 


ತಲೆಗೊಡು, ತಲೆಕೊಡು, ತಲೆಗುಡು (ಕಿ). ೧. ತಲೆಯನ್ನು ಇಡು,- 
ಇಟ್ಟುಕೊಳಂ್ಫಿ ದ ಒಡ್ಡು : ಧ್ರುವದ ನೆಲೆಗೆ ತಲೆಗೊಟ್ಟು ತಿರುಗೆ ತಿರುಗು 
ವುದು ತಿರೆಯ ಪ್ರೀತಿ (ಅರಳು, ೪೦೯೯-೨೦). ೨. ತಲೆಯನ್ನುಕೊಡು; ಬಲಿ 
ಯಾಗು ; ಆಹುತಿಯಾಗು; ಅಸು ನೀಗು: ಇರದೆ ಚಕ್ರಕ್ಕೆ ತಲೆಗೊಟ್ಟ 
ನಾಗಾರ್ಜುನಂ (ಸಿದ್ಧರಾ. ೧-೦೦); ಬೀರರ್ಸನ ಕೂಡೆ ತಲೆಗೊಟ್ಟು ಆತಂಗೆ 
ನೆತ್ತರುಗೊಡಗ್ಗೆ , . . ಬಂಮರ್ಸರು ಕೊಟ್ಟ . . . ಭೂಮಿ (ಎಕ. 7111, 
ಸಾಗರ. ೦೧೯-೦೯; ಸು. 1850) ; ದ್ರೋಣ ಭೀಷ್ಮರುಗೂಡ ತಲೆಗೊಟ್ಟೈ 
ಸಅಲಿ ತಾ ಮಾಡಿತೇನರಸಂಗೆನುತ ಮಣಲುಗಿದನು ಕಲಿಕರ್ಣ (ಕುವ್ಕಾಕ. 
3೬-೬); ತೊಳಗುವ ದೀಪಶಿಖಿಗೆ ಬಂದು ಹರಣವನಳಿವ ಪತಂಗದಂತೆನ್ನ 
ಲಲಿತಾಂಗ ಲಾವಣ್ಯಲಹರಿಗೆ ಮೋಹಿಸಿ ತಲೆಗೊಡಬೇಡೆಂದಾಡಿದನು 
(ಕುರಾಸಾಂ. ೩೪-೭೬) ; ಕಾದ ಕಂಪಿಲರಾಯ ಭೇದವೇನರಿಯದಲೆ ಛೇದಿ 
ಸಲು ಸಿರವ ಹೇಳಿಸಿದ ಮಗರಾಮ ಸಾದು ಶಿವನೆಂದು ತಲೆಗೊಟ್ಟ 
(ಜನಗೀ, ಆ). ಹ. ತಲೆಯ ಮೇಲೆ ಹೊರು,-ಹೊತ್ತುಕೊಳ್ಳು : 
ಬೀಳಲುಗಳಿಂದ ಒಂದು ಡೋಲಿಯನ್ನು ಮಾಡಿ" ದೊಡ್ಡ ನನ್ನು ಮಲಗಿಸಿ 
ಕೆಲವರು ತಲೆಗೊಟ್ಟು ಹೊತ್ತು ಮುಂದೆ ನಡೆದರು (ಕಾಲೂರ. ೭ ಕಥಾಸಾರ). 
೪. (ಆಲಂ) ಹೊಣೆಯನ್ನು ಹೊರು ; ಜವಾಬ್ದಾರಿಯನ್ನು ವಹಿಸಿ 
ಕೊಳ್ಳು : ಬೆಂಗೊಂಡು ಬಾಳ್ವೆಯೊರ್‌ ಹೊರಲಾರದಿಹ ಹೊರೆಗೆ ತಂಗಿ 
ತಲೆಗೊಟ್ಟು ನೀ ನೆರವಿತ್ತೆಯೆನಗೆ (ಕಾಲೂರ, ೧೭೮-೪೦೨). ೫. “ನಿತ್ತರಿಸು, 
ಸೈರಿಸು, ತಾಳು” (ಕಂನುಹು. 69). ತಲೆಕೊಡು: ೧. ತಣ್ಣನೆ ನೆಳಲನು 
ಹೆರರಿಗೆ ನೀಡುವೆ ಬಿಸಿಲಿಗೆ ನೀ ತಲೆಕೊಡುವೆ (ಇಂಡಾಪ. ೧೧೪-೫೬). ವಿ. 
210 


ತಲೆಗೋಯ್‌ 


ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ವೀರರು ತಲೆಕೊಟ್ಟರು (ರೂಂ). ೩. 
ಪಿಡಿದು ಮಲಗಿಸಿ ಕೆಲರ್‌ ತಲೆಕೊಟ್ಟರೊಸೆದು (ಕಾಲೂರೆ.' ೧೦೦-೨೦೦)- 
೪, ಸೋಲಾದೊಡಂ ಪೊಳಲ: ಪಾಲ್ಬೊರೆಗೆ ತಲೆಕೊಡುವ ಕಾಲೂರ 
ಬಯಕೆಯಂ ತೋರೆ ಮೆರವಣಿಗೆ (ಕಾಲೂರೆ ೧೦3-3೦೪): ಎಲ್ಲ ಖರ್ಚಿಗೂ 
ಒಬ್ಬನೇ ತಲೆಕೊಡಲು ಹೋಗಬೇಡ (ರೂಂ). ೬. ತಲೆಗೂದಲನ್ನೂ 
ದೇವರಿಗೆ ಅರ್ಪಿಸು,-ಕೊಡಂ: ತಲೆಗುಡು: ೨. ಕುರುವೂರ ಚೋಳನಿ 
ಭವಲ್‌ದ ಭಕ್ತನಿಗೆ ತಲೆಗುಡನೆ (ಛಾವಚಂ.. 6-೩೯): [ತಲೈ * ಕೊಡು) 
ತಲೆಗೊಯ್‌ (ಕ್ರಿ). ತಲೆಯನ್ನೂ ಕತ್ತರಿಸಂ; ಶಿರಚ್ಛೇದ ಮಾಡು: 
ಜಲಂಧರಂ ಬರೆ ಜಯಾರ್ಥಂ ವಾರ್ಧಿಯೊಳ್ಳಕ್ರವರಂ ಬರೆದಂಗುಷ್ಮದಿನೆತ್ತಿ 
ಸುತ್ತಿ ತಲೆಗೊಯ್ದಂ ಶರ್ವನಾ ಚಕ್ರದಿಂ (ರಾಜರೀ. ೩-೯೩). 
| [ ತಲೆ * ಕೊಯ") 
ತಲೆಗೊಯಿಕ "ತಲೆಗೊಯ್ಯಾ' ನೋ. 
ತಲೆಗೊಯಿಲು (ನಾ). ೧..(ಪೈರುಗಳ) ತುದಿಯನ್ನ ಕೊಯಖ್ಯೂವಿಕೆ; 
ತೆನೆಯನ್ನು ಕತ್ತರಿಸುವಿಕೆ; ಕೊಯ್ಲು; ಕಟಾವು. ೨. ತಲೆಯ 
ಕೊಯ್ದ. ಬಿ, ೨: ಬೆಳಪ ಕೆಯ್ಗಳೊಳ್‌ ತಲೆಗೊಯಿಲು ಮುಳಿದ ಕಡುನಲ್ಲ 
ರೊಳ್‌ ಪೊಯ್ಲು (ಬಂಹರಿ. ೧-೧೯ ರಗಳಿ). 
[ ತಲೆ, * ಕೊಯಿಲು (-ಆಕೊಯ್ಸ) ] 
ತಲೆಗೊಯ್ಯ, ತಲೆಗೊಯಿಕ (ನಾ). ೧. ತಲೆಯನ್ನು ಕತ್ತರಿಸುವವನಂ; 
ತಲೆಗಡಿಕ ; ಕೊಲೆಪಾತಕ. "ಕೊರಳುಗೊಯ್ಯ' ಪರಾ. ೨. ಆಲಂ) 
ಮೋಸಗಾರ; ವಂಚಕ; ಕಪಟಿ; ದಗಾಕೋರ : (8). ತಲೆಗೊಯಿಕ 
೧. “ ಕೊಲೆಗಡುಕ ” (ಜಾನಕೋ. ೬೫). "ಎದೆಗೊಯ್ಯ?' ಪರಾ. 
[ ತಲೆ; * ಕೊಯ್ಯ್ಯ? 
ತಲೆಗೊಯ್ಸು (ಕ್ರಿ). ತಲೆಯನ್ನು ಕತ್ತರಿಸುವಂತೆ ಮಾಡು ; ಕೊಲ್ಲಿಸು. 
ತಲೆಗೊಯ್ದಿಕೊಳ್‌ ಎ ತಲೆಯಂನ್ನು ಕೊಯ್ಕಿಸಿಕೊಳ್ಳು: ಪಲವು ಕಾಲಂ 
ಬೆಳೆದಿದೇಂ ಫಲಂ ಕಡೆಯಲ್ಲಿ ತಲೆಗೊಯ್ಸಿಕೊಂಬುದೆಂದುಂ ಬಿಡದೆನುತೆ 
ನಾಣಿ ತಲೆವಾಗಿದುವೊ . . . ಶಾಲಿಗಳ್‌ (ಜಿಬಪು. ೦೧-೧೦). 
[ ತಲೆ * ಕೊಯ್ದು ] 
ತಲೆಗೊಳ್‌ (ಕ್ರಿ). ೧. ತಲೆಯನ್ನು . ತೆಗೆದುಕೊಳ್ಳು ; ಬಲಿತೆಗೆದಂ 
ಕೊಳ್ಳು ; ಕೊಲ್ಲು: ನಲುವಶ್ತನಾಲ್ವರ್ಮ್ಮಂಡಳಿಕರ ತಲೆಗೊಂಡ ಗಂಡ 
(ಎಳ: ೫11, ಶಿರಾ. 90-8೨ ;-3040); ಸಫಲಮಕ್ಕಿಂದು ಸುದರ್ಶನೆಜನ್ಮ 
ಮವನ ತಲೆಗೊಂಡೆನುತೆ ಸುದರ್ಶನಮನಸುರಮಥನಂ ಪಿಡಿದಂ (ಜಗವಿ. 
೧೮-೮೦೩) : ಕಂಸಭೂಪತಿ ತನ್ನ ದುರ್ಧರತರಮಪ್ಪ ಸೇನೆಯನು ತಲೆ 
ಗೊಳ್ಳಿ ತಡೆಯದೆನುತ ಕೈವೀಸಲು ` (ನೇಮಿಸಃ.' ೧೬-೧೪೦) ; ಎಲವೊ 
ಸುರಪಾಲ ನೂಜಾರ್ಸೂಳೊಳಂ ನಿನ್ನ ತ:[ಪಾಳಾಂ. ಕೊ] ಲೆಗೊಳ್ಳದುಳುಹಿ 
ಬಿಟ್ಟುದನಆ್‌ದು ಮತ್ತೆನ್ನ 'ಕಲಹಕಿದಿರಾದೆ (ಜಿಲಪು. ೪೯-೮).` ೨. 
ಸ್ನೀಕರಿಸು ; ಪಡೆ; ಹೊಂದು: ಕನಸಿ ದೆವ್ವದೊಲುಮೆ ತಲೆಗೊಂಡೆ 
ಸಲಿ ಚೆಸ್ನಪೊಂಗನ ರಂಗನ ಕಂಡೆ (ನಡದಾ. 1, ೪೩೮). [ತಲೈ,. ಕೊಳ್‌, 
ತಲೆಗೊಳ್ಳಿ, ತಲೆಕೊಳ್ಳಿ (ನಾ). ಶವಸಂಸ್ಕಾರದ ಸಮಯದಲ್ಲಿ ಶವದ 
ಮುಂದೆ ಹಿಡಿಯುವ ಮಂತ್ರಪೂತವಾದ ಕೊಳ್ಳಿ: ಗಂಗಾದೇವಿ 
ಮುಂಡೆಯಾದಳು ಗೌರಿದೇವಿ ಓಲೆಯ ಕಳೆದಳು ಚಂದ್ರಸೂರ್ಯರಿಬ್ಬರೂ 
ನೀರಿಳಿದರಲ್ಲಾ ವಾಯುದೇವ ವಿಮಾುನವ' ಹೊತ್ತ: ವಾಸುದೇವ ತಲೆ 
ಗೊಳ್ಳಿಯನಿಲ್‌ದ ಅಲ್ಲಿಂದತ್ತ' ಗೊಗೇಶ್ವರೆ ಸತ್ತನೆಂಬ ಸುದ್ದಿ (ಅವಡಂ. 
೧೯೧-೮೬೪); ಮಾಡಿರ್ದ ಚಿತೆಯ ಮೇಲರಸನಂ ಪಟ್ಟೆರಿಸಿ . 
ವರಕುಮಾರಕನಿಂದೆ ' ತಲೆಗೊಳ್ಳಿಯುಮನಿಟೌಸಿ[ಪಾಕಾಂ. ತಲೆಕೊಳ್ಳಿಯಂ 
ಕೊಡಿಸಿ] (ಓಹಿರ. ಹ. ೨೦೨-೯), ತಲೆಕೊಳ್ಳಿ; "ತಲೆಕೊಳ್ಳಿ ಇರಿ' ಪರಾ. 
[ತಲೈೆ * ಕೊಳ್ಳಿ] | 


೩೩೪೦ 


10 


86 


46 


ತಲೆಚೀಟಿ 


ತಲೆಗೊಳ್ಳಿಇಜ್‌, ತಲೆಕೊಳ್ಳಿಇರಿ (ಕ್ರಿ). ಶವಕ್ಕೆ ಮಂಂತ್ರಪೂತವಾದ 
ಕೊಳ್ಳಿಯನ್ನು ಸ್ಪರ್ಶವನಾಡಿಸಂ; ಶವಸಂಸ್ಕಾರಮಾಡು : ತಲೆಗಿರಿದು 
ಕೃಷ್ಣಂಗೆ ತಲೆಗೊಳ್ಳಿ ಇಜ್‌ದೊಡವನಳಲಿ ಕಿಚ್ಚಂ ಹಾಯ್ಡರಚ್ಕುತನೊಳು 
ಕಲಿ ರುಕ್ಮಿಣಿ ಪ್ರತತಿ ಬಲನೊಳಾ ರೋಹಿಣಿಯುಮೊಲಿದು 
ತೊಳ್ಳೆ, ಗೊಟ್ಟುದುಮನವರೊಳು (ಸಾನಂಕ. ೨-೧೨೦). ತಲೆಕೊಳ್ಳಿಇರಿ : 
ತಿಥಿದಿವಸ ಬೆಳಗ್ಗೆ: ಕರ್ಮಮಾಡಬೇಕುದವನು. . . ಕೊಳ್ಳಿಯ 
ಮೇಲೆ ಬೆಣ್ಣೆ ಇಟ್ಟುಕೊಂಡು ಗುದ್ದಿನ ಸುತ್ತ ಮೂರು ಸುತ್ತು ಬಂದು 
"ಧೂಪ ಹಾಕುತ್ತಾನೆ. ಅನಂತರ ತಲೆಯನ್ನು ಬೋಳಿಸಿ ಕೊಳ್ಳುತ್ತಾನೆ. 
ಈ ಇಡೀ. ಕ್ರಿಯೆಗೆ "ತಲೆಕೊಳ್ಳಿ ಇರಿಯುವುದು' ಎಂದು ಹೇಳುತ್ತಾರೆ 
(ನನ್ನೂರು, ಏಪ್ಪತ). [ತಲೆಕೊಳ್ಳಿ + ಇಲ್ಲ] 

ತಲೆಗೊಟ್‌ (ಕ್ರಿ).ಎತಲೆಗೊಯ್‌: ಇರುಳ್‌ ಬಿಟ್ಟು ತಲೆಗೊಲ್‌ವ ಕಳ್ಳರ 
(ಅಶ್ಶತ್ಮಾ. ೨೯-೫೭೯). [ತಲೆ + ಕೊಜ್‌,] 

ತಲೆಗೋ (ಕ್ರಿ). ಜವಾಬ್ದಾರಿಯನ್ನು ಹೊರಿಸು; ಹೊಣೆಯನ್ನೂ ಹೇರು: 
ಪಿರಿದೊಂದಾಗ್ರಹದಿಂದಮಾವ ದಯೆಯಿಂದಂ ದೇವರೆನ್ನಂ ಧರಾಭರದೊೊಳ್‌ 
ತಂದು : ತೊಡರ್ಚಿ ಪೂಣ್ಮು ತಲೆಗೋದಿರ್ದುಂ[ಪಾಕಾಂ. ಗಂಡಿರ್ದುಂ, 
ಗೊಟ್ಟೆರ್ದುಂ]ಬಟೀಕೆಂತುವಿಖಾ ಧರಣೀಭಾರಮನಾಂ ಬಿಸುಟಳ್ಬಾಡದು ಚಿಃ 
ಲೋಕಕ್ಕೆ ಖಾತ್ವಾ ಸವಿಸಾಕರಣಂ ಭೌತಿಕ ಮೋದಕವ್ಯತಿಕರಂ ತಾನೆಂಬುದಂ 
ಮಾಡದೇ (ಆದಿಪು. ೪.೮0). [ತಲೈ * ಕೋ) 

ತಲೆಚಮರ (ನಾ). ಬಿಲ್ಲು ಮುಂತಾದುವುಗಳ ತುದಿಗೆ ಕಟ್ಟುವ ಒಂದು 
ಬಗೆಯ ಕುಚ್ಚು,_-ಚಾಮರ,-ಗೊಂಡೆ : ಕುಸುಮಮಂಜರಿಯ ತಲೆ 
ಚಮರವೆರಸಿ ಮನ್ಮಥನೆಸೆದನು (ಸಿರಾ. ೪-೬೪). [ತಲೆ + ಚಮರ) 

ತಲೆಚಮರಿ (ನಾ). - ತಲೆಚವಂರ : ಫುಲ್ಲಶರನಂಜಿ ಕರ್ಬಿನ ಬಲ್ಲಂ ತಲೆ 
ಚೆಮರಿವೆರಸು ಬಿಸುಟಂತೆ ತಪೋವಲ್ಲಭನ ಕೆಲದ ವೇತ್ರಲತೋಲ್ಲಸಿತ 
ಕಳಾಪಗುಚ್ಛೈಮೆಸೆದುದು ತುಚ್ಛೆಂ (ಅನಂಪು. ೩-೪೮). [ತಲೆ + ಚಮರಿ] 

ತಲೆಚವಲ (ನಾ). (7) 

` ತಲೆಚವಲಗಂಡರಬಾಲ ಎ ಒಂದು ಬಿರಂದು : ದಂಡಿವಳ್ಳಿಯ ಬಿರಿದು 
ಬಿ[ಲುಂ]ಕಕಾರ ಬೀಡಿನ ಹೆನುಮ ತಲೆಚವಲಗಂಡರಬಾಲ 
ಚಉಡನಾಯಕನ ಮಗ ತಂಮನಾಯಕ (ಕಣ. 1, ೪೨-೮: 1423). 
[ತಲೆ *?1 


'ತಲೆಚಿಂದಿ (ನಾ). ತಲೆಗೆ ಸುತ್ತಿಕೊಳ್ಳುವ ಬಟ್ಟೆಯ ತಂಂಡು,- ಅರಿವೆ 


ತುಂಡು : ಹೆರನ ಕಾಲಂ ಬಂಧಿಸಿದ ತಲೆಚಿಂದಿಯಿಂ (ಬಸಪು. ೪೪-೬೨). 
[ ತಲೆ, + ಚಿಂದಿ] 
ತಲೆಚಿಟ್ಟು (ನಾ). ಮಾನಸಿಕ ಅಸ್ವಸ್ಥತೆ; ಮನಸ್ಸಿಗೆ ಕಿರಿಕಿರಿ 
ಉಂಟಾಗುವಿಕೆ ; ಜಂಗುಪ್ಸೆಯಾಗಂವಿಕೆ; : ಮನಸ್ಸಿನ ವ್ಯಗ್ರತೆ, - 
ಆವೇಗ, - ಉದ್ವೇಗ: ಏಳೆಂಟು ದಿವಸವೆಲ್ಲ ಒಂದೇ ಸಮನೆ 
ಮಳೆಯಾದಷ್ಟು ತಲೆಚಿಟ್ಟು ಆಯಿತು (ಕನಕೆ. ೯೦). 
ತಲೆಚಿಟ್ಟು ಹಿಡಿ ಎ ಮನಸ್ಸಿಗೆ ಬೇಸರ ಉಂಟಾಗು ; ಜಂಗುಪ್ಸೆ 
ಯುಂಟಾಗು; ಅಸಹನೀಯವಾಗು: ಸಂಸಾರವಂತೂ ನನಗೆ ತಲೆಚಿಟ್ಟು 
ಹಿಡಿದಿದೆ (ಕುರಿಹಿಂ. ಖ; ಸುಮ್ಮನೆ ಈಗ ಬಂದಾಳು, ಆಗ ಬಂದಾಳೆಂದು 
ಆಸೆಯಿಟ್ಟು ಕುದು: ನಿರಾಶೆಪಟ್ಟು ತಲೆಚಿಟ್ಟು ಹಿಡಿದಿತ್ತು (ಆಲಹೂ. ೩೪). 
[ತಲೈ + ಚಿಟ್ಟು) 
ತಲೆಚೀಟಿ (ನಾ). ಒಂದಂ ವಸ್ತಾವಿನ ಪೂರ್ವಾಪರಗಳನ್ನು ಬರೆದು 
ಆ ವಸ್ತುವಿನ ಮೋಲೆ ಅಂಟಿಸುವ ವಿಳಾಸದ ಚೀಟಿ; ಗಂರಂತುಚೀಟೆ; 
ಹೆಸರುಚೀಟಿ : (ಗುರುತು ಪಟ್ಟಿ, ತಲೆಚೀಟಿ. ಮೊ. ನ್ನು) ಅಂಟಿಸು, 
ಕಟ್ಟು (1೩ರ1. ಇಂಕನಿ.1; ಅಲ್ಲಂಚೆಯ ತಲೆಚೀಟಿಗಳಿಲ್ಲಂಗಡಿಗಳ* ಬರಿಬರಿದೆ 
ಪೆಸರ್ಗಿರ್ಕುಂ (ಮೈಸೂಮೆ. ೬-೧೯) [ತಲೆ * ಚೀಟ್ಮಿ (ಆಚೀಟ್ಯು) ] 


ತಲೆಛಳಿ 


ತಲೆಛಳಿ (ನಾ). ಒಂದು ಬಗೆಯ ತಲೆಬೇನೆ; ತಲೆಯಲ್ಲಿ ಉಂಟಾಗುವ 
ಛಳಿ, - ನಡುಕ : ಶ್ರೀಗಂಧವನ್ನು . . . ಆಡಿನ ಹಾಲಲ್ಲಿ ತೇದು ಕುಡಿಯೆ 
ರಕ್ತವ ಕಾರುವುದು ಮಾಣ್ಣುಂ, ತಲೆಛಳಿ ಬಿಡುವುದು (ವಿವೈವಿ. ೭). 
[ತಲ್ಲೆ * ಛಳ(ಆಚಳ್ಳಿ) ] 
ತಲೆಠೌಳಿ (ನಾ). ತಲೆಗೆ ಧರಿಸುವ ಕವಚ ; ಶಿರಸ್ತ್ರಾಣ ; ಸೀಸಕ : 
ಹೊದೆಯ ಕೈಪೊಡೆಯ ತರತರದ ಜೋಡುಗಳ ತಲೆಶೌಳಿಗಳ ಸಮರ 
ಸನ್ನಾಹದಾಯತಗಳ (ಕೆಬಪು. ೪೦-೫೩). [ತಲೆ * ಶೌಳ್ಯಿ( ಆಟವುಳ್ಳಿ) 
ತಲೆಡವುಗೆ (ನಾ). ತಲೆಬುರುಡೆ : ಆ ೮೦೦ ಜನ ಸ್ಟಾನಿಷರ ತಲೆಡವುಗೆ 
ಗಳನ್ನೂ, ಮೈ ಎಲುವುಗಳನ್ನೂ ಕೂಡಿಸಿ (ಮುಂಬಯಿ, ೬-೩೫೧). 
[ತಲೈ + ಡವುಗೆ (ಆಡೋವಿ) ] 
ತಲೆತಗ್ಗಿಸು (ಕ್ರಿ). ೧. ತಲೆಯನ್ನು ಕೆಳಗೆಮಾಡಂ, - ಬಾಗಿಸು : ಗಿರಿಯ 
ಮತ್ತೆ ತಲೆತಗ್ಗಿಸಿ ಮೌನವಾಗಿ ಬೀಡಿ ಸೇದತೊಡಗಿದ (ಮಣ್ಮುಹೆ, ೮೮) ; 
ಅವನು ಬೆಚ್ಚಿ, ಒಂದು ಗಳಿಗೆ ನನ್ನನ್ನು ವಿಲಕ್ಷಣವಾಗಿ ದಿಟ್ಟಿಸುತ್ತಿದ್ದು 
ಮತ್ತೆ ತಲೆತಗ್ಗಿಸಿ ಕುಳಿತುಕೊಂಡ (ನಾಪೋಲೀ. ೨೦೩). ವಿ. (ಆಲಂ) 
ನಾಚಿಕೆಪಟ್ಟುಕೊಳ್ಳು ; ಸಂಕೋಚಪಡಂ ; ಅವಮಾನಹೊಂದಂ : 
ವ್ಯಂಗ್ಯವಾಗಿ ವಿದ್ಯಾರ್ಥಿಗಳ ಚಳವಳಿಯ ವಿಷಯವಾಗಿ ಮಾತನಾಡಿದರೆ 
ಸಾಮಿ ತಲೆ ತಗ್ಗಿಸುವನು (ಸಿರಾತೆ. ೧೦೪): ಮೆಲ್ಲಗೆ ನಕ್ಕು ತಲೆತಗ್ಗಿಸಿದನು 
(ಕಳಹು, 8) ; ಇವಳೊಬ್ಬಳಿಂದ ನಾವೆಲ್ಲಾ ತಲೆತಗ್ಗಿ ಸುವಂತಾಗಬೇಕಾದೀತು 
(ಕುಸುಸೆ. ೧೦೭). ೩. ಒಪ್ಪು; ಮಣಿ; ಸವ್ಮಾತಿಸು ; ಬಾಗು; 
ಅಧೀನವಾಗು ; ವಿಧೇಯತೆಯನ್ನು ತೋರು: ಅಧಿಕಾರಕ್ಕೆ 
ತಲೆತಗ್ಗಿ ಸಿರುವುದಾಗಿಯೂ (ಪೈಮಹ, ೪೯); ಯಾರೇ ಆದರೂ ನ್ಯಾಯಕ್ಕೆ 
ತಲೆತಗ್ಗಿಸಿ ನಡೆಯಬೇಕು (ರೂಢಿ). [ತಲೆ ೬ ತಗ್ಗಿಸು (ಎತಟ್ಸಿಸು)] 
ತಲೆತಪ್ಪಿಸು (ಕ್ರಿ). ಮರೆಯಾಗಂ ; ಕಾಣದಂತಾಗು ; ಅಡಗಿಕೊಳ್ಳು. 
ತಲೆತಪ್ಪಿಸಿಕೊಳ್ಳು ಎ ೧. ತಲೆಯನ್ನು ಏಟಿನಿಂದ ಪಾರಾಗುವಂತೆ 
ಮಾಡು : ಬೀಸುವ ದೊಣ್ಣೆಗೆ ತಲೆ ತಪ್ಪಿಸಿಕೊಂಡರೆ ಸಾವಿರ ವರ್ಷ 
ಆಯುಸ್ಸು (ಗಾದೆ). ೨. ಕಣ್ಮರೆಯಾಗಂ; ಕಾಣದಂತೆ ಅಡಗಿಕೊಳ್ಳು ; 
ಕಣ್ಣುತಪ್ಪಿಸು: ಕೊನೆಗೆ ತಲೆತಬ್ಬಸಿಕೊಂಡು ಓಡಿಹೋಗಿದ್ದನು 
(ಪೈಮಹೆ. ೯೫); ರೂಪಚಂದನ ಕೊಲೆಯ ಪ್ರಕರಣವು ಬಹುದಿನ ನಡೆಯಲಿಲ್ಲ. 
ತುಳಸಿ ತಲೆತಪ್ಪಿಸಿಕೊಂಡಿದ್ದ (ಜಮಿನ್ಮಾ. ೧೩೯). [ತಲೆತಪ್ಪು + - ಇಸು] 
ತಲೆತಪ್ಪು (ಕ್ರಿ). ಮರೆಯಾಗು ; ಕಾಣದಂತಾಗು : ಕಳ್ಳದಾರಿಯ ದೂರಿ, 
ಒಂದು ಹೆಲನರ ದೋಣಿ ತಲೆತಪ್ಪಿ ನುಸುಳೆ, ಓರೊರ್ವರುಂ ನಿಮ್ಮ 
ತಲೆದಂಡ, ಎಚ್ಚರಿಕೆ! (ಪಾರಸಿ. ೧೫-೩೪೫). [ ತಲೈ, * ತಪ್ಪು, 
ತಲೆತರ (ನಾ). = ತಲೆದೆಸೆ (?) : ದೇವರಂಗಭೋಗ ಉಪಹಾರಕ್ಕೆಂದು 
ಅದನೂರ ತಳವುಕಾರ ಇರುಳುನೀಕ್ಕಿಯಾಂಡರು ಬಿಟ್ಟ ತೋಟಸ್ಥ ಛ 
ಕಬ್ಬಲಗಟ್ಟದ ಕೆಳಗೆ ಶೀರುಳಂಗೊವೊಪ್ಪರಡ್ಡ ಕದ ತಲೆತರದ ಮೂಡಣ 
ಕಡೆ ಕಂಮ ೨೦೦ ಅಂದು ಅಶೇಷಮಹಾಜನಂಗಳು ಬಿಟ್ಟ ದರ್ಮ 
(Muu. IX-1, 0೪0-೪೬ ; 1174). [ತಲೆ + ತರ?] 
ತಲೆತಾಕಿಸು (ಕ್ರಿ). ೧. ತಲೆಯು ತಾಕುವಂತೆ ಮಾಡು,-ಸ್ಪರ್ಶವಾಗಂವಂತೆ 
ಮಾಡು. ೨. ನಮಸ್ಕಾರಮಾಡು : ಅವನು ಒಮ್ಮೆ ದೇವಿಯ ಚರಣ 
ತಲದಲ್ಲಿ ತಲೆತಾಕಿಸಿ ದೇವಿಯ ಆಸನವನ್ನು ಸರಿಸಿದನು (ಇಪೃಕ. ೩೩೨). 
[ತಲೆತಾಕು (ಆತಲೆದಾಗು) + - ಇಸು) 
ತಲೆತಾಕು "ತಲೆದಾಗು' ನೋ. 
ತಲೆತಾಗು “ತಲೆದಾಗು' ನೋ. 
ತಲೆತಾಟಾಡಿಸು (ಕ್ರಿ). ತಲೆಗಳನ್ನ್ನ ಶಾಕಲಾಡಿಸು,- ಅಪ್ಪಳಿಸು : ಬುಡ 
ದೂಟಾಡಿಸಿ, ತಲೆತಾಟಾಡಿಸಿ ಗುಡಿಸಲ ಮಾಡನು ಹುಲುಹುಲುಮಾಡಿಸಿ 
ಬಂತೈ ಬಂತೈ (ಕಎಪು. ೨೮-೫). [ತಲ್ಲೆ + ತಾಟಾಡಿಸು? 


೩೩೪೧ 


ತಲೆತಿರುಗ್ನು 


ತಲೆತಾಟಿಸು (ಕ್ರಿ).ಎತಲೆತಾಟಾಡಿಸು. 

.  ತಲೆತಾಟಿಸಿಕೊಳ್ಳುಎ೧.ತಲೆಯನ್ನ್ನಿ ಅಪ್ಪಳಿಸಿಕೊಳ್ಳು. ೨.ಹಾಳಾಗು; 
ನಾಶವಾಗು : ಅವನೆಲ್ಲಿ ಬೇಕಾದರೂ ಹೋಗಿ ತಲೆತಾಟಿಸಿಕೊಳ್ಳಬಹು 
ದೆಂದೂ, ಅಲ್ಲಿಗೆ ಮಗನ ಸಂಬಂಧ ಹರಿಯಿತೆಂದೂ ತಂದೆ ಮಗನಿಗೆ 

5) ಘೋಷಿಸಿದನು (ಪುನರು. ೩೪೧).  [ತಲ್ಲೆ * ತಾಟಿಸು (-ಆತಾಂಟಿಸು) ] 

ತಲೆತಿನ್ನು (ಕ್ರಿ). ಮಾನಸಿಕವಾದ ತೊಂದರೆಯನ್ನಾಂಟುಮಾಡಂ ; 

ಸಮಸ್ಯೆಯನ್ನು ಂಟುಮಾಡು ; ಚಿಂತೆಯನ್ನುಂಟುಮಾಡು: ಈ 

ಸಾಲವನ್ನು ತೀರಿಸುವುದು ಹೇಗೆಂಬ ಚಿಂತೆ ಅಂದಿನಿಂದಲೂ ಪ್ರೇಮಶಂಕರರ 

ತಲೆತಿನ್ನುತ್ತಿತ್ತು (ಪ್ರೇಮುಶ್ವ. ೨೪೫); ಬಹಳ ದಿನಗಳಿಂದ ಗಂಗನ ಹಳ್ಳಿ 
ಯಲ್ಲಿ ತಲೆತಿನ್ನುತ್ತಿದ್ದ"ಕರಡೀಮಜಲಿ' ನ ಪ್ರಕರಣವೂ . . . ಬಗೆ ಹರಿಯಿತು 

(ಹಬ್ಬಿಬ. ೩೬) ; ಹೊಸ ವಿಚಾರವೊಂದು ನನ್ನ ತಲೆತಿನ್ನಹತ್ತಿದೆ (ದೇವಸಾ. 

[ ತಲ್ಲೆ + ತಿನ್ನು (ಆ ತಿನ) 

ತಲೆತಿರುಕ (ನಾ). ೧. (ಆಲಂ) ಬುದ್ಧಿಗೆಟ್ಟವನು ; ಹುಚ್ಚ; ಬುದ್ಧಿ 

ಭ್ರಮಣೆಯಾದವನು : ನಿನ್ನನ್ನು ನೋಡಿದರೆ, ತಲೆತಿರುಕನಂತೆ ಕಾಣು 

ತ್ತದೆ (ರಾಜ್ಕೋದ. ೧೮೯) ; ಆಹಾರ ನಿದ್ರೆಗಳನ್ನು ತೊರೆದು ಸದಾ ಮಗನ 
ಹಂಬಲದಲ್ಲಿಯೇ ತಲಿಶಿರುಕರಂತಾಗಿದ್ದಾರೆ (ಬಾಗಿನ. ೬೮) ; ಕಚೇರಿಯಲ್ಲಿ 
ಹೀಗೆ ತಲೆತಿರುಕನಂತೆ ಗೊಂದಲ ಹಾಕಿ . . . ಮತ್ತೆ ಹುಡುಕಾಡತೊಡಗಿ 
ದನು (ಇಪ್ಪಕ. 939) : ಈ ಗದೆಯನ್ನು . . . ತಿಂಮುನಂತಹ ತಲೆತಿರುಕರಿಗೆ 
ಕೊಡು (ಹನ್ನೊಂದ. ೧೪೮). ಪ. ಉನ್ಮತ್ತ ; ದುರಹಂಕಾರಿ ; 
ತಿಳಿಗೇಡಿ : ತಲೆತಿರುಕರಂತೆ ವಿಧ್ವಂಸಕ ಕಾರ್ಯಗಳನ್ನು ಮಾಡಲಾರೆ 
ಎಂದು ಖಂಡತುಂಡವಾಗಿ ಹೇಳಿಬಿಟ್ಟೆ (ಕುರುಕಾ. ೧೪೯) ; ಪ್ರಾರ್ಥನೆಯ 
ಹೊತ್ತಿನಲ್ಲಿ ಮಹಾತ್ಮಾಗಾಂಧಿಯವರು ಇಂದು ತಲೆತಿರುಕನೋರ್ವನಿಂದ 
ಗುಂಡಿಗಾಹುತಿಯಾದರೆಂಬ ಸುದ್ದಿಯನ್ನು . . . ವಿವರಿಸಿ ಹೇಳಿದನು 

(ಕಂಬಹು. ೮೭) ; ಅವರಲ್ಲಿ ತಲೆತಿರುಕನೆಂದರೆ ಶರಭನೊಬ್ಬನು (ಛೂಮಿತಾ. 

೭4). (ಗು). ೩. ಬುದ್ಧಿಗೆಟ್ಟ ; ತಿಳಿವಳಿಕೆಯಿಲ್ಲದ ; ಅವಿವೇಕದ : 

ಏನೋನೋ ಬಡಬಡಿಸುತ್ತಾನೆ. ಇವು ತಲೆತಿರುಕ ವಿಚಾರಗಳಲ್ಲವೇ ವಸು 

ಮತಿ? (ಮಚ್ಲಿಮ. ೩೩೧): ಕಾಮಿನಿಯೂ ಸ್ವಲ್ಪ ತಲೆತಿರುಕ ಹುಡುಗಿ, 
ತಿಳಿಗೇಡಿ; ಯಾರ ಅಂಕೆಯೂ ಇಲ್ಲ (ಮುಕ್ತಿ. ೧೩). '` 
[ ತಲೆ; * ತಿರುಕ (-ಆತಿರಿಕ್ಕ)] 
ತಲೆತಿರುಕ್ಕ (ನಾ). ತಲೆತಿರುಗುವಿಕೆ ; ತಲೆಸುತ್ತುವಿಕೆ; ಬವಳಿ ಬರು 
ವಿಕೆ: ತಲೆತಿರುಕದಿಂದ ಪ್ರಾರಂಭವಾದ ಅಸೌಖ್ಯ ಇಷ್ಟೂ ಕಠಿಣವಾಯಿತಲ್ಲಾ! 
ಎಂದು ವನಜೆ ಖನ್ನಳಾದಳು (ತ್ಕಾಗಮ. ೧೬೩). [ <ಎತಲಿತಿರುಗು; ] 
ತಲೆತಿರುಕತನ (ನಾ). ಬುದ್ಧಿಗೇಡಿತನ ; ಹುಚ್ಚುತನ : ನೆಲ ಮಾತ್ರ 
ಇನ್ನೂ ಅದುರುತ್ತಲಿತ್ತು ; ಅವನ ಕೋಪವನ್ನು, ತಲೆತಿರುಕತನವನ್ನು 

ಆ ತಾಯಿಗೆ ಮನಗಾಣಿಸಿಕೊಡುತ್ತಿರುವ ಹಾಗೆ (ಬನಸಿ. ೧ಖ ; ಆದರೆ 

ಅವರ ನಡೆ ಮತ್ತು ಹಾವಭಾವಗಳಲ್ಲಿ ತಲೆತಿರುಕತನದ ಆವ ಲಕ್ಷಣಗಳೂ 

ಇರಲಿಲ್ಲ (ಕಾಲಾಯಾ. ೭) ; ತಿಳಿದವರಾದರೂ ತಿಳಿದೂ ತಿಳಿದೂ ತಿಳಿಯದವ 

ರಂತೆ ತಲೆತಿರುಕತನದ ತಿರುಗಣಿಯಲ್ಲಿ ತಿಕ್ಕಾಡುವದಿಲ್ಲವೆ (ಉದವೈ. ೪೪). 

[ ತಲೆತಿರುಕ್ಕ + - ತನ] 

«0| ತಲೆತಿರುಗಿಸು (ಕ್ರಿ).೧. ತಲೆಯಂನಲ ತಿರುಗಿಸು, -ಸಂತ್ತುವಂತೆ ಮಾಡು. 
೨. (ಆಲಂ) ಮದವೇರುವಂತೆ ಮಾಡು: ತಲೆತಿರುಗಿಸುವುದು ಸೋಮ, 
ತಲೆಹೋಗಿಸುವುದು ಕಾಮ (ಅಶ್ವಮೇ. 23). ೩. ಅಹಂಕಾರವನ್ನು 
ಉಂಟುಮಾಡು : ಹಣದ ಮದ ಅವನಿಗೆ ತಲೆತಿರುಗಿಸಿದೆ (ರೂಢಿ). 

[ ತಲೆತಿರುಗು, +- ಇಸ್ಕು] 

45) ತಲೆತಿರುಗು, (ಕ್ರಿ). ೧. ತಲೆಸುತ್ತು ಬರಂ; ಬವಳಿಬರು; 

ಪಿರಿದಪ್ಪ ಶ್ರಮದಿಂ ವಿತ್ತರಿಸದೆ ತಲೆತಿರುಗಿ ಮುಗಿ ಮೇಲುಸಿರಿಟ್ಟು 


10 


೧೦೪). 


16 


20 


25 


86 


ತಲೆತಿರುಗ್ಯು 


« : - ಉರುಳ್ವ ಮುನಿಪನಂ (ಧರ್ಮಾಮೃ, ೪-೦೭೦) ; ಕಷಾಯ ಕಾಯಿಸಿ 
ಸಕ್ಕರೆ ಮತ್ತು ಜೇನುತುಪ್ಪ ಬೆರಸಿ ಕೊಡಲು . . . ತಲೆತಿರುಗುವುದು, 
ರಕ್ತವಾಂತಿ, ಕಾಮಾಲೆ ಇವಿಷ್ಟು ರೋಗಗಳೂ ಪರಿಹಾರವಾಗುವುವು 
(ಸಕವೈ. ೯9); ಸೂರ್ಯಗೋಳೆಗಳು . . . ಅಚಿಂತ್ಯವಾದ ದೂರಗಳನ್ನು 
ಬಿಟ್ಟು ಕಳೆಯುತ್ತ ತಲೆತಿರುಗುವಷ್ಟು ವೇಗದೊಡನೆ ಹಾರಿಹೋಗುತ್ತ 
ಲಿರುವುವು (ಜ್ಯೋತಿರ್ವಿ. ೬೪). ೨. (ಆಲಂ) ಬುದ್ಧಿ ಭ್ರಂಶವುಂಟಾಗು ; 
ಬುದ್ಧಿಭ್ರಮಣವಾಗಃ, - ವಿಕಲ್ಪವಾಗು : ತಲೆ ಹೆಗಲ ಮೇಲಿದೆಯೊ 
ಮತ್ತೆಲ್ಲಿಯಾದರೂ ಉಂಟೋ? ತಲೆತಿರುಗಿಲ್ಲವಪ್ಟೆ? (ಇಪೃಕ. ೨೬೪). 
೩. ಅಹಂಕಾರವುಂಟಾಗು ; ಉನ್ಮತ್ತತೆಯುಂಟಾಗು : ಅಧಿಕಾರಬಲ 
ದಿಂದ ಅವನಿಗೆ ತಲೆತಿರುಗಿದೆ (ರೂಢ). [ತಲೆ ೬ ತಿರುಗ್ಗು] 

ತಲೆತಿರುಗ್ಳು (ನಾ). ೧. ತಲೆತಿರುಗುವಿಕೆ ; ತಲೆಸುತ್ತುವಿಕೆ ; ಶಿರೋ 
ಭ್ರಮಣ: ತಲೆತಿರುಗು, ಉರಿ . . . ಪಿತ್ತರೋಗದ ಚಿಹ್ನೆಗಳು (ಬಿಚಿಕಿ. 
೯). ೨. (ಆಲಂ) ಹೆಮ್ಮೆ; ಅಹಂಕಾರ : ಅಧಿಕಾರಕ್ಕೆ ಬಂದಮೇಲೆ ಆತನಿಗೆ 
ತುಂಬಾ ತಲೆತಿರುಗು ಉಂಟಾಗಿದೆ (ಕೂಡಿ). [ತಲ್ಕೆ + ತಿರುಗ್ಳು) 

ತಲೆತುರಿಸು (ಕ್ರಿ). ೧. ತಲೆಯನ್ನು ತುರಿಸಂ; ತಲೆಯ ಮೇಲೆ ಕೈ 
ಯಾಡಿಸು ; ತಲೆಯನ್ನು ಕೆರೆ. ೨. (ಆಲಂ) ವಿಚಾರಮಾಡು; ಚಿಂತನೆ 
ಗೊಳಗಾಗು: ಯಾವ ಪೇಚನ್ನು ಹಾಕಬಹುದೆಂದು ಅವನ ಸಂಗಡಿಗರು 
ತಲೆ ತುರಿಸಿಕೊಳ್ಳುತ್ತಿರುವಾಗ (ಗ್ರಾಮಾಯ. ೫೨). 

[ತಲ್ಮೆ + ತುರಿಸು (ಎತುಲ್‌ಸು) ] 

ತಲೆತೂಗು "ತಲೆದೂಗ್ಗು' ನೋ. 

ತಲೆತೆಗೆ "ತಲೆದೆಗೆ' ನೋ. 

ತಲೆತೊನೆ "ತಲೆದೊನೆ' ನೋ. 

ತಲೆದಂಡ (ನಾ). ತಲೆಯನ್ನು ದಂಡವಾಗಿ ಒಪ್ಪಿ ಸಂವಿಕೆ ; ತಪ್ಪಿಗೆ ಶಿಕ್ಷೆ 
ಯೆಂದು ತಲೆಯನ್ನು ಕೊಡುವಿಕೆ: ಎನ್ನ ಒಡಲವಸರಕ್ಕೆ ಕುದಿದೆನಾದಡೆ 
ತಲೆದಂಡ (ಬಸವ. ೭೦೯) ; ಬೇಡಿಬೇಡಿದ ಶರಣಂಗೆ ನೀಡದಿರ್ದಡೆ ತಲೆದಂಡ 
(ಬಸರ. ೧೨-೯): ಕಳ್ಳದಾರಿಯ ದೂರಿ, ಒಂದು ಹೆಲನರ ದೋಣಿ ತಲೆತಬ್ಬ 
ನುಸುಳೆ, ಓರೊರ್ವರುಂ ನಿಮ್ಮ ತಲೆದಂಡ, ಎಚ್ಚರಿಕೆ ! (ಪಾರಸಿ. ೧೬-೩೪೩); 
ಕೆಲಸದಲಿ ಎಡವಿದಿರೊ ನಿಮಗಿಂದು ತಲೆದಂಡ! ತಿಳಿಯಿತೆ? (ಡಂದ್ರಸೆ. ೧೦೪). 

[ತಲೆ + ದಂಡ] 

ತಲೆದಡವು, ತಲೆದಡಹು (ಕ್ರಿ). ೧. ತಲೆಯನ್ನೂ ಸವರಂ, -ನೇವರಿಸು ; 
ತಡವರಿಸು : ಅಂಬುಗಳೆಚ್ಚಡಮರರು ವೀರ ದೈತ್ಯರ ಕೆಚ್ಚೆದೆಯನುಚ್ಛಳಿಸಿ 
ರಥ ಹಯ ದಾನದಂತಿಗಳಾ ಮುತ್ತಿ ಮುಸುಕಿತು ಕಾರಗತ್ತಲೆ ಬೆಚ್ಚವೊಲು 
ಮುಂಗಾಣದರಿಬಲ ಬೆಚ್ಚಿ ಬೆದರುತಲೋಡಿದುದು ತಲೆದಡವುತೆಣ್ಣೆ ಸೆಗೆ 
(ಅನಂರಾ- ೧-೧೩-೬). ವಿ. ಪ್ರೀತಿ ಸ್ನೇಹಗಳಿಂದ ತಲೆಯನ್ನು ಮೃದು 
ವಾಗಿ ಸ್ಪರ್ಶಿಸು ; ಮುಂಡಾಡು : ಇಂತು ಮಾಡುವರೆಯರಿವಾಳ್ತಾಂಡ 
ಎನುತೆ ತಲೆದಡವಿ ಕಯ್ವಿಡಿದೆತ್ತಿ ಶಂಕರಂ (ಅರಿಕೆ. ದೇ. ೧೭೭- ೨೧); 

ಎಲ್ಲರೋಪಾದಿಯಿಂ ನಡೆವುದೆಲೆ ಮಗನೆ ಎಂದಪ್ಪಿ ತಲೆದಡವುತ್ತ ಹೋದನಾ 


ತಲೆದಡವುತ್ತೆ ನೋಡು ಪರಮ ಪ್ರಭುವೇ (ಕತಕ. ೩-೩೧); ಕರುಣಾವ 
ಲೋಕನದಿಂದ ತಲೆದಡವಿದನು ಬಾಲಿಕೆಯ (ನಿಧಾಗ. ೪-೫-೧೨), ತಲೆ 
ದಡಹು: ೨. ಇಂತೀ ಅಸಂಖ್ಯಾತರೆಲ್ಲರೂ ತಮ್ಮ ಕರುಣದ ಕಂದನೆಂದು 
ತಲೆದಡಹಿ ರಕ್ಷಿಸಿದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಪಾದಕ್ಕೆ 
ಯೋಗ್ಯಳಾದೆನೆು (ಮಹಾದೇ. ಬ. ೧೪೭-೨೨೮) ; ಬಾಲಕನ ತಲೆದಡಹಿ 
ತನ್ನಂಘ್ರಿಕಮಲವನಿಳುಹಿದನು ಮೂರ್ಧ್ನಿಯಲಿ ತಾರಾಲಲನೆಯನು ಸಂತೈ 
ಸಿದನು (ತೊರರಾ. ೪-೩-೨೩). [ತಲ್ಕೆ * ತಡವ] 
ತಲೆದಡಹು "ತಲೆದಡವು' ನೋ. 


೩೩೪೨ 


6 


10 


20 


26 


40 


45 


ತಲೆದುಡುಗೆ 


ತಲೆದರ್ಗು (ಕ್ರಿ). ತಲೆಯನ್ನೂ ತಗ್ಗಿಸು,-ಬಾಗಿಸಂ : ತಲೆದರ್ಗಿ ಪರಿವ 
ಕಳಕಳಮನಾಲಿಸುತ್ತಡ್ಡ ವರಿಯೊಳಾಂತು ನಿಂದಿದಿರ್ಚಿ ಪರಿವೊಟ್ಟಜೆಯಿಂ 
ಸಿಲ್ಕಿದರಂ ಪಿಡಿವ (ಕಾಜಕೇ. ೬-೦೦ ವು. [ತಲ್ಲೆ ೬ ತರ್ಗು] (ಆತಟ್ಗು)) 

ತಲೆದಾಗು, ತಲೆತಾಕಂ, ತಲೆತಾಗು (ಕ್ರಿ). ೧. ತಲೆಗೆ ತಾಗು ; ತಲೆಗೆ 
ಬಡಿ,-ತಗುಲು : ತಳನನಗಟ್ಟು ಮೇಲೆ ಕೆಡಪಿ ಕೊಂಬರೆ ತಲೆದಾಗಿಯುಂ 
ನಿಮಿರ್ದಪರೆ (ಚಿಕವಂ. ೪೩-೯). ತಲೆತಾಕು: ೨. (ಆಲಂ) ಅನುಭವಕ್ಕೆ 
ಬರಂ : ತಲೆತಾಕಿದ ಮೇಲೆ ಅವನಿಗೆ ಬುದ್ಧಿ ಬಂತು (ರೂಢಿ). ತಲೆತಾಗು: 
ವಿ. ಮಾರ್ಗವೊಂದರಲೊಮ್ಮೆ ಮೂವರು ಹೋಗಲಾಗದುಯೆಂಬ ನುಡಿ 
ತಲೆತಾಗಿತು (ಕಾಶಿರಾ. 3೯-೦೬); ತಲೆತಾಗಿದಲ್ಲದೆ ಬುದ್ಧಿ ಬಾರದು (ಗಾದೆ). 

[ ತಲ್ಲೆ + ತಾಗು, ( ಆತಾಂಕ್ಕು,) ) 

ತಲೆದಾಳ್‌ (ಕ್ರಿ). ತಲೆಯಲ್ಲಿ ಧರಿಸಂ,-ಪಡೆ,-ಹೊಂದು : ಮಿಟ್ತುಮಂ 
ದಾಂಟುವುದುಂ ಕೈಗೂಡುಗುಂ ನೋಂಪಿಯಾರ್ಪನ್‌ ತಲೆದಾಳ್ವವರ್ಗೆ 
(ಕಾತ್‌. ೧-೨೭-೯). [ತಲ್ಮೆ * ತಾಳ) 

ತಲೆದಿಂಬು (ನಾ). (ಮಲಗಿಕೊಳ್ಳುವಾಗ) ತಲೆಗೆ ಆಸರೆಯಾಗಿ ಇಟ್ಟು 
ಕೊಳ್ಳುವ ದಿಂಬು; ಅರಳೆ ಮೊದಲಾದವುಗಳ ನ್ನು ತುಂಬಿ 
ತಯಾರಿಸಿದ ಮೆತ್ತೆ ; ತಲೆಮೊಟ್ಟೆ : ಶಿಷ್ಯನ ವನದೊಳೊಂದಿನ ಕರೆದು 
ಜಾನುವ ತನಗೆ ತಲೆದಿಂಬಾಗಿ ಮಲಗಿದ ತ್ರಿಗುಣವರ್ಜಿತನು (ಸಂಧಪ. 
೧೭-೦೦೬) ; ಕರದ ತಲೆದಿಂ[ಪಾಕಾಂ. ಗಿಂ]ಬಿನಲಿ ನಿದ್ರೆಯ ಭರದಲಿರ್ದನು 
(ತೊರಂಾ. ೩-೨-೩೮); ಜಾಣ ಕೆಂಗಪ್ಪಾ ಮಲ್ಲೋ ಮಂಚದ ಮೇಲೆ 
ತಾಳೇಯ ಹೂವಿನ ತಲೆದಿಂಬೋ (ಹುಟ್ಕಹ. ೩೪) ; ಚಿಂತೆ ಹಾಸಲುಂಟು 
ಹೊದೆಯಲುಂಟು, ತಲೆದಿಂಬಿಗೂ ಅದೇ (ಸುವಸೆಂ. ೧೧): ಅವಳು ತನ್ನ 
ಹಾಸುಗೆಯ ಮೇಲೆ ಬಿದ್ದು ಕೊಂಡು ತಲೆದಿಂಬಿನಲ್ಲಿ ಮುಖ ಮುಚ್ಚಿ 
ರೋದಿಸುತ್ತಿದ್ದಳು (ಆಶ್ರಮ. ೬೨). [ತಲೈ 4 ದಿಂಬ್ಯು) 

ತಲೆದಿರುವು (ಕ್ರಿ). ೧. ತಲೆಯನ್ನು ತಿರುಗಿಸಂ,-ಓರೆವಳಾಡು : (೪). 
೨. (ಆಲಂ) ಔದಾಸೀನ್ಯ ತೋರಿಸು; ವಿಮುಖನಾಗು : ಹಿರಿಯಂರ 
ಮಾತಿಗೆ ತಲೆದಿರುವಬೇಡ (ಕೂಢ). [ತಲ್ಲೆ + ತಿರುವು, (ತಿರಿಪು) 1 

ತಲೆದಿರುವು, (ನಾ). ತಲೆತಿರುಗುವಿಕೆ ; “ ಬುದ್ಧಿಭ್ರಮಣೆ ಗ (ಪ್ರಥಣ್ಣ). 

[ ತಲ್ಲ; + ತಿರುವ್ಳು (<ತಿರಿಪು)] 

ತಲೆದಿವಸ (ನಾ). ಉತ್ತಮವಾದ ದಿನ; ಶುಭದಿನ : ಸ್ವಸ್ತಿ ಶಕ 
ವರಿಷಮೆಣ್ಣನೂಟ ಎಣ್ಳ್ಭತ್ತೇಟನೆಯ ಕ್ರೋಧನ ಸಂವತ್ಸರದ ಮಾರ್ಗಶಿರ 
ಮಾಸದ ಪುಣ್ನ ಮೆ ತಲೆದಿವಸಮಾಗೆ ಸತ್ಯವಾಕ್ಕ ಮಾರಸಿಂಘದೇವಂ 
ಪ್ರಿಧಿವೀರಾಜ್ಯಂಗೆಯ್ಯೂತ್ತಿರೆ (ಎಕ. 1೪, ದಾಮರಾ. ೪೮-೪; 968); ಸ್ವಸ್ತಿ 
ಸಕ ನೃಪ ಕಾಳಾತೀತ ಸ» ಗಳ್‌ ೯೨೬ನೆಯ ಕ್ರೋದಿ ಸಂತ್ಸರ 
ಪಾಲ್ಗುಣ ಮಸದ ಪುಣ್ನಮೆ ತಲೆದಿವಸಮಾಗೆ (ಎಕ. 2%(8), ಚನ್ನಪ- 
೧೯೨-೬; 1004); ಕಾರ್ತ್ರೀಕಮಾಸದ ಪೂರ್ಣ್ಣಮೆ ತಲೆದಿವಸಮಾಗೆ (ಮೈ ಅರಿ. 
೧೯೪೬, 1032). [ತಲೆ * ದಿವಸ] 

ತಲೆದಿವಿಸು (ಕ್ರಿ). ತಲೆಯನ್ನು ತಿವಿಯಂವಂತೆ ಮಾಡು,-ಚುಚ್ಚುವಂತೆ 
ಮಾಡು : 

ತಲೆದಿವಿಸಿಕೊಳ್‌ ತಲೆಯನ್ನು ತಿವಿಯುವಂತೆ ಮಾಡಿಕೊಳ್ಳು,- 

ತಿವಿಸಿಕೊಳ್ಳು: ಮಾನ ಧನನಂ ನೆಗಟಕ್ಕಿಯ ಮಾನಸನಂ ತನಗೆ 
ಹಿತನನೊಂದಟ್‌ದೋಷಕ್ಕಾ ನರಪತಿ ಕೆಡಿಪೊಡೆ ಕಣ್‌ ಬೇನೆಗೆ ತಲೆದಿವಿಸಿ 
ಕೊಳ್ಳನಂ ನೆಅ ಪೋಲ್ಲೂಂ (ಸೂಕ್ಮಿಸು. ೧೬-೬೩). [ತಲೈ * ತಿವಿಸು] 

ತಲೆದುಡಿಗೆ "ತಲೆದುಡುಗೆ' ನೋ. 

ತಲೆದುಡುಗೆ, ತಲೆದುಡಿಗೆ (ನಾ). ೧. ತಲೆಯಲ್ಲಿ ಧರಿಸುವ ಆಭರಣ ; 
ಶಿರೋಭೂಷಣ : ಚಿನ್ನಪೂಗಳೆಡೆಯೆಡೆಯೊಳ* ನಿಮಿರ್ದು ಮಿಜುಮಿಜು 
ಗುವ ತಲೆದುಡುಗೆಯುಂ ತಲೆದುಡುಗೆಯೊಳೊಡಂಬಡಂ ಪಡೆದು ಮಿಳಿರ್ದು 


ಅಲ್ಲ-೪ 


ತಲೆದೂಂಕು 


ಪೊಳಿವ ಪೊಂದಳಿರುಂ (ಅದಿಪು: ೪-೪೧ ವ); ಕುಟಿಲ ಕೇಶಾವಳಿಯೋಗಡಿಸದೆ 
ಪನಿಗಳ್‌ ನಿಲೆ ತಲೆದುಡುಗೆಯ ಮುತ್ತಿನವೊಲೆಸೆಯೆ ಸತಿ ಸೊಗಯಿಸಿದಳ್‌ 
(ಕಾಂತಿಫು ೮-೪3); ಗಂಡುಗೋಗಿಲೆಯ ತುಂಡಖಂಡದಿನುದಿರ್ದು 
ನೆಲೆವೆಣ್ಣೆ ತಲೆದುಡುಗೆಯ ಮಾಣಿಕದ ಕಿಲುವರಲ್ಲಳಂತಿರ್ದ ಸಹಕಾರ 
ಕೋರಕಂಗಳೊಳಂ (ಮಲ್ಲಪು ೨-೩೩); ಧರಣಿಗೆಸೆವ ತಲೆದುಡುಗೆಯ 
ವೊಲ್ಮೂವತ್ತಾರುಂ ಬಾಡಂ ಶ್ರೀವಾಸಂ ರಾಜಧಾನಿಯಂ ಸ್ತುತಿಯಿಸುವೆಂ 
(ಸೌಇಇ- ೫%, ೧೭೫-೦೬; 210). ೨. (ಆಲಂ) ಚೂಡಾವಂಣಿಯಂತಿರಂ 
ವುದು; - ಶ್ರೇಷ್ಠವಾದಂದು :  ಪೃಧುಲನಿತಂಬಿನೀಕದಂಬಸುಖಾವ 
ರೋಹಣ ಸೋಪಾನಪಂಕ್ತಿಗಳ ತಲೆದುಡುಗೆಯೆನಿಸೆ ನಿ್‌ಸಿದ 
ಹೇಮರಜತರತ್ನ ದ್ರೋಣೀ ಕಟಾಹೆ ಪರಿವೇಷ್ಟನದಿಂ (ಅನಂಪು. ೭-೨೪ ವ) ; 
ಪೆಂಡಿರ ತಂಡಕ್ಕೆ ತಲೆದುಡುಗೆಯಾಗಿ (ಕಬ್ಳಿಕಾ. ೩೨೪). ತಲೆದುಡಿಗೆ : ೧. 
ಮದಿರಾರಸದಿಂದಂ ಬಾರ್ಚಿದರೋ ಪೇಲಟ್‌ನಿಸಿ ಪೊಳೆವ ತಲೆದುಡಿಗೆಯ 
ರನ್ನದಿನೊಸರ್ವ ರಾಗರುಚಿಯಂ ಪುದಿದೆಸೆದುದು ಕೇಶಪಾಶಮಾ 
ಕಾಮಿನಿಯಾ (ಕಾದಂಉ. ೨೦): ಮರಕತ ಮಂಗಲವೇದಿಕೆ ಧರಾಂಗನಾ 
ಕೇಶಬಂಧದಂತಿರೆ ಮುಕ್ತಾವಿರಚಿತ ರಂಗವಲಿ ಮನೋಹೆರವಾದುದು 
ತೊಳಗಿ ಪೊಳೆವ ತಲೆದುಡಿ[ಪಾಕಾ. ಡು]ಗೆಮೋಲ್‌ (ಪಂರಾಮಾ. ೩-೦೨೦). 
೩. ಶ್ರೇಷ್ಠವಾದ ತೊಡುಗೆ; ಉತ್ತಮವಾದ ಆಭರಣ : ಪೂವಂ 
ಕಡುನಲವಿಂ ತಿಅೀದು ಬೇಗದಿಂ ಸವಣನ ಮೆಲ್ಲಡಿಗೆ ತಲೆದುಡಿಗೆ ಮಾಡುವ 
ಪಿಡಿಗಳ್‌ (ಕಲಿಕಾ. ೨39). [ತಲೆ + ತುಡುಗೆ (ತೊಡುಗೆ) ] 

ತಲೆದೂಂಕು, ತಲೆದೂಗ್ಯು (ನಾ).೧. ತಲೆಯನ್ನು ತೂಗುವಿಕೆ ; ತಲೆ 
ಯಂನ್ನ್ನ್ನ ಅಲ್ಲಾಡಿಸಂವಿಕೆ,-ಒನೆಯುವಿಕೆ : ಎಲೆಯುಲುಹು ತಳದ 
ಕಂಸಾಳೆ ಮರನೊಲಹು ತಲೆದೂಂಕು[೫ಕಾಂ. ತೂಕ) ನೆಜ ಕಳಿತ 
ಹಣ್ಣೆಲೆ ಮೆಚ್ಚೆನಲು ನವಿಲು ನರ್ತನಂಗೆಯ್ದ ವಂತಾ ವನದೊಳು (ಹಠಳಾ- 
೩-೩೬); (ಸೋಮ. ೨-೮೦ ನೋ). ತಲೆದೂಗ್ಗು: ೨. (ಆಲಂ) ವೆಂಚ್ಚಾ 
ವಿಕೆ; ವೆಂಚ್ಚುಗೆಯನ್ನು ಸೂಚಿಸುವಿಕೆ: ಮೇಲಣ ಜಗದ ಜನ ಹಾರೈಸಿ 
ತಲೆದೂಗುಗಳಲಿರಲಿದ್ದೆಸೆಯ ಬಲ ಮೆಟ್‌ದುದು ಮಹಾಹವವ (ತೂರರಾ. 
೬-೧೪-೨೦). [ತಲೈ + ತೂಂಕ್ಟು) 

ತಲೆದೂಕ (ನಾ). ೧. ತಲೆದೂಂಕು ೧: ಆ ನಿನ್ನ ಮೃದುಮಧುರಸ್ವರದಲ್ಲಿ 
* « . ಭಾವಭಂಗಿಗಳಲ್ಲಿ, ಹಸ್ತಮುದ್ರೆಗಳಲ್ಲಿ, ಬೆರಲಿರಿತದಲ್ಲಿ ತಲೆದೂಕ 
ದಲ್ಲಿ, ಮುಖದ್ಯುತಿಯಲ್ಲಿ. . . ನಿಜವಾಗಿ ಧನ್ಯವಾದುವು (ಜಿಟ್ಮಅ- 
೧೩-೦೨). ೨. ಎ ತಲೆದೂಂಕು ೨: ಅಂತು ಪಾಡುವಾಡುವುಯ್ಯಲ ತೂಕಂ 
ಕೂಡೆ ತಲೆದೂಕಮನೊಡರ್ಚಿ (ಅನಂಪು. ೮-೭ ವ). [ತಲ್ಕೆ * ತೂಕ] 

ತಲೆದೂಗಾಟ (ನಾ). ತಲೆಯನ್ನು ತೂಗುವಿಕೆ; ತಲೆಯಾಡಿಸುವಿಕೆ : 
ಬಂದ ಮಂತ್ರಿಗೆ ತನ್ನ ತರಳಲೋಚನೆ ತನಗೆಂದ ಮಾತಿನೊಳೊಂದಿನಿತು 
ಕುಂದದೆ. ನುಡಿದನಾತಗೆ ತಲೆದೂಗಾಟ ಕುಂದದೆ ಪೆರ್ಚಲಾ ನೃಪತಿ 
(ಕುರಾಸಾಂ. ೩೩-೪).. [ತಲೆ * ತೂಗಾಟ) 

ತಲೆದೂಗಿ (ನಾ). ತಲೆಯನ್ನೂ ತೂಗಿಸುವಂಥದು: ಯತೌವನವು ಸುಮ್ಮಾನ 
ಮುಪ್ಪು ಮಿಡುಕಾಟ ಯೌವನವು ಶೃಂಗಾರಿ, ಮುಪ್ಪು ತಲೆದೂಗಿ (ಇಂಗೀತ. 
೪-೪). [ತಲೆದೂಗ್ಳು ೬ -ಇ್ಯ) 

ತಲೆದೂಗಿಸು (ಕ್ರಿ). ೧.ತಲೆಯನ್ನು ತೂಗಿಸಂ;ತಲೆಯನ್ನೂಅಲ್ಲಾಡಿಸು,- 
ಒಲೆದಾಡಿಸು. ೨. (ಆಲಂ) ವೆಂಚ್ಚೆಸು; ಹರ್ಷಗೊಳಿಸು : ನೋಡೆ 

: ತಲೆದೂಗಿಪ ಸುಂದರಮೆನಿಪ ಕುಸುರಿವೆಸದಿಂದರಮನೆ. ಮಾಟ್ಬುದು 

ಮಯಂಗಮತಿವಿಸ್ಮಯಮಂ (ಮಲ್ಲಪು. ೨.೭೯); ಸಾರ್ದ ಬಾಳವಂಡಿತ 
ಮೃತಿಯಿಂ ಸುರಂ ಸುಮನರಂ ತಲೆದೂಗಿಸಿದಂ ನಿರಂತರಂ (ಹಂದ್ರಪು. 
೯-೫೯) ; ಬಸಂತನೊಲ್ಲು ಸಂವರಣೆಯನೆಯ್ದೆ ತೋಆ೨ ತಲೆದೂಗಿಸಿದಂ 
ನನೆವಿಲ್ಲ ಬೀರನಾ (ಕಲಿಕಾ. ೨೦೧) : ರುತ್ವಿಜರುಲುಹು ತಲೆದೂಗಿಸಿತು 


40 


45| ತಲೆದೆಗೆ, ತಲೆತೆಗೆ (ಕ್ರಿ). ೧. ಮರೆಯಾಗು ; 


೩೩೪೩ 


| 


ತಲೆದೆಗೆ 


ನಭದ ಹವಿರ್ಭುಜಾವಳಿಯ (ತೊರರಾ. ೧-೭-೪೬) ; ಆಗಮ ಕಾವ್ಮನಾಟಕ 
ದೊಳೆಲ್ಲರ ತಲೆದೂಗಿಸಿ ಮಲಗಿಸಬಹುದು (ಧರೆಡ. ೨-೯೨) : ಜಾಣರಂ 
ತಲೆದೂಗಿಸದೆ ನುಡಿದೊಡಾ ಪದಕ್ಕೂಣೆಯಂ ಬಹುದು (ಜೈಮಿಭಾ. ೧-೮); 
ಹರಿದಾಸರ ಸಾಹಿತ್ಯಸಂಗೀತಗಳಲ್ಲಿರುವ ಸಾಮರಸ್ಯ ತಲೆದೂಗಿಸು 
ವಂತಹುದು (ಜಗದಾ. ೬೫). [ತಲೆದೂಗ್ಮು * - ಇಸ್ಯು) 

ತಲೆದೂಗ್ಗು, ತಲೆತೂಗು (ಕ್ರಿ). ೧. ತಲೆಯನ್ನು ತೂಗು,-ಅಲ್ಲಾಡಿಸಂ: 
ತಲೆದೂಗುವಂದದೆ ಕಳಮೆಯ ತೆನೆಗಳಂದೊಲೆದಾಡುತಿರ್ದುವರ್ತಿಯಲಿ 
(ಕಂನವಿ. 8-೭೨) ; ತಲೆದೂಗೆ ತೆಂಗುಗಳ* ಮೆರೆವ ಕಾಲೂರು (ಕಾಲೂರ. 
೪೭-೬೭). ೨. ತಲೆಬಾಗಂ ; ನಮಸ್ಕರಿಸು : ವೇದಿಕೆಗೆ ತಲೆದೂಗುವನು 
(ಬಿಟ ಅ. ೮೪-9) ೩. ಓರೆಯಾಗು ; ವಾಲು; ಒಲೆ: ನಿನ್ನ ಕೃಪೆ 
ತಾನತ್ತಲಿನಿತೆ ತಲೆದೂಗಿದರೆ ಮನೆದಪ್ಪುವುದೆ ನನ್ನ ಸುಮನೋರಥಂ? 
(ಅನಿಕೇ. ೩೨-೬). ೪. ಕರೆ; ಆಹ್ವಾನಿಸಂ : ನಲ್ಲೆಯಂ ನಗುನಗುತ ಹೂ 
ಗಿಡಂ ತಲೆದೂಗುತಿಲ್ಲಿ ಬಾಬಾರೆಂದು ಕರೆಯುತಿಹವಲ್ಲಿ (ಕಾಲೂರ. 
೧೧೨-೨೩೨). ೫. ಆಶ್ಚರ್ಯ, ಸಮ್ಮತಿ, ಮೆಚ್ಚಿಕೆ ಹರ್ಷ ಮೊದಲಾದ 
ಮನೋಗತ ಭಾವಗಳನ್ನು ಸೂಚಿಸಲು ತಲೆಯನ್ನು ಅಲ್ಲಾಡಿಸು. 
(1)ಆಶ್ಚರ್ಯಕ್ಕೆ: ಇದಾರ ಚೆಲ್ವಿನಂಕುರವೆಂದು ಮೂಗಿನೊಳ್‌ ಕೈಯಿಟ್ಟು 
ತಲೆದೂಗಿ ಬೆಅಗಾಗಿ (ನಂಬಿಕ. ೨-೫೦); ಅಚ್ಚರಿವಟ್ಟೀ ಸುರಾದ್ರಿ ತಲೆದೂಗು 
ವವೋಲ್‌ ನಿಚ್ಚಮೆಸೆದಪುದು ಶಿಖರಂ (ಪುಷ್ಪಪು. ೧೦-೬೦) ; 
ಆ ಮಹಾ ಮೋಹೆರವನೊಡೆಯಲು ಸೋಮಕುಲಜರು ಭೀತರಾದರು 
ಹಾ ಮಹಾದೇವೆನುತ ಧರ್ಮಜ ನೋಡಿ ತಲೆದೂಗಿ (ಕುವ್ಯಾದ್ರೋ- ೪-೩೩) ; 
ಬ್ರಹ್ಮನು ತಲೆದೂಗಲಿದ್ದಾನೆ (ಕಲಾಳ. 93). (11) ಸಮ್ಮತಿಗೆ : ಬಗೆ 
ಗೊಂಡಿನಿಸಂ ತಲೆದೂಗುವಂತೆವೋಲ್‌ ನಾಡೆ ಪೊದಟ್ಟು ನೀಳ್ದು (ಪಂಪಭಾ. 
&೮-೩);ಅಹುದಿವಲ್ಲೆಂಬೆಣಿಕೆ ಮನದಲಿ ವಹಿಸಲಜ್‌ಯದೆ ನೊಪುರಂಗಳಿವಹು 
ದೆನುತ ಕೆಲತೆಗೆದು ತಲೆದೂಗಿ[ಪಾಕಾಂ. ಗುತ್ತಿ]ದನು ಸೌಮಿತ್ರಿ (ತೂರರಾ. 
೪-೨-೮೮) ; ಮಟಮಟ ಮಧ್ಯಾಹ್ನದೊಳು ರಾಜನೈತಂದು ಇದು ಅರ್ಧ 
ರಾತ್ರಿಯೆಂದೆನಲು ಅಹುದಹುದೆಷ್ಟೊಂದು ತಾರೆಗಳಿಹವೆಂದು ತಲೆದೂಗಿ 
ನುಡಿವುದೆ ಮೇಲು (೩ಂಡಾಪ. ೨೧ರ-೭೮). (1i1) ಮೆಚ್ಚಿಕೆಗೆ : ನಲವಿಂ 
ತಲೆದೂಗನೆ ಪದ್ಮಸಂಭವಂ (ಚಂದ್ರ ಪು. ೧-೧೪೪); ಬರೆದೆ ಲೇಸು ಬರೆದೆಯೆ 
ನುತ್ತುಂ ಬಜಳದೆ. ತಲೆದೂಗುವುದಲ್‌೦{ಪಾಕಾ. ತೂಕವದಟ್‌ಂ]ಬಟಿ 
ದಪ್ಪುದು ಕಾವ್ಯಮಜ್‌ಯದರ ಜಾಣಿಂದಂ (ಗಿರಿಕ. ೦-೨); ವೇದ ಶಾಸ್ತ್ರಕೆ 
ಮೂಢ ತಲೆದೂ[ಪಾಳಾಂ. ತೂ]ಗಲಿಲ್ಲ (ಪುರಂದ. ೨-8೩೬-೦) : ನಾನಾ ಕುಶ್ಕಲ 
ದಿಂದೊಪ್ಪು ವರಮನೆಯಂತನಂತ ವಿಭವಂಗಂಡು ತಲೆದೂಗಿ ಬಸವನತ್ಯಂತ 
ವಿಸ್ಮಿತನಾಗಿ (ಜಿಬಪು. ೩-೫೪) ; ತೆಂಬೆಲರ ಸೊಗಸಿಂಗೆ ತಲೆದೂಗುವಂತೆ 
(ಜೈಮಿಭಾ. 4-೬) ; ವಿದೇಶೀಯರೂ ಕೂಡ ತಲೆದೂಗುವಂತೆ ಮಾಡಿದನು 
(ಕಪು. . ೭-೪೯). ತಲೆತೂಗು: ೫. ಸುಶ್ರಾವ್ಯವಾದ ಸಂಗೀತವನ್ನು 
ಕೇಳಿ ಸಭೆಯ ಜನ ತಲೆತೂಗುತ್ತಿದ್ದರು (ಕೂಢಿ). 

[ತೆಲೆ * ತೂಗು, (ಇತೊಂಕ್ಕು).] 
ತಲೆದೂಗ್ಗು "ತಲೆದೂಂಕು' ನೋ. 
ತಲೆದೂಳು (ನಾ), ತಲೆಯಲ್ಲಿ ಹತ್ತಿರುವ ಧೂಳಂ,-ಕಸ: 
ತಲೆದೂಳು ಜಾಡಿಸಿಕೊಳ್ಳು ಎ ೧. ತಲೆಯಲ್ಲಿ ಹತ್ತಿರುವ ಧೂಳನ್ನು 
ಜಾಡಿಸಿಕೊಳ್ಳು,-ಕೊಡವಿಕೊಳ್ಳು. ೨. ಬಹಳವಾಗಿ ಯೋಜಿಸಂ, 
ಹೆಚ್ಚು ಕಷ್ಟಪಡಂ ; ಪ್ರಯಂತ್ನಪಡು : “ನಾ” “ನಾ” ಅಂಬೋವವರು 
ತಲೆದೂಳು ಜಾಡಿಸಿಕೊಂಡರು ಅವನ್ನು ತಿಳಿದುಕೊಳ್ಳಲಿಕ್ಕೆ (ಅಶ್ಯಮೇ. ೨೩). 
[ ತಲೆ; * ದೂಳು (ಎದೂಳ್‌) ] i 
ಅಡಗು ; ಮುಚ್ಚಿಟ್ಟು 
ಕೊಳ್ಳ : ಏಂದೆ ತಲೆದೆಗೆದ ಕದಿರ್ಗಳ್‌ ಸಂದಣಿಗೊಂಡರ್ಕಬಿಂಬದಿಂ 


ತಲೆದೆವಸ 


ಪೊಜಪೊಣ್ಮುತ್ತೊಂದೊಂದನೊರಸಿ ಕಿಡಿವಿಡುವಂದದೆ ಕಡುವಿಸಿಲ 
ಪೊಳೆಪುವಡೆದುದು ಕಾಯಂ (ಲೀಲಾವ. 8-೩೮), "ತಲೆಗರೆ' ಪರಾ. 
ತಲೆತೆಗೆ: ೨. ಕತ್ತರಿಸು; ಕೊಲ್ಲು; ಸಂಹರಿಸು: “ತಲೆತೆಗೆಯುವ 
ತಪ್ಪು, ವಧಾರ್ಹ ಅಪರಾಧ” (0881681 once. ಪತ್ತಿನಿ, ೧೫). 
[ತಲ್ಮೆ + ತೆಗ್ಗೆ 
ತಲೆದೆವಸ (ನಾ).ಎತಲೆದಿವಸ : ಸುಭಕ್ರತು ಸಂವತ್ಸರದ ಭದ್ರಪದ ಮಸದ 
ಪೆಟ್‌ ತಲೆದೆವಸಮಾಗೆ (ಮೈಆರಿ, ೦೯೩೦, ೧೪-೫; ಸು. 886) ; ಪಾಲ್ಗುಣ 
ಸುಕ್ಸಪಕ್ಷದ ನನ್ಹೀಸ್ವರಂ ತಲೆದೆವಸಮಾಗೆ (ಎಳ. 1, ೯೮-೫; 977); 
“ಪರ್ವದ ತಲೆ; ಕೊನೆಯ ದಿನ” (ಎಕ. 1, ೫೫% ಏಕೆ). 
[ತಲೈ + ದೆವಸ] 
ತಲೆದೆಸೆ (ನಾ). ತಲೆಯ ದಿಕ್ಕು ; ತಲೆಯ ಕಡೆ ; ತಲೆಯ ಬಳಿ,-ಹತ್ತಿರ: 
'ದುರ್ಯೋಧನನುಮಾಗಳೆ ಬಂದು ಬಲಿಬಂಧನನ ತಲೆದೆಸೆಯೊಳ್‌ ಕುಳ್ಳಿರೆ 
(ಪಂಪಭಾ. ೯-೧೦ ವ); ಆ ಕಳಕಳಮಂ ಕೇಳ್ದು ಕರತಳದಿಂ ಕಣ್ಣಂ ಪೊಸೆ 
ಯುತ್ತುಮೆಟ್ಟು ತಂತಮ್ಮ ತಲೆದೆಸೆಯೊಳಿರ್ದ ಕರವಾಳಂ ಕೊಂಡು 
(ಗದಾಯರಿ. ೯-೩೨ ವ) ; ತಲೆದೆಸೆಯೊಳಿರ್ದಡಾಯ್ದ ಮನೊಲವಿಂದಾನುರ್ಚಿ 
(ದಶಕು, ೯-೬೮) ; ಎದ್ದು ಬಳಿಗೆ ಹೋಗಿ, ತಲೆದೆಸೆಯಲ್ಲಿ ಕುಳಿತೆ (ಸೀತಾರ. 
[ ತಲೈ * ದೆಸೆ, 1 
ತಲೆದೊಡವು (ನಾ). ತಲೆಯ ಆಭರಣ ; ಶಿರೋಭೂಷಣ : ಇದನೆ 
ತಲೆ ದೊಡವುಮಾಡಿಯೆ ಪದಪದ್ಮಕ್ಕೆಟಿಗಿಪಳ್‌ ಶಚೀವಧುವಂತಾ ಶ್ರಿದ 
ಶೇಂದ್ರನಂ (ಜಗವಿ. ೧೨.೬೭); ಮುಂದಲೆಯಿಂದಂ ಪಿಂಗದಿರ್ಷೀ ತಲೆದೊಡವು 
(ಜಂದ್ರಪು. ೮.೬೩); ವನಲಕ್ಷ್ಮಿಯ ಮುತ್ತಿನ ಶಲೆದೊಡವಿದು ಕಾನೆಂದೆನೆ 
ತಳ್ತತಿಮುಕ್ತಕಂ ಮುಗುಳ್ತುದು ಬನದೊಳ್‌ (ಕುಸುಮಾ, ' ೩-೯೦); 
ಕಡುಕಾಮಿ ಬಿಡು ಕಂಪಿಲರಾಯಗೆ ತಲೆದೊಡವಾದೆನ್ನೀ ನಳಿತೋಳ 
ಕೊಡುವೆನೆ ನಿನಗೆ (ಕುರಾಸಾಂ. ೩೪-೮೦). [ತಲ್ಮೆ * ತೊಡವು] 
ತಲೆದೊನೆ, ತಲೆತೊನೆ (ಕ್ರಿ). ೧. ತಲೆಯನ್ನು ಒನೆ; ತಲೆಯನ್ನು 
ಸರಿಸು : ರಂಜಿಪ ಹೊಂಗಟ್ಟಿನ ಬಿಲ್ಲ ಮನ್ಮಥ ಸಿಂಜಿನಿಗೊಳಿಸಿ ಜೇವೊಡೆಯೆ 
ಅಂಜಿದು ಫಣಿರಾಯ ತಲೆದೊನೆಯಲು ರತ್ನ ಗುಂಜಿಯಂತೆಸೆದು ಚೆಲ್ಲಿದುವು 
(ಮೋಹತ. ೧೨-೫೩); ಓರಂತೆ ಭಾವರತಿಸೌಖ್ಯ ಪೀಯೂಷರಸಧಾರೆಯಂ 
ಚಿತ್ತದಿಂದೀಂಟಿ ನೆ .ತಣಿದು ಬಾಯಾಅಕತ ತಲೆದೊನೆದು ನೀರಂ ನಿಲಿಸು 
ತಿರ್ಪರಾ ಪಥಿಕರ್ಕಳು (ಜಿಬಪು. ೧೦-೦೫). ತಲೆತೊನೆ: ೨. (ಆಲಂ) 
ಮೆಚ್ಚುಗೆಯನ್ನೂ ಸೂಚಿಸು: ಕಪ್ಪನಾ ಕುಶಲತೆಯ ಶಿಲ್ಪಕೆ 
ಮನಂ ಮೆಚ್ಚಿ ನಿಲ್ಬಟ್ಟು ತಲೆತೊನೆದನ್‌ (ಶ್ರೀರಾಮಾ. ೪೪೮-೯೦). 
[ತಲ್ಮೆ + ತೊನ್ನೆ 
ತಲೆದೊಟಕ (ನಾ). (ಶಿವನ) ತಲೆಯಲ್ಲಿರುವ ತೊರೆ; ಗಂಗೆ: 
ತಿಣ್ಣವಾದರೆ ತನ್ನ ತಲೆದೊಜಯನು ಮುಕ್ಕಣ್ಣನೀ ಬನದೊಳಿಟ್ಟಂತೆ 
ತಣ್ಣೊರೆಗಲ್ಲ ಸೋಪಾನದ ಕೊಳ ಬೆಳರ್ವಣ್ಣನ ಬಿರುತೋಡಿದವು 
(ಮೋಹತ. ೨೪-೫೫). [ತಲ್ಲೆ - ತೊಟ್ಕ್‌] 
ತಲೆದೋರು "ತಲೆದೋಟು' ನೋ. 
ತಲೆದೋಟ್‌್‌ "ತಲೆದೋಟು' ನೋ. 
ತಲೆದೋಟಾಸು (ಕ್ರಿ). ಕಾಣಿಸಿಕೊಳ್ಳು ; ವ್ಯಕ್ತವಾಗು : ನೆಲೆಗೊಳ್ಳದು 
ಚಿತ್ತ ಮಗನೆ ನೀನಿದಿರ್ವಂದು ತಲೆದೋಟ್‌ಸೆಂದಳಲಿದಳು (ಮೋಹಕ. 
ಕಠಾರಿಯ ಮೊನೆ ಮೊಳೆ ಬೆನ್ನೊಳು ತಲೆದೋಟ್‌ಸಲು 
(ಮೋಹತ, ೧೨-೬೮). [ತಲೆದೋಟು + - ಇಸ್ಕು] 
ತಲೆದೋಟಿ, ತಲೆದೋರು, ತಲೆದೋಟ್‌ - (ಕ್ರಿ). ೧. ಕಂಡುಬರು ; 
ಕಾಣಿಸು; ವ್ಯಕ್ತವಾಗು ; ಪ್ರಕಾಶಕ್ಕೆ ಬರಂ: ನೆತ್ತರ ಕಡಲ್ಲಳೊಳ್‌ 
ಮಿಳಿರ್ವ ಪಟವಿಗೆಗಳ್‌ ತಲೆದೋಟಿ್‌ ಮುಳುಂಗಿದ ರಥಂಗಳುಂ (ಪಂಪಭಾ- 


೦೯). 


೪-೮೧) 4, 


೩೩೪೪ 


46 


ತಲೆನಿಮಿರು 


೦೦-೧೧೬ ವ) : ಮಲಯದೆ ಮಾಲ್‌ ಕೀಟ್‌ ತಲೆದೋಅದೆ ಕಪ್ಪಮನಿತ್ತು 

ಬಂದು (ಸೌಇಇ. 1೫-1, ೯8-೧೭ ; 1041): ಜಿನರುಂ ವಸುಧೆಯೊಳಿರ್ದ 

ಪರಿರ್ದುಂ ಮಿಸುಕುವ ಕಲಿಗಾಲದೆಸಕದಿಂ ತಲೆದೋಜರ್‌ (ಧರ್ಮಾಮ್ಮ. 

8-೧೯೪) ; ಕೂಡಲ ಸಂಗಮದೇವನಲ್ಲದೆ ತಲೆದೋಜುವ ದೈವಂಗಳನಂದೂ 

ಕಾಣೆನಿಂದೂ ಕಾಣೆ (ಬಸವ. 890) ; ಮೋಲಟಿಕಿಯಂ ಬಾಗಿಸುತ ಬಸವನ 

ದೂಟ್‌ಗೊಳಗಾದೆನೆಯೆನುತ ತಲೆದೋಜದತ್ತಲೆ ಸರಿವುತಿರೆ (ಬಸಪು. ೮-೩೧); 

ನಿಸ್ಸಾಳಕೋಟಿಯ ಧರಧುರದ ದೆಖ್ಸಾಳದಲಿ ತಲೆದೋಟ್‌ದನು ಪಾರ್ಥ 

(ಕುವ್ಮಾಕ. ೪-೧೮) ; ಕಾಷ್ಮದೊಳಿರ್ದ ವಹ್ನಿ ಮಥನೋದ್ಭವದಿಂ ತಲೆ 

ದೋಟಾದಲ್ಲಿ ತತ್ಕಾಷ್ಮದ ಭಾವಮುಂಟೆ (ಶತಕ. ೧-೩೬). ೨. ಉಂಟಾಗು; 

ಉತ್ಪತ್ತಿಯಾಗು; ಹುಟ್ಟು: ತದ್ಕೋಗಿಫಣಾಮಣಿದ್ಯುತಿಯೆ 
ಕಟ್ತಲೆಯಂ ತಲೆದೋಟಿಲೀಯದು (ಪಂಪಧಾ. ೪-೦೬) : ತನ್ಮಹಾಭಾಗನ 
ರೂಪನೀಕ್ಷಿಸುವವೋಲ್ಟುಳಕಂ ತಲೆದೋಟ್‌ದತ್ತು (ಕಾದಂಪೂ. ೭೪೮); 
ಆದಿ ಅನಾದಿ ಇಲ್ಲದಂದು ನಾದಬಿಂದು ಕಳೆ ಮೊಳೆದೋಅದಂದು ಶ್ರುತಿಸ್ಮೃ 
ಗಳು ತಲೆದೋಜದಂದು (ಆದವ. ೧-೨) ; ತಪ್ಪೊಂದುಂ ತಲೆದೋಜದಂತೆ 
ಪಲರೆಲ್ಲರ್‌ ತಿರ್ದಿದೀ ಕೆಬ್ಬಂ (ಕಬ್ಬಿಕಾ. ೫) ; ಏನನೆಂಬೆನು ನಮ್ಮ ಪುಣ್ಯದ 
ಹಾನಿ ತಲೆದೋಲಟ್‌ದರೆ (ಕುವ್ಕಾಕ. ೧೬-೩೧) ; ಮರುಳಲಾಯೆಲೆ ತಮ್ಮ 
ತಪ್ಪಿಸಿ ತರಣಿ ತಲೆದೋ ಅದರೆ ವೈರವ ಧರಿಸಬಲ್ಲನೆ ಭರತ 
ನಾರೆಂದಟಿಯಲಾ ನೀನು (ತೊರರಾ. ೨-೬-೨೦). ತಲೆದೋರು : ೨. 
ಆ ವಿಷಯದಲ್ಲಿ ಆಕ್ಷೇಪಕರವಾದ ಒಂದು ಪ್ರಶ್ನೆ ತಲೆದೋರಬಹುದು 
(ನಾಡೋಜ. ೧೮೩) ; ಹದಿನಾರನೆಯ ಶತಮಾನದಲ್ಲಿ. . . ಚಂಪೂ ಗ್ರಂಥ 
ಗಳಲ್ಲದೆ ರಗಳೆ ಷಟ್ಪದಿಗಳ ಗ್ರಂಥಗಳೂ ಕನ್ನಡದಲ್ಲಿ ತಲೆದೋರಿದ್ದುವು 
(ತವನಿ. ೩೬); ಅನೇಕ ಬಗೆಯ ಯೋಚನೆಗಳು ತಲೆದೋರುತ್ತಲಿದ್ದುವು 
(ರಾವಿಜ. ೪) ; ಅನುಮಾನಗಳು ಒಮ್ಮೆಯೇ ತಲೆದೋರಿದುವು (ಮುನಿಮಾ. 
90). ತಲೆದೋಆಚಿ* ; ೧. ಗುಣನಿಧಿಯಂ ನೋಡಲ್ಯಾ ಫಣೀಂದ್ರ 
ನುತ್ಯಂಠನಾಗೆ ತಲೆದೋರ್ಪ ಫಣಾಮಣಿರುಚಿಗಳಂತೆ ಪೊಳೆದುವು ಮಣಿ 
ಭೂಮಿಯೊಳೆಸೆವ ದೀಪಿಕಾಪ್ರಕರಂಗಳ್‌ (ಕಾದಂಪೂ. ೫೧೪). 

[ತಲೈ, * ತೋಜು) 

ತಲೆನವಿರ್‌, ತಲೆನವಿರು (ನಾ). ತಲೆಯ ಕೂದಲಂ ; ತಲೆಗೂದಲು : 
ಅರಸಿಯುಮಂ ತಲೆನವಿರಂ ಪಿಡಿದು ದಜದಲನೆಟಿಕದುಕೊಂಡು ಬಂದಂ 
(ವಡ್ಮಾರಾ. ೦೧೭೬-೨೫) ; ಪರಾಕ್ರಮಧವಳನ ಶರಪರಿಣತಿಯಂ ಕಂಡು 
ದುರ್ಯೋಧನನ ಮೊಗಂ ತಲೆನವಿರ ಗಂಟಿಂ ಕಿಜಿದಾಗೆ (ಪಂಪಥಾ. ೨-೭೭ವ); 
ಯುವತಿಯರೋರೊರ್ವರ ತಲೆನವಿರಂ ತಲೆನವಿರೊಳಡಸಿ ಕಟ್ಟುತ್ತುಂ 
ಮೋದುವುದುಂ (ಪಂರಾಮಾ. ೦೪-೧೦೧) ; ಕೆದರ್ದ ತಲೆನವಿರರಮೆ ಮುಗಿದ 
ಕಣ್ಗಳ" _ ಜೋಲ್ಡ ವದನದಿಂ ಭುಜದೊಳೊಜಿಗಿದ ಕೊರಲ್‌ (ಜಲಪು. 
೦೦-೬೪) ; ಅರೆದೆಜ್‌ದ ಕಣ್ಣಳಿಂ ಕೆದರ್ದ ತಲೆನವಿರಿಂದೆ ಜಿಗಿಜಿಗಿಯಾದ 
ಪೊಡೆಯಿಂದೆ . . . ಬಿಳ್ಚ ಪೆರ್ವೆಣಂಗಳಿಂದತಿ ಭಯಾವಹಮಾದ ಬಟ್ಟೆಯಂ 
ನಿಟ್ಟಿಸುತ್ತಿರೆ (ರಾಜೀ. 8-೧೨೦ ವ), ತಲೆನವಿರು : ತಲೆನವಿರ ಹಿಣಿಲಿಜ್‌ದು 
ತಿಲಕವ ಗೆಲಿದು ಕಿಗ್ಗಟ್ಟಿನ ಕಠಾರಿಯ ಹೊಳೆವ ಗೊಂಡೆಯ ಮೆಜಕಿಯೆ 
ಗಂಡಂದವನು ಕೈಕೊಂಡ (ಕುವ್ಕಾವಿ. ೬-೪೪) ; ಕರಿಯ ತಲೆನವಿರೆಣ್ಣೆ ಗಂಟು 
ಬೆನ್ನಿನೊಳೊಲೆಯೆ (ಕಕ. 8-5೯5). [ತಲೆ * ನವಿರ್‌] 

ತಲೆನವಿರು "ತಲೆನವಿರ್‌' ನೋ. 

ತಲೆನಾಯಕ (ನಾ). ವಂಖ್ಯನಾದ ನಾಯಂಕ; ನಾಯಕಶ್ರೇಷ್ಠ : 
ನಿಲಲುಂ ನೊಂಕಲುಮುಟಿ*ಯಂ ಗೆಲಲುಂ ಪೆಜರೊಳರೆ ಕರ್ಣನಲ್ಲದೆ ಕರ್ಣಂ 
ತಲೆನಾಯಕನಾರುಮವಂ ನಿಲೆ ನಿಲ್ವರ್ನೂಂಕೆ ನೂಂಕುವರ್ಗೆಲೆ ಗೆಲ್ವರ್‌ 
(ಗೆದಾಯು. &-೬೪). [ತಲೈ ನಾಯಕ] 

ತಲೆನಿಮಿರು (ಕ್ರಿ). ತಲೆಎತ್ತು ; ತಲೆ ನೆಟ್ಟಗೆ ಮಾಡು. 


ತಲೆನೀರ್‌ 


ತಲೆ ನಿಮಿರಿ ನಿಲ್ಲು - ೧. ತಲೆಯೆತ್ತಿ ನಿಲ್ಲು; ತಲೆಯನ್ನು ಸೆಟಿಸಿ 
ಕೊಂಡು ನಿಲ್ಲಂ ; ನೇರವಾಗಿ ನಿಲ್ಲು. ೨. ಅಹಂಕಾರದಿಂದ ಬೀಗಂ ; 
ಹೆಮ್ಮೆಯಿಂದ ಮೆರೆ: ಕೆಲವು ಬಾರಿ ದುರಹಂಕಾರದಿಂದ ತಲೆ ನಿಮಿರಿ 
ನಿಲ್ಲುವ ಪಕ್ಕವಾದ್ಯಗಾರರನ್ನೂ, ಗಲಾಟೆಮಾಡುವ ಮೃದಂಗದವರನ್ನೂ 
ಹಿಡಿತದಲ್ಲಿಟ್ಟುಕೊಂಡು, ಬುದ್ಧಿಗಲಿಸಲು, ನೂರಾರು ಎಳಿಗಳನ್ನುಳ್ಳ 
ಲಯವಿನ್ಮಾಸದ ವೈಖರಿಯನ್ನೂ ಬಳಸುವುದುಂಟು (ಸಂಗೀತ. ೩೮). 
[ ತಲೆ; 4 ನಿಮಿರು, ( ಇನಿಮಿರ್‌) ] 

ತಲೆನೀರ್‌, ತಲೆನೀರು (ನಾ).-೧. ತಲೆಗೆ ಹಾಕಿಕೊಳ್ಳುವ ನೀರು. 
"ತಲೆನೀವಿರ್ಣಾ” ಪರಾ. ತಲೆನೀರು ; (ಕರಾ). ೨. ಬೆಟ್ಟದ ಮೇಲಿ 
ನಿಂದ ಹರಿದುಬರುವ ನೀರು : ಈ ಜಮೀನಿಗೆ ತಲೆನೀರು ತುಂಬ ಇದೆ 
(ಕೂಢಿ). [ತಲ್ಕೆ * ನೀರ್‌;] 

ತಲೆನೀರು "ತಲೆನೀರ್‌' ನೋ. 

ತಲೆನೀರ್ಮಾ (ಕ್ರಿ). ೧. ತಲೆಗೆ ನೀರು ಹಾಕಿಕೊಳ್ಳು ; ಎರೆದುಕೊಳ್ಳು ; 
ಅಭ್ಯಂಜನಸ್ನಾನ ಮಾಡು. ೨. ಖಂತಂಸ್ಕಾನ ಮಾಡು: ಅಂತಳವಲ್ಲ 
ದೊಪ್ಪಿ ತಲೆನೀರ್ಮಿಂದು ರಜನೀಸಮಯದೆೊಳ್‌: ಪವಡಿಸಿ (ಕಾಂತಿಪು. 
೯.೨೦೦ ವ); ಕೆಂಪಿನ ಪಸದನಮಂ ಕಳೆದು ತಲೆನೀರ್ಮಿಂದು ಬೆಳ್ವಸದನಂ 
ಗೆಯ್ದು (ಅರ್ಥನೇ. ೨-೧೩ ಬ): ಪ್ರಭಾವಶಿಯೊಂದು ದಿವಸಂ ತಲೆನೀ 
ರ್ಮೀಂದು.:. ನಿದ್ರಾವಶಗತೆಯಾಗಿ ಮಲಂಗಿರ್ದು (ಜೀವಸಂ. ೧೯೩-೨೬ವ). 

[ ತಲೆನೀರ್‌ + ಮಾ] . 

ತಲೆನೆಳಲ್‌ (ನಾ). ಶಿಖರದ ನೆಳಲಂ ; ತಂದಿಯಂ ನೆಳಲು (?) : ಮಲೆಯ 
ತಲೆನೆಳಲ್ಲಾ ಂಕೆಗೊಂಡಿರ್ದುದಾತನ ನೆಳಲ್‌ `ದೈತ್ಯಗಾತ್ರಂ, ಭೂತಭೀಷಣಂ 
(ಶ್ರೀರಾಮಾ. ೫೯೮-೩೭೫8). [ತಲೈ + ನೆಳಲ (ಎನೆಬಲ್‌1)] 

ತಲೆನೇಣ್‌ (ನಾ). ತಲೆಗೆ ಕಟ್ಬವ ಹಗ್ಗ: ತಲೆನೇಣ್ಣೆಂದು ಮೃಗೇಂದ್ರವಾಲ 
ಕುಲಮಂ . . . ಕೊಂಡು (ಕುಸುಮಾ. ೧೪-೫೬). [ತಲೈ -- ನೇಣ್ಮ್‌) 

ತಲೆನೋವು (ನಾ). ೧. ತಲೆಯಲ್ಲಿ ಉಂಟಾಗುವ ನೋವು; ತಲೆಬೇನೆ ; 
ಶಿರೋವೇದನೆ : ತಲೆನೋವಿಗೆ: - ಕವಡೆಯನು ತೇದು . . . ನೀರಲ್ಲಿ 
(ಅರೆದು ಹಚ್ಚಲು) ತಲೆನೋವು ಮಾಣ್ಣುಂ (ವಿವೈವಿ. ೬೦) ; ತಲೆನೋವಿನ 
ನೆಪ ಹಾಕಿ . . . ಮನೆಗೆ ಬಂದಿದ್ದೆ (ರೂಪಸಂ. ೧ಬ ; ಒಂದು ಹೊಟ್ಟೆಯ 
ನೋವು ಮತ್ತೊಂದು ತಲೆನೋವು. . . ಕರೆದಾಗ ಬರುವಂತೆ ಕೊಟ್ಟಿದೆ 
ದೈವವು 'ವರದವೋಲಂಗನೆಯರಿಗೆ (ಇಂಜಾಪ. ೧೮೦-೯೫) ; ಏನು ಮಂಡೆ 
ಮಾರಿ ಬಂದಿದೆಯೇ ನಿನಗೆ? ತಲೆನೋವೇನೇ ನಿನಗೆ? (ಹಳ್ಕಹಾ.' ೧೧೮) ; 
ತಾಯಿ ಕಂಡರೆ ತಲೆನೋವು (ಗಾಡಿ). ೨. (ಆಲಂ) ಕಷ್ಟ; ತೊಂದರೆ; 
ಸಂಕಟ : ಅವನಿಗೆ ಕೆಲಸವೆಂದರೆ ತಲೆನೋವು (ಕೂರಿ). 

ತಲೆನೋವು ಬರು ಎ ೧. ತಲೆಯಲ್ಲಿ ನೋವು ಉಂಟಾಗು; ತಲೆಬೇನೆ 
ಬರಂ : ಅವರಿಗೆ ತಲೆನೋವು ಬಂದಿದೆ (ರೂಂ). ೨. ಹೆಚ್ಚ ಶ್ರಮ 
ವಾಗು ; ತೊಂದರೆಯಂಂಟಾಗು; ಕ್ಲೇಶವುಂಟಾಗು : ಕಚೇರಿಯಲ್ಲಿ 
ನಾಲ್ಕು ಜನರು ರಜ ತೆಗೆದುಕೊಂಡು ನನಗೆ ತಲೆನೋವು ಬಂದಿದೆ (ಕೂಢ). 
[ತಲೈ, 4 ನೋವು) 

ತಲೆಪಂಕ್ಷಿ (ನಾ). ಮೇಲಿನ ಸಾಲು ; ಮೊದಲ ಸಾಲು : “ ಶಿರೋನಾಮ 
ವಿರುವ ಪುಟದ ಮೇಲ್ಪಂಕ್ತಿ; ತಲೆಪಂಕ್ತಿ; (ವರ್ತಮಾನ ಪತ್ರಿಕೆಯ) 
ಶಿರೋನಾಮ ಅಥವಾ ಉಪಶಿರೋ ನಾಮ; ವಿಷಯನಿರೂಪಕ 
ಮೇಲ್ಪಂಕ್ತಿ” (686-1186. ಇಂಕನಿ.); ಈಗ ಜನಸಾಮನನ್ಯಕ್ಕೆ ದಿನಪತ್ರಿಕೆಗಳ 
ತಲೆಪಂಕ್ತಿಗಳೇ ಸಾಕಾಯಿತು (ಶಿಲ್ಪನಾ. ೧೬೫೩)- [ತೆಲೆ ೬ ಪಂಕ್ತಿ] 
ತಲೆಪಟ್ಟ (ನಾ). ೧. 'ತಲೆಗೆ" ಕಟ್ಟಿಕೊಳ್ಳುವ ಪಟ್ಟೆ: (೫೩ಕೆ-ಶಿ೩೩. 
ಇಂಕನಿ). ವಿ. (ಬಾಗಿಲ) ಮೇಲ್ಭಾಗದಲ್ಲಿರಂವ ವಂರದ ಸಣ್ಣಪಟ್ಟಿ ; 
ಬಾಗಿಲಿನ ತಲೆಪಟ್ಟಿ ; ಗಂಧವಟಿಗೆ : “ ನಾಸೆ - ಬಾಗಿಲ ತಲೆಪಟ್ಟಿ ” 


೩೩೪೫ 


10 


26 


80 


46 


ತಲೆಬರೆಹ 


(ಗೆಂಗಾಮ. ೧೮೨). ೩. ಶಿರೋನಾವೆಂ; ತಲೆಬರೆಹ ; ಶೀರ್ಷಿಕೆ ; 
ಈ ಯುಗದ ಕಾಲವಿಸ್ತಾರವು ಮೊದಲಿನ ಯುಗಗಳಿಗಿಂತ ಇಮ್ಮಡಿ 
ಯಾಗಿದೆ . . . ಯಾವೊಂದೇ ತಲೆಪಟ್ಟಿಯಿಂದ ಇದನ್ನು ಗುರುತಿಸುವುದು 
ಕಷ್ಟ (ಕಸಾಕ. ೨೪). ೪. ತಲೆಗೆ ಇಷ್ಟೆ ೦ ದು ಹಾಕಂವ ಚಂದಾ: 


ಶ್ರೀರಾಮನವವಿ» ಉತ್ಸವಕ್ಕಾಗಿ ತಲೆಪಟ್ಟೆ ಎತ್ತಲಾಗಿದೆ (ರೂರಿ) 
"ತಲೆಗಂದಾಯ' ಪರಾ. [ ತಲ್ಲೆ * ಪಟ್ಟಿ, 1 


ತಲೆಪಟ್ಟು (ನಾ). (ತಲೆನೋವಿಗಾಗಿ)ತಲೆಗೆ ಹಾಕುವ ಪಟ್ಟು, -ಲೇಪನ: 
ಅವರು ತಲೆಪಟ್ಟು ಹಾಕಿಕೊಂಡಿದ್ದಾರೆ (ರೂಂ). [ತಲ್ಲೆ * ಪಟ್ಟು] 

ತಲೆಪಡು (ಕ್ರಿ). ೧. ಎದುರಾಗು; ಪ್ರತಿಭಟಿಸು ; ಎದುರಿಸಂ : 
ಮತ್ತೊಂದು ಮೊನೆಯೊಳ್‌ ರಾವಣನ ಬಲದ ಭೂತನುಂ ಸಂಭೂತನುಂ 
ಕುಟಿಲನಂಂ ಕಾಲದಂಡನುಂ ಊರ್ವಿಯುಂ ತರಂಗನುಂ ವಾನರ ಬಲ್ಲ 
ದೊಳ್‌ ತಲೆಪಟ್ಟು [ಪಾಕಾಂ. ಮುಟ್ಟು] ಮಲೆದು ಕಾದುವಲ್ಲಿ (ಪಂರಾಜಾ, : 
೧೪-೧೩೨ ವ) ; ಕರಚರಣಂಗಳು ಮೂಡಿರ್ದ ಕೈಲಾಸ ವರ ನೀಲಗಿರಿಯ 
ಕಿಳ್ಚಡಿಸಿ ದೊರೆ ಸಮರ್ಥಿಕೆಯೊಳಿರ್ವರು ಬಂದು ತಲೆಪಟ್ಟು ಹರ ಮುರ 
ಧ್ವಂಸಿ ಕಾದಿದರು (ಮೋಹೆತ. ೩೯-೨೪). ೨. ಉಂಟಾಗು ; ಸಂಭವಿಸಂ ; 
ಒದಗು : ಜಿಳಸಿ ತಲೆಪಟ್ಟ ದುರಿತಂಗಳೊಳಿಕೃತುಳಕ್ಕೆ ತಕ್ಕನುಷ್ಮಾನ 
ಪದಾವಳಿಯಂತಿರ್ದುದು ತಿರ್ದಿದ ಪಳಿತಾರ್ಧಶ್ಮಶ್ರುಲಂಬ ಕೂರ್ಚಕಳಾಪಂ 
(ಅನಂಪು. ೨-೪೦) ; ತೆಲೆಪಟ್ಟುದುಭಯಸೈನಿಕಕೆ ಚೂಳಿಯೊಳಾಜಿ (ಜೆಬಪು. 
೩೮-೩೩). "ತಲೆಮಡಂ' ಪರಾ. [1 ತಲೆ * ಪಡು] 

ತಲೆಪರವು "ತಲಪರಿಗೆ' ನೋ. 

ತಲೆಪರಿ "ತಲಪರಿಗೆ' ನೋ, 

ತಲೆಪಾಗು (ನಾ). ತಲೆಗೆ ಸಂತ್ರಿಕೊಳ್ಳುವ ಬಟ್ಟೆ ,-ರಂಮಾಲು : ತಲೆ 
ಪಾಗು ಸುತ್ತಿಕೊಂಡಲ್ಲಿ ಶರೀರಕ್ಕೆ ಅಲಂಕಾರವೂ ಮೈಯಲ್ಲಿ ವಾತ ಪಿಠ್ನ 
ಶ್ಲೇಷ್ಮಹರವೂ . . . ಆಗಿ ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡು 
ತ್ತವೆ (ಸಕವೈ. ೩೫); ಹೆಬ್ಬುವನು ಹಿಡಿದು ತಲೆಪಾಗ ಸುತ್ತಿ ಹಂಪಾಧೇವೀ 
ತಾವು ಬಂದಾನು ಸ್ವಾಮಿ (ತುಂಗಧ. ೬೮): ಮೂರ್ಯನಂತೆ ತಲೆಪಾಗನ್ನು 
ಸುತ್ತಿರುವನು (ರಾಣ. ೬. [ತಲೆ * ಪಾಗ್ಗು] 

ತಲೆಪೂಸು "ತಲೆವೂಸು' ನೋ. 

ತಲೆಪೆಣ್ಮಣಿ (ನಾ). ಹೆಂಗಸರಲ್ಲಿ ಶ್ರೇಷ್ಠಳಾದವಳು ; ಸ್ತ್ರೀರತ್ನ : ಬಾಳು 
ಪೊನ್ನಬಳಸಿನುಡೆಯ ಪರದ ತಲೆಪೆಣ್ಮಣಿ . . . ದರ್ಕವುಷನ ಕಣ್ಮಣಿ 
(ಪಾರಸಿ. ೮-೧೭೮). [ತಲೆ ಪೆಣ್ಮಣಿ ] 

ತಲೆಪೊರು "ತಲೆವೊಣು' ನೋ. 

ತಲೆಪೊಜ್‌ "ತಲೆವೊಟ*್‌' ನೋ. 

ತಲೆಪೊಆೆಯ (ನಾ). ತಲೆಯ ಮೇಲೆ ಭಾರವನ್ನು ಹೊತ್ತುಕೊಂಡ 
ವನು; ತಲೆಹೊರೆಯಂನ್ನುಳ್ಳವನು: ಇರ್ಪ್ಪದಿನ್ವರಾ ಎಟ್ಟು ಕೊಳ್‌ ಇಲ್ಲೆ 
ತಲೆಪ್ಪೊಟಕಯರ್ಕ್ಯ ಸುಜ್ಯಂ ೬ ೬ ತ್ತು 'ಸರ್ವ್ವ ಪರಿಹಾರಂ (ಎಕ. ೫1೪, 

[ ತಲೆಪೊಟ್‌ ( ಎತಲೆವೊಟ') ೬ - ಅ] 

[ ತಲೆ; * ಬಂಟ; 1] 


ಎಳಂದೂ. ೧೪೯-೯; 160 7). 
ತಲೆಬಂಟ (ನಾ). “ಮಂಖ್ಯ ಸೇವಕ” (ಪ್ರಥಣ್ಮ). 
ತಲೆಬರಹ "ಶಲೆಬರೆಹ' ನೋ. 
ತಲೆಬರೆಹ, ತಲೆಬರಹ (ನಾ). ೧. ಶಿರೋನಾಮೆ ; ಶೀರ್ಷಿಕೆ: ಪದ್ಯದ 

ತಲೆಬರೆಹವು ಉಚಿತವಾಗಿದೆ (ರೂಂ). ತಲೆಬರಹ: ೧. ಈ ಪುಸ್ತಕದ 

ತಲೆಬರಹವು. ಸೂಚಿಸುವಂತೆ, ದೇವಸಾಕ್ಷಾತ್ಕಾರವು ಗೀತೆಯಲ್ಲಿಯ 

" ಅಪೂರ್ವತೆ'ಯೆನಿಸುತ್ತದೆ (ಧರ್ಮಸಾ. ೧೫೫). ೨. ಹಣೆಬರೆಹ; ವಿಧಿ; 

ಅದೃಷ್ಟ : ಎಜಿಗಿದರಿಗೆ ಪಣೆಯಕ್ಕರ ನೆಲೆಯಾತಗೆಅಗದರಿಗೆ ತಲೆಬರಹೆ 

ನೆಟ್‌ ಲೋಪವೆಂದಜ ಬರೆದಂತೆ ಪೊಗರಿಂದ ಮೆಟವುದಂತಸಿಪತ್ರ ವವನ 

(ವರ್ಧಕ. ೬-೩೮). "ಹಣೆಬರೆಹ' ಪರಾ.  [ತಲೈ ಬರೆಹ ( ಆಬರೆಪ)) 


ತಲೆಬಳಚು 


ತಲೆಬಳಚು "ತಲೆಬಳಿಚಂ' ನೋ. 
ತಲೆಬಳಸು "ತಲೆವಳಸು' ನೋ. 
ತಲೆಬಳಿಚು, ತಲೆಬಳಚು (ಕ್ರಿ). ೧. ತಲೆಯನ್ನು ಕಾಯು ,-ಉಳಿಸು : 
ಎಲೆಲೆ ಪ್ರಳಯದ ರುದ್ರನನು ತಲೆಬಳಿಚಿಬಿಟ್ಟನು ದ್ರೋಣನಕಟಾ 
ನೆಲನೊಡೆಯನಾಪ್ತಿಗರು ಬಗೆದರು ಸ್ವಾಮಿದ್ರೋಹಿಕೆಯ (ಕು ವ್ಯಾ ದ್ರೋ. 
೧೦-೭). ತಲೆಬಳಚು: ೨.ಕೊಲ್ಲು; ನಾಶಮಾಡು: ಇಂದ್ರಿಯವ 
ನೊಡೆತುಳಿದು ಕರ್ಮದ ಬಂದಿಯನು ತಲೆಬಳಚಿ [ಪಾಕಾಂ. ತಲೆಬಳಿಚಿ, 
ನೆಆ್‌ ಕಳಿಚಿ] ವಿಷಯದ ದಂದುಗವನೀಡಾಡಿ ಮಾಯಾಪಾಶವನು ಹೆಲ್‌ದು 
(ಕುವ್ಕಾಉ. 4-೮೩). [ತಲೆ * ಬಳಿಚು] 
ತಲೆಬಾಗಿಲು “"ತಲೆವಾಗಿಲ್‌' ನೋ, 
ತಲೆಬಾಗಿಸು "ತಲೆವಾಗಿಸು' ನೋ. 
ತಲೆಬಾಗು "ತಲೆವಾಗ್ಗೂ' ನೋ. 
ತಲೆಬಾಚು ' (ಕ್ರಿ). ತಲೆಗೂದಲನ್ನು ಹಿಕ್ಕು,-ಬಾಚಣಿಗೆಯಿಂದ ಸರಿ 
ಪಡಿಸು : ಅಮ್ಮಾ ನನ್ನ ತಲೆಬಾಚು (ನಡದಾ. 11, ೯೪೯). 
[ತಲೈೆ * ಬಾಚು (-ಬಾರ್ಚು) ] 
ತಲೆಬುರುಡೆ (ನಾ). ತಲೆಯೋಡಂ; ತಲೆಚಿಪ್ಪು; ಕಪಾಲ: ತುಂಗಳ 
ಮಾಸ್ತರರು ಅವನ ತಲೆಬುರುಡೆಯನ್ನೇ ಹಾರಿಸುವರು (ರಂಗಳೋ. ೨೬) ; 
ಕೆದರಿದರೆ ಕೈಗೆ ಬರುವುವು-ಬೆನ್ನೆಲುವು, ತಲೆಬುರುಡೆ, ಬಿಡಿ ಎಲುವು | 
(ಕಲ್ಲೋಲ. ೨೫-೩). [ತಲೆ + ಬುರುಡೆ) 
ತಲೆಬೆಲಗು (ನಾ). ದೊಡ್ಡದಾದ ತೊಲೆ; ಮಧ್ಯದ ತೊಲೆ; ಉದ್ದವಾದ 
ತೊಲೆ-ದೂಲ: ಮುಂದೆ ತಲೆಬೆಲಗಿನಿಂದ ಎರಡು ಪಕ್ಕಗಳಿಗೂ 
ಅಡ್ಡಬೆಲಗುಗಳ ಮೇಲೆ (ಮುಂಬಯಿ. ೪-೧೧೮). [ತಲ್ಮೆ * ಬೆಲಗು] 
ತಲೆಜೆಲೆ (ನಾ). ೧. ಪರಮಾವಧಿ ಬೆಲೆ ; ಹೆಚ್ಚು ಬೆಲೆ. ೨. ತಲೆಗಾಗಿ 
ಕೊಡಂವ ಬೆಲೆ; (ತಲೆ ಉಳಿಸಿಕೊಳ್ಳೂವುದಕ್ಕಾಗಿ)ತಲೆಗೆ ಪ್ರತಿಯಾಗಿ 
ತೆರುವ ದ್ರವ್ಯ : ಅದರ ಬದಲಿಗೆ ನಿಮ್ಮ ತಲೆ ಕೊಡಿ. ಅಲ್ಲದಿದ್ದರೆ ತಲೆ 
ಬೆಲೆ ದ್ರವ್ಯಕೊಡಿ' ಎಂಬುದಾಗಿ' ಕೇಳಿದ್ದರಿಂದ, ಅವರು ಲಾಚಾರಾಗಿ 
೪೦,೦೦೦ ವರಹ ತಲೆಬೆಲೆ ಕೊಟ್ಟು (ರಾಜೀಂದ್ರ.: ೨೪). 
[ತಲೈ + ಬೆಲೆ) 
ತಲೆಬೇನೆ "ತಲೆವೇನೆ' ನೋ. 
ತಲೆಬೇಸರ "ತಲೆವೇಸಣು' ನೋ. 
ತಲೆಬೇಸರಿಕೆ (ನಾ). ಮನಸ್ಸಿಗೆ ಬೇಸರವುಂಟಾಗಂವಿಕೆ,-ಜುಗುಪ್ಸೆ 
ಯಾಗಂವಿಕೆ: ಯೋ ಗಪ್ರಯೋಗಗಳಿಂದರೆ ಅವರಿಗೆ ತಲೆಬೇಸರಿಕೆ 
(ವಿಡಾಮಂ.೭೦); ಪಾರ್ವತಿಗೆ ಒಂದು ದಿನ ತಲೆಬೇಸರಿಕೆ ಬಂತು (ಪ್ರಹಾರ. ೭). 
ತಲೆಬೇಸರಿಕೆ ಹಡಿಸುಎವಂನಸ್ಸಿಗೆ ಬೇಸರವುಂಟಂಮಾಡು; ಜುಗುಪ್ಸೆ 
ಯಾಗಂವಂತೆ ಮಾಡು: ಪೆಜತ್ತಾಯರ ಕಾಡುಹರಟೆ ನನಗೆ ತಲೆಬೇಸರಿಕೆ 
ಹಿಡಿಸಿತು (ಗೇಗಾವ. ೪೯). [ತಲೆಬೇಸರ್ಕ್ಯು (ಆತಲೆವೇಸಟು)*- ಇಕೆ] 
ತಲೆಬೇಸರು, (ಕ್ರಿ). ಮನಸ್ಸಿಗೆ ಆಲಸ್ಕ ವುಂಟಾಗು,-ಜಂಗಂಪ್ಸೆ 
ಯುಂಟಾಗು : ಸಾಕಪ್ಪಾ ಇವರ ಸಹವಾಸ ಎಂದು ತಲೆಬೇಸತ್ತು 
ಹೋಗಿದ್ದರು (ಚಿತೆಸ. ೧೪೩). [ ತಲೆ; ೬ ಬೇಸರು; (-ಆಬೇಸಜ್ಯು) 1 
ತಲೆಬೇಸರ್ಕು "ತಲೆವೇಸಜು' ನೋ. 
ತಲೆಬೋಳ್‌ (ನಾ). ತಲೆಯು ಬೋಳಾಗಿರುವಿಕೆ; ತಲೆಯಲ್ಲಿಯ 
ಕೂದಲನ್ನು ತೆಗೆದಿರುವಿಕೆ: ಸೂಡಿದ ಜಡೆಯನಿಳುಹಿ ತಲೆಬೋಳ್ಗಳ 
ಮಾಡಿದರೇನ ಬಣ್ಣಿಸುವೆ (ಮೋಹತ.. ೧೮-೫೦). [ತಲೈ * ಬೋಳ") 
ತಲೆಬೋಳಿಸು(ಕ್ರಿ). ೧. ಕ್ಷೌರಮಾಡಂ; ಮುಂಡನಮಾಡುಂ. ೨. (ಆಲಂ) 
ನಷ್ಟವನ್ನುಂಟುವರಾಡು ; ಪೇಟೆಗೆ ಕರೆದುಕೊಂಡು ಹೋಗಿ ಹತ್ತು 
ರೂಪಾಯಿ ತಲೆಬೋಳಿಸಿದರು (ರೂಢಿ). 


೩೩೪೬ 


ಆ 


೩0 


45 


ತಲೆಮರೆಸು 


ತಲೆಬೋಳಿಸಿಕೊಳ್ಳು ೧. ಕ್ಷೌರಮಾಡಿಸಿಕೊಳ್ಳು ; ಆಯಂಷ್ಯವರ೯ 
ಮಾಡಿಸಿಕೊಳ್ಳು : ಗ್ರಾಮಶಾಂತಿಗೆ ತಳ ವಾರ ತಲೆಬೋಳಿಸಿಕೊಂಡ 
(ಗಾದೆ). ೨. ನಷ್ಟವನ್ನುಂಟುಮಾಡಿಕೊಳ್ಳು ; ಹಾನಿಮಾಡಿಕೊಳ್ಳು : 
ಕಂಡ ಕಂಡವರಿಗೆ ಹಣಕೊಟ್ಟು ತಲೆಬೋಳಿಸಿಕೊಂಡ (ರೂಢಿ). 
[ ತಲೆ; ೬ ಬೋಳಿಸು] 
ತಲೆಭಾರ (ನಾ). ೧. ತಲೆಯು ಭಾರವಾಗಿರುವಿಕೆ; ಜಾಡ್ಕ ಉಂಟಾಗು 
ವಿಕೆ : ತಲೆಭಾರದಾತಂಗೆ, ಕಠಿಣವಾದ ರೋಗದಿಂ ಜಡನಾದಾತಂಗೆ, ತಲೆ 
ತಿರುಗುವಾತಂಗೆ . . . ಸೇಕಂಗೊಳ್ಳಲು ಆ ವ್ಯಾಧಿ ತೀರ್ಗುಂ (ವಿವೈವಿ. 6೪). 
೨. ತಲೆಯ ಮೇಲಿದ್ದ ಭಾರ; ತಲೆಗೂದಲು: ತಲೆಭಾರ ಇಳಿದಿತ್ತು, 
ಅಂಗಾರ ಬೆಳೆದಿತ್ತು ; ಮೈಯನ್ನು ಮುಚ್ಚಿತ್ತು ಕೆಂಪುಸೀರೆ (ಸಖೀಗೀ: 
೯೯-೫). ೩. (ಆಲಂ) ತುಂಬ ತೊಂದರೆ; ಅಧಿಕ ಕಷ್ಟ: ಕಂಪನೀ 
ಸರಕಾರದ ಆಡಳಿತಕ್ಕೆ ಚಿಕ್ಕ ದೊಡ್ಡ ಎಲ್ಲ ಕೆಲಸಗಾರರನ್ನು ಇಂಗ್ಲಂಡ 
ದಿಂದಲೇ ರಘು ಮಾಡಿ ತರುವುದು ಬ್ರಿಟಿಷರಿಗೆ ತಲೆಭಾರವೆನಿಸಿತು 
(ಮಾವಾದ. ೯೪). [ತಲೈ ೬ ಭಾರ) 
ತಲೆಮಂಡೆ (ನಾ). ೧. ತಲೆಬುರಂಡೆ ; ಡವಗೆ : ಸುರಿಗೆ ಶುಭಂಕರಗತ್ತಿಗೆ 
ಕರಗಂ ತಲೆಮಂಡೆ ಮರುಳ ಬಾಯ್‌ ಪಜ್‌ಯಾಗಿರೆ (ಕಾವ್ಕಾವ. ೬೬). 
೨. ತಲೆ; ಶಿರಸ್ಸು: ಸುಂದರಿಯರ ತಲೆಮಂಡೆಗಳು ಶ್ರೀಮಂತರ 
ನೆಣದುಂಡೆಗಳು . . . ತೇಲಿ, ತೇಲಿ ನುಗ್ಗುತಲಿವೆ ಕಸಕಡ್ಡಿಯ ಹೋಲಿ 
(ಪಾಂಡಜ. ೬೦-೧). ೩. ಶ್ರೇಷ್ಠವಾದುದು ; ಅತ್ಯುತ್ತಮವಾದುದಂ : 
ಬೇಡಿದೊಂದೊಂದೂರು ನಮ್ಮಯ ನಾಡ ತಲೆಮಂಡೆಗಳು (ಕುವ್ಶಾಉ- 
೯-೩೦). [ತಲೈೆ * ಮಂಡೆ,] 
ತಲೆಮಕಿ (ನಾ). ಎತ್ತರವಾದ ಪ್ರದೇಶ; ಮೇಡು: ಸ್ವಸ್ತಿ ಕೊಪ್ಪದ 
ಸೀಮೆಯಿಟಿಗನ ಮಹಿಪಾಲ ರಂಗೋಡ ಗ್ರಾಮದಿಂದ ಗ೧೫1 ೪ 8 ತಲೆ 
ಮಕಿಯಿಂದ ಗಷಿಲ್‌॥ ಉಭಯಂ ಗ ೧೯ (ಎಕ. ೪111, ಕೀರ್ಥಹ. 
೧೮೨-೧೬ ; 3641). [ತಲೆ * ಮಕಿ (ಇಮಕ್ಕಿ,) 
ತಲೆಮಗ (ನಾ). ಹಿರಿಯ ಮಗ; ಜ್ಯೇಷ್ಠ ಪುತ್ರ: ಅವನು ನಮ್ಮ 
ವಂಶಕ್ಕೇ ತಲೆಮಗ (ಕೂ). [ತಲೈ,* ಮಗ) 
ತಲೆಮಡಿ (ನಾ). (2): ತಳಿಗೆ ನಾಡು ಸಾಯಿರ ಭೂಮಿಗೆ ತಲೆಮಡಿ 
ಅವಳೂರ ಹನ್ನೆರಡರಲ್ಲಿ ಜೋಳದ ಹಾಳ ಬಿಟ್ಟಿಗೌಡನ ಮಗ . . . ಕಾದಿ 
ಬಿದ್ದು ಸುರಲೋಕಪ್ರಾಪ್ತನಾದ (ಎಳ. ೪1, ಚಿಕ್ಕಮ. ೫೫-೬; 1196). 
[ಐ ಇದು 'ತಲೆಮುಡಿ' ಎಂಬುದರ ಅಪಲಿಖಿತವಿರಬಹುದು |] 
ತಲೆಮಡು "ತಲೆವಡಂ' ನೋ. 
ತಲೆಮಣಿ "ತಲೆವಣಿ' ನೋ. 
ತಲೆಮರಸು "ತಲೆಮರೆಸು' ನೋ. 
ತಲೆಮರೆಸು, ತಲೆಮರಸು (ಕ್ರಿ). ತಲೆತಪ್ಪಿಸು; ಕಾಣೆಯಾಗು; ಅಡಗು: 
ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಅನೇಕ ದೇಶಭಕ್ತ 
ರನ್ನು ತಲೆಮರೆಸಿ ರಕ್ಷಿಸಲಾಗುತ್ತಿತ್ತು (ಕ). ತಲೆಮರಸು : ಶತ್ರುದಾಳಿ 
ಯಲ್ಲಿ ಅವರನ್ನು ತಲೆಮರಸಿ ಉಳಿಸುವುದು ಬಹಳ ಕಷ್ಟವಾಯಿತು (ರೂಢಿ). 
ತಲೆಮರೆಸಿಕೊಳ್ಳು, ತಲೆಮರಸಿಕೊಳ್ಳು ಎ ತಲೆಯನ್ನು ಮರೆಮಾಡಿ 
ಕೊಳ್ಳು; ಅಡಗಿಕೊಳ್ಳು; ಅವಿತುಕೊಳ್ಳು: ಸೂರ್ಯನ ಉಗ್ರಾವತಾರ 
ವನ್ನು ಕಂಡು ಹೆದರಿದಂತೆ, ಗಾಳಿಯು ಎಲ್ಲೊ ತಲೆಮರೆಸಿಕೊಂಡಿದೆ 
(ಜಿತಂದಾ. ೧೦) ; ಈ ಕಾಲನೆಂಬುವ ಪ್ರಾಣಿ. . . ಎಲ್ಲೊ ತಲೆಮರೆಸಿ 
ಕೊಂಡು ಓಡಾಡುತಿದ್ದಾನೆ (ನೆಲಮು. ೩೦-೩) : ನಾನು ಈಗ ತಲೆಮರೆಸಿ 
ಕೊಂಡಿರುವುದು ನಿಮಗೆ ಗೊತ್ತೇ ಇರಬಹುದು (ಬರಬಾ. 
ತಲೆಮರಸಿಕೊಂಡ ಹಾಸ ಹಾಸ್ಯವಾಗಿ ಹೊಮ್ಮಿತು (ನಡದಾ.11, ೧೦೦೮). 
[ ತಲೈ * ಮರೆಸು (ಎ ಮಟಕಿಯಿಸು) ] 


೦೦೬) ; 


Val 2 OA 


ತಲೆಮಲಂಗು 


ತಲೆಮಲಂಗು (ನಾ). ವಂಲಗುವಾಗ ತಲೆಗೆ ಆಶ್ರಯವಾಗಿರಂವುದು; 
ತಲೆದಿಂಬು: ಮೇಣಿದು ತಲೆಮಲಂಗಿನೊಳಿಟ್ಟ ಬಲಗೆಯ್ಯ ಸೆಳ್ಳುಗುರ್ಗಳ 
ಬೆಳಗಿನ ಬಿಂಬಮೋ . . . ಎಂಬ ಸಂದೆಯಮನೊದವಿಪ ದಿವ್ಯ ಕಿರೀಟದಿಂ 
(ಚಿಕವಂ. ೩೩-೧೩). [ ತಲೈೆ * ಮಲಂಗ್ಳು, ] 

ತಲೆಮಲೆ (ಕ್ರಿ). (ಶತ್ರುವನ್ನು ಎದುರಿಸಲು) ತಲೆಯನ್ನು ಮಂಂದಕ್ಕೆ 
ಚಾಚು,-ನಿಗುರಿಸು: ಕಾಳ್ಕೋಣಮೊಂದು ತನ್ನಂತಿವಿಯೆ ತಲೆಮಲೆತು, 
ಕೋಡಣೆದು ಗುಟುರಿಕ್ಕಿ ಧಾವಿಸುವವೋಲ್‌ (ಶ್ರೀರಾಮಾ. ೭೯೦-೨೮೨). 

[ ತಲೆ, * ಮಲ್ಮೆ ] 

ತಲೆಮಣ್‌ (ನಾ). ತಲೆಯ ರಕ್ಷಣೆಗಾಗಿ ಧರಿಸುವ ಸಾಧನ; ಶಿರಸ್ರಾಣ; 
ಸೀಸಕ: ಮಡವ ಮಾಲುವ ಕಚ್ಚಿ ಮಂಡಿಯ ಪಡಿದೊಡೆಯ ತಲೆಮಟಿಯ 
ಹೆರಿಗೆಯ ಕಡಿತಲೆಯ ಕಲಿ ತುಳುವ ಪಡೆ ಹೊಯ್ದಾಡಿತಿಳಿ ಹಿಳಿಯೆ 
(ಕುವ್ಕಾಛೀ. ೪-೩೮). *ತಲೆಗಾಪು' ಪರಾ. , [ತಲೆ + ಮಲ] 

ತಲೆಮಾಡು (ಕ್ರಿ). ೧. ತಲೆಯನ್ನು ಇರಿಸು : ಮೈಮೇಲಿನ ಕೋಟನ್ನೂ 

. ಕೈಚೀಲದಲ್ಲಿ ತುಂಬಿ ಅದನ್ನು ತಲೆಮಾಡುವ ದಿಕ್ಕಿಗೆ ಇರಿಸಿದರು 

(ಮೂರುದಾ. ೫). ೨. ಕ್ಷೌರಮಾಡಂ; ಮುಂಡನ ಮಾಡಂ: ನಾಪಿತ ತಲೆ 
ಮಾಡುತ್ತಾನೆ (ಕೂಢಿ). [ತಲ್ಲೆ * ಮಾಡು] 

ತಲೆಮಾಣಿಕ (ನಾ). ತಲೆಯಲ್ಲಿರುವ ಮಾಣಿಕ : ರಜನಿಯೆಂಬ ಮದೋ 
ತ್ಕಟದ ದಿಗ್ಗಜದ ಕುಂಭಸ್ಕಳಕೆ ಮೋಹಿದ ವಿಜಿತಬಲನಂಕುಶದ ತಲೆಮಾಣಿಕ 
ವಿದೆಂಬಂತೆ ಗಜಗಲಿಸಿತಿನಬಿಂಬ (ತೊರರಾ. ೧-೧೪-೨). [ತಲೈ ಮಾಣಿಕ] 

ತಲೆಮಾತು (ನಾ). ತಲೆಯೆಲ್ಲಾ ಮಾತು; ತಲೆಹರಟೆ: ಅವನಾ ತಲೆ 
ಮಾತಿನ, ಮಾಸೆಬಾರದ, ಆ ಗೇಣುದ್ದದ ಗಂಡಿಗೆ ನಾವು... ಶರಣು 
ಹಾಡಬೇಕಂತೆ (ಮಂತ್ರಕ- ೮೦-೨೨). [ತಲೈ; ೪ ಮಾತು] 

ತಲೆಮಾರು (ನಾ). ೧. ಪೀಳಿಗೆ ; ತಲಾಂತರ: ಭಾರತೀಯ ಮತ್ತು 
ಐರೋಪ್ಯ ಕಲಾವಿದರ ಒಂದು ಇಡೀ ತಲೆಮಾರನ್ನೇ ಪ್ರೋತ್ಸಾಹಿಸಿ 
ಚೇತನ ನೀಡಬಲ್ಲ ಕಲಾಸಂಪತ್ತು ಅಜಂತೆಯಲ್ಲಿ ಇನ್ನೂ ಉಳಿದಿದೆ (ಭಾರದ. 
೫೩೩) ; ಹತ್ತು ತಲೆಮಾರುಗಳಲ್ಲಿ ಕುಳಿತು ತಿಂದರೂ ` ಈ ಆಸ್ತಿ ಸವೆಯು 
ವುದಿಲ್ಲ (ಮಕ್ಮಮ. ೪೫) ; ಇವನ ಸಂತತಿಯವರು ಅನೇಕ ತಲೆಮಾರುಗಳು 
ಆಳಿ ಮಹತ್ಕಾರ್ಯವನ್ನು ಸಾಧಿಸಿದರು (ಪ್ರವಾಇ. 1, ೪೭) ; ಕಳೆದ ಒಂದು 
ತಲೆಮಾರಿನಿಂದ ನಮ್ಮ ಜನೆ ಕಾಣುತ್ತಿದ್ದ ಕನಸು ಈ ಪುಸ್ತಕಗಳ ಪ್ರಕಟಣೆ 
ಯಿಂದ ನಸಸಾದಂತಾಗಿದೆ (ಗೈಹವಿ. 111, ಮುನ್ನುಡಿ). "ತಲೆಮೊಣಕ' 
ಪರಾ. ೨. ಹೊಲ ಉಳುವಾಗ, ಪ್ರಾರಂಭಮಾಡಂವ ಭಾಗ, -ತುದಿ: 
ನೇಗಿಲು ಪ್ರತಿಸಾರಿಯೂ ತಲೆಮಾರಿಗೆ ಹೋಗಿ ಶಿರುಗಬೇಕು (ರೂಢಿ). 

[<ತಲೆವೊಆ್‌ ) 

ತಲೆಮಾಲೆ (ನಾ). ೧. ತಲೆಯಲ್ಲಿ ಧರಿಸಿದ ಮಾಲೆ,-ಹಾರ : ತಲೆವಳಸಿ 
ನೆಲೆಗೊಳಿಸಿದ ಮಾಣಿಕ್ಯದ ತಲೆವರಾಲೆಯ ಪರಿಸರದೊಳೆಕಲೆವಿಟ್ಟ ಕನಕ 
ದರಳೆಲೆಮಾಲೆಯ (ರಾಜಕೇ. ೬-೦೦ ವ); ತಲೆಯ ತಲೆಮಾಲೆಯನ್ನು ತೆಗೆದು 
ಹಾಕಿ ಸುತ್ತಲೂ ನವಿಲುಗರಿಗಳನ್ನು ಸಿಕ್ಕಿಸಿ ಅಲಂಕಾರ ಮಾಡಿಕೊಂಡನು 
(ಧಾಮತ. ೯೭). ೨. ತಲೆಗಳ ಮಾಲೆ; ರುಂಡಮಾಲೆ: ಕಳಚಿ ತಲೆಮಾಲೆ 
ಯನು ಕೊಟ್ಟನು ಕೆಲದವರ ಕೈಯಲಿ (ಕುವ್ಕಾಕ. ೭-೧೦): ಕೆಂಜೆಡೆ ಮಿಲುಗಿ 
ತಲೆಮಾಲೆಗಳ್‌ ಶೋಭೆವೆತ್ತು ರಂಜಿಸೆ ಮದನಬಲಶಿಕ್ಷನಮಳ ಭಾಳಾಕ್ಷಂ 
ವಿರೂಪಾಕ್ಷನಿರ್ದಂ ವಿಲಾಸದಿಂದೆ' (ಜಿಬಪು. ೨-೨೨). [ತಲೈ * ಮಾಲೆ] 

ತಲೆಮಾಲೆಗೊರಲ (ನಾ). ರುಂಡಮಾಲೆಯನ್ನು ಕೊರಳಲ್ಲಿ ಧರಿಸಿ 
ದವನು; ಶಿವ: ತಿರುಕುಳಿಗೆ ಮಾನವೆತ್ತಣದು ತೆಗೆ ತಲೆಮಾಲೆಗೊರಲಂಗೆ 
ಮಹಿಮೆಯೆಲ್ಲಿಯದು (ಜಬಪು. ೦೮-೦೧). [ತಲೆಮಾಲೆ*ಕೊರಲ್‌+-ಅ,] 

ತಲೆಮಾಜ (ನಾ). ೧.'(ಒಡೆಯನಿಗೆ) ತಲೆಯನ್ನು ಮಾರಿಕೊಂಡವನು; 
ಸ್ವಾವಿಭಕ್ತನಾದ ಯೋಧ: ಬೀಳುತಿರ್ದರು ಭಟರು ಮತ್ತೆ ಛಡಾಳಿಸಿತು 


೩೩೪೭ 


| 


ತಲೆಮೆಟ್ಟು 


ತಲೆಮಾಟಿಗಳು ಹೆಣಸಾಲನೆಡಹಿದರರುಣವಾರಿಯ ತೊಆಯನೀಸಿದರು 
(ಕುವ್ಯಾಭೀ. ೯-೧೫). ೨. (ದಂರ್ವ,ಸನಕ್ಕೆ) ತಲೆಯನ್ನೂ ಮಾರಿ 
ಕೊಂಡವನು; ಅವಿವೇಕಿ: ತಲೆಮಾಜ್‌ ಕಂಡನು ದ್ರೌಪದಿಯನರಮನೆಯ 
ಬಾಗಿಲಲಿ (ಕುವ್ಕಾವಿ. ೨-೧೫). [ತಲ್ಲೆ4 ಮಾಲು, + -ಣ್ಯ) 


5 ತಲೆಮಿಗು (ಕ್ರಿ). ಅತಿಶಯವಾಗು ; ಅತ್ಯಧಿಕವಾಗಂ : ಪಾರದೆ ಬರ್ಪ 


ಕಾ 
ಎಇ 


16 


ದೂದವಿಯರಂ ತವಕಂ ತಲೆಮಿಕ್ಕು ನೀವಿಯಂ ಚಾರುಕಳಾಪದೊಳ್ನಿಲಿ 
ಸುತುಂ ದೆಸೆಯಂ ನಡೆ ನೋಡುತುಂ (ಶಾಂತೀಶ್ಕ. ೧೧-೨೪); ತಲೆಮಿಕ್ಕೆಯ್ದೆ 
ತಗುಳ್ತು ಗೊಂಟುಗೊಳಿಸುತ್ತುಗ್ರಾಂಧ್ಯಮಂ ಕೈರವಾವಳಿಯೊಳ್‌ ಪೊಕ್ಕು 
- * * ತೆಣ್ಣದಿರ್ಗಳೆತ್ತಂ ಪರ್ಬಿದತ್ತು (ಕುಸುಮಾ. ೪-೪೮). [ತಲೆ *ಮಿಗು] 


'ತಲೆಮುಚ್ಚು (ನಾ). ೧. ಮಳೆ ಬಿಸಿಲುಗಳಿಂದ ರಕ್ಷಿಸುವಂತೆ 


ಅಳವಡಿಸಿರುವ ಆವರಣ,-ಮೇಲ್ಕಟ್ಟು-ಮೇಲ್ಮುಸುಕು: ತಲೆ 
ಮುಚ್ಚು ಇರುವ, ಆಳು ಅಥವಾ ಆಳುಗಳು ಎಳೆಯುವ, ಹಗುರವಾದ 
ಎರಡು ಚಕ್ರದ ಬಂಡಿ (3i0r1okshs. ಇಂಕನಿ.). ೨.ಎತಲೆಮಜ್‌: ಜೋಡು 
ಕಬ್ಬಿಣದ ತಲೆಮುಚ್ಚು (0೩8686) ಒಂದು ಛುರಿಕೆಯು ನಡುವಿನಲ್ಲಿ ನೇತಾಡು 
ತ್ತಿದೆ (ಆರ್ಯಕ. 0). [ತಲೆ * ಮುಚ್ಚು, 

ತಲೆಮುಟ್ಟ (ಅ). ಕಡೆಯಂವರೆಗೆ ; ಕೊನೆಯವರೆಗೆ ; ಅಂತ್ಯದವರೆಗೆ : 
ತಮ್ಮ ನುಡಿದುದನೆ ತಲೆಮುಟ್ಟ ಸಾಧಿಸಿ[ಪಾಕಾಂ. ತಲೆಮುಟ್ಟು ಸಾಜ್‌ಸಿ] 
ಬಾಯಂ ಬಡಿದು (ಧರ್ಮಾಮೃ. ೬-೨೦೭). [ತಲೆೈ, ಮುಟ್ಟ (-ಆ ಮುಟ್ಟಂ)) 

ತಲೆಮುಡಿ (ನಾ). ಕಿರೀಟಿ: ಅಂತಾ, ಕಾಂತೆ ವಿಜಯಕ್ಕೆಂದು ಪೋದ 
ನಲ್ಲನ ತಲೆಮುಡಿಯಡಂಗುವನ್ನಮೇಟಕ್ತಿಟ್ಲು ನೋಡಿಯುಂ ಬಯ 
ಲಾಸೆಯಿಂ ಬೀಡಂ ಪೊಕ್ಕಳ್‌ (ರಾಮಾಕೈ. ೪೯-೨೦). [ ತಲೆ + ಮಾಡಿ, ] 

ತಲೆಮುಸುಕು, ತಲೆವಂಸುಗಂ (ನಾ). ತಲೆಯ ವಂಸುಕು; ಅವ 
ಕುಂಠನ ; ಕೃಪ ಗುರುಜ ಕೃತವರ್ಮರು ರಥಾಶ್ವಂಗಳನು ದೂರದಲಿರಿಸಿ 
ತಲೆಮುಸುಕಿನಲಿ ಬಂದರು ಕೊಳನ ತಡಿಗಾಗಿ (ಕುವ್ಕಾಗ. ೪-೩೦): ತಲೆ 
ಮುಸುಕಿನಲ್ಲಿ ಅವರು ತಲೆಯಾಡಿಸುತ್ತಿದ್ದಾಗ (ಜಗದಾ. ೧೯). ತಲೆ 
ಮುಸುಗು : ಕಂಡು ಅಸುರೇಂದ್ರನೈತರವನರುಗಾದರೊಯ್ಯನೆಯೆ ತಲೆ 
ಮುಸುಗ ದಾದಿಯರ (ಶ್ರೀರಾಮಾ. ೭೩೭-೮೧). 

[ ತಲೆ; + ಮುಸುಕ್ಕು ( ಆಮುಸುಂಕ್ಕು) 

ತಲೆಮುಸುಗು "ತಲೆಮುಸುಕು' ನೋ. 

ತಲೆಮೆ (ನಾ), ೧. ಶ್ರೇಷ್ಠತೆ. ೨. ಶ್ರೇಷ್ಠತೆಯನ್ನು ಪಡೆದವನು; 
ಪ್ರಾಧಾನ್ಯವನ್ನು ಹೊಂದಿದ ವ್ಯಕ್ತಿ : ಪಾರಸಿಕರುತ್ತಮರದಾರಾರು, 
ಜಾತಿಯಲಿ ಶೌರ್ಯದಲಿ ತಲೆಮೆ ತಾವಾರು (ಪಾರಸಿ. ೧೭-೧೦). 

[ ತಲೆ, + - ಮೈೈ./ತಮಿ, ತಲೆಮೈ ] 

ತಲೆಮೆಟ್ಟಿಸು (ಕ್ರಿ).. ತಲೆಯನ್ನು ಮೆಟ್ಟುವಂತೆ ಮಾಡು: ಕನ್ನಡಿಗರು 
ಯಾರನ್ನೂ ತಲೆಮೆಟ್ಟಲಿಕ್ಕೂ ಇಲ್ಲ, ಯಾರಿಂದಲೂ ತಲೆಮೆಟ್ಟಿಸಿಕೊಳ್ಳ 
ಲಿಕ್ಕೂ ಇಲ್ಲ (ವಿಜಾಮಂ. ೧೭). [ತಲೆಮೆಟ್ಟು + - ಇಸ್ಯು) 

ತಲೆಮೆಟ್ಟು (ಕ್ರಿ). ೧. ತಲೆಯನ್ನು ಕೆಳಕ್ಕೆ ಒತ್ತು; ತುಳಿ; ಬೀಳಿಸು: 
ಅರಿವಿನ ಬೇಲಿಯ ತಲೆಮೆಟ್ಟಿ ಧೀರತೆವಿಡಿಯುತ . . . ಸಾಗುತಿರೆ 
(ಪ್ರಬಂಧ. ೧೦೮). ೨. ಹಿಂದೆ ಸರಿಸು ; ವಿನಾರು : ಸರಿಯವರ ತಲೆಮೆಟ್ಟಿ 
ಮುಂದೆ ನಿಲ್ಲುವೆ (ಕನ್ನಜಾ. ೧೦೪-೨೦) ; ನಮ್ಮೆಲ್ಲರ ತಲೆಮೆಟ್ಟಿ ಜಿಗಿದು 
ಹೋದದ್ದು ಹೇಗೆ? (ಕಳ್ಳಕಾ. ೩೯); ಸಂಸ್ಕೃತ ಕವಿಗಳನ್ನು ತಲೆಮೆಟ್ಟಿ 
ಹಾರಿದೆವೆಂದು ಪ್ರಶಿಷ್ಠೆ ಕೊಚ್ಚುತ್ತಾ (ಕಸಾ. ೯) . ೩. (ಆಲಂ) ಕಾಡು; 
ಪೀಡಿಸು; ತೊಂದರೆ ಕೊಡಂ: ತಲೆಮೆಟ್ಟುತಿರೆ ಕಾಟ ಮಕ್ಕಳಿಬ್ಬರ 
ನೋಡಿ ನಲಿದೆ ನೀಂ ಪೋದೆಯೇನೆಮ್ಮೊಡಲನುರಿಸಿ (ಕಾಲೂರ. ೧೭೬-೩೯೫); 
ತಲೆಮೆಟ್ಟಿ ದ ಕ್ಷೋಭೆಯನ್ನು ನಿಯಂತ್ರಿಸಲು ರಾಜಕಾರಣಿಯು 
ಅಸಮರ್ಥನೂ ಆಗಬಹುದು (ಸಾಸಮಾ. &2). [ತಲೆ, * ಮೆಟ್ಟು, ] 


ತಲೆಮೆರಕ 


ತಲೆಮೆರಕ (ನಾ). ಅತಿಯಾಗಿ ಜಂಭ ಕೊಚ್ಚಿ ಕೊಳ್ಳುವವನಂ ; 
ಅಹಂಕಾರಿ : ಆ ತಲೆಮೆರಕನ ಮಾತನ್ನು ನಂಬಬೇಡ (ರೂಢಿ). "ತಲೆ 
ಮೆರಕತನ' ಪರಾ. [ ಆತಲೆಮೆರೆ* - ಕ್ಕ) 

ತಲೆಮೆಠಕತನ (ನಾ). ಅತಿಯಾಗಿ ಜಂಭಪಡುವಿಕೆ,-ಬೀಗಂವಿಕೆ,- 
ಅಹಂಕಾರ ಪಡಂವಿಕೆ : ತಲೆಮೆರಕತನದೊಳಗೆ ನಾಲ್ಕೊರುಷ ಹಲವುತೆರ 
ಕೆಟ್ಟವನಿಗೀಗೇನುಲಿಯಲರಿವನೆ ಮಂತ್ರಿ (ಬಿಜೃಪು. ೬೪-೨). 

[ತಲೆಮೆರಕ + - ತನ] 

ತಲೆಮೆರೆ "ತಲೆವೆಂಟ್‌' ನೋ. 

ತಲೆಮೆಟ್ಸ್‌,, ತಲೆವೆರೆ (ಕ್ರಿ). ಎಲ್ಲರಿಗೂ ಮೇಲಾಗಿ ಮೆರೆ ; ಅತಿಯಾಗಿ 
ಜಂಭಪಡಂ ; ಅಹಂಕಾರಪಡು ; ಬೀಗು: ಇನ್‌ ನಿನ್ನ ಸೊರ್ಕನುರ್ಕಿ 
ನೊಳ್‌ ತಲೆಮೆಣಿಸಯ ನೀನ್‌ ! (ಬದ್ಮಪ್ಪ. ೬-೦೦೦). ತಲೆಮೆರೆ : ಕಿಕ್ಕಿರಿದು 
ನೆರೆದು ಚೆಂದದಲಿ ಹೂವು ಗರಿ ಸೆಕ್ಕೆ ತಲೆಮೆರೆದು (ಇಂಗೀತ. ೧೭-೦೨). 

( ತಲೆ, * ಮೆಚ] 

ತಲೆಮೆಟಕೆ, (ನಾ). ೧. ಹೊಗಳಿಕೆ; ಪ್ರಶಂಸೆ; ಬೀಗುವಿಕೆ : ಪೆರ್ಮನೆ 
ತನಮೇನ್‌, ಕಲಿತನದುರ್ಕೇನ್‌, ಆಳ್ಗಳ ` ಸಾಲೊಳ್‌ ತಲೆಮೆಲ್‌ 
ಸೊರ್ಶೇನಿ್‌? (ಅಶೈತ್ಮಾ. ೨೬-೩೦೧). (ಗು). ವಿ. ಹೆಮ್ಮೆಯ; ಬೀಗುವ; 
ಅಹಂಕಾರದ : ಓವೋ ತಲೆಮೆಟ್‌ಶಾಸನಮೋ, ಓವೋ 
ಅರಸಿಕೆಯೋ (ಟದ್ಮಪ್ರ. ೨೨-೪೬೩). [ ಎತಲೆಮೆಜ್‌,] 

ತಲೆಮೊರೆ "ತಲೆಮೊಟ್‌”' ನೋ. 

ತಲೆಮೊಡು (ನಾ). ಎತ್ತರವಾದ ಸ್ಥಳ,-ದಿಬ್ಬ,-ತಿಟ್ಟು : ಸೀಮಾನ್ತರ 
ಮೂಡಾಯೊಳಗೆರೆಯ ಪಾದರಿ ಎ ಅನೆ ಬಂದು ಕೆಲ್‌ಯುಳ್ಕೂಡಿ 
ಪೆರ್ವಳ್ಳಮೆ ಸನ್ನು ಪಡುವಾಯ್‌" ನೋಡಿ ಪೆರ್ವುಣಸೆ ಎ ತೆಂಕಾಯ್‌ 
ತಲೆಮೊಣಡೆ ಬಿದಿಕೆರೆ ಎ (ಮೈಅರಿ. ೧೯೨೭, ೧೧೮-೪೭; 726). 

[ ತಲೆ; + ಮೊಅಡು (ಎವಮೊರಡಿ) ] 

ತಲೆಮೊಣ್‌, ತಲೆಮೊರೆ (ನಾ).ಎತಲೆಮಾರು: ನಿನ್ನ ಸಂತಾನಂ ಆದೊಡಂ 
ಪದಿಮೂಜು ತಲೆಮೊಟಿ*ಯ ಕಳೆದು (ಬದ್ಧ ಪ್ರ್ಯ ೪೧-೮೮೯). ತಲೆಮೊರೆ : 
ಈ ತಲೆಮೊರೆಯ ಅಗ್ರಕತೆಗಾರರಾದ ಶ್ರೀ ಶ್ರೀನಿವಾಸರನ್ನಾಗಲಿ ಶ್ರೀ 
ಅನಂದರನ್ನಾಗಲಿ ಸರಿದೂಗುವ ಕತೆಗಾರರನ್ನು ನಾವು ಕಾಣಲಾರೆವು 
(ಸುವರ್ಣ. ೧೪೫) : ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ 
ಏಳುತ್ತಿದ್ದ ಹೊಸ ತಲೆಮೊರೆಯ ಜನದ ಅಭಿಪ್ರಾಯ ಬೇರೆಯಾಗಿತ್ತು 
(ದಾದಾನ. 5೬). [ ತಲೈ * ಮೊಲ್ಕಿ./ತಮಿ. ತಲೈಮುಖ್ಯಖ ] 

ತಲೆಯರಿ (ಕ್ರಿ). ತಲೆ ಕತ್ತರಿಸಂ; ಶಿರಚ್ಛೇದನ ಮಾಡು: ಭೃಗುಪತ್ನಿ 
ಯಾದ ದಿವ್ಯಾದೇವಿಯಂ ಪೆಣ್ಗೊಲೆಗೆ ಹೇಸದಕಟ ತಲೆಯರಿಯೆ (ಪದ್ಮರಾ- 
೦೦-೦೨೬). ` [ ಶಲೈ + ಅರಿ] 

ತಲೆಯಳಿಗ (ನಾ). ೧. ತಲೆಯಂನ್ನಿ. ನಾಶಮಾಡುವವನಂ ; ಕೊಲೆ 
ಗಡಿಕೆ. ೨. (?) : ತಲೆಯಳಿಗನ ಪೆತ್ತ ಲಲನೆಯ ತಂದೆಯ ಘಳಿಲನೆ 
ತೆಗೆದು ನುಂಗಿದಗೆ . , . ವಂದಿಸುವೆ (ಅಬ್ಭ ಲೂ. ೧-೪). 

[ ತಲ್ಲೆ + ಅಳ್ಕಿ, (ಅಟ್ಟ) + - ಗ್ಯ) 

ತಲೆಯಾಡಿಸು (ಕ್ರಿ). ೧. ತಲೆಯನ್ನು ಅಲ್ಲಾಡಿಸು : ಇವನ ಆಟ ಆಯ್ತು 
ಅನ್ನುವಂತೆ ತಲೆಯಾಡಿಸಿದರು (ಮುನಿಮಾ. ೩೦). ೨. ನಿಷೇಧ ಸೂಚಿಸಂ; 
ಇಲ್ಲವೆಂದು ಸೂಚಿಸು : ಅವುಗಳ ಏಚಾರದಲ್ಲಿ ಯಾವುದೇ ನಿಶ್ಚಿತ 
ವಿವೇಚನೆ ಮಾಡುವುದು ಸಾಧ್ಯವಿಲ್ಲ ಎಂದು ವಿದ್ವಾಂಸರು ತಲೆಯಾಡಿಸಿದ್ದೂ 
ಉಂಟು (ದ್ರಾವಿವಿ. ೪೬). [ತಲೆಯಾಡು 4 - ಇಸ್ಕು] 

ತಲೆಯಾಡು (ಕ್ರಿ). ೧. ತಲೆಯು ಅಲುಗು; ತಲೆಯಂ ಅಲ್ಲಾಡು: 
ಸತ್ತು ತಪ್ಪೊಪ್ಪದೆನೆ ತಲೆಯಾಡುತಿಹುದು (ಕಾಲೂರ. ೧೦೨-೨೦೫). ವಿ. 
ನಿಷೇಧವನ್ನು ಸೂಚಿಸಂ. “ತಲೆಯಾಡಿಸು' ಪರಾ. [ತಲೈ* ಆಡ್ಕು) 


ಸ್ಕೂಸನ 


೩೩೪೮ 


20 


ತಲೆಯಿಣುಕು 


ತಲೆಯಾನಿಸು (ಕ್ರಿ). ತಲೆಯನ್ನೂ ಒಡ್ಡೂ,-ಇರಿಸಂ: ಬಿಸಿಲಿನ ಬೇಗೆಗೆ 
ತೆಲೆಯಾನಿಸಿ ತರುವುಂ ಶ್ರಿತರ ತಂಪಿಸುವುದಲೆ ನೆಳಲಿಂ (ಶಾಳುಂತ. ೬೩-೧೦೭). 
[ ತಲೆಯಾನು + - ಇಸ್ಕು) 
ತಲೆಯಾನು (ಕ್ರಿ). ತಲೆಯನ್ನು ಒಡ್ಡು : ಪುಣ್ಯ ಪೂರುಷರ ಪದರಜಕೆ 
ಮಣದೊಮ್ಮೆ ತಲೆಯಾನದೆ ತದುಕ್ತಿ ಸುಧಾಮುಕುಂದಾಭ್ಯುದಯವನು 
ಕಿವಿಗೇಳದವರಾಯುಷ್ಯವೇಕೆ (ನಿಧಾಗ. ೪-೦೪-೪೨). 
[ ತಲ್ಲೆ + ಆನು (ಆಆನ್‌;)) 
ತಲೆಯಾರ್‌, ತಲೆಯಾರು (ನಾ). ೧. ಸಾಲಾಗಿ ಉಳಂವಾಗ ಮಂಂಭಾಗ 
ದಲ್ಲಿರಂವ ಎತ್ತುಗಳ ಜೊತೆ: (1). ೨. ನೊಗವನ್ನು ಕಟ್ಟಿರುವ ಎತ್ತು 
ಗಳ ಜೊತೆ : ಬಳವಟಿದು ಹರೆಯವಣಟ್‌ಾದೆಣೆಯಟ್‌ದು ಬಗೆಯೆತ್ತು 
'ಗಳನಾಯ್ದೂ ಹಲವು ತಲೆಯಾರ್ಗಳಂ ಹೊಡಿ (ಸಿದ್ಧರಾ. ೬-೨೫). ೩. ಎತ್ತು 
ಗಳನ್ನು ಹೂಡಿರಂವ ನೇಗಿಲು: (+). ತಲೆಯಾರು: ೪. ಪಳಗಿಸುವುದ 
ಕ್ಕಾಗಿ ಮೊದಲ ನೊಗದ ಹಿಂದೆ ಕಟ್ಟಿರುವ ಎತ್ತುಗಳ ಜೊತೆ: 
“ನೊಗನ ತಲೆಯಾರು ಭಂಡಿ' ಎಂಬ ಇವೆಲ್ಲಂ ಹೂಡುವ ಎತ್ತುಗಳು. 
ಕ್ರಮದಿಂದ ಯುಗ್ಯ, ಪ್ರಾಸಂಗ್ಯ, ಶಾಕಟ ಎನಿಸುಗು (ನಾ ಚಿರಾ. ಕಿ). 
[ ತಲೆ; ೬ ಆರ್ಕ್‌ ./ ತೆಲು. ತಲೇರು] 
ತಲೆಯಾರು "ತಲೆಯಾರ್‌' ನೋ. 
ತಲೆಯಾವು (ನಾ). ಶ್ರೇಷ್ಠವಾದ ಹಸು; ಉತ್ತಮವಾದ ಆಕಳು: 
“ ಶ್ರೇಷ್ಠಾ, ನೈಚಿಕೀಈ ೨ ತಲೆಯಾವು” (ಹೆಲಾಯು. ೪೩-೧೦೬) ; 
“ ನೈಚಿಕೆ `ಶ್ರೇಷ್ಠೆಯೆನೆ ತಲೆಯಾವೆನಿಕ್ಕು ” (ಮಂಗರಾ- ೩೪-೪). 
[ ತಲೆ, + ಆವು] 
ತಲೆಯಾಳ್‌, ತಲೆಯಾಳಂ (ನಾ). ವಂಂಖ್ಯ ವ್ಯಕ್ತಿ; ವಂಂದಾಳಂ ; 
ನಾಯಂ : ತಲೆಯಾಳ್ಗಳಿವರು ಎಣಿಸಲ್ಕೆ ಮಿಕ್ಕವರ್‌ ಮಿಕ್ಕವರ್‌ (ಪಾರಸಿ. 
೧೪-೩೧೯). ತಲೆಯಾಳು: ತೇರು ಮಾಡುವಾಗ ಗಿರಿಯಯ್ಯನೇ ತಲೆ 
ಯಾಳು; ದೇವರು ಹೊರಡಿಸುವುದಕ್ಕೆ ಅವನೇ ಬರಬೇಕು (ಸುವಸಂ. ೪೭) ; 
ರಾಜಕುಮಾರನ ನಾಮಕರಣ ಮಹೋತ್ಸವಕ್ಕೆ ನಾಡಿನ ತಲೆಯಾಳುಗಳೆಲ್ಲ 
ನೆರೆದರು (ಸವತಿ. ೧೪೫) ; ದನಗಾರರ ತಲೆಯಾಳು ನಗರಕ್ಕೆ ಓಡಿಬಂದು 
ಎರಾಟನ ಕುಮಾರ ಉತ್ತರನನ್ನು ಕಂಡು ಮೊರೆಯಿಟ್ಟನು (ವ್ಯಾಸಔ. ೨೩೨); 
[ ತಲ್ಲೆ + ೮9%] 


380 ಶಲೆಯಾಳು "ತಲೆಯಾಳ್‌' ನೋ. 


45 


ತಲೆಯಿಕ್ಕು (ಕ್ರಿ). ೧. ತಲೆಯನ್ನು ಇಡಂ : ಅಂತದಲ ಮೊದಲೊಳ್‌ 
ಕೆಲವು ದಿವಸಂ ತಲೆಯಿಕ್ಕಿ 'ಪಟ್ಟಿರ್ದುದನೊಂದು ದರ್ದುರಂ ಕಂಡು 
(ಪಂಕತಂ. ೨೬೯-೮). ೨. ತಲೆಯನ್ನು ತಗ್ಗಿಸು,-ಬಾಗಿಸಂ : ಮಿಕ್ಕು 
ಮಾಸುವ ಬೆಳಗು ಕೆಂಪಡರ್ದ ಮುಗಿಲು ತಲೆಯಿಕ್ಕುವಬುಜಂ . . 
ನಲಿವ ಜಾರೆಯರು ಸಂಜೆಯಲಿ ರಂಜಿಸಿದರು (ಸೋಮಶ. ೨-೦೦). 

ಕ [ತಲೆೈ, * ಇಕ್ಕು] 

ತಲೆಯಿಡು (ಕ್ರಿ). ೧. ತಲೆಯನ್ನು ಇಡು, -ಜಾಚು : ಕೋಟೆಯ ತೆನೆಯೆಡೆ 
ಗಂಡಿಯೊಳ್‌ ತಲೆಯಿಟ್ಟು ನೀಟಲಿ ನೋಡುವರುಗಳ ಸೂಟಿಯ ಬಾಣ 
ಗಳಿಂದಿಟ್ಟು ಜೀವವ ದಾಟಿಸಿದರು ಯಮಪುರಿಗೆ (ಕಂನವಿ. ೦೮-೭೬) ; 
ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು (ರೂಂ). ೨. ತಲೆದೋರಂ; 
ಬರು ; ಪ್ರವೇಶವನಾಡು : ಈ ಕಡೆಗೆ ತಲೆಯಿಡಬೇಡ (ರೂಢಿ); ಅವನು 
ಬಾಯಿಯಲ್ಲಿ ದೇವರ ಬಗ್ಗೆ ಭಕ್ತಿಯ ಮಾತನಾಡುತ್ತಿದ್ದರೂ ದೇವಾ 
ಲಯಕ್ಕೆ ತಲೆಯಿಡುತ್ತಿರಲಿಲ್ಲ (ಕೂಡ). [ತಲೈ + ಇಡು] 

ತಲೆಯಿಣುಕು (ಕ್ರಿ). ಐ ತಲೆಯಿಡು ೨ : ನೆರೆದೀ ಕಲಿಗಳಿದಿರ್‌ ನಾಣ್ವದೆ 
ನಿರಾಶೆ? ತಲೆಯಿಣುಕಲಣ್ಮುದೆ ಭಯಂ? (ಶ್ರೀರಾಮಾ. ೫೩೯-೦೯೩). 

[ತಲೆ * ಇಣುಕು (ಎಇಣಿಕು) ] 


ತಲೆಯಾ 


ತಲೆಯಾ (ಕ್ರಿ). ಜನ್ಮವನ್ನು ಕೊಡು; ಜೀವಕೊಡಂ ; ಹಂಟ್ಟಿಸು : 
ಹೊಲದ ಪುರುಳೆಲ್ಲೆಲ್ಲೊ ಮನೆಮನೆಯ ಕೈಮಿಂಚಿ ತಲೆಯಿತ್ತ 
ಕಾಲೂರನುಳಿದು ಮರೆಯಾಯ್ತು (ಕಾಲೂರ. ೧೨೧-೨೫೩). 
[ತಲೈ, * ಈ] ಸ 
ತಲೆಯುಡಿಗೆ (ನಾ). ತಲೆಯಲ್ಲಿ ಧರಿಸುವ ಉಡಿಗೆ; ತಲೆವಸ್ತ್ರ; 
ರುಮಾಲು, ಟೋಪಿ, ಪಾಗು ಮೊದಲಾದುವು; ಶಿರೋವೇಷ್ಟನ : 
“ ತಲೆಯುಡಿಗೆ (ಮು., ಹೆಂಗಸಿನ ಅಲಂಕಾರದ ತೊಡಿಗೆ)” (16೩6-47688. 
ಇಂಕನಿ) ; “ ತಲೆಯುಡಿಗೆ, ಉಷ್ಣೀಷ; ಉಡಿಗೆ, ಉಡುಪು” (ಇ1£. ಇಂಕನಿ.). 
[ತಲೆ * ಉಡಿಗೆ (ಉಡುಗೆ) ] 
ತಲೆಯುಡೆ (ನಾ).  ತಲೆಯಂಡಿಗೆ : ಒಂದೇ ಒಂದು ವ್ಯತ್ಯಾಸವೆಂದರೆ 
ಮದುವೆಯಾದ ಹೆಂಗಸರು ತಮ್ಮ ತಲೆಯುಡೆಯಲ್ಲಿ ಮೂರಡಿ ಉದ್ದದ 
ಮರದ ಕೊಂಬನ್ನು ಸಿಕ್ಕಿಸಿಕೊಳ್ಳುವುದು (ಪ್ರವಾಇ. 1, ೨೬೯). 
[ ತಲೆ; + ಉಡ್ಕೆ ) 
ತಲೆಯುದ್ದ (ನಾ). ತಲೆಯವರೆಗಿನ ಎತ್ತರ ; ಆಳೆತ್ತರ : ತಲೆಯುದ್ದದ 
ಪೂವಿನ ಘಟ್ಟಿ ಕಾಮದೇವನ ಕೃತಕಾದ್ರಿಯಂತೆಸೆಯೆ (ಅಜಿಪು. ೨-೦೩) ; 
ಮಂದೈಸಿ ತಲೆಯುದ್ದಮಾಗಿ ತುುಗಿ ಬೆಳೆದೊಜಿಗಿ ರಾಜಿಸುವ ರಾಜಾನ್ನದ 
ಕುಸುಂಕುಚಿಕೊಳಗೆ (ಲೀಲಾವ. ೩-೮೪). 
[ತಲ್ಮೆ + ಉದ್ದ) 
ತಲೆಯುರ್ಚು (ಕ್ರಿ). ೧.ತಲೆಯನ್ನು ತಪ್ಪಿ ಬಸಿಕೊಳ್ಳ್ಳು; ತಲೆಮರೆಸಿಕೊಳ್ಳು: 
ಇಂದೆ ಹಳಿಯುಂ ಗಡ ಕೂಡುವನಾತನಂ ಗೆಲಲ್‌ - ಬಂದಪುದೇ 
ಬಟ್‌ಕ್ಯದುವೆ ಕಾರಣಮಾಗುಬಿಕಿದಿರ್ದನಂಧರಾಣ್ನಂದನನಲ್ಲದುಂತು ತಲೆ 
ಯುರ್ಚುಗುಮೆ ರಣರಂಗ ಭೂವಿಂಯೊಳ್‌ (ಪಂಪಭಾ. ೧೩-೭೫). : ೨. 
ಒಡಂಬಡದಿರು; ವಿಮಂಖನಾಗು: ಪೆರ್ಚುಗೆ ಭರತಕುಲಂ ನೆಲೆವೆರ್ಚುಗೆ 
ನಿಮ್ಮೆರಡು ತಂಡಮೊದವಿದ ನಣ್ಣಿಂ ಕರ್ಚುಗೆ ಕಲುಷಂ ನೀಂ ತಲೆ 
ಯುರ್ಚದಿರೆನ್ನೆಂದ ನುಡಿಗೆ ಕುರುಕುಳತಿಳಕಾ (ಪಂಪಭಾ. ೧೩-೬೭). 
[ತಲೆ * ಉರ್ಚು) 
ತಲೆಯೂರ್‌ "ತಲೆಯೂಜು' ನೋ. 
ತಲೆಯೂರು (ನಾ). ೧. ವಬಖ್ಯವಾದ ಊರು ; ಪ್ರವಂಖ ಪಟ್ಟಣ: 
ಎನ್ನ ನಾಡೊಳ್‌ ತಲೆಯೂರೆನಿಪ ಬೂಕನ ಕೆರೆಯಂ ಕೊಂಡು . , . 
ತಿರುಕುಳಿ ಪಾರ್ವರ್ಗಿತ್ತಂ (ಜಿಕವಂ. ೧೩-೦೦). ವಿ. “ಎಲ್ಲೆಯಲ್ಲಿರುವ 
ಗ್ರಾಮ, ಗಡಿ ಸರಹದ್ದಿನಲ್ಲಿರಂವ ಊರು” (ಪ್ರಠಥಣ್ಣ). ೩. ಒಂದು 
ಊರಿನ ಹೆಸರು: ತೆರೆಯೂರು ಕೊಯತೂರು ಕೊಂಗಳಿಯುಚ್ಚಂಗಿ 
ತಲೆಯೂರು ಪೊಂಬುರ್ಚ್ಚವನ್ನಾ ಸುರಚೌಕಬಳೆಯವಟ್ಕ ಶಿ ಣಯೆಂದಿವು ಮೊದ 
ಲಾಗನೇಕ ದುರ್ಗ್ಗತ್ರಯಂಗಳನಶ್ರಮದಿಂ ಕೊಂಡು (ಎಕೆ. 77, ೧೩೨-೨೭ ; 
1123). [ತಲ್ಲೆ ೬ ಊರ್ಕ್ಯು (ಆಊರ್‌) ) 
ತಲೆಯೂಕು, ತಲೆಯೂರ್‌, ತಲೆವೂರಂ (ಕ್ರಿ). ೧. ತಲೆಯಂನ್ನು ಕೆಳಕ್ಕೆ 
ಊರಂ ; ತಲೆಕೆಳಗಾಗಿರಂ : ತಲೆಯೂಟ್‌ ತಪಸ್ಸಿದ್ದೊಡೆ ಅಲ್ಲಿ 
ಮೂರ್ತಿಯ ತೋಟುವಾತನು ನೀನೆ (ಸಮಾವ. ೮-೩೦) ; ಸಿಂಹಾಸನದಿಂ 
ತಲೆಯೂಟೀ ಕೆಡೆದರತಿಬಳ ಭೂಪರ್‌ (ಜಗವಿ. 6-೪೨); ತಲೆಯೂಟಾ 
ತಪಂಗೆಯ್ಗೆಮ (ಶ್ವಾ ವ ಳಾ. ೧೧೯-೪) ; ಉದ್ದನ ಮರನ ತುದಿಗೇಟು 
ತಲೆಯೂಚಿ ಬಿದ್ದು ಸತ್ತಂತೆ (ಸರ್ವಜ್ಞ. ೪೩೫). ೨. ತಲೆ ತಗ್ಗಿ ಸು; 
ತಲೆಬಾಗಿಸು: ಕಾಲ ಕಾಮರ ಗೆಲುವ ಉಪಾಯವಾವುದೆಂದು 
ತಲೆಯೂಟಾ ನೆಲನ ಬರೆವುತಿಪ್ಪೆ (ಘನವ. ೦8). ತಲೆಯೂರ" : ೩. 
“ ತಲೆಗೊಡು, ತಲೆಯನ್ನದುವು” (ಪ್ರಳಣ್ಮ). ತಲೆವೂರು: ೪, 
ವಂಲಗು; ವಿಶ್ರಮಿಸು: ಬೆಳಗಿನಿಂದ ಸಂಜೆಯತನಕ ತಲೆವೂರಲು 
ಪುರುಸೊತ್ತಿಲ್ಲ (ಕೂಢಿ). [ತಲೆ * ಊಟ್ಮು) 


೩೩೪೯ 


20 


25 


40 


ತಲೆಯೆಅಕ 


ತಲೆಯೆತ್ತು (ಕ್ರಿ). ೧. ತಲೆಯನ್ನು ಮೇಲಕ್ಕೆ ಎತ್ತಿ; ಮಂಖವನ್ನೂ 


ವೋಲೆಮಾಡಂ : ತಡಬಡಿಸುವ ನುಡಿ ತಲೆಯೆತ್ತುವ ನವಿರಡಸಿದ 
ಬೆಜಗೆಸೆಯಲು . . . ರಾಜಕುಮಾರಂ ನೋಡಿದನು (ಜಯಕಾ. ೩-೧೪) ; 
ತಲೆಯೆತ್ತೆ ಕೂದಲ ಸೆಳೆಕೊಳ್ವ ಮುಳ್ಳು ಮೈಯಲುಗೆ ಸೀಳುವ 
ಬಲುಮುಳ್ಳು (ಕಂನವಿ. ೦೮-೪೭) ; ಉಲಿಯದೆ ಕೆಲಿಯದೆ ತಲೆಯೆತ್ತಿ 
ನೋಡದೆ ಬಲು ಬಲ್ಲತನದಿ ಇರುವವಳು ದೊರೆಯುವುದು ಸಲೆ ಗುರು 
ಕರುಣ (ಸರ್ವಜ್ಮ. ೦೬೬೮). ೨. ಉಂಟಾಗಂ; ಹುಟ್ಟು; ಉತ್ಪತ್ತಿ 
ಯಾಗು; ಉದ್ಭವವಾಗು : ತಲೆದಡವಿ ನಂಬುಗೆಯಿತ್ತು ಸಂತೈಸುತಿರೆ 
ನಲಿವು ತಲೆಯೆತ್ತೆ[ಪಾಕಾ. ಯೆತ್ತಿ, ಯೊತ್ತಿ]ಹರುಷವಂಗವನಡರೆ 
(ಸೋಮಚೆ. ೪೯) ; ಎಲ್ಲ. ದರ್ಶನಗಳೂ ಅವೈದಿಕಮತಗಳಾದ ಜೈನ, ಬೌದ್ಧ 
ಚಾರ್ವಾಕಾದಿಗಳನ್ನು ಖಂಡಿಸುವುದಕ್ಕೇ ತಲೆಯೆತ್ತಿದಂಥವುಗಳು (ಭಾರದ. 


`೦೨೨); ತೆಮ್ಮೊಳೊಗೆತನದೊಡಕು ತಲೆಯೆತ್ತಿದಾಗಳ್‌ (ಬದ್ಮಪ್ಪ. ೦೨-೨೪೩); 


ಮಹಮ್ಮದನು ಬೋಧಿಸುತ್ತಿದ್ದ ಮತವು ತಲೆಯೆತ್ತಿ, ಮುನ್ನೂರ 
ಅರವತ್ತು ವಿಗ್ರಹಗಳ ಪೂಜೆಯು ನಿಂತುಹೋದರೆ (ಪೈಮಹ. ೨ಖ. ಹಿ. 
ಸೆಟೆದು ನಿಲ್ಲು; ಹಂಗು ಇಲ್ಲದಿರು: ಮೇರುಗಿರಿಯೊಂದು ದಿನ 
ಗರ್ವದಿಂ ತಲೆಯೆತ್ತಿ ಕೆಂಗದಿರ ಹೊಂಗದಿರ ಜಿಹ್ವೆಯಲಿ ನುಡಿಯಿತ್ತು 
(ಕವಿಸೋ. 3೦-೧); ಸೊಕ್ಕಿನಲಿ ತಲೆಯೆತ್ತಿ ಜೊತೆಯವರ ಕೂಟದಲಿ ನಾವು 
ಸಮ ನಿಮಗೆಂದು ನುಡಿವ. ಬಲವಿಲ್ಲ! (ಕ ನ್ನ ಬಾ. ೧೦೪-೧೧). ೪. 
ಪ್ರಕಟವಾಗಂ; ತೋರು: ಕಾಡೊಳ್ಳು ತಲೆಯೆತ್ತಿ ಸೊಡರೆತ್ತಿ ತೋರ್ದಂತೆ 
ನೋಡುತಿಹ ಬೆಳ್ಳಿಯಂ ಕಂಡಲ್ಲೆ ನಿಂದಂ (ಕಾಲೂರೆ. ೦೨೬-೨೬೬). 
೫. ಚೇತರಿಸಿಕೊಳ್ಳು ; ಎಚ್ಚೆತ್ತಾಕೊಳ್ಳು ; ಸುಧಾರಿಸಿಕೊಳ್ಳು : ಸಲೆ 
ನಮೆವ ರೋಗಿ ಬೇಗಂ ತಲೆಯೆ[ಪಾಕಾ. ಯ]ತ್ತ್ವಲ್‌ (ಸಮಪ. ೩-೬೪); 
ಅವನು ವ್ಯಾಪಾರದ ನಷ್ಟದಿಂದ ತಲೆಯೆತ್ತಲು ಆಗಲೇ ಇಲ್ಲ (ಕೂರಿ). 
೬, ಪ್ರಗತಿ ಪಡೆ; ಏಳಿಗೆ ಹೊಂದು: ಕನ್ನಡ ತಲೆಯೆತ್ತುವ ಬಗೆ ಹೇಗೆ? 
(ರೂಢಿ). 

ತಲೆಯೆತ್ತಿ ತಿರುಗುಎವುರ್ಯಾದೆಯಿಂಂದ ಓಡಾಡಂ; ಧೈರ್ಯದಿಂದ 
ಓಡಾಡು ; ಯಾವ ಅಪವಾದವೂ ಇಲ್ಲದೆ ಇರು : ತಾನಂ 'ಶಹರಿನಲ್ಲಿ 
ತಲೆಯೆತ್ತಿ ತಿರುಗುವುದಕ್ಕಿಲ್ಲಿ (ಮುಂಗಾಮು. ೧೦). ತಲೆಯೆತ್ತಿ ನಡೆ ಎ 
ತಲೆಯೆತ್ತಿ ತಿರುಗು : ಅನುವರದೊಳಿಂದು ಶೌರಿಗೆ ವಿಮುಖನಾಗಿ ನೀಂ 
ಬಂದೆಯಾದೆೊಡೆ ಮಾವನ ಮನೆಯೊಳಾಂ ತಲೆಯೆತ್ತಿ ನಡೆವೆನೆಂತು 
(ಜೈಮಿಥಾ. ೧೦-೬). ತಲೆಯೆತ್ತಿ ನಿಲ್ಲು ಎ ೧. ಹುಟ್ಟಿಕೊಳ್ಳು; ಉಂಟಾಗು: 
ಈ ಶೈವಧರ್ಮದ ಅಕ್ಕೆ ಪಕ್ಕದಲ್ಲಿಯೇ ಕಾಳಾಮುಖ ಸಂಪ್ರದಾಯದ ಒಂದು 
ಶಾಖೆಯೂ ತಲೆಯೆತ್ತಿ ನಿಂತಿತ್ತು (ಕೂನ್ಯಕು. ೧). ೨. ಆತ್ಮವಿಶ್ವಾಸ 
ದಿಂದಿರು : ಗಾಳಿ, ನೀರು, ಬೆಳಕಿನಲಿ ತೂಗಿ ತಲೆಯೆತ್ತಿ ನಿಂತವರೆ ಮಾನ 
ವರು (ನೆಲಮು. ೪೬-೪). ೩. ಚೇತರಿಸಿಕೊಳ್ಳೊ ; ಅಭಿವೃದ್ಧಿ ಹೊಂದಂ: 
ಕತ್ತಲ ಕಣಿವೆಯಿನೆಂತೊ ಮೇಲೈತಂದೆ ಮತ್ತೊಮ್ಮೆ ತಲೆಯೆತ್ತಿ ನಿಂದೆ 
(ಇಂಡಾಪ. ೧೮೪-೮). ೪. ಗೌರವದಿಂದಿರಂ : ಇಂದಲ್ಲ ನಾಳೆ ನಮ್ಮ ದೇಶ 
ಸ್ವಾತಂತ್ರ್ಯವನ್ನು ಗಳಿಸಿ ವಿಶ್ವದಲ್ಲಿ ತಲೆಯೆತ್ತಿ ನಿಲ್ಲುತ್ತದೆ (ಕಳಹು. ೦೧೨). 

[ ತಲೈ + ಎತ್ತು] 


ತಲೆಯೆಜಿಕ (ನಾ). (ಲಜ್ಜೆ, ಅವಮಾನಗಳಿಂದ) ತಲೆ ಬಾಗುವಿಕೆ ; 


ತಲೆ ತಗ್ಗಿಸಂವಿಕೆ: ನೆರೆದೀ ಸಭೆಯೊಳ್‌ ಲಜ್ಜಾಭರದಿಂ ತಲೆಯೆಅಕ 
ಮಾದುದಿಂದೆನಗೆ (ಸು ಕುಮಾ. ೨-೨೮); ಕರಕಿಸಲಯರುಚಿಯಿಂದಂ 
ಪರಿಭವಮಾಯ್ತೆಂಬ ಲಜ್ಜೆಯಿಂ ತಲೆಯೆಟಿಕಂ ಪಿರಿದಾಯ್ತೆನೆ ಜೋಲ್ಡು 
ಸಡಿಲ್ದರುಣಾಶೋಕಪ್ರವಾಳಮಂ ವಧು ತಿಟ್‌ದಳ್‌ (ಮಲ್ಲಿಪು. ೬-೭೬೦); 
ಮೂಲಾವರ್ತನವೆೊಂದು ತಲೆಯೆಅಕಮಂಮಿಂತೆ ದಂಡಕದ ಕಡೆಯೊಳಂ 
ಪೇಟ್ಲು (ಪಗಾರ. ೩೩೭). [ತಲ್ಲೆ + ಎಅಿಕ್ಕ] 


ತಲೆಯೆಜಗು 


ತಲೆಯೆಅಗು (ಕ್ರಿ). ತಲೆಬಾಗು; ನವಂಸ್ಕರಿಸು: ಹಲಬರೆಮ್ಮೊತ್ತಿಗೆ ಬಂದು 
ಹೋದರು 'ಮುಂದೆ ಕೆಲಬರು ದೂರದೊಳ್ನಿಂದು ತಲೆಯೆಜಿಗಿದರು 
(ಭರಣ, ೩೯-೨೦). [ ತಲೆ; + ಎಲಗ್ಗು ). 

ತಲೆಯೇಟ್ಕು (ಕ್ರಿ). ತಲೆಗೇರು; ನೆತ್ತಿಗೇರಂ; ಹೆಚ್ಚಾಗಂ: ವಿಂಶಿವಿನಾರು: 
ನಿರ್ವಿಕಾರ ಸ್ವರೂಪನಪ್ಪ `` ಪರಮಂಗೆ ಸ್ವಪ್ನೋಪಮಾಹಂಮಮತೆ 
ತಲೆಯೇಜ್‌ (ಗಿರಿಕ. ರ-೪೫ವ). [ತಲೆ * ಏಜ್ನ್ಮು (ಏಣ) 

ತಲೆಯೇಜ್ಕು (ನಾ). ತಲೆಯಲ್ಲಿಯ ಗಾಯ,-ಹುಣ್ಣು : “ತಲೆಯಲ್ಲಿ 
ಘಾಯ” (ಪ್ರಠಣ್ಮ್ಣ). [ತಲೆ * ಏಲ್ಮು(ಎಏಆ್‌4)] 

ತಲೆಯೊಡೆ (ಕ್ರಿ). ೧. ತಲೆಯನ್ನೂ ಒಡೆ,-ಸೀಳು: ಬಡಿವನಲ್ಲಿಯ 
ಮಕ್ಕಳನು ತಲೆಯೊಡೆವನರೆಬರ (ಸಾಳ್ಕಛಾ. ೨೧-೫೪): ತಗುಲಿದರೆ 
ತಲೆಯೊಡೆವ ಪೇರಾಲಿಕಲ್ಲುಗಳ್‌ವೆರಸಿ ಕರೆದುದು ಮುಸಲಧಾರೆ 
(ಶ್ರೀರಾಮಾ. ೬೩೪-೧೨೯). ೨. (ಆಲಂ) ಬಗ್ಗು ಬಡಿ; ದೋಚು: ಆ 
ಜಮಾನ್ಮೂರ ಬಡವರ ತಲೆಯೊಡೆದು ಆಸ್ತಿಯನ್ನು ಸಂಪಾದಿಸಿದ್ದಾನೆ 
(ರೂಢಿ). 

ತಲೆಯೊಡಕೊಳ್ಳು - ಬಹಳವಾಗಿ ಯೋಚನೆಮಾಡಿ ಅಥವಾ 

ಮಾತಾಡಿ ದಣಿ; ತಲೆಕೆಡಿಸಿಕೊಳ್ಳು : ಇನ್ನು ನೀವು, ನಿಮ್ಮ ಮಗ, 
ಮನಸಿನಿಂದ ಪ್ರೇಮದಿಂದ ಕಲಿಸುತ್ತೀರಿ. ಇತರರು ಏಕೆ ಪುಕ್ಕಟೆ 
ತಲೆಯೊಡಕೊಳ್ಳಬೇಕು ಹೇಳಿ (ಪ್ರೇವಾಶ್ರ. ೨೪೭). [ತಲೆ * ಒಡೆ] 

ತಲೆಯೊಡೆತ(ನಾ).೧.(ನರಗಳ ತಂಡಿತದಿಂದ)ತಲೆಯಲ್ಲಿ ನೋವುಂಟಾಗು 
ವಿಕೆ; ತಲೆಸಿಡಿತ; ತಲೆನೋವು: ಸೌದೆ ಸೀಳುತ್ತಿದ್ದಾಗ ತಲೆಯೊಡೆತದಿಂದ 
ನಿಂತುಕೊಳ್ಳಲಾರದೆ ನಿನ್ನ ತೊಡೆಯ ಮೇಲೆ ಮಲಗಿದೆ (ವಡಭಾ. ೧೭೪). 
೨. (ಆಲಂ) ಬಗ್ಗು ಬಡಿಯುವಿಕೆ : ಬಡವರ . ತಲೆಯೊಡೆತದಿಂದಲೇ 
ಅನೇಕರ ಆಸ್ತಿ ಬೆಳೆಯುತ್ತಿದೆ (ರೂಡ). [ತಲ್ಲೆ * ಒಡೆತ] 

ತಲೆಯೊಡೆಯ (ನಾ). ರಕ್ಷಕ ; ಒಡೆಯ ; ಹೊಣೆಗಾರ ; ಗೊತ್ತುಗಾರ: 
ನೀವುಂ ತಲೆಯೊಡೆಯರ್ಗೆ ತಲೆಸುತ್ತಂ ಮಾರ್ಕೊಂಡರೆನಿಸಿ , ನಗೆಯಂ 
ಮಾಡಿಕೊಳ್ಳದೆ . . ಕೊಸಂ ಕುಡುವುದು (ಧರ್ಮಾಮ್ಮ. ೦೦-೪೨) ; 
ನಿನ್ನಸುವ ಕಳೆವೆನೀಗಳೆ ಕಾಯನ್ಹಿಕೊಂಬಡೆ ಛಳೆಯದಲಿ ಬರಹೇಳು ನಿನ್ನೀ 
ತಲೆಯೊಡೆಯನಹ ವಿಷ್ಣುವನು ನೀ ಬೇಡಿಕೊಳ್ಳೆಂದ (ನಿಧಾಗ. ೭-೭-೦೦). 

[ ತಲೆ; + ಒಡೆಯ, 7 

ತಲೆಯೊಡ್ಡು (ಕ್ರಿ). (ಹಿಂಸೆಗೆ) ಈಡಾಗು ; ಗಂರಿಯಾಗು : ಮುಂದಿನ 
ಅರ್ಧಗಂಟೆಯವರೆಗೆ ವೆಂಕಟರಮಣನ ತಡೆಯಿಲ್ಲದ ಮಾತಿನ ಪ್ರವಾಹಕ್ಕೆ 
ತಲೆಯೊಡ್ಡಿ ಕುಳಿತಿರಬೇಕಾಯಿತು (ಮೂರುದಾ. ೧೯೬). [ತಲ್ಲೆ + ಒಡ್ಡು] 

ತಲೆಯೊತ್ತು,, ತಲೆವೊತ್ತು (ಕ್ರಿ). ೧. ತಲೆಯನ್ನು ತೂರಿಸು, - 
ಅನಮುಮು, - ಒತ್ತು: ಡಾಳಮಂ ಪಸರಿಪ ತೋರಮುತ್ತಿನ ಸರಂ 
ಮೊಲೆಯೊಳ್‌ ತಲೆಯೊತ್ತೆ (ಕಬ್ಬ ಕಾ. ೩೪4). ೨. ಹೊಡೆದಾಡು; 
ಎದುರಾಗಿ ನಿಲ್ಲು; ಯಂದ್ಧಮಾಡು: ತಿರು ಪಟ್‌ದೊಡೆ ದಂಡಾದಂಡಿ 
ರಣಂ ಬಿಲ್ಲಿಂದಮಾಯ್ತು ಬಿಲ್ಮುಟ್‌ದೊಡೆ ಗೋಣ್ಮುಟಾ್‌ಗೆ ತಲೆಯೊ 
[ಪಾಠಾಂ. ವ)ತ್ತುತಿರ್ಪೊಂದುರವಣೆಯಿಂದಾದುದಾ ಕಚಾಕಚಿ ಯುದ್ಧಂ 
(ಶಂದ್ರ ಪು. ೧೦-೭೦); ಮುಳಿದೊತ್ತಿ ನೂಂಕಿ ಕಣೆಯಂ ಬಿಲ್ಲಂ ಬಿಸುಟ್ಟಿಕ್ಕೆಯಿಂ 
ಕೂರಾಳ್ಗೆಳ್‌ ತಲೆಯೊ[ಪಾಕಾಂ. ವತ್ತಿ ಕಟ್ಟಿ ದಲಗಿಂದಂ ಕುತ್ತಿ 
ವ್ಯೈಯಿಕ್ಕಿದರ್‌ (ಕಬ್ಬಿಕಾ. ೨೭೭) ; ಅವನಿಯಲಿ ನಿನ್ನೊಡನೆ ತಲೆಯೊ 
ಪಾಕಾಂ. ಯೆ]ತ್ತುವ ನೃಪಾಲಕರಿಲ್ಲ (ಕುವ್ಕಾ ಉ. ೯-೮); ಮೃತ್ಯು 
ನಿನಗಾನೆನ್ನೊಡನೆ ತಲೆಯೊತ್ತಿ ನೋಡೆಂದೆನುತ ಬೊಬ್ಬಿಲ್‌ವುತ್ತ ದೈತ್ಯನ 
ತಣುಬಿದನು ಬಲವೆಲ್ಲ ಬೆಜಿಗಾಗೆ (ಕುವ್ಕಾದ್ರೋ.- ೧೬-೩೧). ೩. ಕಷ್ಟಪಡು; 
ತೊಂದರೆಯನ್ನನಂಭವಿಸು : ಇಂತು ತಲೆಯೊತ್ತುತ ಮಹಾವಿಪಿನಾಂ 
ತರವ ತೊಳಲಿದೆವು (ಕುವ್ಮಾಅ. ೧೪-೧೨). ತಲೆವೊತ್ತು: ೨. ತಲೆವೊ 


೩೩೫೦ 


ಛಾ 


ತಲೆರನ್ನ 


[ಪಾಕಾಂ. ವತ್ತಿದುದೆನೆ ಹೊಯ್ದುದು” (ಛಾರನಿ. 50) ; ತಲೆವೊತ್ತೆ 
ತಾರಕಾವಳಿ ತಲೆಗರೆದಿದೆ ರಾಹುವದನ ಶಶಿಬಿಂಬದ ಪಿಂದಲೆಯೊಳೆನೆ ತೋರ 
ಮುತ್ತಿನ ತಲೆದುಡುಗೆಯಿನೆಸೆದುದಲರ ಸೋರ್ಮುಡಿ ಸತಿಯಾ 
(ಪುಷ್ಪಪು. &-೫೬) : ಗೆಲ್ಲಕೆ ಹಾರದೆ ಕುತರ್ಕಕ್ಕೆ ತಲೆವೊತ್ತದೆಲ್ಲೆಡೆಯೊಳಂ 
ವಾಸಿಗಂ ಗಾಸಿಯಾಗದೆ (ಸಿದ್ಧೇಪು. ೨೧-೭೬). ೪. ತಲೆಯನ್ನೂ ಸವರು: 
ಸಮಾಧಾನಪಡಿಸು : ಕಲಹಕ್ಕೆ ಕಚ್ಚೆವಾಸುವ ತಲೆವೊ[ಪಾಕಾಂ. ವ]ತ್ತೆ 
ಕೆರಳ್ವ ಜಗಳವಾಡುವನುಂ ತಾಂ ಸಲೆ ಬೈಸಿಸಿಕೊಳ್ವಂ ನಿರ್ಮಳನಕ್ಕುಂ 
ಕೇಳಲೊಡನೆ ಜೈನಾಗಮಮಂ (ಸಮಪ. &-೫೬). [ತಲೈ + ಒತ್ತು) 

ತಲೆಯೊತ್ತು, (ನಾ). ಗುಂಪು; ಸಂದಣಿ ; ಸವಂೂಹ : ರುಗರುಗಿಪ 
ತನುರುಚಿಯ ಮಿಂಚನು ಮಿಗುವ ಖಡ್ಗಚ್ಛವಿಯ ತಲೆಯೊತ್ತುಗಳ 
ಚಾವಡಿಯೊಳಗೆ ಕಾರವರಾಯನೈತಂದ (ಕುವ್ಯಾ ಆ. ೭-೨೬) ; ಮುನಿನಿವಹ 
ತಲೆಯೊತ್ತುಗಳಲೆಸೆದರು (ನಿಭಾಗ. ೧೦-೯೨-೨). [ತಲೆ * ಒತ್ತು) 

ತಲೆಯೊಲೆ (ಕ್ರಿ). ೧. ತಲೆಯನ್ನು ಒಲೆದಾಡಿಸು ; ತಲೆಯಾಡಿಸಂ : 
ಅವಳು ತಲೆಯೊಲೆಯುತ್ತ, ಮುಗುಳುನಗೆ ಸೂಸುತ್ತ, ಬಿರುಬಿರನೆ 
ಕಾವಲುಗಾತಿಯನ್ನು ಹಿಂಬಾಲಿಸುತ್ತಿದ್ದಳು (ಪುನರು. ೨೧೨). ವಿ. 
ತಲೆದೂಗಿ ; ಮೆಚ್ಚು : ಹುಲಿಗುಲಿಯ ನೆಲ್ಲೂರು ನೋಡಿ ನುಡಿ 
ಬಿಚ್ಚುತುಂ ತಲೆಯೊಲೆದು. ಪೊಗಳುತುಂ ಪೊಗಳ್ಯೆ ಯಂ ಪೊಸೆದುಂ 
(ಕಾಲೂರ. ೧೦೫-೨೧೪). [ತಲ್ಲೆ*ಒಲ್ಲೆ] 

ತಲೆಯೊಲೆತ (ನಾ). ತಲೆದೂಗುವಿಕೆ; ತಲೆಯಾಡಿಸುವಿಕೆ: ರಿಪು 
ಭಯಾಕಾರಮಾ ವಿಫುಲ ವಪುವಂ. ಮೆಚ್ಚಿ ನೋಡಿ, ಕುಳ್ಳಿರವೇಳ್ಮು, ತಲೆ 
ಯೊಲೆತೆದಿಂ ಪಡಿತುಳಿಲ್‌ ಗೆಯ್ತಮಂ ಸಲಿಸಿ ತಾನುಂ ಕುಳಿತನಾ ಕುಬೇರಾರಿ 
(ಶ್ರೀರಾಮಾ. ೬೨೧-೧೦೩).  [ತೆಲೆ; * ಒಲೆತ] 

ತಲೆಯೋಟೆ (ನಾ). - ತಲೆಬುರುಡೆ : ತಮ್ಮಿಂದಂ ಕೊಲೆವಡೆದ ಪಾರ್ವರ 
ತಲೆಯೋಟೆಯನೊರ್ಕೈಯ್ಯ್ಕೊಳ್ಳಪ್ಪರೆಯಾಗಿ ಪಿಡಿದು (ಭಾರಶಾಂ- ೩೩-೨೩೦). 

i [ ತಲೆ, * ಓಟ್ಕೆ 

ತಲೆಯೋಡಿಸು (ಕ್ರಿ). ವಿಚಾರಮಾಡಂ; ಬುದ್ಧಿಯನ್ನು ಉಪಯೋಗಿಸು: 

ಅವನು ತಕ್ಷಣ ತಲೆಯೋಡಿಸಿ ಕುತ್ತಿನಿಂದ ಪಾರಾದನು (ರೂಢಿ). 
[ತಲೆಯೋಡ್ಕು + - ಇಸ್ಮು] 

ತಲೆಯೋಡು, (ಕ್ರಿ). ಬುದ್ಧಿ ಕೆಲಸವರಾಡು ; ಯೋಚನೆ ಹೊಳೆ,- 
ಸ್ಫುರಿಸು : ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯಲು ಅವನಿಗೆ ತಲೆಯೋಡಲಿಲ್ಲ 
(ರೂಢಿ). [ತಲೈ ೬ ಓಡು] ) 

ತಲೆಯೋಡ್ಕು (ನಾ). ಎ ತಲೆಬುರುಡೆ: ನೋಡುವನು ಹೆಣದಿನಹಿಗಳ 

ರಾಳ ರಕ್ಕಸರ . . . ಬಾಡುಗರುಳಿನ ಚೀತ್ಕೃತಿಯ ತಲೆಯೋಡುಗಳ 

ತನಿರಕುತಪಾನದ ಶಾಕಿನೀ ಜನವ (ಕುವ್ಕಾಗ. ೩-೧೦) ; ಸುರಭಿವಿಲೇಪನ 
ಸುರುಚಿರ ರತ್ನಾಭರಣಮನತಿಗಳೆಯಿಸಿ ತಲೆಯೋಡೆಲುಗುರಳ ತೊವಲ್ಲೂವೆ 
ಗಳೀಶನ ಸಾವಿಖಾಪ್ಯಂಬಡೆವಂತೆ (ಜಯಳಾ. ೦-೧೯) ; ತಲೆಯೋಡುಗಳಲ್ಲಿ 
ರಕ್ತವ ತುಂಬಿ ಕೈಯೊಳುಟಿ ಸವಿದು ಚಪ್ಪರಿದು . . . ನಲಿದಾಡಿದುವು 
ಮರುಳುಗಳು (ಕಂನವಿ. ೧೫-೭೦); ಪಾಪ, ಇದಾರದೊ ತಲೆಯೋಡು 
(ಇಂಗೀತ. ೩3-೧೭). [ತಲ್ಲೆ*ಓಡ್ಡು] 

ತಲೆಯೋಳ್‌ 'ತಲೆವೋಳ್‌' ನೋ. 

ತಲೆರನ್ನ (ನಾ). ೧. ತಲೆಯಲ್ಲಿ ಧರಿಸುವ ರತ್ನ; ತಲೆಮಣಿ ; ಚೂಡಾ 
ಮಣಿ. ೨. (ಆಲಂ) ತಲೆಮಣಿಯಂತಿರುವವನು ; ಶ್ರೇಷ್ಠನಾದ 
ವ್ಯಕ್ತಿ ; ಉತ್ತಮನಾದ ಪುರುಷ: ಮೋಹರದಾರಭಟೆಯನು ಸಾಹೆಸಿಗಳ 
ತಲೆರನ್ನ ಚೆನ್ನಿಗ ರಾಮ ಕಾಹುರ ಮಿಗೆ ನೋಡಿದನು (ಕುರಾಸಾಂ. ೦೩-೭೦) ; 
ಜಿತೇಂದ್ರಿಯರ ತಲೆರನ್ನ ಚೆನ್ನಬಸವಂ ಸುಖದೊಳಿರುತಿರ್ದನು (ಜಿಬಪು. 

[ತಲೈ + ರನ್ನ] 


೫-೭೫). 


ತಲೆರನ್ನೆ 


ತಲೆರನ್ನೆ (ನಾ). ತಲೆಮಣಿಯಂತೆ ಇರುವವಳು ; ಶ್ರೇಷ್ಠಳಾದ ಸ್ತ್ರೀ; 
ಉತ್ತಮಳಾದ ಹೆಂಗಸು : ಲಲನೆಯರ ತಲೆರನ್ನೆ ಮೋಹೋತ್ಪನ್ನೆ . . . 
ಶಶಿಬಿಂಬೆ (ನವಮೋ. ೫-೫); ಪ್ರೌಢವೆಣ್ಣುಗಳ ತಲೆರನ್ನೆಯನ್ನೀನಿಂತು 
ಕೊಂಡಾಡುವದದ್ಯಾಕೆ ಪೇಳುವಡಾನು ಶೆಕ್ತನೆ (ನವಮೋ. ೩೩-೪). 

[ ತಲೆರನ್ನ + - ಎ್ಯ] 

ತಲೆರಾಸಿ (ನಾ). ಉತ್ಕೃಷ್ಟವಾದ ಭೂಮಿ ; ಫಲವತ್ತಾದ ಭೂಮಿ 
(?) : ಕೆಂಗೂರ ಮಹಾಜನ ಮೂನೂರ್ಬ್ವರು ಪಸುಣ್ಣಿ ಬೋವರ 
ದುಗ್ಗ ಸೆಟ್ಟಿಗೆ ತುಂಬ್ಬಿಡಿಸುವನ್ನು ಕೊಟ್ಟ ಸ್ತಿತಿ ಆವುದೆನ್ಮಡೆ ಕೆಅಕಿಯ ಕೆಲಗೆ 
ತಲೆರಾಸಿಯಲಿ ಬಿತ್ತಲಟ್ಟೆಯುಂ ಖಣ್ಣುಗ ಗಟಕ್ತಿಯುಂ ಕೆಅಿಿಗೆ ಸಲ್ಲು 
(ಸೌಇಇ. 13-1, ೨೭-೬; ಸು. 10ನೆಯ ಶತ). [ತಲೆ 4 ರಾಸಿ] 

ತಲೆರೋಮ (ನಾ). ತಲೆಗೂದಲು : ತಲೆರೋಮಂ ಜೆಡೆಗಟ್ಟಿ ಪೇನಿಟ೨ದು 
ಬಾಯೊಳ್ತೀವೆ (ಸುಕುಮಾ. ೪-೫೭). [ತಲೈ * ರೋಮ] 

ತಲೆಲಕ್ಷ್ಮಿ (ನಾ). ಸುಂದರಿಯರಲ್ಲಿ ಶ್ರೇಷ್ಠಳಾದವಳು: ಧರೆಯ 
ಲಕ್ಷ್ಮಿಯರ ತಲೆಲಕ್ಷ್ಮಿಯಾರಾಮ, ಏಷ್ಯದಾ ಸಮ್ರಾಜ ಸಾರ್ವಭೌಮ 
(ಪಾರಸಿ. 8-೧೦೧). [ತಲೆ -. ಲಕ್ಷ್ಮಿ) 

ತಲೆವಡಿಕೆ (ನಾ). ಸಮ್ಮುಖವಾಗುವಿಕೆ: ಪೊಡಮಡಿಕೆ, ತಲೆವಡಿಕೆ, ಚಿವುಡಿಕೆ, 
ಅಡಿಕೆ (ಕಚ್ಮಾನು. ೩೭೦ ಪ್ರಯೋ). [ತಲೆವಡು + - ಇಕೆ) 

ತಲೆವಡು, ತಲೆಮಡು (ಕ್ರಿ). ೧. ಅಭಿಮುಖವಾಗು ; ಎದುರಿಸು; 
ಪ್ರತಿಭಟಿಸು : ಯುದ್ಧದೊಳ್‌ ವೃಷಧ್ವಜನುಮನಿಕ್ಕಿ ಗೆಲ್ದರಿಗನೊಳ್‌ 
ತಲೆವಟ್ಟಿದಿರಾಗಿ ನಿಂದು ಸೂತಜನಿಟ್‌ವಂ ಗಡಂ (ಪಂಪಭಾ. ೧೨-೪೦) ; 
ಪಲತೆಅದ ವಿಷಯದತ್ತಲ್ಪಲೆವಟ್ಟಿರ್ದಿಂದ್ರಿಯಂಗಳ್ಳದಾಗಿರ್ದುಂ ಸಲೆ 
ಶತಸಹಸ್ರ ಸಂಖ್ಯೆಯ ನಲೆಯದೆ ಮಾಣ್ಣಪುವೆ ಮಾಯ್ದ ಸಿರಿಯುಳ್ಳವರಂ 
(ಕಾದಂಪೂ. ೩೩೮) ; ಚಲಮಂ ಪಿಡಿದೇಂ ಬಿಡುವೆನೆ ಸಲೆ ನುಡಿವೆಂ ನುಡಿದ 
ನುಡಿಯನೆಂದಾಗ್ರಹದಿಂ ತಲೆವಟ್ಟು ನುಡಿವ ನುಡಿಯಂ ತೊಲಗಿ ಕೈಕೊಂಡ 
ಮಿಥ್ಯದಭಿಮಾನತೆಯಂ (ಪಸಾರ. ೯೯೬). ತಲೆಮಡು : ೧. “ತಲೆಮಡು 
(ತಲೆ + ಮಡು)ಶಿರಸ್ಸಂಧಾನೇ (ತಲೆವಡು) ” (ಶಮಧಾ) ; ಅಂತೆರಡುಂ 
ಪಡೆಯ ನಾಯಕರೊರ್ವರೊರ್ವರೊಳ್‌ ತಲೆಮಟ್ಟು ಕಾದುವಾಗಳ್‌ 
(ಪಂಪಥಾ. ೦೦-೧೧೪ ವ); ತಲೆಮಟ್ಟು ಪಾಯು ವೀರ್ಯಾವಲೇಪ 
ದಿಂದಿಟ್‌ದು ಬಿಟ್ಟು ಮೆಟ್ಟಿ (ಕಾವ್ಯಾವ. ೪೪೬); ತೆಗೆತೆಗೆದು ತಲೆಮಟ್ಟು 
ಕಣಿದರು ಬಿಗಿದ ಬಿಲುಗಳಲತಿರಥರು ಹಯವ ತಟ್‌ದರು 
ಸಾರಥಿಯ ಕೆಡಹಿ (ತುವ್ಯಾಭೀ. 9-೯೬) ; ದಿಟ್ಟಿ ಮುಷ್ಟಿಯ ಸರಿಸದಲಿ 
ತಲೆಮಟ್ಟು ಕವಿದರು ಭೀಮ ಫಲುಗುಣರಿಟ್ಟ ತೊಡರಿನೊಳಾರು ಸಿಲುಕರು 
ದಿವಿಜದನುಜರಲಿ (ಕುವ್ಕಾದ್ರೋ. ೧೮-೨6). *೨. ತಲೆಚಾಚು; ತಲೆ 
ಯೊಡ್ಡು ; ತಲೆಕೊಡು; ಈಡಾಗು; ಗುರಿಯಾಗು : ರಾಜ್ಯ ಸಿರಿ 
ತೊಲಗಿದಡೆ ಪೂರ್ವಗುಣವಳಿವುದೇ ಮುನ್ನ ಭವಿನಿಳಯದೊಳು ತಲೆಮಟ್ಟು 
ದುಡಿದ ಗಾವದಿಯೈಸೆ ಭೂಪಾಲನಲ್ಲೆಂದನು (ಹಜಕಾ. ೦೦-೩೩) ; ಪಾವನೆ 
ಯೆಂದೇ ಒಪ್ಪು ಗೊಂಡೆನದಜ್‌ನೀ ವಿಲಗಮೊಂದಕ್ಕೆ ತಲೆಮಟ್ಟಿಂ (ರಾಮಾಶ್ಶ. 
೨೪-೨೮). ೩. ಸೇರು; ಕೂಡಿಕೊಳ್ಳು: ಸಲೆ ನಮೆವಾವಿನ ಮೆಯ್ಕೋಳ್ತ 
ಲೆಮಟ್ಟಂ[ಪಾಕಾಂ. ಮುಟ್ಟಂ]ತೆಂತು ನಿಂದರಾ ದೇವರ್ಕಳ 
೯-೬೩). "ತಲೆವೊತ್ತು' ಪರಾ. [ತಲ್ಲೆ * ಮಡ್ಡು;] 

ತಲೆವಣ (ನಾ). ಒಂದೊಂದು ತಲೆಗೆ ಇಂತಿಷ್ಟು ಎಂದು ವಿಧಿಸು 
ಹಣ,-ಸುಂಕ; ತಲೆದೆರಿಗೆ: ಎಪ್ಪತ್ತಕ್ಕಂ ತಲೆವಣ ತಂಮ- ವಳಿತದ 
ಅರಸಿಯ ಕೆಆ್‌ಯ ಸ್ವಯಂಭು ಕಲಿದೇವರ ವರ ಸನದೊಳು ನಿಲ್ಲಿ 
(ಎಕ. ೩1, ದಾವಣ. ೮೭-೦೮; 1264); ರಣಮಾರ್ಗದಿ ನಿಖಿಳಾಯುಧವೇಜಾನ 
ಬಣಗುಗಳ್‌ ಬಂದು ತನ್ನೊಡನೆ ಸೆಣಸಲು ಕೂರ್ಗೋಲಗಾಟ ಸುಂಕಕೆ 
`ತಲೆವಣಗೊಂಡು ಬಿಟ್ಟರೆಲ್ಲರನು (ಮೋಹತ. ೩೩-೦೭). [ ತಲ್ಲೆ * ಪಣ್ಮ] 


(ಸಮಪ. 


೩೩೫೧ 


20 


35 


40 


46 


ತಲೆವಳಸು 


ತಲೆವಣಿ, ತಲೆಮಣಿ (ನಾ). ೧: ತಲೆಯಲ್ಲಿರುವ ಮಣಿ: ತಲೆಯಲ್ಲಿರುವ 
ರತ್ನ: ತಲೆವಣಿಯ ಫಣಿಗಳಂ ಸುಲಿಮೊಲದಡಗಂ' ಪೊತ್ತ ಬೇಡರುಂ 
ಮರಗಳ ಕಟ್ಟಲೆ ತಲೆಮುಟ್ಟಿಡಿದಿರೆ ಮುಂದಲೆಯೊಳ್‌ ಸೊಡರಿಟ್ಟು ನಡೆವ 
ತೆಜಿದಿಂ ನಡೆದರ (ಲೀಲಾವ. ೬-೩೦) ; ಗುರುಸುತನ ತಲೆವಣಿ ಕಿತ್ತು 
ತಂದೀವಂತೆ ಕಟ್ಟಳೆಯಿಟ್ಟು ನಿಯಮಿಸುತ (ತಿಮ್ಮಸ್ತೀ. 
೨. (ಆಲಂ) ಶ್ರೇಷ್ಠ; ಅಗ್ರೇಸರ: ದಾನಿಗಳ ತಲೆ ವಣಿಯೆ 

ಸತಿಯರ ತಲೆವಣಿ ಸಖಿಯೊಡನಿರ್ದಳು ರತಿ 
ಸರಸತಿಯ ಠೀವಿಯಲಿ (ಮೋಹತ. ೨೬-8); ಚದುರರ ತಲೆವಣಿ ತದ್ಭವ 
ಮೋಕ್ಷ ಸಂಪದನ ಬಣ್ಣಿಸಲೆನ್ನ ಹವಣೆ (ಧರಣ. 6-30) ; ರಾಜೇಂದ್ರ 
ರಾರಾಜಿಸುತಿರ್ಷ ಸನ್ಮಾರ್ಗದೋಜಿೆಗೆ ತಲೆವಣಿಯೆನಿಸಿ (ನಾಗಕು. 3-೯೮). 
ತಲೆಮಣಿ: ೨. "ಕಣ್ಣು ಕಾಣದಗಾವಿಲ' ಕಬ್ಬಿಗರು ಪವಾಡವೇ ಶರಣತತ್ವದ 
ತಲೆಮಣಿಯೆಂದು ದಣಿಯದೆ ಬಣ್ಣಿಸಿ ಹುಚ್ಚರಂತೆ ಹಾಡಿರಬಹುದೇ? 
(ಮೋಳಿಮಾ. ೯೨, ಪ್ರಸ್ತಾವನೆ); ಈ ಯುಗಕ್ಕೆ ಮೊದಲಿಗನಾದ ಕುಮಾರ 
ವ್ಯಾಸನು ಕನ್ನಡಕ್ಕೆ ತಲೆಮಣಿಯಾದ ಕವಿಗಳಲ್ಲಿ ಒಬ್ಬನು (ಕಸಾಡ. ೨೪೬): 
ಭಾರತದ ತರುಣರ ತಲೆಮಣಿ ಆದರ್ಶವ್ಯಕ್ತಿ ಸುಭಾಷಚಂದ್ರರೇ 
ನಮಗೆ ಎದುರಾಳಂತೆ (ಪ್ರಣಸ. ೬೮). [ತಲೆ ಮಣಿ) 

ತಲೆವತ್ತು (ಕ್ರಿ). ಮುಖಕ್ಕೆ ಮುಖವಿಡು ; ಚುಂಬಿಸಂ (?) : ತಲೆಗರೆಯ 
ದಣ್ಮಿ ಸತ್ತರ ತಲೆಗಳನಟ್ಟಿಯೊಳಮರ್ಚಿಕೊಂಡುಯ್ಯ್ವೆ ಡೆಯೊಳ್‌ ತಲೆತಡ 
ವರಲಮರಿಯರೇಂ ತಲೆಯಂ ತಲೆವಿಡಿದು ಬಿಡದೆ ತಲೆವತ್ತಿದರೋ 
(ಪಂಠಾಮಾ. ೦೩-೫೬). [ತಲೆ * ಪತ್ತು] 

ತಲೆವರಿಗೆ, ತಲೆಹರಿಗೆ (ನಾ). (ಯುದ್ಧದಲ್ಲಿ) ತಲೆಯನ್ನು : ರಕ್ಷಿಸುವ 
ಫಲಕ; ಗುರಾಣಿ: ಕಲ್ಯಾಣವಜ್‌ಯೆ ಕಟಕವಟ್‌ಯೆ ಬೇಂಟೆಯನಾಡುತಿದ್ದೆ 
- * * ಆರು ಹಿರಿಯರು ಕಾದಿ ಗೆಲಿದು ಗುಹೇಶ್ವರಲಿಂಗದಲ್ಲಿಗೆ ತಲೆವರಿಗೆ 
ಯನಿಕ್ಕಿ ಬಂದೆನ್ನ [ಪಾಕಾಂ. ತಲೆವರಿಯನಿಕ್ಕಿ ಬಂದೆನೆನ್ನ, ತಲೆವರಿಯ 
ಬಂದೆ ಎನ್ನೆ, ತಲೆವರಿಗೆಯನಿಕ್ಕಿ ಬಂದನೆನ್ನ] ಕೈ ನೋಡಿ ಭೋ 

ಮನದೊಳಮಾದರಿಸದೆ ತನ್ನನೆಯಿಳಿಕೆಯ್ದಿರ್ಪ 
ತುದಿಯ ದಿವಮನದಿರ್ಪಲ್‌ ಮುನಿದು ತಲೆವರಿಗೆಗೊಂಡತನು ನಭಮ 
ನಡರ್ದಪ್ಪನೆನಿಸಿದಂ ಶಶಲಕ್ಷ್ಮಂ (ವರ್ಧಪು. ೬-೩೯); ಮೆಟ್ಟಿ ಹೆಣನನು ಖಚರ 
ಬಲಹುರಿಗಟ್ಟಿ ತಲೆವರಿಗೆಯಲಿ ಪಾರ್ಥನ ಕಟ್ಟಳವಿಯಲಿ ಚೂರಿಸಿದ 
ರುಬ್ಬಣದ ಮೊನೆಗಳಲಿ (ಕುವ್ಕಾಅ. ೨೦-೨೪); ತಲೆವರಿಗೆಯನಿಕ್ಕಿ ಜಯರಾಜ 
ಕಿತ್ತ ಕೂರಲಗುವೆರಸು ಮುಂದೆ ನೆಗೆದಾ (ಥರಶ. &೪-೮0); ತಲೆವರಿಗೆಯಿಂದೆ 
ಕೆಲರಗಳ ಸರಿಸದೊಳಾಗ ತಲೆದೋಟದರ್‌ (8ಬಫು. ೪೨-೨೬). ತಲೆಹರಿಗೆ: 
ಮುಸಲ್ಮಾನರು ತಲೆಹರಿಗೆಗಳನ್ನೊಡ್ಡಿ ಕೊಳ್ಳುತ್ತ, ಅಲಗಿನ ಗಾಯಗಳ 
ನೈಣಿಸದೆ ಮೇಲಕ್ಕೇರಿಬಂದು (ಕವೀರ. ೧೨೬). [ತಲ್ಲೆ * ಪರಿಗ್ಯೆ? 

ತಲೆವಲಗೆ (ನಾ).ಎತಲೆವರಿಗೆ : ಒಲೆದು ಗಜವಿಟ್ಟಣಿಸಿದವು ತಲೆವಲಗೆಯಲಿ 
ಕಲಿಪಾಯದಳ ್ಹಪಡಿತಳಿಸಿತೊಳಹೊಕ್ಕೌಕಿದವು ಬದ್ಧರದ ಬಂಡಿಗಳು 
(ಕುವ್ಕಾದ್ರೋ. ೧೮-೪೪). [ತಲೈ + ಪಲಗೆ] 

ತಲೆವಸ್ತ್ರ (ನಾ). ತಲೆಗೆ ಸುತ್ತಿರುವ ವಸ್ತ್ರ; ತಲೆದುಡುಗೆ ; ಪಾಗು : 
ಒಂದು ಹೂಮಾಲೆ, ತಲೆವಸ್ತ, ಒಂದು - ಕುದುರೆ ಮತ್ತು ಒಂದು ಛತ್ರಿ 
ಯನ್ನು ಬಹುಮಾನವಾಗಿ . . . ಅವರಿಗಿತ್ತನು (ತುಳುನಾ. ೧೩೪). 

[ತಲೈ * ವಸ್ತ್ರ] 

ತಲೆವಳಸು, ತಲೆಬಳಸು (ಕ್ರಿ). ತಲೆಯನ್ನು ಬಳಸು; ತಲೆಯನ್ನು 
ಸುತ್ತು,-ಆವರಿಸು: ತಲೆವಳಸಿ ನೆಲೆಗೊಳಿಸಿದ ಮಾಣಿಕ್ಯದ ತಲೆಮಾಲೆಯ 
ಪರಿಸರದೊಳೆಳಲೆವಿಟ್ಟ ಕನಕದರಳೆಲೆಮಾಲೆಯ (ರಾಜಶೇ. ೬-೧೧ ವು. 
ತಲೆಬಳಸು : ತಲೆಬಳಸಿ ಉಂಡರೂ ಬಾಯಿಗೇ ಹೋಗುವುದು (ಗಾದೆ)- 

` [ತಲ್ಮೆ * ಬಳಸು) 


೨-೩೮). 


(ಪದ್ಮರಾ- ೭-೪೦) ; 


(ಅವಡಂ ೦೨೦-೫೪೭) ; 


ತಲೆವಳ್ಳಿ 


ತಲೆವಳ್ಳಿ (ನಾ). ಮುಖ್ಯವಾದ ಹಳ್ಳಿ; ಪ್ರಧಾನವಾದ ಗ್ರಾಮ: ಆ 
ವಸ್ತು ವಾಹನಂಗಳಂ ದೇಗುಲಂಗಳ್ಗಂ ಪಾರ್ವರ್ಗಮಿತ್ತುಮೆನ್ನ ನಾಡೊಳ್‌ 
ತಲೆವಳ್ಳಿಗಳೆ ನಗರಂಗೆಯ್ದಂ (ಚಿಕವಂ. ೧೨-೦೫); ಸುತ್ತಣ ತಲೆವಳ್ಳಿ 
ಕಾಲೂರ್ಗಳಿಂದ ಧೂರ್ತ ದುರ್ಜನರೂ ಪಂಜುಗಳ್ಳರೂ ಅವನ ಸಹಾಯಕ್ಕೆ 
ಬಂದು (ದೆಟ್ಕಅ. ೧೮೯-೪). [ತಲೈ * ಪಳ್ಳಿ] 
ತಲೆವಚಕ್ಕಿ (ಕ್ರಿ). ತಲೆಯ ಕೂದಲನ್ನು ಕೀಳ್ಕು-ಹರಿ ; ಲೋಚುಮಾಡು: 
ತಲೆವಜ್‌ದುಟ್ಟುದಿಕ್ಕಿ ಸುರಲೋಕ ಸುಖಂಗಳನುಣ್ಟೆ ವೆಂಬ ಬತ್ತಲೆಗರ 
ಮುತುಗೇಳದಿರು (ಅದಿಪು. ೨-೯) ; ಪಡಿಯಟಿ ದೊರಪಯ್ಯನ ಪಿರಿಯರಸಿ 
ಪಾಂಬಬ್ಬೆ ತಲೆವಟ್‌ದು ಮೂವತ್ತುವರಿಸಂ ತಪಂಗೆಯ್ದ ಯ್ದಂ ನೋನ್ವುಚ್ಛ 
ಮಠಾಣಮೇಟೌದರ್‌ (ಎಕ. ೪1, ಕಡೂರು.೧-೧೫; 972): ತಲೆವಟಿದುಟ್ಟುದಂ 
ಬಿಸುಟು ಮಾಯದೆ ಮೇಕದೆ ದಂತಪಂತಿಯಂ ಸುಲಿಯದೆ ... 
ಏಕಭುಕ್ತಮಂ ಸಲಿಸುವ ಘೋರವೀರತಪಮಿಾ ತಪಮಾ ತಪದಿಂದಮಗ್ಗಳಂ 
(ಸುಕುಮಾ. ೩-೨೯). [ತಲೆ 4 ಪಲ್‌] 

ತಲೆವಣಿಿ (ಕ್ರಿ). ಚೆನ್ನಾಗಿ ಅಲಂಕರಿಸು ; ಶ್ರೇಷ್ಠವಾದ ಅಲಂಕಾರ 
ಮಾಡು: ಗೈರಿಕ ರಸಾರ್ದಮಂ ಸಿಂಧೂರದೆ ತಲೆವಜ್‌ದುದಂ ಕರಂ 
ಸಂಧ್ಯಾರಾಗದೊಳಟ್‌ಯದೆ ಮದವಾರಣಮಂ ಸೋಂಕಿ 
ಕೆಲದೊಳೊಯ್ಯನೆ ಪೋದೆಂ (ಕವಿರಾ. ೩-೯೩); ತಲೆವಚಿದೋಜೆಯ ಪಿಡಿಯ 
ನೇಜಿ ಪೆಂಡವಾಸದೊಳ್ಳೆಂಡಿರ್‌ ಬಳಸಿ ಬರೆ (ಪಂಪಭಾ. ೩-೪೮ ವ); ತಲೆ 
ವಲಾದಾನೆ ಸುತ್ತಿ ಪಲವುಂ ಬರೆ ತಳ್ತಿರೆ ಮೇಘಡಂಬರಂ ಲಲನೆಯರಿಕ್ಕೆ 
ಚಾಮರಮನಿರ್ಕಿಲದಾನೆಯ ಪುಷ್ಪ ಕಂಗಳೊಳ್‌ ನೆಲಸಿ ಕುಳಾಚಳಾಕೃತಿಯ 
ನೇಆ್‌ ಗಜೇಂದ್ರಮಂ (ಪಂರಾಮಾ. ೫-೧೦೮). [ತಲ್ಲೆ * ಪಜ] 
ತಲೆವಣಸ್ಥಿ (ನಾ). ತಲೆಯ ಅಲಂಕಾರ ; ತಲೆಯ ಅಲಂಕರಣ : ಕೆದಟು 
ವೀಲಿಯ ಚಲ್ಲಣದ ಸೊಕ್ಕಿದೆಕ್ಕಲನ ತಿದಿಯೆಕ್ಕವಡದ ಗರುಡನ ಗಜ್‌ಯ 
ತಲೆವಟ್‌ಯ[ಪಾಠಾಂ. ವರೆಯ, ವುರದ]ಮದಗಜದ ಮುತ್ತಿನೇಕಾವಳಿಯ 
* « « ಕಲದ ಚಮರದ ಗೊಂಡೆಯದಲೆಸೆವ ಜವ್ವನದ ಶಬರಿಯರು 
(ಸೋಮಡ. ೩-೧೪). [ತಲೆ * ಪಟ್ಮ್‌] 
ತಲೆವಾಗಿಲ್‌, ತಲೆಬಾಗಿಲು, ತಲೆವಾಗಿಲು (ನಾ). ಮುಂಬಾಗಿಲು ; 
ಹೊರಬಾಗಿಲು ; ಪ್ರವೇಶದ್ವಾರ; ಮುಖ್ಯದ್ವಾರ: ಶೃಂಖಲಾ 
ಬಂಧನೆಯಂ ಮಾಡಿ ತಲೆವಾಗಿಲ ಕೆಲದ ಪುಲುಮನೆಯೊಳಿರಿಸಿ (ವರ್ಧಪು. 
೦೫-೩೪ ಏ). . ತಲೆಬಾಗಿಲು : - ಮೋಹಾರ್ಣವಮಗ್ಗೆಯಾಗಿ ತಲೆಬಾಗಿಲ 
ಬಳಿ ನಿಂತುಕೊಂಡು (ಶುಕಸ. ೧೮) ; ಜಗತ್ತಿನ ತಲೆಬಾಗಿಲಿಗೆ ಬೇಗನೆ 
ಪ್ರಯಾಣಮಾಡೋಣ (ಜ್ಕೋತಿರ್ವಿ. 69): ರಂಗನು ಸೋಮನಾಥನನ್ನು ತಲೆ 
ಬಾಗಿಲವರೆಗೆ ಕಳಿಸಿ ಬಂದನು (ಕಂಗರೋ. ೦೬೩) ; ತಲೆಬಾಗಿಲಲ್ಲೇ ತಾಯಿ 
ನೋಡಿದ. ಮೇಲೆ ಒಳಗೇನು ನೋಡುವೆ ಮಗಳ ಚಂದ (ಹುಲ್ಕಹ. ೧೧೪)- 
ತಲೆವಾಗಿಲು : ಕೆಲವೆಡೆ ಕೇರಿಗಳೊಳಗೆಡೆಯಾಡುವ ಸಲೆ ಸೊಬಗರನೀಕ್ಷಿಸೆ 
ಯಾತುರದಿಂ ತಲೆವಾಗಿಲನೆಯ್ದುವ ನೃಪಸುತೆಯರೆಸೆದರಾವುದಯದೊಳು 
(ಜಯಕಾ. ೧೨-೦೭) ; ಹೊವಿನ ಹೊತ್ತಿನೊಳ್ತಲೆವಾಗಿಲೊಳಿಹ ಭಾವಕಿಯರ 
ನಿಟ್ಟಿಸುತ . . . ಗೃಹಕೈೆತಂದ (ಕಂನವಿ. ೧೦-೨೩) ; ಜಾರೆಯರು ತಲೆ 
ವಾಗಿಲನಿಕ್ಕಿ ನೋಡುವ ಚರಿಯಗಳ ಕಂಡು (ವೆಂಕಾರಾ. ೫-೬-೦) ; ತಲೆ 
ವಾಗಿಲಲ್ಲಿ ಯಾರೋ ಕೂಗಿದ ಹಾಗಾಗಲು . . . ಬಾಗಿಲನ್ನು ತೆರೆದನು 
(ಏರಾಪ. ೪೫): ಮೆರವಣಿಗೆಯು ಸಂಭ್ರಮದಿಂದ ಅರಮನೆಯ ತಲೆವಾಗಿಲನ್ನು 
ಮುಟ್ಟಿತು (ಮಡಸ. ೫೬). 

[ ತಲೆ, * ಬಾಗಿಲ್‌. / ತಮಿ. ತಲ್ಕೈವಾಯಿಲ್‌ ; ತೆಲು. ತಲವಾಕಿಲಿ] 


ಕಂಡಾಂ 


ತಲೆವಾಗಿಲು "ತಲೆವಾಗಿಲ್‌' ನೋ. 


ತಲೆವಾಗಿಸು, ತಲೆಬಾಗಿಸು (ಕ್ರಿ). ೧. ತಲೆಯನ್ನು ಬಗ್ಗಿಸು,-ಕೆಳಕ್ಕೆ 
ಬಾಗಿಸು : ನೀನಂಜವೇಡೆನಲಾಗ ಬೆಬ್ಬನೆ ಬೆಜ್‌ವುತಂ ತಲೆವಾಗಿಸುತ 


೩೩೫೨ 


pm 
ಲಾ 


20 


ತಲೆವಾಗು, 


ನಿಲುಕುತ್ತೆ (ಬಸಪು. ೩೮-೦೬). ೨. (ನಾಚಿಕೆ, ಸಂಕೋಚೆ, ಅವಮಾನ 
ಮೊದಲಾದುವುಗಳಿಂದ) ತಲೆಯನ್ನು ಬಗ್ಗಿಸು,-ತಗ್ಗಿಸು: ಕುಡುವಳ್‌ 
ಕಿವಿಯಂ ಮದುಕ್ತಿಗವಲೋಕಿಸೆ ನಾನೊಡನೆ ತಲೆವಾಗಿಪಳ್‌ (ಕಾಕುಂತ. 
9೭-೩೧). ೩. (ನಾಚಿಕೆ, ಸಂಕೋಚಗಳಿಂದ) ತಲೆಯನ್ನು ಬಗ್ಗಿ ಸುವಂತೆ 
ಮಾಡು: ದೃಷ್ಟಿಪ್ರತ್ಯಯಂಗಳನಾಗಮೋಕ್ತದಿ ತೋಯಿವೆಂ ತಲೆವಾಗಿಸು 
ವೆನಿನಿಬರನು (ಬಸಪು.80-8೨); ನುಣ್ಣೊಡೆ ಬಾಳೆಯೋಳಿಯಂ ತಲೆವಾಗಿಸಲ್‌ 
ಸೊಗಸನೇವಣ್ಣಿಪೆಂ '(ಪದ್ಮರಾ. &-೨೭) ; ನಾಗೇಂದ್ರನಂ ಬಿಡದೆ ತಲೆವಾಗಿ 
ಸಿತ್ತಮರನಾಗೇಂದ್ರನಂ ಬುದ್ಧಿದೊಟ್‌ಸಿತ್ತು ಪುರಮರ್ದನಾಗೇಂದ್ರನಂ 
ನಿಂದು ಬೆಜಿಗಾಗಿಸಿತ್ತಮಲ ಧರ್ಮಜನ ಕೀರ್ತಿ (ಜೈಮಿಭಾ. ೨-೧೨). ೪. 
ಸೋತು ತಲೆಬಾಗುವಂತೆ ಮಾಡು; ಪರಾಜಯಗೊಳಿಸು: ಹೋಗಬಿಡೆ 
ನಿನ್ನನಿಲಜನ ತಲೆವಾಗಿಸುವೆನಿನ್ನೆನುತ ಶಕಟದ ಬಾಗಿಲಲಿ ಗಿರಿಯಂತೆ 
ನಿಂದನು ಸಮರಕನುವಾಗಿ (ಕುವ್ಯಾರ್ರೋ. ೧8-೧೫). ತಲೆಬಾಗಿಸು: ೨. 
ಈ ಸ್ತ್ರೀಯರೂ ಲಜ್ಜೆಯಿಂದ ತಲೆಬಾಗಿಸುವಂತೆ ನೀನು ಕಲಿತಿರುವ 
ವಿಧೇಯತೆಯನ್ನು ಇವರಿಗೂ ಕಲಿಸು (ಕವಿಕೆ. ೬೫). ೫. ಸೋಲು; ಮಣಿ: 
ಚಳಿ ಮಳೆ ಬಿಸಿಲು ಯಾವುದಕ್ಕೂ ಆತ ತಲೆಬಾಗಿಸುತ್ತಿರಲಿಲ್ಲ (ಆಶ್ರಮ. ೨). 
[ತಲೆವಾಗ್ಕು + - ಇಸ್ಕು] 


ತಲೆವಾಗು,, ತಲೆಬಾಗು (ಕ್ರಿ). ೧. ತಲೆಯನ್ನು ಬಾಗಿಸು,-ತಗ್ಗಿಸು : 


ಪವನಂ ಪೆರ್ಚಿದ ಮಹಾವೃಕ್ಷಂಗಳಂ ಕೀಟ್ಜು ದಲ್ಲದೆ ಮೃದುವಪ್ಪ ತೃಣಂಗಳಂ 
ಕೀಟಿದು ಅದೆಂತೆನೆ ನೀಚಂಗಳಾಗಿ ತಲೆವಾಗಿರ್ಪ ಕಾರಣಂ(ಪಂಜತಂ. ೪೭-೧೦); 
ಕೊಂಬಾಸೆಯಿಲ್ಲದೆ ನೆಲಕೆ ಹೊಟಯಾಗದೆ ಬದುಕಿ ತಲೆವಾಗಿ ಬೆಳೆದೊಂದೆಡೆ 
ಯೊಳಿರ್ದೆ (ಹಕಕಾ. ೩-೩೧) ; ತಲೆವಾಗಿ ಕಣ್ಣೈದಿಲಲರಿಕೆಯಿಂಪು ಕಳೆಯೆ 
ನಾಸಾನಿಲನ ಕಂಪು ಸುಳಿಯೆ (ಜಿಬಪು. ೧-೨). ೨. (ನಾಚಿಕೆ, ಸಂಕೋಚ, 
ದುಃಖ ಮೊದಲಾದ ಭಾವನೆಗಳಿಂದ) ತಲೆಯನ್ನು ತಗ್ಗಿಸು,- 
ಕೆಳಮುಖಮಾಡು : ಲಜ್ಡಾ ಮಹಾಭಾರಬಂ ತಲೆವಾಗಿತ್ತೆನೆ ಪಕ್ವಶಾಳಿ 
ಕಣಿಶಾಳೀನಮ್ರಮೊಪ್ಪರ್ದುದೇಂ ಗೆಲೆವಂದತ್ತೊ ಸುವರ್ಣವರ್ಣದಿನಿಳಾ 
ಶ್ರೀಯುಟ್ಟ ಪೊಂಬಟ್ಟೆವೋಲ್‌ (ಜಗವಿ. ೨-೫); ಉಸುರಲ್ಲೆ ನಾಣ್ವಿ 
ತಲೆವಾಗಿ . . . ಈಕ್ಷಿಸಿದಳ್‌ ಕಟಾಕ್ಷದಿಂ (ಕುಸುಮಾ. ೩-೩೦): ಪಾರ್ವತಿ 
ನಿಜೇಶನನೆಯ್ದಿ ವಂದಿಸಿ ಮತಿಯೊಳತಿ ಚಿಂತಾಕುಳದಿ ತಲೆವಾ[ಪಾಕಾಂ.ಬಾ)ಗಿ 
ನಾಚಿರಲು (ಬಸಪು. ೭-೪೫) ; ಮೆಟ್ಟಿ ನೋಡಿದನಹಿತ ರಾಯರ ಥಟ್ಟುಗಳ 
ತೆರಳಿಕೆಯನುತ್ಸಹಗೆಟ್ಟು ಫಲುಗುಣ ಸೆಡೆದು ಮನದಲಿ ನೊಂದು ತಲೆವಾಗಿ 
(ಕುವ್ಕಾಭೀ. ೩-೨೬); ಅರಸನನುತಾಪದಿಂ ತಲೆವಾಗಿ ಮಾತಾಡದಿರುತಿರ್ದನನಿಲ 
ಸಂಚಾರಮೊಂದಿನಿತಿಲ್ಲದುರಿವ ಕಡುವೇಸಗೆಯ ಬಿಸಿಲಿಂದೆ ಬಸವಳಿದ 
ಕೋಮಲ ರಸಾಲದಂತೆ (ಜೈಮಿಭಾ. ೨-09); ಒಲೆಯುವಳು ಹೆಸ್ತಿನಿಯು 
ಮಲೆಯುವಳು ಚಿತ್ತಿನಿಯು ತಲೆವಾಗಿ ನಡೆವಳು ಶಂಖಿನಿಯು ಪದ್ಮಿನಿಯು 
ಸುಲಭವಾಗಿಹಳು (ಸರ್ವಜ್ಞ. ೧೬೩೪). ೩. (ಆಲಂ) ನಮಸ್ಕರಿಸು ; 
ಶರಣಾಗು ; ವಿನಯವನ್ನು ತೋರು: ತಲೆವಾಗುತ್ತಿರ್ದು ವೆಂಬಂತೆಜಪ 
ಲತೆಗಳಿಂದರ್ಚಿಸುತ್ತಿರ್ದುವೆಂಬಂತಲರ್ಗಳ್‌ ತಳ್ತಲುಗುತ್ತಿರ್ದಖಳ ತರುನಿಕಾ 
ಯಂಗಳಿಂ (ಕಾದಂಪೂ. ೨೨೨) ; ಆಡಿಂಗೆ ಮೆಲ್ಲನೆಜಗುಗೊ ಕೋಡುಳ್ಳಾವಿಂಗೆ 
ಮತ್ತೆ ತಲೆವಾಗುಗೆ (ಸಮಪ. ೯-೭೨) ;: ಆಚಾರಲಿಂಗಪ್ರಾಣಿಯಾದೊಡೆ 
ಭವಿಗಳಿಗೆ ತಲೆವಾಗದಿರಬೇಕು (ಅದವ. ೭-೧೨); ನಿಜಜನನಿಯಾದ 
ಭೂದೇವಿಯಂ ಮನಂಬುಗೆ ಪೂಜೆಗೆಯ್ದು ತಲೆವಾಗಿ ನಿಂದನುಮೊಯೆನಿಸಿ 
ಬಾಳೆಗಳ್‌ ಮೆಅಕಿದುವು (ಪದ್ಮರಾ- ೮-೩೫); ನಗುತ ಸಾತ್ಯಕಿಯೆಂದನವಧರಿಸೈ 
ಗುರೋರಪಿಯೆಂದು ನೀ ಗುರುವೆಂದು ತಲೆವಾಗಿದನು ವಿನಯದಲಿ 
(ಕುವ್ಕಾದ್ರೋ. ೦೦-೭); ಕೈಮುಗಿದಾ ಹರೀಶ್ವರಸೂನು ವರವೈದೇಹಿಯರಸನ 
ಸರಸಿಜಾಂಘ್ರಿದ್ವಯಕೆ ತಲೆವಾಗಿ (ತೊರರಾ- ೬-೧೦-೨೩) ೪. (ಆಲಂ) 
ಮೆಚ್ಚುಗೆ ಸೂಚಿಸು; ಒಪ್ಪಿಗೆಯನು ಸೂಚಿಸು; ಸಮ್ಮತಿಸಂ : 


ತಲೆವಾಗ್ಯು 


ತಲೆವಾಗದ ಚಾಗಿಗಳಿಲ್ಲ ತಳು ಕುಕ್ಕುರಿಸದ ವೀರರಿಲ್ಲ ನತರಾಗದ 
ಬಲ್ಲಿದರಿಲ್ಲ ಕೀರ್ತಿಯಿಂ ತುಜುಗದ ದಿಕ್ಬ ೨ ತಾನಮಣಮಿಲ್ಲೆನೆ ಬಾಳ್ವ ನಗಾಧಿ 
ನಾಯಕಂ (ಗಿರಿಕ. ೨-೧೦೫) ; ಮಹಾ: ಶೋಭಾಯಮಾನವಾದ 
ನಕ್ಷತ್ರದಂದಕ್ಕೆ ಮೆಚ್ಚಿ ತಲೆವಾಗಲು ಇನ್ನು ನಾವು ಸಾವಕಾಶ ಮಾಡಲಾಗದು 
(ಕ್ಯೋತಿರ್ವಿ. ೪೪); ದಂಡಿಯ ಆ. ಬೋಧನೆಗೆ ನಾವೂ ತಲೆವಾಗುತ್ತೇವೆ 
(ನಾಡೋಜ. ೩೬೩). ೫. (ಆಲಂ) ವಿಧೇಯವಾಗು ; ವಿನಯವನ್ನು 
ತೋರಿಸು ; ಸೋಲೊಪ್ಪಿಕೊಳ್ಳು ; ವಶವಾಗು : ನಿನಗೆಂದುಂ 
ತಲೆವಾಗದ ನಿನಗಳ್ಳದ ನಿನ್ನ ವೇಳೆಗಾಯದ ಪಿರಿದುಂ ನಿನಗೆ ಬೆಸಕೆಯ್ದು 
ಬಾಟದ ನಿನಗೋಡದ ಪಗೆವರೆಂಬರಿಲ್ಲಿಂದುವರಂ (ಕವ್ಮಿಕಾ. ೧೪೪); ವಾದದಲಿ 
ತಲೆವಾಗಿ ಭಂಗಿತರಾದ ಜೈನರು ಮತ್ತೆಯುಂ ಸಂವಾದಿಸಿದರು (ಬಸಪು. 
80-೭೭); ಫಲಸಂಪದಂ ತಮಗೊದವಿದಲ್ಲಿ ಸಜ್ಜನರ್‌ ತಲೆವಾಗಿ 
ರಲ್ವೇಳ್ಳುಮಿಂತೆಂದು ತೋರ್ಪನುವೊ ತಲೆವಾಗಿ ನಡೆವವರ್ಗೆ ತಲೆವಾಗುವರ್‌ 
ಸರ್ವರೆಂದಭಿನಯಿಸುವ ಬಗೆಯೋ . . . ಎನಲ್‌ ಕಳಮಾಳಿಯೆಸೆದುವಲ್ಲಲ್ಲಿ 
ಚೆಲ್ಲಂಗೆಯ್ವುತುಂ ಕಾಯ್ದ ವಲ್ಲವಿಯರಿಂ (ಪದ್ಮರಾ. 6-0೪); ಅನ್ಯಾಯ, 
ಅನೀತಿಯೆಂದು ಮನವರಿಕೆಯಾದ ವಾತಿಗೆ ತಲೆವಾಗದೆ (ಯಕ್ಷಪ್ರ. ೧೮೩). 
ತಲೆಬಾಗು : ೩. ಅವರಿಗೆ ತಲೆಬಾಗಿ ಕೈಮುಗಿಯುತ್ತೇನೆ (ಕಾಲೂರ. ೩ 
ನಾಲ್ಕು ಮಾತು). ೫. ಧರ್ಮಕ್ಕೆ ಸಕಲರೂ ತಲೆಬಾಗುತ್ತಿದ್ದ ಕಾಲವದು 
(ಶ್ರೀರಾಯ. ೮) ; ಸಮಾಜದ ಸಂಪ್ರದಾಯಗಳಿಗೂ ನೈತಿಕ ಆಚರಣೆಗಳಿಗೂ 
ಅವರು ತಲೆಬಾಗಬೇಕಾಗುತ್ತದೆ (ಶಿಕ್ಷ೦.: ೬೨); ವೇದಗಳನ್ನು ಸ್ವತಃ 
: ಪ್ರಮಾಣವಾಗಿ ಸ್ವೀಕರಿಸಿರುವ ವಿದ್ವಾಂಸರೆಲ್ಲರೂ ಉಪನಿಷತ್ತುಗಳಿಗೆ 
ತಲೆಬಾಗಿದ್ದಾರೆ (ಭಾರದ. ೪೮); ಯಾರ ಒತ್ತಾಯಕ್ಕೂ ತಲೆಬಾಗಬೇಡ 
(ಹಂಗೀತೆ. ೮೫), [ಲೈ ೬ ಬಾಗ್ನು) 

ತಲೆವಾಗ್ಯು (ನಾ), ತಲೆಯನ್ನು ಬಾಗಿಸುವಿಕೆ ; ಕೊರಳು ಕೊಂಕಿಸುವಿಕೆ: 
ಬಾಲೆಯೊರ್ವಳ್‌ , . . ನಸುನಗೆಯರೆನೋಟದ ತಲೆವಾಗಿನ ಏಲಾಸದಿಂ 

. * ಬರುತುಮಿರ್ದಳ* (ರಾಮಾಕ್ಮ. ೪೮-೨೮). [ ಶಲೈ * ಬಾಗ್ಕು] 

ತಲೆವಾಗುಹ (ನಾ). ತಲೆಯನ್ನು ಬಾಗಿಸುವಿಕೆ, - ತಗ್ಗಿಸುವಿಕೆ : 

“ ಅವಾಹ್ಮುಖಮಪಾಚೀನಮೆನೆ ತಲೆವಾಗುಹಂ ” (ಮಂಗೆರಾ- ೦೩೪-೩೩). 
[ ತಲೆವಾಗು, + -ಹ್ಯ) 


ತಲೆವಾಯ್‌ (ಕ್ರಿ). ತಲೆಯಿಂದ ಹಾಯು,-ತಾಟಿಸು: ಪಣೆಪಣೆಗೆ 


ಕೊಂಬು ಕೊಂಬಿಗೆ ಪೆಣೆದು ತಲೆವಾಯ್ವ ಗೂಳಿಗೂಳಿಗೆ ಹಣಾಹಣಿಯಾಗು |: 


ವೋಲಂತೆ ಹಿಂಡುಗೊಂಡರೆಬಂಡೆಯೆದ್ದಿದ್ದುವಲ್ಲಲ್ಲಿ (ಶ್ರೀರಾಮಾ. ೩೬೪-೬೫). 
[ ತಲೆ, * ಪಾಯ್‌] 

ತಲೆವಾರು (ನಾ). ತಲೆಯ ಹಗ್ಗ,-ಪಾಶ : ತನ್ನ ಹುಸಿ ಮಾಡಿ ಇನ್ನೊಂದ 
ದಿಟಮಾಡುವ ಅಣ್ಣಂಗೆ ನಂಬುಗೆ ಇನ್ನಾವುದೋ ತನ್ನೊಳಗಣ ಘನವ ತಾ 
ತಿಳಿಯಲಜಕಿಯದೆ ಪರಬ್ರಹ್ಮಕ್ಕೆ ತಲೆವಾರನಿಕ್ಕಿ ಸೆಳೆದಿಜೆನೆಂಬಣ್ಣ ಗಾವಿಲ 
ನೆಂದಾತನಂಬಿಗಚೌಡಯ್ಯ (ವಶಸ. 68.೨೭) ; ಶ್ರುತಿಹೇಳಿದತ್ತ ಹರಿಹರಿದು 
ಬಳಲದಿರೋ ಶೂನ್ಯಕ್ಕೆ ತಲೆವಾರನಿಕ್ಕದಿರೋ ವಸ್ತುಹೃದಯದಲುಂಟೆಂದು 
ನೆನೆಯದಿರೋ (ಅವಡಂ. ೨೦೬-೯೨೮) ;- “ತಲೆಯನ್ನು ಬಂಧಿಸುವುದು ; 
ಕಟ್ಟುವುದಂ” (ಕೂನ್ಯಸಂ. ಕೋಶ). [ತಲೈ * ಬಾರು, (ಬಾರ) ) 

ತಲೆವಾಶಿ "ತಲವಾಸಿ' ನೋ. 

ತಲೆವಿಕ್ಕು (ಕ್ರಿ). ೧. ಕೂದಲನ್ನು ಹಿಕ್ಕು; ಬಾಚು; ತಲೆಬಾಚು; 
ಉಗುರ್ಗಳ ಕಾಂತಿಯಿಂದಳಕವಲ್ಲಿಗೆ ನೀರ್ದಳಿವಂತೆ ಮೆಲ್ಲ ಮೆಲ್ಲಗೆ ತಲೆವಿಕ್ಕಿ 
(ಪಂರಾಮಾ. ೫೩-೪೩) ; ಲಳನೆಯ ಕೇಶದಲ್ಲಿಯಲರುಂ ತಳಿರುಂ ಪೊಳೆವಂದ 
ದಿಂದೆ ಕೋಮಳ ನಖಕಾಂತಿಯುಂ ಮೃದುತಳೆ ದ್ಯುತಿಯುಂ ನಿಮಿರ್ವನ್ನ 
ಮೊಯ್ಯನಾಗಳಿ ತಲೆವಿಕ್ಕಿ (ಶಂದ್ರಪು. ೬-೬೪); ಅರಿನೃಪರಿಂತು ತಮ್ಮ 
ತಲೆಯಂ ತಲೆವಿಕ್ಕರೆ (ಅನಂಪು. ೩-೧೦೦). [ತಲೆ * ಪಿಕ್ಕು] 


೩೩೫೩ 


20 


26 


86 


40 


45 


ತಲೆವಿಡಿವಿಡಿ 


ತಲೆವಿಡಿ,, ತಲೆಹಿಡಿ (ಕ್ರಿ). ೧. ತಲೆಯ ಬಳಿ ಇರು : ನಿನ್ನಯ ಸುಟ್‌ 
ಗುರುಳೆಲ್ಲವಿವೆನ್ನಯ ಮಲ್‌ಯೆಂದು ಬಂದು ತಲೆವಿಡಿದವೊಲಾ ಚೆನ್ನೆಯ 
ತಲೆವಿಡಿದಿರ್ದುದು ತಾಂ ನಟುಗಂಪಂಗೆ ತುಂಬಿದುಜುದುಂಬಿ ಕರಂ (ಡಂದ್ರ ಪು. 
೬-೧೦3). ೨. ತೆಲೆಯನ್ನು ಹಿಡಿದುಕೊಳ್ಳು : ಮಲ್‌ಗೊಂಡ ಭಕ್ತಿಯ 
ನೊಡನೆ ತಲೆವಿಡಿದೆತ್ತುವಂದ ತಲೆಯನೆತ್ತುವನು (ಬಸಪು. ೩-೩೮) ; ತಲೆ 
ವಿಡಿದೆತ್ತಿ ತಕ್ಕೈಸಿ ತನ್ನಯ ತೊಡೆಯೊಳಗೆ ಕುಳ್ಳಿರಿಸಿಕೊಂಡು (ಕಂನವಿ. 
೯-೦೬೨). ೩. (ಬಲಾತ್ಕಾರದಿಂದ) ಹಿಡಿದುಕೊಳ್ಳು ; ಬಂಧಿಸಂ; 
ಸೆರೆಹಿಡಿ : ಕೃಷ್ಣೆಯ ಮುಂದಲೆಯಂ ಪಹಿಡಿದೆಲೆವಲ್ಲಿಯೆ ತಲೆವಿಡಿದರ್‌ 
ನಮ್ಮ ಬೀರಮಂ ಕೌರವರುಂ (ಪಂಪಭಾ. ೭-೫೬) ; ಕಡೆಗಾಲದ ಸಿಡಿಲಂತಿರೆ 
ಕಿಡಿಯಂ ಕಾಟಿತ್ತೆ ಕೀಚ್‌ ಬರೆ ಬಂಚಿಸಿ ತನ್ನೆಡಗಯ್ಕಿಂ ಶಕ್ತಿ ಬಲಂಗಿಡೆ 
ಪಿಡಿದಿಟ್ಟವನ ಶಕ್ತಿಯಂ ತಲೆವಿಡಿದಂ (ಪಂರಾಮಾ, ೮-೪೨) ; ಕಳ್ಳನ ಕೈಯಲ್ಲಿ 
ಒಂದು ಒಳ್ಳೆಯ ರತ್ನವ ಕಂಡಡೆ ಎಲ್ಲರೂ ಬಂದು ತಲೆವಿಡಿವರಯ್ಯ (ಸರ್ವವ- 
೪೯-೨೬೩) ; ಅರಿನೃಪನ ತಲೆವಿಡಿದರಾ ದ್ವೈಪಾಯನ ಸರೋವರದ ಮಧ್ಯ 
ದಲಿ (ಕುವ್ಯಾಗೆ. ೪-೫೪). ೪. ವಿತಾರು ಧಿಕ್ಕರಿಸು ; ಸೋಲಿಸು: 
` ಕಟ್ರಿಲೆಯಂ. ತಲೆವಿಡಿದು ಕಾಳಮನಾಳಿಗೊಳ್ವ ತಮಾಳ ಲತೆಯ ಬಾಳ್ಜೊಂ 
ಪದ ಬಳಸು (ಅನಂಪು. ೭-೧೦ ವ). ೫. ಅನುಸರಿಸು: ಕಾಣದುದ ಕಂಡೆ 
ಕೇಳದುದ ಕೇಳಿದೆ ಮುಟ್ಟಬಾರದುದ ಮುಟ್ಟಿದೆ ಅಸಾಧ್ಯವ ಸಾಧಿಸಿದೆ 
ತಲೆಗೆಟ್ಟುದ ತಲೆವಿಡಿದೆ ನೆಲೆಗೆಟ್ಟುದ ನಿರ್ಧರಿಸಿದೆ (ಅವಶಂ. ೨೦೯-೯೪೨). 
೬. (ಆಲಂ) ವ್ಯಭಿಚಾರಕ್ಕೆ ಪ್ರೇರಿಸು ; ಕೆಟ್ಟನಡತೆಗೆ ಎಳಿ. "ತಲೆ 
ವಿಡಿಗಲಿ' ಪರಾ. ತಲೆಹಿಡಿ: ೬. "ತಲೆಹಿಡಿಕಿ' ಪರಾ. ೭. ತಲೆ 
ಯನ್ನು ಕವಿ,-ಆವರಿಸು ; ಪರಿಣಾಮ ಬೀರು: ವಿಚಾರ ಚೆನ್ನಾಗಿ 
ತಲೆಹಿಡಿದಿದೆ (ಕೂ). [ತಲ್ಲೆ; + ಪಿಡಿ] 
ತಲೆವಿಡ್ಕಿ (ನಾ). ೧. ಕೂದಲನ್ನು ಹಿಡಿದು ಕಟ್ಟಿದ ಗಂಟು; ಮುಡಿ 
ಗಂಟು. ೨. ಬಂಧನ ; ಸೆರೆ. “ತಲೆವಿಡಿವಿಡಿ' ಪರಾ. [-ಆತಲೆವಿಡ್ಶಿ? 
ತಲೆವಿಡ್ಕಿ (ನಾ). ಒಂದು ಬಗೆಯ ಸುಂಕ,-ತೆರಿಗೆ (?) : ಕ್ರಿಯೆಂಬ 
ಬೇಹಾರ ಮಾಜುವಾಗ ಆಚಾರವೆಂಬ ಸೆಟ್ಟಿ ಕೊಂಬಲ್ಲಿ ಅಜವೆಂಬ ಸುಂಕ 
ಹುಟ್ಟಿತ್ತು ತಲೆವಿಡಿ ಕಾಳುವಿಡಿ ಬಂದಿತ್ತು (ಸುಂಕಲಂ. ೧೦) ; ಪ್ರಾಣಲಿಂಗಿ 
ಶರಣನಯಿಕ್ಯ ಇಂತೀ ತ್ರಿವಿಧವೊಂದೇ ಬೀಜ ತಲೆವಿಡಿಯಿಲ್ಲ (ದಾಸೋಸೆಂ. 
೩೯) ; ತಾಳಿಡಿದ ಜ್ಞಾನದ ಸೀಮೆಗೆ ತಲೆವಿಡಿ ಕೊರಳುವಿಡಿ ಬಾರದೆ ವ್ರತವೆ 
ಘಟವಾಗಿ ಸನ್ಮಾರ್ಗವೆ ಅತ್ಮನಾಗಿ (ಏಲೇಶ್ವ. ೧೭೦) ; ಏನ ಹಿಡಿದಲ್ಲಿಯೂ 
ತಡೆವಿಡಿಯಿಲ್ಲದೆ ಏನ ಬಿಟ್ಟಲ್ಲಿಯೂ ಕುಳವಿಡಿಯಿಲ್ಲದೆ .. . ಪರಮ 
ವಿರಕ್ತನಿರವು (ಸರ್ವವ. ೦೩೮-೬೮೩). [?] 
ತಲೆವಿಡಿಗ (ನಾ). ಕಪಾಲಿ ; ಶಿವ (?) : ಕೆಂಕಲು ಹರಿಹರಪುರದ ಗಡಿಯ 
ಕಲ್ಲಿನ ಒತ್ತಿನಲು ನಟ್ಟ ವಾಮನ ಮುದ್ರೆಯಕಲ್ಲು ೧ ನಯಿರುತ್ಯದಲು 
ತಲೆವಿಡಿಗನ ಗುಡಿಯ ತುದಿಯ ನೀರುವರಿಯಲೂ ನಟ್ಟ ವಾಮನ 
ಮುದ್ರೆಯ ಕಲ್ಲು ೧ (ಎಕ. 7117, ತೀರ್ಥಹ. ೦೩೩-೦೯ ; 1404). 
[ತಲೆಎಡಿ, + - ಗ್ಯ] 
ತಲೆವಿಡಿಗಲಿ (ನಾ). ವ್ಯಭಿಚಾರಕ್ಕೆ ಪ್ರೇರಿಸುವುದರಲ್ಲಿ ಪ್ರವೀಣನಾದ 
ವನು; ಚತುರನಾದ ಕುಂಟಣಿಗ (2): ತಾಜುಂತಟ್ಟುಂ ಪರಿದು ತಾಗಿ 
ಮೂಗೊಡೆಯೆ ಬಾಗಿವಾಗಿ ಪರಿವ ಚೆಗಡುಗಲಿಗಳುಮಂ ತೂಂಕಡಿಂ ತಡ 
|  ಡಡಿಸುತ್ತೆರ್ದು ತಡವೆರಿಸಿ ಕಡೆಗೋಲಂ ನೆಗಪಿ ಬತ್ತಲೆ ಪರಿವ ತಲೆವಿಡಿಗಲಿ 
|  ಗಳುಮಂ (ಲೀಲಾವ. 8-೦೦೪ ವ). [ತಲೆವಿಡಿ, ೬ ಕಲ್ಮಿ] 
ತಲೆವಿಡಿವಿಡಿ (ಕ್ರಿ). ೧. ಮುಡಿಗೂದಲನ್ನು ಹಿಡಿ. ೨. ಬಂಧಿಸು. 
೧, ೨: ತಲೆವಿಡಿವಿಡಿವುದು ರತಿ ಕಲಹದ ಕಾದಲರೊಳ್‌ ದಂಡಂ ವೃದ್ಧ ಜನದ 
ಕರತಳದೊಳಗಲ್ಲದೆ ಮತ್ತಾ ಜನಪದದೊಳಗೊಂದಿನಿಸಿಲ್ಲಂ (ಜಯಕಾ.೧-೩೬). 
[ ತಲೆವಿಡಿ, + ಪಿಡಿ; ] 


ತಲೆವಿಣಿಲು ೩೩೫೪ ತಲೆವೊಡೆ 


ತಲೆವಿಣಿಲು (ನಾ). ಹೆಣೆದಿರುವ ತಲೆಗೂದಲು : ಬಳಿಸಲಿಸಿತೈನೂರ್ವ 
ರಾತನ ಬಳಿಯ ಪಂಚಚಮೂಪಸುತರುಬ್ಬಳಕೆವಾತಿನ ಬಿಗಿದ ಕಾಸೆಯ 
ಬಲಿದ ತಲೆವಿಣಿಲ (ತೊರರಾ. 8-೫-೦೩) ; ಬಿಗಿದ ಕಾಸೆಯ ತಲೆವಿಣಿಲ 
ಮೊನೆದೆಗೆದ ಹೊ ಮೊಗ್ಗೆಗಳ ಹೊವಜ್‌ನ ಹೊಗರ ಹೊಸದೇಸಿಯಲಿ 
ಯುದ್ಧೋನ್ಮತ್ತನನುವಾದ (ತೊರರಾ. ೬-೨೯-೨೭). 

[ತಲೈ, + ಪಿಣಿಲ್ಮು( -ಪಿಣಿಲ್ಮ್‌) ) 

ತಲೆವಿಲ್‌, ತಲೆವಿಲು, ತಲೆವಿಲ್ಲು (ನಾ). ಉತ್ತಮವಾದ ಬಿಲ್ಲು; ಶ್ರೇಷ್ಠ 
ವಾದ ಧನುಸ್ಸು : ಮುದದಿಂ ದಿನನುದಯಂಗೆಯ್ಯದೆಯುಂ ಕಬ್ಬಲೆಯ 
ನರುಣನಲೆದೊಂ ನಿನ್ನಭ್ಯುದಯದೆೊಳಾಂತರಿಸೇನೆಯನಿದಿರ್ಚಿ ತಲೆವಿಲ್ಲೆ 
ನೆರೆದು ತವಿಸುವ ತೆಜಿದಿಂ (ಶಾ೦4ಿಪು.೫-೯೦); ಲೋಕವಿಶ್ರುತ ಸೀಮಾಂತವನಂ 
ನಿಮಿರ್ಚಿದ ಸಮುದ್ರಂ ಯು ದ್ಧ ದೊಳ್ಳಂಧನಸ್ಥಿ ತನಾದಂ ತಲೆ 
ವಿಲ್ಲೊಳೆಂದೊಡೆ ನಳಂ ಗಂಡಂ ಪೆಜಿರ್ಗಂಡರೇ (ಪಂರಾಮಾ. ೧೨-೩೮) ; 
ತಲೆವಿಲ್ಲೊಂಡುದ್ಧಮಾಸ್ತ್ರಂ ಕವಿದಿಸುತೆ (ಧರ್ಮನಾ.೫-೩೬); ಸೇದಿ ಸಿಂಜಿನಿಯ 
ತಲೆವಿಲ್ಲೊಂಡು ಪೊಕ್ಕರ್‌ ಧನುರ್ಧರರ್‌ ಮೂದಲಿಸುತೆ (ಜೆಬಪು. ೧೬-೧೪). 
ತಲೆವಿಲು : ಖಳನಿಕರವಲ್ಲಲ್ಲಿ ತಲೆವಿಲುಗಳಲಿ ತಜುಬಿದರು ಮಂಡಳಿಸಿ 
ಕುಬುಬಿಅಿಿದಟ್ಟಿ . . . ಹರಿಕುಲೇಶ್ವರನ (ತೊರರಾ. 8-೪-೨೧) ; 
ತಲೆವಿಲುಗಳಿಂದಿಬ್ಬರೊಂದೇ ಚಳಕದಲಿ ಸರಳುಗಳಬಿಡೆ ಬಲುಗಲಹ 
ನಡೆದುದು (ತೊರೆರಾ. ೬-೩೦-30). ತಲೆಎಲ್ಲು: ತಲೆವರಿಗೆಯಲಿ ಕವಿದರು 
ಕಾಲವರಾರ್ದು ತಲೆವಿಲ್ಲುಗೊಂಡು ಬಿಲ್ಲವರು ತೊಲತೊಲಗೆನುತ 
ಮುಸುಕಿದರು (ಕುರಾಸಾಂ. ೧8-೬೯). 

[ತಲ್ಕೆ + ಬಿಲ್ಲು, (ಬಿಲ್ಡ್‌) ] 

ತಲೆವಿಲು "ತಲೆವಿಲ್‌' ನೋ. 

ತಲೆವಲ್ಲು "ತಲೆವಿಲ್‌' ನೋ. 

ತಲೆವೀಡು (ನಾ). ಶ್ರೇಷ್ಠನೆಲೈ-ಬೀಡು; ನೆಲೆವೀಡು ರತಿಗೆ 
ಶಿರುವಾಯ್ಡ ಲೆವೀಡಂಗಜಶರಕ್ಕೆ ಕಾಮನ ಕಿಸುಗಣ್ಮಲರ್ವೀಡು ವಿಯೋಗಿಗೆ 
ಸಂಕಲೆವೀಡು ವಸಂತದಂತಿಗುಪನಗರವನಂ (ಡಂದ್ರಪು. ೦-೦೦೪). 

[ ತಲೆ; * ಬೀಡ್ಕು) 

ತಲೆವೀದಿ (ನಾ). ೧. ಬಾಗಿಲ ಮುಂದಿನ ಭಾಗ. ೨. ಬೈತಲೆ: ಮಜ್ಜನ 
ವನುಲೇಪನವುಡೆ ನಿಜ ಪೊಸ ಸಜ್ಜುಕ ತಲೆವೀದಿಯ ಮಣಿ ತಿಲಕಂ . . . 
ಮುಡಿಯಿಂ ಕೆಂಬಜ್ಜೆವರಂ ರಚಿಸಿದ ಸಿಂಗರಮೊಪ್ಪಿದುವಾ ಬಾಲಿಕೆಗೆ 
(ಜಯಕಾ. ೩೫-3೦). ೧. ೨: ತಂಗೆ ತಲೆವೀದಿಯಂ ತೆೊೊಡೆಯದಿರು ಕೂಡೆ 
ಚಳೆಯಂಗೆಯ್ದಲಂಕರಿಸು (ಹಜಕಾ. ೪-೨೪). [ತಲೆ * ಬೀದಿ] 

ತಲೆವೀಸು (ಕ್ರಿ). ತಲೆಯನ್ನು ಅಲ್ಲಾಡಿಸು ; ನಿರಾಕರಿಸು ; ಅಸಮ್ಮತಿ 
ಸೂಚಿಸು : ನೀಂ ತಲೆವೀಸದುರ್ವರಾ ಶ್ರೀಯನಿದಾಗದೆನ್ನದೆೊಳೆಕೊಳ್‌ 
ಪರಮೋತ್ಸವದಿಂ ಗುಣಾರ್ಣವಾ (ಪಂಪಭಾ. ೦೪-೦೭೮) : ಸುತ ತಲೆವೀಸದೆ 
ಮತ್ಸಂತತಿ ಜನ್ಮಾರ್ಥಮೆ ವಧೂಪರಿಗ್ರ ಹಣ ಪ್ರಸ್ತುತಮನೊಡಂ 
ಬಡುವುದು (ಜಂದ್ರಪು. ೧೩ ೩೦). [ತಲ್ಲೆ * ಬೀಸು,] 

ತಲೆವೂರು "ಶಲೆಯೂಟು' ನೋ. 

ತಲೆವೂಸು, ತಲೆಪೂಸ) (ಕ್ರಿ). (ಎಣ್ಣೆ, ಪರಿಮಳದ್ರವ್ಯ ಮೊದಲಾದು 
ವನ್ನು) ತಲೆಗೆ: ಹಚ್ಚು ,-ಲೇಪಿಸು : ನಿನ್ನ ಗಂಡಂಗೆ ತಲೆವೂಸಿ 
ಮಾಯಲೆಅಕದು (ಪಂಜತಂ. ೨೭೨-೨೪). 'ತಲೆಪೂಸು : ಕುಂಬಾಟಿ ಬಮ್ಮಣ 
ತಲೆಪೂಸದನ್ನವುಣದ ವೀರಬ್ರತಮ ಕಯ್ಕೊಣ್ಣು ಪ್ರತಿಷ್ಠೆಯಂ ಮಾಡಿಸಿದ 


ಕುಂಭೇಸ್ವರ ದೇವರಂಗಭೋಗಕ್ಕೆ . . . ಬಿಟ್ಟ ಗಲಿ ಕಮ್ಮವಿಂನೂಲು 
(ಎಕ. 1, ಹೊಳಲ್ಮೆ. ೬೮-೨೪ ; 1326) ; ಪರಿಪರಿಯ ಕಮ್ಮೆಣ್ಣೆಯನು 
ಅಚ್ಚರಸೆಯರು ತೆಗೆತಂದು . . . ತಲೆಪೂಸಿದರು ಶಿವದೇವಿಗೊಲವಿನಲಿ 


(ಸಾಳ್ಮಭಾ. ೩೨-೪೦). [ತಲ್ಲೆ * ಪೂಸು;] 


| ತಲೆವೆಟ್ಟ (ನಾ). ಎತ್ತರವಾದ ಪ್ರದೇಶ (2) : ಅರುಹಣಂ[ದಿ]ಭಟ್ಟಾರ 
ಕರವರ ಶಿಷ್ಕರಾ(ದ ಆ]ರ್ಯ ಪಂಡಿತರ್ಗ್ಗೆ ತಲೆವೆಟ್ಟಪೊ[ಳ]ಗಣ ಸ್ಥಳದ 
ಮತ್ತರು ಮೂವತ್ತು ... ನೂಟಜ್‌ರ್ಪ್ರೃದಿಮ್ಮಹಾನದೊಳ್‌ ಸರ್ವ್ವಬಾಧ 
ಪರಿಹಾರಮಾಗಿ ಕಾ[ಲಂ ಕ]ರ್ಚ್ಚಿ[ಬಿಟ್ಟು]ಕೊಟ್ಟರು (ಸೌ ಇ ಇ. 1-1, 
6 ೦೧೩-೨3೯ ; 3074). [ತೆಲ್ಲೆ + ಬೆಟ್ಟ (ಆಬೆಟ್ಟುು) ] 
ತಲೆವೆಣ್‌ (ನಂ). ಶ್ರೇಷ್ಠಳಾದ ಹೆಂಗಸು; ಉತ್ತಮ ಸ್ತ್ರೀ: ತಲೆಗರೆಯದೆ 
ಪೊತ್ಕು ಹೊಯ್ದಾಡಿ ರಣದೊಳು ತಲೆಗೊಟ್ಟ ವೀರಭಟರನು ತಲೆದಡವುತ 
ಕೊಂಡೊಯ್ದರು ಸಗ್ಗದ ತೆಲೆವೆಣ್ಣಳು ತವಕದಲಿ (ಕುರಾಸಾಂ. ೧೨-೮೬)- 
[ತಲೈ ೬ ಪೆಣ್‌] 
10| ಶಲೆವೆರಸು (ಕ್ರಿ). ತಲೆಯನ್ನು ಕೂಡಿಕೊಂಡಿರು ; ಜೀವದೊಂದಿಗಿರು ; 
ಪ್ರಾಣಸಹಿತವಾಗಿರು : ಮಲೆತು ನೀನೆನ್ನೊಡನೆ ರಣದಲಿ ಹಳಚಿ ನೀ 
ತಲೆವೆರಸಿ ಮರಳಿದಡಿಳುಹುವೆನು ಕೈದುವನು ಶರಸನ್ಯಾಸ ನನಗೆಂದ 
(ಕುವ್ಕಾದ್ರೋ. ೩-೪೨) ; ಹೊಗುವಡೆ ತಲೆವೆರಸಿ ಹೊಗಲೀಯೆನಿದಿರಾಗೆನುತ 
ಮೂದಲಿಸೆ (ಕುವ್ಶಾದ್ರೋ. ೧೪-೩). [ತಲೈ*ಬೆರಸ್ಕು ] 
15| ತಲೆವೆಲೆ (ನಾ). (?) ು: ತಲೆವೆಲೆ ಪೂರ್ಣಭಾಗದ ಕಪ್ಪುರದ ಬೆಳ್ಳಿಲೆಗೆ 
ಚೂರ್ಣಾಂಕಿತಗೆಯ್ದೂ ಲಲನೆಯರೊಬ್ಬುಳಿಗೆಯ್ದಿತ್ತ ವೀಳ್ಯವ ಸಲೆ 
ಸಮರ್ಪಿಸಿದನೀಶ್ವರಗೆ (ಮೋಹತ. ೨೧-೪೨). [?] 
ತಲೆವೇನೆ, ತಲೆಬೇನೆ (ನಾ). ೧. ತಲೆಯಲ್ಲಿ ಉಂಟಾಗುವ ವ್ಯಾಧಿ,- 
ನೋವು : ಉದಯಿಪ ನೇಸಟಿಂ ಕಿಡದ ಕಟ್ಟಲೆ ಕಿತ್ತಲಗಿಂ ಕಟುತ್ತು 
20 ಕುತ್ತದ ತಲೆವೇನೆಯಂತಕನ ಬಾರಿಗೆ ಬಾರದ ಸಾವು . . . ಪೆಜಿತುಂಟೆ 
ಲೋಕದೊಳ್‌ (ಲಾವ. ೪-೫೨). ೨. (ಆಲಂ) ಮನಸ್ಸಿಗೆ ಉಂಟಾಗುವ 
ಕಷ್ಟ -ತೊಂದರೆ,-ಬೇಸರ ;: ವೇದವೇದಾಂಗ ಉಪನಿಷತ್‌ 
ಶಾಸ್ತ್ರ ಪುರಾಣೇತಿಹಾಸಗಳಲ್ಲಿರುವ ಬಾಲಶಿಕ್ಷೆಯ ನೀತಿ ರೀತಿಗಳು 
ಅವನ್ನೆಲ್ಲಾ ಗಿಳಿಯೋದಿ ಕೇಳಿಸಿ, ನಮಗೆ . ತಲೆವೇನೆಯನ್ನಮರಿಸಿ - 
25] ಹುಚ್ಚುಹಿಡಿಯಿಸಿ ಬಿಡಬೇಕೆಂದಲ್ಲ (ಟ್ಮ ಅ. ೧೧೫-೧೨). ತಲೆಬೇನೆ; ೧. 
ಶೀತಂ ನಡುಕಂ ಬೆಮರುದ್ಯೂತಂ ತಲೆಬೇನೆ ಪಾರ್ಶ್ವವೇದನೆ 
ತೃಷ್ಣೋಪೇತಚ್ಛವಿ ಬತ್ತುವ ಬಾಯ” ವಾತಜ್ವರ ಚೇಷ್ಟೆ (ಕಲ್ಮಾಳಾ.&-೭); 
ಪಲಕಾಲ ಪೊಜಅ್‌ ತಲೆಬೇನೆಯಾದೊಡೆ ಶೇಷ ನೆಲಭಾರಕಾನೆ ಕೂರ್ಮಗಳ 
ತೊಲಗದೊಲಿರಿಸಿ (ವರ್ಧಡ. ೦೧-೦೪). ೨. ಪ್ರಕಟಿತವಾದ ಹಲಕೆಲವು 
30 ಗ್ರಂಥಗಳು: ತುಂಬ ಅಶುದ್ಧವೂ ಅಸುಂದರವೂ ಆಗಿ ಓದುಗರಿಗೆ ತಲೆಬೇನೆ 
ಯನ್ನು ತರುವಂಥವುಗಳಾಗಿವೆ (ತವನಿ. ೦೫). [ ತಲ್ಲೆ ೬ ಬೇನೆ] 
ತಲೆವೇಸಲು, ತಲೆಬೇಸರ, ತಲೆಬೇಸರು, (ನಾ). ಮನಸ್ಸಿಗೆ ಉಂಟಾಗುವ 
ಆಲಸ್ಯ,-ಜುಗುಪ್ಸೆ : ಸೀರ್ಕರಡಿಯನ್ನಳೆ ನಾದಿನಿಯೊಲ್ಹುಮೊಲ್ಲದನ್ನಳೆ 
ಗಡ ಸೂಳೆಯೆಂದೊಡಿನಿತಂ ತಲೆವೇಸಅನೆಂತು ನೀಗುವೆಂ (ಪಂಪಥಾ. ೪-೯೮). 
86) ತಲೆಬೇಸರ : ಸಾಮಾಜಿಕರಿಗೆ ಇಂಥ ' ಜೀವನನಾಟಕವು ತಲೆಬೇಸರ 
ವನ್ನುಂಟು ಮಾಡೀತು (ಸಾಹಿವಿ. ೬೪) ; ರಘುನಾಥ ಮಾಸ್ತರರಿಗೆ ತಲೆ 
ಬೇಸರವಾಯಿತು (ರಂಗಕರೋ. ೭ಬ). ತಲೆಬೇಸರ್ಕು : ಅವರಿಗೆ ತಲೆ 
ಬೇಸರಾಗಿತ್ತು (ರಂಗಕೋ. ೫0).: [ತಲೆ ೬ ಬೇಸಜು] 
ತಲೆವೊಂದು (ಕ್ರಿ). ತಲೆಗೆ ಹೋಗು ; ತಲೆಗೆ ಸೇರು; ಅರ್ಥವಾಗು ; 
40। ಅರಿವು ಮೂಡು: ತಾನನುಚಿತದಿ ದುರ್ಜನರುಗಳ ಪಾಲಿಸಿದ ಫಲವು 
ಕೈಯೊಡನಾಯ್ತು ಸಚಿವರು ಖಳನಿವನು ಬೇಡೆಂದು ನೀತಿಯ ತಿಳುಹಿದುದ 
ತಲೆವೊಂದಿತೆನಗೆಂದರಸನಳವಳಿದ (ಜೀವಕ. ೪-೭೩). [ತಲೈ * ಪೊಂದು) 
ತಲೆವೊಡೆ (ನಾ). ೧. ತಲೆಯೊಡೆತ; ತಲೆಬೇನೆ. ೨. (ಆಲಂ) ಜುಗುಪ್ಸೆ; 
ಬೇಸರ ; ಕಿರಿಕಿರಿ: ತನ್ನ ತಲೆವೊಡೆಯಾಗಿರ್ದ ತಪಮನೊಡೆಯಿಕ್ಕುವಂತೆ 
al) © - '. ಮರುಭೂತಿಯ .ತಲೆಯೊಡೆದು ನುಚ್ಚುನೂಜಿನಯ್ತಾಗಳ* 
(ಪಾರ್ಶ್ವಪು. ೪-೩೬). [ತಲೆ * ಒಡೆ] 


ತಲೆವೊಣೆ 


ತಲೆವೊಣೆ, ತಲೆಹೊಣೆ (ನಾ). ೧. ತಲೆಗಳನ್ನು ಬೀಳಿಸುವ ಹೊಣೆ 
ಯುಳ್ಳುದು; ತಲೆ ಕತ್ತರಿಸುವ ಹೊಣೆಯುಳ್ಳುದು : ಉಗುಳ್ಳಿದಂ 
ಕಗಳಂ ವೈರಿಮೋಹರದಣೆ ತಲೆವೊಣೆಗಳಂ ಪಗೆಗಳಿರ್ದೆವೆಣೆಗಳಂ ರವಿಗೆಣೆ 
ಗಳಂ ಕ್ಷಣದೊಳು (ಜೈಮಿಳಾ. ೨0-06). ತಲೆಹೊಣೆ : ೨. ತಲೆಯಲ್ಲಿ 
ಹೊತ್ತಿರುವ ಹೊಣೆ, - ಜವಾಬ್ದಾರಿ ; ತಲೆಹೊಣೆಯ ಬೆಲೆಯ 
ತಮ್ಮರಸನಾಣೆಯಂ ಪೊತ್ತು . . . ಸಾರುತೆ ಕಪಿಧ್ವಜಂ ತಾಂ ಮೆರೆವ 
ನಾಡೊಡೆಯರೆಲ್ಲರ್ಗೆ ಕಟ್ಟಾಜ್ಞೆಯಂ (ಶ್ರೀರಾಮಾ. ೩೪೭-೨೦೭). 

[ ತಲೆ, + ಪೊಣ್ಯೆ 

ತಲೆವೊತ್ತು "ತಲೆಯೊತ್ತು' ನೋ. 

ತಲೆವೊಯ್‌, ತಲೆಹೊೋಯ್‌ (ಕ್ರಿ). ತಲೆಯನ್ನು ಹೊಡೆ, -ಕತ್ತರಿಸು : 
ಎನ್ನ ನುಡಿಯ ವಿಟ ತಲೆವೊಯ್ದರಾದೊಡೆ ಬನ್ನವಪ್ಪುದು ನಿಮಗಿಂದು 
(ಪ್ರಭಂಜ. ೨-೦೩೬) ; ಅಂತರಿಸದುಜಿಬಿ ತಲೆಪೊಯ್ವತುಂ ಬಯ್ವುತುಂ 
. -.. ಭ್ರಾಂತಿಬಡಿಸಿದರಾಗ (ಜಿಬಪು. ೨೪-೧೦) : ತಲೆವೊಯ್ದನ* ಒಂದನ್‌, 
ತುಯ್ಕೊಗೆದನ್‌ ಒಂದನ್‌ (ಅಶ್ಮತ್ನಾ. ೧3-3೩೭. ತಲೆಹೊಯ್‌ : 
"ತಲೆಹೊಯ್ಯ' ಪರಾ. [ತಲ್ಲೆ * ಪೊಯ್‌,] 

ತಲೆವೊಯಿಸು (ಕ್ರಿ). ತಲೆಯನ್ನು ಹೊಡೆಯಿಸು ; ಕೊಲ್ಲಿಸು : ಅರಸಂ 
ತಲೆವೊಯಿ:ಸಲ್‌ ಪಾತಕಿ ಭವಸೇನಂ ಪರಿದುಂ ಕೋಪಾತುರನಾಗಿಯಳಿದು 
(ಜಯಾ. ೦೩.೨). [ತಲ್ಮೆ * ಪೊಯಿಸು (ಪೊಯ್ಸು) 

ತಲೆವೊಯ್ಯ, ತಲೆಹೊಯ್ಯ (ನಾ). ೧. ತಲೆಯನ್ನು ಹೊಡೆಯುವವನು; 
ಕೊಲೆಗಾರ; ಕಟುಕ. ೨. (ಆಲಂ) ವಂಚನೆಮಾಡುವವನು ; 
“ತಲೆ ಹೊಡೆಯುವವನು ; ಕಟುಕ, ಘಾತಕಿ, ಮೋಸಗಾರ, 
ತಲೆವೋಕ '” (ಪ್ರಠಣ). ತಲೆಹೊಯ್ಯ : ೩. (ಆಲಂ) ಬೇಸರವುಂಟು 
ಮಾಡುವವನು: ಎರಡನೆಯ ತಲೆಹೊಯ್ಯನು ಕತೆಗಾರನಾಗಿರುತ್ತಾನೆ 
(ದೇಕನೈ. ೧೨೦).  [ತಲೆವೊಯ್‌ + -ಕ್ಕ] 

ತಲೆವೊರು "ತಲೆವೊಟು' ನೋ. 

ತಲೆವೊರೆ "ತಲೆವೊಣ' ನೋ. 

ತಲೆವೊಲ (ನಾ). ೧. ಎತ್ತರವಾದ ಪ್ರದೇಶ : ತಲೆವೊಲದ ನಾನಲ್ವಳ್ಳದ 
ದರಿಯ ಕುತ್ತುಟೌಂಗೆ ಕೊಣಕಿಡುವ . ಪುಲೆ (ಮಲ್ಲಿಫು. ೭-೪). ವಿ. 
ಮುಖ್ಯವಾದ ಸ್ಥಳ್ಕ-ಪ್ರದೇಶ: ಸರಭಗಳ ಕಾಲಾಟವಾ ಕೇಸರಿ ಶರಭಗಳ 
ತಿಂದು ತೇಗುವ ಪಿರಿಯ ಭೇರುಂಡಗಳ ತಲೆವೊಲನೆನಿಸಿತಾ ವಿಪಿನ 
(ಸಾಳ್ಕೆಭಾ. ೫-೪). ೩. (7) : ಆದಿಯನಾದಿಗಳಿಲ್ಲದಂದಿನ ಕೂಗು ನಾದ 
ಬಿಂದುಗಳಿಲ್ಲದಂದಿನ ಕೂಗ ಕಂಡು ಕೂಗಿದೆ ಈಡಾ ಪಿಂಗಳ ಸುಷುಮ್ನುನಾಳ 
ಮಧ್ಯದ ಕೂಗ ಕಂಡು ಕೂಗಿದೆ ಗುಹೇಶ್ವರನೆಂಬ ತಲೆವೊಲನ ದಾಂಟಿ 
ಅಲ್ಲಮ ಕೂಗಿದ ಕೂಗು (ಅವಣಂ- ೦೫೨-೬೯೫); ಎರಡೂರ ಬಟ್ಟೆ ಒಂದಾದ 
ತಲೆವೊಲದಲ್ಲಿ ಒಬ್ಬ ತನ್ನ ತಲೆಯ ಕೊಯ್ದು ಮುಂದಿರಿಸಿಕೊಂಡು 
ಮುಂಡದಲೂಹಿನ ಕಳೆವುದ ಕಂಡೆ (ಸರ್ವವ.. ೨೦೫-೪೩೦). . 

[ ತಲೆ * ಪೊಲ,] 

ತಲೆವೊಣು, ತಲೆಪೊರು, ತಲೆವೊರು (ಕ್ರಿ). ೧. ತಲೆಯ ಮೇಲೆ ಹೊರು. 
೨. ಹೊಣೆಯನ್ನು ಹೊರು ; ನಾಯಕತ್ವವನ್ನು ವಹಿಸಿಕೊಳ್ಳು ; 
ಮುಂದಾಳುತನವನ್ನು ವಹಿಸಿಕೊಳ್ಳು : ತಲೆವೊತ್ತು ಮತ್ತೆ ನೂಕಲು 
ಬಲ್ಲಾಳನ ಬಲವಣ್ಣ ಭೈರವದೇವ ಒಲೆದನೊಯ್ಯನೆ ರಾಯನ ಮೇಲೆ 
(ಕುರಾಸಾಂ. ೧೩-೪೩). ತಲೆಪೊರು : ೧. ಹುಲಿಯ ಕೈಕಾಲ್ಲಳಂ ಬಿಗಿದು 
ದಡಿಯಂ ಕೋದು ಶಲೆಪೊತ್ತರೆಣ್ಬರೆದೆ ಹೆಗಲ ಕೆಚ್ಚಿನಲಿ (ಕಾಲರ. 
9೦೧-೨೦೨). ತಲೆವೊರು : ೩. ಆಜ್ಞೆಯನ್ನು ಪಾಲಿಸು; ಶಿರಸಾವಹಿಸು: 
ಇರುವ ಸೈನಿಕರೂ ಕಾವಲವೀರರೂ . . . ಆರ ಆಜ್ಞೆಗಳನ್ನು ತಲೆವೊತ್ತು 
ಪರಿಪಾಲಿಸುತ್ತಿರುವುದು? (ಜಿಟ್ಮ ಅ. ೩೨-೯೪). [ ತಲೈೆ ೬ ಪೊಟು) 


೩೩೫೫ 


86 


40 


«5 


ತಲೆವೋಕ 


ತಲೆವೊಟಕ, ತಲೆಪೊಜ್‌, ತಲೆವೊರೆ, ತಲೆಹೊರೆ, ತಲೆಹೊಟ್‌ (ನಾ). 
೧. ಒಬ್ಬ ಮನುಷ್ಯ ತಲೆಯ ಮೇಲೆ ಹೊರಬಹುದಾದಷ್ಟೂ 
ಭಾರ; ತಲೆಯ ಮೇಲಿರುವ ಹೊರೆ: “ವಿವಧಂ ವಿವಂದಮೆನೆ 
ತಲೆವೊಜ[ಪಾಕಾಂ. ಮೊಟ್ಟೆ]ಯೆನಿಕ್ಕು” (ಮಂಗರಾ- ೬೩-೨೬) ; ಅಯ್ಯ 
ದಿಂಬರುಂ ಸಾಸಿರ್ವ್ವರು(0)ವಿರ್ದು ಬಾರಿಕೇಚಂಗೆ ಕೊಟ್ಟರು[ವೊ][ಕೃ]ಲಲು 
ಹಾಗ ತಲೆವೊಆಕಗೆ ಬೇಳೆ (ಸೌಇಇ. 72-21, ೭೬-೨೨; ಕಾ:) ; ತಂಬುಲಿಗ 
ಸಾಸಿರ್ವ್ವರಿರ್ದ್ದು ದೇವರ್ಗ್ಗೆ ಹೇಟ್‌ಂಗೊಂದು ವೀಸಮಂ ಕೊಟ್ಟರು 
ಮತ್ತಂ ತಲೆವೊಜಕಿಗರೆವೀಸ (ಸೌಇಇ. ೫%, ೪-೩೫: 1123) ; ಪಾಳಯಕೆ 
ಗಜಪುರದ' ವಂಕಕೆ ಕೀಲಿಸಿತು ದಂಡಿಗೆಯ. ಸಂದಣಿ ಮೇಲು ಸರಕಿನ ಬಂಡಿ 
ತಲೆವೊಜಕಿಯೆತ್ತು. ಕಂಬಿಗಳ (ಕುಪ್ಕಾಗ- 9-06). ತಲೆಪೊಲ್‌ೆ: ೧. 
"ತಲೆಪೊಆ*ಯ' ಪರಾ. ತಲೆವೊರೆ : ೧. ತಂಬುಲಿಗರ್ವಿಟ್ಟಾಯಂ 
ಭಂಡಿಗೆಲೆ ನೂಲು ಹೇಟ್‌ಂಗೆ ನೂಜು ತಲೆವೊರೆಗೈವತ್ತು ದೇವರ 
ಮುಂದಣಂಗಡಿಯೆರಡು (ಎಇ. ೫%, ೧೨-೫೩೪: 1167). ತಲೆಹೊರೆ : ೧. 
ಅದರೆಡೆಯ ದಾರಿಯ ಪಕ್ಕಗಳಲಿ ಎರಡೆರಡರಂತೆ ತಲೆಹೊರೆಯ ಕಟ್ಟೆಗಳೂ 
» * ಇರುವುವು (ಮಂತ್ರಶ. ೪೦-೮); ತಲೆಹೊರೆಯ ಬೆಡಗಿನಿಂ ಕಾಡೆಡೆಯ 
ತುಳಿಯುವಳ್‌ ಕಾಲೂರ ಚೆಲುವೆ (ಕಾಲೂರ. ೬೦-೦೦೨. ವ. ತಲೆಯ 
ಮೇಲೆ ಹೊರುವಿಕೆ,-ಹೊತ್ತುಕೊಳ್ಳುವಿಕೆ: ಆಹಾರ ಸಾಮಗ್ರಿಗಳನ್ನೂ 
ಬೆಟ್ಟವನ್ನೇರುವ ಸಲಕರಣೆಗಳನ್ನೂತಲೆಹೊರೆಯಿಂದ ಸಾಗಿಸಬೇಕಾಗುವುದು 
(ಕಪಪು. ೬-೯೨). ೩. (ಆಲಂ) ಮಿತಿಮಾರಿದ ಹೊರೆ; ಹೆಚ್ಚಿನ 
“ಹೊರೆ : ನಮ್ಮ ಮಕ್ಕಳ ವಿದ್ಯಾಭ್ಯಾಸ ನಮಗೆ ತಲೆಹೊರೆಯಾಗಬಾರದು 
(ಕೂಡ). ತಲೆಹೊಟಿಕಿ: ೧. “ವಿವಧಃ, ವೀವಧಃ, ಭಾರಃ, ಪರ್ಯಾಹಾರಃ- 
ಈ ೪ ತಲೆಹೆೊಟ್‌” (ಹರಾಯು. ೧೨೫-೭೩) ; ಜಕ್ಕಿಸೆಟ್ಟಿ ಮಕ್ಕಳು ಮದಿಸೆಟ್ಟಿ 
ಮಚಿಸೆಟ್ಟಿ ಮದಲಾದಯಿವರು ತಲೆಹೊಜಿ್‌ ಉಡಕಿತ ೬ » ೫ ವತ್ಸರದ 
ಚೈತ್ರ (ಎಕೆ. 11, ೩೭೭-೯; 1120): ಆ ಹೇಮವನಜವನಾ ವಜ್ರಮುಷ್ಟಿ 
ಅನುರಾಗದಿಂ ತಲೆಹೊಜಿ* ಹೊತ್ತು ಬಂದಾ ಮುನಿಯ ಸನ್ನಿಧಿಯೊಳು 
ನಿಂದು (ನೇಮಿಸಂ. ೧೪-೬೦). ೩. ಮನದಾಂದೋಳವನು ಬಿಡಿ ಬಿಸುಡಿ 
ಚಿಂತಾಭರದ ತಲೆಹೊಟಿ್‌ಯ (ತೊರರಾ. ೩ ೩-೦೦೨); ಹಲಬರ ಬರಿಸಿ 
ಕೊಂಡೊಸಗೆಯೆೊಳ್ಳೊಡದಾನು ತಲೆಹೆ೧ೊಟ್‌ಯಾಗಿ ಕೊಟ್ಟಾಗ ಬಳಿಕೆನ್ನ 
ತಂಗಿಯ ಹೆಚ್ಚುಗಾಣ್ಬನೆ ಹತ್ತಲಿಹೊಳಗೆ ಹನ್ನೊಂದಾಗಿ ಕಾಣ್ಣ 
(ಧರಜ. ೩೮-೦೩೨). [ತಲೈ + ಪೊ] 
ತಲೆವೊಅಕಿಗಟ್ಟು (ಕ್ರಿ). ತಲೆಯ ಮೇಲೆ ಹೊರುವ ಹೊರೆಯನ್ನು 
ಕಟ್ಟು : ಮ ಟಿಕ್ತಿಯ ಮುಟ್ನುಗದರಳೆಯ ಸವುದೆಗಳನಳತೆಯೊಳ್‌ 
ಕೊೊಯ್ದಿರ್ಪೆನಾರಿಂ ತಲೆವೊಟ್‌ಗಟ್ಟಿ ತರ್ಪ ವಟುಗಳಿಂದೆಯುಂ . . 
ಬಿರಿಮುಗುಳಂ ತಿಅೌಿತರ್ಪ ಮುನಿಕನ್ಯೆಯರಿಂದೆಯುಂ ಪುಣ್ಮಾಶ್ರಮಂ 
ಮನೋಹರಮಾಯ್ತು (ರಾಮಾಶ್ಮ. ೪೩-೧೬). [ ತಲೆವೊಟ + ಕಟ್ಟು) 
ತಲೆವೋಕ, ತಲೆಹೋಕ (ನಾ). ೧. ತಲೆಯನ್ನು ಕಳೆದುಕೊಂಡವನು ; 
ತಲೆಯು ಕತ್ತರಿಸಲ್ಪಟ್ಟವನು ; ಬ್ರಹ್ಮ. ಪಂಚೆಮುಖನಾಗಿದ್ದ 
ಬ್ರಹ್ಮನ ಒಂದು ತಲೆಯನ್ನು ಶಿವನಂ ತೆಗೆದಂದು ಬ್ರಹ್ಮನು 
ಚತುರ್ಮುಖನಾದನೆಂದು ಪೌರಾಣಿಕ ಕಥೆಯಿದೆ. ೨. ತಿಳಿವಳಿಕೆಯಿಲ್ಲ 
ದವನು; ಅವಿವೇಕಿ ; ಮೂಢ: ಅವರಂ ತೆಗಟದ ನಾಡುಗರಂ 
ತಾನೊಗೆಯಿಸಿದಂ ಬಟ್‌ದೆ ಬಿದಿಯದೇಂ ತಲೆವೋಕಂ (ಚಿಕವಿ. ೧-೩೩) ೧, 
೨: ಆ! ತಲೆವೋಕನೊಂದು ಮಾಟಮೇ!(ರಾಷೂಕ್ಕ.&೪-೧೭). ತೆಲೆಹೋಕ: 
೨. ಬ್ರಹ್ಮದೇವಂ ತ್ರಿಭುವನಪತಿ ತಾನೆಂದಹಂಕಾರದಿಂದಂ ತಲೆಹೋಕಂ 
ತಾನದಾಗಿರ್ದಪಂ (ಪಾಪ್ರಾಶೆ. ೦೦). "ತಲೆಹೋಕತನ' ಪರಾ. ೩. 
ಪುಂಡ ; ಧೂರ್ತ: “ಮೈಗಳ್ಳನಾಗಿ ಬೀದಿ ಅಲೆಯುವವನು; ಮೈಗಳ್ಳ, 
ಅಲೆಮಾರಿ, ತಲೆಹೋಕ ; ದಗಾಕೋರ ; ಠಕ್ಕ ; ಪಟಿಂಗ” (೫೦$೬- ಇಂಕನಿ.), 
211 


ತಲೆವೋಳ್‌ ೩೩೫೬ 


ತಲೆಹೋಕನಯ್ಯ-ಬ್ರಹ್ಮನ ತಂದೆ; ವಿಷ್ಣು: ನೀ ಕುಮಾರಕನಾದೊಡಾ 
ತಲೆಹೋಕನಯ್ಯನ ಬಿಡು ನನಗೆ ಸಮತೂಕವೆನಿಸಿದ ಬದುಕ ನಿನಗೀವೆನು 
ಕಣಾ (ಪ್ರಹ್ಮಾದ. ೧೩-೫೦). [ತಲೈೆ * ಪೋಕ 
ತಲೆವೋಳ್‌, ತಲೆಯೋಳ್‌ (ನಾ). ಕತ್ತರಿಸಿದ ತಲೆಯ ಹೋಳು,- 
ಸೀಳು : ಮಡಿಮಡಿದುರುಳ್ವ ಕಟ್ಟಾಳ್ಗಳಿಂ ಬಾಳ್ಗಳಿಂದೊಡೆದ ತಲೆವೋ 
[ಪಾಕಾಂ. ಯೋ,ಳ್ಗಳಿಂದೆ ಕಡುಭಯಂಕರಮಾಗಲು (ಜೈಮಿಥಾ. ೪-೪೬). 
ತಲೆಯೋ ಳ್‌ : ಕಡಿದ ತಲೆಯೋ!ಪಶಾಕಾಂ. ಸೀ]ಳ್ಗಳಿಂ ತೋಳ್ಗಳಿಂ 
ಬಾಳ್ಗಳಿಂದಡೆಗೆಡೆದ ರುಂಡದಿಂ ಮುಂಡದಿಂ . . . ರಣಾಂಕಣಮೆಸೆದುದು 
(ಣೆಬಪು. ೪೩-೪೪). [ತಲೆ * ಪೋಳ್ಗ ( ಆಪೋಟ್ಟ್‌)? 
ತಲೆಶೂಲೆ (ನಾ). ೧.-ತಲೆವೇನೆ ೧: ಸುರುಸುರುಕೆಯ ಸಮೂಲ ರಸವಂ 
. * * ಎಣ್ಣೆಯಲ್ಲಿ ಅಟ್ಟು ಹಿಂಗುಹಾಕಿ ನೆತ್ತಿಗೊತ್ತಲು ಕಪಾಲಶೂಲೆ 
ಮಾಣ್ಣುಂ, ನೆತ್ತಿಯ ಶೂಲೆ, ತಲೆಶೂಲೆ ಮಾಣ್ಗ್ಗಿಂ (ವಿವೈವಿ. ೦೯೦) ; 
ಮರುದಿನ ಬಂದಿತು ಛಳಿಜ್ವರ ಮನೆಯ ಮಡದಿಗೆ ತಲೆಶೂಲೆ (ನಾಪದ. 
೯0). ೨. ಐ ತಲೆವೇನೆ ೨; ಸಹನಶೀಲತೆಯಲ್ಲಿ ನಿಸ್ಸೀಮರಾದ ಅಣ್ಣಪ್ಪ 
ನವರಿಗೆ ಈ ಮಾಸ್ತರರು ತಲೆಶೂಲೆಯನ್ನೇ ಕೊಡಹತ್ತಿದರು (ರಂಗರೋ. 
೫೦). [ತಲ್ಲೆ* ಶೂಲೆ] 
ತಲೆಸರ (ನಾ). ತಲೆಗಳಿಂದ ಮಾಡಿದ ಸರ; ರುಂಡವಮಾಲೆ: ಪಣ್ಣೆಂಡ 
ದಚ್ಚಿಯಂ ತಾಳ ... ತಲೆಸರಂದಳೆದ ಶಿವ ಹರುಷದಿಂ ಪೊರೆಗೆ ನನ್ನಾ 
(ನಂದಿಮಾ, ೨೦-೫೨). [ತಲೆ + ಸರ್ಕ] 
ತಲೆಸವರ್ಗು (ಕ್ರ). ೦. ಗಿಡ ಮರಗಳ ಮೇಲ್ಭಾಗವನ್ನು ಕತ್ತರಿಸು: 
ತೋಟಿಗ ಉದ್ಯಾನದ ಹೊಗಿಡಗಳ ತಲೆಸವರುತ್ತಿದ್ದಾನೆ(ರೂ9).೨.(ಪ್ರೀತಿ, 
ಕನಿಕರಗಳಿಂದ) ತಲೆಯನ್ನು ನೇವರಿಸು ; ಬೋಳೈಸು; ತಲೆದಡವು: 
ಅದನ್ನು ಕನಿಕರದಿಂದ ತಲೆಸವರಿ (ನಡದಾ. 11, ೮೯೭); ಸುಂದರಮ್ಮ ಮಗಳ 
ತಲೆಸವರಿ . . : ಎಂದರು (ದೂಜಿಟ್ಕ. ೨೨) ; (ಅವನನ್ನು ತಲೆಸವರಿ 
ಸಂತೈಸುತ್ತಾ) (ಈಂದ್ರಸ. ೭-೨೪). ೩. (ಆಲಂ) ಕೃತಕವಾದ ಕನಿಕರ 
ತೋರಿಸು; ತೋರಿಕೆಯ ಸಮಾಧಾನ ಹೇಳು: ಬಾಯಿಮಾತಿನಲ್ಲಿ 
ತಲೆಸವರಿ ಕಳುಹಿಸಿದರು (ರೂಢಿ). 
ತಲೆಸವರಿ ಮಾತನಾಡು - ಹೊಗಳು: ತಲೆಸವರಿ ಮಾತನಾಡುವುದರಲ್ಲಿ 
ಅವನು ಬಹಳ ನಿಪುಣ (ರೂಢ). [ತಲ್ಲೆ* ಸವರು. (<ಸಮಜು,) ] 
ತಲೆಸವರ್ಕು (ನಾ). ತಲೆಯನ್ನು ಕತ್ತರಿಸುವಿಕೆ ; ಕೊಲ್ಲುವಿಕೆ: ತಂದೆ 
ಯಿಲ್ಲದ ಸುತರ ತಲೆಸವರು ನಮಗೆ ಬಹುದಪಕೀರ್ತಿ (ತುರಂಗ. ೦೩-೯). 
[ ತಲೆ; * ಸವರ್ಯು ( ಆಸಮಣಟ್ಯು) 
ತಲೆಸಿಂಬಿ (ನಾ). ತಲೆಗೆ ಇಟ್ಟುಕೊಳ್ಳುವ ಸಿಂಬಿ: ಕೊಡವು ಭಾರವಾಗಿರು 
ವುದರಿಂದ ತಲೆಸಿಂಬಿಯ ಆವಶ್ಯಕತೆ ಇತ್ತು (ರೂಢಿ). 
[ ತೆಲೆ + ಸಿಂಬಿ (-ಆಸಿಂಬೆ)] 
ತಲೆಸುತ್ತು (ನಾ). ೧. ತಲೆಸುತ್ತುವಿಕೆ; ತಲೆತಿರುಗು; ಬವಳಿ: ಅವರು 
ತಲೆಸುತ್ತು ಬಂದು ಮಲಗಿದ್ದಾರೆ (ರೂಢ). ೨. ತಲೆಗೆ ಸುತ್ತುವ ವಸ್ತ್ರ, 
ಪಾಗು ಮೊದಲಾದುವು; ತಲೆದುಡಿಗೆ: “ಶೀರ್ಷಕಂ ತಲೆಸುತ್ತು” 
(ಮಂಗರಾ. ೧೦೧-೨೮) : ತಳಿರುಡೆ ಪುಲ್ಲ ಕಂಕಣಮಶೋಕೆಯ ಬಿಲ್‌ ಬಿಳಿ 
ಯಂಬು ' ಕಾಡಪೂಗಳ ತಲೆಸುತ್ತು ಮಾಂದಳಿರ ಕೈಪೊಡೆ ರಂಜಿಸೆ 
(ಅರ್ಥನೇ. ೩-೬೧) : ರಾಜೀವಲೋಚನಂ ಕ್ರೀಡಿಸಿದಂ ಪೀಲಿಯ ತಲೆಸುತ್ತಿನ 
ಪಚ್ಚೋಲೆಯ ಪೊಂಬಟ್ಟೆಯಂಡೆಯ ಚೆಲ್ವೆಸೆವಿನೆಗಂ (ಜಗನಿ. ೪-೪೭); ಹರಣ 
ಮುಳ್ಳೊಡೆ ಹಾಡಿಯುಣಲೈ ಬರ್ಪದೊರ್ಮೆಗೆ ತಲೆಸುತ್ತುವೋಗಿ ತಲೆ 
ಯಿರ್ದೊಡೆ ಸಾಲ್ವುದು (ಪುಷ್ಪಫು. ೩-೪೮) ; ಮತ್ಸ್ಯ ತಲೆಸುತ್ತಾಗಿ ಹರನ 
ಮುಡಿಯಲ್ಲಿದೇಕೋ (ಗಣಭಾ ೬೯-೪); ತಲೆಸುತ್ತ ತೆಗೆದೊಡನೀಡಾಡಲಾ 
ಕೇಶ ನೆಲದೊಳಿರ್ದುದು ತೆಕ್ಕೆ ಗಟ್ಟಿ (ಭರತ. ೬೦-೯೨); ತಣ್ಣೀರಲ್ಲಿ ಅದ್ದಿ ತಂದ 


ತಲೆಹರುಕತನ 


ತನ್ನ ತಲೆಸುತ್ತಿನಿಂದ ಅವನ ಗಾಯವನ್ನು ಬಿಮ್ಮಾಗೆ ಸುತ್ತಿ ಹಿಡಿದು 
(ಹೆಬೈರ. ೩೨-೫). ೩. (ಆಲಂ) ಅಹಂಕಾರ ; ದರ್ಪ; ಒಣ ಹೆಮ್ಮೆ : 
ಅಧಿಕಾರದ ತಲೆಸುತ್ತು, ಕಕ್ಕಸದ ಎದೆ, ಕಿಡಿಕಣ್ಣುಗಳಿಂದ ದಡಿವಿಡಿದು 
ಹುಲಿಗಳಂತೆಯೇ ಬಂದುಮದುವೆ ಮನೆಯನ್ನು ನುಗ್ಗಿದರು (ಕಾಲೂರ. 
೦೫ ಕಧಾಸಾರ). [ತಲ್ಲೆ + ಸುತ್ತು] 


ತಲೆಸೂಡು (ಕ್ರಿ). ತಲೆಯ ಮೇಲೆ ಹೊತ್ತುಕೊಳ್ಳು ; ವಹಿಸಿಕೊಳ್ಳು : 


ತಲೆಸೂಡಿ ಮುನ್ನ ಕಜ್ಜದ ಫಲಮಂ ಬೆಸಗೆ೧ಂಡುಮೆ[ೇ]ವನಲ್ಲಿಂ ಬಟ್‌ಯಂ 
ತಲೆಯಂ ಕಿರಿಯಿಸಿ ದಿವಸಮನಲಸದೆ ಬೆಸೆಗೊಳ್ಳನಂತು ಗಾವಿಲನಕ್ಕುಂ 
(ಕವಿರಾ. ೩-೧೪೪). [ಶಲ್ಮೆ * ಸೂಡ್ಕು] 


10| ತಲೆಸೇಸೆ (ನಾ). ತಲೆಯ ಮೇಲೆ ತಳಿಯಂವ ಅಕ್ಷತೆ ; ಮಂಗಳಾಕ್ಷತೆ : 


15 


36 


ವನಲಕ್ಷ್ಮಿ ಪಳುಕಿನ ಪರಿಯಾಣಂಗಳೊಳು ಬಂದುಗೆಯರಳಂ ಮಂಗಳಾರತಿ 
ಯೆತ್ತೆ ರತಿ ಜಾಜಿಯ ಸಣ್ಣನನೆಗಳಿಂ ತಲೆಸೇಸೆಯನಿಕ್ಕೆ (ನಂಬಿರ. ೦೦-೮೪). 


[ ತಲೆ + ಸೇಸೆ] 


ತಲೆಸೊಪ್ಪ (ನಾ). (ಮರ, ಗಿಡಗಳ) ತುದಿಯಲ್ಲಿರುವ ಸೊಪ್ಪು; 


ಕುಡಿಯೆಲೆ : ನೋಡಿತ್ತಲಾಲಿಸಾ ತರಗೆಲೆಯ ಸಪ್ಪುಳಂ ಕಾಣಲ್ಲಿ 
ಮುರಿಗೊಳ್ಳುತಿದೆ ಮರದ ತಲೆಸೆೊಪ್ಪು (ಶ್ರೀರಾಮಾ. ೩೦೫-೧೦೭). 
[ತಲ್ಮೆ * ಸೊಪ್ಪು 


ತಲೆಹಂಚು (ನಾ). ಹೆಂಚಿನ ಮೇಲ್ಭಾವಣಿಯ ಎರಡು ಸೂರುಗಳು 


ಸೇರುವ ಮೇಲಾ ಗದಲ್ಲಿ ಮಗುಚಿಹಾಕುವ ದೊಡ್ಡಗಾತ್ರದ ಹೆಂಚು; 
ದಬ್ಬುಹೆಂಚು: ಅದಕ್ಕೆ ಬೆಲಗುಗಳೂ . . . ಹಂಚುಗಳೂ ತಲೆಹಂಚುಗಳೂ 
ಬೇಕಾಗುತ್ತವೆ (ಮುಂಬಯಿ. ೪-೧೦೭) ; ಹಂಚು ಹೆೊಚ್ಚಿ ಬೆಂಕಟ್ಟಿನ ಮೇಲೆ 
ತಲೆಹಂಚು ಹಾಕುತ್ತಾರೆ (ಮುಂಬಯಿ. ೪-೧೧೮). 

[ ತಲೆ, + ಹಂಚ್ಯು (ಆಪಂಚ್ಕ್ಚು) 


ತಲೆಹತ್ತು (ಕ್ರಿ). ೧. ತಲೆಗೆ ಸೇರು,- ಅಂಟು,-ಅಳವಡು : ಎಣ್ಣೆ ತಲೆ 


ಹತ್ತಿದೆ. (ರೂಂ). ವಿ. (ಆಲಂ) ಮನಸ್ಸಿಗೆ ತೋಚು: ಬುದ್ಧಿಗೆ 
ತೋರು,-ಗೋಚರವಾಗು. 
ತಲೆಹತ್ತಿದ ಮಾತು - ಮನಸ್ಸಿಗೆ ತೋರಿದ ಮಾತು; ವಿವೇಚನೆ 
ಯಿಲ್ಲದ ನುಡಿ; ಹಿಂದು ಮುಂದು ಪರಿಶೀಲಿಸದ ಮಾತು: ಆಚೆಗೆ 
ನಡೆ ಎಂದು ತಲೆಹೆಪ್ತಿದ ಮಾತುಗಳನ್ನು ಆಡಿದನು (ನೀತಿಚಿಂ. £1, ೦೩)- 
[ ತಲೈ + ಹತ್ತು, (ಆಪತ್ತು) 


ತಲೆಹರಟೆ (ನಾ). ೧. ಅತಿಯಾದ ಮಾತು ; ವಿವೇಕವಿಲ್ಲದ ಮಾತು: 


ನೀನು ಹುಡುಗನಾದರೂ ಸಭೆಯಲ್ಲಿ ಮುದುಕರ ಹಾಗೆ ಮಾತನಾಡುವುದು 
ತಲೆಹರಟೆ (ವಡಾ. ೦೦೦): ಶ್ರೀಧರನಿಗೆ ಈ ತಲೆಹರಟೆಯೆಲ್ಲ ಬೇಡವೆಂದು 
ಬರಿ (ವಾತ್ಮಲ್ಮ. ೬೨) ; ನಿನ್ನ :ತಲೆಹರಟೆಯನ್ನು ಕೇಳಿಕೊಳ್ಳಲು ನನಗೆ 
ಸಮಯವಿಲ್ಲ (ಕಂಗಕೋ. ೧೨3೩) ; ನೀವು ಇದನ್ನು ತಲೆಹರಟೆ ಎಂದು 
ಏತಕ್ಕೆ ಹೇಳುತ್ತಿದ್ದೀರಿ (ಯಾರಾತ. ೦೪). ವಿ. ತಲೆಹರಟೆಯುಳ್ಳವನು ; 
ಅಧಿಕ ಪ್ರಸಂಗಿ; ಅವರು ಕುಪಿತರಾಗಿ ತಲೆಹರಟೆ, “ನೀನೂ ನನ್ನನ್ನು 
ಹಾಸ್ಯಮಾಡುತ್ತೀಯಾ” ಎಂದರು (ಕಾಯಕ. ೩0); “ಹೂ, ಹೋಗು, ತಲೆ 
ಹರಟೆ” ಎಂದು ಕಾಲು ರುಖಾಡಿಸಿದರು (ಮುಂಗಾಮು. ೧೦3). 
[ ತಲೆ + ಹರಟಿ 


ತಲೆಹರಿಗೆ "ತಲೆವರಿಗೆ' ನೋ. 
ತಲೆಹರುಕ (ನಾ). ಬುದ್ಧಿ ಸ್ಥೆ ಟರ್ಯವಿಲ್ಲದವನು ; ಬುದ್ಧಿ ಚಾಂಚಲ್ಯ 


ವುಳ್ಳವನು ; ತಿಳಿಗೇಡಿ ; ಅವಿವೇಕಿ. "ತಲೆಹರುಕತನ' ಪರಾ. 
[ತಲೈ, + ಹರುಕ (ಆಪಜುಕ)] 


«6| ತಲೆಹರುಕತನ (ನಾ). ಅವಿವೇಕ : ಅವನ ಮಾತಿನಲ್ಲಿ ಯಾರನ್ನೂ ಲಕ್ಷಿಸದ 


ತೆಲೆಹರುಕುತನವಿತ್ತು (ಮರಳಿ. ೦೧). [ತಲೆಹರುಕ + - ತನ] 


ತಲೆಹಾಕು 


ತಲೆಹಾಕು (ಕ್ರಿ). ೧. ತಲೆದೂಗು ; ಒಪ್ಪಿಗೆ' ಸೂಚಿಸು; ಸಮ್ಮತಿಸು : 
ಬ್ರಾಂಡಿಂಗ್‌ ದಂಪತಿಗಳು “ಹೊಂ” ಎಂದು ತಲೆಹಾಕಿದ ರೀತಿಯಿಂದಲೇ 
ಏಜಂಟನು ಬುಟ್ಟಿಗೆ ಮಾನು ಬಿತ್ತೆಂದು ಗುಣಿಸಿಕೊಂಡನು 
(ಯೋಧಪು. ೨೪). ವ. ಉಂಟಾಗು ;. ಉದ್ಭವಿಸು ; ತಲೆದೋರು ; 
ಕಾಣಿಸು; ಒದಗು : ದುರಭಿಮಾನ ನಡುವೆ ತಲೆಹಾಕಿತು (ನಿರಾತೆ. ೮೬); 
ಅವರ ದಾಂಪತ್ಯದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿರಸವೇನೂ ತಲೆಹಾಕಲಿಲ್ಲ 
(ಒಡ್ಡಿಉ. ೦); ಇವುಗಳಲ್ಲೆಲ್ಲಾ ಅವನ . . . ಜೀವನದ ಸಂಗತಿಗಳು ಅಲ್ಲಲ್ಲಿ 
ತಲೆಹಾಕಿರುವುದೂ ಅಸಂಭವವಲ್ಲ (ಕಾವ್ಯಸೆ.೧೦೩); ಆದರೆ ಇಲ್ಲಿ ಇನ್ನೊಂದು 
ಸಮಸ್ಯೆ ತಲೆಹಾಕುತ್ತದೆ (ದ್ರಾವಿವಿ.೩೪). ೩. (ಆಲಂ) ಮಧ್ಯೆ ಪ್ರವೇಶಿಸು; 
ನಡುವೆ ಬಾಯಿಹಾಕು : ಶಿಕ್ಷಣದ ವಿಷಯದಲ್ಲಿ. ನೀವು ಸುಮ್ಮನೆ ತಲೆ 
ಹಾಕತೆೊಡಗಿದ್ದೀರಿ (ರಂಗಗರೋ. 60); ಯಾರೂ ಇದರಲ್ಲಿ ತಲೆಹಾಕಬಾರದು 
(ತತ್ಮಪ್ಪಾ. ೬೧೨) ; ತಮಗೆ ಸಂಬಂಧಪಡದ ವ್ಯವಹಾರದಲ್ಲಿ ಅವರು ತಲೆ 
ಹಾಕಬಾರದು (ಪುನರ. ೩೩೦). ೪. (ಆಲಂ) ಯೋಚನೆಮಾಡು ; 
ಮನಸ್ಸನ್ನು ತೊಡಗಿಸು: ಗಿಡಮೂಲಿಕೆಯ ಔಷಧೋಪಚಾರ 
ಮಾಡುವದು ಮುಂತಾದವುಗಳಲ್ಲಿಯೂ ಅವರು ತಲೆಹಾಕಿದ್ದರು 
(ಗಂಗಾಸಾ. ೨೫), [ತೆಲೆ * ಹಾಕು (ಎಪಾಯ್ಕೂ;)] 

ತಲೆಹಾಕುತನ (ನಾ). ಮಧ್ಯೆ ಪ್ರವೇಶಿಸುವಿಕೆ; ಅನಪೇಕ್ಷಿತವಾಗಿ ಬಾಯಿ 
ಹಾಕುವ ಸ್ವಭಾವ; ಅಧಿಕಪ್ರಸಂಗತನ: ತನ್ನ ಆಸ್ತಿಪಾಸ್ತಿಗಳ ಎಲೇವಾರಿ 
ವಿಷಯದಲ್ಲಿ ತನ್ನ ಭಾವಮೈದುನನ ತಲೆಹಾಕುತನ ನೆಕ್ಲುದೋವನಿಗೆ 
ಸರಿಬೀಳಲಿಲ್ಲ (ಪುನರು. ೪೨೭). [ ತಲೆಹಾಕು + - ತನ] 

ತಲೆಹಾರಿಸು (ಕ್ರಿ). 'ತಲೆಯನ್ನೂ ಕತ್ತರಿಸು ; ಕೊಲ್ಲು: ತಲೆಹಾರಿಸಿ ಬಿಡು 
ತ್ತಾರೆ (ದೌಲತ್‌. ೨೭೬೮). [ ತಲ್ಲೆ * ಹಾರಿಸು (ಎಪಾಟ್‌ಸು) ] 

ತಲೆಹಿಡಿ "ತಲೆವಿಡ್ಕಿ' ನೋ. 

ತಲೆಹಿಡಿಕ, ತಲೆಹಿಡುಕ (ನಾ). (ವ್ಯಭಿಚಾರಕ್ಕೆ) ಜನರನ್ನು ಒದಗಿಸಿ 
ಕೊಡುವವನು ; ಕುಂಟಣಿಗ. "ತಲೆಹಿಡಿಕಿ' ಪರಾ. ತಲೆಹಿಡುಕ: ೧. 
ಅಂಥವನು. ತಲೆಹಿಡುಕನಾಗುವುದು ಸಾಧ್ಯವೇ? (ನಾಪೋಲೀ. ೨೩೮). 
" ತಲೆಹಿಡುಕತನ' .ಪರಾ. ([ ತಲ್ಲೆ + ಹಿಡಿಕ] 

ತಲೆಹಿಡಿಕಿ (ನಾ). (ವ್ಯಭಿಚಾರಕ್ಕೆ) ಜನರನ್ನೂ ಒದಗಿಸುವವಳು,- 
ಪ್ರೋತ್ಸಾಹಿಸುವವಳು. 1 ತಲೆಹಿಡಿಕ4 - ಇ] 

ತಲೆಹಿಡುಕ "ತಲೆಹಿಡಿಕ' ನೋ. 

ತಲೆಹಿಡುಕತನ' (ನಾ). (ವ್ಯಭಿಚಾರಕ್ಕೆ) ಜನರನ್ನು - ಒದಗಿಸುವಿಕೆ ; 
ಕುಂಟಣಿತನ: (ನೀಚ ಮನೋದ್ರೇಕಗಳಿಗೆ, ದುರುದ್ದೇಶಗಳಿಗೆ) ಸಹಾಯಕ 
ನಾಗಿರು; ಒಬ್ಬನ ಕಾಮಾಭಿಲಾಷೆ ತೀರಿಸಲು ಸಹಾಯಮಾಡು ; ತಲೆ 
ಹಿಡುಕತನ ಮಾಡು (೫೩2662- ಇಂಕನಿ.). 

[ತಲೆಹಿಡುಕ (ಆತಲೆಹಿಡಿಕ) + - ತನ] 

ತಲೆಹಿಡುಕಿ (ನಾ). - ತಲೆಹಿಡಿಕ : (ಕಳ್ಳೊಲುಮೆಯ ವ್ಯವಹಾರದಲ್ಲಿ) ತಲೆ 
ಹಿಡುಕ (ಕೆ). (2೩0. ಇಂಕನಿ.). [ ತಲೆಹಿಡುಕ( ಎತಲೆಹಿಡಿಕ)+-ಇ್ಕ 1 

ತಲೆಹುಣ್ಣು (ನಾ). ತಲೆಯಲ್ಲಿ ಉಂಟಾಗುವ ಒಂದು ಬಗೆಯ ಹುಣ್ಣು: 
ಉಮ್ಮುತ್ತದ ಬೇರು . . . ಬೆಲ್ಲ, ಗಣಿಕೆಸೊಪ್ಪಿನ ರಸ, ಇವಂ ಅರೆದು 
ಪೂಸೆ ತಲೆಹೆಣ್ಣು ಮಾಣ್ಣುಂ (ವಿವೈವಿ. ೬೦). 

[ ತಲ್ಲ, + ಹುಣ್ಣು (ಆಪುಣ್‌) ) 

ತಲೆಹುಳಿ 'ತಲೆಹುಟಿ' ನೋ. 

ತಲೆಹುಳು (ನಾ). ೧. ತಲೆಯಲ್ಲಿರುವ ಹುಳು;- ಸೀರು, ಹೇನು. 
೨. (ಆಲಂ) ಹುಚ್ಚುಹುಚ್ಚಾದ ವಿಚಾರ ; ತಪ್ಪುತಿಳಿವಳಿಕೆ ಕ 
ನಾನು ಒಳಿತಾಗಿ ಸಿಟ್ಟುಮಾಡಿ, ಆತನ ತಲೆಹುಳುಗಳನ್ನು ಜಾಡಿಸಿದನು 
(ಮುಂಬಯಿ. ೪-೧೯೯). 


೩೩೫೭ 


ಲಾ 


2 


ಅ 


26 


85 


45 


ತಲೆಹೋಗಿಸು 


ತಲೆ ಹುಳು ಕೊಡಹು - ೧. ತಲೆಯಲ್ಲಿರುವ ಹುಳುಗ ಳನ್ನು 
ಬೀಳಿಸು ; ಹೇನು ತೆಗೆ, ೨. ಗ್ರಹಚಾರ ಬಿಡಿಸು ; ತರಾಟಿಗೆ ತೆಗೆದು 
ಕೊಳ್ಳು : ರೇಗಿದರೆ ಅವನ ತಲೆ ಹುಳು ಕೊಡಹಿಬಿಡುತ್ತೇನೆ (ರೂಢಿ). 
[ ತಲ್ಲೆ + ಹುಳ್ಳು (ಪುಟ್ಟು)? 
ತಲೆಹುಳುಕ (ನಾ). ೧. “ಹರಟೆ ಹೊಡೆಯುವ, ಮನ ಬಂದಂತೆ 
ವರ್ತಿಸಂವ, ಗಾಂಭೀರ್ಯವಿಲ್ಲದ ಮನುಷ್ಯ; ಹರಟೆಯ ಮಲ್ಲ; 
(Fbbertigibbet. ಇಂಕನಿ,). ೨. ಹುಚ್ಚ; ಭ್ರಮಿಷ್ಟ: ಅವನೊಬ್ಬ ತಲೆ 
ಹುಳುಕ, ಬುದ್ಧಿ ಸ್ವಾಧೀನವಿಲ್ಲ (ರೂಢಿ). 
[ ತಲೆ, * ಹುಳುಕು ( ಆಪುಟುಕು) + - ಅ) 


'ತಲೆಹುಟ]ಿ, ತಲೆಹಂಳಿ (ಕ್ರಿ). ತಲೆಕೆಡು ; ಬುದ್ಧಿ ಕೇಡು ; ಹುಚ್ಚು ಹಿಡಿ. 


ತಲೆಹುಳಿ : ಅವನೇಕೆ ತಲೆಹುಳಿತವನಂತೆ ಆಡುತ್ತಾನೆ? (ರೂಢ). 
ತೆಲೆಹುಬತನಾಯಿ, ತಲೆಹುಳಿತನಾಯಿ ಎ ೧. ಗೊತ್ತುಗುರಿಯಿಲ್ಲದೆ 
ಸುತ್ತವ ಮನುಷ್ಯ ; ಅಲೆಮಾರಿ : , ತಲೆಹುಟ್‌ತ ನಾಯ ಸುಡು 
(ಸೊಕ್ತಿಸು, ೮-೪೨೩); ಅವನೊಬ್ಬ ತಲೆಹುಳಿತ ನಾಯಿ ; ಬೀದಿ ಅಲೆಯ ಲು 
ಹೋಗಿದ್ದಾನೆ (ರೂಢ). ೨. ಹಂಚ್ಚು ನಾಯಿ: ಅವನು ತಲೆಹುಳಿತ 
ನಾಯಿಯಂತೆ ಸುತ್ತುತ್ತಿದ್ದಾನೆ (ರೂಢಿ). [ತಲೆ * ಹುಟ್‌ (ಎಪುಟೀ)] 
ತಲೆಹೊಗಿಸು (ಕ್ರಿ). ಎ ತಲೆಹಾಕು ೩: ಹೊರಗಿನವನೊಬ್ಬನು ನಡುವೆ 
ತಲೆಹೊಗಿಸುವುದು ಸರಿಯಲ್ಲವೆಂದು ನನ್ನೆಣಿಕೆ (ಕನ್ನಇ. ೧೬೭). 
[ ತಲೆ, * ಹೊಗಿಸು (-ಆಪೊಗಿಸು) ] 
ತಲೆಹೊಡಕ (ನಾ). ಎ ತಲೆವೊಯ ೧: ಬೋರ್ನಿಯೋದ ಡಯಾಕರು 
ಮೊನ್ನೆಯ ತನಕ ತಲೆಹೊಡಕರಾಗಿಯೇ ಇದ್ದರು (ಛಾಲಪ್ರ,111, ೦೬೦೨). 
"ತಲೆಹೊಡಕತನ' ಪರಾ. [ತಲೈ; * ಹೊಡೆ, (ಎಪೊಡೆ) + - ಕ್ಯ) 
ತಲೆಹೊಡಕತನ (ನಾ). ತಲೆಯನ್ನು ಹೊಡೆಯುವಿಕೆ ; ಕೊಲ್ಲುವಿಕೆ : 
ಡಯಾಕರಲ್ಲಿ ತಲೆಹೊಡಕತನವಿದ್ದಾಗ ಅವರು, ತಾವು ಕೊಂದವರ, 
ಎಲುಬು, ತಲೆಗೂದಲುಗಳನ್ನು ಕೊಡುತ್ತಿದ್ದರು (ಬಾಲಪ್ರ. 111, 0೬೦೨). 
[ ತಲೆಹೊಡಕ + - ತನ 
ತಲೆಹೊಣೆ "ತಲೆವೊಣೆ' ನೋ. 
ತಲೆಹೊಯ್‌ “ತಲೆವೊಯ್‌' ನೋ. 
ತಲೆಹೊಯ್ಯ "ತಲೆವೊಯ್ಯ' ನೋ. 
ತಲೆಹೊರೆ "ತಲೆವೊಟ್‌' ನೋ. 
ತಲೆಹೊರೆಗ (ನಾ). ೧. ತಲೆಯ ಮೇಲೆ ಹೊರೆ ಹೊರಂವವನು ; 
ಭಾರಹೊರುವವನು. ೨. (ಆಲಂ) ಅನಪೇಕ್ಷಿತವಾಗಿ ಹೊರೆಯಾಗಿರು 
ವವನು; ತಲೆಭಾರವಾಗಿರುವವನು : ಅವರಿಗೆ ಬಹಳ ತಲೆಹೊರಗೆ 
[ರೆಗತ ನಾಗಿರ್ದೆನದು ನಿಮಿತ್ತಂ ಸಾಯ ಹಾರಿದರುಯೆಂದು ಮರುಗಿ 
(ನವಮೋ. ೫-೦೨),  [ತಲೆಹೊರೆ (ಎ ತಲೆವೊಆಕಿ) + - ಗ್ಯ] 
ತಲೆಹೊಟಕ್‌ "ತಲೆವೊಟಃ' ನೋ. 
ತಲೆಹೋಕ "ತಲೆವೋಕ" ನೋ. 
ತಲೆಹೋಕತನ (ನಾ). ಮೂರ್ಯತನ ; ಅವಿವೇಕ : ಸೆಅಗು ಬೆಜಗಂ 
ಪಾರದೆ ತಲೆಹೋಕತನದಿಂದ ಬಂದು ಪವುಜಿಕ್ಕಿಯಿನಿಸಲವರಿಕೆಯಿಲ್ಲದೇ 
ಹೊಕ್ಕೇಟ್‌ಯಿಅಶಿದನು (ಸಮ್ಮ ಕಾ. ೮-೪೫) ; ತಪ್ಪುಕಾರ್ಯದಿ ತನ್ನ ತಲೆ 
ಹೋಕತನದಿ ಅಪ್ಪ ನಿನ್ನನು ಕೊಂದು ಅಪಕೀರ್ತಿ ಪಡೆದೆ (ಸಾರಂಗ. ೩೪). 
 [ತಲೆಹೋಕ (ಆತಲೆವೋಕ) * - ತನ] 
ತಲೆಹೋಗಿಸು(ಕ್ರಿ).ತಲೆಯಯ ಹೋಗುವಂತೆ ಮಾಡು; ಪ್ರಾಣಾಪಾಯ 
ವುಂಟುಮಾಡು : ತಲೆತಿರುಗಿಸುವುದು ಸೋಮು, ತಲೆಹೋಗಿಸುವುದು 
ಕಾಮ (ಅಶ್ಕಮೇ. ೫೫). 
[ತಲ್ಮೆ * ಹೋಗಿಸು ( ಆಪೋಗಿಸು) ] 


ತಲೋದರಿ 


ತಲೋದರಿ, ತಳೋದರಿ (ನಾ). ೧. ತೆಳುವಾದ 'ಹೊಟ್ಟೆಯುಳ x 
ಹೆಂಗಸು; ಕೃಶವಾದ ಉದರವುಳ್ಳವಳು; ಸುಂದರ ಸ್ತ್ರೀ: ಸಸಿಯ 
ನೋಡಿ ತಲೋಗ[ಪಾಕಾಂ. ಳೋ]ದರಿ ಬಿಸುಸುಯ್ಗುಂ ಬಯ್ಗೂಮಿಂತು 
ಮಾಡಿದ ಬಿದಿಯಂ (ಕಮದ, ೨೨೭ ಪ್ರಯೋ) ; ಆಭರಣತತಿಗೀ ತಲೋ 
[ಪಾಣಾಂ. ಳೋ]ದರಿಯಾಭರಣವಹುದಲ್ಲದೇ ಬಳಿಕಾಭರಣವೀ ರೂಪವತಿ 
ಗಾಭರಣವಲ್ಲಿ (ಬಸಪು. 9-೩೩); ದೆಸೆದೆಸೆಗಳೊಳು ಸಂಜ್ಞೆ ಗಳು 
ಸೂಚಿಸೆ ತಲೋ([ಸಾಕಾಂ. ಳೋ]ದರಿ ಕರೆವುತಿರೆ ಮುಂದೆಸೆಯೊಳಂದುಗೆ 
ಘಲಿರುಫಲಿರೆನೆ ಗೆಜ್ಜೆಗಳು ಮೊರೆಯೆ (ಬಸಪು. ೨೪-೪೪). ತಳೋದರಿ : 
೧. ವರ ತನೂಭವರಂ ಪಡೆ ನೀಂ ತಳೋದರೀ (ಪಂಪಭಾ. ೧-೧೧೮) ; 
ಉರದಡಕಿಲ್ವುಣ್ಣಂ ಕರ್ದುಕಿರದಧರದ ಪುಣ್ಣೆವಾಯ್ದ ್ಹಮಿನಾಂಗಗಿದು 
ತಳೋದರಿ ದರಿಯನೆಯ್ದುವಿನಮಾ ಸರೋವರಂ ಕದಡೆ ಬೆರ್ಚಿ ದೆಸೆ 
ದೆಸೆವರಿದಳ್‌ [(ಶಾಂತಿಪು. ೮-೪೪) ; ಭಸಿತವನೇಕೆವುದ್ಧೂಳಿಸೆ ತಳೋದರಿ 
ನೀನು (ಬಸಪು. ೧೨-೧೭); ಈತನೇ ಧರ್ಮಜನು . . . ಈ ತಳೋದರಿ 
ದ್ರುಪದಸುತೆಯೇ ಕೌತುಕವಲೇ ಭುವನ ಜನ ವಿಖ್ಯಾತರೆಲ್ಲಿಂದೆಲ್ಲಿ 
ಮೂಡಿದರೆನುತ ಬೆಅಗಾದ (ಕುವ್ಕಾವಿ. ೧೦-೧೫). ೨. ಗೃಹಿಣಿ ; ಹೆಂಡತಿ : 
ವೃಕೋದರಂ ತನ್ನ ತಳೋದರಿಯ ಮುಖಮಂ ನೋಡಿ (ಪಂಪಭಾ. 
೧೨-೦೫೨ ವ) ; ವೇದಪುರುಷನ ` ಸುತನ ಸುತನ ಸಹೋದರನ ಹೆಮ್ಮಗನ 
ಮಗನ ತಳೋದರಿಯ . . . ಜಠರದಿ ಜನಿಸಿದನಾದಿಮೂರುತಿ ಸಲಹೊ 
(ಕುವ್ಮಾಆ. ೧-೨೩... [ ಸಂ. ತಲೋದರೀ(ತಲ + ಉದರ + -)] 

ತಲೋದ್ವೃತ್ತ (ನಾ). [ನಾಟ್ಕ] ವಂವತ್ತೈದು ದೇಶೀಯ ಭೌಮಚಾರಿ 
ಗಳಲ್ಲೊಂದಂ; `ಐ ಕಾಲ್ಬೆರಳುಗಳನ್ನು ಮಡಿಸಿ ನೆಲದ ಮೇಲಿಟ್ಟು 
ಮುಂದಕ್ಕೆ ನಡೆದು ನಿಂತಂಕೊಳ್ಳುವುದು : ಜಿರಲ್ಲಳನಿಳೆಯೊಳ್‌ 
ಮಡಿದುಂ ಮುಂದಕ್ಕೆ ಮಗುಳ್ಳುಮಂತೇ ನಿಲಲುಂ ಮಡದಿ ಕೇಳ್‌ 
ತಲೋದ್ವ್ಯತ್ತೆಂ (ಲಾಸ್ಕರಂ .೬-೭೨). [ಸಂ. (ತಲ + ಉದ್ವೃತ್ತ)] 

ತಲ್ಪ, ತಳ್ಳ (ನಾ). ೧. ಹಾಸಿಗೆ; ಶಯ್ಯೆ; ಸುಪ್ಪತ್ತಿಗೆ. "ತೂಲತಲ್ಪ', 
ಮೃದುತಲ್ಪ' ಪರಾ. ೨. ಹೆಂಡತಿ; ಸತಿ; ಪತ್ನಿ: “ಸ್ವಸ್ತ್ರೀಯುಂ 
ಶಯನಸ್ಥಳಂಗಳಿವು ತಲ್ಪಾ[ಪಾಕಾಂ. ಳ್ಳಾ]ಖ್ಯಾನಮಂಂ” (ನಾನಾರ. ೧೧೦). 
೩. ಮಾಳಿಗೆ ; ಮಹಡಿ ; ಕರುಮಾಡ. ೪. ತೆಪ್ಪ ; ದೋಣಿ. ತಳ್ಳ: 
೧. “ತಳ್ಳ ಮೆನೆ ತಳಿಮಮೆನೆ ಸುಪ್ಪತಿಗೆಗೆಕ್ಕು ನಾಮಂ” (ಮಂಗರಾ.೬೦-೧೫); 
ಅಮೃತಾಂಭೋರಾಶಿ ಶಯ್ಯಾಸದನದೊಳುರುವೀಚೀಸಮುತ್ತುಂಗ 
ಮಂಚಾಗ್ರಿಮಶೇಷಾನಳ್ಬ ತಳ್ಳ ಸ್ಕಳದೊಳ್‌ ಅಘಹರಂ ಶ್ರೀಧರಂ ಯೋಗ 
ನಿದ್ರೋದ್ಯಮದಿಂದಿರ್ದು (ಎಕ. ೪11, ಶಿಕಾರಿ. ೧೨೩-೩; 1159); ಜಳ 
ಶಯನನವತರಿಸುವುದಂ ತಿಳಿದಲ್ಲಿಂ ಮುನ್ನ ದುಗ್ಧವಾರಿಧಿ ತಳ್ಬಚ್ಛಳ 
ದಿಂದವತರಿಸಿತ್ತಾ ನಿಳಯದೊಳೆನೆ ಧವಳತಲ್ಪಮೆಸೆದುದನಲ್ಬಂ (ಜಗವಿ. 
೨-೬೪) ; ಸಜ್ಜೆ ವನೆಯೊಳಗೆ ಮೃದುವೆನಿಪ ತಳ್ಬದ ಮೇಲೆ ಸಜ್ಜನಂ ನೆಲಸಿ 
(ಬಸರ ೯-೧೨೯): ನಿನೆಗಿಂಬಲ್ಲದು ತಳ್ಳಮೆಂದು ತೆಗೆದಿಟ್ಟು (ಸೂಕ್ತಿಸು. 
೧೪-೮): ಜಳಪಕ್ಷಿಗಳುಲಿಯಿಂದಂ ಕಳೆಹಂಸಂ ಕಮಳತಳ್ಪದಿಂದೇಳ್ವೆವೊ 
ಲೊಲ್ಡಿಳೆಯರಸನೆಳ್ಳ ನಾ ಮಂಗಳಪಾಠಕರುಲಿಯಿನಮಳ ತಳ್ಳಸ್ಥಳದಿಂ 
(ರಾಜಕೀ. ೪-೨೬); ನಿಮ್ಮಾಜ್ಞೆಯಿಂದ ಹರಿಗೆ ತಳ್ಳ ವಾಗಿರ್ದೆನು (ಥೈರಸೂ.೨೭). 
೨. “ಪೆಂಡಿತಿಯಲ್ಲಿಯುಂ ತಳ್ಪೆ ಮೆಂಬುದು” (ಹಲಾಯು. ೧೩೫-೨3೪); “ತನ್ನ 
ಸತಿಯಲ್ಲಿ ತಳ್ಳೆಮೆಂದೆಂಬುದು” (ಮಂಗರಾ. ೦೪೧-೧೫). ೪. “ತಳ್ಳೆಂ, 
ಉಡುಪಃ, ಪ್ಲವಃ - ಈ ೩ ತೆಪ್ಪಂ” (ಹಲಾಯು. ೧೧೧-೪೯]. ೫. ಕೊಳ ; 
ಪುಷ್ಕರಿಣಿ; ಹೊಂಡ : “ ವೇಶಂತಃ, ಪಲ್ವಲಂ, ತಳಂ-ಈ ೩ ಕೊಳಹೆ” 
(ಹಲಾಯು. ೧೧೧-೫೩) ; “ವಿಖ್ಯಾತದಿಂ ಸರಸಿ ಕಾಸಾರ ಕೊಳೆನು ಮತ್ತಾ 
ತಳ್ಳೆ[ಪಾಠಾಂ. ಕಳ್ಳ. ತಲ್ಲ]ಮೆನೆ ಪಲ್ವಲಾಖ್ಯಮೆನೆ ವೇಸಂತವೆನಲು 
ಕೊಳಹಕ್ಕೆ ನಾಮಂ” (ಮಂಗರಾ. ೧೨೩-೧೪). [0.7] 


೩೩೫೮ 


೩0 


49 


45 


ತಲಟಿ 
ಲ) 


ತಲ್ಪಿಸು "ತಲಪಿಸು' ನೋ. 
ತಲ್ಪು (ನಾ). (?) : ಕಟ್‌ದ ಭವಕ್ಕೆ ಪೇಸುವಡೆವಾಸುರ ಕರ್ಮದ ತಲ್ಪನರ್ಥಿ 
ಸುತ್ತಟೀವೊಡನಿರ್ದೊ ಡಂಬಡುವ ಯೋ ಜಿ ಪ ಬಾಜಿಪ ತತ್ವಗೋಷ್ಠಿ 
ಯೆೊಂದುಟ್‌ಯದೆ (ಶಾಂತಿಪು. ೯-೧೩೦). 
[P ಇದು 'ತಳ್ಳು' ಎಂಬುದರ ಅಪಲಿಖಿತವಿರಬಹುದು ] 
ತಲ್ಮಡ (ನಾ). ಯೆಹೂದಿಯರ ಪವಿತ್ರಗ್ರಂಥ; ಯೆಹೊದ್ಯರ ಧರ್ಮ 
ಗ್ರಂಥ : ಕ್ರಿಸ್ತ ಮಹಮದ ರಾಮಕೃಷ್ಣ ಜೊರಾಸ್ತ ಗೌತಮರು 
ದಿವ್ಯ ವೇದ ಕೊರಾನು ಬೈಬಲು ತಲ್ಮಡಾದಿಗಳು (ಅಗ್ನಿ ಹಂ. ೧೦-೧೮). 
[ +o. 7೩10೪6 ] 
ತಲ್ಲ (ನಾ). ಕೊಳ ; ಪುಷ್ಕರಿಣಿ; ಸರೋವರ : “ಸರಸಿ ಕಾಸಾರ ಕೊಳನು 
ಮತ್ತಾ ತಲ್ಲ[ಪಾಠಾಂ. ಕಳ್ಳ, ತಳ್ಳ]ಮೆನೆ ಪಲ್ವಲಾಖ್ಯಮೆನೆ ವೇಸಂತ 
ವೆನಲು ಕೊಳಹಕ್ಕೆ ನಾಮಂ” (ಮಂಗರಾ. ೧೨೩-೧೪). "ತಳ್ಳೆ' ಪರಾ. 
[ಸಂ.] 
ತಲ್ಲಖನಾಮಾ “ತಲ್ಲಾಖನಾಮಾ' ನೋ. 
ತಲ್ಲಜ (ನಾ). ಉತ್ತಮನಾದವನು ; ಶ್ರೇಷ್ಠ: ಅಲ್ಲಿ ಸಂದಮರಾತ್ಮ 
ದೀಪ್ತರು ತಲ್ಲಜಾಧಮಮಧ್ಯಮರು ತಂತಮ್ಮ ಕರ್ಮಗಳಿಂ (ಸೌನಂದ. 
೦೦-೩೨). [೫೦.] 
ತಲ್ಲಣ "ತಲ್ಲಟ' ನೋ. 
ತಲ್ಲಣಂಗೊಳ್‌ "ತಲ್ಲಟಂಗೊಳ್‌' ನೋ. 
ತಲ್ಲಣಗೊಳ್‌ "ತಲ್ಲಟಂಗೊಳ್‌' ನೋ. 
ತಲ್ಲಣಗೊಳ್ಳು “ತಲ್ಲಟಂಗೊಳ್‌' ನೋ. 
ತಲ್ಲಣದೋಟ್‌ (ಕ್ರಿ). ವೃಥೆಯನ್ನುಂಟುಮಾಡು ; ಚಿಂತೆಗೊಳಿಸು : 
ಸಲ್ಲದಪ್ಪಾ ನೀವು ನನ್ನ ಮನಸಿಗಿಷ್ಟು ತಲ್ಲಣದೋರ್ಪದು ಚದುರೆ (ಛರಠ. 
೪೩-೬೫), [ತಲ್ಲಣ (-ಆತಲ್ಲಟಿ) + ತೋಟಿ (-ಆತೋಜು)) 
ತಲ್ಲಣಿಕೆ (ನಾ). ಅಂಜಿಕೆ; ಭಯ ; ಭೀತಿ: ನುಡಿದಳು ತರುಣಿ ತನ್ನೆದೆಯ 
ತಲ್ಲಣಿಕೆಯಂ (ಶ್ರೀರಾಮಾ. ೪೫೨-೨೦೧). 
[ ತಲ್ಲಣ (-ಆತಲ್ಲಟಿ) ೬ - ಇಕೆ] 
ತಲ್ಲಣಿಗ (ನಾ). ೧. ಭಯಗೊಂಡವನು : ತಲ್ಲಣಿಗ ಪೇಳ್ದ ಕಬ್ಬದ ಪಾಂಗಿ 
ನಂತಲ್ಲವೆಲ್ಲಿಯುಂ ವಿದ್ವತ್ಸಭಾವಲಯ ಮೆಚ್ಚೆ ಕೈಯ್ಯಲ್ಲಿರಿಸಿದಾಮಳಕದಂ 
ತೊರೆವೆ (ಲಿಂಗಪು. ೧೨೨೨). ೨. ಭಯಪಡಿಸುವವನು ; ಭಯಂಕರ 
ನಾದವನಂ : ಫಲ್ಲಿಸಿದನುಬ್ಬಿಅೌದು ತಬ್ಬಿದ ತೆಲ್ಲಟೆಯ ತವಕಿಗರ 
ತೋಟಿಯ ತಲ್ಲಣಿಗ[ಸಾಕಾಂ. ಣೆಯ]ನಜ್‌ಯವಟ್ಟಿ ಸದೆದನು ಸಕಲ ವಾನರರ 
(ತೊರರಾ. ೬-೨೭-೩೬). ೩. ಕೊಲೆಗಾರ: ಬಂದನಾ ಪರವಾದಿಮಸ್ತಕದ 
ಶೂಲ ಬಂದನಾ ಪರವಾದಿ ಮೇಷ ತಲ್ಲಣಿಗ (ಶರಲೀ, ೯೪-೧೦). 
[ತಲ್ಲಣ (ಆತಲ್ಲಟ) + - ಇಗ) 
ತಲ್ಲಣಿಸು "ತಲ್ಲಟ್‌ಸು' ನೋ. 
ತಲ್ಲಳ "ತಲ್ಲಟ' ನೋ. 
ತಲ್ಲಳಿಸು "ತಲ್ಲಟಾಸು' ನೋ. 
ತಲ್ಲಬ, ತಲ್ಲಣ, ತಲ್ಲಳ (ನಾ). ೧. ಹೆದರಿಕೆ: ಭಯ ; ಭೀತಿ ; ಅಂಜಿಕೆ : 
“ ತಲ್ಲಟಂ ಎ ಭಯಂ” (ಶಮದ. ಪರಿ. ೧); “ಭೀತಿ ತಲ್ಲಟಮೆನಿಪ್ಪುದು” 
(ಸಂಜೀವ, 2: ನೆಟಮಾರ್‌ ಪೆಜಿಗಿಕ್ಕಿ ಕಾವರಾರಾರ್ಮಮೆನು 
ತ್ತೊಅಲ್ದಟಲುತಿರ್ಪುದೆ ನಾರಕರ್ಗಲ್ಲಿ ತಲ್ಲಟಿಂ (ಕಾಂತಿಪು. ೭-೯೪) ; ಜಳಜ 
ಮುಖಿ ನಾಡೆಯಂಂ ತಲ್ಲಟಿದಿಂ ಭೋರೆಂದು ಸುಯ್ದು ತನ್ನೆಂ ದುಃಖಾನಳ 
ನಳುರೆ ತನ್ನೊಳೆಂದಳ್‌ (ಧರ್ಮಾಮ್ಮ. ೩-೫೪): ಕಲ್ಲಮಟಕ ಕಆ್‌ಯೆ ಪು[ಗ] 
ಲೆಡೆಯಿಲ್ಲದೆ ಕಡು ನೊಂದು ಜೀವಧನ [ಮುಂ] ಜನಮಂಂ ತಲ್ಲಬಿದಿಂ 
ಕೋಳ್ಲು ದಿಗೊಳ್ಳಲ್ಲಿ ಕುಮಾರಂ ಭಯಸ್ಮ ರಾಗದಿ[ರೆಂ] ದಂ (ಬಂಹರಿ. ೬-೨೨); 


ತಲ್ಲಟಿಂಗೊಳ 


ಪುಲ್ಲೆಯ ಹಿಂಡನೊಂದು ಪುಲಿ ಗೆಂಟಟಿಕೊಳೊಯ್ಯನೆ ಕಂಡು... ಅದರ್ಕೆ 
ಲಂಥಿಸಲ್‌ ತಲ್ಲಟದಿಂ ಕುನುಂಗಿ ನೆಆ್‌ ನೀಂಟಿಸಿ ನೀಳ್ದ ಕೊರಲ್ಲೆ ಪಾಯ್ಡು 
(ದಶಕು. ೨-೦೦೩) ; ಎಮ್ಮ ಜಾತಿಗೀ ಚಕಿತತೆ ಸಲ್ಲದೆಂದು ದಿಟಮೊಂದಿದೊಡಂ 
ಬಳೆದತ್ತು ತಬ್ಲಬಂ (ಚಿಕವಿ. ೬-೨೦೮). ೨. ಚಿಂತೆ; ಮನೋವ್ಯಥೆ : 
ಅದಂ ಪರದನೀಕ್ಷಿಸಿ ಚಂದನವಪ್ಪು ದೆಂಬುದಂ ಮೆಲ್ಲನೆ ಚಿತ್ತದಿಂದಲ್‌ದದಂ 
ಕಡಿವೀ ಕಡುಸೇದೆಯೇಕೆ ನೀನೊಲ್ಲದೊಡೊಂದು ದೊಡ್ಡ ಪೊರೆ ಪುಳ್ಳಿಯ 
ನೀವೆನಿದಕ್ಕೆ ನೀನಿದ ತಲ್ಲಟವಾಗದೀವುದೆನೆ (ಛರ್ಮಪ. ೯-೯೪). ತಲ್ಲಣ: 
೧. “ತಲ್ಲಣ [ಪಾಕಾಂ. ೪] ಮೆನೆ ಭಯಮಕ್ಕುಂ” (ಭಾರನಿ. ೨೦) ; ಅಂತನಿಬರ 
ಮನಕ್ಕೆ ತಲ್ಲಣಂ ಬರ್ಪಂತೆ ಬಂದು (ಕಾಂತಿಪು. ೩-೯೪ ವ); ಅಜನೀಕೆಯ 
ಸೆಳ್ಳುಗುರಿಂಗೀಯೆ ತನ್ನ ಚೆಲ್ವಂ ಪಿರಿದುಂ ತಲ್ಲಣದಿಂ ಕೇದಗೆಗಳ್‌ 
ಮುಳ್ಳೊಳ್‌ ಪೊಕ್ಕಿರ್ಪವಿನ್ನುಮತಿ ಭಯದಿಂದಂ (ಧರ್ಮಾಮ್ಮ, ೩-೧೫೬) ; 
ಮೋಹಮುಂ ಗರ್ವಮುಂ ತಲ್ಲಣಮುಂ ತೀರ್ಗುಂ ದಿಟಂ ನಿಮ್ಮಯ ನಿಜ 
ಶರಣಂಗಂ (ಪಂಪಾಶ, ೪೫); ಇನನುಟ್ಟುದಂ ಬಿಸುಡೆ ತಲ್ಲಣದಿಂ ಮದನಂ 
ಬಿಸುಟ್ಟನುಟ್ಟುದಂ (ಪುಪೃಪು. ೧೩-೦೦೭) : ಕರ್ಣನ ಸೆಣಸಿ ನಿಂದನು ಮತ್ತೆ 
ಸಮರಾಂಗಣದ ಚೌಪಟಮಲ್ಲನಿತ್ತನು ಪಡೆಗೆ ತಲ್ಲಣವ (ಕುವ್ಮಾದ್ರೋ. 
೦೬-೪೮). ೨. ಕೊಲೆಯಿಂದೊಂದನಸತ್ಯಮೆಂಬೆರಡಂ , . . ಅನಾಕುಳಂ 
ತೊಟ್‌ದೊಡೇಂ ಹೃಲ್ಲಾಸಮೇ ದೋಷಮೇ ಮಲಮೇ .ತಲ್ಲಣಮೇ 
ಕೃತಾಂತಭಯಮೇ ಸಂತಾಪಮೇ ಬೇವಸಂ (ಕಾಂತಿಫು. ೭-೩); ವಿಗಡ 
ವೀರಾನೀಕವಿದೆ ತಲ್ಲಣದೆ ತಗಹಿನಲೇಕೆ ಕಾಲಕ್ಷೇಪವೆಂದನು ಕೌರವರ ರಾಯ 
(ಕುವ್ಯಾದ್ರೋ. ೧೬-೨೩). ೩. ತಾಪ ; ಸಂಕಟ ; ಕಳವಳ ; ತೀವ್ರದ ತೃಷೆ 
' ಮೊಕ್ಕಳಮಾಗೆ . , . ತಲ್ಲಣದಿಂ ಬಿಸುಸುಯ್ದೂಮ್ಮಳಿಸಿ (ಧರ್ಮಾಮ್ಮ, 
೦-೦೩೫) ; ಉದಕವ ಕುಡಿದು ಬಳಿಕಾರೈವೆನಿದನೆನುತ ಲವಲವಿಸಿ ತಾಳಿಗೆಯ 
ತಲ್ಲಣದವನು ಹೊಕ್ಕನು ಕೊಳವನು (ಕುವ್ಮಾಅ. ೨೩-೨0); ಜಗದೊಳಾವ 
ಭ್ಯಾಸಿಯೋ ತಾಳಿಗೆಯ ತಲ್ಲಣದೊಳಗೆ ನೆಗಹಿನ ಸುಗಮಸಾಹಸನರರೆ 
ಮರು ಭಾಪೆಂದುದುಭಯುಬಲ (ಕುವ್ಯಾದ್ರೋ. ೧೩-೦೪). ೪. ಆವೇಗ; 
ಉದ್ವೇಗ: ಒದವಿದ ತಲ್ಲಣಂಬೆರಸು ಚೆಚ್ಚರದಿಂ ಪಿಡಿದೆತ್ತಿ ಶಂಕೆಯಿಂ 
ಸುದತಿಯ ಪಾಂಗಿದೇನೆನುತಂ . .. ಮೇಲುದಅ ಸೆಅಂಗಿನಿಂ ನೆಯದೆ 
ಬೀಸಿದನಾ ಮನುಜೇಂದ್ರಚಂದ್ರಮಂ (ಕಾದಂಪೂ. ೯೨೯); ಗೂಡುವಾಯ್ವ 
ಮೆಲ್ಲೆರ್ದೆಯ ತಲ್ಲಣಕ್ಕೆ ಬೆಜಗಾದ ತೆಅದಿನಖಳಂಂಗಸ್ಪಂದಮಮಂದ 
ಮಾಗೆಯುಂ (ವರ್ಧಪು. ೬-3 ಐ) ; ತವಕದಿನಪ್ಪಿ ತಲ್ಲಣದೆ ಚುಂಬಿಸಿ ನಿಲ್ಲದೆ 
ನಾಣ್ಗೆವಾಯ್ಡು ಕೂಡುವ ಬಗೆಯಿಂತುಟೆಂದುಸಿರ್ವ ಬಲ್ಮೆಯನಾನಟ್‌ಯೆಂ 
(ದಕಕು, ೯-೬೪). ೫, ದಿಗ್ಭ ವೆಂ; ಕಕ್ಕಾಬಿಕ್ಕಿ: ತಡೆಯದೆ ಮಗಳೆಂದಳಿಯನ 
ನಡುವಂ ತಟಕ್ಕಿಸಿಕೊಂಡು ಹಿತ್ತಲ ದೆಸೆಯೊಳ್‌ ಬಿಡದೋಡುವಾಕೆ 
ಕಾಣದೆ ಕೆಡೆದಳ್ತೆಲ್ಲಣದಿನಾಗಳೆಂಜಲಕುಟಿ*ಯೊಳ್‌ (ಧರ್ಮಾಮೃ, ೨-೪೪) ; 
ಕೂಗಿಡುತಿರ್ಪಟುತಿರ್ಪ ತತ್ಪುರೀಜನದ ಪೊದಟ್ಡ್ಟಿ ತಲ್ಲಣದ ಮಲ್ಲಣಿ 
ಬೀದಿಯೊಳಾದುದದ್ಭುತಂ (ವರ್ಧಪು. ೩-೫). ತಲ್ಲಳ : ೧. ಯುಧಿಷ್ಠಿರ 
ನಾಳ್ವ ದೇಶದೊಳ್‌ ಮಜ ಮೋಸ ವಾಸಿ ತಲ್ಲಳ ತಳೆ ವಿಯೋಗ 
ಮಲಸಿಕೆ ಕರ್ಕಶಂಗಳಿವು ಮೊಳೆದೋಟವೇವೇಳ್ವಿನು (ಜೈಮಿಭಾ. ೨-೫). 
[ದೇ.8 ತುಳು, ತಲ್ಲಣ ; ತೆಲು. ತಲ್ಲಡ 7 

ತಲ್ಲಬಿಂಗೊಳ್‌, ತಲ್ಲಣಂಗೊಳ್‌, ತಲ್ಲಣಗೊಳ್‌, ತಲ್ಲಣಗೊಳ್ಳು (ಕ್ರಿ). 
೧. ಭಯಗೊಳ್ಳು ; ಭೀತಿ ಹೊಂದು ; ಅಂಜಂ ; ಗಾಬರಿಪಡು : 
ತಲಕಾಡು ತಲ್ಲಟಂಗೊಳಿ (ಜಕವಿ. ೨-೬೫): ಮನದೆ ತಲ್ಲಟಂಗೊಂಡು 
ನಾಧನೆಡೆಗೆ ಪರಿತಂದು ಗೈದ ಗೈಮೆಯಂ ಬಯ್ದ ಬಯ್ಗ ಳಂ ಬಿನ್ನ ವಿಸಿದರ್‌ 
(ರಾಮಾಕೃ. ತಲ್ಪಣಂಗೊಳ್‌ : ೧. ಕಂಡು ಕಿರಾತನೊರ್ವ 
ನಿಭಮಸ್ತಕಮೌಕ್ತಿಕಲೋಭದಿಂದೆ ಕೋದಂಡಮನಾರ್ಪಿನಿಂ ತೆಗೆದು 
ಕೂರ್ಪಿನ ಬಾಣದಿನೆಚ್ಚೊಡುರ್ಚಿ ವೇದಂಡಲಲಾಟದಿಂ ವೆಜಗೆ ಪೇಚಕ 


೧೨-೩೦). 


೩೩೫೯ 


15 


45 


ತಲ್ಲಟಸು 


ದೊಳ್‌ ಮಿಗೆ ಮೂಡೆ ತಲ್ಲಣಂಗೊಂಡುದು (ಗಿಕಿಕ. ೦-೦೦೩) ; ಕೆಲ ಪೌಜು 
ನಿತ್ತರಿಸಲಾಜದೆ ಚಿಲ್ಲಿಪಿಲ್ಲಿಯಾದುದು . , . ತಲ್ಲಣಂಗೊಂಡು ತಕ್ಕಳಿದು 
ನಿಂದೆಡೆಯಲ್ಲಿ ನಿಲ್ಲದಾಯಿತು . . . ಜಿತಶತ್ರುವಿಅ್‌ವಿಲಿತಕೆ (ಸಮ್ಮಕ್‌. 
೮-8೧). ೨. ಚಿಂತೆಗೊಳ್ಳು; ತಳಮಳಗೊಳ್ಳು: ಅತಿ ತಾಪೋದ್ರೇಕದಿಂದಂ 
« . ಕೊರಗುವ ಸೌಂದರವತಿಯಂ ಕಂಡೆಲ್ಲಾ ಸಖಿಯರ ತಲ್ಲಣಂಗೊಂಡು 
(ಉದ್ಮಟಿ. ೬-೩ ವು. ತಲ್ಲಣಗೊಳ್‌ : ೧. ಮನ್ನೆಯರು ತಲ್ಲಣಗೊಂಡು 
ಖಾನನಿಗೆ ಬೇಡಿದುದಿತ್ತು ನಿಲ್ಲದೆ ಕೂಟಕೈದಿದರು (ಕಂನವಿ. ೧೧-೬೨): ಬೆದರಿ 
ದನಗಸ್ತ್ಯಂ ತ್ರಿಶಂಕು ತಲ್ಲಣಗೊಂಡ (ವೆಂಕಾರಾ. ೫-೧-೨೩). ೨. ಸಂತಸದಿ 
ನುಡಿವುತಿರ್ದಳದೆೊಂದು ತಾಣದೊಳ್ಳಲ್ಲವರ ಚಿತ್ತ ತಲ್ಲಣಗೊಂಬೊಲು 
(ಮೊಳಾರಾ. 8-೬-೫೨). ತಲ್ಲಣಗೊಳ್ಳು : ೧. ದುರ್ಗದಲ್ಲಿದ್ದ ರಕ್ಷಕ ಭಟರು 
. ೬ . ತಲ್ಲಣಗೊಳ್ಳಲಾರಂಭಿಸಿದರು (ರಾವಿಜ., ೨೩): ತಲ್ಲಣಗೊಂಡಿದ್ದ 
ಬಿಲಿಬೋಬನು ಒಮ್ಮಿಂದೊಮ್ಮೆ ಉತ್ಸಾಹಿತನಾದ (ಮಹಾತ್ಮಾ. ೯೨). 
೨. ಇದೇಕೆ ನನ್ನ ಹೃದಯ ತಲ್ಲಣಗೊಂಡಿದೆ? (ವಶಥಾ. 5೮೪) ; ಮನ್ನಣೆ 
ಸಿಕ್ಕದಿದ್ದರೆ ತಲ್ಲಣಗೊಳ್ಳಬಹುದೇ ? (ಗಾದ). [ತಲ್ಲಬ * ಕೊಳ್ಳ) 


ತಲ್ಲಟಕಿಸು, ತಲ್ಲಣಿಸು, ತಲ್ಲಳಿಸು, ತಳ್ಳಳಿಸು (ಕ್ರಿ). ೧. ಭೀತಿಗೊಳ್ಳು ; 


ಭಯಗೊಳ್ಳು ; ಗಾಬರಿಹೊಂದು : ಪರಮಯೋಗಿಗೆ ಯೋಗ ನಿಯೋಗ 
ಘಾತಮಂ ಘಟ್‌ಯಿಸೆ ರಂಭೆಯೆಂಬಳ ತಿಲೋತ್ತಮೆಯೆಂಬಳ ಬರ್ಪದರ್ಕೆ 
ತಲ್ಲಬಿಕಿಸಿ ಭಯಾಕುಳರ್‌ ಪಟಟ (ಶಾಂತಿಪು. ೯-೨೮) ; ಸೋಲ್ತುಂ ತಣಿಯದೆ 
ತಲ್ಲಟ್‌ಸಿ ತಳ್ಳಂಕಗುಟ್ಟುವಳುರ್ಕೆಯುಮಿರ್ದ ರೂಪನಿರ್ದಂತಿರೆರ್ದೆಯಂ 
ಕುದಿಯಿಸಲ್‌ (ಲೀಲಾವ. ೦೦-೪೫ ವ); ವಿರಾಟಂ ತುಜುವಿನ ಕೋಳ್ವಾಯ 
ನೆಯ್ದಿ ಮಿತ್ತುವಿನ ಬಾಯನೆಯ್ದಿದಂತೆ ತಲ್ಲಟ್‌ಸಿಯುಂ (ಬಂಹರಿ. 
೦೦-೪೨ ವ): ಕಣ್ಣೆಟ್ಟಲ್ಲಿ ತಲ್ಲಟ್‌ಸಿ ಮೂಗರಿವಟ್ಟು ಕೆಟ್ಟುಂ (ಜಕವಿ, 


೨-೫೧); ಸಾವೆನಗೆ ಇಲ್ಲದಿರ್ಪಾಗಳೇತರ್ಕೆ ತಲ್ಲಬೌಸವೇಟ್ಯುಮಾನ್‌ ? 
(ಬದ್ಮಪ್ಪ, ೪೯-೧೦೬೨), ೨. ತಳಮಳಗೊಳ್ಳು ; ಚಿಂತೆಗೀಡಾಗು ; 
ವ್ಯಾಕುಲಗೊಳ್ಳು : ತದೀಯ ದುಸ್ತರ ಸ್ಮರದಕಾವ್ಯತಿಕರಕ್ಕೆ ತಲ್ಲಟ್‌ಸಿ 


(ವರ್ಧಪು. ೪-೮೪ ವ) ; ದನುಜರುಡುಗಿ ಕರಂ ತಲ್ಲಟ್‌ಸೆ ವಿಯೋಗಿಗಳಿಂಬಂ 
ಘಟಿಿಯಿಸಲಂದೊಗೆದುವೊಂದಿ ಹಿಮಕರಕಿರಣಂ (ಸೂಕ್ತಿಸು. 
೩. ಆವೇಗಗೊಳ್ಳು ; ಉದ್ವೇಗಹೊಂದು : ಬಗೆಗಿಂದುಮ್ಮಳಮಾಗೆ 
ತೆಲ್ಲಟ್‌[ಪಾಕಾಂ.. ಣಿ]ಸಿ ಬಾಟಂ ಸಾಧಿಸುತ್ತಿರ್ದ ಪೆರ್ಮಗನಂ ನೋಡುವೆ 
ನೆಂದು ಪೋಗಿ (ಪಂರಾಮಾ, ೯-೪೩). ತಲ್ಲಣಿಸು: ೧. ತಲ್ಲಣಿಸದಲಸದಿಡು 
ಮೃದುಪದಮಂ (ಕವಿರಾ. ೨-೪); ದೇವಲೋಕಂ ಮೇಲೆ ಬಿರ್ದುದೆಂದು 
ತಲ್ಲಣಿಸಿ ಬೆಬ್ಬಳಿಸಿ ನೋಡುತಿರ್ಪುದುಂ (ಧರ್ಮಾಮ್ಮ. ೮-೨೦೪); ಬಸವರಾಜಂ 
ಪೊಗಳ್ತೆಗೆ ತಲ್ಲಣಿಸಿ ತಗ್ಗಿ ಮಲ್ಲಣಿಗೊಂಡು (ಬಸರ. ೮-೬೦) ;: ಪಾವಿನ 
ಭಯದಿಂ ತಲ್ಲಣಿಸುವಂತಿರಾಯ್ತೆನಗಿಲ್ಲಿ ವಿಪತ್ತು (ದಕಕು. ೨-೧೩೩); 
ಪ್ರಳಯದಿನದಲಿ ತಿವಿವ ಸಿಡಿಲವ್ವಳಿಸುವಂತಿರೆ ರೌದ್ರರವ ಘುಳುಘುಳಿಸಿ 
ತಲ್ಲಣಿಸಿತ್ತು ಕೌರವರಾಯ ಪರಿವಾರ (ಕುವ್ಮಾದ್ರೋ, ೪-೪೦); ತಲ್ಲಣಿಸದಿರು 
ಕಂಡ್ಕಾ ತಾಳು ಮನವೆ ಎಲ್ಲರನು ಸಲಹುವನು ಇದಕೆ ಸಂಶಯವಿಲ್ಲ 
(ಕನಕ. ೬೧ ಪಲ್ಲವಿ); ತದ್ರಣಾದ್ಭುತ ವಿಜೃಂಭಿತ ಗರ್ಜನೆಗೆತ್ತು 
ತೀವ್ರಕಂಪನಮೆರ್ದೆಗಾಗೆ ತಲ್ಲಣಿಸಿ ಮಲ್ಲ್ಗಳಿಗೊಳ್ಚರರಾತಿಭೂವರರ್‌ 
(ಕಾಜಕೇ, ೫-೧೩) : ತಲ್ಲಣಿಸೆಯೇನ್‌ ನುಡಿಯಲ್ಕೈ ಅಂತಪ್ಪ ನುಡಿಗಳನ್‌? 
(ಬದ್ಮಪ್ಪ. ೪೯-೧೦೭೧) ; ಇಲ್ಲದವನು ತಲ್ಲಣಿಸನು (ಗಾರೆ). ೨. ಪೋದೆಡೆ 
ಯೊಳಸ್ಮದೀಯ ಕುಶಲವಾರ್ತೆಗೆ ತಲ್ಲಣಿಸಲ್ವೇಡೆಂದು ತನ್ನ ಮನೋಹಿತದ 
ಕಾರ್ಯನಿಶ್ವಯಮನಟ್‌ಯೆ ನುಡಿದು (ಶಾಂತಿಪು. ೨-೬೬ ವ); ಕಾವ 
ವರಾರೆನುತ ತಲ್ಲಣಿಸುತಿರ್ದುದು ಪಾಂಡುಸುತಸೇನೆ (ಕುವ್ಮಾದ್ರೊ . ೩-ಸರ). 
೩. ಪಲ್ಲಂ ಸುಲಿಯದೆ ವನಿತೆಯರಂ ಪಂಬಲಿಸದೆ ತಲ್ಲಣಿಸದಿರ್ಪದತ್ಮು 
`ತ್ಸೈವದಿಂ (ಛರ್ಮಾಮ್ಮ. ೦-೦೩೪); ಇಂತಹ ಅಪನಿಂದೆಯು ನನಗೆ 


೮. ೨೩೮). 


ತಲ್ಲಾಕ್‌ 


ಬಂದಿರುವುದರಿಂದ ನನ್ನ ಮನಸ್ಸು ಬಹಳ ತಲ್ಲಣಿಸುತ್ತಿದೆ (ರಾವಿಜ. ೩). 
೪. ನಡುಗಂ; ಕಂಪಿಸಂ; ತತ್ತರಿಸು: ಗಾಳಿಗೊಡ್ಡಿ ದ ಸೊಡರಂತೆ ನಡುಗಿ 
ಸೂಳೆಯ ಕೊರಳಂತೆ ಕ £ ತರ್ಗಿ ಪಿಡಿವೆತ್ತ ಕಳ್ಳನಂತೆ ತಲ್ಲಣಿಸಿ (ಧರ್ಮಾಮ್ಮ- 
9-೧೬೮) ; ಓಗರದೆಸರಂತೆ ಕುದಿಗೊಂಡವು ಸಪ್ತಸಾಗರ ಮೇರು ತಲ್ಲಣಿಸೆ 
ಕೂಗಿದುವಿರದೆ ದಿಗ್ಗಜ (ಮೋಹತ. ೩೩-೪8). ತಲ್ಲಳಿಸು: ೧. ಪಾಣ್ಮ್ಯಂ 
ಭಯಗೊಣ್ಣಂ «೬ ತಲ್ಲಳಿಸಿದಂ ಚೋಳಂ (ಸಾಇಇ. ೫2, 
20763) ; ತಲ್ಲಳಿಸುವರೆ ತನುಲಯದಲಟ್‌ವುಳ್ಳವರು (ನಿಧಾಗ. ೩-೬-೩೮)- 
೩. ಮಲಗಿದನು ಕಲಿಭೀಷ್ಮನೆನೆ ತಲ್ಲಳಿಸಿದನು ಕುರುರಾಯನುದರದೊಳಿ 
೪ಳಿದುದಾಯುಧವೆಂಬ ತೆಅದಲಿ ತಳ್ಳುವಾಟ್‌ದನು (ಕುವ್ಮಾಳೀ. ೧೦-೧೫). 
ತಳ್ಳಳಿಸು: ೧, ತಳ್ಳಳಿಸಿ ದಶಕಂಠ ನೇಮಿಸೆ ನಿಲ್ಲದಸುರಾನೀಕ ಕವಿದುದು 
(ಉೌಶಿರಾ, ೩3-೭). ೩.. ಪೊಡವಿಯೋರಡಿಗೊರ್ಮೆಯಿತ್ತತ್ತೊಡನೊಡನೆ 


೪೯-೦೮ ; 


೩೩೬೦ 


ತವಂಗ 


ಕವನವನ್ನು ತಲ್ಲೀನತೆಯಿಂದ ಹಾಡಿದಳು (ಕಂಗರೋ. ೬೭) ; ಈ ತಲ್ಲೀನತೆಗೆ 
ಕಲಾಕೃತಿ ನಮ್ಮನ್ನು ಮರುಳಾಗಿಸುವುದೇ ಕಾರಣ (ಸಾಂದಸ. ೭೫. 
[ ಸಂ. ತಲ್ಲೀನತಾ ] 
ತಲ್ಲೀಯ “"ತಲ್ಲಿಯ” ನೋ, 


5| ತವಂಗ, ತವಕ್ಕ, ತವಗ (ನಾ). ೧. ಕಟ್ಟೆ ; ಜಗಲಿ; ಅಟ್ಟಣೆ ; ವೇದಿಕೆ : 


ತಳ್ಳ [ಪಾಕಾಂ ಲ್ಲ]ಳಿಸುತಿರೆ ಕೈದುಡುಕುತಿರ್ದರು (ಸಾಳ್ಕಭಾ, ೨3-೬೭). ೪. 


ತಳ್ಳಳಿಸಿ ಕಪಿರಾಯ ಬಿದ್ದನು ಗಲ್ಲದಲಿ ಬಿಸಿನೆತ್ತರೊಕ್ಕುದು (ಕಾಶಿರಾ. 
೨೦-೪೮) ; ಧರಣೀಶನು ತಳ್ಳಳಿಸಿ ಬಾಲನೇನಾದನೊ ಕಣಾ ರಣದೊಳಳ್ಳಿರಿ 
ಯುತಿದೆ ಕಳಕಳಂ . 
ಒಲೆದಾಡು : ತಳ್ಳಳಿಪ ಮಣಿಲಂಬಣದ ಮುಗಿಲಳ್ಳಿ ಜವ ಮಣಿಗಳಸಗಳ 
ಚೆಲುವೊಳ್ಳಿತೆನೆ ಪೊಂಬಸದಿಗಳೆ ಆ ಪೊಳಲೊಳೆಸೆದಿಹುವು (ಸಾಳ್ಕಭಾ. ೨-೧೫) 
[ತಲ್ಲಟ + - ಇಸ್ಯು) 

ತಲ್ಲಾಕ್‌(ನಾ).ವಿವಾಹ ವಿಚ್ಛೇದ; ಘಟಸ್ಫೋಟ (ಉಕ): ಹುಚ್ಚಿಯೆಂದು 
ಕಂಡಿದ್ದರಿಂದ ಅವಳಿಗೆ "ತಲ್ಲಾಕ"' ಕೊಟ್ಟಿದ್ದ (ವಿವಾಹವಿಚ್ಛೇದ ಮಾಡಿ 
ಕೊಂಡಿದ್ದ)ನೆಂದು ಮಬಾರಕನು ಹೇಳುತ್ತಾನೆ (ಬಂಕಿಮ. ೨೫೦), 
"ತಲ್ಲಾಖನಾಮಾ' ಪರಾ. [.-ಅರ.ಹಿಂ. ತಲಾಕ್‌; ಮರಾ. ತಲ್ಲಾಖ್‌] 

ತಲ್ಲಾಖನಾಮಾ, ತಲ್ಲಖನಾಮಾ (ನಾ). ವಿವಾಹವಿಚ್ಛೇದನ ಪತ್ರ ; 
ಸೋಡಚೀಟಿ (ಉಕ): ನಿನಗೆ ನಾನು ತಲ್ಲಾಖನಾಮಾ ಬರೆದಿಟ್ಟು 
ಬಲು ದಿನಗಳಾದವು (ಗಾಳಪ. ೦೮೬). ತಲ್ಲಖನಾಮಾ : ನನ್ನ ಬೀಬೀ 
ತಲ್ಲಖನಾವಾಾ ಕಳಿಸಿದ್ರೂ ಇಷ್ಟ ಕಾಳಜಿ ಮಾಡತಿದ್ದಿಲ್ಲಾ (ದೀಪಹ. 1, ೧೫೭). 

[ «ಮರಾ. ತಲ್ಲಾಖನಾಮಾ) 
ತಲ್ಲಿ (ನಾ). ಯಂವತಿ`: “ ತಲ್ಲಿ-ಹರೆಯದ ಹುಡಗಿ” (ಜಾನಕೋ. ೬೫). 
[ ಸಂ. ತಲ್ಲೀ'] 

ತಲ್ಲಿಯ, ತಲ್ಲೀಯಂ'(ನಾ). ಮಗ್ನವಾಗಿರುವಿಕೆ ; ಲೀನವಾಗಿರುವುದು ; 
ತಲ್ಲೀನತೆ:: ಇರ್ಪರು ಪದಾರ್ಥ ಪ್ರಸಾದವೆಂದಲ್‌ ಯದರು ಇಂತು 
ಲಿಂಗದೊಳು ತಲ್ಲಿಯವಾಗಿಪ್ಪವರು ಎಂತು ಬಲ್ಲರು ದುರ್ಗುಣವ ಸುಗುಣಂ 
ಗಳವರು ' ಅಂಗ ಲಿಂಗವೋ ಲಿಂಗವಂಗವೆಂದಜಿಯದರು (ದೀಕ್ಷಾದೋ. 
೦೩೬-೦೯). ತಲ್ಲೀಯ : ಒಳ್ಳಿಹ ಪದದಲ್ಲಿ ತಲ್ಲೀಯರಾದೆವೆಂದು ಬಲ್ಲತನವ 
ಮೆಚ್ಚಿ ' ಇರಲಾಗಿ (ಮೋಳಿಮಾ. 90-0೬6) ; ಶರಣರ ಚಿತ್ತವು ಲಿಂಗದಲ್ಲಿ 
ತಲ್ಲೀಯವಾಗಿ ಭಕ್ತರು ಸೆನೆದಂತೆ ಶಿವನು ಪೂಜೆಗೊಂಬನೆಂದು 
ನಿರಾಪಿಸಿದೆನು (ಛೈರಸಾ. ೧೯). :[ ಸಂ. ತಲ್ಲಯ 1 

ತಲ್ಲೀನ (ನಾ). ಒಂದೇ ವಿಷಯಂದಲ್ಲಿ ಆಸಕ್ತನಾಗಿರಂವವನು ; 
ಲೀನವಾಗಿರುವವನು ; ಮಗ್ನನಾಗಿರುವವನು : ಶಿವಭಕ್ತನಾದ ಈ 
ಕವಿಯು ಅವರ ಚರಿತ್ರೆಗಳಲ್ಲಿ ತಲ್ಲೀನನಾದುದರಿಂದ ಹಾಡುಗಳಲ್ಲಿ ಭಕ್ತಿಯ 
ಆವೇಶವು ತುಂಬೆಲ್ಲ ಹರಿದಿದೆ (ಕನ್ನ ಹಾ. ೧೯೧): ಕೆಲವರು. ಒಬ್ಬರ 


» ೬ ಎಂದೆನಲು (ತುರಂಗ. ೫೦-೩೯), ೫. ಶೂಗಾಡು;.- 


80 


ಮುಖವನ್ನೊಬ್ಬರು ನೋಡುತ್ತ ಪರಸ್ಪರ ಪರಿಚಯದಲ್ಲಿ ತಲ್ಲೀನರಾಗಿದ್ದರು. 


(ಪುನರ. ೨೩); [ಸಂ.] 
ತಲ್ಲೀನತೆ (ನಾ). ಒಂದೇ ವಿಷಯಂದಲ್ಲಿ ಮುಳುಗಿರುವಿಕೆ ; ವಂಗ್ಲತೆ; 
ತಾದಾತ್ಮ್ಯ : ದುಡಿಮೆಯ ವಿಶ್ವದಲ್ಲಿ ತಲ್ಲೀನತೆಯನ್ನು ಪಡೆಯಲು 
ಯಶೋದೆ ಸಮರ್ಥಳಾದಳು (ವಾತ್ಮಲ್ಮ. ೧೮೩); ರೋಹಿಣಿ . 


“ ಅಮರ್ಕೆವೆತ್ತೆಸೆದು ತೋರ್ಪ ತವಂಗಮದಿಂದ್ರಕೋಶಕಂ ” (ವಸ್ತುಕೋ. 
೪೮-೧೬) ; “ತವಂಗಮೆಂದು ತವಗಂ” (ಕಶಸಾ. ೩೦-೬೩೮); ಯುವರಾಜಂ 
ಬಂದೀಗಳ್‌-ತವಂಗದಲ್ಲಿರ್ದನೆಂದು ಪರಮೋತ್ಸವದಿಂ ತವತವಗೆ ಪರಿದು 
ಪರಿಜನನಿವಹೆಂ ಬಿನ್ನವಿಸೆ (ಕಾದಂಉ. ೨೭೩); ಈಕ್ಷಣಸುಖಂ. ಕೈಗಣ್ಕೆ 
ನಿಶ್ರೇಣಿಯಿಂ ಗಣಿಕಾಶ್ರೇಣಿಯುಮೇಟ್‌ ನಿಂದುದು ತವಂಗಶ್ರೇಣಿಯಂ 
ಲೀಲೆಯಿಂ (ಜೆವಿ. ೬-೪೪) ; ಚೆತುರ್ಮೂಖ ದ್ವಾರೋದಾರಮಪ್ಪುತ್ತುಂಗ 
ಸರ್ವಾವಸರ ತೆವಂಗಮನೇಟೌ (ಕಂದ್ರಪು. ೯-೩ ವ); ಮಾರನ ಚಾಪಾಗಮ 
ವಿಸ್ತಾರಮನೀಕ್ಷಿಪ ತವಂಗಂ . , . ಇದೆನೆ ಸೂಳೆಗೇರಿ ಮಿಗೆ ಸೊಗಯಿಸುಗುಂ 
(ಪಾರ್ಶ್ವಪು. ೭-೩೬). ೨. ಉನ್ನತವಾದ ಪೀಠ, ಆಸನ: ವರವೇಲಿ ತಟ್ಟಿ 
ತಳೆ ಗೋಪುರವಾಳ್ವಿಆ್‌ ಪಡಿ ತವಂಗವಂಕದ ಕಳನೋವರಿ 
ಸೀಯಬಾರವಂತಃಪುರಮುಯ್ಯಲ್‌ ಕೃತಕಶಿಖರಿಯುದ್ಯಾನವನಂ (ಪುಷೃಪು. 
೬-೨೩). ತವಕ್ಕ : ೨. ತಾವು ಕೆಲವು ಮಂದಿಯನ್ನು ಬೆಂಗಾವಲಿಗೆ ಇಟ್ಟು 
ಕೊಂಡು ಊರೊಳಗೆ ತವಕದ ಮೇಲೆ ಇರಬೇಕು( ಚಿತ್ರಪಾ. ೨೪). ತವಗ: 
೧. “ ಇಂದ್ರಕೋಶಮೆನೆ ತವಗಮಕ್ಕು ” (ಮಂಗೆರಾ. ೫೭-೫); ಘುಳು 
ಘುಳಿಸುತಿರ್ಪ ತವಗವನೊಪ್ಪದಿಂದೇಣ* ತೊಳತೊಳಪ ಸಿಂಹಾಸನದ 
ಮೇಲೆ ತಾಂ ಮಾಜ್‌ ಕುಳ್ಳಿರ್ದು (ಜೊಮ್ಮರ. ೧೬೬-೦೦); ಈಗೇಳಿ 
ತವಗದಾರಾಧನೆಯ ಕೈಕೊಳಲ* ಬೇಗಬಹುದೆಂದು ಬಿನ್ನೈಸೆ ಸಿದ್ಧೇಂದ್ರನಾ 
ತವಗಕ್ಕೆ ನಡೆತಂದನು (ಸಿದ್ಧರಾ. 6-೮೨); ಉರಿಕರಿಯಾದ ಕರಿಕೊಳ್ಳಿಗಳನಟಿಸಿ 
ಸಿದ್ದಿಗೆಯ ನುಲಿಯ ಒತ್ತಿ ಬಿಗಿಬಿಗಿದು ಹಂಜರಿಸಿ ತವಗವನಿಕ್ಕಿ ಮತ್ತೆ 
ಮೇಲೊಂದು ತಲೆಗುಡಿಸಿಲಂ ಕಟ್ಟಿ ಕಾಯುತ್ತಿರ್ದಂ (ಹಡಕಾ. ೧೧-೪೩); 
ನೆಟ್ಟನೆ ಶೂಲದ ಮರ ಹಳೆಯ ಸಿದ್ದಿಗೆಯ ಕಟ್ಟಿ ತವಗಮಾಡಿ ಕುಳಿತ 
(ಹರಿಸಾಂ. ೪-೧೮). ವಿ. ಗಿಡುಗ ಲಂಘನದಿಂದ ತವಗವನಡರೆ ಲಂಘಿಸಿ . . 
ಕಂಸನೆಡಗಾಲಾ ಪಿಡಿದು ನೆಗೆದಪ್ಪಳಿಸೆ (ಸಾಳ್ಕಭಾ. ೨೨-೭೬); ಸ್ಫುರಿಸುವ 
ಮಂಚದೊಳಂತಃಪುರನಾರಿಯರೊಳಗೆ ಮಂಡಿಸಿದರಾ ಕಂಸಾಸುರನುನ್ನತ 
ಸೌಧಾಗ್ರದೊಳಿರಿಸಿದ ತವಗ[ಪಾಣಾ. ಕ]ದೊಳೆ ನೋಡುತುಂ ಕುಳ್ಳಿರ್ದಂ 
(ವಿಷ್ಠುಪು. ೩-೫-೨೯), ೩. (ಕೋಟೆಯಲ್ಲಿ ಫಿರಂಗಿ ಮೊದಲಾದವು 
ಗಳನ್ನು ಇಡುವುದಕ್ಕಾಗಿ ಮಾಡಿದ) ವಿಶಿಷ್ಟವಾದ ಜಗಲಿ : ತವಗ ತಳಿ 
ಮುಳುವೇಲಿ ಬಾಗಿಲ ಜವಳಿಗದ ಬೀಯಗದಲಿದ್ದುದು ದಿವಿಜವನವು 
(ಕುವ್ಯಾಅ. ೧೮-೨೬) ; ತಳಿ ಮುಳುವೇಲಿ ಮರದೆ ಪಿರಂಗಿಗಳಿಗಾಗಳವಟ್ಟ 
ತವಗ ಸುರಂಗ ಬಳೆಸಿಯೊಪ್ಪಿದುವಾ ಕೋಟೆಯಗಳ ಹೆೊಟಿವಳೆಯದೊಳತಿ 
ಚೋದ್ಯವಾಗಿ (ಕಂನವಿ. ೦೨-೧): ಪುರದ್ವಾರ ಕೋಟೆ ಕೆೊತ್ತಳ ತವಗಂಗಳಂ 
ಭದ್ರಪಡಿಸಿ ಅತಿಜತನದಿಂ ಜಾಗ್ರತಾಯುಕ್ತನಾಗಿ ಇದ್ದನು (ಕುಕಸ. ೧೪೫) ; 
ಮುಗಿಲಟ್ಟಣೆ ತವಗವೊ ಮೇರುಮಂದಿರ ಅಗಳು ಆಳ್ವೇರಿ ಕೊತ್ತಳದಾ 
(ಸೌಂದಕಾ. ೧-೨೦); ಅಗ್ಗದ ಕೊತ್ತಳಗಳುಪಕೋಟೆ ತವಗಗಳೆದ್ದ 
ಮೇರ್ವೆಗಳ ... ಈಕ್ಷಿಪರಿಗಸದಳವೆನಿಸಿತಾ ನಗರ (ಅಂಬಿಕಾ. ೮-೯): 
ಸುರುಚಿರದ "ಕೋಟೆಯ ಸುವಲಯದೊಳ್‌ ಅಂಬುಗಂಡಿಗಳೀ. 
ಬೆಳಗಿದವು ಪಜ್ಮಳಿಸಿ ವರಶತಖ್ಲಿಸಮಿಶ್ರದಿಂ ಶಿವನ ಶಿಖನಯನಮೆಂಬಂತೆ 
ತವಗಂಗಳು (ಬೆಂಳಾರಾ. ಫಿರಂಗಿಯ ತವಗ ಎಂದರೆ 
ತೋಫುಗಳನ್ನು ಇರಿಸುವುದಕ್ಕೆ ರಚಿಸಿದ ಎತ್ತರವಾದ ಪೀಠ ಎಂದರ್ಥ 
(ಕರ್ಣಾಜ, ೩೨). 
[ ಸಂ. ತಮಂಗ. / ತಮಿ, ತಮಕ ; ತೆಲು. ತಮಕ, ತಮಗ! 


0-೪-೬) ; 


ತವಕ್ಕ 


ತವಕ, (ನಾ). ೧. (ಅತಿಯಾದ) ಬಯಂಕೆ ; ಆತುರ ; ಉತ್ಸುಕತೆ: 
ತಮ್ಮ ತಮ್ಮ ನಿಖಿಳ ವ್ಯಾಪಾರವ[ನುಳಿದ]ರಸನ ನೋಡುವ ತವಕದೆ 
ಮಿಗೆ  ನಗರಲೋಕಮೆಯ್ದಿತ್ತಾಗಳ್‌ (ಕಾದಂಪೂ. ತನ್ನ 
ತವಕಕ್ಕೆ ನೆರೆವಾತನತಿಕಷ್ಟಂ (ಮದತಿ. ೧೦-೭೯) ; ಗುಹೇಶ್ವರನ ಬೆರಸಿ 
ಭೇದಗೆಟ್ಟ ಬಳಿಕ ಮತ್ತೆ ಸಂಗವ ಮಾಡಿಹೆನೆಂಬ ತವಕವೇಕಯ್ಯ (ಅವಡಂ. 
೯೮-೪೪೦); ತವಕದಿಂ ಸ್ತುತಿಯಿಸುತೆ ಗದಗದಿಸುವರ್‌ ಕೆಲರು (ಬಸರ. ೭-೯3); 
ಉನ್ನತಿಯೊಳೆಯ್ತಪ್ಪ ಬಸವಜಗನ್ನುತನನಿದಿರ್ಗೊಂಬ ತವಕದಿ . 

ಬಂದಂ (ಬಸಪು. ೫-೧೧) ; ಒಳಹೊಗಿಸಿ ಸಾತ್ಯಕಿಯ ಸಿಕ್ಕಿಸಿ ಗೆಲುವ 
ತವಕವ ಕಂಡು ಕೆಣಕಿದರಳವಿಯಲಿ (ಕುವ್ಕಾಕ. ೪-೫): ಸೀತೆಗೆ ವೈಖಾನಸರ 
ಮುತ್ತೈದೆಯರನೇವೊಟಕ್ಕಿಂಗೆ ಕಾಣ್ಟೆನೋ ಎಂಬೊಂದು ತವಕದಿಂ ನಡೆ 
ಮುಂಚಿದುದು (ಕಾಮಾಶ್ಶ್ಮ. ೩೩-೧). ೨. ಅವಸರ; ತ್ವರೆ : ಬಡವರ 
ಬಿನ್ನಹವನು ತಂದವನೀಶ್ವರರಿಗೆ ಪೇಳಿ ತವಕದೆ ಕುಣಿಸಿಯಿಷ್ಟಾರ್ಥ 
ಗೊಡಿಸುತಿರ್ಪವರ ಕೇರಿಗಳೊಪ್ಪುತಿಹುವು (ಕಂನವಿ. ೬-೪೬). ೩. (ವಿಯೋ 
ಗದಿಂದಂಂಟಾಗುವ) ಉತ್ಯಂಠತೆ: ಸವೆದುದಿರುಳಿಂದೂಪಲಂಗಳ ನಿವಹ 
ಬಲಿದುದು ಚಕ್ರವಾಕದ ತವಕ ತಗ್ಗಿತು ತರಣಿಯಡರಿವನುದಯಪರ್ವತವ 
(ಕುವ್ಯಾದ್ರೋ. ೯-೬). [ ದೇ.8 ತಮಿ. ತವಕ್ಕ ; ತೆಲು. ತಮಕ. / ಪಾರ. 

ತವಕುಆ ; ಅರೆ. ತವಕ್ಕುಅ ; ಮರಾ. ತವಕಾ] 


೪೭೩೫) ; 


೩೩೬೧ 


ತವಕಿಸು 


ತವಕವಾಡು (ಕ್ರಿ). ಎ ತವಕಪಡು : ತವಕವಾಡುವ ತತ್ತರಿಪ ತಲ್ಲಣಿಸುವ 


ಬವಣಿಗೊಳುವ ಬಂಬಲಿಡುವ ಕವಿವ ಕಾತರಿಪ ಕರಗುವ ಕಾಲೂಜುವ 
ಸವಿನೋಟಗಳ ಸಮನಿಪೆದು (ಚಕವಿ. ೬-೧೫೭ ಸಾಂಗತ್ಯ). 
[ ತವಕ, + ಅಡ್ಕು) 


5| ತವಕಿ (ನಾ). ಅತಿಯಾಗಿ ಆಸೆಪಡುವವನು ; ಆಸೆಗಾರ : ಮಕರಕೇತನ 


10 


pm 


6 


ರತಿಗಳಲಿ ಹೇಸಿಕೆಗಳಂ ಹುಟ್ಟಿಸುವೆನೆನುತ ತವಕಿಗೆ ಸತಿಯಿಂತೆಂದಳು 

(ಬಸಪು. ೪೦-೫೧); ಸಮರಜಯಸಾಧಕರು ಮಂತ್ರಭ್ರಮಿತರಾಯ್ತಪ 

ಜಯವಧೂವಿಭ್ರಮಕಟಾಕ್ಷದ ಘಾಯದಲಿ  ಕಳವಳಿಸದವರಾರು ಸಮತೆ 

ಯಾಯಿತು ತವಕಿಗಳಿಗುದ್ಭಮಿಗಳಿಗೆ ತಿಳಿವಾಯ್ತು (ಕುವ್ಕಾಳ. ೫-೧೫). 
[ತವಕ + - ಇ] 


ತವಕಿಗ (ನಾ). ೧.ಎತವಕೆ: ತನಿಗಳ್ಳ ತವಕಿಗಂ ಬಾಡಿನ ಬಾಕುಳನೀತನೆಂದು 


ಲೋಹದ ರಸಮಂ . . . ಕುಡಿಯಿಪರ್‌ (ಅನಂಪು. ೯-೩೫) ; ಸವಿವಾಯ 
ತುತ್ತಿನ ತವಕಿಗರು ಹೊಯ್ದಾಡಿದರು ಸಭೆಯಲಿ ಸುರೇಶ್ವರನ (ಕುವ್ಯಾಸ. 
೬-೩೯). ೨. ಉತ್ಸುಕನಾದವನು ; ಆತುರಗಾರ : ಶರಣರೆಂಬವರು 
ಜನನಕ್ಕೆ ತವಕಿಗರಲ್ಲ (ಜನ್ಮವ. ಕ. ೫೮೨-೧೨೯೫) ; ಅಲರ್ಗಣ್ಣಳಮರ್ದುಗಂ 
ತೊದಳ್ನುಡಿಯ ತವಕಿಗಂ (ಬಸರ. ಮನದಿಂ ಮುಂದೆ 
ಹೆಜ್ಜೆಯ ತವಕಿಗರು ಬಹುದೆನ್ನ ಸಂಗಾತ (ಕುವ್ಕಾಕ.' ೮-೩೧) ; ತಾಮಸದ 


೧-೧೪೯) ; 


ತವಕ್ಕ "ತವಂಗ' ನೋ. 

ತವಕಂಗೊಳ್‌, ತವಕಗೊಳ್‌, ತವಕಗೊಳಂ (ಕ್ರಿ). ೧. ಕಾತರಪಡು ; 
ಉತ್ಕಂಠಿತವಾಗು. “"ತವಕಂಗೊಳಿಸು' ಪರಾ. ತವಕಗೊಳ್‌ : |೩೦ 
೨. ಬಯಸು ; ಉತ್ಸುಕವಾಗಿರು: ಎನ್ನಿನಿಯನ ಪಾದಸೇವೆಯಿಲ್ಲದೆ 
ನಾನೆನ್ನೆಗಮಿಂತಿರ್ಪೆನೆಂದು ತನ್ನೊಳು ತಾನೆ ತವಕಗೊಂಬ ಸತಿಯ 


ತವಕಿಗರು ತಿವಿದಾಡಿದರು ತೀವ್ರದಲಿ (ತೊರರಾ. ೬-೭-೪೦); ಸಿರಿಬಲ್ಲ 
ಹನೂಟ್‌ಗದೊಳ್ತವಕಿಗರ್‌ ತಮ್ಮೊಳ್ತಾಂ ನುಡಿವ ಸಿರಿವಾತುಗಳಂ 
ಕೇಳ್ದಂ (ಚಿಕವಂ. ೧೯೮-೭); ಇಂದಿಗೆಂದಣಿಗೆಯ್ವ ತವಕಿಗರಿಗೆಲ್ಲ ಮೇಣ್‌ 
ನಾಳೆಯಂ ನಿಲುಕಿ ನಿಟ್ಟಿಪರಿಗೆಲ್ಲ ಕೂಗುತಿದೆ ಕತ್ತಲೆಯ ಕಾವಲಿನ ಕೋಳಿ 
(ಗಿಳಿವಿಂ. ೧೧೯೯-೦೪). "ರಣದವಕಿಗ' ಪರಾ. [ ತವಕ, + - ಇಗ] 


ಮಹೋನ್ನತಿಗಿನ್ನೆಣೆಯುಂಟೆ (ಹದಿ ಬ. ೭-30). ತವಕಗೊಳು: ೩.| | ತವಕಿಗತನ (ನಾ). ಆತುರ ; ಅವಸರ ; ಗಡಿಬಿಡಿ: ಓಡಿಹೋಗಿ . . - 
ಅವಸರಪಡಂ; ತ್ವರೆಗೊಳ್ಳು : ಬಿಡು ಬಿಡು ಬಂದರೆನುತಲತಿ ತೂಳ್ತಂದು ತವಕಿಗತನದಿಂದ ಆ ಚೀಲಗಳನ್ನೆತ್ತಿ ತೂಗಿ ತೂಗಿ ನೋಡಿ 
ತವಕಗೊಳಲು (ನವಮೋ. ೧೭-೨೮). [ತವಕ + ಕೊಳ್‌; ) #5 ಬಾಯ್ಯಟ್ಟಿನ ದಾರಗಳನ್ನೆಳೆಯುತ್ತಿರುವರು (ಜಿಟ್ಕಅ. ೫೪-೨೧). 


ತವಕಂಗೊಳಿಸು, ತವಕಗೊಳಿಸಂ (ಕ್ರಿ). ಕಾತರಗೊಳಿಸಂ ; ಉದ್ವೇಗ 
ಗೊಳಿಸು : ಅವಲೋಕನಮಾತ್ರದಿಂ ಅಸುರವರ್ಗದ ಮನಸ್ಸುಗಳಂ 
ತವಕಂಗೊಳಿಸುತ್ತಾ ಬರುತ್ತಿರುವ ನಾರಾಯಣಿಯ ಪ್ರತಿಬಿಂಬವೋ 
ಎಂಬಂತೆ ಇದ್ದಳು (ಮುದ್ಛಾಮಂ. 0೭೪). ತವಕಗೊಳಿಸು : ಜ್ಞಾಪಕ 
ವೆಂಬುದೊಂದು ಮಂತ್ರಜಾಲವಲ್ಲವೆ . ಮನಸ್ಸನ್ನು ಹಠಾತ್ತನೆ | 80 
ಚಿಂತಾಸಮುದ್ರದಲ್ಲಿ ಮುಳುಗಿಸಿ ತವಕಗೊಳಿಸಲು ಅದಕ್ಕೆ ಚಿನ್ನಾಗಿ 
ಗೊತ್ತುಂಟು (ಸುಂದರಿ. ೪೭). [ತವಕಂಗೊಳ್‌ + - ಇಸ್ಕು] 
ತವಕಂಬೆಜು (ಕ್ರಿ) - ಆತಂರಪಡು ; ಉತ್ಸುಕಗೊಳಂ್ಫ : (ಕಿ), 
[ ತವಕ್ಕ * ಪೆಜ್ಮು] 
ತವಕಕಾರ್ತಿ (ನಾ). ತವಕಗೊಂಡವಳು ; ಉತ್ಕಂಡಿತೆ : ಲಜ್ಜೆಯ ಲಂಚ | 35 
ಗುಳಿಯ ನೋಟದ ತವಕಕಾರ್ತಿಯ ಯೌವನಂ ತೀವಿದ ಸುಖಮೌನಿಯ 
ಮಾಸಲಮನಮಂ ತನ್ನತ್ತ ಸೆಳೆದು (ನಂಬಿಕ. ೧೪-೪೭). 
[ ತವಕಕಾಅ + - ತ್ಮಿ (ಎ-ಇತ್ತಿ)] 
ತವಕಕಾಣಿ (ನಾ). ತವಕಗೊಂಡವನು. 'ತವಕಕಾರ್ತಿ' ಪರಾ. 
[ ತವಕ, +೬ - ಕಾಜ) 40 
ತವಕಗೊಳ್‌ :ತವಕಂಗೊಳ್‌' ನೋ. 
ತವಕಗೊಳಿಸು "ತವಕಂಗೊಳಿಸು' ನೋ. 
ತವಕಗೊಳು "ತವಕಂಗೊಳ್‌' ನೋ. 
ತವಕಪಡು (ಕ್ರಿ). ಅವಸರಪಡು ; ಆತುರಪಡು : 
ತಂದೆಗೆ ತಿಳಿಸಲು ತವಕಪಡುತ್ತ ಮನೆಗೆ ಹೋದನು 
[ತವಕ್ಕ + ಪಡ್ಕು 


[ ತವಕಿಗ + - ತನ] 

ತವಕಿಸು (ಕ್ರಿ). ೧. ಬಯಸು ; ಉತ್ಸುಕಗೊಳ್ಳು : ಮುನಿಯುತ್ತುಂ 
ಮುದ್ಧಿಸುತ್ತುಂ ತೊನೆದು. ತವಕಿಸುತ್ತುರ್ವುತ್ತುಂ ಗರ್ವಿಸುತ್ತುಂ 
(ರಕಕ. ೬೫) ; ಸವನಿಸೆ ಹಮ್ಮದಂ ನಡುಪ ಕಾಲ್‌ . . . ಇರ್ವರೊಳೊಪ್ಪೆ 
ನೋಡಿದರ್‌ ತವಕಿಪ ಕಣ್ಮಲರ್‌ ಸುಸಿಲನೊಪ್ಪಿ ಸೆ ಕಾವನುಮಿಚ್ಚೆ 
ಗಾರ್ತಿಯುಂ (ಕಬ್ಮಿಕಾ. ೩೩3); ತವಕಿಸಿ ಹಂಸಮಂಡಳಿ ಮೃಣಾಳದ 

- ಕೋಮಂಳ ದಂಡಕಾಂಡಮಂ ಸವಿದು? ಸೊಕ್ಕಿದತ್ತು '(ಜಾಧಪು. ೪-೬೭); 
ಭೂತದ ಹೆಣನ ತೀನಿಗೆ ತವಕಿಸುವ ಬೇತಾಳಸಂತತಿಯ (ಕುವ್ಕಾಗೆ. ೩-೦೨); 
ಮಂಜುಳೆಯನ್ನು ಕಾಣಬೇಕು ಎಂದು ಮನಸ್ಸು ತವಕಿಸುತ್ತಿತ್ತು (ವಾತ್ಮಲ್ಮ. 
೩೫೩). ೨. ತ್ವರೆಮಾಡು ; ಆತುರಪಡು ; ಅವಸರಪಡು : ವಿವರ 
ವಿದಕ್ಕಿನ್ನೇನನಾದಡೆ ತವಕಿಸದೆ [ಪಾಕಾಂ. ಪಡೆ] ಕೇಳಿದೊಡೆಹಗೆ ಹೇಳುವೆನು 
(ಬಸಪು, 8೦-೪೩) ; ದೂಸಕನ ರಕ್ತದಲಿ ನಿನ್ನಯ ಕೇಶವನು ಕಟ್ಟೆಸುವೆ 
ನಿನ್ನಯ ಭಾಷೆ ತನ್ನದು ತಾಯೆ ತವಕಿಸಬೇಡ ನೀನೆಂದ (ಕುವ್ಮಾಅ.೨-೨೦); 
ಕಿವಿಗೊಟ್ಟೊಯ್ಕ್ಯನೊಯ್ಯನೆ ತವಕಿಸದೆ ತಡೆತಡೆದು ತೋಜುವ ದನಿಯ 
ನಾಲಿಸುತ (ತೊರರಾ. ೬-೩೬-೧೭); ತವಕಿಸಿ ನಡೆನಡೆಯೆನುತಿಪ್ಪಳಿವಳೆಷ್ಟು 
ದಿವಸದಿಂ ಕಾಣಳೊ ಪಶಿಯಾ (ಭರಣ. ೫-೧೪) ;: ಕಲಹಸಮಯಂಗಂಡು 
ಲಳಿ ಮಸಗಿದುವು ಕುದುರೆಗಳ" ದಂತಿಗಳ* ತಮ್ಮ ನೆಳಲನಿದಿರಾನೆ 
ಯೆಂದಪ್ಪಳಿಸಿದುವು ಪಟುಭಟರ್‌ ಮುಂಚೆ ತವಕಿಸಿದರು (ಜಿಬಪು. ೪೮-೩೭). 
೩. ದುಡುಕು; ಮುನ್ನುಗ್ಗು : ಬಿಗಿವ ಬಿಡಿಸಿಕೊಳ್ಳ ತೆಗೆವ ತವಕಿಸುವ 
ನೆಗೆವ ನಿಗುರಿಯೊಳಸರಿವ . . . ಹೋರಾಟದ ವಿಗಡಮಲ್ಲರುಗಳೆೊಪ್ಪಿದರು 

[ ತವಕ, + - ಇಸ್ಸು] 


ಧೃಷ್ಠ ಕೈದ್ಯುಮ್ಮನು 
(ವಡಧಾ. ೫೬). | 45 


(ಕಂನವಿ. ೨೦-೯೩). 


ತವಕೀರ 


ತವಕೀರ, ತವಕೀಲು (ನಾ). ಕೂವೆಹಿಟ್ಟು ; ಅರಾರೂಟು: ಮುಂಬಯಿ 
೨೦ ಮಣದ ಖಂಡಗಕ್ಕೆ ಕಿಮ್ಮತ್ತು ಆಗತಕ್ಕ ಜೀನಸಗಳು ೧, ಅರಾರೂಟ 


(ತವಕೀರ) (ಮುಂಬವ್ಕಾ. ೧೨೦) ; ಆರಾರೋಟ (ತವಕೀರ) (ಮುಂಬವ್ಕಾ. 


೧98). ತವಕೀಲು : ತವಕೀಲು, ಸಬ್ಬಕ್ಕಿ, ಬಟಾಟೆ . . . ಮುಂತಾದ 
ಪಿಷ್ಟೋತ್ಪಾದಕ ಕಂದಮೂಲಾದಿಗಳು (ಮುಂಬಯಿ. ೩-೦೬೩). 6 
[ «ಮಠಾ. ತವಕೀರ್‌, ತವಕೀಲ್‌, ತವಖೀರ್‌, ತವಖೀಲ್‌, 


ತವಾಶೀರ್‌ ; ಅರ. ತೆಬಾಶೀರ್‌ ; ಪಾರ, ತವಾಶೀರ್‌; 
ಹಿಂ. ತವಾಖೀರ್‌: ಗುಜ. ತವಖಾರ್‌. / ಸಂ. ತವಕ್ಷೀರ] 
ತವಕೀಲು "ತವಕೀರ' ನೋ. 
ತವಕ್ಷೀರ (ನಾ). ೧. ಬಿದಿರನ ಗಿಣ್ಣು ಗಳಲ್ಲಿ ದೊರೆಯುವ, ಔಷಧಿಗೆ |; 
ಉಪಯೋಗಿಸುವ ಒಂದು ಬಗೆಯ ದ ವ್ಯ; ಬಿದಿರಂಪ್ಪು ; ವಂಶ 
ಲೋಚನ ; “ತುತ್ತಾ - ತವಕ್ಷೀರ, ವಂಶಲೋಚನ ” (ಓಷಧಿ. ೭೦) ; 
ಮರಿಚ ತವಕ್ಷೀರಮನಿಂತರೆದೊಪ್ಪುವ ಜೇನುತುಪ್ಪದಿಂ ನಯನಕ್ಕಂ ವಿರಚಿಸಿ 
ದಂಜನಮದು ಸಂಹರಿಕುಂ ಕಡವಿನ ವಿಷಂಗಳಂ (ಐಮದ. ೧೩-೬೦) ; ತವ 
ಕ್ಷೀರ, ದ್ವೀಪದ್ರಾಕ್ಷಿ . . . ಚೂರ್ಣವನ್ನು ಮಾಡಿ (ಸಕವೈ. ೮೪). ವಿ. 
ಗೋಧಿ, ಅಕ್ಕಿ ಚೂದಲಾಯವಗಳದ ತೆಗೆದ ಸತ್ತ್ವ: “ತಂಡು 
ಲೋದೃವ - ತವಕ್ಷೀರ " (ಓಷಧಿ. ೬೬). ೩. ಕೂವೆಗಿಡ ಮತ್ತು ಅದರ 
ಗಡ್ಡೆ : “ ಶ್ರೇಷ್ಠಕಂದಃ - ತವಕ್ಷೀರ, ನೆಲಗುಂಬಳೆ” (ಓಷಧಿ. ೦೭೦) ; 
ಕೂವೆಗಿಡ, ತವಕ್ಷೀರ (ಮೈಔಗ. ೨೬-೪೯೭). [ಸಂ] 
ತವಗ "ತವಂಗ' ನೋ. | 
ತವಗವಿಡು (ಕ್ರಿ). ಅಟ್ಟಣೆಯನ್ನುಕಟ್ಟು ; ವೇದಿಕೆಯನ್ನು ನಿರ್ಮಿಸು: 
ವಸುಧೇಶ ರವಿಯನಂಬರದಿ ಕಾಣಿಸಿಕೊಂಬಡೆಸೆವ ತವಗವಿಟ್ಟ ತೆಅದಿ 
ಮುಸುಕಿದ ಚಿತ್ರದೊಲೊಪ್ಪುವ ಕರುಮಾಡವೆಸೆವುದು ಕಣ್ಣೆ ಕೌತುಕದಿ 
(ವರ್ಧಕ. ೧-೧೩೪). [ತವಗ (<ತವಂಗ) + ಇಡು] 
ತವಜ್ಜೀಂ "ತಾಜೀಂ' ನೋ. 
ತವಜ್ಜುಗುಸ್ತರ (ನಾ). ಕರುಣಾಳು ; ಅನುಗ್ರಹಶಾಲಿ : ತವಜ್ಜುಗುಸ್ತರ 
ಮೊಕಲೀಸಾನರವರು ಸಹ (ರಾಜೇಂದ್ರ. ೦೩೬). 
[ «ಪಾರ. ತವಜ್ಞೂಹ್‌ ; ಅರ, ತವಜ್ಜು ; ಹಿಂ. 
ಮರಾ, ತವಜ್ಜೇಹ*, ತವಜೇ) 
ತವಡು "ತವುಡು' ನೋ. 
ತವಡುಕುಟ್ಟು, ತೌಡುಕುಟ್ಟು (ಕ್ರಿ). (ಆಲಂ) ನಿಷ್ಟ) ಯೋಜಕವಾದ 
ಕೆಲಸವನ್ನು ಮಾಡಂ; ವ್ಯರ್ಥವಾಗಿ ಕಾಲಹರಣಮಾಡು: ನಿಮ್ಮ ಈ 
ತವಡು ಕುಟ್ಟೋ ಮಾತು ಪೊಳ್ಳು ಬೆದರಿಕೆ ಕೇಳಲಿಕ್ಕಂತೂ ನನಗೆ ಸುತರಾಂ 
ಅವಕಾಶವಿಲ್ಲ (ಹೊಸಂಸಾ. ೩೪). ತೌಡುಕುಟ್ಟು : ಅವರು ಬರೀ ಮಾತಿ 
ನಲ್ಲೇ ತೌಡುಕುಟ್ಟಿದರು (ಕೂಡ). [ತವಡು ( ಎತವುಡು) + ಕುಟ್ಟು ] 
ತವಡೊಣೆ "ತವ್ಪು' ಪ 
ತವತವ (ನಾ). ಒಂದು ಅನುಕರಣ ಶಬ್ದ : ತವತವನುಗ[ಪಾಣಂ. ಸುಗ, 
ನುಗು]ಳು ತಪ್ಪದಿರೆ ಕಚ್ಚುವ ಮಹಾಷ್ಠ ೈಫಣೀಶ್ವರಾಂಶದ ಪವನಭಕ್ಷಣ 
ರಾಜಿ ಗಾರುಡಮಂತ್ರ ನಸ ರೆ (ಬಸೆಪು. ೪೬-೩೦). 
ತವದಿ (ನಾ). ಒಂದು ಬಗೆಯ ಧಾನ್ಯ ; ರಾಗಿ: "ರಾಗೀ ಇ ತವದಿ” 
(ಕಾಶಕೈ. ೧೩೮). [ «ತೆಲು. ತವಿದ, ತವ್ವಿದ. ತಮಿದ) 
`ತವದೊಣೆ "ತವು' ಪರಾ 
ತವನ (ನಾ). ಸ್ತೋತ್ರಮಾಡುವುದು; ಸ್ತವನ: ಸ್ಪರ್ಶ, ಪರುಸ; ಸ್ಫಟಿಕ, 
ಪಟಿಕ . . . ಸ್ತವನ, ತವನ (ಕಬ್ಮಾನು. ೧೩೦ ಪ್ರಯೋ). 
[ ಸಂ. ಸ್ತವನ] 


20 


ತವಜ್ಮಹ್‌ § 


80 


ಹವೆ EE 


40 


46 


ತವನಿಧಿ :ತವ್ಕು' ಪ 


೩೩೬೨ 


ತವರ್ದೆಸೆ 


ತವರ್‌ :ತವಂರ್‌' ನೋ. 


| ತವರ, ತಗರ,, ತವರ (ನಾ). ಒಂದು ಬಗೆಯ ಲೋಹ ; ವಂಗ; 


ತ್ರಪು: “ವಂಗಂ, ಮಧುರಂ, ತ್ರಪು- ಈ ೩ ತವರಂ” (ಹಲಾಯು. ೨೮-೧೮); 
ಕಾಸಂಟ ಕೊಡಿಗೆಗೆ ವಿ ೫ ತವರದಡೆಗೆ ವಿ ೨ಭ (ಕಣಆ. ೧೦೪-೮೩೦ ; 1076): 
ಮುರಿಗಂಚು ತವರ ಹಿತ್ತಾಳೆ ತಾಮ್ರ ಇವು ಮೊದಲಾದ ಲೋಹವ ತನ್ನಿ 
(ಸರ್ವವ, ೧೨೭-೬೪೬) ; ಮೈಯ ತವರದ ತೊಡಿಗೆ ಎಸೆವುತಿರೆ ಬಂದು 
ಮಹಮನೆಯ ಗೋವಳನಲ್ಲಿ. , . ಬಸವಂಗೆ ಬಿನ್ನೈಸಿದಂ (ಬಸರ, ೯-೦೦೩); 
ತನ್ನ ಗುರುವ ನಿಂದೆಗೇಳಿದವನ ಕಿವಿಯೊಳೆಅಕಿದು ಕಾಯ್ದ ತಾಮ್ರ ಸೀಸ 
ತವರವಾದಿಯಾದ ರಸವನೆಅ್‌'ದು (ಸಾನಂಕ. ೬-೧೦೨ ಗಳಿ) ;: ಬಲಿದ 
ಚಂದ್ರಿಕೆ ಕರಗಿ ಕಡುಗಿದ ತವರವಾದುದು ಕೀಚಕನ ದೆಸೆಗೆ (ಕುವ್ಕಾವಿ. 
ಹವಣಿಸಿ ಹಲವು ಕಬ್ಬುನವ ತಾಡಿಪ ತನ್ನ ತವರವ 
ತಡಕೊಂಬುದರಿದೆ (ಮೋಹತ.೪೧-೪೯). ತಗರ: “ತಗರ-ತಮರ (ತ್ರಪು” 


೨-೫೩೪) ; 


(ತದೃಕೋ. ೧೬). ತವರ್ಕು : ತಾಮ್ರ ತವರುಗಳನ್ನು ಹಾಳತವಾಗಿ 
ರಸುವುದರಿಂದ ಕಂಚು ಎಂಬ ಮಿಶ್ರಧಾತು ಆಗುವುದು (ಮುಂಬಯಿ. 
೪-೧೩೭); ಹಿತ್ತಾಳೆ, ಸತ್ವ, ತವರು, ಸೀಸ ಮತ್ತು ಕಂಚು 


(ಮುಂಬವ್ಯಾ. ೩೬ ಪ್ರಸ್ತಾವನೆ). 
[ದೇ.॥ ತಮಿ, ಮಲ, ತಕರ; ತುಳು. ತಮರ್‌, ತಮರ, ತವರ; 
ತೆಲು. ತಗರ, ತಮರ, ತವರ] 

ತರಳಾಟ (ನಾ). ೧. ಒಂದು ಬಗೆಯ ಬಿಳಿಯ ಸಕ್ಕರೆ: ತವರಾಜ ಬಂಧ 
ದೊಳಂದಂಬೆತ್ತ ಲಡ್ಡುಗೆಗಳುಮಂ . . . ಪರಿಜನಕ್ಕೆಲ್ಲಂ ಬಡ್ಡಿಸಿದಾಗಳ* 
(ಸುಕುಮಾ, ೧೧-೨೯ ವ); ಹಾಲ ತೊಜಿಕಿಗೆ ಬೆಲ್ಲದ ಕೆಸಜು ಸಕ್ಕರೆಯ 
ಮಳಲು ತವರಾಜದ ನೊರೆತೆರೆಯಂತೆ ಅನ್ಯರ" ವಚನವಿರಲು (ಬಸವ. 
೨೪೦); ಸವಿವ ಪಯಂ ತವರಾಜಂ ತನಿವಣ್ಗಳು ಶಿವಾರ್ಪಿತವಲ್ಲದುದಂ 
ಸವಿದ ಶರಣನಂತೆ (ನಂಬಿಕ, ೧೬-೧೬): ಪಿರಿದು ತವರಾಜ ಕಟ್ಟಿದಿರೊಳಾಗಳು 
ಮಿರಲದಂ ಬಿಟ್ಟು ತೌಡಂ ಮುಕ್ಕುವನವೊಲು (ಬಸಪು. ೬೦-೪೫) ; ತನಿ 
ವಾಲ್ಗೆ ತವರಾಜ ಸಕ್ಕರೆಯನೊಡಗಲಿಸಿ (ರೇವಣ. ೧೦೫-೭); ತವರಾಜ 
ಘಟ್ಟಿನವಾತು ಗೋಧುವೆಯ ಹಿಟ್ಟು ಖರ್ಜುರ ದ್ರಾಕ್ಷೆವಣ್ಣ ಳ ಹಜ್‌ 
ಸಾಲಿಟ್ಟವು ಕೊಟ್ಟಿಗೆಯೊಳಗೆ (ಕೌರಕಿಸಾಂ. ೪೦-೫೩). ೨. (ಆಲಂ) 
ಹಿತವಾದುದಂ ; ಪ್ರಿಯವಾದುದು; ಜವಳಿವೆಆ್‌ ಮನುಜರೂಪದಿನ 
ವನಿಯೊಳೊಗೆದಂತೆ ಕಂತಿ ಮೆಜದಪುವಿಂದಿಂತಿವರ್ಗಳೆ ಚೆಲ್ವಿಕೆ ಕಣ್ಗಳ 
ತವರಾಜಮನಿಂದು ಕಂಡೆನೀ ಬಾಲಕರಂ (ಯಶೋಜ. 

[ ಸಂ. ] 


೧-೬೧). 


ತವರು, "ತಮರ್‌' ನೋ. 
ತವರು "ತವರ' ನೋ. 
ತವರುಮನೆ "ತಮರ್ಮನೆ' ನೋ. 
ತವರೂರು "ತಮರೂರ್‌' ನೋ. 


ತವರೆ (ನಾ). (?) : ಹೆಂಸೈರಡು ಕೈವಡ ಮುಂತಗಿ ಸೀಮೆ ಗಉಡಿಕೆ 
ಮುಂತಗಿ ತವರೆ ಮಟಿಯಗೆ ೫” ದೊಕನಿಲು (ಎಕ. ೪11, ಶಿವಮೊ. 
aos-೪೮ ; 1558). [7] 

ತವರ್ತನ (ನಾ). ತವರುಮನೆಯಾಗಿರುವಿಕೆ; ತವರುಮನೆಯ 


ಉಪಚಾರ ನೀಡುವಿಕೆ : ರಕ್ಷಣೆಯಾಗಿರುವಿಕೆ : ಎಮಗೆಲ್ಲರಿಗೆ ನಮ್ಮ 

ಭಾರತಮಿದೊಂದು ತವರು ಗಡ! ರಾಷ್ಟ್ರೀಯ ಶಿಕ್ಷಣಮೆ ಬಂದು ಒಟ್ಟಿನ 
ತವರ್ತನವನೆಸಗಿನ್ನು ಮುಂದು ! (ಗಿಳಿವಿಂ. ೩೩-೨೪). 
[ತವರ್‌ (<ತಮರ್‌) + - ತನ] 

ತವರ್ದೆಸೆ (ನಾ). ತವರು; ಆಶ್ರಯ; ನೆಲೆ: ತಪ್ಪುಗಳ ತವರ್ದೆಸೆಯೆನಿಪ 


ವೇಶ್ಶಾಶ್ರಯಂ (ಜಿಬಪು. ೧೦-೯). [ ತವರ್‌ (ಆ ತಮರ್‌) + ದೆಸೆ] 


ತವರ್ನಾಡು ೩೩೬೩ ತವಿಲ್ಮ್‌ 


ತವರ್ನಾಡು (ನಾ). ತಾಯಿನಾಡು ; ಆಶ್ರಯ ; ನೆಲೆ: ನಿನ್ನ ಮೆಯ್‌ 
ಹಿರಿಯುಸಿರ್‌ ಬೀಡು, ಪೆರ್ಬಗೆಯ ಪೆರ್ಮೆಗೆ ತವರ್‌ನಾಡು (ಶ್ರೀರಾಮಾ. 
೭೦೭-೨೩೩). [ ತವರ್‌ (€ ತಮರ?) + ನಾಡು] 

ತವರ್ಮನೆ "ತಮರ್ಮನೆ' ನೋ. 

ತವಲಾಯ ತವಲಾಯಿ' ನೋ. 5 

ತವಲಾಯಿ, ತವಲಾಯ (ನಾ). ೧. ಕರ್ಪೂರದ ಹಳಕು,-ಬಿಲ್ಲೆ : “ತಪ 
ಲಾಯಿಯೆಂದು ಕಪ್ಪುರವಳಿಕು” (ಕಶಸಾ, ೩೨-೬೭೨): “ತವಲಾಯಿಯೆ 
ಕಪ್ಪುರವಳಿಕು” (ಕವಿಕಂ. ೨೪೮). ೨. ಕರ್ಪೂರವನ್ನು ಹಾಕಿ ಇರಿಸುವ 
ಕರಂಡ,-ಭೆರಣಿ : ವರ ಜವಾಜಿಯ ಶೃಂಗಗಳ ಕರ್ಪುರದ ತವಲಾಯಿಗಳ 


(ತೊರರಾ. ೩-೦-೨೬) ; ತಪಸಿಬೇರಿನ ಪಟ್ಟೆ . . . ಬೆಳ್ಳುಳ್ಳಿ ಇವುಗಳನ್ನರೆದು 
ಪೊಟ್ಟಣ ಕಟ್ಟಿ ಕಟ್ಟಿಕೊಳ್ಳಲು ಛಳಿಜ್ವರ ನಿಲ್ಲುವುದು (ಸಳವೈ. ೭೬) ; 
ಬೆಲ್ಲವತ್ತಂ ಬೇವು ಬಿಕ್ಕೆ ತಂಡಸಿ ತಪಸಿ (ಸಿದಕಾ. ೬-೦೭); ಮರಗಳು- 
ಹೆಸವ, ಹೆಬ್ಬಲಸು . . . ಕೂಲಿ, ತಡಸಲು, ತಪಸಿ, ನಂದಿ (ನಮ್ಮನು. ೨೩೬). 
ತಬಸಿ : ೨. ತಬಸಿಯ ಒಳನಾರು ಸೇರು ೧ (ಸಕವೈ. ೧೩೫). ತವಸೆ : ೨. 
“ ಪೂತಿಕರಜಃ- ತವಸೆ, ಹೊಂಗೆ” (ಓಷಧಿ. ಚಿತ್ರಕ ನುಗ್ಗಿ 
ತವಸೆಯಾರಗ್ವಧ ಕತ್ತರಿ ಬ್ರಹ್ಮದಂಡೆ ಬಿಲ್ವಂ (ಐಮಠ, ೮-0೬). "ತಪಸ' 
ಪರಾ. [<ಎಪ್ರಾ. ತವಸಿ./ಸಂ. ತಪಸ್ವಿನ್‌] 

ತವಸಿಗ, ತಪಸಿಗ (ನಾ). ತಪಸ್ವಿ ; ಖಷಿ : ಆರಾಶ್ರಮ? ತವಸಿಗರಾರೇ 


೦೦೨) ; 


ತವಸ "ತಪಸ' 


ಸಾದಿನ ಭರಣಿಗಳ ಮೃಗನಾಭಿಗಳನಡಕಿದರು ಬಂಡಿಯಲಿ (ಕುವ್ಕಾಆ. 


ಬಗೆಯವರಿವರು? (ಅಹಲ್ಕ. ೬-೪). ತಪೆಸಿಗ: ಅತ್ತ ಮುನ್ನವೆ ಗೌಳ 


೧೨-0೬); ತೆಗೆಸಿದನು ಗಜದಂತಮಯ ವೆಟ್ಟಿಗೆಗಳನು ಕರ್ಪುರದ ತವಲಾಯಿ - ತಪಸಿಗರಿ[ಪಾಕಾಂ. 9]ತ್ತ ಕಾಂತಿಯ ಪೂಜೆಯಂ . . . ಭಜಿಸುತಿರಲು 
ಗಳ ಹವಳದ ಮಂಚವನು ಮಣಿಖಚಿತ ರಚನೆಗಳ (ಕುವ್ಯಾಸ. ೫-೪೫) ; (ಬಸಪು. ೪೩-೨೮). [ತವಸು + - ಇಗ] 
ಉಗಿದರೋ ಕತ್ತುರಿಯ ತವಲಾಯಿಗಳ ಮುಚ್ಚಳವೆನೆ ಕವಾಟವ ತೆಗೆಯೆ, ತವಸಿಣಿ (ನಾ). ತಪಸ್ಸನ್ನಾಚರಿಸಂವವಳು ; ತಪಸ್ವಿನಿ: ನರೆತ ನವರ 


ಕವಿದರು ದಿವ್ಯಪರಿಮಳಸಾರ ಪೂರವಿಸೆ (ಕುವಾಅ. ೭-೮೯); ಕರ್ಪುರದ 
ತವಲಾಯಿಗಳನೊಡೆದೊಡೆದು ಭಟರಿಗೆ ಹಾಯಿಕಿದನಂಜುಳಿಗಳಲಿ ಮೊಗೆ 
ಮೊಗೆದು ಬೇಸಜದೆ (ಕುವ್ಶಾಕ. ೮-೩0): ತಾಯೆನುತ ಘನಸಾರದುರು 
ತವಲಾಯಿಗಳ ನೂಕಿದನು ಮುದದಲಿ ಬಾಯಿತಂಬುಲವಿತ್ತು ತಮ್ಮನ 
ಮತ್ತೆ ತಕ್ಕೈಸಿ (ಕುವ್ಕಾಳ, ೧೮-೯) ; ರುಗರಣಗಿಪ ಹೊಂಬೆಸದ ರಂಜಣಿಗೆ 
ಗಳ ನವಕರ್ಪರದ ತವಲಾಯಿಗಳ ತಿಂಥಿಣಿ ಮೆಟಿ*ದುದಲ್ಲಿಯ ಸುತ್ತುವಳಯ 
ದಲಿ (ತೊರರಾ. ೩. ವೀಳೆಯ; ತಾಂಬೂಲ: (ಕ). 
ತವಲಾಯ : ೩. “ತವಲಾಯಮೆನಲ್‌ ವೀಳೆಯ” (ಭಾಕನಿ. 34). [?] 
ನೋ. 

ತವಸಿ, ತಪಸಿ, ತಬಸ್ಸಿ ತವಸೆ (ನಾ). ೧. ತಪಸ್ಸನ್ನು ಮಾಡುವವನು; 
ತಪಸ್ವಿ; ಖಂಷಿ: “ತವಸಿ ರಿಸಿಯುಮೆನೆ ಯಷಿಯಕ್ಕುಂ” (ಕವಿಕಂ. ೧೮೭) ; 
ಮುತ್ತ ಕುರುಡ ತವಸಿಗಳ ಕೈಯಂ ಪಿಡಿದುಯ್ದವರ ಗುಹೆಗಳಂ ಪುಗಿಪ ಪೊಜಿ 
ಮಡಿಪ ಚಪಳ ಕಪಿಗಳುಮಂ (ಪಂಪಥಾ. ೧-೦೧೩ ವ); ಈ ಜವ್ಹನಿಗ ತವಸಿ 
ತೊಟ್ಟೆರ್ಪ ಕರ್ಣಾವತಂಸಂ ಪೊಸತೀ ಲೋಕಕ್ಕೆ (ಇಾದಂಪೂ. ೭೬೦) ; ವತ್ವ 
ಲೋಪಕ್ಕೆ- -ಈಶ್ವರ- ಈಸರ . . . ತಪಸ್ವಿ- ತಪಸಿ, ತವಸಿ (ಕಮದ. ೨೮೧ 
ಪ್ರಯೋ) ; ವಟುಜನದ ನಡುವೆ ಶೋಭಿಸಿದಂ ವಿಮಲಜ್ಞಾನಿವೆಸರ ತವಸಿ 
(ಜಯಕಾ. ೨-೨೫); ಆಯತಿ ಹೆಣ್ಣುಗಳೇನು ಗಹನವೆಂಬ ಬಾಯಿಬಡಿಕ 
ತವಸಿಗಳ ತಾಯೆ ನೀ ಕೆಡೆಮೆಟ್ಟು (ಮೋಹಶ. ೨೩-೪೬). ೨. ಒಂದು 
ಬಗೆಯ ವಂರ ; ಇಂಗುಳದ ಮರ; ತಾಪಸತರು : “ಪ್ರಕೀರ್ಯಃ, 
ಪೊತಿಕರಜಃ, ಪೂತಿಕಃ, ಕಲಿಮಾರಕಃ ಈ-೪ ತವಸಿಯ ಮರ” (ನಾಚಿರಾ. 
೧0೭) ; “ಚಿರಬಿಲ್ವ-ತವಸಿ, ಹೊಂಗೆ” (ಓಷಧಿ. ೫೨); ತವಸಿಯ ಬೇರ 
ಕಷಾಯಾಂಬುವಿನೊಳಮದ ಪಲವು ಸೂಟಿಕೊಳಂ ಭಾವಿಸಿದೋಮವನರೆದು 
(ರೋಕೋಪ. ೯-೧೨೩) : ತವಸಿಯ ಶೊವಲೊಳಗೆ ಪುನರ್ನವಿಯುಮನಾ 
ಕ್ತಿ ಗಿರಿಯುಮಂ ಲೊಕ್ಕಿಯುಮಂ ಸವನಾಗಿ ಕೂಡಿಕೊಳ್ಳುದು ಲವಣ 
ಸಮೇತಂ (ಅಶ್ಕಶಾ. ೭-೩೨). ತಪಸಿ: ೧. ನಕರಮುಂ ಸ್ಥಾನದ 
ತಪಸಿಯರ್ಕ್ಕಳುಂ ಗಾಮುಣನ್ನುಗಳುಂ (ಸೌಇಇ. 1೫-1, ೧೯-೫; 9ನೆಯ ಶತ) ; 
ಎರಡು ಗೀಜಗವಕ್ಕಿಗಳಂ ವಿಗುರ್ವಿಸೆಯಾ ತಪಸಿಯ ಗಡ್ಡದೊಳವು 
ಗೂಡನಿಟ್ಟಿರ್ಪುದುಂ (ಧರ್ಮಾಮ್ಮ. ೨-೨೨೦); ಭಾಪುರೇ ಜಗದೀಶ ತಪಸಿಯ 
ರೂಪದಲಿ ತಲೆಗಡಿದೆ (ಉಶಿಉಾ. ೪೩-೪೭).೨. ತಾಪತರುಃ-ತಪಸಿ, ಇಂಗುಳ' 


೧-೧೩-೪). 


20 


ಬಲಿತ ಮೆಯ್ಯ ತವಸಿಣಿ (ರಾಮಾಶ್ಮ, ೧೨೦-೨೬). [ ಆಸಂ. ತಪಸ್ವಿನೀ] 


ತವಸು, ತಪಸು (ನಾ). ತಪಸ್ಸು : ಜೆಟ್ಟದ ಮೇಲೆ ಕೈಯೆತ್ತಿ ಪಲರುಂ 


ಜತಿಗಳ್‌ ತವಸಿಂಗೊಳಗಾಗಿ (ಕಬ್ಳಿಕಾ. 33೬); ಇನಿಯಳಂ ಬಿಟ್ಟು ತವಸ 
ನಾರ್‌ ಗೆಯ್ದರೋ (ಸೌನಂದ. ೭-೧೩). ತಪಸು: ತಾಪಿಸುವ ತಪಸೆನಗೆಂದು 
ಕೆಡುವುದು ತಪಸಿಯೆ ಹೇಳಾ (ಬಸಪು. ೪೫-೩೬); ತಪಸಿಗೆ ನಿನ್ನ ಮಾವಾಜಿ 
ಸಾಗಿದ (ರಡ. 98-೧೫). [ಆ ಸಂ. ತಪಸ್‌] 


ತವಸೆ 'ತವಸಿ' ನೋ. 
ತವಾಯಿ (ನಾ). ೧. ದಂಡ ; ತಪ್ಪು : (8. ೨. (ವ್ಯಾಪಾರದಲ್ಲಿ) ನಷ್ಟ : 


(ಕಿ). ೩. ಆಪತ್ತು; ಸಂಕಟ : ನಿನ್ನ ತಮ್ಮನಿಗೆ ಒಂದು ತವಾಯಿ ಬಂದಿತ್ತು. 
ಅವನ ಸಾಲವನ್ನು ತೀರಿಸುವುದಕ್ಕಾಗಿ ನಾನು ಹೊಣೆಯಾದೆ (ಸುಮಠ. 
[ «ಪಾರ. ತವಾಈ ; ಮರಾ. ತವ, ತವಾಈ 


೦೨೪). 


ತವಿ «ತವೈ' ನೋ. 
ತವಿಗೋಲ್‌ (ನಾ). ನಾಶಕರವಾದ ಬಾಣ (?) :, ಹಯದಮನಕ್ಕಮೇ 


ಅದನ ಬಿನ್ನಣಕಂ ದೊರೆಯಾಗಿಯುಂಂ ನೆಗಟಕ್ಕಿಯ ಪಣಿದಕ್ಕೆ ಮಿಕ್ಕೆಸೆದ 
ತಕ್ಕಿನ ಬೀರರನಟ್ಟಿ ಕೊಲ್ವಳುರ್ಕೆಯ ತವಿಗೋಲ (ಲು ಮಿಲ್ಲದಿರೆಯುಂ 
ವಿಭುಗಟ ಯ ಸೆಂಡನಾಡಲಾನೆಯ ಪರಿ ನೋಡಲೆಂದೊಲೆದು ಮಾಡಿದ 
ವಾಹೆಳಿಗಳ' ಮನೋಹರಂ (ಕಾಂತಿಪು. ೯-೧೪೪). 

[ ಆತವಿಲ್ವ್‌? ೬ ಕೋಲ್‌, ] 


ತವಿಯಿಸು (ಕ್ರಿ). ಕಡಮೆ ಮಾಡು ; ಕುಂದಿಸು : ಒಡೆಯರಿಲ್ಲೆಂಬ ಪೌರರ 


ಮನವಿಡಿದ ತಮವ ತವಿಯಿಸುತ ನಡೆದನು 
"ತವಿಸು', ಪರಾ. 


(ಪ್ರಥಂಜ. 3-೮೭) 


[ ತವಿ (ತವೆ) * - ಇಸ್ಕು] 


ತವಿಲ್‌, (ಕ್ರಿ). ಕಂಂದು ; ಕುಗ್ಗು ; ನಷ್ಟವಾಗು : ಕನತ್ಯನಕ ಚಾಮರಂ 


ಧವಳ ಚಾಮರಂ ಕೆಯ್ಗಳೊಳ್‌ . . . ತನ್ನ ಬಿನ್ನನಿರ್ದ ಮೊಗದಿಂ ತವಿಲ್ಲಿರೆ 
ವಿಲಾಸಮುಂ ಮುಂದೆ ಕಂಡನಲ್ಲಿ ಕಮಳಾಕ್ಷಿಯಂ ವೃಷಭಲಕ್ಷಣಂ 
[ “ತವು 


ಲಕ್ಷ್ಮಿಯಂ (ಗೆದಾಯು. ೯-೩). 


ತವಿಲ್‌,, ತವಿಲು (ನಾ). ೧. ಕುಂದು : ಕೊರತೆ ; ಕ್ಷಯ: ಸಿರಿಯ ತವಿಲಿಂ 


ಮಕ್ಕಳ್‌ ಕೈಮಿಕ್ಕು ಪೇಟ್ಟುದು ಗೆಯ್ಕೆದಿರ್ಷಿರವಂ (ವಿಂ] , ೬ ೬ ಚಿಂತಿಸಿ 
ದುಃಖದೊಳ್‌ ಪಿರಿದುಮವರಿಂ ಕಣ್ಣೆಟ್ಟಂ (ಸುಕುಮೂ. 3-೯): ನೇತ್ರ 
ಜ್ಕ್ಯೋತ್ಸೆ`ಯುಂಂ ರತ್ನಮಂಡನಬಾಲಾತಪಮಂಂ ತಮಕ್ಕೆ ತವಿಲಂ ತರ್ಪನ್ನ 


(ರ್‌ 


(ಓಷಧಿ. ೬೭); “ಪ್ರಕೀರ್ಯಃ, ಪೂಶಿಕರಜಃ, ಪೂತಿಕಃ, ಕಲಿಕಾರಕಃ- ೪ ಮೇಟ್ತಿರ್ಪಳಂ . . . ಕಣ್ಣೆ ಮೆಯಿಕ್ಕದೀಕ್ಷಿಸಿದನಾ ಸ್ತ್ರೀರತ್ನಮಂ ಲಕ್ಷ್ಮಣಂ 
ತಪಸೀಗಿಡದ ಹೆಸರು. ನೌಲೆಗಿಡವೆಂದು ಕೆಲವರನ್ನುವರು” (ಸಿದ್ಧಾಂಶಿ. (ಪಂರಾಮಾ. ೮.೬); ಮೊದಲೊಳ* ಲಾವಣ್ಯಸರ್ವಸ್ವದ ತವಿಲನಣಂ 


೧೦6) ; ತಾಪಿಸುವ ತಪಸೆನಗೆಂದುಕೆಡುವುದು ತಪಸಿಯೇ ಹೇಳಾ (ಬಸಪು. 


೪೩-೩೬): ತದಿಕು ತಂಡಸು ತಡಸು ತಪಸಿ ಕುರಂಜಿ ಖರ್ಜೂರ 


ನೋಡದಾ ಕನ್ನೆಯಂ ಮಾದಿದಂ... ಪದ್ಮಸೆದ್ಮಂ (ಡಂದ್ರಪು. ೫-೯೭) ; 
ಅನೇಕ ನವೀನ ರತ್ನಮಯದರ್ಪಣ ಕನಕಕಳಶ ವಿಚಿತ್ರಪತ್ರ ಪರಿಶೋಭಿತ 


ತವಿಲಿಲಿ 


ಮಾಗಿ ನವೀನಕ್ರೀಡೆ ತವಿಲಿಲ್ಲದ ನವಿಲುಯ್ಕಲ ಮುಂದೊರ್ವ ವಿದಗ್ಧವನಿತೆ 
(ಗಿರಿಕ. ೪-೦೫೭ ವ). ೨. ಕೊನೆ ; ಅವಸುನ; ನಾಶ: ಕವಿವ ನೆಳಲೊಳ 
ಗಾವನಿರ್ದನಾತಂಗೆ ತಾಂ ತವಿಲೆಡಜು ಬಡತನ ನಿರೋಧವಪಕೀರ್ತಿ 
ಪರಿಭವಭಯಂ ಹಟೀವುದು(ಹಡಕಾ. ೭-೧೦); ಕಾಯಲಿಟ್ಟೆಡೆಯೊಳ" ಪಾಲಿರೆ 
(ಡೆ) ನೀರ ತಪ್ಪ ತವಿಲುಂ ಸಂಶುದ್ಧ ಸುಕ್ಷೇತ್ರಮಪ್ಪೆಡೆಯೊಳ್‌ ಬಿತ್ತಿದ 
ಬೀಜದೊಂದು ತವಿಲುಂ . , . ಪೇಟ" ತಪ್ಪುವೇ ಜೀವನೇ (ಜೀವಸಂ. 
೨೨೨.೨೪); ನವರಸಸುಖದೊಳಗೋಲಾಡಿಸುವಳ್‌ ತವಿಲಜಿಯದ ಕೂಟ 
ಮನೊಸೆದೀವಳ್‌ (ಉದರ. ೧೫೬-೧೫) ; ನೆಲ್ಲಿ ಬೆಳುಹೂಲಿಗಳ ಬೇರಿಲ್ಲಣ 
ಮುಳುಗೊಗ್ಗಿ ಯೆಂಬಿನಿತ್ತಅ ಪುಡಿಯಂ ಚೆಲ್ಲನೆ ಮೂಗಿನೊಳೂಡಿದೊಡೆಲ್ಲಾ 
ಪಾವಿನ ವಿಷಕ್ಕೆ ತಎಲದೆ ಸಾಲ್ಲುಂ (ಬಮದ, ೭-೫೩). ೩. ಖರ್ಚು; 
ವ್ಯಯ: ನಮಗಾವಗಂ ತವಿಲನೆಯ್ದ ದ ನಲ್ಲುಣಿಸಿತ್ತಂ (ಕುಸುಮಾ. ೧೧-೯೨). 
೪.ಬಡತನ; ದಾರಿದ್ರ್ಯ;ದೈನ್ಯ: “ಎಡಟ್‌ಂದುಂ ತವಿಲೆಂದುಂ ದಾರಿದ್ರ್ಯಂ” 
(ಕಶಸಾ. ೭೧-೬೧೨) ; “ಎಡಟಿನುತುಂ ತವಿಲೆನಲ್ಕೆ ದಾರಿದ್ರ್ಯಂ” (ಕವಿಕಂ. 
೨೪3) ; ಅವನ ಸತ್ಯರಿಪ ಸೋಂಕಿನೆ ದುಃಖಂ ತವಿಲಸುರೃಯಮುಮುತ್ಯಟಿ 
ಸುತ್ತುಂ ಸವಿಯಿಕುಂ ಜಗಕೆ ಹರ್ಷದಲಂಪಂ ಕವಿಯ ಸಿದ್ಧರಸಲೀಲೆವಿಚಿತ್ರಂ 
(ಸಂಸಪ. ೧೭-೦). ೫. ತೊಂದರೆ ; ವಿಪತ್ತು: (೪. ೬. ಸಂಕೋಚ: 
"ತವಿಲ್ದ್ಡೊಣ*' ಪರಾ. ೭. “ಆಲಸ್ಯ; ಬೇಸರಿಕೆ” (ಪ್ರಥಣ್ಮ). ಲೆ. (?): 
ಪೊಣ್ಮುವ ರೋಮಾಂಚದ ಸಾಲನೆತ್ತುವ ತವಿಲ್ಷಾ[ಪಾಕಾಂ. ಲ್ಯಾ]ರ್ಕಂಡು 
ಹಮ್ಮೈಸಿ ಹಾರವದಿಂದೆಚ್ಚಜುವಿಚ್ಚೆ ಪಚ್ಚೆ ನೆರೆದರ್‌ ತಮ್ಮಿಚ್ಚೆಯಿಂ ಕಾದ 
ಲರ್‌ (ಅನಂಪು. ೮-೩೦); (ಕಾವ್ಯಸಾ. ೬೫೯ ನೋ). ತವಿಲು: ೫. 
ಲೋಕದ ಅಸುಖ ಹಿಂಸೆ ತವಿಲು ಸಂತಾಪ ಆಧಿವ್ಯಾಧಿಗಳನ್ನು ತಗ್ಗಿಸಲು 
ನಿರ್ವಂಚನೆಯಿಂದ ಕಷ್ಟಪಡುತ್ತಿರುವ ಸಾತ್ತ್ವಿಕ ಸಾಹಸಿ (ಸಂಸಕ. ೦೧೭). 

ತವಿಲಾಗು ಎ೧. ತಗ್ಗು; ಕೊರತೆಯಾಗು ; ಕಡವೆಂಯಾಗು : 
ಕುಂದದ ಚಂದ್ರಲೇಖೆ ನಸುಗಂದದೆ ರಂಜಿಪ ಪುಷ್ಪಮಾಲೆ ಕುಂದೊಂದದ 
ಸೋಮಶಾಖೆ ತವಿಲಾಗದ ಕೆಂಗೊನೆವಾಟಿ.,. ಎಂಬಂದದನೇಕ ನಾಮ 
ದೆಸೆಗುಂ ಮೃದುಬಂಧುರ ಗಂಧಶಾಲಿಗಳ್‌ (ದಕಕು. ೦-೨೮); ಕ್ಷಾಮ 
ಮಡುರ್ತು ಧಾನ್ಯತೃಣಪತ್ರಜಲಂ ತವಿಲಾಗಲ್‌ (ದಶಕು. ೧೨-೬೪). ೨. 
ನಾಶವಾಗು; ಸಾಯಂ; ಅಳಿದುಹೋಗು: ನಾನಾಸೆಯಿಂದಂ ತವಿಲಾದೆಂ 
ಕೋಪದಿಂದಳ್ಳಿದೆಂ (ರಕ್ಷಾಶ. ೨೪); ಎತ್ತ ಲಯವಾದೆ ಮದೀಶ್ವರ ಎತ್ತಣ 
ಕ್ರಮಕ್ಕೊದವಿದೆ ಎತ್ತ ಸಾರ್ದೆ ಕಳಿದೆತ್ತಲಣಂ ತವಿಲಾದೆ ಮನ್ಮಥಾ 
(ಗಿರಿಕೆ. ೮-೭೪); ಎಲೆ ತಂದೆಗಳಿರ ನೀಮಿಾತನೊಳ* ತಾಗಿ ತವಲಾಗಲ್ವೇಡಿಂ 
ಬೇಡಿಕೊಂಡೆಂ (ಕಾಂತೀಕ್ತ. ೩.೦೭೬ ವ) ; ಕವಿಗಳಿಂ ತನ್ನ ಕೃತಿಯಂ ನಾಡೆ 
ಕಿರ್ದಿಸಿದೊಡವನಿಯೊಳ್‌ ಚಂದ್ರಾರ್ಕರುಳ್ಳನ್ನೆವರೆಗಮದು ತವಿಲಾಗದು 
(ಆರಾ. ೦-೪೭). ೩. ಖರ್ಚಾಗು; ವ್ಯಯವಾಗು : ಆ ತವನಿಧಿಯೂ 
ತವಿಲಾಗಿ ಹೋಗಿದ್ದಿತು (ಶರಡ. ೫೮), 

[ ತವ್ಯ « - ಇಲ್ಫ್‌./ತಮಿ. ತವಲ್‌] 

ತವಿಲಿಲಿ (ನಾ). ನಾಶರಹಿತವಾದಂದು ; ಭವಿಸೂತಕಾದಿ ಕರ್ಮವನೆಸಗುವ 
ವನಂತೆ ಶಿವಭಕ್ತನಂ ಕಂಡನಾದೊಡವನೆ ತವಿಲಿಲಿ[ಸಾಕಾ. ಲಿತಿ, ಲೆಲ]ಯ 
ನರಕಾಗ್ನಿ ಭವನದೊಳಗೋರಂತೆ ನವೆವನೆಂದೊರೆದ ಸೌರಾದಿಯಿಂದಂ 


(ಸಾನಂಜ. ೩-೮೮). [ತವಿಲ್‌ * - ಇಲಿ] 


ತವಿಲು "ತವಿಲ್ಕ್‌' ನೋ. 


ತವಿಲ್ಲೊಣ (ಕ್ರಿ). ಸಂಕೋಚವನ್ನು ತೊರೆ; ದೈನ್ಯವನ್ನು ಬಿಡು : 
ಕಾಂತೆಯರ್‌ ತಡಿಗೇರ್ದನಂತ ಭೂಷಾಂಬರಗಳಂ ತಾಳ್ದು ಭಕ್ತಿಯಿಂದಂ 
ತವಿಲ್ಲೊಿದುವಾಕಾಂತನ . .. ಸಂತರ್ಪಣಂಗೈದು (ನಂದಿಮಾ. ೬-೩೫): 
ಎಲೆ ಮಗನೆ ನಿನ್ನಿಷ್ಟಾರ್ಥಮಂ ತವಿಲ್ಲೊಟ್‌ದುಸಿರಾಲಿಸುವೆನೆಂದು ಜಗ 
ದಂತರಾತ್ಮಿಕೆ ನುಡಿದಳು (ನಂದಿಮಾ. ೯-೩೦). [ತವಿಲ್‌ * ತೊಲ) 


೩೩೬೪ 


ತವಿಸ್ಕು 


ತವಿಲ್ಬಗಲ್‌ (ನಾ). ಇಳಿಹೊತ್ತು; ಸಂಜೆ: ಶ್ರೀಯಂ ಮದೀಯಪ್ರಿಯಾಬ್ದಿ 


ನಿಯಂ ತೊಟ್ಟಟ್‌ಮಾಡಿ ಕೀಟ್ಟಿಡಿಸಿದಂ ತಾನೆಂದು ಕಾಯ್ದಂತೆ ಕೆಂಪಿನ 
ಸೊಂಪಂ ತಳೆದಂ ತವಿಲ್ಬಗಲೊಳಂ ವಿಶ್ವಂಭರಾವಲ್ಲಭಂ (ಅನಂಪು, ೭-೫೬). 
[ ತವಿಲ್‌, + ಪಗಲ್‌] 


5 ತವಿಸು,(ಕ್ರಿ).೧.ನಾಶಮಾಡು; ಕೊಲ್ಲು: ಅಟ್‌ದಟ್‌ಪಿ ಬಟ್‌ಯನುಟ್‌ಯದೆ 


pe 
ಲಾ 


೩೦ 


26 


30 


ಪಟ್‌ವರುಮಂ ತವಿಸಿಕಟ೨ಯದುಲಟ್‌ ವಳನಾದಂ ಪಟ್‌ಕೆಯ್ದುತೆೊಟ್ಟಿನುಟ 
ದಂತುಟದ ಮಹಾಪುರುಷರಟೀಯದುಟ?ದರೆ ಸಿರಿಯಂ (ಕವಿರಾ. ೩-೦೭೫): 
ಎನ್ನೊಡಲನಾಂ ತವಿಪೆಂ ರಣರಂಗಭೂಮಿಯೊಳ್‌ (ಪಂಪಭಾ. ೯-೭೦) ; 
ಇದಿರಾನ್ನರಂ ತೆವಿಸಿ x ೫ ೫ (ಎಇ. £೪111, ೩೪-೧೪; 1082); ತವಿಸಿದಂ 
ದಿವಿಜಾರಿ ವಿರೋಧಿಸೈನ್ಯಮಂ (ಜಗವಿ. ೭-೮9); ಕಪ್ಪೆಗಳೊಅಲೆ ಬೋಟಿ 
ಗಿಜ*ಲುಗಳೆಂಬ ಹೊಳೆವಳಿಯ ಮಾನ್ಗಳಂ ತವಿಸುತಿಫ ಬೇಡರಂ ನೋಡಿದಂ 
ಭೂಪಾಲನು (ಹಜಳಾ. ೩-೪೬) ; ಅದ್ವೈ ತರನಪಹರಿಸಿ ತವಿಸಿ ಚಾರ್ವಾಕರ 
ನವನಿಯೊಳು ಶಿವನ ಭಕ್ತಿಯ ತಾಂ ಪ್ರತಿಷ್ಠಿಸಿ (ಬಸಪು. ೫೩-೦೦) ; 
ಉರಗಬಾಣವನಿವರು ಕಣಿದರು ಗರುಡಶರದಲಿ ಪಾರ್ಥ ತವಿಸಿದನು 
(ಕುವ್ಕಾಭೀ.೯-೪೪);ಮುದ್ರಿಸುವೆವಿವನ ವೀರವನೆನುತೆ ಕವಿಸಿದರ್‌ತವಿಸಿದರ್‌ 
ಸುರರದಟನು (ಜಬಪು.98-9೨): ಸಿಂಹಳಂ ...ಪೊಕ್ಕನಳ್ಳಿ ಕಡಲಿಂ ತೊಡದಿರ್‌ 
ತವಿಪಂಬಂ[ಪಾಕಾಂ.ಬಿಂ] (ರಾಜಶೇ. ೬-೧೧೦) ; ನೀನೇ ಜಗಮಂ ತವಿಪ್ಪೆ 
ಯೌರ್ವಂ ಪಯೋನಿಧಿಯನೀಂಟುವಮೋಲ್‌ (ವಿಷ್ಣು ಪು. ೫-೨-೧೭೮): ತವಿಪಂ 
ಪಗೆಯಂ ಕೋಲಿಂ (ಸೌನಂದ. ೨-೨೭). ವಿ. ಪರಿಹರಿಸು ; ನಿವಾರಿಸು: 
ದಿವಿಜನೋ ಫಣಿನಾಯಕನೋ ಮನೋಭವನಿವಂ ಕರಮೊಪ್ಪಿದನೆಂಬುದಂ 
ಕವಿಗಳಿಟ್ಟ ವಿಶಂಕೆಯ ಪಾಟಯಂ ತವಿಸಿ ನಿಲ್ಕೆ ಮನೋಹರ ಕಾವ್ಯದೊಳ್‌ 
(ಕವಿರಾ.೦-೦೪೦) ; ಉತ್ಪ ಲಪತ್ರದೊಳೊಲ್ಹು ಬೀಸಿಯಂತ್ಸುಲ್ಲಶರಾಗ್ನಿಯಂ 
ತವಿಸುವುಜ್ಜುಗಮಂ ತಳೆದಂ ಮನಃಪ್ರಿ ಯಂ (ದರಳು. ೬-ಂಂಬ); ಭವ 
ಭವಾರ್ಜಿತ ದುರಿತಕೋಟಿಯ ತವಿಸುವಗ್ಗದ ನಾಮ (ತೊರರಾ. ೦-೧-೧೪): 
ಅಲ್ಲಿ ನಿಜಸಖಿಯರಬಲೆಯ ಚಿತ್ತದಾಸಜಿಂ ಮೆಲ್ಲಮೆಲ್ಲನೆ ತವಿಸಲೆಂದುಪ 
ಚರಿಸಲು (ಜೈಮಿಥಾ. ೩೦-೩೭); ವರ ಪುಣ್ಯಕಥೆವೇಳ್ಲು ನಮ್ಮ ಕಿವಿ 
ಯಾಸಣಿಂ ತವಿಸೆಂದರು (ನಂದಿಮಾ. ೨-೩೭) : ಬನದ ತಪಸ್ವಿಗಳು ಪಹತಿ 


ಗೆಯ್ದುದಿದಂ ತವಿಪುದೆನಗೆ ಕರ್ತವ್ಯಮಕ್ಕುಂ (ಕಬಶಂ. ೪-೨೪ ವ): 
ಶಶಿಮೊಗದ ಪಾಣ್ಬೆಯರು ... ಯಮನ ಕೋಪವ ತವಿಪರು (ಏಕೋಪು. 
೪-೬೦). ೩. ಕುಗ್ಗಿಸು; ಕ್ಷೀಣಗೊಳಿ ಸು: “ತವಿಸು-ಕ್ಷಯೇ 


(ಕ್ಷೀಣವಾಗುವಂತೆ ಮಾಡು) ” (ಕಮಧಾ) ; ಹಿರಿದಪ್ಪ ತಪದೊಳೊಡಲಂ 
ವರಧರ್ಮದೊಳರ್ಥಮೆಲ್ಲಮಂ ತವಿಸುವರಂ ಧರೆ ನಚ್ಚಿ ಮೆಚ್ಚಿ ಬಣ್ಣಿಪುದು 
(ಧರ್ಮಾಮ್ಮ. ೪-೨೨) ; ಕುಡಿದಂಭೋಧಿಗಳೇಟುಮಂ ತವಿಪುದೇ ಗೋತ್ರಾದ್ರಿ 
ಸಂಘಾತಮಂ ಪಿಡಿದೇಂ ಕೀಟ್ಟಿದೆ (ಕಾವ್ಶಾವ, ೩೦೮). ೪. ನಾಶವಾಗು ; 
ಇಲ್ಲವಾಗು ; ನಿವಾರಣೆಯಾಗು : ಇಂತೆಂದನೇಕ ದೃಷ್ಟಂಗಳಿನವನ 
ಸಂಶಯಂ ತವಿಸಲೆೊರೆಯೆ (ಪದ್ಮರಾ. ೦೨-೪೩); ಸಂದೇಹದುದಯಂಗಳಿಯ್ದೆ 
ತವಿಪುವು (ಅನುಸಾ. ೬-೪-೧೬). ೫. ವೃಯಮಾಡು ; ಖರ್ಚುಮಾಡು ; 
ವಿನಿಯೋಗಿಸು: ತನ್ನೊಡಮೆಯನನವರತ ದಾನದಿಂ ತವಿಸಿ ಜಸಂಬಡೆದಳ್‌ 
(ಅಜಿಪು. ೧-೫೧) ; ವಿಪ್ರಾವಳಿಗೆ ತವಿಸಿ ಧನಮಂ (ಜೊಂಕಶಾ. ೦೯೪೪, 
ಬಂಕಾಪುರೆ. ೨೧-೪೨; 1069); ಪರಮಾರ್ತ್ನೃಂ ವಿದ್ವದರ್ತ್ನೃಂ ತವಿಸದನ 
ಧನಂ ವ್ಯರ್ತ್ನೃಂ (ಎಕ.೪, ಬೇಲೂರು. ೦೨೪-೪೪; 1193); ಸವಿ ತವದನ್ನೆಗಂ 
ಮನದ ಪತ್ತುಗೆಗಳಿ ಕಿಡದನ್ನೆಗಂ ಪೆಜಿಂಗವಳೆಡೆಯಾಗದನ್ನೆ ಗಮೊಡಂಬಡು 
ಮೇವಮುವಿಲ್ಲದನ್ನೆಗಂ ತವಿಪುದು ತನ್ನ ನೊಪ್ಪಿ ಸುವುದು(ಶಂದ್ರ ಪು.೮-೮೧). 
೬. ಕಳೆ; ಪೋಲುಮಾಡು: ಸ್ರೀದ್ಯೂತವ್ಯಸನಾದಿಗಳಿನಾ ಪೊನ್ನೆಲ್ಲಮಂ 
ತವಿಸಿ (ರಾವುಪು. ೩೪೬-4). ೭. ಕೃಶಗೊಳಿಸು; ಸೊರಗಿಸು; 
ಸವೆಯಿಸು : ನೋಂಪಿಗಳಿಂದಂ ಗಿಡಿಗಿಡಿಜಂತ್ರಂ ಮಿಳಿಮಿಳಿನೇತ್ರಮಾಗಿ 


ತಎಸ್ಕ್ಯು 


ತಮ್ಮ ಮೆಯ್ಕಂ ತವಿಸಿ (ವಡ್ಮಾರಾ. ೧೫೧-೨೫) ; ದೇಹೋತ್ಸನ್ನ ಪರೀಷಹ 
ಸಂಹತಿ: ತನ್ನೊಡಲಂ ನೆಅ್‌ಯೆ ತವಿಸುತಿರ್ಪದುಂ (ಆದಿಫು. 3-83) ; 
ತವಿಸುತಿರೆ ತಪದೊಳೊಡಲಂ (ಸಮಪ. ೪-೪೧); ಒಡಲೆಂತುಂ ಕಿಡಲಿರ್ದುದು 
ಕಿಡುವೊಡಲಂ ತವಿಸಿ ಕಿಡದ ಮುಕ್ತಿಶ್ರೀಯಂ ಪಡೆಯಲ್ಕೆ (ಧರ್ಮಾಮೃ. 
೪-೦೨೦) ; ತವಿಸಲ್ವೇಟ್ಟುದು ಜನ್ಮಕ್ಕವಶಿಷ್ಟಾನಿಷ್ಟಯೋಗಮಂ (ಅನಂಪು. 
೬-೩8) ; ತನಗೆ ಮಕ್ಕಳಾದುದಿಲ್ಲೆಂದು ಮೆಯ್ಯಂ ತವಿಸಿ ನೋಂಪಿಯಂ 
ನೋಂತಳ್ಗೆಡಾ (ರಾಮಾರ್ವ. ೪೬-೩). ೮. ವಿರೂಪಗೊಳಿಸು: ತದ್ದನಿತೆಯಂ 
ತಂದು ಲಕ್ಷ್ಮಣನಿನವಳ ' ಕ್ಷಿತಿಯಣಿಯೆ ತವಿಸಿ (ಪಾಸೋಪು. ೯-೧೫೭). 
೯. ಸೋಲಿಸು : ನಿಕಳಂಕಸ್ವಾಮಿಗಳನು ತವಿಸಿದ ಬೌದ್ಧನಿಕರವ ಗೆಲ್ಮು 
ತರ್ಕದೊಳು ಸಕಲ ವಿದ್ವಜ್ಞನ ಪೊಗಳಿ ಸಿಂಗಳಕಟ್ಟಿದಕಳಂಕ ಸ್ವಾಮಿ 
ಗೊಂದಿಪೆನು (ಸಾಗಳು. ೦-೧೩). ೧೦. ಮುಗಿಸಂ ; ಪೂರೈಸು ; ಕೊನೆ 
ಗೊಳಿಸಂ: ತಲ್ಪಯಾಗಕ್ಕಿಡು ಪ್ರಯೋಗಪದ್ಭತಿಯಂತಿರ್ಪುದು ಇದಂ 
ತವಿಸಿ ಮುಂತಣ್ಣೆ ನಡೆಯವೇಟ್ಟುದು (ಚಿಳವಿ. ೬-೧೩೩ ವ); ಬವಸಿ ನೊಂದು 
ಕಜ್ಜಮಂ ತವಿಸಿ ಬೇಸರ್ಗೆ ಕುಡಿಯರ್‌ ಕಡುಸುಮ್ಮಾನದಿನೊಂದೆಡೆಯೊಳ್‌ 
ನೆರೆದು (ರಾಮಾಕ್ಯ. ೧೧. ನಿಲ್ಲಿಸು; ಸಾಕುಮಾಡು : 
ಬಲ್ಪಣಿದೆ ಇಂದು ಮೊದಲ್ಗೊಂಡು ತಪಮಂ ತವಿಸೈ (ಅದ್ಭುತ. ೨೯-೫). 
೧೨. ಉಪಶಮನಗೊಳಿಸು ; ಶಾಂತಗೊಳಿಸು : ತದ್ಬನದಿ ನೆಳಲುಂ 
ನೀರುಯಿರ್ದಪವು ಅಸುವಿನನುತಾಪಮಂ ತವಿಸವ್ವ (ನವಮೋ. ೮-೨೩) ; 
ತನ್ನ ಹೆಂಡಿರನು ತಾನೆ ತವಿಸದಿನ್ನೂರು ಶಮಿಸಲಹುದು (ಮೇಘರೂ. 
ತವಿಸಲಾರದ ದುಃಖವೊಂದನ್ನು ಮರೆಯಲು ಅವನು 
ಸುಖವನ್ನರಸಿ ಮುಂಬಯಿಗೆ ಬಂದಿದ್ದ (ರೂಪಸ. ೬೦). ೧೩. [ಗಣಿತ] 
ಭಾಗಾಕಾರ ಮಾಡು; ಭಾಗಿಸು: ಭಾಗಂ ಎಂಬುದಕ್ಕೆ ಪೆಸರು: ತವಿಸು, 
ಭಾಗಿಸು, ಉಗಿ, ಎತ್ತು, ಕೊಡು, ಕೊಳು (ವ್ಯವಹಾ. ೧೨-೧೨). ೧೪. 
(?): ತವಿಪಂ ಮಾರಂಗಳಿಂ ಕಂಪರಂ ಪರಮೋತ್ಸಾಹದೆ ಪುಟ್ಟ 
ಸನ್ನವಿದುನ್ನೂನತ ಕಂಪರಾರ್ಶ್ಶಿ ಕೃತನಂನಾವೊಂನಂ (ಎಕ, ೫1೪, ಎಡತೊ. 
೩೧-೪; ಸು. 900). [ತವು * - ಇಸ್ಕು] 

ತವಿಸ್ಯು (ಕ್ರಿ). ೧. ತಪಸ್ಸುಮಾಡು : ಅಲೌಕಿಕ ಚಮತ್ಕಾರ ಸಿದ್ದಿಗಾಗಿ 
ತವಿಸಿ "ಸಿದ್ಧ'ರೆನಿಸುವ ಗುರಿಯ ಯತಿಮುನಿಗಳು (ಕರ್ಣಾಟ. ೬೪); 
ಚಿಂತೆಯ ಕಾರ್ಮುಗಿಲಿರುಳೊಳಗೆನ್ನದೆ ಬೆಳಕನು ಕಾಣಲು ತವಿಸಿತ್ತು 
(ಭಾವಗೀ. ೨೮೯), ೨. ಪರಿತಪಿಸು ; ವ್ಯಾಕುಲಪಡು ; ದುಃಖಿಸು : 
ಎಲೆ ಮಾರಾಯನೆ ನೀಂ ತವಿಸಬೇಡ ಆಂ ಬೇಗದಿಂ ಬರ್ಪೆಂ(ಮಿತ್ರ ಗೋ. ೪೨). 

[ ಆತಪಿಸ್ಯು) 

ತವು (ಕ್ರಿ). ತಪ್ಪ (ಭವಿಕೃ). ೧. ಕುಗಲ್ಲ; ಕಡಮೆಯಾಗು ; 
ಕ್ಷಯಿಂಸು; ಸವೆ: “ತವು-ಕ್ಷಯೇ” (ಶಮಧಾ); ನೆಗಟ್ಜಿ ನೀಲಾಂಜನೆ 
ತನ್ನಾಟಮನೊಜಲ್ಹು ನೋಡುವ ನೋಟಕರಂ ತವದ ಮಾಟಕ್ಕಿಯಿಂ 
ಮೋಜಹಿಸಿದಳ್‌ (ಆದಿಪು. ೯-೩೮); ಒಅತೆಯುಳ್ಳನ್ನೆ ಗಮೆನಿತಂ 
ತೋಡಿಕೊಂಡಡನ್ನೀರ್ತೆವದಂತಗಣಿತಪುಣ್ಯಮದುಳ್ಳನ್ನೆಗಂ ... ತವದು 
ಧನಮೇಗೆಯ್ದು ೦ (ಸಮಪ, ೫-೧೩೬); ಬಡಬಾನಳಂ ಬಿಡದಾಗಳಂಂ ತಗುಳೆ 
ಪೀರೆಯುಮಂತದೆಳ್ಳನಿತಪ್ಪೊಡಂ ತವದಂತೆವೋಲ್‌ ಬಗೆದು ನೋಡೆ 
ಮಹಾತ್ಮರಪ್ಪವರೇಕರೂಪರದೆಲ್ಲಿಯುಂ (ಕಾವ್ಯಾವ. ೭೨೩); ತವದ 
ಪೊಡರ್ಪಿನಿಂದಿಸುವ' ಕೂರ್ಗಣೆ (ಜಗವಿ. ೭-೫೯) ; ತೆವದಾಯುಷ್ಯಮು 
ಮೇಟಿಕ್ಸಿಗುಂದದೊಡಲುಂ (ಅನಂಪು. ೯-೪೧); ಆತುಕೊಳ್ಳೈ ಕೋಲುಗಳ 
ಕೈಯಾ ತವದ ಕಣೆಗಳಿಗೆವುಗ್ರಭಟಾತಿಶಯರಾರೆನುತ ತೆಗೆದೆಚ್ಚರು ಮಹಾ 
ರಥರು (ಕುವ್ಯಾದ್ರೋ. ಓರಿಇ. ಪರ. ೨೯೦); ತವದ ಕಾಮೋದ್ರೇಕದಲಿ 
ಕೂಡುವ ಸಮಪ್ರಣಯಿಗಳ ನೀಡುಗಣ್ಣೆವೆಗಳರೆಮುಗಿವುತಿರೆ (ಸಾಳ್ವಭಾ. 
೧೮-೩೬): ಪಿ. ಅಳಿ; ಸಾಯು; ನಾಶವಾಗಂ: ತತ್ಸುಯೋಧನಸುತರೆನ್ನ 


೨೨-೨೦). 


೦೦-೩೯); 


೩೩೬೫ 


20 


ತವು, 


ಬಾಣಗಣದಿಂ ತವದಿರ್ದರೊ (ಪಂಪಛಾ. ೧೧-೧೦೭); ಸಂನ್ಯಸನೆಮಂ 
ಕೈಕೊಂಡ ಮಹಾಪುರುಷನ ಕರ್ಮಂ . . . ಸೊಡರಂ ಪೊರ್ದಿದ ಪತಂಗದಂತೆ 
ತವುಗುಂ (ಧ ಮ್ಮಾ೯ ಮೃ, ೧೪-೧೦೨); ತನು ತವುವನ್ನಮೋತಗಲದಿರ್ಕಿ 
ವನೆನ್ನೊಳೆ ನೋಡದಿರ್ಕಿವಂ ಕನಸಿನೊಳಪ್ಪೊಡಂ ಪೆಜರಂ (ಲೀಲಾವ. 
೨-೮೫) ; ಎತ್ತ ದವಾನಳನಟುಅಕಿದುದತ್ತಲೆ ಪೇರಡವಿ ತವುವ ತೆಅದಿಂ 
(ಜಗವಿ. ೭-೬೬). ೩. ವ್ಯಯವಾಗು; ಶೀರಂ: ಭೋಗಿಪೆನೆನ್ನ 
ಜವ್ವನಮುವಿಖಾ ಧನಮುಂ ತವುವನ್ನೆಗಂ (ಅದಿಪು. ೩-೬೫; ತನ್ನ 
ದೊಣೆಯಂಬುಗಳ್‌ ತವುವನ್ನೆ ಗಮೆಚ್ಚಂಬು ತಪ್ಪೊಡಭಿವಾದಯೆನಲೈಿನ್ನೆನಗೆ 
ಪದನಿದೆಂದು (ಪಂಪಥಾ. ೧೩-೪೦); ಆರ್ಕೊಳ್ಳೊಡಂ ತವದ ಕನಕರಾಶಿಗಳುಂ 


' (ಜಾವುೂಪು. ೭೧-೦೭); ತವೆ ತೈಲಂ ದೀಪಂ ನಂದುವಂತೆ (ಪಂಕಾಮಾ. ೦-೮೨); 


ವಾರ್ದ್ಮಿವ್ರಾತಮಂ ಸುಟಕ್ಕಿನೆ ತವುವಿನೆಗಂ ಪೀರನೇ ಕೋಪದಿಂ ಪೊಯ್ಯನೆ 
ಬೆಟ್ಟಂ ಪಿಟ್ಟು ಪಿಟ್ಟಾಗಿರೆ ಸಮರದೆೊೊಳೀ ವೀರಪೆರ್ಮ್ಮಾಡಿದೇವಂ (ಎಕ. 
711, ಶಿವಮೊ, ೪-೯೪: 1129): ಪನ್ನೆರಡುವರುಷದಂದಿಗೆ ಮೂವತ್ತೆರಡು 
ಕೋಟಿಯಂಂ ನೆಆ್‌ಯೆ ತವುವುದಮೊಂದು ದಿವಸದ ಬೀಯಕ್ಕೆ ಮನೆಯಂ 
ಮಾಜಿ* (ಬಂಹರಿ.೪-೩ ವ). ೪. ಮುಗಿ; ಕೊನೆಗೊಳ್ಳು; ಉಪಾದ್ರಿಯೊಳ್‌ 
ದ್ರವಿಣಮಂ ಬಯ್ತುದ್ಧತಂ ತನ್ನುಸಿರ್‌ ತವೆ ಪಂಕಪ್ರಭೆಯೊಳ್‌ 
ದಶಾಬ್ಬ್ಯುಪಮೆಯಿಂ ದುಃಖಾಗ್ನಿಯೊಳ್‌ ಬೆಂದು (ಆದಿಪು. ೫-೪): ನುಡಿಯಿಸಿ 
ಕೇಳ್ಗುಂ ಹರಿಗನ ಪಡೆಮಾತನೆ ಮಾತು ತಪ್ಪೊಡಂ ಮತ್ತಮದಂ 
ನುಡಿಯಿಸುಗುಂ ಮೊದಲಿಂದಾ ನುಡಿ ಪಟ್‌ಪಡೆ ಮುಳಿದು ನೋಡುಗುಂ 
ಕೆಳದಿಯರಂ (ಪಂಪಥಾ. 9-೫೬); ಇಸೆ ನಿಶಿತಶಸ್ತ್ರಹತಿಯಿಂ ಬಸವಟ್‌ದು 
ಶರಾಸನಾಗಮಾಚಾರ್ಯನುಮಂದಸುವಂ ಬಿಟ್ಟಂ ವಿದ್ಯಾಪ್ರಸರತೆಯೇ 
ಗೆಯ್ಯೂದಾಯು ತಪ್ಪೊಡೆ ಪೇಟ್‌ಂ (ನೇಮಿಪು. ೧೨-೦೩೪); ಕುಸುಮದಿಂ 
ಮೊರೆದೇಟ್ವಳಿಜಾಲದೊಂದು ರುಂಕಾರಮುಮೊರ್ಮೆಯುಂ ತವದು 
ಭಾವಿಪೊಡಲ್ಲಿಯ ನಂದನಂಗಳೊಳ್‌ (ಜಗವಿ. ೨-೧೦). ೫. ಮರೆಯಾಗಂ; 
ಮುಳುಗು ; ಅಸ್ತಮಿಸು: ತವುತಿರ್ದತ್ತಲ್ರೆ ತಾರಾಸಮುದಯಮಿದೊ 
ಪಂಪಾಸರಸ್ತೀರ ಸುಪ್ರೋತ್ಸ ವಿಹಂಗಧ್ವಾನವೀ ಪೊಣ್ಮುವುದು (ಕಾದಂಉ. 
೭೦೪). ೬. ಸೊರಗು; ಕೃಶವಾಗು; ಬಡವಾಗು: ಇರ್ಪತ್ತೊಂದು ದೆವಸ 
ಮೇಕೋತ್ತರವೃದ್ಧಿಯಿಂ ಮನಂ ತವದೆ ತನು ತವೆ ನೋನುತ್ತಿರ್ಪಿನಂ 
(ಶಾಂತಿಪು. ೪-೬೭ ವ್ರ; ಧರ್ಮಮುಂ ಗೆಯ್ದು ತಪ್ಪೊಕ್ಕಲ ಬಡತನೆಮಂ 
ತಪಂಗೆಯ್ದು ತಪ್ಪನ ಮೆಯ್ಯ ಬಡತನಮಂ ಸನ್ಮಾಸದೊಳ್‌ ಸತ್ತನ 
ಸಾವುಮಂ ತವಿಲುಂ ಬಡತನಮೂಂ ಸಾವುಮೆಂಬುದೆ (ಜೀವಸಂ. ೪೮-೦೬ ವ). 
೭. ಹಿಮ್ಮೆಟ್ಟು; ಹಿಂಜರಿ: ಇವರಂತಲ್ಲು ಮಹೀಶೂರವರದಟದು ಬೇಟ 
ವಿಸಿಟ್‌ ಪೋಪುದು ಮೋಸಂ ತವುವುದು ಲೇಸೆಂದುಟಿ್‌ ಸಾರುವ ಹನುಮನ 
ಮಾತನೆಣಿಸದೆಯ್ತಂದನವಂ (ಚಿಕವಿ. ೨-೦೦೦). ಲೆ. ನಾಶಪಡಿಸು: 
ತವುಗೆ - ತಪ್ಪಂ, ತಪ್ಪಪಂ. ತಪ್ಪಂ ತನ್ನೊಳ್‌ ಪಳಂಚಿ ಕಿಡುಗುಟ್ಟಿ 
ತಪ್ಪು ವಂಬುಗಳನವಂ (ಶಮದ. ೨೪೦ ಪ್ರಯೋ). 

ತವದೊಣೆ, ತವಡೊಣೆ ಎ ಎಷ್ಟು ಬಾಣಗಳನ್ನು ಹೊರಗೆ ತೆಗೆದರೂ 
ಬರಿದಾಗದ ಬತ್ತಳಿಕೆ; ಅಕ್ಷಯತೂಣೀರ : ವಿಕ್ರಾಂತತುಂಗನುತ್ತುಂಗ 
ಭುಜಪರಿಘದೆರಡುದೆಸೆಯೊಳಂ ತವದೊಣೆಗಳಂ ಬಿಗಿ ದು (ಪಂಪಥಾ. 
೫-೮೪ ವ); ಬಿಗಿದ ತವದೊಣೆಗೆ ಕೆಯ್ಕೂಂ ನೀಡಿ ನಿಶಿತಾಸ್ತ್ರಮನೊಂದನುರ್ಚಿ 
ಕೊಂಡು (ಶಾಂತಿಪು. ೪-೪ ವ); ಪೆಗಲೊಳ್‌ ತವದೊಣೆಯಂ ಬಿಗಿದು 
(ಪಂರಾಮಾ. ೯-೫೭): ತವದೊಣೆಯಿಂ ತವದ ಮಂತ್ರಾಸ್ತಪ್ರಯೋಗದಿಂ 
ಕೈಮಿಕ್ಕು ಮೈಮೆದಳೆಯಲುಂ (ಜಗವಿ. ೧೫-೫ ವ); ಉರುತರವೆನಿಸಿದ 
ತವ[ಪಾಠಾಂ. ವೆ]ದೊಣೆ[ಯಂ] ಚಚ್ಚರಮಾಗಲ್ಪೆ ಗಲೊಳ್ಳಿ ಗಿದು 
ನಡೆದಂ (ಕುಮುರಾ. ತವಡೊ![ಪಾಕಾಂ. ದೊ]ಣೆಗಳಂ 
ಬಿಗಿದು ಗಾಂಡೀವವ:ನೇಜ್‌ಸಿ ನೀವಿ ಜೇವೊಡೆದು (ಪಂಪಭಾ. ೭-೩೭೬ ವ). 


೮.೪೨) ; 


ತವು 


ತವನಿಧಿ ಎ ಅಕ್ಷಯವಾದ ನಿಧಿ: ಇನ್ನು ಚತುರಂತ ಧಾಶ್ರೀಕಾನ್ಷೆಯನಳ 
ವಡಿಸಿ  ಚಕ್ರವರ್ತ್ತಿಶ್ರೀಯಂ ತಾಂ ತಳೆದು ಸುಖದೆ ಪಲಕಾಲನ್ತವೆ 
ತವನಿಧಿಗಧೀಶನಾಹವಮಲ್ಲಂ (ಎಕ. ೪11, ಶಿಕಾರಿ. ೦೩೬-೫; 1068); 
ದಾಸಿದೇವ ತನ್ನ ವಸ್ತ್ರವನಿತ್ತು ತವನಿಧಿಯ ಪ್ರಸಾದವ ಪಡೆದ (ಬಸವ. 
೩೨೦) ; ಒಬ್ಬ ಶಿವಶರಣ ಚೋಳದಾಸ ಉಣಲುಡಲಿತ್ತ ಕೈಯೊಡನೆ ಹೊನ್ನ 
ಮಳೆ ತವನಿಧಿಯ ಹಡೆದರು (ಆದವ, ೧೨-೨೨) ; ಅವನಾಗ ತವನಿಧಿಯ 
ಅಡಗಿಸಿದನಲ್ಲಿಯೆ (ಬಸಪು, ೨೩-೯೪); ಬೆದಜು ತವನಿಧಿಯಾಯ್ತು 
ಪಟುಭಟರೆದೆಗಳಿಬ್ಬಗಿಯಾಯ್ತುೂ (ಕುವ್ಕಾಛೀ. ೦೦-೦೩) ; ಸವಿದು ಸವೆಯದ 
ಸವಿಯ ಸಾರಿನ ತವನಿಧಿಗಳಹ ತನ್ನದೊಂದೊಂದವಯವದ ಲಾವಣ್ಯ 
ರಸಪೀಯೂಷಪಾನದಲಿ (ನಿಭಾಗ. &-೧೩-೪೨); ಕನ್ನಡ ಸಾಹಿತ್ಯದ ತವನಿಧಿ 
ಗಳಲ್ಲಿ ದಾಸಸಾಹಿತ್ಯವು ಒಂದು (ಕಸಾಡ. ೨೯೬). 
[ದೇ.॥ ತಮಿ, ತಪು, ತವು, ತವ್ವ, ತಾವು] 

ತಪ್ಪು (ನಾ). ೧. ಕಡಮೆಯಾಗುವಿಕೆ; ತಗ್ಗೂ ವಿಕೆ: (8). ೨. ಅಳಿವು; 

ನಾಶ; ಕ್ಷಯ : “ತವು ಕ್ಷಯಮಕ್ಕುಂ " (ಕವಿಕಂ. ೨೨೩). 
[ ಇತವು,./ ತಮಿ, ತವ್ವ, ತಾವು; ತುಳು. ತಾವು] 

ತವುಂಕಲ್‌, ತವುಕಲ್‌, ತೌಂಕಲ್‌, ತೌಕಲ್‌ (ನಾ), ೧. ಕುಗ್ಗುವುದು ; 
ಕಡಮೆಯಾಗಂವುದು ; ಕ್ಷಯ : “ ತವುಂ[ಪಾಕಾಂ, ತೌಂ)ಕಲ್‌ ಕ್ಷಯ” 
(ಕಬ್ಮಮಂ. ೬೫); ಔಕಾರಕ್ಕೆ -ಕವುಂಗು, ಕೌಂಗು . . . ತವುಂಕಲ್‌, 
ತೌಂಕಲ್‌ (ಕಮದ. ೦೩೭ ಪ್ರಯೋ). ವಿ. “ಅರೆಮಿದಿದ ಬತ್ತೆ” (ಕಮದ. ನ. 
೦೬೮ ಪ್ರಯೋ. ಅಡಿ), ತವುಕಲ್‌ : ೧. ರಥದೊಳಗುಳ್ಳಾಯುಧಂಗಳೆಲ್ಲಂ 
ತವುಕಲಾಗೆ ಮಾಣು ಮಾಣ್ಣೆಸುವುದಂ . ಸೈಂಧವಂ ಕಂಡು (ಬಂಹರಿ. 
೧೨-೨೩ ವ). ೩. ಮುಗಿಯುವಿಕೆ; ಕೊನೆ: ಆಗ್ರಜಾತ ಪಾದಪಯೋಜಾತಂ 
ಗಳ್ಳಿಜಗಿ ಕತಿಪಯಾವಶೇಷಮಾದ ತವುಕಲ ಕಲಹಮುನೆನಗೆ ದಯೆಗೆಯ್ವು 
ದೆಂದು ಬೇಡಿಕೊಳ್ಳುದುಂ (ಕಾಂಕಿಪು. ೪-೩೨ ವ). ತೌಂಕಲ್‌: ೧. 
“ತವುಂಕಲ್‌' ಉಲ್ಲೇಖದ "ಶಮದ' ಪ್ರಯೋಗವನ್ನು ನೋಡಿ. 
ತೌಕಲ್‌ : ೩. ಎಣ್ಬತ್ತೊಂದುಲಕ್ಕಬರಿಸಂ ಬಟಿಸ್ಥಾ ಪರಮಾಯುವ 
ತೌಕಲೊಳರ್ಧರಾತ್ರದೊಳ್‌ ಕಟೀದು ಸಪ್ತಮಾವನಿಗಿಟ್‌ದೊಂ 
(ಕಾಂಕಿಪು. ೫-೭೧). [ತವು + - ಕಲ್‌] 

ತೆವುಕಲ್‌ "ತೆವುಂಕಲ್‌' ನೋ. 

ತವುಕುರಿ(ನಾ). ಒಂದು ಬಗೆಯ ತೆರಿಗೆ: ದಣ್ಮ ದೋಷಂ ತವುಕುರಿ ತವುದಾಯ 
ಸುಬೂದಗೂಳ ಪ್ರಾ[ಯ]ಶ್ವಿತ್ತಂ ಶಿಪ್ಪೆಸು[ಜ್ಕ]ಂ ಗಾಡಿಯ ಸುಜ್ಯಂ 
(ಎಳ. 27, ದಾವಣ, ೧೩೯-೫೧; 1206). [7] 


ತವುಗೆ, ತೌಗೆ (ನಾ), ಕೊನೆ ; ಅವಸಾನ ; (8). ತೌಗೆ: ತಳೆದ ಸು 


ನೋದಾಮಂ ನೀರೋ ಡಿ ಬಾಡಿದುದು . . . ತಂದ್ರತೆ ಚಿತ್ತಮಂ 
ಬಳೆಸಿದುದು ಪೇಟಣವೊಂಗೇನಾಗದಾಯುವ ತೌಗೆಯೊಳ್‌ (ಡಂದ್ರಪು. 
೪-೭೭). [ತವು * -ಗೆ) 


ತವುಟಿ "ತವುಟೆ' ನೋ. 

ತವುಟೆ, ತವುಟಿ (ನಾ). ಒಂದು ಬಗೆಯ ಗಿಡ ; ಬೆಟ್ಟದ ನೆಲ್ಲಿಗಿಡ : (೪. 
ತವುಟಿ: ಗುಡ್ಡದ ನೆಲ್ಲಿ, ತವುಟಿ (ಮೈಔಗಿ. ೬೬-೧೩೪೮). 

[ ಜೇ.॥ ತಮಿ. ತವಿಟ್ಟು 7 

ತವುಡಂಗಿ "ಚವುಡಂಗಿ' ನೋ. 

ತವುಡಿ,, ತವುಡೆ, ಶೌಡಿ, ತೌವುಡಿ (ನಾ). ಒಂದಂ ಬಗೆಯ 
ತೆರಿಗೆ: ಸಲುವುದು ಪಟ್ಗಕೇರಿಯಲಿ ತಪು ತವುಡಿ ದಂಡ ಉಡಿಗೆ 
(ಎಕ. 1%, ಬೆಂಗಳೂ. ೬೧-೨೦; 1882). ತವುಡೆ: ಆಯದೆಆ್‌ ಹೆಡುವರ 
ಬೀರವಣ . . . ದಣ್ವಾಯ ತವುಡೆಯೊಳೆಗಾದ ಸಮಸ್ತ ಕಿಜುಕುಡವೆಲ್ಲವಂ 
(ಎಕ, ೪, ಬೇಲೂರು. ೩೯-೮೭ ; 1117); ಅಳಿವು ಅಂನ್ಮಾಯ ತಪ್ಪು ತವುಡೆ 


೩೩೬೬ 


ತವುಡು 


. ಸಲುವುದು (ಮೈಆರಿ. ೧೯೪೦, ೧೪-೦೬: 12ನೆಯ ಶತ). ತೌಡಿ: 
ಅಳಿವು ಅಂನ್ಯಾಯ ಕಿಟುಕುಳೆ ತಪ್ಪ ತೌಡಿವೊಟಗಾದ ಸಮಸ್ತ ಬಳಿ 
ಸಹಿತಂ . . . ಪುತ್ರ ಪೌತ್ರುದಗಳಿಗೆ ಸಲುಉದು (ಎಕ. ೩1, ಹಿರಿಯೂ. 
೮೭-೨೧; 1813) ; ಅಳಿವು ಅನ್ಯಾಯ ಕಿಟುಕುಳ ತಪ್ಪ ತೌಡಿವೊಳಗಾದ 
ಸಮಸ್ತ ಬಳಿ ಸಹಿತವಾಗಿ . . . ಪುತ್ರ ಪೌತ್ರಾದಿಗಳಿಗೆ ಸಲ್ವೂದು 
(ಎಕೆ. ೫೪1, ಚಿಕ್ಕನಾ. ೬೮-೨೪; 1819): ಪೂಬರ್ತ್ಶಿಯ ಅಪೂರ್ಬಾಯ 
ತಪ್ಪೆ ತೌಡಿ ಕಿಜುಕುಟಿ ಸ್ಮಾನಮಾಂನ್ಯವೊಳೆಗಾಗಿ ಸಮಸ್ತಬಳಿಸಹಿತವಾಗಿ 
(ಎಕ. ೩11, ಗುಬ್ಬಿ. ೩೦-೭೫; 1981). ತೌವುಡಿ ; ಅಳಿವನ್ಯಾಯ ಸುಂಕ 
ಹಟ್ಟಿ[ದೆರೆ] ತಪ್ಪು ತೌವುಡಿ (ಎಳ. ೫1, ಚಿತ್ರದು. ೨-೨೨; 1866). [7] 


20| ತವುಡ್ಕಿ (ನಾ), ತೆರವು; ಖಾಲಿ; ವಾರಸುದಾರರು ಇಲ್ಲದಿರುವ ಸ್ಥಿತಿ 


16| ತವುಡು, ತವಡು, ತಿವುಡ್ಕು 


20 


40 


46 


(?) : ನಿರುಗುಂದದ ಸಿದ್ಧನಾಥದೇವರ ಸ್ತಾನಿಕ ನಲ್ಲಜೀಯನ ಮಗ ಸಿದ್ಧ 
ಜೀಯನು ಸ್ವರ್ಗ್ಗಸ್ತನಾಗಲು ಆ ಸ್ತಾನ ತವುಡಿ ಆಗಲು ಪಟ್ಟಮಹದೇವಿ 
ಯರ ಮಗ ಚೋಳಯ್ಕಂಗೆವುಂ .. . ಸಲುವಂತಾಗಿ (ಎಕ. ೩1, 
ಹೊಳಲೈ, ೧೨೨-೨: 19687). [?1 
ತೌಡು (ನಾ), ೧. ಬತ್ತ ಮುಂತಾದ 
ಧಾನ್ಯದ ಹೊಟ್ಟು ; ಉಮಿ : “ಶಮಿ, ಶಂಬಾ -೨ ಕಾಯಿ ಧಾನ್ಯವನ್ನು 
ಒಡೆಯಿಕ್ಕಿದ ಹೊಟ್ಟು, ಸಿಪ್ಪೆ ತವುಡಿ[ಪಾಕಾ. ತೌಡಿ]ಗೂ ಹೆಸರು” 
(ಸಿದ್ಧಾಂತಿ. ೨೪೧); ಸತುಷಾಭ್ಯವಹಾರೀ ಚೇತಿ ಐ ತವುಡುವೆರಸಿಯುಂಬ 
[ಸುಂಬ]ನೆಂತೊಳ್ಳಿತುಂ ಪೊಲ್ಲದುಮಂ ಪೇಟ್ವರುಮೆಂದಿಂತು (ನೀತಿವಾ. 
೩೧-೬); ತವುಡಂ ತಿಂದು ತುಯ್ಕಲನುಂಡನೆಂಬಂತೆ (ಧರ್ಮಾವ್ಕು. ೦೩-೦೮೦); 
ತವುಡಂ ತಂಡುಲಾಪೇಕ್ಷೆಯಿಂ ಕುಟ್ಟುತ್ತು ಮಿರ್ಪಂತು (ಮಹಾನೇ.೦೬-೬೦ ಐ); 
ಕೆಂದೇಟ್‌ ಮಿಡಿದೊಡೆ ತವುಡಂ ತಂದಿಕ್ಕಿದ ಧೂಪದಿಂದೆ ತದ್ವಿಷ 
ಮಟಿಗುಂ (ಬಮದ. ೧೧-೪೦); ಘನದರಿದ್ರತೆಯಾದುದಯ್ಕೋ ಮನೆಯೊಳಗೆ 
ನೋಡಲು ತವುಡು ನೊಣವಿಂಗೆಜಿಗಲಿಲ್ಲ (ಬಸಪು. ೨೩-೬) ; ಹೊತ್ತುವುದು 
ಸಅಯಹುದು ನನೆಗುದಿಯಹುದು ತವುಡು [ಪಾಕಾಂ. ತಡಹು]ಹತ್ತಿಹುದು 
. « ಒಣಗಿಹುದು ದೋಷವಶನಕ್ಕೆಂಟು ತೆಅನಪ್ಪು ದು (ಸೂಪಶಾ. ೩-೧). 
೨. ಪುಡಿ; ಧೂಳು : ಬಲದ ಪದಹತಿಗೆ ಶವುಡಾಯ್ತು ಗಿರಿಸಂಕುಲಂ 
(ಜಿಬಪು. 95-೨೨) ; ಭತ್ತದ ಉವಿ ಅಥವಾ ಹೊರಕವಚವನ್ನು ತೆಗೆದರೆ 
ಬರುವ ಅಕ್ಕಿಯಲ್ಲಿ ಮೇಲ್ಭಾಗದಲ್ಲಿ ಭ್ರೂಣ, ಕಂದುಬಣ್ಣದ ಹೊರಕವಚ, 
ಅನಂತರ ತವುಡು ಮತ್ತು ಒಳಗೆ ಪಿಷ್ಟದ ಭಾಗ ಇರುತ್ತವೆ (ಅಡುಸೌ. ೬೨). 
೩. (?): ತದ್ವೃಕ್ಷಕುಲ ಮಹಾತ್ವಗೃಸ್ಮ ನಿಕರದಿಂದುದ್ವರ್ತನಂ ಮಾಡಿ 
ದಾಮ್ಲ ಮಧುರಂಗಳಿಂ ಸದ್ವಿಚಾರದ ತುಜುವೆ ತವುಡು ಸುಣ್ಣಂಗಳಿಂ 
. .  ಗೋಧೂಮ ತಿಲ ಮಾಷ ಸಂಪದ್ವಿಮಲ ಪಕ್ವಾನ್ನಮಂ ವ್ಯಂಜನಂ 
ಗಳಂ ಪರವೆಯರು ಗಡಣಿಸಿದರು (ಜೀರವು. 0೦-೨೭). ತವಡು: ೧. 
ತವಡು ತಿಂಬುವವನಿಗೆ ಒಯ್ಯಾರವೇಕೆ? (ಗಾಜಿ). ತಿವುಡ್ಕು: ೧. 
"ಶಿವುಡುಗಳೆ' ಪರಾ. ೪. ಹಣ್ಣು ಮೊದಲಾದುವುಗಳ ಸಿಪ್ಪೆ : 
ಬಾಟಿಕಿಯ ಪಣ್ಣೇಜಲ ತಿವುಡಾಳೋಚಿಸೆ ಮೇಣದುಕ್ಕಿನುದಕಂ ಮೇಣ್‌ 
ಸಿತಬಾಳೆಂ ತೋಯಸಮೇತಮದೇಟಿಶಿಲಮೇನಿಟ್ಟಿಯೆಸೆವ.. ವಿಷಮಂ 
ಕಳೆಗುಂ (ಮದ. ೨-೪೬). ತೌಡು: ೧. ಒಪ್ಪುವ ಮಾಣಿಕಮಂ ತೌಡಿಂಗ 
ವಯವದಿಂ ಮಾಜುಗುಡುವ ಮರುಳಂ ಪೋಲ್ಗುಂ (ಶಾಂತಿಪು ೦೦-೯೧) ; 
ಆರಾನುಂ ಭರಂಗೆಯ್ದು ಕಬ್ಬುಗಳಂ ಜೋಳವನಕ್ಕಿಯಂ ಕಡಲೆಯಂ 
ತೌಡಂ ಮನಂ ಪೆರ್ಚಿ ಪಿಂಡಿಗಳಂ ಪುಲ್ಲಳನಿಕ್ಕೆ ಮೇದು (ಛರ್ಮಾಮ್ಮ. 
೧೨-೧೧೬): ತೌ[ಪಾಕಾಂ. ತವು]ಡಿನ ಮಾಟಿಸೊಳ" ಮಾಣಿಕಂ ದೊರೆ 
ಕೊಂಡೊಡಂ ಕೆಮ್ಮಗೆ ಸಾರ್ದು ಬಂದ ನಿಧಿಯೆನ್ನದೆ ಮಾಜಕಿಂದು 
ಬಗೆವಾ (ಜೀವಸಂ. ೨೦೪-೩ ವ); ಮುತ್ತನೊಗುವರೆ ಮೊಳಿನ ತೌಡಿಗೆ 
(ಆಲಂ) ನಿಷ್ಟುಯೋಜಕವಾದುದರಂ ; 


(ಕೌಶಿರಾ. ೨೩-೩೦) . ೫. 


ತವುಡೆ ೩೩೬೭ ತವೆ, 


ನಿಸ್ಸಾರವಾದುದು : ವೇದಶಾಸ್ತ್ರಾಗಮಪುರಾಣಂಗಳೆಂಬುವ ಕೊಟ್ಟಣವ | | ತವುದಲೆಗಾಣಿಸು, ತೌದಲೆಗಾಣಿಸು (ಕ್ರಿ). ಕೊನೆಯನ್ನು ಕಾಣಿಸು; 


ಕುಟ್ಟುತ್ತ ನುಚ್ಚು ತೌಡು ಕಾಣಿ ಭೋ (ಮಹಾದೇ. ಬ. ೪೬-೧೦೭). 
[ ದೇ. ತಮಿ. ತವುಟು, ತವಿಜು; ಮಲ, ತವಿಡು; ತುಳು. 
ತವುಡು, ತೌಡು ; ಕೊಡ. ತವ್ಹೀ ; ತೆಲು. ತವುಡು, ತೌಡು) 

ತವುಡೆ 'ತವುಡ್ಕಿ' ನೋ. 

ತೆವೃತರ್‌, ತೌತರ್‌ (ಕ್ರಿ). ೧. ಕಡಮೆಯಾಗು ; ಕುಗ್ಗು ; ಕುಂದು; 

ಕ್ಷೀಣಿಸು : ಅವನೋದುವನಿತು ಶಕ್ತಿಯೆ ತವುತಂದೊಡೆ ಪಂಚಪದದ 

ನಾಮಾಕ್ಷರವಂಂ ಧ್ರುವಮೋದುವುದು (ಅದಿಪು. ೨-೫೫); ಆಗಳೋಡುವಾತನ 
ಭಯಮಟ್ಟುವಾತನ ಚಲಂ ತವುತಂದುವು ತತ್ಸಮಿಾಪದೊಳ* (ಕಾಂಕಿಪು. 
ಅಮರಲೋಕಸುಖಾಮೃತಸೇವೆಯಿಂದ ತಣ್ಣನೆ ತಣಿದಾ 
ಯುರಬ್ಬಿ ಗಳನುಕ್ರಮದಿಂದಯನಾವಶೇಷಮುಂಟೆನೆ ತವುತರ್ಪುದುಂ 
ತನುವಳಂಕರಣಾಂಬರಪುಪ್ಪಮಾಲಿಕಾಜನಿತ ವಿವರ್ಣದಿಂದನಿಬರುಂ 
ತಿಳಿದಾಯುವಿನಂತ್ಯಚಿಹ್ನೆಮಂ (ಮಹಾನೇ. ೨-೩೪). ೨. ಸಾಯು ; ಅಳಿ; 
ನಾಶವಾಗು ; ಇಲ್ಲದಂತಾಗಂ : ಜವನೆರ್ದೆ ಬಿರ್ಚುವ ತೆಜಿದಿಂ ತವು 
ತರ್ಪದುಮುಭಯಬಲಧನುರ್ಧರಸೆ ೈನ್ಯಂ ಜವನೆರ್ಮೇಷೋಲಾ್‌ಗಳ್‌ 
ತಗುವಂತೆ ತಾಗಿದರಡುರ್ತು ಕಡಿತಲೆಕಾಟಿರ್‌ (ಪಂರಾಮಾ. ೧೩-೫೩) : ದೂರ 
ದೊಳೆ ಕಂಡು ವನಾಂತರದೊಳ್‌ ನಿಪಾನಪಂಕಾವಿಳವಾರಿಯಂ ಹರಿಣಿ 
ಯೊಂದು . ಉಷ್ಣ ತೃಷ್ಣಾವಶಮಂದಮಂದಗತಿ ಬರ್ಪನಿತರ್ಕಿನ 
ತಾಪದಿಂದೆ ತಜ್ಜೀವನಮುಂ ಮೃಗಾಂಗನೆಯ ಜೀವನಮುಂ ತವುತಂದು 
ವೊರ್ಮೊದಲ್‌ (ಡಂದ್ರಪು. ೯-೭೮). ೩. ಬರಿದಾಗು; ಖರ್ಚಾಗು; 
ವ್ಯಯವಾಗು; ಕೊನೆಗಾಣು: ಕುಡೆ ತವುತಪ್ಪದಲ್ಲು ಪಡೆದಂಗೆಡಲ್‌ಲ್ಲ 
ದರಿದ್ರನಪ್ಪನುಂ ಪಡೆಗುಮದಕ್ಕೆ ಬೇಅಕಿ ಬೆಲೆ ಬೇಡ . . . ಕೂಡೆ ಪುಂಜಿಸಿದ 
ವಾಜ್ಮಯರತ್ನಚಯಂ ಜಿನೇಶನಾ (ಸಮಪ. ೨-೨೦); ಅನುಪಮ ವಸಂತ 
ತಿಳಕೆಯೊಳನುನಯದಿಂದಂತು ಚಾರುದತ್ತನಿರಲ್‌ ತದ್ಭನಮುಂ 
ತವುತಂದುದು (ನೇಮಿಪು. ೪-೩೭); ಕೆಳಿ ನೆಆ' ನೀರ್‌ ತವುತರೆ ಬಜಿಕಿಗೆಟಿಕ 
ಯಾದುವು (ಜಗವಿ: ೦೭-೬೪). ೪. ಕಡಮೆಮಾಡು; ಕುಗ್ಗಿಸಂ : (ಕಿ). 
ತೌತರ್‌ : ೨. ವಿಳಯೋಗ್ರಾಂತಕನಂತೆ ಮುಂತಣ ಬಲಂ ತೌತಂದುದಂ 
ಕಂಡು ದೋರ್ವಳವಿಖ್ಯಾತನಗುರ್ವಿನಂಕದ ಕಲಿ ಶ್ವೇತಂ ಧನುರ್ಜ್ವಾರವಂ 
ಬಳೆಯಲ್‌ .ಜೇವೊಡೆ ಗೆಯ್ದು (ನೀಮಿಫು. ೧೨-೮). 
[ತವು * ತರ್‌] 

ತವುದಟ್ಟಿಗೆ (ನಾ). ಒಂದು ಊರಿನ ಹೆಸರು: ಗಾವುಂಡಯ್ಯ ನಾಟ್ಲವು 

(ಡು]ಗೆಯ್ಕೆ ತವುದಟ್ಟಿಗೆ ನಟ್‌ಬೈಗವುಣ್ಣಿಯ ಮಗ ಅಮ್ಮಣ್ಣಗವುಣ್ಣ 

ತನ್ನೂರಟಿಕಿವ ಕಣ್ಣು (ಎಳ. ೪117, ಸೊರಬ. ೨೩೪-೯; 999). ₹?] 

ತವುದಲೆ, ತೌದಲೆ (ನಾ). ಮಂಗಿವು; ಮುಕ್ತಾಯ; ಕೊನೆ; ಅಂತ್ಯ: 
ಜೂದಾಡಿ ಸೋಲ್ತು ನನ್ನಿಗೆ ಮೇದಿನಿಯಂ ಕೊಟ್ಟು ಪಾಂಡುನಂದನರೀಗಳ್‌ 
ಪೋದೊಡಮೇನ* ತಿಣುಕಾಗದೆ ಪೋದಪುದೇ ನಮ್ಮ ನೃಪತಿಗವು ತವುದಲೆ 
ಯೊಳ್‌ (ಪಂಪಭಾ. ೭-೧೮) ; ಅವರನುಭವಿಸುವರಾಯುವ ತವುದಲೆವರ 
ಮಧಿಕದುಃಖವಂ೦ (ಅಜಿಪು. ೧೧-೧೧) ; ಕವುಂಗು, ಕೌಂಗು ; ತವುದಲೆ, 
ತೌದಲೆ[ಪಾಕಾಂ. ಕವದಲೆ, ಕೌದಲೆ] (ಧಾಷಾಧೂ. ೧೨೩ ಉದಾ); ಶಿಶಿರದ 
ತವುದಲೆಯುಂ ನವವಸಂತಸಮಯಪ್ರವೇಶಮುಂ ತೆಮ್ಮೊಳ್‌ ಸಂದಿಸೆ 
ಬಣ್ಣಿಸಲರಿದು (ಗಿರಿಕ. ೭-೩೫)- ತೌದಲೆ : ಅರಮನೆಗಿಂಬುವೆತ್ತ ರಣ 
ಮಂಡಳಮಾ ರಣಮಂಡಳಕ್ಕೆ ಬಿತ್ತರಿಸಿದ ಬೀದಿ ವೀಧಿಗಳ ತೌದಲೆ[ವಾಠಾಂ. 
ಕಾದಲೆ, ಕಾಲ್ಗೆಲೆಗಗೊಪ್ಪವ ಮಂಡಪಂ ಮನೋಹರತರ ಮಂಡಪಕ್ಕೆ 
ಕರುವಿಟ್ಟವೊಲಿರ್ಪ ಸುಧಾಗೃಹಂಗಳಚ್ಚರಿಯೆನೆ ಚೈತ್ರಚಂದ್ರಮರೆ ಚಿತ್ರಿಸಿ 
ದಂತೆಸೆದಿರ್ಪದಾ ಪುರಂ (ಅನಂಪು. ೧೧-೧೩) ; (ಸೂಕ್ತಿ ಸು. ೪-೧೪೭ ನೋ). 
[ತವು * - ದಲೆ] 


೬-೪೦); 


ಕೊಲ್ಲು ; ನಾಶಪಡಿಸು : ತೊಲಗದೆ ನಿಂದ ವೀರನಂ ತಲೆಗಡಿದುರುಳ್ಳುವ 
ಮೂದಲಿಪ ವೀರನಂ ತವು[ಪಾಕಾ. ತೌ]ದಲೆಗಾಣಿಪ (ರಾಜಶೇ. 
೬-೦೧ ವ). ತೌದಲೆಗಾಣಿಸು : ವೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ, [ತವುದಲೆ + ಕಾಣಿಸು] 


ತವುದಾಯ (ನಾ). ಒಂದು ಬಗೆಯಂ ಸುಂಕ: ದಣ್ಣದೋಷಂ ತವುಕುರಿ 


ತವುದಾಯ ಸುಬೂದಗೂಳ ಪ್ರಾ[ಯ]ಶ್ವಿತ್ತಂ ತಿಪ್ಲೆಸು[ಜ್ಯ]ಂ ಗಾಡಿಯ 
[?] 


ಸುಬ್ಯಿಂ (ಎಳೆ. ೩1, ದಾವಣ. ೧೩೯-೫೧ ; 1106). 


ತವುರು “ತಮರ ನೋ. 


10, ತವೈಳಿ "ಟವಳಿ' ನೋ. 


15 


20 


25 


35 


40 


45 


ತವೈ, ತವಿ (ಕ್ರಿ). ೧. ಕುಂದು; ಕಡಮೆಯಾಗು : “ತವೆದುದು 


ತೀದು ೯ದು ಬೀತುದು ಸವೆದುದೆನಲ್‌ ಕ್ಷಯಮಸ್ಯದಿತೆಂದಜ್‌ಗೆ 
ಬುಧರ್‌” (ಥಾರನಿ. ೪೨): ಚೆಕೋರಚಿತ್ತದೆ೧ಳ್‌ ನೆಲಸಿದ ಸನ್ಮುದಂ 


ತವೆದು ತೊಟ್ಟನೆ ಪೋಯ್ತು . . . ನೆಚಿಕಿ ನಿಷ್ಯಳನಾಗೆ ಕರಂ ನಿಶಾಕರಂ 
(ಕುಸುಮಾ. ೪.೬೮); ತವೆಯದ ಸೊಬಗಿಂ ನೀರಾಟವನಾಡುವ ಕಾಂತೆಯರ್ಕ 
ಳೊಳ್ತನನಾಥಂ . . . ಜಲಕೇಳಿಯಂ ನೆಗಟ್ಟುತಮೆಸೆದಂ (ಉದ್ಭಟಿ. ೯-೯೬); 
ಗೃಹಗುಪ್ತಂ ವಣಿಜ್ಮುಖ್ಯನಿರ್ಪಂ ಮುದದಿಂ ಕಲ್ಯಾಣದಿಂದಂ ತವೆಯದ 
ನವರತ್ನಂಗಳಿಂ (ದಶಕು. ೦೨-೦೩೨): ಲತೆಗೆಸೆವಾಲಿಂಗನದಿಂ 

ಅತಿರಂಜಿಸುವಮಳ್ಳುಬ್ಬಿಗೆ ತವೆಯದ ರತಿಯ ಪರಿಣತೆಯಿನಾ ಮೋಹಿಪ 
ದಂಪತಿಗಳ್‌ ಮುಂ ಗುರುವಾಗಿ ಕರಂ ಕ್ರೀಡಿಸದರ್‌ ವನದೊಳಗೆ' (ಜಯಕಾ. 
೧೨-೬೬); ತೆವಕಂ ತವೆಯದವೊಲ್‌ . . . ಆಣ್ಮಂಗೊಲವೀವಳ"(ಉದ್ಭದೇ. 
೨.೬೨). ೨. ಮುಗಿ; ತೀರು: ಅಲ್ಲಿಯ ಸಾರಮಪ್ಪ ಬೆಳಸಂ 
ಸಲೆ ಕೊಯ್ದೂಆ್‌ ತೀರ್ಚಲಾಅರಂತಲ್ಲದೆ ಕೊಯ್ದೊಡಂ ತವೆಯಲೊಕ್ಕಿ 
ಸುರಾಶಿಗಳಂ ವಿನಿರ್ಮಿಸಲ್‌ 'ಸಲ್ಲರ್‌ (ಜಾಧಪು. ೪-೦೮). ತವಿ: ೩, 
ಸೊರಗು ; ಬಡವಾಗು; ಕೃಶವಾಗು : ಅನುದಿನಂ ನೋಂತು ನೋಂತು 
ತನು ತವಿಯೆ (ರಾಮಾಕೈ. ೬೭-೧೮). ನವೆ, ಸವೆ, ತವಿ(ತವು, ಸೊರಗು, 
ಕೊರಗು, `ನೆಳ್ಗು (ನೆಗ್ಗು) (ಕಂನುಹು. ೮೬). [ ಎತವ್ಲು./ತಮಿ. ತವ] 


ತವೆ, (ಅ). ಅತಿಶಯವಾಗಿ, ಹೆಚ್ಚಾಗಿ, ಪೂರ್ತಿಯಾಗಿ, ಸಂಪೂರ್ಣ 


ವಾಗಿ, ಚೆನ್ನಾಗಿ, ಸರಿಯಾಗಿ, ಮುಗಿಯುವಂತೆ ಎಂಬೀ ಅರ್ಥಗಳಲ್ಲಿ 
ಪಾದಪೂರಣಕ್ಕಾಗಿ ಬರುವ ಶಬ್ದ : "ನೆಂ ಸಲೆ ತವೆ ಮಿಗೆಯೊಗು 
ಮಿಗೆಯುಆಯೆಂಬಿವು ಪಾದಪೂರಣಾರ್ಥಂ"'(ಚತುನಿ. ೩9): ದುಷ್ಪನೊರ್ವ್ವ 
ನದಜಿ ಫಲವಂ ತವೆ ತಿಂಬವಂ ಕುಪ್ಪೆವಿಟ್ಟಿ ಬಿದಿರನ್ತೆ ಕುಲಕ್ಷಯ 
ವಪಾಗುಗುಂ (ಎಕ, ೪111, ನಗರ. ೬೦-೧೩ ; 897) ; ಭುಜಬಲಿ ಕಣ್ಣೊಳೆ 
ತವೆ ಪೀರ್ವವೊಲೇ ನಿಶ್ಚಳ ತನು ನಡೆ ನೋಡೆ ಭರತರಾಜಂ ಸೋಲ್ತಂ 
(ಆದಿಪು. ೧೪-೧೦೫) : ಪೊಸ ಪೂಮಾಲೆಯಿರ್ದೊಡೇನು ತವೆ ಮುಡಿವರಿಲ್ಲ 
ದೊಡೆ (ಹಜಕಾ. ೧-೨೫) ; ತಿಮಿಯಂ ತಿಮಿಂಗಿಳನಡಂಗುವಿನಂ ತವೆ ನುಂಗೆ 
(ಕಾವೃಸಾ.` ೬೬); ನವರತ್ನದ ಗಿಂಡಿಯ ಪನ್ನೀರಲಿ ತವೆ ಕೈಕಾಲ್ಮೊಗ 
ದೊಳೆದು (ಕಂನವಿ. ೧೦-೫೩). [ ತವು] 


ತಮ್ಮೆ (ನಾ). ೧. ರೊಟ್ಟಿ ಮೊದಲಾದುವನ್ನು ಬೇಯಿಸಲು ಉಪಯೋಗಿ 


ಸುವ ಕಬ್ಬಿಣದ ಒಂದಂ ಬಗೆಯಂ ಸಧನ; ಕಾವಲಿ; ಹಂಚು: ಅಡುಗೆ 
ಮಾಡಲು ಆವರಲ್ಲಿ ಗಡಿಗೆ-ಮಡಕೆಗಳೂ ತಪ್ಪೇಲಿ ತವೆಗಳೂ ಇದ್ದಿಲ್ಲ 
(ಮತಂ. ಇನ್ನು ಧಾರವಾಡದಲ್ಲಿರುವುದೆಂದರೆ ಕಾಯ್ದ ತವೆಯ 
ಮೇಲೆ ತಲೆಯಿಟ್ಟು ಮಲಗಿದಂತೆ (ಮುಕ್ತಿ. ೨೦೧): ರೊಟ್ಟಿಗಳನ್ನು ಸುಡಲು 
ಆತ ತವೆ ಹಚ್ಚಿದ (ಧೂಮನು. ೯೮). ೨. ಅಡುಗೆಯ ಪಾತ್ರೆಗಳ ಮೇಲೆ 
ಮುಚ್ಚುವ ತಾಮ್ರ, ಹಿತ್ತಾಳೆ ಮೊದಲಾದುವುಗಳಿಂದ ಮಾಡಿದ 
ಮುಚ್ಚಳ: (೪. [ «ಹಿಂ. ಮರಾ. ತವಾ] 


೨೫); 


ತಶಬೀರು 


ತಶಬೀರು "ತಸಬೀರಂ' ನೋ. 
ತಶಬೀರುಯಂತ್ರ (ನಾ). ಚಿತ್ರವನ್ನು ತೆಗೆಯುವ ಯಂತ್ರ; ಛಾಯಾ 
ಗ್ರಹಣ ಯಂತ್ರ : ನಾಟಕಕಾರರು ತಮ್ಮ ಮನಸ್ಸೆಂಬ ತಶಬೀರುಯಂತ್ರ, 
(0೩೫೩) ದಿಂದ, ನಮ್ಮ ಹಳ್ಳಿಯ ಸಮಾಜದ ಕೆಲವು ದೃಶ್ಯಗಳನ್ನು 
ಮೂಡಿಸಲು ಯತ್ನಿಸಿದ್ದಾರೆ (ತಿಡುಗು. ೪, ಹೀರಿಕೆ). 
[ ತಶಬೀರು (ಆತಸಬೀರು) + ಯಂತ್ರ) 
ತಷ್ಟ (ಗು). ಕೆತ್ತಿದ ; ಹೆರೆದು ತೆಳುವಾಗಿ ಮಾಡಿದ. [ಸಂ.] 
ತಪ್ಪಿ (ನಾ). ತೊಂದರೆ; ಕಷ್ಟ: ಸೃಷ್ಟಿಸುವ ರಕ್ಷಿಸುವ ಕೆಡಿಸುವ ತಪ್ಪಿಯಿಲ್ಲ 
ದವಂ ಸವಿಗಳಿಂ ದೃಷ್ಟವಾಗದವಂ (ಬಸಫು. ೫೧-೪೯). “ಉಸಾಬರಿ” 
(ಬಸಪು. ಕೋಶೆ). [?] 
ತಪ್ಪೃ (ನಾ). ಬಡಗಿ ; ಮರಗೆಲಸದವನಂ. 
ತಸಕ್‌ "ತಸಕ್ಕು' ನೋ. 
ತಸಕಲು (ನಾ). ಮೋಸ ; ವಂಚನೆ ; ಠಕ್ಕು: (8). 
[ ತಸಕ್ಕು (ಎತಸುಕು) + - ಅಲು (ಆ -ಅಲ್‌)1 
ತಸಕ್ಕು "ತಸುಕು' ನೋ. ) 
ತಸಕ್ಕು, ತಸಕ್‌ (ನಾ). ಒಂದಂ ಅನುಕರಣ ಶಬ್ದ. ತಸಕ್‌ : "ತಸಕ್ಕನೆ' 
ಪರಾ. 
ತಸಕ್ಕನೆ (ಅ). ತಸಕ್‌ ಎಂದು ಶಬ್ದ ವಾಗುವಂತೆ : (8). 
[ ತಸ8* (<ತಸಕ್ಕು) * - ಅನೆ] 
ತಸದೀಕು, ತಸ್ತಿಕು, ತಸ್ತೀಕು (ನಾ). ೧. ದೇವಸ್ಥಾನ, ಮಸೀದಿ, ಛತ್ರ 
ಮೊದಲಾದುವುಗಳಿಂದ ವಶಪಡಿಸಿಕೊಂಡಿರುವ ಭೂವಿಂಗೆ ಪರಿಹಾರ 
ವಾಗಿ, ಸರಕಾರವು ಕೊಡಂವ ನಿಗದಿಯಾದ ಹಣ : ಚತ್ರದ ತಸದೀಕಿನ 
ಐವಜಿನಲ್ಲಿ. ಶ್ರೀಮಠಕ್ಕೆ ಸಲ್ಲುತ್ತಾಯಿದದಂನ್ನು ಮವಕುಫ್‌ ಮಾಡ್ಸಿ 
(ವಿ ಆರಿ, ೧೦೩೮, 1880). ೨. ಸರ್ಕಾರವು ಕೊಡುವ 
ವರ್ಷಾಶನ ; - ಉಂಬಳಿ: ನಿತ್ಯನೈಮಿತ್ತಿಕ ಪೂಜಾ ನಡೆಯೂ ಬಗ್ಗೆ 
ತಸದೀಕು ದಾಖಲೆಯ ಮಾಡಿಸಿ ತನದೀಕಿಗೆ ದಸಕತ್ತು ಮೊಹರು ಮಾಡಿಸಿ 
ರುವ ಪ್ರಕಾರ ಖುಲ್ಲ ತಸದೀಕು ಕಂ ೨೨ (ಎಕೆ. 111, ಶಿರುಮ. ೫೭-೩೦; 
1855); ಮಾಜಿ ಅವಿಸಾಲರು ಕಾಗದಪತ್ರೆ, ತಸದೀಕು, ಜಿನಸಿ ಮುಂತಾದು 
ದನ್ನು ವಹಿಸಿಕೊಡುವುದು (ಮಹಾವಂ. 11, ೩೭) ; ಪ್ರಾಕಿನಿಂದ ಹತ್ತೋ 
ಇಪ್ಪತ್ತೋ ರೂಪಾಯಿ ತಸದೀಕು ಸಿಗುತ್ತದೆಯಂತೆ (ಹಹಸ. ೧); ಅರ್ಚಕ 
ವೃತ್ತಿಗೆ ಪ್ರತಿಫಲವಾಗಿ ಹದಿನಾರು ರೂಪಾಯಿ ತಸದೀಕು ಕೊಡುತ್ತಾರೆ 
(ಅನಾಥೆ. ೯). ತೆಸ್ತಿಕು: ೨. ಸರಕಾರದಯಿಂದಾ ಯೆನಾದರ್ರು ತಸ್ತಿಕು 
ಅಪ್ಪಣೆ ಆಗಬೇಕೆಂಬದಾಗಿ (ಮೈ ಆರಿ. ೧೯೪೨, ೩೯-೧೫; 818). ತೆಸ್ತೀಕು: 
೧. ಮುನ್ನೂರು ತೊಂಬತ್ತಮೂರು ವರಹಾವು ಐದುಹಣ ತಸ್ತೀಕು ನಡಶಿ 
ಕೊಂಡು ಬರುವಂತೆ (ಎಕ. 111, ಮೈಸೂರು. ೦-೨೧ ; 1822); ತಸ್ತೀಕು 
ನಿರೂಪಕ್ಕೆ ಅಪ್ಪಣೆ(ಎಕ. 11, ೧೭-೨೩; 1830); ಈ ದೇವರಿಗೆಲ್ಲಾ ನಿತ್ಯ 
ಕಟ್ಟಲೆ ಪಡಿತರ ದೀಪಾರಾಧನೆ ರಥೋತ್ಸವ ಮೊದಲಾದ ಉತ್ಸವಗಳು 
ನಡೆಯುವದಕ್ಕೆ ತಸ್ತೀಕುಗಳನ್ನು ಉಂಟುಮಾಡಿ ಗ್ರಾಮ ಭೂಮಿಗಳನ್ನು 
ಕೊಡಿಸಿದನು (ಜಾಮವಂ. 8೬) ; ಛತ್ರದ ತಸ್ತೀಕು ಹೆಚ್ಚಿಸುವ ವಿಚಾರ 
ಅರಿಕೆಮಾಡಿಕೊಳ್ಳಲು ಬಂದೆ (ಜಿಂಗಾಳ್ಮೆ. ೫೩೬). 
[ «ಅರ. ತಸದ್ದು ಕ"; ಮರಾ, ತಸ್‌ದೂಕಿ, ತಸ್ಹೀಕ್‌) 
ತೆಸಬೀರ "ತಸಬೀರು' ನೋ. 
ತಸಬೀರು, ತಶಬೀರಂ, ತಸಬೀರ, ತಸವೀರು, ತಸ್ವೀರಂ (ನಾ). ಚಿತ್ರ; 
ಭಾವಚಿತ್ರ : ನಮ್ಮ ತಸಬೀರು ಬರೆಯುವೆಯಾ ಎಂದು ಹೋಳಕರನು 
ಕೇಳಲು (ಮುಂಬಯಿ. ೩-೪೯) ; ಮೊಗಲ ಅರಸರು ತಸಬೀರು (Portrait) 
ಪ್ರಿಯರು (ದಾಲಪ್ರ. 1, ೩೨೧); ಅದು ನನ್ನ ತಂದೆಯ ತಸಬೀರು 


[ಸಂ.] 


೨೬.೯೪ ; 


೩೩೬೮ 


ತಸ್ಕಾನ 


(ನಿಷ್ಕಾಮ. ೭೫). ತಶಬೀರು: ಒಂದು ಚಿತ್ರ ಅಥವಾ ತಶಬೀರು(ತಿಡುಗು ೩೧). 
ತಸಬೀರ : ದೊಡ್ಡ ದೊಡ್ಡ ಚೌಕಟಿ ಸಹ ಕನ್ನಡಿಗಳೂ ತಸಬೀರಗಳೂ 
. ಹೇಳಿ ತಯಾರಮಾಡಿಸಬೇಕಾಗುತ್ತದೆ (ಮಂಂಬವ್ಯಾ- ೨೮೦). 
ತಸವೀರು : ಮನೆಯ ತಸವೀರುಗಳನ್ನೂ ಮಾರಿದೆಯಾ (ದೇವದಾ. ೯3); 
ಅದರಿಂದಲೇ ಅವರಲ್ಲಿ, ತೆಸವೀರನ್ನು (7೦೯೬೯೩1) ಬರೆಯುವ ಪದ್ಧತಿಯು 
ಬೆಳೆದುದು (ಛಾಜತ್ರ, ೩೦). ತಸ್ವೀರು: ತಸ್ವೀರು ಬರೆಯುವಂಥ ನಸ್‌ 
ಸಾಹೇಬರವರು ಮಡಿಕೇರಿಗೆ ಬಂದು ಇದ್ದಲ್ಲಿ (ರಾಜೇಂದ್ರ. ೧೪೭). 
[ ಅರ. ತಸ್ಪೀರ್‌; ಹಿಂ. ತಸ್ವೀರ್‌; ಮರಾ, ತಸ್‌ಬೀರ್‌; ತಸ್‌ವೀರ್‌ ] 
ತಸರೀಫ್‌, ತಸ್ಲೀಪು (ನಾ). ಗೌರವಪೂರ್ವಕವಾಗಿ ಕೊಟ್ಟ ಕಾಣಿಕೆ,- 
ಉಡುಗೊರೆ : ವಿಲಾಯತಿಯಿಂದ ಬಂದ ತಸರೀಫ್‌ ಪದಾರ್ಥಗಳನ್ನು 
. ಅನೆಯ ಮೇಲೆ ಅಂಬಾರಿಯಲ್ಲಿಟ್ಟು ಸಕಲ ಮರ್ಯಾದೆಗಳೊಡನೆ 
ಮೆರೆವಣಿಗೆ ಮಾಡಿಸಿಕೊಂಡು (ಮಹಾವಂ. 11, ೧೦೮). ತಸ್ಲೀಪು: ಅರಸರು 
ಅವನನ್ನು ಸಮಾಧಾನ ಪಡಿಸಿ ಅನೇಕ ತಸ್ಲೀಪು ತಾಂಬೂಲಗಳನ್ನು 
ಕೊಟ್ಟು ಮರ್ಯಾದೆ ಮಾಡಿ ಕುಳ್ಳಿರಿಸಿದರು (ಬಪೈರು. ೩). 
[ «ಅರೆ. ಹಿಂ. ತಶ್‌ರೀಫ್‌ ; ಮರಾ, ತಶ್‌ರೀಘ೯, ತಸ್‌ರೀಫ್‌ ) 
ತಸವೀರು "ತಸಬೀರು' ನೋ. 
ತಸುಕು, ತಸಕ್ಕು (ನಾ). ಮೋಸ; ವಂಚನೆ; ಠಕ್ಕ: ನಾಗರಿಕತೆಯೆಂದೆನಿಸಿ 
ಕೊಳ್ಳುವ ಲೋಕಾಚಾರದ ತಸುಕುಗಳನ್ನೂ ಮರೆಯುವಂತೆ ಮಾಡುವೆ 
ಯಲ್ಲವೆ ನೀನು (ಜ್ಕೋತಿರ್ವಿ. ೦೮). ತಸಕ್ಕ : ಇನ್ನೂ ನಿಮ್ಮ ತಸಕು 
ಬಿಡುವದಿಲ್ಲವಷ್ಟೆ? (ವಾಗ್ಮೇವಿ. ೧೪೯). [ದೇ.॥ ತೆಲು. ತಸುಕು] 
ತಸ್ಕರ (ನಾ). ಕಳ್ಳ; ಚೋರ: “ಐಕಾಗಾರಿಕಃ, ತಸ್ಕರಃ, ದಸ್ಯುಃ 
. ಸ್ತೇನಃ- ಈ ೧೦ ಕಳ್ಳಂ” (ಹಲಾಯು, ೫೬-೦೮೩); ತಸ್ಕರ 
ನನಧನನಂ ನೀಡಟ್‌ಂ ನೋಡಿ ಕಂಡಳ್‌ (ಸುಕುಮಾ. ೭-೦೮) ; ದುರ್ಜನಂ 
ದುರ್ಮದಂ ತಸ್ಕರರೆಂಬೀ ಕಂಟಕಸ್ತೋಮದ ನಡುವೊಡಲಿರ್ಪಂದಮೇಂ 
ಸೋಜಿಗಂ (ರಕ್ಷಾಶ. 3೯) ; ಪುಂಡಾಟವ ಕಲಿತ ಮಗನು ತಸ್ಕರ ಭೃತ್ಯಂ 
ಚಂಡಿಯ ಮಾಡುವ ಸೊಸೆ ಪಗೆ ಕಂಡಾ (ಪಂಚಕ. ೩೦-೪೮); ನಾನು ತಸ್ಕರ 
ನಾಗಿ . . . ಗುಲಾಬಳ ಮಂದಿರವನ್ನು ಹೊಕ್ಕೆನು (ಎಳಿಕ.೩೫). ([ಸಂ.] 
ತಸ್ಕರಶಾಸ್ವ್ರ (ನಾ). ಚೋರವಿದ್ಯೆ ; ಕಳ ತನದ ಉಪಾಯ ಮೊದ 
ಲಾದುವುಗಳನ್ನು ತಿಳಿಸುವ ಶಾಸ್ತ್ರ: ಆ ಕಳ್ಳನು ಬಗೆಬಗೆಯ ತಸ್ಕರ 
ಶಾಸ್ತ್ರಗಳಲ್ಲಿ ಬಹು ಕುಶಲನಾದವನು (ಕಸಾಚ. ೧), [ತೆಸ್ಕರ- ಶಾಸ್ತ್ರ] 
ತಸ್ಕರಿಸು (ಕ್ರಿ). ಕಳವುಮಾಡು ; ಕದಿ; ಅಪಹರಿಸು: ಶಿವಭಕ್ತರು . . 
ಅನ್ಕದ್ರವ್ಯವ ತಸ್ಕರಿಸಿಕೊಳ್ಳಲಾಗದೆಂಬುದಂ . . . ನುಡಿದರ ಮಹಾ 
ಪುರಾತನರು (ಗಣಭಾ. ೧೬೭): ಪರಮವೇದಂಗಳ ತಸ್ಕರಿಸಿದ ತಮಾಸುರ 
ಗುಪ್ತದೊಳಡಗಿರಲು (ಮೋಹತ. ೩೬-೨೨); ರಾವಣ ನಿಮ್ಮನ್ನು ದುರುಳ 
ಬುದ್ಧಿಯಲ್ಲಿ ತಸ್ಕರಿಸಿಕೊಂಡಿತ್ತೆ ಬರಲು (ಹನುಮ. ೩೩); ತಮ್ಮ ವಸ್ತು 
ವನ್ನು . . . ಇತರರು ತಸ್ಕರಿಸಿಕೊಂಡು ಹೋಗಲು ಅವಕಾಶ ಕೊಟ್ಟು 
(ರಾವಿಜ. 6೧). [ ತಸ್ಕರ - ಇಸ್ಕು] 
ತಸ್ಕರೆ (ನಾ). ಅಪಹರಿಸುವವಳಂ; ಕಳ್ಳಿ: ತಪಿತೆ ತಸ್ಕರೆ ತವಕಿ ತವೆ ತಂದ್ರಿ 
ತಾಮಸಿಯೆನಿಪ ವನಿತೆಯರ ನಿಜಕೆ ನಿಲಿಸಿ ನಿಶ್ಚೈಸಿದೊಡೆ ಬಳಿಕ ಬಳಲಿಕೆ 
ಬಾರದೆ (ಜೈಮಿಭಾ. ೫-೬೧). [ಸಂ. ತಸ್ಕರಾ] 
ತಸ್ಕಾನ (ನಂ). ಮಲ ; ಹೇಲು: ಆ:ವಿಷಯ ತೀರಿದ ಬಳಿಕ ಆ ಯೋನಿ 
ತಸ್ಕಾನದ ಕುಣಿಗಿಂದ ಕಡೆಯಾಗಿಪ್ಪುದು ನೋಡಾ (ಸಿದ್ದೇವ. ೪೦-೦೧೨) ; 
ಲಲನೆಯರ ನಂಬಿ ಶಿವಸುಖವನಜ್‌ಯದಿಹ ಮಲದೇಹಿಗೆತ್ತಣದು ನಿತ್ಕಾ 
ತಸ್ಕಾನದಾ ಕುಳಿಯ ವಿಸ್ತರಿಸಲೇತಕೆಲೊ ವಿಸ್ತರಿಸಿ ಹೋದಳಡ್ಡ ವಾಗ 
ಹುದು ನರಕವದು ಒತ್ತರಿಸಿ ಕಳದಡವ ಮುಕ್ತಾ (ಗುರುಲೋ. ೧೦-೦೦೬). 
ಪಾರ. ಮರಾ. ದಸ್ತ್‌ ] 


ತಸ್ತ "ತಸ್ತು' ನೋ. 

ತಸ್ತಿಕು "ತಸದೀಕು' ನೋ. 

ತಸ್ತೀಕು "ತಸದೀಕು' ನೋ. 

ತಸ್ತು, ತಸ್ತ(ನಾ).ಅಗಲವಾದ ಬಾಯುಳ್ಳ ಹಿತ್ತಾಳೆ ಅಥವಾ ತಾಮ್ರದ 
ನೀರಿನ ಪಾತ್ರೆ: (8). ತಸ್ತ: ಟಂಕಸಾಲೆಯಲ್ಲಿ ೧೨೫೦ ರೂಪಾಯಿ ತೂಕ 
ಬೆಳ್ಳಿಯನ್ನು ತಸ್ತದಂಥದ್ದೊಂದು ಮುಶಿಯೊಳಗೆ . . . ಕರಗಿಸುವರು 
(ಕಛಾಗೆ. ೨೮೨). [ ಪಾರ. ಹಿಂ. ತಪ್‌; ಮರಾ. ತಸ್‌] 

ತಸ್ಥಿವಾಂಸಕೆ (ನಾ). [ಸಂಗೀತ] ಶ್ರುತಿಗಳಲ್ಲಿ ಒಂದು ; ರೇಣುಕ, ಲಲಿತೆ, 
ತೆಸ್ಲಿ ವಾಂಸಕೆ[ಪಾಕಾಂ. ತಸ್ತುವಾಂಸೆ, ಸ್ವರವಾಂಸೆ]ಯೆಂಬ ನಾಲ್ಕು ಶ್ರುತಿ 
ಗಳೇ ಪಂಚಮಸ್ವರದಿಂದೊಗೆದವು (ವಿವೇಕ. ೨೩3). [?] 

ತಸ್ಲೀಪು "ತಸರೀಫ್‌' ನೋ. 

ತಸ್ಲೀಮು (ನಾ). ಸಲಾಮು; ವಂದನೆ: ಆತನು ಮೂರು ಸಾರೆ ತಸ್ಲೀಮು 
ಮಾಡಿ ಹಿಂದಕ್ಕೆ ಸರಿಯಲು . . . ಮಂತ್ರಿಯು ತೆಸ್ಲೀಮು ಮಾಡಹತ್ತಿ 


ದನು (ಸತೃಸಾ. ೪೬). [ *-ಅರ. ಹಿಂ. ಮರಾ. ತಸ್ಲೀಮ್‌] 
ತಸ್ವೀರು “ತಸಬೀರಂ' ನೋ. 
ತಹ "ತರ್‌' ಪರಾ. 


ತಹ, (ನಾ). ಸಂಧಾನ ; ಒಪ್ಪಂದ. "ತಹಪತ್ರ' ಪರಾ. 
ತಹಮಾಡು ಇ ಸಂಧಾನಮಾಡು : ಮುಂದಹ ಕಾರ್ಯಗಳ ತಹಮಾಡಿ 

ನಿರ್ಧರಿಸೆನಲು ಜಾಂಬವ ಮುಖ್ಯಮಂತ್ರಿಗಳ ಕೂಡಿ ಯೋಚಿಸಿದನು 
(ಅನಂರಾ. ೪-೨-೨೮). [*-ಪಾರೆ. ಮರಾ. ತಹ್‌] 

ತಹಕ (ನಾ). ತವಕ ; ಕಾಳಜಿ; ಚಿಂತೆ ; ಗೊಡವೆ (?) : ಮೆಲುತಿರಲು 
ಬೇವನು ಸಹಜದಿಂ ಬೇಡೆನಲು ಬಿಡುವನೆ ತನಗೆ ವಿಷವೇರಿ ಅಹಿತವಾದರೆ 
ತಾನೆ ಬಿಡುವನು ತಹಕ ನಮಗೇಕದಕ (ಜಿನಭಾ. ೨೦-೬೪) ; ಅಹಿತ 
ಬಂದಿಹುದೀಗ ಮುಂದವರಿಹರು ಅನ್ಯೋನ್ಯದಲಿ ಯಿಂತಿದಕೇನು ಸಂಗಟದಾ 
ತಹಕ ನಮಗೇಕಾನು ನೀ ನೆರವಹುದು ಅವರವರಿಂಗೆ ಸರಿಯಂತಿಹುದೊ 
ಅದಕೇನೆಮಗೆ (ಜಿನಭಾ. ೪೭-9೨) ; ಇಹುದು ಸಂತಸದಲ್ಲಿ ಕಾರ್ಯದ 
ತಹಕವರಿದೈದಿಸುವೆನೆಂದತಿಗಹಕದಲಿ ಮತ್ಸ್ಯ ಂದ್ರ ಸಹಿತೊಲವಿಂದ 
ಬೀಳ್ಕೊಟ್ಟ (ಜಿನಥಾ. ೬೨-೮). [ ಆತವಕ? ] 

ತಹಕೀಕು (ನಾ). ೧. ಶೋಧನೆಯಿಂದ ಸಿದ್ಧ ವಾದುದು ; ಸತ್ಯಸಂಗತಿ; 
ನಿಶ್ರಿ ತವಾದುದಂ ; (೫. ೨. ಒಂದು ವಿಷಯ ಅಥವಾ ಘಟನೆಯ 
ಮುಖ್ಯ ಅಂಶಗಳನ್ನು ಕಂಡುಹಿಡಿಯುವುದು; ಶೋಧನೆ; 
ವಿಚಾರಣೆ; ತನಿಖೆ: ಆಗ ತಕರಾರು ಸಲ್ಲಾ ಆದ ಪ್ರಕಾರ ತಹಕೀಕು 
ಮಾಡಲಾದೀತು (ರಾಜೀಂದ್ರ. 8೧). [ «ಅರ. ಹಿಂ. ಮರಾ. ತಹಕೀಕ"] 

ತಹಕೂಫ್‌ "ತಹಕೂಬ' ನೋ. 

ತಹಕೂಬ, ತಹಕೂಫ್‌ (ನಾ). ಕೆಲಕಾಲದವರೆಗೆ ತಡೆಹಿಡಿಯಂವಿಕೆ ; 
ಸಮಯವನ್ನು ಮುಂದೂಡುವುದು: ಈ ಮೂರೂ ತಾಲೂಕಿನ ರೈತರು 
ಸರಕಾರದವರಿಗೆ ಮೊರೆ ಇಟ್ಟು ಕಂದಾಯ ವಸೂಲಿ ತಹಕೂಬ ಇಡಲು 
ಪ್ರಾರ್ಥಿಸಿಕೊಂಡಿದ್ದರು (ಕರವೀ. ೭೩) ; ತಮ್ಮ ಚಟುವಟಿಕೆಗಳನ್ನು 
ದಯವಿಟ್ಟು ಸದ್ಯಕ್ಕೆ ತಹಕೂಬ ಇಡಬೇಕು  (ಗಂಮಾಯಿ. ೯೮). 
ತಹಕೂಫ್‌ : ಅರಸನು ಪಾರ್ಲಿಮೆಂಟ ಸಭೆಯನ್ನು ಒಂದು ಸಭಾಕಾರ್ಯ 
ಕಾಲದಿಂದ ಮತ್ತೊಂದು ಸಭಾಕಾರ್ಯ ಕಾಲದವರೆಗೆ ತಹಕೂಫ್‌ ಮಾಡ 
ಬಹುದು (ಮುಂಬಯಿ. ೬-೧೩೬). 

[ «ಮರಾ. ತಹಕೂಬ್‌, ತಕೂಬ್‌ ; ಅರ. ತವಕ್ಕುಫ್‌ ] 

ತಹತಹ (ನಾ). ೧. ಆತುರ ; ತವಕ. “ತಹತಹಪಡು' ಪರಾ. ೨. 
ಕಳವಳ ; ಚಿಂತೆ: ಯಾತಕೀ ಪರಿತಾಪ ಲಕ್ಷ್ಮಣ ಚೇತರಿಪನಿನಕುಲನ 
ಬಾಣದಿ ಯಾತುಧಾನರು ಮಡಿವರೀ ನುಡಿಗಿಲ್ಲ ಸಂದೇಹ . . . ತಹತಹ 


೩೩೬೯ 


10 


45 


ತಹಲ್‌ 


ವೇಕೆ ನಿನಗೆಂದ (ಆನಂರಾ. ೬-೦೮-೫೦); "ಯಾವ ಮಹಾರಾಯ ಮಾಡಿದನೊ 
ತಾಸಿಗೆ ಅರವತ್ತು ನಿಮಿಷ' ಎಂದು ಶಾಮಿಗೆ ತಹತಹ (ಕರಿಕಂ. ೨೫). 
[ದೇ.8 ತಮಿ. ತಹೈಪು ; ತೆಲು. ತಹತಹ ] 

ತಹತಹಪಡು (ಕ್ರಿ). ೧. ಆತುರಪಡು ; ತವಕಪಡಂ : ಅನುವಿನ ವಿಷಯ 
ತಿಳಿಯಬೇಕೆಂದು ಆನಂದನ ಮನಸ್ಸು ತೆಹತಹಪಡುತ್ತಿತ್ತು (ಮುರುಕು. 
೯೯) ; ಅವರ ಒಡವೆಗಳ ಚಿನ್ನವನ್ನು ಎಷ್ಟು ಹೊತ್ತಿಗೆ ಬೆಂಬೂದಿಯಿಂದ 
ಬಾಚಿಕೊಳ್ಳುವೆವೋ ಎಂಬುದಾಗಿ ಪುರೋಹಿತರು ತಹತಹಪಡುತ್ತ 
ನಿಂತಿದ್ದರು (ಥಾರವೀ. ೯). ೨. ಕಳವಳಪಡು ; ಸಂಕಟಪಡು : ಎಚ್ಚರ 
ವೇನೂ ಬರಲಿಲ್ಲ. . . ಏನು ಮಾಡಬೇಕೆಂದು ತೋರದೆ ತಹತಹಪಡುತ್ತ 
ನಿಂತಿದ್ದನು ಅಮರ (ಸಿಡಿಲು. 66) ; ಎರೆಡು ಹೊತ್ತು ಸರಿಯಾದ ಊಟ 
ಕಂಡರೆ ಸಾಕಲ್ಲಾ ಎಂದವನು ತಹತಹಪಡುತ್ತಿದ್ದ. (ಶನಿಸಂ. ೬೩). 

[ ತಹತಹ + ಪಡ್ಕು) 

ತಹತಹಿಸು (ಕ್ರಿ). ಆತುರಪಡಂ ; ತವಕಿಸು : ಮಿಂಚಿನ ಕೆಂಚುರಿನಾಲಗೆ 
ನಮ್ಮನೆ ನೊಣೆವಂತೆ ತಹತಹಿಸಿದೆ, ಗುಡುಗಾಗಿದೆ, ನಮ್ಮನೆ ನಗುವಂತೆ 
(ಅಹಲೈ. ೨೧-೧೦). [ತಹತಹ + - ಇಸ್ಕು] 

ತಹನಾಮೆ, ತಹಾನಾಮೆ (ನಾ). ಲಿಖಿತವಾದ ಒಪ್ಪಂದ; ಕರಾರುಪತ್ರ: 
ಮಹೀಶೂರದೇಶವನ್ನು ವಿಭಾಗ ಮಾಡಿಕೊಡುವ ವಿಷಯದಲ್ಲಿ ಇಂಗ್ಲಿಷ್‌ 
ನವರಿಗೂ ನಿಜಾಮರವರಿಗೂ . . . ಒಂದು ತಹನಾಮೆಯು ನಡೆಯಿತು 
(ಜಾಮವಂ. ೨೬೧) : ಆ ಕಾಲದಲ್ಲಿ ಇಂಗ್ಲಿಷ್‌ ಸರ್ಕಾರದವರಿಗೂ ಮೈಸೂರು 
ಮಹಾರಾಜರವರ ಕಡೆ ಮಹಾಮಾತೃಶ್ರೀ ಲಕ್ಷ್ಮಮ್ಮಣ್ಣಿಯವರಿಗೂ 
ನಡೆದ ತಹನಾಮೆಯ ಪ್ರಕಾರ (ಮುಜಾವಂ. 11, ೩); ರಾಬರ್ಟ್‌ ಟೈಲೆರ್‌ 
ಸಾಹೇಬರ ಮಾರಿಪತ್ತಿನಿಂದ ತಹನಾಮೆಯನ್ನು ಬರೆಸಿ, ತಲಚೇರಿ ಸರಕಾರದ 
ದಫ್ನರದಲ್ಲು ಮಡಗಿ ಇದೆ (ರಾಜೇಂದ್ರ. ೫೩. ತಹಾನಾಮೆ : ತಹಾನಾಮೆ 
ಬರದು ಇಡುವಾಗ್ಯೆ (ರಾಜೀಂದ್ರ. ೩೧). [*-ಮರಾ, ತಹನಾಮಾ ] 

ತಹಪತ್ರ (ನಾ). ಎ ತಹನಾಮೆ : ಅದೇ ರೀತಿ ತಹಪತ್ರ ಮಾಡಿ ವಕೀಲರ 
ಕೈಯಲ್ಲಿ ಕೊಡುವಂತೆ ನಿಶ್ಚಯವಾಯಿತು (ಹಸಿವು. ೬೦). 

[ ತಹ + ಪತ್ರ] 

ತಹಬಂದು (ನಾ). ೧. ನಿಯಮ ; ನಿರ್ಬಂಧ: ಮುನ್ನಂ ಮಾಡಿದ 
ತಹಬಂದು ಕಟ್ಟುಗಳ" ಮುರಿದುವೆಂಬ ಭಾವಮಂ ಮಾಡಿ (ಕಳನ್ಮ. 
೦೦-೩೮). ೨. ಹತೋಟಿ ; ಹಿಡಿತ; ವಶ: ಸಾವಿತ್ರಿಯ ಮನಸ್ಸನ್ನು 
ತಹಬಂದಿಗೆ ಹೇಗೆ ತರುವುದೆಂದು ಯೋಚಿಸುತ್ತ ಕುಳಿತೆ (ತಾಯಿಕ, ೬೨): 
ಅವಳು ಆ ಯೋಚನೆಯನ್ನು ತಹಬಂದಿಗೆ ತೆಗೆದುಕೊಂಡಳು (ಯೂರಾಡಿ. ೬೪). 

ತಹಬಂದಿಗೆ ತರು ೬ ಅಳವಿಗೆ ತರು; ಹತೋಟಿಗೆ ಒಳಪಡಿಸು : 

ಈ ಸೀಮೆಯನ್ನು ತಹಬಂದಿಗೆ ತರುವುದಕ್ಕೆ ಪೂರ್ಣಯ್ಯನವರಿಗೆ ತುಂಬಾ 
ಸಹಾಯಮಾಡಿದರು (ಮಹಾವಂ. 11,4); ತುಳಸಾಬಾಯಿಯವರು 
ಘಾಬರಿಯನ್ನು ಸ್ವಲ್ಪ ತಹಬಂದಿಗೆ ತಂದುಕೊಂಡು (ನಡೆದಾ. 1, ೮೫೩). 
ತಹಬಂದಿಗೆ ಬರು ಎ ಹತೋಟಿಗೆ ಬರಂ ; ಸವಂಸ್ಥಿತಿಗೆ ಬರು: ತರಗತಿ 
ತಹಬಂದಿಗೆ ಬಂತು (ಸ್ಕಾಮಿಸ್ನೇ. ೪೭) ; ಏದುಸಿರು ಇನ್ನೂ ತಹಬಂದಿಗೆ 
ಬಂದಿರಲಿಲ್ಲ (ವಂಶವೃ, ೨೮3); ಚಿಕಿತ್ಸೆಯನ್ನು ಪ್ರಾರಂಭಿಸಿದ ೨೪ ಗಂಟೆ 
ಗಳೊಳಗೆ ರೋಗ ತಹಬಂದಿಗೆ ಬಾರದೆ ಹೋದಲ್ಲಿ (ಕೆಲರೋ. ೨8); 
ವೈದ್ಯರು ಎಷ್ಟು ಪ್ರಯತ್ನ ಪಟ್ಟರೂ ರೋಗ ಇನ್ನೂ ತಹಬಂದಿಗೆ 
ಬಂದಿಲ್ಲ (9), [?] 

ತಹರೀರು (ನಾ). ಸಾರ್ವಜನಿಕ ಕೆಲಸಗಳ ಮೇಲ್ವಿಚಾರಕರಿಗೆ ಕೊಡಂವ 
ಸಂಭಾವನೆ,-ಭತ್ಯ : 8). 
[ ಅರ. ಮರಾ. ತಹರೀರ್‌ ಇ ಲೇಖನಕ್ಕಾಗಿ ಕೊಡುವ ಸಂಭಾವನೆ] 

ತಹಲ್‌ "ತಹಲು' ನೋ. 


ತಹಶೀಲದಾರ `ತಹಸೀಲುದಾರ' ನೋ. 
ತಹಶೀಲುದಾರ "ತಹಸೀಲುದಾರ' ನೋ. 


ತಹಸಿಲದಾರ "ತಹಸೀಲುದಾರ' ನೋ. 
ತಹಸೀಲಿ “"ತಹಸೀಲು' ನೋ. 


ಶಹಸೀಲೆ "ತಹಸೀಲು' ನೋ. 


ತಹಾನಾಮೆ "ತಹನಾಮೆ' ನೋ. 


ತಹಲು 


ತಹಲು, ತಹಲ್‌ (ನಾ). ಸದ್ಯ ; ಪ್ರಕೃತಕಾಲ: ಡೆಪ್ಕೂಟಿಕಮಾಷನ್ನರೋ 
ಸಬ್‌ಡಿವಿಜನ್‌ ಆಫೀಸರೋ ತಾಲ್ಲೂಕಿನಲ್ಲಿ ತಯಾರಿಸಿ ತಹಲಿಗೆ ತರಲ್ಪಟ್ಟ 
ಲೆಬ್ಬಗಳನ್ನು . . . ಖಾಯಂ ಮಾಡುತ್ತಾರೆ (ಕಲನೆ. ೦೩೬). ತಹಲ್‌ : 
ಇಬ್ಬರನ್ನೂ ನಾನು ತಹಲ್‌ವರೆಗೂ ಒಂದು ಏಟು ಕೈಎತ್ತಿ ಹೊಡೆದಿಲ್ಲ 
(ಜಿಂಗೂಲಿ. ೧೨೭). [?] 


ತಹಶೀಲ್ದಾರ “ತಹಸೀಲುದಾರ' ನೋ. 


ತಹಸೀಲು, ತಹಸೀಲಿ, ತಹಸೀಲೆ, ತಾಸೀಲು (ನಾ). ೧. ಕಂದಾಯದ 
ವಸೂಲಿ: (8. ೨. ಕಂದಾಯದ ವಸೂಲಿಗಾಗಿ ಮಾಡಿದ ಜಿಲ್ಲೆಯ 
ಭಾಗ ; ತಾಲ್ಲೂಕು : ಖಾಂಡ್ವಾ ತಹಸೀಲಿನಲ್ಲಿರುವ ಈಗಿನ ಮಾಂಧಾತ 
ವೆಂದೂ...ಹೇಳಿದ್ದಾರೆ(ಕರ್ಣಾಅ. ೨): ತಹಸೀಲುಗಳಿಗೆಲ್ಲಾ ಈ ಸಮಾಚಾರ 
ವನ್ನು ತಿಳಿಯಪಡಿಸಿ ಅಗ್ಲೇಯ ಸರ್ಕಾರವನ್ನು 
ತಹಸೀಲಿ: ೨. ರಾಜಾನುಗ್ರಹಕ್ಕೆ ಸಂಪೂರ್ಣ ಪಾತ್ರನಾಗಿ 
ಅದವಾನಿಯ ತಹಸೀಲಿಯಲ್ಲಿದ್ದನು (ಕಳವ. 11, ೨). ತಹಸೀಲೆ: ೨. 
ಸರಕಾರದಲ್ಲಿ ನೌಕರಿಗೆ. ಸೇರಿದ್ದರೂ ಬಹುಕಾಲ ತಹಸೀಲೆಯ ವರ್ಗದಲ್ಲಿ 
ತಾಲೂಕುಗಳನ್ನು ಆಳಿ » ನಿವೃತ್ತರಾಗಿದ್ದರು (ದಾಸಕೂ. ೭); 
ರಂಗನಾಥರಾಯರ ತಹಸೀಲೆಯ ಆಳಿಕೆಯಲ್ಲಿ ಅವರು ತಾಲೋಕು . 
ಕ್ಷಾಮಕ್ಕೆ ಈಡಾಯಿತು (ದಾಸಕೂ. 6). ತಾಸೀಲು : (8). 
[ ಅರ. ಹಿಂ. ತಹಸೀಲ್‌; ಮರಾ. ತೆಹಸೀಲ್‌; ತಹಶೀಲ್‌ 1] 
ತಹಸೀಲುದಾರ, ತಹಶೀಲದಾರ, ತಹಶೀಲಂದಾರ, ತಹಶೀಲ್ದಾರ, 
ತಹಸಿಲದಾರ,. ತಹಸೀಲ್ದಾರ, ತಾಶೀಲ್ದಾರ, ತಾಸಿಲ್ದಾರ, 
ತಾಸೀಲುದಾರ (ನಾ). ತಾಲ್ಲೂಕಿನ ಕಂದಾಯವನ್ನು ವಸೂಲಂ 
ಮಾಡುವ ಅಧಿಕಾರಿ; ಮಾವಂಲೇದಾರ(ಉಕ) ; ತಾಲೂಕಿನ 
ವಂಖ್ಯಾಧಿಕಾರಿ: (8. ತಹಶೀಲದಾರ: ಕನ್ನೆಯ ತಂದೆಯು 
ದೊಡ್ಡದೊಂದು ತಾಲೂಕಿನ ತಹಶೀಲದಾರನಾಗಿದ್ದನು (ತೊಳೆಮು. ೨೦೮). 
ತಹಶೀಲುದಾರ : ಆ ತಾಲೂಕಿನಲ್ಲು ಇರುತ್ತಿದ್ದ ತಹಶೀಲುದಾರ ಮುಂತಾ 
ದವರಿಗೆ ತಾಕೀತಿ ಸಹ ಬರೆಸಿ (ರಾಜೀಂದ್ರ. ೧೨೩). ತಹಶೀಲ್ದಾರ: 
ಮದರಾಸ್‌ ಕಲ್ಕತ್ತಾ ಮಧ್ಯಪ್ರಾಂತ್ಕ ಬೊಂಬೈ ಜಿಲ್ಲಾದಲ್ಲಿ ತಹಶೀಲ್ಮಾ 
ರರುಗಳ ಹಾಜರಾತಿ ಹುಕುಂನಲ್ಲಿರತಕ್ಕದ್ದು (ಗ್ರಾಮಾಳ. ೪). ತಹಸಿಲ 
ದಾರ: ಅದು ಆ ಪ್ರಾಂತದ ಸಬ್‌ರಿಜಿಸ್ಟ್ರಾರರಿಂದ ಹಿಡಿದು, ತಹಸಿಲದಾರ 
ರನ್ನು . ಕಲೆಕ್ಟರ ದೊರೆಗಳವರೆಗೂ ತಿಳಿದ ವಿಷಯ (ಹಸಿವು. ೨೪). 
ತಹಸೀಲ್ದಾರ : ಸೀತಾರಾಮನು ಬಾಕಿದಾರರನ್ನೂ ತಹಸೀಲ್ದಾರರನ್ನೂ 
ಸೆರೆಯಲ್ಲಿಡಿಸಿದನು (ಬಂಕಿಮ. ೩೦6), ತಾಸಿಲ್ದಾರ: ನಾವಿಬ್ಬರೂ 
ಪೂಂ-ಗಾವೂರು ತಾಲೂಕಿನ ತಾಸಿಲ್ದಾರರ ಸೇವಕರು (ಪ್ರತಾಪ. ೩೪). 
ತಾಸೀಲುದಾರ : (8). [ ಅರ. ಪಾರ. ಹಿಂ. ತೆಹಸೀಲ್‌ದಾರ್‌ ; 
ಮರಾ. ತಹಸೀಲ್ದಾರ್‌; ತಹಶೀಲ್ದಾರ್‌] 


ಸ್ಥಾಪಿಸಿದರು (ಯಾರಾ. |35 


೧೩೧)- 


ತಹಸೀಲ್ದಾ ರ `ತಹಸೀಲುದಾರ' ನೋ. 


ತಹಿ (ನಾ). ಒಡನಾಟ ; ಜೊತೆ; “ಸ್ನೇಹ” (ಪ್ರಥಣ್ಮ): “ತಹಿ (?) 
ಯಂತದು[ಪಾಕಾಂ. ತಹೆಯೆಂದುಂ]ಜ [ಪಾಠಾಂ. ಜೊ]ತ್ತ” (ಜತುನಿ. ೯೨): 
ಉಂಟುಂಟು ತಹಿಯಾಗಿ ನಿಮ್ಮೊಳಗೆ ನೀವು ಪಳೆನಂಟುಗಳ ಬೆದಕಬೇಡ 
(ಸಾಂದಪು. 8-೮). "ತಹಿಕಾಅ' ಪರಾ. [?) 


೩೩೭೦ 


ತಹಿಕಾಚಿ (ನಾ). ಜೊತೆಗಾರ ; ಸ್ನೇಹಿತ: ಕನ್ನದ ಬೊಮ್ಮಿದೇವಯ್ಯನ 
ೂಇಲವಿನೊಡಗೊಂಡು ಬರುತಾ ಗಳಿಹಮಂ ಕೊಂಡು ಮನಮೊಸೆದು 
ತಹಿಕಾಅನವೊಲರಮನೆಯನಂಜದೆ ಹೊಕ್ಕು (ಬಸಪು. ೩೧-೦೧). 


[ತಹಓ-. ೨ ಕಾಣ) 
5[ತಳ, "ತಟ್‌ ' ನೋ. 
ತಳ, ತಟ (ಕ್ರಿ), ತತ್ತ್ವ, ತಳ್ತೆ, (ಭೂತಕ್ಕ). ತಳ್ಳು 


(ಭೂತನ್ಯೂ). ೧. ಎದುರಿಸು; ಪ್ರತಿಭಟಿಸು; ಆಕ್ರಮಣ ಮಾಡು: 
ಕೆದಟ್‌ ಚತುರ್ಬಲಂ ಬೆದಜಿಕಿ ತಳ್ತ ದಳಂ . . . ಗುಣಾರ್ಣವನಂದು 
ಲಕ್ಕಲೆತ್ಕದೆ ಕೊಳೆ (ಪಂಪಥಾ. ೮-೨೧) ; ಸಿಡಿಲೊಳೆ ತಳ್ಳು ಪೋರ್ವ 
ಸಿಡಿಲಂತಿರೆ ಬಾಳೊಳ್‌ ಬಾಳ್‌ ಪಳಂಚಿ ಮಾರ್ಕಿಡಿವಿಡೆ (ಪಂಪಥಾ. ೧೦-೪೨); 
ರಣದೊಳರಾತಿಭೂಭುಜಬಲಂಗಳನುಗ್ರಭುಜಾಸಿಯೊಳ್‌ ಖಣಿಲ್‌ ಖಣಿಲಿನೆ 
ತಳು ಪೊಯಿದು ಪಡಲಿಟ್ಟವೊಲಾಗಿರೆ ಮಾಡಿ (ಎಳೆ. ೪11, 
ಸಾಗರ. ೧೦೯-೩೨ ; 1042); ಪರಿದೆಯ್ದೆ ತಾಗಿ ಧುರದೊಳಿದಿರ್ಚ್ಚಿದ 
ವೀರಭಟರಂ ಅದಟಿನ ಕಾಳಿಗನಿರದೆಯ್ದಿ ತಾಗಿ ತಳುರ್ತ್ತ್ರೆಸುಉದು 
(ಎಕ. ೫177, ಸೊರೆಬ. ೬-೯: 1165); P ಇದು ತಳ್ಳು ಎಂಬುದರ 
ಅಪಲಿಖಿತವಿರಬಹುದು. ತತ್ತರೆ ಭೂತನಾಥನ ತಡೆವನೆಂದನು ದನುಜ 
ರಘುಪತಿಗೆ(ಳೌಶಿರಾ. ೩೬-೨೦): ಕನಸು ಮನೆಸಿನೆೊಳಾಗಳೆನ್ನಯ ತನುವಿನಲಿ 
ನೀ ಸುಳಿದು ಮಚ್ಚಿಸಿಯಿನಿತು ಧಾವತಿಗೊಳಿಸಿ ನಿಷ್ಕರುಣದಲಿ ನೀನೆನ್ನ ಕನಲಿ 
ನುಡಿದೊಡೆ ನಾನು ಬಿಡುವೆನೆ ತನಗೆ ತತ್ತಡೆ ಭಾವಿಸಲು ಸಾವನಿತು 
ಬಂದೊಡೆ ಬರಲಿ ಬಿಡೆ ನಾನೆಂದಳಾ ಮಾಯೆ (ಪ್ರ ಥು ಲೀ. ೭-೮೦): ಈ 
ಬಲವನು ತತ್ತೊಡರಿದೋಡಿಸುವೊಡಸುರಂಗೆ ವಶವೆ (ಜಿಬಪು. ೩೮-೨೪). 
೨. ತಡೆ; ಅಡ್ಡಿಪಡಿಸು :. 'ತಳ್ಳೊಯ್ಕ್‌', “ತಳ್ಳು,' ಪರಾ. 
ಹಿ ತಟಿಳ್ಳ : ಬಾಳ್‌ ಕಿಟ್ತು ಇದಿರೆ ನಡದು ಕಟಿ್ವಿತ್ತವೋಗಿ ತಟ್ಟು ಸತ್ತ 
(ಸೌಇಇ. 1%-1, ೬-೧೦; 9ನೆಯ ಶತ). 
ತತ್ತಾಳು ಎ ಎದುರಿಸಿದ ಸೈನಿಕ : ಕೆಟ್ಟು ಬಂದವರಲ್ಲ ರಿಪುಶಿರದಿಂ 
ಸೇತುಗಟ್ಟಿ ಬಂದೆವು ಜೀಯ ತೊರೆಗೆ ಕುಟ್ಟುತ್ತ ಬಂದೆವು ತತ್ತಾಳನೆಂದನು 
ದಿಟ್ಟ ಕನ್ನಡಿಗ ಮಾಚಯ್ಯ (ನಾಗಕು. ೧೬-೦೨). ತಳ್ತಿಕ್ಯುಎಮೇಲೆ ಬಿದ್ದು 
ಹೊಡೆ; ಎದುರಿಸಿ ಕೊಲ್ಲು: ಕೆಂಚನೆಂಬೋನಿಳಾಮಹಿತಂ ವೀರನರ್ಕ್ಯಸುತ 
ನಿನುದಾರ[6] ಪಿಡಿದಡಸಿ ನವಿಲ ಕೊನ್ನಡಿಗಿ[ಡೆ] ತಳ್ತಿಕ್ಕಿ ಬೇಡವಡೆಯಂ 
ಬಲ್ಲಾಳ್ಬಡೆದಂ ಬೆಳ್ವಲಮಂ (ಸೌಇಇ. ೫1-1, ೪೫-೩: 980). ತಳ್ಲಿಲ್ಸ್‌, 
ತಳುತಿಆ್‌, ತಳುತ್ತಿಟಿ, ತಲ್ತಿರಿ, ಸಿ ತಟ್ತೀಆ ಎ ತಳ್ತಿಕ್ಕು : ದುಗ್ಗಯ್ಕ 
ಸಾನ್ತನೂರ ತೊಟುಗೊಳ್ಳ ಧಾಳಿ ಕಳ್ಳರೊಳ್ತಳ್ತಿಅ್‌ದು ಅಟ್‌ ಸತ್ತ 
(ಎಕೆ. 7%(8), ಕಾನಕಾ. ೪೮-೦೬: ಸು, 900); ಆತಂಗೆ ಚಕ್ರಿವೇಟ್ಕುಮೆ 
ಪೋ ತಕ್ತಿಅೌದಾಮೆ ಗೆಲ್ವಂ (ಅದಿಪು. ೧೪-೬): ಪೊಜಗಣರಿವರ್ಗಮಂ 
ತಲ್ತಿಟ್‌ದು ಗೆಲಲ್ಬರ್ಕುಮೊಳಗಣರಿಷಡ್ವರ್ಗಂ ನೆರೆದಿರೆ ಬಾರದು (ಜಾಂತಿಫು. 
೨-೦೭) ; ಪೊಯ್ಯಲೋಡಿ ಪೋಗುವುದಿಲ್ಲದೆ ತಾಗಿ ತಳ್ತಿಲಿಯಲಟ್‌ಯೆವು ` 
(ಪಂಡತಂ. ೨೦೬-೫); ಸಾರಥಿಗಳ್‌ ಸಾರಥಿಗಳೊಡನೆ ತಳ್ತಿಟ್‌ಯೆ (ಪಂರಾಮಾ. 
ನೆರೆದಿಂತೀಗಳೆ ಪೋಗಿ ತಳ್ತಿಅಳಿವೆನೆಂಬಾ ಮಾತದಂತಿರ್ಕೆ 
(ಕಲೈಕಾ. ೦೫೯): ಪೆಅಮೆಟ್ಟಿ ತುಜುಗಿ ಮಿಗೆ ತಳ್ತಿಉೌದಪ್ಪು ವೊಡನೊಡನೆ 
ತೆಮ್ಮೊಳೀ ಕಾಂತೆಯ ನುಣ್ಣೂಟುಗೆವೆಗ[ಣ್ಣ]ಳ್ಳೀಗಿನ ಕೊಆತೆಗೆ 
ದಲ್ಪಾಜುಗಣ್ಣ ಬಟಗದು ಸಹಜಂ (ಪುಷ್ಪಪು. ೩-೩೦): ಮುಂಡಮುಂಡ 
ಗಳೆದ್ದು ಜವದಿ ತಳ್ತಿಆದು ಗೆಲಗೊಂಡುದು (ಅಶಿಜಂ. ೧೭-೧೭); ಸಿರಿವುರದ 
ಬೀರಂಣ್ನನುಭಯ ಬಲಂ ನೋಡಲು ತಳುತಿಲ್‌ದು ಸುರಲೋಕ 
ಪ್ರಾಪ್ತನಾದಂ (ಕಣ. ೪, ೯-೨೮; 1072); ತಾಗಿ ತಳುತಿಟ್‌ದು ಸ್ವರ್ಗಲೋಕ 
ಪ್ರಾಪ್ತನಾದ (ಎಕ, ೪11, ಶಿವಮೊ. ೧೧೮-೭: 21881) : ಗೊರವರ 
ಹೊನ್ನಯ್ಯಂ ತುಣುವಂ ಪಿಂತಿಕ್ಕಿ ಪಲರಂ ಕೊಂದು ತಳುತ್ತಿಟ್‌ದು 


೧೩-೬೮) ; 


1-3-29 


ತಳ್ಕ್‌ (ಕ್ರಿ). ತತ್ತ 


ತಳ್ಕ್‌ 


ದೇವಲೋಕಕ್ಕೆ ಸನ್ನೊಂ (ಎಳ. ೪111, ಸೊರಬ.. ೬೪-೧೧; 1032) ; 
ಒತ್ತೊತ್ತಿ ಬರುವ ಸೈನ್ಯಕ್ಕೆ ಅವನು ಇದಿರಾಗಿ ತಾಗಿ ತಳ್ತಿರಿದು ಕೊಂದನು 
(ಕವೀರ. ೨೬) ; ಎಡೆಯೊಳ್ತಾಗಿ ತ[ಲಸ)ಅ್‌ದು ಸಗ್ಗ ಮೇಹಕಿದಂ 
(ಸೌ ಆಇ.7%-1, ೪-೯; ಸು, 9ನೆಯ ಕತ). ತಳ್ತಿಆ್‌ಯಿಸುಎಒಬ್ಬರನ್ನೊಬ್ಬರು 
ಆಕ್ರಮಿಸಿ ಕಾದಾಡಂವಂತೆ ಮಾಡು ; ಕೊಲ್ಲಿಸು : ಇಜಯಿಸುವೈ 
ಸೋದರರ್ಕಳಂ ತಮ್ಮೊಳ್ತಟ್ತಿ [ಲ್ಲಿ ತ ಜ್‌ಯಿಸುವೈ ಗುರುಶಿಷ್ಯರನಟಿಗುಲಿ 
ನಿನ್ನಿಂ ನಿಕೃಷ್ಟರಾದರುಮೊಳರೇ (ಗದಾಯು. ೯-೭). [ದೇ.॥ ತಮಿ. ತೆಳ್‌] 
ತಳಿತ್ಕ, ತಳ್ತ್ಯ (ಭೂತಕೃ). ತತ್ತ, ತಳ್ಳು 
(ಭೂತನ್ಯೂ). ೧. ತಳೆ; ಧರಿಸು; ಹೊಂದಂ : ಧ್ಯಾನದೊಳಭವಂ 
ನೆಟ್‌ ದಿನಿಸಾನುಮನರೆಮುಚ್ಛಿ ಕಣ್ಗಳಂ ನಿಶ್ಚಳಿತಂ ತಾನಿರ್ದು ಮಜ್‌ದು 
ಕೆಂದಿದ ವಾನಂ ತಳಾ [ಪಾಕಾಂ. ಳ್ಳಾ]ಡದಿರ್ದ ಮಡುವಂ ಪೋಲ್ತಂ 
(ಪಂಪಛಾ. 6-೧೩); ತಚ್ಚಂದ್ರಿಕಾನವ್ಯಸಂಗಮದಿಂ ಸಂಭವಿಸಿರ್ಪ 
ಹೀರ್ಪನಿಗಳಂ ತೆಳ್ತಲ್ಲಿ ವಿಸ್ತಾರಮಪ್ಪಮಳೇಂದೂಪಲದೊಂದು ಪಾಸಟ್‌ 
ಕರಂ ಶುಭ್ರದ್ಯುತಿವ್ರಾತದಿಂದಮೆ ವಿಭ್ರಾಜಿಸುತಿರ್ದುದು (ಕುಸು ಮಾ. 
೧೦-೬೪). ೨. ಹರಡು; ವ್ಯಾಪಿಸು; ಕವಿ; ಆವರಿಸು; ಚಿಲ್ವಾದ ಲತಾಂತಂ 
ತಳ್ತ ಶಯ್ಯಾಶ್ರಿತ ಸಿತಮೃದುಳ ಪ್ರಚ್ಛದಚ್ಛನ್ನ ಶಯ್ಯಾತೆಲದೊಳ್‌ . . . 
ಶೂದ್ರಕನೃಪತಿ ಸುಖಾಸೀನನಾಗಿರ್ದನಾಗಳ್‌" (ಕಾದ ಂಪೂ. 60); 
ಧರಣೀನ್ಹ್ವಂಬರಮೆಯ್ದೆ ಸಪ್ತತಳಮಂ ತಳ್ತತ್ತು . . , ಅಜಾಣ್ಮತಟ 
ದೊಳ್ಳೀರ್ಶ್ವ್ಶಿರ್ಲತಾವಲ್ಲಿ (ಸಇಇಇ. 15-1, ೦೦೨-೩೬; 1046) ; -ತೆಡಿವಿಡಿದು 
ಪವಳದ ಬಳ್ಳಿ ತಳ್ತೆ ಪಾಲ್ಸಡಲ ಚೆಲ್ವುಮಂ ನಿಚಾಂಗಪ್ರಭೆ 
ನಿರಾಕರಿಸುತ್ತುಮಿರೆ (ವರ್ಭ೯ ಪು. ೦೦-೨೪ ವ); ಏಟುಂ ಕಡಲಂ ಕಡಂಗಿ 
ಕುಡಿವೆಂ ತಳ್ತಾಆಲಂ ಪೊಯ್ದು ತೂಜುವೆನೈದುಂ ಮೊಗೆಮುಳ್ಳನಂ 
ಕೆಡಪುವೆಂ (ಕಲಿಕಾ. ೧೫೪); ತಳಿತ ಹೋಮದ ಹೊಗೆಗಳಲಿ ದಿನಬಲ 
ದೊಳಾಯುಷ್ಯಾಭಿವೃದ್ಧಿಯ ಬೆಳವಿಗೆಗಳಹವರಸ (ಕುವ್ಯಾಉ. ೩-೫3) ; 
ತಳಿತ ಮೇಘದಿ ಹೊಳೆವ ಮಿಂಚಿನ ಬಳಗವೆನೆ ಹಂಸಗಳು ನಭದಿಂದಿಳೆಗಿಳಿದ 
ಸತಿಯರ ಸಭಾಮಂಡಲದಿ ಕುಳ್ಳಿರಲು (ನಳಜ. ೨-೩೨). ೩. ಸೂಸು; 
ಚೆಲ್ಲಂ : ಕರುಳಿನ ಜೊಂಡು ಮಸಗಿತು ಕಡಿದ ಖಂಡದ ದಿಂಡು ತಳಿತುದು 
(ಕುವ್ಕಾಳೀ. ೯-೧೩) ೪. ಉಂಟಾಗು; ಆಗು; ಸಂಭವಿಸು: ಬೀತ ಸೊಂಪಿನ 
ತಳಿತ ಬೆಜಗಿನ ಪಾತೆಕದ ಪರುಠವದ ಮುಖದ ಮಹೀತಳಾಧಿಪ ಸುಯ್ದು 
ನೊಂದನು ಶಿವಶಿವಾಯೆನುತ (ಕುವ್ಯಾಆ. ೪-೦೬): ಪೊಜಿಗಂಧಕಾಸುರಂಗಂ 
ನಾಡೆ ವಿಗಡವೀರೇಶಂಗೆ ಕಾಳೆಗಂ ತಳ್ತುದು (ಜಿಬಪು, ೩ಂ-೩೧); 
ತನಗವರೊಳು ತ[ಪಾಕಾಂ. ತೆ]ತ್ತುದಾಹವಮೆಂದು..ನಿಜಸುತಂ ಬಿನ್ನೈಸೆ 
(ಕೈಮಿಭಾ. ೨೩-೩೮) : ಕಾಳೆಗ ತತ್ತುದವರಿಬ್ಬರಿಗೆ (ಕೋಗಯ. ೦೦-೩೮). 
೫. ಮೂಡು; ಹುಟ್ಟು; ಗೋಚರಿಸು: ತಳರ್‌ ಪುದಿದಾಮ್ರದಂತೆ 
ತೇಜೋನಿಧಿಯಪ್ಪ ಬಾಲರವಿ ತಳ್ತ ವಿಯತ್ತಳದಂತೆ ವಿಶ್ವಧಾತ್ರೀನುತ 
ಕೌಸ್ತುಭಾಭರಣನಚ್ಕುತನೀಗೆಮಗೊಲ್ಹು ರಾಗಮಂ (ಸೂಕ್ತಿಸು. ೧-೧). 
೬. ಚಿಗುರು; ಮೊಳಕೆಯೊಡೆ ; ಪಲ್ಲವಿಸು; ಸೊ ಗಯಿಸಿ 
ಬಂದ ಮಾಮರನೆ ತಳ್ತೆಲೆವಳ್ಳಿಯೆ ಪೂತ ಜಾತಿಸಂಪಗೆಯೆ 
ನೋಟಸ್ಟೊಡಾವ ಬೆಟ್ಟುಗಳೊಳಮಾವ ನಂದನವನಂಗಳೊಳಂ ಬನವಾಸಿ 
ದೇಶದೊಳಿ್‌ (ಪಂಪಥಾ. ೪-೨೮); ಪವಳದ ಬಳ್ಳಿಯ ತುಟುಗಲ್ಪವಣಿಲ್ಲದೆ 
ತಳ್ತು ಬೆಳೆದು ಕುಡಿವಿಟ್ಟಪರಾರ್ಣವ ತಟದೊಳ್ಳಆಕದಪುದೆಂಬವೊಲಿರ 
ದೆಸೆದತ್ತು ಸಾಂದ್ರ ಸಂಧ್ಯಾರಾಗಂ (ಕಾದಂಪೂ, ೨೭೭). "ತಳ್ಳಿ? ಪರಾ. 
ತತ್ತಕಲಹ ಎ ಉಂಟಾದ ಜಗಳ ; ಒದಗಿದ ಕಾದಾಟ : ಸೇದಿರಾಜಂ 
ತತ್ತ ಕಲಹದೊಳ್‌ ಕಪಟಜಂಗಮವಿಜ್‌ಯೆ) ಶಿವನೆಂದು ಕಾದುತೆ 
'(ಜೆಲಪು. ೩೫-೩೮). ತತ್ತಕಾರಿಯ ಎ ತೊಡಗಿದ ಕೆಲಸ ; ಉದ್ದೇಶಿಸಿದ 
ಕಾರ್ಯ; “ಹಿಡಿದ ಕೆಲಸ” (ಅಶಿಜಂ.ಕೋಕ): ಭೂತಳದೊಳುದಿಸಿದ ನಂದಿ 


೩೩೭೧ 


20 


40 


45 


ತಳ್ಕ್‌ (ನಾ). ಅಡ್ಡಿ ; ಅಡಚಣೆ ; ತಡೆ: (೫. 
ತಳ "ತಲ' ನೋ. 
ತಳಂಕು (ನಾ). ಒಂದು ಬಗೆಯ ಮರ : ತದಕಿನ ತಾಳ ತೆಂಗಿನ ತಳಂಕಿ 


ತಳಂಗೊಳ್‌ 


ಕೇಶ್ವರಂ ಯುಕ್ತಿಯಿಂ ನೋಳ್ಬಡೀಶ್ವರ ತಾನೆಯೆಂದೆನಿಪೆ ಯೋಗಪರ 
ಮಾನಂದನು ತತ್ತಕಾರಿಯವೇ[ಪಾಕಾ.- ರ್ಯವದೇ ನು (ಲಶಿಜಿಂ. 3೯-0). 
ತತ್ತಕಾರ್ಯ- ತತ್ತಕಾರಿಯ: ಅದು ಮಾಣಲೀಗ ನಿನಗಂ ತತ್ತಕಾರ್ಯವೆಂ 
[ಪಾಕಾಂ. ಕಾರಣಂ ನಾನು ನಿನಗೇನ ಮಾಡಲೆಂ]ಬುದನುಸುರು ಸುರಪ 
(ಲಶಿ8ಂ. ೦೪-೨೭). ತತ್ತಕಾಳೆಗ ಎ ತೊಡಗಿದ ಯುದ್ಧ : ಮೇಣಾವ 
ಶಶಿವಂಶಾವಳಿಯ ನೆಮ್ಮುಗೆಯ ನೆಗಳಿದೆ ತ[ಶಾಕಾಂ. ತೆ]ತ್ತಕಾಳೆಗಕೆ 
(ಕುವ್ಕಾಛೀ. ೩-೩೪). ತತ್ತವಸರ - ಒದಗಿದ ಅಗತ್ಯದ ಸಂದರ್ಭ, 
ಆವಶ್ಯಕತೆ : ಬಿಜಯಂಗೆಯ್ವುದೊಳಕಡೆಗೆಂದೊಡೆಮಗೊಳಗಾವ ತತ್ತವ 
ಸರವು ನಮಗೇಕರಸುಮನೆಗಳಲಿ ಭಾವಿಸಲು ಸಂಚಾರ (ಪ್ರಧುಲೀ. ೦೪-೧೭); 
“ಇರಂವ ಕೆಲಸ” (ಪ್ರಥುಲೀ. ಕೋಶ). ತತ್ತವೇಳೆಎಓದಗಿದ 
ಸವಂಯ, -ಸಂದರ್ಭ : ತೆತ್ತಿಗರು ತಾವಾದ ಕಾರಣ ತತ್ತವೇಳೆಯ 
ಲಾದಿರೈ ದಿಟ ಹೆತ್ತ ತಂದೆಗಳಹುದು ಮಡಿವಳ ಚನ್ನಬಸವಗಳು 
(ಪ್ರಥುಲೀ: ೨೩-೪೭). ತತ್ತಹೊತ್ತು 2 ತತ್ತವೇಳೆ : ಎಲೆಲೆ ಬಾಣಸಿ 
ತತ್ತಹೆೊೊತ್ತಿನ ಚಲವ ಮರಳಿಚಬೇಕು ಮಲ್ಲನ ಗೆಲಿದುಕೊಡು ಹರುಷಾ 
ಮೃತವನೆನ್ನಾತ ನೀನಿಂದು (ಕುವ್ಮಾವಿ. ಓರಿಇ. ೪-೬೩) ; ಪೂತು ಪಾಯಿಕು 
ತತ್ತಹೊತ್ತಿನೊಳಾತುಕೊಂಬವರಾರು (ಕುವ್ಕಾದ್ರೋ. ೪-೧೧). ತಲ್ತಿಆಸ್ಯಿವ 
೧. ಮುತ್ತು ; ಕವಿ; ಆವರಿಸಂ ; ಮಾಜ್‌ದ ಖೇದಮುಂ ಮುದಮು 
ಮೊರ್ಮೆಯೆ ಕೋಕ ಚಕೋರ ಕೋಟಿಗಿಂತೇಟ್‌ದುದು , . . ವಿಯೋಗಿಗೆ 
ಪಯೋನಿಧಿಗೊರ್ಮೆಯೆ ಕಿರ್ಚು ಪೆರ್ಚಿ ತಳ್ತ್ಕಿಅೌದುದಾಗಳಂತಮರ 
ದಿಕ್ಕುಧರೇಂದ್ರಮನೇಜಕಿ ಚಂದ್ರಮ (ಕುಸುಮಾ. ೦೦-೦೦). ಲಿ. 
ಅಲುಗಾಡಿಸು ; ಚಲಿಸು : [ ಮೆಯ್ಕಂ ತೂಗುತ್ತುಂ] ಉನ್ಮತ್ತ ಚೇಷ್ಟೆ 
ಯಿಂದೆರೆಯಂ ತಿಂದ ವಿಸಾನಂತೆ ಪೊಳೆಯುತ್ತುಂ ಪೊಲ್ಲಮನನಾಗಿ ಕಯ್ಕಂ 
ತಳ್ಕಿಅೀದು. ಪೆಜಟಿರ್ಗಂಜಿ . . . ಪರವಶಮಾದರಂತೆ ಜಡನಾಗುತ್ತು 
ಮಿರಲಾಗದೆಂಬೀ ಮೂವತ್ತೆರಡು ದೋಷಂಗಳಿಂ ಪಿಂಗಿ (ಧರ್ಮಾವ್ಯ. 
8-೧೩೬). ತಳ್ತುನೋಡುಎಚೆನ್ನಾಗಿ ನೋಡು; ಮನಸ್ಸಿಟ್ಟು ನೋಡಂ: 
ಎಳವರೆಯದೊಳೆಳೆಯರ್ಕಳನೆಳಸುತೆ ನಳಿದೋಳ್ಗಳಿಂದೆ ಬಿಗಿದಪ್ಪಿ ಮನಂ 
ಗೊಳೆ ತಳ್ತುನೋಡಿ ಮುದ್ದಿಪ ವಿಳಾಸಮೊಂದಕ್ಕೆ ನೋಂತುದಿಲ್ಲಾಂ ಕೆಳದೀ 
(ರಾಜಶೇ. ೩-೪೬). ತಳೊಗೆ: ಅಂದವಾಗಿ ಉದಯಿಸ: »-ಕಾಣಿಸಿಕೊಳ್ಳು : 
ಇರುಳೆಂಬ ಕಂಭದಿಂ ಹಿಮಕರನಾದಂ ಕರಿಯ ತೆಅದಿ ತಬಕ್ರೂ (ಳ್ತೊ]ಗೆಯೆ 
ಸುಧಾಕಿರಣ ಮದವುಣ್ಮೆ ಪರಿದುದು ವಿರಹಾಕುಳರೆಂಬ ಬೀರರಂ 
ಪೆಣಜುಶ್ತುಂ (ಅಜಿಪು, ೬-೪೩). 

[ ನಿತಳ್‌] 


[ಪಾಕಾಂ. ಗಿ]ನ ತುಂಬುರ ಚಿಲ್ಲ ಬೆಲ್ಲವತ್ತದ ಬಿಳಿಯತ್ತಿಯಿಪ್ಪೆಯ ಮರಂಗಳ 
. ಕಾನನವೆತ್ತ `ನೋಟಕ್ಟೊಡಂ (೮ೀಲಾವ. ೬-೨೭). [7] 


ತಳಂಗು (ಕ್ರಿ). ಗರ್ಜಿಸು ; ಗರ್ಜನೆಮಾಡು : ಕಟ್ಟಳ ತಾಗಿ ತಳಂಗೆ 


ಕಟ್ಟೆದಲಗಂ ತಳ್ತಿಖೌಿದು ಮೆರೆವ ಹಡವಳ ಸುಬ್ಬ (ಎಕ. ೪111, ಸಾಗರ. 


೯೫-೧೪; 1189). [+ ತಮಿ ತಟಜ್ಕು] 


ತಳಂಗೆಡು (ಕ್ರಿ). ಆಧಾರ ತಪ್ಪು; ನೆಲೆಯಿಲ್ಲದಾಗು: ಭರತನಳ್ಯರೆಯೆೊಂದೆ 


ಪಿರಿಯ ನೆಮ್ಮಾಗಿರ್ದ ಕುಬ್ಬೆಯಾತ್ಮಂ: ತಳಂಗೆಟ್ಟುರುಳ್ತುದು (ಶ್ರೀರಾಮಾ. 


೧೦೪-೭೮). [ತಳ (ಇ ತಲ) + ಕೆಡು] 


ತಳಂಗೊಳ್‌ (ಕ್ರಿ). ಕೈಯಲ್ಲಿ ಹಿಡಿ: ಚಾಮರಂ ಧವಳಚಂಚತ್ತಾಳವೃಂತಂ 


ಸಮಂತು' ತಳಂಗೊಂಡೊಡನೆಟ್ಟಿರಲ್‌. ಮದನರಾಜ್ಯಶ್ರೀಲಸನ್ಮೂರ್ತಿವೆತ್ತಿ 
ತೆನಲ್‌ ಭೀಮತೆನೂಜೆ ಪೊಕ್ಕಳೆೊಲವಿಂದುದ್ವಾಹಗೇಹಾಂತಮಂ (ನಳೆಕಂ. 
೩80). [ತಶಳ(=ತಲ)+ ಕೊಳ್‌) 


212 


ತಳಂಬಿಗೂಲಿ 


ತಳಂಬಿಗೂಲಿ (ನಾ). ಒಂದು ಬಗೆಯಂ ತೆರಿಗೆ : ಮಹಾಜನಂ ಮಹಾ 
ದೇವಯ್ಯಂಗೆ ನಾವಿದವಾರಿಯುಂ ತಳಂಬಿಗೂಲಿಯುಮನಾವಕಾಲಮುಂ 
ಪರಿಹಾರಂ ಮಾಡಿದರ (ಸೌಇಇ, 123-1, ೧೩೨-೨೭; 1068), 
[ ತಳಂಬಿ? ೬ ಕೂಲಿ) 


೩೩೭೨ 


ತಳಕ್‌(ನಾ). ವಿಂಂಚಿನ ವೇಗವನ್ನು ಅಥವಾ ಮಿಂಚಿನಂತೆ ಹೊಳೆಯುವು | 8 


ದನ್ನು ಅನುಕರಿಸುವ ಶಬ್ದ. 'ತಳಕ್ಕನೆ' ಪರಾ. 
ತಳಕ (ನಾ). ಒಂದು ಬಗೆಯ ಔಷಧಿ ಮೂಲಿಕೆ : ಈಶ್ವರಿ ನೆಲಅಣಬೆ 
ಚಿತ್ರಮೂಲ ತಳಕ ಜೋತಿಕಾಷ್ಮ . .. ಯಿವ ಸಮಾನಂಗೊಂಡು ಲೇಪವಂ 
ಮಾಡಲು ಮಾಣ್ಣು (ಪಾತಾಜಿ. ೦೩-೧). [7 
ತಳಕಂಭ "ತಳಗಂಬ' ನೋ. 
ತಳಕಟ್ಟು "ತಳಗಟ್ಟು' ನೋ. 
ತಳಕಾಡು 'ತಟಿಕ್ಕಾಡು' ನೋ. 
ತಳಕಿತ್ತು (ಕ್ರಿ). ಜಾಗಬಿಡು; ಊರು ಬಿಟ್ಟುಹೋಗಂ ; ಓಡಿ 
ಹೋಗು ; ದೂರವಾಗು: ಇಲ್ಲಿಂದ ತಳಕಿತ್ತಬೇಕೆಂದು ಪ್ರಸ್ತಾಪ ತೆಗೆದ 
ಕೂಡಲೇ ವಾಂಗಾನು ಈದ ಹುಲಿಯಂತೆ ಮೈಮೇಲೆ ಬಂದನು (ಮೇದಿವು. 
೦8೬): ಹಾನಗಲ್ಲು ಬನವಾಸಿಸೀಮೆಗಳಿಂದ ಹೊಯ್ಸಳರು ತಳಕಿತ್ತುವಂತೆ 
ಮಾಡುವುದು (ತವನಿ. ೧೪೩): ತಂದೆಗೆ ಜಡ್ಮಾ ಗಿದೆಯೆಂದು ತಾರು ಕೊಟ್ಟರೂ 
. ಅಲ್ಲಿಂದ ತಳಕಿತ್ತಿರಲಿಲ್ಲ (ಜಟೈಹೊ. ೧೫) ; ತಳಕಿತ್ತಿ ಓಡಲೆ ; 
ತಳವೂರಿದ ಚಿಂತಿ (ಸವೀಗೀ. ೪೮-೨) : ಈ ಮಾತು ನೆನಪಾಗುತ್ತಲೇ ಅವಳ 
ಸಮಾಧಾನವು. ತಳಕಿತ್ತತೊಡಗಿತೆು (ಮುತ್ತೈದೆ. ೯೯). 
[ತಳ (ಎತಲ) ೬ ಕಿತ್ತು, 
ತಳಕೀಳು (ಕ್ರಿ). ಎ ತಳಕಿತ್ತು : . ಒಂದೆರಡು ವಾರದೊಳಗೆ ತಳಕೀಳಬೇಕು 
(ಬಾಬಲ. 8೭); ಮುದ್ರಣದ ಕರಡು ಕಾಗದದೊಳಗಿನ ಕಾಟುಹಾಕಿದ 
ಅಂಶದ ಹಾಗೆ, ತಾವು ತಳಕೀಳತಕ್ಕದ್ದು (ಇಪ್ಶಳ. ೪೮೪). 
[ತಳ (ಎ ತಲ) + ಕೀಳು, (ಕೀಲ) 
ತಳಕು,, ತಳ್ಳು (ಕ್ರಿ). ೧. ಹೊಳೆ ; ಮಿನಂಗು : ಕಿವಿಗಳಲ್ಲಿ ತಳಕುವ 
ಭಂಗಾರದ ಕರ್ಣಭೂಷಣಗಳು ತೂಗಾಡುತ್ತಿದ್ದುವು (ಕಖಾಳುಂ. ೯೪). 
ತಳ್ಳು : ೨. ಲೇಪಿಸು; ಬಳಿ; ಸವರು: “ತಳ್ಳು - ಅನುಲೇಪನೇ, 
ತದ್ಭಾವೇ ಚ (ಪ್ರಕಾಶ)” (ಶಮಧಾ). 
[ದೇ.8 ತಮಿ. ತಳುಕ್ಕು ] 
ತಳಕ್ಕು, ತಳುಕ್ಕು, ತಳ್ಳು, ಥಳಕು, ಥಳುಕು (ನಾ). ೧. ಹೊಳಪು ; 
ಮಿನುಗು ; ಕೌಂತಿ : ಮುಗಿಲಲ್ಲಿ ನೆರೆದ ಚಿಕ್ಕೆಯ ಜಾತ್ರೆಗೆ - ಇರುಳ 
ತಳಕಿಗೆ (ಉಯ್ಯಾಲೆ. ೧೦೫-೪); ಅವಿಭಾಜ್ಯವಾಗಿಯೂ ನೆನೆವವರ ಹಿತವರಿತು 
ರೂಪಿನುಪದೆಯ ಭೂಮೆ ಪತಿಕರಿಪ ತಳಕೋ (ಮಲೆದೇ. ೨೮-೪). 
೨: ಒನಪು; ಒಯ್ಕ್ಯಾರ ; ಬೆಡಗು: ಈ ಹುಡುಗಿ ಬಹಳ ತಳಕು 
ಮಾಡುತ್ತಾಳೆ . (ರೂಢ). ತಳುಕ್ಕು : ೧. ಬಲುಸರಳ ಸರಿವಳೆಯ 
ಮಿದುಳೊಡೆಗಲಸುಗಳಡಾಯುಧದ ತಳುಕಿನ ಕೊಳುಗುಳದ ಜಯಸಿರಿಯ 
ಕಾಹಿನೊಳಾರು ನೀನೆಂದ (ಕುವ್ಕಾಸ. ೨-೭೮). ೨. ಅಳಿಯನು: ತಂಗಿಯ 


ಮಕ್ಕಳು ತಳುಕಿನ ಪೆಂಡತಿಯು ಬಂಧುಜನ ಸಂತತಿಯುಂ 
ತಳೆಯೊಳಗತ್ತೆಯು ಮಾವನು ತಿಳಿಯದವೋಲೊಳಗೆ ತಿಂಬ 
ಮೂಷಕತತಿಗಳ್‌ (ನೀಕಿಸಾ. 699). ೩. ಒಂದು ಬಗೆಯ ಕಿವಿಯ 


ಆಭರಣ : ಕರ್ಣತಾಟಂಕ ಜಡಿಯೆ ತಳುಕು ದುವ್ವಾಳಿಸಲು . . 

ನೂಪುರರವವಡಿಗಡಿಗೆ ಬಿಡದುಲಿಯೆ (ಕೃಷ್ಣಗೋ. ೧-೧೧೧) ; ಏರಿಯ 
ತಳುಕು. ಬಾವುಲಿಗಳಂ ಕಿವಿಗಳೊಳಿಟ್ಟು (ಸಾಗಂಧಿ. ೨೨೯-೬). ೪. 
ಗಾಂಭೀರ್ಯ ; ಬಿಗುಮಾನ : ತಳುಕನುಗಿದೀಡಾಡಿ-ಪರಿಣತ ಪುಳಕದಲಿ 
ನನೆನನೆದು ಹರುಷದ ಜಲಧಿಯಲಿ ಮನ ಮುಳುಗಿ (ಕುವ್ಕಾಉ, ೯-೬4). 


45 


ತಳೆಗಟ್ಟು 


ತಳ್ಳು: ೨. 'ತಳ್ಳಿಕ್ಕು' ಪರಾ. ೫. ಅನುಲೇಪನ; ಕದಡು; ಕಲ್ಕ: 
ಇಂದೆೊಳದಿನುನ್ಮ ದಷಟ್ಟದವೃಂದವಿಸಾಗಳೀಗಳೆ ಮೊರೆದತ್ತು ಚಂದನದ 
ತಳ್ಳೆ[ಪಾಕಾಂ. ತ್ಯ]ಬಲಾನಿಕರಕ್ಕದೀಗಳೀಗಳಿ ನೆಗಬ್ಬಿತ್ತೆಲೇ ಪುಗಿಲಿದಾಗಡೆ 
ವೇಡ ವಸಂತರಾಜನಾ (ಅದಿಪು. ೧೩-೩): ಒತ್ತಿದ ತಳ್ಳೆತ್ತಿದ ತಟ ಮುತ್ತಿನ 
ಪೊಸದುಡುಗೆ : ತಳಿರ ಸೋರ್ಮೂಡಿ ಮನಮಂ ಪತಶ್ನಿಸಿ ಜೊತ್ತಿಸೆ. .. 
ಬಂದರರಸಿಯರರೆಬರ್‌ (ಪಂಪಭಾ. ೫-೫೯) ; ಬೆಳಗುವ ಚಂದನದಣ್ಣಿಂ 
ತೊಳಗುವ ಕುಂಕುಮದ ತಳ್ಳಿನಿಂ ಕರಮೆಸೆದಂ (ಕಾದಂಪೂ. ೨೯). ಥಳಕು: 
೧. ಇದನ್ನೇ ಥಳಕು ಎಂದು ಕರೆಯುವುದು (ನನ್ನಪ. ೨೯). ೩. ಪದಕ 
ಕಂಠಿಯು ಥಳಕು ಚಿಂತಾಕು ಸರಿಗೆಗಳು (ಜಾಣಾಳ. ೧೧). ಥಳುಕು: 
೨. ಸೋಮು ಥಳುಕಿನ ಜೀವನಕ್ಕೆ ಮಾರುಹೋಗಿದ್ದ (ಅನಾಮಿ. ೫೨) ; 
ಕಾಲೇಜಿನ ಹುಡುಗಿಯಾದರೂ ಶ್ರೀಮಂತನ ಮಗಳಾದರೂ ಥಳುಕಿನ 
ಶೃಂಗಾರವಿಲ್ಲ (ನಿಶಿಉ. ೫೬). 
ಥಳಕು ಪಳಕು, ಥಳಕು ಬೆಳಕು (ದ್ವಿರುಕ್ತಿ) ; ಥಳಕು ಪಳಕುಗಳೇನೆ 
ಇರಲಿ, ಯಾರು ಸಾಜ, ಅವನೆ ರಾಜ (ಇಂಗೀತ. ೩೭-೧೪): ಆ ಹೊಸ 
ಸೊಸೆಯ ಥಳಕು ಬೆಳಕುಗಳಿಂದ ರಂಯರಂತಹ ದೊಡ್ಡ ಮನುಷ್ಯರು 
ತಮ್ಮ ಮನೆಗೆ ಬಂದಿರುವಾಗ (ಉಯಕ. ೧೦೦). 
[ ಆತಳಕ್ಕು. / ತಮಿ. ತಳುಕು; ತೆಲು. ತಳುಕು, ತಳ್ಳು) 

ತಳಕ್ಕು "ತಟ್ಕು' ನೋ. 

ತಳಕುಮಲಕು, ತಳಕುವುಳಕು (ನಾ), ಗಂಟುಹಾಕುವುದು; ಜೋಡಣೆ; 
ಇಷ್ಟೆಲ್ಲಾ ತಳಕುಮಲಕುಗಳನ್ನು ಹಾಕಿ ಪುನಃ ಬಿಡಿಸಿ ಎಲ್ಲರನ್ನೂ 
ಆನಂದಾಂಬುಧಿಯಲ್ಲಿ ನಲಿದಾಡಿಸಿ ನೋಡಿದ ಆ ಪರಮೇಶ್ವರನ ಲೀಲೆ 
ಯೆಂಥಾದ೧್ದ (ಳದ್ರಾಯು. ೩೬). ತಳಕುಮಳಕು: ಪ್ರೇಮಕ್ಕೆ ಇದಕ್ಕೆ 
ತಳಕುಮಳಕು ಹಾಕುವ ಅವನ ಗುರಿ ತಿಳಿಯಲಿಲ್ಲ (ಜಾಬಲ. ೭೯). 

[ ತಳಕ್ಕು (ಆತಟ್ಯು) * ಮಲಕ್ಕು ] 

ತಳಕುಮಳಕು "ತಳಕುಮಲಕಂ' ನೋ. 

ತಳಕ್ಕನೆ (ಅ). ಪ್ರಕಾಶಮಾನವಾಗಿ ; ಜಗ್ಗನೆ: ಗಳಗಳನೆ ಮುಕ್ಕಳಿಸಿ 
ನೀರನುಗುಳೆ ತಳಕ್ಕನೆ[ಪಾಕಾಂ. ಪಳಲೈನೆ, ದಳಕ್ಕನೆ, ಪಳಚ್ಚನೆ] ಮಿಂಚಲು 
(ಬಸಪು. ೪೨-೩೦). [ತಳಕ + - ಆನೆ] 

ತಳಗಂಬ, ತಳಕಂಭ (ನಾ). ಆಧಾರಸ್ತಂಭ : ಧಾತ್ರೀಧರಮನಿತುಮಂ 
ಗುಂಡುಗಲ್ಲಿಕ್ಕಿ ದಿಗ್ದಂತಿ ಸಮೂಹೋತ್ತುಂಗ ಗಾತ್ರಾಪರಮವೆ ತಳಗಂಬಂ 
ಗಳಾಗಲ್ಕಿದೇಂ ಮಾಡಿಸಿದಂ ಹಿಮ್ಯಾದ್ರಿಯಂ ದೇಗುಲಮನೆನೆ ಮಹಾದೇವ 
ದಂಡಾಧಿನಾತಂ (ಎಇ. ೫111, ೪೬-೫೭ ;2112) ; ಧರೆ ರಂಗಂ ಕುಳಪರ್ವತಾಳಿ 
ತಳಗಂಬಂಗಳು ದಿಶಾಭಿತ್ತಿ ಭಿತ್ತಿ ರಸಾಲಂಕೃತ ಚಿತ್ರಪು್ರತ್ರಿಕೆಯರಾ 
ದಿಗ್ದೇವಿಯರ್‌ (ಎಇ. ೩111, ೪೩-೫೮; 1112); ದೇವಸ್ಥಾನದ ಭಾರವನ್ನು 
ಹೊರುವ ಕಂಬಗಳನ್ನು 'ತಳಗಂಬ'ಗಳೆಂದು ಕರೆದಿದೆ (ಕಶಾಅ. ೯೬೩). 
ತಳಕಂಭ : ಪೃಥ್ವಿಕುಳ ಮಂಟಪದ ಮೇಲೆ ಪದಶಿಲೆ ಬಿಗಿದು ತಳಕಂಭ 
[ಪಾಕಾ. ಬ]ಕಳೆಶದ ಮೇಲೆ ಕೆಸಟಿಗಲ್ಲು (ಅವಹಂ. ೨೭-೦೦೨). 

[ತಳ (೭ ತಲ) ೬ ಕಂಬ (ಆಕಂಭ)] 

ತಳಗಟ್ಟು, ತಳಕಟ್ಟು (ನಾ). ೧. ಆಧಾರವಾದ ಚೌಕಟ್ಟು,-ರಚನೆ : 
ರಾಕೆಟ್ಟಿನ ತಳಗಟ್ಟು ಸುಮಾರು ೭೦ ಅಂಗುಲಗಳ ಅಡ್ಮಳತೆ 
ಇದ್ದಿತು (ಅಕಾಶ. ೪೭). ಪಿ. (ಆಲಂ) ವಂೂಲತತ್ತ್ವ, - ನಿಯಮ: 
ಆತ್ಮವಿಶ್ವಾಸವೇ ಅವರ ಹೆದ್ದಾರಿ ; ಸ್ವಾರ್ಥತ್ಕಾಗವೇ ಆ 

ಮಾರ್ಗದ ತಳಗಟ್ಟು (ರಾಜವ. ೦8). ತಳಕಟ್ಟು: ೧. 'ಕಾಣಿಕೆ' ಯ 

“ನುಡಿ”'ಯನ್ನೇ ನೋಡಿ. ಇದರ ತಳಕಟ್ಟು ಹಿಂದಿನ ಭೋಗಷಟ್ಟದಿ 

(ಸಮಾರೋ. ೧೯): ಗಾಡಿಯ ಚಕ್ರಗಳ ಚೌಕಟ್ಟು; ಗಾಡಿಯ ತಳಕಟ್ಟು 


(Carriage. ಇಂಕನಿ.). ;[ತಳ (ಎ ತಲ) + ಕಟ್ಟು ] 


ತಳಗಡಿ 


ತಳಗಡಿ (ನಾ). ದಡದ ಕೆಳಭಾಗವನ್ನು ಕೊರೆಯಂಂವಿಕೆ : ತೆಳುವುಡಿಯ 
ಮಳಲಿಡಿಯಲಿತ್ತಡಿಯ ತಳಗಡಿಯ ಪೊಳೆ (ತೃಮಿಛಾ. ೯-೨೪). 
[ತಳ (ಐ ತಲ) + ಕಡ್ತಿ] 
ತಳಗಡೆ (ನಾ) ಕೆಳಭಾಗ ; ಕೆಳಗಿನ ಹಂತ. "ತಳೆಗಡೆಕಾಲು' ಪರಾ. 
[ತಳ (- ತಲ) ೬ ಕಡ್ಮೆ] 
ತಳಗಡೆಕಾಲು (ನಾ). ಏಣಿ ಅಥವಾ ನಿಚ್ಚಣಿಕೆಯ ತೀರ ಕೆಳಗಿನ 
ಮೆಟ್ಟಲು ; ಪಟ್ಟಿ ; ತಳದ ಹಲ್ಲಂ : (8). 
[ ತಳಗಡೆ ೬ ಕಾಲು, (<ಕಾಲ್‌,) ] 
ತಳಗಲ್ಲು (ನಾ). ಅಡಿಗಲ್ಲು; ತಳಹದಿಯ ಕಲ್ಲು; ಅಸ್ತಿಭಾರಶಿಲೆ : 
ಆಯುರ್ವೇದದ ಆದರ್ಶಶಾಲೆಗೆ ತಳಗಲ್ಲು ಹಾಕಿ ಹತ್ತುವರ್ಷವಾಯಿತು 
(ಕಗದ್ಮ. ೧೨೦). [ತಳ (ಎ ತಲ) + ಕಲ್ಲು (ಆಕಲ೯್ಯ)) 
ತಳಗ್ಳು "ತಳ್ಕು' ನೋ. 
ತಳಗು, (ನಾ). ಕೆಳಭಾಗ ; ಬುಡ: ಮೇಲಿಲ್ಲ ತಳಗಿಲ್ಲ ನಡುವಿಲ್ಲ ರೂಪಿಲ್ಲ 
(ವೀಶೈಪು. ೧-೨-೪). 
ತಳತಳಗು (ದ್ವಿರುಕ್ತಿ) : ಸೆರೆಸೆರಗು, ಬೆಳಬೆಳಗು, ತಳತಳಗು, 
ಮೇಮೇಗು, ಮೂಮೂಗು (ರಜ್ಮಾನು. ೩೯೨ ಪ್ರಯೋ). [ ಆತಳ1 
ತಳಸಗ್ಕು (ನಾ). (?) : ತಳಗು ಕಲೆ ಕಚರಿ ಜರರ್ಣುರೆ ಪುಳಕಂ ತಿಳಿಗಾರೆ 
ತಿರವಿ ವರ್ಣಮಣಂ ಸಂಗಳಿಸದೆ ಪಳುಕಿನ ಕುಟ್ಟಿ ಮತಳಮದು ತಳತಳಿಸಿ 
ತೊಳಗುವುದು ತನಿವೆಳಗಿಂ (ಕುಸುಮಾ, ೦-೧೦೫). [?) 
ತಳಚಪ್ಪಟೆ (ನಾ). ನೆಲೆಗಟ್ಟು; ಕುಟ್ಟಿಮ : ಆ ಬಾಗಿಲವಾಡಗಳು ಅಡಿಗೆ 
ಮನೆ ಆ ಮುಂದಣ ಚಪ್ಪರವೋಲಗದ ಘಾಳಿಮಂಟ್ಟಪ ಸುತ್ತಣ 
ತಳಚಪ್ಪಟೆ (ಸ. IX-il, ೩೮೫೩-೧೪; 1598). 
[ತಳ (ಎ ತಲ) +೬ ಚಪ್ಪಟೆ] 
ತಳಚೆಪ್ಪೆ (ನಾ). ಎ ತಳಚಪ್ಪಟೆ : ರಘುಪತಿರಾಜವೊಡೆಯರು ಮಾಡಿಸಿದ 
ತಳಚೆಪ್ಪೆಯ ಸೇವೆ (ಮೈಆರಿ. ೧೯೩೮, ೧೨-೪: ಸು. 3558)- 
[ತಳ (ಎ ತಲ) + ಚೆಪ್ಪೆ (-ಆಚಪ್ಪೈ)) 
ತಳಚ್ಛಂದ (ನಾ). ತಳದ ವಿನ್ಯಾಸ: ಆ ನಾಲ್ದೆಸೆಯ ಮಾನಸ್ತಂಭಂಗಳಿಡೆ 
ಯೆಡೆಯೊಳರ್ಧಯೋಜನವ್ಯಾಸಮನಪು ಒಕೆಯ್ದು ಸಮಚತುರಶ್ರಂ 
ಪಾದಾಧಿಕ ಚತು ರ ಶ್ರ 0 ವೃತ್ತಮಾಯತವೃತ್ತಮಷ್ಟಾಶ್ರಂಗಳೆಂಬ 
ತಳಚ್ಛಂದಂಗಳಿಂ (ಜಂದ್ರಪು. ೧೩-೨೨ ವ), [ಸಂ. ತಲಚ್ಛಂದ ] 
ತಳಚ್ಛೆವಿ (ನಾ). ಒಂದು ಬಗೆಯ ಬಣ್ಣ ; ಬಿಳುಪು ಮತ್ತು ಕಪ್ಪು 
ಬಣ್ಣದ ಮಿಶ್ರಣ : ರೋಮುಮೊಡೆಗು ಕರಂ ಕಡುರೋಮಂಗಕ್ಕುಂ 
ತಳಚ್ಛವಿ ಪ್ರಕಟನದಿಂ ತಾಮಸ ಹರಿಸಮನೋಡುಗುಮಾ ಮಾರುತರುಚಿ 
ಹಯಂಗಳೆೊಳ೪* ಕರಮಶುಭಂ (ಅಕ್ಕಶಾ. ೩-೫೦). [ಸಂ. ತಲಚ್ಛವಿ) 
ತಳರಭಾಡಿಸು (ಕ್ರಿ). (ಚೀಲ ಮೊದಲಾದಂವುಗಳನ್ನು) ತಳ ಬರಿದಾಗಂ 
ವಂತೆ ಕೊಡಹು ; ಒದರು ; ಖಾಲಿವತಾಡು : ಮನೆಯಲ್ಲಿಯ ಕಾಳು 
ಕಡಿಗಳೆಲ್ಲ 'ತಳರುಾಡಿಸಿ' ಪ್ರತಿಯೊಂದು ಒಕ್ಕಲುಕುಟುಂಬವೂ 
ಹೆಪಹೆಪಿಸಿತು (ಬರಹಾ. ೫೮). 
[ತಳ (ಐ ತಲ) + ರಭಾಡಿಸು (ಎ ಜಾಡಿಸು) ] 
ತಳತಂತ್ರ (ನಾ). ೧. ಕಾಲಾ ಳುಗಳ ಪಡೆ; ಪದಾತಿಸೈನ್ಯ : 
ಜಾಳಾಂದ್ರದೇಶದ ಅರಸು ತಳತಂತ್ರ ಮಾರ್ಬಲ ಸಹಿತ 
ರಾಜಬೀದಿಯೊಳು ಬರುತ್ತಿರಲು ಹಜ್ಜೆಗಾಣದೆ ತಳಿತ ಕಾರೆಯ ಮೆಳೆ 
ಯೊಳಗಿಪ್ಪ ಬಿಜ್ಜು ಅರಸು ಆನೆ ಮೊದಲಾದ ತಳೆತಂತ್ರ ಮಾರ್ಬಲವ 
ನುಂಗಿತ್ತ ಕಂಡೆ (ಸರ್ವವ. ೨೦೫-೯೩೦) ; ಮುಂದಣ ತನ್ನೆ ತಳತಂತ್ರಮಂ 
ಕೆಲಕೈ ತೊಲಗವೇಟ್ಟು ವನಕೇಳೀವಾರಣಮನಣೆದು ನೂಂಕಿ 
(ಕಂದ್ರಪು. ೧೦.೯೪ ವ); ಲಲಿತಾಂತಃಪುರಕೋಟೆ' ಪಿಂದೆ ತಳತಂತ್ರಂ 


೩೩೭೩ 


ತಳಪ್ಶ 


ಮುಂದೆ (ಪುಷ್ಪಪು. ೮-೨೬) ; ವ್ಯೂಹವನು ರಚಿಸುವೆನು ನಾಳಿನೊಳಾಹವಕೆ 
ತಳತಂತ್ರವೊಂದೇ ಮೋಹರಕೆ ನಡೆತರಲಿ ಷಡುರಥರಾದಿಯಾದವರು 
(ಕುವ್ಯಾದ್ರೋ. ೮-೬೬) ; ತಳತಂತ್ರದಗಲವ ದಾಟಲಾಅದೆ ಮೇಲೆ ಚಲಪಕ್ಷಿ 
ಗಳಾಗ ಬಳಲಿ ಇಳೆಯೊಳುದಿರಿದುವು (ಕಂನವಿ. ೧೦-೨೭); ತಳತಂತ್ರವೀರರ 
ಜೀವಿತವ ಹಿಡಿಯದಿರು (ಕಂಕದಾ. ೧೩-೭). ಲಿ. ಸೈನ್ಯ : (8). 
೩. (ಆಲಂ) ಕೈಚಳಕ; ಮೋಸಗಾರಿಕೆ; ಏನೋ ತಳತಂತ್ರಮಾಡಿ 
ಕೆಲಸ ಸಾಧಿಸಿಬಿಟ್ಟ (ರೂಂ). [ತಳ (ಎ ತಲ) * ತಂತ್ರ] 

ತಳತಂತ್ರಗೂಡು (ಕ್ರಿ). ಕಾಲಾಳಿನ ಪಡೆಯನ್ನು ಜೊತೆಗೂಡು ; 
ಪದಾತಿಸೈನ್ಯವನ್ನು ಒಡಗೊಂಡಿರಂ : ನರಸಿಂಹಪುರ ಬೇಲೂರ ದೊರೆ 
ಗಳಾಗ ಹರುಷದೆ ತಳತಂತ್ರಗೂಡಿ . .. ಭರದಲಿ ಬಂದರೇನೆಂಬೆ (ಕಂನವಿ. 
೩-೨೮); ತಳುವದೆ ತಳತಂತ್ರಗೂಡಿ ಸನ್ನಾಹದೊಳಳವಟ್ಟು ನಡೆದ 
ನುಬ್ಬಿನಲಿ (ಕಂನವಿ. ೧೦-೦೦)... [ ತಳತಂತ್ರ + ಕೂಡು] ) 

ತಳತಳ "ತಟತಟ' ನೋ. 

ತಳತಳಗುಟ್ಟು (ಕ್ರಿ). ತಳತಳಿಸು ; ಹೊಳೆ ; ಮಿಂಚು ; (8). 

[ತಳತಳ (-ಆತಟತಟ) + ಕುಟ್ಟು) 

ತಳತಳನೆ "ತಟತಬನೆ' ನೋ. 

ತಳತಳಿಕೆ (ನಾ). ತಳತಳಿಸುವುದು ; ಹೊಳಪು; ಪ್ರಕಾಶ: “ಜ್ವಲ- 
ದೀಪ್ತೌ, ತಳತಳಿಕೆಯೊಳ್‌” (ಕಾಶಕ್ಕ. ೧೪೫). 

[ತಳತಳ (ಎತಟತಟ) + - ಇಕೆ] 

ತಳತಳಿಸು "ತಟತಟಾಸು' ನೋ. 

ತಳತಾಳ (ನಾ). ಕೈಯಿಂದ ಹಾಕುವ ತಾಳ: ತಾಳತರುವಿತತಿಯೊಳ್‌ 
ಬೇತಾಳಂಗಳ* ವಮೊಲ್‌ದು ತೆಜ್‌ದು ಬಾಯ್ಗಳನಾ ಪಾತಾಳಬಿಲಂಗಳ 
ವೋಲ್‌ ತಳತಾಳಲಯಕ್ರಮದೆ ಕುಣಿಯೆ ಭಯಮನನಾದೆಂ (ಳವಿಠಾ. 
೩-೧೯). [ತಳ (ಎ ತಲ) + ತಾಳ್ಯ (= ತಾಲ)] 

ತಳತ್ತಳಿಸು "ತಟತಟ್‌ಸು' ನೋ. 

ತಳಥಳ "ತಟತಟ' ನೋ. 

ತಳಥಳಿಸು. "ತಚಿತಟಿಸಂ' ನೋ. 

ತಳದಳಿಸು "ತಟತಟಃಸು' ನೋ. 

ತಳಧಾರಣೆ (ನಾ). ಸ್ಥಳದ ಧಾರಣೆ; ಸ್ಥಳೀಯ ಬೆಲೆ; “ಮೂಲ 
ಬೆಲೆ” (ಜಾನಕೋ. ೬೫), [ತಳ (ಐ ತಲ) * ಧಾರಣೆ) 


-ತಳಪ್ಕ (ನಾ). ೧. ಹೊಳಪು; ಕಾಂತಿ; ಪ್ರಕಾಶ: “ತೊಳಗು, ಬೆಳಗು, 


ಮಿನುಗು . . . ಮಿಂಚು, ಡಾಳಂ, ಪೊಗರ್‌, ತ[ಪಾಕಾಂ. ತೊ]ಳಪಂ, 
ಮಸೆ-ಈ ೧೪ ಕಾಂತಿ” (ಕಶಸಾ. ೧೧-೨೦೨); “ಮಸೆಯೆಂದು ತಳಪ 
[ಪಾಕಾಂ. ತೊಳೆಪ]” '(ಕಬ್ಳಿಕ್ಕೆ. ೫೩); “ತೊಳಗೆನೆ ಮಿನುಗೆನೆ . ಕಳೆ 
ಪೊಳಪು ಪೊಣಜು ಮಸೆಯೆನೆ ತಳ ಪಮೆನಲ್‌ ಕವಿಗಳಿಂದೆ ಕಂತಿ 
ಯೆನಿಕ್ಕುಂ”  (ಕವಿಕಂ. ೧೦೦); ರಯಳಪದಲಿ ಬೊಬ್ಬಿಡುವಡಾಯುಧ 
ಹೊಳವುಗಳ ಡೊಂಕಣಿಯ ತಳಪದ ಬೆಳಗುಗಳ (ಕುವ್ಕಾಛೀ. 3-0); 
ತಳಿತ ಹೊಗರಿನ ಬಾಯಿಧಾರೆಯ ಹೊಳಹುಗಳ ಹೊಸಮಸೆಯ ತಳ 
[ಪಾಕಾಂ. ೪ಿ]ಪದ ಬೆಳಗುಗಳ (ಕುವ್ಯಾದ್ರೋ. 8-೧೩); ಹೊಂಬರಹದ 
ಸುರೇಖೆಯ ತಳಪದಸ್ವದಲವಳ ಹಸ್ತವ ಕಳಚಲೆಚ್ಚನು (ತೊರರಾ. 
೧-೦೦-೧೩) ; ತೆರೆಯ ಹರಿಗೆ ತಳಪದ ಕತ್ತಿ ಮೆಯ್ದೋಡು . . . ಬಿಗಿ 
ದುಟ್ಟ ದಟ್ಟಿಯ ಹರಿಗೆಯವರು ತಜುಬಿದರು (ಕುರಾಸಾಂ. ೧೧-೩೧) ; 
ಚುಚ್ಚಿದಳು ಶೂಲದಲಿ ಕವಚವ ಬಿಚ್ಚಿದಳು ಖಡ್ಗದಲಿ ಡೈತ್ಯನ 
ಮುಚ್ಚಿದಳು ಹೊಂಗರಿಯ ಹೊದರಿನ ತಳಪದಸ್ತ್ರದಲಿ (ಅಂಬಿಕಾ: ೦೮-೬೪). 
೨. ತಲೆಗೂದಲು ಹೊಳೆಯುವಂತೆ ಹಚ್ಚುವ ಕಪ್ಪು ; 
ತಲೆಗೂದಲನು ಸಿಂಗರಿಸಂವುದಕ್ಕಾಗಿ ಹಚ್ಚುವ ಲೇಪನ ; “ನರೆಗೆ 


ತಳಪ್ಯ 


ಇಡುವ ಕಪ್ಪು” (ತುನಿ. $ 1, ೬೮). "ಪಟಪು' ಪರಾ. ೩. (ಸುಗಂಧ 
ದ್ರವ್ಯಗಳ) ಲೇಪನ: ಹೊನ್ನಬಟ್ಟಲಲಿ ಕುಂಕುಮ ಗಂಧ ಸಲಿಲ ಬಾವನ್ನ 
ಕಸ್ತೂರಿ ಕಪ್ಪುರವ ಚೆನ್ನಾಗಿ ಹದಮಾಡಿ ಲೇಪಿಸಿ ಪೆಣ್ಣಲೆರನ್ನೆಗೆ 
ತಳಪನಿಕ್ಕಿದರು (ಮೋಹತ. ೩೧-9). [ ಎತಳಪು,] 
ತಳೆಪ, (ನಾ). ಹಾಸುಗೆ ; ತಲ್ಪ. "ಅಹಿಪತಿತಳಪ' ಪರಾ. 
[ ಎಸಂ. ತಲ್ಪ] 
ತಳಪಗಣ್ಣು (ನಾ). ಹೊಳಪುಗಣ್ಣು ; ಥಳಥಳಿಸುವ ಕಣ್ಣು : ಎಳಿನಗೆ 
ಗಣ್ಣೆಸಳ್ಸಣ್ಣ ತಾವರೆಗಣ್ಣ ತಳಪಗಣ್ಣ [ಪಾಕಾಂ ಪೊಳಪೆಳೆವಾಳೆಗಣ್ಣ) 

. * ಬಾಲೆಯರು (ಕುರಾಸಾಂ. ೨೧-೪೪). 

[ ತಳಪ * ಕಣ್ಣು (ಕಣ್‌) 

ತಳಪಟ (ನಾ). ೧. ಸಮತಲವಾದ ಪ್ರದೇಶ ; ಬಯಂಲು ; ಮೈದಾನ: 
“ತಳಪಟಮೆಂದೊಡೆ ಬಯಲು?” ' (ಭಾರನಿ. ೩೮) ; ಇಯಿಬಿನಲಿ ಸಿಕ್ಕಿರ್ದ 
ಹುಲಿಯನು ಮುದು ಕಳೆಯದೆ ತಳಪಟಕೆ ಬಿಟ್ಟೆಅಯಬಹುದೇ 
ಕೊಂದು ಕೂಗದೆ ಬಿಡುವುದೇ ಬಳಿಕ (ಕುವ್ಮಾಅ. ೮-30); ಹೊಲಬುದಪ್ಪಿದ 
ತಳಪಟದ ಹೆಬ್ಬುಲಿಯವೊಲು ನಿನ್ನಾತ ಸಿಲುಕಿದ ನಿಲುಕಿ ನೋಡಿದನೆಲ್ಲಿ 
ತೋಣಜರ್ಜು ನನನೆನಗೆನುತ (ಕುವ್ಯಾರ್ರೋ. ೧೪-೩೭); ತೋಟಾದನು ತಾ 
ಬಳಿಕವಗೆ . ತಳಪಟದೊಳಗೆ ಹಾರಕ ಹಾಟಿವಭಿನವ ಭಾವ 
ಭಂಗಿಯ ಬಹಳ ಕೌತುಕವ (ತೊರರಾ. ೩-೮-೦೪). ವಿ. 
ಯಂದ್ಧ ಭೂಮಿ : ಹೊಳೆಹೊಳೆದು ಹೊಂದೇರು ಹರಿದವು ತಳಪಟಕೆ 
(ಕುವ್ಯಾಛೀ.೮-೨); ತಳಪಟವ ತುಂಬಿತ್ತು ಪಯದಳವು(ಕುವ್ಕಾಬ್ರೋ. ೧೨-೮). 

ತಳಪಟವ ಮಾಡು- ೧. ನೆಲವನ್ನು ಸಮತಲವಾಗಿ ಮಾಡು; ಮಟ್ಟ 
ಮಾಡು : ಕುಳಿ ತೆವರ ತಳಪಟವ ಮಾಡುವ ಪದಾಗ್ರದ ಸಲಿಕೆ ಗುದ್ದಲಿ 
ಹಾರೆಗಳ ಬಲು ಗೆಲಸದೊಡ್ಡರ ಕಳಕಳದಿ ಬರುತಿರ್ದುದಸುರ ರಥ 
(ತೊರರಾ. 8-೭-೧೨). ೨. ನೆಲಸಮ ಮಾಡು; ನಾಶ ಮಾಡು: ತಳಪಟವ 
ಮಾಡಿದನು ಭಾಷೆಯ ಬಳಿಗೆ ಕೊಂದನು ಹತ್ತುಸಾವಿರ ನೆಲನ ವಲ್ಲಭರನು 
(ಕುವ್ಕಾಛೀ. ೬-೬); ಕೊಲುತ ಕಯ್ಯಲಿ ನೆರೆದ ಸೇನೆಯ ತಳಪಟವ ಮಾಡಿ 
ದನು (ಕಾಶಿರಾ. ೨೫-೩೬); ರಥಿಕರ ತಳಪಟವ ಮಾಡಿದನು ನಿವಿಕೆಷಾರ್ಧದಲಿ 
ಕಲಿಹನುಮ (ತೂರರಾ. ೬-೩೧-೬); ಕದಳಿವೈಂ'ದಂಗಳಂ ತಳಪಟವ 
ಮಾಡುವ ಮದೇಭವೋಲ್‌ ಕೋಪಮಂ ಧರಿಸಿದಂ ಕಲಿಭೀಮನು 
(ತುರಂಗ. ೫೫-೩೪), ತಳಪಟವಾಗು -೧ಿ. ನೆಲ ಸಮತಟ್ಟಾಗು : ಲಂಕಾ 
ಪೊಡವಿ ತಳಪಟವಾಯ್ತು ಕಪಿವಾಹಿನಿಯ ಕಾಲ್ತೂಳಿಗೆ (ತೊರರಾ. ೬-೬-೨೨). 
೨. ನೆಲಸಮವಾಗಂ ; ನಾಶವಾಗು : ತೇರು ತಳಪಟವಾಗಿ ಬಿದ್ದುದು 
(ಕೌಶಿರಾ. ೩೩-೩೦) ; ಅಟವಿ ತಳಪಟವಾ [ಪಾಕಾಂ. ಕೆಳಕಾಗಗೆ ನಡೆದುಗ್ಗಟದ 
ಮಲೆಯಾದ್ರಿಯಲಿ ಬಿಟ್ಟುದು  ಪಟುಪರಾಕ್ರಮಿ ನೀಲನಾಜ್ಞೆಯಲಾ 
ಮಹಾಸೇನೆ (ತೊರರಿ. ೬-೧-೦೫) ; ಕೂಡೆ ತಳಪಟವಾಯ್ತು ಗದೆಯ 
ಬಿರುಹೊಯ್ಲಿನೊಳ* ಗಜವೃಂದವು (ತುರಂಗ, ೬೦-೩೩). 
[ ಮರಾ. ತಳವಟ್‌, ತಳಪಟ್‌ ೬ ಕುಲಕ್ಷಯ. ಸರ್ವನಾಶ; ಹಿಂ. 

ತೆಲಪಟ್‌ ಎ ನಾಶ] 
ತಳಪಟಂಮಾಡು, ತಳಪಟಮಾಡು(ಕ್ರಿ). ನೆಲಸಮಮಾಡು;ಧೂಳೀಪಟ 
ಮಾಡು : ಪೂರ್ತಿ ಹಾಳುಮಾಡು ; ನಿರ್ನಾಮಗೊಳಿಸು : ಮೊಳೆವ 
ಬೀಜವನು ಕ್ರಿಮಿಕೀಟಕಂಗಳು . ... ಉಳಿದ ಬೆಳೆಯಂ ನಕುಲ ಹೆಗ್ಗಣಂ 
ಗಳು ಕಾವ ಬಳವಂತರೆಲ್ಲರಂ ಸರ್ಪಸಂತತಿ ತಿಂದು ತಳಪಟಂಮಾಡಿ 
ನಾಡೆಲ್ಲಮಂ ಗೋಳಿಡಿಸುತಿರ್ದುವು (ಹಶಕಾ. ೩-೬). ತಳಪಟಮಾಡು : 
ಆಳ ತತ್ತಟ್‌ದಅದು ತಳಪಟಮಾಡಿದನು ದ್ರೋಣ (ಕುವ್ಕಾದ್ರೋ. ೧೮-೪೭); 
ಸಾಲಸಂದಣಿ ಮರನನಗಲಕೆ ತೊಳಿ ತೆಳಪಟಮಾಡಿದನು ಬನದಗಲದಲಿ 
ಹನುಮ (ತೊರರಾ. ೫-೪-೮). [( ತಳಪಟ +೬ ಮಾಡ್ಕು) 


೩೩೭೪ 


6 


ರಣರಂಗ ;. 


25 


80 


36 


ತಳಪಟಗಾಟಿ (ನಾ). 


ತಳಪ್ಪ, 


ಸಮತಳ ಮಾಡುವವನು: ಅಳೆದುಕೊಂಬುದು 
ಧರೆಯನಾವ ಸ್ಥಳದಲಭಿಮತವೆಂದು ಬಲಿ ಕೈಗಳ ಮುಗಿಯಲಸು 
ರಾಂತಕನು ತನ್ನೊಳಗೆ ನಸುನಗುತ ಕಳೆವರವ ನಿಗುಚಿದನು ರವಿಮಂಡಲ 
ವನಂಡಲೆವುತ್ತಲಂಬರತಳದ ತಳಪಟಗಾಅ ಕೈಕೊಂಡನು ತ್ರಿವಿಕ್ರಮವ 


(ನಿಧಾಗ. 5-೧೭-೪). [ತೆಳಪಟ+- ಕಾಟಿ) 


ತಳಪಟಮಾಡು "ತಳಪಟಂಮಾಡು' ನೋ. 
ತಳಪಟವರಿಗೆ (ನಾ). ಸವಂತಲವಾದ ಒಂದು ಬಗೆಯ: ಗುರಾಣಿ,- 


ಢಾಲು : ಇಡಿದೆ ತಳಪಟವರಿಗೆ ಹೊಟಿಸುತ್ತೆಡೆಸಿ ಕವಿವಾ ಬಿಲ್ಲು ಬಿಲ್ಲಿನ 
ಬಿಡೆಯೊಳೌಕಿದ ಮುಸುಂಡಿ ಸಲ್ಲಹ ಶಕುತಿ ಸಬಳದಲಿ 
ಓರಿಇ. ಪರಿ. ೨೭8). [ತಳಪಟ 4 ಪರಿಗೆ] 


(ಕುವ್ಮಾದ್ರೋ. 


ತಳಪಟ್ಟು (ನಾ). ೧. ಕೆಳಗಿನಿಂದ ಹಿಡಿಯುವ ಪಟ್ಟು, -ಓಿಡಿತ. ೨. 


ಕುಸ್ತಿಯ ಒಂದು ಪಟ್ಟು. ೧, ೨: ಜಡೆಯೆಂಬುದು ಗೊರವಂಗೆ 
ತೆಟ್ಟೆಂಬುದು ಸವಣಂಗೆ ತಳಪಟ್ಟೆಂಬುದು ಹೊಲ್ವಂಗಲ್ಲದೆ ಕೊಲ್ವ ಗೆಲ್ವ 
ಕಲಿಗಂ ಬಿರುದಂಗಮೇವುದು (ಅನಂಪೆ. ೨-೨೮ ವ). 

[ತಳ (ಎ ತಲ) + ಪಟ್ಟು। 1 


ತಳಪವೆಟು (ಕ್ರಿ). ಹೊಳಪಿನಿಂದ ಕೂಡಿರು; ತಳತೆಳಿಸು ; ಪ್ರಕಾಶಿಸು: 


ಪಜ್ಜಳಿಪ ದಾಡೆಯ ಮುರಿದ ಕೆಮ್ಮಿಸೆಗಳ ಕೆಂಗಣ್ಣ ತಳಪವೆತ್ತಿಹ ಖಡ್ಗ 
ಹಸ್ತದ . . . ಭೈರವಂ (ರಂಕದಾ. ೧೩-೩೪). [ತಳಪ್ಮ + ಪೆಜ್ಬು;] 


ತಳಪಳನೆ (ಅ). (ಕಂದಿಯುವುದನ್ನು ಹೇಳುವಾಗ) ತೀವ್ರವಾಗಿ ; 


ಸಳವಂಳನೆ: ಛಿಳಿಛಿಳಿಲ್‌ ಛಿಳಿಲೆಂದು ಚಿಮ್ಮಿತು ಜಲಜಜಾಂಡದ ಚಿಪ್ಪು 
ಕುದಿದುದು ತಳಪಳನೆ ತತ್ಕಮಲಜಾಂಡಾವರಣ ಜಲರಾಶಿ (ತೊರರಾ. 
೩-೮-೬೦) ; ತಳಪಳನೆ ಕುದಿವೆಣ್ಣೆಗೊಪ್ಪರಿಗೆ ಕಾಯ್ವಲ್ಲಿಗೆಳತರಿಸಿ (ಜೈ ಮಿಛಾ. 


೧೦-೩೦). [ತಳಪಳ್ಳ + - ಅನೆ] 


ತಳಪಾಯ (ನಾ). ೧. ಅಡಿಪಾಯ ; ತಳಹದಿ ; ಬುನಾದಿ: ಈಗೇನಿದೆ 


. * * ಮಣ್ಣಿನಲ್ಲಿ ಹುದುಗಿ ನಿದ್ರಿಸಿದ ಮನೆಮಠಗಳ ತಳಪಾಯಗಳು 
ಮಾತ್ರವೇ (ಆಳನಿ. ೦೪೬) : ಬಿಡುಗಡೆಯ ತಳಪಾಯದ ಮೇಲೆ ನಾನು 
ನನ್ನ " ಕನಸಿನ ಮನೆ "ಯನ್ನು ಕಟ್ಟಿದೆ (ಕಮನೆ. ೨೩೪). ವಿ. ಮೂಲವಾದ 
ಆಂಶ,- ಆಧಾರ: ಇವೆಲ್ಲವಕ್ಕೂ ಬೇಕಾಗುವ ತಳಪಾಯ ನಮ್ಮ 
ಯಕ್ಷಗಾನನೃತ್ಯದಲ್ಲಿದ್ದೇ ಇದೆ (ಯಕ್ಷಬ. ೧೦೬): 

[ತಳ (ಎ ತಲ) * ಪಾಯ್ಯ, ] 


ತಳಪ್ಪು, ತಳ್ಳು, ಥಳಪು (ನಾ). ಹೊಳಪು; ಕಾಂತಿ; ಮಿನುಗು: 


“ಪೊಗರ್ತೊಳಗು ಬೆಳಗಾವಗಂ ಮಿನುಗು ತ[ ಪಾಕಾಂ. ತೊ)ಳಪುಂ ಮಿಟುಗು 

ಮಿಂಚು ಡಾಳಂ ತಾವೆನಲ್ಯಾಂಶಿಗೆ ವೆಸರ್‌” (ಕಬ್ಮಿಕ್ಕೆ. ೨೪): 
* ತಳಪು ಕಾಂತಿ” (ಕರರ. ೪೩2); ನೀರಧರನಿಚಯ ಚತುರಂಗ ಬಲದಂಗ 
ತರವಾರಿಗಳ ತಳಪ ತಳಪಿಂದ್ರಧನುರುಚಿಕ ರುಚಿರಭೂರಿ. ಭೇರಿ ಪ್ರಣಾದಂ 
ಮೊಳಗು (ಮದೇಪು. ೧೩-೨೦) ; ಜಾತಿಮುತ್ತಿನಯಳೆಯು ಜಾಣೆ ಬೈತಲೆ 
ತಳಪಿಗಾತುಹಾಕಿದಳು ಇಮ್ಮಡಿಕೆಯಲಿ ಸಂಪಿನಲಿ ದೂತಿಯರು ಚಂದ್ರ 
ಸೂರ್ಯರ ಮುಂದಲೆಗೆ ಸಾರ್ಚೆ ನೂತನೊಜ್ರದ ಬಟ್ಟು ನೊಸಲಿಲೊಲು 
ವಂತೆ (ಶ್ರೀಕೃಪಾ. ೧೧). “ತಳಪೆತ್ತು' ಪರಾ. ತಳ್ಳು: ಪೊಳೆವುತ್ಕಾ 
ತಾಸಿಜಾಳಂಗಳ ಸಕಲುಷಸಾದೀಕ್ಷಣೋದಂಶುಜಾಳಂಗಳ ತಳ್ಳಂ ತಾಳ್ವಿ 
ಚಂಚಚ್ಚ ಪಲಶಫರಸಂದೋಹದಿಂದಂ ಪ್ರವಾಳಾವಳಿಯಿಂದಂ ತಳ್ತ 
ವೀಚೀಚಯಮಿದೆನಿಸಿ ಸೈನ್ಯಾಬ್ಬಿಯಿಂ ಬರ್ಪ ವಾಹಂಗಳನೌರ್ವಜ್ವಾಲಿ 


ಯಂತಚ್ಕುತನ ಕಣೆಗಳಟ್ಕಾಡಿಸುತ್ತಿರ್ದುವೆತ್ತಂ (ಆಗವಿ. ೧೨-೦೮). ಥಳಪು : 


ಸಕ್ಕರೆ ತುಟ ಕೂರ್ಮ ಕದಪು-ಕಣ್ಣಿ ಗಿಕ್ಕಿದ ಸೊಬಗಿನ ಕಪ್ಪು-ತಲೆ 
ಹಿಕ್ಕಿ ಬಾಚಿದ ಕೇಶ ಥಳಪು-ಸರ್ವ ದಿಕ್ಕು ಮೋಹಿಸುವಂಥ ವಲಪು (ವಿದಾಕ್ಮ. 


೮೦೩-೧೧). [ದೇ.॥ ತವಿು. ತಳತಳಪ್ಪು ) 


ತಳಪ್ರ್ಯ 


ತಳಪ್ಪು "ತಟ್ಟು' ನೋ. 
ತಳಪುಗಣ್‌ (ನಾ). ಹೊಳಪುಗಣ್ಣು: ತಳಪುಗಂಗಳ ಮುಚ್ಚಿ ತೆಟ್‌ವಳನುಳಿ 
ವುದದು ಶಿವನಂಶಕಲ್ಪದೆ ನರರಿಗೆಂತಹುದು (ಸುಸಾರ. ೯೯-೨): 
[ ತಳಪು, * ಕಣ್‌] 
ತಳಪೆತ್ತಿಸು (ಕ್ರಿ). ಹೊಳಪನ್ನುಂಟುಮಾಡು: ವಸಂತನೆಂಬೆಸೆದ ಕಮ್ಮಜಂ 
ಶಶಿಬಿಂಬಶಾಣದೊಳ್‌ ಮಸೆದು ತಳಪೆಶ್ತಿಸಿದ ಕುಸುಮಶರನ ಕೂರಸಿಯಂ 
ತೇರೈಸಿದ ಮುತ್ತಿನ ಮುಗ್ಲೆಯರುಂ (ಶಾಂಶೀಕ್ಕೆ. ೭-೯೩ ವ). 
[ ತಳಪೆತ್ತು + - ಇಸ್ಕು] 
ತಳಪೆತ್ತು (ಕ್ರಿ). ಹೊಳಪು ಕೊಡು ; ಕಾಂತಿಗೊಳಿಸು : ಎಸೆವಮೃತಾಂಶು 
ಬಿಂಬ ಮಣಿಶಾಣದೊಳಿಂತು ಬಸಂತಗಮ್ಮಅಂ ಮಸೆದು ಪಳಚ್ಚ ನಾಗಿ 
ತಳಪೆತ್ತಿದ ಕಾಮನ ಖಡ್ಗದಂತೆ ಮೋಹಿಸಿತೆನಸುಂ ಸ್ವಯಂಪ್ರಭೆಯ 
ರೂಪವಿಲಾಸದ ಪಾಲಕ (ಕಾಂತೀಶ್ವ. ೨-೨೧). [ ತಳಪ್ಪು + ಎತ್ತು) 
ತಳಪ್ರಹಾರಿ (ಗು). ೧. (ವೈರಿಗಳನ್ನು) ಕೆಳಕ್ಕುರಂಳುವಂತೆ 
ಹೊಡೆಯಂವ, - ಇಕ್ಕಿ ಮೆಟ್ಟುವ. (ನಾ). ೨. ಅಂಗೈಯಿಂದ 
ಹೊಡೆಯುವವನು. ೩. ಇಕ್ಕಿ ಮೆಟಬ್ಬವ ವ್ಯಕ್ತಿ : ಸುಲಿಪಲ್‌ ತಟ್ಟಲ 
ತಾರಕಾವಯವಮಂ ಪೀನಂ ಲಲಾಟಾಗ್ರದೆೊಳ್‌ ನೆಲೆಗೊಂಡೊಪ್ಪುವ 
ವೀರಪಟ್ಟಮುದಯಂಗೆಯ್ಟಿಂದುವಂ ತೋರ್ಪ ತೊಂಗಲೆ ಜಂಬೂವಿಟಪ 
ಪ್ರಹಾರ £ ವಾಲ] ರುಚಿಯಂ ವಕ್ರಾರುಣಂ ಸಂಜೆಯಂ ಗೆಲೆ ಪೋಲ್ತತ್ತು 
ತಳಪ್ರಹಾರಿಯ ಶಿರಂ ಹೇಮಾದ್ರಿಯಾಕಾರಮಂ (ಕಾವ್ಯಸಾ. ೩೨೫ ಕೂದ್ರ ಕ); 
ಸರಸಿರುಹದಲರ ನಡುವಣ ಸಿರಿಯವೊಲತ್ಯಂತಮಪ್ಪ ತೇಜದಿನಂತಃ 
ಪುರಮನಲಂಕರಿಪುದಟ*ಂ ಧರೆಸವತಿತಳಪ್ರಹಾರಿಯೆನೆ ಸಲೆ ನೆಗಟ್ಜ೪* 
(ಎಇ. ೩೪, ೩೩೧-೧೩; 3028) ; ಮಣಲರಭೀಮಂ ಅರಿಮನ್ನೆಯ 
ತಳಪ್ರಹಾರಿ (ಎಇ. ೫7], ೩೩೩-೨೨; 1038) ; ರಿಪುಮಂಡಳಿಕ ತಳೆಪ್ರಹಾರಿ 
(ಮುಂಬರಾ. ೫1, ೨೪೭೬-೦೧; 1121). [ ಸಂ. ತಲಪ್ರಹಾರಿನ್‌ ] 
ತಳಬೋಗಿ (ನಾ). ತಳಭೋಗದ ಸುಂಕವನ್ನು ತೆಗೆದಂಕೊಳ್ಳುವವನು : 
ಸಮಸ್ತಗುಣಸಂಪನ್ನರಪ್ಪ ಸುಂಕವೆರ್ಗ್ಗಡೆ ಬರ್ಮ್ಮಣ್ಣ ಅಯ್ವಿಮಯಂ(ಘ 
ತಳಬೋಗಿ ದಾಸಿಯಣ್ಣಂ ಸಮಸ್ತ ಸುಂಕಿಗ (ಎಇ. ೫೪1, ೩೩೧-೧೭; 
1077). { ಆಸಂ. ತಲಭೋಗಿನ್‌ ] 
ತಳಭಂಡ (ನಾ). ವ್ಯಾಪಾರದ ಸರಕು ಮತ್ತು ಆ ಸರಕಿನ ಮೇಲೆ 
ಕೊಡಬೇಕಾದ ಸುಂಕ (?) : 
ತಳಭಂಡದ ಸುಂಕ ಎ ಸ್ಥಳದ ಸರಕಿನ ಮೇಲಣ ಸುಂಕ (?); 
“ ವ್ಯಾಪಾರಸಾಮಗ್ರಿಗಳ ಮೇಲಿನ ಸುಂಕ” (ಕಶಾಅ. ೩೯೯): 
ಆ ಯೆರಡೂರ ತಳಭಣ್ಣದ ಸುಂಕವೊಳಗಾಗಿ ಯಿನ್ತಿನಿತುಮಂ ಚುಜಬಳ 
ಗಂಗಪೆರ್ಮ್ಮಾಡಿದೇವರುಂ.. ಗಂಗಮಹಾದೇವಿಯರುಂ . . . ದೇವರ 
ಶ್ರೀಪಾದಪದ್ಮ ಮೂಳದೊಳ್‌ ಧಾರಾಪೂರ್ವ್ವಕಂಮಾಡಿ ಬಿಟ್ಟರು (ಎಕ, 
vil, ಶಿವಮೊ. ೯೭-೪೭; 1119). [ತಳ (ಎತಲ) ೬ ಭಂಡ (ಆ ಬಂಡ್ಕ)) 
ತಳಭಿತ್ತರಿ (ನಾ). ಖಡ್ಗಯುದ್ಧದಲ್ಲಿ ಒಂದು ವರಸೆ: ಕೆಳಗಡೆಯಲ್ಲಿ 
ಇದಿರಾದವನ ಬಂಡಿಕೋಲನ್ನು ಮುಟ್ಟಿಸಿ ಆಮೇಲೆ ಒಳಗೆ ತಿರುಹುವುದು 
ಮುಂತಾಗಿ ಪಾದಗಳಲ್ಲಿ ಏಟು ಆವದು ಅದು ತಳಭೇದನವೂ ತಳಭಿತ್ತರಿ 
ಯೆಂದು ತಿಳಿಯಲ್ಪಟ್ಟಿ ತು (ಐಡ್ಮಟೀ, 8-೬೮). 
[ತಳ (ಎತಲ) + ಭಿತ್ತರಿ) 
ತಳಭೇದನ (ನಾ). ಖಡ್ಗಯುದ್ಧದಲ್ಲಿ ಒಂದು ವರಸೆ; ಕಾಲುಗಳಿಗೆ 
ಹೊಡೆಯಣವ ಹೊಡೆತ: ಕೆಳಗಡೆಯಲ್ಲಿ ಇದಿರಾದವನ ಬಂಡಿಕೋಲನ್ನು 
ಮುಟ್ಟಿಸಿ ಆಮೇಲೆ ಒಳಗೆ ತಿರುಹುವುದು ಮುಂತಾಗಿ ಪಾದಗಳಲ್ಲಿ ಏಟು 
ಆವದು ಅದು ತಳಭೇದನವೂ ತಳಭಿತ್ತರಿಯೆಂದು ತಿಳಿಯಲ್ಪಟ್ಟಿತು 
(ಐಡ್ಮಟೀ. ೫-೬೮). [ತಳ (ಎತಲ) ೬ ಭೇದನ 


೩೩೭೫ 


88 


ತಳಮಳಂಗೊಳ್‌ 


ತಳಭೋಗ (ನಾ). ಒಂದು ಬಗೆಯ ತೆರಿಗೆ: . ತೋಂಟಕ್ಕೆ : ಕರವಂದ 


ತಳಭೋಗಮಸತು ಮೊದಲಾಗೆ ಸರ್ವ್ವಬಾಧಾಪರಿಹಾರಂ (ಸೌಇಇ. ೩1-1, 
೫೨-೭೪; 1007) ; ಸೂರ್ಯಗ್ರಹಣ ನಿಮಿತ್ತಂ . ತಳಭೋಗದುಣ್ಬಳಿಯ' 
ಪೊಂಗೆರೆಡುವರೆ ವೀಸವಮಂ ಪರಮೇಶ್ವರ ದತ್ತಿಯಾಗೆ ಪಡೆದು 
(ಸಾಇಇ, ೩1-1, ೧೦೭-೧೫ ; 1076) ; ತಕ್ಕಿಲ ೩ ಮತ್ತರ್ಕೆಯುವಮುಂ 
ಕರವಡ ತಳಭೋಗ ತಳಾಜರಾಯವೊಳಗಾಗಿ ಸರ್ವ್ವಬಾಧಾಪರಿಹಾರವಾಗಿ 
ಬಿಟ್ಟರು (ಕಣ. 27, ೧೦-೩೧ ; 1080). [ ತಳ (ಎತಲ) * ಭೋಗ 


ತಳಮಗುಚು (ಕ್ರಿ). ೧. ಬುಡಮೇಲು ಮಾಡು ; ತಲೆಕೆಳಗುಮಾಡು ; 


ಕಿತ್ತೂಹಾಕು ; ನಾಶಮಾಡು: ಬಿಗಿದ ಬಾಣದ ದಡ್ಡಿ ಯನು 
ತಳಮಗುಚಿದನು ನೂಅಂಬಿನಲಿ (ಕುವ್ಕಾಕ. ೪-೧೩) ; ಬಳಿಕವ ಗೋರಿದನು 
ಗುಡಿಯಿಟಿದು ಬಾಲದ ಗೋರೆಯಲಿ ತಳಮಗುಚಿದನು ತೋರಣದ 
ಸಾಲುಗಳ (ತೊರರಾ. ೫-೭-೧೬). ೨. ತಳವನ್ನು ಕಲಕು,-ಕೆದಡು; ಕ್ಷೋಭೆ 
ಗೊಳಿಸು (?) ಸ ಸೊಗಸು ತಳಿತುದು ತರಳಮನ ತಳಮಗುಚಿದಂತಾಯ್ತ 
ವರೊಲವು ಕಾಡಿಗೆಯ ಕೆಸಜಕೊಳಗೆದ್ದ ನೀಲದ ಸರಿಗೆ ಸರಿಯಾಯ್ತು 
(ಕುವ್ಕಾಅ. ೧೭-೦೮) ; ಸಿಡಿಲ ಪಳಗಿಸುವರಿವು, ರವಿಯ ಸೆರೆಹಿಡಿವರಿವು, 
ಸಾಗರದ ತಳಮಗುಚಿ ಸೂರೆಗೈವರಿವು (ಮಲೆದೇ. ೪೮-೨). 
[ತಳ (ಎ ತಲ) * ಮಗುಚು (-ಆಮಗುಟ್ಟು) ] 


ತಳಮಳ, ತಳವಳ, ತಳ್ಳವಂಳ (ನಾ). ೧. ದಿಗಿಲು ; ಕಕ್ಕಾಬಿಕ್ಕಿ ; 


ಬೆರಗು: “ತಳಮಳಂ ಬೆಳ ( ಅ) ಗಾಗಿಪ ವೇಳೆಯೊಳ್‌ ಕರಂ”(ಕರ್ಣಾನಿ. ೩೫); 
“ ತಲ್ಲಣಂ ತಳವೆಳಗು ಬಕ್ಕುಡಿ ಬೆಗಡಳುರ್ವು ಮಲ್ಲಳಿ ಬಿಗುರ್ಬೆಬ್ಬಳಂ 
ತಳಮಳವೆನಲೈ ಸೊಲ್ಲಿಪುದು ಬೆಜಿಗಪ್ಪ ಭಾವದೊಳು ” (ಕಲ್ಮವಂ. ೫೦). 
(ತಳಮಳಂಗೊಳ್‌', "ತಳವಂಳಗ್ಗು' ಪರಾ. ೨. ಕಳವಳ ; ಸಂಕಟ: 
ಚಿತ್ತಕ್ಷೋಭೆ : ತಮಾಷೆಯ ಮಾತು ತಳಮಳಕ್ಕೆ ಹೇಗೆ ದಾರಿಮಾಡುತ್ತದೆ 
(ಮಹಾಗ. 11, ಮುನ್ನುಡಿ); ನಲ್ಲೆಯ ಬಗೆಯಾಳದಾ ತಳಮಳವಿಂದು 
ಮತ್ತೊಮ್ಮೆಯುಕ್ಕಿತು ಕುದಿದು (ಇಂಡಾಪ. 8೦-೪೪) ; ರೈತರ, ತಳಮಳದ 
ಬೆಂಕಿ ಜಮಾನುದಾರರನ್ನು ಒಂದಿಲ್ಲ ಒಂದು ದಿನ ಸುಡದೇ ಬಿಡುವುದಿಲ್ಲ 
(ಮಕ್ಕಿಮ. ೧೦೧). ತಳವಳ : ೧. “ ತಳವಳವೆ [ಪಾಕಾಂ. ಮಳಗೆ)ನಲೈ 
ತಾಂ ಬೆಅಗಾಗುಹೆಂ” (ಕಬ್ಬಿಕ್ಕೆ. ೮0). ೨. " ತಳವಳಿಸು ' ಪರಾ. 
ತಳ್ಳಮಳ : ೩. ತೀವ್ರವಾಗಿ ಕುದಿಯುವುದು: "ತಳ್ಳಮಳಗೊಳಿಸು' 
ಪರಾ. 
ತಳಮಳಮಾಗು - ಕಲಕಂ ; ಕದಡಂ; ಅಲ್ಲೋಲಕಲ್ಲೋಲವಾಗು: 
ಸೀರ್ಪನಿ ಸಿಡಿಯೆ ತೆರೆಮುಸಗೆ ಕೊಳಂ ತಳಮಳಮಾಗೆ . ಮಾಂಗಳ್‌ 
ಮೆಯ್ಗರೆಯೆ ದಟಂಬಟನೆ ಕೈಕಾಲ್ಲಳೊಳೀಸುವ ಕಾವನ ಪಟ್ಟದಾನೆಗಳೆಂ 
ಬೋಲಾಡಿದರ್‌ ಬಾಲೆಯರ (ರಾಮಾಶ್ಯ. ೧೨೩-೨೪). 
[ ದೇ.8 ತುಳು. ತಳಮಳ, ತಳಬಳ] 


ತಳಮಳಂಗೆರ್‌ (ಕ್ರಿ). ಕ್ಷೋಭೆಗೊಳಿಸು ; ಅಲ್ಲೋಲಕಲ್ಲೋಲ 


ಗೊಳಿಸಂ : ದಿವಿಜ ದನುಜ ಮನುಜರೊಳಂ ಮೊನೆಯೊಳಳ್ಯದ ಬಳ್ಳದತಿ 
ಕಾಯನಂ ಹತಕಾಯನಂಗೆಯ್ದಂಗೆ ತನ್ನೊಂದಟಿಕ್ಕಿಯಿಂ ಬರ್ದಿಲಮಂ 
ತಳಮಳಂಗೆಯ್ದಂ .(ರಾಮಾಶ್ಮ. ೧೬೦-೨೩). [ ತಳಮಳ * ಕೆಯ, 


40| ತಳಮಳಂಗೊಳ್‌. ತಳಮಳಗೊಳ್‌, ತಳವಂಳಗೊಳು, ತಳಮಳ 


ಗೊಳ್ಳು(ಕ್ರಿ) . ೧. ದಿಗಿಲುಗೊಳ್ಳು; ಕಕ್ಕಾವಿಕ್ಕಿಯಾಗು: ಮೊಳಗಿದುವು 
ಬಹುವಾದ್ಯತತಿ ಹೆಕ್ಕಳಿಸಿ ರಿಪುಬಲ ತಳಮಳಂಗೊಳೆಲ್‌%(ಕೋಗಯ. ೧೮-೭೮). 
ತಳಮಳಗೊಳ್‌ : ೧. ಬಲಮೆಲ್ಲಂ ಬೆನ್ನೀರ್ಮೊನಲೆಯ್ದಿದ ಬಿಲದೊಳಗಣ 
ಬೆಳ್ಳಿಲಿವಿಂಡಿನವೋ ಲ್‌ ತಳಮಳ[ಪಾಕಾಂ. ತೆಡಹೊಳ]1ಗೊಂಡತ್ತು 
(ಜಯಕಾ. ೬-೩೫). ತಳಮಳಗೊಳು : ೨. ಕಳವಳಗೊಳ್ಳು ; ಸಂಕಟ 
ಪಡು; ಚಿಂತೆಗೊಳಗಾಗು; ಕ್ಷೋಭೆಗೊಳಂ್ಭ: ತನೂಭವನುಳ್ಳೊಡಾಗಲಿ 


ತಳಮಳಕು 


ನಿಲಿಸಿದಡೆ ನಿಂದಪೆವೆನುತ ಮಲಧಾರಿ ಮುನಿಹಂಸ ಸಲೆ ಪರಸಿ 
ಬಿಜಯಂಗೆಯಲು ತಳಮಳಗೊಳುತೆ ದಾನಾಂತೆರಾಯವು ಪಳಿಯಿಸಿತ್ತೆನೆ 
ಪ್ರತ್ರಲಾಭವು ನಿನಗೆ ಸಮನಿಪುದೇ (ಸಾಳ್ಕಥಾ. ೩-೭) ; ವ್ಯಸನಾಭಿಭೂತರು 
ಉತ್ಸಾಹೆಹೀನರು ದೀನರು ನಷ್ಟಚೇತನರು . . . ತಳಮಳಗೊಳುವರು 
ಬರಿದೆ (ಇಂಜಾಪ. ೦೩೭-೬೩). ತಳೆಮಳಗೊೊಳ್ಳು: ೨. ಶಾಂತಲೆಯ ಮನಸ್ಸು 
ತಳಮಳಗೊಂಡಿತು (ಶಾಂತಲಾ. ೬3): ಅವನ ಮನಸ್ಸು ತಳಮಳ 
ಗೊಳ್ಳುಪ್ತಿತ್ತು (ರಾವಿಜ. 8೩. [ತಳಮಳ 4 ಕೊಳ್‌, ] 

ತಳಮಳಕು (ನಾ), ಹೊಳಪು (?) : ಚಿಲಕತ್ತು ಒರೆಗತ್ತಿ ತಳಮಳಕಿನ 
ಸಾಲುಬಂಟರ ಸಾಲು ಐನೂರು... . ಹಿರಿದು ಬಯಲಾಗ ನಿಂತಾಗ 
(ರೋಳಕಗೀ. 3೨೬), [?] 

ತಳಮಳಗು, (ಕ್ರಿ). ದಿಗಿಲುಗೊಳ್ಳು ; ಕಂಗೆಡು; “ಹೆದರು, ತಲ್ಲಣಿಸು” 
(ಪ್ರಥಣ್ಮ): ತಳಮಳ ಗು[ಪಾತಾಂ. ಗೊ)ತ್ತುಂ ಜನಿತ ನಿಜಭೀತಿ 
ಮನಂಗೊಳೆ ಕಳವಳಿಸಿ ಚಲಿತ ನಿಲಲಣ್ಮದೆ ಮಕ್ಕಳವೊಳಗೆ ಸುಟ್‌ದರರಸಂ 
ಮನದೊಳ್ಳುಳಿದಸಿಯನೆ ನೋಡಿ ಪರಿವಾರದವರ್‌ (ಕವಿರಾ. ೨-೧೪೯) ; 
ತಳಮಳ ([ಶಾಕಾಂ. ಳು]ಗುತ್ತೆಟಿಗುವುದುಂ ವಿಳಸನ್ಮಾಗಧ ಕಿರೀಟ ರತ್ನಾಂಶು 
ಗಣಂ ಗಟ್‌ಯಿಸಿದುದವನ ಗರ್ವಮೆ ಗಟ್‌ಯಿಸುವಂತಿರೆ ನೃಪೇಂದ್ರ 
ಪದಸರಸಿಜದೊಳ್‌ (ಆದಿಪು. ೦೨-೧೦೨) ; ಒಳಕೊಳ್‌ ಮುಂ ನಿನಗಿಲ್ಲದ 
ಮುಳಿಸಂ ಕಾಲ್ಗೆ ಅಗಿದೋಪನಂ ತೊಆ್‌ ದಯೆಯಿಂ ತಳಮಳಗು[ಪಾಕಾಂ. 
ಮಳುಕು]ತ್ತನುನಯದಿಂ ತಿಳಿಪಲೈಂದೆಅಗದನ್ನರುಮುಚಿಕಿಗುಂ (ಕಾವ್ಕಾವ. 
೪೩೭) ; ಮುಳಿದಿರೆ ನಿಜವಲ್ಲಭೆಯಂ ತಿಳಿಪಲ್‌ ಕಾಲ್ಗೆ ಅಗಲಿನಿಯನಿರ್ಪವಸರ 
ದೊಳ್‌ ಜಳಧರನಿನದಂ ನೆಗೆದುದು ತಳಮಳಗುತ್ತಾಕೆ [ಪಾಕಾಂ. ಗಾದಾಕೆ, 
ಗಾಗಾಕೆ]ತಾನೆ ಬಿಗಿಯಪ್ಪು ವಿನಂ (ಕಾವ್ಯಾವ. ೬೫೪). 

ತಳಮಳಗ್ಗು, ತಳವಳಗು (ನಾ). ಬೆರಗಂ ; ವಿಸ್ಮಯ : “ತಳಮಳಗು ಎ 
ಬೆಜಗಾಗುಹಂ ” (ಶಮದ. ಪರಿ. ೨), ತಳವಳಗು :, “ ತಳವಳಗೆಂದು 
ನಿಬ್ಬೆಜಗು ” (ಳಶಸಾ. . ೩೦-೬೨೮). 

ತಳಮಳಗಾಗು ಎ ೧. ದಿಗಿಲುಗೊಳ್ಳು ; ಕಕ್ಕಾಬಿಕ್ಕಿಯಾಗು ; 

ಅಂಜಂ : ಒಳಗಲಿಯದೆ ಪಚ್ಚೆಯ ಸಿಲೆಗಳನಂಚೆಯ ಪಿಂಡು ಕಂಡು 
ಪಾವಸೆಗೆತ್ತವ್ವಳಿಸಿ ಕರ್ದು ಕುತ್ತು ಮೇಂ ತಳಮಳಗಪ್ಪವೊ -ನಗೆ 
ಖಗೇಂದ್ರ ಮಿಥುನಚಯಂಗಳ್‌ (ಶಾಂತಿಪು. ೨-೯೮). ೨. ಕಳವಳಗೊಳ್ಳು; 
ಸಂಕಟಪಡಂ ; ಕ್ಷೋಭೆಗೊಳ್ಳು : ಇರ್ಮಡಿಸಿದ ಶೋಕದಾವಾನಲ 
ನೆರ್ದೆಯೊಳ್‌ ಪೋಟ್ಮಿರದ ಕಿರ್ಚಿನಂತಳುರೆ ತಳಮಳಗಾಗಿ ಸೈರಣೆಗೆಟ್ಟು 
ಬಾಯಟ್‌ದಟುತುಂ (ಕಂಂತಿಪು. ೧೯೪ ವ). [ ಆತಳಮಳಗ್ಳು ) 

ತಳಮಳಗುಟ್ಟು (ಕ್ರಿ)- ತಳಮಳಿಸು ; ಕಳವಳಪಡು ; ಕ್ಷೋಭೆಗೊಳ್ಳು: 
ಆ ಅಸ್ತ್ರವನ್ನು ಬಿಟ್ಟನು . .. ಅವುಗಳ ಜ್ವಾಲೆಯಲ್ಲಿ ಲೋಕವೇ ಬೆಂದು 
ಹೋಗುವಂತೆ ತಳಮಳಗುಟ್ಟಲು (ವಡಭಾ. ೩೧೯). 

[ತಳಮಳ + ಕುಟ್ಟು] ] 

ತಳಮಳಗುಡು (ಕ್ರಿ). ಎ ತಳಮಳಗುಟ್ಟು :. ಜಳೆವಿಹಗಂಗಳ್‌ ಮಲರೊಳ 
ಗುಲಿವಳಿಗಳುಮಳವುಗಟಿ*ಯೆ ' ತಳಮಳಗುಡೆ ಗೊಂದಳಗಳ ರವದಿಂದು 
ಲಿದವು ಕೊಳನೊಳಕೊಳಲಂಜಿ ಪುಯ್ಕಲಿಡುವಂತಾಗಳ್‌ (ಬಂಹರಿ. ೦೨-೪೪). 

[ ತಳಮಳ + ಕಂಡು, (ಕೊಡ್ಕು) ) 

ತಳಮಳಗೊಳ್‌ "ತಳವುಂಳಂಗೊಳ್‌' ನೋ. 

ತಳಮಳಗೊಳಿಸು, ತಳ್ಳಮಳಗೊಳಿಸು (ಕ್ರಿ). ೧. ಕಳವಳಗೊಳಿಸಂ ; 
ಕಲಕು; ಕ್ಷೋಭೆಗೊಳಿಸು : ಬಹಿರಂತರುಪವನಂಗಳೊಳಹರಹಮಾ 
ಪರಭೃತಂಗಳುಲಿವ ರವಂಗಳ್‌ ಸಹಸಾ ತಳಮಳಗೊಳಿಸಿದವಹೋ 
ಮನಂಗಳನಿತಸ್ತತಂ ವಿರಹಿಗಳೂ (ಕವಿರಾ. ೦-೩೩). ತಳ್ಳಮಳಗೊಳಿಸು : 
೨. ತೀವ್ರವಾಗಿ ಕುದಿ ; ಕತಕತನೆ ಕುದಿ: ಎಲ್ಲಿಯೆಲ್ಲೆಲ್ಲಾವ. ಸಮಯ 


೩೩೭೬ 


ತಳಮುಟ್ಟ 


ದೊಳೆಲ್ಲ ಮಾರುತಿ ಪಾರ್ಥ ನಾ ಗುಣದಲ್ಲಿ ಮನಸೋತಾಡುತಿಹರಾ 
ನುಡಿಗಳ್ಳತಂದೂ ತಳ್ಳಮಳಗೊಳಿಪಾಜ್ಕದೊಳು ಜಲ ಚಲ್ಲಿದಂತಾ ಕೌರವನ 
ಮನದಲ್ಲಿ ಬುದ್ಭುದ ಕೋಪ ಮಸಗಿದುದು (ಜಿನಧಾ. ೧೨-೧೬). 
1 ತಳೆಮಳೆಗೊಳ್‌ (ಎ ತಳಮಳೆಂಗೊಳ್‌) + - ಇಸ್ಮು] 
5] ತಳಮಳಗೊಳು "ತಳವಂಳೆಂಗೊಳ್‌' ನೋ. 
ತಳಮಳಗೊಳ್ಳು "ತಳಮಳಂಗೊಳ್‌' ನೋ. 
ತಳಮಳಲ್‌ (ನಾ). (ಕೊಳ್ಳ ಸಮಂದ್ರ ಮೊದಲಾದುವುಗಳ) 
ತಳದಲ್ಲಿರುವ ಮರಳಂ, -ಮಳಲು;: ತಳ ಮಳಲ ಮೊಗೆಮೊಗೆದು 
ಕದಡಿತು ಕೊಳನ ಜಲಚರನಿಚೆಯವೀ ಬೊಬ್ಬುಳಿಕೆ ಮಿಗಲೊಬ್ಬುಳಿಕೆ 
ನೆಗೆದವು ವಿಗತವೈರದಲಿ (ಕುವ್ಯಾಗ. ಸಮುದ್ರಂ ಕುದಿದು 
ತಳಮಳಲನುಗುಳುತಿರ್ದುದು (ಜಿಬಪು. ೪೦-೨೦); ಕಡಲು ಕುದಿದುಕ್ಕಿದುದು 
ತಳಮಳಲ ಮಾಣಿಕ್ಯ ಸಿಡಿಗೊಂಡವು ಬತ್ತಿದುದು ಕೆರೆ ಭಾವಿ ಹರಿ ಚಕ್ರವಂ 
ತುಡುಕಲು (ತುರಂಗ. ೨೨-೪೦). 
ತಳಮಳಲಾಗುಎತಳದ ಮರಳು ಕಲಕಂ, -ಕದಡು; ಪ್ರಕ್ಷಂಬ್ಧವಾಗು: 
ನೆಲ ಬಿರಿವಂತೆ ನಾನಾವಾದ್ಯರಭಸದಿ ಕುಲಗಿರಿ ನಡನಡುಗಿದವು ಜಲನಿಧಿ 
ತಳಮಳಲಪ್ಪವೊಲನಿರುದ್ಧ ಬಲಗೂಡಿ ಬಂದ ಪಟ್ಟಣಕೆ(ಮೋಹತ. ೧೯-೮೭). 
[ತಳ (ಎ ತಲ)4+ ಮಳಲ್‌ (ಆಮಣಲ?*)] 
ತಳಮಳಲೇಳು (ಕ್ರಿ). ತಳದ ಮರಳಂ ಮೇಲಕ್ಕೇಳು ; ಅಲ್ಲೋಲ 
ಕಲ್ಲೋಲವಾಗು ; ಇಳೆಯದಿರಲು ತಾರಗೆಯುದಿರಲು ತಳಮಳಲೇ 
[ಪಾಕಾಂ. ಗೊ]ಳಲು ಮುನ್ನೀರು (ಕುರಾಸಾಂ. ೧೨-೪೫): ನಡನಡುಗಿದುವು 
ಪರ್ವತ ತಳಮಳಲೆದ್ದು ಕಡಲೇಳು ಮೇರೆದಪ್ಪಿದುವು (ಮೋಹತ. ೩೬-೨೭). 
[ ತಳಮಳಲ್‌ + ಏಳು (ಎಏಟು್‌,)] 
ತಳಮಳವೇಳು (ಕ್ರಿ). ತಳಮಳ ಉಂಟಾಗಂ ; ಕಳವಳವಾಗು : ಅವರ 
ಅಂತರಾಳದಲ್ಲಿ ಮಾತ್ರ ತಳಮಳವೆದ್ದಿತು (ಹಬ್ಮಿಬ. ೧೧೮). 
[ ತಳಮಳ + ಏಳು; (ಆಏಟ್ಟ)) 
ತಳಮಳಿಸು, ತಳವಳಿಸು (ಕ್ರಿ). ಕಳವಳಿಸು ; ಸಂಕಟಪಡು ; ಕ್ಷೋಭೆ 
ಗೊಳ್ಳು: ಆಗುಳಿಸುವ ತಳಮಳಿಸುವ . . . ತೇಂಕುವ ತೇಗುವ ಕಂಟಳಿಸು 
ವಖಿಳ ವಿಕೃತಿಗೆ ಸಲ್ಲಂ (ಪುಪ್ಪಪು, ೧೨-೮೪) ; ಅವನ ಹೃದಯ ಏಕೋ 
ತಳೆಮಳಿಸುತ್ತಿತ್ತು (ದಕ್ಷಿನ. ೭೩); ಅವಳ ಪ್ರಗತಿಯನ್ನು ಕಂಡು ಒಳ 
ಗೊಳಗೇ ತಳಮಳಿಸುತ್ತಿದ್ದ (ಅಶ್ರಮ. ೫೯). ತಳವಳಿಸು : ಕಳವಳಿಸಂ 
ಕನಲನೊನಲನಳ್ಯಂ ಬಳ್ಳಂ ಚಳವಳಿಸಂ ಚಪ್ಪರಿಸಂ ತಳವಳಿಸಂ ಬೇಸಲಕೆಯ್ದಿ 
ಬೆಳ್ಕೊಗದಿನಿರಂ (ಅಜಿಪು. ೫-೯೦); ನೀಂ ತಳವ([ಪಾಕಾಂ. ಮ]ಳಿಸದಿರೆಂದಿ 
ನಿಯಳಂ ಸಂತೈಸಿ (ವಿಭಾ. ೦೧-೧೨) ; ವ್ಯಾಕುಲದಿ ಕಳವಳಿಸಿ ಹಳವಳಿಸಿ 
ತಳವಳಿಸಿ ಹೀಕರಿಸಿ ಭೀಕರಿಸಿ (ಜನಮಂ. ೨೪-೨೩); ಈ ಪರಿ ಬೆಳತನಕ 
ತಳವಳಿಸಿದರಿಂದ ಮುಖವು ಕಳೆಗುಂದಿ (ಕಗದ್ಕ. ೧೯). 
[ತಳಮಳ + - ಇಸ್ಕು] 
ತಳಮಿತಮಧ್ಯೆ(ನಾ).ಒಂದು ಹಿಡಿ ಅಳತೆಯ ನಡಂವುಳ್ಳವಳು;ತೆಳ್ಳ ನೆಯ 
ಸೊಂಟವುಳ್ಳ ವಳು; ಸೂಕ್ಷ್ಮಮಧ್ಯೆ: ತಳಮಿತಮಧ್ಯೆಯನಾಯತ 
ವಿಳೋಳಲೋಚನೆಯನುನ್ನತಸ್ತನಯುಗೆಯಂ . . . ಉಟ್‌ದಂ (ಕವಿರಾ. 
೩-೧೦). [ ಸಂ. ತಲಮಿತಮಧ್ಯಾ (ತಲ + ಮಿತ + ಮಧ್ಯ + -)] 
ತಳಮಿಸಾನು (ನಾ). ಒಂದು ಬಗೆಯ ವಿಖಾನು : “ನೀರಿನ ತಳದಲ್ಲಿ ವಾಸ 
ವಾಗಿರುವ ವಿಸಾನು ; ತಳೆಮಿತಾನು” (Qround-86h. ಇಂಕನಿ.). 
[ತಳ (ಐತಲ) + ಮಾನ್ಯು (< ಮಾನ್ಸ್‌) ] 
ತಳಮುಟ್ಟ (ಅ). ತಳದವರೆಗೂ ; ಬುಡದವರೆಗೂ : ಅಗೆ ತಳಮುಟ್ಟಿ 
£ ಟ್ಟಿ] ಕೋಟಿಯ ದ್ವಾರಗಳ ಮಾಡಿ ಹೊಗುವಡ್ಡಲಾದರಿಭಟರ ಮಿಗೆ 
ಬೀಳಲಿಟೌ್‌ (ಕಂನವಿ. ೧೪-೮). [ತಳ(ವ ತಲ) * ಮಂಟ್ಟ್ಯ (ವ ಮುಟ್ಟಂ)] 


೫-೨): 


20 


45 


ತಳಮುಟ್ಟಿಸು 


ತಳಮುಟ್ಟಿಸು (ಕ್ರಿ). (ಆಲಂ) ಕುಗ್ಗಿಸು; ಎದೆಗಂಂದಿಸಂ: ಇನ್ನೂ ಮಾಡ 
ಬೇಕಾಗಿರೋ ಕೆಲಸ, ಈಗಾಗಲೇ ನನ್ನನ್ನು ತಳಮುಟ್ಟಿಸಿ ಬಿಟ್ಟಿದೆ 
(ವೀರಯೋ. ೦೪). [ಶಳ (ಎ ತಲ) ಮುಟ್ಟಿಸು ) 
ತಳಮೇಲು (ನಾ). ೧. ಅಡಿಮೇಲು ; ತಲೆಕೆಳಗು. ೨. ವ್ಯತ್ಯಸ್ತ 
ವಾದುದು; ವಿಪರೀತವಾದುದು. ೩. ಮಲ್ಲಯುದ್ಧ ದ ಒಂದು 
ಪಟ್ಟೂ,-ವರಸೆ : ಹೊಕ್ಕರಿಬ್ಬರು ಬಿಸುಟು ಮರಗಳ ಡೊಕ್ಕರಕೆ ಫಣಿ 
ರಾಜನೆದೆ ನೆಳಿನಿಕ್ಕೆನಲು ತಳಮೇಲು ತಳಬಲ ಸಂಧಿ ಬಂಧದಲಿ (ತೊರರಾ. 
೪-೪-೨೬): ಗಳಹತ್ತ ಡೊಕ್ಕರ ತಳಮೇಲು ಪೈಸರ ಸುಳಿವು ವಂಚನೆ 
ಪತನದಲಿ ಅಳವಟ್ಟ ಗಾಯಗಾಯಕೆ ಕೆನ್ನೀರ್ಗಳು ತುಳುಕೆ 
'ಹೋರಿದರೇನೆಂಬೆ (ಕಂನವಿ. ೨೦-೯೨). 

ತಳಮೇಲಕಿಕ್ಕು ಎ ಕೆಳೆಗು ಮೇಲಾಗು; ಕೆಳಭಾಗ ಮೇಲಕ್ಕೆ 
ಹೋಗು : ನಿನ್ನೆ ಮೊದಲಾಗಿ ಕೂಳಿಲ್ಲದೇ ಹಿರಿದಾಗಿ ಹಸಿದ ಕಾರಣದಿ 
ಬೆಂಬತ್ತಿದೊಡಲಿರದೆ ತಳಮೇಲಕಿಕ್ಕುವ ದಿಟ್ಟಿ ಹೂಳಿದಂಗುಳು ಸಾರವಜತ 
ಬಾಯಿ ( ಸಮ್ಮಳ. ತಳಮೇಲಾಗು ಇ ಸತ್ತ್ವವನ್ನು 
ಕಳೆದುಕೊಳ್ಳು: ವಿಷವೀರ್ಯ ದುಸ್ಸಹವಾದ ಕಂಗಳ ಸುಯ್ಯ 
ಹೊಗೆಗಳ ಭೀಕರಾನನದ ಹಾದಿಯನು ಹತ್ತಿಸುತ ಬಹ 
ಕಾಳೋದರುರಗನ ಕಡುಹು ತಳಮೇಲಾದುದೆಯ್ದಲು ನೆಜ್‌ಯದಾ 
ವೇದಾಂತವಿಶ್ರುತನ (ನಿಭಾಗ. ೦೦-೦೬-೩೭). ತಳೆಮೇಲುಮಾಡುಎ೧. 
ಬುಡಮೇಲುಮಾಡು ; ಹಾಳುವಾಡು; ನಾಶಪಡಿಸು: 
ಕೊಲೆಯೆಂಬ ಕೋಟೆಯ ಬಲಯುತವಹ ಮೂಜಚಜು ಪೊಳಲನು 
ಬಳಸಿರುತಿರಲು ತೊಲಗದ ಹಿಂಸೆಯೆನಿಪ ವಜ್ರಹಾರೆಯಿಂ ತಳಮೇಲು 
ಮಾಡಿದರಂದು ( ತ್ರಿಪುಸಾಂ. ೨೨-೨೩೪). ೨. ವ್ಯತ್ಯಸ್ತಗೊಳಿಸು : 
ಭಾರತದಲ್ಲಿ ನಮ್ಮ (ಕ್ರಿಸ್ತ) ಮತದ ಬೇರು ಎಂದಿಗೂ ಊರಲಾರದು... 
ಅದಕ್ಕೆ ಬದಲಾಗಿ ಭಾರತದ ಜ್ಞಾನಧಾರೆಯು ಯೂರೋಪಿನಲ್ಲಿ ಪ್ರವಹಿಸಿ 
ನಮ್ಮ ವಿಚಾರಗಳನ್ನು ತಳಮೇಲುಮಾಡುವುದು (ಭಾರದ. ೪೭). ೩. 
ತಳದಲ್ಲಿರುವುದನ್ನು ಮೇಲೆ ತರು; ಕೈಯಾಡಿಸು ; ತೊಳಸು: 
ತೆಂಗಿನಕಾಯ ಹೂದಿಕ್ಕಿ ತಳಿದು ಬೇಯದ ತೆಜಿದಿನಡುವಿವಾಗಲದಟಕಸರು 
ಹೆಚ್ಚಿದರೆ ತೆಗೆದು ಹಾಕಿ ಒಳಗುಳ್ಳೆ ಚಟ್ಟಿಯೊಳು ಹೆೊಸತುಪ್ಪವೆಟ್‌ದದಂ 
ತಳಮೇಲು ಮಾಡಿ ಬೇಯಿಸಿಕೊಂಡು (ಸೂಪಣ. ೪-೫೮). ತಳಮೇಲೊ 
ಡರ್ಚು ಇ. ತಳೆಮೇಲುಮಾಡು ೨: ಮುನಿಸಿಂ ಲೆಕ್ಕಕೆ ಬಾರದಂತೆ 


೧೦-೪೯ ). 


೩೩೭೭ 


30 


ಮದನಾ ನೀನೆಚ್ಚು ಬಾಣಂಗಳಂ . . . ಕಾವಂಗೈದು ಕೋಲಂತವರ್ಕೆನಿತೋ | 


'ಎನ್ನವೊಲಿರ್ಪವಂ ಗುಜ್‌ಯೆನುತ್ತುಂ ಲೋಗರೊಲ್ಹಾ ಡುವೀಯನು 
'ವಾತಂ ತಳಮೇಲೊಡರ್ಚಿದೆ ಗಡಾ (ವಿತ್ರಗೋ. ೩೯-೫೪). 
[ ತಳ (ಎತಲ) * ಮೇಲು (<ಮೇಲ್‌)] 

ತಳರ್‌, ತಳರಂ (ಕ್ರಿ). ೧. ಚಲಿಸು; ಕದಲು; ಅಲ್ಲಾಡು: 
“ತಳರ್‌-ಚಲನೇ” (ಕಮಧಾ); ನೀಮೊಂದು ಕೆಲದೊಳ್‌ ಮಗುಟದೆ ತಳರದೆ 
[ಪಾಕಾಂ. ಮಸಗದೆ]ಕೈಯುಂ ಕಾಲ್ಲಳುಮನುಡುಗದೆ ನೀಡದೆ ಬಾಚ್ವಿನ್ನೆಗಂ 
ಪಟ್ಟಿರ್ದು ಪಂಚನಮಸ್ಕಾರಮಂ ಮನದೊಳ೯ ಓದುತ್ತಿರಿಂ (ವಡ್ಮಾರಾ. 
೮೨-೨೮) ; ಪಿಡಿದಾರ್ಪ ಭರದಿನೆತ್ತಲ್ಕೊಡರಿಸಿದೊಡೆ ನೆಲದಿನಣಮೆ ತಳರದೆ 
ಬಿಲ್‌ ನಿಲ್ದೊಡೆ`(ಪಂಪಥಾ. ೩-8೯); ಪ್ರಳಯಾನಿಳನಿಂ ಕನಕಾಚಳಮೆಂತುಂ 
ತಳರ[ಪಾಕಾಂ. ರಳ]ದಂತೆ ದರ್ಶನಶುದ್ಧಂ ಚಳಿಯಿಸಲಅೌಯಂ (ಸಮಪ. 
೪-೧೩೩); ಬಾಹುಬಲಿಯಂತೆ ನಿಂದೆಡೆಯಿಂ ತಳರದೆ (ಧರ್ಮಾಮೃ. ೬-೨೩೨); 
ಜಳನಿಧಿ ಮೇರೆಯ ದಾಂಟುಗು ತಳರುಗು ಕನಕಾದ್ರಿ (ಸೌಇಇ. ಸಸ, ೩೦೪-೭; 
12ನೆಯ ಶತ) ; ಸಂಕಿಲಿನಾಚಿಯರ ನೋಟದೊಡನೆ ತನ್ನ ನೋಟಂ ಘಳಿಲನೆ 
ಸಂದಿಸೆ . . ನಡೆಗೆಟ್ಟು ಕಂಪಿಸಿ ನಸು ಬೆಮರ್ತು ಹೊಸನೋಟಂ 
ಹೋರಟೆಗುಟ್ಟಿ ತೈತಿಕ್ಕಿ ತಳರದೆ [ಪಾಕಾಂ:.ತರಳದೆ, ತರಳರದೆ, ` ತೆರಳದೆ] 


ತಳರ್‌ 


ತಂತಮ್ಮೂಳಪೊಕ್ಕ ರೂಪು ಮಗುಳಲಾಜದೆ ನಟ್ಟು ನೋಡುತ್ತಿರಲ* 
(ನಂಬಿರ. ೧೨-೩೩): ಬಡಹಂ ಕೈಕೊಂಡುದುರ್ವೀತಳಮದು ನೆಟ್‌ 
ಜೋಗಿರ್ದು ಮೆಟ್ಟಲ್ಕೆ ಬಲ್ಲೊಂದೆಡೆಯಿಲ್ಲೆಂಬಂತೆ ಪಂಕಂ ಮಸಗೆ . .. 
ತಳರದಲ್ಲಲ್ಲಿ ತಮ್ಮುಳ್ಳ ಕಾಲಿಂ ಬಿಡೆ ಕೀಟಲ್ಯಾಜದಿರ್ದಂತಿರೆ ಮೃಗನಿಕರಂ 
ಕೋಡುತುಂ ಕೂಡೆ ಕಾಡೋಳ್‌ (ಕುಸುಮಾ. ೬-೩೫); ಮುನಿದೈನೂಜುಂ 
ಕುನ್ನಿಗಳನಿತುಮನೊರ್ಮೊದಲೆ ಶೋಟ್‌ ಕುಕ್ಕುಅೌಸಿ ಮಹಾಮುನಿ ತಳರದೆ 
ಮೇರುವೊಲಿರೆ (ಯಶೋಶ.9-೪ಖ; ತಳರ್ವ ವಿಮಾನಕೋಟಿ ನಡೆದೊಪ್ಪುವ 
ವಾರಣಕೆ «ಟಿ ಬಾಜಿಪಗ್ಗಳಿಕೆಯ ತೂರ್ಯಕೋಟಿ . . . ಬಗೆಗೊಂಡುದು 
(ಪುಷ್ಪಪು. ೦೦-೩೦); ಕಾಳಮೇಘಾಳಿ ನಡೆದಪುವೊ ಕೈಕಾಲ್‌ ಮೂಡಿ 
ನೀಲಾದ್ರಿಗಳ್‌ ತಳರ್ದಪುವೊ . , . ಪೇಳಿನಲ್ಕೆ (ಜಿಬಪು, ೩೨-೩೩), ವ. 
ಅದಿರು; ನಡುಗು; ಕಂಪಿಸು;. ಅಂತು ಪುಗವೇಟ್ವುದುಂ ದಿಗ್ದಂತಿಗಳುಂ 
ಕುಲನಗಂಗಳುಂ ಗಡಣಂಗೆೊಂಡೆಂತು ಕವಿತರ್ಕುಮಂತೆ ನೆಲಂ ತಳರ್ವಿನೆಗಂ 
ಪ್ರಚಂಡ ಕೋದಂಡಧರರ್‌. . . . ಬಂದು (ಪಂಪಭಾ. ೨-೬೦); ತಳರೆ 
ತಳರ್ಚ್ಚುವಂಗೆ ಕನಕಾಚಳಮೊತ್ತುವಂಗೆಲೇ ವಿಯತ್ತಳಂ. . . ಚೆಟ್ಟಮ 
ನೆಂಬ ಜೆಟ್ಟೆಗಂ (ಎಕ. ಸ1, ದಾವಣ, ೪೩-೪೭; 1164); ಕಿಡುತಂದುದು 
ಮನದಜಕಿಯಮೆ ನುಡಿಯ ತೊದಳ್‌ ಪಿಂಗಿ ಪೋಯ್ತು ತಳರ್ವಡಿಯೊಳ್‌ 
ಬಲ್ಬಡರ್ದುದು . . . ನಾಡೆ ಶೈಶವಾತಿಕ್ರಮದೊಳ್‌ (ಕಂದ್ರಪು. ೪-೨) ; 
ಚೌರಿಯ ಗಾಳಿಯ ಕೋಟ್ಸಿ ಬೆಟ್ಟುಗಳ್‌ ತಳರೆ (ಕವ್ಮಿಕಾ. ೨೦೪). ೩, 
ಹೊರಡು ; ಪ್ರಯಾಣ ಮಾಡು; ಮುಂದುವರಿ; ಸಾಗು: 
“ ಫೊಟಿಮಟ್ಟಂ ತಳರ್ದನಕ್ಕುಂ ” (ಕವಿಕಂ. 3೬೬); ತೆಜಪನೆ ಪಾರ್ದಿಪಂ 
ಮಾಯ್ಡಜುಗುಲಿ ಜವನದಲಟನಿನಿಸು ಪೊಟ್ಟುಂ ತನ್ನಂ ಮಜ್‌ 
ದಿರಲಕ್ಕುಮೆ ತಳರದೆ ತಟೌಸಲದಿನ್ನೆಆ್‌ದುಮಟ್‌ದುಮಿರ್ಪದೆ ಚದುರಂ 
(ಆದಿಫು. ೪-೭೬) ; ಅಪರಾಚಲಶಿಖರದತ್ತಲೊಯ್ಯನೆ ತಳರ್ದಂ ರಾಜೀವ 
ಜೀವಿತೇಶ್ವರನಾಗಳ್‌ (೫8ದಂಉ. ೧೩೮): ಬನದಿಂದರಗಿಳಿ ತಳರ್ವುವು 
ದೇಶಾಂತರಕ್ಕೆ (ಅಜಿಪು. ೨-೯); ಆಲಿಂಗನೇಚ್ಛೆಯೊಳ್‌ ನಿಮಿರ್ವ ಗಾತ್ರಮಂ 
ತಳರಲೀಯದೆ ತಟುಂಬುವಂತಿರಗ್ಗ ಳಿಸಿದುತ್ಯ ಟಸ್ತಬ್ಬಭಾವಮಂಂ (ವರ್ಧಪು, 
೬-೦೨ ವ) ; ಅಲ್ಲಿಂ ತಳರ್ದು ಮೋನದಿಂ ಸಾಧುಬ್ರಾಹ್ಮಣನಂತೆ ಚಪ್ಪರದಿಂ 
ಪೊಜಿಮಟ್ಟು (ನಂಬಿರ. ೬-೮೩); ಅಲ್ಲಿಂ ತಳರ್ದು ಮುನೆಗೆಯುಬ್ಬೆ ಗಮೆಟಕಿದು 
ಯ್ಡಂದದೆ ಬಂದು (ಯಶೋಶ. ೩-೨೪); ಇಳಿದಂದಳವನು ತತ್ಪುರದ 
ಮುಂದಲ್ಲಿಂದ ತಳರ್ದು ಕುಲ್ನಡೆಯಿಂದ ಪೊಜವೊಳಲ ದಾಟಿ (ಸೌಂದಪು. 
೩-೯೫): ನಲಿದು ನರ್ತಿಸುತಮರನಗರಿಗೆ ತಳರ್ದನಮರವಿಮಾನದಲಿ 
(ತೊರರಾ, ೨-೭-೦೭) ; ದಿನಪನುದೆಯಕ್ಕರಸು ನೀರಾಟಕಂ ಪೋಪ 
ವಿನಯದಿಂ ಪುರುಷರೆಲ್ಲರು ತಳರ್ವುದೆಂದು ಮಿಗೆ ಮನೆಮನೆಗೆ ಡಂಗುರವ 
ಸಾಟ್‌ಸೆ(ಫ್ರಾಢರ. ೨-೩೯): ತುಂಗಭದ್ರೆಯನಾಗ ಗಿರಿಸುತೆಗೆ ತೋಜಾಸುತೆ 
ತುಂಗ ಸಂತೋಷದಿಂದಂ ತಳರೆ (ಜೆಬಪು. ೩೪-೨೨) ; ಮಾನಸಸರದತ್ತ 
ತಳರ್ದುದಾ ಕಳಹಂಸಂ (ರಮಸ್ಕ. ೨-೪೭). ೪. ದಾಟು; ಎತಾರು : ಪುರ 
ದ್ವಾರಮಂ ತಳರ್ದು ಗಂಭೀರವಾದ್ಯಂಗಳ ಮಹಾರವಂಗಳು ಪೊಣ್ಮಲೋ 
ರಂತೆ ನಡೆದು ಬಂದು ಸಾರತರವೈಹಾಳಿಯಾ ರಮ್ಯಸುಸ್ಥಲವ ಸೇರಲು 
(ಭಾವಜಿಂ. ೮-೯), ೫. ವೇಗವಾಗಿ ಹೋಗು ; ಓಡು ; ದೌಡಾಯಿಸು: 
ಸರಳ ಪೊದಟ್ಟ ಬಲ್ಲರಿಯ ಕೋಳ್ಗಿರಲಾಜದೆ ಬಿಲ್‌ ತೆರಳ್ಲು ದುರ್ಧರ 
[ಹೆಯ]ಮಲ್ಲು . . . ದಂತಿ ಘಟೆಗಳ್‌ ಪೆಜಗಿಟ್ಟೊಡೆ ಕಟ್ಟೆಗಟ್ಟಿದಂತಿರೆ 
ತಳರ್ದತ್ತರಾತಿಬಲಮಾಂಪವರಾರ್‌ ಕದನತ್ರಿಣೇತ್ರ[ನಂ] (ಪಂಪಥಾ.4-೭೦); 
ಇರ್ಪದೊಂದು ಮಹಾಗಿರಿದುರ್ಗವಂಬರವ ತಾಗುತ ತಳರ್ವ ತರಣಿಯ 
ಕುದುರೆಗಳಿಂಗಾಗಿಹುದದು ತಾಗುದಾಣ (ಕುರಾಸಾಂ. ೪-೦೩) ; ಹಿಂಗರಿಸಿರ್ದ 
ಥಳಥಳಿಪ ಮಣಿರಥಾವಳಿಗಳು ಪಳಂಚಿದವು ಜೋಡಿಸುವ ಸಾರಧಿಗಳಿಂ 
ತೆಳ[ಪಾಕಾಂ. ೪]ರ್ವ ಹಯಚಯದಿಂದೆ (ಸಾಳ್ಮಭಾ. 33-೧೭): ಬಡಬಂಗಳ್ಳಿ 


ತಳರ 


ಶಂಖ ಸಮುದಯಂ ನೆಗೆದು ಪೋಪಂತೆ ಬೆಗಡುಗೊಂಡು ತಳರ್ವ ತರುಣ 
ಮರಾಳಂಗಳಿಂ (ರಾಜಶೀ. ೧-೧೦೨ ವು. ೬. ದಂಡೆತ್ತಿ ಬರು; ಆಕ್ರಮಣ 
ಮಾಡು : ಜಳಧಿತರಂಗತಾಟಿತ ಧರಾತಳಭಾರಮಿದೆತ್ತ ಬಾಳನೆತ್ತಳವಿನಿ 
ತುಂಟೆ ತಾಳ್ಹಲಿದನೊಟ್ಟ ಶಜೆಯಿಂ ಕೊಳಲೆಂದು ವೈರಿಗಳ" ತಳರ್ದಪರೆಂತು 
ತನ್ನ ಬಲಮಿಲ್ಲದೆ 'ತಾಳ್ದು ವೆಂ (ಆದಿಪು. ೪-69). ೭. ಹಬ್ಬು ; ಹರಡಂ ; 
ಪ್ರಸರಿಸು : ಬೆಳಗುಗಳ ಬಳೆದ ಬಳಗದ ಬಳಸುಗಳೊಳಗೊಳಗೆ ತೊಳಗಿ 
ಪೊಳೆಪೊಳೆದೊಳಗುಚ್ಚ ಳಿಸಿ ತಳತಳಿಸಿ ದೆಸೆಗಳನಳುರ್ದುಸಿರೊಳ್‌ ಕೆಳರ್ದು 
ಮಿಳಿರ್ದು ತಳರ್ದತ್ತಾಗಳ್‌ (ಕಾವ್ಕಾವ. ೨೩). "ತಳರ್ಪು' ಪರಾ. ಲೆ. 
ಹಿಂಜರಿ; ಹಿಮ್ಮೆಟ್ಟು ; ಅಳುಕು: ಚಳುಕ್ಯಕುಳತಿಳಕನಪ್ಪ ವಿಜಯಾ 
ದಿತ್ಯಂಗೆ ಗೋವಿಂದರಾಜಂ ಮುಳಿಯೆ ತಳರದೆ ಪೆಜಗಿಕ್ಕಿ ಕಾದ ಶರಣಾಗತ 
ಜಳನಿಧಿಯ ಪೆಂಪುಮಂ (ಪಂಪಥಾ. ೯-8೨ ವ) ; “ಚಲಿಸದೆ” (ಶಂಪದೀ. 
ಸುರವಾರಣಮಾ ವಾರಣದೊರಗಂ ಬರಲಜಳಯದೆಂತುಮಿಾ 
ವಸುಮತಿಯೊಳ್‌ ಪರಿಕಿಸುವೊಡಮಳವಲ್ಲಂ ಧುರಕದಲ್ಲಿರ್ದಾಸೆಯಿಂದೆ ತಳ 
ರದದೆಂದುಂ (ನೇಮಿಪು. ೧೦-೫೨): ಕುಲುಗೋಡ ತಳದೊಳಗೆ ತಳರದ 
ಯ್ನೂರ್ವ್ವರುಂ ನೆಆ್‌ ನೋರ್ಪ್ಪಡವರೊಳಗೆ ಪಗೆಗಂಜರೊರ್ವರುಂ 
(ಸೌಇಇ. 2-1, ೨೯೬-೨೬; 1176). ೯. ಸಡಿಲಬೀಳು ; ಕಳಚಿಬೀಳು ; 
ಉದುರು: ಬೀಸುವ ಚಾಮರದ ಗಾಳಿಯಲಂಪಿನೊಳಲ್ಲುಗುವ ಬಂಬಲ್ಲು 
ರುಳ್ಗೆಳೆ ಬಂಬಲಿಂದಂ ತಳರ್ವ ಚಿನ್ನಪೂಗಳನವಯವದೊಳೆ ಸಯ್ತು 
ಮಾಡುವ ಕೆಯ್ತಮುಮಂ (ಅದಿಫು. ೪-೯ ವ). ೧೦. ಆಗಂ; ಉಂಟಾಗು: 
ತನುವಿಂದೊಂದು - ಗುಣಗಳಿಂದೆರಡು ಸಾಹಿತ್ಯಂಗಳಿಂ ಮೂಡು 
ಸನ್ಮನದಿಂ ನಾಲ್ಕು . . . ಸುತತ್ವದಿಂದೆ ತಳರ್ದೆಂಟಂಗಂ ಭುಜ 
ದ್ವಂದ್ವದೊಳ್‌ ತನಗಿನ್ನಾರ್‌ ಸರಿ ನಾಗವರ್ಮ ಕೃತಿಗೆಂದಂ ಕಾಳಿದಾಸಂ 
ಬರೆಂ (ಛಂದೋಂಬು. ೦-೨೩). ತಳೆರು: ೩. ಆತನ ಮನಸಿನ ಬಗೆಯಟ್‌ 
ಯದೆ ನಾರಿ ಸೋತಳು ನೀ ತಳರೆಂದು ಕಾತರಿಸಿಯೆ ಕರೆದೊಡೆ ಪರಿಹಾಸ್ಯದ 
ಮಾತಲ್ಲದೆ ಸೊಗಸಲ್ಲ (ಕಂನವಿ. ೯-೧೪೦); ನೋಟವ ಮಿಂಚಿಸಿ ಮೊಗವನು 
ಹೊಂಚಿಸಿ ತಳುವದೆ ಹೊನ್ನಿಯು ತಳರಿದಳು (ನಲ್ಮಿ: ೦೧-೨೪); ಎಳಹರೆಯ 
ವೆಂಬ ಸಂತಸದ ಹೊನಲಡಗುತಿರೆ . . . ಕಡೆಯುಡುಗಿ ಹಡಿಲಾಗಿ ಬಗೆ 
ಅಳಲ ಮಡಿಲಾಗಿ ತಳರುತಿದೆ ಮೃತ್ಯುವಿನ ತಡಿಗೆ (ರಾರಂಗ. ೬-೦). ೫. ಕಿಡಿ 
ಗಣ್ಣನಿಂದಳಿದುಳಿದ ದೇಹವನಿನ್ನು ಸುಡಿಸದೆ ತಳರೆಂದ ನಗುತೆ (ಮೋಹತ. 
&೮-6) ; ರಕ್ಕಸವಗೆ ಖಗರಾಜಂಗೆ ಪೇಳ್ದ ಪೆಣ್ಮಕ್ಕಳು ಭೀತಿಸದಂತೆ ಚೊಕ್ಕಟ 
ವಾಗಿ ನೀ ತಳರೆಂದು ಬಳಿಕವೆ ಪಕ್ಕೆಯ ಪರುಠವಿಸಿದನು (ಮೋಹತ. ೪೨-೬). 
೯. ಕಿವಿಗಳಿಗಮರ್ದಿನ ಸರಿಯವೊಲಿನಿದಪ್ಪ ಸವಿನುಡಿ ತಳರಿತು ಬಿನದ 
ತವೆದುದೊಡನೆ ಹೆಜಸಾರಿತವಳ ಲವಲವಿಕೆ (ಡಂಪ್ರಸಾಂ.೧೦-೩೩). "ತೆರಳ್‌' 
ಪರಾ. ೧೧. “ ಹೊಡೆದಟ್ಟು ” (ಗುರುಚಾ. ಕೋಶ) : ಬಸವರಾಯ 
ನಮ್ಮಯ ಮನೆಯ ಸತಿಸುತರ ತೆಕ್ಕೊಂಡು ನಾಯ ತಳರುವ ತೆಅಿದೊಳೆ 
ನ್ನೋರ್ವನಂ ನೂಂಕಿ ಜಂಗಮಕ್ಕಿತ್ತನಕಟ (ಗುರುಕಾ. 6-೪೯). ೧೨. ನಿಧಾನ 
ವಾಗು. ೧೩. ಬಳಲು ; ಆಯಾಸಗೊಳ್ಳು. ೧೪. ಜೋಲುಬೀಳು. 
" ತಳರ್ನಾಲಗೆ' ಪರಾ. 
[ದೇ.॥ ತಮಿ. ತಳೆರ್‌,; ಮಲ. `ತಳರು ; ಕೊಡ. ತಳರ್‌ ; 
ತೆಲು. ತರಲು, ತಲರು, ತಜಲು) 
ತಳರ 'ತಳವಣ' ನೋ. 
ತಳರಡಿ (ನಾ). ತತ್ತರಿಸುವ ಹೆಜ್ಜೆ ; ತಪ್ಪುಹೆಜ್ಜೆ ; ದಟ್ಟಡಿ :' ತಳರಡಿ 
ಯಿಡುತಂ  ಕುಟ್ಟಿಮತಳದೊಳ್ಳಾರ್ಪೊಳೆಯುತಿರೆ ನಿಜಪ್ರತಿಬಿಂಬಂಗಳ 
ನೀಕ್ಷಿಸುತಿರೆ ಕೌತುಕಚಳನಯನದೆ ತನಯನೆಂದು ಬಟ್‌ಸಂದಪನೋ 
(ಕಾದಂಪೂ. ೩೬೦): ತಳರಡಿಯಿಡುವತ್ತಲೆ ಪರಿದೆಳಸುವ ಜನನಿಯರ ದಿಟ್ಟಿ 
ಮಣಿಕುಟ್ಟಿಮಮಂ ಬಳಸೆ ಪೊಸತಲರ್ದ ನೆಯ್ದಿಲ್ಲೊಳದೊಳಗಣ ರಾಜ 


೩೨೧); 


೩೩೭೮ 


ತಳರ್ಚು 


ಹಂಸನಂ ನೆನೆಯಿಸಿದರ್‌ (ಪಂರಾಮಾ. ೩-೧೪೦); ಎಳವಸಲೆಯ 
ಮೇಲೊಯ್ಯನೆ ತಳರ್ದಾಡುವ ರಾಜಹಂಸ ಬಾಳಕನೆಂಬೊಂದಳತೆಗೆವಂದಂ 
ಮರಕತತಳದೊಳ್‌ ತಳರಡಿಯನಿಡಂವ ತನ್ನೃಪತನಯಂ (ಕಂಡ್ರಪು. 
೧೩-೩), [ತೆಳರ್‌ + ಅಡಿ] 

ತಳರಾಸಿ (ನಾ). ರಾಶಿಯನ್ನು ತುಂಬಿಕೊಂಡಾಗ ಕೆಳಗೆ ಉಳಿಯುವ 
ಉಳಿಕೆಕಾಳಿನ ರಾಶಿ,-ಸಣ್ಣ ರಾಶಿ (?) : ಗೇಣಿದಾರರು ಗೇಣಿಯನ್ನು 
ಕೊಡುವುದರ ಜೊತೆಗೆ ತರಕಾರಿ, ತರಪಡಿ, ತಳರಾಸಿ, ಮೇಲ್ಲೊಳೆಗ, 
ಲಾಭಸೆರೆ ಮುಂತಾದ ಮರ್ಯಾದೆಗಳನ್ನೂ ಭೂಮಾಲೀಕರಿಗೆ ಕೊಡ 
ಬೇಕಾಗಿತ್ತು (ಪಂಜಪಂ. ೧೦). [ತಳ (ಎ ತಲ) ರಾಸಿ) 

ತಳರಿಕೆ (ನಾ). ಚಲನೆ (?) ; ಮಿಸುಪ ಪೊಸದಳಿರ್ಗಳೊಳಂ ತಳಿರ್ವೆರಲ 
ತಳರಿಕೆ[ಪಾಕಾಂ. ತರತರಕೆ]ಯ ತುಂಬಿಯ ತಳರ್ವಕ್ಕಿಯ ಕುಸುಂಕುಟು 
ಗೊಂಡೆಸಟಿ ಬಾಟಕ್ಕೀಲಿಯ ಕೇಸರದ ಕಕ್ಕುಂದಜೌಯ ಕಾಪಿನ ಕಂಪಿನ 
ಕೋಶಮಿರ್ಪಂತೆ ಪೊಸವಾಸಿಗಮನೆಶ್ರಿ ದಂ[ಪಾಕಾಂ. ತ್ತುವಂ]ತೆಯುಮಿರ್ಪ 
ಗೆೊಂಚಲ್ಲಳೊಳೆಂ (ಲೀಲಾವ. ೮-8೧ ವ). [ತಳರ್‌ +೬ - ಇಕೆ] 

ತಳರಿಸು (ಕ್ರಿ). ಕಳುಹಿಸು ; ಕಳಿಸು ; ಸಾಗಿಸಂ: ತಳುಮಾಡದೀ ಬಿಳ್ಳೆ 
ಬಂಧುಗಳನೆಚ್ಚಣಿಸಿ ನಮ್ಮ ನಿಜಪುರವರಕ್ಕೆ ತಳರಿಸೆನಲ್‌ (ಸಮ್ಮಕೌ. 
೦0-8೩), [ತಳರ* +೬ - ಇಸ್ಕು) 

ತಳರು "ತಳರ್‌' ನೋ. 

ತಳರುಜೆ (ನಾ). ಕುದುರೆಯ ಗೊರಸಿನ ಒಂದು ಬಗೆಯ ರೋಗ: 
ಅರಿದಾಳಂ ಬೆಲ್ಲಂ ಸಜ್ಜರಸಂ ಕಾಸೀಸಮರಗು ಕೇರ್ಮೆಣಸಿವನೊಂದಿರೆ 
ತಿಲತೈಲದೊಳಟ್ಟಂತೊರಸುಗೆ ತುರಗಕ್ಕೆ ಪಿಂಗುಗುಂ ತಳರುಜೆಯುಂ 
(ಲೋಕೋಪ. ೯-೨೪೪); “ತಳರೋಗ?”” (ಲೋಕೋಸ. ಬೀಕು). 

[ತಳ (ಎ ತಲ) + ರುಜೆ] 

ತಳರೋಗ (ನಾ). ಎ ತಳರುಜೆ: ಕಿಲುಗಲ್ಲೊಳ್‌ ಕೆಸಣಶೊಳ್‌ ಮೊಳೆ 
ಕೊಲಡುಗಳೊಳ್‌ ಮುಳ್ಳೊಳಿಡುಕುಟಿಕಡೆಗಳೊಳಂ ಪಾಯ್ದೂಟದೆ 
ಕೊಳಗುಗಳ ಸಲೆ ಕುತ್ತಿಆ್‌ದೊಡೆ ಕುತ್ತಡಿಯನಿಡುವೊಡದು ತಳರೋಗಂ 
(ಅಶ್ಮಕಾ. ೧೩-೧); ಮತ್ತೊಂದುಪಾಯಮುಂಟಿಲ್ಲ ತೆಅದ ತಳರೋಗಂಗಳ್ಗು 
ಪಶಮಮಂ ಪುಟ್ಟಿಸುಗುಂ ತ್ರಿಫಲೆಯುಮೆಳ್ಳಿಣ್ಣೆಯೂಡೆ ತಳರೋಗ ಹರಂ 
(ಅಶ್ಮಶಾ. ೦೩-೬). [ತಳ (೭ ತೆಲ) + ರೋಗ) 

ತಳರ್ಚು (ಕ್ರಿ). ೧. (ಸ್ಥಾನದಿಂದ) ಕದಲಿಸು ; ಸರಿಸು ; ಅಲ್ಲಾಡಿಸು ; 
ಚಲಿಸುವಂತೆ ಮಾಡು : “ತಳರ್ಚು - ಸ್ಮಾನಾಪಗಮನೇ” (ಕಮಧಾ) ; 
ಎಣ್ಬರಿಂದಂ ತೆಳರ್ಚಲಾಜದಂತಪ್ಪ ಪಿರಿದೊಂದು ಸಿಲೆಯಂ ತಂದು ತಲೆ 
ಯತ್ತಿಟ್ಟು ಪಟ್ಟಿರ್ದುದಂ . . . ಕಂಡು (ವಡ್ಮಾರಾ. ೭೬-೨೭); ಪದಘಾತಕ್ಕೆ 
ಧರಿತ್ರಿ ಬಾಯ್ವಿಡೆ ಭುಜಾದಂಡಂಗಳಂ ಸಾರ್ಚಿ ಬಿರ್ಚಿದಿಳಾಸಂಧಿಗೆ 
ಮೆಯ್ವೊಣರ್ಚಿ ನೆಲೆಯಿಂದಕ್ಷೂಣಸತ್ವಂ ತಳರ್ಚಿ ದಶಗ್ರೀವನ ಕಂಠಕಂದಳದ 
ಬೇರಂ ಕೀಬ್ವಿವೋಲ್‌ ಕಿಟ್ನಿಂ . . . ಸಿದ್ಧಶೈಲೇಂದ್ರಮಂ (ಪಂರಾಮಾ, 
೧೦-೯): ನೋಡಿ ಮಹೋಗ್ರಜಾಪಮನದಂ ಕೆಲರಾಗಳೆ ಪಿಂಗಿ ಪೋದರ್‌ 
- * * ಉದ್ಭಶಿಕೆಯಿಂ ಕೆಲರೆಯ್ದಿ ತಳರ್ಚಿ ಬಿಟ್ಟು ನಾಡಾಡಿಯದಲ್ಲದೆಂದು 
ಪುಡಿಯಂ ಬಿದಿರ್ದಂದವರೆಟ್ಟು ಪೋಪುದುಂ (ನೇಮಿಫು. ೯-೯೬) ; ತಳರೆ 
ತಳರ್ಚ್ಚುವಂಗೆ ಕನಕಾಚಳಮೊತ್ತುವಂಗೆಲೇ ವಿಯತ್ತಳಂ . . . ಚಟ್ಟವ 
ನೆಂಬ ಜೆಟ್ಟಿಗಂ (ಎಕ. ೫1, ದಾವಣ. ೪೩-೪೭; 1164): ಎಂದುಂ ಕಾಲಕ್ಕೆ 
ಚಲಂ - ಸಂದುದು ಮೂಜಗದೊಳಚಲಮೆಂದೊಡೆ ನಗುತುಂ ಬಂದು 
ತಳರ್ಚುಗುಂ (ಅರ್ಧನೇ. ೪-೦೯) ; ಪದತಳಮಂ ತೆಳರ್ಚಲಿನಿಸಿಲ್ಲಿನೆ ಧಾರಿಣಿ 
ಮಾಯವಾದುದೋ ತನುವಿಂಗೆ ಸಾರಲಿನಿಸಿಲ್ಲೆನೆ ನಾಲ್ವಿಸೆ 
ತಾಪಿಸಿತ್ತೋ ಪೇಟ್‌ದು ವಿಪರೀತಮೆಂದು ಸುಲ್‌ವರ್‌ ನೆಲೆ ಕಟ್ಟಲೆ 
ಪೆತ್ತುದೇಟ್ಸೆಯಂ (ಸೂಕ್ತಿಸು. ೮-೭೧). ವಿ. ಸ್ಮಳ ಬಿಟ್ಟುಹೋಗು ; 


Vol-3-29A 


ತಳರ್ನಡೆ 


ಹೊರಡು : (). ೩. ಹಿಂಜರಿ; ಅಳುಕು; ಹೇಸಂ: ನಿಷ್ಠುರ 
ಗಜರಾಜಿಯಿಂ ತುಟ್‌ಸಿಕೊಲ್ವುದು ಪೆರ್ಗಡಲಲ್ಲಿ ಗಂಟಲಂ ಮುಜಾ್‌ದು 
ತಳರ್ಚದಿಕ್ಕುವುದು ಲೇಸು ಕುದೃಷ್ಟಿಗೆ ಸೋಲು ಕೂಸನಾದರದೊಳೆ 
ಬೇಗಮಾವುದಟಿ*ಂ (ಧರ್ಮಾಮೃ. ೧೦-೪೯). ೪. ಚೆದರಿಸಂ ; ಚೆಲ್ಲಾಪಿಲ್ಲಿ 
ಗೊಳಿಸು : ಅಲರ್ದ ಪೊಸಸಿಂದುರಂಗಳನಲೆವಳಿಕುಳಮಂ ತಳರ್ಚಿ 
ತಣ್ಮ ಲೆವೆಲರೀಯಲೆಯದಪುದೆಮ್ಮಂತಃಪುರಲಲನೆಯರಂ(ಅದಿಪು. ೧೧-೯೦) ; 
ದೋಷಮಂ ತಳರ್ಚುವ ಗುಣಮಂ ಕಬಲ್ವುವಮರ್ದಿಂಪನೊಡರ್ಚುವ 
ಕಾವ್ಯಸತ್ಕಳಾರ್ಣವ ಮೃಗಲಕ್ಷ್ಮಲಕ್ಷಣವಚೋವಧುವಂ 
ಬುಧರೊಲ್ಲು ವರ್ಣಿಕುಂ (ಪುಜೃಫು. ೧೪-೩೬) ; ಮಹಾಡ್ರೂಂಕಾರದಿಂದಂ 
ತಳರ್ಚಿ ಕೆಲವರನೊಡನೆ ವಾಲಾಗ್ರದಿಂದಿರದೆ ಬಾರ್ಚಿ ಕೆಲಬರನಿಂತು 
ಪುಂಗವಂ ಭಂಗವಂ ಮಾಡುತೈತರುತಿರ್ದನು (ಜೆಬಪು. ೪೪-೧೯). 
[ ತಳರ್‌ + -ಚು;] 

ತಳರ್ನಡೆ (ನಾ). ದಟ್ಟಡಿ ; ಅಸ್ಥಿರವಾದ ಹೆಜ್ಜೆ ; ತಪ್ಪು ಹೆಜ್ಜೆ : ನಡೆವ 
ತಳರ್ನಡೆಯೊಳ್‌ ಪುಡಿಪುಡಿಯಾದುವು ಶಿಲೆಗಳೊಡದು (ಪಂಪಭಾ. ೨ ೫) ; 
ಕಿವಿಗಿನಿದೆನಿಪ್ಪ ವೀಣಾರವದೊಳನಾದರಮನುಂಟುಮಾಡಿತ್ತು ತನೂಭವನ 
ತಳರ್ನಡೆಯೊಳ್‌ ಪೊಣ್ಮುವ ಮೃದುಪದಕನಕಕಿಂಕಿಣೀರುಣರುುಣಿತಂ 
(ಪಂರಾಮಾ. ೩-೧೨೬); ಈ ನಡೆದುದೆ ತಾಯ ಬೆನ್ನೊಳೆ ತಳರ್ನಡೆಯಿಂ 
ಕಳಹಂಸ ಪೋತಕಂ(ಅರ್ಧನೇ.೧-೯೨); ಕಂಪಿಕುಂ ಧರೆ ತಳರ್ನಡೆವಂಥ್ರಿಭರಕ್ಕೆ 
ಕೃಷ್ಣನಾ (ಜಗವಿ. ೩-೪೩); ಪೊರಳ್ಜುರುಳ್ಹಂಬೆಗಾಲಿಕ್ಕಿ ದಟ್ಟಡಿಯನಿಟ್ಟಿ ಕರದೆ 
ತಳರ್ನಡೆ ನಡೆದು (ಕುರಾಸಾಂ. ೭-೬೭); ತೊದಲ್ನುಡಿಯ ಸೊಗಸು 
ತಳರ್ನಡೆಯ 'ಗಾಡಿ ಮನಂಬುಗೆ ಕಣ್ಣಿಂಬಾದರಾಲಂಬಾಲಕರ್‌ ಬಾಲಕರ್‌ 


(ರಾಮಕ್ಕ, ೧೩೦-೨೮). [ ತೆಳರ್‌ + ನಡ್ವೆ] 


py 
ಐ 


ತಳರ್ನಾಲಗೆ (ನಾ). ಜೋಲಾಡುವ ನಾಲಗೆ; ಚಾಚಿದ ನಾಲಗೆ: |. 


ಸೋಟಿವ ಜೊಲ್ಲೆಸರರ್ಬಿಯ ಮೊದಲಾಗೆ, ಜಕೊಬ್ಬೆಯ ನೀಟದ 
ತಳರ್ನಾಲಗೆ ಕೀಟ್‌ಲಾಗೆ (ರಾಮಾಶ್ಮ. ೧೧೧-೨೯). [ತಳರ್‌ + ನಾಲಗೆ 

ತಳರ್ನುಡಿ (ನಾ). ೧. ತೊದಲುಮಾತು ; ತಡವರಿಸುತ್ತ ಆಡುವ 
ಮಾತು : ದಡದಡಿಪಡಿ ಪಡಿಮಾತಂ ಪಡೆಯಲೊಡರ್ಚುವ ಮನಂ 
ತಡಂಬಡಿಪ. ತಳರ್ನುಡಿಯಗಡಿಗೊಡನೊಡನಿಟ್ಟೆಡೆಗೊಂಡಿರೆ. ನುಡಿದ 
ನಾಗಳಾ ಚರಮುಖ್ಯಂ (ರಾಜಕೀ. ೬-೩೩). ೨. ನಡುಗುವ ದನಿ; ಕಂಪಿ 
ಸುವ ಸ್ವರ: (8). [ತಳರ್‌ + ನುಡ್ಯಿ) 

ತಳರ್ನೋಟ (ನಾ). ಚಂಚಲವಾದ ದೃಷ್ಟಿ: ಕೊಡಕೆ ನಿಮಿರೆ 
ನವಿರ್ಕೊಕ್ಕರಿಸೆ ತಳರ್ನೋಟದಿಂ ನೋಟ್ಬ ಹರಿಣಸಂದೋಹದಿಂದೆಯುಂ 
(ಉಾಮಾಕ್ಕ. ೩-೨೮). [ ತಳರ್‌ + ನೋಟ] 

ತಳರ್ಪ (ನಾ). ವಿಸ್ತಾರ ; ಹರಹು: ತನ್ನ ಜಸದಂತೆ ಪಸರಿಸಿದಚ್ಚವೆಳ್ಳಿಂ 
ಗಳನಾಕೆಯ ಕಣ್ಣಳ ಬೆಳ್ಳಿನ ತಳರ್ಪೆನುತ್ತುಂ ಪೆಳ್ಬಳಿಸಿ ಚಂದ್ರನಂ ನೋಡಿ 
(ಪಂಪಥಾ. ೪-೬೯ ವ). [ತಳರ್‌ + - ಪ್ಯು) 

ತಳರ್ವಕ್ಕಿ(ನಾ). (ಚೆಲುವಾಗಿ)ನಡೆಯುವ ಪಕ್ಷಿ; “ನಡೆವಕ್ಕಿ, ಹಂಸಪಕ್ಷಿ” 
(ಪ್ರಭಡ್ಮ) : 
ಕುಸುಂಕುಜುಗೊಂಡೆಸಬ ಬಾಟ್ವೀಲಿಯ ಕೇಸರದ ಕಕ್ಕುಂದರಿಯ ಕಾಪಿನ 
ಕಂಪಿನ ಕೋಶವಿರ್ಪಂತೆ (ಲೀಲಾವ. ೮-೩೧ ವ). 

ತಳರ್ವಜ್ಞೆ (ನಾ). ಚುರಂಕಾಗಿ ಇಡುವ ಹೆಜ್ಜೆ : ತಳರ್ವಜ್ಜೆ ತಟಪುಟ 
ನಿಡುವಾಗ ಎಟರೆದೆ ತಳಹೊಳಗೊಳುತಿಹುದೊಡನೆ (ಧರಡ. ೧೨-೬೮). 

[ ಇದು 'ತಳಿರ್ವಜ್ಜೆ'ಯ ಅಪಲಿಖಿತವಿರಬಹುದು ] 

ತಳಲ್‌,, ತಳಲ್ಲು, (ಕ್ರಿ). ಹೋಗಂ ; ತೆರಳು : ಕಾಂಚಿಯೊಳ್‌ ವಿರಾಜಿ 
ಸಲೊಸಗೆಯಿಂದ ಸಂದರುಶನಂಗೆಯ್ದು ತಳಲ್ಮಿರ್ದೆನೆಂದು ಕೂಷ್ಮಾಂಡ 
ಗಣನಾಥಂ ಪೇಳ್ವನು (ನಂದಿಮಾ. ೧೦-೩೩). ತಳೆಲು, : ಕಲುಷಯುತ 


ತಳಿರ್ವೆರಲ ತರತರಕೆಯ ತುಂಬಿಯ ತಳರ್ವಕ್ಕಿಯ' 


[ ತಳರ್‌ + ಪಕ್ಕಿ, ' 


ಇಂ 
ಲಾ 


46 


೩೩೭೯ 


ಚಂಡಾಲನೊಂದುದಿನ ಶಿವಭಕ್ತ ರಲಘುತರದುಪಕರಣಮಂ ಕದ್ದುಕೊಂಡವಂ 
ತಳಲುತಿರೆ ಬೆಂಬತ್ತಿ ಬರಲೋಡಿ ಬಂದು ಮಸಣದೊಳು ಕೆಡೆದಸುವ ಬಿಡಲು 
(ಪಾಸೋಪು. ೩-೮೭). "ತೆರಳ್‌' ಪರಾ. [ ಎತಳರ್‌?] 

ತಳಲ್ಟ್‌, ತಳಲ್ಲು, (ಕ್ರಿ). ಚಿಗುರು; ಪಲ್ಲವಿಸು: “ಎಳೆ[ಪಾಕಾಂ. ಲೆ]ತಳಲ್‌- 
ಪಲ್ಲವ ಪ್ರಾಪ್ತೌ (ಎಲೆ ಚಿಗುರು)” (ಕಮಧಾ); “ ತಳಲ್‌ - ಶಾಖಾಮುಖೇ 
(ಚಿಗುರು) ” (ಕಮಧಾ). ತಳೆಲ್ಲು: *ತಳಲುಗಾವಿ', "ತಳಿರ್‌,? 
ಪರಾ. ೬?) 

ತಳಲ್ಲು, "ತೆಳಲ್ಮ್‌' ನೋ. 

ತಳೆಲ್ಲೂ "ತೆಳಲ್ಸ' ನೋ. 

ತಳಲ್ಕು "ತಟಲ್‌' ನೋ. 

ತಳಲ್ಲು, ತಳಿಲು (ನಾ). ನಿಗಿನಿಗಿಯಾದುದು ; ಪ್ರಖರವಾದಂದು. 
"ತಳಲುಗೆಂಡ', "ತಳಲುರಿ' ಪರಾ. ತಳಿಲ್ಕು : ಮೂಳೆಯ ಮಾಂಸ 
ತಳಿಲು ಸುಡುಗೊಳ್ಳಿಯು ನೀಳದ ಹುರಿಯ ಬಾರುಗಳು ತಾಳಿಸಿ ಶಿಂಬ 
ಸೀಗುಡಿ ಕರಿವಿತಾನಿನ ಗೂಳಯವನು ಕಂಡ ರಾಯ (ಹರಿಸಾಂ. ೪-೨). 
[ದೇ.॥ ತಮಿ. ತಬಲ್‌, ತಣಲ್‌, ಅಟಲ್‌ ; ಮಲ. ಅಟಲ್‌, ಅಟಲು) 

ತಳಲುಂಬಳಲುಂ, ತಳಲುಮಳಲು (ಅ). ನುಗ್ಗುನಂರಿಯಾಗಿ; ನುಗ್ಗು 
ನುಗ್ಗಾಗುವಂತೆ. “ತಳಲುಂಬಳಲುಂಗುಟ್ಟು' ಪರಾ. ತಳಲುಮಳಲು: 
"ತಳಲುಮಳಲುಗುಟ್ಟು' ಪರಾ, [(?] 

ತಳಲುಂಬಳಲುಂಗುಟ್ಟು, ತಳಲಂಮಳಲುಗುಟ್ಟು (ಕ್ರಿ). ನಂಗ್ಲುನುರಿ 
ಯಾಗುವಂತೆ ಕುಟ್ಟು ; ನುಗ್ಲುನಂಗ್ಲಾಗುವಂತೆ ಹೊಡೆ ; ಅಜಿಗಿಜಿ 
ಯಾಗುವಂತೆ ಚಚ್ಚು : ಮುಳಿದು ಗಜೆಗೊಂಡು ಕೌರವಕುಳವಿಳಯಂ 
ಕೌರವಾನುಜರ್ಕಳನಾಗಳ್‌ ತಳಲುಂಬಳಲುಂಗುಟ್ಟಿದನೆಳೆಯೊಳ್‌ ಪಡಲಿಟ್ಟು 
ಸೊಪ್ಪು ಸೊವಡಪ್ಪಿನೆಗಂ (ನೇಮಿಪು. ೦೨-೮೩). ತಳಲುಮಳಲುಗುಟ್ಟು: 
ಕೌರವಾನುಜರ ತಳಲುಮಳಲುಗುಟ್ಟಿ ಪಡಲಿಟ್ಟಂದದಿನಿಳೆಯೊಳು 
ನೆರಖದನು (ನೀಮಿಸಂ. ೨೯-೩೮).  [ ತಳಲುಂಬಳಲುಂ + ಕುಟ್ಟು) 

ತಳಲುಗಾವಿ(ನಾ) .=ತಳಿರ್ಗಾವಿ ೨: ಹಲವಾಭರಣ ತಳಲುಗಾವಿ ಪೊಂಬಟ್ಟು 
ಸೆಳೆಗೋಲು ಕೈಯ ಕೊಳಲ ಧ್ವನಿಗೈಸುತ್ತಾ ಕಳ ಕಾಯಿದನೀತ (ವಿಸ್ಮೋಸು. 
೩೯-೦),  ತಳಲ್ಕು (ಆತಳಲ(್ಯ) + ಕಾವಿ] 

ತಳಲುಗೆಂಡ (ನಾ). ಚೆನ್ನಾಗಿ ಉರಿಯಂವ ಕೆಂಡ ; ನಿಗಿನಿಗಿ ಕೆಂಡ ; 
ತನಿಗೆಂಡ : ಬಳಿಕಮಾ ಗೂಡ ಬಿಸಿಮಾಡಿ ಮತ್ತದಣಜಕಗೊಳಗೆ ತಳಲು 
ಗೆಂ[ಪಾಕಾಂ. ಕೆಂ]ಡವ ಹಾಕಿ ಅದಜ ಮಧ್ಯದೊಳೊಂದು ಕಳಸಿಗೆಯನಿರಿಸಿ 
(ಸೂಪಶಾ. ೫-೨೬); ತಳಲುಗೆಂಡದ ರಾಸಿಯ ಮೇಲೆಯಿಜುಪೆಯ ಬಳಗ 
ಮುಸುಕಿ ಸಾವಂತೆ (ರಾಮವಿ. ೧೮.೦೧೮).  [ತಳಲ್ಲು +೬ ಕೆಂಡ] 

ತಳಲುಪಂಚಮಿ (ನಾ). ಹೊಲದಲ್ಲಿ ಬೆಳೆ ಪಕ್ಷವಾದಾಗ ಮಾಡಂವ 
ಒಂದಂ ಬಗೆಯ ಹಬ್ಬ : ಹೂವುಪಂಚಮಿ, ಕಾಯಿಪಂಚಮಿ, ತಳಲು 
ಪಂಚಮಿ ಎಂದು ಹುತ್ತದ ಹತ್ತಿರ ಪೂಜೆ ಊಟಗಳು ನೆರವೇರುತ್ತಿದ್ದವು 
(ಹುಟ್ಟಹ. ೬೫). [ತಳಲ್ಕು (ಆತಟಲ್‌) + ಪಂಚಮಿ) 

ತಳಲುಮಳಲು "ತಳಲಂಂಬಳಲುಂ' ನೋ. 

ತಳಲುಮಳಲುಗುಟ್ಟು "ತಳಲುಂಬಳಲುಂಗುಟ್ಟು' ನೋ. 

ತಳಲುರಿ (ನಾ). ಧಗಧಗಿಸುತ್ತಿರುವ ಉರಿ: ತಜ್‌ಗೆಂಡದ ತಳಲುರಿಯೊಳು 
ಮಧುರ ಬೊಬ್ಬಿಜ್‌ದು ಧೀಂಕಿಟ್ಟನಂದು (ಸೊಲಸೋ. ೯-೭೨). 

[ ತಳಲ್ಲು * ಉರ್ಮಿ] 

ತಳಲುಶ್ರಮ (ನಾ). ಮಾರ್ಗಾಯಾಸ : ಎಳಸಿತವೆನಿಪ್ಪ ಹೊಜಿವಳಲು 
ಪಾಂಥಾವಳಿಗೆ ನೆಳಲು ಜೀವೋನ್ಮುಖದ ತಳಲುಶ್ರಮದ ಬೇರ ಕಿಳಲು 
ಮನವಂ ಸೂಜಕಿಗೊಳಲು ಸಾಕೆಂದು ಹೊಗಳುತ್ತಲ್ಲಿಯಜವಟಿಗೆಯ . . . 
ಈಕ್ಷಿಸಿ (ಹೋಮದ. ೧-೧೦೪). [ ತಳಲ್ಲು (<ತಳಲ್‌,|) * ಶ್ರಮ) 


ತಳಲೆ 


ತಳಲೆ 'ತಾಳೋಲೆ' ನೋ. 
ತಳಲೋಕ (ನಾ). ಕೆಳಗಿನ ಲೋಕ ; ಅಧೋಲೋಕ ; ಪಾತಾಳ: 
ಚೆಲುವಿಕೆಗವನ ಶೃಂಗಾರಕೆ ಜಾಣ್ಮೆಗೆ: ವಿಲಸಿತಗಂಭೀರಗುಣಕೆ ತಳಲೋಕ 
ನರಲೋಕ, ಸುರಲೋಕದೊಳು. ಮೆಚ್ಚಿ ತಲೆದೂಗದವರೊಬ್ಬರಿಲ್ಲ 
(ಥರದ. ೭೬೨೫). [ತಳ (ಎತಲ) ೬+ ಲೋಕ) 
ತಳವಕಾರ "ತಲವಕಾರ' ನೋ. 
ತಳವಗಲ್‌ (ಕ್ರಿ). ನೆಲೆದಪ್ಪು ; ಆಶ್ರಯತಪ್ಪಿ ಉರುಳು (?) : ಆರ 
ಮೃದೂಕ್ತಿಯಂ ಬಯಸಿ ಕೇಳ್ದು ತನೂಜ ಮದೀಯ ಕರ್ಣದೊಳ್‌ 
ಪೂರಿಪೆನಿಂ ರಸಾಯನಮನಾರ ಮುಖೇಂದುವನೊಲ್ಲು ನೋಡಿ 
ವಿಸ್ತಾರಿಪೆನೀ ಮದಕ್ಷಿಗೆ ಸುಧಾರಸಪೂರಮನೆಂದು ತಾರಹಾರಾ (ಹಾ 
ರವದಿಂದವಳ್‌ ತಳವಗಲ್ಮಳೊಟಲ್ಲನಿಳಾತಳಾಧಿಪಂ (ಡಂದ್ರಪು. ೫-೧೭). 
[ ತಳ (-ತಲ) + ಅಗಲ) 
ತಳವಗ್ಗ (ನಾ). ಎ ತಳವರ್ಗ (?) : ಗಜವದ ನಿಸನ್ಹ ತಳವಗ್ಗ ಮಾದಿಯರ 
ವಿದ್ಯಾದರ ಬ್ರತುವೀ ಗಂಗದೇಸ (ಮೈಆರಿ. ೦೯೨೧, ೯-೨೯; 267 ಕೃಶಾ). 
[?] 
ತಳವಟಗೊಳ್ಳು (ಕ್ರಿ). ತಳಮಳಗೊಳ್ಳೂ (?) : ಅರಮನೆಯೊಳಿಹರೆಲ್ಲ 
ಹಾಯೆಂದಜಚಿ. ಕಂಬನಿಯೊಸರಿ ಶೋಕದ ಭರದಿ ತಳವಟಗೊಂಡು 
ಸುಮ್ಮನಿರಲೈ (ತಿಮ್ಮಸ್ಟೀ. ೧-೦೫): “ ಮುಳುಗಿಹೋಗು ” (ಷಟ್ಕನಿ. 
[ ತಳವಟ್ಯ (ಎ ತಳಪಟ) + ಕೊಳ್ಳು, (ಎಕೊಳ್‌])] 
ತಳವಡು (ಕ್ರಿ). ಕಂಳಿತಂಕೊಳ್ಳು; ಆಸೀನನಾಗು: ತಡೆ ನಿಲ್ಮಾಣ್ಮಾಣ್ಣಟಲ್ಲೆ 
ತಳವಡು ಮಿಡುಕಿನ್ನೇಕೆ ಸಾರ್‌ (ಚಿಕವಿ. ೬-೦೬೪). 
[ತಳ (ಎತಲ). + ಪಡು] 
ತಳವನ (ನಾ). ಎ ತಟ್‌ಕ್ಕಾಡು : ಮಲೆಯಂ ಸಾಧಿಸಿ ಮಾಣ್ದನೇ ತಳವನಂ 
ಕಾಂಚೀಪುರಂ ಕೋಯತೂರ್ಮ್ವಲೆನಾಡಾ ತುಳುನಾಡು . . . ಇವೆಲ್ಲಂ 
ಭುಜಾಬಲದಿಂ ಲೀಲೆಯೆ ಸಾಧ್ಯವಾದುದೆಣೆಯಾರ್ವ್ವಿಷ್ಣು ಕ್ಷಮಾಪಾಳನೊಳ್‌ 
(ಎಕ. ೪, ಅರಸೀ. ೧-೧; 2168). ಓ ಇದು "ತಲಕಾಡು' ಎಂಬಂದರ 
ಸಂಸ್ಕೃತೀಕರಣ. [ತಳ (ಇತಲ) + ವನ] 
ತಳವನಪುರ (ನಾ) .ಎತಟಿಕಿಕ್ಕಾಡಂ : ತಳವನಪುರದೊಳ್ತಳವಿಶ್ತಿಯ ಮಣ್‌ 
(ಎಕ, 1, ೧-೨೦; 466); ತಳವನಪುರದೊಳಿಟ್ಟು (ಮೈಆರಿ. ೧೯೩೩, ೩೮-೪; 
801); ಎಳೆಗೆಸೆವ ಕೋಯತೂರ್ತ್ತತ್ತಳವನಪುರಮಂತೆ ರಾಯರಾಯಪುರಂ 
(ಎಕ. ೪11, ಶಿವಮೊ. ೬೪-೧೬; 1112). "ತಲವನನಗರ' ಪರಾ. 
[ ತಳವನ *. ಪುರ್ಕ 
ತಳವರ "ತಳವಲ' ನೋ. 
ತಳವರ್ಗ (ನಾ). ಅಂಗರಕ್ಷಕ ದಳ (?) : ಅನೇಕ ಪ್ರಜೆ. ಪರಿವಾರ 
ಬಂಧುವರ್ಗ್ಗಮುಂ ತಳವರ್ಗ್ಗಮುಂ ಕುಲಸ್ತ್ರೀ ಚಿಕ್ಕಲದೇವಿಯುಂ 
ಬೆಸಕೆಯ್ಕೆ (ಎಕ. 1೫, ಕೊಡಗು. ೫೭-೩೯; 1095): ದೂರೀಕೃತಾರಿ 
ಷಡ್ವರ್ಗನುಂ ಸಮಾಕೃತ ತ್ರಿವರ್ಗನುಂ ದೃಢೀಕೃತ ತಳ ವರ್ಗನುಂ 
ನವಿಸಾಕೃತ ಸಾಮಂತವರ್ಗನುಮಾಗಿ (ಡಂದ್ರಪು. ೪-೨೮ ವ); ಪದ್ಮನಾಭ 
ನರನಾಥನಾತನ ಮನಮುಮಂ ಪತ್ತೆಸಾರ್ವ ತಳವರ್ಗದ ನಿಗ್ರಹ 
ವೃತ್ತಿಯುಮಂ ಕಡಿದು . ಮದೀಯ ವಿಕ್ರಾಂತ ದರ್ಶನಾರ್ಥಮೆಂದು 
(ಡಂದ್ರಪು. ೧೦-೯೪ ವ).."ತಳತಂತ್ರ' ಪರಾ. . [ತಳ (ಎತಲ) + ವರ್ಗ) 
ತಳವಳ "ತಳವಂಳ' ನೋ. 
ತಳವಳಗು (ತಳಮಳಗ್ಳು' ನೋ. 
ತಳವಳಿಸು "ತಳವಂಳಿಸು' ನೋ.. 
ತಳವಟಿ, ತಳರ, -ತಳವರ, ತಳವಾರ್ಕ, ತಳವಾಜ, ತಳಟ, ತಳಾರ್ನ, 
ತಳಾರಿ,. ತಳಾಜ, : ತಛವಳ, `ತಜವಾಳ,. ತಾಳವಾರ್ಯ (ನಾ). 


೩೩೮೦ 


ತಳವಣ 


ಕಾವಲುಗಾರ : ಗ್ರಾಮರಕ್ಷಕ ; ನಗರರಕ್ಷಕ : ಮಂತ್ರಿ ಪುರೋಹಿತ 
ತಳವಜಾದಿಗಳ್ಲಿಂತೆಂದೋಲೆಯನಟ್ಟಿದೊಂ (ವ ಡ್ಮಾರಾ. 
ಸೇನಾಪತಿ ತಳವಣ ದಂಡನಾಯಕ ಪ್ರಭೃಶಿಗಳುಂ (ಅಜಿಪು. .೧೦-೨ ವ): 
ತಳವಟಿರ್‌ . . .ದುರಾತ್ಮಂ ಸಿಲ್ಕಿದನೆಂದಾತನಂ ಪಿಡಿದು (ದಶ ಕು. 
೦೨-೯೭ ವ); ದುಃಖಂಗಳನನುಭವಿಸುತ್ತಿರ್ಪರ್‌ ತಳವಜರ ವಶಕ್ಕೆ ಸಂದ 
ಕಳ್ಳರ ತೆಜಿದಿಂ (ಜಾಧಪು. 8-೪); ಬಲ ಮಹಾಂಬುಧಿಯೊಳಗಿರುಳ 


೭೫-೧೪) : 


. ಮೇಲ್ತಳವಜನು ಹೈಡಂಬಿ[ಪಾಕಾಂ. ತಅವಳಿಕೆ ಹೈಡಿಂಬಂಗೆ] (ಕುವ್ಕಾಉ. 


೧೧-೪೯) ; ಹೊಳೆವ ಕಠಾರಿ ಕೈಗತ್ತಿ ತೋಮರ ಬಿಲ್ಲು ಬಲುದಡಿ 
ಪಿಡಿಚಕ್ರದಲಿ . . . ತಳವಜರೂರ ಕಾದಿಹರು (ಮೋಹತ. ೦೮-೦೦೬) ; 
ತುಂಬಿಗಳೆಂಬದಿರ್ಗೋಲನಾಂತೆಲರ್‌ ತಳವಜನಂತೆ ಸಾಜುತನುಗೆಯ್ದೂದು 
ದರ್ಪಕವೀರಸೇನೆಯಂ (ಚಕವಿ. ೬-೩೬). ತಳರ: ಅರಟ್ಟಿಗ ತಳರ 
ಕೂಡಲೂರ ವೃತ್ತಿ ನೊಕ್ಕಿಊರೊಳೆ . .. ಕೊಟ್ಟ ನೆಲ (ಮೈಆರಿ. ೧೯೧೬, 
೦೩-೬ ; 8ನೆಯ ಕತ); ಬಮ್ಮಂದಳರಂ [ಕೆ.2]ಣ್ನು ಬಿಟ್ಟ ಸರಣ ವ್ರಿತ್ತಿ 
(ಮೈ ಆರಿ. ೧೯೩೦, ೭೫-೨೯; 1082). ತಳವರ : ಕಾವಲು. ನಿಂತಿಹ 
ತಳವರರಂದದ ತೆಂಗಿನ ಕೌಂಗಿನ ಸಾಲಲ್ಲಿ (ನಲ್ಮೆ. ೩-೨). ತಳವಾರ: ಜತ್ತ 
ತಳವಾರ ಪೊಗುಣ್ಣಿ ಕಾಳೆಗದುಳ ಎಟ್‌ದು ಸತ್ತ (ಎಕ. 1%, ನೆಲಮಂ. 
೩೪-೩; ಸು. 7507); 'ಬಟ್ಟೆಗಾರಕದ ತೆರನು ತಳವಾರ ಮುಖಾಂತ್ರ 
(ಎಕ. ೪11, ಶಿವಮೊ. ೩-೨೫: 26171) ; ಕಳವು ಮಾಡದಿದ್ದರೂ ಕಳ್ಳನೆಂಬ 
ಶಂಕೆಯಿಂದ ತಳವಾರರು ಶೂಲಕ್ಕೆ ಹಾಕಲು (ಕೃವಾಅ. ೧೦೨) ; ನಲಿಯುತ 
ಕಾಲಚಕ್ರನು ತಾನೆಂಬುವ ತಳವಾರನಿರುವನಾ ನೃಪಗೆ (ಸೌಗಂಪ. ೧-3೨): 
ಊರಿನ ತಳವಾರ ತಾಸಿಗೊಮ್ಮೊಮ್ಮೆ ಗಂಟೆ ಬಾರಿಸುವುದನ್ನು ಕೇಳಿ 
(ಧರ್ಮಸಾ. ೬೩); ಗ್ರಾಮಶಾಂತಿಗೆ ತಳವಾರ ತಲೆ ಬೋಳಿಸಿಕೊಂಡ (ಗಾದೆ). 
ತಳವಾಜ : ಹಾಹಾಕ್ರಂದನರವದಿಂ ಪುಯ್ಯಲಿಡುವ ಕರುಣಾರವಮಂ 
ತಳವೂಟಂ ಕೇಳ್ದು (ಪಂಜತಂ. ೭೯-೦) ; ನೆಲ ತಳವಾಜನಾದಡೆ ಕಳ್ಳಂಗೆ 
ಹೋಗಲೆಡೆಯುಂಟೇ (ಮೋಳಿಮಾ. ೬೮-೨೭೩); ಆ ಕಾಂತಕನೆಂಬ ತಳವಾಅ 
ನಾಯಕಂ ಅರಸನೋಲಗದಿಂ ... ಪೋಗುತ್ತಿರೆ (ದಶಕು. ೮-೨೬೪ ವ); 
ಐಸಟೊಳೀಕ್ಷಿಸುತ ತಳವಾಜರದೆಯಿದೆ ಪೋದನೆಂದೆನುತ (ಬಸಪು. ೫೩-೪೮); 
ತಳವಾಣವರಿ ಮುಂತಾಗಿ ಯೆಲಾಉ ಸರ್ವಮಾನ್ಯವಾಗಿ ಬಿಟ್ಟು 
(ಎಳ. ೫: (8), ಮುಳಬಾ: ೫-೨ ; 15ನೆಯ ಶತ); ಜಡಿವ ದನಿಗಳಿಂದ 
ತಳವಾಜರುಗಳ ಪಡೆ ತಿರುಗುವುದು ದುರ್ಗದಲಿ (ಕಂನವಿ, ೧೧-೧೪೦). 
ತಳಣಿ; ಅಮಾವಾಸ್ಯಯಂದು ತಳಜಜಕ್ಸಿ ಆವಣದೊಳೊರ್ವ್ವಳ್ಳ ಜೋಳಂ 
(ಕ ಇ ಅ... ೮೬-೧೮-೪೨ ; 932) ; ಇನ್ನೆನಿಸಿ ನೆಗಬ್ಬ ನ್ರಿಪತಿಗೆ ಸನ್ನಂ 
ಜಯಲಕ್ಷ್ಮಿಯಂ ಭುಜಾಸಿಯೊಳಿರಿಸಲ್ಕಿನಿವನೆನೆಟಕೆವನೆನಿಸುವನೆನ್ತುಂ ಶ್ರೀ 
ತಳಟಿ ನಾಗವರ್ಮ್ಮಂ ಧರೆಯೊಳ್‌ (ಸೌಇಇ. ಸಸ, 2೩-೨೫; 7062). 
“ತಳಅಸುಂಕ' ಪರಾ. ತಳಾರ್ಕ : " ತಳಾರ, ತಳವಾರ - ತಲಾರೋ 
ನಗರಾರಕ್ಷಕಃ' ಸಂ- ಸ್ಥಲವಾರಃ (ಕಸಾಪ. 11, ೧೮೨); ಆ ಪಟ್ಟಣದಲ್ಲಿ 
ಯಮದಂಡನೆಂಬವನೊಬ್ಬ ತಳಾರ (ಕಸಾಣ. ೧); ಆಗಿನ ಕಾಲದಲ್ಲಿ ಈ 
ತಳಾರನು, ಈಗಿನ ಪೋಲೀಸರಂತೆ ಹಳಿ ೈಗಳಲ್ಲಿರುತ್ತಿದ್ದನೆಂದು ಹೇಳಬಹುದು 
(ಕನ್ನಜಾ. ೦೪೨). ತಳಾರಿ: (ಕೈಸ್‌ಗೆ, 17,8೬೨); ಒಕ್ಕಲಿಗನು ಮುಂದೆ ತೋಟಿ 
ತಳಾರಿಗಳು ಹಿಂದೆ (ಕೆಥಾಮಂ. 1೪, ೨೦): ಪಟೇಲಿ, ಶಾನುಭೋಗಿ, 
ನೀರಗಂಟಿ, ತೋಟಿ ಅಥವಾ ತಳಾರಿ ನೌಕರಿಯು ಖಾಲಿಯಾದಾಗ 
(ಗ್ರಾ ಮಾಕ, ೯0). ತಳಾಟಿ: ತಳಾಜಿಂಗೆ ಇಪ್ಪತ್ತುನಾಲ್ಕು ದ್ರಮ್ಮ 
(ಹೈಆರಿ. ೧೯೩೬, ೨೬-೨೮ ; 812) ; ತಳಾಜಿಂಗೆ ಕಳ್ಳನೀತನಲ್ಲೆಂಬುದೊಂದು 
ನಂಬುಗೆಯಾಗಿ (ವಡ್ಮಾರಾ. ೧೨೪-೨೩); ತಳಾಅನಂತೆ ನಿದ್ರೆಗೆಟ್ಟು 
(ಧಮಾ ೯ ಮೃ. ೦-೦೬೮); ತಳಾಜಿನ ಕೆಯ್ಕಿಂ ಬಡಗಲು (ನಾಂದೇಡ್‌: 
೩೦-೧೯ ; 1184) ; ಅಂಧತೆಮವಮನೋಡಿಸಿ: ದೋಷಾಕರನಂ ಕಳೆಗುಂದಿಸಿ 


ತಳವಣಗಾಹು 


ಪರಿವರಿದುವು ತರಣಿಯ ತಳಾಅರಂತಿರೆ ಕಿರಣಂ (ಗಿರಿಕ. ೫-೭) ; ಸಂದಣಿಸಿ 
ಚೋರರೊಡವೆಗಳ ಕೊಂಡೊಯ್ವುತಿರಲಂದು ಕಾಣುತ್ತಂ ತಳಾಜರಟ್ಟಿ 
ಬರಲೈ (ಪಾಸೋಪು. ೧೩-೧೦). ತಅವಳ : ಕಲುಕುಟಿಗರಂ ಬಡಗಿಯರನಾ 
ಬಳಿಗೆಲಸಮಂ ಮಾಳ್ವೆರಂ ತರ (ಅ ವಳರ[ಪಾಕಾಂ. ಮಾಳ್ಬವರುಗಳ 
ತಳುವದಿಅಿ]ನಚ್ಚಾಳುಗಳಂ . .  ಸುಯಿಧಾನರಂ ಹಲವಾಳುಗಳನಾಯ್ಡು 
(ಬಸಪು, ೧೬-೧೩) : ತೆಜಿವಳರಾ ರನ್ನವೊಳಲ್ಲೇರಿಗೇರಿಯೊಳೊಜಲಿಸಿದರು 
ಡಂಗುರವನು (ಸೊಬಸೋ. ೨೦.೩೧); ತಜವಳರ ತೊಳಲಿಕೆಯ 
ಮೇಲೆಚ್ಚ ಆ ಕೆ ಮಸುಳಿಸೆ ಮಧ್ಯರಾತ್ರಿಯೊಳಿಟ್‌ತದಂಘವಣೆಯಲಿ 
ಪರುಠವಿಸಿದನು ಗುರುಸೂನು (ಕುವ್ಕಾಗ. ತಣಿವಾಳ : 
ಬನವಾಸಿಯೆಂಬ ಪಟ್ಟಣದಲ್ಲಿ ಕನಕರತಿಯೆಂಬ ಅರಸು ಮನಸಿಜನೆಂಬ 
ಪ್ರಧಾನ ಕನಸ ಕಂಡಡೆ ಅಜಿ ವ ತಮಸೂನು ತಜವಾಳ[ಪಾಕಾಂ. ತಳವಾಅ] 
(ಕೊೇಲಶಾಂ. 30-೭); ಮೊಟ್‌ಯಿಟ್ಟು ಸುಯ್ಯಲಿಡುತಲಾ ಪೊಳಲಿನ 
ತಜವಾಳಗಜುಪೆ. ಕೇಳ್ದವನು ತಾಳವಾರ್ಯ : 


೯.೧೪). 


(ರಾಮವಿ. 
ತಾಳವಾರನುಂ ಕಾಕಂಬಾಟಿ ಕಂಬಯ್ಯನುಂ ಅಸಗಗೋಡ ಸಿರಿಯಮ್ಮನುಂ 


೧೬-೭೩). 


(ಎಕೆ. ೩1, ಚಿತ್ರೆದು. ೬೫-3೨ ; 941). 
[ ಇಪ್ರಾ. ತಲವರ, ತಲಾರ./ಸಂ. ತಲವರ, ತಲಾರಕ್ಷ. / ತುಳು. 
ತಳವಾರೆ ; ತೆಲು. ತಲವರಿ, ತಲವಾರಿ, ತಲಾರಿ] 
ತಳವಅಗಾಹು (ನಾ). ನಗರರಕ್ಷಣೆ: ಪಹರೆ; ಕಾವಲು: ಆಹವಕೆ 
ನಿನ್ನೂರ ತಳವಅಗಾಹಿನವರನು ಕಳುಹುವುದು (ಕುವ್ಕಾಭೀ. ೧-೧೦). 
[ ತಳವಜ + ಕಾಹು, (ಆಕಾಪು)] 


೩೩೮೧ 


ತಳವಿಫಾತಿ 


ದಂಡ ದೋಷ ತಳಾರಿಕೆ . . . ಕಳ್ಳರ ಬಾಧೆ ಆ ಆಸ್ತಳದ ಮಹಾಜನಂ 
ಗಳದಲ್ಲದೆ ಮೂನೂರ್ವ್ವರ ಕಾರಣವಿಲ್ಲ . (ಎಳ. ೪1, ತರೀಕೆ. ೫೩-೨೪ ; 
1291 ?.. ತಳಾಜ್‌ಕೆ: ೧. ಯಮದಂಡಂಗಂ ಫೊಲಲ ತಳಾಟ್‌ಕೆಯಂ 
ಕೊಟ್ಟು (ವಡ್ಮಾರಾ. ೧೩೩-೧೬); ಹಡವಳರವರಿಗೆ ತಳಾಕೆಗೆ ಯಿಕ್ಕಿದ 
ಮತ್ತರಾಟಿ (ಸೌಇಇ, ೫೪, ೧೨೨.೬೮ ; 1173): ಬಸಂತನ ಕಾಪು ಕಾಮ 
ದೇವನ ರತಿಯಾಜ್ಞಿ ಚಂದ್ರನ ತಳಾಅಕಿಕೆ ತೆಂಬೆಲರೊಂದು ಬೆಂಬಲಂ 
(ಅನಂಪು. ೧-೮೬) ; ಬಂದ ಬಸಂತನ ಬೀಡು ಮಂದಮಾರುತನ ತಳಾಜಕಿಕೆ 
ಯೂರ್ಗಳೆಂಬಂದದೊಳಾ ವನಮಿಹುದು (ಶ್ರೀಪಾಲ. ೧-೬೩). ೨. ಪೊಜ 
ವೆಚ್ಚಮೊಳವೆಚ್ಚಮಂತೆ ಸುಂಕಂ ತಳಾಟ್‌ಕೆ ಚರಾದಾಯಮೆಂಬಿಂತೆಲ್ಲವಂ 
ಪರಿಕಿಸಿ. (ಪದ್ಮರಾ. ೪-೨೪). ತಟಿವಳಿಕೆ: ೧. ಅಜ್‌ಯೆ ನೀನೆಲೆ ಮರುಳೆ 
ಗರುಡನ ತಜವಳಿ[ಪಾಕಾಂ. ರಿ]ಕೆಯೊಳು ಹಾವು ಕನ್ನವ ಕೊಟ್‌ದು 
ಬದುಕುವುದೇ (ಕುವ್ಕಾವಿ. ೮-೭೩). ೨. ಹಗಿಲುವಣಂ ಇದು ತಜವಳಿಕೆಗೆ 
ಕೊಟ್ಟುದು (ಕೂ. 77, ೧೬-೨; ?). ತೆಜಿವಾಳಿಕೆ: ೧. ತೋಟಂಗಳ, 
ತಟಿವಾಳಿಕೆ ಊರ ತಅವಾಳಿಕೆ ಸೇನಬೋವಿಕೆ ಇಂತಿವೆಲ್ಲವಕ್ಕೆವೂ ಹತ್ತುವ 
ಹೊನ್ನಿರಿಗೆ (ಎಕ. ೫11, ಚಿಕ್ಕನಾ,೨-೬೬; 1261}. ೨. ಸುಂಕಕಾರುಕದಿಂದಿರುಪು 
ತೆಣಿವಾಳಿಕೆಕ್ಟ ಅಂತು ೧೨ ॥ ೧ (ಮರಿ. ೧೯೩೪, ೫೩-೧೩ ; 1406). 
“ತಳಟಸುಂಕ' ಪರಾ, [ತಳವಜ 4 - ಇಕೆ) 


ತಳವಣಚಿಕಿತಿ (ನಾ). ತಳವಾರನ ಹೆಂಡತಿ: ಅರಸನ ಪೆಂಡತಿ, ಅರಸಿತಿ, ಏವಂ 


ಪ್ರಧಾನಿತಿ, ತಳೆವಟೀತಿ, ಸುಂಕಿಗಿತಿ, ತೋಟಿಗಿತಿ (ಶಬ್ಮಾನು. ೧೯೧ ಪ್ರಯೋ). 
[ ತಳವಣ * - ಇತ್ತಿ (ಆ - ಇತ್ತಿ)] 


ತಳವಣಿಗೇರಿ (ನಾ). ತಳವಾರರು ವಾಸಿಸುವ ಕೇರಿಿ-ಓಣಿ : ಚೋರ 
ರಂಗದ ಮಾತು ತೆಳವಜಗೇರಿಯಲಿ ಭೂಷಣವೆ (ಕೊರರಾ. ೬-೨೨.೬). 
[ ತಳವಟ 4 ಕೇರಿ] 
ತಳವಟಕೆ, ತಲಾರಿಕೆ, ತಳವಾರಿಕಿ, ತಳವಾಟಾಕೆ, ತಳಾರಿಕೆ, 'ತಳಾಟಕೆ, 
ತಜವಳಿಕೆ, ತಜವಾಳಿಕೆ (ನಾ). ೧. ತಳವಾರನ ವೃತ್ತಿ,-ಕೆಲಸ ; 


ತಳವಾರ, "ತಳವಣ' ನೋ. 
ತಳವಾರ್ಯ "ತರವಾರ' ನೋ. 
ತಳವಾರಗಟ್ಟೆ (ನಾ). ತಳವಾರನಂ ಕಾರ್ಯವನ್ನು ನಿರ್ವಹಿಸುವ ಸ್ಥಳ ; 
ಕೊತವಾಲನ ಚಾವಡಿ : ಪುರ ಪೇಟೆ ತಳವಾರಗಟ್ಟೆ ಮುಂತಾದುವಂ 
ರಚನೆಗೈಸಿ (ಕಳನ. ೧-೧೦೫). [ ತಳವಾರ, (ಆ ತಳವಣ) * ಕಟ್ಟೈ) 
ತಳವಾರನಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ಹುಳಿಮಂಗರವಳ್ಳಿ, 
(ಮೈಔಗಿ. ೨೨-೩೯೯) ; ಜುಟ್ಟುವೆಬಳ್ಳಿ, 


(ಗ)ರವಟಿಗೆ ತಳವ(ಅಾಕೆ)ಯ(ಮೆ)ಕ್ಕೆಕ್ಕೆಯೊಳಂ ಠಾಣಾಂತರಮಂ ತಳವಾರನ 


ನಿರವಿಸೆಯುಂ (ಪುಷೃಪು. ೭-೬೯ ವ). ೨. ಕಾವಲು ಅಥವಾ ಪಹರೆಯ 
ವ್ಯವಸ್ಥೆ ಗಾಗಿ ಕೊಡಬೇಕಾದ ಸುಂಕ: ಬಂಕದೆಟ್‌ ಸಿದ್ಧಾಯ ಬಿಟ್ಟಿ 
ಕೊಟ್ಟಣವನುಪ ಸುಂಕ ಮಲವದಿಕೆ ಸೊಲ್ಲಗೆ ಕವಣ ಕಡ್ಡಾಯದಂಕೆ 
ತಳವಜಕಿಕೆ ಕೋರಾಯು ಗುತ್ತಿಗೆ ಅಪುತ್ರಿಕೆ ದಂಡವುಂಡಿಗೆಗಳು (ಸಿಂಗಿರಾ. 
೨೨-೨೭).ತಲಾರಿಕೆ; ೧. ಸುಂಕವ ಕೊಂಡವನು ತನ್ನ » » » ತಲಾರಿಕೆಗೆಉ 
ಮದುವೆ ೬ » ಮದವಣಿಗೆ ಕೊಟ್ಟವನುಯೆಂದು ಹಾಕಿದ ಶಾಸನ (ಸೌಇಇ. 


18 
| 
20 
26 
ಕಾವಲು ; ರಕ್ಷಣೆ; ಮೇಲ್ವಿಚಾರಣೆ : ಅಲ್ಲಲ್ಲಿ ಜಾವಮುಕ್ಕಡೆ 


ತಳವಾರನ ಬಳ್ಳಿ 


ಬಳ್ಳಿ . . . ಕುಂಟಗ (ಮೈಔಿಗಿ. ೬೦-೧೨೦೫). 


ತಳವಾರಸರಕಾರ (ನಾ). ದೇಶದ ಸಂರಕ್ಷಣೆಯನ್ನಷ್ಟೇ ನೋಡಿಕೊಳ್ಳುವ 


ಸರಕಾರ : ಶಿಪಾಯಿ, ಮ್ಯಾಜಿಸ್ಟೇಟು. ಪೋಲೀಸು . . . ಇವರಿಂದ 
ಆಗುವಂಥ ಪ್ರಜಾಸಂರಕ್ಷಣೆಯೇ ಬಹುಪುರಾತನವಾದ ರಾಜ್ಯಕರ್ತವ್ಮ. 
ಇಂಥಾ ಸರಕಾರವನ್ನು ಸಂಕ್ಷೇಪವಾಗಿ “ತಳವಾರ ಸರಕಾರ” ಎಂದು ಕರೆಯ 
ಬಹುದು (ರಾಜ್ಯಶಾ. ೧೬೦). P ಇದು "8011066 5೬86 ಎಂಬುದರ 


೫3-11, ೪೮೦-೧೩; 1810). ತಳವಾರಿಕೆ: ೧. ಹರುಷದಿ ತಳವಾರಿಕೆ ಕನ್ನಡ ಅನುವಾದ. (ತಳವಾರ; (ಆ ತಳವಣ) + ಸರಕಾರ] 
ನಿನಗೆಂದಾಗ ಕರದು ಕೊಟ್ಟನು ವೀಳೆಯವ (ಜನರಾ. ೬-೪೭) ; ಅಪ್ಪನ |$6[ ತಳವಾರಿಕೆ "ತಳವಟಾಕೆ' ನೋ. 

ತಳವಾರಿಕೆಯಲ್ಲಿ ಮಗಳ ಸೂಳೆಗಾರಿಕೆ ಚಂದ (ಗಾದೆ). ೨. ಏನುಳ್ಳ ಸುಂಕ ತಳವಾಸುಗೆ (ನಾ). ನೆಲಗಟಂ್ಬ : ತಳವಾಸುಗೆಯೆ [ಪಾಕಾಂ. ವಾಸಿಗೆಯು] 
ತಳವಾರಿಕೆಗೆ೫ ಸಲುವ ಅಂಬಲಿ . ವುಡುಗೊರೆ ಗೌಡುಂಬಳಿ ಸಹವಾಗಿ ಪಚ್ಚೆ .ಪಳಿಕೆಸೆವ ಪಾಗರಂ ಹೊಳೆವ ವಜ್ರಸ್ತಂಭ (ಮನೋವಿ. ೧-೨೩). 
(ಎಳ. ೪11, ಶಿವಮೊ. ೭೦-೩೦ ; 145%) ; ಸೀಮೊಗ್ಗೆ ` ತಳವಾರಿಕೆಯಿಂದ [ತಳ (ಇ ತಲ) + ಪಾಸುಗೆ.] 
ಗಾಜನೂರು ಯಡತ್ತೊರೆ ಸೀಮೆಯಲ್ಲೂ ಯಾ ಮಠಕ್ಕೆ ಉತ್ತಾರವಾದ | | ತಳವಾಅ "ತಳವಜ' ನೋ. 

ಗ್ರಾಮದವರು . . .' ತ್ತೆಗೆದುಕೊಂಡು ಹೋಹಂಥಾದಕ್ಕೆ (ಎಕ. ೪111, |4| ತಳವಾಜಿವರಿ (ನಾ). ಎ ತಳಅಸುಂಕ : ತಳವಾಟವರಿ 
ಕೀರ್ಥಹ..೯೦-೬೬; 2709); ಭೈರನಾಯಕನು ಕೊಟ್ಟ ಭೈರಾಪುರಕ್ಕೆ' ಜೋಡಿ ಯೆಲಾಉ ಸರ್ವಮಾನ್ಯವಾಗಿ ಬಿಟ್ಟು (ಎಕ. ೩ (8), ಮುಳಬಾ: ೫-೨; 
ಬೇಡಿಗೆ ತಳವಾರಿಕೆ ವಿರಹಿತ (ಮೈಆರಿ. ೧೯೨೬, ೪೩-೭; 1). ತಳವಾಚಿಕಿಕೆ : 15ನೆಯ ಶತ). [ತಳವಾಜಿ ( ಆತಳವಣಿ) + ವರ್ಮಿ) 

೧. ಮಂದಾನಿಲಗೆ. ಚೈತ್ರ ತಳವಾಣಜಕಿಕೆಯನಿತ್ತಂದದೊಳೆಸೆದನೇವೇಳ್ವೆ ತಳವಾಚಿಕಿಕೆ "ತಳವಟೀಕೆ' ನೋ. 

(ಕಂನವಿ. ೯-೦೦). ೨. ಸುಂಕ ಮಗ್ಗಮೆ ತಳವಾಜಕಕೆ ಕಾಣಿಕೆ ಕಡ್ಡಾಯ ತಳವಿಘಾತಿ (ನಾ). ಹೆಜ್ಜೆಯ ಹೊಡೆತ ; 'ಪದಾಘಾತ : ಉಗುರು 
(ಎಕೆ. ೫, ಮುಳದಾ. ೨೦-೨ ; 1468); ಅಂಕ ಸುಂಕ ಟಂಕಸಾಲೆ ತಳವಾಟಕೆ ಸೋಂಕಿನಲಬುಜಜಂಂಡದ ಬಿಗುಹು ಬಿಡುವುದು ತಳವಿಘಾತಿಗೆ ಜಗತಿ 
ನಿಧಿ ನಿಕ್ಷೇಪ (ಎಕ. ೪1], ಸಾಗರೆ, ೦೬೩-೨೩ ; 3488). ತಳಾರಿಕೆ: ೨. -[ ತಳ (ಎ.ತಲ) * ವಿಘಾತಿ] 


ಮುಂತಾಗಿ 


೦ 


46 
ಜರಿವುದು (ತೊರೆರಾ. ೬-5-೦೦). 


ತಳವಿಡಿ 


ತಳವಿಡಿ (ಕ್ರಿ). ಕೈಯಂನ್ನು ಹಿಡಿ ;: ಹಸ್ತಲಾಘವ ಕೊಡು : ಯುವರಾಜ 


ನನ್ನು ತಳವಿಡಿದುಯ್ದು ನಿವಿಷ್ಟಮಾಡಿ (ಜಿಟ್ಮ ಅ. ೩೮-೨೫). 
[ ತಳ (ತಲ) + ಪಿಡಿ] 

ತಳವಿತ್ತಿ, ತಳವಿರ್ತಿ, ತಳವ್ರಿತಿ (ನಾ). ಎ ತಳವೃತ್ತಿ : ಅಮ್ಬಲಿಮಣ್ಣುಂ 
ತಳವನಪುರದೊಳ್ತಳವಿತ್ತಿಯ ಮಣ್ಣೊಗರಿಗೆಆಕಿಯೊಳ್ಬನ್ನಿರ್ಕಣ್ಣು ಗಂ ಪಿರಿ 
ಕೆಟ್‌ ಯೊಳಂ . . . ಪನ್ನಿರ್ಕೃ«ಣ್ಣುಗಂ ಮನೋಹರಂ ದತ್ತಂ (ಎಕ. 1, 
0-30; 466) ; ಅಂಗಭೋಗ ರಂಗಭೋಗ ಜೀನ್ನೋ೯ ದ್ಧ ರಕ್ಕಂ 
ಪಾರಣೆಯ ಜಂಗಮಾರಾಧನೆಗಂ ಕೊತ್ತಸಿ ಕುಟುವನಿಗೆ ತಳವಿತ್ತಿ 
ಅಂಕವಲ ಕೂಂಡಿನಾಡೊಳು ಸಲುವಂತೆ (ಎಇ. ೩X೩1, ೨-೬೧ ; 1260), 
ತಳವಿರ್ತಿ:ಮಹಾದೇವರಿಗೆ ಅಂಕನಾಥವೆಸರಿಂ ಅಂಕವಲತಳವಿರ್ಶಿ ಕೊತ್ತಸಿ 
ಕುಜುವನಿಗೆ ಈ ಹಳ್ಳಿ ಮಾಂಧಾತ ಚಕ್ರವರ್ತಿ ಬಿಟ್ಟ ಧರ್ಮ್ಮ (ಎಇ. 
X೫1, ೨-೫೩; 1260). ತಳವ್ರಿತಿ: ಶ್ರೀ ಸ್ವಯಂಭುದಕ್ಷಿಳ ಸೋಮನಾಥ 
ದೇವರ ಅಂಗಭೋಗ [ಕ್ಕಂ) ಶ್ರೀಗಂನ್ಸಕ್ಕೆ ತಳವ್ರಿತಿಯ ಸೂಳೆವೊಲದ 
ದಸವನ್ನದ ತಮಗೆ ನಡೆವ ಎಂಟ್ಟು ಗದ್ಯಾಣ ಹೊನ್ನುಮಂ . . . ಬಿಟ್ಟರು 


(ಸೌಇಇ. ೫%, ೨೨-೩೪ ; 1188). [ ಆತಳವೃತ್ತಿ) 


ತಳವಿರ್ತಿ «ತಳವಿತ್ತಿ' ನೋ. 


ತಳವುಕಾರ (ನಾ). ೧. ಸಾವಂವೇದದ ತಲವಕಾರ ಶಾಖೆ. ೨. ಆ 
ಶಾಖೆಗೆ ಸೇರಿದವನು : ದೇವರಂಗಭೋಗ ಉಪಹಾರಕ್ಕೆಂದು ಆದನೂರ 
ಕಳವುಕಾರ ಇರುಳುನೀಕ್ಕಿಯಾಂಡರು ಬಿಟ್ಟ ತೋಟಸ್ಮಳೆ (ಸೌಇಇ. 15-1, 
೧೪೦-೪೩೫ ; 2174). [ <ಸಂ. ತಲವಕಾರ ) 
ತಳವೂರು (ಕ್ರಿ). ೧. ನೆಲೆಯಾಗಿ ನಿಲ್ಲು ; ನೆಲಸು ; ತಂಗು: ಭದ್ರವಾಗಿ 
ತಿಂಗಳ ದಿನ ತಳವೂರಿ ಬಿಡ್ತೀನಿ (ಮರಳಿ. ೧೪೭); ಅಮೆರಿಕೆಗೆ ತೆರಳಿ 
ಅಲ್ಲಿಯೇ ತಳವೂರಿದನು (ಪ್ರಬಂಧ. ೦೦೦); ಬಹಳ ಜನ ಪ್ರವಾಸಿಗಳು 
ಪಶ್ಚಿಮ ಕರಾವಳಿಯಲ್ಲೇ ಮೊದಲು ತಳವೂರಿದ್ದು (ಪ್ರವಾಇ. 11, x 
ಪ್ರಸ್ತಾವನೆ); ಅಂದು ಅವನ ಮುಖದ ಮೇಲೆ ಅಪೂರ್ವಕಳೆ ತಳವೂರಿರ 
ಬೇಕು (ಸುವಸಂ. ೩೨) ; ಎಳೆಯ ಕಾಲದಲ್ಲಿ ಆರಂಭವಾದ ಗುರುತುಗಳು 
ಅವರಲ್ಲಿ ಭದ್ರವಾಗಿ ತಳವೂರುತ್ತವೆ (ಶಿಕ್ಷರ. ೨೦೩). ೨. ಕಂಳಿತಂಕೊಳ್ಳು; 
ಟಿಕಾಣಿ ಹಾಕಂ : ವರನ ಕಡೆಯ ದಿಬ್ಬಣ ಆಗಲೇ ಬಂದು 
ಅಶ್ವತ್ಥ ಕಟ್ಟೆಯ ಮೇಲೆ ತಳವೂರಿದೆ (ಮೂರುದಾ. ೨೦೩) ; ಕಂಪನಿ 
ಯೊಂದು ಅಲ್ಲಿಗೆ ಬಂದು ತಳವೂರಿತು (ನಾ ಪೋಲೀ. ೦೬೦). 

[ತಳ (ಎತಲ) * ಊರು; (ಆಊಹಜ್ಮು) ) 
ತಳವೃತ್ತಿ (ನಾ). ದೇವಾಲಯ ಮೊದಲಾದುವುಗಳ ಸಂರಕ್ಷಣೆಗಾಗಿ 
ಬಿಟ್ಟು ಕೊಟ್ಟ ದತ್ತಿ: ಶ್ರೀಮತ್‌ ಶಂಕರಗಣ್ಣರಸಂ ಕುಪಣದೊಳ್ತನ್ನ 
ಮಾಡಿಸಿದ ಜಯಧೀರ ಜಿನಾಲಯದ ತಳವೃತ್ತಿಗೆ ಪೊಲನಂ ಬೇಡಿದೊಡೆ 
(ಕಾಸಪ. 8-೦೨; 966) ; ಬಸದಿಗೆ ತಳವೃತ್ತಿ ಸಾಯಿರ ಮತ್ತರಂ(ಂ) 
ಮಿರ್ಪೃತ್ತುನಾಲ್ಕುಮತ್ತರು ಗಟಕ್ಷಿಯುಂ (ಸೌಇಇ. 13-1, ೭೭-೩೦; 
992) ; ಶ್ರೀಲೊಕ್ಕಿಗುಣ್ಣಿ ಯೊಳ್ಳಸದಿಯಂ ಮಾಡಿಸೆಯದಕ್ಕೆ ತಳವೃತ್ತಿ 
ಯೆಂದು ಕೊಟ್ಟ ಸುಜುಕಿಯ ಸೀಮಾಮರ್ಯ್ಯಾದೆ (ಸಾಇಇಇ. ೫1-1, 
೩೨-೫೬; 1007) ; ದುರ್ಜ್ಜಯ ವೈರಿಮದೇಭಸಿಂಹನುಂಮೆನೆ ನೆಗಬ್ಜಂ 
ಜಯಲಕ್ಷ್ಮೀಪತಿ ತಳವೃತ್ತಿಯ ಹೆಗ್ಗಡೆ ಮಲಿದೇವನೆನೆ ಪೊಗಳದರಾರು 
(ಕೊಲ್ಮಾಶಾ. ೧೦-೦೯ ; 1151). [ತಳ (ಎತಲ) + ವೃತ್ತಿ) 
ತಳವೆಳಗಾಗಿಸು (ಕ್ರಿ). ದಿಗಿಲುಗೊಳಿಸು ; ಗಾಬರಿಗೊಳಿಸು : ತಳಕಾಡಂ 
ತಳವೆಳಗಾಗಿಸಿ ಅಮ್ಮಚವಾಡಿಯಂ ಮಟ್ಕಿಟ್‌ವುಗಿಸಿ (ಚಿಕವಿ. ೨-೨೯). 

[ ತಳವೆಳಗಾಗು + - ಇಸ್ಕು ) 

ತಳವೆಳಗಾಗು (ಕ್ರಿ). ೧. ದಿಗಿಲುಗೊಳ್ಳು ; ಗಾಬರಿಯಾಗು ; ದಿಕ್ಕು 
ತೋಚದಂತಾಗಂ : ಉಮ್ಮಳಿಸಿ ಕಳವಳಿಸಿ ವಿರಹಾಕುಳನವೊಲಾ ಖಚರ 


೩೩೮೨ 


ಲಾ 


ತಳವೆಳಗಾಗು 


ನಿಂತು ತಳವೆಳಗಾದಂ (ಆದಿಪು. ೨-೧೪); ಬೆಳಗಿ ಸಮಸ್ತ ಭೂವಳೆಯಮಂ 
ನಿಜತೇಜದಿನಾಂತ ದೈತ್ಯರಂ ತಳವೆಳಗಾಗೆ ಕಾದಿ (ಪಂಪಥಾ. ೦೩-೭೪) ; 
ಅತ್ತೆ ಪುಲಿಯಿತ್ತ ದರಿಯೆಂದತ್ತಿತ್ತೆಡಿಯಿಡದೆ ಲಕ್ಷ್ಮಿ ತಳವೆಳಗಾದಳ್‌ 
(ಗದಾಯು. , ೯-೦): ನಿದ್ರೆಗೆಟ್ಟಿರ್ದ ಯಶೋಭದ್ರೆಗಜಿಪಿದೊಡೆ 
ತಳವೆಳಗಾಗಿಯೆಟ್ಟು ಬಂದು ತಾನುಮಾಕೆಗಳುಂ ಮಾಡದೊಳೆಗೆಲ್ಲಂ ನೋಡಿ 
ಮಗನಂ ಕಾಣದೆ (ಜೀವಸಂ, ೧೧೩- ೪೫ ವ) ; ಅದು ಜಾತಿಸ್ಮರನಾಗಿ ಬೆನ್ನ 
ಬೆನ್ನನೆ ಪರಿದೆಯ್ತುರೆ ಪರದಿ ಬೆಚ್ಚಿ ತಳವೆಳಗಾದಳ್‌ (ಪುಕ್ಕಾಸ್ಟ ೦-೩೪): ಕಪಿ 
ರೋಮಾಳಿ ಸೋಂಕಿನಲಂಜಿ ತಳವೆಳಗಾದುದಖಿಳಜನ(ತೊರರಾ.೬-೦೦ -೨೬). 
೨. ಬೆರಗಾಗು ; ಆಶ್ಚರ್ಯಚಕಿತವಾಗು ; ವಿಸ್ಮಯಪಡು : ಬೆಳಗು 
ಗಳೆಲ್ಲವೊಂದುರುಳಿಯಾಗಿ ನಭಸ್ಮಳದಿಂ ದಮಿಾ ಮಹೀತಳಕಿಟ್‌ತರ್ಪು 
ದೆಂದು ಮನುಜಾಕೃತಿಯೆಂದು ಮುನೀಂದ್ರನೆಂದು . . . ಕಮಳಸಂಭವ 
ನಂದನನೆಂದು ನೋಟಕರ್‌ ತಳವೆಳಗಾಗೆ ಸಾರೆವರೆ ನೀರದಮಾರ್ಗದಿ 
ನಂದು ನಾರದಂ (ಪಂಪಭಾ. ೬-೬); ತರುಣರು ತಳ[ಪಾಕಾಂ. ಳೆ]ವೆಳಗಾಗೆ 

. * ವಿರಹಾಗ್ನಿಯಿಂ ವಿಕಳತೆಗೊಳಿ ವಿಟರಾ ಸರಸಿಜನೇತ್ರೆಯೆಯ್ದಿದಳು 
(ಕುರಾಸಾಂ. ೩. ಕಳವಳಿಸು ; ತಲ್ಲಣಿಸು ; ವ್ಯಾಕಂಲ 
ಗೊಳ್ಳು; ಪರಿತಪಿಸು : ತಿಳಿದಿರ್ದ ಕೊಳದ ಜಲದೊಳ್‌ ಪಳಚ್ಚನೆಸೆದಿರ್ದ 
ತನ್ನ ನೆಟಲಂ ತನ್ನೋಪಳಿ ಗೆತ್ತು ಮುಟುಗಿ ಕಾಣದೆ ತಳವೆಳಗಂಗಿರ್ದು 
ವಿರುಳ ವಿರಹ ವಿಹಂಗಂ (ಅಜಿಪು. ೬-೬೨) ; ಸಾಸವೆಗುಡಿದಂತಿರೆ ಕರಮೆ 
ಮುಗಿ ತಳವೆಳಗಾದಂ (ಧರ್ಮಾಮ್ಮ. ೧-೦೪೫; ಮೂರ್ಛೆದಿಳಿದುಂ 
ಮೋಹಮುರ್ಛೆ ತಿಳಿಯದಿರೆ ತಳವಳಗಾಗಿ ತನ್ನೊಳ್ತಾನೆ ಬಗೆದು (ಅರ್ಧಸೇ. 
೨-೪೮ ವು; ಬಳಿಸಂದು ತಿರುಗಿ ತಳವೆಳಗಾಗಿ ಅಳವಳಿಯುತಲ್ಲಿಯುಂ 
ಪಡೆಯದಾತುರನಾಗಿ (ಏಂಡೋ ರೆ. ಹ. 80-4); ಖಳನಿವನೆಂದಿಗಳಿವ 
ನೆನುತ್ತ ತಳವೆಳಗಾಯ್ತೂ ಸುರಕಟಕ (ತೊರರಾ. ೬-೨೬-೪೨). ೪. 
ಭಾವೋದ್ವೇಗಕ್ಕೊಳಗಾಗು ; ಉದ್ರಿಕ್ತವಾಗು ; ಉತ್ತೇಜಿತವಾಗು : 
ಎನಿತಂತರದೊಳ್ಳಂಡಿರೆಲ್ಲಿದಂ ಬಂದನೆ ಭೂಕಾಂತನೆನುತ್ತಂ ಬೆಸಗೊಳುತಂ 
ತಳವೆಳಗಾಗಿ (ಕಾಡಂಉ. ೩೧೫) ; ತಳವೆಳಗಾದಂ ವನಿತಾತಿಳಕದ ವೆಜ್‌ 
ನೊಸಲ ರೋಚನಾತಿಲಕದ ಚೆಲ್ವೆಟಿಿಕುಳಿಗೊಳೆ ಸಮ್ಮೋಹನತಿಳಕದ 
ಪೋಲ್‌ ಮನಮನವನಿಪಾಲಕತಿಲಕಂ (ಪಂರಾಮಾ. 2-೬೧): ಆನೊಂದ 
ಕನಸ ಕಂಡೆ . . ಆತನನಪ್ಪಿಕೊಂಡು ತಳವೆಳಗಾದೆನೆಲಗೇ ಚೆನ್ನ 
ಮಲ್ಲಿಕಾರ್ಜುನನ ಕೂಡಿ ಕಣ್ಮುಚ್ಚಿ ತೆಅಿದು ತಳವೆಳಗಾದೆನೆಲಗೇ (ಮಹಾದೇ. 
ಬ. 9೧-೯೦); ಎನ್ನ ಮಹಾಘನವ ನಿಲವಿನ ಪ್ರಭೆಯನುಟ್ಟು ತಳವೆಳಗಾಗಿ 
ಸ್ಹಯಜ್ಞಾನಿ ಕೂಡಲಸಂಗಯ್ಯನಲ್ಲಿ ಮಹಾದೇವಿಯಕ್ಕಗಳ ನಿಲವ ಮಡಿ 
ವಾಳನಿಂದಟೌದು ಬದುಕಿದೆನಯ್ಯಾ (ಬಸಹೆ. ೪೨.೨೪೭); ಚಿಂತಾಪರವಶತೆ 
ಯಿನಿನಿಸಂ ತಡೆದಿದಿರೇಬದಾತ್ಮಪರ್ಯಂಕದೊಳಾ ಕಾಂತಂ ಕುಳ್ಳಿರೆ ಕಂಡು 
ಕರಂ ತಳವೆಳಗಾಗಿ ಸಖಿಯನೇಂ ನೋಡಿದಳೋ (ಪುಷ್ಪಫು. ೩-೬೬); 
ಬಳಿಕಲ್ಲಿ ನೆರೆದಿರ್ದ ಪಾರ್ಥಿವರೆದೆ ತಳವೆಳಗಾಗೆ ರಾಯನ ಕುವರಿ... 
ಐದಿದಳಾ ಸಭೆಗೆ (ಕರ್ಣವೃ. 8-03), ೫. ಭ್ರಾಂತಿಗೊಳಗಾಗು ; 
ಭ್ರಮಿಸಂ : ತಳತಳಿಸಿ ಪೊಳವ ಮಾವಿನ ತಳಿರ್ಗಳಶೋಕೆಗಳ ಮಿಸುಪ 
ಲತೆಗಳ ನೆಲೆ ಬಳ್ವಳ ಬಳೆದ ಬೇಟದುರುಳಿಯ ಬಳಗಮಿದೆಂದೆಳೆಯಳೆಳಸಿ 
ತಳೆವೆಳಗಾದಳ್‌ (ಪಂಪಭಾ. ೫.೩) ; ಗಳಿಲನೆ ಕಾಂತೆ ಚಿತ್ರಪಟದೊಪ್ಪವ 
ನೀಕ್ಷಿಸಿಯಾಗಳೊರ್ಮೊದಲ್‌ ಪುಳಕಿತೆಯಾಗಿ ಕಂಪಿಸಿ ಬೆಮರ್ತಧಧರಂ ನಸು 
ಗೆತ್ತಿ ಲಜ್ಜೆ ಕೈಗಳೆದು ಕಳಾಪಮೊಯ್ಯನೆ ಸಿಡಿಲ್ಲು ಕರಂ ಮಜವಟ್ಟು 
ಚಿತ್ತದೊಳ್‌ ತಳವೆಳಗಾಗಿ ಮೆಯ್ಮಅಿದಳಿಂತುಟೆನಲ್‌ ನಿಜಚಿತ್ರವಿಭ್ರಮಂ 
(ದಶಕು. ೬. ಬುಡ ಮೇಲಾಗು ; ಅಸ್ತವ್ಯಸ್ತವಾಗು : 
ಏಳಣ್ಣ ಬೆಳಗಾಯ್ತು ; ತಮವು ತಳವೆಳಗಾಯ್ತು (ಮುಕ್ತಕಂ. ೩೦-೧). 

[ ತಳವೆಳಗ್ಳು 4 ಆಗು,1 


೬-೮೧). 


೧೦-೫೧). 


ತಳೆವೆಳಗ್ಳು 


ತಳವೆಳಗು, (ನಾ). ೧. ಭಯ; ದಿಗಿಲಂ; ದಿಗ್ಭಾ ಎಂತಿ: 
ಸುಯ್ಗಳ ಬಿಸುಪಲ್ಲದಿಲ್ಲುಸಿರ್ಗಳಂಗಭವಜ್ವರಮಲ್ಲದಿಲ್ಲ ಮೆಯ್ತಳವೆಳಗಲ್ಲ 
ದಿಲ್ಲಜೌವುಮಿಲ್ಲೆರ್ದೆತಲ್ಲಬಮಲ್ಲದಿಲ್ಲ ಕೋಮಳೆಗೆ (ಅನಂಪು. ೮-೩೯); 
ಕೊಲಲು ಬಂದನಲಾಯೆನುತ ತಳ[ಪಾಕಾಂ. ಕಳ, ತಲೆ])ವೆಳಗಿನಲಿ ತಲೆ 
ಮುಸುಕಿನಲಿ ರಾಮರಾಮೆನುತಿರ್ದಳಬುಜಾಕ್ಷಿ (ತೊರರಾ. 
೬೨೪೫-೩೧) ; ಕೊಳುಗುಳದೊಳದಟರೆರ್ದೆಗುಮ್ಮಳಮಂ ತಳವೆಳಗನುಂಟು 
ಮಾಡುವ ಕಲಿಗೆ (ನೀತಿಮಂ. 1, ೩೬೨). ೨. ಬೆರಗು; ಆಶ್ಚರ್ಯ ; 
ವಿಸ್ಮಯ : “ತಲ್ಲಣಂ ತಳವೆಳಗು ಬಕ್ಕುಡಿ ಬೆಗಡಳುರ್ವು . . . ಬಿಗುರ್‌ 
ಬೆಬ್ಬಳಂ ತಳಮಳವೆನಲ್ಕೆ ಸೊಲ್ಲಿಪುದು ಬೆಆಗಪ್ಪ ಭಾವದೊಳು? (ಕಬ್ಮಮಂ. 
೩೦) ; “ತಳವೆಳಗೆನಲ್‌ ಬೆರಗೆನಿಕ್ಕು” (ಶರ. ೧೨೪): ನೋಡಲ್ಯಮ್ಮದೆ 
ಕಣ್ಮುಚ್ಚಿ ತಳವೆಳಗಾಗುತೆ ನೋಡಿದ್‌ (ಉದೃದೇ. ೩-೯). ೩. ಭಾವೋ 
ದ್ವೇಗ ; ಉದ್ರೇಕ : “ತಳವೆಳಗೆಂದೆನ್ನಲದುವೆ ನಿಬ್ಬರಮಕ್ಕುಂ” (ಕವಿಕಂ. 

ಕಳಭಾಷಿಣಿ ನಿನಗಂ೦ ನೆಅಕಿ ತಿಳಿವಂತಿರಲೇನನುಸಿರ್ವೆನಾತನ 
ಕೆಯ್ತಂಗಳನವನೆನೆತುಂ ಜಾನಿಸಿ ತಳವೆಳಗಿಂ ಜರಿಯುತಿರ್ದು ಮತ್ತಿಂ 
ತೆಂದಳ್‌ (ಕುಸುಮಾ. ೧೨-೦೩೨). ೪. ಕಳವಳ ; ಚಿಂತೆ; ವ್ಯಾಕುಲತೆ. 
“ತಳವೆಳಗಾಗಂ' ಪರಾ. ೫. ಭ್ರಮೆ; ಭ್ರಾಂತಿ. "ತಳವೆಳಗಾಗು' 
ಪರಾ. ೬. ತಲೆಕೆಳಗು ; ಅಸ್ತವ್ಯಸ್ತತೆ: ಮೂಗಿನ ಕಪ್ಪು ಪಣಿತೆಯ 
ಕತ್ತಲೆ ಜ್ಯೋತಿಯೆಂಬರು . . . ಮಾಣಿಕ್ಯ ಸ್ವಯಂಜ್ಯೋತಿ ಜ್ಞಾನದ 
ಪ್ರಭೆ ಮಹಾಲಿಂಗ ಗಜೇಶ್ವರನ ನೆನೆವ ಮನವು ಕಾವಳ ತಳವೆಳಗು ಭೋ 
(ಸರ್ವವ. ೭೫-೩೯೭); “ಬುಡಮೇಲು, ತಳವೆಳಗು, ಅಡಿಮೇಗು, ತಲೆಕೆಳಗು, 
ತಿರುವು ಮುರುವು, ಅದಲುಬದಲು” (ಕಂನುಹು. 66). [-ತಳಮಳಗು[) 

ತಳವೆಳಗ್ಳು (ನಾ). ಸಂತ್ರಲಿನ ಪ್ರಕಾಶ (?) : ಒಳಗೆ ಶೋಧಿಸಿ ಹೊಲಿಗೆ 
ಶುದ್ಧವಿಸಿ ಒಳಹೊೊಟಿಗೆಂಬ -ಉಭಯಶಂಕೆಯ ಕಳೆದು ಸ್ಪಟಿಕದ ಶಲಾಕೆ 
ಯಂತೆ ತಳವೆಳಗುಮಾಡಿ (ಮಹಾದೇ. ಬ. ೨೧-೩೬). [ತಳ? + ಬೆಳಗ್ಯು) 

ತಳವೆಳಗುಗೊಳ್‌ (ಕ್ರಿ). ೧. ದಿಗಿಲಂಗೊಳ್ಳು; ಬೆದರು: 
ಬಾಣವೃಷ್ಟಿಯ ಬಹಳತೆಯ ಸರಿ ಕಾಣಿಸಿತು ಕಪಿಯೂಥನಾಥರ ತಾಣದಲಿ 
ತಳವೆಳಗುಗೊಳೆ ತರಣಿಜ ಸವಾರಜರು (ತೊರರಾ. ೬-೩೮-೪). ೨. ಬೆರ 
ಗಾಗು; ಆಶ್ಚರ್ಯಪಡು; ವಿಸ್ಮಿತನಾಗಂ : ಅದು ಬಳಿಕ... ಮೃದು 
ಕರಾಂಜಲಿಯರ್ಫ್ಯದುದಕವ ಮಧ್ಯದೊಳೆ ಬೀಳೆ ಕೆದರಿ ಹರಿ ಕೋಪಿಸುತ 
ಲಂಬರಸದನವನು ಮಿಗೆ ನೋಡಿ ಕಾಣದೆ ಹೃದಯದೊಳ್‌ ತಳವೆಳಗು 
ಗೊಂಡಾಶ್ಚರ್ಯಮನನಾದ (ಕೋಗಯ. ೫-೮). [ತಳವೆಳಗ್ಗು, + ಕೊಳ್‌] 

ತಳವ್ರಿತಿ 'ತಳವಿತ್ತಿ' ನೋ. 

ತಳಸಂಕಲೆ (ನಾ). =ತೆಳಹಗ್ಗೆ : ಬಲವೊರಜೆ ಎಡವೊರಜೆ ಬೆನ್ನಿನ ಮಿಳಿಯ 
ಜಾಳಿಗೆವೊರಜೆ ತಳಸಂಕಲೆಯ ತೊಡರಂಕಣಿಯ ಕೊಂಡೆಯ ಪಕ್ಕಗಂಟೆಗಳ 

. ಬಿಗಿದರು (ಕುವ್ಮಾದ್ರೋ- &-೨) ; ಬೆಳಗುವ ದಂತೆ ಪೊಂಬೊರಜೆ 
ತಳಸಂಕಲೆ ತೊಡರುಲಿವ ಪೊಕ್ಕಳಗಂಟೆಯೆಳಸಲೆಯ್ತಂದುದಾ ಹಸ್ತಿ 
(ಕುರಾಸಾಂ. ೭-೯) ; ಬಿಗಿದು ಗುಳವನು ತಳಸಂಕಲೆಯನಳವಡಿಸಿ 
ಕರಿಯನೇಟ್‌ ಕಲಿಜೋದರೆಳ್ತಂದರಂದು (ಕುರಾಸಾಂ. ೧೧-೨೫). 
[ತಳ (೭ ತಲ) + ಸಂಕಲೆ] 

ತಳಸಂಚ "ತಳಸಂಚು' ನೋ. 

ತಳಸಂಚು, ತಳಸಂಚ (ನಾ). ೧. ಖಡ್ಗಯುದ್ಧದ ಒಂದು ವರಸೆ ; ಕೆಳ 
ಮಟ್ಟದಲ್ಲಿ ಕತ್ತಿಯನ್ನೂ ಬೀಸುವುದಂ : ತಳಸಂಚು ಮೇಲ್ಲಂಚು 
ಹಿಂಕೋರೆ ಮುಂಕೋರೆ ಬಲಸನ್ನೆಯೆಡದ ಸನ್ನೆಯೊಳು ಅಲಗ ನೀಡಿದರಲಗಿ 
ನೊಳಾಂತು ನೆಗೆದು ಮೈ ಹೊಳೆದು ತಪ್ಪಿಸಿದನೆಲ್ಲವನು (ಧರತ. ೬೩-೨೭). 
೨. [ಸಂಗೀತ] ವಾದ್ಯವನ್ನು ನುಡಿಸುವುದರಲ್ಲಿ ಒಂದಂ ಗತ್ತು ; 
ಮಂದ್ರದಲ್ಲಿ ತೋರಿಸುವ ಚಮತ್ಕಾರ: ತಳಸಂಚು ಮಧ್ಯಸಂಚುಪ್ಪರದ 


೨೪೩) ; 


೩೩೮೩ 


೩6 


೩೦ 


25 


pa 


0 


ತೆಳೆಸೋಸು 


ಸಂಚುಗಳನಳವಡಿಸಿ ಸಂಯೋಗ ವಿಪ್ರಯೋಗಾಕ್ರಮೋಜ್ವಳ ಸಕ್ರಮದಿನ 
ಸ್ವರ ಸ್ವರ ಜನಿತಮಾದ ವಿವಿಧ ವಿಧ ಪಾಠಂಗಳೆಂ (ಪದ್ಮರಾ. 4-89), ೩. 
[ನಾಟ್ಯ] ನೃತ್ಯದ ಒಂದು ಗತಿ : ತಳಸಂಚು ಮಧ್ಯಸಂಚುಪ್ಪರದ ಸಂಚು 
ಮಂಜುಳವಾಗೆ ನಿಡುಗಣ್ಣ ಢಾಳವಾಳವನಾಡಲೆಳೆಮಿಂಚುವೋರಣದಿ 
ಳಾಯದ ವಿಡಾಯಿಯಂದಂಬಡೆಯೆ . , . ದೇಶಿಯನಾಡಿದಳು ಪರವೆ 
ನಾಚಿ (ಸೌಂದಪು. ೮-೧೦); “ನಾಟ್ಯದ ತಾಳದಲ್ಲಿ ಮೊದಲನೆಯ ಕಾಲ” 
(ಪಟ್ಟನಿ). ತಳೆಸಂಚ : ೧. ಮಾಟ ತಳಸಂಚದೊಳು ಮೊನೆಯನು ತೋಟ? 
ತಿರುಪಿನೊಳಣೆದು ಕಳಚುವರೇಜಟುಗಾಣದೆ ಮಧ್ಯಸಂಚಕೆ ಸಿಲುಕಿ ಕೈ 
ಮಾಡಿ . . . ದಂಡೆಯನ್ನೆ ತ್ತಿ ಕಾದಿತು ಸುರಗಿಯತಿಬಲರು (ಕುವ್ಯಾಛೀ. 
೪-೨೨). ೪. (?): ಭರದ ಮುಷ್ಟಿಯ ಬಿಲ್ಲೊಳಡಗಿತೊ ಶರೀರವೆನೆ 
ತಳಸಂಚದೊರ್ಮೆಯ್ಯಿರವಿನಿಂ ನೆಜ ನಿಂದು ಕೂರ್ಗಣೆವಿಳುಕನಾಯತದೀ 
ತಿರುವಿನೆಡೆಯೊಳು ತೊಡಚಿ (ಸಾಳ್ಮಭಾ. ೫-೨೬). 
[ತಳ (ಎತಲ) + ಸಂಚು) 
ತಳಸಮಸ್ತ (ನಾ). ಊರಿನ ಪ್ರಮುಖ ಜನ ; ಎಲ್ಲ ಸಮಸ್ತರು: 
ಹತ್ತಿಯ ಸೋಬಿಸೆಟ್ಟಿ ಮಗಂ ೫ ೫ x ಆ ಬೀರಿಸೆಟ್ಟಿ ಇನ್ನಿವರ್ಮುಖ್ಯ 
ಮಾಗಿ ತಳಸಮಸ್ತವಿರ್ದ್ದು (ಸೌ. ೫1-11, ೧೯೮-೯ ; 1123). 
[ ತಳ (ಎತಲ) * ಸಮಸ್ತ) 
ತಳೆಸಾರ್‌ (ಕ್ರಿ). ತಳವನ್ನು ಸೇರು; ತಳಮಂಟರ್ಬ : ತಳಸಾರ್ದುದು 
ಪಾಲ್ಸಡಲೀ ಮಳರಹಿತನ ಮಜ್ಜನಕ್ಕೆ ಸಲಿಲಂ ಕಲಿಲಂಗಳಿವಾದುವೆಂದು 
ದೇವರ್ಕಳನಿಂದ್ರಂ ಹಸ್ತ ಸಂಜ್ಞೆಯಿಂ ಬಾರಿಸಿದಂ (ಅನಂಪು. ೫-೭೨). 
[ ತಳ (ಎ ತಲ) + ಸಾರ) 
ತಳಸಾರಿಕೆ "ತಳಸಾರಿಗೆ' ನೋ. 
ತಳಸಾರಿಗೆ, ತಳಸಾರಿಕೆ (ನಾ), ಒಂದು ಬಗೆಯ ತೆರಿಗೆ; ಸ್ಥಳದ ತೆರಿಗೆ: 
ಬಡಗಿಕೂಂಟೆಯ ಮನೆದೆಜ್‌ ಹೊಲದೆಅಕ ಸಾದಂ ಬಣ್ಣಿಗೆ ಬಳಂಬೆಯ ತೆ್‌ 
ತಳಸಾರಿಗೆ ಕಾಣಿಕೆ ಕವಣಾಯ ದಣ್ಣದಾಯವಿನ್ತಿನಿತುಮಂ . . . ಕೊಟ್ಟರ್‌ 
(ಸೌ. 7%-1, ೧೭೨-೧೮ ; 1106): ಅಂಗಡಿ ೧ ಅದಕ್ಕೆ ತಳಸಾರಿಗೆ ದನಬಳ 
ಕೊಟ ಹ[೧] ಸವಮಳೆ[ಗ](ಸೌಇಇ. ೩೪, 3೩೨-೧೦ ; 3206); ಯಿಬ್ಬಡಗ ೬ 
ಕಯ್ಯನೀಳದ ಅಂಗಡಿ ೧ ಅದರ ತಳಸಾರಿಗೆಗೆ ಸ£« « ಕೊಟ ಹ ೧(ಕ೩. ೪, 
೬೬-೦೦: 1206) ; ಸುಂಕಾಧಿಕಾರಿ ಭಿಲ್ಲವನಾಯಕಂ ಮಲ್ಲಿಕಾರ್ಜುನ 
ದೇವರಿಗೆ ಧೂಪದೀಪಕ್ಕೆ ಮೊಲದ ಕಲ್ಲೊಳು ಸುಂಕ ತಳೆಸಾರಿಗೆ... 
ಧಾರಾಪೂರ್ವ್ವಕವಾಗಿ ಮಾಡಿದರು (ಸೌಇಇ. IX-1, ೩೬೪-೨೦ ; 1210). 
ತಳಸಾರಿಕೆ: ಒಳವಾಜು' ಹೊಜಿವಾಜು ತಳಸಾರಿಕೆ ಅಲೆದೆರೆ ತೋಟದೆರೆ 
ಯೇನುಳ್ಳದನೂ. .. ಕೊಟ್ಟೆವಾಗಿ (ಎಕೆ. ೪111, ಕೀರ್ಥಹೆ. ೦೩೦-೪೪; 
2404). [ತಳ (= ತಲ) + ಸಾರಿಗೆ] 
ತಳಸಿಂಗ (ನಾ). ಒಂದು ಬಗೆಯ ಔಷಧಿ ಮೂಲಿಕೆ (?) : ದೇವದಾರಿ 
ಬೇರು, ಭೂದೇವಿಬೇರು, ತೀಟಕೋಗಿಲಬೇರು, ತಳಸಿಂಗ, ಈಪತ್ರೆ ಇವು 
ಒಂದೊಂದೂ ೫ ಗ ತೂಕ (ಸಕವೈ. ಪರಿ. ೪೫೨). [?)] 
ತಳಸುಂಕ (ನಾ). ಭೂಮಿಕಂದಾಯ : ಸಂತೆಯ ತಳಸುಂಕ ವಸೂಲಿ 
ಮಾಡುತ್ತಾರೆ (ಕೂಢಿ). [ತಳ (ಐ ತಲ) * ಸುಂಕ] 
ತಳಸೋಸು (ಕ್ರಿ). ೧. ಬಾವಿ, ಕೊಳ ಮೊದಲಾದುವುಗಳ ತಳದ 
ಹೂಳನ್ನು ತೆಗೆ. ೨. ತಳದವರೆಗೂ-ಬೆದಕಿ ಶೋಧನೆ ಮಾಡು ; 
ಸಂಪೂರ್ಣವಾಗಿ ನೋಡು ; ಶೋಧಿಸಂ : ಮೊಹೆಂಜೋದಾರೋ 
ಸಂಸ್ಕೃತಿಯು ದ್ರಾವಿಡರದಿದ್ದದ್ದಾದರೆ ಕನ್ನಡವನ್ನು ಇನ್ನೂ ತಳಸೋಸಿ 
ನೋಡುವ ಅಗತ್ಯವು ಬಹಳೇ ಇದೆ (ಸಾಹಿಸಂ. ೧೪೩): ತಮವನೆಲ್ಲ ತಳ 
ಸೋಸಿ ಮಾಡು ಸ್ಥಿರಶಾಂತಿ ಕಾಂತಿಯಾಗಿ (ಹೃದಸೆ. ೬೨-೪). 
[ತಳ (ಎ ತಲ) + ಸೋಸು) 


ತಳಹಗ್ಗ 


ತಳಹಗ್ಗ (ನಾ), ಆನೆಗೆ ಕಟ್ಟುವ ಹಗ್ಗ,-ಸರಪಳಿ : ತಳಕ್ಕೆ-ಕರತಳ, 
ಕೆಂದಳ, ತಟ್ಟತಳ, ತಳಹಗ್ಗ, ಧರಣೀತಳ-ಎಂಬಂತೆ (ಶೆಮದ. 3೯೮ 
ಪ್ರಯೋ); ತಳಹೆಗ್ಗಮೆಂದು ಕರತಳ ಪಾದತಳಮುಮೆಂದು ... ತೆತ್ಸಮಕೆ 
ಕನ್ನಡ ಸಕ್ಕದಂಗಳಲಿ ಕ್ರಮದಿಂದ ತೋರ್ಪುುದಾಹರಣೆಯಕ್ಕುಂ 
(ಕಬ್ಬಿಕ್ಕೆ. ೯೭). "ತಳೆಸಂಕಲೆ' ಪರಾ. [ತಳ (ಎತಲ) ೬ ಹಗ್ಗ] 

ತಳಹಚ್ಚು (ಕ್ರಿ). ತಳಕ್ಕೆ ಇಳಿಸು ; ತಳಕಾಣುವಂತೆ ಮಾಡು ; ಬರಿದು 
ಮಾಡು: ಅನ್ನ -ರುುಣಕ ಮಾಡಿದೆ. ಮೂವರೂ ಅದನ್ನು ತಳಹಚ್ಚಿ 
ಮುಗಿಸಿದೆವು (ಸ್ಮೃತಿಟಿ. 3೫೬). [ತಳ (ತಲ) + ಹಚ್ಚು, ] 

ತಳಹತ್ತ, ತಳಹತ್ತು, (ನಾ). ವಂಲ್ಹಯುದ್ಧದ ಒಂದು ಪಟ್ಟು : ಕರ 
ವಳಯ ತಳಹತ್ತ ಡೊಕ್ಕರ ಶಿರವ ಧಣುಧಣುವಟ್ಟತಳ ಖೊಪ್ಪರ 
ದುವಂಗುಲ. ಕಂದ ಡೊಕ್ಕರ ತೋರಹತ್ತದಲಿ. . . ತೋಜ್‌ದರು ಕೌಶಲವ 
(ಕುವ್ಮಾಆ. ೬-೨೯); ಕರವಲಯಕೋರೊರ್ಮೆ ತಳಹತ್ತಕೋರೊರ್ಮೆ 
ಸರಿಸ ಮಂಕಡಕೊರ್ಮೆ . . . ಹೆರಿ ಕಮಲಭವರೊದಗಿದರ* (ಜಿಬಪು. 
೦೬೩೯) ; ತಳಹತ್ತ ಡೊಕ್ಕರ ಲವಣಿ ಲಾಗು ಕರವಳೆಯದಿಂದ (ತರ್ಕಕ್‌. 
೪-೩೪). ತಳಹತ್ತ್ವ್ಯು : ಅಂತರಿಪ ನರಸಿಂಗ ಪಟ್ಟಸುಮಂತಡರೆ ತಳಹತ್ತು 
[ಪಾಠಾಂ. ತ್ರೈ] -ಗಳಹತ್ತಂ ತುಳಿಲವಿಂದಾಣದಲಿ ಹರಿ ಕಾದಿ ಬಳಲಿಸಿದಾ 
(ಸಾಳ್ಕಭಾ. ೨೨-೭೨). 'ಗಳಹತ್ತ', "ತೋರಹತ್ತ' ಪರಾ. 

[ ಆ ಸಂ. ತಲಹಸ್ತ?] 

ತಳಹತ್ತು, (ಕ್ರಿ). ೧. ಕೆಳಮಟ್ಟಕ್ಕೆ ಇಳಿ ; ತಗ್ಗು : ಗಂಗಾಪ್ರವಾಹದಂಥ 
ಆಕೆಯ ವಾಗ್ಮೋರಣೆಯಲ್ಲಿ ಮಿಕ್ಕ ವರ ಪ್ರಸಂಗವು ತಳಹತ್ತಿ ಹೋಗುತ್ತಿ 
ದ್ಮಿತು (ಲಕ್ಷ್ಮೀಪ್ರ. ೧೨). ೨. ನೆಲಸು; ಇರಂ : ಅವನು ಎಲ್ಲೂ ತಳಹತ್ತಲಿಲ್ಲ 
(ಊ9). ೩. ತಳಕಾಣಂ ; ನೆಲೆಯಂನ್ನು ತಿಳಿ : ಎಷ್ಟೇ ಆದರೂ ಅವನ 
ಗುಟ್ಟು ತಳಹತ್ತುವುದು ಕಷ್ಟ (ರೂಂ). ೪. (ಬೇಯಿಸುವಾಗ) ತಳಕ್ಕೆ 
ಅಂಟಿಕೊಳ್ಳು ; ತಳಹಿಡಿ ; ಸೀಯು : ಕಷಾಯದಲ್ಲಿ ಕದಡಿ: ಶೋಧಿಸಿ 
೩೦ ಹಲ ಬೆಲ್ಲ, ತುಪ್ಪ ೨೦ ಹಲ ಸಹ ಹನಿಸಿ ತಳಹತ್ತದ ಹಾಗೆ 
ಸಟ್ಟುಗದಿಂ ತೊಳಸಿ ಲೇಹ್ಯಪಕ್ಚದಿಂದಿಳುಹಿ (ಸಕವೈ. ೨೯೬). 

[ತಳ (ಐ ತಲ) + ಹೆತ್ತು, (ಆ ಪತ್ತು) 

ತಳಹತ್ತು, "ತಳಹತ್ತ' ನೋ. 

ತಳಹದಿ (ನಾ). ತಳಪಾಯ ; ಅಸ್ತಿವಾರ ; ಬುನಾದಿ: ಗೋಡೆಯನ್ನು 
ಕಟ್ಟುವ ಮೊದಲು ತಳಹದಿಯು ಬೇಕಲ್ಲವೆ (ಹೊಬಿಸಿ. ೬೩; ಕಟ್ಟಲಿರುವ 
ಗಾನಮಂದಿರಕ್ಕೆ ಈ ಆಲಾಪವೇ ತಳಹದಿ (ಆಜೋಲೀ. ೧೬೫) ; ಜಗತ್ತೆಲ್ಲ 
ಈಶ್ವರಾಂಶ ಎಂಬ ತತ್ವಜ್ಞಾನ ಮಾತ್ರ ನಿಜವಾದ ವಿಶ್ವಪ್ರೇಮಕ್ಕೆ ತಳ 
ಹದಿಯಾಗಬಲ್ಲುದು (ಹುಕ್ಕಾರ. ೪ ಏಕ). (ತಳ (ಎತೆಲ) * ಹದ್ಮಿ) 

ತಳಹರಿ (ಕ್ರಿ). ಕೆಳಕ್ಕೆ ಹರಿ (?) : ಎಡೆವಿಡದೆಯೆಡೆಯಾಡುತಿರ್ಪರ ತೊಡಿಗೆ 
ಗಳ್ತಾಟ್ಕಾಡಿಯುದಿರ್ದರಲುಡಿ ಸುರತ್ನಾವಳಿ ಕನಕನಗರೋಹಣಾದ್ರಿಗಳ 
ನಡುವೆ ಸುರಿದುರುವಳೆಯ ಬಿರುವೊನಲ್ಲೊಡೆದು ಪರಿದೇಳ್ತೆಂದು ತಳಹರ 
£ ೦] ದೆಡೆಯ ಪುಳಿನ ಪರಳ್ಗಳಿನಿಸಿಹವಾ ಪ್ರಚೂಳಿಯಲಿ (ಮದೇಪು. 
೨-೪೦). [ತಳ (ಐ ತಲ) ೬ ಹರ್ಕಿ (ಆ ಪರ್ಕಿ) ] 

ತಳಹಸಿ (ನಾ). ನೆಲದ ಕೆಳ ಪದರದಲ್ಲಿ ಉಂಟಾಗಿರಂವ ತೇವ ; ತಳದ 
ವರೆಗೂ `ಇರುವ ಹಸಿ: ಮಳೆಯಾಗಿ ಸಾಲಿನಲ್ಲಿ ನೀರು ನಿಂತು 
ತಂಪಾದರೆ ಹೆೊಲವು ಚೆನ್ನಾಗಿ ಹಸಿಯಾಗಿ ತಳಹಸಿ ಕೂಡುವುದು (ಕೃಏಪ್ರ. 
೫೩. [ತಲ (ಐ ತಳ) 4 ಹಸ್ಯಿ (ಆಪಸ್ಕಿ) 

ತಳಹಳ, ತಳಹೊಳ (ನಾ). ೧. ದಿಗಿಲು; ದಿಗೃ ವೆಂ. "ತಳಹಳಂಗೊಳ್‌' 
ಪರಾ. .೨. ತಳಮಳ ; ಕಳವಳ ; ವ್ಯಾಕುಲತೆ. 'ತಳಹಳಗೊಳ್‌' 
ಪರಾ. ತಳಹೊಳ : ೨. “ಕ್ಷದ - ವೈಕಲ್ಯೇ, ತಳಹೊಳದೊಳ್‌” (ಕಾಶಕ್ಕ. 


೧೩೬). "ತಳೆಹೊಳಗೊಳ್‌' ಪರಾ. 


೩೩೮೪ 


20 


46 


ತೆಳಜ 


ತಳಹಳಂಗೊರ, ತಳಹಳಗೊಳ್‌, ತಳಹೊಳಂಗೊಳ್‌, ತಳಹೊಳ 
ಗೊಳ್‌ (ಕ್ರಿ). ೧. ಬೆಗಡುಗೊಳ್ಳು ; ದಿಗಿಲುಗೊಳ್ಳು ; ದಿಕ್ಯ 
ತೋಚದಂತಾಗು : ನಿಜಪುರಕೆ ಪೋಪ ದಾರಿ ಆವ ಕಡೆಯೆಂದು ಕಾಣದೆ 
ತಳಹ[ಪಾಕಾಂ.ಹೊ)ಳಂಗೊಳುತ್ತಾ ವನಾಂತದೊಳು ಮದ್ದಳೆಯ ಹೊಕ್ಕಿಲಿ 
ಯಂತೆ . ವೈಶ್ಯನಿಕುರುಂಬಮೆಲ್ಲವುಂ ತಬ್ಬಿಬ್ಬುಗೊಂಡುದಾಗ 
(ಸಮ್ಮಳೌ. ೧೦-೪೦). ತಳಹಳಗೊಳ್‌ : ೧. ಕೊಳದೆೊಳಲರ್ದಬ್ದದಲರಂ 
ನಳಿನೇಕ್ಷಣೆ ಮುಖಿವೆನೆಂದು ಪುಗೆ ತೆರೆವೊಯ್ಲಿಂ ಮುಳುಗುತ್ತೇಳುತೆ 
ಭಯದಿಂ ತಳಹಳಗೊಳ್ವಂತೆ[ಪಾಠಾಂ. ತಳೆಮಳಗಾದಂತೆ, ತಳೆಹೊಳ 
ಗೊಳ್ಳಂತೆ]ಕಣ್ಣದೇಂ ರಂಜಿಸಿತೋ (ರಾಜಶೇ. ೧೦-೪೬). ೨. ತಳಮಳಿಸಂ; 
ವ್ಯಾಕುಲಗೊಳ್ಳು ; ಅಳಲುತ ಬಳಲುತಂಜುತ ಚಿಂತೆಯಾಂತಳ ತಳಹಳ 

ಏಳುತ ತಲ್ಲಣಿಸಿ ಕಳವಳಿಸುತ ಕಂಗೆಟ್ಟು ರಂಗಾಯೆಂಬೆಳೆಯಳನು 

(ಶತಸಾಂ. ೩೪-೮೦). ತಳಹೊಳಂಗೊಳ್‌ : ೧. ಮೇಲಿನ "ತಳಹಳಂ 
ಗೊಳ್‌” ಉಲ್ಲೇಖಕ್ಕೆ ಕೊಟ್ಟಿರುವ " ಸವ್ಯೂಕೌ' ಪ್ರಯೋಗದ 
ಪಾಠಾಂತರವನ್ನು ನೋಡಿ. ತಳಹೊಳಗೊಳ್‌: ೧. ಜಲಧಿ ಮೇರೆಯ 
ಮಾಜ್‌ ಪೆರ್ಚೆ ತಳಹೊಳಗೊಳೆ[ಪಾಕಾಂ.. ತಳವಳಗೊಳೆ, ತಳಹೊಳಗಾಗಿ] 
ತಾರಾಲೋಕ ಭೇರೀಕುಳ ಮೊಳಗಿದುದು ಬೇಗದೊಳು (ಕುರಾಸಾಂ.೧೬-೧೮): 
ದಳವಾಯಿ ನಂಜರಾಜೇಂದ್ರನ ಡಾಳಿನ ಹೊಳಹು ಡಮಾಮಿಯಬ್ಬರದ 
ಸುಳಿವ ಕಂಡಾಕ್ಷಣ ಹೆತ್ತು ಪೌಜೊಂದಾಗಿ ತಳಹೊಳಗೊಂಡುದೇವೇಳ್ವೆ 
(ಕಂನವಿ, ೧೭-೫೧). ೨. ಅಳುರ್ವಂಗಜಾಗ್ನಿಯ ತಾಳಲಾಜದೆ ತಳಹೊಳ 
ಗೆೊೊಳುತಾ ತರಳಾಕ್ಷಿ ತಳುವದಲ್ಲಿಂದೆಳ್ಹು .. . ತೊಳಲಿದಳರಮನೆಯೊಳಗೆ 
`(ಕುರಾಸಾಂ. ತಳರ್ವಜ್ಞೆ ತಟಪುಟನಿಡುವಾಗ ವಿಟರೆದೆ ತಳ 
ಹೊಳಗೊಳುತಿಹುದೊಡನೆ (ಧರಣ. 03-೬೮); ಇಳಿವ ಕಣ್ಣೀರು ಬಾಯ್ಕುದ್ರೆ 
ತಲೆಗಿಟ್ಟ ಮುಸುಕಿಂದ ಬೀದಿಯೊಳ್ಳರೆ ಕಂಡು ತಳಹೊಳಗೊಂಡಿತು 
ನಗರ (ಧರಣ. ೭೧-೬). [ತಳಹಳ * ಕೊಳ್ಳ) 

ತಳಹಳಗೊಳಿ "ತಳಹಳಂಗೊಳ್‌' ನೋ. 

ತಳಹಿಡಿ (ಕ್ರಿ). ೧. ಎ ತಳಹತ್ತು ೧: ಅನ್ನ ತಳಹಿಡಿದಿದೆ (ರೂಂ). ೨. 
(ಜಟ್ಟಿಕಾಳಗದಲ್ಲಿ) ನೆಲಕಚ್ಚು: ನಮ್ಮೂರ ಪೈಲ್ವಾನ ಜಿದ್ದಿನ ಕುಸ್ತಿಯಲ್ಲಿ 
ತಳೆಹಿಡಿದು ಕುಸ್ತಿಯನ್ನು ಸಮಮಾಡಿದ (ರೂಢಿ). 

( ತಳ (ಇ ತಲ) * ಹಿಡಿ, (ಡಿ) 

ತಳಹೊಳ "ತಳಹಳ' ನೋ. 

ತಳಹೊಳಂಗೊಳ್‌ "ತಳಹಳಂಗೊಳ್‌' ನೋ. 

ತಳಹೊಳಗ (ನಾ). ದುಃಖಿಸುವವನು ; ಅಳಂವವನಂ ; ವ್ಯಾಕಂಲ 
ಪಡಂವವನಂ : “ಕ್ರಂದಕಃ, ಕ್ರಂದಮಾನಃ, ಈ ೨ ತಳಹೊಳಗಂ " 
(ಕಾರಕ. ೧೩೬), 1 ತಳಹೊಳ ( ಆತಳಹಳ) + - ಗ್ಯ) 

ತಳಹೊಳಗೊಳ್‌ "ತಳಹಳಂಗೊಳ್‌” ನೋ. 

ತಳಹೊಳಗೊಳಿಸು (ಕ್ರಿ). ೧. ದಿಗಿಲುಗೊಳಿಸು ; ದಿಗ್ಭ ಎಮೆಗೊಳಿಸಂ: 
ಬಳಿಕ ಸಂಗಮದೇವನಿಡೆ ಕಂತುಕ ಕೈದಳಕೆ ಸಿಕ್ಕದೆ ರಿಪುಭಟರ ತಳಹೊಳ 
ಗೊಳಿಸಿ ತಳುವದೆಯ್ದಿ ಲಗ್ಗೆಯ ಕಳಕುಳವನು ಮಾಡಿದುದು (ಕುರಾಸಾಂ. 
4೧-೮೫). ೨. ಕ್ಷೋಭೆಗೊಳಗುಮಾಡು: ಪ್ರಳಯಪವನನಂದದಿನೊಂದು 
ಸುಂಟುರೆ ಸುಳಿದಾ ಭೈತ್ರವನಿರದೆ ತಳಹೊಳಗೊಳಿಸಿ ಮತ್ತಾ ಕೂವಕಂಬ 
ಮನುಳಿಯದೆ ಮುಜ್‌ದು ಹಾಕಿದುದು (ನೇಮಿಸಂ. ೧೦-೧೮೦), 

[ ತಳಹೊಳಗೊಳ್‌ (ಆ ತಳಹಳಂಗೊಳ್‌) + - ಇಸ್ಕು] 

ತಳಹೊಳಿಸು (ಕ್ರಿ). ತಳಮಳಿಸಂ; ದುಃಖಿಸು; ಅಳಂ; ವ್ಯಾಕುಲಪಡಂ; 

“ ಕ್ರಂದತೇ, ಕ್ರಂದಯತಿ ಇ ತಳಹೆೊಳಿಸಿದಪಂ ” (ಕಾಶಕ್ಕೆ. ೦೩೬). 
[ ತಳಹೊಳ (-ಆತಳಹಳ) + - ಇಸ್ಕು) 
ತಳಅ "ತಳವಅ' ನೋ. 


೨೫-೨೨); 


ತಳಅಸಂಂಕ ೩೩೮೫ 


ತಳಜಿಸುಂಕ (ನಾ). ಒಂದು ಬಗೆಯ ಸುಂಕ ; ತಳವಾರನಿಗೆ ಸಲ್ಲುವ 
ತೆರಿಗೆ: ಖಂಡಸ್ಸುಟಿತ ಜೀರ್ಣೋದ್ಧಾರಕ್ಕೆ ಮತ್ತರೆಂಟು ಪೂದೋಂಟಂ 
ನಾಲ್ಕು . . .. ವಡ್ಡರಾವುಳ ವರ್ದಾದಾನ ತಳಜಸುಂಕಂ ಮಾಂನ್ಯಂ 
(ಎಕ. ೪11, ಶಿಕಾರಿ. ೧೩೭-೫೪; 1114). 

[ ತಳಜಟ ( ಎತಳವಟ) + ಸುಂಕ) 

ತಳಾತಳ "ತಲಾತಲ' ನೋ. 

ತಳಾತಳಲೋಕ (ನಾ). ಎ ತಲಾತಲ೧ : ಜಾನುವಿನಲ್ಲಿ ಮಹಾತಳಲೋಕ 
ಉರುವಿನಲ್ಲಿ ತಳಾತಳಲೋಕ (ಅಖಂಡೇ. ೧೪೦-೧೨೪); ಕಟಿ-ಕಟಿಪ್ರದೇಶವು, 
ತಳಾತಳಂ-ತಳಾತಳಲೋಕವೆಂದು, ಪ್ರೋಕ್ತಂ-ಹೇಳಲ್ಬಟ್ಟೆತು (ಉಠತ್ತಟೀ. 
೪೧-೩). [ ತಳಾತಳ (ಇ ತಲಾತಲ) ೬ ಲೋಕ] 

ತಳಾಮಳಕ "ತಲಾಮಲಕ' ನೋ. 

ತಳಾಯ(ನಾ). ವಂಲ್ಲಯಂದ್ಧ ದಲ್ಲಿ ಒಂದಂ ಭಂಗಿ,-ವರಸೆ (?): ತೆಜಹು 
ಗೊಂಡು ತಳಾಯದಲಿ[ಪಾಕಾಂ. ಹಕೊಂಡು ತಳಾಯುಧದಿ, ಹುಗೊಂಡು 
ತಳಾಯತದಿ]ಬೊಬ್ಬಿಆಿದು ಬಾಹಪ್ಪಳಿಸಿ ನಿಂದಿದರಟಚೆ ನೆಲಕುಕ್ಕುರಿಸೆ 
ಕರಿ ಕಮಠಾಹಿನಾಯಕರು (ತೊರರಾ. ೬-೧೭-೩೭). 

[ತಳ (ಎ ತಲ) + ಆಯ್ಕ] 

ತಳಾರ, "ತಳವಣ' ನೋ. 

ತಳಾರ್ಯ (ನಾ). ೧. ತಡ; ನಿಧಾನ; ವಿಳಂಬ: ಇದಕ್ಕಿಂತ ಮುಂಚೆ 
ಬಂದು ಏನು ಮಾಡಬೇಕಾಗಿತ್ತಿಲ್ಲಿ ಎಂದು ತಳಾರದಲ್ಲಿಯೇ ಬಂದೋ 
(ಜಿಂಗಾಳ್ಕೆ, ೨೯೮) ; ನೋಡಿಕೊಂಡು ಬನ್ನಿ ತಳಾರದಲ್ಲಿ ಎಂದು ಉತ್ತರವಿತ್ತ 
(ಕಾಗಿತೆ. ೨೦೩) ; ತಳಾರ ಮಾಡಬಾರ್ದು ಬುದ್ದಿ (ಕಕಾರ. ೦೫೦). ವಿ. 
ವಿರಾಮ: ಹಿಂದಿನ ಆ ಸೊಗಸು, ಆ ತಳಾರ, ಆ ಹಾಸ್ಯ, ಗೇಲಿ, 


ಇನ್ನೊಬ್ಬನ ಮನೆಯ ಮದುವೆ ತನ್ನ ಮನೆಯ ಮದುವೆ ಎಂಬ ಭಾವನೆ 


ಇಲ್ಲವೇ ಇಲ್ಲ (ನನ್ನೂರು. ೩೧೬), ([ ಆತಳರ್‌) 

ತಳಾರಗೋಲ್‌ (ನಾ). ತಳವಾರನು ಗಸ್ತು ತಿರುಗುವಾಗನೆಲಕ್ಕೆ 
ಕುಟ್ಟೂವ ಕೋಲು : ಸಬಳಗೆಜ್ಜೆಗಳ ತಳಾರಗೋಲ ಗಗ್ಗರಿಗಳ ಬಾಜಣೆ 
(ಮಂತ್ರಶ. ೩೦-೬). [ ತಳಾರ, ( <ಎತಳವಲ) * ಕೋಲ್‌; ] 

ತಳಾರಿ “ತಳವಣ' ನೋ. 

ತಳಾರಿಕೆ "ತಳವಣಾಕೆ' ನೋ. 

ತಳಾರಿಸು (ಕ್ರಿ). ವಿರಮಿಸು; ವಿಶ್ರಾಂತಿ ತೆಗೆದಂಕೊಳ್ಳ್ಳಿ: ಅವಳೇನಾದ್ರೂ 
ತಳಾರಿಸಿಕೋತಾಳೆ ಅಂತೀರ. ಇಲ್ಲ. ಆವಾಗಲೆ `ಕಣಜದ ಕಡೆಗೆ ಹೋಗ್ತಾಳೆ 
(ಪುನರು. ೪೭೬), [ತಳಾರ್ಯ * - ಇಸ್ಕು] 

ತಳಾಲೆ "ತಾಳೋಲೆ' ನೋ. 

ತಳಾಜಿ "ತಳವಜ' ನೋ. 

ತಳಾಟಿಗೂಲಿ (ನಾ). ಎ ತಳೆಟಿಸುಂಕ : ಸೋವಗಾವುಣ್ಣಂ ಪೆರ್ಗಡೆ 
ಸೋವಯ್ಯ[ನಿ]ನ್ತಯಿವರ್ಗಾವುಣ್ಣು ಗಳ್ಮಿಟ್ಟು ಮಂನೆಯ ಸಾಮ್ಮದೆೊಳ್‌ 
ಬಿಟ್ಟ ಮರ್ನ್ನಣೆಯೆನ್ನೆನ್ನೊಡೆ ಮನ್ನೆಯದೆಜಕ ಅಳಿವಸತಾಯ ಪೊಗಗೆ] 
ವೊಗೆ ತಳಾಜಿಗೂಲಿ (ಸಇಇಇ. ೫121, ೭೫-೨೧; 1042); ಬೆಳುಗೊಡೆ 
ಬಾಗಿಲು ಜೋಳ ತಳಾಅಿಗೂಲಿ ಅಸತನ್ಯಾಯ (ಜೊಂಕಶಾ. ೧೯೩೦, 
ಬಾಗೆವಾಡಿ. ೧೦೩-೪೪ ; 1166). 

[ ತಳಾಣ (ಆತಳವಣ) + ಕೂಲಿ] 

ತಳಾಜಿಗೆಯಿ (ನಾ). ತಳವಾರನ ಜೀವಿತಕ್ಕಾಗಿ ಕೊಟ್ಟ ಗದ್ದೆ : ಅಂಬಿಗ 
ಗೆಯಿ ಮತ್ತ ೮ ತಳಾಅಗೆಯಿ ಮತ್ತ ೧೨ ಅಂತಿನಿತುಮಂ ಸ್ವಧರ್ಮದಿಂ 
ಪ್ರತಿಪಾಳಿಪ್ಪರ್‌ (ಸಾಇಇ. 13-31, ೭೪-೮ ; 981). 

[ ತಳಾಅ (ಎತಳವಲ) + ಕೆಯಿ (ಆಕೆಯ್ಕ್‌) ] 
ತಳಾಟೀಕೆ 'ತಳವಣಕಕೆ' ನೋ. 


ಕ 
ಆ 


ಬು 
ಲಾ 


ದು 
ಎ 


ತಳಿ, 


ತಳಾಟಕೆಯಾಯ (ನಾ). ತಳವಾರನಿಗೆ ಸಲ್ಲುವ ಆಯಂ,-ವರ್ಷೂಶನ : 


ಶ್ರೀಮತು ಹಟ್ಟಗಾಜಿ ಕಡಂಬರ ಕಾಡೆಯನಾಯಕನುಮವರ ಮಾವಂ 
ಸೋವೆಯನಾಯಕನುಂ ತೆಳಾಟ್‌ಕೆಯಾಯದಲ್ಲಿ ಶ್ರೀಮರುಿಳೇಶದೇವರ 
ಸನ್ನಾದೀವಿಗೆಗೆ ಡೊಂಕಿವಣ ಮಾನೆಣ್ನೆ ಸಹಿತಂ ಬಿಟ್ಟ ಗಾಣವೊಂದು. . . 
ತಳಾಜಿಕೆಯಾಯದೊಳಗೆ ಕೊಟ್ಟು ಸಧರ್ಮ್ಮದಿಂ ಪ್ರತಿಪಾಳಿಸಿ ನಡಸುವರು 
(ಕಣ. 11, ೧೦-೩೭ ; 1161). [ತಳಾಟೀಕೆ (ಆತಳವಣಿಕಕೆ) +4 ಆಯ,] 


ತಳಾಜು ' (ನಾ), ೧. ತಳವಾರ; ಕಾವಲುಗಾರ: ಶ್ರೀಚೋಟ 


ಮಹಾರಾಜಜಕ್ತಿ ಚುತೆಯಪರಸಿನ « » ಕಣ್ಣ ಕೊಟ್ಟ ಜಾಮಡಿಯ 
ತಳಾಜು ಮಿಣ್ಣಪೋದಿಯ ಪಿಳ್ಳಯ ತಲೆದ « ೬ ಗಾರಮುಮ್‌ ೫ » 
(ಎಕ. ಸ, ಗೋರಿಬಿ. ೭೩-೪; 900), ೨. ತಳವಾರನ ವೃತ್ತಿ,-ಕೆಲಸ : 
"ತಳಾಟುಗೆಯ್‌' ಪರಾ, ೩. ಎ ತಳಅಸುಂಕ (?): ಉಗುರಮೂನೂ 
ರ್ವ್ವರುಂದರ್ಷನಮಂ ದೇವರ್ಗ್ಗೆ ಪೇಜಿಕಿಂಗೆ ವೀಸ ತಲೆವೊಟ್‌ಗರೆವೀಸಮಂ 
ಬಿಟ್ಟರ್‌ ತಳಾಆ್‌ನೊಳು ದೇವರ್ಗ್ಗೆ ಬಿಟ್ಟ ಗದ್ಯಾ ೧ (ಸೌಇಇ. XTi, 
೧೪೩-೩; 1198). [ ತಳಾಲಿ (ಎತಳವಟಿ), - ಉ್ಯ) 


ತಳಾಜುಗೆಯ್‌ (ಕ್ರಿ). ತಳವಾರನ ಕೆಲಸವನ್ನು ಮಾಡು ; ಕಾವಲು 


ಮಾಡು: ಮಗನೆ ನೀನೆನ್ನ ತಳಾಜು[ಪಾಕಾಂ. ನಿನ್ನನೆನ್ನ ತಳಾಜಾಕೆ] 
ಗೆಯ್ದಂದು ಕಳ್ಳೊಡೆ ನಿನ್ನಂ ... . ದಂಡಿಸದಾಗಳೇನಾಯ್ತು (ವಡ್ಮಾರಾ. 
೦೨೯-೯) ; ಆನುಮಾ ಪೊಟಲೊಳ್‌ ತಳಾಜುಗೆಯ್ಯ್ವೆಂ [ಪಾಕಾಂ. ಆಿನೆಂ] 
(ವಡ್ಮಾರಾ. ೧೦೨೯-೧೮). [ತಳಾಜು +೬ ಕೆಯ್‌,) 


ತಳ್ಳಿ, ತಳ್ಳೆ (ಕ್ರಿ). ೧. (ನೀರನ್ನು) ಚಿವರಿಕಿಸಂ ; ಸಿಂಪಡಿಸಂ ; ಸೂಸು; 


ಸೇಚನಮಾಡಂ : “ ತಳಿ-ಸೇಚನೇ(ಚಿಮುಕಿಸು),, ಸತ್ರೆ ಚ (ಸತ್ರ) 
ಸ್ಥೂಲದಾರೌ ಆಟಂ(ತಟಿ3)”(ಕಮಧಾ): ನಾನಾಪುಕಾರದ ಯಂತ್ರಂಗಳಿಂದಂ 
ಜೀರ್ಕೊಲವಿಗಳಿಂದಂ ತಳಿಯುತ್ತಂ ನೀರ್ಗಳಂ ಸೂಸುತ್ತಂ ಜಲಕ್ರೀಡೆಯಂ 
. « ಆಡುತ್ತಿರ್ಪನ್ನೆಗಂ (ವಡ್ಮಾರಾ. ೧೩೭-೩) ; ಪದನಜ್‌ದು ತಳಿದ 
ಮೃಗಮದಸಲಿಲದೊಳ್‌ ಮೆಲ್ಲಮೆಲ್ಲನುಳ್ಳಲರ್ದು ಚೆಲ್ವಿಂಗೆ ಮುಡಿಗವಿ 
ದಂತೆ ಕೋಟುವ ತೋರಮಲ್ಲಿಗೆಯ ಮುಡಿಯುಮೆಸೆಯೆ ಕೈಗೆಯ್ದಾಗಳ್‌ 
(ಅದಿಪು. ೪-೪೧ವ); ಬಲಿಬ್ಬರ ಮೊಗದೊಳ್‌ ನೀರಂ ತಳಿದು ಬೀಸಿ ಚೇತರಿಸಿ 
ದಾಗಳ್‌ (ಧರ್ಮಾಮ್ಮ. ೧೦-೮೭); ಯುವತಿಯರು ತಳಿವ ಪನ್ನೀರ 
ಮಂಜಿಂಗೆ (ಹಕಕಾ. ೩-೬೨) ; ಅಡಿಗಡಿಗುತ್ಸ ವದೆ ತಳಿವ ಪಟವಾಸಚಯಂ 
(ಪುಷ್ಪಪು. 3-೧೮) : ತಳಿತಳಿದು ಪನ್ನೀರನಕ್ಷಿಗೆ ಚಳೆಯವನು ಹಿಡಿದೆತ್ತಿ 
(ಕುವ್ಯಾಶ. ೧-೧೦) ; ಬಗೆಯೊಳೆೊಗೆದ ಬೇಟದಗೆಗೆ ನೀರ್ದ[ಪಾಕಾಂ. ರ್ದಿ]೪ 
ವಂತೆ ಮೃಗನೇತ್ರೆಯರು ಪಥಿಕರ್ಗೆ ನಗುತ ನೀಟ್‌ರೆವುತಿಪರು (ಕುರಾಸಾಂ. 
೨-೪೭). ೨. ಎರಚಂ ; ಚೆಲ್ಲು; ಉದುರಿಸು: ಅತಿಸಿತಸರ್ಷಪ 
ಶೇಷಾಕ್ಷತಂಗಳಂ . . . ಪರಸಿ ತಳಿದರ್‌ (ಸುಕುಮಾ. ೧೧-೬): ಡಕ್ಕೆಯ 
ಮೇಲೆ ಅಕ್ಕಿಯ ತಳಿದೆನು (ಬಸವ, ೭೩೦); ಆಜಸಿದೋಗರದೊಳ್‌ 
ಪೊದಟ್ಟು ಕಮ್ಮಗೆ ಕೆನೆಗೊಂಡ ಗೆಡ್ಡೆ ಮೊಸರಂ ಸುರಿದೇಲೆಯ ಚೂರ್ಣವಿಕ್ಕಿ 
ಪೊಯ್ದೊಗುಮಿಗೆ ಬೇಳೆಗೆಯ್ದ ಮೆಳಸಂ ತಳಿದಲ್ಲದ ಚಲ್ಲಿಯಂ 
ಇತ್ತನಟಕ್ಕಿಯಿ೦ (ಲೀರಾವ.- 8-೭೦); ನಿಷ್ಠೆ ನೇಮಂಗಳ ಜೀರಗೆ 
ಬೆಲ್ಲಂಗಳಂ ತಳಿದು (ಬಸರ. 9-009) ; ಚಾರು ಚಂದ್ರಿಕೆಯ ಬೀಜಂಗಳೋ 
ಚಂದ್ರಂ ಚಕೋರಾವಳಿಗೆ ತಳಿದ ಕುಟುಕುಗಳೊ (ಹಡಕಾ. ೩-೭೯); 
ಕಚಾವಳಿಗಳಂ ಬಗಿಬಗಿದು ಪುಡಿಗತ್ತುರಿಯನೆಯ್ದೆ ತಳಿದೋರಣಂಗೊಳಿಸಿ 
(ಪದ್ಮರಾ. ೩-೪೪) ; ತಳಿವ ನಿನ್ನಂಬಿನ ಮಳಿಗೆ ಮನ ನಲಿವ ಚಾತಕಿಯಲಿ 
ಯೆಲಾ (ಕುವ್ಮಾಕ. ೧೪-೧೯) ; ಸುರಸತಿಯರಕ್ಷತೆಯ ತಳಿದರು ಹರಸಿ 
ನಳನೃಪಗೆ (ನಳಡ. ೮-೬೪) ; ಏನೇನೋ ಬೋಧಿಸಿ ಮಂಕುಬೂದಿಯನ್ನು 
ತಳಿದು ಮಾನಸನಂ . . .: ಕೊಂಡು ಪೋದಳೆಂದು ರೋದನಂಗೈಯುತ್ತೆ 
(ಅರ್ಜಾವಿ. ೨೯-೫). ೩. (ಬೀಜವನ್ನು) ಊರು ; ಬಿತ್ತು; ನೆಡು: 


ತಳ್ಳಿ 


ಬಗಯೊಳ್ಳೇಟದ ಬೀಜಮಂ ತಳಿದು ನೀರ್ವೊಯ್ವಂದದಿಂ . . . ಎತ್ತಿ 
ತಣ್ಣಳಸಮಂ ನೀರ್ಮೊಯ್ಯಾದುಂ (ಮಲ್ಲಪು. ೨-೨೪) ; ಪೃಥ್ವಿಯಲ್ಲಿ ಅಪ್ಪು 
ಸಾರವಿಲ್ಲದಿರೆ ಬೀಜವ ತಳಿಯಲಾಗಿ ಪ್ರತ್ಯಕ್ಷ ಅಂಕುರ ದೃಷ್ಟವಪ್ಪದೇ 
(ಸರ್ವವ. ೧೩೭-೬೮೦) ; ಅ ನೆಲದೊಳುಳ್ಳುದೊಮ್ಮನ ಬೀಜವಂ ತಳಿದು 
(ಇಳಿರ. ದೇ. 80-00). 9. ಹರಡು ; ಕೆದರು: ತಲೆಗಳೊಟ್ಟಿಲ ತೋಳ 
ಕಡಿಗಳ ತಳಿದ ಖಂಡದ ಕುಣಿವ ಮುಂಡದ ಸುಳಿಯ ರಕುತದ ಕಡಲ 
ರೌಕುಳವಾಯ್ತು ನಿಮಿಷದಲಿ (ಕುವ್ಕಾಕ, ೦೩-೨೬). ೫. ಥಳಿಸು; ಕುಟ್ಟು; 
ಹೊಡೆ. "ಅಕ್ಕಿದಳಿ', "ತಳಿಸ್ಕು' ಪರಾ. ತಳ್ಳೆ : ೧. ಜಳಧಿಗೆ 
ಜಳೆಧಿಯ ಜಳಮಂ ತಳೆದಂಜುಳಿಯಿಂದಮುರ್ಫ,ಮಾವಂತೆ (ವರ್ಧಪು. 
೦೪-೯೬); ಉದಕವನು ತಳೆಯಲಸವಸದಿಂದ ಅಡಪಚ್ಚಿ ಯೆಂದೇಳೆ (ಪ್ರೌಢರಾ. 
೨-೨೯), 
ತಳಿಯಪಡು-ಚಿಮುಕಿಸಲ್ಬಡು ; ಸುರಿಯಲ್ಪಡು : ಸಂಸಿತ್ತೋ- 

ತಳಿಯಪಟ್ಟೊನಾಗಿ (ವಡ್ಮಾರಾ. ೧೦೬-೬). 
[ದೇ.॥ ತಮಿ. ಮಲ. ತಳಿ; ತುಳು. ತಳಿಪು, ತಲಿಪು; ಕೊಡ. ತಳಿ] 

ತಳ್ಳಿ, ಚಳ್ಳಿ, ಚಳ್ಳೆ, ಥಳಿ, ದಳ್ಳಿ (ನಾ). ಸಿಂಪಡಿಸಂವುದಂ ; ನೆಲ 
ಗುಡಿಸಿದ ನಂತರ ನೀರನ್ನು ಚೆಲ್ಲುವುದಂ ; ಚಳೆಯ ; ಸೇಚನ: 
ಕಲ್ಯಾಣಿಯು ಅದೇ ಸಮಯಕ್ಕೆ ಎದ್ದು ಹೊಸತಿಲು ಸಾರಿಸಿ, ಬಾಗಿಲ 
ಮುಂದೆ ತಳಿ ಹಾಕಿ. . . ಒಳಗೆ ಹೋದಳೆಂದರೆ ಹೊರಗೆ ಬರುತ್ತಿರಲಿಲ್ಲ 
(ಅಪವಾ, ೩೦). ಚೆಳ್ಳಿ : ಹಾದಿಯ ಉಡುಗಿಸಿ ಹಾಲ ಚಳಿಯ ಕೊಟ್ಟು 
(ಲೋಕಗೀ. ೩೩). "ಚಳಿಕೊಡು' ಪರಾ. ಚಳ್ಳೆ: ಪನ್ನೀರ ಚಳೆಯಿಂ 
ಕತ್ತುರಿಯ ಸಾರಣೆಯಿಂ (ಹಮ್ಮಾರ ೨-೩೫ ವ); ಚಳೆಯನುರೆ ಚಲ್ಲುವವು 
ಬಗ್ಗಮರಿಗಳು (ನವಮೋ. ೬-೧೦) ; ಭೋಗಿಗಳು ಪನ್ನೀರಿನ ಚಳೆಯನ್ನು 
ಬಯಸಿದರು (ಕಗದ್ಯ. ೯೭). ಥಳಿ: ಮಾತೆಲ್ಲ ಮುತ್ತಿನ ಎಳಿ ಜೇನಿನ ಥಳಿ 
(ಮೂರ್ತಿಕಾ. ೫೧-೯) ; ಅಣ್ಣ ಬರತಾನಂತ ಅಂಗಳಕೆ ಥಳಿಕೊಟ್ಟು (ಹಳ್ಳಿಯ. 
000). ದಳ, : ಶಿವನ ದಾಸೋಹದ ಶಿಶುವೆಂದು ಕಸಕಿಲಂ ಪಿಡಿದು 
ಬಯಲನುಡುಗಿ ಹೊತ್ತ ನೀರಲ್ಲಿ ದಳಿಯ [ಪಾಕಾಂ ಪುತ್ಥಳಿಯ, ಪೃಥ್ವಿಯ] 
ಸೌಖ್ಯವ ಮಾಡಿ (ರನ್ನವ. ಕ. ೨೩೨-೫೦೭). 

ತಳಿಹಾಕು, ಥಳಿಹಾಕು -ನೆಲವನ್ನು ಗಂಡಿಸಿ ನೀರನ್ನು ಚಿವಂಂಕಿಸು : 
ನಗರ ಸಭೆಯ ಕಟ್ಟಡದ ಸುತ್ತಲೂ ತಳಿಹಾಕಿ (ಛಾರಥಿ. 66); ಮನೆ 
ಮುಂದೆ ಥಳಿಹಾಕಿ ರಂಗೋಲಿ ಹಾಕುತ್ತಿದ್ದಾಳೆ (ರೂಡ). ತಳಿಹೊಡೆ ಎ ತಳಿ 
ಹಾಕು: ಈ ನನ್ನಯಂತರಂಗದ ಸಭಾಮಂಟಪವ ನಾನೆನ್ನ ಕೆನ್ನೀರಿನಿಂದ 
ತಳಿಹೊಡೆದೆನೈ (ಸಪೀಗೀ. ೬೬-೧೦) ; ತುಳಸಿಯ ಕಟ್ಟೆಯ ಸುತ್ತು ತಳಿ 
ಹೊಡೆದು ರಂಗವಲ್ಲಿಯನ್ನು ಬರೆದಳು (ಜಯಂತ. ೧). 
[ ಎತಳ್ಳಿ./ತಮಿ. ತಳಿ] 

ತಳ್ಳಿ (ನಾ). ಛತ್ರ ; ಅನ್ನಸತ್ರ : “ತಳಿ-ಸೇಚನೇ (ಚಿಮುಕಿಸು), ಸತ್ರೇಚ 
(ಸತ್ರ) ಸ್ಮ್ಕೊಲದಾರೌ ಜಟಿಂ (ತಟಿ೨)” (ಕಮಧಾ) ; ಆರೋಗ್ಯಶಾಲೆಗಳುಂ 
ತಳಿಗಳುಮಟಿವಟಿಗೆಗಳುಂ . . . ಪ್ರಾಣಿಗಳ್ಗಾ ರ್ಮಮಪ್ಪದುಂ (ಪಸಾರ. 
೯೨-೧) : ತಳಿಯ ಕೂಟ್‌ದಿರೊಳ್‌ ಪಣ್ತಾರವೆ (ಕಮದ. ಮ. ೨೬ ವೃತ್ತಿ); 
ಬಗೆಯಾ ಜಗಂ ಗಡಾ ಮುರುಕು ತಳಿಯಂತೆ (ಗಿಳಿವಿಂ. ೧೧೮-೧೧). 

[ದೇ.8 ತಮಿ. ಮಲ, ತಳಿ] 

ತಳ್ಳಿ "ತಟ್‌' ನೋ. 

ತಳ್ಳ (ನಾ). ೧. ವಂಶ; ಮನೆತನ: “ಸೇಚನ ವಂಶ ಸ್ಕೂಲದಾರುಗಳೆೊಳು 
ತಳಿ” (ಕಬ್ಲಮಂ. ೧೦೪) ; ಈ ಕಾಳು ತಿನ್ನುವ ತಳಿಯವರು ಕಂಡ ತಿನ್ನುವ 
ನೆಮ್ಮ ತಳಿಯವರನ್ನು ನುಂಗಿ ವೀರು ಕುಡಿಯುವವರು (ಮುಂಬಯಿ. 
೬-೨೮೮). ೨. ಆನುವಂಶಿಕವಾದ ಗಂಣ : ತಳಿ ಅಪ್ಪನದು ಮಾತ್ರ ಅಲ್ಲ 
ತಕ ರೆ, ಅವ್ಮುನದೂ ಹೌದು. ಮಗಳ ತಳಿ ಅಪ್ಪನಿಗಿನ್ನ ಅಮ್ಮನದೇ 


46 


೩೩೮೬ 


ತಳಿಗೆಗಾರ್ತಿ 


ಹೆಚ್ಚು (ಚಕರಾ. 8೧೧). ೩, ಪಶು ಅಥವಾ ಧಾನ್ಯಗಳ ಪೀಳಿಗೆ : 
“ತಳಿಯೆನಲ್ಲೋವುಗಳ ವಂಶದೊಳ್‌ ಸತ್ರದೊಳ್‌ ಕುಳನದು” 
(ಸಂಜೀವ. ೨೪) ; ಒಜಗಿರ್ದುವು ತಳಿಯ ನಾಯ್ಗಳೋರೊಂದೆಡೆಯೊಳ್‌ 
(ಲೀಲಾವ, ೬-೧೩): ಉತ್ತಮ ತಳಿಯ ಕುದುರೆ ಕಟ್ಟಿದ್ದ ರಬ್ಬರ್‌ ಪಟ್ಟೆಯ 
ಸಣ್ಣ ಬಂಡಿ (ಪುನರು. ೧6೪) ; ಹೊಸ ತಳಿಯ ಬೀಜಗಳನ್ನು ಉಪ 
ಯೋಗಿಸಿದಲ್ಲಿ ಹತ್ತಿಯ ಉತ್ಪತ್ತಿಯು ಹೆಚ್ಚಾಗುತ್ತದೆ (ವ್ಯವಮ. ೪೩). 
[ ಮರಾ. ಥಳ, ಥಳೀ ] 
ತಳಿಕೀರೇಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು: (ಮೈಕಿಗಿ. ೪೬-೯೧೫). 
[ ತಳಿಕೀರೈ * ಸೊಪ್ಪು] 
ತಳಿಕುದುರೆ (ನಾ). ಜಾತಿ ಕುದುರೆ ; ಜಾತ್ಮಶ್ವ : ನಾಡ ಕುಳತಿಳಕಮಪ್ಪ 
ಮುಕ್ಕಡರ ಸೋವಿಸೆಟಿಯ ಮಗಂ ಕಾಳೆಯನಾಯಕ ತಳಿಕುದುರೆಯಂ 
ನಿಜೀದು ಪಲರಂ ಕೊಂದು ತುಜುವಂ ಮಗುಳ್ಳಿ ಸುರಲೋಕಪ್ರಾಪ್ತನಾದ 
(ಎಕೆ. ೪11, ಶಿಕಾರಿ. ೧೮೧-೬; 1170 ?). [ತಳ್ಳಿ * ಕುದುರೆ] 
ತಳಿಕೆ, "ತಬಟಿ್ಕಿ' ನೋ. 
ತಳಿಕ್ಕೆ (ನಾ). ಒಂದು ಬಗೆಯ ಔಷಧಿ ಸಸ್ಯ : “ಮಹಾತ್ವಕ್ಕಃ - ತಳಿಕೆ” 
(ಓಷಧಿ.೧೦೧೮). [7] 
ತಳಿಕೆಬೀಳು "ತಕ್ಕೆಬೀಳು' ನೋ. 
ತಳಿಗು "ತಳ್ಳು,' ನೋ. 
ತಳಿಗೂಳು (ನಾ). ಬೆರಳಿನಿಂದ ಸಿಡಿಸಿದ ಅನ್ನ ; 'ತೀರ ಅಲ್ಪವಾದ 
ಆಹಾರ : ಜಂಗಮಕ್ಕೆ ತಳಿಗೂಳ ತಳಿದು ತಾ ಗಂಗಳ ತುಂಬಿ ಒಟ್ಟಿಸಿ 
ಕೆಂಡು ಕೊಂಬನೇ ಪ್ರಸಾದಿ (ಸಿದ್ದೇವ: ೯೮-೩೦೨). 
[ ತಳ್ಳಿ * ಕೂಳ್ಳು (< ಕೂಟ) ] 
ತಳಿಗೆ, ತಣಿಗೆ (ನಾ). ತಟ್ಟೆ ; ತಾಟು : “ ಅಮತ್ರಂ, ಭಾಜನಂ, ಪಾತ್ರಂ, 
ಸ್ಥಾಲಂ- ಈ ೪ ತಳಿಗೆ” (ಹಲಾಯು. 8೪-೧೭೨) ; ಪೊನ್ನ ತಳಿಗೆಯೊಳ” 
ನಾಯ್‌ ತುಯ್ಯಲುಣ್ಣುದುಮಂ (ವಡ್ಮಾರಾ. ೮೫-೨೮); ಮುಳಿ ದು 
ತನಗರ್ಫ್ಯಮೆತ್ತಿದ ತಳಿಗೆಯೊಳಿಡೆ ತಿಚ*ದ ತೆಜದೆ ತಲೆ ಪಜದಾಗಳ್‌ 
ಕಳಕಳಿಸಿ ನಗುತುಮಿರ್ದುದು ತಳಿಗೆಯ ಮೇಲಸುರನದಟಿದೇನಚ್ಚರಿಯೋ 
(ಪಂಪಧಾ. ೬.೬೪) ; ಅಡ್ಡಣಿಗೆಯುಂ ತಳಿಗೆಯುಂ (ಎಕ. ಸ1, ಚಿತ್ರದು. 
೭8-೧೪; ೪41): ಕಯ್ಯ ಲುಂ೦ಬುದರಿದೋ  ತಳಿಗೆಯಲುಂಬುದರಿದೋ 
(ಧರ್ಮಾಮ್ಮ, ೭-೮೦) ; ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಸೊಣ 
ಗಂಗೆ ತಳಿಗೆಯನಿಕ್ಕಬೇಡ (ಬಸವ. ೭೫೨) ; ನೂಕಿದವು ರತುನಾರತಿಯ 
ತಳಿಗೆಗಳು ವರಕಾಂತಾಕದಂಬದಲಿ (ಕುವ್ಕಾಕ. ೦೮-೧೨) ; ತಳಿಗೆ ತಂಬುಗೆ 
ಗಿಂಡಿ ಹರಿವಾಣ ಪಡಿಗ ಬಟ್ಟಲು ಮೊದಲಾಗಿ ಭೋಜನಕೆ 
ಅನುಗೊಳಿಸಿದರು (ಭರಣ. ೪-೩೮) ; ಕೊಡಲಿ ಗುದ್ದಲಿ ಮಚ್ಚು ತಳಿಗೆಯಿ 
ಲ್ಲವೆಯೆಂದು ನುಡಿಯೆ ಶ್ರೀಪೂಜ್ಯಪಾದೇಂದ್ರಾ ತಡಕಿ . . . ಹುಡುಗ 
ನುಣ್ಣುವ ಬಟ್ಟಲೀಯೆ (ಪೂಜ್ಮಕ: ೦೨-೯). "ತಳಿಗೆದೋರಣ' ಪರಾ. 
ತಣಿಗೆ : ತೇರಣದ ಬೀಜವಂ ಮೊಸರ ನೀರಿಂದ ತೇದು ತಣಿಗೆಗೆ ಮೆತ್ತಿ 
(ವಿವೈವಿ. ೩೩) ; ಒಣಗಿದ ಮರ ಚಿಗಿತು ಬಿಣಿಲು ಬಿಡುವದ ಕಂಡೆ ತಣಿಗೆಯ 
ತಾಣಕೆದು ಬಹುದು (ಸರ್ವಜ್ಞ. ೨೦೬೦) ; ಚಂದ್ರನ ಮರಿಯಂತಿರುವ 
ಕಂಚಿನ ತಣಿಗೆಯಿಟ್ಟರು (ಹುಟ್ಕಹ. ೧೦) ; ತಣಿಗೆ ಅನ್ನ ಉಂಡದ್ದು ಸುಳ್ಳೆ 
(ಚಿಕರಾ. ೧೬೧). 
ತಳಿಗೆ ತುಂಬು ಎ ನೈವೇದ್ಯಕ್ಕೆ ಎಡೆತುಂಬು. 
[ದೇ.8 ತಮಿ. ತಳಿಕೈ; ಮಲ. ತಳಿಕ; ತೆಲು. ತಳಿಗ, ತಲಿಗ] 
ತಳಿಗೆಗಾರ್ತಿ (ನಾ). ಆರತಿಯ ತಟ್ಟೆಯನ್ನು ಹಿಡಿದಿರುವವಳು ; ಸೊಲ್ಲಿ 
ಸಿದರು ಜಾಗು ಬೊಲ್ಲು ಶಬ್ದವ ಕೆಂಬಲ್ಲ ತಳಿಗೆಗಾರ್ತಿಯರು (ಮೋಹೆತ. 


೦೫-೩೬). [ತಳಿಗೆ - ಕಾಅಿ* ೨ ತ್ಕಿ (ಆ ಇತ್ತಿ)? 


ತಳಿಗೆಗುಡು 


ತಳಿಗೆಗುಡು (ಕ್ರಿ). ತಟ್ಟೆಯನ್ನು ಕೊಡಂ : ಬೇಗದಿಂದಂ ವಣಿಜರೆಲ್ಲ 
ತಮ್ಮಂಗಳದ ಬಾಗಿಲುಗಳಿಕ್ಕಿ ಜರಹಾಯ್ದವನ ಸದನಕ್ಕೆ ಯೇಗೆಯ್ಯಲುಂ 
ತಳಿಗೆಗುಡಲಾಗದುಜದೆ ಪಾತ್ರದ ಬೆಂಬಳಿಯೊಳು ಬಹುದು (ಸಿದ್ದೇಪು. 
೧೪-೧೬). [ತಳಿಗೆ ಕುಡ್ಕು ( ಆಕೊಡು,) ) 

ತಳಿಗೆತಂಬುಲ "ತಳಿಗೆದಂಬುಲ' ನೋ. 

ತಳಿಗೆತೋರಣ "ತಳಿಗೆದೋರಣ' ನೋ. 

ತಳಿಗೆದಂಬುಲ, ತಳಿಗೆತಂಬುಲ (ನಾ). (ಇದಿರುಗೊಳ್ಳುವ ಇಲ್ಲವೆ 
ಬೀಳ್ಕೊಡುವ ಸಂದರ್ಭದಲ್ಲಿ) ತಟ್ಟೆಯಲ್ಲಿಟ್ಟ ವೀಳೆಯ, 
ತಾಂಬೂಲ : ತಳಿಗೆದಂಬುಲದಾರತಿಯ ಮುಂಗಳಿತ ರಭಸದೊಳಖಿಳ 
ರಾಜವಾಳಿಗಳೊಸಗೆಯೆೊಳಿವರು ಹೊಕ್ಕರು ರಾಜಮಂದಿರವ (ಕುವ್ಕಾಸ. 
೧-೪) : ನಾಲ್ವರಿಗೆ ಕೊಟ್ಟನು ವೀಳೆಯವ ಹಿರಿಯರಸಿ ತಂದಳು ತಳಿಗೆ 
ದಂ[ಪಾಕಾಂ.. ತೆಂ]ಬುಲ ಮಂಗಳಾರುತಿಯ ಯ(ಕುವ್ಕಾಸ. ೩-೧೩). 
ತಳಿಗೆತಂಬುಲ : ಬಳಿಕ ಸುಮು ಹೂರ್ತದಲಿ ಹೊಲಗುಡಿ ಬಳಸಿ 
ಹೊಯ್ದುವು ರಾಣಿವಾಸದ ನಿಳಯನಿಳಯದ ತಳಿಗೆತಂಬುಲ 
ಮಂಗಳಾರ್ತಿಗಳ (ಕುವ್ಮಾಆ. ಓರಿಇ. ೩೫-೭), [ತಳಿಗೆ ತಂಬುಲ] 

ತಳಿಗೆದೋರಣ, ತಳಿಗೆತೋರಣ (ನಾ). ತಟ್ಟೆಯಾಕಾರದ ಬಿಲ್ಲೆಗಳಿಂದ 
ಮಾಡಿದ ಕಂಚಿನ ತೋರಣ: ತಳಿಗೆದೋ[ಪಾಕಾ. ರತೋ]ರಣದಿಂದ 
ತಳಿತೆ ಕುಸುಮದಿಂದ ತಳಿರ ಬಾಗಿಲ್ವಾಡದಿಂದ . . . ಪೊಳಲು ಕಂಗೆಸೆದುದು 
(ಕುರಾಸಾಂ. ೪೦.೬೬) ; ಚೆಂದಳಿರ್ದೋರಣ ತಳಿಗೆದೋರಣ ಹೇಮದಿಂದಾದ 
ಅಂದವಡೆದ ರತ್ನದೋರಣದೊಳು ರಾಯ ಬಂದನೊಂದೆರಡು ಪಯಣವ 
ಪುಪ್ಪದೋರಣದಿ (ಧರಣ: ೩೬-೨೬). ತಳಿಗೆತೋರಣ : ನಳಿನಾರಿ ಕೋಟಿ 
ರೂಪನು ತಾಳಿ ಭೂತಳಕಿಳಿದು ಕಂಠೀರವೇಶ್ವರನ ಹೊಳೆಯುವೋಲಗ 
ಶಾಲೆಯ ನಿಟ್ಟಿಪಂದದೆ ತಳಿಗೆತೋರಣಗಳೊಪ್ಪಿ ದುವು (ಕಂನವಿ. ೨೦-೨೪); 
ತಳಿಗೆತೋರಣ ಕಟ್ಟಿ ಪರಮ ಮಂಗಳವಾಗಿ ಸುಳಿದಿದೆ ಬಲು ಕಾಂತಿ 
ಗಗನವ ಮುಟ್ಟಿ (ತೀರ್ಥಮ. 3೨೯). [ತಳಿಗೆ ೬ ತೋರಣ] 

ತಳಿಗೆಹಸಾದ (ನಾ). ತಳಿಗೆಯಿಂದ ತೆಗೆದುಕೊಡುವ ಪ್ರಸಾದ ; 
“ತಾನು ಊಟಮಾಡಂವ ಎಡೆಯನ್ನೇ ಪ್ರೀತಿಯಿಂದ ಇನ್ನೊಬ್ಬರಿಗೆ 
ಕೊಡುವುದರ” (ಪ್ರಥಣ್ಮ): ತೆಡೆಯದಂಗವಿಸುತೆ ತಳಿಗೆಹಸಾದಕ್ಕೆ ಪಡೆವುದು 
ಭಕ್ತಿಭಾವದೊಳು (ಚಕವಿ. ೬-೦೩೭ ಸಾಂಗತ್ಯ). [ತಳಿಗೆ + ಹೆಸಾದ] 

ತಳಿತ "ತಟ? ಪರಾ. 

ತಳಿತ್ಯ "ತಳ್ಳ ಪರಾ. 

ತಳಿತ್ಕ "ತಳಿರ್‌,' ಪರಾ, 

ತಳಿತು "ತಳಿರ್‌,' ಪರಾ. 

ತಳಿನ "ತಲಿನ' ನೋ. 

ತಳಿಪ (ನಾ). ತಳಿಯಂವಿಕೆ; ಚಳೆಯ ; ಸಿಂಪಡಿಸುವಿಕೆ; ಸೇಚನ : 
ಗಿಳಿಗಳ ಗೂಡಿಂದುದಿರ್ವ ದಾಳಿಂಬದ ಬಿತ್ತುಗಳಿನೊಸರ್ವ ತನಿರಸದಳಿಪ 
ದೊಳಂ (ಕಾದಂಪೂ.೯೭); ವಿಷ ನಿಷೇಕ ಇವವಎವಿಷದ ತಳಿಪದಂತೆ (ನೀತಿವಾ. 
೯-೭); ಕೇರ ಚಿತ್ರದಂತೆ ಪೂವಿನ ಬಣ್ಣದಂತೆ ತಳಿಪದ ಚೆಲ್ವಿನಂತೆ ಮರುಳ 
ಮನ್ನಣೆಯಂತೆ . . . ಕಡೆಯೊಳ್‌ ಪೇಸುಪಥಧೆಮುಮಶೋಭೆಯುಮಾಗದೆ 
ಪೋಗದು (ಧರ್ಮಾಮ್ಮ. ೭-೧೨೨); ಮೃಗಮದದ ಯಕ್ಷಕರ್ದಮದಗರುವ 
ಕುಂಕುಮದ ಕದಡುನೀರ್ದಳಿಪದಿನೋಲಗಿಸಿದುವು ಸುಟ್‌ವ ತಂಗಾಳಿಗೆ 
ನೃಪಗೃಹವೀಥಿ ಬೆರಕೆಗಂಪಿನ ಸೊಂಪಂ (ಪುಷ್ಪಪು. ೪-೩೩). 

[ತಳಿ * - ವ್ಯ 


೩೩೮೭ 


10 


16 


ನೊ 
ಐ 


ತಳಿಪು (ನಾ).ಎತಳಿಪ: ಕೊಟ್‌ಯಂಂ ಬಿಣ್ಣುಂ ಲೋಳೆಯುಮಳವಲ್ಲದ |" 


ವಜ್ರಲೇಪದಂತಿರೆ ಧಾತ್ರೀತಳಪತಿಯ ಮೆಯ್ಯೊಳೆಲ್ಲಂ ತಳಿಪಂ ತಳಿದಂತೆ 


ಕೂಡಿ ಪತ್ತಿತ್ತಾಗಳ್‌ (ಧರ್ಮಾಮೃ. ೪-೧೬೬). ತಳಿ, * -ಪ್ರು) 


ತಳಿರ್‌, 


ತಳಿಮ (ನಾ). ಹಾಸಿಗೆ; ಹಾಸು: “ತಳ್ಳಂ, ತಳಿಮಂ-ಈ ೨ ಪಾ(ಹಾ)ಸು” 
(ಹಲಾಯು. ೫೦-೧೫೨). [ಸಂ. ತಲಿಮ)] 

ತಳಿಮಳೆ (ನಾ). ತಂಂತಂರು ಮಳೆ; ಸೋನೆ: ಪಳವಾನೇ! ಪೊಸ ಎಲರೇ। 
ತಳಿಮಳೆಯೇ! ಚೆಲ್ವು ಬೆಳೆಯೆ! (ಹೊಂಗಳು. ೪೫-೧೭). 

[ತಳಿ * ಮಳೆ (ಆಮಟ!)) 

ತಳಿಯಲಾರ, ತಳ್ಳಿಯ (ನಾ). ದೇವಾಲಯದಲ್ಲಿ ನರ್ತನದ: ಸೇವೆ 
ಮಾಡುವವಳಂಃ "ತಳಿಯಲಾರಕುಲ' ಪರಾ. ತಳ್ಳಿಯ : ಕೆತ್ತುವ 
ಹತ್ತುವ ದೇವರಡಿಯರಿಂ ಮುತ್ತುವ ಮಣಿದಾಡುವ ತಳ್ಳಿಯರಿಂ[ಪಾಕಾಂ. 
ಪಡಿಯಲಟಿರಿಂ] . , . ಪೊನ್ನಾಂಬಲದಧಿಪತಿಯೊಪ್ಪಿರ್ದಂ (ತಿರುನಾ. ದೇ. 
೨೨೬-೮), ([ ಇತದು. ತಳಿಯಿಲಾರ್‌) 

ತಳಿಯಲಾರಕುಲ (ನಾ). ನಟರ್ಬಿವರೆ ಕುಲ: ಪೆರುಮಾಳೆಯನೋಲೈಪ 
ತಳಯಲಾರ [ಪಾಕಾ. ತಳಿಲಾರ, ಕಳಿಲಾರ, ತೆಳಿಯೆರಾಲದ]ಕುಲದ 
ಪರಮಯೌವನೆಯಪ್ಪ ಪರವೆನಾಚಿಯರೆಂಬ ಕನ್ಯಾಕನಕಲತೆಯಿರ್ದಪುದು 
(ನಂಬಿರ. ೧೦-೧೩) ; `ಆಕೆಯ ಕುಲಂ . . . ಶಿವನೋಲಗದ ತೊತ್ತುಶನಂ 
ತಳಿರ್ತ ತಳಿಯಲಾರಕುಲಂ (ನಂಬಿಕ. ೦೦-೦೩). [ ತಳಿಯಲಾರ + ಕುಲ] 

ತಳಿಯಿಸು, ತಳಿಸ್ಯು (ಕ್ರಿ). ೧. ಸಿಂಪಡಿಸು ; ಚಿಮುಕಿಸು; ಚಳೆಯ 
ಕೊಡು ; ಸೇಚನಮಾಡು : ಪೊಟಲ ಬೀದಿಗಳೊಳೆಲ್ಲಂ ಗಂಧೋದಕೆ 
ಪಂಚಗವ್ಯಂಗಳೆಂ ತಳಿಯಿಸಿ (ಪಂಪಥಾ. ೪-೫ ವ); ಪೊಟಲ ವೀಥಿಗಳೊಳೆಲ್ಲಂ 
ನೀರಂ ತಳಿಯಿಸಿ ಫಲಪುಷ್ಪಂಗಳಂ ಕೆದಜ್‌ಸಿದೆೊಡೆ (ಜಾವುಂಪು. ೩೫-೨೩). 
ತಳಿಸ್ಕು: ೨. ತಳಿಯಂವಂತೆ ಮಾಡಂ; ಎರಚಿಸು; ಚೆಲ್ಲಿಸು : ಕಟವೆಯ 
ಬಿತ್ತಂ ತರಿಸಿ ಮನೆಯ ಮುಂದಣೆಡೆಯೊಳ್ತಳಿಸೆ ಪೊಕ್ಕು ಬಿತ್ತಂ ಪಿಡಿದು 
ನಿಂದು (ಬಂಹರಿ. ೯-೩೨ ವು. [ತಳಿ; * - ಇಸ್ಕು] 

ತಳಿಯೂರ್‌ (ನಾ). ಒಂದು ಊರಿನ ಹೆಸರು: ವಿನೋದಿ ಮಣಲೆಯರ 
ತಳಿಯೂರಾಳ್ವೆ ತಿ (ಎಕ. 1೪, ಗುಂಡ್ಲುಪೇ. ೮೭-೧೦; ಸು. 760). 

[ ತಳಿ? . ಊರ] 

ತಳಿರ್‌,, ತಳಿರು, ತಳೆಂರ್‌ (ಕ್ರಿ). ತಳಿತ, ತಳಿರ್ತ (ಭೂತಕ್ಕ); ತಳಿತು, 
ತಳಿರ್ತು (ಭೂತನ್ಯೂ), ೧. ಚಿಗಿ; ಚಿಗಂರು; ಪಲ್ಲವಿಸಂ: “ ತಳಿರ್‌- 
ಪಲ್ಲವೋತ್ಪತ್ತೌ " (ಕಮಥಾ); “ ತಳಿರ್ತುದೆಂದುಂ ತಳಿರೇಜದುದೆಂದುಂ 
ತಳಿರಿಡಿದುದು” (ಕಕಸಾ. ೧೦-೦೯೧) ; ತಳದ ಕಡುಗೆಂಪು ಪುದಿದವ್ವಳಿಸಿರೆ 
ಸುರಯುವತಿ ಮಧುರ ತಂತ್ರೀನಾದಂ ಕೊಳೆ ಬೀಣೆಯ ದಂಡಿಗೆಯುಂ 
ತಳಿರ್ತುದೆಂಬೊಂದು ಶಂಕೆಯಂ ಪುಟ್ಟಿಸಿದಳ್‌ (ಅದಿಪು. ೩-೨೦) ; ಮಾಮರ 
ತಳಿತೆಲ್ಲದೆ ಸ್ವರಗೈವುದೆ ಕೋಗಿಲೆ (ಮಹಾದೇ. ಬ. ೧೯-೩೧೫): ನವಚೂತಂ 
ತಂರ್ವಂದದಿಂ ತಳಿರ್ಗುಮೇ ಸ್ಮಾಣೂತ್ಯರಂ ಚೈತ್ರದೊಳ್‌ (ಜಗವಿ. 
೧-೧೩) ; ಬರ್ದುಂಕಿದೆಂ ಬರ್ದುಂಕಿದೆನೆನ್ನ ಭಾಗ್ಯದ ಬೆಳೆ 'ತಳಿರ್ತುದು 
(ಗಿರಿಕ. ೧೦-೨೬ ವ); ತಳಿತ ಚೂತದ ಸಸಿಗಳವನಿಗೆ ಮಲಗುವಂತಿರೆ 
(ಕುವ್ಯಾದ್ರೋ. ೫-೭೯); ದಂಡಿಗೆ ತಳಿತುದೋಯೆನಿಸಿದುದು ಕೆಂದಳ 
ದೊಂದು ಕೆಂಪಿನಲಿ (ಸಾಳ್ಮಭಾ. ೩೨-೨೮) ; ತಳಿತು ಹೊವೆ ತೆಳೆದು ಬೇಗ 
ಫಲಗಳಿತ್ತಿತು (ವಿಸೀಗೀ. ೬೨-೦೨). ವಿ. ಅರಳು; ವಿಕಸಿಸು: ತಿಳಿದ 
ತಿಳಿಗೊಳದ ತಳಿತೆ ತಾವರೆಯರಳ ತಂಡುಲದ ರುಚಿಯ ಕಳೆಹೆಂಸೆ ಬಯಸು 
ವಂತೆ (ಅದವ. ೧೬-೩೬); ಮೊಳೆತು ಮೊಳೆ ದಳವೇಟ್‌ ನಿವಿರ್ದಮರ್ದಳರ್ದು 
ಹೆಸ್ತಾಂಭೋರುಹೆಂಗಳು ತೆಳಿತು' ನಳನಳಿಸಿದವು ಅಮಮಾ ವೀರ 
ದಸರಯನ (ಬಸಪು. ೩೮-೩೯); -ಶಿವಲಿಂಗೆಪ್ರಸಾದದ ತಳಿತ ಹೊವಿನ 
ದಂಡೆಯನು ಕೋಮಲೆಗೆ ಕೊಟ್ಟನು ಹರಸುತಲಿ (ಪ್ರಧುಲೀ. ೪-೬೨) ; 
ಗುರುಸುತನ ತನುವೋ ಪೂತ ಮುತ್ತೆವೊ ತಳಿತೆಸೆವ ಕೆಂದಾವರೆಯ ಬನವೊ 
(ಕುವ್ಮಾಕ. ೩-೨೫). ೫, (?) : ಖೂಳನೆಂಜಿನೆ ನೀ ಸಮಸ್ತ ಕಳಾಳಿನಿಪುಣನು 
ಬಾಲನೆಂಜಿನೆ ಮೇಲೆ ಪಲಿತದ ಬೀಡು ಬಿಟ್ಟಿದೆ ತಳಿತೆ ತನುವಿನೆಲಿ (ಕುವ್ಕಾಕ. 

213 


ತಳಿರ್ಕ್‌ 


ನೊರೆ ರಕುತ ಸುಳಿ ಮಸಗಿ... ಕರುಳ ಬಂಬಲು ಖಂಡ 
ದಿಂಡೆಯ ತುಜುಗಿದೆಲುವಿನ ತಳಿತ ಚರ್ಮದ ಶಿರದ ತಡಿಗಳಲಡಸಿ ಹೆರಿ 
ದುದು ವೈರಿಸೇನೆಯಲಿ (ಕುವ್ಯಾದ್ರೋ. ೨-೩೭). P "ಕಳಿತ್‌ ಇರ 
ಬಹಂದಂ. ತಳಿರ್ಲು : ೧. ತಳಿರಿದುದು ಮುಂಂಬೆಳಗಿಂದ್ರದಿಕ್ತಟದಿ 
(ಶ್ರೀರಾಮಾ.೪೫-೪೮೬). ತಳುರ್‌: ೪. (?) ಬಗ್ಗಿಸುವ ಕೋಗಿಲೆ ತಳ್ತೆಲೆವಳ್ಳಿ 
ಸುತ್ತಲುಂ ತುಜುಗಿ ತಳುತ್ತನ ಮಾಮರನಿಕಾಯಂ (ಇಆ. ೫11, ೯೭-೦೬; 
1197); ತುಜುಗಿ ತಳುರ್ತ್ತ್ರ ಮಾಮರದ ನಿಂಬೆ ಕದಂಬಕ ದ್ರಾಕ್ಷಪಣ್ಗಳಿಂ 
(ಕಇ.1,೩೧-೬; 12ನೆಯ ಶತ), 

ತತ್ತಳಿರ್‌ (ದ್ವಿರುಕ್ತಿ): ಮಧುಖುತುವಿನಲ್ಲಿ ಆ ವೃಕ್ಷವಲ್ಲಿ ತತ್ತಳಿತು 
ಹೂವ ಬಿಟ್ಟು ದಿಗ್ಬೇಶವಲ್ಲಿ ಹೊರಚೆಲ್ಲಿ ಬಹವು (ಮುಕ್ತಕಂ. ೦೬-೧). 
[ದೇ.॥ ತಮಿ. ಮಲ. ತಳಿರ್‌, ತುಳಿರ್‌; ತೆಲು. ತಲರು] 

ತಳಿರ್‌,, ತಣಿರು, ತಳಿರು, (ನಾ). ೧. ಚಿಗುರು; ಪಲ್ಲವ: “ ಪಲ್ಲವಂ 
ಕಿಸಲಯಂ- ಈ ೨ ಮರದ ತಳಿರ್‌” (ಹಲಾಯು. ೩೧-೩೧); ವನರುಹದಂತೆ 
ಮುಖಂ...ತಳಂ ತಳಿರಂತೆ (ಕವಿರಾ. ತಳಿರೊಳ್‌ ನೀನೆ 
ಬೆಡಂಗನೈ ನನೆಗಳೊಳ್‌ ನೀಂ ನೀಜನೈ ಪುಷ್ಪಸಂಕುಳದೊಳ್‌ ನೀನೆ 
ವಿಳಾಸಿಯ್ಕೆ . . . ಭೃಂಗಕೋಕಿಳಕೀರಪ್ರಿಯ ಚೂತರಾಜ ತರುಗಳ್‌ 
ನಿನ್ನಂತೆ ಚೆನ್ನಂಗಳೇ (ಅದಿಪು. ೦೦-೯೮) ; ತಳಿರ್ಗಳಿಟಿಂಬಿನಲ್ಲಿ ತುದಿಗೋಡ 
ಮೊದಲ್ಲಳ ತಾಣದಲ್ಲಿ. . . ಸುತ್ತಲುಂ ಗಿಳಿಗಳ. ಹಿಂಡುಗಳ್‌ ನೆರೆದು 
ಕೂಡಿ (ಉದಂಪೂ. ೧೨೬) ; ಹಬ್ಬಕ್ಕೆ ತಂದ ಹರಕೆಯ ಕುಜ? ತೋರಣಕ್ಕೆ 
ತಂದ ತೆಳಿರ ಮೇಯಿತ್ತು (ಬಸವ. ೦೨೯, ; ತನುಲತೆಗಂಕುರಂ ತಳಿರಲರ್‌ 
ಮಧುಸಂಗದೊಳಾಯ್ತು ಚೋದ್ಯಮೆಂದೆನೆ ಮಧುಪಾನಜಾತಪುಳಕೇಕ್ಷಣ 
ಶೋಣಿಮಘರ್ಮಬಿಂದುಗಳ್‌ ತನಗೆಸೆಯಲ* (ಜಅಗವಿ. ೧೬-೦೦೭) : 
ತೋರಣದ ತಳಿರಂ ಪಟ್‌ದು ಶಿವದಿಡುತ್ತಿರಲ್‌ (ನಂಬಿರ. ೬-೩೮); ಬಿಸಿಲೆಳು 
ಬಿಸುಟ ತಳಿರಂತೆ (ಹಕಕಾ. ೪-೭೨) ; ಬಗ್ಗಿಸೆಲೆ ಕೋಗಿಲೆ . . . ತಳಿರಿಲ್ಲ 
ಮೆಂಬೆಯ (ರಾಮಾಕ್ಕ. ೨-4). ೨. “ಕಿರಣ, ಮಯೂಖ?''ಪ್ರಕಣ್ಮ): ಬಾಳ 
ತೃಣಂಗಳ್ಳಿಂದೆಳಸುಗುಂ ಪಸುರ್ಗಲ್ಲಳ ಕಾಂತಿಯಂ ಮೃಗೀಬಾಳಕನಲ್ಲಿ 
ಕೆಂಬರಲ ಕೆಂದಳಿರಂ ಬಿಸಿಲೆಂದು ನಟ್ಟಿರುಳ್‌, ಮೇಳಿಸುಗ:ಂ ರಥಾಂಗಂ 
(ಮಲ್ಲಪು. ೨-೭೭). ತಣಿರು: ೧. ಅಣುಗರ ಕರವಿಡಿದು ನಗುತ ದಣಿದರ್ಭಕ 
ರಂತೆ ತಣಿರ ಮರದ ನೆಳಲಿಗೈದಿ ಘನಶ್ಯಾಮಲ ಕೃಷ್ಣ (ಪ್ರಸಭಾ ೨೯-೧೨). 
ತಳಿರ್ಯು: ೧. ಚಿಗುರು ತಳಿರು ಪತ್ರೆ ಮೊದಲಾದವಣಲ್ಲಿಯ ಗಂಧವ 
ನಟ್‌ವುದು (ಅದವ, ೩-೧3); ತಳಿರುಗಳ* ಪೂವಣ್ಣು ವಿಪ್ರದ್ವಯಂ 
ಮುಕುರಂ ಮಾಂಸವು . . . ಆರ್‌ ಕಂಡೊಡರಿ ಶಕುನಂ ಶೋಧನಕಾಸ್ಪದಂ 
(ಸೋಮೇಶ. ೬೭): ಹಿಡಿದೊನಕೆಯಲ್ಲಿ ತಳಿರನಲರಿಸಿ (ಬಸಪು. ೪೨-೨); 
ತಳಿರು ಪೊಂಬಾಳೆ , . . ನಂದನದೊಳೊಪ್ಪಿ ದುವು. (ಕಂನವಿ. ೨೪-೮೦). 

[ ಎತಳಿರ್‌,./ತಮಿ. ಮಲ. ತಳಿರ್‌, ತುಳಿರ್‌ ; ತುಳು. ತಳಿರ್‌] 

ತಳಿರಂಬು (ನಾ). (ಚಿಗುರಿನಂತೆ) ಕೋಮಲವಾದ ಬಾಣ : ಮರಲಂಬು 
ತಳಿರಂಬುಗಳ್ಗೆ ರನ್ನದಣಸಂ ಬಂಧಿಪಂತಂಗುಲಿಗಳೊಳ* ರನ್ನ ದುಂಗುರಂಗಳಂ 
ಸಂಗಳಿಸಿಯುಂ (ವೃಷವಿ. ೫-೧೪ ವ). [ತಳಿರ + ಆಂಬ್ಯು] 

ತಳಿರಡಿ (ನಾ). ಚಿಗುರಿನಂತೆ ಕೋವಂಲವಾದ ಪಾದ: ಎಸೆಯೆ ವಿಳಾಸಂ 
ನಡತಂದರ" ಕೇಸಡಿ ತಳಿರಡಿಗಳ ಮೆಲ್ಲಡಿಗಳತನುಶರಸನ್ನಿ ಭೆಯರ್‌ (ಗವಿ. 
೪-೧೦೪): ತಳಿರಡಿಯ ಮೆಲ್ಲಡಿಯ ತಾವರೆಗಳಡಿಯ ಥಳಥಳಿಪ ಚೆನ್ನಡಿ 
ಗಳಸಿಯಡಿಯ ಲಲಿತಾಂಗಿಯರ್‌ (ಜಿಬಫು, ೩೭-೪೧). [ತಳಿರ + ಅಡಿ,] 

ತಳಿರಡಿದಳೆ (ಕ್ರಿ). ಚಿಗುರಿನಂತೆ ಕೋಮಲವಾದ ಪಾದಗಳನ್ನು 
ಹೊಂದು,- ಪಡೆ: ಹಿಮರುಚಿಕಾಂತ ತತ್ಕ್ರ್ರೀಡಕುಳಿಗೆ ಕುಂಕುಮ 
ದಲರ್ದಳಿದೊಡೆಗಲಸಿ ರಮಣಿಯರ್‌ ತಳಿರಡಿದಳೆದಿರ್ದ ಲತೆಯಂತೆ 
ರಮಣೀಯವಾಯ್ತು ಕೆನ್ನೀರು (ಮೋಹಶ. ೧೪-೩೭1. [ತಳಿರಡಿ + ತಳ್ಳೆ) 


8೩-೨೧); 


೩-೬೦) ಕ 


೩೩೮೮ 


10 


20 


30 


86 


40 


45 


ತಳಿರುಳಿ 


ತಳಿರಲರ್ವಿಜ್ಜಳ (ನಾ). ಚಿಗಂರೆಲೆಗಳಿಂದ ಹಾಗು ಹೂವುಗಳಿಂದ 
ಮಾಡಿದ ಬೀಸಣಿಗೆ: ತಳಿರಲರ್ವಿಜ್ಜಳದಿಂ ಬೀಸಿಕೊಳುತ ವಿರಹ 
ದೊಳಗಿರಲು (ಪ್ರಭಂಜ. ೪-೧೩). 

[ತಳಿರ + ಅಲರ್ಥ + ಬಿಜ್ಜಳ (ಇಬಿಜ್ಜಣ)) 

ತಳಿರಿಡಿ (ಕ್ರಿ). ಚಿಗುರು ; ಪಲ್ಲವಿಸು ; ಚಿಗಂರೆಲೆಗಳಿಂದ ತುಂಬಿರಂ : 
“ತಳಿರ್ತುದೆನೆ. ತಳಿರಿಡಿದುದು” (ಕಲ್ಲಮಂ. ೨೨); “ತಳಿರ್ತುದೆನಲ್ಕೆ 
ತಳಿರಿಡಿದುದಕ್ಕೆ ಪೆಸರಕ್ಕು” (ಕವ್ಫಿಕ್ಕೆ. ೧೯); ತಳಿರಿಡಿದ ತೋರಣದ ಚೆಲ್ವನಾಂ 
ತೋರಣದ . . . ಚಲಿತಲೀಲಾಸ್ಯದ ಪತಾಕೆಗಳ (ಜೃಮಿಭಾ. ೩-೧೭). 

[ ತಳಿರ * ಇಡಿ] 

ತಳಿರಿಡು (ಕ್ರಿ). ಎ ತಳಿರಿಡಿ : ಆ ಸಂಜೆವಳ್ಳಿ ತಳಿರಿಟ್ಟು ಪೂತುದೋ . . .' 
ಎನಲ್ಕೂ ಸಮಯದೊಳ್ತಳಿತ ತಾರಾಳಿ ಕಂಗೆ ಮಂಗಳವಾಗಿ ರಾಜಿಸಿದವು 
(ಮದೇಪು. ೧೫-೫), [ತಳಿರ ೬ ಇಡು) 

ತಳಿರಿಸು (ಕ್ರಿ). ಚಿಗುರಿಸು; ಪಲ್ಲವಿಸುವಂತೆ ಮಾಡು: ಕಳುಹಿದೊಡೊಳ 
ಹೊಕ್ಕು ವೃಕ್ಷಂಗಳ ನೆಜಕಿ ತಳಿರಿಸಿದನು ಚೈತ್ರ ಬಿಡದೆ (ಮೋಹತ. ೭-೯) ; 
ಬಿತ್ತಿ ಬೆಳೆಯಿಸಿ ಹಬ್ಬಿಸಿ ತಳಿರಿಸಿ ಅರಲ್ಹಿ ಮಿಡಿಮಾಡಿ (ಮಂತ್ರ ಶ. ೮೩-೨೪). 

[ ತಳಿರ, + - 

ತಳಿರು, "ತಳಿರ್‌' ನೋ. 

ತಳಿರ್ಕು “ತಳಿರ್ಕ್‌' ನೋ. 

ತಳಿರುಗಾವಿ "ತಳಿರ್ಗಾವಿ' ನೋ. 

ತಳಿರುಗಾಸೆ "ತಳಿರ್ಗಾಸೆ' ನೋ. 

ತಳಿರುಗೆಂಪು "ತಳಿರ್ಗೆಂಪು' ನೋ. 

ತಳಿರುಡೆ (ನಾ). ಚಿಗಂರುಗಳಿಂದ ಸಿದ್ಧಪಡಿಸಿದ ಉಡುಪು: ಮದನ 
ಮಂದಿರದ ಬಾಗಿಲಿಗೆ ತೋರಣವ ಕಟ್ಟಿದವೊಲು ತಳಿರುಡೆ ಮೆಟ್‌ಯೆ 
(ಮೋಹತ. ೦೯-೬೩) ; ಕೆದಲುದಲೆ . . . ಪುದಿದ ತಳಿರುಡೆ ಸುರಗಿ ಪುಲಿ 
ವಾಲದಲಿ ವಿರಚಿಸಿದ ಹದುರುಗಂಕಣ (ಸಾಳ್ಮಭಾ. ೫-೭); ತಳಿರುಡೆ ಸಂಜೆ 
ಗೆಂಪು ಪೊಸಮಂತ್ತಿನ ಹಾರಮೆ ತಾರಕಾಳಿ (ಶಬಶಂ. ೩-೬). 

[ತಳಿರ್ಕ್‌ + ಉಡ್ಕೆ ) 

ತಳಿರುತೊಂಗಲು "ತಳಿರ್ದೊಂಗಲ?' ನೋ. 

ತಳಿರುತೋರಣ "ತಳಿರ್ದೋರಣ' ನೋ. 

ತಳಿರುದೋಜು (ಕ್ರಿ). ಚಿಗುರಂ ಕಾಣಿಸಿಕೊಳ್ಳು; ಪಲ್ಲವಿಸು: ಕಳಿದರಧ್ವ 
ಶ್ರಮವನಾ ತಿಳಿಗೊಳನ ತೀರದ ತಳಿರುದೋಟೀ್‌ದ ನಳನಳಿಪ ಮಾಮರನ 
ನೆಳಲಲಿ (ತೊರರಾ. ೨-೪-೨೨), [ತಳಿರ್ಯು (ತಳಿರ) + ತೋಟು] 

ತಳಿರುಯ್ಯಲ್‌ (ನಾ). ಚಿಗುರಿನಿಂದ ಕೂಡಿದ ಉಯ್ಯಾಲೆ,-ಜೋಕಾಲಿ: 
ತಳಿರುಯ್ಕಲ್‌ ಶ್ರುತಿಯಿಂದಮೊಂದೆ. ಕೊರಲೊಳ್‌ ಜೀಯೆಂಬಿನಂ 
ಪಾಡುವಿಂದೊಳಂ (ಶಾಂತಿಪು. ೪-೭೫).; ಎಳಮಾವೇ ತಳಿರುಯ್ಯಲೇ ಕೊಳೆ 
ತಗುಳ್ಳಿಂದೊೋಳಮೇ ಕೋಗಿಲೇ ಗಿಳಿಯೇ . - ನೀಮೆಲ್ಲರುಮೆನ್ನ 
ಬರ್ದುಗೆಯನಾನಲ್ಲಂಗೆ ಪೇಟಿಂ ಗಡಿಂ (ಕಾವ್ಯಾವ ೧3೯); ಮೃಗಲಕ್ಷ್ಮ 
ಮೃಗಕ್ಕೆ ಗೋರಿಯಂ ಪಾಡುವ ಮಾಟಿಕ್ಕಿಯಂ ಬಳಿಯೆ ಗೀತರವಂ 
ತಳಿರುಯ್ಯಲಾಡಿದಳ್‌ (ಜಂದ್ರಪು. ೮.೪೮). 

[ ತೆಳಿರ್‌ + ಉಯ್ಯಲ್‌ ] 

ತಳಿರುವಾಡ (ನಾ). ತಳಿರಿನ ಮನೆ; ಎಲೆವನೆ: ಶುಕಸಮೂಹವು ಹೆಮ್ಮರ 

ಗಳ ತಳಿರುವಾಡಗಳಲ್ಲಿ ಕುಳಿತು . . . ಹಾಡುತ್ತಿದ್ದುವು (ಶ್ರೀರಾಪ. ೬೮). 
[ ತಳಿರ್ಯು (ಎತಳಿರ್‌,) * ಮಾಡ್ಕ ) 

ತಳಿರುಳಿ (ನಾ). ಎ ತಳಿರಂಬು : ಇಮ್ಮಾವಿನ ತಳಿರುಳಿ ಮುರಿದಾ ಕಂತು 
ಕಮ್ಮಿದನಪ್ಪ ಬಿಲ್ಲೊಂಡು ಸುಮ್ಮಾನದಿಂದೆಸುವನು ವಿರಹಿಗಳನು 

[ತಳಿರ * ಉಳ್ಳಿ 


ಇ 
ಇಸ್ಟು 


(ಶ್ರೀಪಾಲ. ೧೨-೫). 


ತಳಿರೆಲೆ 


ತಳಿರೆಲೆ: (ನಾ). ಚಿಗುರೆಲೆ; ` ಎಳೆಯ ಎಲೆ: ಅಲ್ಲಲ್ಲಿಗೆಳವಾಟ್‌ಯ 
ಶಿರುಳೆಲೆಗಳೊಳಂ ತಾವರೆಯ ತಳಿರೆಲೆಗಳೊಳೆಂ . . : ಸಮೆದ ಬಿಜ್ಜಣಿಗೆ 
ಗಳುಮಂ (ಕಾದಂಉ. ೨೧೬) ; ತಣ್ಣಾಳಿಯಲಪಿನೊಳುಲಿವ ತಳಿರೆಲೆಯ 
ದನಿಗೆ ಬೆರ್ಚುವ ಶಿಶುವಂ (ಮಲ್ಲಪು. 8-008); ಕರತಳದ ತಳಿರೆಲೆಯ 
ಕಡಿದೋಳುಗಳೆ ಕೊಂಬುಗಳ . . . ರಣವನವೆಸೆದುದೀತನ 'ಖಡ್ಗಚೈತ್ರ 
ದಲಿ (ಕುವ್ಯಾದ್ರೋ. ೬-೪೨). [ತಳಿರ + ಎಲ್ಲೆ] 

ತಳಿರೊಡೆ (ಕ್ರಿ). ಚಿಗುರೊಡೆ ; ಅಂಕುರಿಸು ; ಕುಡಿಯಿಡು : ಕರಗಿ 
ಖಂಡನದರುಣವಾರಿಯಲಿ ಗಿಡು ಲತಾಳಿ ವಸಂತದಲಿ ತಳಿರೆೊಡೆದ[ಪಾಕಾಂ. 
ತೊಡದ, ತೊಡವ, `ರೊಡವ)ಶೋಕೆಯ ಧಾತನಗಲಕೆ ಪಡೆದವಮರ 
ವಿಮಾನತತಿ ಕೆಂಪಾದವಭ್ರದಲಿ(ತೂರರಾ. ೧-೧೦-೧೪). [ತಳಿರ್‌; + ಒಡೆ] 

ತಳಿರೋವರಿ (ನಾ). ಚಿಗುರೆಲೆಗಳಿಂದ' ಮಾಡಿದ ಕೋಣೆ ; ಎಲೆವಂನೆ ; 
ಲತಾಕುಂಜ : ತರಳಿ ಮಿಗೆ ತಲ್ಲಣಿಸಿ ತಳಿರೋವರಿಯ ಹೊಗುತಿರಲು 
(ಕುವ್ಯಾಅ. ೨೨-೧೯). [ ತಳಿರ + ಓವರಿ] 

ತಳಿರೋಳಿ (ನಾ). `ಚಿಗುರೆಲೆಗಳ ಸವಂಹ : ತಳಿರೋಳಿ ತಗುಳ್ಳು ತಳ್ತ 
ಕೇತನತತಿ ಚುಮರೆೋತ್ಕರದೆಲರ್‌ ಮಲಯಾನಿಲನಾಗೆ ರಾಜರಾಜನ ಪಡೆ 
ಚಿಲ್ಲನೇನೆಟಿ*ದುಕೆ ೧ಂಡುದೆ ೧ ಬಂದ ಬಸಂತರಾಜನಾ 

[ ತಳಿರ್‌, + ಓಳಿ) 

ತಳಿರ್ಗಯ್‌, ತಳಿರ್ಗೈ (ನಾ). ಚಿಗುರಿನಂತೆ ಕೋಮಲವಾದ ಕೈ: 
ತಳಿರ್ಗಯ್ಕೊಳರರೆ ರಂಜಿಸುವ ಪೂಚೆಂಡಿನಿಂ (ಪದ್ಮರಾ- ೫-೪೨) ; ತಳಿರ್ಗಯ್ಯ 
ತೆಳ್ವಸುಅ ಸುಳಿಗುರುಳ ಸೆಳೆನಡುವಿನೆಳಜವ್ವನದ ಮಂದ್ದುಮೊಗದ . 
ಮಹಾಪಾತಿವುತಾಜನಂ (ಕೆಬಪು. ೨೦-೧೫). ತಳಿರ್ಗೈ : ತಂರ್ಗೈಯೊಳ್‌ 
ಪಿಡಿದಪರಂಜಿಯ ಸೆಳೆಯಲರ್ವಿಲ್ಲನ 'ಪಡಿಯಆತಿಯ ಕೈಯೊಳಗೊಪ್ಪುವ 
ಸೆಳೆಯಂತೆ ವಿರಾಜಿಸಿತು (ಜಯ ಕಾ. ೨-೪೭), ತಳಿರ್ಗೆಯ ತಂಪಿಗ 
ವಿರಹಮಂ ತವಿಸಿ ನೆರೆಯೊ (ಜಬಪು. ೧೯-೩೭). 

[ ತಳಿರ * ಕಯ್ಯ (ಕೆಯ್ಯ) ) 

ತಳಿರ್ಗಳಸ(ನಾ). (ಮಂಗಳಕಾರ್ಯಗಳಲ್ಲಿ ಪೂಜಿಸುವ)ಚಿಗುರೆಲೆಗಳನ್ನು 
ಇಟ್ಟಿರುವ ಕಳಶ: ತಳಿರ್ಗಳಸಂ' ಮುಕುಂದರವಮೆತ್ತಿದ ಮುತ್ತಿನ 
ಮಂಟಪಂ'ಮನಂಗೆೊಳಿಪ ವಿತಾನಪಜಕ್ಕಿ (ಪಂಪಭಾ. ೦-೦೦೭); ನೆಳನಳಿಪ 
ಜಾಗದೊಪ್ಪುವ ತಳಿರ್ಗಳಸದ ಬೆಳಪ ರತ್ನದೀಪದ (ಜಂದ್ರ ಪು. ೦೩-೩೯) ; 
ನಿಂದು ತಳಿರ್ಗಳಸ[ಪಾಕಾಂ. ಶ]ದಿಂ ಮೆಚಕಿವ ವನಿತೆಯರೊಳಗೆ (ನಂಬಿರ. 
೫-೮೬). [ತಳಿರ ೬ ಕಳೆಸ್ಮ (ಕಲಸ) ] 

ತಳಿರ್ಗಾಲ್‌ (ನಾ). ಚಿಗುರಿನಂತೆ ಕೋಮಲವಾದ ಪಾದ: ತಳಿರ್ಗಾಲ್ಲಳ 
ತಾರಾಪಥಮಧ್ಯದ ಹಸುಳೆವೆಜ್‌ಯ ಹಣೆಯ . . . ಲಲನೆಯರ ವಿಲಾಸಂ 
ನೃಪನಟತಮನೆಳೆಕುಳಿಗೊಳಿಸಿದುದು(ಟಯಕಾ.೨-೩). [ತಳಿರ್ಕ್‌.+ ಕಾಲ್‌) 

ತಳಿರ್ಗಾಲ (ನಾ). ಚಿಗುರು ಬಿಡುವ ಕಾಲ; ವಸಂತಯತು : ಮಳೆಗಾಲ 
ಹಿಮಗಾಲ ಚಳಿಗಾಲ ಹೋಗಿಹವು ತಳಿರ್ಗಾಲ ಬೆಳೆಗಾಲ ಫಲಗಾಲ ಬಹವು 
(ವಿಸೀಗೀ, ೨೮-೬). [ತಳಿರ * ಕಾಲ`] 

ತಳಿರ್ಗಾವಿ, ತಳಿರುಗಾವಿ (ನಾ). ೧. ಚಿಗುರಿನಂತಿರುವ ಕಾವಿಬಣ್ಣ ; 
ಎಳಗೆಂಪು:' ಅತ್ರಿಕುಮಾರಂ , . . ಪೊಸಗಾವಿಯುಡೆಯನಟಿದುದಟಿ*ಂ 
ಕಿಲುಗೆಂಪಾದ ವೇದಪುಷ್ಕರಣಿಯುದಕದಿಂ ರಾಮಾನುಜಾಚಾರ್ಯರ 
ದುಗುಲಮಂ ತಳಿರ್ಗಾವಿಗೆಯ್ವುದೆಂದುಂ (ಚಿಕವಂ. ೧೦೯-೧೨). ತಳಿರು 
ಗಾವಿ : ೨. ಚಿಗುರಿನ ಬಣ್ಣದ ಅಂಚಿನ ಬಟ್ಟೆ: ಪಟ್ಟಾವಳ ದೋತ್ರ 
ಬಹಿರ್ವಾಸದಳೆದು. ತಳಿರುಗಾವಿಯನುಟ್ಟು ಜಪದ ಮಂಟಪದಲ್ಲಿ 
ಕುಳಿತರು ಬುಧರು ಸಂದಣಿಸಿ (ಮೋಹತ. ೩-೪೪) ; ಬಿಳಿಗಾವಿ ಗಾವಿ ಎಳೆ 
ಗಾವಿ ಹೆಗಾ ವಿ ತಳಿರುಗಾವಿಗಳ ಪೊಳೆವ ನಾನಾ ಬಣ್ಣಗಳೊಬ್ಬ ಮೆರೆವ 
(ಹನುಮ. ೮೨). ([ ತಳಿರ್‌, ೬ ಕಾವಿ] 


(ಆದಿಪು. ೦೩-೬). 


೩೩೮೯ 


ರಾ 


* |೩೦ 


86 


40 


ತಳರ್ದೊಂಗಲ್‌ 


ತಳಿರ್ಗಾಸೆ, ತಳಿರುಗಾಸೆ (ನು).ಎತಳಿರ್ಗಾವಿ ೨: ಮುನಿಜನಂಗಳೆೊಗೆದಾಆ 
ಲಿಕ್ಕಿದ ತಳಿರ್ಗಾಸೆಗಳ ಸೋರ್ದ ಬಣ್ಣದಿಂ (ಕಾದಂಪೂ. ೦೦೭) : ಹೊದೆದ 
ಧವಳೋತ್ತರೀಯದ ಉಟ್ಟ ತಳಿರ್ಗಾಸೆಯ[ಪಾಠಾಂ. ರ್ದೋತ್ರದ]ಇಕ್ಕಿದ 
ಯಜ್ಞೋಪವೀತದ (ನಂಬಿರ. ೧೬-೧೦೪) ; ಉಟ್ಟ ತಳಿರ್ಗಾಸೆಗಳನಳವಡಿಸಿ 
ಕೊಂಡು (ವೀಶೈಪು. ೨-೧೨-೨೨); ಒಡಲ ಭಸಿತೋದ್ಧೂ ಳನದ ಕೆಂಜೆಡೆಯ 
ರುದ್ರಾಕ್ಷಾವಿಕಲ್ಪದ ಜಡಿವ ಮಣಿಕುಂಡಲದ ನಿಡುಗಡ್ಡದ ತಳಿರ್ಗಾಸೆ 
ಉಡಿಗೆ ಬಹಿರ್ವಾಸದ ... ಗಣೇಶನಂ ಕಂಡ (ಕಂಕದಾ. ೦೦-೭೩), ತಳಿರು 
ಗಾಸೆ : ಎಲವೊ ಮಟ್ಟಿಯ ಮದನ ದರ್ಭೆಯ ತಿಲದ ಮನ್ಮಥ ವಿಮಲ 
ಧೋತ್ರದ ತಳಿರುಗಾಸೆಯ ಕಾಮ ಕೃಷ್ಣಾಜಿನದ ಕಂದರ್ಪ (ಕುವ್ಕಾಆ. 
೧೩-3೧) : ಬೆರಲೊಳೊಪ್ಪುವ ಪವಿತ್ರದ ತಿರುಪುಶಿರ್ಪ ಜಪಸರವ 
ನಿಟ್‌ ವಿಡಿದುಟ್ಟ ತಳಿರುಗಾಸೆಯ (ಸಇಂದಪು. ೧-೩೩) ; ತಳಿರುಗಾಸೆಯ 
ಧೋತ್ರ ಬಹಿರ್ವಾಸ ಮೂಗಿನಿಂದಿಳಿದ ನಾಮಗಳ ವೈಷ್ಣವರು (ಮೋಹತ. 
೧೭-೩೦). [ತಳಿರ * ಕಾಸ್ಕೆ] 

ಶಳಿರ್ಗೆಂಪು, ತಳಿರುಗೆಂಪು (ನಾ). ಚಿಗುರೆಲೆಯ ಕೆಂಬಣ್ಣ : ಕುರುಳ 
ಕಾಳಿಕೆ ಮೈಕಾಂತಿ ಕೈ ತಳಿರ್ಗೆಂಪು ಪಿರಿದಾದ ಬಾಯ್ದೆಆ3 ಬೆಳ್ಳು 
(ಕಂನವಿ. ೫-೬೫). ತಳಿರುಗೆಂಪು : ಸಂಜೆಗೆಂಪ ತಳಿರುಗೆಂಪ ತುಟಿಯ 
ಕೆಂಪು ಮಾರಲು (ಕವಿಸೋ. ೨೨-೯). [ತಳಿರ + ಕೆಂಪು] 

ತಳಿರ್ಗೈೆ "ತಳಿರ್ಗಯ್‌' ನೋ. 

ತಳಿರ್ಗೊಂಚಲ" (ನಾ). ಚಿಗುರಿನ ಗೊಂಚಲು ; ಪಲ್ಲವಗುಚ್ಛ : ತಳಿ 
ರ್ಗೊಂಚಲ ತಳ್ತ ಕೆಂಪಿನಿಂ ಪುದಿದಮರಾವನೀರುಹಮೊ ಪೇಟ3ನೆ ಬಾಲಕ 
ನಾದಮೊಪ್ಪಿ ದಂ (ಕಾದಂಪೂ. ೪೧೪). [ತಳಿರ + ಗೊಂಚಲ್‌ ] 

ತಳಿರ್ಗೊಂಬು (ನಾ). ಚಿಗುರೆಲೆಗಳಿಂದ ಕೂಡಿದ ಕೊಂಬೆ: ಇರ್ತಡಿ 
ವಿಡಿದು ನಟ್ಟ ತಮಾಲದ ತಳಿರ್ಗೊಂಬುಗಳಿಂ (ಕಾದಂಉ. ೨೦೪) ; ಬಂದು 
ಮಾಮರದ ತಳಿರ್ಗೊಂಬನುಯ್ಕಲಾಡಿ (ಪುಷ್ಕಪು. 3-೪೪) : ಕಮಲಕೆಟಗು 
ವಳಿಕುಲಮೋ ತಳಿರ್ಗೊಂಬಡರ್ದ ಬರ್ಜಯೋ 

[ ತಳಿರ + ಕೊಂಬು) 

ತಳಿರ್ಚು (ಕ್ರಿ). ಚಿಗುರಿಸು ; ಪಲ್ಲವಿಸುವಂತೆ ಮಾಡು: ಮರಗಳೆಡೆ 
ಯೆಡೆಯ ನೆಲನಂ ಚರಣಾಂಶುವಿನಿಂ ತಳಿರ್ಚು ಬಯಲಂ ನಿಜಕೇಕರ 
ರುಚಿಯಿನಲರ್ಚೇಟ್ತಿಂದರಸಿ ಬನಕ್ಕಂ ಬಟಿಕಿಕ್ಕೆ ಸಿರಿ ಪರಿಪೂರ್ಣಂ (ಚಂದ್ರ ಪು. 
೭-೭೨). [ತಳಿರ್‌, * -ಚು;] 

ತಳಿರ್ಜೊಂಪ (ನಾ). - ತಳಿರ್ಗೊಂಚಲ್‌ : ತಳಿರ್ಜೊಂಪದೋವರಿಯ 
ತಣ್ಣುಳಿಲೆಡೆಯೊಳ್ಳಿಸುಪ ಚಂದ್ರಕಾಂತದ ಘಟದೊಳ್ಳುಳಿರ್ವಾಲಿನೀರ 
ನಬಳಾವಳಿ ತಣ್ಣರಗದೆೊಳೆ ತೀವಿ ಪಧಿಕರ್ಗೆಆತಿಗುಂ (ವೃಷವಿ. ೪-೨೬). 

[ ತಳಿರ್‌ * ಜೊಂಪ್ಯ ] 

ತಳಿರ್ತ "ತಳಿರ್ಕ,' ಪರಾ. 

ತಳಿರ್ತು “ತಳಿರ್ಕ್‌' ಪರಾ. 

ತಳಿರ್ದುಟಿ (ನಾ). ಚಿಗುರಿನಂತೆ ಇರುವ ತುಟಿ; ಪಲ್ಲವಾಧರ: ತಳಿರ್ದುಟಿ 
ಯೆನಲು ಚುಂಬಿಸಿದಂತೆ ನಲಿವರುಂಟೊಲಿವರಾರಧ್ಯಾತ್ಮರಸಕೆ (ಭರಡ, 
೨-೫೧) ; ಅಳಿಚಳಾಳಕಂ ತಳಿರ್ದುಟಿ ಕೋಮಳ ತನುಲತೆ .. . ಕಳಹಂಸ 
ಗಮನಮೆಳೆಯಲ್ಲೆಸೆಗುಂ (ರಾಜಕೀ. ೩-೧೦೨). [ತಳಿರ + ತುಟ್ಟಿ) 

ತಳಿರ್ದೊಂಗಲ್‌, ತಳಿರುತೊಂಗಲು (ನಾ).ಎತಳಿರ್ಗೊಂಚೆಲ್‌: ಸುಲ 
ದಳಿರಾಯ್ತು ಪೊಗಣೆಗೆ ಕೆಂಗ್‌ ಕೈಪೊಡೆಯಾಯ್ತು ನುಣ್ಣಳಿರ್ತಳದಳಿ 
ರ್ದೊಂಗಲಾಯ್ತು ನಿಜಕಿಗೊಂಡು ತಳಿರ ಕಂತುಗೆನಲೇವುದೊ 
ಮಿಕ್ಕ ತಳಿರ್ವಿಯೋಗಿಯಂ ಕಳೆಕುಳಮಾಗೆ ಮಾಟಕ್ತಿಡೆಗಶೋಕೆಯ ಕೆಂದಳಿ 
ರೊಂದೆ ಸಾಲದೇ (ಮಲ್ಲಿಫು. ೫-೨೦) ; ನಿಲದಳಿ[ರ್‌]ದೆೊಂಗಲಂ ತಳೆದ 

ಈಕೆ (ಎಕ. £1, ದಾವಣ. &8-8೭; 1160); ಇರೆ ನವಪದ್ಮರಾಗಚಷಕಂ 


(ಚಜೈಮಿಭಾ: ೩-೦೫). 


ತಳಿರ್ದೊಂಬೆ 


ನಿಜಹಸ್ತತಳಾಗ್ರದೊರ್‌ ಮನೋಹರಿ ತಳಿರ್ದೊಂಗಲಂ ತಳೆದ ಕೋಮಲ 
ವಲ್ಲರಿಯಂತೆ .. . ಎಸೆದಳ್‌ (ಜಗವಿ. ೧೬-೧೧೫); ಪಸುರ್ದಳಿರ್ದೊಂಗಲಿಂ 
ಪುದಿದ ಬಲ್ನನೆಯಿಂ ಮುಗುಳಿಂದಲರ್ಗಳಿಂ. . .ಎಸೆವುದೊಂದು ಬಿಲ್ವಕುಜಂ 
(ದಶಕು. 6-೭) ; ಚೆಂಬೊಳೆಪಾಂತ ಜಡೆಗಳೆಳದಳಿರ್ದೊಂಗಲಾಗೆ (ನಂದಿಮಾ. 
೨-೨೪). ತಳಿರುತೊಂಗಲು : ಮಂಜಕ್ಕ ಮನೆಯನ್ನು ತಳಿರುತೊಂಗಲು 
ಗಳಿಂದ ಅಲಂಕರಿಸಿದಳು (ಹಾಹುತ್ತ. ೮೮). [ ತಳಿರ್‌, + ತೊಂಗಲ್‌] 

ತಳಿರ್ದೊಂಬೆ (ನಾ). ಎ ತಳಿರ್ಗೊಂಚಲ್‌ : ಸೋಗೆ ಮಾವು ಮೊದಲಾದ 
ತಳಿರ್ದೊಂಬೆಗಳಿಂ (ಚಕವಂ. ೮೩-೪); ಗಂಡುಗೋಗಿಲೆಗಳ ಮೆಲ್ಹಳಿ 
ರ್ದೊಂಬೆಯೊಳ್‌ ಗಿಳಿಗಳಿಮ್ಮಾವಣ್ಗಳೊಳ್‌ . . . ಎಂದಿಗಂ ತಣಿಯದಂತೆ 
(ಚಿಳವಿ. ೧-೯೧). [ತಳಿರ + ತೊಂಬೈ[) 

ತಳಿರ್ದೋರಣ, ತಳಿರುತೋರಣ (ನಾ). ಚಿಗಂರೆಲೆಗಳಿಂದ ರಚಿಸಿದ 
ತೋರಣ : ಸುರಧನು ತಳಿರ್ದೋರಣವಾಲಿ ರಂಗವಲಿ ಬದ್ದವಣಂ 
ಜಳದರವಮಾಗೆ ಜಯಮಂಗಳಸೂಚಕಮಾದುದತನುಗಾ ಘನಸಮಯಂ 
(ಕಂದ್ರಪು. ೪-೪೨) ; ತಳಿರ್ದೋರಣಂ ಅಲದ್ದೋರಣಂ (ಶಮದ. ೪೩ 
ಪ್ರಯೋ): ಮಿಲುಗುವ ತಳಿರ್ದೋರಣಂಗಳಂ ಕಟ್ಟಿಸುತ (ಜೈಮಿಭಾ. 
6-4). ತಳಿರುತೋರಣ : ತಳಿರುತೋರಣ ಮಾವಿನಸೊಪ್ಪು ಮುಂತಾ 
ದವುಗಳನ್ನು ಕಟ್ಟುವದಕ್ಕೋಸ್ಕರ ಬಾಗಿಲ ಹೊರಗಡೆ ಕಾಣುವಂತೆ ೨ 
ಕಂಭಗಳಿಂದ ಕಟ್ಟಲ್ಪಟ್ಟ ದ್ವಾರಬಂಧನದ ಚೌಕಟ್ಟು ಮನೆಯ ಹೊರಬಾಗಿಲು 
(ಸಿದ್ಧಾಂತಿ. ೯೨) :- ಬಾಗಿಲಿಗೂ ರಂಗಮಂಟಪಕ್ಕೂ ತಳಿರುತೋರಣಗಳನ್ನು 
ಕಟ್ಟಿದರು (ಕಪಪು. ೩-೪0). [ತಳಿರ + ತೋರಣ) 

ತಳಿರ್ಪಟ (ನಾ). ಚಿಗುರೆಲೆಗಳಿಂದ ಮಾಡಿದ ಕೊಡೆ (?) : “ತಳಿ 
[ಪಾಕಾಂ. ಳ)ರ್ಪಟ ಸತ್ತಿಗೆಯಕ್ಕುಂ” (ಭಾರನಿ. ೪೧). [ ತಳಿರ * ಪಟ್ಯ] 

ತಳಿರ್ಮಂಟಪ (ನಾ). ಚಿಗುರೆಲೆಗಳಿಂದಾದ ಮಂಟಪ; ಬಳ್ಳಿ ಮಂಟಪ: 
ಕಂಠಗತಪ್ರಾಣದ ಕುವರಿಯ ತಳಿರ್ಮಂಟಪದೆಡೆಗೆ ಸಾರ್ಚಿದರು (ಮೋಹಕ. 
೨೮-೧೨). | ತಳಿರ್ವ್‌ ೬ ಮಂಟಪ] 

ತಳಿರ್ವಂದರ್‌ (ನಾ). ಚಿಗಂರೆಲೆಗಳ ಚಪ್ಪರ,-ಮಂಟಪ : ಕನಕನಗದ 
ನಂದನಮಧ್ಯದ ಮಂದಾರತರುಗಳ ತಳದ ತಣ್ಣೆಳಲ ತಳಿರ್ವಂದರೆ 
ಮಲ್ಲಿಕಾಕುಸುಮಮಾಲಿಕಾಲಂಕೃತ ಕುಸುಮಮಂಟಪದೊಳಿ*” (ರಾಜಠೇ- 
೧-೧೩೫ ವ). [ತಳಿರ್‌್‌ * ಪಂದರ*] 

ತಳಿರ್ವಜ್ಜೆ (ನಾ) ಎ ತಳಿರಡಿ: ತಳಿರ್ವಜ್ಜೆಯ ತರುಣಲತಾಮಧ್ಯದ .. . 
ಲಸದ್ಬಿಂಬಾಧರದೆಳಜವ್ವನೆ (ಜಯನಿಕಾ. ೧೧-೧೮) ; ತಳಿರ್ವಜ್ಜೆಗಳ ತಾವರೆ 
ವಜ್ಜೆಗಳ ತಳತಳಿಸುವ ರನ್ನವಜ್ಜೆಗಳ ನಳಿನನೇತ್ರೆಯರು 
೨೧-೪೩).  [ ತಳಿರ + ಪಜ್ಞೆ] 

ತಳಿರ್ವಟ್ಟೆ (ನಾ). ೧. ಎ ತಳಿರುಡೆ : (8). ೨. ಚಿಗುರಿನ ಬಣ್ಣದ ಬಟ್ಟೆ ; 
ಕೆಂಬಣ್ಣದ ಬಟ್ಟೆ : ನನೆಯಂಬನುಟ್ಟ ತಳಿರ್ವಟ್ಟಿಯನಾಗಳೆ ಮೆಚ್ಚು 
ಗೊಟ್ಟು ಮೆಲ್ಲನೆ ನಡೆತಂದು (ಕಬ್ಬಿಣ: ೮೨): ನೆಲೆಗೊಳಿಸಿ ಕಟ್ಟಿದ ಪೊಂ 
ಬಟ್ಟೆ ಯ ವಿತಾನದ ಪರಿಸರದೊಲ್ಲಿಜ೨ವಿಡಿದೆಳಲೆವಿಟ್ಟ ತಳಿರ್ವಟ್ಟೆಯ 
ಚಿತ್ರಾವಳಿಯ ಮೇಲ್ಕಟ್ಟು (ರಾಜಶೇ. ೮-೫ ವು. [ತಳಿರ್‌+ ಬಟ್ಟೆ] 

ತಳಿರ್ವಡಿಸು (ಕ್ರಿ). ಚಿಗಂರಿಸು; ಪಲ್ಲವಿಸುವಂತೆ ಮಾಡು: 
ಕತಿಪಯ ಪನಗತಿಯಿಂ ಶೀತಕರೋಪಲ ಕುಟ್ಟಿಮತಳಮಂ ತಳಿರ್ವಡಿಸಿ 
(ಕಾಂತೀಶ್ಶ. ೧೫-೭೨ ವ). [ತಳಿರ + ಪಡು, ೬ -ಇಸ್ಕು) 

ತಳಿರ್ವಡೆ (ಕ್ರಿ). ಎ ತಳಿರಿಡಿ: ಇತ್ತರದಲಿ ತಳಿರ್ವಡೆದಿರ್ದ ಮಾಮರ 
ಮತ್ತೇಭ ಗಿಳಿ ತೇಜಿವಿಂಡು (ಮೋಹತ. ೬-೧೯). [ತಳಿರ * ಪಡೆ) 

ತಳಿರ್ವಣ್ಣ (ನಾ). ಚಿಗುರಿನ ಬಣ್ಣ ; ಕೆಂಬಣ್ಣ : ಹಸುರುಗುಪ್ಪಸ ನವಿಲ 
ಗಅಶಿವೆರೆದ ಸೆಜಗಿನಿಂದೆಸೆವ ತಳಿರ್ವಣ್ಣದ ಸುರಿಯ ಸೇಲೆ (ರಾಘ. 

[ ತಳಿರ * ಬಣ್ಣ ] 


(ಕುರಾಸಾಂ. 


೧೭-೬೩). 


೩೩೯೦ 


30 


86 


40 


46 


ತಳಿರ್ವೊದಣ* 


ತಳಿರ್ವನೆ (ನಾ). ಎ ತಳಿರೋವರಿ : ತಳಿರ್ವನೆಯೊಳ್‌ ನಲ್ಲನಂ ನೆನೆದು 
ದೂಟೀಸುತಿರ್ಪಿಚ್ಛಿಗಾರ್ತಿಗಾ ತೆಅನೆಲ್ಲಮಂ ಬಿನ್ನಪಂಗೆಯ್ದು (ಕವ್ಬಿ ಕಾ. 
೩೨೧): ಪಟ್ಟ ್ಲಿಣದ ಪೊಅಿವಳೆಯದೊಳ*" ಲತಾಸಂತತಿಗಳಿಂ ಕುಸುಮ 
ಶೋಭೆಯಿಂ ಫಲಾನೀಕದಿಂ ತಳಿರ್ವನೆಗಳಿಂ (ಜಿಬಪು. ೧೧-೨೦) : 
ತಳಿರ್ವನೆ ಪುಷ್ಪ ಮಂಟಪ ದಿವ್ಯ ಪುಳಿನಸ್ಮಳಗಳಿಗಿನಿಯರನೊಯ್ದು (ಕಂನವಿ. 
೫-೧೧೦). [ತಳಿರ * ಮನೆ] 

ತಳಿರ್ವಸೆ (ನಾ). ಎ ತಳಿರ್ವಾಸು : ನಿನ್ನಯ ವಿರಹೋದ್ರೇಕದಿನಿನ್ನುಂ ತಳಿ 
ರ್ವಸೆಯ ಮೇಲೆ ಪೊರಳುತ್ತಿರ್ದಾ ಕನ್ನೆಯ ರೂಪೆನ್ನಿದಿರೊಳ್‌ ಸನ್ನಿದ 
ಮಾದಂತೆ ತೋಟಾುತ್ತಿರ್ದಪ್ರದೀಗಳ್‌" (ಕಾದಂಉ. ೩೨೩) ; ಸಿರಿಖಂಡದ 
ಬಂಡಿನೊಳಲುಂಬಿ ತಳಿರ್ವಸೆಯ ಪಕ್ಕದೋೊಳ್‌ ನೇಟಿದ ನವೀನ ಚಮರ 
ಜಂಗಳುಂ (ವರ್ಧಪು. ೫-೬೩ ವ); ತಳಿರ್ವಸೆಯ ತಾಣದೊಳ್ಳಲಯಜದ 
ಮಾಡದೊಳ್‌ . . . ನಿಲಲಜಿಕಿಯಡುಪ್ಪರಿಗೆದುದಿನೆಲೆಯ ಚಂದ್ರಶಾಲೆಗೆ 
ಬಂದಳಂಬುಜಾಕ್ಷಿ (ಜೈಮಿಭಾ. ೩೦-೩೬). [ ತಳಿರ್ಕ್‌ + ಪಸ್ಯೆ ] 

ತಳಿರ್ವಾಯ್‌ (ನಾ). ಚಿಗುರಿನಂತೆ ಕೋಮಲವಾದ ಬಾಯಿ; ಕೆಂಪಾದ 
ಬಾಯಿ : ಬಂದರ್‌ ಪವಳವಾಯ ತಳಿರ್ವಾಯ ತೊಂಡೆವಾಯೊಳ್ವೆಂಡಿರ್‌ 
(ಜಗವಿ. ೪-೧೨೨) : ಶೀವಿದ ಪಾಲ್ಮೊಲೆಯಂ ತಳಿರ್ವಾಯಿಂ 'ಡಾವರಿಸುತ 
ಕರ್ಚುವ ಕಂದನೆ (ಜಯಕಾ. ೨೨೩೭). [ತಳಿರ * ಬಾಯ್‌] 

ತಳಿರ್ವಾಸಿಕೆ (ನಾ). ಎ ತಳಿರ್ವಾಸು : ತಳಿರ್ವಾಸಿಕೆಯೊಳು ಮಲಗಿ 
ಪನ್ನೀರ್ಗಳ ತಳಿದಲರ್ವಿಜ್ಜಣಿಗೆಯಲಿ . ಬೀಸಿಕೊಳುತಲಿ (ಸಾಇಂದಕಾ- 
೪-೬೫). [ತಳಿರ್ಸ್‌ + ಪಾಸಿಕೆ] 

ತಳಿರ್ವಾಸಿಗೆ(ನಾ) .ಎತಳಿರ್ವಾಸು:ಚಿಗುರ್ದ ಮಾಮರನೆಳಲಿನಿಂ ತಳಿರ್ವಾಸಿಗೆ 
ಯ ಗೆಯ್ದು ಕುಳ್ಳಿರಿಸುತ್ತ (ನವಮೋ. ೦೬-೩೪). [ತಳಿರ * ಪಾಸಿಗೆ] 

ತಳಿರ್ವಾಸು (ನಾ). ಚಿಗುರೆಲೆಗಳಿಂದ ಮಾಡಿದ ಹಾಸಿಗೆ,-ಹಾಸು: 
ಇನಿಯನಗಲ್ಲು ಪೋಗಿ ಪರದೇಶದೊಳಿರ್ದಪನಾನುಮಿಲ್ಲಿ ಮಾವಿನ ತಳಿ 
ರ್ವಾಸಿನೊಳ್‌ ಪೊರಳಂತಿರ್ದಪೆನಾಗಳುಂ (ಆದಿಫು. ೧೨-೪೨); ತರುಣಿಯ: 
ವಿಯೋಗತಾಪಕ್ಕೆ ರಜನಿಯುಂ ಕೆಳದಿಯಂತೆ ತಳಿರ್ವಾಸಂ ಬಿತ್ತರಿಸುತ್ತ 
ಮಿರ್ದಳೆಂಬಂತಿರೆ ಬಿತ್ತರಿಸಿತ್ತು ಸಾಂದ್ರ ಸಂಧ್ಯಾರಾಗಂ (ಕಾದಂಉ. ೩೨೧) ; 
ಅಡೆವೊತ್ತಿನ ತಳಿರ್ವಾಸಿನ ಪಿಡಿದಿರ್ದಂಬುಜದ ನಡುವೆ . . . ಪುಟಪಾಕಂಗುಡೆ 
ಸುಡುವಂತಿರ್ಪವಲ್ಲಿ ವಿರಹಿಜನಂಗಳ್‌ (ಅಜಿಪು. ೨-೧೦) ; ತಳಿರ್ವಾಸಿನಿಂದೆ 
ಸೆಜ್ಜೆಗೆ ಕೆಳದಿಯರೆಂತರ್ಕೆ ಕೊಂಡುಪೋದರ್‌ ವಿರಹಾಕುಲೆಯಂ (ಶಮದ. 
೧೦೮ ಪ್ರಯೋ). [ತಳಿರ್ಗ್‌ * ಪಾಸ್ಕು] 

ತಳಿರ್ವೇಜಿಕಿಸು (ಕ್ರಿ). ೧. ಚಿಗುರನ್ನು ತಳೆಯುವಂತೆ ಮಾಡು; 
ಚಿಗುರಿಸು : ಮೃದುಪದಘಾತದಿಂದಸುಕೆಯಂ ತಳಿರ್ವೇಟಿಿಸಿ (ಮಲ್ಲಪು. 
೬-೫೩): ಅರುಣತಲದ್ಯುತಿತತಿಯೆಡೆದೆಅಪುಗಳಿಂದುಣ್ಮುವಂದದಿಂ ಕೆಂಬೆರ 
ಲುಂಗುರದಿನೊಗೆವರುಣರುಚಿಮಂಜರಿ ತಳಿರ್ವೇ ಅಸಿದುದೈದೆ ಕರ 
ಶಾಖೆಗಳಂ (ಕಂದ್ರಪು. ೬-೬೧). ವ. ಚಿಗುರಿಟ್ಟಂತೆ ಕೆಂಪಾಗಿಸು : ಪಸರಿಪ 
ಪಾದರಾಗವಮಿಳೆಯಂ ತಳಿರ್ವೇಅಕಿಸೆ . . , ನಡೆತಂದುದು ಸೌಂದರೀಜನಂ 
(ಕಂದ್ರಪು. ೬-೯೫). [ತಳಿರ್ವೇಣು + - ಇಸ್ಸು] 

ತಳಿರೇಟು (ಕ್ರಿ). ಚಿಗುರನ್ನು ತಳಿ; ಚಿಗುರಂ ; ಪಲ್ಲವಿಸು : ರಥಂ 
ರಥದೊಳಾರ್ದು ಪಳಂಚೆ ನಭಂ ದಿಶಾತಟಂ ಧರೆ ಕಡುಗೆಂಪದಾಯ್ತೊಗೆವ 
ಶೋಣಿತದಿಂದೆ ಜಗಂ ಮಹಾವನಾಂತರಮೆ ಪೊದಟ್ಟಿ ರೌದ್ರರಸಸೇಚನದಿಂ 
ತಳಿರ್ವೇಟ್‌ತೆಂಬಿನಂ (ಜಗವಿ. ೭-೫೨). [ತಳಿರ್ಕ್‌ + ಪೇಟ 

ತಳಿರ್ಮೊದಟಿ* (ನಾ) , ಚಿಗುರೆಲೆಗಳಿಂದ ತುಂಬಿದ ಪೊದರು;ಚಿಗುರೆಲೆಗಳ 
ದಟ್ಟಣೆ : ದಾವಾಗ್ನಿ ನಿಡುವುರಿಯ ನಾಲಗೆಗಳಿನೆ ಕೆಂಪುದೀವಿದಟ್ಟಯಿಸಿರ್ದ 
ತಳಿರ್ವೊದರ್ಗಳ ಕೆಳಗನಾವರಿಸುತೆಳಲ್ವ ತಳಿರಿಂದಶೋಕ ದ್ರುಮಂಗಳ್‌ 
ಕರಂ ಮೆಜಿಹದುವಂದು (ಜಿಬಫು. ೪೫-೧೯). [ ತಳಿರ್‌, ೬ ಪೊದರ್ಜ್‌ ] 


ತಳಿರ್ವೊಣಿ 


ತಳಿರ್ವೊಲಕೆ (ನಾ). ಚಿಗಂರೆಲೆಗಳ ಹೊರೆ: ತಳರ್ವೊಟಕವೊತ್ತುದಲ್ಲದಲರಂ 

ಸಲೆ ತಾಳ್ಜುವ ಸೈಪುವೆತ್ತುದೇ ಮಳಯಜಂ (ಜಂದ್ರಪು. ೭-೯೨). 
[ತಳಿರ * ಪೊಲಿ ] 

ತಳಿರ್ವೋಗು (ಕ್ರಿ). ಚಿಗುರಿಡು ; ಪಲ್ಲವಿಸು : ಪೊಸತಲರ್ದ ಕೊಸಗು 
ತಳಿರ್ವೋದಸುಗೆ ಪಸುರ್ನನೆಯೊಳಿಡಿದ ಮಲ್ಲಿಗೆ (ಆದಿಪು. ೧೦-೮೫). "ಅಲ 
ರ್ವೋಗು' ಪರಾ. [ತಂರ್ಕ್‌ * ಪೋಗ್ಳ್ಕು) 

ತಳಿಲು, "ತಟಲ್‌' ನೋ. 

ತಳಿಲ್ಕು "ತಾಳಿಲು' ನೋ. 

ತಳಿಲ್ಕು "ತಳಲ್ಲು' ನೋ. 

ತಳಿವರ (ನಾ). ಮರದ ದಿವಿ ; ಸ್ಥೂಲದಾರಂ : ತಳಿವರ ನೂಲ ಹರಿಗೆ 
ಕಬ್ಬುನದ ಬಲ್ವಲಗೆ . , . ಮಕರದಿಬ್ಬಿ ಸಲೆ ಮೆಚಿದವು ದುರ್ಗದೊಳಗೆ 
(ಕುರಾಸಾಂ. ೩೭-೫೬). [ತಳ್ಳಿ (ತಟ) + ಮರ; ) 

ತಳಿವು (ನಾ). ತಳಿಯುವಿಕೆ ; ಸೇಚನ : “ಘರತಿ-ಚಿಮುಕಿಸಿದಪುದು ... 
ಘರ್ತವ್ಯಂ, ಘರಣೀಯಂ, ಘಾರ್ಯಂ ಈ ೩ ತಳಿವು” (ಕಾಶಕ್ಕ- ೭೫). 

[ತಳ್ಳಿ + - ವು] 

ತಳಿಶಾಸ್ತ್ರ (ನಾ). “(ಜನನಕ್ರಿಯೆಗೆ ಸಂಬಂಧಪಟ್ಟ ಶರೀರವಿಜ್ಞಾನ 
ವನ್ನೂ, ತಳಿಯೆಬ್ಬಿಸುವ ಕುಶಲವಿದ್ಯೆಯನ್ನೂ ಒಳಕೊಂಡ) 
ಆನುವಂಶೀಯದ ಮತ್ತು ಜೀವಿಮಾದರಿಗಳ ರೂಪಸ್ಥಿಶಿ ವ್ಯತ್ಯಯದ 
ವಿಚಾರ : ತಳಿಶಾಸ್ತ್ರ” (0698108. ಇಂಕನಿ). [ತಳ್ಳಿ * ಶಾಸ್ತ್ರ] 

ತಳಿಸಾರಿ (ನಾ). ಎಸೆದ ಲೆತ್ತದ ಕಾಯಿಂ: ದುಗನ ಹಾಯಿಕು ತನಗೆ 
ಹಾಯ್ಯ್ಕಿತ್ತಿಗನವೆಂಬಬ್ಬರದ ಹಾಸಂಗಿಗಳ ಬೊಬ್ಬೆಯ ಸಾರಿಗಳ ಮಣಿ 
ಖಟಿಲನಿಸ್ವನವ . . . ಬೀದಿಗಳ ತಳಿಸಾರಿಗಳ ಧಾಳಾಧೂಳಿ ಮಸಗಿತು 
(ಕುವ್ಕಾಸ. ೦೩-೫೦). [ತಳಿ;+ ಸಾರ್ಕಿ] 

ತಳಿಸು,, ಚಳಿಸು,, ಛಳಿಸು,, ತೊಳಸಂ,, ತೊಳಿಸಂ, ಥಳಿಸಂ, (ಕ್ರಿ). ೦. 
(ಬತ್ತ ಮೊದಲಾದಂವನ್ನು) ಕುಟ್ಟು: ಕೇಸಕ್ಕಿಯಂತೆ ತಳಿಸಿದಕ್ಕಿಯಂತೆ 
ಕರ್ಚಿದಕ್ಕಿಯಂತೆ (ಧರ್ಮಾಮ್ಮ. ೧೨-೨೪): ಘನವ ಕಾಂಬುದಕ್ಕೆ ಮನ 
ವೆಂತಾಗಬೇಕೆಂದರೆ ಅಕ್ಕಿಯ ತ[ಪಾಕಾ. ಥ]ಳಿಸಿದಂತೆ ಹಲ್ಲ ಸುಲಿದಂತೆ 
ಕನ್ನಡಿಯ ನೋಡಿದಂತೆ ಮನ ನಿರ್ಮಲವಾದಲ್ಲದೆ ಘನವ ಕಾಣಬಾರದು 
(ಲಿಂಗವ. ೧೨-೪೬) ; ಶಶಿಕಾಂತದಿಂ ಸಮೆದೊರಲ್ಲಳೊಳಂ ಬಿದಿರಕ್ಕಿಯಿಕ್ಕಿ 

» ಸುವ್ವಿ ಸುವ್ವಿಯಂದಳವಡೆ ರಾಗದಿಂ ತಳಿಸಿವರ್‌ ವನದಲ್ಲಿ ಪುಳಿಂದ 

ಕಾಂತೆಯರ್‌ (ಗಿರಿಕ. ೧-೧೨೩) ; ತ[ಪಾಕಾಂ. ಚ]ಳಿಸಿ ರಾಜಾನ್ನದಕ್ಕಿಯನ್ನು 
ನಾಲ್ಕೈದು ಸೂಳ್‌ ತೊಳೆದು (ಸೂಪಶಾ. ೩-3); ಉಯ್ಯ ಮುನ್ನೊತ್ತಿ 
ಕೇಸಕ್ಕಿಯ ತಳಿಸುವರುಯ್ಕಿದ್ದು ಬಿಳಿಯಕ್ಕಿ ಬಿಳುಪು (ಧರಡ. ೩೪-೨೨). ೨. 
ಹೊಡೆ ; ಚಚ್ಚು : ಸಿಟ್ಟಿಗೆದ್ದು ಕೈಯೊಳಗಣ ಕೋಲಿನಿಂದ ಸಂಗನನ್ನು 
ಒಳಿತಾಗಿ ತಳಿಸಿದನು (ಮುಂಬಯಿ. ೨-೩೯) ; ಅವರು ಇವನನ್ನು ಒಳಿತಾಗಿ 
ತಳಿಸಿದರು(ಮಂದಾಕಿ. ೦೩೮). ಚಳಿಸ್ಕು: ೧. ಪುಳಿಂದಿಯರು ಪಾಡಿ ಚಳಿಸಿದರು 
ಬಿದಿರಕ್ಕಿಗಳನು (ಹಶಕಾ. 8-೩೩); ಬಿದಿರಕ್ಕಿಗಳಂ ಚಳಿಸುತ್ತೆ ಪಾಡಿದರ್‌ ಮದ 
ವತಿಯರ್‌ ಕಿರಾತಸತಿಯರ್‌ ಪ್ರಭುಮೇರುವ ಲೀಲೆಯೇಬಕ್ಸಿಯಂ (ಪುಷ್ಪ ಪು. 
8-೯೨) ; ಚೆಲ್ವೆತ್ತಕ್ಕಿಗಳ ಶಿವನಿವೇದನಕೆ ಯೋಗ್ಯವೆಂದುಜಿ* ಶೋಧಿಸುತ್ತ 
ಚಳಿಸಿ (ವೀಕೈಪು. ೭-೧೦-೬೭) ; ಯವೆಯನ್ನು ಚಳಿಸಿ ಅಕ್ಕಿ ಮಾಡಿ ಕುದುರೆಗೆ 
ತಿನ್ನಿಸುವುದು(ಅಶಟೀ. ೫೨-೧); ಗೋದಿಯ ಚಳಿಸಿ ಅಕ್ಕಿಯ ಪಾಯಸನಡುವ 
ಹಾಗೆ ಅಡುವುದು (ಛೀಮಸೂ. ೨೩). ಛಳಿಸ್ಕು : ೧. ಚಿತ್ತ ಸಾಳಿವನವೆಂಬ 
ತಂಡುಲ ತೊಳೆಯದೆ ಛಳಿಸದೆ ಕುಂಭದೊಳಗೆ ಹಾಕಿ (ನಗೆಮಾ. ; 
ಇಂದುಮುಖಿಯರಿಂದುಕಾಂತದೊರಳನಿಕ್ಕಿ ಚಂದನದೊನಕೆಯ ಪಿಡಿದು 
ಛಂದದೆ ಬಿದಿರಕ್ಕಿಯ ಛಳಿಸುತ (ಅಂಜಜ. ೨-೬ಖ ; ಸುವ್ವಿಯಂದಾ ವನ 
ವನಿತೆಯರ ಬಿದಿರಕ್ಕಿ ಛ[ಪಾಳಾಂ. ಚ, ತ]ಳಿಪರು (ಸೊಲಸೋ. ೦೪-೬೩) ; 


೮೬); 


೩೩೯೧ 


20 


26 


30 


ತಳು 


ಅಕ್ಕಿಯನು ಛಳಿಸಲು ಕೈಯ ಬಳೆಯುಲಿಯೆ (ನಿಧಾಗ. ೧೧-೧೬-೧೨) ; 
ಶಶಿಕಾಂತದೊರಳಿನೊಳ್ಳಿ ದುರಕ್ಕಿಯಂ ಪೊಯ್ದು . . . ಗಾನರಸ ಬಸಿವ 
ರಾಗಂಗಳಿಂದೆ ಬಿಸಜಗಣ್ಣೀಜಿ*ಯರ್ಪಾಡಿ ಛಳಿಸಲ್‌ (ಏಕೋಪು. ೧೦-೪೪). 
ಪಿ. ಛಲವೆತ್ತು ಛದ್ಮನೆಯಿಂ ತುಚ್ಛಭೂಪರು ಛಳಿಪ ಕೂರ್ಗಣೆ ಗಣೆಯಾಗೆ 
ಛಳಿಗಂಡವೊಲು ಮೂರ್ಛೆಗೈಸಿ (ಶತಸಾಂ. ೬೯-೪೯). ತೊಳಸ್ಕು: ೧. 
ವನಿತೆ ಸೌಟಿನೊಳಕ್ಕಿಯ ತೊಳಸಿ ಒನಕೇಲಿ ಓಗರ ಹದ ನೋಡಿ 
(ಪುರಂದ. ೦-೧೦೧-೩) : ತೊಳ[ಪಾಠಾಂ. ತಳಿ, ಚಳಿ]ಸಿದಕ್ಕಿಯ ನನೆಹಿ ಕುಟ್ಟಿ 
ಸೋದಿಸಿಕೊಂಡು (ಸೂಪಶಾ. ೧-೬೩) ; ತೊಳಸದಕ್ಕಿಯ ತಿಂಬ ಕಿಲುಬು 
ತಳಿಗೆಯಲುಂಬ ಕೊಳಗದಲಿ ಹಣಗಳನು ಅಳೆದುಕೊಂಡು (ವಿದ್ಕಾಕೃ, ೪೦-೦). 
ತೊಳಿಸು: ೧. ಕೇರಿಯೆ ಹಸನಾಗಿ ತೊಳಿಸಿದಕ್ಕಿಯನೀಗ ಎಸರೀಗೆ 
ನಾ ಹೊಯ್ದೆ (ಚಿದಾವ. ಥಳಿಸು,: ೧. ನೀರ ಒರಳ 
ಮಾಡಿ ನೆಳಲನೊನಕೆಯಮಾಡಿ ಆಕಾರಎಲ್ಲದಕ್ಕಿಯ ಥ![ಪಾಕಾಂ. ತ) 
ಳಿಸುತ್ತಿರಲು (ಬಸಹೆ. ೦೦೧-೩೦೨) ; ಚಂದನದೊನಕೆಗಳನು ಹಿಡಿದು ಮನ 
ದೆಟಿ*ಿಯರ ಪಾಡುತಾ ಬಿದಿರಕ್ಕಿಗಳನು ಥಳಿಪರು (ಜೀವಂಸಾಂ. ೨೦-೧೪) ; 
ಮಡದೀನ ಎಬ್ಬಿಸಿದರ ಅರನಿದ್ದಿ ನಾದಾವ ಎರಡೊಬ್ಬಿ ಮಾಡಿ ಥಳಿಸವ್ವ 
(ಮಲ್ಲಿಗೆ. ೯೨). ೨. ನನ್ನನ್ನು ಚೆನ್ನಾಗಿ ಥಳಿಸಿ ರೂಪಾಯಿಗಳನ್ನು ತೆಗೆದು 
ಕೊಂಡು ಹೋದನು (ಕುಂಕುಮ. ೮೮) ; ಅಪ್ಪ ಚೆನ್ನಾಗಿ ಒಂದು ಹುಣಸೆಯ 
ಟೊಂಗೆಯಿಂದ ಥಳಿಸಿದ್ದರು (ವಾತ್ಮಲ್ಯ. 83). [ತಳಿ,* -ಸ್ಕು) 

ತಳಿಸ್ಕು "ತಳಿಯಿಸಂ' ನೋ. 

ತಳಿಸ್ಕು, ತೊಳಸ್ಕೂ, ಥಳಿಸ್ಯು (ಕ್ರಿ). ೧. ಹೊಳೆ; ತಳತಳಿಸು ; 
ಪ್ರಕಾಶಿಸು: ರಾಜಿಸಿತು ಸರಯೂ ನದಿಯ ವಕ್ಷಮೋಕುಳಿಯ ಕಾಂತಿಯಿಂ 
ತಳಿಸಿ (ಶ್ರೀರಾಮಾ. ೩೧-೦೦೫). ೨. ಹೊಳಪುಕೊಡು ; ಮಸೆ; ಹರಿತ 
ಗೊಳಿಸು : ಎಳಗೊನೆಯ ಚಿವುಟುವೊಡೆ ಕೊಡಲಿಯ ತಳಿ[ಪಾಕಾಂ. ರಿ] 
ಸುವರೆ ಕೇಳಿಲವೊ ಕಪಿ ನಿನ್ನೊಳಗೆ ಕಾದುವಡೇಕೆ ಕೈದುಗಳಸ್ತಹೀನನಲಿ 
(ತೊರರಾ. ೬-೨೩-೦೦) ; ತಳಿಸಿದ ಕೊಡಲಿಯೊಲ್‌ ಸಂದು ಸಂದುಗಳಂ 
ಕರ್ತರಿಪುದುಂ (ಚಿಕಏ. ೧೮). ತೊಳಸ್ಕು : ೨. ಆಯುಧಗಳನ್ನು ತೊಳಸುವ 
ವೃತ್ತಿ ನಮ್ಮೂರ ಕಮ್ಮಾರನದು (ರೂಂ). ಥಳಿಸ್ಕು : .೨. ಕುಡುಗೋಲು 
ಥಳಿಸಿ, ಹಲ್ಲು ಹೊಯ್ಕಿಸಿ, ಹೊಲಕೊಯ್ಯಲು ಸಿದ್ಧರಾಗುತ್ತಾರೆ (ನನ್ಮೂರು- 
೪೩4. [ ಆತಳತಳ . -ಇಸ್ಸು] 

ತಳಿಸ್ಕು (ಕ್ರಿ). ಒಂದಕ್ಕೊಂದು ತಾಗಂ,-ಸೇರು: ಪರಸ್ಪರ ಕಲಿತ 
ಕರಜಾನೂರುಪಾದದ್ವಿ ತಯಬದ್ಧದಲಿ ತಳಿಸಿ ತೊಡರುವ ಬೀಸಿ ಬಿಸುಡುವ 
ನಿಲುವಿನಿಂದಡಿಯಿಂದ ಚಲಿಸುವ -ಹಲವು ಪರಿವಿಡಿಯಿಂದ ಹಳಚಿದರಂದು 
ಭಯ ಭಟರು (ನಿಧಾಗ. ೧೦-೩೯-೮). [ತಳ (ತಟ್‌) + - ಇಸ್ಕು] 

ತಳಿಹ (ನಾ). (?) : ತಳಿಹದ ಪಚ್ಚೆಯಂಗಿ ತಲೆಸುತ್ತಿದ ಕತ್ತರಿವೀಲಿ 
ಪಫೊಂಕದೊಳ್‌ ತಳೆದಸಿಧೇನು . . . ಕರಂಗಿ ಕತ್ತಲಿಸುವ ಮೆಯ್ಯ 
ಕಾಡೊಡೆಯರೈತರೆ ನೋಟ್ಟಿ ವರ್ಗಾಯ್ತು ಕೌತುಕಂ (ಪುಣ್ಯಾಸ್ರ. 
ಹೊಗರಿನ ಹೊಳಹು ಗಗನವನುಗುಳೆ ಧಾರೆಯ ಬಲುಗಿಡಿಗಳುರಿ ಮಸಗೆ 
ತ[ಪಾಕಾಂ. ಬ, ತೊ]ಳಿಹದ ಬಣ್ಣ ಗಜಗಜಿಸೆ , . . ಕವಲಂಬಲಗಿ 
ನಂಬೀಸಾಡಿದವು ಪರಸೈನ್ಯಸಾಗರವ (ಕುವ್ಕಾದ್ರೋ. ೧೦-೪). [?] 


೭೮-೭). 


೨-೬೨); 


40 ತೆಳಿಹೋರಿ (ನಾ). ತಳಿಮಾಡಲು ಸಾಕಿದ ಹೋರಿ ; ಬೀಜದ ಹೋರಿ: 


45 


ಹೆಸರಾಂತ ೩೦೦೦ ತಳಿಹೋರಿಗಳನ್ನೂ "ಕಳುಹಿಸಿದನು (ಪ್ರವಾಇ. 1, ೬೦, 
ಡಬ). | ತಳ್ಳಿ * ಹೋರಿ (“ಪೋರಿ,)] 
ತಳು (ನಾ). ಅಂಗೈ ; ಕರತಳ (2): ಪಿಡಿದುದಧಿಯೆಂಬಾಸೆದೋಟಾಸಿ 
ಕೊಡುತೆ ಪುಷ್ಯರಣಕ್ಕೆ ತಳುವನು ತೊಡರ್ದು ನಿಗ್ಗವದೆಡೆಯಲಂಫಿ) 
ಗಳೆಡೆಯಲೆಲರಂತೇ (ಸಾಳ್ಕಭಾ. ೬ ೧೪). 
[ಇದು 'ತಳ' ಎಂಬುದರ. ಅಪಲಿಖಿತವಿರಬಹುದೆ ? ] 


ತಳುಕಿಕ್ಕು ೩೩೯೨ 


ತಳುಕಿಕ್ಯು "ತಲ್ಕಾಕ್ಕು' ನೋ. 

ತಳುಕು, "ತಳ್ಳ್ಯು' ನೋ. 

ತಳುಕ್ಕು "ತಳ್ಳ್ಯ' ನೋ. 

ತಳುಕ್ಕು "ತಟ್ಕ್ಯ' ನೋ. 

ತಳುಕ್ಕು 4ತಳಕ್ಕು' ನೋ. 

ತಳುಗು "ತಳ್ವ,' ನೋ. 

ತಳುತು "ತಟ್‌? ಪರಾ. 

ತಳುಪು (ಕ್ರಿ). ( ?) : ನಾಉ ತುಬರಲು ಹಾಡಿಯು ಕಟ್ಟಿ ತಳುಪೆವು ನೀಉ 
ಅಂಮೆಂಬಳದಲು (ಸಾಇಎ. ೧೯೩೦. ಮಂಗಳೂರು, ೩೩೬-೯: 1450), [7] 

ತಳುರ್‌ "ತಳಿರ ನೋ. 10 

ತಳುವಿಕ್ಕು, (ಕ್ರಿ). ಆಧಾರ ಕೊಡು ; ಅವಲಂಬನ ನೀಡು: ಭೀಮ 
ಬೇಗದಲಿ ಕರಗಳನು ತಳುವಿಕ್ಕಿ ಭವನವ ಜರಿಯಲೀಯದೆ ಕೆಲಕೆ ತೆಗೆದಪನು 
(ಕುವ್ಕಾಆ. ಓರಿಇ, ೨೩-4). [ತಳುವ್ಯು (ತಳ್ಳು) + ಇಕ್ಕು) 

ತಳುವಿಕ್ಕು, (ಕ್ರಿ). ಹೊಳಪು ಕೊಡು ; ಮಸೆ: ಹರಿತಗೊಳಿಸು ; 
ಪದಮಾಡಿ ತಳುವಿಕ್ಕಿ ಪೊಳೆವ ಬತ್ತೀಸಾಯುಧವಿಡಿದಭ್ಯಾಸಿಗಳ (ಮೋಹತ. 
೦೭-೮೩). [ತಳುವ್ಯು (ಎತಳಪು) * ಇಕ್ಕು) 

ತಳುವು, "ತಳ್ವ್ಯೂ' ನೋ. 

ತಳುವು, "ತಳ್ಳ್ಯು' ನೋ. 

ತಳುಹ್ಮು “ತಳ್ಳು” ನೋ. 

ತಳುಹ್ಠು "ತಳ್ಳ್ವ್ಳು' ನೋ. 

ತಳೆ; (ಕ್ರಿ). ೧. ಧರಿಸು; ತೊಡು; ತೊಟ್ಟುಕೊಳ್ಳು ಸ“ ತಳಿ - ಧಾರಣೇ, 
ಆತಪತ್ರ ಭೇದೇ ಅಟಂ (ತಟ) ” (ಕಮಠಾ) ; “ ತಳೆದುದೆಂದುಂ ಆಂತು 
ದೆಂದುಂ ತಾಳ್ಗುದೆಂದುಂ ಪೊತ್ತುದೆಂದುಂ ಧರಿಸಿದುದರ್ಕೆ ಪೆಸರ್‌” 
(ಕಶಸಾ. ೧೩-೨೮೯); ಪೊಳೆವೆಳೆವೆಅಸಿಯಂ ತನ್ನೊಳ್ತಳೆಯದ ಕಾರಿರುಳ 
ತೆಣಿದೆ ಕುಸುಮಾವಳಿಯಂ ತಳೆಯದ ನಿನ್ನ ಬಲಲ್ಮುಡಿ. (ಕಾದಂಪೂ. ೩೩೮) ; 
ನಂದನವನಲಕ್ಷ್ಮಿ ಕೀರರವದಿಂ ಪೊಗಟಿ ತ್ತ ಪಸಾಯದಚ್ಚ ಮುತ್ತಿನ 
ಪೊಸ ಪಚ್ಚಮಂ ತಳೆದವೊಲದಿರ್ಮುತ್ತೆ ಮುಗುಳ್ತುದೆತ್ತಲುಂ (ಡಂದ್ರ ಪು. 

ತಳೆವಂತೆ ಮಣಿತ್ರಯಮಯ ವಿಳಸತ್ಯೇಯೂರವಳಯಮಂ 

ತದ್ಭೂಪಂ ತಳೆದಂ ತ್ರಿಖಂಡಮಯ ಭೂವಳಯಮನಾತ್ಮೀಯ ಭೂರಿಭುಜ 

ಮಂಡಲದೊಳ* (ವರ್ಧಪು. 6.೭೫). ೨. ಪಡೆ; ಹೊಂದಂ ; ತಾಳು: 

ವಿರೋಧಿಗಳಂ ಸಾಧಿಸಿ ವೀರಮಂ ತಳೆದರ್‌ (ಎಇ. XIII, ೩೨೯-೨; 920); 

ಉಂತೆ .ತೊದಳಿಸುವ ನುಡಿವ ಸುಡಿಗಳ್ಲೆ ತೊದಳುಮನೆಕ್ಕೆಯಿಂ ತಳೆಯೆ 

ನೆಜ3ಯೆ ಕೆಯ್ಲೆಯ್ದೂ (ಪಂಪಧಾ.. ೭-೮೧ .ವು; .ಪರಮಪಶೀ ಯಂ 

ತಳೆದೊಗೆದೆರೆಯೊಂ ಪರಮೋಪಕಾರಿ ಧರ್ಮಜ್ಞ ೦ (ಎಕೆ. 181, ತಿರುವ. 

೬೯-೧ ; 980); ತಳಿದಳ್‌ ಪಟ್ಟಮನೆಸೆದಿರೆ ಗಂಗನ ಪಟ್ಟಮಹಾದೇವಿ 

(ಎಕ. ೪11, ಶಿವಮೊ. ೯೭-೦೨: 1113); ಪ್ರಾಣಲಿಂಗವಾದರೆ ಪ್ರಕೃತಿಯ 

ತಳೆವುದೆ (ಆದವ.೩೨-೯೨); ಆ ವನಿತೆಯೊಪ್ಪಿದಳಿಂದುವಂ ತಳೆದ ರಾತ್ರಿಯಂತೆ 

(ಸಿದ್ಮರಾ. ೦-೪೮): ಪೊನ್ನ ಬೆಟ್ಟು ಕೈಯಂ ಕಾಲಂ ತಳೆದಿರ್ದುದೆಂಬಿನಂ 

ಕಣ್ಣೊ ಳಿಸಿದನಂತವರ .ಪಕ್ಕದೊಳ್‌ ಪಲಗಣ್ಣಂ (ಕಬ್ಮಿಕಾ. ೧೬೩) : 

ತಳೆದನುನ್ನತಿಯ ತೊಳೆದನಘಮಲಪಂಕಮಂ . . . ಬಸವ ಕುಂಜರನು 

(ಬಸಪು. ಖಾತಿಯ ತಳಿದು ಕೂರಂಬಿನಲಿ ಹೂಳಿದನು 

(ಕುವ್ಕಾದ್ರೋ. ೩-೩೧): ಪೆಂಡಿರೊಳೆಣೆಯಿಲ್ಲದ ಕೀರ್ತಿಯ ತಳೆದೆಸೆದಳು 

ದಮಯಂತಿ (ಹದಿಬ. &-೪೬). ಹ. ಹಿಡಿ ; ಹಿಡಿದುಕೊಳ್ಳು : ಕಂಡು 

ಗೆಂಟಅಕೊಳೆ ಪೊಡೆವಟ್ಟು ಮೆಲ್ಲನೆ ನೀಡೆ ಲೇಸುಗೆಯ್ದೆಯೆಂದೆನ್ನಂ ಕರತಲ 

ದೊಳ್‌ ತಳಿದು (ಕಾದಂಉ. ೭೩೦); ಉಬಟ್‌ದ ರಾಯರ ಕೆೊಡೆಗಳ್‌ 

ಗಡಣದೊಳೆ ತಳೆದಣಂಬೆ[ಪಾಕಾಂ. ಮೆಚಿ8ವಣಂಬೆ]ಯ ಕೊಡೆವೋಲ್‌ 


20 


೭-೪೧); 


80 


40 


೩೯-೩೪) ; 


46 


ತಳೆಯಿಕ್ಕು 


ಬೆಳ್ಗೊಡೆಗಳಾದುವು (ಕಲಿಕಾ. 80); ಥಳಥಳಿಸುವ ಖಡ್ಗ ವಿಡಿದೆಡಗೈಯೊಳು 
ತಳೆದಡ್ಡಣೆಗಳ ಭಟರು (ಜೀವಂಸಾಂ. ೮-೩8). ೪. ಕೈಕೊಳ್ಳು ; 
ಅಂಗೀಕರಿಸು ; ಸ್ವೀಕರಿಸು : ನಾಲ್ಕುಮಂ ತಳೆದು ಮಗಳೆ ತೊಟ್‌ ನೀಂ 
ಪೆಚಿವಂ (ಸುಕುಮೂ. ೭೨೩೪); ಆ ನಾಚಿದಣ್ಣ ನಾಥನನೊನಗುಣಂ ಚಕ್ರವರ್ತಿ 
ದಯೆಯಿಂ ಬೆಸಸಲು . ನಿಖಿಳ ಮಂತ್ರಿಪದಮಂ ತಳೆದ (ಎಇ. 
XXVIII, 1080) ; ಮಗನೆ ಮದೀಯ ರಾಜ್ಯಪದಮಂ 
ತಳೆದೆನ್ನನಶೇಷಧಾತ್ರಿಯಿಂ ಪೊಗಟ್‌ಪುದು (ನೇಮಿಪು. ೧-೯೨). 
೫. ಹೊರು; ವಹಿಸು; ತಳೆದೇನಿರ್ದರೋ ತಮ್ಮ ತಮ್ಮ 
ತಲೆಯೊಳ್ರಾಜಾಜ್ಞೆ ಯಂ (ಕಾದಂಪೂ. 3೩); ವಿಶ್ವಮೃಗಾವಳಿಯಾಧಿಪತ್ಯಮಂ 
ತಳೆದು (ಪಂಶತಂ. ೫೦-೧); ಶಿವನಾಜ್ಞೆಯಂ ಚಿತ್ತೆದೊಳ್‌ ತಳೆವುತಂ 
(ತಿರುಕ. ದೇ. 6-೧೯) ; ಎನ್ನೆ ನೀನಲ್ಲದೆ ತಳೆವರಾರೆನುತ್ತದಂ ಮನ್ನಿಸುಕೆ 
ವಾಹೆನಂಗೆಯ್ದಂ (ಪದ್ಮರಾ. ೦೧-೧೭); ಇಳೆಯನೆಮ್ಮಯ್ಯ. ಶನಿವೇಗನು 
ತಳೆದನಜ್ಜನು ಜ್ವಲನವೇಗನು ತಳೆದನಾ ಜಿನರೂಪನ (ಸಾಳ್ಮಭಾ. ೧೬-೨೭): 
ಓ, ಕಟ್ಟು ; ಬಂಧಿಸು: ನುಡಿಗಳೊಳಾಸೆಯುಂಟೆನಲೊಡಂ ತಳೆದಂತಿರೆ 
ನಿಲ್ವುದೆಂತುಮಾವೆಡೆಯೊಳಮಾಸೆಗಾಣಿನೆನೆ ತೊಟ್ಟನೆ ಪೋಪುವು ನಲ್ಲರಿರ್ವ 
ರೀರೊಡಲೊಳಗಿರ್ಪ ಜೀವಂ (ಪಂಪಥಾ. ೪-009). "ತಾಳ್ಕ್‌' ಪರಾ. 

ತಳ್ಳೆ "ತಳ್ಕಿ' ನೋ. 

ತಳ್ಳೆ, ದಳ್ಳೆ (ನಾ). ೧. (ಪ್ರಾಣಿಗಳ ಕಾಲುಗಳಿಗೆ ಕಟ್ಟುವ) ಹಗ್ಗ: 
ಸಂಕೋಲೆ : "ತಟ ಎ ಅತಪತ್ರಂ ; ತಳೆಯೆಂಬ ಕ್ರಿಯೆಯೊಳಂ ಪಶುವಿನ 
ತಳೆಯೊಳಂ ಕುಳಂ”. (ಕಮದ. ಪರಿ. 0); “ ತಳೆಯೆಂದುಂ [ಪಾಣಂ. 
ತಳ್ಳೆಂದುಂ] ದಾವೆಂದುಂ, ಅಗ್ಗರಣೆಯೆಂದುಂ ರಜ್ಜು ” (ಕಶಸಾ. ೩೧-೬೩೧): 
ತಳೆಯಿಂದ ಬಿಗಿದೆ ೧ಡನೆ ತಿಳಿಯುಗುಂ ಬೋಳನಂ ಕೆಳನೂಂಕಿ ಕಮ್ಮರಿಗೆ, 
ಬಡಿದೆ, ಕೆೊಲದುಳಿದೆ (ಕಾಲರ. ೧೬೩-೩೬೧), "ತಳೆಯಿಂಕ್ಯೂ' ಪರಾ. ೨. 
ಸೆರೆ; ಬಂಧನ : ಅಳಿವು ಪಳಿವನ್ಯಾಯ ಮಲ ಮೋಸ ವಾಸಿ ತಲ್ಲಳ 
ತಳೆ ವಿಯೋಗಮಲಸಿಕೆ ಕರ್ಕಶಂಗಳಿವು ಮೊಳೆದೋಜವು (ಟೈ ಮಿಧಾ. ೨-8). 
೩. (ಅಡಕೆ, ತೆಂಗು ಮೊದಲಾದ) ಮರಗಳನ್ನು ಹತ್ತುವಾಗ ಕಾಲು 
ಗಳಿಗೆ ಹಾಕಿಕೊಳ್ಳುವ ಗುದಿ : ಒಬ್ಬೊಬ್ಬರು ತಳೆಯಿಲ್ಲದೆ ಬರಿಗಾಲಿ 
ನಿಂದಲೂ: ಮರ ಹತ್ತುತ್ತಾರೆ (ಕೂ). ದಳ್ಳೆ: ೧. "ದಳೆಯಿಕ್ಕು' ಪರಾ. 

[ ದೇ.॥ ತಮಿ. ತಳ್ಳಿ; ಮಲ. ತಳ; ತುಳು. ತಳೆ, ತಲೆ; ಕೊಡ. 
ತಳಿ, ದಳೆ ; ತೆಲು. ತೆಲಗು) 

ತಳ್ಳೆ "ತಟ್‌ ನೋ. 

ತಳೆಕಾಡು "ತಟಕ್ಕಾಡು' ನೋ. 

ತಳಿತ (ನಾ). ತಾಳುವಿಕೆ ; ಧರಿಸುವಿಕೆ; ಧಾರಣೆ: “ಮಲ, ಮಲ್ಲ 
ಕಲ, ಕಲ್ಲ-ಧಾರಣೇ, ತಳೆತದೊಳ್‌” (ಕಾಶಕೃ. ೪೫); “ಕಕ್ಷ - ಧಾರಣೇ, 
ತಳೆತದೊಳ್‌ . . . ಕ್ಷಣಂ, ಕಕ್ಷಣೀಯಂ, ಈ ೨ ತಳೆತೆಂ” (ಕಾಶಕೃ, ೧೧೮); 
“ಭ, ಭು... ಭಾವಂ ಈ`೮ ತಳೆತಂ” (ಉಾಶಕ್ಕ. ೦೨೮). 

[ ತಳ್ಕೆ + -ತ್ಯ 

ತಳೆತ್ಕ (ನಾ). ತಳಿಯಂವಿಕೆ ; ಸಿಂಪಡಿಸುವಿಕೆ; ಸೇಚನ: " ವಟ್ಟ- 
ಸೇಚನೇ, ತಳೆತದೊಳ್‌ " (ಕಾಶಕ್ಕ. ೨೦): “ ವಂಡ್ಸ-ಸೇಚನೇ,. ತಳೆತ 
ದೊಳ್‌” (ಕಾಶಕ್ಕ. ೨೪). [ತಳ್ಳೆ (ಆತಳ್ಳಿ) + -ತ್ವ) 

ತಳೆಯಿಕ್ಕು, ದಳೆಯಂಕ್ಕು (ಕ್ರಿ). (ದನಗಳ ಕಾಲುಗಳಿಗೆ) ಹಗ್ಗವನ್ನು 
ಕಟ್ಟು ; ಗುದಿಕಟ್ಟ್ರು : ಎಳಮಿಂಚಂ ತಳೆ[ಪಾಕಾಂ. ಟ್‌]ಯಿಕ್ಕಿ ಚಾದಗೆಗಳಂ 
ಬಿಟ್ಟೋಡಿ ಬಲ್ಗೆಚ್ಚಲಿಟ್ಟಳಿ ನೀಳಾಂಬುದದಿಂ .ಬಟಲ್ಲ ಗಗನಶ್ರೀಧೇನುವಂ 
ಕೋಮಳಾಮಳ ದೀರ್ಫಾಮೃತ ಧಾರೆಗಳ್ಲುರಿಯೆ ಭೋರ್ಭೋರೆಂಬಿನಂ 
ಶತ್ರಚಾಪಳತಾದಾಮಕದಿಂದೆ ಕಟ್ಟೆ ಕಣಕದಂ ಕಾರೆಂಬ ಗೋಪಾಳಕಂ 
(ಅರ್ಥನೇ. ೪-೩) ; ಕಜಿವಂ ಬಿಡು ..... ತಗುಳ್ತೊದೆವಾವಂ. ತುಟೀ ಸು 


2-೨೯; 


ತಳೆವಿಡಿ ೩೩೯೩ ತಳ್ಳು 
ತಳೆಯಿಕ್ಕು ತಡೆಯದೆ ಮುಖುವಂ ಸುರಿಯೆಂಬ ಸರಮೆ ತುಜುಗಾರ್ತಿ| |ತಳ್ಳುಃ, ತಳುಕ್ಕು (ಕ್ರಿ). ೧. ಹೆದರಂ; ಕುಗ್ಗು; ಹಿಂಜರಿ ; ಅಳ್ಳಿದೆ 


ಯರೊಳ್‌ (ಲೀಲಾವ. ೫-೧೨೦). ದಳೆಯಿಕ್ಕು ಬಲಿದು ಗೂಂಟಗಳನೆತ್ತನೆ 
ಕುದುರೆಗಳ ನೀಂ ದ[ಪಃಕಾಂ. ನಿ]ಳೆಯಿಕ್ಕು ಎಂದೆಂಬ ದನಿ 
ಯುಭಯಕಟಕದೊಳೆಸೆದುದು (ಜಿಬಪು.೪೮-೩೦). "ದಳೆಯಿಕ್ಕಿಸು' ಪರಾ. 
[ ತಳ್ಳೆ + ಇಕ್ಕು] 

ತಳೆವಿಡಿ "ತಟ್‌ವಿಡಿ' ನೋ. 

ತಳೋದಕಪ್ರವಾಹ (ನಾ). (ಸಮುದ್ರದ) ತಳಭಾಗದಿಂದ ಹೊರಡಂವ 
ನೀರಿನ ಪ್ರವಾಹ: ಮೇರುಗಳಿಂದ ಸಮಭಾಜಕವೃತ್ತದ ಕಡೆಗೆ 
ತಣ್ಣಗಿರುವ ನೀರು ಒಳಗೆಯೆ ಚಲಿಸಿ ಈ ಉಷ್ಣೋದಕದ ಸ್ಥಾನವನ್ನಾ 
ಕ್ರಮಿಸಲು ಹೊರಡುವುದಕ್ಕೆ ತಳೋದಕಪ್ರವಾಹಗಳು ಎಂದೂ ಹೆಸರು. 
ಅತ್ಯುಷ್ಣ ಪ್ರದೇಶಗಳಲ್ಲಿ ನೀರು ಆವಿಯಾಗಿ ಹೋಗುವುದು ಹೆಚ್ಚಾದುದರಿಂದ 
ತಳಭಾಗದಿಂದ ತಣ್ಣೀರಿನ ತಳೋದಕಪ್ರವಾಹಗಳು ಹೊರಟು ನಷ್ಟವಾದ 
ನೀರನ್ನು ತುಂಬುತ್ತವೆ (ಧೂವಿವ, ೯೧). 

[ತಳ (ಎ ತಲ) * ಉದಕ್ಕ * ಪ್ರವಾಹ] 

ತಳೋದರಿ “ತಲೋದರಿ' ನೋ. 

ತಳೋಪಲಾತ(ನಾ).೧. ಕೆಳಭಾಗದಲ್ಲಿ ಕಲ್ಲುಗಳಿಂದ ಕೂಡಿಕೊಂಡುದುಂ. 
೨. [ಸಂಗೀತ] ಒಂದು ತಾಳಭೇದದಿಂದ ಕೂಡಿರುವುದಂ. ೧, ೨: ಆ 
ಮಹಾವನಂ . . . ಸನ್ನದ್ಧ ಸಪ್ತಿಯಂತೆ ಖಲೀನಶಾಖಾಮುಖಮಂ ಉಪ 
-ಕಂಠ ಚಳಚ್ಚಾಮರಮುಂ ತಾಳಪಾತವಿಧಿಯಂತೆ ಶಮ್ಯಾರಮ್ಯಮುಂ 
ತಳೋಪಲಾತಮುಂ (ಕಂದ್ರಪು, 5-೩೨ ವ). 

[ ಸೆಂ. (ತಲ + ಉಪಲ + ಅತ; ತಲ + ಉಪಲಾತ)] 

ತಳ್ಳಯ್ಸು "ತಟಕ್ಕ್ಯಿಸು' ನೋ. 

ತಳ್ಕರಿಸು "ತಟಿಕ್ಯಸು' ನೋ. 

ತಳ್ಳವಿಸು "ತಬ್ಕೈಸು' ನೋ. 

ತಳ್ಳಿಕ್ಕು (ಕ್ರಿ). ಒನಪು ಹೊಂದು ; ವಿಲಾಸಗೊಳ್ಳು : ಗುಣವತಿಯ ನಡೆ 
ತಳುವಿ ತಳ್ಳಿಕ್ಕೆ ಕೂಡೆ ಭಾವಂಗಳಿಂ ನುಡಿ ಬಳಲ್ಹೊಪ್ಪ ತಿರೆ ಮೆಲ್ಬಿನ 
ಗುಣಂಗಳಿಂ (ಬಸರ. ೦-೧೦೩). 

[ತಳ್ಳು (ಆತಳಕ್ಕು) + ಇಕ್ಕು] 

ತಳ್ಳಿಡಿ (ಕ್ರಿ). ಆವರಿಸಂ ; ಕವಿ; ವ್ಯಾಪಿಸು : ಕಮಳಿನಿಯಿನಿಯನಸ್ತಮಿಸಿ 
ದಳಲುರಿಯಲೊದವಿ ಮುಂಗುಡಿವರಿದು ಗಗನಮಂ ತಳ್ಳಿಡಿದು ಬೆಂದ 
ಕಾರ್ಬೊಗೆಯೋ . . . ಪೇಳೆನೆ ರಾತ್ರಿ ಕಣ್ಣೆಸೆದುದು (ಸೋಮ. ೨-೮). 

[ ತಳ್ಳು (ಆತಟು) + ಇಡ್ತಿ1] 

ತಳ್ಳಿಸು "ತಟ್ಪ್ಯಸಂ' ನೋ. 

ತಳ್ಳಿಜ (ಕ್ರಿ). (ವಿಸ್ತಾರವಾಗಿ) ಲೇಪಿಸು,-ಸವರು,-ಬಳಿ: ಕುಳಿರ್ಕೋಟ್ವಿ 
ಚಂದನರಸಮನೆರ್ದೆಯೆೊಳಂ ಮೆಯ್ಕೊಳಂ ತಳ್ಳಿಅಕಿದು (ಪಂಪಭಾ. ೫-೩ ವ); 
ತಾನುಂ ಹಿಡಿಂಬೆಯುಮವನ ಬರಿಯ ನರವಿನಡಗಿನಿಡುವಿನೆಡೆಯ ಕೆನ್ನೆತ್ತ 
ರೊಳೊರ್ವರೊರ್ವರಂ ತಳ್ಳಿಜ್‌ದುಂ ಬೊಬ್ಬಿಜ್‌ ದುಂ (ಪಂಪಧಾ: 
೦೨-೦೫೮ ವ). [ತಳ್ಳ್ಯು (ಎತಳಕ್ಕು) * ಇಲಿ) 

ತಳ್ಳು, "ತಳಕ್ಕು' ನೋ. 

ತಳ್ಳು, ತಳುಕು (ಕ್ರಿ). ೧. ತಬ್ಬು ; ಅಪ್ಪು : ಆತಂಗೆ ಸುತರಿಲ್ಲದವನಳಿಯೆ 
ಭದ್ರೆಯಂ ಭೂತಳಾಧೀಶನ ಕಳೇವರವ ಕೆಡದಂತೆ ತಾ ತಳ್ಳಿ ಸಹಗಮನಮಂ 


30 


ಮಾಳ್ಬೆ ನೆಂಬನಿತರೆೊಳ*. ಖಚರವಾಣಿಯಾಗೆ (೦ಕ್ಷ್ಮಳಾ. ೨೫-೨೫). ತಳುಕು: | 


೨. ಸೇರಿಸು; ತಳುಕುಹಾಕು : ಸೆಳೆದು ಬಿಗಿಯಪ್ಪಿದನು ಕರದಲಿ 

ತ[ಪಾಠಾಂ. ಕ, ತು]ಳುಕ ಕರವನು ತಂದು ತನ್ನಯ ಕೆಲದೊಳಗೆ 

ಕುಳ್ಳಿರಿಸಿದನು ಸಿಂಹಾಸನಾರ್ಧದಲಿ (ಕುವ್ಯಾಆ. ೯-೮೩). “ತಟ್ಕು' ಪರಾ. 
[ ಆತಟ್‌,) 


46 


ಕುಳ್ಳಿದೆ ಮಳ್ಳಿದೆ ಮತಿಗೆಟ್ಟು ತಳ್ಳಿದೆ ತಲ್ಲಣಗೊಂಡೆ (ಕೆತಸಾಂ. ೧೩-೮೫). 
೨. ಚಲಿಸಂ; ಅಲ್ಲಾಡು ; ಒಲೆ: ಕೆಲಕೆಲರ್‌ ತಜ್ವಲವನೀಸುತುಂ 
ಸೂಸುತುಂ ಕೆಲಕೆಲರ್‌ ಕುಚಭರೆದೆ ಬಳ್ಳುತುಂ ತಳ್ಳುತುಂ ಕೆಲಕೆಲರ್‌ 
ಬೆಂಬತ್ತಿ ಬಯ್ಯುತುಂ ಪೊಯ್ಯುತುಂ ಪೊನ್ನಂಡೆಗಳನೆ ಪಿಡಿದು 
ಕಣ್ಣೆ ಸೆದರಾ ಕೊಳದೊಳು (ಜಿಬಪು. ೩೭-೬೮). ತಳುಕ್ಕು : ೧. ವುರಿಯೋಳ್‌ 
ಜಳುಕದೆ ತಳುಕದೆ ವಳಕಿಸಿ ಬೆದರದೆ ದಳನೇತ್ರೆ ಹರುಷದಿ ಪೊರಟು 
(ಹಮದ. ಒಂ). ವಿ. ಉಭಯ ದಿಟ್ಟಿಗಳ ನಾಸಾಗ್ರದಲಿ ನೆಲೆಗೊಳಿಸೆ ಬಳಿಕ 
ತೊಳಲುವೀ ಮರುತನುಂ ಸ್ತಂಭಿಸುವನದರಿಂದ ತಳುಕದಲೆ ಮನ 

- ನಿಲುವುದೈಸೆ (ವೆಂಕಾರಾ. ೨-೦೦-೨೨). 1 ?] 

ತಳ್ಳು "ತಳಕ್ಕು' ನೋ. 

ತಳ್ಳ್ಯು "ತಟ್ಯು' ನೋ. 

ತಳ್ಳೆ "ತಟ್ಕಿ' ನೋ. 

ತಳ್ಳೆಗೆಯ್‌ “ತಟ್ಕಿಗೆಯ್‌' ನೋ. 

ತಳ್ಳೈಸು "ತಚ್ಕೈಿಸು' ನೋ. 

ತಳ್ಲಿಸು "ತಲ್ಲುಸು' ನೋ. 

ತಳ್ಳು "ತಟ್ಗು' ನೋ. 

ತಳ್ಳ "ತಳ್ಳ್‌' ಪರಾ. 

ತಲ್ಲ “ತಳ್ಗ್‌' ಪರಾ. 

ತಳ್ತಳ "ತಟತಟ' ನೋ. 

ತಳ್ತೆಳಗುದಿ "ತಟತಟಗಂದಿ' ನೋ. 

ತಳ್ತಳನೆ "ತಟತಟನೆ' ನೋ. 

ತಳ್ತಳಿಸು "ತಟತಟಾಸಂ' ನೋ. 

ತಳ್ತಟಿದಣಕ "ತತ್ತಅಂದಟ' ನೋ. 

ತಳ್ತಿಟ್ಲ "ತಳ್ಳ್‌' ಪರಾ, 

ತಳ್ತಿಟಿಕ್ಕಿ "ತಳ್ಳ್‌' ಪರಾ. 

ತಳ್ತೂ, "ತಟ್‌? ಪರಾ. 

ತಳ್ಳು "ತಳ್ಳ್‌' ಪರಾ. 

ತಳ್ಳು "ತಳ್ಕ್‌' ಪರಾ. 

ತಳ್ಳ "ತಲ್ಪ' ನೋ. 

ತಳ್ಟಲ್‌ "ತಟ್ಟಿಲ್‌' ನೋ. 

ತಳ್ಳು, "ತಳೆಪ್ಲು' ನೋ. 

ತಳ್ಳು, (ನಾ). ತಳೆದಿರುವಿಕೆ ; ಹೊಂದಿರುವಿಕೆ : ವಧೂಕಾಂತರ್‌ ಪಾಣಿ 
ಗ್ರಹಣವಿಧಿಯೊಳ್‌ ರಾಗವಿಸರರ್‌ ಸುಧಾಸಿಕತ್ರಿಶೋಕಪ್ರತತಿಯುವು 
ಶೋಕಾವನಿಜಮುಂ ಮಧುಶ್ರೀಯೊಳ್‌ ತಟಕಿರ್ದುವು ತಳಿರ ತಳ್ಳಿಂದೆನಿಸಿದ 
ಪ್ರದಾನಾನಂಗೇಭಂ ಬೆದಟ* ನೆರೆದಿರ್ದುಂ ಮದುವೆಯೊಳ್‌ (ಶಾಂತಿಪು. 
೬-೦೩) : ಕುಳಶೈಲವ್ರಾತದಿಂದಂ ಬಳಸಿದ ಕನಕಾದ್ರೀಂದ್ರಮೆಂಬಂತೆ 
ಭೂಭೃತ್ಯುಳಮೆತ್ತಂ ಸುತ್ತೆ ರತ್ನಾಭರಣಕಿರಣಜಾಲಗಂಳಿಂದಿಂದ್ರಜಾಪಂ 
ಗಳ ತಳ್ಪಿಂದೊಪ್ಪಮಂ ತಾಳಿದ ಘನಸಮಯಂ ತಾನಿದೆಂಬಂದದಿಂ 
ಕಣ್ಣೊಳಿಸಿರ್ದಂ ಪಾದಪೀಠಾಂಕಿತ .ಮಣಿಮಯ. ಪರ್ಯಂಕದೊಳ್ವಿ 
ಕ್ರಮಾಂಕಂ (ಕಾದಂಪೂ, ೨೬); ಕಟಾದ ಮನಃಪ್ರಿಯವಿರಹೆದಿನಟಲ್ಲು 
ಬಸವಟ್‌ದು ಮೋದೆ ತನ್ನುರದೊಳ್‌ ಬಾಸುಟ ತಳ್ಳು ಶೋಕ 
ಶಿಖಿಯಂ ಕಟಲ್ವಲೆಂದೆೊಟ್ಟಿದಸುಗೆದಳಿರಂ ಪೋಲ್ಕುಂ (ಕಾವ್ಕಾವ. 300) ; 
ತೂರು ನೊರೆ, ಕುದಿವ ನೊರೆ, ಬೆಳ್ತಿನೊಳ್‌ ಬೆಳ್ತು! 
ನೀರ್‌ಬೀಳ ಬೆಳ್ನೊರೆಯ ಬಿಸಿಲ ಬೆಳ್ಳಿಂಗಳಾ ಮಳಿಬಿಲ್ಲ ತಳ್ಳು (ಹೊಂಗಳು. 


೧೩-೮), 


ತಳ್ಳೊರ್ಯ, 


ತಳ್ಳಾಗುಎಹೊಂದಿಕೊಳ್ಳು ; ಸಮಾನವಾಗು (2): ತರುಣಾರ್ಕಂ 
ನೆಲಸಿರ್ದ ಪೂರ್ವಗಿರಿನಾಥಂ ಪೋತಶೀತಪ್ರಭಾಕರನೊಪ್ಪಿ ರ್ದಮೃತಾಬ್ಳಿ 
ದಾರಕನಮೇರು ಪ್ರೀತಿ ಚೆಲ್ವಾದ ಚೈತ್ರರಥಂ ತಾನೆನೆ ಸೂನು ಮೇಘ 
ರಥನಿಂ ತಳ್ಳಾದನು £ ನ] ಣ್ಣಿಂಗೆ ಪದ್ಮರಥಂ ತುಂಗಭುಜಂ ಗಭೀರವಿಭವಂ 
ಸಂಸಾರಸಾರೋದಯಂ (ಅನಂಪು. 8-೨೬). [ತಳ್ಳ + -ಪ್ಯ] 
ತಳ್ಳೊರ್ಯ, "ತಟಿಕ್ಬೊಯ್‌' ನೋ. | 
ತಳ್ಳೊಯ್ಸ್‌, (ಕ್ರಿ). ೧. ತಡೆ; ಅಡ್ಡಿ ಪಡಿಸು : “ ತಳ್ಳೊಯ* (ತಳ್‌ + 
ಪೊಯ್‌) ಪ್ರತಿಹತೇ (ತಡೆದು ನೂಕು)” (ಶಮಧಾ). ವಿ. (ಅಲೆಯಾಗಿ) 
ಅಪ್ಪಳಿಸಂ; ಘಟ್ಟಿಸು; ಬಡಿ: ಪಟುಪಟಹ ಶಂಖರುತಿ ದಿಕ್ತಟಮಂ 
ತಳ್ಳೊಯ್ಕೆ (ಪಂರಾಮಾ, ೨-೦೦); ಇನಿಯವಳಂ ಮುನ್ನುರ್ಚಿದ ನನೆಗಣೆ 
ತಳ್ಳೊಯ್ದುದೆರ್ದೆಯನೆಂಬುತ್ಸವದಿಂ ತನಗೆ ಹಿತಕಾರಿಯಾಗಿರೆ 
ಮನೋಜನಂ ನೃಪತಿ ಬಗೆದನಾರ್ದಿಸುತಿರೆಯುಂ (ವರ್ಧಪು. 9-೦೪); 
ಚರು ಚಾರುಗಂಧಮಂ ಕವರ್ವನೆಂಬೊಂದು ಪುರುಡಿಂ . . . ಕಿನಿಸಿಂ ಕಿಚ್ಚಂ 
ತಳ್ಳೊಯ್ದೂಂ ಧೂಮಧ್ವಜಮಂ ಮುಟ್‌ದುಂ... ಪಾವನಪವನಂ ತೀಡೆ 
(ರಾಮಾಶ್ಮ. ೪೩-೩). ೩. ತಿರಸ್ಕರಿಸಂ; ವಿಸಾರು: ವಾರಾಶಿ ಧೀರಸ್ವರಮಂ 
ತಳ್ಳೊಯ್ವ [ಪಾಕಾಂ. ಯ್ಹ]ಜೇಂದ್ರಾದ್ಯಮರ ಜಯಜಯಧ್ವಾನದಿಂದಾ 
ಗಳೆಟ್ಟಾದರದಿಂ ಕುಳ್ಳಿರ್ದನಾಲೋಕನಕೃತವಿಭುಧಾನಂದಕಂದಂ 
ಮುಕುಂದಂ (ಇಗವಿ. ೧-೫೩). ೪. ಅಪ್ಪಳಿಸಲ್ಪಡು; ಹೊಡೆಯಲ್ಪಡು: 
ಚಿತ್ರರಥನಂದನೆಯ ಮದನಾನಲಂ ದಿನಕರೋದಯಂ ಮೊದಲ್ಗೊಂಡು 
ಸೂರ್ಯಕಾಂತೋಪಲಾನಲನಂತೆ ಗಾಳಿಯಿಲ್ಲದುರಿಯುತಂ . . . ಧಾರಾ 
ಗೃಹಂಗಳಿನುಪಶವಿಸದೆಂತೆಂತು ವಿಚಲಿತ ಜಲಯಂತ್ರ ವಿನಿರ್ಗಳಿತಂಗಳಪ್ಪ 
ಶಿಶಿರಶೀಕರನಿಕರ ತಾರಕಿತ ವಾರಿಧಾರೆಗಳಿಂ ತಳ್ಳೊಯ್ವುದಂತಂತೆ ಸಿಡಿಲ 
ಕಿಚ್ಚಿನವೊಲಗ್ಗಳಮುರಿವುದು (ಕಾದಂಉ ೩೨೬). [ತಳ್ಳ * ಪೊರ್ಯ,) 
ತಳ್ಳೊಯ್‌ (ಕ್ರಿ). ೧. ತುಂಬು; ಕವಿ; ಹಬ್ಬು; ವ್ಯಾಪಿಸು : 
ದಿವಾಪ್ಸರೋವೃಂದಮಾ ಕ್ಷಿತಿಗೇನಿಂದ್ರನ ಶಾಪದಿಂದಿಚೌದುವೋ ಪೇಟಿಕಿಂಬ 
ಶಂಕಾಂತರಂ ಮತಿಗಂ ಪುಟ್ಟುವಿನಂ ಕರಂ ಪರಕೆಗಳ್‌ ತಳ್ಳೊಯ್ಯೆ 
ಸೇಸಿಕ್ಕಿತಿಂದ್ರತನೂಜಂಗಿದಿರ್ವಂದು ಷೋಡಶ ಸಹಸ್ರಾಂತಃಪುರಂ ಕೃಷ್ಣನಾ 
(ಪಂಪಭಾ. ೪-೩೯); ಅಲ್ಲಿರ್ದರೆಲ್ಲಮಿದೇನೋ ಕವಿತರ್ಪುದೀಗಳೆನುತಂ 
ತಳ್ಳೊಯ್ವ ತಣ್ಣಿಂದಮೆಯ್ಲೆ ಮುಬುಂಗುತ್ತಿರಲುಣ್ಮಿತೊರ್ಮೊದಲೊಳ್‌ 
» .. ಹೈಮಪ್ರಭಾಮಂಡಲಂ(ಕಾದಂಉ.೬೦೨); ತಳ್ಳೊಯ್ದು ತರಳನಯನದ 
ಬೆಳ್ಳು ತಳತ್ತಳಿಸಿ ಮಿಳಿರ್ದು ಪೊಳೆಯೆ ಗವಾಕ್ಷಂಗಳ್ಬ ಜ್ವಳಿಪಿನಂ (ಸುಕುಮಾ. 
೧೦-೧೪) : ಬಲವದ್ವೈರಿ [ವ್ರ]ಜಂ ತಂನಡಿಗೆಜಗುವಿನಂ ತಂನ ತೇಜಂ 
ದಿಶಾಮಂಡಳದೊಳ್ತಳ್ಳೊಯ್ವಿನಂ (ಸೌಇಇ, ೫-1, ೦೬೦-೭; 3091) ; 
ನತನಾನಾಮರ ಮೌಳಿರತ್ನಕಿರಣಂ ನಾನಾಪ್ಸರ ಃ ಕೇಕರದ್ಯುತಿ ನಾನಾ 
ಚಮರೀಜವಾಯು ಸಭೆಯಂ ತಳ್ಳೊಯ್ಕ್ಯಲಿರ್ದಂ ಜಗತ್ಛತಿಯೊಡ್ಡೊ ಲಗ 
ದೊಳ್‌ (ಜಗವಿ. ೦-೨೬) ; ದೆಸೆಯಂ ಬಾಲಾತಪಂ ಬಾಸಣಿದುದೆನೆ ತಳ್ಳೊಯ್ಯೆ 
ದೇಹಾಂಶು . . . ಬಂದಂ ಚಾರಣಂ (ಡೇದ್ರಪು. ೩-೨೦) ; ನಾದೇಯವರಾಗಿ 
ದಿವ್ಯಾಮೋದಂ ತಳ್ಳೊಯ್ದು ಪೊಂಗೆ ಕಂಪಾಯ್ತೆಂಬಂತಾದುದು ಸುವರ್ಣಗಿರಿ 
ಗಂಧೋದಕದಿಂ ಶ್ರಿಭುವನೈಕಚೂಡಾಮಣಿಯಾ (ಅನಂಪು. ೫-೭೯). ವ. 
ಕಾಣಿಸಿಕೊಳ್ಳು ; . ಗೋಚರಿಸು : ಬಿಸಿಲಂ ಬೆಳ್ಡಿಂಗಳೊಟ್ಟೈಸಿದುದೊ 
ಪಗಲೊಳಂ ಚೋದ್ಯಮೆಂಬಂತು ಚೆಲ್ವಾಗಸದಿಂ ತಳ್ಳೊಯ್ವುದುಂ ಕಂಡಿದು 
ಖಚರದಂಕೂಲಾಂಬರದ್ಯೋತಮೋ . . . ದಿಗಿಭದಂತಾವಳೀಚ್ಛಾಯೆಯೋ 
ಭಾವಿಸಲೆಂದಾ ವೇಗದೊಳ್‌ ವಿಸ್ಮಯರಸವಿಸರಸ್ಯಂದಿಯಾದಂ ಮುಕುಂದಂ 
(ಗವಿ. ೦೦-೪). ೩. ಪ್ರತಿಬಿಂಬಿಸು ; ಪ್ರತಿಫಲಿಸಂ : ಕುರುಳ ನೆಟಲ್ಲಳ್‌ 
ತನ್ನೊಳೆ ತಳ್ಳೊಯ್ದ್ಬರ ನೆಗಟ್ಹಿ ಕಣಿಸಿಯನೆ ಪೋಲ್ಲುಂ ನುನ್ನಂ 
ಸೊಗಯಿಸುತಿರೆ ಸಿರಿಗನ್ನಡಿ ಕನ್ನಡಿಪುದಾದುದಿಂದುಶ್ರೀಯಂ(ಆದಿಫು. ೭-೦೦); 


೩೩೯೪ 


ತಳ್ಳು 


ಆಗುರ್ವುರ್ವೆ ಕೆಯ್ಮಿಕ್ಕು ಕಾದಲ್ಲಡೆತರ್ಪಾವೇಗದೊಳ್ಳುಮ್ಮಟ್‌ಸಿದ 
ಪಲವುಂ ರಾಜಚಿಹ್ನಂಗಳಂ ಬೆಳ್ಳೊಡೆಗಳ್ತಳ್ಳೊಯ್ದದೇಂ ಕಣ್ಣೊಳಿಸಿದುದೊ 
ವಿನಕ್ಷತ್ರಕಚ್ಛತ್ರ ಪಿಂಡಂ [ಪಾಕಾಂ. ಕನಚೈತ್ರ ಕಚ್ಛತ್ರ ಸಿಂಧು] (ಪಾಪಥಾ. 
೦೩-೩೮). ೪. ತೊಡಗಂ (?) : ಅವರೊಂದೊರ್ವರೊಳೆಕ್ಕೆಯಿಂ ಸೆಣಸಿ 
ಕೊಳ್‌ಕೊಳ್ಳೆಂದು ಕೆಯ್ಸೆಯ್ಕೊಳೊಪ್ಪುವ ಹಾರಂ ಮೊಲೆಯೊಳ್‌ ತೊಡಂಕೆ 
ವಳಯಂ ಕರ್ಣಾಂತಮಂ ತಾಳೆ ಸಾರ್ದವತಂಸಂ ಕದಪಂ ಪಳಂಚೆ ಬೆಸದೊಳ್‌ 
ತಳ್ಳೊಯ್ದರಾ ದೇವಿಯುದೃವಮುಂ ವಿಭ್ರಮಲೀಲೆಯುಂ ನಗುವಿನಂ 
ಸ್ತ್ರೀರಾಜ್ಯ ಸಾಮ್ರಾಜ್ಯಮಂ (ಕಾಂತಿಪು, ೯-೦೯೯). [ ತಳ್ಸ್‌ * ಪೊಯ್‌1] 


ತಳ್ಳೊಯ್ಕ್‌ (ನಾ). ಅಡ್ಡಿ ; ಪ್ರತಿಹತ: “ ತಳ್ಳೊಯ್‌, ತಡಂಬರೆ. 


10 


» * « ತಡಂಬೊೋಯ್‌-ಈ ೨೫ ಪ್ರತಿಹತಕ್ಕೆ ಪೆಸರ್‌ ” (ಕರಸಾ. ೦೫-೨೯೬); 


' “ ತೊಡರ್ದುದು ಮಾರ್ಕೊಂಡುದು ಪರಿವಿಡಿಯಿಟ್‌ಸಿದುದೆಯ್ದೆ 


ನೂಂಕಿದುದು. , . 
(ತವಿಕಂ. ೧೩೮). 


ಕಡೆಗಣಿಸಿದುದಕ್ಕು ಪೋರ್ಕುಳಿಯು ತಳೊಯ್ಯುಂ” 
[ ತಳ + ಪೊಯ್‌,1 


ತಳ್ಳಿಸು (ಕ್ರಿ). ತಡಮಾಡಿಸು ; ವಿಳಂಬಕ್ಕೆ ಕಾರಣವಾಗು : ನಾವೇನು 


16 


ಲೇಸುಗೈದೆವು ಸ್ವಾಮಿ ನಿನಗಿದಿರಾವುದುಂಟದಕಲ್ಲ ನಿನ್ನ ಸೇವೆಯ 
ವ್ಯಂತರರೊಳು ಪೂಜ್ಯರೆಂಬೊಂದು ಭಾವ ತಲ್ವಿಸಿತೆಂದರವರು (ಛರಜ. 


೩೫-೪೧). [ತಳ್ಳೂ+- ಇಸ್ಕು] 


ತಳ್ಳು, ತಳಗ್ಳು, ತಳಿಗು, ತಳುಗು, ತಳುವು, ತಳುಹು, (ಕ್ರಿ). ೧. 


80 


45 


ತಡಮಾಡು; ನಿಧಾನಮಾಡು; ವಿಳಂಬಮಾಡಂ : “ತಳ್ಳು-ಕಾಲಕ್ಷೇಪೇ 
(ಕಾಲ ಕಳೆಯು)” (ಕಮಧಾ); ತಳ್ಳುದೆಯ್ದಿ ನಂಂ ತುಣುವನೆ ಕೊಳ್ಳ ಮಂತು 
ತುಜುಗೊಂಡೊಡೆ ಪಾಂಡವರಿರ್ಪ ಗಂಡರೇ (ಪಂಪಥಾ. ೮-೮೯) ; ಒಂದು 
ದಿನಂ ನೀಂ ತಳ್ವಿದೊಡಂದಸುವಿಂಗುಪಟಳಂ ಮ ನಃಪ್ರಿಯ ಕೇಳ್‌ 
(ಉದ್ಯಟಿ. ೧೦-೬೫); ತಳ್ವಿದಂ ನಲ್ಲನೆನುತ್ತದೊರ್ವಳೆಳೆವೆಣ್‌ ಸುರಿದಲ್‌ 
ಮಿಗೆ ಕಣ್ಣನೀರ್ಗಳಂ (ಕಲಿಕಾ. ೬೩) ; ಆಯುದಿಂಗಳಂ ತಳ್ವಿದಂ (ಶಮದ. 
03೮ ಪ್ರಯೋ); ಏತಜಿದಿಂದವನಾ ಒರ್ವಲ್ನೆರೆಯಲ್ಟೂರದೆನುತ ರತಿ ತಳ್ವದೆ 
ಬಹುರೂಪಂ ತಾಳಿದಳೆನೆ ಸರ್ವರನನುಕರಿಸುವ ವಾರಸ್ತ್ರೀನಿವಹವೆಸೆದುದಲ್ಲಿ 
(ಜಯಕಾ.೧-೬೩); ಬರವೇಳೆಂಬುದುಮವಂ ಪೋಗಿ ತಳ್ವದಾ ಕ್ರವ್ಯಾದನಾಮ 
ವ್ಯಾಧನಂ ಪುಗಿಸಿದಾಗಳ (ರಾಜಕೀ. ೫-3೩ ವ). ೨. ನೂಕು; ತಳ್ಳು: 
ಆಳ್ವರನೆಂದೊಡಾಳ್ವರನಾಳ್ವೆ ಸಗೆಯ್ಸಿದನಂನ್ಯಭೂಮಿಪರಂ ಬಾಳ್ವೆರಸೆಯ್ದೆ 
ಬಾಳ್ವೆರಸು ಬಾಳ್ವಲೆಗೊಂಡನಬನ್ನುಮಾನ್ನಡೆ ತಳ್ವೆ ನಿಜಪ್ರತಾಪದಹನಂ 
ಕಡುತಳ್ವೆ ವಿರೋಧಿಗಳ ಚಲಂಗೊಳ್ಹರ್‌ xx ಒಯ್ದು ಗೊಳ್ಳ ಪೆಜರ್ಪ್ಪ್ವಗೆ 
ಗೊಳ್ವರೆ ಕುನ್ವಳೇಶನೊಳ್‌ (ಎಕ. ಹಃ, ದಾವಣ. ೩-೭: 1121). 
ತಳಗ್ಗು : ೩. ತಂಗು ; ನಿಲ್ಲಂ : ಮಳೆ ಬೆಳೆಯಲಿ ಸಂತುಪ್ಪಿವಡೆದು ಜನ 
ತಳಗಿದುದತಿಹರುಷದಲಿ (ಕಂನವಿ. ೩-೧೦೦) ; ಎಲೆ ಬಾಲೆ ಚಾಮುಂಡಿ ತಾವು 
ಕೊಟ್ಟರೆ ತಳಗೇವು (ಹಳ್ಳಿದಾ.38): ರಂಗದೇವೆರು, ಪ್ರತಿದಿನವೂ ಒಂದೊಂದು 
ಹಳ್ಳಿಗೆ ಹೋಗಿ, ಆ ರಾತ್ರಿ ಅಲ್ಲಿ ತಳಗಿ, ಭಕ್ತಾದಿಗಳಿಂದ - ಪೂಜೆ 
ಗೊಳ್ಳುತ್ತಾನೆ (ಹೇಮಾಕೀ. ೨೮). ತಳಿಗು: ೩. ನೃತ್ತ ಗೀತವಾದ್ಯಾದಿಗಳಂ 
ರಚಿಸುತ ಅಲ್ಲಲ್ಲಿ ತಳಿಗಿರುವ ಕಿನ್ನರ ಕಿಂಪುರುಷಾದಿ ದೇವರ್ಕಳ 
ಸಮೂಹಂಗಳಿಂದಲೂ (ಪುರುಶ. ೧೨೦) ; ತಮ್ಮನ ದಂಡು ಬೆಂಗ್ಳೂರಿಗೋಗಿ 
ತಳಿಗ್ಯಾವೆ (ನಾಪದ. ೧೬). ತಳುಗು : ಹ. ಮೊಳಗಿದೈ `ನಿಜತತ್ವರವದಲಿ 
. . ೬ ತಳುಗಿದೈ ಶ್ರೀ ಸಮವಸರಣದಿ ದೇವ ಸಲಹೆಂದ (ಸನತ್ಕು ೧-೪೦) ; 
ಮೈಸೂರಿನ ಅಂಗಡಿ ಬೀದಿಯು ಹದಿನೈದು ದಿನ ಇಲ್ಲೆ ತಳುಗುತ್ತಿತ್ತು 
(ಹುಬ್ಕಹ. ೬೫); ಹೂಹೂಗಲೆಯುುವ ದುಂಬಿಯ ಚೆಂದದೆ ಕಂಗಳ ಮುಟ್ಟುತ 
ಲರೆಚಣ ತಳುಗದೆ (ಗೋಕುನಿ. ೩೯-೪). ತಳುವು, : ೧. ಎನಗೆ ಪರಸೇವೆ 
ಪರಾಜ್ಮುಖವೆಂದು ಒಡೆಯರಿಗೆ ಎಡೆಮಾಡೆಂದು ಎನಗೆ ತಳುವೆಂದಡೆ 
ಒಪ್ಪುವರೇ ನಿಜ ಶರಣರು (ಮೋಳೆಮಾ. ೨೧-೮೪): ಬರವನೆಳಸಿರ್ದಯ್ಯ 


ತಳ್ಳು, 


ದೇವ ತಳುವಿದೆನೆಂದು ಉರವಣಿಸಿ ಬರುತಿರ್ದೆ ತಂದೆ: ಮುಳಿಯದಿರೆಂದು 
(ಬಸರ, ೩-೪೩); ತನಯನೆಂದುಂ ಬಪ್ಪ ಹೊತ್ತಿಂಗೆ ಬಾರದಿರೆ ಮನ 
ನೊಂದಿದೇಕೆ ತಳುವಿದನೆನ್ನ ಕಂದನೆಂದೆನುತ (ಹಡಕಾ. ೧೨-೧೦) ; ಅವೆ ಕೈಯು 
ತಳುವಿದಡೆ ಭರವಸದಿ ಬಂದೂಡುವನು ತಾನೇ (ಬಸಪು. ೪೭-೪೦): ಗಳಿಗೆ 
ತಳುವಿದೊಡಗ್ನಿಯೊಳಗಹೆನೆಂದ ರಘುನಾಥ (ಕೌಶಿರಾ. ೯-೩೦); ಬಳಿಕ 
ನಂಬುಗೆಗೊಂಡು ಜೋದಾವಳಿ ಬೇಗ ತಳುವದೋಡಿತು ದೆಸೆದೆಸೆಗೆ 
(ಕಂಸವಿ, ೧೫-೧೦೦). ೩. ಎಲ್ಲಿ ಹಕ್ಕಿ ಗಿಡಗಿಡದಲಿ ತಳುವಿ, ತಳುವಿ 
ಎದೆಗಡಲಲಿ ನೆಗೆವ ಭಾವವೀಚಿಗಳನು ಮೊಗೆಯುತಿರುವುದೊ (ನಡೆಬಂ. 
೫೦-೧೦). ೪. ಸಾವಕಾಶವಾಗು ; ನಿಧಾನವಾಗಂ : ಗುಣವತಿಯ ನಡೆ 
ತಳುವಿ ತಳ್ಳಿಕ್ಕೆ ಕೂಡೆ ಭಾವಂಗಳಿಂ ನುಡಿ ಬಳಲ್ಹೊಪ್ಪುತಿರೆ ಮೆಲ್ಬಿನ 
ಗುಣಂಗಳಿಂ (ಬಸರ, ೧-೦೧೦). ತಳುಹ್ಯು : ೧. ಕ್ಷಣಕ್ಕೆ ಕ್ಷಣಕ್ಕೆ ತಿಳಿ ನೀ 
ಎಂದರೆ ತಳುಹದೆ ತನ್ನ ನಿಜವ ಕೊಡನೆ ಕಪಿಲಸಿದ್ಧಮಲ್ಲೇಂದ್ರ (ಸಿದ್ಧವ. 
೦೦-8೯) : ಎನ್ನೆ ಒಯಿದು ಬೀಳಿಸುವರಗ್ನಿಯೊಳಗೀಗ ನೀವ ಕೇಳಿ ತಳುಹದೆ 
ಬನ್ನಿ ಬೇಗ (ಪಾಂಡ. ೪೫-೧೩) ; ಇನ್ನು ಬಾರನೇತಕವನು? ಫಲ್ಮೆಗಡಲ 
ನಳೆಯಲೆಂದು ಬರಿದೆ ತಳುಹುತಿರುವನೆ? (ಕವಿಕಾ. ೩೫-೩). ೨. ನಾಳೆ 
ತಾನಿರೆನೇಕೆ ತಳುಹುವೆ ಕಾಲವನು ಕರುಣಾಳುವೆಂಬೀ ಘಾಳಿಮಾತಂತಿರಲಿ 
ತೋಟಸೆನುತ್ತ ಹೆಲುಬಿದಳು (ನಿಭಾಗೆ. ೪-೫-೩೦). ೩. ಶಾಂತಕೂಲ 
ತಲ್ಪದಲ್ಲಿ ನಾವೆಯೊಂದು ತಳುಹಿದೂಗ ಗಾಳಿಯಂತೆ ಸುಳಿದು ಸೋಂಕಿ 
ಹಾಯನೇಕೆ ತೂರಿದೆ? (ಕವಿಕಾ. 6೭-೦೪). ೫. ಹಿಂದೇಟಂ ಹಾಕು ; 
ಹಿಂಜರಿ ; ಅಳಂಕು : ಎನಿತೋ ಕೋಗಿಲೆಗಳ ನುಣ್ಣೊರಳನು ಹಿಸುಕಲು 
ತಳುಹದ ಕಲಿಭಟನಿವನು (ಕವಿಕಾ. 9೨-೦೪). [ತಳ್ಳ + -ವು) 
ತಳ್ಳು, ತಳುವ್ಯು, ತಳಂಹ್ಯು (ನಾ). ೧. ತಡ; ವಿಳಂಬ; 
ನಿಧಾನ : ಬಾಡಿದುದೇಕೆ ನಿನ್ನ ತನುವಲ್ಲರಿ . ನಿನ್ನಳಕಸಂತತಿ 
ನೀಟಕ್ದಿರಲೇಕೆ ತಳ್ಳುಮಂ ಮಾಡದೆ [ವಾಕಾ. ತಳ್ಳಾಡದೆ] ಪೇಟ್‌್‌ನಗೆ 
(ಪುಕಾ,ಸ್ತ. "ತಳ್ವುಗೆಯೇ' ಪರಾ. ಪ. ಆಧಾರ; 
ಅವಲಂಬನ : ದಾನ ಪರನ ಂ ನಿಜೋನ್ನತಮಾನನನಾರೂಢ ವಿಪುಳ 
ವಂಶನನಂತೊಂದಾನೆಯನಪಾಯಪಂಕದೊಳೇನುಂ ತಳ್ವಿ[ಪಾಕಾಂ. ಳ್ಲಿ]ಲ್ಲ 
ದಿರ್ದುದಂ ಕಾಣಿಸಿದಂ (ಕವಿರಾ. ೩-೧೯). ತಳುವು್ಯು: ೧. ಎಲ್ಲರ 
ಮೆಯ್ಗಳೊಳಂ ತಳುವಿಲ್ಲದೆ ಬಾಸುಲ್ಗಿಳೊಗೆಯೆ . . . ನೆತ್ತರನೆ ಕಾಲಾ 
ಕೆಡೆದರ್‌ (ಧರ್ಮಾಮ್ಮ. 4-೨೦೩) ; ಮುಳಿದು ವಿಯುಕ್ತ ವಲ್ಲಭಜನಂ 
ತಳುವಿಲ್ಲದೆ ತಟ್ಸ್‌ಗೆೊಂಡುದು ಏನಳವಿಗಳುಂಬಮೋ ಪುದಿದ 
ಮಾಗೆಯ ಶೀತವಿಜೃಂಭಪಾತನಂ (ಕುಸುಮಾ. ೭-೨೦): ಖುಲ್ಲರಿವದಿರ 
ಬಿಡಿಸಿದೊಡೆ ತಳುವಿಲ್ಲದಹುದಪಘಾತ (ಕುವ್ಮಾಅ. 3೧-3); ತಳುವ ಮಾಡದೆ 
ಹೇಳೆನುತ ಹನುಮಂತ ಘರ್ಜಿಸಿದ (ತೊರರಾ. ೬-೨೩-೪). ೨. "ತಳುವಿಕರ್ಯ' 
ಪರಾ. ೩. ಅವಕಾಶ (2) : ಅವನೊಳಗಾಗುವಂತೆ ಮಾತುಗಳ ತಿಳಿದು 
ನುಡಿಯಬೇಕು ತರಬೇಕವನನು ತಳುವುಂಟು ತವಕಿಸಬೇಡ (ಕುರಾಸಾಂ. 
ತಳುಹ್ಮು: ೧. ಅಲ್ಲಿ ತಡೆಹಡೆದು ತಾಂ ತಳುಹಿಲ್ಲದೆ 
ನಿಜದೇಶಕೆಯ್ದೆ ವಂದು (ಧರ್ಮಪ. ೨-೩೯); ಇಳೆಯ ಪಾಲನ ನೀನು ತಳುಹ 
ಮಾಡದೆಯಾಗ ಕಳುಹುಯೆಂದೊರೆಯೆ (ಹಮ. ೫೬); ನಳಿನಮಿತ್ರನ 
ಸುತನಳಿಯನ ಪೆತ್ತನ ಗೆಳೆಯನ ಬಾಯಿಗಾಹುತಿಯ ತಳುಹ 
ಮಾಡದೆಯಿತ್ತನ (ಅಬೃಲೂ. ೨-೩). 

ತಳುಮಾಡು, ತಳುವುಮಾಡು ಎ ೧. ತಡಮಾಡು ; ವಿಳಂಬಮಾಡಂ: 
ಕಾಳೆಗಮನೆನ್ನೊಳು ತಳುಮಾಡದೆ ಮಾಡಲೆನ್ನ ಭುಜಬಲಮಂ ನಿನಗೆ 
ತೋರ್ಪೆಂ (ಫುಣ್ಕಾಸ್ತೆ. ೫-೩೨ ವು: ಮಾಡದಿಂದಿಳಿದು ಮೇಲ್ಮಾಳಿಗೆಯೊಳು 
ತಳುಮಾಡದಿಳಿದು (ಧರಣ, ೧3-ಬಿ; ಎಲೆಲೆ ವೃಷಭ ಪೊಜಮಡು 
ತಳುವುಮಾಡದಿರಿನ್ನೆನುತ (ಬಸಪು. ೩3-೩೪). ೨. ಶಂಗಂ ; ಉಳಿ : ಆತನ 


೧-೬೩). 


೨೪-೧೮). 


೩೩೯೫ 


ತಳ ೈಂಕಂಗುಟ್ಟು 


ಪೊಳಲೊಳು ನಾಲ್ಕಯನ್ಹು ಮಾಸ ತಳುಮಾಡಿದನು ಪ್ರಭಂಜನ 
ಪೃಥಿವೀಲಲನಾಧಿಪನು (ಪ್ರಥಂಜ. 5-೬), ತಳುವಾಗು ಎ ತಪ್ಪಾ ಗು: 
ಒಲ್ಲೆ ಎನ್ನೋ ಕಹೆಳೆಕಾಅ ಬಿಂದವ ಹಜಿಕಿದು ನಿಂದು ಹಾಡಿರೋ 
ಚೆಣಿತಿಯರಿರಾ ತಾಳವಿಲಿ£ಲ್ಲಿ] ತಳುವಾಯಿತ್ತಲ್ಲಾ (ಸರ್ವವ, ೪೮-೨೫೭). 
ತಳ್ವಿಲ್ಲದೆ ಎ ತಡವಿಲ್ಲದೆ ; ಕೂಡಲೆ; ಬೇಗನೆ: ಖಾಂಡವಮನಾಂ 
ತಳ್ಳಿಲ್ಲದಿಂದೂಡುವೆಂ (ಪಂಪಧಾ. ೫-೭೪) ; ಪೂಜಿಪ ಭಕ್ತಿ (ಕ್ತ)ಜನಕ್ಕೆ ಮುಕ್ತಿ 
ತಳ್ವಿ ಲ್ಲದೆ ಕೂಡುಗೆಂದು ಪೊಗರ್ದ್ವ(ಟ್ಹ)0 (ಎಇ. XVI, ೩-೯; 980); 
ನೀನೀಗಳ್ತಲ್ಲಿಲ್ಲದೆ ಬೆಸಸೆನ್ನಂ ಭೂವಲ್ಲಭನುಮನಿಂದೆ ತಂದಪೆಂ ಚಂದ್ರ 
ಮುಖೀ (ಕಾದಂಉ. ೩೧); ಪೋವಪೆನೀಗಳ"* ತಪಂಬಡಲೆಂದುತ್ತಮ 
ಸತ್ವನೂರ್ಜಿತಗುಣಂ ಸಿಂಹಾಸನಂ ಭೇರಿ ಬೆಳ್ಗೊಡೆಯಿಂತೆಲ್ಲಮನೊಲ್ಲದೆರ್ದ 
ನರಸಂ ತಳ್ವಿಲ್ಲದಾಸ್ಥಾನದಿಂ (ಅಜಿಪು. ೧೦-೩೪); ಎಲೆ ತೀಡುವ ತೆಂಗಾಳಿಯೆ 
. ** ತಳ್ಲಿಲ್ಲದೆ ಕಾದಲನಂ ತಂದೊಡೆ ನಟಿಸುಯ್ಕೆಲರಿಂದಂ ನಿನ್ನನಾಗಳುಂ 
ನೆಟ್‌ ಪೊರೆವೆಂ (ಕಬ್ಳಿಕಾ. ೭೧). [ ಆತಳ್ವ್ವು) 


ತಳ್ವುಗೆಯ* (ಕ್ರಿ). ತಡಮಾಡು ; ವಿಳಂಬಮಾಡಂ: ಮೃಡಭಕ್ತರಸುವನ 


16 


ಭವಂ ಕುಡದೀಗಳ್ಕಳ್ಳುಗೆಯ್ದನಾಂ ಸೈರಿಪೆನಲ್ಲು (ವೃಷವಿ. ೨೫-೨೯). 
[ ತಳ್ಳು * ಕೆಯ್‌,] 


ತಳ್ಳಂಕ, ತಳ ಕು (ನಾ). ೧. ಚಿಂತೆ: ಕಳವಳ ; ಕಾತರ: “ ಸಿಡಿಮಿಡಿ 


20 


30 


40 


45 


ಯೆನಲ್ಪಳ್ಳಂಕಮಕ್ಕು ” (ಕಬ್ಬಿಕ್ಕೆ. ೬: “ಸಿಡಿಮಿಡಿ ಕಾತಳಮೆನಲ್ಕೆ 
ತಳ್ಳಂಕ”  (ಶಬ್ಮಮಂ. ತಂದು ಪೂಮಾಲೆಯಂ ಸಾದರ 
ದಿಂದಾವಂಗೆ ತಾನಿಕ್ಕುವಳೊ ತಡೆಯದಿಂದಿಂತು . ತಳ್ಳೆಂಕದಿಂದೊಂದಿರು 
ತಿರ್ದಂತೆಯೆ ವೀಕ್ಷಾತುರಮಯ ನಯನಾನೀಕಮಾ ರಾಜಲೋಕಂ 
(ಕಾಂತೀರ್ವ. ೪-೨೩೬) ; ನೀವೇನೆಂದಿರೈ ನಿಮ್ಮಣ್ಣ ದೇವನ ಮುಂದೆ ಭಾಷೆಗಳ 
ತಂದಿರೈ ತಳ್ಳಂಕವನು ನಮಗೆಂದು ಕೊಡುವಿರಿ ಕೌರವನ ತಮ್ಮಂದಿರೈ 
ನೀವೆನುತ ಸುಳಿದನು ಸಿಂಹನಾದದಲಿ (ಕುವ್ಕಾಕ. ೧೯-೨೨); ಹಳ್ಳಿಗರಾ 
ನೀರೆಟ್‌ವ ನೀಜಕಯರ ಪೊಂಬಳ್ಳಿ ಮೆಯ್ಗಂಡು ವಿರಹದ ತಳ್ಳಂಕದಿಂ 
ಮೆಯ್ಮಟಿ3ದು ಬಿಳ್ಲು ನೋಳ್ಪರ ಘೊಳ್ಳಿಂದು ನಗಿಸುವರಲ್ಲಿ (ಕುರಾಸಾಂ. 
೨-೪೪). ೨. ಹೆದರಿಕೆ ; ಭಯ ; ತಲ್ಲಣ : “ ಡಿಳ್ಳೆಮೆನಲ್‌ ತಲ್ಲಣಮದು 
ತಳ್ಳಂತಮೆ ಭೀತಿಯಕ್ಕುಂ” (ಧಾರನಿ. ೫೮); ಕುಳ್ಳಿರ್ದು ಕಂಪಿಸುವ 
ಭಕ್ತನಂ ಸೈತಿಡುತೆ ತಳ್ಳಂಕದಿಂದೆ ಬೆಬ್ಬಳಿಪನಂ ಮಾಣಿಸುತೆ (ಸೇದಿರ. ದೇ. 
೬೫-3) : ತವತವಗೆ ತಳ್ಳೆಂಕದಲಿ ಪಾಂಡವರು ನಡುಗಿತು ಪಾರ್ಥ ಬಲು 
ಗರವವಚಿದಂತಿರೆ ಮೂಕನಾದನು ಬೆರಳ ಮೂಗಿನಲಿ (ಕುವ್ಕಾಭೀ. ೬-೩೬): 
ನೀರಾಡುವಾ ಮೊಗ ನಿಡುಸುಯ್ದ ನಾಸಿಕ ತೇರೈಸುವಾ ತಳ್ಳಂಕ (ಶ್ರೀಪಾಲ. 
೪-೯೩). ೩. ಅಲಂಗಾಟ ; ಹೊಯ್ದಾ ಟ; ಚಲನೆ: ತಗ್ಗಿದುದು 
ಧಾತ್ರೀತಳಂ ಕುಲಾಚಲಚಯಂ ನೆಗ್ಗಿದುದುಸಿರ್ವೊಯ್ವ ಬಸಿಜಿ ತಳ್ಳಂಕದಿಂ 
ಮುಗ್ಗಿದುದು ದಿಕ್ಕರಿಕುಲಂ ಆ ಬಲದ ಭಾರದಗ್ಗಳಿಕೆಯೆಂತೊ 
(ಕಬಪು. ೪೮-೫). "ತಳ್ಳೆಂಕಂಗಂಟ್ಟು' ಪರಾ. ೪. ತೊಂದರೆ; ಕಷ್ಟ: 
ಅಳ್ಳೆಯಂ ಕೊಳ್ಳಿಯಿಂದಿರಿವಷೋಲ್‌ ಪೇಳಿದರ್‌ ತಳ್ಳಂಕಮಂ ತಿಳಿಯದಳಿ 
ಪೊಳ್ತಿನಿರಮಂ (ಕಾಲೂರೆ, ೧೫೯-೩೫೦). ತಳ್ಳಂಕು: ೩, "ತಳ್ಳಂಕುಗುಟ್ಟೂ' 4 
"ತಳ್ಳಂಕುಗೆಡೆ? ಪರಾ. 


೫೦) ; 


ತಳ್ಳಂಕಂಗುಟ್ಟು, ತಳ್ಳಂಕಗುಟ್ಟು, ತಳ್ಳಂಕುಗುಟ್ಟು (ಕ್ರಿ). ೧. ತುಳು 


ಸೂಸು: 


ಕಾಡು; ತುಂಬಿ ಪ್ರಳಯಕಾಲ ಜಾತೋತ್ಪಾತ ವಾತ 
ನಿರ್ಫಾತದಿಂದಮಳ್ಳಾಡಿ ತಳ್ಳೆಂಕಂಗುಟ್ಟುವ ಜಳನಿಧಿಗಳಂತೆ (ಪಂಪಥಾ. 
೧೦-೬೫ ವ). ತಳ್ಳೆಂಕಗುಟ್ಟು: ೧. ಸುರವಿರಚಿತ ಮಂದಾನಿಳಾಂ 
ದೋಳದಿಂದಂ ಸುರವಂದಿಸ್ತೋತ್ರದಿಂದಂ ದೆಸೆ ಗಗನತಳಂ ತೀವಿ ತಳ್ಳಂಕ 
[ಪಾಕಾಂ. ಕು]ಗುಟ್ಟುತ್ತಿರೆಯುಂ (ಅದಿಪು. ೧೦-೦೮); ತನ್ನೊಳ್ನೆ ಲೆವೆರ್ಚಿ 
ರಾಗರಸವಾಗಳ್ತೀವಿ ತಳ್ಳಂಕಗುಟ್ಟುವ ಪದ್ಮಾಕರದಂತೆ ಕಾಂತೆ ತಳಿದಳ್‌ 


ತಳ್ಳಂಕಂಗೊಳ್‌ 


ಬೇಕ ೊಂದು ಲಾವಣ್ಯಮಂ (ಮಲ್ಲಿಪು. ೪-೯೮); ತ ಳ್ಳಂಕಗುಟ್ಟಿತ್ತು 
ತೀರ್ದುದು ದುಗ್ಧಾಂಬುಧಿ ಮೇರುಪೀಠಮೆನೆ ಮಿಂದಂ ಚಿಣ್ಣಂ (ಅನಂಪು. 
೫-೯೪). ೨. ತುಳುಕಿಸು ; ಅಲ್ಲೋಲಕಲ್ಲೋಲಗೊಳಿಸಂ : ಜಗುನೆಯ 
ಮಡುವಂ ತಮ್ಮರಸಿಯರ ವಿಕಟ ನಿತಂಬಬಿಂಬಂಗಳ ಘಟ್ಟಣೆಯೊಳಮರೆ 
ಬಿಗಿದೊಗೆದ ಮೊಲೆಗಳಳ್ಳೇಟಿನೊಳಳ್ಳಾಡಿ ತಳ್ಳಂಕ [ಪಾಕಾಂ. ಕಂ] ಗುಟ್ಟೆ 
ನೀರಾಟಮಾಡುವಾಗಳ್‌ (ಪಂಪಥಾ. 8-೬3 ವ); “ನೀರನ್ನು ಟಂಮುಕಿ 
ಹೊಡೆ, ಎರಡು ಬಾಹುಗಳಿಂದಲೂ ಅಪ್ಪಳಿಸು” (ಪ್ರಠಜ್ಮ). 
ತಳ್ಳೆಂಕುಗುಟ್ಟು: ೧. ಲಾವಣ್ಯರಸಂ ತಳ್ಳಂಕುಗುಟ್ಟೆ ಮಿಳ್ಳಿಸಿ ದಳ್ಳಿ ಅಕ 
ದಾಡುವ ಜಿನೇಂದ್ರಶಿಶುವಂ (ಕಾಂತಿಪು. ೧೦-೮): ನಾನಾವಿನೋದಂಗಳಂ 
ಚಿತ್ರರತಕ್ರೀಡಾವಿನೋದಂಗಳೊಳಿ  ಮೆಅ3ವ _ ಕೂಟಂಗಳಿಂ ಕೂಡಿ 
ಲಾವಣ್ಮರಸಂ ತಳ್ಳಂಕುಗುಟ್ಟುತ್ತಿರೆ ಕರಮೆಸೆಗುಂ ವಾರನಾರೀಕದಂಬಂ 
(ಸುಕುಮಾ, ೯-೬೩). ೩. ಕಳವಳಿಸು ; ಕಾತರಿಸು: ಓರೊರ್ವರನೊಡ 


೩೩೯೬ 


ತಳ್ಳವಾಜ್ಕು 


ತಳ್ಳಂಕಗೊಳಿಸು (ಕ್ರಿ). ಹೆದರಿಸು; ಭಯಪಡಿಸು; ತಬ್ಬಿಬ್ಬುಗೊಳಿಸು: 
“ ತಡಮಾಡಿದಂ-ತಳ್ಳಂಕಗೊಳಿಸಿದಂ ” (ಕಮದ. ಪರಿ. ೨). 
[ ತಳ್ಳಂಕಗೊಳ್‌ (ಎ ತಳ್ಳಂಕಂಗೊಳ್‌) + - ಇಸ್ಕು] 
ತಳ್ಳಂಕಗೊಳು "ತಳ್ಳಂಕಂಗೊಳ್‌' ನೋ. 


6 ತಳ್ಳಂಕಗೊಳ್ಳು “ತಳ್ಳಂಕಂಗೊಳ್‌' ನೋ. 


೪ 
ತಳ್ಳಂಕಿಸು (ಕ್ರಿ). ೧. ಎ ತಳ್ಳಂಕಗೊಳಿಸು : ವಿಲಯವಿರೂಪನಯನನ 


2ಳಲೋಚಿನದಗ್ನಿಕಣದಂತೆ ತಾಪಿಸಿದವು ಜಗತ್ರಯವನುರಿತಾಪದಲಿ 
ತಳ್ಳಂಕಿಸಿತು [ಪಾಠಾಂ. ಸುತ] ಮೇಲಾ ಪುರಂದರ ಧನದ ಯಮ ವರುಣಾದಿ 
ನಿರ್ಜರರ (ಕೊರರಾ. ೬-೨೪-೧೪). ೨. ಕ್ಷೋಭೆಗೊಳ್ಳು ; ಅಲ್ಲೋಲ 
ಕಲ್ಲೊ €ಲವಾಗು : ಕೂಡೆಕೂಡೊಗೆವ ಬಿಸುಸುಯ್‌ ಬಳಲ್ವ ಕಣ್‌ 


ತಳ್ಳಂಕಿಪೆರ್ದೆ ದೈನ್ಶವಚನಮಿನಿತುಂ ಕೂಡಿ ಬೇಜಕೊಂದು ಸೊಗಸಂ ಸೂಸೆ 
. * ಪಾಡಳಿವ ವಿರಹಿಣಿಯರೇಂ ಬಂದರೋ ಶಾಂತಿಮಯನನೀಕ್ಷಿಸು 


ಲೊಳಡಸಿಕೊಳಲ" ಕಡಂಗಿಸುವ ಕಡ್ಡ ವಣೆಯುಂ ... 


ಮೇಲ್ವಾಯಲ್‌ ವಾಸೆಯಿಂ (ಪದ್ಮರಾ. ೩-೭೧). 
ಮಸಗಿಸುವಸವಸಮುಮೆನುತ್ತೆ ಸೋಲ್ಲುಂ ತಣಿಯದೆ ತಲ್ಲಟ್‌ಸಿ ತಳ್ಳಂಕು 


ತಳ್ಳಂಕು."ತಳ್ಳಂಕ' ನೋ. 

ತಳ್ಳಂಕುಗುಟ್ಟು "ತಳ್ಳಂಕಂಗುಟ್ಟು' ನೋ. 

ತಳ್ಳಂಕುಗೆಡೆ (ಕ್ರಿ). ಭಯಂದಿಂದ ಕುಸಿ, ಉರುಳು,-ಬೀಳು : ಮೆಟ್ಟಿದ 
ಭರಕ್ಕೆ ಧರಣೆಯೊರ್ಗುಡಿಸೆ ಚತುರಂಗಬಲಮನಿತುಂ ಚಿತ್ರದ ಪಲಗೆಯಂ 
ತೊಡಗೆಡಪಿದಂತಳ್ಳಾಡಿ ತಳ್ಳಂಕುಗೆಡೆಯೆಯುಂ (ಅನಂಪು. ೧೪-೬ ವ). 

[ ತಳ್ಳಂಕು (ತಳ್ಳಂಕ) * ಕೆಡೆ, ] 

ತಳ್ಳಂಕುಗೊಳ್‌ "ತಳ್ಳಂಕಂಗೊಳ್‌' ನೋ. 

ತಳ್ಳಬಾಟು, "ತಳ್ಳವಾಜ್ಕು' ನೋ. 

ತಳ್ಳಬಾಜ್ಕು "ತಳ್ಳವಾಜ್ಕು' ನೋ. 

ತಳ್ಳಮಳ 'ತಳಮಳ' ನೋ. 

ತಳ್ಳಮಳಗೊಳಿಸು "ತಳಮಳಗೊಳಿಸು' ನೋ. 

ತಳ್ಳವಾರಿಕೆ (ನಾ). ಇ ತಳ್ಳವಾಜ್ಯು : ನಿಬ್ಬರದಿ ಬೆಂಡಾಗಿ ಭೂಪತಿ ದುಬ್ಬು 
ದುಡುಕೆಂದುಸುರು ಬಸುರಿನ ತಳ್ಳವಾರಿಕೆಯ ಉಬ್ಬಸದೊಳುರಿ ಮಸಗಿ 
ಮರುಗಿದರಿಬ್ಬರಂಗದ ನೋವನೀಕ್ಷಿಸಿ ತಬ್ಬಿದನು (ಕೃಷ್ಮಕ, ೯-೦೩). 

[ ತಳ್ಳವಾರು (ಆ ತಳ್ಳವಾಜ್ಕ,) * - ಇಕೆ] 

ತಳ್ಳವಾರು "ತಳ್ಳವಾಜ್ಕು' ನೋ. 

ತಳ್ಳವಾಜ್ಕು, ತಳ್ಳಬಾಜಂ,, ತಳ್ಳವಾರು, ತಳ್ಳುವಾಜಂ, ದಳ್ಳುಬಾಜು 
(ಕ್ರಿ). ಕಂಪಿಸು ; ತತ್ತರಿಸು ; ತಲ್ಲಣಿಸಂ ; ಧೈರ್ಯಗುಂದು : ಹುರಿದ 
ಧೈರ್ಯದ ತಳ್ಳವಾಜುವ ತರಳಹೃದಯದ ದೇವರಿಂದ್ರನನಟಿಸಿ ಕಂಡರು 
ತಮ್ಮೊಳಾಳೋಚನೆಯ ಮಾಡಿದರು (ಕುವ್ಕಾಳ, ೬-೦೨). 'ತಳ್ಳಬಾಜ್ಕು : 
ಕುಂದಿದರು ಕಾತರಿಸಿ ಕಳವಳಿಸಿ ಮುಗಿದರು ಮನಗುಂದಿದರು 
ಮೈಮಲಟ್‌ದರದ್ದರು ಶೋಕಜಲಧಿಯೊಳಜಲುಗೊಂಡರು ತಳ್ಳಬಾಟ್‌ದ 
ರವರು ನಿಮಿಷದಲಿ (ಕುವ್ಯಾಗ. ೮-೩೭); ಸತ್ಯವಿಲ್ಲದ ಮಲಜನಿತ ದೇಹದಲಿ 
ಯಾನೆಂದಲಸದೇ ಬಗೆದಂಜಿ ಕಾಂತ ತಳ್ಳ ಬಾಟಿವರೆ (ನಿಭಾಗ. ೧೧-೨-೩೮). 
ತಳ್ಳವಾರು : ತಳ್ಳವಾರಿತು ವೈರಿಸೇನೆಗಳ" ಬಾಯ್ಬಿ ಡುತಲಳ್ಳೆವೊಯ್ಲು 
ತಲಿರಲ್‌ (ತುಕಂಗ.. ೫೧-೩೯); ತಳ್ಳ ವಾರಿತು ನಿಲ್ವಡರಿದೆನುತೆ ಜಲಜಲಧಿ 
ಚಲ್ಲುತಿರ್ದುದು ನಿಮ್ಮ ರಾಯ ನಾಯಕರು ನೆರದಳ್ಳೆವೊಯ್ವುತ . 
ನಿಂದಿರ್ದರಾ ಕಲ್ಲು ಮರಗಳಂತೆ (ತುರಂಗ: ೬೯-೩೧). ತಳ್ಳುವಾಟು: 
ಮಲಗಿದನು ಕಲಿಭೀಷ್ಮನೆನೆ ತಲ್ಲಳಿಸಿದನು ಕುರುರಾಯನುದರದೆೊಳಿಳಿದು 
ದಾಯುಧವೆಂಬ ತೆಜದಲಿ ತಳ್ಳುವಾ[ಪಾಕಾಂ. ಬಾ]ಜದನು (ಕುಪ್ಕಾಭೀ. 
೧೦-೧೩). ದಳ್ಳುಬಾಜು: ರಣಕೆ ತವಕಿಸಿ ಬಳಿಕ ತಾಗುವ ಕಣೆಯ ದಾಳಿಗೆ 
ದಳ್ಳುಬಾಜು[ಪಾಕಾಂ.ತಳ್ಳುವಾಲು]ವ (ಕುವ್ಕಾಭೀ. ೦-೩೪). "ಅಳ್ಳೆಬಾಟಂ' 
ಪರಾ. [ದೇ.1 ತಮಿ. ತಳ್ಳಮ್ಪಾಜು, ತಳ್ಳಮಾಜು ] 


[ ತಳ್ಳಂಕ + - ಇಸ್ಕು] 


ಗುಟ್ಟುವಳುರ್ಕೆಯುಂ (ಲೀಲಾವ. ೧೦-೪೫ ವ). [ ತಳ್ಳಂಕ + ಕುಟ್ಟು, 1 

ತಳ್ಳಂಕಂಗೊಳ್‌, ತಳ್ಳಂಕಗೊಳ್‌, ತಳ್ಳಂಕಗೊಳ್ಳು ತಳ್ಳಂಕಗೊಳ್ಳು, 
ತಳ್ಳಂಕುಗೊಳ್‌ (ಕ್ರಿ). ೧. ಹೆದರಂ; ದಿಗಿಲುಬೀಳು ; ಭಯಪಡು: 
ಕರಿಕರಾಗ್ರದಿಂ ಮುಜ್‌ದ ತಳಿರ ತದುಕಿನ ಮರದ ನಿಡುಗೋಡೊಳಜೌಯ 
ದೆಜಗಿ ಮಟ್‌ವೆರಸಿ ಕುಳ್ಳಿರ್ದು ಪಸಿಯ ಪಗಿನದೊಳ್‌ ಕಾಲ್‌ ಜಿಗಿಲ್ತು 
ತಳ್ಳಂಕಂಗೊಳ್ಚ  ಸಮಯದೊಳ್‌ (ರಾಟಕೀ ೫-೫೩ ವ); ಬಳ್ಳಿವರಿವ 
ಮಿಂಚಂ ಕಂಡು ತಳ್ಳಂಕಂಗೊಂಡು ಕೀಣ ಮೈಗರೆದು ಜೋಡಿಗನ ಬರವನೆ 
ಪಾರ್ವ ಪೆಣ್ಬಕ್ಕಿಗಳ ತಂಡದಿಂದೆಯುಂ (ಕಾಮೂಶ್ತ, ೪-೨) ; ಪಿರಿಯರ್‌ 
ತಳ್ಳಂಕಂಗೊಳ್ವರಲ್ಪರೊಳ್‌ ಬೆರೆಯಲ್‌ (ನೀತಿಮಂ. 11, ೩೧೧). 
ತಳ್ಳಂಕಗೊಳ್‌ : ೧. ತರ್ಕಿಗಳ್ತಳ್ಳಂಕಗೊಳೆ ವ್ಯಾಕರಣಿಗಳ್‌ ಎಹ್ವಲರಾಗೆ 
(ಉದೃಟಿ. ೪-೬೩ ವ); ಕೇಣವಿಲ್ಲದೆ ಮಣಿದು ತಳೃಂಕಗೊಳ್ಳ ಬಿಜ್ಜಳಗೆ 
ಬಸವೇಶನೆಂದಂ (ಪ್ರಥುಪು. ೭-೮೬). ವಿ. ಅಲ್ಲೋಲಕಲ್ಲೊ €ಲವಾಗು ; 
ಕ್ಷೋಭೆಗೊಳ್ಳು : ಪದಘಾತಕ್ಕವನೀತಳಂ ಕಟಲೆ ಪಾತಾಳಾಬಿ ತಳ್ಳಂಕ 
ಗೊಂಡುದು (ಗದಾಯು, 6-00); ವನಧಿಗಳು ತುಳುಕಾಡೆ ತಾರಕಿ ತನಿಗೆದಣಃ 
ತಳ್ಳಂಕಗೊಳೆ ಮೇದಿನಿ ಸುರಾಚಲವಲುಗೆ ಬೊಬ್ಬಿ ಅಶಿದುಬ್ಬಿ ದನು ರಘುಜ 

. (ತೊರರಾ,` ೩-೬-೭). ತಳ್ಳಂಕಗೊಳು : ೧. ಪರಶುಧರನದಟನನುಭವಿಸಿ 
ತಳ್ಳಂಕಗೊಳುತಿರುತಿರ್ದೆನು (ವಂಕಾರಾ. ೫-೧-೧೬). ತಳ್ಳಂಕಗೊಳ್ಳು : ೧. 
ತಬ್ಬಿ 'ಬ್ಬಿ ಯಾಗದೆ ತಳ್ಳಂಕಗೊಳ್ಳದೆ ಬೊಬ್ಬೆ ಯಿಕ್ಕದೆ ಜೋಕೆಯಲ್‌ದು . .. 
ಒಂದೊಂದು ಕಲೆಯ ಮೈಯುಬ್ಬುವೊಲು ಕೇಳಿಸಿದರು (ಭರಣ, ೧-೭೧) ; 
ತಳ್ಳಂಕಗೊಂಡು ನಾ.ಪಟ್ಟ ಕಷ್ಟಕ್ಕೆ ಅವನಿಟ್ಟ ಫಲವಿಷ್ಟೆ? (ಕಗದ್ಯ. ೭೮) ; 
ಯಾವ ಕಡೆ ಓಡೋಣ? ಎಂದು ಪೌರರು ಕುದಿದು, ಅದಿರಿ, ಅಳ್ಳಾಡಿ 
ತಳ್ಳಂಕಗೊಂಡರು (ಕಲ್ಲಕಾ. ೧೩೫). ತಳ್ಳ೦ಕುಗೊಳ್‌ : ೧. ಟಂಕಾರರವಂ 
ಕಿವಿಯಂ ಭೋಂಂಕೆನೆ ಮಿಗೆ ತೀವೆ ಪುಗಲ ದೆಸೆಗಾಣದೆ ತಳ್ಳಂಕು .[ಪಾಠಾಂ. 
ಕಂ] ಗೊಳುತಿರ್ಪ ವನಮೃಗಮಂ ಕವಿತಂದೆಚ್ಚುದಾಗ ವನಚರನಿಕರಂ 
(ಪಾರ್ಶ್ವಪು. ೧೨-೭೬). [ತಳ್ಳಂಕ * ಕೊಳ್ಳ ] 

ತಳ್ಳಂಕಗುಟ್ಟಿಸು (ಕ್ರಿ). ಕಳವಳಗೂಳ್ಳುವಂತೆ ಮಾಡು; ಕ್ಷೋಭೆ 
ಗೊಳಿಸೆಂ:. ಕಡಲಂ ಕೈಗಾದು ತಳ್ಳೆಂಕಗುಟ್ಟಿಸಿ ವಿದ್ಧಿಣ್ಣುಪಕಾಂತೆಯ 
ರ್ಕಳೆರ್ದೆಗಳ್‌ ರುಲ್ಲೆಂಬಿನಂ ಪೊಣ್ಮಿ ದಳ್ಳಿಸುಗುಂ ದಕ್ಷಿಣ ಚಕ್ರವರ್ತಿಯ 
ಜಯಪ್ರಸ್ಥಾನಭೇರೀರವಂ (ಸೂಕ್ಶಸು. . ೧೮-೧೨). 

[ ತಳ್ಳಂಕಗುಟ್ಟು (ಆತಳೃಂಕಂಗುಟ್ಟು) + - ಇಸ್ಯು) 
ತಳ್ಳಂಕಗುಟ್ಟು "ತಳ್ಳಂಕಂಗುಟ್ಟು' ನೋ. 
ತಳ್ಳಂಕಗೊಳ್‌ "ತಳ್ಳಂಕಂಗೊಳ್‌' ನೋ. 


20 


25 


80 


85 


40 


ಇ 
ಆ 


45 


ತಳ್ಳವಾಲ್ಲು, 


ತಳ್ಳವಾಜ್ಕು, ತಳ್ಳ ಧೈಬಾಜ್ಕು, ತಳ್ಳುಬಾಅಂ(ನಾ). ಹೃದಯದ ವೇಗವಾದ 
ತುಡಿತ; ಅಳ್ಳೆಗಳು ಹೊಡೆದುಕೊಳ್ಳುವಿಕೆ ; ಧೈರ್ಯಗಂಂದುವಿಕೆ ; 
ಹೌಹಾರಂವಿಕೆ : ಮರಳಿ ಮರಳೀಕ್ಷಿಸಿ ನಿಜಾಂತಃಕರಣದತುಳ ವ್ಯಥೆಯ 
ಸುಯ್ಲಿನ ಶಿರದ ತೂಗಿನ ತಳ್ಳವಾ[ಪಾಕಾಂ. ಳು ಬಾ]ಜೌ್‌ನೆಲಳಲಿದಳು 
ಕಾಂತೆ (ತೂರರಾ. ೨-೩-೪೦). ತಳ್ಳಬಾಟ್ಕಿ : ಬದುಕಿತೇ ತಲೆಯೆನುತ | 5 
ಬಳಲುವ ವದನದುಸುರಿನ ತಳ್ಳಬಾಟ್‌ನ' ಕೆದಜುವಂಂಡೆಯ ಕಲಿತ 
ಭಯದ ಸುಮಾಲಿ ಹರಿತಂದು . . . ಹಾಯ್ಕಿದನು ಬಲು ಬೆದಟ್‌ಕೆಯ 
(ಕೊ ರರಾ. ೫-೫.೩. ತಳ್ಳುಬಾಜು : ಮೇಲಿನ "ತಳ್ಳವಾಣು' 
ಉಲ್ಲೇಖದ "ತೊರರಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ ಆ ತಳ್ಳವಾಜ್ಕು)] 10 
ತಳ್ಳಸು (?) (ಕ್ರಿ). ತಲ್ಲಣಿಸು; ಭಯಪಡಂ (8): ಸೆಡೆದಂ ಚೋಳಂ 
ಕಳಿಂಗಂ ಸುಗಿದನಗಿದನಾ ಗೂರ್ಜ್ಜರ »೬ x x ನಾಥಂ ವಲಪಂ ತಳ್ಳಸಿದ 
ನಿರದಟ್ಟೋಡಿದಂ ಮಾಳವ ೬ » *ನಾರಿಂ ಶರಣವೇಳೆನೆ ನಗುತಿರ್ದನಾಂದ್ರಂ 
(ಎಕ. 7171 (8), ಸೊರಬ. 8೮೬-೨೩; 3201). 

[P ಇದು 'ತಳ್ಳಳಿಸು' ಎಂಬುದರ ಅಪಲಿಖತವಿರಬಹುದು] 18 
ತಳ್ಳಳಿಸು "ತಲ್ಲಟಲ್‌ಸು' ನೋ. 
ತಳ್ಳಾಗತಿಗೆ್‌. (ನಾ). ಒಂದು ಕೆರೆಯ ಹೆಸರು ; ತಳ್ಳಾಗತಿಗೆಜಕಯಾ 
ಪಳ್ಳಮ್‌ಎಂಬದಟಿೂ ಪಡೇಯಮ್‌ ಬೆಸದವಂಗೆ ಅರೆ ಆಳ್‌ ತೆಲುವೊದು 
ಶ್ರೀ (ಮೊಆರಿ. ೦೯೨೪, 60-073 ; 799). [ತಳ್ಳಾಗತ್ಳಿ * ಕೆಅ್‌] 
ತಳ್ಳಿ (ನಾ). ೧. ಸಂಬಂಧ ;. ಸಂಗ; ಒಡನಾಟ; ಸಹವಾಸ: ಇವಗೀ|20 
ಪದುಮನಾಭನ ತಳ್ಳಿಯೆಲ್ಲಿಂದೆಲ್ಲಿ ಬಂತೆನುತ (ಪ್ರಹ್ಲಾಶ. ೬-೧೦); ಜನನ 
ಮರಣಮಿಲ್ಲ ಜಾತಿ ಸಂಕರಮಿಲ್ಲ ತನುವಿನ ತಳ್ಳಿ ತಾನಿಲ್ಲ ಎನಿಪುದು ನಿನ್ನಲ್ಲಿ 
'ಮುಕ್ತಿವಡೆದರಿಗೀಯನಕ ಪಾಲಿಸೊ ರಂಗಧಾಮ (ಕತಸಾಂ. ೧೭-೯೭) ; 
ಹಳ್ಳಿಗರಿಗರಿವಡದು ಭಕ್ತವತ್ಸಲ .ನಿಮ್ಮ ತಳ್ಳಿ ಇಲ್ಲದ ಜಾವಳರ್ಗೆ 
ತೋರದು -ಕಲ್ಪ (ಲಿಂಗಪು. ೭-೪). ಪಿ. ಕಟ್ಟು; ಬಂಧನ: ಬಲ್ಲವರ [26 
ಸಂಗದಿಂದ ನಿಂದ ಸಂಸಾರದ 3ಳ್ಳಿಯ ಹಟ್‌ಯಬೇಕು (ಮೋಳಿಮಾ, 
೬೦-೨೪೭); ಆ ಜಂಗಮ ಬಂದು ಎನ್ನ ಹುಳ್ಳಿಯಂ. ಬಿಡಿಸಿ ತಳ್ಳಿಯಂ 
ಹೆಜ್‌ದು (ಮೊಳಿಮಾ. ೨೧೯-೭೭೨) ; ನಂಬದಿರು ಮನೆಯನು ನಂಟರನು 
ಲಿಂಗವೆ ತಂಬಿಗೆಯು ವಡವೆ ಪಶುವು ತಳ್ಳಿ ಕಾಣೊ ಲಿಂಗವೆ (ಚದಾಕೋ. 
೯-೧). ೩. ಗೊಡವೆ ; ತಂಟೆ ; ಗೋಜಂ : ಒಳ್ಳೆಯ ಠಾವಲಿ ಪುಟ್ಟದೆ |39 
ಮಜುವುಟ್ಟ ತಳ್ಳಿಯ ತೊಡಕು ಬೇಡೆನುತ ಬೆಳ್ಳಿಯ ಪಿಡಿಯ ಕತ್ತಿಯ 
ತಂದು ಹೊಕ್ಕುಳ ಬಳ್ಳಿಯ ಕೊಯ್ದ ರರ್ಭಕನ (ಮೋಹೆತ. ೧೭-೨೧) ; 
ಪರಿಚರ್ಯೆ ಮನೆವಾಳ್ತೆಯೆಂದೆಂಬ ತಳ್ಳಿಯವಳಲ್ಲ (ಕೈಮಿಥಾ. ೦೦-೨೪); 
ಪೊಣರ್ದು ಪೊಣರ್ದಾ ಮರಾಟರ್‌ ತಣಿದಾ ತಳ್ಳಿಯನೆ ಬಿಟ್ಟು ತಟ್ಟನೆ 
ತಳರ್ದರ್‌. (ಅಪ್ಪಕಿ. ೬೦-೫೭) ; ಎಲ್ಲಿ ನೋಡಿದದಲ್ಲಿ ಟೊಳ್ಳುಜಾಲಿಯ | 35 
ಮುಳ್ಳು . . . ಬಡಗಲ ತಳ್ಳಿ ಬೇಡೆಂದ (ಸರ್ವಜ್ಮ. ೧೬೧೦); ಇದರ ತಳ್ಳಿಗೆ 
ಬರಬೇಡ (ರಾಜೇಂದ್ರ. ೪೭): ದೊಡ್ಡವರ ತಳ್ಳಿ ಬೇಡ (ಅಳನಿ. 8೯). 
೪. ಹೋರಾಟ; “ಬಂಡಾಯ” (ಗಂಗಾಮ. ೦೫೦): ಸಂಗೊಳ್ಳಿಯ 
ರಾಯಪ್ಪನು ತಳ್ಳಿಯ ಆರಂಭದಲ್ಲಿ ಇಲ್ಲಿಯ ಮಾಮಲೇದಾರ ಕಚೇರಿಯನ್ನು 
ಸುಟ್ಟನು (ಕಛಾಗೆ. ೪೯೨), ೫. ನಿಂದೆ; ಅಪವಾದ: ಹುಸಿ ಕಳವು |40 
ಡಂಭಕವು ನುಸುಳು ಅಜಡಿ ತಳ್ಳಿ ಹಿಸುಣ ಹೀನಾದಯದ ಶಬ್ದಗಾರ 
(ಸುಸಾರ. ೬) ; ಎಲ್ಲಿ ನೋಡಿದರಲ್ಲಿ ಕೊಲೆ ಕುಟ್ಟು ಕಳವುಗಳ್‌ ತಳ್ಳಿಗಳ್‌ 
ಜಾತಿಸಂಕರ ಠಕ್ಕು (ತುರಂಗ. ೯೧-೭). ೬. ದೂರು; ಆಕ್ಷೇಪಣೆ: 
ನಮ್ಮ ಹಿರಿಯರು ಗಳಿಸಿದ ಮಠಮಾನ್ಯವೆಂದು ಹೋರಾಡಿ ತಳ್ಳಿ ತಗಾದಿ 
ಮಾಡಿ ಸರಕಾರಕ್ಕೆ ಹೊನ್ನ ಕೊಟ್ಟವರು ಮಹೇಶ್ವರರಲ್ಲ (ವಹಕಾ. 1, ೩೩೧): | 45 
ತಾನೆ ಚಿದಾನಂದ. ತಾನಾದ ಬಳಿಕ ತಳ್ಳಿ ತಗಾದಿಗಳಿಲ್ಲ (ಚಿದಾಕೋ. ೧೦೧.೨); 


೩೩೯೭ 


ತಳ್ಳಿವಲೆ 


ಇದೆಲ್ಲಾ ಸನ್ನಿಧಾನಕ್ಕೆ ತಳ್ಳಿ ರೂಪವಾಗಿ ಬರೆದು ಇರುವದಾಗಿ ಅವಿಶ್ವಾಸ 
ದಿಂದ ತಿರಸ್ಕರಿಸಿದರೆ ದರಬಾರಿನ ತೇಜವೇ ಕಂದಿಹೋದೀತು . ... ಈ 
ತಳ್ಳಿಯು ಅಂಚೆಯ ಮೂಲಕ ಕಳುಹಿಸೋಣ ಅದು ವಿಳಂಬವಿಲ್ಲದೆ 
ಅರಮನೆಯ ಬಕ್ಷಿಯ ಕೈಗೆ ಬಂತು (ವಾಗ್ಮೇವಿ. ೨೨೭). "ತರಳ್ಳೆ' ಪರಾ. 
೭, (ಉಕ) ಕಣದಲ್ಲಿ ತೆನೆ ತುಳಿಸಲು ಎತ್ತುಗಳನ್ನು ಸಾಲಾಗಿ 
ಕಟಕ್ಸಿವುದು : ತೆನೆಯ ಮೇಲೆ ಇಂದು ತಳ್ಳಿ ಕಟ್ಟಿದ್ದೇವೆ, (ಕೂ9). 
ತಳ್ಳಿಬಳ್ಳಿ, ತಳ್ಳುಬಳ್ಳಿ ಎ ೧. ಬಂಧನ; ಕಟ್ಟು: ತನುವ ಗುರುವಿಗಿತ್ತು 
ಮನವ ಲಿಂಗಕ್ಕಿತ್ತು ಧನವ ಜಂಗಮಕ್ಕಿತ್ತು . ತಳ್ಳಿಬಳ್ಳಿಯನೆ 
ಹೆಜ್‌ದು ನಿಮ್ಮಲ್ಲಿ ನೆಲೆಗೊಂಡ ಕಾರಣ ಚನ್ನಮಲ್ಲೇಶ್ವರನ ಪಾದದಲ್ಲಿ 
ನಿರ್ಮುಕ್ತಳಾದೆನಯ್ಯಾ (ಲಿಂಗವ. 6೧-೯೦) ; ನಂದನಕೆ ನಲ್ಗಳಿರ್ದೆಡೆಗೆಯ್ದ 
ಲೆಳಸುವೆವೆ ಇಂದಿಳಾಧೀಶನಿಂ ತಳ್ಳುಬಳ್ಳಿಯದಹುದಣಿಂಂದಿಲ್ಲಿ ಜೀವಿಸುವೆ 
ವೆಂಬೆವೇ ಕಾವನಬ್ಬರಂ ಪಿರಿದಾಗಿರ್ಪುದು (ಸಮ್ಮಕ್‌. ೩-೨0). ವಿ. 
ಗೊಡವೆ; ಗೋಜು: ಕಾತರಗೀತರವನು ನೀವು ನಿಮ್ಮಂಬು 
ಜಾತಾಕ್ಷಿಯರು ಬಲ್ಲಿರೈಸೆ ಆ ತಳ್ಳಿಬಳ್ಳಿಯ ನಾವೇನ ಬಲ್ಲೆವು (ರಶ. 
ಎಲ್ಲರ್ಗೆ ತಂದೆತಾಯೆಂದಿಬ್ಬರುಂಟೆಮಗಿಲ್ಲವಿಬ್ಬರ ತಳ್ಳಿಬಳ್ಳಿ 
(ಭರತ. ೫೯-೧೦೬). [ ದೇ.॥ ತುಳ್ಳು ತಳ್ಳಿ) 
ತಳ್ಳಿ ಅರ್ಜಿ "ತಳ್ಳಿಯರ್ಜಿ' ನೋ. 
ತಳ್ಳಿಕಾರ "ತಳ್ಳಿಕಾಖ' ನೋ. 
ತಳ್ಳಿಕಾರಿಕೆ (ನಾ). ದೂರುವ ಸ್ವಭಾವ; ಚಾಡಿಕೋರತನ :. ಸುಳ್ಳು 
ಗಳಾಡೋದು ಎಷ್ಟು ತಳ್ಳಿಕಾರಿಕೆ ಬೆಟ್ಟದಷ್ಟು (ಚಿದಾವ. ೩೨-೨). 
[ ತಳ್ಳಿಕಾರ (ಎತಳ್ಳಿಕಾಟಿ) + - ಇಕೆ ] 
ತಳ್ಳಿಕಾಣಿ, ತಳ್ಳಿಕಾರ (ನಾ). ದೂರು ಹೇಳುವವನು ; ಚಾಡಿಕೋರ : 
ತಳ್ಳಿಕಾಅರ ನ್ಯಾಯ 'ಪಟ್ಟಣಕೆ ಹರೆವುದು ಸುಳ್ಳೊ ಿ ದಿಟವೊ ಹೇಳು ಬಸವ 
(ಬಿಜ್ಮರಾ. ೧೦-೧೩೨). ತಳ್ಳಿಕಾರ: "ತಳ್ಳಿ ಕಾರಿಕೆ' ಪರಾ. 
[ತಳ್ಳಿ * - ಕಾಟ) 
ತಳ್ಳಿಕೋರ (ನಾ). ತಂಟೆಕೋರ ; ಜಗಳಗಂಟಿ : ಹಳ್ಳಿ ಪಟ್ಟಣವಾಗಿ 
ಡಿಳ್ಳಿಯಲಿ . ಕೊಲೆಯಾಗಿ ತಳ್ಳಿಕೋರಾರು ಪೆಚ್ಚುತ್ತ ಜಗದೊಳಗೆ 
ಒಳ್ಳೆ ತನವಿಲ್ಲ (ಕಾಲಸಂ. ೫೬-೨೧), [ತಳ್ಳಿ + - ಕೋರ]. 
ತಳ್ಳಿಮಾತು (ನಾ). ಆಕ್ಷೇಪಣೆಯ ಮಾತು : ನಿನ್ನ ಗೃಹಕೃತ್ಯವನ್ನು 
ನೋಡಲು ನಾನು ನಿನ್ನ ಆಳಲ್ಲ; ಈ ತಳ್ಳೀಮಾತುಗಳನ್ನು ನನಗೆ ಹೇಳ 
-ಬೇಡ ಎಂದಳು (ನೀತಿಜಿಂ. 1%, ೨೩). [ತಳ್ಳಿ + ಮುತ್ತು] 
ತಳ್ಳಿಯ 'ತಳಿಯಲಾರ' ನೋ. 
ತಳ್ಳಿಯರ್ಜಿ, ತಳ್ಳಿಅರ್ಜಿ (ನಾ). ಮೇಲಧಿಕಾರಿಗಳಿಗೆ ದೂರನ್ನು 
ಕೊಂಡೊಯ್ಯುವ ಅನಾಮಿಕ ಪತ್ರ; ಮೂಗರ್ಜಿ : (೪. ತಳ್ಳಿಅರ್ಜಿ :. 
ಯಾರೂ ತಳ್ಳಿಅರ್ಜಿ ಗಿಳ್ಳಿ ಅರ್ಜಿಗಳನ್ನು ಹಾಕಿ ಕೆಸರೆಬ್ಬಿಸುವ ಉದ್ಯಮಕ್ಕೆ 
ಹೋಗಲಿಲ್ಲ (ಕಾನೂರು. ೪೮೩) ; ಇವರು ಕದ್ದು ಸಾರಾಯಿ ತಯಾರಿಸಿ 
ಕುಡಿಯುತ್ತಿರುವರೆಂದು ತಳ್ಳಿ ಅರ್ಜಿ ಅಬ್ಯಾರಿಇಲಾಖೆಗೆ ತಲ ಪಿ.ತು 
(ಥ್ರಾಂತಿಸು. ೭೦೧). [ತಳ್ಳಿ + ಅರ್ಜ] 
ತಳ್ಳಿವರಿ (ಕ್ರಿ). ಸಂಬಂಧವನ್ನು. ಹೊಂದಂ :. ಇಲ್ಲದುದ ನೀನುಸುರೆ 
ಹೆಂಗಳಿಗುಳ್ಳುದೈ ಸತಿ ಕಾಮಮೋಹದಿ ತಳ್ಳಿವರಿವಾ ಬೇಟದಾತುರವಾ 
ದಡದಕೇನೂ (ಸಾಳ್ಕಥಾ. ೨೯-೬). [ತಳ್ಳಿ * ಪರ್ಕಿ] 
ತಳ್ಳಿವಲೆ (ನಾ). ಒಂದು ಬಗೆಯ ಬಲೆ: ಕೊಡತಿವಲೆ ಕೋಲುವಲೆ 
ತಳ್ಳಿವಲೆ ಬಳ್ಳಿವಲೆ . . . ಮಂದಸಿನವಲೆಯ ಹೊಜ್‌ಗಳ ಬೇಡವಡೆ 
ನೆರೆದುದೇನೆಂಬೆನು (ಹಶಕಾ, ೫-೮); ಹಲ್ಲುಮುಲದಹಿಯಂತೆ .. . 
ಹೆಬ್ಬುಲಿ ತಳ್ಳಿವಲೆ ಬಿದ್ದಂತೆ ಸಿಂಗನ ಕಾಲು ಮುಟ್‌ದಂತೆ (ಕೌಶಿರಾ. ೧೯-೩). 
(ತಳ್ಳಿ? + ಬಲೆ] 


೯-೨೬); 


ತಳ್ಳಿವೊನಲು 


ತಳ್ಳಿವೊನಲು (ನಾ). ಅನೇಕ ತೊರೆಗಳು ಸೇರಿದ ನದಿಯಂ ಪ್ರವಾಹ : 
ಘುಳುಘುಳಿಸಿ ಕವಿವ ತೆರೆಗಳು ಹಳಚಿ . . . ಮುರಿದಿಳಿವ ಪೊಳೆವ ಸುಳಿಗಳ 
ಬಳಗಮಂ ಬಳಸಿ ಭೋರ್ಗರೆದು ಬೊಬ್ಬಿಡುವ ತಳ್ಳಿವೊನಲು (ಹಠ. 
೦೦-೨೯). [ತಳ್ಳಿ * ಪೊನಲು (ಎಪೊನಲ್‌)] 
ತಳ್ಳಿಸ್ಕು (ಕ್ರಿ). ನೂಕಿಸು; ದಬ್ಬಿಸು; ದೂಡಿಸಂ : ಸ್ವಾಮಿಗಹಿತವ | 5 
ಮಾಳ್ಪ ಮನುಜರ ಭೂಮಿಯಲಿ ನಿಜಸಭೆಯ ದೆಶೆಯಿಂ ಭೂಮಿಯೊಡೆ 
ಯರು ಪೊರಗೆ ತಳ್ಳಿಸುವಂತೆ (ಅರ್ಣಾವಿ. ೨೦-೦೬); ಜನಗಳನ್ನು ಆ ಕಡೆ 
ಈಕಡೆ ತಳ್ಳಿಸಿ ದಾರಿಮಾಡಿಸಿಕೊಂಡು (ಜೆಂಗಾಳ್ಕ. ೬೦೬) ; ಬೆಟ್ಟದ ಮೇಲಿ 
ನಿಂದ ತಳ್ಳಿಸಿದನು (ನೀತಿಚಂ. 1, ೮೪). | ತಳ್ಳು * - ಇಸ್ಸು] 
ತಳ್ಳಿಸ್ಕು (ಕ್ರಿ). ಮೂದಲಿಸು ; ನಿಂದಿಸು: ನಿಲ್ಲು ನಿಲ್ಲೆಲೊ ಮೂಢ |20 
ಮೂಲಕ ಕೊಲ್ಲದಿರು ಕೋಡಗಗಳನು ತಳ್ಳಿಸದಿದಿರಾಗು ಮೈದೋಣಟುತ್ತ 
ಕೈದೋಟು (ಮೂಲರಾ. ೩-೦೭). [ ತಳ್ಳಿ + ಇನು) 
ತಳ್ಳು (ಕ್ರಿ). ೧. ನೂಕು ; ದಬ್ಬು ; ದೂಡಂ; ಸರಿಸು: ಹುಲ್ಲಾದರೂ 
ತಳ್ಳಿ ಹೋಹ ಜಲವ ತಡೆವುದು (ಸರ್ವವ. ೦೮-೯೦) ; ಮೆಲ್ಲಮೆಲ್ಲನೆಯೆದ್ದು 
ಹಿಂದಕೆ ತಳ್ಳಿದನು (ಕುವ್ಕಾಆ. ಓಕಿಇ. ೩೦-೨೪); ದೇಸಾಯರ ಮನೆಗೆ 
ಹೋಗಿ ಬಾಗಿಲ ತಳ್ಳಿದನು (ಗಂಮಾಯಿ. ೦೧) ; ಕರುಣಾಹೀನಗೆ ಕರುಣವ 
ತೋರದೆ ತಳ್ಳದಿರೆನ್ನನು ದುಸ್ಸಹ ನರಕಕೆ ದಳ್ಳುರಿ ವೈಧವ್ಯಕೆಯಿನ್ನು 
(ಕವಿಸೋ. ೫೬-೫). ೨. (ಜೋರಾಗಿ) ಹೊಡೆದುಕೊಳ್ಳು ; ಬಡಿದು 
ಕೊಳ್ಳು : ಪ್ರಕಟಿಸಿದ ಕಟಿ ತಳ್ಳುವಳ್ಳಿ ಬೆಂಡಾದ ಮೈ . . . ಸೊಪ್ಪಾದ 
ಧರಮೊಬ್ಬತಾ ಕಾಂತೆಗೆ (ಜೈಮಿಧಾ. ೦೦-೨೫). ೩. ಕಳೆ; ಸಾಗಿಹೋಗು ; 
ವ್ಯತೀತವಾಗು : ಕೆಲವು ಕಾಲ ತಳ್ಳಿತು (ಜೀವೀಡೌ. ೫೮). 
ತಳ್ಳಿಬಡುಎಕೆಡೆಗಣಿಸಂ ; ನಿರಾಕರಿಸು : ನೂತನ ಪರೀಕ್ಷಾಕ್ರಮವನ್ನು 
ತಳ್ಳಿಬಿಡುವುದು ಉಚಿತವಲ್ಲ (ಶಿಕ್ಷರ. ೩೫೪) ; ಅವಳ ಅಪ್ಪ ಅಮ್ಮ ಒಪ್ಪ 
ವರೇ ಎನ್ನುವ ಪ್ರಶ್ನೆಯನ್ನು ಅಸಡ್ಡೆಯಿಂದ ಬದಿಗೆ ತಳ್ಳಿಬಿಟ್ಟೆ (ಆಲಹೂ. 
೩೯). ತಳ್ಳಿಹಾಕು - ತಳ್ಳಿಬಿಡು : ಇಷ್ಟು ಮಂದಿಯ ಸಾಕ್ಷ್ಯವನ್ನು ತಳ್ಳಿ 
ಹಾಕಿರುವುದು ಎಷ್ಟು ಅವಮಾನಕರ (ಪ್ರತಾಪ. ೬೨); ನಿನ್ನನ್ನೂ ಭೀಷ್ಮ 
ನನ್ನೂ ತಳ್ಳಿಹಾಕಿ ಯುಧಿಷ್ಮರನನ್ನು ದೊರೆಯಾಗಿ ಮಾಡಬೇಕಂತೆ (ವಡಧಾ. | 
೨೮). [ದೇ.8 ತಮಿ. ಮಲ, ತಳ್ಳು ; ತುಳು. ತಳ್ಳು, ತಲ್ಲು] 
ತಳ್ಳುಗಾಡಿ (ನಾ). ನೂಕಿಕೊಂಡಂ ಹೋಗುವ ಬಂಡಿ; ತಳ್ಳುವ ಬಂಡಿ: 
ತಳ್ಳುಗಾಡಿಯ ತುಂಬ ಚಂದ್ರಹಾಸ (ಶಿಲಾಲ. ೬೯-೧೦)- [ತಳ್ಳು ಗಾಡ್ಮಿ) | 
ತಳ್ಳುತಳ್ಳಂ (ಅ). ತಳತಳನೆ (?) : ಕಾಂಚನಾದ್ರಿಯ ಶಿಖರದೊಳು ಮಹ 
ಮಿಂಚು ತೋರಲು ತಳ್ಳುತಳ್ಳಂ ಚಂಚಿಗೆಯ ಮಹಮಂತ್ರದ ಮಿಂಚಿನ 
ಗೊಂಚಲಂದದಲಿ (ಕೃಷ್ಠಾಕ. ೦-೦೨.). [?7 
ತಳ್ಳುಪಡಿ (ನಾ). ೧. ತಳ್ಳಿಹಾಕುವುದು; ವಜಾ ಮಾಡಂವುದಂ; ತೆಗೆದು 
ಹಾಕಂವುದು : ೨೧ನೇ ಪ್ರಕರಣದಲ್ಲಿ ನಮೂದಿಸಿರುವ ನಿಯಮಗಳಿಗೆ |, 
ಒಳಪಟ್ಟು ಡಿಸ್ಮಿಸ* ಯಾ ತಳ್ಳುಪಡಿ ಮಾಡಲ್ಪಡತಕ್ಕದ್ದು (ಗ್ರಾಮಾಕ. ೯೯). 
೨. “ಕೂಡಲೆ ಅಥವಾ ಮಂಂಗಡವಾಗಿ ಮೊಬಲಗು ಕೊಟ್ಟದ್ದಕ್ಕಾಗಿ | 
ನಿಯತವಾದ (ಬೆಲೆಯ)ಮೊತ್ತದಿಂದ ಕಡಮೆ ಮಾಡಿದ ಮೊಬಲಗು; | 
ವಟ್ಟ; ತಳ್ಳುಪಡಿ ; ಸೋಡಿ” (Discount. ಇಂಕನಿ.). 
[ ದೇ.8 ತಮಿ. ತಳ್ಳುಪಟಿ] 140 
ತಳ್ಳುಬಂಡಿ (ನಾ). ೧. “ ಮಕ್ಕಳಿಗೆ ನಡಗೆ ಕಲಿಸುವುದಕ್ಕಾಗಿ ಮಾಡಿರುವ | 
ನಡೆಗಾಡಿ ; ಮಕ್ಕಳ ತಳ್ಳುಬಂಡಿ ; ಕೈಬಂಡಿ” (60-088ಓ ಇಂಕನಿ.), 
೨. ನಡೆಯಲಂ ಬಾರದ ವಂಕ್ಕಳನ್ನ್ನ ಕೂಡಿಸಿ ತಳ್ಳಿಕೊಂಡು 
ಹೋಗಂವ ಬಂಡಿ : (ಮೂರು ಅಥವಾ ನಾಲ್ಕು ಚಕ್ರಗಳಿದ್ದು, ಹಿಂದಿ 
ನಿಂದ ತಳ್ಳಿ ನಡಸುವ) ಮಕ್ಕಳ ತಳ್ಳುಬಂಡಿ (೫೮೯೩೫೪18607. ಇಂಕನಿ.). 45 
೩. ಎ ತಳ್ಳುಗಾಡಿ. [ತಳ್ಳು * ಬಂಡಿ] 


20 


26 


೩೩೯೮ 


1 


ತಅಂಟುವುರ್ವು 


ತಳ್ಳುಬಾಜು "ತಳ್ಳವಾಜರ್ಯ' ನೋ. 
ತಳ್ಳುವಾಜು "ತಳ್ಳವಾಣಂ,' ನೋ. 
ತಳ್ಳೊಳ (ನಾ). (?) : ನಡುವಗಲ (ಕಂಜ) ಕುಮುದವನದ ವಿಳಾಸ 
ಕೃಮವಿಕಾಸಕ್ಕಂ ನೆಲೆಯಾದುಭಯ ಪಕ್ಷರಾಜಲೋಕದನುಜೀವಿಲೋಕದ 
ಪುರನಾರೀಜನಂಗಳೊಳೀ ತಳ್ಳೊಳಂ ಮುಣ್ಣುದುಂ ಮಂಚಸ್ಕ ರಾಜನ್ಯಕಮಂ 
ಶ್ರೀವಿಜಯಂ ವಿಸರ್ಜಿಸೆ .. . ತಮ್ಮ ತಮ್ಮ ಶಿಬಿರ ನಿವೇಶಂಗಳ್ಳೆ ಪರೆದು 
(ಶಾಂಕಿಪು, ೬-೩ ವ). *ತಳಹೊಳ' ಪರಾ, [?1] 
ತಣ "ತೆಣ್ಮ' ನೋ. 
ತಜಿಂಗು "ತಟಗು? ನೋ. 
ತಟಿಂಟು, ತರಂಟಂ, ತರಟಂ, ತಜಟ್ಟೆ, ತಜಟಂ (ನಾ). ೧. ಕೂದಲು 
ಉದಂರಿದ ಸ್ಥಿತಿ,-ಉದಂರಿಹೋಗಿರುವಿಕೆ . "ತಜಂಟುದಲೆ' ಪರಾ. 
ತರಂಟು. ತರಟ್ಟುು: ೧. "ತರಟುದಲೆ' ಪರಾ. ತಜಅಟ್ಟಿ: ೧. 
"ತಜಟೆದಲೆ' ಪರಾ. ತಅಟು : ೧. ತಲೆತ[ಪಾಕಾ. ದ]ಅಟಪ್ಪಿ ನಮಡ 
ಕಿದರಲಸದೆ ದೇವಂಗೆ ದೇವಿಯರ ಪುಷ್ಪ ಫಲಾವಳಿಯಂ (ಅಜಿಪು. ೬-೧೦೦): 
ಕನ್ನೆಯ ಪುರ್ವುಂ ನೊಸಲುಮಂ ಸಮಲಶಸಿದಾಗಳ್‌ ಆ ಪುರ್ವುಂ ಬೋಳ 
ಪುರ್ವಾಗೆ ನೊಸಲುಂ ತಜಟಿನಂತಾಗೆ (ಬಂಹರಿ. ೯-೭ ವ); ಕಿಜ್‌ದೆಡೆಯ 
ಯಶದ ಭವದಿಂ ತಅ[ಪಾಣಂ. ಕರ]ಟಾದವೊಲಣೆಯೆ ಬುಗುಟು ನೆಗೆದೊಡೆ 
ಶಿರದೊಳ್‌ (ಪಾರ್ಕ್ಯಫು. ೪-೨೬). "ತಜ್ಜಾ' ಪರಾ. ೨. ಬೋಳುತಲೆ : 
ತಜಟಿನ ವಿಡಂಗರುಂ ಮಿಂಚುದಲೆ ಒಣಕರುಂ ನಿಡುಗಯ್ಯ ದಡಿಗರುಂ 
. ಸುತ್ತ ಮುತ್ತಿರಲು (ವಾಗೀರ. ದೇ. ೨೫೪-೨೦). 
ತಜಂಟಾಗು, ತರಂಟಾಗು, ತಅಟಾಗು- ೧. ಕೂದಲು ಇಲ್ಲ 
ದಂತಾಗಂ,-ಉದಂರಿಹೋಗಂ: ಪುಣ್ಯಮಿಲ್ಲದೆ ಬೆವಸಾಯದಿಂ ಸಿರಿಯಕ್ಕು 
ಮೆಂದೆಯಪ್ಪೊಡೆ ನೆತ್ತಿ ತಜಂಟಾಗೆ ಪುಳ್ಳಿಯನಡಕುವ ಬಡವರ್ಗಂ ಬಟ್ಟೆಗಟ್ಟಿ 
ಬಡಿವ ಬೇಡರ್ಗಂ ಪಿಡಿಯೇಕಾಗದು (ಧರ್ಮಾಮೃ. ೬-೧೩೩); ಪೂವಂ 
ದೇವಂಗುದರದಿನಡಕಿ ತಲೆ ತಅಟಾದುವು (ಅಜಿಫು. ೫-೭೫). ೨. 
ಬೋಳಾಗು ; ಬರಿದಾಗು : ತಜಂಟಾದ ಬಜುಗೊಂಬುಗಳಂ ಕಂಡು 
(ಧರ್ಮಾಮೃ. ೦೧-೭೮) ; ದಿಂಡುರುಳಿ ಪರಿದೆಲೆ ತರಂಟಾಗಿ ನಿಡುಚಾಚಿ 
ಕೆಡೆದಿರ್ದ ಬಳ್ಳಿತೋಳಿನ ಬೆರ್ಚುಸಾಕ್ಷಿಯಂ (ಶ್ರೀರಾಮಾ. ೨೭೨3-೬೪೩). 
[ದೇ. 8 ಕೊತ, ತರ್ದ್‌, ತರ್ವ್‌ ; ತೊದೆ, ತ್ಹ, ತರ್ಟ್‌, ತರ್ಫ್‌, 
ತರ್ಜಮಡಾ್‌./ಮರಾ, ತರಟೀ, ತರಟೇ] 
ತಟಿಂಟುದಲೆ, ತರಟಂತಲೆ, ತರಟಂದಲೆ, ತಅಟಿದಲೆ, ತಜಟುದಲೆ 
(ನಾ). ೧. ಕೂದಲು ಉದುರಿಹೋದ ತಲೆ; ಬೋಳುತಲೆ : ಎನಿಸು 
ಶಕ್ತಿಯುಳ್ಳೊಡಮೌಷಧಂ ತಜಿಂಟುದಲೆಯೊಳ್‌ ರೋಮಮಂ ಪುಟ್ಟಿಸ 
ಲಾಅದು (ಧರ್ಮಾಮೃ, ೭-೬೭); ತಜಿಂಟುದಲೆ ಜೋಲ್ಡಿಹ ಮೈ ತೊವಲರ್ಥ 
ಪೊಟ್ಟಿ ಮೂಗಿನ ಪರ್ಬಿರ್ದ ಪುರ್ಬು ತೆರೆಗೊಂಡ ಮೊಗಂ (ಪುಣ್ಕಾಸ್ತ. 
4-69). ತರಟುತಲೆ : ೨. ಬೋಳಂತಲೆಯವನಂ ; ಭಿಕ್ಷಂ : ನಿತ್ಯವೂ 
ತರಟುತಲೆಯನ್ನು ಕಂಡಲ್ಲದೆ ಊಟಮಾಡಬೇಡ. ಎಂದರು (ಕಸಾಜಿ. ೧೦೩). 
ತರಟುದಲೆ : ೧. “ಖಲತಿ - ತರಟುದಲೆ” (ಅಕಾನಿ. ೮-೨೬) ; ತರಟುದಲೆ 
ಬಿರಿತ ಮೈ ಸೊರಟು ಮೂಗಿನ ಜಾಣೆ (ಶರಲೀ. ೩೬೩-3). ತಜಟಿದಲೆ ; 
೧. "ತಜಟಿದಲೆಯ' ಪರಾ, ತಜಟುದಲೆ: ೧. “ ಖಲತಿಃ, ಇಂದ್ರ 
ಲುಪ್ತಕಃ ಈ ೨ ತಜಟುದಲೆಯವನು? '(ನಾಚಿರಾ. ೦೧೪) ; ನೀತಿಯಲ್ಲದ 
ಮಣ್ಣನಿಟ್ಟರುಂ ಕೆಟ್ಟರುಂ ತಜಿಟುದಲೆ ವರಟು ಜನರು (ಷತಿಲ. ೩-೦೦). 
[ ತಅಂಟು + ತಲ್ಮೈ) 
ತಜಿಂಟುವುರ್ವು (ನಾ). ಬೋಳಾದ ಹಂಬ್ಬು : ಕಣ*ವಿಡಿದಿರ್ದ ಪೇರೊಡಲ 
- ತಅಂಟುವುರ್ವು ತಾವೆಣಕಿದಿರೆ ಬೆನ್ನನೆಯ್ತವ ಕುದಾನವನಂ ಹರಿ 
ಕಂಡು ಬೆರ್ಚುತಂ (ಹಾಲಾಸ್ಕ. ೧-೨-೬೬). [ ತಜಂಟು * ಪುರ್ವ) 


ತಜಂಬೆ ೩೩೯೯ 


ತಟಿಂಚೆ "ತಜುಂಬ್ಯು' ನೋ. 

ತಜಕಟ, ತರಕಟ (ನಾ). ೧. ಅಧಿಕವಾದ ಬಾಧೆ; ಅತಿಯಾದ ತೊಂದರೆ. 
"ತಜಕಟಗುಡಂ' ಪರಾ, ತರಕಟ: ೨. “ಕಠೊರೇತನ, ನಿಷ್ಮುರತೆ” 
(ಪ್ರಥಣ್ಮ). "ಕಜಕಟ' ಪರಾ. [?] 

ತಟಕಟಕಾಡು "ತಜಕಟಗಾಡು' ನೋ. 

ತಜಕಟಗಾಡು, ತಜಕಟಕಾಡು (ಕ್ರಿ). ಅತಿಯಾಗಿ ತೊಂದರೆಕೊಡು,- 
ಕಾಡಂ,-ಬಾಧಿಸು,-ನೋಯಿಸು : ಅಕಟಕಟಾ ಶಬ್ದದ ಲಜ್ಜೆಯ 
ನೋಡಾ ಗುಹೇಶ್ವರನನಜ*ಯದ ಅನುಭಾವಿಗಳಿಲ್ಲರ ತಜಿ[ಪಾತಾಂ. ಕಟ, 
ತರ]ಕಟಗಾಡಿತ್ತು (ಅವಶಂ. ೬೦-೨೬೪) ; ದೇವನೊಳ್ಳಿ ದನೆಂದು ಮುಯ್ಯಾ 
ನಲು ಬೇಡಾ ತ[ಪಾಕಾಂ. 5)ಅಕಟಗಾಡಿದ[ತಾಕಾಂ. ಕಾಡಿದ, ಕಾಡಿಹ, 
ಕಾಡುವ]ನೊಳ್ಳಿದನೆ (ಬಸವ. ೧೪೮) ; ತಅಕಟಗಾಡಲ್ಲೈರಿಸಿ .. . ನೇಹದ 
ಮಗನಂ ತಣಿದಿಕ್ಕಿದುದಕ್ಕೊಲವಿಂ ಕಜಿತಿಗೊರಲಂ ಮಚ್ಚಿ ರೂಪು 
ದೋಟ್‌ದಂ (ತ್ರಿಫುವಿ. ೧೦-೮೦); ಪರಸತಿಯರಿಗಳುಪುವರ ಕಂಡವರ 
ತಜಕಟಗಾಡಿ ಬೇಡುತಿಹ ಆಕೋಡಗರ ಸತ್ತುರುಷರಂ ನಿಂದಿಪ (ಷತಿಲ. 
೦೩-೨೯). ತೆಅಕಟಕಾಡು: ಕರುಣವಾರಿಧಿ ಶಿವನು ಎನುತಲಿ ಅಜ್‌ದ 
ಮರುಳರು ಕವಿಗಳೆಂಬರು ಬರಿಯ ತಜಅಕಟಕಂಡುವಾತನು ಕರುಣಿ 
ಯೆಂತಹನು (ಸುಸಾರ. ೫೪ ಪಲ್ಲವಿ). [ತಅಕಟ ಕಾಡು] 

ತಣಜಿಗು, ತರಗ, ತರಗ್ಳು, ತಜಂಗು, ದರಗ್ಗು (ನಾ). ೧. ಒಣಗಿದಂದು; 
ಒಣಗಿದ ವಸ್ತು,-ಪದಾರ್ಥ. "ತಜಗೇಳ್‌' ಪರಾ. ೨. ಒಣಗಿದ 
ಎಲೆ,-ಗರಿ : ಅಪ್ಪು ಕೂಡಿದ ಎಲೆ ನಾಮರೂಪಾದಂತೆ ಅಪ್ಪುವಡಗೆ 
ಅಚೇತನದ ತಜಿಗಾಯಿತ್ತು (ಮೋಳಿಮಾ, ೭೩-೨೮೯); ಭಿನ್ನರುಚಿವಡೆದ 
ಸಂಭಾರಮಂ ಕಲಸಿಯೊಗ್ಗರಿಸಿ ಬಾಳೆಯ ತಟಿಗಿನೊಳಗಿಡುವುದು (ಸೂಪಶಾ. 
೪-೭೫) ; ಪೂಸಿ ಪನ್ನೀರನುಟ್‌ . , . ಬೇಸಗೆಯ ತಣಗೆನಿಸಿ ಬಿಸುಸುಯ್ವಳುರಿ 
ಮಸಗಿ (ಜಿಕಸ. ೨೪). ೩. ಎಣ್ಣೆ. ಯಲ್ಲಿ ಕರಿದು ಮಾಡುವ ಒಂದು 
ಬಗೆಯ ಖಾದ್ಯ,-ಭಕ್ಷ್ಯ : ಹೋಳಿಗೆ ಮಂಡಗೆ ತಣಗು ನಾಡೆ ರುಚಿ 
ವೆರಸಿದ ಲಡ್ಡುಗೆ . , . ಮೊದಲಾಗಿರ್ದ ಪಲವು ಭಕ್ಷ್ಯಮನಾಗಳ್‌ ಅಜ್ಯ 
ಯುತಮಪ್ಪುವಂ ಮೆಲ್ಲು (ಧರ್ಮಾಮ್ಮ. ೧-೦೪೭); ಹಾಲ ಮಂಡಿಗೆ 
ಗಳನಟ್ಟು ಮೇಲೆನಿಪ್ಪ ತಅಗ ಪೂಷಣಂಬುಮಂ ತೆರಳ್ಕೆ ಇಟ್ಟು (ವೈಜರ. ಹ. 
೨೬೬-೨); ತಲಿಗು ಚಕ್ಕುಲಿ ಹೂಸಣಂಬ ಹೂರಿಗೆಗಳಂ . . . ತೆಅಹಿಲ್ಲೆನಿಸಿ 
ಗಡಣಿಸುತ್ತ (ಸಿದ್ಧರಾ, ೮-೮೫); ಮಂಡಗೆ ತಅಗುವಿಡ್ಡಲಿಗೆಯುಂ ps 
ಬೊಂಬೆದೊಟ್ಟಿಲು ಮೊದಲಿವೆಲ್ಲವನು ತಂದು ಕೊಡುವರು (ಬಸಪು. 
09-೧8) ; ಚಕ್ಕುಲಿ ಗಾರಿಗೆ ವಡೆ ದೋಸೆಯಿಡ್ಡಲಿಗೆ ತಜಿಗವುಗಂ . . . 
ನಾರೀತತಿ ಮುನಿಜನಕ್ಕೆ ಬಡಿಸಿದುದಾಗಳ್‌ (ತ್ರಿ ಪುವಿ. ೧೦-೩೪) ; ಪುರಿ 
ಗಡುಬು ತಅಗು ಚಕ್ಕುಲಿ ಕರಂಜಿಗಾಯತಿರಸಂ . . . ನೀಂ ಬಯಸೆ ಪೋಗಿ 
ತಂದಪೆನೀಗಳ್‌ (ವೃಷವಿ. ೯-೭೮6). ತರಗ: ೪. ಗಾಯ, ಮಣ್ಣು 
ಮೊದಲಾದುವು ಒಣಗಿ ಮೋಲೆದ್ದುದು ; ಹೆಕ್ಕಳೆ: ಬೇಸಿಗೆಯಲ್ಲಿ 
ಅದರೊಳಗಿನ ನೀರು ಬತ್ತಿಹೋಗಿ, ಬರಿ ಉಪ್ಪಿನ ತರಗಗಳು ತಳಕ್ಕೆ 
ಉಳಿಯುತ್ತವೆ (ಮುಂಬಯಿ. ೪-೨೦೦). ತರಗ್ಗು: ೧. ಚೇತನವೆಲ್ಲ ಬೆಂಡಾಗಿ 
ಹೋಗಿಹುದು ಒಣಗಿ ತರಗಾಗಿಹುದು (ಯಶೋಧ. ೧೧): ತೆಮ್ಮ 
ಮಾಮೂಲಿನಂತೆ ಕಬ್ಬಿನ ತರಗು, ಈಚಲ ಒಣಗರಿ, ಸೋಗೆ ಇವುಗಳಿಂದ 
ಬೆಳಕು ಮೂಡೇ ತೀರಬೇಕು (ಹುಟ್ಟಿ ಹ. ೨೮). ೨. ತರಗು ಮೊದಲಾದ 
ಆಹಾರದಿಂದುದರಭರಣವಂ ಮಾಡುವ ಅಶ್ವಗಳು (ಸೌಗಂಧಿ. ೩೦೯-೧೨) ; 
ತರಗು ಕಂಡರೆ ಚಿಗುರಿಗೆ ಹಾಸ್ಯ ಎಂದನು(ಜಿಕರಾ.೨೬೩): ತರಗು ತಿಂಬುವುದೇ 
ಪರಮಸುಖ (ಗಾಜಿ): ತರಗು ತಿನ್ನುವವನ ಮನೆಗೆ ಹಪ್ಪಳಕ್ಕೆ 
ಹೋದರು (ಗಾದೆ). ೩. ತರಗು, ಚಕ್ಕುಲಿ . . . ಇವೆಲ್ಲಾ ಇವೆ ನಮ್ಮ 
ಮನೆಯಲ್ಲಿ (ಕಸಾಟಿ,೧೧೬). ತಜಿಂಗು: ೩. ಪಾಲುಂಡೆ ಮಂಡಗೆ ಎಣ್ಣೂರಿಗೆ 


ತಜಟುದಲೆ 


ಬಿಸುಪೂರಿಗೆ ತಜಿಂಗೆಳು ಗಂಡೆ ...« ಭಕ್ಷ್ಮ್ಯಚಯಮಂ ತಂದಿಕ್ಕಿದರ್ಕಾಂತೆಯರ್‌ 
(ಧರ್ಮಪ. ೨-೫8೫). ದರಗ್ಗು: ೨. ದರಗನುರಿಯೊಳಗೆ ಬಿಸುಟು 
ರುಹಿದಂದದಿಂ ಮಹಾಪಾತಕೆಂ ಪೋಗಿ (ತುರಂಗ.೧-೧೯): ಕಾಲಿಟ್ಟು ತೆಗೆದರೆ 
ಮಂಡಿಯುದ್ದದ ದರಗು ಅದರ ರುುರರುರ ಶಬ್ದ (ಮಧುನ. ೦೦೪). 
ತರಗಗುಡಿಸು, ತರಗಘುಡಿಸುಭೂಶುದ್ಧಿ ಮಾಡು: ಮನೆ ಕಟ್ಟುವ 
ಮುಂಚೆ ನಿವೇಶನದ ತರಗ ಗುಡಿಸಬೇಕು (ರೂಢಿ); ಮಾಳೆಯ ಮದಿ 
ಗೊಂಡ ಗೌಡಾರು ತರಗ ಘುಡಿಸಿ ಕಟಿದರು (ಎಕ. ೩1, ಹೊಳಲ್ಮೆ. ೭೬-೮; 1). 
ತಜಗನುಡುಗು ಎ ತರಗಗಂಡಿಸು : ಬ್ರಹ್ಮಸಮುದ್ರದ ಅಶೇಷ ಮಹಾ 
ಜನಂಗಳು ಈ ವೂರ ತಣಿಗನುಡಿಗಿ ಮಾಡಿದ ಗವುಡುಗಳಿಗೆ . . . ಕೊಟ್ಟ 
ಸಾಸನ (ಎಕ. ೪1, ಕಡೂರು. ೫೪-೬; 3263). 
[ದೇ.॥ ತಮಿ. ಚರುಕು] 


ತಣಗೆಲೆ, ತರಗೆಲೆ (ನಾ).ಒಣಗಿದ ಎಲೆ: ತಜಗೆಲೆಗಳಂ ಮೇದು ಗಜಯೂಧ 


ಮುಂಡು ಪೋದ ಬಟ್‌ಕ್ಕೆ ಕದಡಿದ ನೀರ್ಗಳನುಂಡಿಂತು ಪಲಕಾಲಂ 
ಸಂಯಮಮೆಂಬ ಬ್ರತಮಂ ಸಲಿಸುತ್ತಂ (ವಡ್ಮಾರಾ. ೦೫೬-೨೪); ಇರ್ವರ 
ರಥಂಗಳುಂ ಸುಟ್ಟುರೆಯೊಳಗಣ ತಣಿಗೆಲೆಯಂತೆ ತಿಜ್ಜಿನೆ ತಿರಿಯೆ (ಪಂಪಥಾ. 
೧೨-೭೫ ವ); ತಜಿಗೆಲೆ ಗಿಟುಕೆನೆ ಬೇಡಂ ಪೊಕಿಗೆಯ್ದಿ ದನೆಂದು ಭಯದೆ 
ಮಜುಗಿದೆನಾಗಳ್‌ (ಕಾದಂಪೂ. ೧೯೦) : ಮರುಳ ಪಯಣಕ್ಕೆ ತಜಗೆಲೆಯೆ 
ಸಂಗಡಿಗನೆಂಬಂತೆ (ಧರ್ಮಾಮ್ಮ. ೧-೧೯೫) ; ತಲಿಗೆಲೆ ಗಿಅಕೆಂದೊಡೆ ಹೊಗ 
ನಾಲಿಸುವೆ (ಬಸವ. ೩೭೪); ಉರಿವಗ್ನಿಯೆಡೆಗೆ ತಜಿಗೆಲೆ ಮುನಿದು ಬಪ್ಪಂದದಿ 
(ಸಿದ್ದರಾ. ೭-೨೭) ; ಪಿಂತೆ ಪಿನಾಕಿ ಪಯೋಜೋದರ ವಿಧಿ ಮುಂತಾದವ 
ರೆಲ್ಲವರಂ ತಣಗೆಲೆಯಂತತಿಲಘುಮಾ ಡಿದ ದರ್ಪಕನೇಂ ಬಡವನೆ 
(ಜಯಕಾ. ೮-9). ತರಗೆಲೆ: ವನದೊಳಗೆ ತರಗೆಲೆಯ ಭುಂಜಿಸಿ ದಿನವ 
ಕಳಿಯುತಲಿರ್ದರು (ದೇವೀವು. ೧-೫೩); ಜೀವಿಗಳನ್ನು ತರಗೆಲೆಯಂತೆ 
ಸುಳಿ ಸುತ್ತಿಸಿ (ಕಾವ್ಯಸ. ೩೮): ಕೆಲಸಮಂ ಬಿಟ್ಟಿನಿಸು ತರಗೆಲೆಗೆ ಕಿಚ್ಚೊಟ್ಟಿ 
(ಕಾಲೂರೆ. ೭೭-೧೪೩): ಬಿರುಗಾಳಿ ಬಂದಾಗ ತರಗೆಲೆಯಾದರು ಹಾರು 
ವುದಾಕಾಶದತ್ತ (ಇಂಡಾಪ. ೧೪೭-೨೩). [ತಜಿಗು + ಎಲ್ಲೆ] 


ತಣಗೇಳ್‌ (ಕ್ರಿ). ಒಣಗಿ ಹೋಗು; ತರಗಾಗು: ಸಂಚಾರದಿಂದ ತಜಗೆದ್ದು 


ತನ್ನಂಗದ ಸಂಚಿತವ ಬಿಟ್ಟು ವಾಯುವಿನ ಸಂಚಾರದಲ್ಲಿ ಎಯ್ದಿ (ಮಾದೂಳ. 
೪೭೦-೬೮). [ತಅಿಗು + ಏಳ್‌ (ಆಏರ್ಟ್‌,) ] 


90| ತಅಚು, ತರಚ್ಕು (ಕ್ರಿ). ಕೇಳು; ಸುಲಿ ; ಗೀರಾಗು : ತಲೆಯ ಕೂದಲ 


40 


ತಜಚನೇ (ಪ್ರಥುಪು. ೭-೯೦). ತರಚು; : ಗದ್ದಗದ್ದೆಗೂ ನೆಲ್ಲು ತರಚಿರುವ 
ಬರೀ ಹುಲ್ಲನ್ನು ಕಂಡನು (ಕಥಾಮಂ. 17, ೩೦). [ತಲ್‌] 


ತಜಿಟಿ, "ತಜಂಟಂ' ನೋ. 
ತಜಿಟ್ಕಿ (ನಾ). ಬೋಳುತಲೆಯುಳ್ಳವನು : ಪಾಪಗೃಹಮದುದಯದೊಳಿರೆ 


ಪಾಪೇಕ್ಷಣಮಾಗೆ ತಜಟಿಯಕ್ಕುಂ (ಜಾಶತಿ. ೨೦-೨೦). 
[ ತಜಟು (<ಎತಟಿಂಟು) + - ಇ] 


ತಜಟ್ಟಿ, ತರಟೆ (ನಾ). ಒಂದು ಬಗೆಯ ಸಸ್ಯ : “ಖಬುರಾ-ತಜಟಿ” 


(ಓಷಧಿ. ೪೩): “ ತೀವ್ರಃ-ತಅಟಿ” (ಓಷಧಿ. ೬೦). ತರಟೆ: “ತಾರಟೀ- 
ತೆರಟೆ” (ಓಷಧಿ. ೬೬೭]. [7] 


ತಜಟಿದಲೆ "ತಜಂಟಂದಲೆ' ನೋ. 
ತಜಿಟಿದಲೆಯ (ನಾ). ಕೂದಲು ಉದಂರಿಹೋದ ತಶಲೆಯುಳ್ಳವನಂ ; 


ಬೋಳಂತಶಲೆಯಂವನು : “ಖಳತಿಃ, ಶಿಪಿವಿಷ್ಟಃ, ಐಂದ್ರಲುಪ್ತಕಃ-ಈ ೩ 
ತಜಿಟಿದಲೆ(ಯಂ)” (ಹೆಲಾಯು. ೯೯-೪೩೪). 
(ತಜಟೆದಲೆ (ಎ ತಟಿಂಟುದಲೆ) + - ಅ] 


ತಟಟು "ತಟಂಟು' ನೋ. 
ತಆಟುದಲೆ "ತಜಂಟಂದಲೆ' ನೋ. 


ತಜಟೂಮಂಡೆ 


ತಜಟುಮಂಡೆ (ನಂ). ಕೂದಲು ಉದುರಿದ ತಲೆ; ಬೋಳುತಲೆ: ಖಲತಿ, 
ಶಿಪಿವಿಷ್ಟಃ- ತಜಿಟುಮಂಡೆಯವನು (ನಾಚಿರಾ. ಕಿ); ಬೆಜಿತ ಮೋಜ್‌ಯ 
ಗಂಟುಪುರ್ಬಿನ ತಜಿಟುಮಂಡೆಯ ದೊಡ್ಡಮೂಗಿನ . . . ಕುಯಿಬನು 
(ಅಸಪು, ೨೦-೧೨). ([ ತಆಟು (ಆ ತಜಂಟು) + ಮಂಡೆ, 1] 
ತತಣ(ನಾ). ೧: ಅಸ್ತವ್ಯಸ್ತತೆ. "ತಜತಟನೆ' ಪರಾ. ೨. ಒಣಗಿರುವಿಕೆ; 
ಬಾಡಿರಂವಿಕೆ: ನೆಟ್‌ ಕಾಯ್ವ ಬಲ್ವಿಸಿಲೊಳು ಕೋಮಲತನು ತಅತಲಿ 
ನಾಗಲಂದಲ್ಲಿ (ಶ್ರೀಪಾಲ. ೪-೩೯). ೩. ದಿಕ್ಕುತೋಚದಂತಾಗುವಿಕೆ ; 
ತಬ್ಬಿಬ್ಬಾಗುವಿಕೆ. " ತಜತಟ್‌ಸಂ ', "ತತ್ತರ' ಪರಾ. 
ತಅತಜಣಗು ಎ ಅಸ್ತವ್ಯಸ್ತವಾಗು ; ತಾರುಮಾರಾಗು ; ಕೆದರಿ 
ಹೋಗು: ತಅತಲಗಿರ್ದ ಕುಂಕುಮದ ನಿಜವದನಮಂ ತೆಜ್‌ದ ಕಣ್ಗಳೊಳೆ 
ಧವಳಿಸಿದ ನಿಜವದನಮಂ (ಆದಿಪು. ೭-೨೭ ರಗಳ): ಮತ್ತಮೊರ್ವಳ* 
ಕಂಪಿಂಗೆ ಪಾಯ್ದ ಪಜಮೆಯ ಗಟ್‌ ತಾಗೆ ತಅತುಅ ( ತಅತಣಣ)ಗೆ 
ಪರೆದ ರೇಖೆಯಂ ನಖಾಗ್ರದಿಂ ತೊಡೆದು ತಿರ್ದಿ ಜಗಮಂ ಕಡೆಗಣಿಸಿ ಗೆಲ್ಲ 
ಕಡೆಗಣ್ಣಳ ಗೆಲ್ಲಮಂ ಶಾಸನಂ. ಬರೆವಂತೆ ಬರೆಯೆ (ಲೀಲಾವ. ೧೨-೩೧ ವ). 
[ದೇ.॥ ತೆಲು. ತಟತಅ] 
ತಟತಟಿಂ (ಅ). ಅಸಂಬದ್ಧ ವಾಗಿ; ಅಸ್ತವ್ಯಸ್ತವಾಗಿ: ಅರೆವೊರಕನುಮೆನಿಸಿ 
ತಟಿತಣಂ ನುಡಿದು ಸಭಾಂತರದೆೊಳ್‌ ರಂಜಿಪುದೆ (ಅಜಿಪು. ೧-೮೯). 
[ ಆತಅತಣ) 
ತಅತಣನೆ (ಅ). ಅಸ್ತವ್ಯಸ್ತವಾಗಿ ; ಸಿಕ್ಕಾಪಟ್ಟೆ : ಮಹಾಮಹೀಜದೊಳ್‌ 
ತಣಿತಜಿನಾಗಿ ಮಾಲಿಗೊರಸುತುಂ ಮಲೆಯುತ್ತೊಲೆಯುತ್ತೆ ಸುತ್ತಿ ಕೈ 
ಪಣದ ಗಜೇಂದ್ರನಂತೆ ಬರುತಿರ್ದುದು ಭೀಕರನೊಂದು ಸೂಕರಂ 
(ಕಾವೃಸಾ. ೧೦೦೨). [ ತಜಿತಅ + - ಅನೆ] 
ತಅತಟೀಸು (ಕ್ರಿ). ಒದ್ದಾಡು ; ಕಳವಳಿಸು: ಕಿಚುವೊಗೆಗಳೊಗೆಯೆ 
ದಳ್ಳುರಿ ತುಟುಗೆ ನಭಂಬರೆಗಮಳುರ್ವ ನಿಜಶಿಖಯಿಂದಂ ಬಿಟುವರಿಯ 
ಶಿಖಗೆ ತಾರಗೆ ತಜತಲಸುತಮಿರ್ದುವು (ಬಂಹರಿ. ೦೦-೪೦) ; ಜಗವಿದು 
ತಣತಟ್‌ಸುತಿಹುದಘದೆೊಳಗೆ (ಸ್ತ ರೂಪಾ. ೨-೧೯); ಮಜದಂತಿಹ ಬೆದಜುವ 
ಬೀಗುತ್ತಿಹ ತಣಿತಟ್‌ಸುವ ಬೆಅತಂತಿಹ ಮೈಯಂ (ಯೋಗಾಂವಿ. ೨-೨೬). 
[ ತಜಿತಟಿ + - ಇಸ್ಕು] 
ತಅಬಟಿ೨ಕ "ತಾಟಗಬೀಜ್‌ಗ' ನೋ. 
ತಟಿವಳ “ತಳವಜ' ನೋ. 
ತಣವಳಿಕೆ "ತಳವಜಃಕೆ' ನೋ. 
ತಜವಾಳ "ತಳವಣಿ' ನೋ. 
ತಅವಾಳಿಕೆ "ತಳವಟೀಕೆ' ನೋ. 
ತಜಿ, ತರ್ಮಿ ತರೆ, ತಟ್‌ (ಕ್ರಿ). ೧. ಕತ್ತರಿಸು; ಛೇದಿಸಂ; ಸೀಳು ; 
ತುಂಡುಮಾಡು :.” ತಜಿ - ಛೇದೇ (ಕತ್ತರಿಸು), ಖದಿರೇ ಚ (ಕಗ್ಗಲಿ 
ಮರ) ” (ಕಮಧಾ) ; ಬಡಿ ಕೊಲೆ ಕಟ್ಟಿಅ ಮುಚಿ ತಟ್‌ [ಪಾಠಾಂ. ಕಡಿ] 
ನಡುವಂ ಕೊಟ್‌ . .. ಮೊಗಮಂ ಸುಡು (ವಡ್ಮಾರಾ. ೦೨೭-೯); ದಾವಶಿಖಿ 
ಶಿಖೆಯನಿಟ್‌ಪುದಿದಾವ ಸರಲ್‌ಪೇಟಿಿಮೆನಿಪ ಸರಲಿಂ ತಟಶಿದಂ (ಪಂಪಥಾ. 
೧8-೪೧): ಖದಿರಯುಗಳಮಂ- ತಜವಂತೊಂದಿನಿಲ್ಲದಿಂದೆ(ದಲ") 
ತತ್ತಅಂದಟಿವೆನೆಂದು (ಕಾಂತಿಪು. ೩-೬೬ ವ್ರ): ಶ್ರೀಗಂಧವ ಕೊಟಕಿದಡೆ 
ತಜಾದಡೆ ತೇದಡೆ . . . ಪರಿಮಳ ಘನವಾಗಿಪ್ಪುದಲ್ಲದೆ ದುರ್ಗಂಧವಾಗದು 
(ಡನ್ನವ. ಕ. ೧೨೮-೨೮೬) ; ಸಮಿತ್ಕಾಂಡಮನಟಕ್ತಿಯಿಂ ತಜ್‌ವವೋಲ್‌ 
ತಜಿಕಿದು (ಜಗವಿ. ೧೮-೮೨) ; ಪರಿವುದು ಮನಖೇದವನು ತಜ್‌ವುದು 
ದುಗುಡವೃಕ್ಷದ ಬೇರ (ಅಂಜಚ, ೮-೨೩; ಗಿರಿಯೆ ತಜ್‌ವರೆ ಶಕ್ರನಲ್ಲದೆ 


೩೪೦೦ 


20 


ನೆರೆದ ದಿವಿಜಸಮೂಹ ಮಾಡುವ ಭರವಸಿಕೆ ತಾನೇನು (ಕುವ್ಕಾದ್ರೋ. | 48 


8-33) ; ಇಜಿಿಯಲೆತ್ತಿದ ಕೈಗಳೆಲ್ಲವ ತಜ*ದು ಬಿಸುಟನು (ಕೌಶಿರಾ. ೪3-೨): 


ತಣ 


ಅರಿಯು ಬಂದಾಗ ತಜಅಕಿಯದ ಸುರಿಗೆಯನು ಅರೆದು ಕುಡಿಯೆಂದ 
(ಸರ್ವಜ್ಞ. ೭೫೮1. ವಿ. (ಹೂವು ಮೊದಲಾದುವನ್ನು) ಕೀಳು ; 
ಕೊಯರ್ಯು : ಕುಸುಮವ ತಣ್‌ದು ತಂದು ಶಿವಾಗಮದಿ ವಿಸ್ತರಿಸಿ ಸಿತಿಕಂಠನ 
ಪದಾಂಬುಜಕೆಜಗಿ ಬೀಳ್ಕೊಂಡ (ಕುವ್ಕಾಸ. ಓರಿಇ. ೭-೩೨); ಇರವಳಿ 
ದಾತನ ಹೆಸರಾಂತು ವನದೊಳಗಿರಲಿರವಂತಿಗೆ ತಟ್‌ದು ಹರತಪಧ್ವಂಸಿಯ 
ಮಟ್ಟಾಯುಧವೆಂದು ಸುರಗಿಯ ಮುಟಾದಿಕ್ಕಿದಳು (ಮೋಹತ. ೨೪-೬೬) ; 
ತಣಿದ ನೈದಿಲಪೂಗಳೆಂತೆಸೆವ ಕಣ್ಗಳಿಂ (ಜಿಬಪು, ೧೯-೪೪). ೩. ನಾಶ 
ಮಾಡು; ಧ್ವಂಸಮಾಡಂ : ಧರಣಿಯಲ್ಲೀ ನೃಪನ ವಂಶವ ತಟ್‌ವೆನಿಪ್ಪ 
ತ್ರೊಂದು ಭಾರಿಯ (ಕುವ. ಓರಿಇ ೨೬-೨೪): ದುರಿತಗಳೆಲ್ಲವ 
ತಜ್‌ದು ಸಿರಿ ಪುರಂದರವಿಠಲ ಎನ್ನನು ಪೊರೆದು (ಪುರಂದ. ೧-೯-೩೫: 
ಬಾಲೆಯೊಡಲ ಸಂತಾಪವ ತಟ್ಟನೆ ತಣಿದು (ಮೋಹತ. ೦೦-೧೮) ; ಎಿಗಿದ 
ಭಕ್ತರೊಳಘವ ತಟ್‌ದು (ಕಂನವಿ. ೭೨೯೮). ೪. ತರಚು; ಗೀರಂ; 
ಗಾಯವಾಗು : ತಣ್‌ ದುಕೊಳೆ ದೋಣಿವೋಗಿರ್ದ ಪೆರ್ಬುಣ್ಗಳಿಂ 
(ಕಾದಂಉ. ೨೭೦ ರಗಳಿ). ೫. (ಕೂದಲು) ಉದುರು ; ಬೋಳಾಗು; 
ತರಟಾಗು ; ತಲೆ ವಿಂಶತ್ಯಬ್ದದಿಂದಿತ್ತೊಳಗೆ ತಜಿಕತೊಡಂ . . . ಅಂತಾತ 
ನಲ್ಬಾಯುವಕ್ಕುಂ (ಯೋಳೋಪ. ೦೦-೨೭). "ಟಿಂಟು? ಪರಾ. ತರಿ: 
೧. ಅರಿಭೂಪಾಳರನಾಜಿಯೊಳು ತರಿದು ಕೊಲ್ವೇಕಾಂಗವೀರಂ (ಸೌಇಇ. 
1050) ; ಗಂಡುಗಲಿಗಳೆ ಮಾರಿ ರುಂಡವ ತರಿವಳು 
(ಕನ್ನಜಾ. ೯೬). ೩. ತರಿದು ಸಮಸ್ತ ವಿಘ್ನಂಗಳ ಲೋಕವ ಪೊರೆದು... 
ಬಿತ್ತರಿಸು ನೀ ಶುಭತತಿಯನ್ನು (ಸಾಗಂಪ. ೧-೩): ಕಾನನವ ಪೊಕ್ಕು 
ಕಿವಿ್ಮಾರಾದಿಗಳ ತರಿದು ಮಾನಿನಿಗೆ ಸೌಗಂಧಿಕವನೆ ತಂದ (ಕಥಛವಿ. ೪೪); 
ಹಿಂದಕ್ಕೆ ಪರಶುರಾಮ ರಾಜರನ್ನೆಲ್ಲ ತರಿದು ಸವರಿ ನೆಲವನ್ನು ಈಯಲಿಲ್ಲವೆ 
ಬ್ರಾಹ್ಮಣರಿಗೆ (ಬಿದುರೆ. 8); ಮಲೆಯ ಬನ ಬನವ ತರಿವ ಮೂಡಲಗಾಳಿ 
(ಉಯ್ಯಾಲೆ. ೧೫-೫); ತರಿದುಬಿಡು, ತೊರೆದುಬಿಡು, ತೊಡೆದುಬಿಡು ನೆನ 
ಹಿಂದ ಕರೆಕರೆಯ ಬೇರುಗಳ (ಮಂಕುಕ. ೬೪೮). ೬. ಹೊಡೆ; ಬಡಿ; 
ಥಳಿಸು: ತರಿದು ಲಂಕಿಣಿಯ ಲಂಕಾನಗರದೊಳಗೆಲ್ಲ ಚರಿಸಿ (ವೆಂಕಾರಾ. ೫-೩ 
ಸೂಚನೆ); ಅವಳಂ ಆ ಮಗುವಿಗೆ ಬಿಡುವಿಲ್ಲದಂತೆ ಕೆಲಸ ಹೇಳುತ್ತಿದ್ದಳು ; 
ಕೋಪ ಬಂದಾಗ ಹಿಡಿದುಕೊಂಡು ತರಿಯೊತ್ತಿದ್ದಳು (ಪುನರು. ೭): 
ಇದೇನು ದನ ತರಿದ ಹಾಗೆ ಹೊಡೆಯೋದು (ಛೀಮಕಾ. ೦೬). ತರೆ: ೧. 
“ಕೊಯ್ಯು, ಕೆತ್ತು, ಕೊತ್ತು, ಕಡಿ, ಕತ್ತರಿಸು, ಸವರು, ತರೆ” (ಕಂನುಹು. 
೮೨). ೨. ಹುಡುಗರು ಗಿಡದ ಹೂವನ್ನೆಲ್ಲಾ ತರೆದಿದ್ದಾರೆ (ಕೂಢಿ).. ೪. 
ಅವನ ವಾರದ ಗಡ್ಡ ಅದರ ಮಿದುಕೆನ್ನೆಯನ್ನು ತರೆದಿರಬೇಕು (ಏಳಜೀ. 
ತಣ: ೧. ಮುನಿಗಳ ಗಡ್ಡಂಗಳಂ ಜಟಾಳಿಯನುಆ ನೆಟ್ಟನೆ 
ತಣ್‌ದುಟ್ಟುದನೆಳೆಯಲ್‌ (ನೀರವಿ. ೧೨-೬೫). ೪. ತಂತಮ್ಮ ಮಕ್ಕಳ ತಜಿ 
[ಪಾಕಾಂ. ಅೌ]ದ ಮೆಯ್ಯುಮಂ ಮುಟ್‌ದ ಕೆಯ್ಕುಮಂ ಪಣದ ಕಿವಿ 
ಯುಮಂ . .. ಯಶೋದೆಗೆ ತೋಟಾ ದೂಜಿಕಿ (ಆರ್ಧನೇ. ೭-೮೫ ವ): 
ತುಣುತುಖಜುನೆ ತಿಂಬ ತನುವಂ ನೆಟ್‌ ಪಂದಿಗಳೊಟಿಸಿಕೆೊಂಡ ಭರದಿಂದೆತ್ತಂ 
ತಣಿಯದ ಕೋಡುಂಗಲ್ಲುಂ ಮುಅ್‌ಯದ ಪೆರ್ಮರನುಮಿಲ್ಲಮಂತಾ 
ಕಾಡೊಳಿ್‌ (ಸೂಕ್ತಿಸು. ೩-೯೨3). ೭. ತೆಗೆದಂಹಾಕು ; ಮಾಫಿ ಮಾಡು ; 
ಬಿಟ್ಟುಬಿಡಂ : ನಂಮ ಅರಮನೆಗೆ ಸಲುವ ಮದುವೆಯ ಸುಂಕವನು 
ಕುಳವ ತಜಕಿದು ಬಿಟವಾಗಿ (ಎಕ. ೩1], ಕಿಪಟೂ. ೧೨೯-೧೭: 1548). 
ತಟ ತಟ, ತರಿತರಿ; (ದ್ವಿರುಕ್ತಿ) : ಪೊಡೆಪೊಡೆ ಕಡಿಕಡಿ ತಜಿತಟ 
(ಭರ್ಮಾಮ್ಮ. ೬-೧೯೨) ; ಬಿಡದೆ ದೊನ್ನೆಗಳಲಿ ರುಧಿರಮಂ ಹಿಡಿದಲುಗಳಂ 
ತಜಿತಅದು (ಬಸಪು. ೩೮-೩೩) ; ತೆಗೆದು ದಾರಿಗೆ ಹೆಜ್ಜೆಹೆಜ್ಜೆಗೆ ಚಿಗುರು 
ದೋಟಿ್‌ದ ತಳಿರ ತಜಾತಆ೨[ಪಾಠಾಂ. ಪಜಿ೨ಪಟ್‌]ದಗಲದಲಿ ಪಸರಿಸುತ 
(ತೊರರಾ. ೨-೪-೧೯); ತಅಿತಿತಜಿಸಿದು ಕತ್ತರಿಸಿ ಚುಚ್ಚಿ ನಟ್ಟುಚ್ಚಳಿಸಿ 


21-1, ೮೬-೧೬ ; 


೧೩೦). 


ತಜಿ 


(ಜೈಮಿಭಾ. ೪-೪೪); ನಿರಿ ಬಿಗಿದು ಕರೆಕರೆದು ತರಿತರಿದು . .. 
ತುರುಗಲಿಂ ಫೊರೆಗಾಯ್ದರಾವೆಣ್ಣಳು (ಕಾಲೂರ, ೧೨೫-೨೬೪). 
(ದೇ. ತಮಿ, ಮಲ. ತಟ; ತುಳು. ತರಿಪು; ತೆಲು. ತರುಗು, 
ತರುವು, ತಜುಗು, ತಜುವು, ತರ್ಗು, ತರ್ವು; ಕೊಲಾ. ನಾಯ್ಕ. 
ತರ್ಗೀ ; ಕುರುಖ್‌, ತಾರ್ನಾ ; ಮಲೊ. ತರೆ; ಬ್ರಾಹುಈ. ತಟಿಿಂಗ್‌ ] 
ತಟಿಕ್ಕಿ ತರಿ (ನಾ). ೧. ಕತ್ತರಿಸುವಿಕೆ. ೨. ಕಗ್ಗೊಲೆ. "ಕುಟ್‌ದಟ್ಕಾ' 
ಪರಾ. ೩. ಅಕ್ಕಿ, ಗೋಧಿ ಮೊದಲಾದ ಧಾನ್ಯಗಳ ಸಣ್ಣ ನುಚ್ಚು; 
ರವೆ : ತಅ*ಯಾದ ಸೊಜ್ಜಿಗೆಯ ಹಿಟ್ಟಿನೊಳು ಬೆಣ್ಣೆ ಸಕ್ಕರೆಯಿಕ್ಕಿ ಬಟ್ಟ 
ವಾಲೊಳಗಂ ಬಲಿಯ ತೆಅದಿ ಬೆರಸಿ (ಸೂಪಶಾ. ೧-೨೦). ೪. ಒರಟಾದುದಂ; 
ಬಿರಂಸಾದುದಂ. " ತಟ್‌ಗಲ್ಲು' ಪರಾ. ೫. ಹರಿತವಾದ ಬೆಣೆ: 
ಚೂಪಾದ ದಸಿ: “ ಕೂರದಸಿ [ಪಾಠಾಂ. ಮಸಿ, ಸಸಿ] ಖಂಡನಗಳೊಳ್‌ 
ತಟಿ೨” (ಕಬ್ಮಮಂ. ೧೦೭). ೬. ಮಗ್ಗ. "ತಟ್‌ಕಡಮೆ' ಪರಾ. ತರ್ಮಿ: 
೩. ಹಿಟ್ಟು ಬೀಸು ಅಂದರೆ ಶುದ್ಧ ತರಿ ಮಾಡಿಡುವಳು (ದೇಶಾಂಕ. ೧೧). 
೫. ಬೆಟ್ಟಿನ ಕಲ್ಲೊಳ್‌ ತರಿಯಂ ಬೆಟ್ಟಲೊಡಂ ಮೊನೆಪಿಡುತ್ತಮೊಳವುಗ 
ದೆಂದುಂ (ನೀತಿಮಂ. 1, ೨6೨): ಅತ್ತಿತ್ತ ತರಿಯಿರಿತ ಕೂರುಗುರ್ಗಳ ಕೊರೆತ 
ಮಸೆದ ಬಯಕೆಯ ತರಿಯನೊರೆಯೊಳಡಗಿಸಿದಂ 
(ಕಾಲರ. ೧೨೬-೨೬೮). ೭. ಕಲ್ಲು, ಮರಳುಗಳ ಸಣ್ಣ ಕಣ: (8). 
ತರಿತರಿ, (ದ್ವಿರುಕ್ತಿ): ಸೂರ್ಯನನ್ನು ಪರೀಕ್ಷೆ ಮಾಡಿದರೆ, 
ಆತನ ಮೇಲ್ಮೈ . . . ತರಿತರಿಯಾಗಿ ಕಾಣುತ್ತದೆ (ಜ್ಕೋತಿರ್ವಿ. ೮೬) ; 
ಒಳವಲಯದಲ್ಲಿ ತರಿತರಿಯಾಗಿರುವ ದ್ರವರೂಪದ ವಸ್ತುವಿರುತ್ತದೆ 
(ಪ್ರಾಣಿಶಿ. ೪೪). [ತಟ್‌ ./ತಮಿ. ತಲ, ತಜೀಕ್ಕೈ; ಮಲ. ತಟ, ತರಿ] 
ಕಟ್ಕಿ, ತರಿ, ತರೆಯ, ತಟ್‌ಯ, ತಣಯ್ಯ (ನಾ). ೧. ಒಂದು ಬಗೆಯ 
ಪೊದೆ: (8). ೨. ಒಂದು ಬಗೆಯ ಮರ; ಕಗ್ಗಲಿ ಮರ; ಖದಿರವೃಕ್ಷ: 
“ ತಟ್‌-ಛೇದೇ (ಕತ್ತರಿಸು), ಖದಿರೇ ಚ (ಕಗ್ಗಲಿಮರ) ” (ಕಮಧಾ) ; 
ತಟ್‌ ತಾಜಿಕಿ ಹೊನ್ನೆ ಕುಟಜಂ (ಕಾವೈಸಾ. ೧೦೪೦ ಶೂದ್ರಕ): ತಜೌಯ 
ಪುಳ್ಳಿಗಳಂ ಕಡಿದೊಟ್ಟಿ ಕಿಚ್ಚನಿಕ್ಕಿ ಸುಟ್ಟು (ವಡ್ಮಾರಾ. ೧೧೪-೧೨); ಅಲ್ಲಿಯ 
ಮರಂಗಳೆಲ್ಲಂ ತಜ*ಯ ಮರಂಗಳೆ ಕಲ್ಲಳೆಲ್ಲಂ ಮೊನೆಕಲ್ಲಳೆ (ಬಂಹರಿ. 
೮-೧೩ ನ): ತಜೌ ತಂಜಿಿಯತ್ತಿ ಮುತ್ತುಗ ಬೆತ್ತಂ (ಮಹಾನೇ. ೪-೭೨); 
ತಾಟ್‌ ತೇಗು ತಟ್‌ ತಂಡಸು ಬೊಬ್ಬುಲಿಯಿಪ್ಪೆ ಆದಿಯಾದ 
ಪೆರ್ಮರಗಳ ಕಾಡೊಳ್ಳೆತರುತವಿರ್ದರ್‌ (ಪುಣ್ಯಾಸ್ತ. &-೭೩೪) ; ತಣ ತಾಣಿ 
ಕಡವ ಕನ್ನೆಲ್ಲಿ ತುಂಬುರವರಗಳಿಂ ನಿಲ್ಲದೆ ಮೆಟ್‌ದುದಾ ವಿಪಿನ 
(ಕುರಾಸಾಂ. ೨೬-೫೫). ತರ್ಕಿ: ೧. "ಎಡತರಿ' ಪರಾ. ತರೆಯ: ೨. 
“ ಗಾಯತ್ರೀ ದಂತಧಾವನಃ - ೪ ತರೆಯದ ಮರದ ಹೆಸರು, 
ಕಗ್ಗಲೀಮರ” (ಸಿದ್ಧಾಂತಿ. ೧೦೮). ತಜಿ ನಿಯ : ೨. “ ದಂತಧಾವನಃ, ಖದಿರ, 
ಗಾಯತ್ರೀ ಎ ತಜಿಸಿಯದ ಮರ” (ನಾಚರಾ. ಕಿ); “ ತಟ್‌ಿಯವದು ಖದಿರ 
ಮೆನಿಸಿಕ್ಕು” (ಮಂಗರಾ. ೩೬-೧೬) ; ಪುತ್ತಿನಂತೆ ತಪದೊಳ್ಳೇಲಸಿಯಸಾಗದೆ 
ತಟ್‌ಯದ ಮರನಂತೆ ವಕ್ರವಾಗದೆ (ಧರ್ಮಾಮ್ಮ. 3-೯): ತಟ್‌ಯವೆ 
ಕರೆವುತಿರಲಿಂತಣ೨ಯದಿಹರೆ ಮತ್ತಿಯೇ ಹೇಳೆನ್ನ ದುಃಖಕೆ ಮತ್ತೆ ಪರಿ 
ಹಾರವಾವುದೋ (ಬಸಪು. ೪೩-8೮) ; ಮರವಿವಕೆ. ತಿಯ ಹೊನ್ನೆಗಳು 
ಬಾಗೇ (ವೀಕೈಪು. ೭-೫-೫೦). ತಅಯ್ಯ : ಫಿ, ಚಂದನದ ಸನ್ನಿಧಿಯಲಿ 
ಪರಿಮಳ ತಾಗಿ ಬೇವು ಬೊಬ್ಬುಳಿ ತಅ*ಯ ಗಂಧಂಗಳಾಗವೆ (ಬಸವ. ೧೪೧); 
ತಡಸು ಕಕ್ಕೆಯಂಕೋಲೆ ತಜಯಂ ಹಲಸು ಹೇಸವಂ . . . ಮೊದಲಾದ 
ವೃಕ್ಷಂಗಳಿಂ ವನಮೆಸೆದುದು (ಜಿಬಪು. ೫೩-೧೮). 
ತ್ಮಿ (ನಾ). ೧. ಜೋಡಿಸಿರುವುದು ; ಕೂಡಿಸಿರುವುದು ; ಸಂಬಂಧ 
ಪಟ್ಟಿರುವಿಕೆ : (೪. ೨. ನಿಶ್ಚಯಿಸಿದುದು; ನಿರ್ಣಯಿಸಿದುದು. 
"ತಟಾ್‌ಸಲ್‌' ಪರಾ. [ದೇ.॥ ಮಲ. ತಣ) 


(ಉಲೂರ. ೯೬-೧೯೦) ; 


೩೪೦೧ 


ಉರುವಲಂ 


ತಟಾಚುಗೆಡೆ 


ತಜಕ (ನಾ). ಕತ್ತರಿಸುವವನಂ ; ಕಡಿಯಣಯವವನು ; ಕಟುಕ : ತಾಯ 
ಕೊರಳ ತಟ್‌ಕನೆಂದರು ನಿನ್ನ ನಾ ಬಿಡೆನೋ (ಪುರಂದ. ೧-೨೩-೨). 
[ತಅ್ಕ್ಕಿ 4 - ಕ್ಕ] 

ತಜೌಿಕಡಮೆ (ನಾ). ಒಂದು ಬಗೆಯ ತೆರಿಗೆ ; ಮಗ್ಗದ ಮೇಲಿನ ತೆರಿಗೆ : 

5 ಯಾ ಗ್ರಾಮದ ಚತುಸ್ಲೀಮೆಗೆ ಸಲುವ ನಂಜೆ ಪುಂಜೆ. . . ಸೆಕುಕಡಮೆ 
ತಟ್‌ ಕಡವೆ ಆಸುವಪುದು ಮಕಳೆ ಕಡಿಮೆ. . . ಹಲ ಉಪಾಧಿಗಳೂ 
ಸಹ ಸೇರ್ಸಿ ಕೊಟ್ಟೆವಾಗಿ (ಸೌಇಇ. 12-॥, ೪೬೩-೮; 1470); ತಟಿ೨ಕಡಮೆ 
ಮಾವಡೆ ಮರವಡೆ ಕಳುವಡೆ... ಅಕ್ಷೀಣಿ ಆಗಾಮಿ ಸಿದ್ಧ ಸಾಧ್ಯವೆಂಬ 
ಅಷ್ಟಭೋಗ ತೇಜಸಾಮ್ಯಗಳನು (ಸೌಇಇ. 1೫-11, ೪೬೬-೬; 1472), 

[ ತಮಿ. ತಜ್‌ಕ್ಯಟಮೈ ] 

ತಕಕೇರಿ (ನಾ). ಒಂದು ಊರಿನ ಹೆಸರಂ; ನ ಚಿಕ್ಕಮಗಳೂರು 
ಜಿಲ್ಲೆಯ ಈಗಿನ ತರೀಕೆರೆ: ಅಅಕಯೂರು ಹಜ್‌ಗೆ ಕಡವೂರು ಸೀಮೊಗೆ 
ತಣಿಕೇರಿ ಹೆನ್ನವುರ ದ ಗಾವುಣ್ಣವೃತ್ತಿಯುಮನಿರ್ಪ್ಪತ್ತು ಕುದುರೆ 
ಗವಯ್ನೂರಾಳ್ಗಳನಿತ್ತು (ಎಕ. ೪11, ಶಿವಮೊ. ೧೦-೩೧: 1085 ?). 

[ತಣ್ಕ್ಯ? . ಕೇರಿ) 

ತಜಿೌಗಲ್ಲು (ನಾ). ಒರಟುಗಲ್ಲಂ ; ಬಿರುಸಾದ ಕಲ್ಲು: ಮೊರಡಿಗಳೊಡೆದ 
ತಣಿಗಲ್ಲೊಳಗೆ ಹೊಸ ಕಡಿವಡೆದ ಕೊಲ್ಲಿಯ ಕುಮ್ಮರಿಯ ಮೇಲೆ , .. 
ಎಳೆದು ಕೊಂಡೊಯ್ವರು ಮಹಾಪಾತಕನನ: (ಪ್ರಹ್ಮಾಡ. ೯-೩೯). 

[ ತಜಿಶ್ಯ + ಕಲ್ಲು (ಆ ಕಲ್ಯ) ) 

20| ತೆಜ್‌ಗೆಂಡ, ತರಿಗೆಂಡ (ನಾ). ಉರಿಯುವ ಕೆಂಡ; ನಿಗಿನಿಗಿಯಾದ 
ಕೆಂಡ: ಮಜದೆನೊಡಲನರೆಗಳಿಗೆ ನಾನೇನೆಂದಜಯದೆ ಮರನಾದೆನು 
ಮೇಲೆ ತಜಅಕಗೆಂಡವನೊಡಲೊಳು ಹೊಯಿದುರುಹಿದ ತೆಅನಾದುದು 
(ಸೊಬಸೋ. ೭-೫೧) : ಬಳಿಕ ಬೇವಾಗ ಗಂಜಿಯ ಬಸಿದುಕೊಂಡು ಮುಚ್ಚಳ 
ನಿಕ್ಕಿ ಘಟ್ಟಿ ಪಾವಡೆಗಟ್ಟಿ ತಟ್‌ಗೆಂಡದೆೊಳಗೆ ಹೊಂಗಿಸಿಕೊಂಡು (ಸೂಪಕಾ. 
&-೨) ; ತಲಿಸಗೆಂಡ ಕಾದೆಣ್ಣೆಯಂಬಲಿ ಮಳೆಯನು ಕಜಕಿದಾಳ್ವರಿಗಿಳಿದರನು 
ಬಜಕಿಕೆಯ್ದು ನಿಂದಿಆದಾಡಿದರು (ಕುರಾಸಾಂ. ೪೫-೭); ತಟ್‌ಗೆಂಡಕೆ ಬಂದು 
ಮುಗ್ಗಿ ಮುತ್ತುವ ಬಲುವೊಜಿಲೆಯ ಬಳಗದಂದದೊಳು ನೆಟಗಲಿರಾಯ 
ರಾವುತರು ಮೂದಲಿಸುತ ತಟುಬಿದರು (ರಾಮವಿ. ೦೮-೪೪) ; ತಜಿೌಗೆಂಡ 
ದೊಲು ದುರ್ಜನರವರ ನೀ ಕಂಡು ನುಡಿಸದಿರು (ಕಂಳರಾ. ೧೬-೪೬). ತರಿ 
ಗೆಂಡ: ತರಿಗೆಂಡದ ಮೇಲೆ ಸುಟ್ಟ ರೊಟ್ಟಿಯ ವಂಸನೆ ಅಡುಗೆಮನೆ 
ಯಲ್ಲಿ ತುಂಬಿತ್ತು (ಕೂಡಿ). "ತನಿಗೆಂಡ' ಪರಾ. (ತಣ್‌? + ಕೆಂಡ) 

ತಜಕಿಗೊಟಿಡು (ನಾ). ನಿಗಿನಿಗಿ ಕೆಂಡಗಳನ್ನು ಚೆಲ್ಲುವ ಒಂದು ಬಗೆಯ 
ಸಾಧನ : ಹುರಿವ ಮಳಲ ರಾಸಿ . . . ಉರಿವ ಪುಲ್ಲಳ ದೊಂದೆ ಸುರಿವ 
ಕೆಂಡದ ತಜೀಗೆೊರಡೆ[ಪಾಕಾಂ. ಕರಮೆ]ಸೆದುದು ದುರ್ಗಮೊಳಗೆ (ಕುರ೦ಾಸಾಂ. 
೩೭೨೫೫). [ ತಟ್‌? 4 ಕೊಆಡು (ಎಕೊಟಿಂಡು) ] 

ತಣಿಚು, ತರಚ್ಚು, ತರಿಚು (ನಾ). ೧. (ಆಲಂ)ಹೀಯಾಳಿಸುವ ಮಾತು; 
ನಿಂದೆ; ಮೂದಲಿಕೆ : ದೂರದಿಂದಿಡುವ ತಠ್‌ಚುಗಳ ರವಗಳಿಗೆ ಮಿಗೆ 
ಹುಬ್ಬಿಜಕಿದು ಹಣುಗುತ ಹರಿಬದಾಜಿಯ ಹೊಟ್‌ಗೆವಾಳರ ಬರವ ಬಯಸು 
ತಿರ್ದನಾ ಹನುಮ (ತೊರ ರಾ. ೫-8-೨). "ತಜಾಚುಗೆಡೆ' ಪರಾ. 
ತರಚ್ಛ್ಚು: ೨. ವಿರೋಧ ; ಪ್ರತಿಭಟನೆ ; ತಿಕ್ಕಾಟ : ಇನಿತು ಮಾತ್ರಕೆ 
ತರಚಿನಾಳೋಚನೆಗಳೇತಕೆ (ಕೋಗಯ.. ೧೬-೫೭): ಅರಿತು ಸರಿಯಲ್ಲದರ 
ಕೂಡಣ ತರಚು ಲೇಸಲ್ಲೆಂಬ ಗಾದೆಯ ಮರೆದು ತಾನೇಕಿವನ ಕೆಣಕಿದೆ 
ನೆಂದನಸುರಾರಿ (ಕೋಗಯ. ೨೬-೩). ತರಿಚು : ೧. "ತರಿಚುಗೆಡೆ' ಪರಾ. 

[ <ಎತಜ್‌,] 
46 ತಜಿಿಚುಗೆಡೆ, ತರಿಚುಗೆಡೆ (ಕ್ರಿ). ಹೀಯಾಳಿಸು ; ನಿಂದಿಸು: ಆಗಲೇಜೀಸಿ 
ನುಡಿದ ನುಡಿ ತಾನೀಗಳೇನಾಯಿತ್ತು ನುಡಿಗಳ ತಾಗನಜ್‌ಯದೆ ತಟ್‌ಚು 


10 


16 


26 


30 


35 


40 


ತಂತ 


ಗೆಡೆವರೆ ಗರುವರಾದವರು (ಕುವ್ಕಾವಿ. ೮-೧೫): ಅಳ್ಳೆದೆಯ ಮನ್ನೆಯರ 
ನೊಗ್ಗಿನ ಡೊಳ್ಳುಗರ ಕಟವಾಯ ಕೊಯ ತಲೆಗಳ್ಳೆರಿವದಿರು ತಜ್‌ಚು 
ಗೆಡೆವರ ಹೋಗ ಹೇಳು (ಕುವ್ಯಾದ್ರೋ. ೩-೨೦); ತಜಾಚುಗೆಡೆವುದ ಬಲ್ಲೆ 
ನೀ ಹುಲು ಪಜಯ ಕಪಿ ನೀ ಕೆಣಕಿ ಸಾಯದೆ ಕೆಲಕೆ ಸಾರೆಂದ (ತೂರರಾ. 
೬-೨೩-೬). ತರಿಚುಗೆಡೆ : ಅರಿಯದಜ್ಞಾನದಲಿ ದೇವರ ಚರಣಕಮಲವ 
ಸೇರಿ ಬದುಕದೆ ತರಿಚುಗೆಡೆದರು ನರಕ ಪೌಂಡ್ರಕ ಮಗಧರೆಂಬವರು 
(ಕೋಗಯ. &-೪೨). [ತಜ್‌ಚು + ಕೆಡ್ಕೆ) 
ತಟೀತ (ನಾ). ಕತ್ತರಿಸುವಿಕೆ ; ನಾಶಮಾಡುವಿಕೆ. 
ಪರಾ. [ ತಣ್ಕಿ * -ತ್ಯ) 
ತಟ್‌ಪಾಟ೫ (ನಾ). ಒಂದು ಊರಿನ ಹೆಸರು: ಬೆಳ್ಳಿಂದ ಗುಡ್ಡ ನೂರ್‌ತ್ತಜಕ 
ಪಾಟ್‌ತಿ ಪ್ರಸಿದ್ದಾಗ್ರಾಮಾಃ (ಇಆ. ೫11, ೧೬-೯: 
[ ತಟ್‌? . ಪಾಟ್‌] 
ತಟ್‌ ಮಿಂಡಿ "ತುಟುವಿಂಂಡಿ' ನೋ. 
ತಜಾಿಮೊರಬು (ನಾ). (2): ಕಾಯಾನಳನಳುರ್ದು ಕಳೆವಂತಳುರೆ ಬಟಲ್ಲ 
ಟಲ್ಲೂಂ ಧೃತಿಯನವಳಂಬಿಸಿ ಬಿಸಿಲಂ ಬೆನ್ನೊ ಕ್ಕಿ ನೀರ್ನೇಟಲನಣಸಿ 
ಗುಗ್ಗರಿಗಲ್ಲ ವರಿವರಲ ತಟ್‌ಮೊರಬಿನ ನುಚ್ಚುವಣಲ ನೀರಟ್‌ದು ಪರಿದು 
ದಿಂಟೆಯ ದರಿಯ ಕುಟ್‌ಯ ಕುತ್ತುಅ ಕುಲವಳ್ಳಿ ಮಂ ಕಂಡದಜಿ ಬಟ್‌ 
ವಿಡಿದು ಬೆಳೆದ ಬಳ್ಳಿಯ ಪಸಿಯ ಪುಲ್ಲ ಪೂಲಿಯ ನಾನಲನಜ್‌ದು ನಡೆ 
ವಾಗಳ್‌ (ಲೀಲಾವ. ೬-೪೯). 
[ಐ ಇದು "ತಅಜೌಮೊರಡಿ' ಎಂಬುದರ ಅಪಲಿಖಿತವಿರಬಹುದೆ ? ] 
ತಅ೨ಯ "ತಣ್ಕಿ' ನೋ. 
ತಜನಿಯಿಸು, ತಣಾಸು (ಕ್ರಿ). ೧. ಕತ್ತರಿಸಂ ; ಸೀಳು ; ಛೇದಿಸಂ : ಕ[ರು]ಳ 
ಬೋ [ನಿಡಿ]ಗಲ್ಲೊಳಿಕ್ಕಿ ಎಟ್ಟಿ[ಯ]ಮಗೆ ಪಲ[ರ್ಮ್ಮಾ]ಡಿ ಆದಿತ್ಯಂಗೆತ್ತಿ 
ಇತ್ತಕ್ಕೆಮಳ್ಗೆಲ್ಲ ತೋಟಾ ಬೇರನ್ಮಲ್‌ಯಿಸಿ « ೬ ತೊಟ್ಟಿರ್ದು ತಂಜು 
(ಸೌ ಇಇ. 21-1, ೧೦-೨೩ ; 865). ತಿನಿಸು: ೨. ಕತ್ತರಿಸಂವಂತೆ ಮಾಡು. 
“ದಿಂಡುದಟಾಸು' ಪರಾ. 
ತಟಸಿಕೊಳ್‌ ಎ ಕೊಯ್ಯಿಸಿಕೂಳ್ಳು; ಕತ್ತರಿಸಿಕೊಳ್ಳು: ತಣ 
[ಪಾಕಾಂ. ತರಹರಿ]ಸಿಕೊಂಡು ಭಕ್ತರಾದರೆಮ್ಮವರು ಕೊಟಿ್‌ಯಿಸಿಕೊೊಂಡು 
ಭಕ್ತರಾದರೆಮ್ಮವರು (ಬಸವ, ೨೫೩೫) ; ಇರುಳುಗಳ್ಳನ ಕೂಡೆ ಸೇರಿದ 
ಮರುಳಿನಂತಿರೆ ನೀವು ರಣದಲ್ಲಿ ತಟ್‌ಸಿಕೊಂಬಿರಿ (ಕುವ್ಯಾದ್ರೋ. ೦೭-೩೨). 
[ ತಟ್‌ +೬ - ಇಸ್ಕು] 
ತಟಿಿವಣಲ್‌ (ನಾ). ತರಿತರಿಯಾಗಿರುವ ಮರಳು: ಕಿಸುಗಾಡುಮಂ 
ನೆಗ್ಗಿಲ್ಲಾಡುಮಂ ನಿಡುವುಲ್ಲುಮಂ ಮಣಲುಮಂ ಮಣ್ಮಣಲುಮಂ ತಜಿ 
ವಣಲುಮಂ . . . ಬಳ್ಳಿಯುಮಂ ಕಳ್ಳಿಯು ಮಂ ಕಳೆದು ಪೋಗಿ 
(ಲೀಲಾವ, ೬-೨೦). [ತಲಿ + ಮಣಲ*)] 
ತಟಿಸಲ್‌, ತರಿಸಲ್‌ (ಕ್ರಿ). ೧. ನಿಶ್ಚಯಿಸು ; ನಿರ್ಧಾರ ಮಾಡು; 
ಗಟ್ಟಿಮನಸ್ಸು ಮಾಡು ; ದೃಢಸಂಕಲ್ಪ ಮಾಡು: “ ತಜೌಸಲ್‌- 
ನಿಶ್ಚಯೇ ” (ಕಮಧಾ) ; “ತಅ*ಸಂದುದು ನಿಶ್ಚಯಾರ್ಥಂ” (ಡತುನಿ. ೪೫) ; 
ದೋಸಮಿನಿತೆಂದು ಬಗೆದುದ್ಭಾಸಿಸಿ ತಜಿಕಿಸಂದು ಕನ್ನಡಂಗಳೊಳೆಂದುಂ 
ವಾಸುಗಿಯುಮಲಿಕಿಯಲಾಜದೆ ಬೇಸಟಿಗುಂ ದೇಶಿ ಬೇಟ? ಬೇಜಪ್ಪು ದಅಸಿಂ 
(ಕವಿರಾ. ೧-೪೬) ; ಅವರಂ ಪೆಜಗಿಕ್ಕಿ ಕಡಂಗಿ ಕೌದಿ ನಿತ್ತರಿಸುವೆನೆಂದು 
ತಟ ಸಂದು ತಾಗಿದಂ (ಪಂಪಭಾ. ೦೧-೩೭) ; ಚಿಕ್ರಮನಾಕ್ರಮಿಸಲೆಂದು 
ತಟ್‌ಸಂದಿರ್ದಂ (ಪಂರಾಮಾ. ೦೪-೧೮೧); ಏವಂದರೇವೋದರೆನ್ನದೆ 
ಕಾದಲ್ತಆೌಸಲ್ವಮೆಂದು [ವಾಕಾ. ಕಾಲ್ತಲ್‌ಸಲ್ವಮೆಂದು, ಕಾಲ್ತಟಿ 
ಸಂದು] (ಶಮದ. ನ. ೧೮೮ ಪ್ರಯೋ) ; ತಿಳಿದನೆ ಶಂಭುವೆಂದು ತಟ್‌ಸಂದು 
ಮಹೋಜ್ಜ್ವಳ ಶೈವಶಕ್ತಿಯಗ್ಗಳಿಕೆಯ ಕಂಡು (ಶಬಶಂ.: 


"ಕುಮ್ಮರಿದಟಾತ' 


735). 


೪-೯೮) ; 


೩೪೦೨ 


10 


15 


20 


26 


86 


40 


45(ತಲಾಹ (ನಾ). 


ತಟಂಹ 


ಅಜೌಯದ ಪೆಣ್ಣನಾದರಿಸಿ ಅಂಜಿಕೆಗಳ ಪಜಶಿವುಗೈಯದೆ ಬಲ್ಮೆದೋಟಕ 
ತಜಿಶಿಸಂದು ಮಳೆಗೆ ಬಾಯ್ದೆಅಿವ ಚಾದಗೆಯೊಳು ಬಜಿಸಿಡಿಲೆಜಿಗಿತೆಂಬಂತೆ 
(ಹದಿಬ, ೬-೨೬). ೨. ನಿಶ್ಚಿತವಾಗು ; ಖಚಿತವಾಗು ; ದೃಢವಾಗು ; 
ಬೇರೂರು : ಪಾಡುಗಳಿಂದಂ ತಟ್‌ಸಲೆ ಮಾಡಿದುದಂ ಪಾಡುಗಬ್ಬಮೆಂದು 
ಬುಧರ" ಕೊಂಡಾಡುವರ್‌ (ಕಾವ್ಯಾವ. ಸಂಧಿಯಾನವು 
ತಣಶಿಸಂದಿದಿರೊಳ್‌ ಸ್ವರಂಗಳುವುವು ನಿಲೆಯುಂ (ಕಮದ. 86) ; ಬೀತುದು 
ಬಿಂಕಮೋಡಿದುದು ಮೂಢತೆ ಮೂಡಿದುದಶ್ರು ಕಣ್ಣಳೊಳ್‌ ಕಾತುದು 
ಭೀತಿವಲ್ಲರಿ ಮನೋಗದಮುಂ ತಟಿ್‌ಸಂದು ನಿಂದುದು (ಕಬಶಂ. ೪ ೦೧೩): 
ತನ್ನೊಳ್‌ ತಟ್‌ಸಂದ ನಿಚ್ಚಟದ ಬಕುತಿಯಿಂ ನೆನೆನೆನೆದು ಜಗದೆೊಡೆಯಂಗೆ 
ಗೆಲವಕ್ಕೆ . . . ಎನುತೆ ಕನವರಿಸುತುಂ (ರಾಮಾಶ್ಮ. ೯೮-೧೪). ತರಿಸಲ್‌ : 
೧. ಮೊದಲೀ ವಿಘ್ನಮಂ ಪರಿಹರಿಸಿ ಮುಂತೆ ಮುಂದಣ ಬಟ್ಟೆಯಂ ತರಿ 
ಸಲ್ವೆನ್‌ (ಇಂದ್ರಸ. ೬೧). [ ತರ್ಮಿ * ಸಲ) 

ತಜ*ಸಲ, ತರಿಸಲ, ತಟ್‌ಸಲು (ನಾ). ನಿರ್ಣಯ ; ದೃಢನಿಶ್ಚಯ ; 
ದೃಢಸಂಕಲ್ಪ: “ ತಜೌಸಲಂ ನಿರ್ಣಯಂ " (ಕಮದ. ಪರಿ. ೨) ;ಸೆಜ್‌ಮನೆ 
ಯೊಳಿರ್ದ ಮನುಜಂ ಸೆಟ್‌ಬಿಟ್ಟ ಬಲಾಕ್ಕ ನಿಲ್ಲದೋಡುವ ತೆಣಿದಿಂ 
ಪೆಜಪಿಂಗಿ ಸೆಡೆದು ನಿಲ್ಲದೆ ತಅೌಸಲದಿಂ ಬಿಟ್ಟು ಸಕಲರಾಜ್ಮಶ್ರೀಯಂ 
(ಧರ್ಮಾಮೃ. ೧೧-೦೩೮) ; ಇದೆ ದೆಯ್ವಂ ಧರ್ಮಂ ತಾನಿದೆ ಪೆಅತಿಲ್ಲೆಂಬ 
ಮನದ ತಣಅಸಲಮಖಿಳಾಭ್ಯುದಯ ಸುಖಹೇತು ಮುಕ್ತಿಪ್ರದವಿದು 
ಸಮ್ಮಕ್ತ್ವಮೆಂಬ ಪೆಸರಂ ಪಡೆಗುಂ (ಪ ಸಾರ. ೯೧೮-೧೩); ಪೆಂಪೀವ 
ಹಿರಿವೆಜುವೊಡಂ ವಪೆಜಿರ್ಗಹಿತಮಂಗೆಯ್ಯಮೆ ಮಾಸಅತವರ ತಟೌಸಲಂ 
(ಕುಣಳ್‌. ೧-೩೨-೦). ತರಿಸಲ: "ತರಿಸಲಂಗೆಯ?' ಪರಾ. ತಿಳಿಸಲು: 
"ತಟಾಸಲುವೋಗು' ಪರಾ. [ತಟಾಸಲ್‌ + - ಲ್ಕ] 


೯೫೪); 


ತಣಸಲವು (ನಾ). ಎ ತಟ್‌ಸಲ : “ತಜಸಲವೆಂದು ನಿರ್ಣಯಂ” (ಕರ್ಣಾನಿ. 
೩೯); “ತಟಿಿ[ಪಾಕಂ. ಜಿಂ]ಸಲವು ನಿರ್ಣಯಂ” (ಕಬ್ಬಿಕ್ಕೆ. ೭೯) ; ಎರಡಲ್‌ 
ಯದ ತಟ್‌ ಸಲವಮರ್ದಿರೆ ಸುಧರ್ಮಮುನಿಪದಪದ್ಮಕ್ಕೆಅಗಿ. . . ಅಘ 


ಬಲಮನಲೆದು ಶಿಲೆಯೊಳ್‌ ಪೊಯ್ದಂ (ಅದಿಪು. ೩-೫೧) ; ಕೇಳ್ದಿರೆ ಪಾಂಡು 
ಸುತರ ಮುನಿಸಿನ ತಟ್‌ಸಲವಿನ ಚಲದ ಬಲದ ಕಲಿತನದಳವಂ (ಪಂಶಥಾ. 
೧೦-೨): ಧರೆಗತ್ಕಾಶ್ಚರ್ಯಮಿಾ ಯೋಗ್ಯತೆ ತಜ್‌ಸಲವಂ ಕಂಡು ಚಾಲುಕ್ಕ 
ಚಕ್ರೇಶ್ವರನಾ (ಹೈಆಸಿ. ೪, ೬-೯; 1085) ; ಆಗಳಾತನ ಮನದ ತಟಿಿಸಲವಂ 
ಕಂಡು (ಪಂರಾಮಾ. ೨-೨೦ ವ) ; ಕಂದ, ಅಶ್ವತ್ಥಾಮ, ಏನ್‌ ನಿನ್ನ ತಜಾ 
ಸಲವು? (ಅಶ್ಶತ್ಕಾ- ೨೪-೪೭೩) ; ಕಡೆಗೆ ತಾನಿದುವೆ ತಟ್‌ಸಲವಾಯ್ತು 
(ಅಂತಿಗೊ. ೦೩-೨೫೬), [ತಟ್‌ಸಲ್‌ +೬ -ವು) 
ತಜಕಿಸಲಿಸು(ಕ್ರಿ).ನಿರ್ಣಯಂಮಾಡಿಸು: ನಿರ್ಣಯವನ್ನು ಕೈಗೊಳ್ಳುವಂತೆ 
ಮಾಡಂ : ಕುಣಿಗೊಂಡು ನೆಗಟ್ಟನಿಚ್ಛೆಯನಟಿಯದೆ “ತನ್ನ ಚ್ಛೆ ಯಿಂದೆ 
ಕಜ್ಜಂಬೇಟ್ವಿಂ ತ[ಪಾಕಾಂ. NS ತೆಟನಅಯೆದೆ 
ಎರ್ದುವೇಟ್ವ ಬೆಜ್ಜನ ತೆಅದಿಂ (ಕವಿರಾ. ೩-೧೫೨). 
[ತಣಿಸಲ್‌ « - ಇಸ್ಕು] 
ತಣಿಸಲು "ತಟಿಸಲ' ನೋ. 
ತಣ*ಸಲುವೋಗು (ಕ್ರಿ). ಸಂಪೂರ್ಣವಾಗಿ ಒಳಗಾಗು ; ದೃಢವಾಗಿ 
ಗುರಿಯಾಗು ; ಈಡಾಗಂ : ಮನದ ಮರ್ಕಟತನವೆಂತು ಮಾಣ್ಬುದೆನ್ನಾ 
ಹೃದಯದ ಕಲ್ಮಷವೆಂತು ವನಾಣ್ಣುದೆನ್ನಾ ಕಾಯವಿಕಾರಕ್ಕೆ ತಣಿಸಲು 
ವೋದೆನು ಎನಗಿದು ವಿಧಿಯೆ ಕೂಡಲಸಂಗಮದೇವಾ (ಬಸವ. ೪೦). 
[ ತಜಿಸಲು (ಆತಣಾಿಸಲ) + ಪೋಗ್ಕು) 
ತಣಿಸು "ತಟ೨ಯಿಸು' ನೋ. 
ಕತ್ತರಿಸಂವಿಕೆ ; ತರಿದುಹಾಕುವಿಕೆ. 
[ ತಟ್‌, + -ಹ್ಯ) 


"ಕುಜುದಲಾಹಿ' 
ಪರಾ. 


'೧.%.ಗಿ 


ತಟುಂಪು 


ತಟಿಂಪು "ತಣುಂಬ್ಕು' ನೋ. | 
ತಣುಂಬ್ಕು, ತರುಂಬ್ಕು, ತರುಬು, ತರುಮು, ತರ್ಬು;, ತರ್ಮಾ, 


ತಟುಂಪು, ತಜಿಬ್ಬು; (ಕ್ರಿ). ೧. ತಡೆ ; ನಿಲ್ಲಿಸು; ಮಂಂದೆಹೋಗ 
ದಂತೆ ಮಾಡು: “ತಟುಂಬು - ಗತಿಸ್ತಂಭೇ(ಅಡ್ಡ ಗಟ್ಟು)ಶಿಲೋದ್ವಹನ 
ದಾರೌ ಚ (ಸನ್ನೆಯ ಕೋಲು)” (ಕಮಧಾ) ; ಎನಸುಂ ಮೈ ಬಿಸುಪೇಲ್‌ 
ವಾಸಗೃಹಮಂ ತೀವಿತ್ತು ಸುಯ್ಗಾಳಿ . . , ವಿಗಳದ್ಬಾಪ್ಪಾಂಬುಧಾರಾಳಿ 
ತದ್ವನಭೂಜಾವಳಿಗಾಲವಾಲಜಲವಾಯ್ತಬ್ಬಾಕ್ಷ ನಿನ್ನಂದಮಂ ನೆನೆಯು 
ತ್ತಿರ್ಪ ಮನಂ ತಟುಂಬುತಿರೆ ಜೀವಂ ನಿಂದುದಾ ತನ್ವಿಯಾ (ಗನಿ. 
೧೧-೩೯) ; ಅಆಲಿಂಗನೇಚ್ಛೆಯೊಳ್‌ ನಿಮಿರ್ವ ಗಾತ್ರಮಂ ತಳರ 
ಲೀಯದೆ ತಜುಂಬುವಂತಿರಗ್ಗಳಿಸಿದುತ್ಕಟ ಸ್ತಬ್ಧಭಾವಮುಂ (ವರ್ಧಪು. 
೬-೧೨ ವ), ೨. ಎದುರಿಸಂ ; ಪ್ರತಿಭಟಿಸು : ಒತ್ತಿ ತಜಿಂಬಿ ನಿಂದ ರಿಪು 
ಭೂಜಸಮಾಜದ ಬೇರ್ಗಳಂ ನಭಕ್ಕೆತ್ತದೆ ಬಂದು ತನ್ನ ಮಜಕಿವೊಕ್ಕೊಡೆ 
ಕಾಯದೆ . . ಮಾಣ್ಣು ಬಾಟ್ವ ಪುಟುವಾನಸನೆಂಬನಜಾಂಡಮೆಂಬು 
ದೊಂದತ್ತಿಯ ಪಣ್ಣೊಳಿರ್ಪ ಪುಟುವಲ್ಲದೆ ಮಾನಸನೇ ಮುರಾಂತಕಾ 
(ಪಂಪಥಾ. 8-೭೫) ; ಅಭ್ರಮನಿರದೆ ತಜುಂಬುವ ತೆಅದಿಂದಮೆತ್ತಿಪೊತ್ತಂಸ 
ದೊಳಭ್ರಂಬರೆಗಮೊಗೆಯೆ ನೋಟಕ್ಕಿಂಬಾದುದು ಮೇಘರಥ ವಿಯತ್ಪಥ 
ಗಮನಂ (ಕಾಂತಿಪು. ೯-೭೫ ; ಎಂತೊದಟಿವರೆಂತು ಪಾಯಿಸುವರೆಂತು 
ತಣುಂಬುವರೆನ್ನು ನಿಲ್ವರೆಂತೊದವುವರೆಂತು ಲಕ್ಷ್ಮಣನೊಳಾಂತು ಬರ್ದುಂ 
ಕುವರನ್ಮಭೂಭುಜರ್‌ (ಎಕ. ೪11, ಶಿಕಾರಿ. ೧೩೬-೨೯ ; 1068); ವಿನಮಿತ 
ನಾಗಿ ನಿಂದು ನಿಜ ನಿಶ್ಚಸಿತೋಚ್ಚತೆಯಂ ತುಂಬಿ ಮೆಲ್ಲನೆ ನಿಟಿಲಾಗ್ರ 
ಘರ್ಮ ಜಲಮಂ ಬೆರಲಿಂ ಬಟ್‌ಯುತ್ತುಂ (ಕುಸುಮಾ. ೧೧-೯) ; ಮುಟ್ಟಿ 
ಮೂದಲಿಸಿ ಕಟ್ಟಿದಿರ್ಗವಂದು ಮೆಟ್ಟಿ ತಟುಂಬಿದ ಸಿಂಹಚೂಡನಂ . . . 
ಕಂಡು (ಅನಂಪು. ೧೧-೪೯ ವ). ೩. ತಾಗು; ತೆಗಲು : ಗಗನತಳಮಂ 
ತಣುಂಬುವಂತಿರ್ದ ಶಿಖರಿ ಶಿಖರಂಗಳಿಂದಂ . . . ಭಯಂಕರಾಕಾರಮಪ್ಪ 
ದ್ವೈತವನಕ್ಕೆ ಬಂದು (ಪಂಪಥಾ. ೬-೨೯ ವು; ಆಸುರಮಾಗೆ ದಾಡೆಗಳೊಡಲ್ಪಳೆ 
ದಂಬರಮಂ ತಜುಂಬೆ (ಪಂರಾಮಾ, ೦೧-೧೦೭) ; ತನು ತನುವಂ ತಣುಂಬೆ 
ಮಿಗೆ ಕೂರಸಿ ಕೂರಸಿಯಂ ಪಳಂಚೆ (ಎಳ. ೪11, ಶಿಕಾರಿ. ೨೪೨-೨೩; 1163). 
೪. ವಯಂಂದುವರಿಯಂಿರಂ ; ನಿಲ್ಲು; ಸ್ಥಗಿತವಾಗು : ಚಕ್ರರತ್ನಮ 
ಯೋಧ್ಯಾಪುರಮಂ ಪುಗದೆ ತಜುಂಬಿ ನಿಂದುದಂ ಕಂಡುಂ (ಆದಿಪು. ೧೪-೩ ವ); 
ಒಳಗೆ ಸಮಸ್ತ ಭೂಭೃದಧಿಕಂ ಪ್ರಬಳಂ ಮನುಜೇಂದ್ರ ಮಂದರಂ ಬಳೆಯೆ 
ತಜುಂಬಿ ಸಂಚಳಿಸದಿರ್ದಪುದೀ ನಡು (ಪುಷ್ಕಪು. ೪-೪). ೫. ಪರವಾಗು ; 
ಮುಂದೆ ಬರು: ಪ್ರತಿಷೇಧದ ಧಾತುಗೆ ಮುಂದೆ ತಣುಂಬೆ ವಿಭಕ್ತಿ ಪೂರ್ವ 
ಕಾಲಕ್ರಿಯೆಯೊಳ್‌ ಪ್ರತಿಷೇಧವದೆಂಬುದು ಮುಂದೆ ತೋಆ್‌ ಮೇಣ್‌ 
ದ್ವಿತ್ವವೃತ್ತಿ ನಿತ್ಯಮೆನಿಕ್ಕುಂ (ಕಮದ. ೭೧), ೬. ಮಾರಿಸು ; ಸೋಲಿಸಂ ; 
ಗೆಲ್ಲು : ಮೇನಕೆ ರಂಭೆಯೂರ್ವಶಿ ಸುಕೇಶಿ ತಿಲೋತ್ತಮೆ ಮಂಜುಘೋಷೆ 
ಯೆಂಬೀ ನೆಗಟ್ಟಿಗ್ಗ ದಚ್ಚರಿಯರಚ್ಚರಿಯಪ್ಪ ವಿಳಾಸಮಂ ನಿಜಭ್ರೂನಟನೈಕ 
ದೇಶಮೆ ತಜುಂಬಿದುದೆಂಬ ಸುರೂಪ ವಿಭ್ರಮಶ್ರೀ ನಿಜಮಾಗೆ ರಂಜಿಸುವ 
ರಲ್ಲಿಯ ರೂಢಿಯ ಗಾಡಿಗಾರ್ತಿಯರ್‌ (ಪುಷ್ಕಪು. ೨-೭೭). ೭. ಎತ್ತು; 
ಆಕ್ರವಿಂಸು; ಹಿಡಿ; ಸುತ್ತುಗಟ್ಟೂ: ಪದೆದಿನಿಸಂ ತಳರ್ಚುವ ತಳರ್ಚಿದುದಂ 
ಮೊಟಕಾಲ್ಗೆ ತರ್ಪ ತಂದುದನುರದಿಂ ತಜುಂಬುವ ತಟುಂಬಿದುದಂ ಪೆಗಲಲ್ಲಿ 
ಗೆತ್ತುವೆತ್ತಿದುದನೆ ನೆತ್ತಿಯೊಳ್‌ ತಳೆದು ಪೊಂಗಳ ಭಾರಮನುಯ್ವ ವಿಪ್ರ 
ವೃಂದದ ಪಡಿಮಾತೆ ಪೇಟದೆ ಯುಧಿಷ್ಕರ ರಾಜನೆ ಚಾಗದೇಟಕ್ಸಿಯಂ (ಜಗವಿ. 
೧೬-೧೪); ಪರನೃಪನೆನ್ನ ಮಿತ್ರಪುರಮಂ ತವೆ ಮುತ್ತಿದನೆಂದು ಕೇಳ್ದು 
ಚೆಚ್ಚರಮಿದೆ ಬಂದೆನಿತ್ತಲವನತ್ತ ಮದೀಯ ಪುರಪ್ರಭಾಗಮಂ ಭರದೆ 
ತಜುಂಬಿದಂ ಗಡವನಂ ತಗುಳ್ಹಟ್ಟುವೆಂ (ಕಸರ, ೦-೭೦). ತರುಂಬ್ಬು : ೨. 
*ತರುಂಟುವಡಂ' ಪರಾ. ತರುಬು: ೧. ಜಕಾತಿ ಕಟ್ಟೆಯನ್ನು ದಾಟಿ 


೩೪೦೩ 


ತಜುಂಬ್ಮು 


ಮುಂದೆ ಇರುವ ಗಿಡದ ಕೆಳಗೆ ಗಾಡಿಯನ್ನು ಯಲ್ಲನು ತರುಬಿದನು 
(ರಕ್ತಥ್ವ. ೩); ಅನಂತ ಪಾರವಾದ ಒಂದು ಕುರಿಯ ಹಿಂಡನ್ನು ಕಣ್ಣೆದುರಿಗೆ 
ತರುಬಿಕೊಂಡು ಅವುಗಳನ್ನು ಒಂದೊಂದಾಗಿ ಎಣಿಸಲು ನನಗೆ ಹೇಳ 
ಲಾಯಿತು (ಗಾಳಿಪ. ೧20) ; ಹುಲ್ಲನ್ನು ಮೇಯಿಸಲೆಂದು ತಮ್ಮ ಎಮ್ಮೆ 
ಗಳನ್ನು ತರುಬಿ ನಿಂತಿದ್ದಳು (ನಡೆದಾ, 11, ೧೨೬೨). ೨. ತರುಬುವನು ಬಹು 
ವಿಘ್ನದಲಿ ವಿಧಿ ತರುಬಲಾರದೆ ನಿಲಲು ಕೆಲಕಡೆಗುರುಬಬೇಕೈ ಮುಂದಣಾ 
ಮಾರ್ಗವನು ತಾ ಹತ್ತಿ (ಜ್ಞಾನಸಿಂ, ೧೩-೪೦); ತಾಯಿಯ ಧನಿಯ ತಾರಕ್ಕೆ 
ಮುಟ್ಟಲು ಶಂಕರರಾಯರು ಅದನ್ನು ತರುಬಿ ಎಂದರು (ಕನಕೆ. ೩೯). 
೪, ಹೋಗು ನಿನದಾರಿ ಬಲುದೂರ ಆವೂರ ತೇರು ನಿನಗಾಗಿ ತರುಬಯ್ತೊ 
(ಹಳ್ಳಿಯ. ೩೦). ೮. ಅಟ್ಟು ; ಓಡಿಸು ; ಪ್ರೇರಿಸು : ಮನಸ್ಸು ಮುಂದು 
ಗಡೆಯಲ್ಲಿ ಎಳೆವಂತೆ ಇರುವುದು ; ಮನ್ಮಥನು ಹಿಂಭಾಗದಲ್ಲಿ ತರುಬುವಂತೆ 
ಇರುವನು (ವಕಕಾ. ೧೬) ; ಕಿನ್ನರನು ಓಣ ಹೋಗಿದ್ದ ಬೀಮಣ ತ್ರಿಶಂಕು 
ಶನಿಯರನ್ನು ಅಲ್ಲಿಗೆ ತರುಬಿಕೊಂಡು ಬರುವನು (ಬಿಗಾಳಿ. ೯) ; ಉರುಬಿ 
ನಿಂದಾ ಬರುವ ಕರಿಗಳು ಎರಗಿ ಬರುತಿಹ ಗಂಡು ಮೃಗಗಳು ತರುಬಿ 
ಬರುತಿಹ ಮಲೆಯ ಹೋರಿಯು ಬಳಸೆ ಮೆರದವರಣ್ಯದಿ (ಗೋಹಾಡು, 
98). ತರುಮು: ೧. ಓಡುವವನೂ ಬೆತ್ತಲೆ ತರುಮುವವನೂ ಬೆತ್ತಲೆ 
(ಕೆಥಾಮಂ. 1೪, ೨0). ತೆರ್ಬು] : ೧. ಕುಶನೊಂದಿ ಹೊಂದೇರ ಶರದರ್ಬುವ 
ನೋಡೆಂದು ಬೆಂಬಲದ ವಾಹಿನಿಯ ತರ್ಬಿದಂ ಸರ್ಬ ಸನ್ನಾಹದಸ್ತಂಗಳಂ 
ಚಲ್ಲಿ ಎಲ್ಲಾ ದೇಶಕೆ (ಜಿನಮು. ೩೮-೮). ತರ್ಮು : ೯, ತಗ್ಗಿ ಸು; ಕಡಿಮೆ 
ಮಾಡು : ಈ ಸತಿಯುಮ್ಮಳವನೆಣಿಸದಲೆ ಮನವನು ನೆಮ್ಮದಿಯೊಳಿಡಿ 
ರೆಂದು ಪೇಳುವಿರಕಟ ಶೋಕವನು ತರ್ಮದಿರಲಾ ನಾಮ ಸಲುವುದೆ 
(ಜಿನಭಾ. ೪೮-೫೦). ೧೦. ತಾಗುವಂತೆ ಮಾಡು ; ಮುಟ್ಟಿಸು : ನಮ್ಮ 
ವಿದ್ಯಾನಾಡಿನೊಳು ದುಷ್ಕರ್ಮನಿವನಾರಾರಿಗುಪಟಳ ತರ್ಮುವನು (ಜನಳಾ. 
೪೩-೪). ತಜಿಂಪು: ೨. ಅನನ್ತಪಾಳನಾಗಳೆ » »« ಕೆಯ್ಲು ಮಾಗಳಿ 
ಕಡಂಗುಗುಮಾಗಳೆ ನಟ್ಟು ನಿಲ್ಕು ಮಾಗಳೆ ತಟಿಿಸಲ್ಲುಮಾಗಳೆ ತಜುಂಪುಗು 
ಮಾಗಳೆ ಪೊಟ್ಟುವಾಯ್ಲುಂ . . . ಆಗಳೆ ಕೊಂದು ಕೂಗುಗು (ಕಣ. ೪. 
೧೪-೬; 1099). ತಣುಬ್ಮು : ೧. “ತಣುಬೆಂದೆನೆ ತಡೆಯಲ್ಕೆ” (ಕವಿಕಂ. 
೧೯೯). ೨.ಸದಾಶಿವನೆ ಪೂಜಿಸುವೆನೆಂದು ಹೋದಡೆ ತಟುಬಿ[ಪಾಕಾಂ. ಕದುಬಿ] 
ಹಿಡಿವವಯ್ಕಾ ಸಕಲ ವಿಪತ್ತುಗಳು (ಡನ್ನವ. ಕ. ೨೨೧-೪೯೨) : ಮುಜ್‌ದು 
ಬಹ ನಿಜಸೇನೆಗಭಯದ ಸೆಜಗ ಬೀಸುತ ಭೀಮಸೇನನ ತಟುಬಿ ನಿಂದನು 
ಭೀಷ್ಮ (ಕುವ್ಯಾಳೀ. ೬-೫): ತಟಿಬಿ ಕಾದುವ ಕಲಿಗಳೆಲುಗಳ ಮುಂದು 
ರಕುತವ ಹಿಂಡಿ ನೆತ್ತರ ತೊಟಿ್‌ಯ ಹರಿಸಿದರೂರೊಳೆಗಲದಲಸುರಭಟ 
ನಿಕರ (ಕೂರರಾ. ೬-೩೭-೧೪); ಪೆಜಿಕಿನೊಸಲಿನ . . . ಪೆಣ್ಣಳ ತಂಡ 
ತಜುಬಿದುದಾರತಿವಿಡಿದು (ಕುರಾಸಾಂ. ೩೪-೧೩) ; ಬಿರುದಿನ ಹೊಣಕೆಯ 
ಹೊಂತಕಾರಿಗಳಾಗ ತಜುಬಿದರರಿವಾಹಿನಿಯ (ಕಂನವಿ. ೦೩-೨೫); ಸರಥಂ 
ಸುರಥಂ ದಂಡಂಗೊಂಡು ದಾಟ್‌ಡುವ ದೆಖ್ಬಾಳದ ದಕ್ಕಡಿಗರಂ ತಟುಬಿ 
ನಿಂದಂ (ಕಾಮಾಕ್ವ. ೧೪೩-೨೨) : ಎನ್ನೊಡೆಯ, ತಟಿ೨ಸಂದು ತುಜುಗಳನ್‌ 
ಕೊಲ್ಜೆಯಾ? ಮೂಗುಸಿರ್ಗೆಳನ್‌ ತಟಿಬಿ, ಮಂದೆಗಳನಿಡಿದು (ಅಕ್ಕತ್ಕಾ- 
೮-೦೫೮). ೩. ತಾಯಿಮಳಲನು ತಣುಬಿದಬುಧಿಯ ದಾಯಿಗರು ತಾವಿವ 
ರೆನಲು ಬಿದೆ ನೋಯ ಬೆರಸಿದುದುಭಯುಬಲ ಬಲುಖತಿಯ ಬಿಂಕದಲಿ 
(ಕುವ್ಯಾಶಿ. ೨-೧೨). ೪. ಎಲೆ ಧನಂಜಯ ಹಗೆಯ ಹೆಚ್ಚಿದ ಹಳುವವಿದೆಲಾ 
ವಜ್ರಿಸುತ ನಿನ್ನಳವಿಯಲಿ ತಣುಬಿದೆ ಸುಯೋಧನ ಸೈನ್ಯಗಿರಿನಿಕರ(ಕುಪ್ಕಾಭೀ- 
8-೨8) ; ಇರದೊಂದು ಪೆರ್ಗುಂಡನು ಕಟ್ಟಿ ಕೊರಳಲಿ ಪುರದ ಬಾಗಿಲೊಳ್‌ 
ನಿಂದಿರಲ್‌ ಬಟ್ಟೆಯಿಲ್ಲದೆ ಸರ್ವರುಂ ತಟುಬಿ ನಿಲೆ (ಜಿಲಪು. ೬-೩೬). 
೧೧. ಕಳಿಸು; ತಳ್ಳಿ; ನೂಕಂ (?): ಪೆಣ್ಣುಂಬಿಗಳ ಸರಮನೆತ್ತಿ 
ತಣುಂಬುತ್ತುಂ ಬಂದುದಾ ಪ್ರಭಾತ ಸವಿತಾರಂ (ಪಂಪಭಥಾ. ೦೨-೧೦೫) ; 
214 


ತಣುಂಬ್ಯು 


ರಾಜಗೃಹಕ್ಕೆ ಮಿಕ್ಕ ಗಜದಂತಚಯಂಗಳುಮಂ ಚಮೂರ ಕೃಷ್ಣಾಜಿನ 
ವನ್ಯವಸ್ತುಚಯಮಂ ಬಿದಿರಕ್ಕಿಯುಮಂ ತಜುಂಬಿ 
ತದ್ವೃಷಭದತ್ತನ ಗೇಹದೊಳಂದು ಕಂಡೆ ನಾನೀ ಜನಸಂಸ್ತುತ ವ್ರತಿ 
ಯುಗಂಗಳನರ್ಚಿಪ ಸಜ್ಜನಂಗಳಂ (ನೇಮಿಪು. ೧-೭೬): ಕೆಲವು ದಿವಸಕ್ಕೆ 
ಭವದೇವಂ ಬಂದು ಸುಕಾಂತನಂ - ಕೊಲ್ಜೆನೆಂದು ತಾನುಪಾರ್ಜಿಸಿ ತಂದ 
ಧನಮೆಲ್ಲಮಂ ಕೊಟ್ಟು ಭೃತ್ಯರಂ ತಜುಬಲದಂ ಸುಕಾಂತಂ ಕೇಳ್ದು 
ಭವದೇವನಂಜಿಕೆಗೆ ಪುರಮಂ ಬಿಟ್ಟು (ಪುಣ್ಯಾಸ್ತ. ೬-೪೩ ವ) ; ಸುಕಾಂತನಂ 
ಕೊಲ್ವೆನೆಂದು ತಾನಾರ್ಜಿಸಿ ತಂದ ದ್ರವ್ಯದಿಂ ಪಲಂಬರ್ವೀರ ಭಟರಂ ತಟುಬಿ 
ರಾತ್ರಿಯೊಳು ಸುಕಾಂತಂ ತನ್ನಿರ್ದ ಮನೆಯಂ ಮುತ್ತೆ (ಪುಣ್ಮಾಸ್ತೆ. ೦೧-೫ವ). 
[ ದೇ.॥ ತಮಿ. ತಜುಗು ಎ ತಡೆಯಲ್ಪಡು ; ತೆಲು. ತಲುಮು, ತಜುವು) 

ತಣುಂಬ್ಯು, ತರಂಂಬ್ಯು,ತರಂಬು್ಧ, ತಜಂಬೆ, ತಜುಪುು, ತಜುಬ್ಯು(ನಾ). 
೧. ತಡೆಯುವಿಕೆ ; ಪ್ರತಿಭಟನೆ : “ತಣುಂಬೆಂದು . ತಡೆವುದು” (ಕಶಸಾ 
೨೩-೪೮೦). ೨. ಭಾರವಾದ ಕಲ್ಲುಗಳನ್ನು ಎತ್ತಲು ಉಪಯೋಗಿಸುವ 
ಕೋಲು ; ಸನ್ನೆಕೋಲು: “ತಜುಂಬು-ಗತಿಸ್ತಂಭೇ (ಅಡ್ಡಗಟ್ಟು) 
ಶಿಲೋದ್ವಹನ ದಾರೌ ಚ (ಸನ್ನೆಯ ಕೋಲು)” (ಕಮಧಠಾ); “ಗತಿಸ್ತಂಭ 
ದೆೊಳ್‌ ಸಿಲೆಯನೆತ್ತುವ ಮರದೊಳುಂ ತಯಿಂಬಕ್ಕೊ” (ಶಟ್ಮಮಂ- ೧೦೨). 
೩. (ನದಿಯ ನೀರು ತಂದು ನೂಕಿರುವ) ಮರಳುರಾಶಿ: ಕಾಡಾನೆಗಳ 
ಕೋಡೇಜ್‌ಂದಿಡಿದು ಕಳೆದ ಖರ್ಜೂರದ ಕಡಿಗಳಂತೆ ತಡಿದಡಿಯೆ ತಜುಂ 
[23630. ಆಂ]ಬಿನೊಳ್‌ ಬಿಸಿಲಂ ಕಾಯ್ದ ಮೊಸಳಿವಿಂಡಿನ ಪಸರಂಗಳೊಳಂ 
(ಡಂದ್ರ ಫು. ೫-೪೦ ವ): ತಟುಂಬಿನೊಳ್‌ ಬಿಟ್ಟಿ ಮಾನಂತೆ ಮಿಡವಿಡ 
ಮಿಡುಕಿ (ಜೀವಸಂ. ೧೦೩-೪೬ ವ). ತರುಂಬ್ಯು : ೪. ಅಡ್ಡಿ ; ತೊಂದರೆ. 
"ತರುಂಬುವಡು' ಪರಾ. ತರುಬ್ಯು: ೨. ತರುಬಿಲ್ಲದ ಒಡ್ಡ ನು, ಬಿರಿಸಿಲ್ಲದ 
ಹುರಿಯು (ಗಾದೆ). ತಣಿಂಬೆ: ೩. ತಪೋಧನರಾಹಾರದಾನಕ್ಕಮ್ಮಾಟ 
ಕೂಟಕ್ಕಂ ತಜಂಬೆಯ ಪೊಲದ ಹಗರಣಿಗನ ಬಾಗಿಂ ಪಡುವಣ ದೆಸೆಯಲಿ 
ದಿನಗುಣಿಗನ ಮೂಜಿ ಮತ್ತರು (ಸಾಇಇ. IX-1, ೧೬೫-೪೨ ; 1099). 
ತಟುಪುು : ೩. ವಿಳಸಲ್ಲತಿಕಾಗೃಹಮಾಳೆ ಮಂಗಳಾಸ್ಪದ ಪುಲಿನಸ್ಮಲಂ 
ಪುದಿದ ಕೆಂಪಿನ ಶಾಲಿಯ ಕೆಯ್ವೊಲಂಗಳಿಲ್ಲದ ತಜುಪುಂ ತಜುಂಬುನೆಲನುಂ 
ಪರಿಭಾವಿಪೊಡಿಲ್ಲದೆಲ್ಲಿಯುಂ (ಶಾಂತೀಶ್ಶ. ೧-೦೦೧). ತಟುಬ್ಬು : ೨. ರಕ್ಕಸ 
ಕಿಂಕರರು. ಬೊಬ್ಬಿಅೌದು . ಬಲುಸನ್ನೆಗಳಲುಕ್ಕಿನ ತಜುಬುಗಳಲೆತ್ತಿದರು 
ತೇರಿಗೆ ತಗ್ಗಲಲವನಿತಳ (ತೊರರಾ. ೫-೭-೬). [ ಆ ತಜುಂಬ್ಮು ] 

ತಣುಂಬುನೆಲ (ನಾ). ವಂರಳಂ ಭೂಮಿ; ಉಸುಕು ನೆಲ (?): ಮದನ 
ವಿಹಾರ ಭೂಮಿಯೆನಿಸಿರ್ಪ ವನಾವಳಿ ವಾರಿಜಾಕರಂ ವಿದಳಿತ ಪುಷ್ಪರಾಜಿ 
. * * ಪುದಿದ ಕೆಂಪಿನ ಶಾಲಿಯ ಕೆಯ್ವೊಲಂಗಳಿಲ್ಲದ ತಣುಪುಂ ತಜುಂಬು 
ನೆಲನುಂ ಪರಿಭಾವಿಪೊಡಿಲ್ಲದೆಲ್ಲಿಯಂಂ (ಕಾಂತೀಶ್ವ. ೦-೧೦೦). 

[ ತಣುಂಬ್ಯು + ನೆಲ] 

ತಲುಪು "ತಟುಂಬ್ಳು' ನೋ. 

ತಜುಪ್ಯ (ನಾ). ಕಡೆಗಂದಿಯಾದ : ಹಸಂ ಅಥವಾ ಎವೆ. 
“ತಟಂಪೆರ್ಮೆ? ಪರಾ. [?. /ತಮಿ. ತಜುವು-ಕಡಮೆಯಾಗು 

ತಟುಪೆರ್ಮೆ (ನಾ). ಕಡೆಗಂದಿ ಎಮ್ಮೆ : ನೆಟ್‌ ವೊರಸುಗೆ ಕಾವಲಿಯಂ 
ಕಿಯಿಕುಸಲೆಯ ಬೇರೊಳಕ್ಕೆ ಕೊಳಗುಳಿಕೆಲೆಯೊಳ್‌ ತಜುಪೆರ್ಮೆಯ ಪಾಲಂ 
ಬಚಿಕಿಕೆರೆದಟ್ಟೊಡೆ ಮೃದುವೆನಿಪ್ಪ ಪಾಲವುಗಕ್ಕುಂ (ಲೋಳೋಪ. ೮-೯): 
ತುಟುವೆ ಯ ಬೇರನಿಕ್ಕಿ ತಜುಪೆರ್ಮೆಯ ಪಾಲುಮಮರ್ಧಮಪ್ಪಿನಂ 
ಮಟುಗಿಸಿ . . . ಮಾಟ್ಬುದು ಕ್ಷೀರದುಂಡೆಯಂ (ಲೋಕೋಪ. ೮-೧೦) ; 

[ ತಟುಪ್ಯ + ಎವೆ ) 
ತಣುಬಿಸು (ಕ್ರಿ). (?) : :ಅಟಿಲಪಡಿಯ ಜ ೧ ತಜುಬಿಸಿಕೊಂಚು. ಉಂಬ 
I?) 


(ಬೊಂಕಶಾ. ೦೯೪೦, ಕುಮಟ. ೧೦೦-೬; ?). 


೩೪೦೪ 


ತಜುವಾಯಾ್‌ 


ತಟುಬು, "ತಟರಿಂಬೂ' ನೋ. 

ತಜುಬ್ಯು "ತಟಂಂಬಿ' ನೋ. 

ತಣುಬುಲ್ಲು (ನಾ). ಒಂದಂ ಬಗೆಯಂ ಹುಲ್ಲು; “ಕುಡುಂಗಕ”(ನಾಜರಾ. 8). 
[? + ಪಲ್ಲು (ಆಪುಲ್‌) ] 


5| ತಟುವಿಂಡಿ 'ತುಟುವಿಂಂಡಿ' ನೋ. 


ತಲುವಾಇ (?). (?) : ಧುರದೊಳ೯್‌ ಗುಂಡಪಮಾತ್ಯಂ ನರಮೇಧವ 
ಮಾಡದುಳಪನೆಂದೆನಲಾ ಭೀತರು ಮರನನೇಜಟ್‌ ಹೂವಿನ ತಜುವಾಇ 
ತಟುವಾಇ ಎನುತ್ತಮಿರ್ದ್ದರರದೇನೋ 
[?] 


(ಎಕ. ೪, ಬೇಲೂರು, ೩-೯೦; 
1397 ?). 


10] ತಣುವಾಯ್‌, ತರುವಾಯ್ಕ, ತರುವಾಯ, ತರ್ವಾಯ, ತರ್ವಾಯಿ, 


30 


ತಜಂವಾಯ;, ತಜುವಾಯಿ, ತಜುವಾಯು (ನಾ). ೧. ಕ್ರಮ; 
ಪರಿವಿಡಿ: “ತಜುವಾಯೆಂದುಂ, ಪಾಟ್‌ಯೆಂದುಂ ಕ್ರಮಂ” (ಕಕಸಾ. 
ತಜುವಾಯಿಂದಾ ಯುಗಳಂಗಳೊಳೆ ಹ್ರಸ್ವಕ್ಕೆ ಹ್ರಸ್ವಂ 
ಪರಮಾದೊಡಂ ದೀರ್ಫಕ್ಕೆ ದೀರ್ಫ್ಥಂ ಪರಮಾದೊಡಂ . , . ಸವರ್ಣ 
ಸಂಜ್ಞೆ ವರ್ತಿಸುಗುಂ (ಕಮದ. ೭ ವೃತ್ತಿ): ತಜುವಾಯಿಂ ಗುರುವುಂ 
ದೀೀರ್ಫಮುಂ ಗೊಢಸಂಧಿಯುಮಾಗಿ ಸ್ವಭಾವದಿಂದೇಕಾರಂ ಮೊದಲಾದ 
ಸಂಧ್ಯಕ್ಷರಂಗಳಪ್ಪುವು (ಕಮದ, ೧೦ ವೃತ್ತಿ): ಕ್ರಮದೆ - ತಜುವಾಯಿಂದೆ 
(ಶಮದ, ೧೦ ಟೀಕೆ). ೨. ಅನಂತರದ ಸವಂಯಂ ; ಮುಂದಿನ ಸರದಿ : 
ಆ ತಜುವಾಯಲಿ [ಖಾಕಾಂ. ಅನಂತರಂ] ... ವನಪ್ರತೋಳಿಕಾದ್ವಾರಮಂ 
ಪೊಕ್ಕು (ಡಂದ್ರಪು. ೭-೮೩ ವ); ರಾಯಕಟಕಪಿತಾಮಹನ ತಣುವಾಯ 
ಲಭಿಷೇಕವನು ಕೌರವರಾಯ ಮಾಡಿಸಿ ಪತಿಕರಿಸಿದನು ಕುಂಭಸೆಂಭವನ 
(ಕುವ್ಕಾದ್ರೋ. ೦ ಸೂಣನೆ); ನೀವು ಕಟಕಾಚಾರ್ಯ ಪುತ್ರರು ನೀವಿರಲು 
ಕೃಪನಿರಲು ದಳವಾಯ್‌ ನಾವಹೆವೆ ನೀವಿಂದು ತೇಜೋದ್ವಯದಲಧಿಕರಲೆ 
ನಾವು ತಜುವಾಯವರು (ಕುಪ್ಕಾಶ. ೧-೨೦); ಇಳೆಯ ಮೇಲೆ ಕೌಂತೇಯನ 
ಮಹಾಧ್ವರದ ವಾಜಿಗಳ್ಲಿರುಗಿ ತಜುವಾಯೊಳಿಲ್ಲಿಗೆ ಬಂದೊಡಾವು ಕಟ್ಟಿದೆವು 
(ಜೈಮಿಭಾ. ೩೨-೩): ಕೃಷ್ಣಾಚ್ಯುತರೆಂಬ ರಾಯರೈವರ ತಜುವಾಯಿಂ 
ಮುದದೊಳೆಳೆಯಂ ಪೊಲಿಹದ ಸದಾಶಿವರಾಯಂಗೆ (ಚಿಕವಂ. ೨-೧). 
೩, ಸಮಯ ; ಅವಕಾಶ ; ಪ್ರಸಂಗ : ನಿಲ್ಲಿ ಭಯ ಬೇಡಾವ ರಣವಿದು 
ತಲ್ಲಣಕೆ ತಜುವಾಯೆ ದೀವಿಗೆ ಪಲ್ಲವಿಸಿದರೆ ತಳಿತುದೇ ಭುಜಶೌರ್ಯ 
ಕುರುಬಲಕೆ (ಕುವ್ಕಾದ್ರೋ. ೧೫-೩೯). ತರುವಾಯ್ಕ : ೧. “ ಕ್ರಮಃ - 
ತರುವಾಯಂ? (ಕಾಶಕ್ಕ. ೪೦). ತರುವಾಯಿ : ೧. “ ತರುವಾಯಿಯೆನಲು 
ತರ ಪರಿವಿಡಿಯೆನಲ್ಕಿ ವು ವುಪರಿಯರ್ಥದೊಳ"” (ಕಶ6.9೪). ತರ್ವಾಯ್ಕ: 
೨. ಉದಿತ ಧರ್ಮದ ನೆಲೆಯನುರ್ವೀಶ ನೀತಿಗಳ ನಿಶ್ಚಯವನೈದೆ 
ಸಾಂಗೋಪಾಂಗವನಾಗಿ ಬರಿಸಿ ತರ್ವಾಯೊಳಾ ಕುಮಾರರ್ಗೆ ಮುನಿನಾಥಂ 
ಧನುರ್ವೇದಮಂ ಶಿಕ್ಷೆಗೈದು (ಜೈಮಿಭಾ. ೧೯-೫೪); ಧರ್ಮದಿಂದಮೆ ರಾಜ್ಯ 
ಪರಿಪಾಲನಂಗೆಯನ್ಹು ವೈಕುಂಠಯಾತ್ರೆಯಂ ಮಾಡಿದನಾ ತರ್ವಾಯದೊಳ್‌ 
(ದಿವೈಡ. ೬-೨೮ ವ); ಆ ತರ್ವಾಯದ ಹಾಡೇ ನಿಜವಾದ ಲಾವಣಿ 
(ಸುವರ್ಣ. ೪೩). ೪. (ಹೇಳಿದ ಪಾಠವನ್ನೇ) ಪುನಃ ಪುನಃ ಹೇಳಂವುದು; 
ಸಂತೆ ಹೇಳುವುದು; ಪುನಃ ಪುನಃ ಪಠಿಸಂವುದಂ : ತರ್ವಾಯಕ್ಕೆ 
ಸಿಕ್ಕಿದಲ್ಲಿ ವೇದಾಂತಿಯಾದ ಆಗುಚೇಗೆಯನಾಡಿಹೆನೆಂದು ಆಗಮಿಕನಾದ 
(ಶಿವಮಂ. ೪೪) ; ಕೇಳುವ ಕೆಲವು ವಿದ್ಯಾರ್ಥಿಗಳಿಗೆ ವಸ್ತ್ರ ಕೂಳು ವೀಳೆಯ 
ವಿತ್ತು ಮುದದಿ ಆಳುಗೊಳಿಸಿ ಪ್ರತಿದಿವಸದಿ ತರ್ವಾಯ ಹೇಳುವ ವಿಬುಧ 


೨೩-೫೦೯); 


ರೊಪ್ಪಿ ದರು (ಮೋಹತ. ೩-೩೭); ಯಜುಃಶಾಖೆ ಅಧ್ಯಯನಕೆ . .. ಗ 
೧೨ ಆ ತರ್ವಾಯ ಕೌಶಿಕಗೋ ಆಪಸ್ತಂಭ » x » ಭಟ್ಟರಿಗೆ... ಗ 


೧೨ (ಎಕ. ೫717, ತೀರ್ಥಹ. ೧೯-೦೦೧ ; 1573). ೫. ಪುನಃ ಅದನ್ನೇ 
ಮಾಡುವುದು; ಪುನರಾವೃತ್ತಿ : ಸರ್ವರೊಳಗೆ ಮುಂತ್ತೈದೆಯಾಗಿರ್ದು 


ತಜುವಾಯ್ಕ 


ವೈಧವ್ಯವನಾಂತು ಬಾಳುವೆನೆ ಗರ್ವದ ನುಡಿಯಲ್ಲ ತನಗೆ ತನ್ನಾಳ್ಡನ 
ತರ್ವಾಯ ಮಾಡೆಂದಳಳುತ (ಮೋಹತ. ೮-೩೬). ತರ್ವಾಯಿ: ೪. ಆ 
ಗೋತ್ರದ ಆ ಗ್ರಾಮದ ತಿರುಮಲಭಟ್ಟರ ಪುರುಷೋತ್ತಮ ಭಟ್ಟರಿಗೆ 
ಶಾಸ್ತ್ರದ ತರ್ವಾಯಿಗೆ ಕಾರಗಡೀಲಿ ಗ ೧೮ (ಎಕ. ೪117, ತೀರ್ಥಹ, 
೧೯-೧೦೪ ; 1679). ತಣುವಾಯ್ಕ,: ೧. "ತಜುವಾಯಗೊಳ್‌' ಪರಾ. 
ತಜುವಾಯಿ : ೧. “ಪಾಟ್‌ ತಜುವಾಯಿ ಕ್ರಮಮದು” (ಕವಿಕಂ. ೨೦೮). 
"ತಟಾವಾಯಿಗೊಳ್‌? ಪರಾ. ತಣಜುವಾಯು : ೧. “ಪರ್ಯಾಯ” 
(ನಾಜಿರಾ. ಕಿ). ' 
[ದೇ.॥ತಮಿ. ತಜುವಾರ್ಯ, ತರುವಾಯ? ತೆಲು. ತರುವಾಯಿ,ತರುವಾತ) 

ತಜುವಾಯ್ಕ "ತಟುವಾಯ್‌' ನೋ. 

ತಣುವಾಯ್ಕ, ತರುವಾಯ್ಯ, ತರುವಾಯೆಂ, ತರ್ವಾಯ್ಕ (ಅ). 
ಆಮೇಲೆ ; ಆ ಬಳಿಕ : ರಾಯ ಕಟಕಾಚಾರ್ಯನಾ ತಜುವಾಯ ಸೇನಾ 
ಪಟ್ಟವನು ರಾಧೇಯನಲಿ ರಚಿಸಿದನು ಮುದದಲಿ ಕೌರವರ ರಾಯ 
(ಕುವ್ಮಾಳ. ೧ ಸೂದನೆ): ಸಮರದಲಿ ಗುರು ಗಾಂಗೇಯ ಕರ್ಣ ದ್ರೌಣಿಗಳ 
ತಜುವಾಯ ಲೆಕ್ಕಕೆ ಸಂದನೈ ಮರು ಪೂತು ಪಾಯ್ಕೆನುತ (ಕುವ್ಕಾಕ, 
'೨30-88). ತರುವಾಯ್ಯ : ತರುವಾಯ ಹೇಳ್ವಿ (ಜ್ಮಾನಸಿಂ. ೧-೧೭): 
ಕಾಯಿಗಳನ್ನು ಒಣಗುವ ತನಕ ಗಿಡದ ಮೇಲೆ ಬಿಡುತ್ತಾರೆ. ತರುವಾಯ 
ಅವನ್ನು ಕೊಯ್ದು . . . ಮಾರಾಟಕ್ಕೆ ಕಳುಹಿಸುತ್ತಾರೆ (ಮುಂಬಯಿ. ೪-೪೦). 
ತರುವಾಯೆ : ಶ್ರೀಮಂತರು ನಿವೃತ್ತರಾದ ತರುವಾಯೆ-ದಳವಾಯಿ 
ತನವಂ ಕೊಡಿಸಬೇಕೆಂದೂ (ಜಿಟ್ಮಅ. ೨-೬). ತರ್ವಾಯ್ಕ : ಆ ತರ್ವಾಯ 
ವೈಶ್ವದೇವವಂ ಮಾಡಿ (ಕುಳಸ, ೪೧); ಯೋಗ್ಕೋಪಚಾರಂಗೈದು 
ತರ್ವಾಯಯಾಸನವನಿತ್ತು ಕುಳ್ಳಿರಿಸಿ (ಜೋರ. ೧-೩೨). 

[ ಆತಜುವಾಯ್ಮ್ಕ ] 

ತಟುವಾಯಗೊಳ್‌, ತರ್ವಾಯಗೊಳ್‌, ತಣುವಾಯಿಗೊಳ್‌ (ಕ್ರಿ). 
ಕುವಂವಾಗಿರು ; ಸಾಲಾಗಿರು : ತಜುವಾಯ[ಪಾಣಂ. ಯಿ]ಗೊಂಡು 
ಕುಳ್ಳಿಹಲ್ಲಿ ಸಂಸ್ತ್ರ್ಯಾಯ ಎನಿಸುಗು (ನಾಚರಾ. ೪: ತರ್ವಾಯಗೊಳ್‌ : 
ಗೀರ್ವಾಣ ಯಕ್ಷ ಗುಹ್ಯಕ ಸಿದ್ಧ ಸಾಧ್ಯ ಗಂಧರ್ವ ಕಿಂಪುರುಷ ಕಿನ್ನರರ 
ತರ್ವಾಯಗೊಂಡು ಮೇಲೇಳುಲೋಕದೊಳಿಪ್ಪ ಸರ್ವರ ರೂಹ ತೋಟಾ 
ದಳು (ಮೋಹತ. ೩೦-೧೦). ತಜುವಾಯಿಗೊಳ್‌ : ಮೇಲಿನ "ನಾಚಿರಾ' 
ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ ತಜುವಾಯ, (ಎತಟುವಾಯ್‌) + ಕೊಳ್‌, ] 

ತಟುವಾಯಿ "ತಟುವಾಯ್‌' ನೋ. 

ತೆಟುವಾಯಿಗೊಳ್‌ (ತಜುವಾಯಗೊಳ್‌' ನೋ. 

ತಜುವಾಯು "ತಜುವಾಯ್‌' ನೋ. 

ತಣ್‌ "ತಟ್ಗಾ' ನೋ. 

ತಟಿಕಾಡು "ತಟಿಕ್ಕಾಡು' ನೋ 

ತಟಿಯ, "ತಟ್ಕಾ' ನೋ. 

ತಣತಿಯ್ಯ (ನಾ). ತರಿಭೂವಿ (?): ಸಂಭು ಮೇಳೇಶ್ವರದೇವರಿಗೆ 
ಹೆೊಲಸ್ಥಳಕಂ ೩೦ ಗದ್ದೆ ಸ್ತ ಹೊಲವೇರಿಯ ಕೆಯಿ ಕೊ ೬ ತಜ್‌ಯದ 
ಹಾಳಕೆಯಿ ಕೊ ೧೪ ಕಂಬಹಾಳ ಕೆಯಿ ಕೊ ೬ ಹತ್ತಿಯಹಾಳ ಕೆಯಿ 
ಕೊ ೪ (ಮೈಅರಿ. ೧೯೨೮, ೧೭-೫೪; ಸು. 1200). "ತರ್ಕಿ' ಪರಾ. 

[?) 

ತಜಿದಾರಿ (ನಾ). (?) : ತೆಲ್ಲಿಗೆ ಸೋಯಿ ಸೆಟ್ಟಿ ತಾನೂರಕಯ್ಯಲು ಆಟು 
ಹೊಂಗೆ ಬೃವಹಾರವಾಗಿ[ಮಾಡಿದ]ಗುಗುವಿನ ದಶಕದ ತಣಔದಾರಿಯಿಂದ 
x x ೫ ವಟುಕಂ ಗಿರ ೧೦೦ಮಂ ತೋಟಕ್ಕೆ ಕೊಟ್ಟನ್‌ (ಕಣ. 1. 

[?] 


೩೩-೩೨; 1246), 


೩೪೦೫ 


10 


20 


30 


46 


ಶೆಟ್ಟ 


ತಟಕ್ಕೆ, ತಳ್ಕ್‌ (ಕ್ರಿ). ತಳಿತ್ಕ, ತಳ್ಳ, ತಟ್ತ (ಭೂತಕೃ), ತಳುತು, 
ತಳ್ತೂ,, ತಟ್ಟು (ಭೂತನ್ಯೂ). ೧. ಸೇರು ; ಕೂಡು; ಒಡಗೂಡಂ : 
ಶ್ರೀತಟ್ತುರದೊಳ್‌ ಕೌಸ್ತುಭಜಾತದ್ಯುತಿ ಬಳಸಿ ಕಾಂಡಪಟದುತಿರೆ 
ಸಂಪ್ರೀತಿಯಿನಾವನನಗಲ೪* ನೀತಿನಿರಂತರನುದಾರನಾ ನೃಪತುಂಗಂ 
(ಕವಿರಾ. ೧-೦) ; ಪಸರಿಸಿ ನೀಳ್ದ ತನ್ನ ಜಸದೊಳ್‌ ಪೆಜಿನೊರ್ವನ ಕೀರ್ತಿ 
ತಟ್ಟು ರಂಜಿಸೆ (ಪಂಪಥಾ. ೦೪-೩೪) ; ಎರಡುಂ ವಿದ್ಯಾಧರಶ್ರೇಣಿಯೊಳೆಡೆ 
ಯೆಡೆಯೊಳ್‌ ಜೈನ ಚೈತ್ಕಾಳಿ ತಬ್ರಂಬರಮಂ ತಟಿಕ್ಕೈಸಿ ನಾನಾ ಮಣಿ 
ಕಿರಣಗಣ ಜ್ಯೋತಿಗಳ್‌ . . . ಬೆಳೆಗೆ (ಕಾಂತಿಪು, ೨-೦೦೭): ವಿಸರುಹದಂತೆ 
ಕೇಸರಮನಾಂತುದು . . . ಚಂದ್ರಮನಂತೆ ಸುಪಕ್ಷದಿಂದೆ ರಂಜಿಸಿದುದು 
ಪುಂಜನಗ್ಗದ ಸುವಸ್ತುವಿನಂತಿರೆ ತಟ್ಟು ಹೇಂಟೆಯೊಳ್‌ (ಯಕೋಹ. ೩-೭೮); 
ಪೂಗಳ ಪೊಸಗಂಪಿನೊಳ್‌ ಪೊರೆದು ತುಂಬಿಗಳಿಂಚರದಲ್ಲಿ ತಟ್ಟು . . . 
ಎಲರಲ್ಲಿ ತೀಡುವುದು ಮೆಲ್ಲನೆ ಮೆಲ್ಲನೆ ರಯ್ಯಮೆಂಬಿನಂ (ಕಬಿಕಾ. ೩೩). 
ಪಿ. ಬಿಗಿ ; ಬಂಧಿಸು; ಅಪ್ಪು: ನಾಗಶಯ್ಕೆಯೊಳ್‌ ನಾಗಿಣಿ ನಾಗಬಂಧ 
ದೊಳ್‌ ತಟ್ಟು ಗುಣಾರ್ಣವನಂ ಮರುಳ್ವಿ ದಳ (ಪಂಪಭಾ. 9-0೭); ಬಲ 
ದೇವಂ . . . ತಮ್ಮಂ ಸಯೆ ಬಳ್ಳಿಯುಂ ನಿಗಳಮುಂ ತಟ್ತಂದುವುಂ 
ಬಳ್ಳಿಸಂಕಲೆಯುಂ ಪೋದ ಗಜಂ ಬನಕ್ಕೆ ತಳರ್ವಂತುದ್ವೇಗದಿಂ ಮೋಹ 
ಶೃಂಖಲೆ ಪಾಲ್‌ೇಟ್‌ ತಪೋವನಕ್ಕೆ ತಳರ್ದು (ಶಾ 9ತಿ ಪು. ೪-೦೦೮). 
೩. ಹೊಂದಿಕೊಳ್ಳು ; ಹೊಂದಿಕೆಯಾಗಿರು ; ಅನಂರೂಪವಾಗಿರು : 
ಸಮಸಂಸ್ಕೃತಂಗಳೊಳ್‌ ತಟ್ಟಿ [ಪಾಕಾ. ಸಯ್ತು]ಮರ್ದಿರೆ ಕನ್ನೆಡಮನಟ್‌ದು 
ಪೇಟ್ಸ್‌ (ಕವಿಕಾ. ೧-೩೦): ಬಗೆ ಪೊಸತಪ್ಪುದಾಗಿ ಮೃದುಬಂಧ 
ದೊಳೊಂದುವುದೊಂದಿ ದೇಸಿಯೊಳ್‌ ಪುಗುವುದು ಪೊಕ್ಕು ಮಾರ್ಗದೊಳೆ 
ತಟ್ಟುದು ತಟಿಕ್ತೊಡೆ. ಕಾವ್ಯಬಂಧಮೊಪ್ಪುಗುಂ (ಪಂಪಛಾ. ೧-೮): 
ಶ್ರಿದಶ ಮರುದಿಂದ್ರ ಪುರಚಂದ್ರಸಲಿಲಂಗಳ್‌ ತುದಿಯೊಳಿರೆ ತಟ್ಟು 
ಹರರಲ್ಲಿ ಯತಿ ನಿಲ್ಕುಂ (ಛಂದೋಂಬು. ೨-೦೫೮). ೪. ದಟ್ಟೈಸಂ ; 
ಇಟ್ಟಣಿಸು ; ಸಾಂದ್ರವಾಗು ; ಗಾಢವಾಗು : ಕೊಂಕಿದ ಕೊಂಕು 
ತದ್ವಿ ಷಯ ಕಾಂತೆಯ ಪುರ್ವಿನ ಕೊಂಕಿನಂತೆ ಚೆಲ್ವಂ ಕುಡೆ ತಟಕ್ತಿರಟ್ತಡಿಯ 
ಪೂಮರದಿಂ ಕಟ್‌ವೂಗಳತ್ತೆ ಮಿತ್ತಂ ಕವಿದಲ್ಲಿ ಮೆಲ್ಲನುಗೆ (ಅದಿಪು. ೧-೬೧). 
೫. ಅಂಟಂ ; ತಗುಲು; ಹತ್ತೂ: ನೆತ್ತರ್‌ ತಟ ಬಲ್ಕಲೆಯ . . . 
ಸಾಧಕಿ ಬತ್ತಲೆ ಬರ್ಪಳೊಪ್ಪಿದಳ್‌ (ಕಾವ್ಯಸಾ. ೫೩೩ ಶೊದ್ರಳ); ಕ್ಷತ್ರತೇಜಂ 
ಹಿಮಮಳುರ್ವವೊಲಬ್ಬಂಗಳಂ ಗರ್ವಮದ್ಭೂಮಿಪರಂ ತಟ್ತಿಲಳ್ಳಿ 
ಕೊಂಡತ್ತದು (ಶಾಂತಿಪು. ೧೦-೧೧೦). ತೆಳ್‌, : ೧. ಮಲೆತೆನ್ನನೊಲಿದಂತೆ 
ನಿಂದಿಸಲೈನ್ನ ಸತ್ಕುಲದ ಕುಂದಂ ನೋಡ ನಿನಗಲ್ಲ ಮದನೆಹೆರ ಜಲಜ 
ಸಂಭವಗರಿದು ತತ್ತಡೆಲೆ ಮುನಿಪ ಕೇಳೆಂದನು ಹರಿಶ್ಚಂದ್ರನು (ಹಕಕಾ. 
686) ; ಮಡುವಿನಲಿ ತಳುತಿರಲಿಕಿಂದಿರನಡಿಗೆಆಗಿ ಶ್ರೀ ಗರುಡದೇವರ 
ರುಡಿತೆಯಲಿ ಕಳುಹಿದನು ಬಂದನು ಕದ್ರುವಿನ ಮನೆಗೆ (ಸಂಧಪ. 8-೫೦) ; 
ರುಧಿರಾಂಭೋನಿಧಿಯೊಳಂಭೋಧಿ ತಳು ದು (ಉತ್ತರಾ. ೩-೨೨): 
ಸಹಜಾತರಾದ ನಿಮ್ಮೈವರೊಳ್‌ ತಾ ತಳ್ತಿರದೆ ವಿರೋಧಿಸಿದನೆಪ್ಮುಯ್ಯಂ 
(ಜೈಮಿಧಾ. ೨-೩೯). ೪. ರವಿಕರ ಕೆಡಗುಡದಿಡಿದಿಡಿದು ಸುತ್ತಿ ಮುತ್ತಿ 
ಕವಲಿಟ್‌ದು ಕವಿವ ಲತಾಂತಜಾಳದ ತಳ್ತ ನೆಳೆಲಿಂ ಕಳ್ತಲಿಸುವ ಓಲಗ 
ಸಾಲೆಯೆೊಳ್‌ (ಗಿರಿಕ. ೭-೧೧ ವ): ಬಾಲಳಿಗುರುಳವರು ನುಣ್ಣುರುಳ ತಳಿತ 
ನೀಲದ ಕುರುಳವರಾ ಕುವರಿಯ ಬಳಿವಿಡಿದೈದಿತೊಗ್ಗಿನಲಿ (ಮೋಹತ. 
೨೪-೦೧). ಹ, ನೆಡು ; ನಾಟು : ನರನ ಕುದುರೆಯ ಮೇಲೆ ಸಿಂಧದ ಹರಿಯ 
ತನುವಿನ ಮೇಲೆ ತಳಿತವು ಶರನಿಕರ (ಕುವ್ಯಾದ್ರೋ. ೩-೫೦) ; ಎಸಲು ಕಣೆ 
ಮುಕ್ಕುರುಕಿದವು ಹೊಸ ಮಸೆಯ ಧಾರೆಯ ತೋರಕಿಡಿಯಲಿ 
ಮುಸುಕಿತರಸನ ತೇರು ತಳಿತವು ಮೆಯ್ಕೊಳಂಬುಗಳು (ಕುವ್ಯಾದ್ರೋ. 


೩-೨೧), 


ತಟ 


ತಟ್ಟಪ್ಪು, ತಳ್ತೆಪ್ಪು ಎ ಗಾಢವಾಗಿ ಆಲಿಂಗಿಸು: ಸರ್ವಾಂಗವನೆನ್ನಂಗಂ 
ಗಳೊಳ್‌ ಮೆಯ್ಸರೆದುವೆನಿಸಿ ಮೆಯ್ಯಾರೆ ತಟ್ರಿಪ್ಪಿ (ಕಾದಂಉ. ೫೨೨); 
ಶಾಂತಲಾದೇವಿ ಬಮ್ಮಲದೇವಿಯನ್ನು ತನ್ನ ಎರಡೂ ತೋಳುಗಳಿಂದ 
ತಳ್ತೆಪ್ಪಿ ಕರೆದುಕೊಂಡಳು (ಸವತಿ. 000). ತಟಿ್ತಿಡಿ ಎ ದಟ್ಟವಾಗಿ ಕವಿ; 
ಗಾಢವಾಗಿ ಆವರಿಸು : ತಮಾಲವನಂಗಳ ಮರ್ವ ಪರ್ವಿ ಕರ್ಮಡು 
ಗಳೊಳೆಯ್ದೆ ಮಾರ್ತೊಳಗೆ ನೀಲಸರೋಜವನಂಗಳಲ್ಲಿ ತಬ್ತಡಿದಿರೆ 
ಕಾಳಗತ್ತಲೆ ತೆಗುಳ್ಳಿರುಳಾದುದೆ ಗೆತ್ತು (ಕಾದಂಪೂ. ೬೩೯). ತಟಸ್ತಿಡು ಎ 
ಒಂದಕ್ಕೊಂದು ಹೆಣೆ ; ತಳಕುಹಾಕು : ಎರಡು ಕೆಯ್ಯಂ ತಟ್ಮಿಟ್ಟು 
ಮಾಟ್ಬುದುಂ . . . ಎಂದಿವು ಮೂವತ್ತೆರಡು ದೋಷಂಗಳಪ್ಪುವು (ಪಸಾರ. 
೬೮6೬-೧೬). ತಟಿರು ಎ೧. ಕೂಡಿರು ; ಹೊಂದಿರು : ತಳಿರಿಂ ತಟ್ಟ್‌ತ್ತ 
ಶೋಕದ್ರುಮವೆಳಗೊನರಿಂದೊಂದಿತಿಮ್ಮಾವು (ಕಾದಂಉ. ೬೮0) ; ಪರಮಾ 
ಳೋಚನದೊಳ್‌ . . . ನಿಬಿಡಕಾಯೋತ್ಸರ್ಗದೊಳ್‌ ಶುದ್ಧಿ ತಟಿರೆ 
(ಸುಕುಮಾ. ೪-೧೫), ೨. ತಟ್ಟಿರು; ತಾಗಿರು ; ತಗುಲು : ಮದನ 
ದಾವದಹನಂ ತಟ್‌ ರ್ದಪುದಿಲ್ಲ ನಿನ್ನನದಜಿಕಿಂದುವದೇಶಂಗೆಯ್ಯುತಿರ್ಪೆದಿದು 
ಸುಖಮಲ್ತೆ (ಕಾದಂಪೂ. 6೪೯): ೩. ಬೆರೆತಿರಂ ; ಲೀನವಾಗಿರು: ಅಕ್ಷಯ 
ಸುಖದೊಳ್‌ ತಲಿಕ್ತಿರು ನೀಂ ಸುರುಳ್ಡಿರ್ಪ ಮರುಳ್ತನಮಿನ್ನೇಕೆ ದೇವ 
ಜನ್ಮಾಟವಿಯೊಳ್‌ (ಅಜಿಪು. ೬-೭೮) ; ಜಿನಪಾದಾಂಭೋಜದೊಳ್ಳ ರೆ 
ಮತಿ (ಧರ್ಮಾಮ್ಮ. ೧-೩); ತಬಕ್ತಿರ್ದನಿಂದ್ರಪ್ರತಿಮಂ ಲೀಲಾವತೀದೇವಿಯ 
ಹೃದಯದೆ.ಳ್‌ (ಲೀರಾವ.೧೪-೯೭). ತಟ್‌ ಮೆ, ತಳಿತೆವೆಂದಟ್ಟವಾದ ರೆಪ್ಪೆ 
ಗೂದಲು,-ಕಣ್ಣೆವೆ : ಬಳ್ವಳ ನೀಳ್ವ ಕಣ್ಮಲರ ತಟಕ್ತಿಮೆಯಿಂ ಕರೆಗಣ್ಮಿ 
. «. ಬಾಪ್ಟಜಳಮಂ ಕಳೆದು (ಪಂಪಛಾ. ೭-೬೮): ಕಟಿಿಮೆದುಟುಗಲಿ 
ನಿಟ್‌ದುವು ಮಿಗೆ ಬಾಷ್ಟವಾರಿ ಧಾರಾಪೂರಂ (ಕಾದಂಪೂ. ೮೩೦); 
ಅಳಕನಿಚಯದ ಕುಂಭಿನೊಸಲಿನ ತಳಿತೆವೆಯ ನಿಡುಹುಬ್ಬುಗಳ (ಕುವ್ಕಾಭೀ. 
೩-೭೭). [ದೇ.॥ ತಮಿ. ತಟಾಲ್‌, ತಟಿಎಅಪ್ಪಿಕೊಳ್ಳುವಿಕೆ ] 
A ತಟಿ್‌್‌ "ತಳ್ಳ್‌ ನೋ. 
ತಚಿತಟ, ತತ್ತಳ್ಕ, ತತ್ತಟ, ತಳತಳ, ತಳಥಳ, ತಳ್ತಳ, ತಟ್ಟಟ (ನಾ). 
೧. ತೀವ್ರವಾಗಿ ಕುದಿಯುವುದನ್ನೂು ಅನಂಕರಿಸುವ ಶಬ್ದ. 
" ತಟತಟಗಂದಿ' ಪರಾ. ೨. ಹೆಚ್ಚಾಗಿ ಪ್ರಕಾಶಿಸಂವುದನ್ನು 
ಅನುಕರಿಸುವ ಶಬ್ದ : ಗಟಗಟಿ, ಕವಕವ, ಛಟ್‌ಲ್‌, ಛಟಿಲ್‌, ತಟಿತಟಿ 
. . . ಖಟ್‌ಲನೆ, ದುಢುಮ್ಮನೆ ಇತ್ಯಾದಿ (ಕೈಖಡಿ. ೫೨). "ತಟತಟನೆ', 
"ತಟತಟಸಂ' ಪರಾ. ತತ್ತಳ್ಮ : ೨. ತತ್ತಳ ಸೀರೆಯನುಟ್ಟು ಮುತ್ತು 
ರತ್ನ ಮಾಣಿಕವ ತೊಟ್ಟು (ಎಬಕಾ. ೧೩-೭. ೩. ಕಕ್ಕಾಬಿಕ್ಕಿ; 
ತಬ್ಬಿಬ್ಬು; ಗಾಬರಿ; ಗೊಂದಲ ; ದಿಗ್ಭ ವೆಂ: ಬಿತ್ತಿದರು ಕುರುಪತಿಗೆ 
ಭಯವನು ತತ್ತಳದ ತವಕದಲಿ ರಾಯನ ಮೊತ್ತದಕ್ಷೋಹಿಣಿಯ 
ಮಾರ್ಬಲ ಸಹಿತ ಹೊಜವಂಟ (ಕುವ್ಯಾಅ. ಓರಿಇ, ೨೫-೫); ತತ್ತಳದ 
ಬೇಟದೊಳ್ಳೆಂಡಾಗಿ ವಿಷಯೆ ನಿಂದಿರ್ದಳಾತನ ಪೊರೆಯೊಳು (ಜೈಮಿಭಾ: 
೩೦-೨೩); ಸುತ್ತದೆ ಪಲಬಗೆಯೆ ತೀರ್ಥಯಾತ್ರಾದಿಗಳಂ ಗೊತ್ತಿನ 
ಹಾಲಾಸ್ಯದೊಳಂ ತತ್ತಳಮಂ ಬಿಟ್ಟು ಮುಕ್ತಿಯ ಪಡೆದನವಂ (ಹಾಲಾಸ್ಥೆ. 
೧-೧-೭೩೧). ತತ್ತೆಟಿ: ೧. "ತತ್ತಟಗಂದಿ' ಪರಾ. ತಳತಳ: ೧. "ತಳತಳನೆ' 
ಪರಾ. ೨. ರಕ್ತಾಶೋಕಪಲ್ಲವದಂತೆ ತಳತಳ ತೊಳಗುವ [ಪಾರಾಂ. ತೊಳೆ 
ತೊಳಗುವ]ಕರತಳ ಪಲ್ಲವಂಗಳ್‌ (ಪಂಪಥಾ. ೨-೩೯ ವ). "ತಳತಳಿಸು' 
ಪರಾ. ೪. ತೊಳಲುವುದನ್ನು ಅಥವಾ ಸಂಕಟಪಡಂವುದನ್ನೂ 
ಅಸಂಕರಿಸುವ ' ಶಬ್ದ : ಬಡವರನ್ನು ಯಾಕೆ ಸುಮ್ಮನೆ ತಳತಳ 
ಅನ್ನಿಸುತ್ತೀ ? (ರೂಢಿ). ೫. ಸೂರ್ಯೋದಯಂ; “ ಉದಯ " (ಡತುನಿ. 
+. 1, ೨ಬ. ತಳಥಳ: ೨. "ತಳಥಳಿಸಂ' ಪರಾ. ತಳ್ತಳ: ೨. "ತಳ್ತೆಳ 
ಗಂದಿ' ಪರಾ. ತಟ್ಟಲ: ೧. "ತಟ್ತಟಗಂದಿ' ಪರಾ. 


೩೪೦೬ 


ಲಾ 


ತಟಿತಲಿಸು 


ತತ್ತಳಮಾಡು ಎ ಗಾಬರಿಯಿಂದ ಮಾಡು; ಗಡಿಬಿಡಿಯಿಂದ 
ಮಾಡು (?) ; ನಿತ್ಯಕರ್ಮವ ಮಟ್‌ದರು ದೇವಪೂಜೆಯ ತತ್ತಳ 
ಮಾಳ್ಬರು ತಪದ ಚಿತ್ತವನೊಡೆದರು ಸನ್ಮುನಿವರರು ದಂಡೆತ್ತಿ ಮನ್ಮಥ 
ಬಹ ಭರಕೆ (ಮೋ ಹತ. ೬-೨೮), ತತ್ತಳವಾಗು ಎ ತಳಮಳಗೊಳ್ಳೂ; 
ಕಾತರಗೊಳ್ಳೊ : ಗಳರವಗಳ ಮಾಳ್ಬ ಬಗೆದರೆ ಹಲುಬುವ ಕೊಳರ್ವಕ್ಕಿ 
ಕೆಲವು ಲಾವುಗೆಯ ಬಳಸದ ದನಿಗೇಳ್ದ ಮುನಿಗಳ ಚಿತ್ತ ತತ್ತಳವಾದುದೇನ 
ಹೇಳುವೆನು (ಮೋಹತ. ೭-೧೬). 


ತಟತಟಿಗುದಿ, ತತ್ತಟಗುದಿ ತಳ್ತಳಗುದಿ, ತಟ್ರಟಗುದಿ (ಕ್ರಿ). ತೀವ್ರವಾಗಿ 


ಕಂದಿ; ಜೋರಾಗಿ ವಂರಳು; ಕತಕತನೆ ಕುದಿ: “ತಟತಬಿಗುದಿ, ತಟ್ರಿಟಿ 
ಗುದಿ-ಎಂಬಿವು ಕಾಸುವ ರಸದ್ರವ್ಮಾನುಕರಣಂಗಳ್‌” (ಕಮದ. ಪರಿ. ೧). 
ತತ್ತಟಗುದಿ : ಮೇಗೆ ಸಿಡಿಲ್ದಗುಳಂತೆ ಕೂಡೆ ತತ್ತಟಿಗುದಿಯುತ್ತು ಮಿರ್ಪ 
ಕುದಿಯೊಳ್‌ ಸಿಡಿದಲ್ಲಿಯ ಮುತ್ತುಗಳ್‌ (ಪಂಷಭಾ. ೧೦-೧೫೩) ; ತತ್ತಟಿ 
ಗುದಿದುವು ಭವನ ದೀರ್ಫಿಕಾಚ್ಛಜಲಂಗಳ್‌ (ಕಾಂತಿಪು, 
ತತ್ತಟಿಗುದಿದು ಕಾಯ್ದು ಕಾಯ್ದೊಡದೆಣ್ಣೆ ಯೊಳರ್ದಿ (ಅಜಿಪು.೦೧-೧೦ ವ). 
ತಳ್ತಳಗುದಿ: ತಳ್ತಳಗುದಿದೆಣ್ಣೆಯೊಳ್‌ ಬಬಲೆ ತೆಗೆವುದುಂ (ಸುಕುಮಾ. 
09-೪೭ ವು. ತಟ್ರಿಟಿಗುದಿ: ಮೇಲಿನ: "ಶಮದ' ಪ್ರಯೋಗವನ್ನು 
ನೋಡಿ. ([ತಟತಟ 4 ಕುದಿ) 


೩-೧೦೬): 


ತಟಿತಟನೆ, ತಳತಳನೆ, ತಳ್ತಳನೆ (ಅ). ೧. ಹೆಚ್ಚಾದ ಕಾಂತಿಯಂಂದ 


20 


30 


ತಟತಟಿಸು, ತಂಥಳಿಸು, ತತ್ತಳಿಸು, 


ಕೂಡಿ ; ತಳತಳಿಸುತ್ತ ; ಪ್ರಕಾಶಮಾನವಾಗಿ ; ಪಂಚಪಾಂಡವರ 
ತಲೆಗಳಂ ಕೊಂಡು ತಟಿತಟಸೆ ನೇಸರ್ಮೂಡುವಾಗಳ* ಬಂದು (ಗದಾಯು. 
೯-೩೨ ವ); ತಟಿತಟನೆ ನೇಸರ್ಮೂಡಿದುದು ಮಿಟ್ತು ಮೂಡುವ ತೆಜದಿಂ 
(ಕಮದ, ೧೯೩ ಪ್ರಯೋ). ತಳತಳನೆ : ೧. ತಳತಳ[ಪಾಕಾ. ಥಳಥಳ]ನೆ 
ಕಾಹೇಟ್‌ದದಜಲಿ ನಲಿದು ಬತ್ತೀಸಾಯುಧಂಗಳಿನಲಘುಮಶತಿಯಲಿ ವೀರ 
ಗೆಲಸವನಾಚರಿಸಿ (ಬಸಪು. ೫೩-೫೩): ತಳತಳನೆ ತೊಳಪ ರದನದ ಬೆಳಗಂತಃ 
ಸ್ಥಿತ ಕೃಪಾಸುಧಾಂಭೋನಿಧಿಯುಗ್ಗಳಿಸಿ ತೆರೆಮಸೆಗಿದಂತಿರೆ ಜಳರುಹರಿಪು 
ಮೌಳಿ ತಾಪಸಂಗಿಂತೆಂದಂ (ಶಲಶಂ. ೨-೧೧೪). ವ. ಕೊತಕೊತನೆ ; 
ಕತಕತನೆ ; ತೀವ್ರವಾಗಿ: (8). ತಳ್ತಳನೆ: ೨. ತಳ್ತಳನೆ ಕುದಿವ 
ಕರ್ಬೊನ್ನ ಕಾಯ್ಗೊಂಡೆಣ್ಣೆಯೊಳ* ಬಬಿಲೆ ತೆಗಪುವರುಂ (ಅದಿಪು. ೫-೮೩ ವ). 
[ ತಟಿತಟ + - ಅನೆ] 
ತತ್ನಳಿಸು, ತಳತಳಿಸಂ, 
ತಳತ್ತಳಿಸು, ತಳಥಳಿಸಂು, ತಳದಳಿಸಂ, ತಳ್ತಳಿಸಂ, ತಲಟತ್ತಟಸಂ 
(ಕ್ರಿ). ೧. ಹೆಚ್ಚಾಗಿ ಹೊಳೆ,-ಪ್ರಕಾಶಿಸು; ತೇಜೋಮಂಯವಾಗಿರು: 
ಉರಿಯುರುಳಿಯಂತಪ್ಪ ಕಣ್ಣುಂ ಕೃತಾಂತನಂತಾಕಾರವಾಗಿ ತಬಿತಬಾಸಿ 
ಪೊಳೆವ ಕತ್ತಿಗೆಯುಂಬೆರಸು ಪೊಅಮಟ್ಟು ಕೀರ್ತಿಗೆಯೆಂಬುಗ್ರ ದೇವತೆ 
. . /ಬೆಸನಂ ಬೇಡೆ (ಪಂಪಛಾ. ೮-೪೨ ವ); ಸಿಡಿಲ ಬಳಗಮನೊಳಕೊಂಡಂತೆ 
ತಟ ತಟಿಕಿಸಿ ಪೊಳೆವ ಕೆಯ್ದುಗಳ ತೀವಿದ. . .ಪಸುರ್ವೊನ್ನ ರಥಮನೇಜ? 
(ಪಂಪಛಾ. ೧೨-೫೩ ವ); ಪೊಅಗಣೊಳಗಣೆರಡುಂ ಲೇಶ್ಯಾಶುದ್ಧಿಯಂ 
ತಾಳಿ ತಟಿತಟ್‌ಸಿ . , . ಮಣಿಕುಟ್ಟಿಮಭೂಮಿಭಾಗದೊಳೆಮಮಿತ 
ವಿಕ್ರಮದೇವನ ದಿವ್ಯಚ್ಛಾಯೆ ಪ್ರತಿಬಿಂಬಿಸೆ (ಶಾಂಶಿಪು. ೯-೩೩ ವ). 
ತಂಥಳಿಸು: ೧. ಮೊಳಗಿದುದು ರಣಭೇರಿ ಗಾರ್ದಭಕಲಿತ ಘೋರ 
ವರೂಥವೇರಿದ ಹೊಳೆಹೊಳೆದು ಚಲಿಸುವ ಮಯೂರಧ್ವಜನ ಟಿಕ್ಕಿನಲಿ 
ಛಲಪದದ ಚತುರಂಗಬಲ ತಂಥಳಿಸಿ ನಡೆದುದು (ಅನಂರಾ. ೬-೩-೩). 
ತತ್ತಳಿಸು : ೧. ಗಂಧಾದಿ ಪಂಚ ತನ್ಮಾತ್ರೆಗಳು ನಿತ್ಯಮೊಂದೊಂದಕ್ಕೆ 
ನಾನಾಪ್ರಭೇದದಿಂ ಬೇಜ್‌ ಬೇಲ್‌ರುತಿಪ್ಪವು ಪ್ರತ್ಯಕ್ಷಮೆನಿಸಿತೊಂದೊಂದ 
ಆೂಳವೆಲ್ಲವುಂ ತತ್ತಳಿಸಿದೊಂದೆ ರೂಪಿನೊಳಿರುತಿಪ್ಪವು (ಲಶಿಚಿಂ.೫೩-೪೬), 
೨. ಗಾಬರಿಗೊಳ್ಳು; ಹೆದರಂ; ನಡುಗು : ಚಿದಟ್‌ದಳು ಮಾಯೆಯಪ 


ತಟಿತ್ತಟಕಸು 


ಮೃತ್ಯು ತತ್ತಳಿಸಿತ್ತು ಕದಲಿದಂ ಕಾಲಂ (ಲಶಿಜಿಂ. ೩೦-೧೨). ತ್ಕ ಳಿಸು: 
೧. ಮುತ್ತಿನಾ ತುರಾಯಿ ಅಂಗಿ ಮುಂಡಾಸು ತತ್ಸಳಿಪ ತಾಳಿ ವಜ್ರತಾಳಿ 
ಚೌಕುಲಿ ಮುತ್ತಿನ ಕುಂಡಲವಿಟ್ಟು (ವಾದಿಕೀ. ೪೦-೪), ತಳತಳಿಸು: ೧. 
ತಳತಳಿಸಿ ತೊಳಗಿ ಬೆಳಗುವ ಪಳಿಕಿನ ಸಟ್‌ಯೊಂದು ಮಜಿ್ಜಯೊಳರ್ದೆರಲೆ 
ಮಹೋಜ್ವಳ ತುಹಿನಕಿರಣಮಂಡಲದೊಳಗಣ ಹರಿಣಂಬೊಲೊಬ್ಬ 
ತೋಟೌತ್ತಾಗಳ್‌ (ಕಾವ್ಯಸಾ. "೧೦೫೦ ಶೂದ್ರಕ); ಬೆಳಗುವ ಮಂಗಳ 
ದೀಪಾವಳಿಗಳ ಬೆಳಗತ್ತಮಿತ್ತ ಮಚ್ಚೊತ್ತಿದವೋಲ್‌ ತಳತಳಿಸಿ ಬೆಳಗೆ 
ಬೆಳಗನೆ ವೆೊಳೆತಂತೊಪ್ಪಿದುವು ತೊಳಪ ರನ್ನದ ಕೇರ್ಗಳ” (ಆದಿಪು. ೪-೩೪); 
ನವಯವ್ವನರಾಗರಸಾರ್ಣವದೊಳ್‌ ತಳತಳಿಸಿ ಪೊಳೆವುತಿರ್ದವು ಮುತ್ತುಂ 
ಪವಳಮುಮೆನೆ ಕಣ್ಣೊಳಿಪುವು ಯುವತಿಯ ಸುಲಿಪಲ್ಲುಮೆಸೆವ 
ಬಿಂಬಾಧರಮಂಂ (ಕಾದಂಉ. ೦8) ; ತಳತಳಿಪ[ಪಾಕಾಂ. ಕಳಕಳಿಪ]ರನ್ನದೆನೆ 
ಶತಯೋಜನಂಗಳೆಂಬಳತೆ (ಜಬಪು. ೨೯-೯). ಹ, ತೀವ್ರವಾಗಿ ಕಂುದಿ,- 
ಮರಳಂ : ಶ್ರವಣವಿವರಕ್ಕೆ ಲೋಹದ್ರವಮಂ ತಳತಳಿಸಿ ಕಾಯ್ದುದಂ 
ಬಿಟ್ಟಂತು ಯುವತಿ ಕಡುನೊಂದು (ಮಹಾನೇ. ೦೬-೨೨). ತಳತ್ತಳಿಸು: ೧. 
ಪೊಬಲೊಳಗೊಪ್ಪೆ ಕನ್ನಡಿಯ ಕಂಚಿನ ತೋರಣದೋಳಿಗಳ್‌ ತಳತ್ತಳಿಸೆ 
ವಿಚಿತ್ರಕೇತುತತಿಗಳ* ಮಿಳಿರ್ದಾಡೆ (ಪಂಪಥಾ. ೩-೭೪) :. ಪೊಳೆದೆಸೆವ ರತ್ನದ 
` ರ್ಪಣದೊಳಗೆ ತಳತ್ತಳಿಪ ತರಣಿಕಿರಣಾವಳಿವೊಲ್‌ (ಕಾದಂಪೂ. ೪೩೪) ; 
ತಳ್ಳೊಯ್ದು ತರಳನಯನದ ಚಿಳ್ಳು ತಳತ್ತಳಿಸಿ ಮಿಳಿರ್ದು ಪೊಳೆಯೆ 
(ಸುಕುಮೂ.೦೧-೦೪); ಕಲ್ಬಲತೆಗೆ ಪಾಸಟಿಯಾದಳ್‌ ನಳನಳಿಸುವ ಜಿನಶಿಶುವಂ 
ತಳೆದು ತಳತ್ತಳಿಪ ಹರಿಯ ವರವಧುವಾಗಳ್‌ (ವರ್ಥಪು. ೧೩-೯೬). 
ತಳಥಳಿಸು : ೧. ತಳಥಳಿಪ ಪದಾರ್ಥಮನೇಂ ಕಾಣ್ಣನೆ ದೋಷದೃಷ್ಟಿ 
ದುರ್ಮತಿ (ಕಜ್ಮಾನು. ೧೪೦ ಪ್ರಯೋ). ತಳದಳಿಸು: ೧. ಪುರು 
ಪರಮೇಶ್ವರನ ದೂತನಂ ಕಾಣ್ಬವೊಲಾ ಭರತಂ ಕಂಡಂ ಕೆನ್ನೆಯ ನರೆಯಂ 
ತಳದಳಿಸಿ ಪೊಳೆವ ಮಣಿದರ್ಪಣದೊಳ್‌ (ಅದಿಪು. ೧೬-೬೧); ತಳದಳಿಸಿ 
ತೊಳಗಿ ಬೆಳಗುವ. ವಿಳಸನ್ಮಣಿಕಿರಣಶಿಖಿಯ ಬಳಗದ ಬೆಳಗಂ ತಳೆದೆಸೆವ 
ತಾಣದೀವಿಗೆಗಳಂ (ಶಾಂತಿಪು. ೬-೧೦೭) ; ತಳದ[ಪಾಕಾಂ.. ತೆ. ಥ]0% 
ಪೊಳೆಯೆ ಸೀತೆಯ ಚಳನಯನಂ ಖಚರ ಚಕ್ರವರ್ತಿಯ ಚಿತ್ತಂ ಕೊಳ 
ದೊಳೆಗೆಳವಾಟ್‌  ತೆಅಂಬೊಳೆವಂತೆ ಕಲಂ ಕಿ ಕದಡಿದತ್ತಾಕ್ಷಣದೊಳ್‌ 
(ಪಂರಾಮಾ. ತಳ್ತಳಿಸು: ೩. ಎಟ್‌ ವರ್‌ ತಳ್ತಳಸಿ 
ಕುದಿವ ಲೋ ಹದ್ರವಮಂ (ವರ್ಧಪು. ೧೧-೨೧). ತಟಿತ್ತಟಿಸು: 
೧. ತಬತ್ತಟಿಕಿಸಿ ಬೆಳಗೆ ಕೆಯ್ದಾವಿಗೆಗಳಿ" (ಪಂಪಧಾ. ೪-೫೩) ; ಬೆಳಗುವ 
ಸೊಡರ್ಗಳ ಬೆಳಗುಮನಿಳಿಸಿ ತಟತ್ತಟಾಸಿ ಪೊಳೆಯೆ ತಮ್ಮಯ ಬೆಳಗಗ್ಗಳಿಸಿ 
ತಟತ್ತಟಿಕಿಸಿ ವಿದ್ಯುದ್ದಿಳಸಿತಮೆನಿಸಿದುವು ನರನ ದಿವ್ಮಾಸ್ತ್ರಂಗಳ್‌ (ಪಂಪಥಾ. 
೧0-9೭). "ಥಳಥಳಿಸು' ಪರಾ. [ ತಟತಲ 4 - ಇಸ್ಕು] 


೯-೯). 


ತಟಿತ್ತಟಿಸು " ತಟತಟಾಸು' ನೋ. 


ತಟಪಟ (ನಾ). ಒಂದಂ ಅನಂಕರಣ ಶಬ್ದ. " ತಲಪಟನೆ ' ಪರಾ. 

ತಲಪಟನೆ (ಅ). ತೀವ್ರವಾಗಿ ; ಕತಕತನೆ : ಪಟುಗಲ್‌ದ ಪಾಪಮಂ 
ಕೈಗಟಿದ ತಪೋ ನಳನೆ ಸುಡುಗುಮೊಟ್ಟಿದ ಕಿಚ್ಚಿಂ ತಬಪಟನೆ 
ಪುಳ್ಳಿಯೊಳಗಣ ಪುಟು ಬೇಗಂ ಬೇಗುಮೆಗ್ಗ ಬೇಗುಮೆ ದುರಿತಂ 
(ಅರ್ಧನೇ. ೪-೦೨೯). [ ತಲಿಪಟಿ + - ಆನೆ] 
ತಟಲ್‌, ತಳಲ್ಲು, ತಳಿಲ್ಲು (ನಾ). ಬಲಿತ ಕಾಯಿ ; ಒಣಗಿದ ಕಾಯಿ : 
* ತಟಿಲ್‌ಎಮುತ್ತೆ ಕಾಯ್‌ ” (ಕಮದ. ಪರಿ. 9); “ ತಲಲೆಂದು ಮುತ್ತ, 
ಕಾಯ್‌ ” (ಕಶಸಾ. ೫೨೭೯) ; ಪಂಚಾಕ್ಷರೋಚ್ಚಾರಣ ಕಾಲ ಪರ್ಯಂತಂ 
ತಟಲೊಳಗಣ ಬೀಜದಂತೆ ದ್ರವ್ಯವುನೋವಾಕ್ಕಾಯದೆೊಳೊಂದದೆ 
(ಪುನೃಪು. ೧೪-೫೧ ವ). ತಳೆಲ್ಳು: ಹೊಲದವರೆಯ ನೆಟ್ಟು ಸೊಡಗೆಯ 
ಸುಲಿದಲ್ಲಿ ತಳಲು ಬಲಿದು ಒಡೆದುದಿಲ್ಲ (ಮೋಳೆಮಾ. ೨೬೫-೮೦೭): ಆ 


೩೪೦೭ 


ತಟ? 


ದಾರಿಯಲ್ಲಿ ಉದ್ದಕ್ಕೂ ಹತ್ತುಮಾರು ಇಪ್ಪತ್ತುಮಾರಿಗೊಂದರಂತೆ 
`ಕೊಬ್ಬರಿ ತಳಲುಗಳು ಬಿದ್ದಿರುತ್ತಿದ್ದುವು (ಗರುದಾ. ೦೦೦). ತಳಿಲ್ಲು : 
ಹೊಲಕ್ಕೆ ಹೋಗಿ ಅವರೆ ತಳಿಲು ಆಯ್ದುಕೊಂಡು ಬಂದಳು (ಅನಾಮಿ. ೩೧). 


ತಟ, ತಳ್ಳಿ (ನಾ). ೧. ಮರದ ದಿಮ್ಮಿ ; ಕೊರಡು; ದಪ್ಪನಾದ 


ಮರದ ತುಂಡು: (ಸತ್ರಾರ್ಥದೊಳ್‌ 
ಕುಳಂ) ” (ಕಮದ. ಪರಿ. ೧): ಗಿಡುವಂ ಪಿತ್ತಿಲನೋಣಿಗೇರಿಡುಕುಟಂ 
ಪ್ರಾಕಾರಮಂ ನುರ್ಗಿದಂಗಡಿಯಂ ಬೇಲಿಯನಿಕ್ಕಿಸಿರ್ದ ತಳಿ (ಟಿ) ಯಂ 


“ತಟ್‌ ೭ ಸ್ಥೂಲ ದಾರು; 


ೀರ್ದಾಣಮಂ . . . ಅಟಿದೇಗುಲಂಗಳೆಡೆಯಂ ಕಾದಿರ್ಪ ಪಾಣ್ಬರ್ಕಳುಂ 
(ಸೂಕಿ ಸು. ೮-೧೩). "ನೂಂಕುದಟಿ” ಪರಾ. ೨. ಆನೆಗಳು 


ಹೋರಾಡಂವುದಕ್ಕಾಗಿ ಸಂತ್ತಲೂ ವಂರದ ದಿವಿ್ಫ್ಮಗಳನ್ನು ನೆಟ್ಟು 
ಹಾಕಿದ ಬೇಲಿ; “ಆನೆಗಳನ್ನ್ನ ಗುದ್ದಾಡಲಿಕ್ಕೆ ಬಿಡುವ ಸ್ಥಳ” 
(ಪ್ರಥಣ್ಮ) : ತನ್ನ ಮನೆಯಂಗಣದೊಳ್‌ ಸೆಂಡಾಡುವ ತಟಿಯುಮಾನೆಯ 
ನೇಜುವ ವಿನೋದಂ ವೈಹಾಳಿ ಮೊದಲಾಗೊಡೆಯ ವಿನೋದಸ್ಥಾನಂ 
ಗಳೆಲ್ಲಮಂ ಮಾಡಿಸಿ (ವಡ್ಮಾರಾ. ೪೫-೨೧): ತೋರದೆರೆ ಮುಣಯೆ ' 
ಮೂಡುವ ವಾರಣಮಂ ಪೋಲ್ತುದಡಸಿ ನಿಡುಗಯ್ಯಂ ಭಂಡಾರಿಸಿ 
ಮೆಡಟ್‌ದ ತಟ್‌ಯಂ ಬಾರಿಯುಮಂ ಮುಂಜಿಯೆ ಪೊಯ್ದು ಪೊಲಮಡು 
ವಿಭಮಂ (ಅರ್ಥನೇ. 8-೧೧೩) ; ಸ್ತಂಬೇರಮನೆಂಟುಮನೊತ್ತಂಬದೆ 
ದಿಗಧಿಪರೊಳೀಟ್ಡು ಕೊಂಡವನದಟಿಂ ಶಂಬಕ್ಕಂ ತಟಿಿಗಂ ತೊಡೆಗಂ 
ಬೀದಿಗಮಳವಡಲ್‌ ಖಳಂ ಶಿಕ್ಷಿಸಿದಂ (ಜಗವಿ. ೧೦-53) ; ಜಗಜಟ್ಟಿ 
ಗಳೆಖ್ಬಡಂಗಳೊಳ್‌ ಮರಳದೆ ಪಾರ್ವಶಕ್ತಿ ತಟ್‌[ಪಾಕಾಂ. ಳೆ, ಲೆ] 
ಯೊಳ್‌ ನಡೆಪೋರ್ವ ಮದದ್ವಿಪಂಗಳೊಳ ಪುರುಡಿಸೆ ಸುತ್ತಲುಂ ಪೊಟಿ 
ವೊಟಲ್ಮೆಟ್‌ಗುಂ ವಿಜಯೋತ್ಸವಂಗಳಂ (ಅನಂಪು. ೧-೮೯); (ಸೂಕ್ತಿಸು. 
೪-೮೩ ನೋ) ; ತಟಿಯೊಳ್‌ ಚೌದಂತನೆನ್ನಾನೆಗೆ ಮಲೆದೊಡೆ ವೈಹಾಳಿ 
ಯೊಳ್‌ ದಿಗ್ಗಜಂ ಬೆಂಬಟಿಯೊಳ* ಕಾಲ್ಗೋದೊಡೆ (ಅನಂಪು. ೨-೩೦). 
“ಆನೆ ಹೋರಲಿಕ್ಕಿದ ಸ್ಥಳಂ'' (ಪದ್ಮಸಾ. 11, ೦೫೪ ಟಪೃಣ) : ಗರುಡಿಯ 
ಬಳಸಿಂ ಬಿಜ್ಜೋದರಗಳದಿಂದಾನೆ ಹೋರಲಿಕ್ಕಿದ ತಟಿಕಿಯಿಂ೦ (ಶಮದ. ೧೦೭ 


ಪ್ರಯೋ) ;: ತ[ಪಾಕಾಂ. ಕ]ಟ್‌ಯೊಳ್‌ ಪೋರ್ವ ಮದಾಂಧ ಸಿಂಧುರ 
ಚಯಂ ವಾಹ್ಮಾಳಿಗೈತರ್ಪ ಶಾಕಳ ವಾಹಾವಳಿ ... ಮನಂಗೊಳಿಕುಂ 
ತನ್ನಗರೀಬಹಿಃಪುರವನಪ್ರಾಂತಪ್ರದೇಶಂಗಳೊಳ" (ಧರ್ಮನಾ. ೨-೪೮). 


೩. ಶತ್ರುಗಳಂ ಕೋಟೆಯಂನ್ನು ಮುತ್ತದಂತೆ ಸುತ್ತಲೂ ಮರದ 
ದಿಮ್ಮಿಗಳನ್ನು ನೆಟ್ಟು ಹಾಕುವ ಬೇಲಿ: ವರವೇಲಿ ತಟ್ಟೆ ತಟ್‌ ಗೋಪುರ 
ವಾಳ್ವಟ್‌ ಪಡಿ ತವಂಗವಂಕದ ತಳನೋವರಿ ಸೀಯಬಾರವಂತಃಪುರ 
ಮುಯ್ಯಲ್‌ ಕೃತಕ ಶಿಖರಿಯುದ್ಯಾನವನಂ (ಪುಷ್ಕಪು. ೬-೨೩). ತಳ್ಳಿ: 
೧. ಕಳನ ಚೌಕದ ಸುತ್ತಲೊಟ್ಟಿಸಿ ತಳಿಗಳನು ಬಹಳಾಗ್ನಿಯನು ಕೈ 
ಕೊಳಿಸಿದರು ದಹಿಸಿದರು ಬಹಳಾಕ್ಷೋಹಿಣೀಭಟರ (ಕುವ್ಕಾಗ. ೦೨-೨೩): 
ತೊಲೆ ತಳಿ ವರನೂಲ ಹರಿಗೆ ಬದ್ದರ ಬಂಡಿ ಬಲೆ ಹಗ್ಗ ಮರುಳ ಕೈ ಕವಣೆ 
ಹಲಗೆ ಸಬಳ ದಸಿ ಹಾವಿನ ಹೇಳಿಗೆ ಸಲೆ ಮೆಟ್‌ದವು ದುರ್ಗದೊಳಗೆ 
(ಶುರಾ ಸಾಂ: ೪೨-೩೭); ಪಾಳೆಯಗಳ ಸಂರಕ್ಷಣೆಗಾಗಿ ಅಲ್ಲಲ್ಲಿ ದೊಡ್ಡ 
ದೊಡ್ಡ ತಳಿ(ಮುರದ ದಿವಿ) ಗಳನ್ನು ಸುತ್ತಲೂ ನಿಲ್ಲಿಸಿ ಅವುಗಳಿಗೆ 
* ಮುಳುವೇಲಿ 'ಗಳನ್ನು ಬಿಗಿಯುತ್ತಿದ್ದರು (ಕರ್ಣಾಜ. 8೮). ವಿ. ತಳಿಯ 
ದಾಟುವ ಕರಿಯಂ ಘಳಿಲನೆವಿಡಿದುಗಿಯೆ (ಎಳ. ೪111, ನಗರ. ೩೫-೪ಟ; 
1077. ೩. ಜಕ್ಕೆಯನಾಯ ಕಂ ಮೊನೆಯಿಟ್ಟಿಗೊಂಡನಾಯಕರ 
ಮೇಲೆವಾಯಲು ತಳಿಯ ಮಲಟ್‌ವಿಡಿದು ಹಡಿಕಟ್ಟಿದಾಳೆಚ್ಚು 
ಗೂಡಂಟುಗೊಂಡು ಕೆಡಹಲ್‌ (ವೆಕ್ಕಿ ಆರಿ. ೧೯೪೧, ೪೨-೧; 13ನೆಯ ಶತ); 
ಢಗೆಯ ತಳಿ ಮುಟ್‌ದುದು ಮನೋರಥದಗಳು ತುಂಬಿತು ನರನ ಮನ 
ಬುದ್ಧಿಗಳು ನೆಅ* ಸಿಲುಕಿತ್ತು ಹರುಷೋತ್ಸವದ ದಾಳಿಯಲಿ (ಕುವ್ಕಾಅ 


ತಟಿಕಿಕಿಕ್ಕು ೩೪೦೮ 


೬-೦೦೦) ; ತಳಿ ನಡೆಚಪ್ಪರ ಡಗ್ಗೆ ಬದ್ದರಗಳ ಬಳಿಸಂದು ಭಟರು ಸಂದಣಿಸಿ 
ಬಳಸಿ ಕೋಟೆಯ ಲಗ್ಗೆ ಯೊಳು ಹತ್ತಿದರು ಕಳಕಳರವ ಮಸಗೆ ಬಲದೊಳು 
(ಕುರಾಸಾಂ. ೪೩-೨); ತಳಿ ಬೇಲಿ ಬದ್ದರಗಳಂ ಮುಟ್‌ದು ಕೊಂಡೊಯ್ಯ 
ನೊಳಪೊಕ್ಕು (ಕಲಪು. ೩೦-೦೨). ೪. ಬೆಂಕಿ; ಕೆಂಡ: ತಳಿರ ತಗಡಿನ 
ಮನೆಗಳಲಿ ತಳಿಗಳ ಶಿಖಾಸೇವೆಯಲಿ ನೆನೆದನು ಬಳಿಕ ಭರತನೃಪಾಲನಾ 
ಭಾಸ್ಕರಕುಲೋತ್ತಮನ (ತೊರರಾ. ೩-೨-೫. ೫. ಬೇಲಿ: ಕೆಲದೊಳ್ಳೆ 
ಗಾವುದದೊಳಿಕ್ಕಿದ ತಳಿಯ ಮಧ್ಯದೊಳಖಿಳ ವಸ್ತ್ರಾವಳಿಯನೊಟ್ಟಿದರು 
(ಕುವ್ಕಾಸ. ೬-೦೪) ; ತಳಿಯ ಮುಟ್‌ದು ಕರಿಪತಿ ಕದಳೀವನದೊಳಗೆ 
ಪೋಗಲು ಕಲಭಗಳು ಬಳಿಸಲುವಂತಾ ರಾಮನಿಟ್‌ದ ಬಲದೊಳಪೊಕ್ಕುದಾ 
ಪರಿವಾರ (ಕುರಾಸಾಂ. ೪೦-೩೬). 

ತಟಿಕ್ಕು "ತಟ್ಕ್ಕಿಕ್ಕು' ನೋ. 

ತಟಕು "ತಟ್ಕು' ನೋ. 

ತಟ್‌ಗೋಂಟೆ (ನಾ). ಒಂದಂ ಬಗೆಯ ಕೋಟೆ ; ಮರದ ದಿಮ್ಮಿಗಳಿಂದ 
ಮಾಡಿದ ಕೋಟೆ (?) : ನಿಶಿತ ಶರಕೋಟಿಯೊಳ್‌ ತಳಿ £ ಟ್‌ 3 ಗೋಂಟಿ 
ಯನಿಕ್ಕಿ (ಪಂಪಭಾ. ೧೨-೦೮ ವ); ಕೋಂಟೆಗೆ - ತಟಿ೨ಗೋಂಟೆ, ಧೂಳಿ 
ಕೋಂಟೆ, ಹತ್ತುಗೋಂಟೆ, ಹೆಡಗೆಗೋಂಟೆ (ಶಮದ. ೨೯೮ ಪ್ರಯೋ). 

[ ತಟ್‌ + ಕೋಂಟಿ] 

ತಟುಂದಾಬಟ್‌ (ನಾ). ಒಂದು ಬಗೆಯ ಪೊದೆ; ಅಗ್ನಿಮಂಥ; ನರುವಲು: 
ನಂದಪ್ಪೊಲಯನೇರಿನಂದಪೊಲೆಯನೇರಿಯಿ[೦]ಮೇಲಯೇರಿ ತಟಿಂದಾಟ್‌ 
(ತ]ಟುಂದಾಟ್‌ ಅಡುಂಬು ಅಡು[0]ಬಿನಿಂದಂ ವಾಯುವ್ಯ[ದ] ಕೋಣ 
ಪಿರೆಯ ಉಬ್‌ಂದಿ(ಎಇ.೫, ೬೭-೭೭; ಸು. 892). [ *-ತಮಿ. ತಬುತಾಟಸ್ಕಿ ] 

ತಟ್‌, ಚಳ್ಳೆ, ಚಳೆಯ್ಯ, ತಳ್ಳೆ (ನಾ). ೧. ಒಂದು ಬಗೆಯ ಕೊಡೆ, 
ಛತ್ರಿ,-ಸತ್ತಿಗೆ : “ ತಳೆ-ಧಾರಣೇ ; ಅತಪತ್ರ ಭೇದೇ ಅಟಂ (ತಟ್‌) ” 
(ಶಮಧಾ) ; ಕೊಡೆ ತಟ್‌ ತಳ್ತ ಸೀಗುರಿ ಕರೀಂದ್ರ ಘಟಾಳಿ ತುರಗಂ 
ಸೈನ್ಯ ಮುರ್ಕುಡುಗದೆ ಬರ್ಪ ನಾಯಕ ಬಲಂ (ಅದಿಪು. ೪-೯೨) ; ಒತ್ತಿದ 
ತಳ್ಳಿತ್ತಿದ ತಟಿ? ಮುತ್ತಿನ ಪೊಸದುಡುಗೆ ತಳಿರ ಸೋರ್ಮುಡಿ ಮನಮಂ 
ಪತ್ತಿಸಿ ಜೊತ್ತಿಸೆ . . . ಬಂದರರಸಿಯರರೆಬರ್‌ (ಪಂಪಧಾ. ೩-೩೯); 
ಸುಟಿಗಳ್ನೀರ್ದಿಗುರಿಯವೋಲ್ಲುಳಿದುವು ತೆರೆ ತೆರೆಯನಟ್ಟಿದುವು ಬೆಟ್ಟದ 
ಬೆಂಬಲಿಯಂ ಬೆಟ್ಟಟ್ಟುವವೋಲ್ತಟ? ತಳ್ತವೊಲಿರ್ದುವೊಗೆದ ಮಣಿಕಿರಣಂ 
ಗಳ್‌ (ಪಂಠಾಮಾ. ೧೨-೯೦); ಕೊಡೆಯ ತಟ್‌ ಯ ಸೀಗುರಿಯ ಚೌಕಸತ್ತಿಗೆಯ 
ಮುತ್ತಿನ ರಬಲ್ಲರಿಯ ಮೊತ್ತಮಂ (ಶಂದ್ರ ಪು. ೧೨-೮೩ ವ); ತಳಿತ ತೆಟಿಯ 
ನೆಟಲೊಳು ಬಂದು ತನ್ನೆಯ ನಿಳಯವನೊಳಪೊಗುತಿರಲು (ಅಂಜದ. 
೦೦-೨೩೬). "ಪೀಲಿದಲಟ್‌' ಪರಾ. ಚಳ್ಳೆ: ೨. ವಂದುವೆ ಮುಂತಾದ 
ಮಂಗಳಕಾರಗಳ ಮೆರವಣಿಗೆಯಲ್ಲಿ ನಾಲ್ಕು ಮೂಲೆಗೂ 
ನಾಲ್ಕು ಜನ ಹಿಡಿದುಕೊಂಡುಹೋಗಂವ ಬಿಳಿಯ ಬಟ್ಟೆಯ ವಿತುನ; 
(ಎಸಮ್ಮ. 1, ೦೦). ಚೆಳೆಯ್ಯ : ೧. ಎತ್ತಿದ ಚಳ([ಳೆ,] ಯ ವೃತ್ತತೆಯ 
ನೋಳ್ಳೊಡೆ. ಕಣ್ಣ ಕುತ್ತಿದುವೇನ ಬಣ್ಣಿಸುವೆ ಲಾಗಿಸಿ ನಭಕುಪ್ಪರಿಸುವ 
ಬಂದಿದಿರಾಗಿ ನಿಲ್ಲುವ ಭೂತದಂತೆ (ಮೋಹತ. ೦೦-೬೭). ವಿ. ಧಾರೆಗೆ 
ಹೊತ್ತಾಯಿತು ಚಳೆಯ ಹಿಡಿದು ವರನನ್ನು ಕರೆತನ್ನಿ (ರಂ). ತಳ್ಳೆ : ೧. 
“ ಸಿತಚ್ಛತ್ರದೆೊಳ್‌ ತಳೆಯಕ್ಕು ” (ಕಕರ. ೪೩): ಮದನಮದಮರ್ದನನ 
ಬರವಿಂಗೆ ಕೂಡೆ ನೆಗಪಿದ ತಳೆಗ[ಪಾಕಾ. ಳಿರ್ಗ]ಳನಿಸಿರ್ದವಾ ಮೇಘ 
(ಸಿದ್ದರಾ. ೩-೩೨); ಕರಿಣಿಗಳು ತಳೆ ಮಾಡಿ ಪಲ್ಲವವಿಡಿವವಾತಪಜಾಲ 
ಬಳಸಿದುದೆಂದು ಕೇಸರಿಗೆ (ವರ್ಧಕ. ೯-೨೮); ಮಾರುತ ಪರಿಮಳದಾಲವಟ್ಟ 
ವನಿಕ್ಕೆ ಆರವೆ ತಳೆ ಛತ್ರವಿಡಿಯೆ (ಅಮಂಸಾಂ. ೫-೫೩೫). 

ತಟ್‌ಯವರ್‌ಎಛತ್ರಿಹಿಡಿಯುವವರು ; ಸೇವಕರು : ಪ್ರಸಾದಮೆನ್ನು 

ಇಚ್ಸಣಮಲಕಿಯೆ ನರಗನಿಟ್‌ಯೆ ತನ್ನಟೀಯನುಂ ತನ್ನ ಮಕ್ಕಳುಂ 


ತಟಿಕ್ಕಿಕ್ಕು 


ತನ್ನೊಕ್ಕಲುಂ ಪ್ರಜೆಯುಂ ತಟ ಯವರುಂ ಪೆರ್ಮ್ಮಾಡಿಯ ಬೆಸ 
ದೊಳಿಟ್‌ದು ನರಗನೊಳಿಟ್‌ದು ಕಾದಿ ಸಿತ್ತರ್‌ (ಎಳ. ೫1, ಕಡೂರು. 
೧೦೪೭೨೭ ; 972), [ದೇ.॥ ತಮಿ. ತಟಿಕ್ಕಿ; ಮಲ. ತಟ] 


ತಟ್‌ಿಕಾಡು “ತಟ್‌ಕ್ಕಾಡು' ನೋ.” 


| ತಟ್‌ಕ್ಯಾಡು, ತಲಕಾಡು, ತಳಕಾಡು, ತಳೆಕಾಡು, ತಲಕಾಡು, ತಟಃ 


ಶಾ 
ಐ 


16 


20 


40 


46 


ಕಾಡು (ನಾ). ಒಂದು ಊರಿನ ಹೆಸರಂ ; p ಈಗಿನ ಮೈಸೂರು 
ಜಿಲ್ಲೆಯ ತಲಕಾಡು: ಕಾರ್ತ್ತಿಗೆ ಪುಣ್ಣಮೆ ಅನ್ಹು ತಟ್‌ಕ್ಕಾಡು 
ಇರ್ಪ್ಪತ್ತಯ್ವರ್ಕಂ. ಸಿನ್ನರಸರುಂ ದೇವಸತ್ತಿ ಅರಸರುಂ (ಎಕ. 11], 
ತಿರುವ. ೧-೪; 76), ತಲಕಾಡು: ತಲಕಾಡ ಹನ್ನು » » ವರು ಮದ್ದೂರ 
ಗಣೆಯರುಂ (ಎಳ 111, ಸಂಜನ. ೧೨೨-೨೬೭: ? ಕೃಶಾ) ; ಶ್ರೀ ಸಾಕ್ಷಿನಾಂ 
ತಲಕಾಡು ಹೆನುವನು (ಇಆ. ೫111, ೧-೩; ? ಕೃಶಾ). ತಳಕಾಡು: 
ಮತ್ತಂ ಚಕ್ರಗೊಟ್ಟ ತಳಕಾಡು ನೀಲಗಿರಿ ಕೊಂಗು ನಂಗಲಿ ಕೋಳಾಲಂ 
ತೆರೆಯೂರು ಕೊಯತೂರು (ಎಕ. 11, ೧೩೨-೨೬ 1128) ; ತಳಕಾಡು 
ಗಂಗವಾಡಿ ನೊಳಂಬವಾಡಿ ಕೊಂಗು ನಂಗಲಿ ಬನವಸೆ . . . ಇಂತೀ 
ಸಮಸ್ತ ದುರ್ಗ್ಗಂಗಳಂ (ಎಕ. ೪11, ಶಿವಮೊ. ೪೦-೫೩; 1180). ತಳೆಕಾಡು: 
ಹೊಯ್ಸಳದೇವರಾಜ್ಕಂ ತಳಿಕಾಡ ಪಟ್ಟಣಮ್‌ ಆ ಪುರದಜುಸಾಯಿ 
ರಮುಮ್‌ ... ನಗರೀಶ್ವರ ದೇವರ್ಗೆ ಕೊಟ್ಟ ಧರ್ಮುಮ್‌ (ಮೈಲರಿ. 
೦೯೦೫, ೨೦-೭: 1147) ;ತಳೆಕಾಡು ನಾಡು ಕೊಂಡ ಭುಜಬಳವೀರ ಗಂಗಂ 
(ಮೈ ಆರಿ, ೧೯೨೬, ೪೧-೨೦; 1173). ತಅಕಾಡು : ಶ್ರೀ ಕಾಲಾವಿರ್ಗ್ಸುರ 
ವಡಿಗಳ ಶಿಷ್ಯರ್‌ ತಟ್‌ಕಾಡ ಪೆಅಡಿಯ ವೊದೆಯ ಕಲಾಪಕದ ಗುರವಡಿ 
ಗಳ್ಳಿರ್ಪ್ವತೆ್ರಿನ್ನು ದಿವಸಂ ಸನ್ಮಾಸನಂ ನೋನ್ತು ಮುಡಿಪ್ಪಿದಾರ್‌ 
(ಎಕ. 11, ೩೩-೨; ಸು. 700). ತಟಿಕಿಕಾಡು: ತಟಿಕಿಕಾಡಾ ಮೇಗೆಬ್ಚಿನ್ನು 
,ಪೆರ್ಮ್ಮಾನಡಿಗಳಾ ಬೆಸದೆ ಮಹಾರಾಜರ್ಪುಲಿನಾಡಾ ನೆಜ್‌ಯಲ್ವೇಟಿಸ್ನೊಡೆ 
(ಸೌಇಇ, 1೩-1, ೨೦-೪: 9ನೆಯ ಶತ); ತಬಕಾಡ ಮಹಾನಗರಮುಂ 
ಪಟ್ಟಣವಸನ್ತರ ಮಣ್ಣ್ವಯ್ಯನು ಇಪ್ಪ ತ್ತು ಅಯ್ವರು (ಎಕ. ೩1೪, ತಿರುಮ. 


ಕ ೨೦೪-೬ ; ಸು. 989). [?] 
ತಟಿಹದುಜುಗಲ್‌ (ನಾ). ಕೊಡೆಗಳ ನೆರವಿ; ಸತ್ತಿಗೆಗಳ ಸಂದಣಿ : 


ಸಿವಿಗೆ ತಬಕಿದುಜುಗಲೊಡನಿಕ್ಕುವ ಕುಂಚಂ ಲೀಲೆವಡೆಯೆ ಚೆಲ್ಪೆಸೆದುದು 
ಷಣ್ಣವತಿ ಸಹಸ್ರಾಂತಃಪುರಮವಯವದೊಳೆ ಭರತ ಚಕ್ರವರ್ತಿಯ 
ಕೆಲದೊಳ್‌ (ಅದಿಪು. ೧೦-೩೪) ; ಕಿಕ್ಕಿಟ್‌ಗಿಟಿದ ತಟ್‌ದುಟುಗಲ ನಡುವೆ 
ಪೊನ್ನರಥಧಮನೇಜ ನಿಂದಂ ಭೂರಿಶ್ರವಂ (ಪಂಪಛಾ. ೧೦-೫೭ ವ). 

[ ತಟ3 + ತುಜುಗಲ್‌ (ಎತುಟುಂಗಲ್‌) ] 


ತಟಕವಿಡಿ, ತಳೆವಿಡಿ (ಕ್ರಿ). ಬಿಳಿಯ ಕೊಡೆ ಹಿಡಿ; ಛತ್ರಿಯನ್ನು 


ಹಿಡಿ: ಗಟ್‌ಯಿಸುವ ತಮಂ ಮೂಡಲ್‌ ಪೊಟಿಕಿಗಟ್ಟುವ ಸಂಜಿಗೆಂಪು 
ಪಡುವರ ಕೈಕೊಂಡೆಟಲೆ ಧರೆಗರ್ಧನಾರಿಯ ತಟವಡಿದಂತಾಯ್ತೂ 
ಗಗನಮಂಡಲಮಿನಿಸುಂ (ಅನಂಪು. ೭-೩೨). ತಳೆವಿಡಿ: ಮಳೆ ಕೊಡುವ 
ಬೆಟ್ಟಗಳ ಮೊಲೆಯುಂಡು ಹಸುರೆಲೆಯ ತಳಿವಿಡಿದು ನೆಲದ ದಾರಿಯ 
ನೋಳ್ಟ ಚೆಲುವೆ (ಕಲರ. ೨೩-೭). [ತಟ್‌ + ವಿಡಿ; ) 


ತಟ್ಕಿಯಿಸು "ತಟಕ್ಕಿಸು' ನೋ. 
ತಟ್ಕಿಯ್ಸು "ತಲ್ಕಿಸಂ' ನೋ. 
ತಬಿಕ್ಕಿಕ್ಕು, ತಳುಕಿಕ್ಕು ತಟ್‌ಕಿಕ್ಕ (ಕ್ರಿ). ತಳಕುಹಾಕು ; ಜೋಡಿಸಂ; 


ಹೊಂದಿಸು ; ಅಳವಡಿಸು : ಆಕೆಯ ರೂಪಾತಿಶಯಮಂ ಪೇಲ್ವಡೆ 
:.೬.. ನಖನಿಕಾಯಂಗಳ್ಗೆ ತಾರಾವಳಿಗಳ ತೋರವೆಳಗುಗಳಂ ತಲ್ಕಿಕ್ಕಿ ದಂತೆ 
(ಪುಣ್ಕಾಸ್ತ. ೨-೩೨ ವ). ತಳುಕಿಕ್ಕು: ಬೆಳಗು ಬೆಳಗಂ ಹಳಚಿದಂತಾಯ್ತು 
ಭಯಜ್ಞಾನ ತಳು([ಪಾಕಾಂ. ೪]ಕಿಕ್ಕಿ ಕಳೆಯಲಳೆವಟ್ಟುದುಭಯಜ್ಞಾನ 
(ದೀಕ್ಷಾಜೋ. ೧೪೩-೧೮); ಪದಕೆಜಿಗಲಂದು ಬಿಗಿಯಪ್ಪಿ ಕರದಿಂ " ಕರವ 


ತಟಿಕ್ಕಿಸು 


ತಳುಕಿಕ್ಕಿ ಇಂದುಧರ ನಡೆತಂದನರವಂನೆಗೆ (ಲಶಿಜಿಂ. ೯-3೯): ಮತ್ತೆ ಹೂವಿನ 
ಮಳೆಗಳಾತನ ನೆತ್ತಿಯಲಿ ಸುರಿದವು ಮುರಾಂತಕನತ್ತ ತಿರುಗಿದನವನಿಪನ 
ಕರತಳವ ತಳುಕಿಕ್ಕಿ (ಕುವ್ಕಾಗ. ೮-9೨); ಮತ್ಯರತಳ ದೊಡನೆಯಂತಕನು 
ನಿಜ ಕರತಳವ ತಳುಕಿಕ್ಕಿ(ತಿಮ್ಮಆ, ೬-೭೦). ತಬಿ ಕಿಕ್ಕು: ಪೊಡರ್ಪ ದಾಡೆಗಳ್‌ 
ಏರಿದಳವಟ್ಟ ಮಾಸೆ ತಬಿಕಿಕಿಕ್ಕಿದ ಪುರ್ವಡಿದಿರ್ದ ಮೆಯ್‌(ಫುಣ್ಕಾಸ್ತೆ. ೮-೧೦). 
[ ತಟ್ಯು + ಇಕ್ಕು] 

ತಟಿಕ್ಕಿಸು, ಶೆಕ್ಕಿಸು, ತಕ್ಕಿಸಂ,, ತರ್ಕಿಸ್ಕ್ಯು ತಳ್ಳರಿಸು, ತಳ್ಳಿಸು, ತೆಕ್ಕಿಸು 
(ಕ್ರಿ). ೧. ಅಪ್ಪು; ಆಲಿಂಗಿಸು : ಪಡಗೊಡೆಯೆ ಪಲಗೆಯೊಂದಂ 
ಪಿಡಿದಬಲೆಯನೆನ್ನ ಕೌಂಕುಟಕೊಳ್‌ ತಬಿಕ್ಕಿಸಿಕೊಂಡೆಡೆವಿಡದೆ ಪುಣ್ಯದಿಂದಂ 
ತಡಿಗೆಯ್ದಿ ದಂ (ದಕಕು. ೨-೮೪); ಎನ್ನಂ ತನ್ನಿರ್ಕೆಯ್ಯಿಂ ಕರಂ ತಟ್‌್ಕಿಸಿ 
(ದಶಕು. ೧೩-೬೨). ಶೆಕ್ಕಿಸು: ೨. ಒಡ್ಡು; ಅಡ್ಡವಾಗಿ ಹಿಡಿ; ಮುಂದಕ್ಕೆ 
ಚಾಚು : ತೊಲತೊಲಗೆನುತುಂ ಹರಿಗೆಯ ರೆಕ್ಕಿಸಿ ಸಲೆ ಕೂರಸಿಯಂ 
ಚಿಮ್ಮುತ್ತಂ ಬಂದು (ಕುಮುರಾ. ೮-೪೫). ತಕ್ಕಿಸ್ಕು : ೧. ಬಿಸುಡದಿರು 
ಬಿಸುಡದಿರು ಬೇಡಬೇಡಕಟಕಟ ಹಸುಳೆ ನೊಂದಹನೆಂದು ಬೀಳ್ವವನನೆತ್ತಿ 
ತಕ್ಕಿಸಿಕೊಂಡು (ಹಠಕಾ. ೧೨-೩೭); ನೊಸಲೆಡೆಯನು ಚುಂಬಿಸಿ ತಕ್ಕಿಸುತ 
ಪರವಶೆಯಾದಳೇನ ಬಣ್ಣಿಸುವೆ (ಕಂನವಿ. ೯-೧೭೭); ತಕ್ಕಿಸಿದನೈವರಂ 
(ತುರಂಗ. ೨೬-೧೫). ೩. ನೆಡು; ನಾಟಂ ; ಚುಚ್ಚು ; ತರಣಿಜಂ ಕಡು 
ಮುಳಿದು ಖಾತಿಯಿಂದ ಮಕ್ಕಳ ಶಿರೋಮಣಿಗೆ ತೆಗೆದೆಸಲ್ಕಣೆ ಶಿಶುವ 
ತಕ್ಕಿಸಿತು (ತುರಂಗ ೫೦-೩೩). ತರ್ಕಿಸ್ಮು: ೪. ತಾಕು; ತಗುಲು ; 
ಮುಟ್ಟು: ನೆಗೆದುರಿ ಭುರ್ಭುಗಿಲ್‌ಭುಗಿಲೆನುತುಮಗುರ್ವಿಸಿ ಪರ್ವೆ 
ನೀಳ್ಡ ನಾಲಗೆಗಳ ತೆಕ್ಕೆ ತರ್ಕಿಸೆ ನಭಸ್ಥ ಲಮಂ (ಮಹಾನೇ. ೦೬-೨೯). ೫. 
ಜೋಡಿಸು; ಜೊತೆ ಮಾಡಂ; ಸೇರಿಸು: ತನ್ನ ಪುತ್ರಂಗೆ ತಾನೆ ಗುರು 
ವಾದೆನೆಂಬ ಗುರುದ್ರೋಹಿಯ ಮಾತು ಕೇಳಲಾಗದು ಎನ್ನ ತಂದೆಯೇ 
ಎನಗೆ ಗುರುವೆನ್ನುವ ಗುರುದ್ರೋಹಿಯ ಮುಖವ ನೋಡಲಾಗದು 
ಅವರಿಬ್ಬರೊಳಗೆ ಗುರುಶಿಷ್ಯ ಸಂಬಂಧವನಾಚರಿಸಿದೊಡೆ ಅವರಿಬ್ಬರ 
ತರ್ಕಿಸಿ ಕಟ್ಟಿ ಹೊತ್ತಿಸಿ ನೊಂದಿಸಿ ಸುಡುವ ನಮ್ಮ ಕೂಡಲ ಚನ್ನ 
ಸಂಗಮದೇವಾ (ಜನ್ಮವ. ೨೩-೩. ತಳ್ಳರಿಸು : ೧. ಕರುಮ ಬಂದಿದಿರ 
ಹುದು ಮೋಹನದ ರೂಪಿನಲ್ಲಿ. . . ಕರೆದು ತಳ್ಳುವ, ತಳ್ಕರಿಸುತೊಳಗೆ 
ಕಿಚ್ಚಿಡುವ ತರಳತೆಯದೇಂ ತಂತ್ರ? (ಮಂಕುಕ. ೧೭೯). ತಳ್ಳಿಸು : ೧. 
ನಗುತ ಸಾಕೇಳೆಂದು ರಾಯನ ತೆಗೆದು ತಳ್ಳಿಸಿ ಕೈಯ ತಳುಕಿನೊಳಗಧರನು 
ನೃಪಸಭೆಗೆ ಬಿಜಯಂಗೈದನೊಲವಿನಲಿ (ಕುವ್ಕಾಸ. ೬-೨೨); ತಳ್ಳಿಸುವ 
ಪ್ರೀತಿಯಿಂ ತವಕಿಸಿ ನಿಗುರ್ವ ತೋಳ್‌ (ಕಬಪು. ೧೯-೩೨). ತೆಕ್ಕಿಸು: ೧. 
ಕುಡಿಯಲ್ಕ್ಯಣಮಾಅದೊಡಂ  ಕುಡಿಸಿದನೊಡನುಂಡವಂಗವಂ ತೆಕ್ಕಿಸಿ 
ಕೊಂಡಡಮವನ ವಿಷಮದಿಟ್‌ಗುಂ (ಖಐಮದ. ೫-೫೪); ಒಬ್ಬಳನು 
ಮುದ್ದಿಡುತ ಒಬ್ಬಳನು ತೆಕ್ಕಿಸುತ ಮತ್ತೊಬ್ಬಳನು ಬಳಸುತಾ (ನನಲ್ಲ. 
೩8-58), [ ತಟ್ಯು * - ಇಸ್ಕು) 

ತಟಿಕ್ಕಿಟಿ೨ (ನಾ). ತಾಗಿ ಇರಿಯುವಿಕೆ; ಸಂಘಟ್ಟನ (?): ತಕ್ಕುಂ ತಗುಳ್ಳು 
ಕಾಯ್ಬೊದವೆ ಕೋಟ್ಯಳ ತಳ್ಳಿ (ಬಿಕ್ಕಿ 3 ಆಯಿಂದೆ ಕೆಂಡಮಲ್ಲೊಕ್ಕರೆ 
ತೇನತೇನಮವತಂ ಬಿಗುಣಂ ತಿಗುಣಂಗೊಳಲ್‌ ಮೊಗಂಬೊಕ್ಕ ಗಜಂಗಳಂ 
ನಿಜ ಭುಜಾರ್ಗಳಮಗ್ಗಳೆಯಾಗಿ ಸಾರ್ಚಿ ಕೈಯಿಕ್ಕಿಸಿ ಪಿಂಗಿಪಂ ಪಿಡಿದು 
ಪಿಂಗಿಸುವಂತಿರೆ ಜಂತ್ರದಾನೆಯಂ (ಅನಂಪು. ೬-೦೨). 

[ ತಟ್ಕು + ಇಲ್ಮಿ] 

ತಟ್ಕು, ತಕ್ಕ್ಕು, ತಳಕ್ಕು, ತಳುಕ್ಕು, ತಳ್ಳ್ಯು, ತಟೀಕು (ನಾ). ೧. 
ಒಂದಕ್ಕೊಂದು ತಳುಕು ಹಾಕಿಕೊಂಡಿರುವುದು; ಹೆಣೆದಂಕೊಂಡಿರಂ 
ವಿಕೆ ; ಹೆಣಿಕೆ; ಜೋಡಣೆ ; ಎಲೆವಳ್ಳಿಯ ತಟಿಕ್ಕಿನಿಂ ಮನಂಗೊಳಿಪ 
ಕೌಂಗಿನ ಮರಂಗಳೆೊಳಂ (ಕಾದಂಪೂ, ೯೭). ೨. ಅಪ್ಪುಗೆ ; . ಆಲಿಂಗನ: 


೩೪೦೯ 


26 


40 


ತಟ್ಕು 


ತೊಳಗುವ ಹಾರಮನಾಗಳ್ತಳೆವಂತಿರೆ ನೆಲಕೆ ಬೀಟ್ವಿನಂ ಪಿಡಿದಕ್ಷಾ 
ವಳಿಯಂ ಕೊರಲೊಳ್ತಳೆದಾಂ ತಳೆದೆಂ ಮುನಿಪತಿಯ ತೋಳ ತಟಳ್ಕಿನ 
ಸುಖಮಂ (ಕಾದಂಪೂ. ೭೭೦); ಕಡಲೊಳ್‌ ನೇಸಜನಟ್ಟಿ ಲುಂ ಪೊಡವಿಯಂ 
ನುರ್ಗೊತ್ತಲುಂ ಕೆೊಂಕಿ ಘೀಳಿಡೆ ತಟಿಕ್ಕಿಂ ದೆಸೆಯಾನೆಯಂ ಮುಟ್‌ಯಲುಂ 

, . ಬಗೆದನಾಗಳ್‌ ದಪ್ಪದಿಂ ದಪ್ಪಗಂ (ಕಲಿಕಾ. ೦8೨). ತಕ್ಕ್ಕು: 
೩. ಗಜಾರೋಹಣದ ಒಂದಂ ರೀತಿ (?) ; ತಮ್ಮ ತಕ್ಕಿನ ಮೂಲಿಂ 
ತಕ್ಕುಗಳುಮನಡರಿಯುಂ ತೊಡರಿಯುಂ ನುಡಿದಂತೆ ತಂತಮ್ಮಾನೆಯೊಳ್ತನ 
ಮುಮಂ ಬಿನ್ನಣಮುಮಂ ಮೆಟ್‌ದು (ಶಾಂಶಿಪು. ೩-3೭ ವ) `; ತಕ್ಕು 
ತಗುಳ್ಳು ಕಾಯ್ದೊದವೆ . . . ಮೊಗಂಬೊಕ್ಕ ಗಜಂಗಳಂ ನಿಜಭುಜಾರ್ಗಳ 
ಮಗ್ಗಳೆಯಾಗೆ ಸಾರ್ಚಿ (ಅನಂಪು. ೬-೧೨). ತಳಕ್ಕು : ೧. ಅದು ಕೇವಲ 
ಒಂದೆರಡು ದಿನಗಳ ಜೋಡಲ್ಲ; ದೇಹೆಗಳೆರಡರಲ್ಲಿಯೂ ಜೀವವಿರುವ ತನಕ 
ಒಂದಾಗಿರುವ ತಳಕನ್ನು ಹಾಕಬೇಕಾಗಿತ್ತು (ಜಂದುಟ. ೪8). ೪. ಪರಸ್ಪರ 
ಸಂಬಂಧ : ಕೌಟುಂಬಿಕ ಸಂಬಂಧಗಳಿಗೂ ಕೌಟುಂಬಿಕ ಸುಖದುಃಖಗಳಿಗೂ 
ತಳಕು ಇರುವುದರಿಂದ (ಕುಟುಂಬ. ೦೫); ಇಂತಹ ಕ್ಷುದ್ರ ಜೀವನಕ್ಕೆ ಮತ್ತೆ 
ಎಂತೆಂತಹ ಆಶೆಗಳ ತಳಕನ್ನು ಹಾಕಿರುವೆ (ಅಂತರಾ. ೪೦). ೫. ಸ್ಪರ್ಧಿಗಳ 
ಜೋಡಂ,-ಜೊತೆ : ಎಂಟು ಹತ್ತು ತಳಕುಗಳ ಕುಸ್ತಿ ಮುಗಿಯಿತು 
(ಗ್ರಾಮಾಯ. ೨೬೧). ೬. “ಕೂಡಿಸುವುದು ; ಪೋಣಿಸಿ ಕಟ್ಟುವುದು” 
(ಕಾನಕೋ. ೬೫). ತಳುಕ್ಕು : ೧. ನಗುತ ಸಾಕೇಳೆಂದು ರಾಯನ ತೆಗೆದು 
ತಳ್ಳಿಸಿ ಕೈಯ ತಳಂಕಿನೊಳಗಧರನು ನೃಪಸಭೆಗೆ ಬಿಜಯಂಗೈದನೊಲವಿನಲಿ 
(ಕುವ್ಕಾಸ. ೬-೨೨); ಕಂಡು ಬಿಗಿಯಪ್ಪಿ ಕರದಿಂ ತಳುಕನಿಕ್ಕಿ (ಸೌಂದಪು. ೫-೩೦); 
ತಳುಕಿನ ಕನಕಲತೆಗಳಂತೆ ತೋ ಳ್ತೊ ಡೆ ಬಳಿಕೊಂದಜಿೊಂದಜಿೊಳ್‌ 
ತಳೆದು ಪುಳಕಿತಮಪ್ಪಂತೆ (ಮೋಹಕ. ೨೭-೪೩). ೭. ಸಿಕ್ಕು ; ತೊಡಕಂ : 
ನಕಲಿಯಿದು ನಿಜವೆಂದು ಮೋಸ ಹೋದೀರಯ್ಯ ನೀವಿವರ ಬಲೆಯ 
ತಳುಕಿಗೆ ಬೀಳದಿರಿ (ಕೋಗಿಲೆ. ೮. ಹೆಣಿಕೆಯ ತೋರಣ : 
ವರಚಿತ್ರಪತ್ರಂಗಳೆಸೆವ ಮಣಿಮಾಲೆಗಳು ತರದಿಂದ ಕತ] ಳುಕು 
ದಂಡಾವಳಿಗಳಿಂತಿವೇ ಸ್ಫುರಿಸಿಯೊಪ್ಪುತ್ತಿರ್ದವಾ ಮರುಳಕಂಕಣ 
ಮುಮಿರ್ದಲ್ಲಿ ಮೂಜಿ ಸುತ್ತು (ವೀಕ್ಕಿಪು. 6-50-9೭) ; ಸತ್ಯರಿಹ 
ಸದನಗಳು ಭಿತ್ತಿಯಿಲ್ಲವು ಪರುಷ ಮುತ್ತು ಬಿಗಿದಿಹ ತಳುಕು ಸುತ್ತಲೆಸೆ 
ದಿಹವು (ಶರಲೀ, ೩೦-೩). ೯. ಒಂದು ಬಗೆಯ ಸರ,-ಹಾರ : ತಳುಕು 
ಕಡಗ ಕಂಕಣ ರುುಣರುಣಿಸಲು ತುಳುಕಿದರ್‌" ಗಂಧೋದಕವ (ಮೋಹತ. 
೧೪-೩೦). ತಳ್ಳ್ಯು: ೧. ಅಲರ್ಗಳ ಗೊಂಚಲೆಅಗಿಸದ ಲತೆಲತೆಗಳಡರದ 
ತಳ್ಳಿನಿಂ ಚಿಗುರದಿಮ್ಮಾವು (ಕೈಮಿಭಾ. 4-೩). ೮. ಸಸಿಗಲ್ಲ ಕೊತ್ತಳ 
ಗಳಗಣಿತ ದ ವೈಡೂರ್ಯದೆಸಕಮಾಂತಿರುವ ಕಿಟುವಾಗಿಲುಗಳಡಿಗಡಿಗೆ 
ವಸುರನ್ನ ತಿಂತಿಣಿಗಳಾಂತಿರುವ ತಳ್ಳುಗಳಲೆಸೆದುವಾ ಪಾಲಕಗಳು 
(ವಂಕಾರಾ, ೩೨-೪). ತಲಿರಿಕು: ೧. "ತಟಾಕಿಕ್ಕು' ಪರಾ. 

ತಳಕುಹಾಕು, ತಳುಕುಹಾಕು ಎ ೧. ಸೇರಿಸಿ ಕಟ್ಟು: ಉಳಿದ ನಾಲ್ಕೆಂಟು 
ಕುದುರೆಗಳನ್ನು ತಳಕುಹಾಕಿ ಮುಂದೆ ಬಿಟ್ಟರು (ಮೆ ದಿ ಮ.,೧೨೬), 
೨. ಒಂದಕ್ಕೊಂದು ಗಂಟುಹಾಕು ; ಸಂಬಂಧ ಕಲ್ಪಿಸು : ಕುಮಾರ 
ವ್ಯಾಸನ ಕಾಲದೊಡನೆ ಇವನ ಕಾಲವನ್ನು ತಳಕುಹಾಕಬೇಕಾಗಿಲ್ಲ 
(ಸಾದ. ೨೩೮); ವಿಶ್ವಾಸಕ್ಕೂ ವ್ಯವಹಾರಕ್ಕೂ ತಳಕುಹಾಕಲು. ಮನಸ್ಸಾಗ 
ಲಿಲ್ಲ (ಹಂಗೀತೆ. ೧೫೧) ; ನಿನ್ನ ಲಗ್ನುನೂ ಅದನ್ನೂ ತಳಕುಹಾಕಿ ನಿಂತಾರ 
ಅವರು (ಸಮಜೀ, ೨೪೭) : ಆ ಗುಣವನ್ನಿಲ್ಲಿ ತಳುಕುಹಾಕಿ ಸಮಾಧಾನಕ್ಕೆ 
ಬರುವುದು (ನನ್ನಜೂ. ೩೦). ತಳುಕಾಗಿ ನಿಲ್ಲುಎಒಗ್ಗೆ ಟ್ಟಾಗಿ ನಿಲ್ಲು; ಹೊಂದಿ 
ಕೊಂಡು ನಿಲ್ಲಂ; ಒತ್ತಾಸೆಯಾಗಿ ನಿಲ್ಲು (?) : ೬೨ ವ್ರಿಶ್ತಿಯ ಮಹಾ 
ಜನಂಗಳು ಹಿರಿಯ ಮಹಾ ೬ ೫x «ಲು ತಂಮೊಳಡಂಬಟ್ಟುಯೆಂದಿಂಗೆವೊ 
ತಳುಕಾಗಿ ನಿಂದರು (ಎಕ..೪ಃ, ತರೀಕೆ. 88-8೦ : .1291). ತಳುಕಿನ ಸರ, 


೭೦-೩೯). 


ತಟಿಕ್ಕಿ 


ತಳಿಕಿನ ಸರ - ಒಂದು ಬಗೆಯ ಸರ: ಅವಳು ಹೊಸದಾಗಿ ಮಾಡಿಸಿದ 

ತಳುಕಿನ ಸರ ಚೆನ್ನಾಗಿದೆ (ರೂರ); ತಳಿಕಿನ ಸರ, ಮುತ್ತಿನ ಸರ, ಅಡ್ಡೆಳೆಸರ 

ಮೊದಲಾದ ಹಾರಗಳನ್ನು . . . ಆ ವನದಲ್ಲಿರುವ ಬ್ರಾಹ್ಮಣರಿಗೆ ಕೊಟ್ಟು 

(ಕೃವಾಆ. ೨೧೦). [ ದೇ.॥ ತಮಿ. ತಟುಕು ಎ ಅಬ್ಬಕೊಳ್ಳು ] 

ತಟಿ್ಕಿ, ತಕ್ಕೈ, ತರ್ಕೆ, ತಳಿಕ್ಕೆ, ತಳ್ಳಿ, ತೆಕ್ಕೈ, ತೆರ್ಕೆ (ನಾ). ೧.ಅಪ್ಪುಗೆ; 
ಆಲಿಂಗನ : “ ತಟಕ್ಕಿ ಯೆಂದಾಲಿಂಗನಂ ” (ಕಶಸಾ. ೨೦-೪೧೮) ; “ ಅಪ್ಪುಗೆ 
ತಟಿಕ್ಕಿಗಂ ಪೆಸರು” (ಕಬ್ಮಮಂ. ೭೭); ಕೂಟದೊಳುಣ್ಮಿದ ಬೆಚ್ಚ ತಟಕ್ಕಿ 
ಯೊಳ್‌ ಕೂಟ ಸುಖಂಗಳಂ ಪಡೆದನೇಂ ಚದುರಂ ಗಳ ಬದ್ಮೆದಲ್ಲಟಂ 
(ಪಂಪಧಾ. ೩-೮೨); ನಾನೊಲ್ಲ ತಂಗೆ ಕೆಡೆದೊಲ್ಬಣ್ಣನೊಲ್ಮೆಯಾ ತಟ್ಕ್‌ 
ಯೊಳ್‌ ಪಟ್ಟು (ಅಂತಿಗೊ. ೪-8). "ತಟಿಸ್ಕಿಗೆಯ್‌', ತಟ್ಕಿಗೊಳ್‌' 
ಪರಾ. ತಕ್ಕೇ: ೧.ಚೆನ್ನಮಲ್ಲಿಕಾರ್ಜುನ ಒಂದಿರುಳಗಲಿದಡೆ ತ[ಖಾಕಾಂ. ತೆ]ಕ್ಕ 
ಸಡಿಲಿದ ಜಕ್ಕವಕ್ಕಿಯಂತಾದೆನವ್ವಾ (ಮಹಾದೇ. ಬ. ೧೪೨-೩೨೩); ಜಕ್ಕವಕ್ಕಿ 
ಗಳೆಲ್ಲ ತಕ್ಕೆಯನುಳಿದು , .. ಪೋದವು ದಿಕ್ಕುದಿಕ್ಕಿಗೆ ತಮತಮಗಾಗ 
(ಅಂಜದ. ೭-೦೪೩; ಆ ಮಹಾವಜ್ರಾಯತ ಪ್ರೋದ್ಧಾಮದಾಯಸ 
ಭೀಮತನು ನಿರ್ನಾಮವೆನೆ ನುಗ್ಗಾಗಿ ಬಿದ್ದುದು ನೃಪನ ತ[ಪಾಕಂ. ತೆ] 
ಕೈಯಲಿ (ಕುವ್ಮಾಗೆ. ೧೧-೩೯); ಚುಂಬನಕೇನಿಚ್ಚೆ ತಕ್ಕೆ ಗಾವುದು ಸವಿದಂಬುಲ 
ವೇನಮಾಡುವುದು (ಛರಡ. ೧೦-೨೮) ; ಚೂತಮಾ ಮಲ್ಲಿಗೆಯನಪ್ಪಿದುದು 
ದೇಗದೊಳ್‌ ಕುರುವಕಂ ಮಾಧವಿಯ ತಕ್ಕೆಗೊಳಗಾದುದು (ಜಿಬಪು. 
೧೧-3೩) ; ಸೊಕ್ಕು ಜವ್ವನೆಯ ತಕ್ಕೆಯ ಸವಿಯಂದದೆ ಸಕ್ಕರೆ ಚಿಲುಪಾಲಿ 
ನಂತೆ ಅಕ್ಕಟ್‌ಂದಲಿ ಕೇಳುವರಿಗತಿ ಹರುಷವ ಮಿಕ್ಕೆಸಗುವುದೀ ಕಾವ್ಯ 
(ಕಂನವಿ. ೦-೦೬). ಪಿ. ಎರಡು ತೋಳುಗಳ ಹಿಡಿತ: ಇಕ್ಕಿದ 
ಹೆಜ್ಜೆಯ ತೆಗೆಯದು ಮೊನೆಗೆ ನಿಲ್ಲದು ತಕ್ಕೆಗೆ ಬಾರದು (ಸರ್ವವ. ೨೦೩-೯೨೪); 
ತಕ್ಕೆಗೆ ಸಿಕ್ಕಿದ ಚಾವಡಿಗಂಬ . . . ಎಂತಹೆ ಗರ್ವಿಷ್ಠನಾದರೂ ಬಗ್ಗಿ 
ಹೋಗಬೇಕಾದ ತಗ್ಗಿನ ಬಾಗಿಲು (ಪಳಮ. 9).೩. ಗಂಂಪು; ಸವಂಹ: 
ಉಸ್ಮತ ಮಣಿರಥಪ್ರತತಿಯ ತಕ್ಕೆಗಳ್ಳವಧಿ ಮುನ್ನಿಲ್ಲ (ಕಬಪು. ೨೬-೭). 
೪. ಒಂದೆಡೆ ಸೇರಂವಿಕೆ; ಸೇರುವೆ (?): ಒತ್ತುವ ಕೋಡ ಕಾಳೆ 
ಕುಣಿವೋಜಿಗೆ ಬಾಜಿಪ ಜುಂಜೆ ಕಿಜುನಾಯ್ಗಳ ಪಿಂಡ ತಕ್ಕೆ 
ಮತ್ತೊತ್ತುವ ಗರ್ಜಿತಂ ಮೆಟ್‌ವ ಬೆಟ್ಟದ ಬೇಡರ ಪಳ್ಳಿಪಳ್ಳಿಯೊಳ್‌ 
(ಸೂಕ್ತಿ ಸು. ೩೨೦೦). ತರ್ಕೆ; ೧. ರಂಭೆಯೂರ್ವಸಿ ತಿಲೋತ್ತಮೆ 
ಮೇನಕಾಸ್ತ್ರೀಯರುಂ ಬಿಡದೆಯೋಲೈಸೆ ಸಕಲ ವೈಭವಗಳೊಳು ಕುಂಭ 
ಕುಚೆಯರ ತರ್ಕೆಯಿಂದ ಕೈಲಾಸದೊಳು ಸೈತಿರ್ಪನೆಂದನಾರ್ಯಂ (ಗುರುಜಾ. 
೬-೬೧). ತಳಿಕ್ಕೆ : ೧. 'ತಳಿಕೆಬೀಳು' ಪರಾ. ತಳ್ಳೆ: ೧. “ ಆಲಿಂಗನಂ 
ತಳ್ಳಿಯೆನಿಪುದು ” (ಕಠರ. ೪೩); ನೆನೆವೊಡೆ ನಿಳ್ಕದ ಈಕ್ಷಿಪೊಡೆ ಸಿಲ್ಕದ 
ಕೀರ್ತಿಪೊಡೊಲ್ಲು ಶಕ್ಕಮೆಂದೆನಿಸದ ಕೂಡಲುಜ್ಞುಗಿಸೆ ತಳ್ಳಿಗೆ ಸಲ್ಲದ 
ದಿವ್ಮಲಿಂಗಮಂ (ವೃಷವಿ. ೨೩-೨೬) ; ಪ್ರಾಣಕಾಂತರ ತಳ್ಳೆ ಸಡಿಲಿ (ವಜಕಾ. 
೭೫); ನೆಲಬಾನ ತಳ್ಳೆ ಯಲಿ ನೇಸರನು ಬಿಡುಗಣ್ಣನಾಗುತಿರಲು (ಥಾವಜೀ. 
೧-8); ಇರುತಿಹುದು ಬರಿ ಮೂರು ದಿನದ ಬಾಳ್ಕೆ . . . ಮುತ್ತೆ 
ಕಾದಿಹುಡದೋ | - ಚಿತೆಯ ತಳ್ಳಿ! (ಕವಿಕಾ. 9-೬). ತೆಕ್ಕೆ: ೧. ಫಲಿತ 
ಶಾಳೀವನದ ಮುತ್ತಿದ ಗಿಳಿಗಳೋ ತಾವರೆಯ ತೆಕ್ಕೆಯೊಳಿಳಿದ ಮಜಾ 
ದುಂಬಿಗಳೊ ವೃಷಸೇನನ ಶರಾವಳಿಯೊ (ಕುವ್ಕಾಕ. ೨೦-೧೦): ಹರುಷದಲಿ 
ಮುಂಡಾಡಿ ತೆಕ್ಕೆಯಲಿರಿಸಿ ಮುದ್ದಿಪ ವರ ಜನನಿ ಜನಕರಿಗೆ . . . ಪರಮಾ 
ನಂದಗೊಡುತಿಹನು (ಸಾಳ್ಕಳಾ. ೩೩-೧೧೪) ; ತಮ್ಮಿನಿಯರ ತೊಡರ್ದ 
ತೆಕ್ಕೆಯನೊದ್ದು , . . ಐತರಲು (ಜಿಬಪು ೦೯-೮). ಪಿ. ಕರ್ಮಕಾಂಡ 
ಯೋಗಂಗಳಿಲ್ಲವೂ ಭವದ ತೆಕ್ಕೆಗೆ ಒಳಗು (ಅವಶಂ. ೨೬೫ ೧೨3೦8); ಬಿಡದೆ 
ತೆಕ್ಕೆಯೊಳಲ್ಲಮನ ಬಯಲೊಡಲ ಬಂಧಿಸಲೆಂದು ಬಿಗಿಯಲು ಹಿಡಿಹಿಗಿಲ್ಲ 
ದೊಡವರು ಬೆಜಗಾಗಿರ್ದರದ ಕಂಡು(ಪ್ರಥುಲೀ. ೧೩-೦೪) : ಅರರೆ ಸಿಂಹದ 


೩೪೧೦ 


10 


16 


20 


25 


80 


40 


45 


ತಟಕ್ಕಿಗೆಯ್‌ 


ತೋಳ ತೆಕ್ಕೆಯ ಕರಿಯ ಸೆಳೆವಂದದಲಿ. . . ಧರಣೀಪಾಲನ ತೆಗೆದು 
ಭೀಮನ ಬರಿಯನೆಚ್ಚ ನು (ಕುವ್ಕಾಕ,. ೧೪-೨); ಅವನ ತೆಕ್ಕೆಯಲಲಅಕಿ 
ಯದಕಟಾ ರವಿಕುಲೇಶನು ಸಿಲುಕೆ (ಕಾಶಿರಾ. ೬.೬೨) ; ನೆಲದ ಆಧಾರದಲಿ 
ನಿಂತು ಹರಿಯುವ ನೀರು ನೆಲದೊಡಲ ಕೊರೆದು ಮುಕ್ಕಿತು ಒಂದೆ 
ತೆಕ್ಕೆಯಲಿ ಇಕ್ಕೆಲದ ಬಾಳು-ಬದುಕು (ನೆಲಮು. ೧೪-೧೪). ೩. ಬರಸಿಡಿಲ 
ಬಳಗದಂತೆ ಕುಳಿಕಾಹಿಯ ಕಡುಪಿನಂತೆ ನೆಲಮುಕ್ಕನ ತೆಕ್ಕೆಯಂತೆ ಇರ್ದ 
ಅಸಂಖ್ಯಾತ ದೈತ್ಯನಾಯಕರ (ಜಗವಿ. ೧೫-೧೩ ವ); ನಿಪ್ಪಸರ ಕವಿಗಳ 
ತೆಕ್ಕೆಗಳಿಂ ತಿಜುಪಾಡೋದುತೆ (ತಿರುನಾ, ದೇ. ೧೧೧-3೧): ವಾರಣಾವಳಿಗಳ 
ಪದಾತಿಯ ತೇರ ತೆಕ್ಕೆಯನಿಕ್ಕಿದನು ಪ್ರತ್ಯೇಕ ಸಾವಿರವ(ಕುವ್ಯಾಶ. ೩-೩೬); 
ಮಿಕ್ಕು ಶತಸಾವಿರದ ಕಂಬದ ತೆಕ್ಕೆಗಳ ತನಿವೆಳಗಿನಲಿ ಕಣ್ಣಿ ಕ್ಕಲಸದಳ 
ವೆಂಬವೊಲು (ತೊರರಾ. 8-೨-೬೧) ; ಎಷ್ಟು ಸಸಿಗಳನ್ನು ಬೆಳಸುತ್ತೀರೋ 
ಅಷ್ಟೆಲ್ಲಕ್ಕೂ ಒಂದೆಂದು ತೆಕ್ಕೆ ಕೆಲಸ ನಿಮಗೆ ಬೀಳುತ್ತದೆ (ಗಾಳಿಪ. ೧೦೫): 
೫. ಸುತ್ತಿಕೊಂಡಿರುವಿಕೆ ; ಸಂರಳಿಯಾಗಿರುವಿಕೆ : ಭೀಮನ ಕಳಕಳಕೆ 
ಕಿವಿಯೊಡೆದು ತಿಳಿದುದು ನಿದ್ರೆ ಮುಜ್‌ಾದಿಕ್ಕೆಯ ಮಹೋರಗನ ತೆಕ್ಕೆ 
ಸಡಲಿತು (ಕುವ್ಮಾಅ. ೧೩-೩೩). ೬. (?) : ತನ್ನನ್ನು ಮಿಕ್ಕು ಬದುಕುವೆ 
ನೆಂಬ ಕಾಲನ ಶೆಕ್ಕೆ ಕಂಟಕ ತನ್ನ ಧನುವಿಗೆನುತ್ತ ಬೊಬ್ಬಿ ಅೌದ (ನಿಭಾಗ. 
೪-೧೨-೧೩). ತೆರ್ಕೆ: ೩. ವಾಜಿರಾಜಿಗಳ್‌ ತೆರೆಗಳ ತೆರ್ಕೆಯಂತೆ ಕವಿ 
ತೆಂದುವು (ಪಂಠರಾಮಾ. ೪-೫೫); “ಪರಂಪರೆ” ( ಪಂರಾಮಾ. ಕೋಕ). 
೬. (ಒಂದರೊಡನೊಂದಂ) ಸೇರಿರಂವಿಕೆ,-ಕೂಡಿರುವಿಕೆ: ಬಲ್‌ದೆ 
ಬೆಜಗಾಗಿ ತುಜುಗೆಮೆಯ ತೆರ್ಕೆಯೊಳ್‌ ಬಂಬಳಿಪ ಕಣ್ಬನಿಗಳೊಸಅಕ 
ಮಸುಳನಾದ ದಿಟ್ಟಿಯಂ ಬಲ್ಪಿನಿಂ ನಿಲಿಸಿ (ವರ್ಧಪು. ೪-೬೨ ವ). 
ತೆಕ್ಕೆತೆಕ್ಕೆ (ದ್ವಿರುಕ್ತಿ) : ಇರ್ವರುಮೋರೋರ್ವರೊಳ್‌ ತೆಕ್ಕೆತೆಕ್ಕೆಯಿಂ 

ಬಾಹ್ಯಾಭ್ಯಂತರ ಪರಿಗ್ರಹಂಗಳಂ ಪರಿಚ್ಛೇದದಿಂ ತೊಆಕದು (ಕಾಂತಿಪು. 
೭-೬೦ ವು; ಅವನೀಶನಾಜ್ಞೆಯಿಂದಾ ನಂದನಕೆ ಹೋದ ಯುವತಿಯರ 
ವಿರಹದಿಂದಾ ತಂತವ್ಮೂ ಭವನದಂಗಣದಗ್ರಶಾಲೆಯೊಳ್ತೆ ಕೈತೆಕ್ಕೆ [ಪಾಠಾಂ. 
ತೆಟ್ಟಿತೆಟ್ಟೆ] ಯೊಳು ನಿಂದು (ಸಮ್ಮಕ. ೩-೨): ದಿಕ್ಕುದಿಕ್ಕಿನೆೊಳು ನಿಲಿಸಿದಳು 
ಖಾನರ ತೆಕ್ಕಿತೆಕ್ಕೆಯ ಪೌಜುಗಳನು (ಕುರಾಸಾಂ. ೪೩-೩೭). ತಕ್ಕೆಗೊಂದಿಸು 
= ಅಪ್ಪುಗೆಗೆ ಅಳವಡಿಸು ; ಅಪ್ಪಿಕೊಳ್ಳು : ಗಗನಮಂ ತಕ್ಕೆಗೊಂದಿ 
ಸಿದರುಂಟೆ ( ಜೈಮಿಭಾ. ೨೬-೨೧). ತಕ್ಕೆಹಾಕು, ತೆಕ್ಕೆಹಾಕು ಎ ೧. ಅಗಡು 
ಪ್ರಾಣಿಯನ್ನು, ಪಳಗಿಸಿದ ಅಥವಾ ಸಾಧುವಾದ ಪ್ರಾಣಿ 
ಯೊಂದಿಗೆ ಕಟ್ಟು: (೫. ೨. (ಪ್ರಾಣಿಗಳ) ಹಗ್ಗಗಳನ್ನೂ ಸೇರಿಸಿ 
ಕಟ್ಟು : ಅವೆರಡಕ್ಕೂ ತೆಕ್ಕೆ ಹಾಕಿ ಕಟ್ಟಿದ್ದಿದ್ದರಿಂದ ಅವು ಒಂಟೆಗೆ 
ಒಂದೊಂದು ಪಕ್ಕದಲ್ಲಿ ನೇತಾಡುತಿದ್ದವು  (ವಜಭಾ. ೩೪೭). 
೩. (ಹಾವುಗಳಂ) ಒಂದಕ್ಕೊಂದು ಕೂಡಿರು ; ಅಪ್ಪಿಕೊಂಡಿರಂ : 
ಹಾವುಗಳು ತೆಕ್ಕೆಹಾಕಿಕೊಂಡಿವೆ (ಕೂ). [ ಆತಟ್ಯು ) 

ತಬಿಕ್ಕಿಗೆಯ್‌, ತಳ್ಳೆ ಗೆಯ*, ತೆಕ್ಕೆಗೆಯ್‌, ತೆಕ್ಕೆಗೈ(ಕ್ರಿ). ೧. ಅಪ್ಪಿಕೊಳ್ಳು; 
ತಬ್ಬಿಕೊಳ್ಳು ; ಆಲಿಂಗಿಸು : ತನ್ನ ಮನದೆಜಕದಿನಿಯಳಂ ಕಂಡು ನಸು 
ನಕ್ಕು ಮುಟ್ಟಿ ಸಾರ್ದು ತಟಸ್ಕಿಗೆಯ್ದು ನುಣ್ಣಲ್ಲಮನಲುಗಿ (ರಾಮಾಶ್ಶ. 
೪೯-೦). ತೆಳ್ಳೆಗೆಯ್‌ : ತವಕದಿಂದಂ ತಳ್ಳೆಗೆಯ್ಕೊ ಬರಿಕೆಯ್ಯ ತೋಳ್ಗಳ 
ನೀಟಿ (ಜಿಬಪು. ೧೯-೩೭). ವಿ. ತೋಳುಗಳಲ್ಲಿ ಬಲವಾಗಿ ಹಿಡಿ; ತಬ್ಬಿ 
ಹಿಡಿ : ಏಡಿಯೆ ಕರಾಗ್ರಮಂ ಬಿಡಿಸುತೌಂಕೆ ಬಿದಿರ್ಚುವ ತಟಕ್ಕಿಗೆಯ್ಕೆ 
ಮೆಯ್‌ಗೊಡಪಿ ತೆರಳ್ಹುವ . . . ಬಿನ್ನಣಮೊಪ್ಪೆ ಕಡಂಗಿ ಕಾದಿದರ್‌ 
(ಶಬಶಂ. ೪-೭೩). ತೆಕ್ಕೆಗೆಯ್‌ : ೧. ಚೆಂದುಟಿವಾಯನೀಂಟಿ ನಳಿತೋಳೆಡೆ 
ಯೊಳ್‌ ಸಲೆ ತಕ್ಕೆಗೆಯ್ದು (ಉವ್ಕಸಾ. ೫೭೪) ; ಕಲೆವಂತರಪಹರಿಸಿದರು 
ಮಾಗಿಯ ಬಟ್ಟಮೊಲೆವೆಣ್ಣಳ ತೆಕ್ಕೆಗೆಯ್ದು (ಮೋಹಕ. ೪-೪೭). ತೆಕ್ಕೆಗೈ : 
ತೆಕ್ಕೆಗೈಸಂ ಪರಾ. [ತಟ್‌ * ಕೆಯ, 


Val-3-40A 


ತಟಿಕ್ಕಿಗೊಳ್‌ 


ತಟಿಕ್ಕಿಗೊಳ್‌, ತಕ್ಕೆಗೊಳ್‌, ತೆಕ್ಕೆಗೊಳ್‌, ತೆಕ್ಕೆಗೊಳ್ಳು, ತೆರ್ಕೆಗೊಳ 


(ಕ್ರಿ). ೧ತಟಿಕ್ಕಿಗೆಯ್‌ ೧: ಮುಳಿದು ವಿಯುಕ್ತ ವಲ್ಲಭಜನಂ ತಳುವಿಲ್ಲದೆ 
ತಟ್ಕ್‌ಗೊಂಡುದು . . . ಏನಳವಿಗಳುಂಬಮೋ ಪುದಿದ ಮಾಗೆಯ ಶೀತ 
ವಿಜೃಂಭಪಾತನಂ (ಕುಸುಮಾ. ೭-೨೦). ಪಿ. ಹಿಡಿ: ಇದಿರ್ವಂದರಸಿಯ 
ಸರಸಿಜ ಮೃದುಕರಮಂ ತಟ್ಸ್‌ಗೆಂಡು ಪಕ್ಕೆಗೆ ವಂದು (ಜಿಕವಿ. ೩-೧೦೭). 
೩, ಸೇರಿರಂ; ಜೋಡಣೆಯಾಗಿರಂ : ಫಣಿಗಣ ವಿವಿಧಾಲಂಕೃತಂ 
ತಟಿಕ್ಕಿಗೊಂಡಿರ್ದ ಪತತ್ರಂ ತನ್ನೊಳೊಪ್ಪಿರ್ಪಹಿಕುಲರಿಪುವಂ ಸಂತತಂ 
ಸದ್ವಿಹಂಗಾಧಿಪನಂ ಮಚ್ಚಿತ್ತದೊಳ್‌ ಭಾವಿಸಿದೆಂ (ದಕಕು. ೯-೮೯). 
ತಕ್ಕೆಗೊಳ್‌: ೧. ತಕ್ಕೆಗೊಂಡೆನ್ನ ಪೀಡಿಸಬೇಡ ಕಡು ಶೈತ್ಯವಕ್ಕೆಯೊಳಿರಿಸು 
(ಮೋಹತ, ೨೭-೫೯) ; ಕುವರ ಕಂಗೆಟ್ಟು ಬಿದ್ದಪೆನೆಂದು ತಕ್ಕೆಗೊಂಡವಳ 
ನುಣ್ಮೊಲೆಯ ಬಲ್ಬಿಡಿದ (ಮೋಹಕ. ೩೧-೨೭. ತೆಕ್ಕೆಗೊಳ್‌ : ೧. ರಾಹು 
ತೆಕ್ಕೆಗೊಂಡವೊಲಳವಟ್ಟು ರಂಜಿಪುದು ಕೇಳ್‌ ಮುಡಿ ಪಂಕರುಹಾಕ್ಷಿ 
ಯೊರ್ವಳಾ (ಧರ್ಮಾಮ್ಮ. ೭-೨೦೨); ಜಗವ ಮೋಹಿಸುತಿಹ ಕಾಮನ 
ತೆಕ್ಕೆಗೊಂಡಿರ್ದ ಕೋಮಲತರ ಬಾಹುಗಳಿಂದೆ (ಮೋಹಕ, ೧೦-೨೬). 
ತೆಕ್ಕೆಗೊಳ್ಳು : ೧. ಪ್ರೇಮ ಪರವಶರಾಗಿ ಪತಿಗಳನ್ನು ಮೇಲೆ 
ಮೇಲೆ ತೆಕ್ಕೆಗೊಳ್ಳುತ್ತಿದ್ದಾರೆ (ಶ್ರೀರಾಪ. ೯). ೪. ಇಟ್ಟಣಿಸು; 
ಸಂದಣಿಸು:ಗುಜುಗುಜುಗುಟ್ಟುತಂ ಬೀದಿಬೀದಿಯೊಳ್‌ ಮನೆಮನೆಯೊಳಂ 
ತೆಕ್ಕೆತೆಕ್ಕೆಗೊಂಡೆಲ್ಲರುಂ ಘನತರದೆ ' ವಿಹ್ವ ಲಾನ್ವಿ ತರಾಗಿರಲೈ. (ಪಾಸೋಪು. 
೪-೧೬೮) ; ಮುಂಚೂಣಿಯ ಒಂದೊಂದು ಗಾಡಿಯಲ್ಲಿಯೂ ಆರಾರು ಜನ 
ರುಗ್ಗ ಕೈದಿಗಳು ಇರುಕಿರುಕಿ ತೆಕ್ಕೆಗೊಂಡಿದ್ದರು (ಪುನರು. ೫೫೫). 
ತೆರ್ಕೆಗೊಳ್‌ : ೪. ಅಗೆ ಮೂಡುವಂದದಿಂ ತೆರ್ಕೆಗೊಂಡು ಕಿಜುಮನೆಯ 
ಸೆಲೆಗಳಿಡಿಕಿಟ್‌ದಿರೆ (ವರ್ಧಪು. ೧೧-೩. [ತಟ್‌ + ಕೊಳ್‌ ] 


ತಟಿಕ್ಕಿಯ್ಬು "ತಟಿಸ್ಕಿಸು' ನೋ. 
ತಟ್ಕಿಸು, ತಕ್ಕಯಿಂಸಂ, ತಕ್ಕವಿಸು, ತಕ್ಕೆಯಯ್ಲೂ, ತಕ್ಕೈಸು, ತರ್ಕಯಿಂಸು, 


ತರ್ಕವಿಸು, ತರ್ಕೆಯ್ಣು, ತರ್ಕೈಸಂ, ತಳ್ಳಯಣ್ಸು, ತಳ್ಳವಿಸು, 
ತಳ್ಳೈಸುು ತಟ್ಕಯಿಸಂ, ತಟ್ಯಯರ್ಲಿ, ತಟಕ್ಕಿಯ್ಲು, ತೆಕ್ಕೆಯಿಸು, 
ತೆಕ್ಕೆಯ್ದ್ಲು ತೆರ್ಕಯ (ಕ್ರಿ). ೧. ಕೂಡಿಕೊಂಡಿರಂ ; ಒಳಗೊಳ್ಳು ಃ 
ಆಯತ ಯದುವಂಶ ಕುಲಶ್ರೀಯಂ ತಟಕ್ಕೈಸಿದದಟರತಿರಥರವರತ್ಕಾಯತ 
ಭುಜಪರಿಘರ್ನಾರಾಯಣಬಲದೇವರೆಂಬರಂಬುಜವದನೇ (ಪುಪಭಾ.೩-೫೬); 
ಬಾಳುಮತ್ತಪರಂ ಬೆರಸು ಮಿಂಚಂ ತಟ್ಕಿಸಿದ ಕಾರ ಕಾರ್ಮುಗಿ 
ಲಂತೆ ತಿಜ್ಜನೆಯ್ತರ್ಪ ದಮಿತಾರಿಯಂ ನೋಡಿ (ಶಾಂತಿಪು. ೪-೫೩ ನ); 
ಪದೆಪಂ ಕೆಯ್ತದೊಳುಂಟು ಮಾಡಿ ನಯಮಂ ವಾಗ್ವೃತ್ತಿಯೊಳ್‌ ತೋಟಿ 

- ಎಸಕದೊಳ್‌ ಮೆಲ್ಬಂ ಪಳಂಚಲ್ವಿ ಕಣ್ಣದಿರೊಳ್‌ ಕಾಮಿನಿ ಕಾಮ 
ರಾಗರಸಮಂ ತಟ್‌ ಸಿ ತಳ್ಳೊಯ್ಲೂ ಮೇಳದೊಳಂ ಪೊಕ್ಕೆನಸುಂ ಮನಂ 
ಗೊಳಿಸಿದೊಳ್‌ ನಾನಾ ಪ್ರಕಾರಂಗಳಿಂ (ಸುಕುಮಾ. ೭-೧೦). ೨. ಅಪ್ಪು ; 
ಆಲಿಂಗಿಸು: ಎರಡು ಕೊಂಬುಗಳುಮಂ ತಟಸ್ಕಿಸಿಯಾದಮಾನುಂ 
ಬಿಗಿದಪ್ಪಿಕೊಂಡು ಸತ್ತಳ್‌ (ವಢ್ಮಾರಾ. ೩೫-೧೬) : ಕೊಂತಿ ಬಂದು ಕರ್ಣನ 
ಕಳೇವರಮಂ ತಟ್‌್ಕೈಸಿಕೊಂಡು ಪಾಂಡವರಯ್ವರುಮನಲ್ಲಿಗೆ ಬರಿಸಿ 
(ಪಂಪಭಾ. ೧೪-೮ ವ); ಕಾಲ ಮೇಲೆ ಮುಲಟದ ವಿನಯಾಭಿರಾಮನಂ 
ತೆಗೆದು ತಟಕ್ಕಿ ಮಸಿ ಪರಸಿ (ಕಾದಂಉ. ೨೭೫); ಜನಾರ್ದನನಾ ಮಂದರಮಂ 
ತಟಿಕ್ಕಿಸಿದ ಭುಜಪರಿಘಂಗಳಿನೆನ್ನನೆೊಲ್ಲೂ ತಟಕ್ಕಿಸುಗುಮೇ (ಜಗವಿ, 
8-೭೨); ಪಟ್ಕಿ ತಟಸ್ಕ್ಯಿಸಿದಂ[ಪಾಠಾಂ. ಬಳ್ಳಿ ತಟ್ಕ್‌ಿಸಿದಂ, ಪಟ್ಸಸಿದಂ]- 
ತಡಕೆಯ್ಯಂ ಮಾಡಿದಂ (ಕಮದ. ಪರಿ. 0); ಪುಷ್ಪ ಕದಿಂ ನೆಲಕ್ಕಿಟಿದು 
ತನ್ನಿಪ್ಪತ್ತು ತೋಳ್ಗಳಿಂದಾ ಗಿರಿಯಂ ತಟಕ್ಕೈಸಿ ಅಳ್ಳಾಡಿಸೆ (ಧರ್ಮಪ. 
೯-೩೮ ವ); ಗಟ್ಯಿನಟ್ಯಅಿ3ಂ ಬಿಗಿಬಿಗಿದು ತಟ್‌ ಸುತುಂ(ಜಿಕವಿ. ೬-೦೫೬ ವ). 
೩ ತಬ್ಬಿ ಹಿಡಿ; ಇರಂಕು: ಕರಿದಂತಂಗಳನಾಂತು ಪೀಲಿವೊಟ*ಯಂ 


೩೪೧೧ 


ತಟಿಕ್ಕಿ ಸು 


ತಟಕ್ಕಿಸಿ ಗಂಧೇಭ ಬಂಧುರ ಮುಕ್ತಾಫಳಭಾರಮಂ ತಳೆದು . 
ಬಂದರನೇಕರ್‌ ಬಟಕಿಸಂದು ಕಾಡೊಡೆಯನಂ ಕಾಂತಾರದೆೊಳ್‌ ಲುಬ್ಬಕರ್‌ 
(ಕಾದಂಪೂ. ೧೬೯). ೪. ತಾಕು; ತಗುಲು ;, ಮುಟ್ಟು : ಎರಡುಂ 
ವಿದ್ಯಾಧರ ಶ್ರೇಣಿಯೊಳಿಡೆಯೆಡೆಯೆ೧ಳ್‌ ಜೈನ ಚೈತ್ಕಾಳಿ ತಳ್ತಂಬರಮಂ 
ತಟ್ಕ್ಕಿಸಿ ನಾನಾಮಣಿಕಿರಣಗಣಜ್ಕೋತಿಗಳ* .. . ಬೆಳಗೆ (ಶಾಂತಿಪು. 
೨-೧೧೭). ೫. ಅರಳಿಸು; ವಿಕಾಸಗೊಳ್ಳುವಂತೆ ಮಾಡು: ತ್ರಿಲೋಕೀ 
ದೀಪಂ ತಟಸ್ಥ ೪ಸುಗಸ್ಮನ್ಮತಿ ಕುಮುದಿನಿಯಂ ನೇಮಿಚಂದ್ರಂ ಜಿನೇಂದ್ರ 
(ಲೀಲಾವ, ೧-೦). ೬. ಮಡಿಸಂ ; ಬಾಗಿಸು : ಗೆಂಟಾದುದೆ ಪೋದಪ್ಪದಿ 
ನ್ಲೆಚ್ಚಪೆನೆನುತೆ ನೃಪಂ ತೀವಿ ತೊಟ್ಟಾರೆ ತಟಕ್ಕಿಸಿದ ಮುಂಗಾಲ್‌ ಪೊಕ್ಕ 
ಪಿಂಗಾಲ್‌ ನೆಗೆದುಡುಗಿದೊಡಲ್‌ ಬಿಟ್ಟ ಕಣ್‌ ನೆಟ್ಟ ಕರ್ಣಂ ಪದವಿಟ್ಟೈ 
ದಾಜನೇಟಂ ಸರಳಿಸಿದುದು ಭೀತಾಂತರಂಗಂ ಕುರಂಗಂ (ಸೂಕ್ತಿ ಸು. ೩-೦೨೪). 
೭.ಸಂತೈಸು; ಶಮನಗೊಳಿಸು; ಸಮಾಧಾನಪಡಿಸು; ತಲೆ ನೇವರಿಸಂ: 
ಅಟಲನೆರ್ದೆಯೊಳ್‌ ತಿಣ್ಣಂ ತಟಕ್ಕಿಸಿ ಪುತ್ರವಿಮೋಹದಿಂದೆಟವಿ ತನುವಂ 
. ಅಟಿತುಂ (ಕಾವ್ಯಾವ. ೮೦೫). ತಕ್ಕಯಿಸು: ೨. ಮುಂದಿರ್ದ 
ವಾಗೀಶನಂ ತಕ್ಕಯಿಸಿ ನಲಿದು (ವಾಗೀರ. ದೇ. ೨೬೫-೧೪): ನಕ್ಕು ವಾಸುಗಿ 
ಭೀಮಸೇನನ ತಕ್ಕಯಿಸಿ ಕೈದಣಿಯೆ ಮನೆಗೆ ನಡೆಯೆಂದು 
(ಸಂಭಪ. ೦೭-೨೫). ತಕ್ಕವಿಸು: ೨. ಪವನಸುತನೇ ಬಾ ಎನುತ ತಕ್ಕವಿಸಿದನು 
(ಕುವ್ಕಾಗ. ೧೧-೪೨). ತಕ್ಕೆಯ್ಸು: ೨. ಸಕ್ಕರೆಯ ಕೊಡನ ತುಂಬಿ ಹೊಲಿಗೆ 
ಸವಿದರೆ ರುಚಿಯುಂಟೆ ತಕ್ಕೆಯ್ಸಿ [ಪಾಕಾಂ.ಕೈಸಿ]ಭುಜ ತುಂಬಿ ಲಿಂಗಸ್ಪರ್ಶನವ 
ಮಾಡದೆ ಅಕ್ಕಟಾ ಸಂಸಾರ ವೃಥಾ ಹೋಯಿತ್ತಲ್ಲಾ (ಬಸವ. ೫೧೮): 
ಪೊಡವಡುತ ತಕ್ಕೆಯ್ಸು[ಪಾಳಾಂ. ತಕ್ಕೈಸು, ತರ್ಕೈಸು]ತಂ ಕೈವಿಡಿದು 
ಕುಣಿವುತ ತಣಿಪುತಂ (ಬಸಪು. ೩೯-೨೪); ತವಕದಿಂದಿದಿರೆದ್ದು ಜನಕನನವನಿಪತಿ 
ತಕ್ಕೆಯ್ಸಿ [ಪಾಕಾಂ. ಶೈ ಸಿ) ನಿಲಿಸಿದನು ಸಿಂಹಾಸನಾರ್ಧದಲಿ 
(ಕೊರೆರಾ. ೧-೧೬-೦೭). ತಕ್ಕೈಸು: ಪ. ಪರಸಿ ತಕ್ಕೈಸಿಕೊಂಡು 
ನಿಹಾವಿಭೂತಿಯಿಂದರಮನೆಗೊಡಗೊಂಡು ಬಂದು (ಧಮಾರ೯ ಮೃ. 
೦೩-೦೭೦) ; ತತ್ಪಿತೃವ್ಯಂ ಧರಾಧೀಶ್ವರನಾಶೀರ್ವಾಕ್ಸಮೇತಂ ತೆಗೆದು 
ಬಿಗಿದು ತಕ್ಕೈಸಿದಂ ಪ್ರೀತಿಯಿಂದಂ (ವರ್ಧಪು. ೦-೪೧) ; ತಕ್ಕೈಸಿ ಮುಂಡಾಡಿ 
ಸೊಕ್ಕೇಜ ನೋಡುತಂ (ಮಣ ರ. ದೇ, ೭೩-೫) ತೆಗೆದಾತನನು ತಕ್ಕೆ ಸಿದನು 
ಕಾರುಣ್ಯನಿಧಿ ನಗುತ (ಕುವ್ಯಾದ್ರೋ. ೧೩-೨). ೭. “ಅದೆಲ್ಲಾ ಅರ್ಧ ದಿನದಲ್ಲಿ 
ಸರಿಹೋಗೋದಲ್ಲ ಪುಟ್ರಂಗು-ಕಾಲಬೇಕು-ತಾಳಬೇಕು, ತಾಳ್ಮೆಬೇಕು” 
ಎಂದು ತಕ್ಕೈಸಿದೆ (ವೈದ್ಯವಿ. ೫೬) ; ಬಾಗಿ ಬಿನ್ನೈಸುತಿಹ ಪಣ್ಣೊನೆಗಳು! 
ತೂಗಿ ತಕ್ಕ ಸುತಿರಲುಯ್ಯಲೆಗಳು! (ಕವಿಕಾ. ೪೭-೬). ಲೆ. ಅಪ್ಪಿಕೊಳ್ಳು 
ವಂತೆ ಮಾಡು : ಪರನಾರಿಯರ ಸಂಗವಿಲ್ಲಿ ಉಕ್ಕು ಎಜ್‌ದ ಸತಿಯರ 
ತಕ್ಕೈಸುವರಲ್ಲಿ (ಪುರಂದ, ೨-೩೯-೦); ನಡುಗುವರ್ಜುನದೇವನನು ತೆಗೆದಡಿ 
ಗಡಿಗೆ ತಕ್ಕೈಸಿ ಭೀತಿಯ ಬಿಡಿಸಿ. . . ನಡಸಿದನು ಕಾಳೆಗಕೆ (ಕುವ್ಕಾಭೀ.- 
೬-೪೮). ತರ್ಕಯಿಸು : ೨. ಅರ್ಕೇಂದು ಸಂಪದಂಗಳನಿರ್ಕೊಳ್ವ ಕರಂಗಳಿಂ 
ನಭೋವಲ್ಲಭೆಯಂ ತರ್ಕಯಿಸಿ ನಾಲ್ಕುದೆಸೆಯೊಳಮಿರ್ಕುಂ ವಿಂಶತಿ ಸಹಸ್ರ 
ಸೋಪಾನಂಗಳ್‌ (ಮಲ್ಲಿಪು.೦೪-೧೧೮); ಸೋಲಕಾರ್ತಿಯರ್‌ ಕಣ್ಸೋಲಮಂ 
ಕಾಣ್ಯೆಗೊಟ್ಟು . . ಇಗರಸದೊಳ್ಳುಟುಗುತ್ತಂ ತೇಪೆಕಾರ್ತಿಯರ್‌ 
ತೆಪ್ಪಂಬಿಡಿವಂತೆ ತಾಪದಿಂ ಮೃಣಾಳನಾಳದ ಪೊರಳಿಯಂ ಪೊರಳ್ದು ತರ್ಕ 
ಯಿಸಿಯೆಂಂ (ಅರ್ಧನೇ. ೫-೨ ವ). ತರ್ಕವಿಸು: ೨. ತಲೆದಡವಿ ತರ್ಕವಿಸಿ 
ತೆಂಬುಲಮಂ ಬಾಯ್ತುಂಬಲಿಕ್ಕಿಯಂಜದಿರೆಂದು (ಕಂಕಕಂ. ೭೦). ೭. 
ಇತ್ತಲು ರಾಮನಾ ಕುಂತಳಂಗಳಂ ತರ್ಕವಿಸಿ ಸಂತಾಪಮನಪ್ಪುಕೆಯ್ದು 
ಹಮ್ಮದಂಬೋಗೆ (ಪುಣ್ಕಾಸ್ತೆ. ೭-೩೦ ವ). ತರ್ಕೆಯ್ಸು : ೨. ಪೊಡೆವಟ್ಟ 
ನಿಜತನೂಜೆಯಂ ಕಲ್ಮಾಣಭೋಗಭಾಗಿಯಾಗೆಂದು ಪರಸಿ. ತರ್ಕೆಯ್ಲಿ 
[ಪಾಳಾಂ. ರ್ಶೈಸಿ]ಕೊಂಡು (ಅದಿಪು. ೩-೪೭ ವ); ಅರಸಂ ಕರತಳತಾಡನ 


ತಟ ಯೂರಿ 


ಪುರಸ್ಸರಂ ದೇವ ಬನ್ನಿಮೆಂದೊಲವಿಂದೊಡ್ಡಿರೆ ಕೈಯನೊಲ್ಲದೆನ್ನಯ 
ಕೊರಲಂ ತರ್ಕೆಯ್ದ [ಪಾಕಾಂ. ತಲಪ] ತನಯ ನೆಂದಾದಪನೋ 
(ಡಂದ್ರಪು. ೩-೪೬): ಮೃದುಮಧುರಾಂಚಿತೋಕ್ತಿಗಳಿಂದ ಬೋಧಿಸಿ 
ತರ್ಕೆಯ್ಸಿ [ಪಾಾ. ತಕ್ಕವಿಸಿ, ತಳ್ಳೈಸಿ] ತಾಂ ಕಂದನಂ ಹೊಡವಡಿಸಿ 
ಕೊಂಡು (ಬಸಫು. ೪-೬೮). ತರ್ಕೈಸು: ೨. ಅಂಭಶ್ಮೀಕರಂಗಳ್ಬ )ಸರಿಸೆ 
ವಿಚಲದ್ವೀಚಿಹಸ್ತಂಗಳಿಂ ಮೆಲ್ಲಗೆ ತರ್ಕೈಸಿತ್ತು ಪೂರ್ವಾಬ್ಬಿಯನಖಿಳ 
ನದೀ ಖ್ಯಾತ ಸೀತಾಪ್ರವಾಹಂ (ಮಲ್ಲಪು. ೨.೧೦) ; ಗೆಜ್ಜೆ ಗಳುಲಿಗೊದವಿದ 
ಕಂಕಣದುಲಿಗಳೆಸೆಯೆ ಬರ್ಪಾತ್ಮಜನೆಂ ಮದಧಿಪನೆನ್ನಂ ತರ್ಕದ 
ತೋಳಂ ತೆಗೆದದೆಂದು ತಟಿಕ್ಕಿಸುಗುಮೋ (ಅರ್ಥನೇ. ೧-೧೦೩); 
ಚಕ್ರಪಕ್ಷಿಯುಗಂಗಳ*್‌ ತರ್ಕೈೆಸಲ್‌ ತಮಮಾಗಳ* ಬರ್ಕಟಬಯಲಾದುದು 
(ಗಿರಿಕ, ೩-೫) : ಇಲ್ಲೀಗ ಕಂಡೆನಾದಡೆ ಚರಣದಲ್ಲಿ ದೊಪ್ಪನೆ ಬಿದ್ದು ಬಗಿದು 
ತರ್ಕೈಸಿ ಬಸಿಟಿಂ ಬಗಿದು ಹೊಕ್ಕು ಬೆರಸಿ ತಲ್ಲೀಯವಪ್ಪೆನು (ಸಿದ ರಾ. 
೨-೫೫). ೪. ಪಟುಪಟಹರಟನಮಾಶಾತಟಮಂ ತರ್ಕೈಸೆ . 
ಸ್ಪಟಿಕ ಶಿಳಾತಳಕೆ ವಿಜಯಿ ಬಿಜಯಂಗೆಯ್ದಂ (ವರ್ಧಪು. ೦೩-೬). ೯. 
ಗುಂಪುಗೊಳ್ಳು; ಸಂದಣಿಸಂ: ತರ್ಕೈಸಿ ಸುರಿವ ತೆಆದಿಂದುರ್ಕಂಬುಗಳಿಜಿಗಿ 
ರೋಮರೋಮಕ್ಕೆ ... ನಾಂಟಿದುವರಾತಿಭಟರವಯಮಂ (ಜಗವಿ. ೭-೮೧). 
ತಳ್ಳಯ್ಸು: ೧. ಪರಿಪೂರ್ಣೇಂದು ಪ್ರಭಾ ವಿಭ್ರಮದೊಳಮರ್ದ್ದು 
ಗಂಗಾಪಗಾಸ್ಮಾರ ರುಗುವಿಸ್ತರಮಂ ತಳ್ಳಯ್ಲ್ಸಿ ದುಗ್ಗಾರ್ಣ್ಣವ 
ನವರುಚಿಯಂ ತಾಳ್ವಿ ನೀಳ್ದಪ್ಪುದಾದಂ . . . ವಿಯನ್ಮಂಡಪಾಗ್ರಂಬರೆಗಂ 
ಶ್ರೀ ವಿಷ್ಣುದಂಡಾಧಿಪ ವಿಪುಳಯಶಃಕಲ್ಪವಲ್ಲೀವಿಳಾಸಂ (ಎಕ. ೪, 
ಬೇಲೂರು. ೧೭-೩೦ ; 1186). ತಳ್ಳವಿಸು : ೨. ತೆಗೆದು ತಳ್ಳವಿಸಿದ 
ರಾಗಳಾತನೆಂ ರಘೂದ್ವಹೆಂ ಪಸರಿಸಿದಂ ಸ್ವಭಾವಹಂ (ಕುಮುರಾ. ೪-೯೮ 
ಕಗಳಿ). ತಳ್ಳೈಸು: ೨. ಬಂಡಿಯೊಳು ಬರ್ದುಂಕಿ ಕುಳ್ಳಿರ್ದ ಮಗನಂ ಕಂಡೆತ್ತಿ 
ತಳ್ಳೈಸಿ (ನಂಬಿರ, ೨-೩೭) ; ಅಳ್ಳಿ ಪುಳಿಂದಂ ಕಾಣುತೆ ತಳ್ಳೈಸಿಯೆ ಕೊಂಡು 
ಶುನಕನೆರಡುಂ ಕಡಿಯಂ ಕಾಳ್ಕಿರ್ಚು ತಗುಳ್ಹ ತೆಅದಿಂ .. , ನೊಂದು 
ಬೆಂದು ಬಳಲುತ್ತೆಂದಂ (ಗಿರಿಕ. ೦-೧೦೬) ; ಅಖಂಡಹರ್ಷದಿನೆತ್ತಿ ತಳ್ಳೈಸಿ 
ಮೊಲೆಯೂಡೆ (ಪದ್ಮರಾ. ೧-೯). ೬. ಸುಜನನುತ ಚರಿತ್ರಂ ಭವಾಂಬುಧಿ 
ವಹಿತ್ರನೆಂದೆನಿಪ ಗೌರಾರ್ಯ ಚಿಚ್ಚಂದ್ರಮಂ ತಳ್ಳೈಸುಗೆಮ್ಮ ಮತ್ಕುತ್ಸಲಿ 
ನಿಯಂ (ಪದ್ಮರಾ. ೧-೨೪). ತಟ್ಕಿಯಿಸು: ೨.ಬೀಯಗನನಟ್ಕಟ್‌ಂ ತಟ್ಕಿಯಿ 
[ಪಾಣಂ. ಕ್ಕಿ] ತತ್ಯರ ಪ್ರಸಭಾಕೃಷ್ಟ ನಿಕಟ ವಿಷ್ಟರೋಪವಿಷ್ಟಂ 
(ವರ್ಧಪು. ೫-೪೫ ವ). ತಟ್ಕಯ್ಗ್ಸು : ೨. ನಿಜಾವರಜನ ಕಳೇವರಮಂ 
ತಟ್ಕಿಯ್ಸಿ[ಪಾಕಾಂ. ರ್ಕೈಸಿ]ಕೆೊಂಡು (ನೇಮಿಪು. ೧೪-೯೮ ವ). ತಟಿಕ್ಕಿಯ್ಸು ದ 
ವಿ. ಆಭರಣಕ್ಕಾಭರಣಂ ಜಿತಸ್ಮರನ ರೂಪೆಂದೀಕ್ಷಿಸಲ್‌ ತನ್ನ ಸಾಸಿರ 
ಕಣ್ಣೆಯ್ದದೆ ಕೋಟಿ ಕಣ್ಣೆ ಬಯಸುತ್ತಟ್ಯರ್ತು ತಟಿಕ್ಕಿಯ್ಗುತುದ್ಧರಿಸಿರ್ದಂ 
ಹರಿ ಕಾಂಕ್ಷಿಸುತ್ತೊಲವಿನಿಂ ಶ್ರೀಭಪ್ಯರತ್ನಾಕರಂ (ಪುಷ್ಪಪು. ೧೧-೬೫). 
ತೆಕ್ಕೆಯಿಸು ; ೯. ಎಕ್ಕೆ ಎಲಚಿಯು ಲಕ್ಕಿಗಿಡಗಳು ಸೊಕ್ಕಿ ಮೆರೆವಾ 
ಸೀಗೆ ಮರಗಳು . ತೆಕ್ಕೆಯಿಸಿತಾರಣ್ಮದಿ (ಗೋ ಹಾಡು. ೬). 
ತೆಕ್ಕೆಯ್ಸು: ೪. ಬಳಸುತ್ತಂ ಕೀರ್ತಿಸುತ್ತಂ ಸುಳಿದು ಸುಳಿದು ತೆಕ್ಕೆಯ್ಸಿರಲ್‌ 
(ಮೈ ಅರಿ. ೧೯೩೭, ೨೮-೨೭; 1148). ತೆರ್ಕಯ್ಸು : ೪, ಬಳಸುತ್ತುಂ 
ಕೀರ್ತಿಸುತ್ತುಂ ಸುಳಿದು ಸುಳಿದು ತೆರ್ಕ್ಕಯ್ಸಿರಲ* ಕೂಡೆ ಶೇಷೋಜ್ಜ್ವಳ 
ಕಾಯಂ ತೀವಿದಾ ಪೇಳಿಗೆವೊಲಿರೆ ಸರೋಜಾತಜಾಂಡಂ . . . ವಿಷ್ಣು ಪೆತ್ತಂ 
ಬೆಡಂಗಂ (ಎಕ. ೪, ಹಾಸನ. ೫೩-೧3; 1170). [ತಟಿಕ್ಕಿ + - ಇಸ್ಕು] 
ತಲ್ಲ ಯೂರ್‌ (ನಾ). ಒಂದು ಊರಿನ ಹೆಸರಂ : ಶ್ರೀ ಪುರುಷ ಪ್ರಿಧಿವೀ 
ರಾಜ್ಯಗೆಯೆ ವ್ಮಾಳ ಕಬ್ನಾ ಡರ ತಬಿಕ್ಸಿಯೂರಾಳ . . . ಪಣುಪುಲ್ಲು ಇದಕೆ 
ಸಾಕ್ಷಿ (ಎಳಿ. 1೪, ಗುಂಡ್ಲುಪೇ. ೪೬-೨; ಸು. 750). 
[ತಟ್‌ | + ಊರ") 


. ಎ. ವಿಶಾಲ 


೩೪೧೨ 


86 


40 


ತಟ್ಟು 
n 


ತಟಲ್ಗಸು, ತಗಿಸು, ತಗ್ಗಿಸು, ತರ್ಗಿಸು, ತಳ್ಲಿಸು. ಸಗ್ಗಿಸಂ (ಕ್ರಿ). ೧. 


ತಗ್ಗುವಂತೆ ಮಾಡು; ಕುಸಿಯಿಸು : ತಾಳಲಾಗದ ತೀವ್ರತರ 
ಕಷ್ಟಂಗಳಿರದೆ ತಟಳ್ಗ ಪುದು ತಾನವನ ಕೊರಲನ್‌ (ಬದ್ಮಪ್ಪ. ೪೯-೦೦೭೦), 
೨. ಕೀಳು ಮಾಡು : ನಿಜ್‌ವಿಡಿದುಟ್ಟ ಪಟ್ಟುಡೆಯಂದಿನ ತ್ರಿವಿಕ್ರಮ 
ಮೂರ್ತಿಯ ತೆಳ್ಳಿನ ಪೊಗರ ನಿಗರದೊಳ್ಳುಡೆಯಂ ತಬಿಿಸಿ ಕಟ್ಟಿಸಿ 
ಮುಟ್ಗಿಸೆ (ಕಾಮಾಶ್ಮ. ೧೩೯-೦೪). ೩. ದಮನ ಮಾಡು; ಹತ್ತಿಕ್ಕು ; 
ಶಮನಗೊಳಿಸು : ತನುಗುಣರಾಜಿಯಂ ಬಿಡದೆ ತಟ್ಲಾಸಿ ಪೆರ್ಚಿಸಿ 
ಸದ್ವಿವೇಕಮಂ ಘನಮೆನೆ ಪೂರ್ಣಸೌಖ್ಯದಿರವಂ ಪಡೆವಂತೆ 
ಧರಣೀಶನೆೊಬ್ಬದಂ (ಉದ್ಭಏ. ೧೧-೨೦). ತೆಗಿಸು: ೧. ಈ ಸಮರವನ್ನು 
ಮುಗಿಸು ಸೊಕ್ಕಿದವರನು ತಗಿಸು (ಗಿಳಿವಿಂ. ೨೦-೧೨). ತೆಗ್ಗಿಸು: ೧. 
ಕವಿತಪ್ಪ ತುರಗದುರವಣೆಯನಂದೀಕ್ಷಿಸುತೆ ,. . ತಿರುಗಿ ಛಟಲನೆ ಹೊಡೆದು 
ತಗ್ಗಿಸುತೆ ನುಗ್ಗಿಸುತೆ (ಇಹರ. ದೇ. ೪೨-೧೮) ; ಚರ್ಮರತ್ನದ ಬಲವಂ 
ತಗ್ಗಿಸುವೆನೊಂದಿರುಳ* ನಿದ್ರೆಯ ಹಂಬಲನೊಲ್ಲದಿರ್ದೊಡೆನುತಗ್ಗಲಿಸಿ 
ದುರುಕ್ತಿಯನುಸಿರ್ದಂ (ದಶಕು. 6-೧೮೨) ; ಕೆರಳಿದನು ಕಲಿಭೀಷ್ಮನರ್ಜುನ 
ನುರವಣೆಯ ಗೆಲುವರೆ ಮುರಾರಿಯ ಭರವಸವ ತಗ್ಗಿಸಿದಡಲ್ಲದೆ ಕಾದಲರಿ 
ದೆನುತ (ಕುಪ್ಕಾಭೀ.೬-೨೩): ಮುರಿದೇಳ್ವ ಕೆಂದೂಳ್ಗಳಾಗ ತರಣಿ ಮಂಡಲವ 
ಮುಂಬಲಿದು ಮುಂಕೊಳುತಂದು ಕಿರಣದೇಳಿಗೆಯ ತಗ್ಗಿಸಿತು (ಕಂನವಿ. 
೧೭-೨೮) ; ಕ್ಷಣಕಾಲ ತಲೆ ತಗ್ಗಿಸಿಕೊಂಡೇ ಇದ್ದನು (ದೆಂಗಾಳ್ಕ. ೬೮). 
೩. ತಕ್ಷಣದೊಳ* ಮಸಗಿದ ಶೂಲೆಯನವ ತಗ್ಗಿಸುಗುಂ ಮಟ ಸುವ ತೆಜದಿ 
ನುದಕಂ ಶಿಖಿಯಂ (ಲೋಕೋಪ. ೯-೮); ರೂಪಿನಲಿ ಸೊಬಗಿನಲಿ ಶೌರ್ಯಾ 
ಟೋಪದಲಿ ಕುಂದಿಲ್ಲ ಮನ್ಮಥತಾಪವನು ತಗ್ಗಿಸಲು-ತಕ್ಕವನಹನು 
(ತೊರರಾ. ೩-೪-೧೬); ಇನ್ನು ಮೇಲೆ ರೈತರಿಗೆ ಸರಾಗ ಮಾಡಿಕೊಟ್ಟರೆ 
ಅರಮನೆಯ ಕೆಲಸ ಕೆಟ್ಟು ಹೋಗುವದೆಂದು ಪರ್ಯಾಲೋಚನೆ ಮಾಡಿ 
ರೈತರನ್ನು ತಗ್ಗಿಸುವ ನಿಮಿತ್ಯವಾಗಿಯೂ (ಜಾಮವಂ. ೦೨೨). ೪. ಕಡವೆಂ: 
ಮಾಡು; ಕುಂದಿಸು: ತರತರದೆ ಪಿಂಛಾತಪತ್ರಂ ಪಿರಿದು ತಮಮಂ ಮಾಡೆ 
ಶಸ್ಟ್ರೋತ್ಕರ ಕಳಿತ ತೀವ್ರಾಂಶು ತಗ್ಗಿಸೆ ರವಿನಿವಹದಂತೆ. . , ತೋಜಿಕಿತ್ತು 
ಚತುರಂಗಂ (ಕುಮುರಾ. ತರ್ಗಿಸು: ೩. ಸಿಡಿಲಂ ಜೀಟ್‌ೇಳೆ 
ಹೊಯ್ದ ಬಿಡೆ ಬೆದರಿಸುವಂ ಸಿಂಗಮಂ ಕಾಳನಂ ಕಣ್ಣಿಡೆ ಬಾಹಾಗರ್ವ್ವದಿಂ 
ತರ್ಗ್ಗಿಸುವಂ . . . ಎಕ್ಕಲ ಕ್ಷೋೋಣಿಪಾಳಂ (ಎಕ. ೪117, ಸೊರಬ. ೧೩೮-೩೧: 
1145): ಆ ಕೊರ್ಬಂ ತರ್ಗಿಸುವೆನವರ್ಗಳಂ ಕರೆಯೆಂದೆಂ (ದಕಳು.೧೦-೧೨೨). 
ತಳ್ಳಿಸು: ೩. ದಿಗಧೀಶರ ಗಂಟಲನೊತ್ತಿ ಮೆಟ್ಟಿ ಭೀಕರ ಫಣಿಲೋಕಮಂ 
ಹಿಳಿದು ನಾಕಮನೋಡಿಸಿ ನಿಂದ ವೀರರಂ ಧುರದೊಳೆ ತತ್ತಜಿಂದಟ್‌ದು 
ತಳ್ಸಿಸುತಪ್ರತಿಮಪ್ರತಾಪಭಂಗುರಭುವನತ್ರಯಂ . . . ಜಿತಾರಿ ತಾರಕಂ 
(ಗಿರಿಕ. ೬-8). ಸಗ್ಗಿಸು: ೫. ಸೋಲಿಸಂ ; ಮಣಿಯುಂವಂತೆ ಮಾಡು: 
ರಾಜಕುಮಾರನನ್ನೂಿ ಮೂರು ದಿನದಲ್ಲಿ ಹಾಕಿದ್ದನ್ನು ತಿನ್ನುವ ಸ್ಥಿತಿಗೆ 
ಸಗ್ಗಿಸಿದನು (ಸಣ್ಮಕ. ೪111, ೮೭). 

ತಟ್ಲುಸಿಕೊಳ್‌ ಎ ಹತ್ತಿಕ್ಕಿಕೊಳ್ಳು ; ಉಪಶಮನ ಮಾಡಿಕೊಳ್ಳು : 
ಅಂತಸ್ತಾಪದಿಂದಾದ ಕೋಪಮಂ ತಟ ಸಿಕೊಂಡು (ದಶಕು. ೪-೧೭ ವ). 

[ ತಟ್ಗು + - ಇಸ್ಕು] 


೩-೨3೮). 


ತಟ್ಲು, ತಗ್ಗು, ತರ್ಗು,, ತಳ್ಳು, ತೆಗ್ಗು, ಸಗಣ್ಣ (ಕ್ರಿ). ೧. ಕುಗ್ಗು; 


ಕುಸಿ; ಕ್ಷೀಣವಾಗು: “ತಟ್ಟು - ಕ್ಷೀಣತ್ವೇ” (ಶಮಧಾ): 
" ತಟ್ಟುಬಟಕ್ಲಿನೆ ಕುಸಿವುದು" (ಸಂಜೀವ. ೭) ; ಉಡಿದಿರ್ದಚ್ವಟಿ*ದೀಸು 
ತಟದ ನೊಗಂ ಜಿ ಅ ಟ್ಡಿ ಚಕ್ರಂ ಸಿಡಿಲ್‌ ಪೊಡೆದಂತೊರ್ಮೆಯೆ 


ಸೂಸಿ ಪಾಆ್‌ದ ಮಡಂ ನುರ್ಗಾದ ಕೀಲ್‌ . . . ಕಡಲಂ ಮುಟ್ಟಿ ತೆರಳ್ವ 
ನೆತ್ತರ ಪೊನಲ್‌ ಕಣ್ಗೊಂಡುದುಗ್ರಾಜಿಯೊಳ್‌ (ಪಂಪಭಾ. ೧೦-೯೧): 


ಅಂತಾ ಸಂಗ್ರಾಮದೊಳ್‌ ತನ್ನನುಜತನುಜಜಾಮಾತೃವರ್ಗಂ 


ತಲ್ಲು ೩೪೧೩ ತಬ್ಪಿಲ್‌ 


ಪಡಲ್ಪಟ್ಟಂತಾಗಳ್‌ ಮೊಲಿ ತಚಿಕ್ಸಿರ್ಪುದುಂ (ಶಾಂತಿಪು. ೩-೫೮); ಬಲ್ಲಿತು 
ಸುರಗುರುವಿಂ ಸುಂದರಂ ಶುಕ್ರನಿಂ ತಲಿ ದುದಕ್ಕುಂ ಮಂದನಿಂ ಮಂದಿರ 
ಮತಿಬಳರಾದಂದವರ" (ಶಾಶತಿ. ೪-೧೨) : ಜೀವದಯಾಪರಂ ಪರಮದೀಕ್ಷೆ 
ಯದಂ ತಳೆಯಲ್ಕೆ ನೀವಿದಂ ದೇವಿಳೆಯಂ. ಸಮಂತಿಟಿಿಯವಿಟ್ಟೊಡೆ ಶೇಷ 
ಫಣೌಘವಾತ್ಮಕಂಠಾವಧಿಯಾಗೆ ತಟಕ್ಸಿದಪುದಾ ಕಮಠಾಧಿಪ ಖರ್ಪರಂ 
ಸ್ವ ರಕ್ಷೇವಧಿಯಾಗೆ ಮಟ್ಟ ದಪುದೇನಿದು ಸಚ್ಚರಿತಾನುರೂಪಮೇ 
(ತಂದ್ರ ಪು.೨-೫೩).೨. ಬಾಗಂ; ಬಗ್ಗು : ನೀಡಿ ಕರಾಗ್ರದೊಂದಳವಿಗೊಯ್ಯನೆ 
ಬಾರದೆ ಪೂದುಜುಂಗಲಿಂ ನಾಡೆ ವಿರಾಜಿಸಿರ್ಪ ಸೆಳೆಗೊಂಬೆಲರಿಂ 
ತೊನೆದೆಟ್ದು ತಬ್ಬಿ ತೂಗಾಡಿದೊಡಂತದಂ ಪಿಡಿದುಕೊಂಡಲರಂ ನೆಲ 
ಕೊಯ್ದ ಕಾಂತೆ ಕೈಗೂಡಿಸಿತೆನ್ನ ವಾಂಛಿತಮನೀ ಮಳಯಾನಿಳನೆಂದು 
ಪೆರ್ಚಿದಳ್‌ (ಕುಸುಮಾ, ೫-೧೧೧). ತಗ್ಗು 1: ೧. ತನ್ನ ನಿಶಿತನಾರಂಚ 
ಪರಂಪರಾಭಿಘಾತದೊಳ* ತಗ್ಗಿ ನುರ್ಗುನುಟಿಿಯಾಗಿ ಕೆಡೆದ ತೇರ ಪಲಗೆ 
ಗಳೊಳ್‌ ಮೆಯ್ಸರೆದನೆಗೆತ್ತು ಬೆದಂಕಿ ನೋಡಿಯಂು೦ (ಗದಾಯಖ. ೬-೨೮ ವ); 
ಕಡಂಗಿ ಘಟಾವಳಿ ತಾಗಿ ಮತ್ತೆ ನಿತ್ತರಿಸದೆ ಭೀತಿಯಿಂ ಪೆಳಆ* ಬಾಯಿವಿಡೆ 
ಕಿಂಕರಯೂಥಮುಗ್ಗಿ ತಗ್ಗಿರೆ . . . ಸಂಗರ ರಂಗಭೂಮಿಯೊಳ್ಬರಿದುದು 
ಭಾಪ್ಟ ಭಾಪ್ಪು ಮರು ಭಾಪ್ಸೆನಲಂಣನ ಗಂಧವಾರಣಂ (ಎಕ. ೪111, 
ಸಾಗರ. ೦೦೯-೨೬; 1042): ಕೋಪಗಿಚ್ಚು ಭುಗಿಲೆಂದು ಜಪ ಜಾಜ್‌ ತಪ 
ತಗ್ಗಿ ಮತಿ ಗತವಾಗಿ (ಹಶಳಾ, ೭-೧); ವೀರಸೇನಾಪತಿಯ ಸನ್ನೆಗೆ ಭೂರಿಬಲ 
ಹಬ್ಬಿದುದು ದಿಕ್ಕುಗಳೋರೆ ಹಿಗ್ಗಿದವಮಮ ತಗ್ಗಿದರಹಿಪ ಕೂರುಮರು 
(ಕುಪ್ಶಾಛೀ. ೮-೧೧); ವಾಮನನೇಜಲುದಯಮಹಾದ್ರಿ ತಗ್ಗಿದುದಿಲ್ಲ 
ಪೂರ್ವದಲ್ಲಿ (ತೊರೆರಾ. ೪-೧೨-೨೫); ಮಾಯದ ಸಂಸಾರ ಮಮಕಾರ 
ತಗ್ಗಿತು ಇನ್ನೇನಿನ್ನೇನೂ (ಪುರಂದ. ೨-೬೯-೦) ; ಆತನ ಕಾಂತಿಯು ಥಟಕ್ಕನೆ 
ತಗ್ಗುತ್ತದೆ (ಜ್ಯೋತಿರ್ವಿ. ೭೦). ೨. ತುಣುಗಿದ ಕಾಯ್ಗೆಳ ಭರದಿಂ ನೆಲ ತಗ್ಗಿ 
ವಿಲಂಬಿಸಿರ್ದ ಮಾದಲಂ (ಬಾಧಪು. ೧-೧೦೮) ; ಕವಿಯಲೌಕುವರೌಕಿದರೆ 
ತಗ್ಗು ವರು ತಗ್ಗಿದರೊಡನೊಡನೆ ಜಾಜುವರು ಜುಣುಗುವರೈದೆ ತಿವಿದಾಡಿ 
ದರು ಸಬಳಿಗರು (ಕುವ್ಮಾಳೀ ೪-೪೩)- ಒ. ನೆಗ್ಗು; ನೆಗ್ಗು: ಘನಮಪ್ಪಾಸರೆ 
ಮೇಲೀ ಮುನಿಯಂ ಕೊಂಡುಯನ್ಹ ನೆಟ್ಟನಪ್ಪಳಿಸುವೆನೋ ತನು 
ನೆಟ್‌ ತಗ್ಗಿಯು ನುರ್ಗಪ್ಪಿನೆಗಂ ಮೇಗಣ್ಣೆ ನೆಗಪಿ ನೆಲಕಿಕ್ಕುವೆನೋ 
(ಧರ್ಮಾಮ್ಮ. ೮-೧೦೭) ; ಕಮಠನಪರಾಂಗಂ ತಗ್ಗೆ (ರೇವಣ. ೧೦-೫).. ೪, 
ಶಾತಂವಾಗು ; ಉಪಶವಂನವಾಗು ; ವಾಸಿಯಾಗು ; ಗುಣವಾಗು : 
ಮದೀಶ್ವರನ ದೇಹಕ್ಕೆ ಸಂಕಟವಾಯ್ತಲಾ ಈ ಹುಗುಳುಗಳು ನೆಗೆದು 
ಎಂದು ತಗ್ಗುವವಿವು (ಬಸಪು. ೧೩-೨೪): ಶಂಕರನ ಹೂಂಕರಣೆಯಲಿ ತಳಿ 
ತುರಿ ತಗ್ಗಿತಲ್ಲಲ್ಲಿ (ಕುವ್ಕಾಕ. ೭-೪೬) ; ಮನದ ಮೊಕ್ಕಳಮಾದ ಮುನಿಸು 
ನಸು ತಗ್ಗದೆ . . . ರಣಕ್ಕುಜ್ಜುಗವನೆ ಮಾಡಿಸಿದಂ (ಜಯಕಾ. ೬-೧೧) ; 
ಬೆಳ್ಳಿಯ ಜ್ವರವು ತಗ್ಗಿ ಎದ್ದು ಓಡಾಡತೊಡಗಿದಳು (ಉಲೂರ. ೧೨ 
ಕಠಾಸಾರ). ೫. ಸೊರಗು; ಖಿನ್ನನಾಗಂ; ನಿರುತ್ಸಾಹಗೊಳಂ್ಫಿ: ಹಿಗ್ಗುವ 
ತಗ್ಗುವ ಮುಗ್ಗುವ ಕುಗ್ಗುವ ಅಗ್ನಿಯೊಳಗೆ ಬಿದ್ದು ದಗೃ ವಾಗುವ ದೇಹಕ್ಕೆ 
(ಪುರಂದ. ೧-೧೨೨ ಅನುಪಲ್ಲವಿ); ಸಿರಿಗುಬ್ಬನೆಡಲಾಗೆ ತಗ್ಗನಾತ್ಮಜ್ಞಾನಿ (ಛರಠ. 
೭-೨೭); ಸುರಪತಿಗೆ ಸಕಲಸಿರಿಯಿತ್ತು ಗಿರಿಜೆಯ ತಮ್ಮನಂ ಕಾಯ್ದೆನೆನುತ 
ಲುಬ್ಬಿ ವರಮುನೀಶಂ ದಾಶರಥಿ ಜಾಮದಗ್ನಿಯರೊಳಿರದೆ ಕಡುನೊಂದು 
ವಡಬಾಗ್ನಿಯಿಂದಳ್ಳುತಂ ಪಿರಿದು ಭಂಗವನಾಂತೆನೆನುತಬ್ಬಿ ತಗ್ಗಿ ತಾಂ 
ಹೆಚ್ಚು ಕುಂದಿನೊಳೆಸೆದುದು (ಜಿಲಪು. ೨-೫). ೬. ದೈನ್ಯವನ್ನು ತಾಳು; 
ವಿನಮ್ರನಾಗಂ `: ಪಲ್ಲಿರಿದು ತಗ್ಗಿ ತಲೆಗರೆದು ಬೆರಳಂ ಕಚ್ಚಿ ಕಾಲ್ಗೆಜಗಿ 
ಕುಗ್ಗಿ ಕಿಂಕರತೆಯಿಂ ನೆಟ್‌ ಪೆಚ್ಚಿ (ಬಸರ. ೭-೨೭). ಹಿ. ಮಣಿ; 
ಸೋಲಂ; ವಶವರ್ತಿಯಾಗಂ : ಕಲ್ಲಿನಾಥನ ಭದ್ರಮದಕರಿ ಖುಲ್ಲ ಹುಲು 
ಮಂಡಳಿಕನಾನೆಗದೇಕೆ ತಗ್ಗು[ಪಾಕಾಂ. ಕ್ಕು]ವುದು (ಬಸಪು. ೨೦-೪೦) ; ಈ 


16 


20 


36 


ಬಾಣಗಳಿಂದ ಇವರು ತಗ್ಗು ವರಲ್ಲ (ಸಾಗಂಧಿ. ೩೪೯-೨). ತರ್ಗು,: ೧. 
“ತರ್ಗು[ಪಾಠಾಂ. ಕುಟ್ಲು] ಅಕುಂಚನೇ” (ಕಮಧಾ. ಮ.);: ನೆಲಂ ಮೊಲಗೆ 
ಕಂಪಿಸೆ ಬಾಯ್ವಿಡೆ ಬೆಟ್ಟು ಬೀಟ್‌ ಮಂದಿರಮುಡಿದಲನ್ಲಿ ತರ್ಗೆ ನದಿಯಿಂ 
ಸ್ರವಣಂ ಪೊಜಪೊಣ್ಮೆ . . . ಘನಾಗಮದೊಳ್‌ ವಿನಿಂದಿತಂ (ರೋಕೋಪ. 
೪-೭೪); ಕುಸಿದು ಕುಸಿದಡಿ ಮಿಡುಕದೆ ಸುಗಿದಗಿದು ಮುರ್ಗಿ ತರ್ಗುವ 
ಪದದೊಳ್‌ (ಸುಕುಮಾ. ೩-೧೪): ಪಾಳಾಸಂ ಪಟನಯೆ ಪೊಟಮಟ್ಟು ನೆರವಿ 
ಯನುರವಣಿಸಿ ಪಾಯ್ಡು ಬೀದಿವರಿದಾಟ್‌ಗೊಂಡು ಸಿಕ್ಕಿದ ರೂಪಿನ ತಲೆ 
ಯೊಳ್‌ ನಿಳಿಲ್‌ ನಿಕ್ಕೆಂದು ತರ್ಗಿ ನುರ್ಗಿ ಕರ್ಬೆ ಕೊಡಹುವ ನಚ್ಚಿನ 
ಗೋವಂ ದನಿದೋಜಿ* (ಗಿರಿಕ, ೨-೧೦೩ ವ); ಧನುವಂ ಜೊರೆಡೆತ್ತಿ 
ತನ್ಮೌರ್ವಿಯನಟನಿಗೆ ಹಸ್ರಾಗ್ರದಿಂದೆತ್ತಿ ಭೂಭೃತ್ತನಯಂ ಕಾಯ್ದಾನ 
ದಾರ್ದೇಟ್‌ಸುವ ಸರಭಸಕ್ಕುರ್ವಿ ತರ್ಗಿತ್ತು (ಶಾಂತೀಶ್ಮ. ೩-೯೫): ನಡೆ 
ವಾಗಳ್‌ ಧಾತ್ರಿ ತರ್ಗ[ಪಾಕಾಂ.ಗ್ಗ]೮್‌ ಕಡುಮುಳಿದಧಟಿಂ ಕೋಡಿಡಲ್ಪೆಟ್ಮು ¥ 
ಪಿಟ್ಟಾಗೊಡೆಯಲ್‌ . , . ರೊಂಕಿಡುತಂ ಕಾಡೆಮ್ಮೆವಿಂಡೊಳ್‌ ಮೆಟ್‌ 
ದುದು ಕಡುಪಿಂ ಸ್ಲೂಲಕಾಯಂ ಲುಲಾಯಂ (ಕ್ರಿ ಫುವಿ. ೨೭-೬೪); ಕುಲ 
ಗಿರಿಗಳೊಲ್‌ ದಿಶಾಕರಿಗಳೊಲ್‌ ಬರ್ಪ ಭರಕಿಳೆ ತರ್ಗೆ . . . ನಡೆತಂದತ್ತು 
ಶುಂಡಾಲಸೈನ್ಯಂ (ಜಿಬಪು. ೪೭-೩೪). ೨. ಫಲಭರದೆ ತರ್ಗುಗುಂ ತರು 
(ಶಾಕುಂತ. ೬೪-೧೧೨). ೪. ಕಲ್ಲಿನೆ ಕಂದಿತ್ತತ್ತಮಿತ್ತಂ ಮಿಗೆ ಮಸಗುವ 
ಕೋಪಂ ಕರಂ ತರ್ಗಿ ಕುರ್ಗಿತ್ತೆನಿಪಂದಂ ಮಾಡಿ ಪಂಪಾಪುರದರಸ 
ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ (ಕಕ್ಪಾಶ. ೬3); ತವೆ ದುಶ್ಕಾಸನಭೀತಿ ತರ್ಗೆ 
ಭರದಿಂದಂ ಭೀಷ್ಮಕರ್ಮೋದಯಂ ನವೆದಾಟಂಬುಗೆ . . . ಮಾಧವ 
ನಿಂದಿರ್ಮಡಿರಾಜನೇಂ ಮೆಟ್‌ದನೋ ತಾಂ ಧರ್ಮರಾಜ ಖ್ಯಾತಿಯಂ 
(ಚಳವಿ. ೨-೮೬). ತಳ್ಳು: ೫, ಇರದಿಟಯೆ ಕಣ್ಣೆಟ್ಟು ತಳ್ಳುವರ್‌ ಮುಳ್ಳು 
ವರ್‌ ಭರಿಕೈಯ ಪೆಟ್ಟಿನಿಂದಳ್ಳುವರ್‌ ಬಳ್ಳುವರ್‌ (ಜಕಬಫು.೨೮-೨೬). ತೆಗ್ಗು: 
೧. ಅವನ ಸೊಕ್ಕು ತೆಗ್ಗಿತು (ರ). ಸಗ್ಗು : ೧. ಕಾಲಿಟ್ಟ ಒತ್ತಡಕ್ಕೆ ನೆಲ 
ಸಗ್ಗಿದ ಅನುಭವದ ಜೊತೆಗೆ ಕೆಳಗಣ ಮಂಜು ಬಿರಿದ ಸದ್ದು ಕೇಳಿ ಬಂದಿತ್ತು 
(ಏಳಜೀ. ೯೨). ದ. ಸಸಿನೆ ಸಗ್ಗದ ಸೌಧಮುಕ್ತಾ ಕಲಶಮಿದುವೊ . . . 
ರಸಿಕರಾಮೋದಗೊಳುವಮೃತಕಲಶವೊಯೆನಲ್ಮೆರೆದುದೈಂದವ ಬಿಂಬವು 
(ವೆಂಕಾರಾ. 8-೬-೦೪) ; ಮೆದುಮಾತಿಗೆ ಸಗ್ಗಲಿಲ್ಲ, ಬಿರುಸು ಮಾತನೇ 
ಆಡೋಣಂತೆ (ಜಿಕರಾ. ೩೬೮). 
ತಟ ನಡೆ, ತಗ್ಗಿನಡೆಎಬಾಗಿ ನಡೆ; ವಿನಯದಿಂದ ವರ್ತಿಸಂ : ತಬಕ್ಸಿ 
ನಡೆದೊಡೆ ರುದ್ರನ್‌ ಒಲ್ಲದೆಯೆ ಮಾಣನ್‌ (ಅಶ್ಮತ್ಮಾ. ೩೦-೯೯೯) ; ತಟಿಿ 
ನಡೆವುದನ್‌ ಕಲ್ತಿಲ್ಲ ನೀನ್‌ (ಬದ್ಮಪ್ಪ. ೧೮-೩೭೪) ; ಆದರೆ ತಗ್ಗಿ ನಡೆಯ 
ಬೇಕು (ರುೂರಾಣಿ. ೩೪). 
[ ದೇ.8 ತಮಿ. ತಾರ್‌; ಮಲ. ತಾಟು, ತಾಟ್ಕಿ, ತಾಕ್ಕ, ತಾಕ್ಕು ; 
ತುಳು. ತಗ್ಗು ; ಕೊಡ. ತಾರ್‌ ; ತೆಲು. ತಗ್ಗು, ಸಗ್ಗು, ಸ್ರಗ್ಗು ) 

ತಟ್ಟಿ "ತಟ್‌ 1’ ಪರಾ. 

ತಟ್ಟಿ "ತಟತಟ' ನೋ. 

ತಟ್ರಟಿಗುದಿ "ತಟತಟಗುದಿ' ನೋ. 

ತಟ್ಟು "ತಟ್‌್‌' ಪರಾ. 

ತಟ್ಟಿಲ್‌, ತಪ್ಪಲ್‌,, ತಪ್ಪಲು,, ತರ್ಪಲ್‌, ತಳ್ಬಲ್‌ (ನಾ). ಬೆಟ್ಟದ 
ಮಗ್ಗುಲು ; ಪರ್ವತದ ಕಿಬ್ಬಿ ; ಸಾನು ; ಪ್ರಸ್ಥ : “ ಆ ನಗಕಟಕಂ 
ಪ್ರಸ್ಥಂ ಸಾನು ತಟಂ ಭೃಗು ನಿತಂಬಮಂತದು ತಟ್ಟಿಲ್‌ ” (ವಸ್ತುಕೋ. 
೨೮-೨): “ ತಟ್ಟಿಲೆಂದು ಸಾನು (ಕಶಸಾ, 8.೬೮) ; ಸುಲಿಪಲ್‌ ತಟ್ಟಿಲ 
ತಾರಕಾವಯವಮಂ . . . ಪೋಲ್ತತ್ತು ತಳಪ್ರಹಾರಿಯ ಶಿರಂ ಹೇಮಾ 
ದ್ರಿಯಾಕಾರಮಂ (ಕಾವೃಸಾ. ೫೨೫ ಶೂದ್ರಕ); ಪರ್ವತದ ತಟ್ಟಿ [ಪಾಠಾಂ. 
ಪ್ಪ]ಲೊಳಾದಮಾನುಂ ಗುಂಡಿತಪ್ಪ ರಸದ ಬಾವಿಯಂ ಮೊಡೆನಾರ್ಪದಂ 


ತ್ಮ, ತಬಂ 


ತಟ್ಟು, 


ಕಂಡು (ವಡ್ಮಾರಾ. ೦೮೭-೭); ಕಸವರಮಂ ಕೆಯ್ದೆ ಮಾಡಿ ಮೇರು 
ಪರ್ವತದ ತೆಂಕಣ ತಬ್ಬಿಲೊಳ್‌ . , . ಜಂಬೂವೃಕ್ಷದ ಕೆಲದೊಳಡಸಿ 
(ಪಂಪಧಾ. ೬-೩೦ ವ); ತಟ್ಟಿಲ ಫಲಾರುಣದರ್ಧ ತಟಾಕ ಸಂಕುಳೆಂ ತಿಂಗಳ 
ತೋಂಟದಂತೆ ಬಳೆದೊಪ್ಪುವ ನೇರೆಯ ಕೆಯ್ಗಳಚ್ಚವೆಳಿಂಗಳ ಕೆಯ್ಗಳಂತೆ 
ನಡೆ ನೋಟ್ಬರ ಕಣ್ಣೆ ಕರಂ ಮನೋಹರಂ (ಅರ್ಥನೇ. ೨-೭೦); ಮಂಜುವೆಟ್ಟ 
ನೆಯ್ದಿ ತಟ್ಟಿಲ ಬನದ ಚೆಲ್ವಂ ನೋಡಿ (ಕಬ್ಮಿಕಾ. ೧೬೦) ; ಸಿಂಧೂರವಿಲಿಪ್ತ 
ಮದಸಿಂಧುರಗಂಡಮಂಡೆಲದೊಂದು ಪಾಂಗಿನಿಂ ತೋರ್ಪ ತಬ್ಬಲಿಂ 
(ರಾಮಾಶ್ಮ. ೭೨-೨೨). ತಪ್ಪಲ, : ಆ ಚಂದ್ರಿಕೆಯೊಳ್‌ ನೃಪರೂಪ 
ಚೆಂದ್ರಂ ಕೇಳೀಶೈಲದ ತಪ್ಪಲೊಳ್ನಡಪಾಡುತಿರ್ಪುದುಂ (ಕಾದಂಉ. ೦೪೭) ; 
ಉತ್ತುಂಗ ಶಿಖರಿಯ ತಪ್ಪಲೊಳ್‌ ಬರ್ಪುದನಾ ವ್ಯಾಘ್ರಂ ಕಂಡು (ಪಂಡತಂ. 
೧೧೦-೪) ; ತೊಟಿಸಗಳ ತೀರದೊಳ್ಳಿರಿಯ ತಪ್ಪಲೊಳಗ್ಗಳಮಪ್ಪ ಕೊಳ್ಳ 
ದೊಳ್‌ . . . ಮಾವಿನ ಫಲಂಗಳನಂದಅಸುತ್ತುಂ (ಧರ್ಮಾಮೃ, ೮-3೦) ; 
ಅಬುಜಬಾಂಧವನಿಳಿದನಸ್ತಾಚಲದ ತಪ್ಪಲ ತಾವರೆಯ ಬನಕೆ (ಕುವ್ಕಾವಿ. 
೩-೬೮); ಹಿಪ್ಪೆಯಿಂಗುಳೆ ಮೊದಲಾದ ನಾನಾ ತರು ತಪ್ಪಲೊಳೆಸೆವುವಾ 
ಗಿರಿಯ (ಕಂನವಿ. ೨-೩೨). ತಪ್ಪಲು : “ ನಿತಂಬಃ, ಸ್ನುಃ, ಪ್ರಸ್ಥಃ, 
ಸಾನುಃ ಈ ೪ ಬೆಟ್ಟದ ತಪ್ಪಲಿನ ಪೆಸರು” (ನಾಜರಾ. ೦೦೪); ಅರಸ ಬಂದನು 
ಗಂಧಮಾದನ ಗಿರಿಯ ತಪ್ಪಲಿಗಗ್ನಿಹೋತ್ರದ ಪರಮಖುಷಿಗಳು ಮಡದಿ 
ಸಕಲನಿಯೋಗಿಜನ ಸಹಿತ (ಕುವ್ಕಾಅ. ೯-೨೦) ; ಬೆಟ್ಟದ ತುದಿಯಿಂದ 
ತಪ್ಪಲಿಗೆ ಉರುಳುವ ಹೆಬ್ಬಂಡೆಯಂತೆ (ಏಳಜೀ. ೨) ; ದನಕರುಗಳು 
ಯಾವಾಗಲೂ ಮೇಯುತ್ತಿದ್ದ ತಪ್ಪಲಿಗೆ ಬಂದುವು (ರಕ್ತರೂ, ೪); 
ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ನಿಡಿದುಗಾಲ ಕಠಿನ ತಪಸ್ಸು ಮಾಡಿದನು 
(ವ್ಯಾಸ, ೧೪೬). ತರ್ಪಲ್‌ : ಬೆಟ್ಟದ ತರ್ಪಲ ಕಣಿಯ ಬಟ್ಟೆಯಿಂ 
ಮೂಡ (ಸಾಇಇ. ೩1-1, ೬೫-೪೭; 1029) ; ಬೆಟ್ಟದ ತರ್ಪಲಿಂದುಲಿವ 
ಕೋಗಿಲೆಯುಂ (ಸೌಇಇ. ೫1-11, ೦೭೮-೭ ; 1127). ತಳ್ಬಲ್‌ : ಪರಿವೊನಲಿಂ 
ಬಿಲಂಗಳಿನರಣ್ಯದಿನಲ್ಲಿಯ ತಳ್ಳಲೊಪ್ಪುಗುಂ (ಗಿರಿಕ. 0-೭೦); ಬೆಟ್ಟದ 
ತಳ್ಪಲ ಹಿಮದೊಳೆಸೆಯೆ ಮಾಳ್ಪುದು ತಪಮಂ (ಗಿರಿಳ. ೯-೬೫). 


೩೪೧೪ 


5 


10 


15 


20 


25 


ತಪ್ಪತಪ್ಪಲ್‌ (ದ್ವಿರುಕ್ತಿ): ತಪ್ಪತಪ್ಪಲೊಳಲ್ಲಿಗಲ್ಲಿ ಮಂಜುಗಳಿಸೆವ ಕಪ್ಪ |. 


ಕಪ್ಪನೆಯ ಗಿರಿಗಳ ಪರ್ಬುಗೆಗಳಂತೆ (ಜೈಮಿಭಾ. ೨೮-೪೧). ತಪ್ಪಲಸೀಮೆ- 
ಪ್ರಸ್ಥಭೂವಿಂ : (ಕಿ). 

[ದೇ.8 ತಮಿ, ತಾಟ್ವು ; ಮಲ. ತಾಟ್ತು, ತಾಟ್ವಾರಮ್‌ ಎ ಇಳಿಜಾರು] 
ಫೂ ತೆಬಲ್ಬ;, ತಬರ್ಕಿ;, ತಟ್ಟು, (ಕ್ರಿ). ೧. ಅಪ್ಪು ; ಆಲಿಂಗಿಸಂ; 
ಅವುಚಿಕೊಳ್ಳು ; ಬಿಗಿಯಾಗಿ ಹಿಡಿ: ತಂದು ಕೂಡಾತನನಾತಂಗೀವ 
ಮುಯ್ಯಂ ನಿನಗೆ ಕೊಡುವೆನೇಟಿಕ್ಕ ಪೋಗೆಂಬುದುಂ ಭೋಂಕನೆ ಬಂದಂ 
ತಟ್ಚಿದಂ [ಪಾಕಾಂ. ದಂತಪ್ಪಿದಂ] ಚುಂಬಿಸಿದನೊಲಿದು ಕೇಳುತ್ತಲಿರ್ದಾತ್ಮ 
ನಾಥಂ (ಅನಂಪು. ೮-೧೩): ಪಾರಿವವಂಚೆ ಕೊಂಚೆ ಗಿಳಿ ಸೋಗೆ ಕುಕಿಲ್‌ 
ತೊಣೆವಕ್ಕಿ ತಮ್ಮತಮ್ಮೋರಗೆ ತಟ್ಟಿ ಲುಂಬಿ £ ಚ] ದನಿಗೆಯ್ದ ಪುವೆಂದೊಡ 
ನೆಟ್ಡು ಸುತ್ತಲುಂ' ಭೋರೆನೆ ಕೂಡಿಕೊಂಡು ವಿಟತಾಡನ ತಾಳಲಯಕ್ಕೆ 
ಬರ್ಪಿನಂ ಚಾರುಚಕೋರನೇತ್ರೆ ಗಳನಿಸ್ವನಮಂ ಮೆಜ್‌ದೊಲ್ಲು ಕೂಡಿದಳ್‌ 
(ಸೂಕ್ತಿಸು. ೦೪-೩೦). ತಬ್ಬಿ: ೧. ಉಬ್ಬಿ ದನು ನಿನ್ನಾತನಾತನ ತಬ್ಬಿ ದನು 
[ಪಾಕಾಂ. ತುಬ್ಬಿನಲಿ] ಕುರುಬಲದ ಹರುಷದ ಜಬ್ಬುರಿಯ ಹುರಿಗೂಡಿ 
ತೋಟ್‌ತು ಚಾರುಚತುರಂಗ (ಕುವ್ಯೂಕ. ೨೬-೫೦); ತಬ್ಬಿಬ್ಬುಗೊಂಡು 
ತಮ್ಮೊಳ್‌ ತಾವೆ ಸಿಲ್ಕಿದಂ. ತಬ್ಬಿಹಿಡಿ ಹೊಯ್‌ ಹೆೊಯ್ಕೆನುತ್ತೆ, (ಜಿಬಪು. 
8೦-೧೫) ; ಅತನು ಪೂಸರಂಗಳನಿಸಲಾ ಉಬ್ಬೆಗೆ ಕೊಬ್ಬಿದ ಪೆಣ್ಣಂ ತಬ್ಬಿದೊ 
ಡದಜುಬ್ಬು ನಿಲ್ಕುಮಿಂತಿದು ಸುಖಮೇ (ಶಜ್ಮಾನು,. ೫೦ ಪ್ರಯೋ) ; ತಬ್ಬಿ 
ಅವಳ ಮುಂಗುರುಳನ್ನು ನೇವರಿಸಿದ (ಕಲಾಕ್ಕೋ. ೧೦೬). ೨. (ಹುಲ್ಲಿನ 
ಹೊರೆ, ಸೌದೆ ಮೊದಲಾದಂವುಗಳನಲ್ಲ) ತಕ್ಕೆಯಲ್ಲಿ ಹಿಡಿ : ತಬ್ಬಿ 


80 


88 


40 


46 


ತಟಿಸ್ರೊಯ್‌, 


ತಟಿತ್ಟೋಯ್‌ 


ತಂದಡುಗಬ್ಬುಗಳಿಗುರಿ ಹಬ್ಬಿಸುತ (ಬಸಪು. ೧೬-೨೦), ೩. ಮರುತ್ತೂ ; 
ಸುತ್ತುಗಟ್ಪ ; ಕವಿ ; ಆವರಿಸು; ಆಕ್ರವಂಣಮಾಡು : ಕೆದಟ್‌ದವು 
ಕೆಂಗಿಡಿಗಳುರಿಯುಬ್ಬಿದುದು ಘುಳುಘುಳು ರಭಸ ಮಿಗೆ ಹೆಚ್ಚಿದುದು 
ತಬ್ಬಿ ದುದೀತನನು ತಡವರಿಸಿ ಗಗನದಲಿ (ಕುವ್ಕಾಆ. ೨೦-೬೨) ; ಬಂದ ಪಗೆ 
ಪೌಜ ತಬ್ಬುವದೆಂದು ಬಿನ್ನಪವನಿಂದುಶೇಖರಗೆ ಕಳುಹಲು (ನವಮೋ. 
೩೦-೩೫), ೪. ವಂಚ್ಚಿ ಹಿಡಿ; ಬಿಗಿದಿಡಂ : ಇಬ್ಬರೂ ನಿಂತುಬಿಟ್ಟರು. 
ಬಾಯಿ ತಬ್ಬಿದಂತಾಗಿತ್ತು (ಕಮನೆ.೩೪). ೫. ಸಂಭೋಗಿಸು ; “ಒರಗು” 
(ಜಾನಕೋ., ೬೫) ; ಕೆಟ್ಟವಳು ಕೆಟ್ಟೆ ಬಿಮ್ಮನೆ ತಬ್ಬಿಕೊ (ಗಾದ). ತರ್ಬು,: 


೧. “ ತರ್ಬು-ಆಶ್ಲೇಷೇ (ಆಲಿಂಗಿಸು)” (ಶಮಧಾ). ತ್ಸು 2:0೧. ಆನೆ 
ಯೊಂದನ್‌ ತಟಿ್ತಿ ಭೀಮಸೇನಂಗೆತ್ತು . ಬಿಟ್ಟಿ ಚಕ್ರವರ್ತಿಯ 


ಮುಡಿಯನೊದೆದ ಕಾಲೆಲ್ಲಿ? ಎಲ್ಲಿ ತೋಟಸಿಂದದಲ 
[ ದೇ.॥ ತಮಿ. ತಟುವು] 


ಕಾಲ್ಮುಟಿದು 


(ಅಶೈತ್ಮಾ. ೪-೫೧). 


ತಟ್ಟು, ತಬ್ಬ್ಯ, ತಬರ್ಣ,, ತಳಪ್ಪು (ನಾ). ೧. ಒಂದಕ್ಕೊಂದು ಒತ್ತಾಗಿ 


ಹೆಣೆದುಕೊಂಡಿರುವಿಕೆ,-ಕೂಡಿಕೊಂಡಿರುವಿಕೆ:ಪುದಿದ ತಾವರೆವಳ್ಳಿಯ 
ತಟಿ್ತಿನಿಂ ಪಸುರ್ಪಾಗೆ ನಿರಂತರಂ ಸೊಗಯಿಸಿರ್ಪುವು ಪೆರ್ಗೆಣಕಿಗಳ್ನಿ ರಂತರಂ 
(ಮಲ್ಲಿಪು. ೨-೪೩): ತಳಿರ್ಗಳ ಕಂಪು... ಪೂತ ಪೂಗೊಳಗಳ ತೆಳ್ಳು ತೆಂಕಣೆಲ 
ರೊಳ್ಳು ಲತಾಳಿಯ ತಟ್ಟು ಕಾಮುಕರ್ಕಳಿಗಭಿವಂದನಂ ಬಗೆದು ನೋಡಲು 
ಮಿಂತು ಮನೋನುಬಂಧನಂ (ಬಂಹರಿ. ೨-೫). ೨. ಅಪ್ಪುಗೆ; ತಬ್ಬಿ 
ಕೊಳ್ಳುವಿಕೆ; ಆಲಿಂಗನ: “ತಟ್ಟಿ [ಪಾಕಾಂ. ತಾಳ್ಪೆ]ನಲಳ್ಬಿಂಗೆ ನಾಮಂ” 
(ಡತುನಿ. 8೬); ಭರತ ಶ್ರಿಖಂಡದೊಳ್ಬಸರಿಸು ನಿನ್ನ ಗೋಸಣೆಯನಾಣೆಯನೀ 
ಖಚರೇಂದ್ರವಕ್ಷದೊಳ್‌ ವಸಿಯಿಸು ಲಕ್ಷ್ಮಿವೊಲ್‌ ವಿಜಯಲಕ್ಷ್ಮಿ 
ವೊಲೀತನ ತೋಳ ತಟಸಿನೊಳ್‌ ಪೊಸಯಿಸು ನಲ್ಮೆಯಂ ದಿವಸಲಕ್ಷ್ಮಿಯ 
ನೇಕೆಯೊ ಬಂಜೆ ಮಾಡುವಯ್‌ (ಪಂರಾಮಾ. ೯-೧೬೭); ಪದಯಿಸೆ ಸೋಂಕಿ 
ಸಂಕೆಗಿಡೆ ಮೇಳಿಸಿ ಮೆಯ್ವಿಡೆ ತಳ್ತು ತೋಳ ತಲಸ್ವಿದಿರ್ಗೊಳೆ ಮೆಲ್ಲನಬ್ಬ 
. - *ಅಲಂಪಿನುಬ್ಬದಿಗಮನಾ ಲತಾಂಗಿಗೆ ನೃಪಂ ಪಡೆದಂ ನವಸಂಪ್ರಯೋಗ 
ದೊಳ್‌ (ಕಾವ್ಯಾವ.೮00); ನಡು ನಸು ಪೊಂಗಿ ಸುತ್ತಿಅಿದು ಪತ್ತಿದೆಸಬಕ್ಕೂನೆ 
ಬಿರ್ಚಿ ತಣ್ಣೆರಲ್ಲೆ ಡೆದೆಅಪಾಗೆ ಪೊಕ್ಕು ಸುಟ್‌ಯುತ್ತಿರೆ ತಟ್ಟು ಸಡಿಲ್ಪಗಲ್ಲ 
ರಲ್ವಿಡಿದುಡುಗಿರ್ದ ಕೇಸರದ ನುಣ್ಮೊನೆ ಸೂಸೆ ಮರಲ್ಲು ಚಿಲ್ಪಿನೊಳ್‌ 
ಗಡಣಿಸಿದತ್ತು ಮುಂಬಗಲೊಳಂಬುರುಹಂ  ಸರಸೀಸಮೂಹದೊಳ್‌ 
(ಡಂದ್ರಫು. ೮-008). ತಬ್ಬು: ೩.(ಹುಲ್ಲಿನ ಹೊರೆ, ಸೌದೆ ಮೊದಲಾದು 
ವುಗಳನ್ನು ತೆಕ್ಕೆಯಲ್ಲಿ ಹಿಡಿಯುವ) ಒಂದು ಹಿಡಿತ ; ತಕ್ಕೆ : ಅವಳು 
ಒಂದು ತಬ್ಬು ಸೌದೆಯನ್ನು ತಂದು ಒಲೆಯ ಮುಂದೆ ಹಾಕಿದಳು (ಮಲೆನಾ. 
೯೫). ತೆರ್ಬಾ: ೧. “ಪುಟ, ಲುಠ - ಸಂಶ್ಲೇಷಣೇ, ತರ್ಬಿನೊಳ್‌” (ಕಾಶಕ್ಕ. 
೨೨೭), ತಳಪ್ರು: ೧. ಒಂದೊಂದು ಭಾವವಳವಡಲು ಸತಿಜನಕಂದು 
ಕೆಂದಾವರೆಯ ತಳಪುಗಳ ಸಾರರಸ ಸೂಸೆ ಮಂದ ಮಾರುತನು ಸೌಗಂಧ 
ಬಂಧುರವಿಡಿದು ಸಿಂಧುರಾಕೃತಿ ಗಮನದಿ (ಮರುಡ. ೪-೭೯). 

ತಬ್ಬುಹಾಕು ಎಅಪ್ಪಿಕೊಳ್ಳು; ತೆಕ್ಕೆಬೀಳಂ; ಚಿನ್ನಮ್ಮ ನಾಗಕ್ಕನನ್ನು 
ತೆಕ್ಕನೆ ತಬ್ಬುಹಾಕಿ ತನ್ನ ಮುಖವನ್ನು ಅವಳ ಎದೆಗೆ ಒತ್ತಿ, ಬಿಕ್ಕಿ ಬಿಕ್ಕಿ 
ಅಳತೊಡಗಿದಳು (ಮಲೆಮ. ೬೩೩). [ ತಟ್ಟು) ` 
ತಳ್ಳೊಯ್‌, (ಕ್ರಿ). ೧. ಅಂಟಿಕೊಳ್ಳು; ಆಂಟಿ; 
ಹತ್ತಿರಂ : ನೆತ್ತರ ಪೊನಲೊಳ್‌ ನಾಂದು ನನೆದ ಮೆಯ್ಯುಮಂ ತೊಯ್ದು 
ತಟಕ್ಟೊಯ್ದ ಜಡೆಯುಮಂ ಕಂಡು (ಪಂಪಭಾ. ೧-೧೦೫ ವ); ಎಳದಳಿರ 
ತುಟುಗಲೊಳ೪" ನೆಣ ದಳದಳಿಪೆಳಮಾವಿನಳ್ಳೆಗೊಂಬಂ ತಟಕ್ಪೊಯ್ದೆಳಸಿ 
£ ಅಲಿ] ದ ವಸಂತದೂತಿಯ ಮಿಳಿರ್ವಯ್ಕಲನಾಡುವಬಲೆ (ಕಾವ್ಯಾವ. 
೨೪೨) ; ಚರಣಾಲಕ್ತಕಲಾಂಛನಂ ನಿಟಿಲದೊಳ್‌ , . . ಪುಷ್ಪರಜಃಪ್ರಲೇಪ 
ಮುರದೊಳ್‌ ತಟಿಸ್ಟೂಯ್ಕೆ (ಕಾವೃಸಾ. ೬೫೫), ೨. ಒಂದರೊಡನೊಂದಂ 


ತಟ್ಟು ೩೪೧೫ ತಾಂಕ್ಕು 
ಸೇರು; ಬೆರೆ: ಭೀಕರ ಶಾರ್ದೂಲ ಕುಲಂ ಕುರಂಗಕುಲದೊಳ್‌ ಸ್ನೇಹದಿಂದಮಲ್ಲಮಂತದು (ಸೌನಂದ. ೧೪-೦೭); ತತ್ತರಿಸಿ ಬೀಳ್ವನಂ 
ತಬಿಕ್ಬೊಯ್ದು ಬಂದಾಡೆ (ಆದಿಪು. ೯-೯೭); ಎಳನೀರುಂ ಶಶಿಕಾಂತ ಕಾಂತ ತಾಂಗದಿರೆ ಸೌಮಿತ್ರಿ ಚರಣಘಾತಕೆ ಚಿರಂ ಪೊರ್ದುತಿರ್ದನೋ 


ಜಲಮುಂ ತಟಿಕ್ಟೊಯ್ಜು ಕೇಳೀವನಾವಳಿಗಂ ಶಾಳಿವನಾಳಿಗಂ ಪರಿಯೆ 
(ಶಾಂತಿಪು. ೨-೯೧); ಗುಣಮುಂ ರೂಪುಂ ವಿದ್ಯಾಗುಣಮಂಂ ತಟಿಕ್ಬೊಯ್ದು 
ತನ್ನೊಳೆಸೆಯಲ್‌ (ಕಾದಂಪೂ, ೪೩೯). ತಳ್ಳೊಯ್ಯ್‌ : ೧. ಪುಳ್ಳನನೆಸೆವ 
ಜಿನೇಂದ್ರಾಂಫ್ರ ಪಂಕೇಜ ಪೂಜೋತ್ಕರದೊಳ್‌ ತಳ್ಳೊಯ್ದಲಂಪುಳ್ಳನನನು 
ಕರಿಸಲ್ಮರ್ತ್ಯನಾವೊಂ ಸಮತರ್ತ್ಮೃಂ (ಎಕ. 11,' ೩೪೫-೩೨; 1159). 

[ ತಟ್‌, + ಪೊಯ್‌,] 


ಏನೋ ಪಂಚತ್ವಮಂ (ಶ್ರೀರಾಮಾ. ೬೦೮-೧೮೭). ೧೦. ತಂಗಂವಂತೆ 
ಮಾಡು ; (ಮೇಯಲು) ಬಿಡು: ಪಸುರ್ವುಲ್ಲೊಳ್‌ ತಾಂಗಿ 
ಕಾಳಿಂದಿಯೊಳ" ತಿಳಿನೀರೂಡಿ ಮುರಾರಿ ವತ್ಸಕುಲಮಂ ಕಾದಂ (ಜಗವಿ. 
3-೭೦). ತಾಕ್ಕು: ೧. ಕೆಲ್‌ತೊಟಿ್‌ಯ ತಡಿಯಲಿ ವಿಹರಿಸುವ ಜೈನಮುನಿ 
ಕುಲವ ನೆಜ್‌ ತಾಕುತಿರೆ ಹೊಯ್ಲಿನ ಬಿಜಿಸಿನಲಿ (ಬಸಫು, ೫೨-೧೦); ವಿಕೆ 
ನಿಮಗೀ ಚಿಂತೆ ವೈರಿಯ ತಾಕುವೆನು ಕೊಡು ವೀಳೆಯವ (ಕುವ್ಕಾದ್ರೋ. 


ತಟ್ಟು "ತಟ್ಟು,' ನೋ. 

ತ್ಮಾ "ತರ್‌' ಪರಾ. 

ತ್ಕಾ "ತಾನ್‌' ನೋ. 

ತಾಂ "ತಾನ್‌' ನೋ. 

ತಾಂಕ್ಕು, ತಾಂಗೂ,, ತಾಕ್ಕು ತಾಗ್ಗು (ಕ್ರಿ). ತಾಪ, (ಭವಿಕೃ). ೧. 


ಓರಿಇ. ಪರಿ. ೨೭೭): ಇವನ ಸಮಾಪ ತಾಕುವ ಭಟರ ನಿನ್ನಲಿ ಕಾಣೆ 
(ತೊರರಾ. ೬-೮-೯). ೪. ಹೊಗರು ಮೊಗಕೆ ಪೆಣ್ಣಳ ದಿಟ್ಟಿ ತಾಕದೊಲ್ತೆಗೆದ 
ಕತ್ತುರಿರೇಖೆಯಂತೆ (ಕಂನವಿ. ೯-೧೦೪) ; ಹಾಯುವವರಿಗೆ ಆ ಕಿಚ್ಚಿನ 
ಜಳವು ಸಹ ತಾಕುವುದಿಲ್ಲ (ಕನ್ನಾ. ೧೦). ೫. ಎಲವೊ ನಿನ್ನಂಬು ತಾಕಿದ 
ರಳುಕುವೆನೆ (ಕುವ್ಕಾದ್ರೋ- ೩-೩೬); ಕಾಲೊಳು ಮೂಡಿದ ದಸಿಮುಳ್ಳು 


ಎದುರಿಸು ; ಮೇಲೆ ಬೀಳಂ ; ಆಕ್ರಮಣ ಮಾಡು : ನೂಂಕುವರ್‌ 
ತಾಂಕುವರ್‌ ಕುಜಿಿದಆ್‌ಯ ಮಾಡಿ ಪೊಯ್ದಾಡುವರ್‌ .. . ಉಭಯ 
ಭಟರು (ಜಿಬಫು. ೨೪-೭). ವಿ. ಅಪ್ಪಳಿಸು; ಹೊಡೆ; ಬಡಿ; ಡಿಕ್ಕಿ 
ಕೊಡು : ರಸೆಯಂ ತಾಂ ತಾಂಕಿ ಕಲ್ಪಾಂತದ ಬಜಸಿಡಿಲೆಯ್ತಂದು 
ಪೊಯ್ಕೆಲ* ನೆಲಂ ಕಂಪಿಸುವಂತೆ (ಕಾದಂಪೂ. ೩೦೦). ತಾಂಗ್ಳು: ೧. 
ಮತ್ಕರಿ ತಾಂಗಲ್‌ ತಾನೆ ಸಾಲ್ಲುಂ . . . ಎಂಬೊಂದು ರಣೋತ್ಸಾಹಂ 
ಮನಕ್ಕುಬ್ಬರಿಸೆ (ಆದಿಪು. ೧೪-೯೧) ; ಬಿಡು ತಂದುಗ್ರದ್ವಿಪಂ ಬಂದು ತಾಂ 
ಗುವುದೆಂಬಂದೆಳಮಾವಿನೊಳ್‌ ದ್ವಿಪಮೆ ಗೆತ್ತೇಂ ಸೊರ್ಕು ಸೈತಿರ್ಕುಮೇ 
(ಶಾಂತಿಫು. ೯-೦೪೨) ; ಕಟ್ಟಾ ಲ್ಲೆ ಳೆಟ್ತಿಂದು ತೊಟ್ಟನೆ ತಾಂಗಲವರಂ ಕಂಡು 
(ನೇಮಿಪು. ೧೪-೮೪ ವ); ವಿಭೀಷಣನ ರಕ್ಕಸವಡೆಯದು ಪಗೆವಡೆಯಂ 
ಮುಂಗಡೆಯೊಳ್‌ ತಾಂಗೆ (ಅದ್ಭುತ. ೪೫-೬). ವಿ. “ ತಾಂಗು-ಧಾರಣ, 
ಸಂಘಟ್ಟನಯೋಃ ” (ಕಮಠಾ). ೩. ತಡೆದಂ ನಿಲ್ಲಿಸಂ; ತಡೆಹಾಕಂ ; 
ತಡೆಹಿಡಿ : ನೀನೆನ್ನೊಡನಿರೆತ್ತಲುಂ ಪೋಗದಿರೆಂದು ತಾಂಗಿ (ವಡ್ಮಾರಾ. 
೭೭-೩) ; ಅಂಗಪತಿ ನುಡಿದು ಕೊಲ್ಲದೆ ತಾಂ [ಪಾಕಾಂ. ಪಂ] ಗಿದನಂಬಿಕೆಗೆ 
ನುಡಿದ ನುಡಿ ನಿಲೆ ಮನದೊಳ್‌ (ಪಂಪಭಾ. ೧೦-೧೪೪): ಎಂದುದನೆಂದು 
ಕಾಲ್ವಿಡಿದಗಲೈಗೆ ಬೆರ್ಚಿ ಲತಾಂಗಿ ತಾಂಗೆ ಮತ್ತೊಂದಿರುಳುಂ (ಮಲ್ಲಿಪು. 
8-೪8) : ಬಾಷ್ಪಜಲಮೊತ್ತರಿಸೆ ಮೊದಲ್‌ ನಾಂದು ಬಿಣ್ಣುವೆತ್ತೆಮೆ 
ದೊಜಿಕಿಯಂ ಭರದಿಂ ತಾಂಗಿ (ವರ್ಧಪು. ೪-೮೫). ೪. ಶಗಂಲು; ಮಂಟ್ಟು; 
ಸೋಕಂ:;ಹಿಡಿ:ಆ ಬಾಳ್‌ ನಾಗವೇದಿಕೆಯಂ ತಾಂಗಿ ತೆತ್ತಿಸೆ ಮೇಗಂ ನೋಡಿ 
(ಪಂಜತಂ. ೧೯೩-೧೦): ಬಹು ರತ್ನಕಾಂತಿಗಳ್‌ ಪುದಿಯೆ ಲತಾಂಗಿ ತಾಂಗಿ 
ಲಲಿತಾಂಗುಳಿಯೊಳ್‌ ನಡೆ ನೋಡಿ (ಮಲ್ಲಪು. ೪-೬೪): ಪೆಗಲೊಳ್‌ ದಕ್ಷಿಣ 
ಹಸ್ತಮೊಪ್ಪೆ ಸಸಿನಂ ವಾಮಂ ಕರಂ ತಾಂಗೆ[ಪಾಕಾಂ. ತಾಗೆ]ಗುಂಡಿಗೆಯಂ 
(ಅರ್ಥನೇ. ೦-೮೧). ೫. ಚುಚ್ಚು ; ನಾಟು ; ತಿವಿ: ಓವದೆ ತಾಂಗಿದ 
ನನೆಯ ಶರಂಗಳ ಗಟ್‌ಗಳಿವೋ (ಜಯಕಾ. ೪-0೫).೬, ಸಹಿಸಂ ; ಸೈರಿಸಂ; 
ತಡೆದುಕೊಳ್ಳ; ತಾಳಿಕೊಳ್ಳು: “ತಾಂಗು-ಧಾರಣ, ಸಂಘಟ್ಟನಯೋಃ॥” 
(ಕಮಧಾ). ೭. ತಾಳಂ; ಹೊಂದು: ಕಠಂಗದು ಮೇಣ್ಬಾಸೆ ಮೊಲೆಯ 
ಮೊಗವೆಂಳಗರ್ಪಂ ತಾಂಗದು ತೆಳ ್ವೈಸಿಟಿ೨ಿನಿಸಂ ಪೊಂಗದು (ಅನಂಪು. ೪-೧೩೧). 
೮. ಗಮನಿಸು; ತಿಳಿದಂಕೊಳ್ಳು; ಗ್ರಹಿಸು: ವಿವಿಧಾತೋದ್ಯಲಯಾನು 
ಬಂಧ ವಿಳಸಲ್ಲಾಸ್ಕಂ ತಗುಳ್ಮಲ್ಲಿ ನಾಟ್ಯವಿದರ್‌ ತಾಂಗೆಯುಂ . 

ಇರ್ಮಡಿಸಿದಳ್‌ ನೃತ್ಯಶ್ರಮಸ್ವೇದಮಂ (ಅದಿಫು. ೦೦-೧). ೯. ಆಧಾರ 
ಕೊಡಂ; ರಕ್ಷಿಸಂ; ಕಾಪಾಡಂ: ಮುನಿದು ಪೊಡವಿ ನುಂಗುವೊಡೆ ಮನೆ 
ತಾಂಗು[ಪಾಕಾಂ. ತಾಗು]ವುದೆ (ಹಡಕಾ. ೨-೩೧), ಅಂತು ದಾರ್ಶನಿಕರ 
ಮೆಯ್ಕಂ ತಾಂಗುಗುಂ ಸಾಧನಂಗಳಿಂ ದುಃಖದುಯ್ಲಂ ದಾಂಟಲೆಂದೇ 


15 


80 


ಗಳು ತಾಕಿ ಸೀಳಿದ ಮೈಗಾಯದಿಂದ (ಕುನವಿ. ೧೧-೩೦). ೧೧. ಬಾಧಿಸಂ; 
ನೋಯಿಂಸಂ ; ಹಿಂಸೆಮಾಡು : ಕಾಮನ ಬಲ್ಲೆಹದ ಬಲುಗಾಯ 
ತಾಕಿತು [ಪಾಕಾಂ. ತಾಗಿತು]ಬಲ್ಲೆ ನೀನೌಷಧಿಯ (ಕುಪ್ಕಾವಿ. ೨-೧೯). ೧೨. 
ಸೇರಂ ; ಕೂಡು : ವಸುದೇವನ ರೂಪಿನ ಗಾಡಿಗೆಳಸಿ ತತ್ಯಾಮಿನಿಯರ್‌ 
ತಾಂಗಲೈ ನೆರೆಯದಿರೆ (ಮಹಾನೇ. ೪-೫೨). ತಾಗು;: ೧. ಪರಿದೆಯ್ದೆ 
ತಾಗಿದಂ ಭಾಸುರತರ ರಘುಕುಲಲಲಾಮ ಲಕ್ಷ್ಮೀಧರನೊಳ್‌(ಕವಿರಾ. ೨-೯೧); 
ಎಮ್ಮೂರ ಮಿನುಕಿ ಎಡೆಯೊಳ್ತಾಗಿ ತ[ಲ ಅದು ಸಗ್ಗಮೇಖದಂ 
(ಸೌಇಇ. 1-1, ೪-೮ ; 9ನೆಯ ಶತ); ತನ್ನ ಮಕ್ಕಳ ನೆಗಟ್ಣಾ ಸಂಗ್ರಾಮ 
ದೊಳ್‌ ಸತ್ತುದುಮೆನೆ ಮನದೊಳ್‌ ತಾಳ್ಡಿ ತಾಪಾಗಳ್‌ [ಪಾಠಾಂ. 
ಕಾಯ್ವಾಗಳ್‌] (ಪಂಪಥಾ.೧೨-೧೮) ; ಪೊಯ್ಯಲೋಡಿಪೋಗುವುದಲ್ಲದೆ ತಾಗಿ 
ತಳ್ತಿಟ್‌ಿಯಲಜಯೆವು (ಪಂಜಿತಂ. ೨೦೬-೫). ೨. “ ತಾ[ಪಾಕಾಂ. ತಾಂ]ಗೆಂದು 
ಸಂಘಟ್ಟನಾರ್ಥ ” (ಕವ್ಮಿಕ್ಕೆ. ೫೭); ಕಲಿ ಮಾರ್ಕೊಳ್ಳದೆ ಕೊಟ್ಟು ಮೆಯ್ಕೊಳ 
ಸಿಡಿಲ್‌ ತಾಪಂತೆವಮೋಲ್‌ ತಾಗೆ (ಪಂಪಾ. ೦೦-೬೬); ಪೆಣ್ಣುಂಬಿಗಳ ಬಳಗಮ 
ನೊಳಕೊಂಡೆ ಲತಾಮಂಟಪಂಗಳೊಳಂ ತಳರೆ ತಾಗುವ ತೆರೆದುಜುಗಲ 
ಲೆಪದಿಂ ಸೂಸಿ (ಕಾದಂಉ. 8೨೬); ಗರ್ವಪರ್ವತಾರೂಢನಾಗಿ ಪರ್ವತೆಮಂ 
ತಾಗೆ (ಪಂಕತಂ. ೪೬-೧೦) :ಕಲ್ಲಂ ತಾಗಿದ ಪುಳ್ಳಿಯಂತೆ ನುಚ್ಚುನುಜ್‌ ಮಾಡಿ 
(ಧರ್ಮಮ್ಮ. ೭-೯೫) : ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ 
ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯಾ (ಬಸವ. ೦೯೪) ; ಆಗರದೊಳು "ರಸ 
ದಾಳಿ ತೆಂಗಾಳಿಯಿಂ ತಾಗಲೊಂದಜಿಕೊಳೆ ಇಂದು ಹಳಚಿ ಮೇಗೋಲ್ಲಳೊಡೆ 
ದಿನಿರಸದ ಪರಿಯೊಳಿಕ್ಷುಸಾಗರ ತುಂಬಿದಂತಾಯತ್ತಿ (ಮೋಹತ. ೨-೪೮). 
೩. “ತಾಗಿದಂ ತಡೆದನೆನಲೈ?” (ಕರಾನಿ. ೬೬); ಅಡವಿಯೊಳಿ ಕಳ್ಳರ್‌ ಬಟ್ಟೆ 
ಗಟ್ಟೆ ಹಾದಿಯನಿರುಳು ತಾಗಿದೊಡೆ (ವಡ್ಮಾರಾ. ೭೬-೦೩) ; ಪುಳಕಪ್ರೋ 
ದೈೇದ ಘರ್ಮೊೋದಕ ವಿಸರಮನೊತ್ತಂಬದಿಂ ತಾಗೆಯುಂ (ಆದಿಪು. ೪-೨೧); 
ಪೋಗದಿರೆಂದು ತಾಗಿ ರಥಮಂ ಸೆಡೆದುಳ್ಳದೆ ಪತ್ತಿ ಮುತ್ತಿ (ಧರ್ಮಾಮ್ಮ. 
೧೩-೧೪೬). ೪. ಪರಸ್ತ್ರೀಯರಂ ಕೊಳಿಪಂ ಕೊಳ್ಳನೆನಿಪ್ಪ ಪಾಪಿಯುಮತಿ 
ಕ್ರೂರಾತ್ಮನುಂ ಸಾಧುಸಂಕುಳಮಂ ಕಂಡೊಡೆ ಕಾಯ್ವನುಂ ಪೆಟಿ*ವನುಂ 

ಘುಳುಮ್ಮನಿಟ್‌ಗುಂ ಶ್ವಭ್ರಾಂತಮಂ ತಾಪಿನಂ (ಆದಿಪು. ೫-೮೧); 
ಕೀರ್ತ್ಯಂಗನೆ ಅನಿಲ ಮಾರ್ಗಂಬರಂ ಪರ್ಬಿದಳ್‌ ದಿಗ್ವನಿತಾ 
ಸಂದೋಹೆಮಂ ತಾಪಿನಮಡಿಯಿಡುವಳ೯(ಗದಾಯು.೧0-00);ನಿರ್ದಯದಿಂ 
ಪೀಡಿಸಿ ಬಳ್ಳುವೋಪಿನೆಗಮೆಲ್ವಂ ತಾಪಿನಂ ಮೇಗೆ ಮೂಗಿಯ ಮೂಗಂ 
ತಲೆವಾರ ಕೊಯ್ದು (ಸುಕುಮಾ. ೭-೨೯) ; ಅಡಿ ನೆಲನಂ ತಾಗದಂತೋವಿ 
ನಡೆನಡೆದು (ಸಿದ್ಧರಾ. ೧.೩೬): ಪತಿ ಬಿಟ್‌ಸಿನಲಿ ಹೊಯ್ಯ ಹೊಡೆಗಳು 
ಸತಿಯ ಮೇಲಣುಮಾತ್ರದನಿತುಂ ತಾಗವೆಂತೆನಲು (ಬಸಪು. ೫) ; 


ತಾಂಕ್ಕು 


ವಸುಧೆಯಮರರ ಶಾಪ ತಾಗಿರೆ (ಸಂಥಪ. 8-೭೦). ೫. ಪಾಯ್ಚ ಕೂರಂ 
ಬುಗಳಿಲ್ಲಿರೆ ತಾಗುಗುಮೆಂದು . . . ಅಡಂಗಿದುವು ತಾರಗೆಗಳ್‌ (ವರ್ಧಪು. 
೮-೩೬) ; ಕೊರ್ಬಿ ಬೆಳೆದ ಪೆರ್ಬಿದಿರ ತುದಿ ತಾಗಿ ಪಟ್‌ದ ಕಿಜು ಮುಗಿಲ್ಲ 
ಳಿಂದ (ಗಿರಿಕ, ೧-೦೨೮ ವ); ತಾಗಿದೆಳೆಮುಳ್ಳಿನಲಿ ಮದಗಜ ಸೀಗುರಿಸು 
ವುದೇ (ಕುವ್ಮಾಆ. ೧೦-೫೦) ; ಕೂರಲಗು ಬಿಡದೊಡಲ ತಾಗಿತು ಬಿದ್ದುದು 
ರದಲಿ ವೈಶ್ಯ ಮುನಿವರನ (ತೊರರಾ- ೨-೫-೧೨); ಬಾಣ ತಾಗಿದ ಹರಿಣ 
ಗಳೆಂಬವೊಲು ಪಂಚ ಬಾಣ ಥಟ್ಟುಗಿದು ಬಿದ್ದಿಹರು (ಮೋಹತ. ೨೪-೨೦). 
೧೧. ಮಡದಿಮಕ್ಕಳ ಕಣ್ಣ ನೀರಿನ್ನಾರ ತಾಗುವುದು (ಕುವ್ಕಾಸ. ಓರಿಇ. 
೧-೧೦೪). ೧೩. ಪೆಟ್ಟು ಹೊಂದಂ ; ಏಟು ತಿನ್ನು : ತಾಗಿದ ಮತ್ತೆ 
ಬಾಗುವರೆಂಬುದನೆಲ್ಲರೂ ಬಲ್ಲರು (ಮೋಳಿಮಾ. ೬೭-೨೭೧) ; ತಲೆ ತಾಗಿದ 
ಲ್ಲದೆ ಬುದ್ಧಿ ಬಾರದು (ಗಾದ). ೧೪. ಹೊಯ್ದಾ ಡು ; ಜೋಲಿಹೊಡೆ ; 
ಮಗ್ಗ ರಿಸಂ: ಕಣ್ಣಿ €ರ ಪೂರದಗುರ್ವಿಂ ದೆಸೆಗಾಣದಂದೆಡಪುತಂ ತಾಗುತ್ತಂ 
(ಕಾಡಂಪೂ. ೯೦೪) ; ಮುಂಗಾಣದೆಡಹುತ್ತ ತಾಗುತ್ತ ಬೀಳುತೇಳುತ್ತೊಅ 
ಲುತೊಡವರ್ಪ ಪರಿವಾರಮಂ ಕಂಡು (ಹಠಕಾ. ೯-೨೦). ೧೫. ದಟ್ಟ 
ವಾಗು ; ಸಂದಣಿಸು : ಬನ್ನಿ ಪಾದ್ರಿಯು ಬಾನೆ ತಿಂತ್ರಿಣಿ ಮತ್ತೆ ಬಿಲ್ವ 
ತಾಗಿ ಮೆರೆದವರಣ್ಯದಿ (ಗೋಹಾಡು. ೧-೪). ೧೬. ಉಂಟಾಗಂ; ಒದಗು: 
ತಾಗುವ ದಾಯಮಂ ತಡೆವ (ದಶಕು. ೮.66) ; ರಾಜನ ದೂತರಿಗೂ ಅವ 
ನಿಗೂ ಯಾವುದೋ ಒಂದು ವಿಷಯದಲ್ಲಿ ಜಗಳ ತಾಗಿಬಂದಿತು (ದಕಶ. 
0೭). ೧೭. ಇಳಿದಂಕೊಳ್ಳೂ ; ತಂಗಂ : ಜಗವಿದ್ದಲ್ಲಿ ತಾಗಬೇಕು (ಗಾದೆ). 

ತಾಕಗೊಡು - ಮು ಟ್ಟಗೊ ಡಂ; ಸ್ಪರ್ಶಿಸಲು ಬಿಡು: (8). 
ತಾಕಲಾಟಎಘರ್ಷಣೆ: ತಿಕ್ಕಾಟ ತಾಕಲಾಟ ಮನುಷ್ಯನ ಜೀವನದುದ್ದಕ್ಕೂ 
ಸಾಗಬೇಕಾದುದೆ (ಗಾಳಿಗು. ೬3): ಜೀವನವನ್ನು ಶಾಂತಿಯಿಂದ ಸಾಗಿಸುವ 
ಇಚ್ಛೆಯಿಂದ ಈ ತಾಕಲಾಟವನ್ನು ಕಂಡೂ ಕಾಣದಂತೆ ಉದಾಸೀನ 
ಮಾಡುತ್ತಾನೆ (ಕೀಪ್ರರ್ನಿ. 1೪ ಮುನ್ನುಡಿ); ತಲೆ ತುಂಬ ಭಾವನೆಗಳ 
ತಾಕಲಾಟ (ತೇಮೋಡ. ೯8) : ಇಂಥ ಹುಚ್ಚುಗೊಂದಲದ ಮನಸ್ಥಿ ತಿಯಲ್ಲಿ 
ಎರಡು ವಿರುದ್ಧ ಭಾವನೆಗಳ ತೀಕ್ಷ್ಣ ತಾಕಲಾಟ ಸುರುವಾಗಿತ್ತು (ಮುಕ್ತಿ. 
೩೯). ತಾಕಲಾಡು ಎ ೧. ಒಂದರೊಡನೊಂದು ಫಘರ್ಷಿಸು; ಒಂದು 
ಕ್ಕೊಂದು ತಿಕ್ಕಾಡು : "ದಾಹ'ದ ಕೊನೆಯಲ್ಲಿ ಸಂಕಲ್ಪ - ವಿಕಲ್ಪ ತಾಕ 
ಲಾಡಿವೆ (ನೆಲಮು. ೪111 ನಾಲ್ಕುಮಾತು) ; ಬಿರುಗಾಳಿಯ ವೇಗಕ್ಕೆ 
ಮೋಡಗಳು ತಾಕಲಾಡಿ ಮಾಡುವ ಗುಡುಗಿನ ಅರ್ಭಟವು ಆಟಂಬಾಂಬದ 
ಸಪ್ಪಳಕ್ಕಿಂತ ಸಾಸಿರಾರುಪಟ್ಟು ಮಿಗಿಲಾಗಿತ್ತು (ಜೀವಪ್ರ. ೧); ಕೌಟುಂಬಿಕ 
ಪ್ರೀತಿಯು ಅವನ ಈ ನವೀನ ವೃತ್ತಿಯೊಡನೆ ತಾಕಲಾಡಿತು (ಸಮಜೀ. 
೬೬೪). ೨. ಹೊಯ್ದಾಡು : ಇದೇ ಚಿಂತೆಯಲ್ಲಿ'ತಾಕಲಾಡುತ್ತಾ ಎದ್ದು 
ಹೊರಟ (ಮುರುಕು. ೧3). ತಾಗಲಿಕ್ಕು-ನೋಯಂವಂತೆ ಹೊಡೆ,-ಬಡಿ: 
ಪೂಸರಳಿಂದೆ ಶಿವನ ತಟ್ಟನೆ ತಾಗಲಿಕ್ಕುವೆನೆಂದು ಬಾಸೆಯ ಕೊಟ್ಟ ಮನ್ಮಥ 
(ಮೋಹತ, ೫-೬೦). ತಾಗಿಬಾಗುಎಪೆಟ್ಟುತಿಂದಂ ಬಾಗು; ಅನಂಭವದಿಂದ 
ಪಾಠಕಲಿ: ಅಂತು ತಾಗಿಬಾಗಿದಂತಾಗಿ ಗಂಧರ್ವಂ ಕೊಂತಿವೆರಸಜುವರು 
ಮಂ ತನ್ನ ಬೀಡಿಂಗೊಡಗೊಂಡೊಯ್ದತಿಪ್ರೀತಿಯಿಂ ಬಿರ್ದನಿಕ್ಕಿ (ಪಂಪಧಾ. 


೩-೩೪ ವ); ವಿನೀತನಾಗಿಯುಂ ತಾಗಿಬಾಗಿಯುಂ ನೋಡಿದೊಡರಸಂ 
ಕರುಣಿಸಿ (ಶಾಂತಿಪು. ೪-೮೩ ವ): ವಸುಭೂತಿ ಕೇಳ್ದು ತಾಗಿಬಾಗಿದನಂತೆ 
ಮುನ್ನಿನ ದರ್ಪಂಗೆಟ್ಟು . . . ಮನದೊಳ್‌ ನಿರ್ಮಳನಾಗಿ (ಧರ್ಮಾಮ್ಮ. 


೧-೨೦೬) ; ಹೋಗಲಿನ್ನಾ ಮಾತು ಖೂಳರು ತಾಗಿಬಾಗರು (ಕುವ್ಯಾಜ್ರೋ. 

[ದೇ.॥ ತಮಿ. ತಾಜ್ಯು, ತಾಕ್ಕು; ಮಲ. ತಾಕ್ಕು; ತುಳು. ತಾಕು, 
ತಾಗು ; ತೆಲು. ತಾಕು] 

ತಾಂಕ್ಕು, ತಾಂಗ್ಯಾ. ತಾಕಂ್ಣ, ತಾಗ, (ನಾ). ೧. ಮಂಟ್ಟುವಿಕೆ ; 

ಸ್ಪರ್ಶ: ಸೊಗಸಿನ ಗೋಪುರಂಗಳು ಕಾಲುಗುರುದಾಂಕಿ[ಪಾಕಾಂ. ಕಾಲು 


೦-೧೦). 


೩೪೧೬ 


ತಾಂಕ್ಸು 


ಗರೆದಾಗಿ]ನಲಿ ಸಿಡಿಲೊಡದದ್ರಿಯಂದದಲಿ 'ಧೂಳಿಗೆದಜಂದವು (ಕೊರರಾ. 
೬-೧೦-೨೬). ತಾಂಗ್ಳು : ೧. ಸೂಟ್ವಡೆದ ಕೂಟಂ ಪಲ್ಲಟಂ ಬಾಯ್ವ 
ಬಾಯ್ಮಟುಕಂ ತಾಂಗಿಗಬಲ್ವ ನಾಣಿಲಿತನಂ (ಕಂದ್ರ ಪು. ೮-೬೮). ೨. ನೆಲೆ; 
ಆಧಾರ ; ಆಸರೆ : ಬೆಳಗುವ ಮಣಿಮುಕುರಂಗಳುಂ ಅವಕ್ಕೆ ತಾಂಗಾಗಿ 
[ಪಾಕಾಂ. ಪಾಂಗಾಗಿ]ಪಚ್ಚೆಯ , . . ನೆಲವಡಲಗೆಯ ಜಾಗಂಗಳುಂ (ಆದಿಪು. 
೮೭೧೫ ವ); ಪಂಪನದೇ ಆದ ಈ ಭಾವನೆಯ ತಾಂಗನ್ನು ಹಿಡಿದುಕೊಳ್ಳ 
ಬೇಕು (ನಾಡೋಜ. ೧೨೮೦). "ಕ್ಷೆ ೈತಾಂಗು' ಪರಾ. ತಾಕು: ೩. ಜವಿಖಾನಿನ 
ಭಾಗ,-ತಂಂಡು ; ಭೂವಿಂಯ ಸೀಳಂ : ಹೆಗ್ಗಡೆ ಹಳಿಯ ತಾಕಿನ ಗದ್ದೆ 
ಹಂನ್ನೊಂದ ಖಂಡುಗ (ಎಕ. ೩1೪, ಗುಂಡ್ಲುಪೇ. ೧೨೮-೮೦; 1410); 
ಅವರ ಒಂದು ತಾಕು ಗದ್ದೆ ಸ್ವಲ್ಪ ಹಳ್ಳದಲ್ಲಿದೆ (ನಮ್ಮೂರ. ೧೮); ಕೆರೆ 
ಹಿಂದೆ `ನಿನ್ನದು ಭತ್ತದ ತಾಕು ಇದೆಯಲ್ಲ (ಡಂದತೋ. ೩೯) ; ಆರಿಸಿಕೊಂಡ 
ಜಮಿನನ್ನು ತಾಕುಗಳಾಗಿ ವಿಭಾಗಿಸಬೇಕು (ತರಜಿ. ೨). "ಅಡ್ಡತಾಕ್ಯಾ' 
ಪರಾ. ೪. ಗುರಿ: ಮನ್ಮಥನು ಆ ಕಮಲಾಕ್ಷಿಯೆರ್ದೆಯನೆಸುವಾಟಕೆ ತಾಕು 
ಮಾಡಿದನು (ಕುರಾಸಾಂ. ರಾಖೇಂದುಮುಖಿಯರೊತ್ತುವ 
ಯಂತ್ರವಾರಿಗೆ ತಾಕುಮಾಳ್ಬನು ತನ್ನ ತನುವ (ಡಂಪ್ರಸಾಂ. ೨0-0೬). 
೫. ಜಗಳ ; ಕಾದಾಟ : ಏಕಪತ್ನೀವ್ರತವಾದರೆ ಇಂದಿಗೆ ನೀರೆ ತಾಕು 
ಹೋರ್ಯಾಟ ತೊರೆ (ಶ್ರೀಕೃಪಾ. 68). ೬. ತಾಕಲಾಟ: ನಸುಜೋಲ್ಪೆಳಗಿವಿ 
ಯನಲೆವ ಪಚ್ಚೆಯ ಮಾಂಗಾಯ ತಾಕಿನೊಳ ಮಸುಳಿಸುವೆರಡುಂ 
ಮೆಲ್ಲದಂಪುಗಳೊಳಿಟ್ಟ ಕತ್ತುರಿಯ ದಿಟ್ಟಿಬೊಟ್ಟುಂ (ಚಿಕವಂ. ೬೩). 
೭. ಹೊಡೆತ; ಪೆಟ್ಟು: ಭಾಕರತುರಗಖುರಂಗಳ ತಾಕಿನೊಳೊಡನೆಳ್ಹ 
ಸಾಲಧೂಳಿವೊಲೆಸಗುಂ (ಹಂದ್ರಥ್ಮು. ೨-೮೩). ಲೆ. ಸೇರಿಕೊಂಡುದರ ; 
ಲೀನವಾದಂದಂ: ತಾಕು ಆದೆನು ಬೆಳಗಿದಡವಿಲಿ ಮೂಕತನ ಹೊಂದಿದುದು 
ಧೈರ್ಯಕೆ (ಜ್ಞಾನಸಿಂ. ೪೫-೩೮). ₹. [ಸಂಗೀತ] ಸ್ವರಮೇಳ : ನಂದಿ 
ಷಣ್ಮುಖರು ಮದ್ದಳೆ ಬಾರಿಸಿ... ಸಿದ್ದಾದೇವಿ ತಾಕ ಕೇಳಿಸಿ... 
ಶಿವನನ್ನು ಒಲಿಸಿದರು (ಶರಡ. ೭೩). ತಾಗ್ಕು : ಓ. ನಡೆವಾಗ ನುಡಿವಾಗ 
ಲಸಿಕೆಗಳಲಿ ತಾಗುಗಳಲೆಡಹುಗಳಲೆಚ್ಚಟ್‌ಕೆಯಲಿ . .«* ರಘುಕುಲಸಾಗರನ 
ನೆನಹಲ್ಲದಿಲ್ಲನ್ಕತ್ರವೀ ಸತಿಗೆ (ತೊರರಾ. ೩-೩-೪೪). ೧೦. ಸಹವಾಸ ; 
ಜೊತೆ; ಸಂಪರ್ಕ: ಅಂಕೆಗೆ ರುಂಕೆಗೆ ತಾಗುತೆಟಹಿಲ್ಲದಹಂಕಾರ 
ಮಮಕಾರಕೆಡೆಗೊಡದ (ಶಿವಗೀ. ಕಾಗೆಯ ಗುಂಪಿನೋಳ್‌ 
ಕೋಗಿಲೆ ಸಿಲುಕಿರ್ದ ಹಾಗೆ ದನುಜಸ್ತೀರ ತಾಗಿಲಿ ನೀಗಿಹಳು 
(ಹನುಮ. ೩೩-೪). ೧೧. ದೋಷ ; ಅಪರಾಧ : ಅಕ್ಕಜಕಿಂದಂ ಸಾಕಲಾಗಿ 
. « - ಮೇಲುತಾಗಂ ನೋಡದುಕ್ಕುಸೊಕ್ಕಿಂ ಬೆಳೆದು ಜವ್ವನಂಬಡೆದು 
ಜೂದುಂಗಾಟನಾದೆಯಲ್ಲ (ಸಮ್ಮಕ್‌. ೧೦-೮); ತಪ್ಪಿಲ್ಲ ತಾಗಿಲ್ಲ ಜಿನಶರಣೀ 
ಕಾವ್ಯವೊಪ್ಪತಿರಲಿ ಸರ್ವಕಾಲ (ಧರೆಡ. ೩-೬೬) ; ತಾಗಿಲ್ಲ ತಪ್ಪುತಡೆಯಿಲ್ಲ 
ಲಿಂಗಕ್ಕೆ ದೇಗುಲವೆ ಇಲ್ಲ (ಸರ್ವಜ್ಮ. ೦೩೭) ; ಅಪ್ಪ ನಮ್ಮವ್ವನ ತಪ್ಪೇನು 
ತಾಗೇನು ತಪ್ಲಿಲದವಳ ಹೊಡಿಬ್ಯಾಡಿ (ಜಗೀತೆ. ೧೧೦). ೧೨. ಅಡ್ಡಿ; 
ಆತಂಕ : ತಾಗು ನಿರೋಧದ ಆಗುಹೋಗನಲೌಯದ ಶರಣನ ಚರಿತ್ರವ 
ನೋಡಿ ಬೆಜಿಗಾದೆನಯ್ಕಾ (ಬಸವ. ೯೦೨) ; ಆಗುಹೋಗಿಲ್ಲದನ ರಾಗ 
ಭೋಗಕೆ ತಂದು ತಾಗು ನಿರೋಧಕ್ಕೆ ಗುರಿಯ ಮಾಡಿ (ಶಿವಗೀ. ೬೩೮); 
ತಾಗು ನಿರೋಧ ಬಂದಲ್ಲಿ ಕಂದದೆ ಕುಂದದೆ ಎಂದಿನಂತಿರ್ದಲ್ಲಿ ಶಿವಲಿಂಗ 
ಪೂಜೆ (ಸರ್ವವ. ೬೨-೩೨೪). ೧೩. ಬಾಗುವಿಕೆ; ಮಣಿಯುವಿಕೆ ; 
ನಮ್ರತೆ: (8). 

ತಾಕುತಾಕು (ದ್ವಿರಂಕ್ತಿ) : ಬಿಂದಿಯ ತೆಗೆದು ಕೌಂಕುಳೊಳಿಟ್ಟು 
ನಿಟಲದೊಳೊಂದಿದ ತ್ರೈಪುಂಡ್ರ ದ್ವಿಜರು ಬಂದಿದೆ ತಾಕುತಾಕಲಿ. ತಿದ್ದಿ 
ಕಳುಹುವೊಡೆಂದಿಗುಂ ತೀರದೆಂಬಂತೆ (ಮೋಹತ. ೨೨-೫೦) ; ರಾಜಕಾರ್ಯದ 
ಸುದ್ಧಿ ತಾಕುತಾಕಿನಲಿ ಮಹಾರಾಜ ನಿಮ್ಮಡಿಗೆ ಬಿನ್ನೈಪೆ (ಸೌಂದಕಾ. ೪-೦೧). 


೨೨-೭): 


೬೦೧) ; 


ತಾಂಗ್ಳು 


ತಾಗುತಡ - ಅಡ್ಡಿ ; ತೊಂದರೆ: ಯೂ ತಾವಿಗೆ ಒಳಗೆ ಬಂದು ಹೊರ 

ಗನ್ಶರು ತಾಗು ತ[ಡ]ವ ಮಾಟದರೆ ನಾವು ಪರಿಹರಿಸಿ ಬಾಳಿಸಿ ಕೊಡುವೆವು 

(ಸೌಇಇ. 1-11, 1466). ತಾಗುಬಾಗು 2 ೧. ವಿನೋದ 

ಮತ್ತು ವಿನಯ (?) : ತಾಗುಬಾಗಿನ ಹವಣನಾತನ ಲಾಗ ನೋಡುವೆ 

ವೆನಲು ಕುರುಕುಲಸಾಗರಾಗ್ನಿಯ ಮನೆಗೆ ಬಂದನು ವಿದುರ ಹರಿ ಬೆಸಸೆ 

(ಕುವ್ಕಾಉ. ೮-೨8): ಆಗುಹೋಗೆಂಬುದನು ತನುವಿನ ತಾಗುಬಾಗೆಂಬುದನು 

ಕಾಣದ . , . ಸಾಕ್ಷಿಯೊಲಿರ್ದಂ (ನಿಭಾಗ. ೫-೪-೩೩. ೨. ಆಗುಹೋಗು 

(?): ಈಗ ಕಲಿಯೊಳು ಬಂದು ಕಟ್ಟುವ ತಾಗುಬಾಗನು ತಿಳುಹಿ ಪೋಪೆವು 

ಒಸೆದು ಮುಂದಣ ತಾಗುಬಾಗಿನ ಸಸಿನವನು 
ಹೇಳಿದನು (ತೊಕರಾ. ೩-೨-೪೯): ರಾಗಲೋಭದಿ ಮುಣುಗಿ ಮುಂದಣ 
ತಾಗುಬಾಗುಗಳನಟಯೆ (ಹರಿಸಾಂ. ೫೩). [ ಆತಾಂಕ್ಕು) 

ತಾಂಗ್ಳು 'ತಾಂಕ್ಮು' ನೋ. 

ತಾಂಗ್ಳು "ತಾಂಕ್ಕು' ನೋ. 

ತಾಂಗುಕಂಭ (ನಾ). ಊರೆಗಂಬ; ಆಧಾರಸ್ತಂಭ: ಬಲ್ಬಿಲ್ಲದಾದ ಬೀಳ್ವಿಲ್ಲೆ 
ತಾಂಗುಕಂಭಂಬೊಲ್‌ (ಸೌನಂದ. ೧೪-೧೩). 

[ ತಾಂಗ್ಯು (ಆತಾಂಕ್ಕು) + ಕಂಭ) 

ತಾಂಟಿಸು, ತಾಟಿಸು, ದಾಂಟಿಸ್ಕು (ಕ್ರಿ). ೧. ಎಳೆ ; ಸೆಳೆ; ಮಿಡಿ: ಬಲ್ಲ 
ನಾರಿಯಂ ತಾಂಟಿಸಿ ನೋಳ್ಪ ಬೇವಸದೊಳಿರ್ದುದು ಪಳ್ಳಿಯ ಭಿಲ್ಲಸಂಕುಳಂ 
(ದಕಕು, ೨-೧೨೧). ೨. ಗುಣಿಸು: ಗಂಣಾಕಾರಮಾಡಂ: ಶೀವಿ ಪೊಯ್‌, 
ಪೆರ್ಚಿಸು . ತಾಂಟಿಸು . ಬೆಳಸೆಂದು ಇಂತಿನಿತುಂ ಗುಣಿ 
ಸೋದಕ್ಕೆ ಹೆಸರು (ವ್ಯವಹಾ. ೧೧-೯). ತಾಟಿಸು : ೨. ಇಟ್‌, ಶಿವಿ, ತಾಟಿಸು 
(ವೈವಹಾ. ಗುಡಿಸುವ ಭಾಷೆಗಳು). ೩. ಅಪ್ಪಳಿಸು; ಘಟ್ಟಿಸು: ಶಿಲೆಯೊಳ್‌ 

` ತಾಟಿಸಿ ತನ್ನಯ ತಲೆಯಂ (ಆದಿಪು. 8-೧೭); ಶಿಲೆಯೊಳ್‌ ತಲೆಯ ತಾಟಿಸಿ 
ಸತ್ತು ವರಾಹನಾದೊಂ ಉ(ಡಾವೂಪು. ೩೭-೨0): ಜಾತಿಸ್ಮರನಾಗಿ 
ಪಶ್ಚಾತ್ತಾಪದಿಂ ಪರಿದಪ್ಪ ಸಿಲೆಯಿಂ ತಲೆಯಂ ತಾಟಿಸಿ (ಪುಣ್ಕಾಸ್ತ. 
೬-೬೩ ವ). ೪. ಹೊಡೆ ; ಬಡಿ; ಬಾರಿಸು: ಭರದಿಂದಂ ದಂಡದೊಳ್‌ 
ತಾಟಿಸಿದೊಡೆ ವಿಜಯಾರ್ಧಾಚಳಂ ತೊಟ್ಟನಾಗಳ್‌ ಬಿರಿದತ್ತೆಂಬಂತುಂ 
(ಅದಿಪು. ೧೩-೫೬) ; ಪಲತೆಅದ ಪಣಿಗಳಂ ಪೊಯ್ಸಿಯುಂ ಶಂಖಂಗಳಂ 
ಪೂರೈಸಿಯುಂ ಭೇರಿಗಳಂ ತಾಟಿಸಿಯಂ (ಗದಾಯು. ೭-೦ ವ); ಕರಯುಗದಿ 
ನೆರಡು ಕಲ್ಲಂ ಪಿಡಿದೊಯ್ಯನೆ ಕಾ£ ತಾ] ಟಿಸಿ ನೋಡಲೊಡಂ (ಸಮಪ. ೧ 
ಅನುಲಂಧ. &೫೮-೭) ; ಸೂಟಿಿಸುವ ನಿಸ್ಸಾಳದ ತಾಟಿಸುವ ತಂಬಟದ 
(ಕ ಟೈ ಕಾ. ೨೩೦) ; ಪಿರಿದೊಟಿಲುತಳುತಂ ತಲೆಗಳಂ ತಾಟಿಸಿಕೊಳುತ 
(ಬಸಪು. ೫೮-೧೫) : ತಾಟಿಸಿದರೊಡನೊಡನೆ ಕುಲಗಿರಿ ದೂಟಿ ಬಿದ್ದವು 
(ಕುವ್ಕಾಭೀ. ೪-೨೫) : ತಿಳಿವಿಂದಳಿಯದೀ ಯೋಗಾಂಗವಿಧಿಯಿಂ ತಲೆಯ 
ತಾಟಿಸಿಕೊಂಡರಹುದೇ (ಸದ್ಗುರು. ೬-೧೨); ಕೈಕಾಲ್ಗಳುಂ ಸರಿನಿಲ್ವಿಂ 
ನಿಲಲಾರದಂತೆ ನಡುಗಲ್ಕೋಷ್ಮೂಧರಂ ತಾಟಿಸಲ್‌ (ಮೈಸೂಮೆ. ೫-೧೮೨). 
೫. ತಾಕಿಸು; ಮುಟ್ಟಿಸು; ಸೋಕಿಸು: ನವಕೋಟಿ ಮುನಿಗಳ 
ಮೆಲ್ಲಡಿಗೆ ತಾಟಿಸಿ ಹಣೆಯ (ನೇಮಿಸಂ. ೦-೨೧). ೬. ಹೊಡೆಯಿಸು ; 
ಬಡಿಯಿಸು : ಶರಧಿಯೇಳಂ ಕುಡಿವರಾಕಾಶಮಂ ಭೂವಿಂಯಂ9 ಪಿಡಿದು 
ತಾಟಿಸುವರು (ಗುರುಜಾ. ೨-೬೦); ತ್ರಾಣವಿದ್ದವನ ಸಂಗಡ ಹೋಗಿ 
ತಾಟಿಸಿಕೊಂಡ (ಗಾದಿ). ಹ. ತಗುಲು; ಮುಟ್ಟು ; ಕಾಂತೆಯ ಸುಯ್ಯ 
ಗಂಧಕಿಂಪಿಡಿದಲರ್ಜೊಂಪ ತಾಟಿಪಳಿಮಾಲೆ (ಉದ್ಭಟ. ೯-೬೪), ದಾಂಟಿಸ್ಯು: 
೨. ಗುಣಿಸುತೂಹದಿಂ ದಾಂಟಿಸು .. ಬೆಳಸೆಂದು. ಇಂತಿನಿತುಂ 
ಗುಣಿಸೋದಕ್ಕೆ ಹೆಸರು (ವ್ಯವಹಾ. ೧೧-೯). ಗ[ತಾಂಟು + - ಇಸ್ಯು) 

ತಾಂಟು, ತಾಟಂ,, ದಾಂಟ್ಯು (ಕ್ರಿ). ೧. ತಾಗಂ ; ಬಡಿ: ರಘುರಾಮನ 
ಬಂಟರಂ ತಾಂಟಲ್‌ ಬಗೆವ ದಿಟ್ಟೆಯರಂ ಪುಟ್ಟಿಸಿದ ಗಾಂಪಿನ ಬಿದಿಯೆ 


೪೯೦-೨೩, 


(ಕಾಲಸಂ. ೩೮-೧೯) ; 


೩೪೧೭ 


10 


20 


30 


ತಾಂಡವವಾಡು | 


(ರಾಮಾಕ್ಮ. ೧೨೧-೨೨). ವಿ. [ಗಣಿತ] ಗುಣಾಕಾರ ಮಾಡು ; ಗುಣಿಸು. 
"ತಾಂಟಿಸು' ಪರಾ. ತಾಟ್ಮು : ೧. “ ತಾಟು ಇ ಸಂಘಟ್ಟನೇ” (ಕಮರಾ): 
ತಾಟಲಾಟಿಸುತೆಂತುರ್ಕಿಂ ಪಿಂಚುಗುಂ ತಗರೆಂತೆ ನೀಂ ಕಾಮಭೋಗಕ್ಕಾಟಿ 
ಸುತಂ ಬ್ರಹ್ಮೆಚರ್ಯವಮನಾಂತಪಯ್‌ (ಸೌನಂದ. ೧೦-೨೫). ೩. ತಗುಲು; 
ಸೋಕು : ಅದಿರ್ಗಂತಿಯಂ ತಾಟಿ ಮಾಲತಿಯಂ ಮುಟ್ಟಿ . . . ಬನಗಾಳಿ 
ತಣ್ಣನೆ ತೀಡುಗುಂ (ರಾಮಾಶ್ಶ. ೩೪-೧). ೪. ತಡೆದು ನಿಲ್ಲು; 
ಕುಂಠಿತವಾಗಂ: ತಾಟಿತಸು ಕಂಠದಲುಸುರ ಪರಿಪಾಟಿ ತಪ್ಪಿತು (ಕುವ್ಯಾಗ. 
೭-೧೨). ದಾಂಟ್ಯು : ೨. ಬಳಸೊತ್ತು ಹತಂ ಶೀವಿ ನೂಂಕು ಕೂಂಕು 
ದಾಂಟರು ಮತ್ತಾದರದೆ ಪೊಯಿ ಗುಣಿಸು ಪೆರ್ಚಿಸೆನಲಿವು ಗುಣಾಕಾರ 
ಭಾಷೆಗಳ" (ವ್ಯವಹಾ. ೧೧-೧೨). [ದೇ. 8 ತುಳು. ತಾಂಟು] 

ತಾಂಡ (ನಾ). ಗುಂಪು; ಸಮೂಹ : ಮುರಾರಿ ಮಾರನಾಗಿ ಗುದುರೆಯ 
ಪಾಯಿಸಿ ತಾಣ್ಣ ಯನಿಟ್‌ದು (ಎಕ. 111, ನಂಜನ, ೧೨೨-೧೫ ; 2667 ಕೃಶಾ): 
ತಲೆಯಿಲ್ಲದ ಮೋಟನಾದ ಬ್ರಹ್ಮನ ಸತಿ ಮೂಕೊರತಿಯಾದಳೆಂದು. 
ಮರುಳು ತಾಂಡಗಳು ನೋಡಿ ನಗುತ (ಭೈರಸೂ, ೩೮೯). 

[ ಆತಂಡ) 

ತಾಂಡವ (ನಾ). ೧. [ನಾಟ್ಯ] ಶಿವನ (ಮತ್ತ ಅವನ ಗಣಗಳ) ಉಗ್ರ 
ವಾದ ಒಂದು ಬಗೆಯ ನೃತ್ಯ: ತಾಂಡವಂ ಕುಣಿವ ಭೈರವ 
ಭುಜಾದಂಡಸಮ ಬಾಹುಶಾಖೆಯ ತಳಿರಿನುಯ್ಕಾಲೆಯಂ ಏರಿ 
(ಶ್ರೀರಾಮಾ. ೨೫೮-೭೯೪), ೨. [ನಾಟ್ಯ] ಶಿವನ ತಾಂಡವದ ಅಭಿನಯದ 
ರೀತಿಯನ್ನು ಅನಂಕರಿಸುವ ಒಂದಂ ಬಗೆಯ ನೃತ್ಯ: “ ಚತುರಂ 
ತಾಳವಿಭೇದ ತಾಂಡವ . . . ರೂಪಕಮೆನಿಕ್ಕುಂ” (ಮಂಗರಾ. ೨೪-೬); 
ತಾಂಡವಮನಾಡಲುದ್ಯೋಗಂಗೆಯ್ದು (ಆದಿಪು. ೭-೦೦೪ ವ); ಪದ 
ವಿನ್ಯಾಸದಿನೆಯ್ದೆ ಕಂಪಿಸೆ . . . ಅಂಭೋಧಿ ಕಲಂಕಿದತ್ತೆನಿಸಿತ್ತೇನುಚ್ಚಂಡ 
ಮೋ ತಾಂಡವಂ (ಪುಷ್ಪಪು. ೦೨-೩೬). ಹಿ. (ಆಲಂ) ದಿಕ್ಕೆಟ್ಟ ಕುಣಿತ : 
ನಾಳೆಯೆ ರಣಾಂಗಣದೆೊಳ್‌ ನಾಡೆ ನೋಡುವಿರ್‌ ಮರುಳ್ವಡೆಯೊಡಗೂಡೆ 
ತಾಂಡವಮನಾಡುವ ರಾವಣನಟ್ಟೆಯಾಟಮಂ (ಪಂರಾಮಾ. ೧೦-೨೩೩); 
೪. ಒಬ್ಬ ಮುನಿಯ ಹೆಸರು: ನಿಮ್ಮಯ್ಯಂ ತಾಂಡವನನೇನೆಂದು 
ಕೊಂದನೊ! (ಉಾಮಾಕ್ಕ. ೪೭.೨೭). [ಸಂ.) 

ತಾಂಡವಗೈ (ಕ್ರಿ). ತಾಂಡವನೃತ್ಯವನ್ನು ಮಾಡು : ತಾಂಡವಗೈಯುವ 
ಭೈರವ ನಾನು... ವಿಲಯದ ವಿಪ್ಲವ ಮೂರ್ತಿಯು ನಾನು (ಪಾಂಜಜ. 
೧೮-೧೩). [ತಾಂಡವ * ಗೈ (ಆಕೆಯ) 

ತಾಂಡವನೃತ್ಯ (ನಾ). ಎ ತಾಂಡವ ೧: ಶಿವನ ತಾಂಡವನೃತ್ಯದಲ್ಲಿ ವಿಶ್ವ 
ತುಂಡವವನ್ನು ಕಾಣುತ್ತಾರೆ (ಭಾರದ. 8೪೯); ಗಜಾನನನು ತಾಂಡವ 
ನೃತ್ಯಕ್ಕೆ ವೊದಲಿಟ್ಟನು (ಕಾಂತಲಾ.. ೨೫೪). 

[ ತಾಂಡವ * ನೃತ್ಯ ] 
ತಾಂಡವಪ್ರೌಢಿ (ನಾ). ತಾಂಡವನೃತ್ಯದಲ್ಲಿ ಪ್ರಾವೀಣ್ಯ, -ಪ್ರೌಢಿಮೆ : 


ದಿವಿಜರಾಜಂ ಸೂಸಿದಂ ಕಲ್ಪವಲ್ಲೀಪುಷ್ಟಾಂಜಳಿಯಂ ಸಭಾಸದರ್ಗೆ 
ತೋಟಿಲ್‌ ತಾಂಡವಪ್ರೌಢಿಯಂ (ಮಲ್ಲಿಪು. ೦೩-೩೪). 
[ ತಾಂಡವ. ಪ್ರೌಢಿ) 


ತಾಂಡವವಾಡು (ಕ್ರಿ). ೧. ತಾಂಡವನೃತ್ಕವನ್ನು ಮಾಡು: ಶಿವನು 
. « * ಲೋಕದಲ್ಲಿ ಶಾಂತಿ ಸ್ಥಾಪಿಸಲು ತಾಂಡವವಾಡುತ್ತಾನೆ (ಭಾರದ. 
895). ೨. (ಆಲಂ) ಸ್ವಚ್ಛಂದವಾಗಿ ನಡೆ,- ಕಾಣು: ದೇಶದಲ್ಲಿ 
ಅರಾಜಕತೆ ಅಶಾಂತಿಗಳು  ತಾಂಡವವಾಡತೊಡಗಿದವು (ಕೃಬೇವ. -೬) ; 
ಸಾರ್ವಜನಿಕ ಕರ್ತವ್ಯವೊಂದನ್ನು ನೆರವೇರಿಸುತ್ತಿದ್ದೇವೆಂಬ ತೃಪ್ತಿಯ 
ಮನೋಭಾವನೆ ಅವರ ಮುಖದ ಮೇಲೆ ತಾಂಡವವಾಡುತ್ತಿತ್ತು 
(ಪುನರು. ೨೪). [ತಾಂಡವ +೬ ಆಡು] 


ತಾಂಡವಾಡು 


ತಾಂಡವಾಡು (ಕ್ರಿ). ಎ ತಾಂಡವವಾಡು ೨: ಪ್ರಕೃತಿಯ ರಮ್ಯತೆಯು 
ತಾಂಡವಾಡುತ್ತಿರುವ ಈ ಪ್ರದೇಶವು ಸಂನ್ಯಾಸಿಗಳ ಏಕಾಗ್ರಚಿತ್ತತೆಗೂ, 
ಅಧ್ಯಯನಕ್ಕೂ ಬಹು ಪ್ರಶಸ್ತವಾಗಿತ್ತು (ಭಾರದ. ೪೯೬): ದಾರಿದ್ರ್ಯದೇವತೆ 
ಆ ಮನೆಯಲ್ಲಿ ತಾಂಡವಾಡಹತ್ತಿದಳು (ಮುಗಿಮ. ಬಿ. 
[ ಆ ತಾಂಡವವಾಡು 7 
ತಾಂಡವಾಳ " ತಂಡವಾಳ' ನೋ. 
ತಾಂಡವಿಸು (ಕ್ರಿ). ನರ್ತಿಸು ; ಕುಣಿ; ತೊನೆ : ದಂಡೆಯಲ್ಲಿ ಮಂಡಿಸಿರುವ 
ಪತ್ರಮಂ ಕಂಡೋದಿಕೊಂಡು ಮಂಡೆಯಂ ಬಾಗಿ ಮಹೋಲ್ಲಾಸದಿಂ 
ತಾಂಡವಿಸುತ್ತಿರರಾ ಸಮಯದೊಳ೯ (ಸೌಗಂದಿ. ೧೨೩-೪೯): ದರ್ಪದಿಂದ 
ಹೆಡೆ ಸೆಡೆಯುತ ತಾಂಡವಿಸಿತು ಸರ್ಪ (ಸೂರ್ಯಪಾ. ೨೯-೨೦). 
[ತಾಂಡವ + - ಇಸ್ಕು] 
ತಾಂಡವೇಶ್ವರ (ನಾ). ನೃತ್ಯವನ್ನು ಮಾಡುತ್ತಿರುವ ಶಿವ ; ನಟರಾಜ : 
ಜಾಲಂದ್ರ ಬಾಗಿಲೂ ಅದರ ಮೇಲೆ ಗಜಲಕ್ಷ್ಮಿ, ತಾಂಡವೇಶ್ವರ, ಬ್ರಹ್ಮ, 
ವಿಷ್ಣುಗಳೂ ಅದರ ಮೇಲಿನ ತೊಲೆಯಲ್ಲಿ ಮಾಣಿಕಣ್ಣನ ಶಾಸನವೂ ಕಂಡು 
ಬರುತ್ತವೆ (ಹೊಯ್ಶವಾ. ೭೪). [ತಾಂಡವ + ಈಶ್ವರ] 
ತಾಂಡಸ "ತಂಡಸ್ಕ'. ನೋ, 
ತಾಂಡೀರ (ನಾ). ಒಂದು ಬಗೆಯ ಮರ: “ ಉಗ್ರಕಾಂತಾ - ತಾಂಡೀರ ” 
(ಓಷಧಿ. ೧೬). [?] 
ತಾಂಡೆ (ನಾ). ೧. ಹಟ್ಟಿ ; ಸಣ್ಣ ಹಳ್ಳಿ; ಪಾಳ್ಯ : ಕಯಿವಣಿ ತಾಂಡೆಯ 
ಮಕ್ಕಿಯಲಿ ಮಾಡಿದ ಧರ್ಮದೊಳಗೆ (ಸೌಇಇ. 23-11, ೪೦೯-೦೦; 1880); 
ಆ ದಿನ ರಾತ್ರಿ ಹಮ್ಮಾರ ಸರೋವರದ ಹತ್ತಿರ ವಸತಿ ಹಾಕಿದೆವು. 
ಅದೊಂದು ಸಣ್ಣ ತಾಂಡೆ (ಮೇದಿಮ, ೦೮೬) : ದಾರಿಯಲ್ಲಿ ಗಿರಿಜನರ 
ತಾಂಡೆಗಳು (ಸ್ಮೃತಿಜ. ೪೦) ; ಯಾರಿದ್ದಾರೆ ಈ ತಾಂಡೇದಾಗ 
(ದಾಲಲ, ೧೦೪). ೨. ಲಂಬಾಣಿಗಳ ವಾಸಸ್ಥಾನ : ತಾಂಡೆಯಿಂದಲಿ 
ಬರುವ ಲಂಬಾಣಿ ಹೆಂಗಸರ , , . ಉಡುಪುತೊಡಪೇನು (ಛಾವಜೀ. ೩ ೦). 
[ - ಮರಾ. ತುಂಡಾ) 
ತಾಂತ್ಕ (ಗು). ೧. ಆಯಾಸ ಹೊಂದಿದ ; ದಣಿದ. ೨. ಚಟಂವಟಿಕೆ 
ಯಿಲ್ಲದ ; ಬಳಲಿಕೆಯಿಂದ ಬಲಹೀನವಾದ. ೩. ಸೊರಗಿರುವ ; 
ಬಾಡಿಹೋಗಿರುವ. [ಸಂ.] 
ತಾಂತ್ಕ (ನಾ). ತಕಾರದಿಂದ ಮುಗಿಯುವ ಶಬ್ದ : 
ಒತ್ತು (ಶಮಧಾ). [ತ್ಮ + ಅಂತ್ಯ] 
ತಾಂತ್ರಿಕ (ಗು). ೧. ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟ : ತಾಂತ್ರಿಕ, ವೈದಿಕ 
ವೆಂಬೆರಡು ಪೂಜಾಭೇದಂಗಳಂ (ವಿವೇಕ. ೧೦೫). ವಿ. ವೈಜ್ಞಾನಿಕ 
ಪ್ರಯೋಗಗಳಿಗೆ ಸಂಬಂಧಿಸಿದ; ಯಾವುದಾದರೂ ಕಲೆ, ವಿಜ್ಞಾ ನ, 
ಕೈಗಾರಿಕೆ ಮೊದಲಾದುವುಗಳಿಗೆ ಸಂಬಂಧಿಸಿದ : ಜೀವನದ ಎಲ್ಲ 
ಕ್ಷೇತ್ರಗಳಲ್ಲೂ ವಿಜ್ಞಾನದ ಪ್ರಭಾವ ಬಿದ್ದು ಬಾಳು ತಾಂತ್ರಿಕ ತಳಹದಿಯ 
ಮೇಲೆ ಸಾಗುತ್ತಿದೆ (ಶಿಕ್ಷರ. ೪೬೮) : ವ್ಯಕ್ತಿ ಕೊಡುವ ವಿವರಣೆಯಿಂದ ಆ 
ಅಂಶಗಳನ್ನು ನಿರ್ಧರಿಸುವುದು ಬಹು ಸಂಕೀರ್ಣವೂ ತಾಂಶ್ರಿಕವೂ ಆದ 
ಕೌಶಲ್ಯ (ಶಿಕ್ಷರ. ೬೩೮). ಹ. ಪಾರಿಭಾಷಿಕ ; ಯಾವುದಾದರೂ ಕ್ರಮ 
ನಿಯಮಗಳಿಗೆ ಸಂಬಂಧಿಸಿದ. (ನಾ). ೪. ತಂತ್ರಶಾಸ್ತ್ರವನ್ನು 
ಬಲ್ಲವನು; ತಂತ್ರಶಾಸ್ತ್ರಜ್ಞ : ಗಾರುಡವಾದಿ ತಾಂತ್ರಿಕರೂ ತವೆ 
ನಿವೃತ್ಯಾದಿಗಳ ತತ್ವಂಗಳಲಿ ತಾವಿರುತಿಹರು .ಶಾಕ್ತರಂ (ಗಗತಾ. ೮-೬೬) ; 
ತಾಂತ್ರಿಕರು, ಮಾಂತ್ರಿಕರು, ಜ್ಯೋತಿಷಿಗಳನ್ನು ಮತ್ತೆ ಮತ್ತೆ ಬರಮಾಡಿ 
ಕೊಂಡು . , , ಚರ್ಚಿಸುತ್ತಿದ್ದಳು (ಆಶ್ರಮ. ೬೭); ವೈದಿಕ, ಆಗಮ, 
ತಂತ್ರಗಳಲ್ಲಿ ಪ್ರವೀಣನೇ "ತಾಂತ್ರಿಕ'ನು (ತುಳುನಾ. ೧೪೩). ೫. ವಿದ್ವಾಂಸ; 
ಕೋವಿದ ; ಪರಿಣತ. (ಸಂ. 


ತಾಂತಕ್ಕೆ . .. 


೩೪೧೮ 


ತಾಂಬಸಿ 


ತಾಂತ್ರಿಕಬೌದ್ಧ ಧರ್ಮ (ನಾ). ಬೌದ್ಧ ಧರ್ಮದ ಒಂದು ಉಪಶಾಖೆ: 
ತಾಂತ್ರಿಕಬೌದ್ಧಧರ್ಮ ಪ್ರಚಾರಕ್ಕೆ ಬಂದುದೂ, ಪ್ರತಿಯೊಬ್ಬ ಬೋಧಿ 
ಸತ್ವನಿಗೂ ಹೆಂಡತಿಯುಂಟಾದುದು ಶಕ್ತಿಪಂಥದ ಪ್ರಭಾವದಿಂದಲೇ 
(ಭಾರದ. ೩೦೫). [ ತಾಂತ್ರಿಕ + ಬೌದ್ಧಧರ್ಮ ] 

5] ತಾಂತ್ರಿಕಮತ (ನಾ). ತಂತ್ರಶಾಸ್ತ್ರವನ್ನು ಅನುಸರಿಸುವ ಮತ: 
ಪ್ರಾಚೀನಭಾರತದಲ್ಲಿ ಮೂರ್ತಿಶಿಲ್ಪವು ಬೆಳೆದು ಬರಲು ಅನೇಕ ಕಾರಣ 
ಗಳಿದ್ದುವು . , . ತಾಂತ್ರಿಕಮತದ ಬೆಳವಣಿಗೆ ; ಧನಿಕರೂ ರಾಜರುಗಳೂ 
ಪ್ರತಿಮಾನಿರ್ಮಾಣಕ್ಕೆ ಇತ್ತ ಬೆಂಬಲ (ಭಾರದ.` ೫೧೦). 

[ತಾಂತ್ರಿಕ ೬ ಮತ] 
10| ತಾಂತ್ರಿಕವಿಗ್ರಹ (ನಾ). ತಾಂತ್ರಿಕ ಸಂಪ್ರದಾಯದಂತೆ ನಿರ್ಮಿಸಿದ 
ಪ್ರತಿಮೆ: ನೃತ್ಯಗಣಪತಿ, ಕುಬೇರನ ಪ್ರತಿಮೆಗಳಲ್ಲಿ ಹಾಸ್ಯವನ್ನೂ ತಾಂತ್ರಿಕ 
ವಿಗ್ರಹಗಳಲ್ಲಿ ವೀರವನ್ನೂ . . . ಶಿಲ್ಪಿ ಪ್ರತಿಪಾದಿಸುತ್ತಾನೆ (ಭಾರದ. 
೫೨೦). [ತಾಂತ್ರಿಕ + ವಿಗ್ರಹ] 
ತಾಂತ್ರಿಕವಿಜ್ಞಾನ (ನಾ). ಯಂತ್ರಶಾಸ್ತ್ರ ; ಔದ್ಯೋಗಿಕ ವಿಜ್ಞಾ ನ: 
ದ್ವಿಬಿಂದು ವರ್ಗೀಕರಣ ಪದ್ಧತಿಯಂತೆ . . ಅನುವರ್ಗಸೂಚಿಯ 
ಶೀರ್ಷಿಕೆಗಳು ಮತ್ತು ಸಂಕೇಶಲಿಪಿ ಇಂತಿದೆ: ೨ ಗ್ರಂಥಾಲಯ ವಿಜ್ಞಾ ನ 
A ತಾಂತ್ರಿಕವಿಜ್ಞಾನ (ಗ್ರೆಂಥಾಲ. ೩೦). 
'` [ತಾಂತ್ರಿಕ + ವಿಜ್ಞಾನ ] 
ತಾಂತ್ರಿಕಶಿಕ್ಷಣ (ನಾ). (ಒಂದು ವೃತ್ತಿಗೆ ಸಂಬಂಧಿಸಿದ) ವಿಶಿಷ್ಟ ತಂತ್ರ 
ಗಳನ್ನು ತಿಳಿಸುವ ಶಿಕ್ಷಣ : “ತಾಂತ್ರಿಕ ಶಿಕ್ಷಣ: ಔದ್ಯೋಗಿಕ ಶಿಕ್ಷಣ” 
(60721081 education, ಪತ್ತಿನಿ. ೮೦). 
[ತಾಂತ್ರಿಕ * ಶಿಕ್ಷಣ] 
ತಾಂತ್ರಿಕಾಗಮ (ನಾ). ಶೈವಾಗಮದ ಒಂದು ಪ್ರಭೇದ : ಶೈವಾಗಮದಲ್ಲಿ 
. .» ವಾತುಳಾಗಮ ಅಥವಾ ತಾಂತ್ರಿಕಾಗಮ ಮತ್ತು "ವೀರಶೈವಾಗವು' 
ಎಂದು ನಾಲ್ಕು ಒಳಭೇದಗಳಿವೆ (ಛಾರದ. ೭೪). 
| [ತಾಂತ್ರಿಕ + ಆಗಮ] 
ತಾಂದನಿತಾನೊ "ತಂದಾನತಾನ' ನೋ. 
ತಾಂದಿಕಲ್‌ (ನಾ). ಒಂದು ಸ್ಥಳದ ಹೆಸರು: ತಾನ್ಡಿಕಲ್ಲ ತೆೊಟುಗೊಳೆ 
ತೊಟುವನಿಕ್ಕಿಸಿ ಸತ್ತ (ಎಳ. ಸ, ಮುಳದಾ. ೨೬೨-೧ ; 8621), “ತನದೆ 
ಕಲ್‌' ಪರಾ. [7] 
ತಾಂದ್ರಿಕಸನ್ನಿಪಾತ (ನಾ). ಒಂದು ಬಗೆಯ ಸನ್ನಿಪಾತ: ಬಹಳವಾದ 
ತೂಕಡಿಕೆಯುಂಟಾಗಿ ಅಧಿಕವಾದ ಬಳಲಿಕೆಯಾಗಿ ವಿಶೇಷಜ್ವರವೂ 
ಉಂಟಾಗಿ ಕೆಮ್ಮು, ಬಾಯಾರಿಕೆಯು, ಮೈನೋವು, ನಾಲಗೆಯು ಕಪ್ಪಾಗಿ 
ಬಿರುಸುದೋರಿ ಮುಳ್ಳುಮುಳ್ಳಾಗಿಹುದು, ಅತಿಸಾರ, ಶ್ವಾಸ .. . 
ಉಂಟಾಗಿ ಕಿವಿ ಕೇಳಿಸದೆ ಕೊರಳಲ್ಲಿ ನೋವು ಮೈಯಲ್ಲಿ ತೀಟೆ ಮುಂತಾದ 
ಲಕ್ಷಣಗಳುಳ್ಳುದೆ ತಾಂದ್ರಿಕಸನ್ನಿಪಾತವೆಂದರಿವುದು (ಸಕವೈ. ೧೫೭). 
[ ಸಂ. (ತಾಂದ್ರಿಕ + ಸನ್ನಿಪಾತ)] 
ತಾಂಪೆ (ನಾ). ಒಂದು ಊರಿನ ಹೆಸರು (7): ಕುನ್ಹತೂರ ತುಜುಗೊಳೊ 
ಳಾನದ್ತಿಟಿಳಿದು ಸತ್ತೊ ತಾಂಪೆಯ ಪಿಗಳೆಂ (ಎಕ.ಸ, ಮುಳಬಾ. ೨೪೪-೪; ಸು. 
890). [?] 
ತಾಂಬಟಗಾರ(ನಾ). ಕಂಚುಗಾರ: ಪಾತ್ರೆಗಳನ್ನು ಮಾರುವವರಿಗೆ ತಾಂಬಟ 
ಗಾರರೆನ್ನುವರು (ಕಥಾಗೆ. ೯೯). "ತಂಬಟಿಗ' ಪರಾ. 
[ «ಮರಾ. ತಾಂಬಟಕರ್‌ ] 

ತಾಂಬರ “ತಾಂಬ್ರ' ನೋ. 

ತಾಂಬಸಿ (ನಾ). ಒಂದು ಬಗೆಯ ಮರ ; ಚಿತ್ತೋಡಿ ಮರ ; ಉದುರೆ 

ಮರ: (8). ₹1?) 


15 


20 


26 


ತಾಂಬಾಣಿ 


ತಾಂಬಾಣ, ತಂಬಾಳ, ತಂಬಾಳೆ, ತಾಂಬಾಳ, ತಾಂಬಾಳೆ, ತಾಬಂಡಿ, 
ಬಾಣ (ನಾ). ಹಿತ್ತಾಳೆ ಮೊದಲಾದ ಲೋಹದಿಂದ ತಯಾರಿಸಿದ 
ತಟ್ಟೆ : ಗೌಡ ಎಲೆ ಅಡಿಕೆಯ ತಾಂಬಾಣ ನನ್ನ ಮುಂದಿರಿಸಿದ (ಮೈಲಿಮಾ. 
೨0. ತಂಬಾಳ : ಅರಮನೆಯ ಮರ್ಯಾದೆಯ ತಂಬಾಳ ಬಂದಿತು 
(ಸವತಿ. ೩8). ತ೦ಬಾಳೆ : ಮನೆಯ ಅನೇಕ ಭಾಗಗಳಲ್ಲಿ ನೀರು ಸೋರಿ 
ಸೋರಿ, ಅಲ್ಲಲ್ಲಿ ತಂಬಾಳೆ ಬೋಗುಣಿ ಮಡಿಕೆಗಳನ್ನಿಟ್ಟು .ನೀರು ಹಿಡಿದು, 
ಅದು ಹರಿಯದಂತೆ ಮಾಡಬೇಕಾಗಿ ಬಂದಿತ್ತು (ಮಲೆಮ, ೬೪೪). ತಾಂಬಾಳ: 
ಶ್ರೀಕೃಷ್ಣ ತುಂಬ ಗೌರವದಿಂದ ಹೊನ್ನ ತಾಂಬಾಳದಲಿ ನಾರದರ ಪಾದಗಳ 
ತನ್ನ ಕೈಯಿಂದಲೇ ತೊಳೆದು (ನವರಾ. 111, ೨೯-೪): ಎರಡು ತಾಂಬಾಳದಲ್ಲಿ 
ಸುತ್ತುವೀಳ್ಕ . . . ಬೇಗನೆ ಅಣಿಮಾಡು (೩ಿಕರಾ. ೧೯). ತಾಂಬಾಳೆ : 
ಅಮ್ಮೆಯ್ಯನು ಬಿಸಿನೀರನ್ನೂ ಒಂದು ಅಗಲವಾದ ತಾಂಬಾಳೆಯನ್ನೂ 
ತಂದರು (ಜೆಂಗಾಳ್ಕ. ೧೨೫). ತಾಬಂಡಿ : ಪಕ್ಕದ ತಾಬಂಡಿಯಲ್ಲಿ ಅವಳು 
ಮಾಡಿದ ಬಿಸಿರೊಟ್ಟಿಗಳ ಸಾಲು (ಗಂಗಾಗೌ. ೧೨೧); “ ಸಜ್ಜಕ - ಬಾನಿಗೆ” 
ಹಾಲು ಇಲ್ಲದೆ ಊಟದ ತಾಬಂಡಿಯನ್ನು ಬಸವಂತಿಯ ಮುಂದೆ 
ಇಡುತ್ತಿರಲಿಲ್ಲವೆಂದು ಗೋವಿಂದಭಟ್ಟನ ವರದಿ (ದೀಪಹೆ. 18, ೧೪೩೬). 
ತಾಬಾಣ : ಸೆಳೆಮಂಚ ಸುಪ್ಪತ್ತಿಗಿ, ಗಿಂಡಿಬಟ್ಟಲು ತಳಿಗಿ ತಾಬಾಣ 
ತಂಗಿಗಿತ್ತ (ಕರ್ನಾಳ. ೨೮೨) ; ಸಂಧ್ಯಾವಂದನೆಗೆಂದು ಇರಿಸಿದ ತಾಬಾಣದಲ್ಲಿ 
ನೀರು ಸುರುವಿಬಿಡುತ್ತಾರೆ (ಸ್ಮೃತಿಚಿ. ೨೮) ; ಆಕೆ ಮೊದಲೇ ತಾಬಾಣದಲ್ಲಿ 
ತೆಗೆದಿಟ್ಟವುಗಳನ್ನು ಗಂಡನ ಎದುರಿಗಿಟ್ಟು ಒಳಗೆ ನಡೆದಳು (ಗುರುಪ್ರ, ೬೩). 
[ -ಮರಾ. ತುಮವಾಣ. ತಾಮ್ಹಣ, ತಾಮ್ಡನ 
ತಾಂಬಾಳ "ತಾಂಬಾಣ' ನೋ. 
ತಾಂಬಾಳೆ "ತಾಂಬಾಣ' ನೋ. 
ತಾಂಬುಲ "ತಂಬುಲ' ನೋ. 
ತಾಂಬುಳ "ತಂಬುಲ' ನೋ. 
ತಾಂಬೂಲ, ತಾಂಬೂಳ (ನಾ). ೧. ಅಡಕೆ : “ ತಾಂಬೂಲಂ, ಕ್ರಮುಕಂ 
- ಈ ೨ ತಂಬುಲಂ" (ಹಲಾಯು. ೯೦-೩೯೧). ವಿ. ವೀಳೆಯದೆಲೆ. 
"ತಾಂಬೂಲವಲ್ಲಿ' ಪರು. ೩. ಅಡಕ್ಕೆ ಸುಣ್ಣ ಮುಂತಾದಂವುಗಳ 
ಸಹಿತವಾದ ವೀಳೆಯದೆಲೆ ; ವೀಳೆಯ : ಬಿಟ್ಟಪ್ಪೆನರಸ ಕೈಗುಡು 
ನೀಂ ಬೇಗಮೆನಿಪ್ಪ ತೆಅದೆ ತಾಂಬೂಲಮಿಳಿತಮುಂ ಕಾಂತೆ ನೀಡಿದಳ್ನಿಜ 
ಕರಮಂ (ಕಾದಂಉ. 8೭) : ಕೆಲರ್ವಕುಳದಿಂ ತಾಂಬೂಲದಿಂದಂ ಕೆಲರ್‌ 
ಕೆಲರೊಪ್ಪಿರ್ದ ಸುವರ್ಣಪುಷ್ಪಚಯದಿಂ , . . ಪೂಜಿಸಿ ಜಿನಾಧೀಶಾಂಘಿ) 
ಪದ್ಮಂಗಳಂ (ರರ್ಮಾಮ್ಮ. ೩-೨೩೨) ; ತ್ರಿಕರಣಶುದ್ಧವಿಲ್ಲದವರಲ್ಲಿ 
ತಾಂಬೂಲವನೊಲ್ಲೆಯಯ್ಯ ನೀನು (ಮಹಾದೇ. ಬ. ೧೨-೯): ಈ ದೇವಿಯ 
ಬಾಯ ಮಿಸುಪ ತಾಂಬೂಲದ ಕಂಪಂ ಕೊಡಿಸುವೆನು (ಆಯಾ. ೨-೧೬); 
ಊಟ ತೀರಿಸಿ, ತಾಂಬೂಲದ ತಟ್ಟೆಗೆ ಕೈಹಾಕುತ್ತೇವೆ (ರೂಪಸಂ. ೧೩). 
೪. ತಾಂಬೂಲವನ್ನು ಸಿದ್ಧಪಡಿಸುವವನು : ಚನ್ನಾಗಿ ಹೊಲಿವುತಿಹ 
ಚಿಪ್ಪಿಗರು ಚಿತ್ರಕರು ತೇಲಿಗರು ತಾಂಬೂಲರು (ನವಮೋ. ೨-೪೭). 
ತಾಂಬೂಳ: ೩. ಅಗುರು ಧೂಪಾಮೋದದಿಂ ಸಾರತಾಂಬೂಳಾಸ್ವಾದದಿಂ 
. . ರಯ್ಯಮೆನಿಸಿತ್ತುರ್ವೀಶಶಯ್ಯಾಗೃಹಂ (ಪುಷ್ಪ ಪು. 
ತಾಂಬೂಲ ಕೊಡು ಎ ೧. ತಾಂಬೂಲವನ್ನು ನೀಡು: ಊಟವಾದ 
ಮೇಲೆ ತಾಂಬೂಲ ಕೊಟ್ಟರು (ರೂಢ). ೨. ಮರ್ಯಾದೆ ತೋರಿಸು : 
ಮನೆಗೆ ಹಿರಿಯರು ಬಂದರೆ ತಾಂಬೂಲ ಕೊಡುವುದು ಪದ್ಧತಿ (ರೂಢಿ). 
ತಾಂಬೂಲ ಮಾಡು - ವೀಳೆಯವನ್ನು ಸೇವಿಸು ; ತಾಂಬೂಲವನ್ನು 
ಹಾಕಿಕೊಳ್ಳು: ದೊರೆಗಳ ಸಭೆಯಲ್ಲಿಯೂ, ವಿದ್ವಜ್ಜನ ಮಧ್ಯದಲ್ಲಿಯೂ 
ತಾಂಬೂಲಮಾಡದೇ ಇರುವವನೇ ಎರಡುಕಾಲಿನ ಪಶುವೆನಿಸಿಕೊಂಬನು 
[ಸಂ. ] 


೯-೯೬). 


(ಸಕವೈ. ೫೨). 


೩೪೧೯ 


ಲಾ 


ತಾಂಬೂಲದಾನ (ನಾ). ತಾಂಬೂಲವನ್ನು ನೀಡುವುದೂ : ಸ್ವ 


೩0 


4ರ 


ತಾಂಬೂಲಿಗ 


ತಾಂಬೂಲಕರಂಕ (ನಾ). ತಾಂಬೂಲವನ್ನು ಹಾಕಿಡುವ ಕರಂಡ,- 
ಸಂಪುಟ: ವಿರಾಮಸಮಯದೊಳ್‌ ತಾಂಬೂಲಕರಂಕವಾಹಿಕಾದ್ವಿತೀಯ 
ನುತ್ತುಂಗಸೌಧಶಿಖರನಿರ್ಯೂಹಪರ್ಯಂಕದೊಳ* ಕುಳ್ಳಿರ್ದು (ಶಂದ್ರಪು. 
೨.8೬ ವ). [ತಾಂಬೂಲ 4 ಕರಂಕ] 

ತಾಂಬೂಲಕರಂಕವಾಹಕ (ನಾ). ತಾಂಬೂಲದ ಕರಂಡವನ್ನು 
ಹಿಡಿದಿರುವ ಸೇವಕ ; ತಂಬುಲಿಗ : ತಾಂಬೂಲಕರಂಕವಾಹಕಪ್ರದೀಯ 
ಮಾನ ವೀಟಿಕಾಗ್ರಹಣಲೀಲಾಸಕೃತ್ಸ )ರಾವಿತ ವಾಮಪಾಣಿಪಲ್ಲವನುಂ 
(ದಂದ್ರಪು. 6-೮೨ ವು. [ ತಾಂಬೂಲಕರಂಕ * ವಾಹಕ) 

ತಾಂಬೂಲಕರಂಕವಾಹಿನಿ (ನಾ), ತಾಂಬೂಲದ ಕರಂಡವನ್ನು 
ಹಿಡಿದಿರಂವ ದಾಸಿ: ಆಕೆಯ ಶೀಲಾಚಾರವಿನಯಮಂ ಕಂಡು ತಾಂಬೂಲ 
ಕರಂಕವಾಹಿನಿಯಂ ಮಾಡಿ (ಉದಂಪೂ. 8೨9). 

[ ಸಂ. ತಾಂಬೂಲಕರಂಕವಂಹಿನೀ) 
ಹಸ 


ಣ್ಣ ಎ 
ತಾಂಬೂಲದಾನದಿಂದಂ ಫಲಿತಮುಮಂ ಮಾಡಿ ತಮ್ಮ ತಮ್ಮ ತು 
ಗಳ್ಗೆವರಂ ಪೋಗಲ್ವೇಟ್ದು (ಆದಿಪು. 4-83 ವೆ: ಸುಶ್ರುತನಂ ತಾಂಬೂಲ 
ದಾನ ಪುರಸ್ಸರಂ ವಿಸರ್ಜಿಸಿ (ಜಂದ್ರ ಪು. ೩-೩9 ವ). [ತಾಂಬೂಲ ದಾನ) 

ತಾಂಬೂಲಧಾರಕ (ನಾ). ತಾಂಬೂಲವನ್ನು ಸೇವಿಸುವವನು: 
ತತ್ಕಾಲದಲಿ ಭೋಗಿಸುವಂದವನು ಚಿತ್ತೈಸುವುದು ತಾಂಬೂಲಧಾರಕರು 
(ಕಾವ್ಯಾಉ. ೩-೩೮). [ತಾಂಬೂಲ + ಧಾರಕ] 

ತಾಂಬೂಲರಾಗ (ನಾ). ತಾಂಬೂಲಸೇವನೆಯಿಂದ ಉಂಟಾದ 
ಕೆಂಬಣ್ಣ: ಕಜ್ವಲರೇಖೆ ತನ್ನಧರದೊಳ್‌ ತಾಂಬೂಲರಾಗಂ ದೃಗಂತರದೊಳ್‌ 
» «« ತೆಳ್ಳೊಯ್ಕೆ . . . ಭಾವಗಮ್ಯಮೆನಿಕುಂ ಶ್ರೀರೂಪಕಂದರ್ಪನಾ 
(ಕಾವೃಸಾ. ೬೫೫9); ಸುಕರ್ಪೂರ ಪೂಗಸಂಭಾಗ ತಾಂಬೂಲರಾಗಪೂರಿತ 
ಗಂಧ ಕುಸುಮಂಗಳಿಂದಲ್ಲಿ ಭೋಗವೀವರು ಪಾರ್ವರಿಗೆ (ಮೋಹತ. ೨-೩೪). 

[ ತಾಂಬೂಲ + ರಂಗ] 

ತಾಂಬೂಲವಲ್ಲಿ (ನಾ). ವೀಳೆಯದೆಲೆಯ ಬಳ್ಳಿ: “ತಾಂಬೂಲವಲ್ಲೀ- 

ತಾಂಬೂಲೀ, ನಾಗವಲ್ಲೀ ವೀಳ್ಕದೆಲೇ ಬಳ್ಳೀ ಹೆಸರು” (ಸಿದ್ಯಾಂತಿ. ೧೪೦). 
[ ತಾಂಬೂಲ + ವಲ್ಲಿ] 

ತಾಂಬೂಲಸಂಗ್ರಹ (ನಾ). ವೀಳೆಯವನ್ನು ಶೇಖರಿಸಿಡುವ ಚೀಲ ; 
ಹಡಪ ; ಸಂಚಿ: “ಬಿತ್ತರದ ತಾಂಬೂಲಸಂಗ್ರಹಂ ಹಡಪಮಕ್ಕು ” 
(ಮಂಗ08. ೭೮-೪). [ತಾಂಬೂಲ + ಸಂಗ್ರಹ) 

ತಾಂಬೂಲ, (ನಾ). ವೀಳೆಯದೆಲೆ ವಂತೂ ಅದರ ಬಳಿ ೈ 
“ ತಾಂಬೂಲಿಯೆನೆ ನಾಗಲತೆಯಕ್ಕು.'' (ಮಂಗರಾ. ೩೭-3೧). 

[ ಸಂ. ತಾಂಬೂಲೀ ] 

ತಾಂಬೂಲ್ಲಿ (ನಾ). ೧. ತಾಂಬೂಲವನ್ನು ಸಿದ್ಧಪಡಿಸುವ ಸೇವಕ. ೨. 
ವೀಳೆಯವನ್ನು ಮಾರಂವವನು. (ಸಂ. ತಾಂಬೂಲಿನ್‌] 

ತಾಂಬೂಲಿಕ (ನಾ). ೧. ತಾಂಬೂಲವನ್ನು ತಯಾರಿಸಿಕೊಡು 
ವವನ್ಮು-ಸಜ್ಜುಗೊಳಿಸುವವನು. ೨. ವೀಳೆಯವನ್ನು ಮಾರುವವನು; 
ತಂಬುಲಿಗ. (ಸಂ.] | 

ತಾಂಬೂಲಿಕಾನಿಕೇತನ (ನಾ). ವೀಳೆಯವನ್ನು ಮಾರುವ ಸ್ಥಳ; 
ತಾಂಬೂಲವನ್ನು ವಿಕ್ರಯಿಸುವ ಗೃಹ: ಅತಿ ಮಧುರಪೂಗಫಲಂಗಳೊಳಂ 
ಸರಸನಾಗವಲ್ಲೀದಳಂಗಳೆೊಳಮೆಸೆವ. ತಾಂಬೂಲಿಕುಾನಿಕೇತನಂಗಳೊಳ್‌ 
(ಪುಷ್ಪಪು, ೨-೮೦ ಪ). [ಸಂ. (ತಾಂಬೂಲಿಕಾ 4 ನಿಕೇತನ) 
ತಾಂಬೂಲಿಗ (ನಾ). ಎತಾಂಬೂ ಲಿಕ ೧: ಗಂಧಿಗರ್‌ ಬಾಣಸರ್‌ 
ತಾಂಬೂಲಿಗರ್‌ , , . ಮುಖ್ಯರೊದಗಿ ಬರುತಿರ್ದರೇಂ ವಣ್ಣಿಸುವೆನು 
(ಜೆಬಪು. ೪೭-೪೧). [ತಾಂಬೂಲ * - ಇಗ] 
215 


ತಾಂಬೂಳ 


ತಾಂಬೂಳ “ತಾಂಬೂಲ” ನೋ. 

ಗಿತೌಂಬೂಟಿ *ತಂಬುಲ' ನೋ. 

ತಾಂಬೇಲಿ "ತಾಂಬೇಲು' ನೋ. 

ತಾಂಬೇಲು, ತುಂಬೇಲಿ, ತಾಬಿಲೆ (ನಾ). ಒಂದು ಬಗೆಯ ಆಮೆ: (೪). 


೩೪೨೦ 


ತಾಂಬೇಲಿ:: ರಕ್ಕೆಗಳಿರುವ ತಾಂಬೇಲಿ ಎಂದು ಅವನು ತಿಳುಕೊಂಡ | .5 


ನೇನೋ ಅಂದನು (ಕಥಾಮಂ. "19, ೧೫). ತಾಬಿಲೆ: ಹಾಲಾಮೆ, ಮುರಿಕಿ 
ಅಮೆ, ತಾಬಿಲೆ (ನಮ್ಮನು. ೨೪೦). 
[ದೇ.1 ತೆಲು. ತಾಬೇಲು,. ತಾಮೇಲು ; ಕುವ, ತಾಂಬೇಲಿ ]. 
ತಾಂಬೋಳಿ (ನಾ). ವೀಳೆಯ:ವನ್ನು ಮಾರುವವನು : ತಾಂಬೋಳಿಗಳು 
ಅಂದರೆ .ಯೆಲೆಗಾರರು-ಇವರು. , , . ವೀಳ್ಯದೆಲೆ, ಅಡಿಕೆ. ತಂಬಾಕ 
ಕೊಂಡು ಮಾರುತ್ತಾರೆ (ಕಥಾಗೆ. ೨೪೩). 
[ *-ಮರಾ, ತಾಂಬೋಳೀ./ ಪ್ರಾ. ತಾಂಬೋಲಿಅ./ ಸಂ. ತಾಂಬೂಲಿಕ 
ತಾಂಬ್ರ, ತಾಂಬರ '(ನಾ). ೧. ಒಂದು ಬಗೆಯ ಲೋಹ; ತಾಮ್ರ: 
ಮೂರುಸುತ್ತಿನ ಪರಿಧಿ' ತಾಂಬ್ರದಿ ತೋರೆ (ಬಿಜೃಪು. ೨೦-30) ;- ತಾಂಬ್ರ, 
ಹಿತ್ತಾಳಿ, ಸತ್ವ, ತವರು, ಸೀಸ ಮತ್ತು ಕಂಚು ಈ ಮಾಲಿನ... 
ಹಾಂಗು ತಾಂಬ್ರ ಹಿತ್ತಾಳಿಗಳ ತಗಡುಗಳನ್ನು ಮಡಕಿ ಹಾಕಿಸುವ ಕೂಲಿ 
(ಮುಂಬವ್ಕಾ. ೩೬ ಪ್ರಸ್ತಾವನೆ). ೨. ಕೆಂಪುಬಣ್ಣ ; ತಾಮ್ರದ ಬಣ್ಣ : 
ಅಂಬರವು ತಾಂಬ್ರಮಯವಾಗೆ (ವಿದಾಕ್ಕ. ೯೨-02. ತಾಂಬರ: ೧. 
* ತಾಂಬರ (ತಾಂಬ್ರ) - ತಾಮ್ರ,” (ಫದ್ಯಕೋ. ೧೭); ವರರತ್ನ ತವರ 
ತಾಂಬರ ಸೀಸ ಪೊನ್‌ ಬೆಳ್ಳಿ (ಸಾನ. ೩-೩೪). [.<ಸಂ. ತಾಮ್ರ] 
ತಾಂಬ್ರಚೂಡ (ನಾ). ಎ ತಾಮ್ರಚೂಡ ೧ : ಅಂಬುಜದಳಕ್ಕೆ. ಮರಿ 
ದುಂಬಿಗಳು ಎರಗಿದವು. ತಾಂಬ್ರಚೂಡವು ಧ್ವನಿಮಾಡಿ ಕೂಗಿತು (ವಿದಾಕ್ಮ. 
೯3-೧) ; ಸೊಕ್ಕಿನ ತಗರು ತಾಂಬ್ರಚೂಡಂಗಳನು ಪಂಥದಿಂ ಕಾದಾಡಿಸು 
ವರು (ಸವಮೋ. ೨-೪೯), [ ಎಸಂ. ತಾಮ್ರಚೂಡ ] 
ತಾಂಬ್ರಪರ್ಣಿ (ನಾ).ಎತಾಮ್ರಪರ್ಣಿ ೧: ಪ್ರವಿಮಳ ಮುಕ್ತಾಫಳಮೆಸೆವ 
ವಾರ|್ಥಿಗಂ ಶಾಂಬ್ರಪರ್ಣ್ಣಿಗಂ ಪುಟ್ಟುವವೊಲ್‌ (ಎಇ. ೫117, ೧೮-೬; 1204); 
ಮೆರೆವ ಪೂಷಾನಾಡಿ ಇದು ತಾ ಪರಿಯುತಿರುವಾ ತಾಂಬ್ರಪರ್ಣಿಯು 


(ಗಗತಾ. ೯-೪೨). [ ಆ ಸಂ. ತಾಮ್ರಪರ್ಣೀ] 


ತಾಂಬ್ರಶಾಸನ (ನಾ): ತಾಮ್ರಪಟಗಳ ಮೇಲೆ ಕೊರೆದಿರುವ ಶಾಸನ ; | 


ತಾಮ್ರಶಾಸನ: ತಮ್ಮ ಸ್ವರುಚಿಯಿಂದ ಗುರುಭಕ್ತಿಯಿಂದ ವೊಡಂಬಟ್ಟು 

ಬರೆಸಿಕೊಟ್ಟ ತಾಂಬ್ರಶಾಸನ (ಎಇ. ೫%, ೯೪-೩೭; 1556); ತಳವಾರ 

'ಚಿಂಣಗೆ 'ಸಹ ತಾಕಿತಿ ಮಾಡಿಸಿ ದಯಮಾಡಿ ಬರಸಿಕೊಟ್ಟ ತಾಂಬ್ರಶಾಸನಾ 

- (ಮೈಆರಿ. ೧೯೨ , ೭-೨೫; 1673), [ ತಾಂಬ್ರ + ಶಾಸನ) 

ತಾಕತು "ತಾಕತ್ತು' ನೋ. 

ತಾಕತ್ತು `ತಾಕತು; ; ತಾಖತು, ತಾಖತ್ತು (ನಾ). ಬಲ; ಶಕ್ತಿ; 
ಸಾಮಥ್ಯ : ಆ ಪ್ರತಾಪ ನಿನಗಿಲ್ಲ. ಬರಿಯ ತೂಕದಲ್ಲಿಲ್ಲ ತಾಕತ್ತು 
(ನೆಲಮು.' ೭೫-೦೨) ; ಅವಳನ್ನು ನನ್ನ ಸೆರಗಿನಲ್ಲಿ ಮುಚ್ಚಿಕೊಂಡು ಅನ್ನ 
ಬಟ್ಟೆ. ಕೊಡುವ: ತಾಕತ್ತು ನನಗಿಲ್ಲ (ಮಸಕೂ. ೦೦): ಅವಳ ಸಹವಾಸ 
ದಲ್ಲಿದ್ದಾಗ ತಲೆ ವಿಚಾರಮಾಡುವ ತಾಕತ್ತನ್ನೇ ಕಳೆದುಕೊಳ್ಳುತ್ತಿತ್ತು 
(ಮೂರುಬಾ. ೨೮೨). ತಾಕತು:: ಕಾಕುತಿ ದೊರೆಗಳ ತಾಕತು ಸಿರಿಮಗಳು 
(ಕೋಳಗೀ. ೨೦೫). ತಾಖತು; ನಾರಪ್ಪನ ತಾಖತು ಗೊತ್ತಿಲ್ಲೇನು ನಿನಗ? 
(ಕನಕೆ. ೨೪), "ತಾಖತ್ತು: ಅಮಾತ್ಮರಾಕ್ಷಸನು: ... . ಜೀವಂತನಾಗಿರುವ 
ವರೆಗೂ, ಈ ಪಟ್ಟಣಕ್ಕೆ ಯಾರನ್ನೂ ಬರಗೊಡಿಸನು. ಇದರಲ್ಲಿ ತಾಖತ್ತೇನಿದೆ 
(ಮುದ್ರಾಮಂ. ೧೧೫) : ತತಾಸ್ತು ಎನ್ನುವ ತಾಖತ್ತು ಆಕೆಯ ದೇವನಿಗೆ 
ಬರಲಿಲ್ಲ (ಬೆಂಗ. ೦೬೦), 

[ ಅರೆ. ಹಿಂ; ತಾಕತ್‌; ಮರಾ, ತಾಕತ್‌, ತಾಕದ್‌ ] 


ತಾಕೀತು 


ತಾಕಲಾಟ "ತಾಂಕ್ಕು' ಪರಾ. 

ತಾಕಲಾಡು "ತಾಂಕು,' ಪರಾ. 

ತಾಕಿತಿ "ತಾಕೀತು' ನೋ. 

ತಾಕಿತ್ತು "ತಾಕೀತು' ನೋ. 

ತಾಕಿಸು, ತಾಗಿಸು (ಕ್ರಿ). ೧. ತಾಗು; ಬಡಿ; ಸಂಘಟ್ಟಿಸು; ತಾಕಲಾಡಿಸು: 
ನೂಕಿಟ್‌ದೊಬೊಬ್ಬರರ್ತಿಗೆ ಹರಿಗೆಯ ತಾಕಿಸುವರು ತಗರಂತೆ (ಭರಶ, 
೨೩-೨೦). ತಾಗಿಸು: ೧. ಸಂಧಿಸುವ ಜೀವಡೆವ ಹೂಡುವ ತಾಗಿಸುವ . .. 
ಭೇದಿಸುವ ಸಮ ಚಾಪಳವ ನುಡಿವ ಕವಿ ಯಾರೈ (ಕುವ್ಕಾಸ, ೧೦-೬೮) ; 
ದಂತಿಶಿರವ ವಿಭಾಗಿಸಿ ಕೂರ್ಗಣೆಯಿಂದೆ ತಾಗಿಸಿ ಜೋದರ ತಲೆಯ 
ನಾಗಸಕಾಗಿ ಸಾಗಿಸಿದನು (ಮೋಹತ, ೩೪-೭). ೨. ಮುಟ್ಟಿಸು; ತಲುಪಿಸು: 
ಚೂರಿಗೆ ನೀರು ತಾಗಿಸಿಕೊಂಡು, ಚೌಕಾಕಾರದಲ್ಲಿ ಸಣ್ಣ.ಸಣ್ಣ ತುಂಡುಗಳಾಗಿ 
ಮಾಡಬೇಕು (ಅಡುಸೌ. ೧೧೧); ನಾಗಪಂಚಮಾ ದಿನ ಬಹಳ 
'ಸಂತೋಷಗೊಂಡವನಾಗಿ, 'ರಂಗದಲ್ಲೇ ಅವನನ್ನು ಹೋಗಿ ಅಪ್ಪಿ, ಐದು 
ರೂಪಾಯಿಯ ಬಹುಮಾನ ತಾಗಿಸಿದ್ದನು (ಕೆಲಳ. ೪೪). ೩. ಸೇರಿಸು; 
ಕೂಡಿಸು: ಜಡಜಡವನೆಳದಾಡಿ ಮನಮನವ ತಾಗಿಸುತ (ಮರೆದೇ. ೪೭-೧). 

[ತಾಕ್ಕು (ಆತಾಂಕ್ಕು) + -ಇಸ್ಸು] 

ತಾಕೀಜು "ತಾಕೀತು' ನೋ. 

ತಾಕೀತಿ "ತಾಕೀತು' ನೋ. 

ತಾಕೀತು, ತಾಕಿತಿ, ತಾಕಿತ್ತು, ತಾಕೀಜು, ತಾಕೀತಿ, ತಾಕೀದ್‌, ತಾಕೀದಿ, 
ತಾಕೀದು (ನಾ). ೧. (ಅಧಿಕಾರಪೂರ್ವಕವಾಗಿ ಕೊಟ್ಟ) ಎಚ್ಚರಿಕೆ ; 
ಕಟ್ಟಳೆ ; ಕಟ್ಟಪ್ಪಣೆ ; ಸೂಚನೆ: ಬಾಗಿಲೂಳಿಗರಿಂಗೆ ತಾಕೀತಾಗಿ ಬಂತಾ 
ಸುತಗೆ ಲಿಂಗವನೀಗ ಕಟ್ಟಿದ ದಿವಸದಿಂದೋರ್ವರನು ಬಿಡದಂತೆ (ಬಿಜ್ಮಪು. 
೮-೩೭) ; ಮನೆ ಹೊರ ಅಂಗಣದ ಹೂವು ಮುಟ್ಟಬೇಡಿ ಎಂದು ತಾಕೀತು 
ಮಾಡಿದ (ಗಿರಿಜಾ. ೬೫); 'ಮಾಸ್ಟರರು' ಎಲ್ಲಾ ಮಕ್ಕಳಿಗೂ ಪತಂಗಗಳನ್ನು 
ಹಿಡಿದು ತರಲಿಕ್ಕೆ "ತಾಕೀತು' ಮಾಡುತ್ತಿದ್ದರು (ಕಲಕ. ೨೩): ಇವಳನ್ನು 
ಬಿಟ್ಟು ನೀನು ಕದಲಬೇಡ ಎಂದು ತಾಕೀತು ಕೊಟ್ಟು ಹೋಗಿಬಿಟ್ಟಳು 
(ಎಡಹೆ, ೧೨೬). ತಾಕಿತಿ : ೧. ತಳವಾರ ಚಿಂಣಗೆ ಸಹ ತಾಕಿತಿ ಮಾಡಿಸಿ 
ದಯಮಾಡಿ ಬರಸಿಕೊಟ್ಟ ತಾಂಬ್ರಶಾಸನಾ (ಮೈಆರಿ. ೧೯೨೯, ೭-೨೩; 
1673); ತಾಕಿತಿ ಮಾಡಿಸಿ ಯಾ ನಿರೊಪವಂನ್ನು ಶಾನಭಾಗರ ಕಡಿತಕ್ಕೆ ಬರಸಿ 
(ಮೈಅರಿ. ೧೯೩೦, ೪೪-೮; 1768). ತಾಕಿತ್ತು: ೧. ಅಮಲುದಾರ್ರು 
ಹರಕತ್ತು ಮಾಡಿದ್ದಕ್ಕೆ ದಿವಾನ ಪೂರ್ಣಯ್ಯನವರ ತಾಕಿತ್ತುತ್ತೆಗೆದು 
ಕೊಂಡು ಹೋಗಿ ಕೊಟ್ಟಲ್ಲಿ (ಎಕ. ೪11 (8), ದನ್ಮಗಿ. ೮೫-೯ ; 1821); 
ಶ್ಶಾಮರಾಯ ತನ್ನನ್ನು ಕಂಡು ಹೋಗಲಿಕ್ಕೆ ತಾಕಿತ್ತು ಮಾಡಿದ (ದೀಪಹ. 
11, 90). ತೌಕೀಜು: ೧. ಮತ್ತ ಕಳ್ಳರು ಕಾಕರು ಆಗಬಾರದಂತ 
ತಾಕೀಜು ಬ್ಯಾರೆ ಮಾಡ್ಕಾರ ನಾಯಕರು (ಜನನಾ. ೨೪). ತಾಕೀತಿ: ೧. 
ದೇವರುಗಳಿಗೆ ಪೂಜೆಯಂನು ಸಾಂಗವಾಗಿ ನಡಸಿ ಬಾಹಂಗೆ ತ್ತಾಕೀತ್ತಿ 
ಮಾಡುವದು (ಎಕ. 3% (8), ಬೆಂಗಳೂ. ೦೫೦-೫; 1700); ತಾಕೀತಿಯನ್ನು 
ಬರೆಸಿಕೊಟ್ಟು ಸರಾಗವಾಗಿ ನಡಸಿಕೊಂಡು ಬರುವುದು (ಮೈಅರಿ. ೧೯೩೮, 
೧೬-೨೧: 1762); ತನ್ನ ಕಡೆಗೆ ಕೊಡುವಂತೆ ತಾಕೀತಿಗಳನ್ನು ಬರಸಿಕೊಂಡು 
(ಹೈರರ. ೬೪). ೨. ಅಧಿಕಾರಿಗೆ ಸರ್ಕಾರದಿಂದ ಬಂದ ಆಜ್ಞಾಪತ್ರ : 
ಆ ಗ್ರಾಮಗಳ ನಿರ್ಬಂಧಕವಾಗಿ ನಡೆಸುವ: ಹಾಗೆ ತಾಕೀತಿ ಕಾಗದವ ಬರ್ಲಿ 
ಕಳುಹಬೇಕೆಂದು ಬರೆಸಿ (ಮೈ ಆರಿ, ೧೯೩೪, ೩೩-೭; ಸು, 1640). ತಾಕೀದ್‌ : 
೧. ಆತ್ಮರಕ್ಷಣೆಯಲ್ಲಿ ನ್ಯಾಯಗಳಾದ ಹಕ್ಕುಗಳನ್ನು ಉಪಯೋಗಿಸುವಂತೆ 
ತಾಕೀದ್‌ ಮಾಡುವದು (ಗ್ರಾಮಾಕ. ೪ ಏಕಿ). ತಾಕೀದಿ: ೧. ಯಾವ 
ಕಡೆಲಾದರೂ ಯಾ ಕಳವು ಹಿಡಿದು ಹವುದು ಮಾಡಿರಿಯೆಂದು ರಾಜೇಶ್ರೀ 
ದಣಿಗಳು ತಾಕೀದಿ ಮಾಡಿ ಹೇಳೆಲಾಗಿ (ಎಕ. 1, ಮೊಳಕಾ. ೨೫-೯೪; 1666). 


ತಾಕೀದ್‌ 


ತಾಕೀದು : ೧, ಹುಷಾರಿಯಿಂದ ಗಾಡಿ ಹೊಡೆಯಬೇಕೆಂದು ಆ ಆಳಿಗೆ 

ತಾಕೀದುಮಾಡಿ ಕೊನ್ಹೇರರಾಯರು ಕುಳಿತುಕೊಂಡರು (ಅನಂತ. ೬); 

ಆದರೆ ಆ ದೀಪ (ನಂದಾದೀಪ) ಹೋದದ್ದುಂಟಾದರೆ ನಿನ್ನ ತಲೆ ಹೊಡಿಸೇ 

ನೆಂದು ಕುರುಬನಿಗೆ ತಾಕೀದು ಮಾಡಿ (ಮುಂಬಯಿ. 8-೧೭೫); ಮುನಷಿಯು 

ಅದರ ಮೇಲೊಂದು ತಾಕೀದು ಬರೆದು ವಿಮರ್ಶಾಧಿಕಾರಿಯ ಬಳಿಗೆ 

ಕಳುಹಿಸಿಕೊಟ್ಟನು (ವಾಗ್ಮೇವಿ. ೧೯೫). ೨. ಮೂರು ಸಾರೆ ದಂಡವಾಗಿತ್ತು. 

ಹುಕುಮು ತಾಕೀದಿಗಳಂತು ವಾರಕ್ಕೊಂದಾದರೂ ಇದ್ದೇ ಇರುತ್ತಿದ್ದವು 

(ಸ್ಕೂಲಮಿ. ೬೦). [ ಮರಾ. ತಾಕೀತ್‌, ತಾಕೀದ್‌ ; ಅರ. ಹಿಂ. 
ತಾಕೀದ್‌ ] 

ತಾಕೀದ್‌ "ತಾಕೀತು' ನೋ. 

ತಾಕೀದಿ "ತಾಕೀತು' ನೋ. 

ತಾಕೀದು "ತಾಕೀತು' ನೋ. 

ತಾಕ್ಕು "ತಾಂಕ್ಕು' ನೋ. 

ತಾಕ್ಕು "ತಾಂಕ್ಕು' ನೋ. 

ತಾಕುಮೇಕು (ನಾ). ಅಹಂಕಾರ ; ದೊಡ್ಡಸ್ತಿಕೆ ; ಮಾತ್ಸರ್ಯ (?): 
ತರುವಾಯ ಚಿತ್ರಹಳ್ಳಿ ನೀಲಯ್ಯನೆಂಬ ಗ್ರಾಮದ ಗೌಡನು, ತಾಕುಮೇಕಿ 
ನಿಂದ ಹೆಮ್ಮೆ ಮಾತನಾಡಲಾಗಿ (ಚಿತ್ರಪಾ. ೧೯). 

[ತಾಕ್ಕು (ಆತಾಂಕ್ಕು) + ಮೇಕ್ನು) 

ತಾಕೋಟೆ (ನಾ). ಒಂದು ಬಗೆಯ ಸಸ್ಯ : ತಗಚೆ, ತಾಕೋಟೆ (ಮೈಗಿ. 
೩೪೧೦೯೫). [?] 

ತಾಖತು "ತಾಕತ್ತು' ನೋ. 

ತಾಖತ್ತು "ತಾಕತ್ತು' ನೋ. 

ತಾಗರಚೆ "ತಾಗರತ್ತೆ' ನೋ. 

ತಾಗರತಿ " ತಾಗರತ್ತೆ ' ನೋ. 

ತಾಗರತ್ತೆ, ತಾಗರಚೆ, ತಾಗರತಿ (ನಾ). ಒಂದು ಸ್ಥಳದ ಹೆಸರು: 
ತಾಗರತ್ತೆ ಆ ಮಹಾಜನಕ್ಕೆ ಸಾಲೆ ಆಚನ್ಮ ತಾರಕಂ (ಎಕ. ೪11,ಶಿಕಾರಿ. 
೪೫-೧೨; 890). ತಾಗರಚೆ : ತಾಗರಚೆಯ ವೂರೊಡೆಯ ಅರಸಿಮಯ್ಯನ 
ಮಗಂ (ಎಕ. ೪11, ಶಿಕಾರಿ. ೫೩-೨೧; 1027). ತಾಗರತಿ: ಕಯ್ಲೋಗೆ 
ವಡೆಯ ಬೆಳ್ಳಬ್ನರ ದಸವರ್ಮ್ಮ ಗಾಯಿಗ ತಾಗರತಿಯ ಮಹಾಜನಕ್ಕೆ 
ಸುವರ್ಣ್ಣದನಮಂಜಕ್ಕೊಟ್ಟು (ಎಳ. ೪111, ಸೊರಬ. 8೫೭೦-೧೦ ;961). 
"ತಗರ್ತಿ' ಪರಾ. [?] 

ತಾಗಿಸು "ತಾಕಿಸು' ನೋ. 

ತಾಗು, "ತಾಂಕ್ಕು' ನೋ. 

ತಾಗ್ಯು (ಕ್ರಿ). ನೆಗೆ; ಹಾರು ; ನೆಗೆದು ಆಚೆಗೆ ಹೋಗು : (8). 

[ದೇ.॥ ತಮಿ. ಮಲ, ತಾವು] 
ತಾಗ್ಕು "ತಾಂಕ್ಕು' ನೋ. 
ತಾಗುಡಿ (ನಾ). ಅಡಗಿಕೊಳ್ಳುವ ಸ್ಥಳ; ಅವಿತುಕೊಳ್ಳುವ ಜಾಗ: (8). 
[?] 
(ನಾ). ತಾಗುವ ಸೈನ್ಯ ; 


ತಾಗುಥಟ್ಟು, ಎದುರಿಸುವ ಸೈನ್ಯ: 


ಆಗಲೀ ವೈಷ್ಣವಕೆ ನಮ್ಮಯ ತಾಗುಥಟ್ಟಿನ ರಕ್ಷೆ (ಕುವ್ಯಾಆ. ೦೪-೦೦) ;' 


ತಾಗಿ ಮುಟ್‌ದನೆ ಭೀಮನೀ ಮೇಲ್ಪ್ರೋಗಿನಾಹವವೇನು ರಾಯನ 
ತಾಗುಥಟ್ಟೇನಾಯ್ತು (ಕುವ್ಕಾಗ. ೪-೨೧). 
[ತಾಗ್ಯು (ಆತಾಂಕ್ಕು) + ಥಟ್ಟೂ ] 
ತಾಗುಥಟ್ಟು (ನಾ). ನಾಡಾಡಿತನ (?) : ತಾಗುಥಟ್ಟಿನ ಬಜಿ*ಯ ಮಾತಿನ 
ಯೋಗಿಗಳಿ (ನಿಧಾಗೆ. ೩-೭-೧೭); ತೂಗಲೇಕಿನ್ನುಳಿದ ಮರ್ತ್ಮರ ತಾಗುಥಟ್ಟಿನ 


ಸುಖಗಳನು (ನಿಭಾಗ. ೪-೧೬-೨೪). [ತಾಗ್ಗು (-ತಾಂಕ್ಕು) * ಥಟ್ಟು?] 


೩೪೨೧ 


ಮೂ 


26 


80 


40 


ತಾಜಿಕ್‌ 


ತಾಗುದಾಣ (ನಾ). ತಂಗುವ ಸ್ಥಳ : ಆಂಬರವ ತಾಗುತ ತಳರ್ವ ತರಣಿಯ 

ಕುದುರೆಗಳಿಂಗಾಗಿಹುದದು ತಾಗುದಾ[ಪಾಠಂ. ತಾ]ಣ (ಕುರಾಸಾಂ. ೪-೦೩). 
[ತಾಗ್ಕು (ಆತಾಂಕ್ಕು) + ತಾಣ) 

ತಾಗುವಾಯ್‌ (ನಾ). (ಮುಂಚೂಣಿಯ) ಕೈ ಕೈ ಯುದ್ಧ : ಚತುರಂಗ 
ಸೇನಾಸಮೇತಂ ತಾಗೆ ತಾಗುವಾಯೊಳಾ ಬಳಂಗಳುಂ . . . ಮಣ್ಮಟ್‌ 
ಯಾಗೆ (ನೇಮಿಪು. ೧೨-೬೬ ವ). [ತಾಗ್ಕು (ಆತಾಂಕ್ಟು) * ಪಾರ್ಯ್‌] 

ತಾಚಿ "ಚಾಚಿ' ನೋ. 

ತಾಚ್ಚ (ನಾ).ಒಬ್ಬಾತನ ಹೆಸರು : ಸ್ವಸ್ತಿ ಶ್ರೀಪುರುಷ ತಾಚ್ಚೆನ* (ಎಳ. ೫(8), 
ಬೌರಿಂಗ್‌. ೮೬-೧೭: ಸು. 820). [? 

ತಾಜ "ತಾಜಾ' ನೋ. 

ತಾಜಾ, ತಾಜ (ಗು). ೧. ಹೊಚ್ಚ ಹೊಸದಾದ; ಈಗತಾನೆ 
ಮಾಡಿದ,-ನಡೆದ ; ಮೈಸೂರಿನ ಒಡೆಯನನ್ನು ನಾಶ ಮಾಡುವುದಾಗಿ 
ಸಂಕಲ್ಪ ಮಾಡಿದ್ದಾಳೆಂದೂ ನಮಗೆ ತಾಜಾ ವರ್ತಮಾನವು ಬಂದಿದೆ 
(ಶ್ರೀರಾಯ. ೦೫೦) ; ಮಸಾಲೆಗಳಿಲ್ಲದ ತಾಜಾ, ಸಾದಾ ಮತ್ತು ಅಲ್ಪ 
ಆಹಾರವನ್ನೇ ಸೇವಿಸಬೇಕು (ಬ್ರಹ್ಮಜೀ. ೧೯). ೨. ಸೊಗಸಾದ; 
ರುಚಿಕರವಾದ: ಅಡಿಗೆಮನೆಯ ತುಂಬ ಕಾಫಿ, ತಾಜಾ ಬಿಸ್ಕತ್ತು, ತಿಂಡಿಯ 
ವಾಸನೆ ತುಂಬಿಕೊಂಡಿತ್ತು (ಮಹಾತ್ಮ. ೯). ತಾಜ : ೧. ಸಿಂಧುಮಥನದಲು 
ದಿಸಿದೀ ಕುದುರೆ ತಾಜ ಬೆಳ್ಳೆಂದೆನಲು (ತುರಂಗ. ೩-30)- (ನಾ). ೩, 
ಸೊಗಸಾದುದು: ಹಂಗಿಲ್ಲದ ಬಾಳ್ಕೆಯಿ ಬಲು ತಾಜ (ಕವಿಸೋ. ೮-೨). 

ತಾಜಾ ಮಾಡು ಎ ಉಬ್ಬಿಸು ; ಪುಸಲಾಯಿಸು: ಈ ದಪೇದಾರನ್ನೇ 

ತಾಜಾಮಾಡಿ ಮಡಕ್ಕೋಬೇಕು (ದೆಂಗಬ. 38); ಬಹಳ ಅಕ್ಕರೆಯಿಂದ 
ಕಾಣುವಂತೆ ತಾಜಾಮಾಡಿ ಹ್ಯಾಗೋ ನನ್ನನ್ನು ಹಾಸಿಗೆಯಿಂದ ಎಬ್ಬಿಸಿ 
ಬಿಡುವಳು (ಸುಂದರಿ. ೯8). [ *-ಪಾರ. ಹಿಂ. ಮಠಾ. ತಾಜಾ] 

ತಾಜಾಕಲಂ, ತಾಜಾಕಲಮು (ನಾ). ಹೊಸವಿಷಯ; ಬಳಿಕ ಬರೆದುದು; 
“ಬರೆದವನು ಸಹಿ ಹಾಕಿದ ಮೇಲೆ ಕಾಗದ ಪತ್ರದ ಕೊನೆಯಲ್ಲಿ 
ಮತ್ತೆ ಸೇರಿಸಿದ ಪ್ರಕರಣ” {Post script. ಇಂಕನಿ.). : ಕೆಳಗೆ 
"ತಾಜಾಕಲಂ' ಎಂದು ಸುಂದರವ್ಮುನ ಪರವಾಗಿ ಇನ್ನೊಂದು ವಾಕ್ಕವಿತ್ತು 
(ಬನಶಂ. ೨೨೮) ; ರಾಬರ್ಟ್‌ಅಬಕ್ರಂಬಿಸೈ ತಾಜಾಕಲಂ (ರಾಜೇಂದ್ರ. ೫೪). 
ತಾಜಾಕಲಮು : ತಾಜಾಕಲಮು ಹಾಕಿ ಚಾಣಿಕ್ಕನು ಪತ್ರದಲ್ಲಿ ಬರೆಸಿದ್ದನು 
(ವೈಥವ, ೭೬). [ತಾಜಾ * ಕಲಂ) 

ತಾಜಾಕಲಮು "ತಾಜಾಕಲಂ' ನೋ. 

ತಾಜಾಮಾಲು (ನಾ). ಹೊಚ್ಚಹೊಸದಾದ ಮಾಲ್ಕು- ವಸ್ತು : ಶಿಂ 
ಹತ್ತಿ ಗಂಟ್ಲದೊಳಗೆ ಚರಕಿ ಹತ್ತಲಿಲ್ಲದಾಗ ತಾಜಾಮಾಲೆಂದು ತಿಳಿಯುವರು 
(ವಖಂಬವ್ಯಾ. ೩೭). [ತಾಜಾ * ಮಾಲ್ಕು] 

ತಾಜಾಸನದು, ತಾಜಾಸನ್ನದು (ನಾ). ಹೊಸ ಆಜ್ಞಾಪತ್ರ,-ಶಾಸನ : 
ವರುಷಂಪ್ರತಿಯಲ್ಲೂ ತಾಜಾಸನದಿನ ಉಜೂರಮಾಡದೆ ಈ ಸನದಿನ 
ನಕಲ ಲೆಖಕ್ಕೆ ಬರಶಿ ಅಸಲಸನದ ಹಿಂದಕ್ಕೆ ಕೊಡುವದು (ಮೈಆರಿ. ೧೯೨೯, 
೯೪-೪೦; 3835). ತಾಜಾಸನ್ನದು : ಹರಸಾಲು ತಾಜಾಸನ್ನದು ಉಜುರು 
ಯಿಡದೆ . . . ಸದ್ರೀ ದೇವಸ್ತಾನಗಳು ಬ್ರಾಂಹರ ಉಪಜೀವನಕೆ ನಡೆಸಿ 
ಕೊಂಡು ಬರುವದು (ಎಳ, ೪1, ಕೊಪ್ಪ. ೪೮-೪೮; 1812). 

[ತಾಜಾ ೬ ಸನದು] 

ತಾಜಾಸನ್ನದು "ತಾಜಾಸನದು' ನೋ. 

ತಾಜಿಕ್‌ (ನಾ). ಇರಾನದೇಶದ ಒಂದು ಗುಂಪು ಮತ್ತು ಆ 
ಗುಂಪಿಗೆ ಸೇರಿದವನು : ಲಾಟಮಂಡಲವನ್ನು ಸ್ವಾ ಧೀನಪಡಿಸಿಕೊಳ್ಳ 
ಬೇಕೆಂದು ಬಂದಿದ್ದ ತಾಜಿಕ್‌(ಅರಬ್‌)ರನ್ನು ಬಗ್ಗು ಬಡಿದು ಹಿಂದಕ್ಕೆ 
ಅಟ್ಟಿದನು (ಕರ್ಣಾಅ. ೯0). [ “ಪಾರ, ಹಿಂ. ತಾಜಕ್‌ ] 


ತಾಜೀಂ 


ತಾಜೀಂ, ತವಜ್ಜೀಂ, ತಾಜೀಮು (ನಾ). ಗೌರವ; ಸನ್ಮಾನ; ಆದರಣೆ; 
ವಿನಯೋಪಚಾರ ; ಒಬ್ಬರಿಗೂ ತಾಜೀಂ ತವಜ್ಜೀಂ ಪ್ರತಿಸಲಾಮ್‌ 
ಮಾಡ ಕೆಲಸವಿಲ್ಲ (ಕಾಮನಂ. ೧೩). ತವಜ್ಜೀಂ: ಪಾಂಡವರಾಳುತ್ತಿದ್ದ 
ಸಿಂಹಾಸನದ ಮೇಲೆ ಆರೋಹಣ ಮಾಡಿರುವುದರಿಂದ ಒಬ್ಬರಿಗೂ ತಾಜೀಂ, 
ತವಜ್ಜೀಂ, ಪ್ರತಿಸಲಾಂ ಮಾಡ ಕೆಲಸವಿಲ್ಲ (ಮಹಾವಂ. 7, ೧೪೪). 
ತಾಜೀಮು : ಕರಾಚೂರಿ ನಂಜರಾಜೈಯ್ಯ ಅರಶಿನವರು ತಾಜೀಮು ಸಹಾ 
ಕೊಟ್ಟು ಬಹು ಸನ್ಮಾನಾ ಮಾಡಿದರು (ಹೈದರ. ೧೦೧). 
[ «ಮರಾ. ತಾಜೀಮ್‌ : ಅರ. ತಅರಿೀಮ್‌) 
ತಾಜೀಮು "ತಾಜೀಂ' ನೋ. 
ತಾಟಂಕ (ನಾ). ವಿಯ ಆಭರಣ; ಓಲೆ ; 'ಕೋಟೀರ ರತ್ನಾಂಶು 
ಶಿಖಾಕಿವಿಸ್ಮಾರಿತೋದ್ಯಚ್ಚಮರಜಪವನಾಂದೋಲ ತಾಟಂಕನಾಗಿರ್ದ ಶಚೀ 
ಸಂಯುಕ್ತ ೦ (ಜಗವಿ. ೧೩-೬೬); ತಾಟಂಕಗಳ್ಯಪೋಲಸ್ಥ ಲಮನಲೆಯೆ 
(ಉದೃಟಿ. ೮-೧೫) ; ಸುಗುಣೆ ಕೇಳ್‌ ತಾಟಂಕ ಸೂಡಿದ ತವ ಕಿವಿಗೊಳನ 
ಕೋಡಿ ಬೀಳ್ವಂತೆ ತುಂಬಿಸುವೆನು (ಮೋಹತ. ೭-೨): 'ನೊಸಲಕ್ಷಿಯಿ 
ನುಜ್ವಲಮಾದ ರತ್ನತಾಟಂಕದೆ ಸರ್ಪಕುಂಡಲದಿನೊಪ್ಪು ವ (ಉಮಾಶ. ೧೧). 
"ಕರ್ಣತಾಟಂಕ' ಪರಾ. (ಸಂ.] 
ತಾಟಕ (ನಾ). ಜನರನ್ನು ಹಿಂಸಿಸುವವನು ; ಧೂರ್ತ ; ಕಪಟಿ: 
ಹಸುಮಗು ' ನೋಡಿದರೆ ತಾಟಕನಿವ (ಕನಕ. ೮೦೭) ; ಆಟಪಾಟಗಳಿಗೆ 
ತಾಟಕಾರ್ಭಕರೆ ಇಳಗೆ ವೀಟಿನಿಂ ಪೋಗದಲೆ ಚೋಟು ಕೆಲಸಗಳ ಮುಂದಿರದಿ 
ಮಾಡುತಲಿ ಚಂದದೊಳಗಿರುತಿಹೆನು (ಹಮಜ. " ೧೦೩); ತಾಟಕ ತಲೇ 
 ಹೆತ್ತಲಿಲ್ಲ, ನಾಯಿಗೆ ಮದುವೆ ಆಗಲಿಲ್ಲ (ಗಾರ). [ಸಂ.] 
ತಾಟಕಿ, ತಾಟಿಕೆ, ತ್ರಾಟಿಕಿ, ತ್ರಾಟಿಕೆ (ನಾ). ೧. ರಾಮನಿಂದ ಹತಳಾದ 
ಒಬ್ಬ ರಾಕ್ಷಸಿ : ತುಂಗೆಭುಜಬಲನಹಿತಮದಮಾತಂಗಕಂಠೀರೆವನು 
ರಾಮನ ಭಂಗದಲಿ ತಾಟಕಿಯ ಗೆಲಿದೊಲಿಸಿದನು ಜಯವಧುವ (ತೊರರಾ. 
೧-೧೦ ಸೂಕನೆ): ತಾಟಕಿ[ಪಾಣಂ. ಕೆ]ಯನೊರಸಿ ಮುನಿಸತಿಯಘವನು 
ಕಳೆದು . . . ರಾಘವಂ"ಬಂದನು (ಜೈಮಿಭಾ. ೧-೨). ೨. (ಆಲಂ) 
ಗಯ್ಯಾಳಿ; ತಾಟಗಿತ್ತಿ ; ಜಗಳಗಂಟಿ; ಧೂರ್ತೆ: ಕರಗಮುಮಂ 
ಮೊಜನಂ ಕಾನಿರದೀವರ್ಗಾರಿಗೆಂದು ಸಲೆ 'ತಾಟಕಿಯರ್‌ (ಸಮೆಪ:೫-೧೧೧); 
ಈಗಿನ ಕಾಲದ ತಾಟಕಿಯರು. ಇವರ ಮುಖಕ್ಕೆ ವಿದ್ಯೆ ಬೇರೆ (ಮಣಗೆ.೭)- 
ತಾಟಿಕೆ: ೨. ಕೌಂಕುಟ ಮೇಲೆ ತ್ರಿಶೂಲಾಕೃತಿ ಘಟ್‌ ಯಿಸಿ ನಿಲೆ 
ಕಳ್ಳೆಯವಳೆ ತಾಟೆ[ಪಾಕಾಂ. ಟ]ಕೆಯಕ್ಕುಂ (ಲೋಕೋಪ. ೦೧-೫೭). 
ತ್ರಾಟಿಕಿ: ೨. ಒಬ್ಬ ತ್ರಾಟಿಕಿಯ ಹಾಗೆ (ಇತಿಶ್ರೀ. ೧೪). ತ್ರಾಟಿಕೆ : ೨. 
ಅವಳು ನನಗೆ ತ್ರಾಟಿಕೆಯಂತೆ ಉಪದ್ರವ ಕೊಡುತ್ತಾಳೆ (ಮೋಹಿನೀ. ೧೫). 
[ ಆಸಂ. ತಾಟಕಾ]. 
ತಾಟಕಿತನ (ನಾ). ಜಗಳಗಂಟಿತನ ; ತಾಟಕಿಯ ಸ್ವಭಾವ: ತೆಜನಂ 
ಕಾಣದ ತಾಣ ತಾಟಕಿತನಂ ತಾಂ[ಪಾಕಾಂ. ದಲ್ಲಿ ಕಪಟಂಗಳ್‌]ಮಾಟ್ಟರಿರ್ಪಲ್ಲಿ 
... ಇರ್ದೊಡೆ ಹಾನಿಯೈ (ಸೋಮೇಶ. ೨೫). [ತಾಟಕಿ - ತನ] 
ತಾಟಕೆ (ನಾ). ೧. ರಾಮನಿಂದ ಕೊಲ್ಲಲ್ಪಟ್ಟ ಒಬ್ಬ ರಾಕ್ಷಸ ; ತಾಟಕಿ. 
೨. (ಆಲಂ) ಬಜಾರಿ ; ಜಗಳಗಂಟಿ : ಕೌಂಕುಟ ಮೇಲೆ ತ್ರಿಶೂಲಾಕೃತಿ 
ಘಟ್‌ಯಿಸಿ ನಿಲೆ ಕಳ್ಳೆಯವಳೆ ತಾಟ[ಪಾಠಾಂ. ಟೆ]ಕೆಯಕ್ಕುಂ (ಲೋಕೋಪ, 
೧೧-೫೭) ; ತಾಟಕೆಯಂತೆ ವರ್ತಿಸುವ ಧೂಮಿನಿ (ದಕಕು. ೧೨-೮೪). 
[ ಸಂ. ತುಟಕಾ) 
ತಾಟಗಿತ್ತಿ (ನಾ). ಜಗಳಗಂಟಿ ; ಬಜಾರಿ; "ಬೈಗಂಳದ ಹೆಂಗಸಂ ; 
ಗಯ್ಯಾಳಿ, ಚಂಡಿ” (Shruw: ಇಂಕನಿ.) ; ನಮ್ಮಾ ವ್ರತಂಗೆಡಿಸಿದೀ 
ತಾಟ[ಪಾಕಾಂ. ಟಿ)ಗಿತ್ತಿಗೆ ತಕ್ಕುದಂ ಮಾಡಿಸದೆ ಇಡೆ ನಾವೇತಜಿವರು 
(ಸಮ್ಮಳೌ. ೯-೩೮) : ತಾಟಗಿತ್ತಿಯ ನೆರೆ ಹೊಲ್ಲ ಕಜ್ಜಿಯ ಕಾಟವೆ ಹೊಲ್ಲ 


೩೪೨೨ ತಾಟಿಕೆ 


(ಸರ್ವಜ್ಞ. ೧೧೫೪) ; ದಂಡಿಸಿ ಕೇಳಿಯಾ ತಾಟಗಿತ್ತಿಯನಂ (ಸಾರಂಗ. ೧೯); 


ತಾಟಗಿತ್ತಿಯು ಹೋಗಹೋಗುವಾಗ್ಲೆ . . . ನನ್ನನ್ನು ಹಂಗಿಸಿ ನಕ್ಕಳು 
(ವೋಹಿನೀ. 80): ಆ ತಾಟಗಿತ್ತಿಯ ರಂಪಗಳೇ ಇವೆಲ್ಲ (ಘಾಟೀಮು. ೧೩). 
[ ಆತಾಟಕಿ) 


ಕ|ತಾಟಗಿತ್ತಿತನ (ನಾ). ಗಯ್ಯಾಳಿಯ ಸ್ವಭಾವ,- ನಡೆವಳಿಕೆ : (8). 
[ ತಾಟಗಿತ್ತಿ * - ತನ) 
ತಾಟಡಿಕೆ (ನಾ). ತಾಟಾಡಿಸುವ ದೊಡ್ಡ ಜಾತಿಯ ಅಡಕೆ (?): ಧರೆ 
ನಭಂಗಳನುಗಿದು ತಾಟಡಿಕೆಯೆಂದಾಡಲೆಳಸುವಂ ಸುಕುಮಾರನು (ಜಬಪು. 
೩೮-೦೭). [ತಾಟು (ಆತಾಂಟು) + ಅಡಿಕೆ (ಆಅಡಕ್ಕೆ) ] 
10| ತಾಟತೂಟಕ (ನಾ). ನಟನೆ ; ಸೋಗು ; ತೋರಿಕೆ (?) : ಕೋಟಿಗಾದರು 
ಕೇಳು ಅಪರೋಕ್ಷಿಗಾದರೂ ಕೋಟಲೆಯೊಳಿರದೆ ಗತಿಯಿಲ್ಲ ತಾಟತೂಟಕ 
ಮಾಡಿ ಅವರಂತೆ ನುಡಿದು ಭವ ದಾಟಬೇಕೋ (ವಿದಾಕ್ಮ, ೪೮-೧೪). 
[?] 
ತಾಟಸ್ಥ್ಯ (ನಾ). ೧. (ಹರಿಯುವ ನೀರಿಗೆ ಬೀಳದೆ) ದಡದ ಮೇಲೆ 
15| ನಿಂತಿರುವುದು; ದಂಡೆಯ ಮೇಲಿರುವುದು. ೨. ಯಾವ ಪಕ್ಷಕ್ಕೂ 
ಸೇರದಿರುವಿಕೆ ; ತಟಸ್ಥ ವಾಗಿರುವುದು ; ಉದಾಸೀನತೆ; ಉಪೇಕ್ಷೆ: 
ಆಸ್ಥೆ ಯನು ಕುಂದಿಸದ ತಾಟಸ್ಥ ವೊಂದು ನಷ್ಟ ಲಾಭಂಗಳಲಿ ಲಘು ಹಾಸ್ಯ 
ನಯವೊಂದು ಸ್ವಸ್ತಿಗಾವಶ್ಯಕವೊ (ಮಂಕುಕ. ೭೨೩). [ಸಂ.] 
ತಾಟಾಟ (ನಾ). ೧. ಕಷ್ಟ ; ತೊಂದರೆ. ೨. ಕಷ್ಟದಲ್ಲಿ ಅಲೆದಾಡುವಿಕೆ : 
20 (8). [ ಆತಾಟಾಡು) 
| ತಾಟಾಡಿಸು (ಕ್ರಿ). ೧. ತಾಕಲಾಡಿಸು; ಡಿಕ್ಕಿಹೊಡೆಸು : 'ಮೇರುಶೈಲಮಂ 
ದೂಟಾಡಿಸಿತು ರಾಶಿ ತಾರಾಗ್ರಹಂಗಳಂ ತಾಟಾಡಿಸಿತು ಹನುಮನಬ್ಬರಣೆ 
(ಜೈಮಿಳಾ. ೧೩-೪೩): ಅಡಕೆಯ ಬಾಗಿಸಿ, ಪನೆ ಇಬ್ಭಾಗಿಸಿ, ಬುಡ 
ದೂಟಾಡಿಸಿ, ತಲೆ ತಾಟಾಡಿಸಿ. . . ಬಂತೈ! ಬಂತೈ! (ಕಎಪು. ೨೮-೫) ; 
956| - ಭಾರತದಲ್ಲಿ ಬ್ರಿಟಿಷರು ಆಳರಸರ ತಲೆತಲೆ ತಾಟುಡಿಸಿ, ಮಧ್ಯೆ ಪ್ರವೇಶಿಸಿ 
ಸಂಸ್ಥಾ ನಗಳನ್ನು ನುಂಗುತ್ತಿದ್ದರಂತೆ (ಒಡ್ಮಿಉ. ೦೦೩). ೨. ಅತ್ತಿತ್ತ 
ಚಲಿಸುವಂತೆ ಮಾಡು: (8). [ ತಾಟಾಡು + - ಇಸ್ಕು] 
ತಾಟಾಡು (ಕ್ರಿ). ೧. ಒಂದಕ್ಕೊಂದು ತಗುಲು ; ಘರ್ಷಿಸು : ಪ್ರಭಂಜನಂ 
ತೀಡಿದುದು ತೀಡಲ್ಪನ್ನಳಿನ ನಳಿನ ಪುಂಜದೊಳ್ಳಾಟಾಡೆ ತುಪ್ಪುಳ 
ಜುಂಜುಜಿಸಸಿದುವು (ಮದೇಪು. ೬-೩೭) ; ತಂಡ ತಂಡದೆ ಕೃಷ್ಣನಗರಿಯೊಳ* 
ಚಲಿಸುವ ಮಂಡಳಿಕರ ಕಾಲ ಕಡಗ ಪೆಂಡೆಯ ತಾಟಾಡಿ ಸಿಡಿದ ರತ್ನಗಳ 
ಕೈದಂಡೆಯೊಳ್‌ ಸಿಕ್ಕಿ ಬಾಚುವರು (ಮೋಡತ. ೩-೬೧): ಪರ್ವತದೊಡನೆ 
ಪರ್ವತವು ತಾಟಾಡಿದಂತೆ (ಸಾಗಂಧಿ. ೩೫೨-8), ವಿ. ಅತ್ತಿತ್ತ ಚಲಿಸು; 
ಹೊಯ್ದಾಡು : ಹೀಗಾಡಿ ಹಾಗಾಡಿ ಈ ಕಡೆ ಆ ಕಡೆ ತಾಟಾಡಿ ಆ 
85 ನಾವೆಯು ಒಂದು ಎಡತಿಟ್ಟಿನ ತಡಿಗೆ ಬಂತು (ಪೇಟಮಾ. ೩೩). 
[ತಾಟು (`ಆತಾಂಟು) + ಆಡು) 
ತಾಟಾಪೋಟಿ “ತಾಟುಪೋಟು' ನೋ. 
| ತಾಟಿ, (ನಾ). ೧. ಚರ್ಮ: ರೋಮವೆಂದಡೆ ಕಾಯಿದ ಕರುಣದ ತೃಣ 
ದಂತಿಪ್ಪೆದು ತ್ವಚವೆಂದಡೆ ಬಾಲ್ಯದ ತಾಟಿಯಂತಿಪ್ಪುದು ಮಾಂಸವೆಂದಡೆ 
ಕಾಮಿಖಣಿಯಂತಿಪ್ಪುದು (ಉದ್ಭೋಪ್ರ. ೫-೨೩-೧೫). ೨. ಸಿಪ್ಪೆ ; ತೊಗಟೆ: 
“ ವಲ್ಕ, ವಲ್ಕಲಜತಾಟಿ, ನಾರು” (ಗಂಗಾಮ. ೨೮೩). 'ತೋಟೆ' ಪರಾ. 
[ -ತೆಲು. ತಾಟ) 
ಕಾಟ, "ತುಳ್ಳ್‌' ನೋ. 
ತಾಟ್ಮೆ (ನಾ). ಖಡ್ಗಯುದ್ಧದಲ್ಲಿ ಒಂದು ವರಸೆ: ನಿಂತುಕೊಂಡು ಪಾದಗಳ 
45 ಪಾರ್ಶ್ವಗಳ ಕೂಡುವುದರಿಂದ ತಾಟಿಯಂಬುದು (ಐಡ್ಗಟೀ. ೪-೩೯). [?] 
ತಾಟಿಕೆ "ತಂಟಕಿ' ನೋ. 


ಲಾ 
ಐ 


40 


ತಾಟಿತ 


ತಾಟಿತ (ಗು). ಬಡಿಯಲ್ಪಟ್ಟ ; ಬಡಿದ : ಜಲಧಿತರಂಗತಾಟಿತ ಧರಾತಳ 
ಭಾರಮಿದೆತ್ತ (ಅದಿಫು. ೪-೮೪) ; ಜಳಧಿತರಂಗತಾಟಿತ ಮಹೀಪತಿ ಚಕ್ರಧರಂ 
ತಪಂಬಡಲ" (ಅಜಿಪು. ೧೧-೦) ; ದೆಸೆಯಂ ತೆಕ್ಕನೆ ತೀವೆ ತಾಟಿತ ಮಹಾ 
ಭೇರೀರವಂ (ಗೆಡಾಯು. ೧೦-೨೨); ಅಪ್ರಮಿತ ಸುರಾಸುರೋರಗವಿಯಚ್ಚರ 
ರಾಜಕಿರೀಟತಾಟಿತಕ್ರಮಕಮಲದ್ವಯಾನತಮಧುಬ್ರತನೆಯ್ದಿ ದಂ(ಸುಳುಮಾ: 
೪-೫೫) ; ಬಾಜಿಸುವ ಮುರಜಮೆನೆ ತಾಟಿತಕಟಿಸ್ವನಂ ಪೊಣ್ಮೆ (ಜಿಲಪು. 
೧೦-೬೧). [ಸಂ.) 

ತಾಟಿನುಂಗು (ನಾ). ತಾಳೆಯ ಜಾತಿಗೆ ಸೇರಿದ ಒಂದಂ ಬಗೆಯ ಮರ : 
ತಾಟಿನುಂಗು ಮರ, ತಾಳೆಮರ (ಮ್ಮಔಗಿ.. ೧೩-೨೩೪) ; ಬೇಸಿಗೆಯಲ್ಲಿ 
ಮದರಾಸಿನಿಂದ ಬೆಂಗಳೂರಿಗೆ ಹೇರಳವಾಗಿ ತಾಟಿನುಂಗು ಬರುತ್ತವೆ 
(ರೂಢ).  ಇತೆಲು. ತಾಟಿನುಂಗು] 

ತಾಟಿಪೋಟಿ "ತಾಟುಪೋಟು' ನೋ. 

ತಾಟಿಬೆಲ್ಲ "ತಾಳಿಬೆಲ್ಲ' ನೋ. 

ತಾಟಿಮರ "ತಾಳೆವಂರ' ನೋ. 

ತಾಟಿಲ್‌ (ನಾ). ತಾಳೆಗರಿ ಹೊದಿಸಿದ ಗುಡಿಸಲು : 
ಕ್ರೀಡೆಯಿಂದೀಡಿಜಿಕಿದು ನಿಲಿಸಿ ತಾಟಿಲ್ಲಳಂ ಕಟ್ಟಿದೆತ್ತಂ ತೂಲಂಬೊಲ್‌ 
ಪಾಜಲೂದಿತ್ತು (ನಳಣಂ. ೫೬೧1. 

[ ತಾಟ್ಸೆ (ತಾಳ) * ಇಲಾ./ತೆಲು, ತಾಟಲ್ಲು] 

ತಾಟಿಸು "ತಾಂಟಿಸು' ನೋ. 

ತಾಟು, "ತಾಂಟು' ನೋ. 

ತಾಟ್ಕು (ನಾ). ತಟ್ಟೆ; ಗಂಗಾಳ: ಬಟ್ಟಲು ತಾಟುಗಳೆರಡರ ತಿನಿಸನು ತಿಂದಿತು 
ಬಳಿ ಬಂದು ಕಾಕೆ (ಗಾಥಾಸ. ೨-೬೨) ; ಕಾಣಿಕೆಯೆಂದು ಹಣ ತುಂಬಿದ 
ತಾಟನ್ನು ಎದುರಿಗಿರಿಸಿದಾಗ (ಕರಡ. 636) ; ತಾಟಿನಲ್ಲಿದ್ದ ಪೂರಿಯನ್ನು 
ಅಧಿಕಾರಿಗಳ ಎಲೆಯಲ್ಲಿ ಹಾಕಹೋದಳು (ಕಾವೇರಿ. ೦೨೩); ತಾಟು - 
ತಂಬಿಗೆ - ಥಾಲಿಗಳನ್ನು ಆಣಿಮಾಡಿದಳು (ಪ್ರೇಮತ. ೩). 

[ <ತಟ್ಟೆ./ಮರಾ. ತಾಟ್‌] 

ಇಟ್ಟು (ನಾ). ಭಾಗ ; ತಾಕು: ಭಟರಾಶಂಣರ ಗಡಿಂ » ತೆಂ * ತೆಂಕ 
ತಾಟಿನ ಚ « ೫ ಮೂಕೆಲ್‌ಯ ಮೂಡಣ ಬೇಲಿಂ (ಸಇಇಇ. 1-1, 
೪೪೬೨೩೬: 1436). [ “ತಟ್ಟು } 

ತಾಟ್ಮು (ನಾ). ಇಳಿಜಾರಾದ ಚಾವಣಿಯ ಚೌಕಟ್ಟು : ಮಲ್ಲಾಡಿನಲ್ಲಿ 
ಮನೆಯ ಮೇಲೆ ಹಂಚಿನ ತಾಟು ಮಾಡುವರು (ಮುಂಬಯಿ. ೪-೧೧೭). 

[ + ಮರಾ. ತಾಟೀ, ಥಾಟ್‌] 

ತಾಟ್ಕು (ಥಾಟು' ನೋ. 

ತಾಟ್ಯು "ತಟ್ಟು,' ನೋ. 

ತಾಟುಪೋಟು,ತಟವಟ ತಾಟಾಪೋಟಿ, ತಾಟಿಪೋಟಿ, ತಾಟ:ಹೋಟು, 
ತಾಟೊಟು (ನಾ). ಕಪಟ; ಮೋಸ ; ಮಾಯೆ : ತಾಟುಪೋಟಿನ 
ಶೌಳಿಮಾತಿನ ಪಾಟಿಮಾಡುವ ಪರಮಪಾತಕರೇಟುಗಾಯಿಗಳರಿವರೆ ಶಿವ 
ಶರಣರಿಂಗಿತವ (ಕರಲೀ. ೬೦೦-೧೬) ತಟವಟ: ಟಕ್ಕುಟವಳಿ ತಟವಟ 
ವಟಮಟವ ಬಿಟ್ಟು (ಕಕ%30. ೭೦-೫೩); ಮುಂ ತಮ್ಮಬ್ಬೆಯರಂ ತಾಮುಂ 
ತಟವಟದಿಂದೆ ತಿಂದು ತೇಗಿದ ಕತದಿಂದಂ (ಜಕವಿ. ೬.೯೮); ಆ ರೈತರಿಗೆ 
ಸಲುವಂತ ಕೆಲವು ಹಣ ದವಸ ಧಾನ್ಯ ತಟವಟಮಾಡಿ ತಿಂದದರಿಂದ 
(ರಾಜೇಂದ್ರ. ೦೭) ; ದೇವರ ಕೋರ್ಟಿನಲ್ಲಿ ಈ ಸುಳ್ಳು ತಟವಟ ನಡೆಯ 
ಲಾರದು (ಸ್ಮ್ಮಕ. ೪1, ೪)."ಅಟಿಮಟ'ಪರಾ. ತಾಟಾಪೋಟಿ: 
ನಮ್ಮ ದಿನಗಳು, ಚಿತ್ತ. ಪತ್ತು ಚಿಂದಿ ಪಂದಿ ತಾಟಾಪೋಟಿಗಳಿಂದ 
ತುಂಬಿವೆಯಲ್ಲಾ (ನಿಬಂಧ. 11, ೦೩೩). ತಾಟಿಪೋಟಿ : ಇವರಿಬ್ಬರೂ ಸೇರಿ 
ಏನೋನೋ ತಾಟಿಪೋಟಿ ಮಾಡಿದರೆ ನಂಬದಿರಲು ಸಾಧ್ಯವೇ (ವಿಕಾಸ. 


ತತ್ಕೀಲಾಲ 


೩೪೨೩ 


ತಾಡವನ 


೨೮). ತಾಟುಹೋಟು : ತಾಟುಹೋಟಿನ ಹಿರಿಯ ನೀನಲಾ (ವೀಕೈಪು. 
೪-೧೨-೩೬). ತಾಟೊಟು: ತಾಟೊಟು ತಗರುಬೊಗರು ಟಕ್ಕು ಟೌಳಿಯೆಸ 
ಗುವ ಕೋಟಲೆ ಸಾಕು (ಗೀತಗೋ. ೨೬-೪೬). 
[ ದೇ.॥8 ತಮಿ. ತಾಟ್ಟೋಟ್ಟು, ಶಾಟೋಟ್ಟೂ; ತೆಲು. ತಾಟೋಟು, 
$ ಟಾಟೋಟು, ತಟಮಟ, ತಟವಟ) 
ತಾಟುಹೋಟು 'ತಾಟುಪೋಟು' ನೋ. 
ತಾಟೊಟು "ತಾಟುಪೋಟು' ನೋ. 
ತಾಡ (ನಾ). ೧. ಒಂದು ಬಗೆಯ ಹುಲ್ಲು. "ದೇವತಾಡ' ಪರಾ. ೨. 
ತಾಲವೃಕ್ಷ. ೩. ಹೊಡೆತ ; ಬಡಿತ ; ಏಟು. ೪. ಶಬ್ದ; ಧ್ವನಿ: 
10 “ರವಂ ತಾ[ಪಾಕಾ. ತ್ರಾ]ಡಮಕ್ಕು  (ಮಂಗರಾ. ೯೭-೧೬). [ಸಂ.] 
ತಾಡಂಕ (ನಾ). ಎ ತಾಟಂಕ. [ಸಂ.] 
ತಾಡಕ (ನಾ). ೧. ಒಂದು ಬಗೆಯ ಹುಲ್ಲು; ದೇವದಾಳಿ : “ ದೇವದಾಳಿ 
ತಾಡಕಮಕ್ಕು ” (ಮಂಗರಾ. 90-40). ೨. ಚಾಟಿ; ಚಬಕ : ” ಚಬಕಃ- 
ತಾಡಕಂ” (ಕಾಶಕೃ. ೩೨). ೩. ಹೊಡೆಯುವವನು. [ಸಂ.] 
38| ತಾಡಕಾಲು (ನಾ). ಖಡ್ಗ ಯುದ್ಧದ ಒಂದು ವರಸೆ: ಭ್ರಮಣದಲ್ಲಿ 
ಮಧ್ಯದಲ್ಲಿ ಹಾರಿ ಎರಡು ಕಾಲ್ಗಳನ್ನು ತಾಡಿಸುವದೂ ಆವುದು ಅದರ 
ಹೆಸರು ತಾಡಕಾಲು ಎಂದು ನುಡಿಯಲ್ಪಡುವುದು (ಐಡ್ಮಟೀ. ೪-೨೯). 
[ ತಾಡ + ಕಾಲ್ಮು (ಆಕಾಲ) ] 
ತಾಡಣ (ನಾ). ಇ ತಾಡನ ೨ : ಪಾದತಾಡಣದಿಂ ಮುಖಮಾರುತದಿಂ 
ಪುಪ್ಪಿಸುವ ಫಲಿಸುವ ತರುಗಳುಂ (ಸೌಗಂಧಿ. ೧೨-೦೮). 
[ <ಪ್ರಾ. ತಾಡಣ./ಸಂ. ತಾಡನ]. 
ತಾಡನ (ನಾ). ತಟ್ಟುವುದು ; ಹೊಡೆಯುವುದು: ಅರಸಂ ಕರತಳ 
ತಾಡನ ಪುರಸ್ಸರಂ ದೇವ ಬನ್ನಿಮೆಂದೊಲವಿಂದೊಡ್ಡಿರೆ ಕೈಯಂ (ಡಂದ್ರ ಫು. 
೩-೪೬); ಮಹಾಬಂಧದಲ್ಲಿರ್ದ ಯೋಗೀಶ್ವರಂ ಸುಭೂಮಿಯಲ್ಲಿ.ಸಮವಾದ 
ಹಸ್ತದಲ್ಲಿರ್ದು ಮೆಲ್ಲನೆ ತಾಡನಂ ಮಾಡೂದು (ಶಿವಪ್ಪ. 8-೧೦): ದುಂಬಿಯೆ 
ನಿನ್ನ ತಾಡನಗಳನಾನುವ ಹವಿವೆ ಬೇರೆಡೆ ಸಾರವುಗಳನು 
(ಇಂದಾಪ. ೧೬೮-೨೯). [ಸಂ.] 
ತಾಡನಗೈ (ಕ್ರಿ). ತಟ್ಟು ; ಬಡಿ: ಕಲೆಯ ತಾಣಗಳ ತುಡುಕಿ ತಾಡನಗೈದು 
ಜುಮ್ಮುದಟ್ಟಿಸಿ (ಕಂನವಿ, ೧೦-೪೩). [ ತಾಡನ * ಗೈ (ಆಕೆಯ) ೨ 
ತಾಡನಿ (ನಾ). (ಕುದುರೆ, ಎತ್ತು ಮೊದಲಾದುವನ್ನು ಹೊಡೆಯುವ) 
ಚಬಕ ; ಚಾವಟಿ. (ಸಂ. ತಾಡನೀ] 
ತಾಡನೆ (ನಾ). ತಟ್ಟುವುದು. "ತಾಡನೆಗೈ' ಪರಾ. [ಸಂ. ತಾಡನ] 
ತಾಡನೆಗೈ (ಕ್ರಿ). ಎ ತಾಡನಗೈ : ತೊಳಪ ಕಂಕಣದ ಕೈಯಿಂದ ಫಲಿರೆನಿಸುತ 
ಬೆನ್ನ ನಸು ತಾಡನೆಗೈವ (ಕಂನವಿ. ೯-೧೨೪). 
[ತಾಡನೆ « ಗೈ (ಆಕೆಯ) ] 
ತಾಡಪತ್ರ (ನಾ). ತಾಳೆಮರದ ಎಲೆ.; ತಾಳೆಗರಿ ;. ಬಹು ಪ್ರಾಚೀನಕುಲ 
ದಿಂದಲೂ ಇರತಕ್ಕಂಥ ತಾಮ್ರಪತ್ರ . .. ತಾಡಪತ್ರ ಹಾಗೂ ಇತರ 
ದಾನಪತ್ರಗಳ ಮೇಲಿಂದಲೂ (ಗುರುದ. ೪೦): ನಿನ್ನೆ ಚರ್ಮವೆ ತಾಡಪತ್ರವು 
ನಿನ್ನ ಆಸ್ಥಿ ಯೆ ಕಂಠಪತ್ರವು (ಕರುಕ್ತಾ. ೪೬-೧. [ತಾಡ + ಪತ್ರ] 
ತಾಡಪತ್ರಿ (ನಾ). ನೀರಿಳಿಯದಂತೆ ಟಾರು ಬಳಿದಂ ಸಿದ್ಧಪಡಿಸಿದ ಬಟ್ಟೆ; 
ಟಾರ್ಪಾಲು: ಬಾಲ್ಕನಿಯನ್ನು ಮುಚ್ಚಿದ್ದ ತಾಡಪತ್ರಿಯ ಪರದೆ... 
ಪಟಪಟನೆ ಹೆ.ಡೆದುಕೊಳ್ಳುತ್ತಿತ್ತು(ವಾತ್ಮಲ್ಕ. ೧). [ -ಮರಾ,ತಾಡಪಶ್ರೀ] 
ತಾಡವನ (ನಾ). ತಾಲವೃಕ್ಷಗಳ ಗುಂಪು; ತಾಳೆಮರಗಳ ಕಾಡು: 
ಇಲ್ಲಿಂದ ಸಮಾಪದಲ್ಲಿಯೇ ಒಂದು ತಾಡವನವಿದ್ದು, ಅಲ್ಲಿ ತಾಡದ 
ಹಣ್ಣುಗಳೂ, ಬೇರೆ ರುಚಿಕರ ಫಲಗಳೂ ಬಹಳ ಆಗುವುವು (ಭಾಮೃತ. 
[ತಾಡ * ವನ] 


20 


80 


40 


48 
೩೦೭). 


ತಾಡವಾಲೆ 


ತಾಡವಾಲೆ “ತಾಡವೋಲೆ' ನೋ, 

ತಾಡವೋಲೆ, ತಾಡವಾಲೆ, ತಾಡೋಲೆ (ನಾ). (ಬರೆಯಲು ಉಪ 
ಯೋಗಿಸುತ್ತಿದ್ದ) ತಾಳೆಯ ಮರದ ಗರಿ,-ಎಲೆ : ಅವರು ತೀರ 
ಪ್ರಾಚೀನಕಾಲದ ಹಸ್ತಲಿಖತ ತಾಡವೋಲೆಗಳನ್ನು ಸಂಗ್ರಹಿಸಿದ್ದಾರೆ 
(ರತ್ನಗೋ, ೨೩) ; ಹಳೆಯ ತಾಡವೋಲೆಯ ಗ್ರಂಥಗಳು ಕೈಬರೆಹದ 
ಪುಸ್ತಕಗಳು ಇವೇ ಮೊದಲಾದ ವಾಜ್ಮಯ ಸಾಮಗ್ರಿಗಳನ್ನೂ ಸಂಗ್ರಹಿಸಿ 
(ಮೂರುಉ, ೩ ಮುನ್ನುಡಿ). ತಾಡವಾಲೆ : ಅದರ ಬಳಿಯಲ್ಲಿ ಒಂದು 
ತಾಡವಾಲೆಯ ಪುಸ್ತಕವು ಉಚ್ಚಿ ಇಟ್ಟಿತ್ತು (ಮಾಧವ. 1, ೧೫) ; ಅದರ 
ಚರಿತ್ರೆ, ಸಾಹಿತ್ಯಗಳ ಪರಿಚಯಕ್ಕಾಗಿ ಹಳೆಯ ತಾಡವಾಲಿಗಳನ್ನು ಹುಡುಕಿ 
ಅಲೆದಾಡಬೇಕಾಯಿತು (ಯಕ್ಷ, 111 ಮುನ್ನುಡಿ). ತಾಡೋಲೆ: ಧರೆಯೆ 


ತಾಡೋಲೆಯು ಮರಗಳೆ ಲೆಕ್ಕಣಿಕೆ ಹರಿಯುವ ನೀರ ಮಸಿಮಾಡಿ (ಸಿದ್ಧ ಪು. | 


4-೪8); ಅವನು ನನ್ನ ಮುಂದೆ ಒಗೆದು ಪ್ರದರ್ಶಿಸಿದ ತಾಡೋಲೆಯ 
ಗ್ರಂಥಗಳ ಸತ್ಕಾರ ಹೆಚ್ಚಿನದ್ದಾಗಿತ್ತು (ಕಂಬಹು. ೩೮) ; ತಾಡೋಲೆಗಳ 
ರಾಶಿಯು ಈ ಮಠಗಳಲ್ಲಿ ಈಗಲೂ ದೊರೆಯುವುದು (ಕನ್ನ ಜಾ. ೦೮೨). 
[ ತಾಡ + ಓಲೆ] 

ತಾಡಾಸನ (ನಾ). ಒಂದಂ ಬಗೆಯ ಯೋಗಾಸನ: ಮುಖ್ಯವಾದ ಕೆಲವು 

ಆಸನಗಳು ಅಷ್ಟ ವಿನ್ಯಾಸಗಳು ೧. ಉತ್ತಾನಾಸನ : . . ೭೩: ತಾಡಾಸನ 
. * ೩೯. ಭೈರವಾಸನ ಇತ್ಯಾದಿಗಳನೇಕವಿವೆ (ಛಾರದ. ೧೬೭). 
[ ತಾಡ್ಯ * ಆಸನ] 

ತಾಡಿ "ತಾಳ್ಕ್‌'” ನೋ. 

ತಾಡಿಕವಡೆ (ನಾ). ಒಂದು ಬಗೆಯ ಸಸ್ಯ: 
ಚೆಂಡುಗ, ದೇವಸಾಸಿವೆ ” (ಓ೩ಧಿ. ೧). [?) 

ತಾಡಿತ (ಗು). ೧. ಹೊಡೆದ ; ಬಡಿದ: ಉತ್ಸುಕ ಭೂಪಾಲ ಭುಜಂಗ 
ತಾಡಿತ ಹಟಧ್ಭಂಟಾರವಾವಿಷ್ಯ ತಾಧಿಕಸೌಭಾಗ್ಯಮದೇಂ, ಬೆಡಂಗ 
ಮರ್ದುದೋ ಗಾಣಿಕ್ಕಸೌಧೋತ್ಯರಂ (ಜಂದ್ರ ಪು. ೦-೦೩೪); ಉದ್ಭಟ 
ಹೂಂಕೃತಿಯಂತೆ ತಾಡಿತ ಜ್ಯಾಲತೆಯೊಂದು ಠಂಕೃತಿ ವಿಜೃಂಭಿಸೆ (ರಾಜಶೇ. 
೬-೬೬). (ನಾ). ೨. (ಮಲ್ಲಯುದ್ಧದ). ಒಂದು ವರಸೆ (?) : ಹೊಡೆತ 
ತಾಡಿತವು ಸಂಧಿತವು ಸಹ ಇವು ಯುದ್ಧದಲ್ಲಿ ಕೊಂಬುಗಳ ಯುದ್ಧದ 

` ಭೇದಗಳು (ಸೌಗಂಧಿ. ೨೭೮.೩). [೫೦.7 

ತಾಡಿಸು (ಕ್ರಿ). ಹೊಡೆ ; ಬಡಿ ; ಬಾರಿಸು : ಶಂಖಂಗಳಂ ಪೂರಿಸಿಯುಂ 
ಭೇರಿಯಂ ತಾಡಿಸಿಯುಮೇಗೆಯ್ದುಂ ಫೊಜಿಮಡದಿರೆ (ಪಂಪಥಾ. ೦೩-೭೬ವ); 
ಕುಲಿಶದಿಂ ತಾಡಿಸಿದ ಗಿರಿಯಂತುಟಾದಂ (ವೀಕ್ಕಿಪು. ೩-೨೦-೦೦): ತಾಡಿಸುವ 
ಬಹು ವಿಧದ ವಾದ್ಯದ ಜೋಡಣೆಯ ಮಂಗಳತೆ ಮೆಜಿಯಲು (ನಿಧಾಗ. 
೦೦-೨೩-೩0) ; ಬುದ್ಧಿಗಲಿಸಿ ಕೇಳದಿರಲು ಗದ್ದಿಸಿ ತೆರೆಗೆಯ್ಗಳಿಂದೆ ತಾಡಿಸು 
ವಂತೆ ಗುದ್ದಿತು ಜಲನಿಧಿ ತಟವ (ಮೋಹಕ. ೨-೮): ಗುಲಾಮಳಂತೆ ಕಂಡು 
ತಾಡಿಸುವುದನ್ನು ಬಿಟ್ಟುಬಿಡು (ಪೈಗೆಂಬ. ೦೫೬). 

[ತಾಡನ + - ಇಸ್ಕು] 

[ -ತೆಲು. ತಾಡು, ತ್ರಾಡು] 


“ ಅಕ್ಷಃ - ತಂಡಿಕವಡೆ, 


ತಾಡು (ನಾ). ಹಗ್ಗ. 

ತಾಡ್ಕೆ 'ತಾಳ್ಕ್‌' ನೋ. 

ತಾಡ್ಕೆ (ನಾ). ಸಮಾನ ; ಸಾಟಿ; ಸಾದೃಶ್ಯ : ಉಳಿದ ಮಾವು, ಸಂಪಿಗೆಗಳ 
“ತಾಡೆ'ಗೆ ಇದು ಬರಲಿಕ್ಕಿಲ್ಲ ಸೌಂದರ್ಯಮಾನದಿಂದ (ಸುತ್ತುವ. ೩2). 

[ « ಪಾರೆ. ಮರಾ. ತಾಡಾ] 

ತಾಡೋಲೆ "ತಾಡವೋಲೆ' ನೋ. 

ತಾಣ, ಟಾಣ, ಠಾಣ, ಠಾಣಾ, ಠಾಣೆ, ಠಾನೆ, ತಾನ, (ನಾ). ೧. ನೆಲೆ; 
ಬೀಡು; ಇಂಬು; ಆಶ್ರಯ; ಸ್ಥಳ: “ಇಕ್ಕೆ, ಇಂಬು, ಗೊತ್ತು, ನೆಲೆ, 
ತಾಣಂ ... ಈ ೧೫ ಆಶ್ರಯಕ್ಕೆ ಪೆಸರ್‌” (ಕಕಸಾ. ೧೫-೨೯೦); “ತಾಣಮೆ 


೩೪೨೪ 


80 


40 


46 


ತಾಣದೀವಿಗೆ 


ತಾಂ ಸ್ಥಾ ನಮಕ್ಕುಂ” (ಕವಿಕಂ. ೦೨೮); ಅರಮನೆ ತಾಣದ ಭಾಗಮುಮ್‌ 

ಅಚ್ಚಕಮ್ಮೆತ್ತಿಯೆಕಿ ಕೊಟ್ಟಾರ್ಸೇನವರಸರುಂ (ಎಕ, ೪1, ಕೊಪ್ಪ. ೩೭-೯; 

ಪ್ರಣುತ ಪದಾಂತರೀಕರಣಮಂತದೆ ತಾಣದೊಳಾದೊಡಂ 
(ಕವಿರಾ. ೧-೧೨೨); ತಾನುಮಂತಃಪುರಪರಿವಾರಂ ಬೆರಸು ಬೇ೦ಟಿಗೆ 
ಪೊಜಮಟ್ಟು ಪರಿಯ ತಾಣಕ್ಕೆ ವಂದು (ಪಂಪಧಾ. 8-೪೭ ವು; ಸರ್ವ 
ಸಿದ್ಧಿಗಳ ತಾಣಂ (ಹಡಳಾ. ೦-೭) ; ಸೌಖ್ಯದ ಗರುಡಿ ಸೊಂಪಿನ ಪದವಿ 
ಲೀಲೆಯ ತಾಣ (ಕುವ್ಮಾಅ. ೧೨-೪). ಟಾಣ: ೧. "ಟಾಣದೀವಿಗೆ' ಪರಾ 
೨. ಒಂದು ಜಿಲ್ಲೆಯ ಮುಖ್ಯಸ್ಥ ಳ- ಕೇಂದ್ರಸ್ಥಾ ನ: (4). ತಾಣ: ೧. 
ವರ್ಗದ್ವಿ ತೀಯಾಕ್ಷರಂಗಳ್ಗೆ . . . ಠಾವು, ಠಾಣಂ, ಠಕ್ಕಿಸಿದಂ (ಠೆಕ್ಕಿಸಿದಂ) 
(ಕಮದ. ೧೫ 'ಪ್ರಯೋ) ; ಪೊಡೆವಟ್ಟು ಬೇಡಿಕೊಂಡೆದ್ದು ಸಾಧನೆಗೆಯ್ಯ 
ತೊಡಗಿದ ಜಗಜಟ್ಟಿದೈತ್ಯ ಜಡಜಸಂಭವ ಮುಖ್ಯ ಸುರರಿಂಗೆ ಭೇದವ 
ಕೊಡದ ಮಾಯಾವಿ ಠಾಣವನು (ಮೋಹತ. ೧೦-೬೩) ; ಅದರ ಅರಮನೆ 
ಕಿವಿಯಾದರೆ ಮೂಗು ಮೊದಲಾದುವುಗಳೆಲ್ಲ ಸಾಮಂತ ಮನ್ನೆಯರ 
ಠಾಣಗಳೆಂತೆ (ನಡೆದಾ. 1. ೪೩೮). ೩. (ಕೋಟೆ, ಕಿಲ್ಲೆ, ಪಟ್ಟಣ 
ಮೊದಲಾದುವುಗಳಲ್ಲಿ ಅವುಗಳ) ರಕ್ಷಣೆಗಾಗಿ ಇಟ್ಟಿರುವ ಸೈನ್ಯ ; 
ಕಾವಲುದಂಡು: "ಠಾಣವಿಕ್ಕು' ಪರಾ. ಠಾಣಾ: ೪. ಸೇನಾಶಿಬಿರ ; 
ಪಾಳೆಯ: (॥. ೫. ಪೋಲೀಸುದಳದ ಕಚೇರಿ; ನಗರ 
ರಕ್ಷಕರ ನೆಲೆ; ಕೊತ್ವಾಲರ ಚಾವಡಿ : ಅವನ ಗೆಳೆಯ ಗುಣೇಂದ್ರ 
ಮುಂಬಯಿ ಟೌನಿನ ಠಾಣಾಇನಸ್ಸೆಕ್ಟರನಾಗಿ - ಬಂದ (ಪ್ರಣಸ. ೨೩) ; 
ಫೌಜದಾರರು ಇವನನ್ನು ಕಚೇರಿಯಲ್ಲಿ ಠಾಣಾ ಅಮಲ್ಲಾರನೆಂದು 
ನಿಯಮಿಸಿದ್ದರು (ನಾಪೋಲೀ. ೦೫೧). ೬. ಪೌರಾಡಳಿತಕ್ಕೆ ಸಂಬಂಧಿಸಿದ 
ಕಚೇರಿ : (8). ಠಾಣೆ: ೧. ಅಂತು ಅವಳಿಗಾದರೂ ಆ ಠಾಣೆಯನ್ನು 
ತತ್ಕಾಲಕ್ಕೆ ಬಿಡುವ ಮನಸ್ಸು ಬರಲಿಲ್ಲ (ಕನ್ಮಾಬ. ೩೭). ೪. ಅಲ್ಲಲ್ಲಿ 
ಶಾಣೆಗಳೊಳಡಗಿರ್ದ ಯಾತು ಭಟರು ಪುಲಿಗಳಂತಿದಿರಾಂತು ಪೊಣರಲ್‌ 
(ಶೇಷರಾ. ೧೪-೨೨). ೫. ನಿನ್ನೆ ರಾತ್ರಿ ಕಳ್ಳರನ್ನು ಹಿಡಿಯುವುದಕ್ಕೆ ಹೋಗಿದ್ದ 
ಠಾಣೇದ ಗುರಿಕಾರನು ಊರಲ್ಲಿ ಕೋಟುಗಸ್ತಿ ತಿರುಗುತಿರುವಾಗ್ಗೆ 
(ಪೇಟಿಮಾ. ೪೪). ೭. ಊರಗಡಿಗಳಲ್ಲಿರುವ ಸುಂಕದ ಕಟ್ಟೆ: ಯಾ 
ಠಾಣೆಗಳಲ್ಲಿ ಯೆತ್ತುಗಳ ವರ್ನ ವಯಸ ಬರಸಿ (ಎಕ. ೪11, ಶಿವಮೊ. 3೮-೧೯; 
1670). ಠಾನೆ: ೫. ಹೆರಿ ಠಾನೆಗೆ ಹೋಗಿ ಅದೇ ಕುಳಿತುಕೊಂಡಿದ್ದ 
(ಕೊತಳಾ. ೧೬). ತಾನ; : ೧. “ತಾಣ (ತಾನ, ಠಾಣ) - ಸ್ಥಾನ ಎ ಜಾಗ” 
(ತದೃಕೋ. ೦೭). [ “ಪ್ರಾ. ಥಾಣ, ಠಾಣ./ಸಂ. ಸ್ಥಾನ] 

ತಾಣಂದರ "ತಾಣಾಂತರ' ನೋ. 

ತಾಣಕ "ತಾನಕ' ನೋ. 

ತಾಣಗುಂದೂರ್‌, ತಾನಗುಂದೂರ್‌ (ನಾ), ಒಂದು ಊರಿನ ಹೆಸರಂ : 
ಶ್ರೀಮತ್‌ ಪೆಗ್ಗಡೆ ಪುಳಿಯ್ಯಮ್ಮ ತಾಣಗುನ್ಹೂರ್ಕೈೆಅಕಿಯಂ ಕಟ್ಟಿಸಿ 
(ಎಕ, 1], 936); ಅಯ್ದಯ್ಯ ತಾಣಗುನ್ಹೂರ 
ಮಹ (ಮೈಅರಿ, ೧೯೪೨, ೬೧-೭; 1002); ಶ್ರೀಮತು ತಾಣಗುಂದೂರ 
ಮುವತ್ತಿಚ್ಛಾಸಿರದ ಮಗಂ ಸುರಲೋಕಪ್ರಾಪ್ತನಾದ (ಎಕ. ೪11(8), 
ಶಿಕಾರಿ. ೩೩೦-೩; 1075). ತಾನಗುಂದೂರ್‌ : ತಾನಗುನ್ಹೂರ್‌ನ್ನಾಮ 
ಗ್ರಾಮಂ ಶ್ರೀಧರ ಚೌವೇರ ಪುತ್ರಸ್ಯ (ಇಆ. ೫೪111, ೩೬೭-೦೭: 8ನೆಯ ಶತ). 
"ಟಾಣಗುಂದೂರ್‌' ಪರಾ. [? ಊರ್‌) 

ತಾಣದೀವಿಗೆ, ಟಾಣದೀವಿಗೆ, ಟಾಣಾದೀವಿಗೆ, ಠಾಣದೀವಿಗೆ, ತಾಣಾ 
ದೀವಿಗೆ (ನಾ). ಒಂದು ಸ್ನ ಸಳದಲ್ಲೇ ಇಟ್ಟಿರುವ ದೀಪ,-ದೀಪದ 
ಕಂಬ: ತಾಣದೀವಿಗೆಗಳನವರ್ಗೀಗುಂ ಪ್ರದೀಪ ದೀಪಾಂಗಕುಜಂ (ಕಾಂತಿಪು. 
೬-೦೦೭): ಜಲಜಲಿಸಿ ತೆೊಳಪ ತಾಣದೀವಿಗೆ[ಪಾಾಂ. ಆಸ್ಥಾನದೀಪಿಕೆ] ಗಳಿಂ 
ಕರಮೆಸೆವ ಕರುಮಾಡಮಂ ಪೊಕ್ಕು 


ಸು. 875); 


"ಶಿಕಾರಿ. ೧೯೪-೧೦; 


(ರೀಲಾವ, ೭-೫೩ ವ); 


ತಾಣಬಟ್ಟ 


ಸ್ಥ ನದೀಪಿಕಾ-ತಾಣದೀವಿಗೆ (ಕಮದ. ೨೮೪ ಪ್ರಯೋ) ; ಇಟಿಿನೇಹಂ ತಾಣ 
ದೀವಿಗೆಯೊಳ್‌ (ರಾಮಾಶ್ವ. ೭-೨೫) ; ತನ್ನ ತಾಣದೀವಿಗೆ ತುಂಬ್ಕಾಳ 
(ಲೋಕಗೀ. ೩3); ಮನೆಯೊಳಗೆ ತಾಣದೀವಿಗೆಯು ಕಾಯಕಕೆ (ಕನ್ನಣಾ . 
೨೯೮). ಟಾಣದೀವಿಗೆ : ಟಾ[ಪಾಣಂ. ಠಾ]ಣದೀವಿಗೆ ಮಂಗಳಾರತಿ ಸಾಣಿ 
ಕಲ್ಲನುಲೇಪನದ 
ವಿಳಾಸಿನೀಸದೆನೆ (ಬಸಪು. ೦೨-೧೦); ಜಾಣೆ ಕೊಂಡಳು ವೀಳೆಯವನು 
ಟಾಣದೀವಿಗೆ ಬೆಳಗಿರೆ ಬಂದು (ಛನ್ಮಜ. ೦೧೨). ಟಾಣಾದೀವಿಗೆ : ನಾಲ್ಡೆಸೆ 


೩೪೨೫ 


- ಉಚಿತವಸ್ತುಶ್ರೇಣಿಯಿಂದೊಬ್ಬದುದು. ವಾರ | 6 


ಯೊಳುರೆ ಬೆಳಗುವ ವಸುಮಯದ ಟಾಣಾದೀವಿಗೆಗಳನು ತಂದಿರಿಸಿ]. 


(ನವಮೋ. ೧೪-೦೬). ಠಾಣದೀವಿಗೆ : ಇಂದ್ರಮಾಣಿಕಮಯ ಮಂಟಪದಿ 
ಚಂದಚಂದದ ಠಾಣದೀವಿಗೆ ಹೊಳೆಯುತ್ತ (ಪುರಂದ. ೩-೧೩೧-೧). ತಾಣಾ 
ದೀವಿಗೆ: ಶ್ರೀಸಿಕೇಸ್ವರದೇವರಿಗೆ ತುಣಾದೀವಿಗೆ ಸಹಿತವಾಗಿ ಚಂದ್ರಾರ್ಕ್ಯವ 
ಖಂಡಿತ ದೀಪಂ ನಡವಂತಾಗಿ . . . ತಾಣಾದೀವಿಗೆ. ಸಹಿತ ಮಾಡಿದ 
ಧರ್ಮ್ಮ (ಎಕ. ೫11, ಶ್ರೀರಂಗ, ೨೫-೭; ?), [ತಾಣ -- ದೀವಿಗೆ) 


ತಾಣಬಟ್ಟ (ಗು). ೧. ಇದ್ದ ಜಾಗದಿಂದ ಹೊರದೂಡಿದ ; ಪದಚ್ಮುತ | 


ಗೊಳಿಸಿದ : “ ತಾಣಬಟ್ಟ (ತಾಣವಟ್ಟ)-ಸ್ಮಾನಭ್ರಷ್ಟ ” (ತದ್ಕಕೋ. ೧೭); 
ಎರಡು ಪದಂಗಳಪಭ್ರಂಶಕ್ಕೆ . . . ಸ್ಥಾನಭ್ರಷ್ಟ-ತಾಣಬಟ್ಟ (ಕಮದ. 
೨೮೯ ಪ್ರಯೋ।.(ನಾ). ೨. ಜಾಗದಿಂದ ತಳ್ಳಿಸಿಕೊಂಡವನು; ಪದಚ್ಯುತ 
ಗೊಂಡವನು : ನೆಟ್‌ ಕೈವೀಸುತೆ ದೆಸೆದೆಸೆಯೆಆ್‌ಯರನಾ ತಾಣಬಟ್ಟರಂ 
ಮಾಡುತೆ . . . ಬೊಬ್ಬಿಟ್‌ವುತ್ತಿರ್ದಂ ರಣಾಗ್ರದೆೊಳ್ಳ ಜದನುಜಂ (ವೀರವಿ, 
8.೩೮). [<i ಸ್ಥಾನಭ್ರಷ್ಟ ] 

ತಾಣಬೀಡು (ನಾ). ಸೈನ್ಯದ ದಳಗಳು ಬಿಡಾರ ಹೂಡಿರುವ ಸ್ಥಳ: 
ತುಂಗಭದ್ರೆಯಾ ತಡಿಯೊಳ್‌ ತಾಣಬೀಡುಗಳಿಟ್ಟು (ಇಆ. ೫1, ೧೨೬-೮; 
804). [ತಾಣ * ಬೀಡ್ಕು) | 

ತಾಣವಿಡಿ (ಕ್ರಿ). ಸ್ಥಾನವನ್ನು ಹಿಡಿ; ಸ್ಥಳವನ್ನು ಹಿಡಿ : ಶ್ರೀಪತಿಗೊಪ್ಪುವ 
ತಾಣವಿಡಿದು ಪುಷ್ಪಚಾಪನೋಲಗಶಾಲೆಯಂತೆ  ರೂಪುವಿಡಿದ ಹೊನ್ನ 
ಪುತ್ತಳಿಗಳ ಕಾಂತಿ ವ್ಯಾಪಿಸಿದುವು (ಕಂನವಿ. ೨೦-೨೩). [ತಾಣ . ಪಿಡಿ, ) 


ತಾಣಾಂತರ, ಟಾಣಾಂತರ, ಠಾಣಾಂತರ, ಠಾಣಾಂದರ, ತಾಣಂದರ.: 


(ನಾ). ೧. ಪಾಳೆಯ ; ಠಾಣ್ಯ : ಪೆಂಡತಿಯುಮಂ ಪಿಡಿದೊಡಗೊಂಡು 
ಪೋಗಿ ಧರ್ಮಾಧಿಕರಣದ ತಾಣಾಂತರದೊಳಿರಿಸಿದೆಂ (ಪಂಜತಂ. ೭೯-೨). 
ಟಾಣಾಂತರ: ೧. ಕಲ್ಕೆಅೆಯ ಟಾಣಾಂತರಕ್ಕೆ ನಡವ [ಪೆ]ರ್ಗ್ಗಡೆ ವಾಸು 
ದೇವಯ್ಯನುಂ . 
ನೂಲಂಗೇರಿಯಿಂ 
- * * ವರ್ಷಂಪ್ರತಿಗೆ ಬಿರ್ಟ ಫರ್ಣ (ಎಕ. ೪11, ಶಿಕಾರಿ. ೨೬೭-೩೨; 3147). 
ಠಾಣಾಂತರ: ೧. ತಮ್ಮ ಬೆಸದಿಂ ತಂತಮ್ಮ ಠಾಣಾಂತರಂಗಳೊಳಿರ್ದಂಗಜ 
ತಂತ್ರದಂತೆಸೆವಿನಂ ಚಿಲ್ವಾದುವಿಮ್ಮಾವುಗಳ್‌ ( ಅದಿ ಫು. ೧೧೯೬); 
ನಿಮ್ಮಾಜ್ಞೆಯಂ ಮಾಜ್‌ ದೇವರ ಠಾಣಾಂತರಮಂ ತಿರಸ್ಕರಿಸಿ ನಾಡಂ 
ವಜ್ರವೀರಂ ಧುರೋದ್ಧುರಶೌರ್ಯಂ ಬಿಡೆ 
(ಪಾರ್ಶ್ವಪು. ೨-೧೧); ಅಟವೀಮಧ್ಯದ -ಸರೋವರದೊಳು ಠಾಣಾಂತರ 
ಮನಿರಿಸೆ (ಪುಕ್ಮಾಸ್ತ್ರ. ೦೦-೮ ಪ). ೨. ಸ್ಥಳದಿಂದ. ಸ್ಥಳಕ್ಕೆ ಬದಲಾಯಿಸು 
ವಿಕೆ; ಸ್ಮಳಪಲ್ಲಟ : ಹೋಹ ಬಟ್ಟೆಯಲೊಂದು ಮಾಯೆಯಿದ್ದುದ ಕಂಡೆ 
ಠಾಣಾಂತರ ಹೇಳಿತ್ತು ಠಾಣಾಂತರ ಹೇಳಿತ್ತು (ಅವ ಡಂ. ೫೬-೨೩೯). 
ಠಾಣಾಂದರ: ೧. ಶ್ರೀಮತು ಕೂಂಟಿಗೆ ಮುವತ್ತರ ಠಾಣಾಂ[ದ]ರದ 
ಸುಂಖವೆರ್ಗ್ಗಡೆ ವೆಂಕಪೈಯ (ಸಾಇಇ. ಸ1-1, 0೦೨-೨೨; 1079). 


. « ಕೊಟ್ಟಿರ್ದ್ದು (ಸೌಇಇ. XX, ೬೦-೦೯ ; 1088); 


ತಾಣಂದರ: ೨. “ತಾಣಂದರ-ಸ್ಥಾ ನಾಂತರ”(ತದೃಕೋ. ೧೭); ಪಲವೆಡೆಯ, 


ಕಡೆಯ ಬಾಡಗಳ ಬನಂಗಳೊಳ್‌* ತಾಣಂದರಮಾಗಿರ್ಪ ಕೆಂಗಣ್ವಕ್ಕಿ 


(ಕಬ್ಬಿಗ. ೧೯೬). [ ಎಸಂ. ಸ್ಕಾ ನಾಂತರ ] 


ಟಾಣಾಂತರದ ಸುಂಕದ ಪೊಮ್ಮಣಯ್ಯನಾಯಕರು' 


ಕಂಡಿ ಗೋಟ್‌ಡಿಸಿದಂ | 


ತಾತ್ಕಾಲಿಕ 


ತಾಣಾದೀವಿಗೆ "ತಾಣದೀವಿಗೆ' ನೋ, 

ತಾಣಿಕ (ನಾ). ೧. ಸ್ಕಾ ನಿಕ. ೨. ಸ್ಥಾನಿಕನ ಅಧಿಕುರ : ಈ ದೇವಾಲಯಕೆ 
ತಾಣಿಕದ ಹೊನ್ನು ಸಮ್ಮಭಾಗ ಈ ದೇವಾಲಯಕೆ ಬಿಡಿಸುವಂ[ತು] ಧಾರಾ 
ಪೂರ್ವ್ವಕಂ ಮಾಡಿಬಿಟ್ಟ ಧರ್ಮ (ಮೈಆರ. ೧೯೨೯, ೩೦-೦೦ ; 1198). 

[ ಆಂ. ಸ್ಥಾನಿಕ) ' 

ತಾಣು (ನಾ). ೧. ಶಿವ : ಕ್ಷೋಣಿಯೊಳು ನರರೂಪಧಾರಣ ತಾಣು[ಪಾಳಾಂ. 
ಸ್ಥಾಣು]ವಲ್ಲ ನೀವೆಮುತ' (ಬಸಪು. ೩೭-೬೦. ಪಿ. ಗೂಟ: “ತಾಣ 
ಸ್ಥಾಣು-ಶಿವ, ಗೂಟ” (ತದೈಕೋ. ೦೭). ` [ ಸಂ. ಸ್ಥಾಣು) 

ತಾಣ್ಯ "ಟಾಣಯ' ನೋ. 

ತಾತ (ನು). ೧. ತಂದೆ ; ಜನಕ: “ ತಾತನೆನೆ ತಂದೆ” (ಮಂಗರಾ. ೯೦-೯) ' 
ಎಜಕೆಗಳಿಂದ ಮುಚ್ಚಿ ಮೋಹದೆ ತಾತಂ :ಮುಗುತ್ತಿರ್ಪಿನಂ 

` (ಉದಂಪೂ. ೦೮೩) ; ಕಂಡರಂದಸ್ತಿಪ್ರಾಸ್ತಿಯರೆಂಬ ಕಂಸಸಶಿಯರ್‌ ವಿಖ್ಯಾ 
ತನಂ ತಾತನಂ (ಅಗವಿ. ೬-೩೪): ಓತು ತಾತಂ ಜಾತಸೂತಕಾತೀತಂಗೆ ಜಾತ 
ಕರ್ಮವನೊದವಿ (ಸಿದ್ಧರಾ. ೨-೯೪); ಭೂತಳದ ಮೇಲಾ ವಿರಿಂಚಿಯ ತಾತ 
ಹುಟ್ಟಿದ ಮಾಡಿ ನೆರಹಿದ ಪುಣ್ಯಫಲದಿಂದ .(ಕುಪ್ಶಾಆ. ಓರಿಇ. ೨೬-೮) ; 
ಎನ್ನ ತಾತನೆ ಎನ್ನ ಪೊರೆವನೆ ಎನ್ನಯ್ಕ (ಜೀವಂಸಾಂ. ೧೪-೩೧). 
೨. ತಂದೆಯ ಅಥವಾ.ತಂದೆ ತಾಯಿಯ ತಂದೆ; ಅಜ್ಜ; ಪಿತಾಮಹ, 
ಅಥವಾ ಮಾತಾಮಹ : ನರಸನಾಯಕನ ತಾತನಾದ . ತಿಮ್ಮ 
ನೆಂಬಾತನು ತುಳುವ ದಂಡನಾಯಕರ ಪೈಕಿ ಬಹಳ ಪ್ರಶಿದ್ಧನಾಗಿದ್ದವನು 
(ಕೃದೇವ.8); ಫಲಿತ ಶಿರದ ತಾತ, ರಾಯರು (ರಾಮೂನೆ. ೯೭). ೩. ಮುದಂಕ; 
ವೃದ್ಧ : ಏತ ತಲೆ ತೂಗಿದರೆ ನೀರು ಬಂತು, ತಾತ ತಲೆತೂಗಿದರೆ ಪಗಡಿ 
ಬಿತ್ತು `(ಗಾದೆ). ೪. ವಯೋವೃದ್ಧರ ವಿಷಯದಲ್ಲಿ ಗೌರವದಿಂದ 
ಬಳಸುವ ಮಾತು : ಆ ಮನೆ ತಾತ ಬಹಳ: ಒಳ್ಳೆಯವರು (ರೂಢಿ). 
[ಸಂ.]. 

ತಾತಪಾದ(ನಾ).ಗೌರವದಿಂದ ತಂದೆಗೆ ಹೇಳುವ ಮಾತು; ಚರಿಸಲಮ್ಮನು 
ತಾತಪಾದ' ರವಿಚಂದ್ರಮರ ಕಿರಣಗಳ್ಳೊಗಸಲ್ಲವೆಂತೆನುತ 
2-೩-೬೨). [ತಾತ + ಪಾದ] 

ತಾತಾನಿರಾ (ನಾ). (7?) : ಮುರಾರಿರಾಯನು ತಾತಾನಿರಾ. ಮಾಡಲಾಗಿ 
(ಹೈದರ. ೭೦). [?] ಕ 

ತಾತ್ಮಿ (ನಾ). ಮುಗ : ಅರ್ಕನಿರೆ ವೃಶ್ಚಿಕದೊಳ್‌ ತಾತಿ (?) ಧನು ನೋಡೆ 
ಭಾವಿಪುದೀ ತೆಅನನೆಂದು ಪೇಟ್ದಿಂ (ಅಟ್ಟಿಮ, ೮-೧೯೩). [ಸಂ.1] : 


'(ವೆಂಉರಾ. 


'| ತಾತ್ಮಿ "ತಾಯಿತಿ' ನೋ. 
`|ತಾತಿಗಿಡ (ನಾ). ಒಂದು ಬಗೆಯ ಸಸ್ಯ-: ದೊಡ್ಡ ಮರಗಳ.ಕೊಂಬೆಗಳನ್ನು 


86 


40 


46 


ಫರನ್ಸ್‌ ಎಂಬ ಕ್ರಕಚ ಪತ್ರಗಳಿರುವ ತಾತೀಗಿಡಗಳು.ಮುಚ್ಚಿ ಕೊಂಡಿರುತ್ತವೆ 
(ಛೂವಿವ, ೧೪೯). [ತಾತಿ? ಗಿಡ (ಆಗಿಡು) ) 

ತಾತಿಭೂತ (ನಾ). ಒಂದು ಬಗೆಯ ಪಿಶಾಚಿ (?) : ಅವರು ಹೇಳಿದ 
ತಾತಿ[ಪಾಕಾಂ. ತು]ಭೂತದ ಕೋಟಲೆಗೊಳೆಗಾಗಿ (ಮಡಿಮಾ. ೩೪). 

[ತಾತಿ? * ಭೂತ] 

ತಾತಿವರ (ನಾ). ಭೂತನಾಥ ;.. ಶಿವ :: ಶ್ರೀರಮಣಂ ಪಯೋಜಭವ 
ತಾತಿವರಂ ನೆಜ ಕಾಣ್ಟೆ ವೆಂದೊಡಂ ದಾರಿಗೆ: ರೂಪುದೋಜಿದಿರುತಿರ್ಪ 
ಮಹಾಪರಬೆೊಮ್ಮ (ಪಂಠಶ. ೬೫.೧). [ತಾತಿ?' ವರ್ಯ] 

ತಾತ್ಕಾಲಿಕ (ಗು). ೧. ಆ ಕಾಲಕ್ಕೆ ಸಂಬಂಧಿಸಿದ; ತತ್ಕಾಲೀನ; ಕೂಡಲೆ 
ಜರುಗುವ; ತಡವಾಗದೆ ಸಂಭವಿಸುವ. ೨. ಅಲ್ಪಕಾಲಿಕ; ಹಂಗಾಮಿ 
ಯಾದ ; ಖಾಯಂಂ ಅಲ್ಲದ: ದಕ್ಷತೆ ಕುಂದಿದಾಗ ಆಗುವ ಪರಿಣಾಮ 
ಕಾತ್ಕಾಲಿಕವಾಗಿರುತ್ತದೆ (ಶಿಕ್ಷದ.೬೬೩); ಆಂಗ್ಲೇಯ ವೈದ್ಯರು ಕೂಡ ಚಿಕಿತ್ಸೆ 
ನಡೆಸಿದರು. ಅದರಿಂದ ತಾತ್ಕಾಲಿಕ ಗುಣವಾಯಿತು (ಪ್ರತಾಪ. ೧೭); 


ತಾತ್ವಿಕ 


(ನಾ). ೩. ಪ್ರಕೃತಕ್ಕೆ ಸಂಬಂಧಿಸಿದುದು : ಶಿಲಾಶಾಸನಗಳ ಲಿಯೇ 
ತಾತ್ಕಾಲಿಕವಾಗಿ ಲಿಪಿಶಾಸ್ತ್ರಕಾರರಿಗೆ ಅರ್ಥ ವಾಗಿರುವ ಪ್ರಾಚೀನ 
ಲಿಪಿ (ದ್ರಾವಿವಿ. ೪8). ೪. ಮಾಧುಕರ, ಅಸಂಕ್ಲುಪ್ತ, ಪ್ರಾಕ್ಟ್ರಣೀತ, 
ಅಯುಚಿತ ಮತ್ತು ತಾತ್ಕಾಲಿಕವೆಂಬ ಐದು ವಿಧವಾದ ಭಿಕ್ಷೆಗಳಲ್ಲಿ 
ಒಂದು: ಮಾಧೂ[ ಧುತಕರ... ಅಯಾಚಿತ ತುತ್ಕಾಲಿಕವೆಂಬ ಪಂಚವಿಧ 
ಭಿಕ್ಷಗಳನಾದೊಡಂ . . . ಭೋಜನಂಗೈದು (ವಿವೇಕ. ೦೪೬). [[ಸಂ.) 

ತಾತ್ತ್ವಿಕ(ಗು). ೧. ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ: ವಿಚಾರಪರ, ತಾತ್ತ್ವಿಕ, 
ಧಾರ್ಮಿಕ ಗ್ರಂಥಗಳು ರವೀಂದ್ರರನ್ನು ಸಾಹಿತ್ಯಲೋಕದ " ಗುರುದೇವ ' 
ನೆನ್ನಾಗಿ ಮಾಡಿವೆ (ಧರ್ಮಸಾ. ೮0); ನೀವಂದು ಇಂಥ ತಾತ್ತ್ವಿಕ 
ವಿಚಾರಗಳನ್ನು ಚರ್ಚಿಸಬಹುದು (ಪುನಕು. ೩೧೫) ; ಇಲ್ಲಿಯೇ ವೈದಿಕ 
ಹಾಗೂ ಜೈನಧರ್ಮದ ತಾಶ್ತ್ವಿಕ ದೃಷ್ಟಿಯ ತಾರತಮ್ಯವು ಕಂಡು 
ಬರುವುದು (ಸಾಹಿಸ. ೧೪೪). ಪಿ. ನಿಜವಾದ; ಸತ್ಯವಾದ. [ ಸಂ. ] 

ತಾತ್ಪರಿಯ (ನಾ). ೧. ಗುರಿ; ಉದ್ದೇಶ: ಸಮರ ತಾತ್ವರಿಯದಿಂ 
ನೆಗೆದಾಡಬಹುದು ತುರಿಯದೆ ಕೈದ ಕೊಳ್ಳಿನುತಲೀಶ್ವರ ' ಮುಂದುವರಿ 
ದೆಚ್ಚನು (ಮೋಹಕ. ೩೯-೨೭); ಅರೆವೆರೆಯನಂ ಜೋಲ್ವ ಸಿರಿಬಾಳೆಮುಮನು 
ತಾತ್ಪರಿಯದಿಂ ಪಿಡಿದೆತ್ತಿ (ನನಮೋ. ೧8-೨೪). ೨. ಇಚ್ಛೆ ; ಅಪೇಕ್ಷೆ: 
ಜಿನಮತದೆೊಳ್‌ ಕರಂ ನಿನಗೆ ತಾತ್ಪರಿಯಂ [ಪಾಳಾಂ. ತಾತ್ಸರ್ಯಂ] ಮಿಗೆ 
(ನೇಮಿಪು. ೩-೫೨). [ ಎಸಂ. ತಾತ್ಪರ್ಯ) 

ತಾತ್ಸರಿಯವೆಣು (ಕ್ರಿ). ಆಶಯವನ್ನು ತಿಳಿ; ಉದ್ದಿಷ್ಟ ಅಭಿಪ್ರಾಯ 
ವನ್ನು ತಿಳಿ : ಹೇಳು ಹಿರಣ್ಕಾಂಬರನ ತಾತ್ಪರಿಯವೆತ್ತಾಳುಗಳಡಿದಾವರೆಗೆ 
ಬೀಳುವ ಪುರುಷ ಷಟ್ಟದ ನಿನ್ನ ವಚನವ ಕೇಳುವೆ ಪರಮಸಂತಸದಿ 
(ಬೋಹತ. ೦-೩೨), [ ತಾತ್ಪರಿಯ + ಪೆಜ್ಮು) 

ತಾತ್ಸರಿಸು (ಕ್ರಿ). ಅಭಿಪ್ರೂಯವಾಗು; ತಿಳಿ: ನೀನೆನ್ನೊಳಿಂತು ಕರುಣದಿಂ 
ದೊರೆಯೆ ತಾತ್ವರಿಸಿತದು (ಮನೋವಿ. ೨-೪). [ಆ ತಾತ್ಟ್ರರ್ಯ* -ಇಸ್ಕು)] 

ತಾತ್ಸರ್ಯ (ನಾ). ೧. ಆಶಯ; ಅಭಿಪ್ರಾಯ : ಮುಕ್ತಿಪದಮ 
ನೆಯ್ದುವಿನಂ ತಾತ್ವರ್ಯಮಿದೆ ವರ್ಧಮಾನಾಚಾರ್ಯ . . . ಚರಣಂ 
ಶರಣಂ (ಸುಕುಮಾ. ೦-೨೭); ಇಂತು ತಾತ್ಸರ್ಯದಿಂದಂ ತತ್ವಜ್ಞರ್‌ ವಿಸ್ತರಿಸೆ 
(ಕಾವ್ಕಾವ. ೭೫೪); ಅತಿ ಖೂಳರಪ್ಪ ಮಹೀಸುರಾಳಿಗೆ ಹೋಲುವುದೆ 
ಹೊಂದುವುದೆ ಸಜ್ಜನ ಭಕ್ತಿ ತಾತ್ಪರ್ಯ (ಬಸಪು. ೩-೭೭); ಇಲ್ಲಿ 
ಕ್ರಮದಲ್ಲಿ ತಾತ್ಸರ್ಯವಿರುವುದಿಲ್ಲ (ಬ್ರಹ್ಮಳಾ. ೧೦ ; ಚಿಕ್ಕಂದಿನಲ್ಲಿ 
ಮಗು ವಿನ ಮನಸ್ಸು ಸಂಸ್ಕಾರಕ್ಕೆ ತಕ್ಕದ್ದಾಗಿರುತ್ತದೆಂಬುದೇ ಇದರ 
ತಾತ್ಸರ್ಯವೆಂದು ಹೇಳಬಹುದು (ಜ್ಯಾಪುತಾ. ಐ; ತಾತ್ಸರ್ಯವೆಂದರೆ 
ವಾಕ್ಕವನ್ನು ಹೇಳಿದವನ ಅಭಿಪ್ರಾಯ (ಹಿಂದಸಾ. ೧೪೫). ೨. ಗುರಿ; 
ಉದ್ದೇಶ : ದಕ್ಷಿಣಾಪಥದಿನೊರ್ವಳ್ಮನ್ನೆ ಚಂಡಾಲೆ ದರ್ಶನ ತಾತ್ಸರ್ಯದೆ 
ರಾಜಕೀರ ಸಹಿತಂ ಬಂದಿರ್ದ ಪಳ (ಕಾದಂಪೂ. ೨೪); ತಾನಾಗಿ 
ತಾತ್ಸರ್ಯದಿನೆಮಗಿದಿರಂ ಬಂದಪಂ ನಿರ್ವಿಕಲ್ಪಂ (ಸುಕುಮಾ, ೩-೯); 
ನಿನ್ನಯ ಮನದ ಹೆವಣಟಿ೨ಯಲೆಂದು ನುಡಿಯಿತ್ತಿಲ್ಲ ತಾತ್ಪರ್ಯವಾಗಿ 
ನುಡಿದೆವು (ಹಠಳಾ. ೮-೨೫); ಕುಮತಿ ತಿಮಿರ ತಂಡವನು ಪರಿಹರಿಪುದೆಂದು 
ಬಾಣಾಖ್ಯ ತಾತ್ತರ್ಯದಿಂದ ಬಿನ್ನವಿಸಲು (ನ ವಮೊ 6. ೨೮-೫೬). 
೩. ಒಲವು; ಆಸಕ್ತಿ; ತತ್ಪರತೆ: ಶೌಚದೊಳಾಚಮನದೊಳು ತಾತ್ಪರ್ಯ 
ಮನುಳೈಂ (ಪ್ರತಿಶ್ಮಾ. ೦-೨೦) ; ಧವರ್ಮ್ಮಿಕಾರ್ಯ್ಯ ತಾತ್ಪರ್ಯ್ಯದೊಳಗ್ರಣಿ 
ಯೆಂಬುದು , .. ಮಾಚಬೋವನಂ ಭೂಭುವನಂ (ಎಕ. ೪1, ಚಿಕ್ಕಮ. 
೦೩೭-೯೯; 1130); ಬಲ್ಲಾಳದೇವಂಗೆ ಸಂಗಡವೆಂತಪ್ಪೆಡೆಯಲ್ಲಿಯುಂ ಕುವರ 
ಲಕ್ಷ್ಮಂ ತಾನೆ ತಾತ್ಸೆರ್ಯದಿಂ ತೊಡರೆ (ಎಕ. ೪, ಬೇಲೂರು. ೧೦೨-೬೧: 
ಸು. 1220) ; ಶ್ರೀನಿವಾಸರಾಯರಲ್ಲಿ ಶಿವಣ್ಣನಿಗೆ ಬಹಳ ತಾತ್ಪರ್ಯವೆಂದು 
ಹಿಂದೆಯೇ ಹೇಳಿದೆ (ದೇವಮ. ೭೮). ಸಂ.) 


೩೪೨ 


6 


10 


20 


30 


46 


ತಾದರ್ಥ್ಯ 


ತಾತ್ಸರ್ಯಕಾರ್ಯ (ನಾ). ಉದ್ದಿಷ್ಟವಾದ ಕಾರ್ಯ; ಇಚ್ಛಿಸಿದ ಕೆಲಸ: 


ಮಗನೆ ತಾತ್ಪರ್ಯಕಾರ್ಯಸಿದ್ಧಿಯಪ್ಪಂತು ರಾಜ್ಯದೋಳ್ನಿಂದು . .. 
ಸುಖಮನನುಭವಿಸು (ಮಲ್ಲಿಪು. ೯-೯೦). [ ತಾತ್ಪರ್ಯ + ಕಾರ್ಯ] 


ತಾತ್ಸರ್ಯಗೊಳ್ಳು (ಕ್ರಿ). ಅಭಿಪ್ರಾಯವನ್ನು ಹೊಂದು; ಈ ತಾತ್ಪರ್ಯ 


ಗೆಂಡ ವೇದಭಾಗಗಳು ಯುಗಾದಿ ನಾಲ್ಕು ವೇದಗಳಲ್ಲಿಯೂ ಪರಠಿತವಾಗಿ 
ರುವುವು (ಛಾರದ. ೨೨೯), 
[ತಾತ್ಪರ್ಯ + ಕೊಳ್ಳು (ಆಕೆೊಳ್ಳ) ) 


ತಾತ್ರರ್ಯಜ್ಞಾನ (ನಾ). ಪದ ಪ್ರಯೋಗ ಮಾಡಿದವನ ಇಚ್ಛೆಯನ್ನು 


ತಿಳಿಯುವಿಕೆ ; ಇಂಗಿತ ಜ್ಞಾನ : ಶಾಬ್ದಜ್ಞಾನಕ್ಕೆ ಕಾರಣಗಳು ಅನೇಕ. 
ಇವು ಆಸಕ್ತಿ, ಯೋಗ್ಯತೆ, ಆಕಾಂಕ್ಷೆ ಮತ್ತು ತಾತ್ಸರ್ಯಜ್ಞಾ ನ ಎಂಬುವು 
(ಭಾತತ್ತ್ಮ. ೨೮೨), [ತಾತ್ಸರ್ಯ + ಜ್ಞಾನ) 


ತಾತ್ತರ್ಯನಿರ್ಣಯ (ನಾ). ಮುಖ್ಯಾಭಿಪ್ರಾಯದ ತೀರ್ಮಾನ,- 


ಸಿದ್ಧಾಂತ : ಐದು ಯೋಗದ ಸಾರಮಂ ಸಂಕ್ಷೇಪದಿಂದವೆ ಬೇರೆ ಬೇರಾ 
ಗುಸುರುವೆವು ತಾತ್ಪರ್ಯನಿರ್ಣಯವ (ಗಗಠಾ. ೧೦-೧೯). 
[ ತಾತ್ಪರ್ಯ 4 ನಿರ್ಣಯ] 


ತಾತ್ಪರ್ಯಾರ್ಥ(ನಾ).ಉದ್ದಿಷ್ಟವಾದ ಅರ್ಥ,-ಆಶಯ; ಮುಖ್ಯಾರ್ಥ: 


ಅವಜವಜ ಬಟಿಕಿಯೊಳ್‌ ವೃತ್ತಿಯ ವಿಸ್ತರಂ ವ್ಯಾಕುಲಮಾದಪುದೆಂದಾ 
ಸೂತ್ರಕ್ಕೆ ತಾತ್ಪರ್ಯಾರ್ಥಂ ಪ್ರವರ್ತಿಸುತ್ತಮಿರೆ ವೃತ್ತಿಯಂ ಬರೆದೆಂ 
(ಕಮದ. ೬ ವೃತ್ತಿ, [ತಾತ್ಪರ್ಯ + ಅರ್ಥ] 


ತಾತ್ಪೂರ್ತಿಕ (ಗು). ತಾತ್ಕಾಲಿಕ ; ಸದ್ಯಕ್ಕೆ ಬೇಕಾದ; ಆ ಕಾಲಕ್ಕೆ 


ಸೀಮಿತವಾದ : ಆಧ್ಯಾತ್ಮಿಕ ಸತ್ಯವೆಂಬುದು ಕೇವಲ ತಾತ್ಪೂರ್ತಿಕವಾಗಿ 
ಆಕಲನ ಮಾಡಿಕೊಂಡು: ಅನುಭವಿಸತಕ್ಕ . . . ವಿಷಯವಾಗಿರದೆ 
(ಮಹಾಯೋ. ೧೬೩) ; ತಾತ್ಪೂರ್ತಿಕ ಮಂತ್ರ ತಂತ್ರಗಳಲ್ಲಿ ಅವನಿಗೆ ಗತಿ 
ಯಿತ್ತು (ಸಮಜೀ. ೧೨) ; ತಾತ್ಸೊರ್ತಿಕವಾಗಿ ನಾವು ಕವಿಚರಿತೆಯ ಗ್ರಹಿಕೆ 
ಯನ್ನು ಅನುಸರಿಸಿದ್ದೇವೆ (ಕಸಾಕ. ೪೭); ನನಗೆ ಕೇವಲ ಅಡಚಣೆಯ ಬಗ್ಗೆ 
ತಾತ್ಪೂರ್ತಿಕವಾಗಿ ಅವರಿಂದ ನೆರವು ಬೇಕಾಗಿದ್ದಿತು (ಹೇಮಂತ. ೧೮೭) ; 
ನಾನು ಒಬ್ಬಸುವ ಕೆಲಸ ತಾತ್ಸೂರ್ತಿಕವಾದುದು (ಜಯಂತ. ೩೪೭). [?] 


ತಾತ್ವಿಕ (ಗು). ಎ ತಾಶ್ವಿಕ ೧: ಆದಿಭೌತಿಕ, ಪ್ರಾರಂಭಿಕ, ತಾತ್ವಿಕ 


(Elementary. ಪಾರಿನಿ, ೩). [ಸಂ. ತಾತ್ತ್ವಿಕ) 


ತಾತ್ಸಾರ (ನಾ). ತಿರಸ್ಕಾರ; ಉದಾಸೀನತೆ ; ಅಗೌರವ : ತಾತ್ಸಾರದಿ 


ನುಡಿದಳು ನಿನ್ನ ಮರುಕವಾರಿಗೆ ಬೇಕು (ಗಜೇಶ. ೫೧-೧); ಆ ಮುದುಕನಿಗೆ 
ಮನುಷ್ಯರ ಮೇಲೆ ಅಷ್ಟೊಂದು ತಾತ್ಸಾರವೇ (ಕಂಬಹು. ೧೫); ಜಯೆ 
ಮಾತ್ರ ಮೊದಲಿನಿಂದಲೂ ತಾತ್ಸಾರದಿಂದಲೇ ಬೆಳೆಸಲ್ಪಟ್ಟವಳು (ದಕ್ಷನೆ.೬ ೨). 

ತಾತ್ಸಾರ ಮಾಡುಎಕಡೆಗಣಿಸು; ಅಲಕ್ಷಿಸು ; ಉದಾಸೀನ ಮಾಡು: 


“ತಾತ್ಸಾರ ಮಾಡುವೆನೊ ಎನಗಿಂದ ನೀಚೆರಲಿ ಮತ್ಸರಿಪೆಯೆನ್ನ ಸಮಾನಿಕರ 


ಕೂಡ (ವಿದಾಕ್ಕ. ೪೦-೧): ಎಷ್ಟು ಮಾತ್ರವೂ ತಾತ್ಸಾರಮಾಡಬೇಡ 
(ಮುಂಬಯಿ. ೪-೩೯) ; ಅವರ ವಿಶ್ವಾಸವನ್ನು ನೀನು ತಾತ್ಸಾರಮಾಡ 
ಬಾರದು (ವೀರಯೋ. ೩೮) ; ಇಷ್ಟು ದಿನ ತಾತ್ಸಾರ ಮಾಡಿ, ಅದನ್ನು ಮನದ 
ಮನೆಯಲ್ಲಿ ಸಾಕಿಕೊಂಡಿದ್ದಾಯಿತು (ಜಿತಂಜಾ. ೨೬). 

[ 2./ತೆಲು. ತಾತ್ಸರ್ಯ, ತಾತ್ಸಾರ್ಯ) 


ತಾತ್ಸಾರಭಾವ (ನಾ). ತಿರಸ್ಕಾರದ ಭಾವನೆ : ಅವನ ಮುಖದಲ್ಲಿ ಒಂದು 


ರೀತಿಯ ತಾತ್ಸಾರಭಾವ ಮೂಡಿದ್ದಿತು (ಆನಾಮಿ. ೫೨). 
[ ತಾತ್ಸಾರ + ಭಾವ್ಯ] 


ತಾದರ್ಥ್ಯ (ನಾ). ೧. ಅದೇ ಗುರಿಯಾಗಿರುವಿಕೆ,- ಉದ್ದೇಶವಾಗಿರಂ 


ವಿಕೆ: ಅದಕ್ಕೋಸುಗರ (ತಾದರ್ಥ್ಯ, ಅಂತರ) (ನಾಚಿರಾ. ಕಿ). ೨. ಅದೇ 
ಅರ್ಥವಾಗಿರಂವಿಕೆ ; ಸಮಾನವಾದ ಅರ್ಥವಾಗಿರುವಿಕೆ. (ಸಂ.] 


ತಾದಾತ್ಮ್ಯ 


ತಾದಾತ್ಮ್ಯ (ನಾ). ೧. ಅದೇ ಆಗಿರುವಿಕೆ ; ಅಭೇದ; ಅಭಿನ್ನತೆ : ಇಂತು 
ತಾದಾತ್ಮ್ಯ ಮನೋಹರಂಗಳುಮಾಯತ್ಕ ವಿರುದ್ಧಂಗಳುಮಪ್ಪ ವಿನೋದ 
ಪರಂಪರೆಗಳಿಂ ಕಾಲಮಂ ಸಲಿಸುತ್ತುಮಿರೆ (ಜಂದ್ರಪು. ೨-೧೭): ತೆರೆಗೆ 
ಬರಲಿ ತಾದಾತ್ಮ್ಯ ಹೊಂದಿ ನಟ-ನಾಟ್ಕ ಜೀವಪಾಕ (ನೆಲಮು. ೪೯-೬); 
ಜೀವ ಬ್ರಹ್ಮರ ಸಂಬಂಧದಲ್ಲಿ “ ತಾದಾತ್ಮ್ಯ” ಸಂಬಂಧವಿದೆಯೆಂಬ ಒಂದು 
ವಾದವಿದೆ (ಜೀವಾತ್ಮ. ೨೯೭), ೨. ಮಗ್ನತೆ ; ತಲ್ಲೀನತೆ: . ಆ ಸನ್ನಿವೇಶ 
ದೊಡನೆ: ವಿಷ್ಣು ಇದೆಂದು ತಾದಾತ್ಮ್ಯವನ್ನು ಹೊಂದಿದ್ದ (ಸಮಜೀ. 
೧೦೭೪) ; ನನ್ನ ಲೋಕದಲ್ಲಿ ನನ್ನಷ್ಟೇ ತಾದಾತ್ಮ್ಯದಿಂದ ಬದುಕಬಲ್ಲ 
ವ್ಯಕ್ತಿಯಲ್ಲದಿದ್ದರೆ . . . ನನಗೆ ತಕ್ಕ ಸಹಚಾರಿಣಿ ಹೇಗಾಗಬಲ್ಲಳು 
ದೂರಸೆ. ೭೨). [ಸಂ.) 

ತಾದಾತ್ಮ್ಯಭಾವ (ನಾ).ಎತಾದಾತ್ಮ್ಯ ೧: ಚಿತ್‌ಶಕ್ತಿಯು ಪರಮಾತ್ಮನಲ್ಲಿ 
ತಾದಾತ್ಮ್ಯ ಭಾವದಿಂದ ಅಡಗಿದ್ದರೆ, ಮಾಯಾಶಕ್ತಿ . . . ಭೇದಬುದ್ಧಿ ಯನ್ನು 
ಹುಟ್ಟಿಸುತ್ತಲಿರುವುದು (ಕಿವಿ. ೨೬). [ತಾದಾತ್ಮ್ಯ * ಭಾವ್ಯ] 

ತಾದೃಶ (ಗು). ಅಂತಹ; ಆ ರೀತಿಯ; ಆ ವಿಧವಾದ. [ಸಂ] 

ತಾದ್ಭರ್ಮ್ಯ (ನಾ). ಅದೇ ಧರ್ಮವನ್ನು ಹೊಂದಿರುವಿಕೆ ; ಅದೇ 
ಸ್ವಭಾವವಾಗಿರುವಿಕೆ ; ಸವರಾನತೆ ; ಸಾಮ್ಯ. [ಸಂ.] 

ತಾದ್ರೂಪ್ಯ (ನಾ). ಅದೇ ರೂಪ; ಸಮಾನಧರ್ಮ : ಕೆಲವು ಕಡೆ 
ತಾದ್ರೂಪ್ಯವು (ಅದರಂತಿರುವುದು) ಇರುತ್ತದೆ .(ಕೈ ಏಡಿ. ೨೬೩). 
"ತಾದ್ರೂಪ್ಯರೂಪಕ' ಪರಾ. [ಸಂ.] 

ತಾದ್ರೂಪ್ಯರೂಪಕ (ನಾ). [ಕಾವ್ಯವಿನಾ] ಒಂದಂ ಬಗೆಯ 
ರೂಪಕಾಲಂಕಾರ : ಉಪಮಾನೋಪಮೇಯಂಗಳನೊಂದುಗೊಳಿಸಿ 
ಪೇಟ್ವುದು ತಾದ್ರೂಪ್ಯರೂಪಕಂ (ಅಪ್ರತಿ. ೪೨-೩); ಕಿಡಿಸಲ್‌ ಪಂಕಜ 
ದುರ್ಕನೇಂ ನೆರೆಯದೋ ನೇತ್ರೋತ್ಸಲಾನಂದಮಂ ಪಡೆಯಲ 
ಸಾಲದೊ ಮನ್ಮಥಂಗೆ_ ಜಯ ಮಂ ಮೇಣೀಯದೋ ಸಾಲದೇಂ 
ಗಡಮಿಾ ಕಾಂತೆಯ ವಕ್ತಚಂದ್ರನೆಲೆ ತಾನೇನೆಂದು ಚಂದ್ರಂ ನಭಕ್ಕಡರ್ವಂ 
ಗೆಲ್ಲದೆ ತನ್ನೊಳುಳ್ಳಮೃತಮಂ ಬಿಂಬಾಧರಸ್ಥಾ ಮೃತಂ. ಇಲ್ಲಿ ಪ್ರಸಿದ್ಧ 
ಚಂದ್ರನಿಂದ ಆಗತಕ್ಕ ಕಾರ್ಯವೆಲ್ಲವೂ ತದ್ರೂಪನಾದ ವಕ್ರಚಂದ್ರನಿಂದ 
ಆಗುವುದೆಂದು ವರ್ಣಿತವಾಗಿರುವದರಿಂದ ಇದು. ತಾದ್ರೂಪ್ಯರೂಪಕ 
(ಕೈಏಡಿ. ೨೬೩). [ ತಾದ್ರೂಪ್ಯ * ರೂಪಕ] 

ತಾನ್‌,ತ್ಕ್ಯಾತಾಂ,ತಾನಂ (ಸ). ಪ್ರಥಮ ಪುರುಷ ಏಕವಚನ ಆತ್ಮಾರ್ಥಕ 
ಸರ್ವನಾಮ. £. ಕ್ರಮವಾಗಿ ಏಳು ವಿಭಕ್ತಿಗಳು ತಾನ್‌, ತನ್ನಂ, 
ತನ್ನಿಂ, ತನಗೆ, ತನ್ನತ್ತಣಿಂ, ತನ್ನ ತನ್ನೊಳ್‌; (ಬಹುವ) ತಾಮ್‌, 
ತಮ್ಮಂ, ತಮ್ಮಿಂ, ತಮಗೆ, ತವಗೆ, .ತಮ್ಮತ್ತಣಿಂ, ತಮ್ಮ, 
ತಮ್ಮೊಳ್‌ : ತಾನಿನ್ತೆನ್ನು ಕಟ್ಟಿಪ್ಪಿನುಳ್‌ ತೊಜದಾರಾಧನೆ ನೋನ್ತು 
. ಸ್ವರ್ಗಾ ಲಯಕ್ಕೇಟ್‌ದಾರ್‌ (ಎಕ. 11, ೭೬-೩; ಸು. 700); 
ಸಾಜುಗಾನೆಯವರೆಲ್ಲರುಮಂ ನೃಪ[ತಾ] ನೆ ಮತ್ತೇಜು[ವಂ] ಪಣಿದೊಡಾ 
ನೆಯಂ (ಕವಿಂ. ೧-೧೩೩); ಮೆಚ್ಚಿ ವಿನಾಯಕಂ ತಾನ್ನಿಮಿರ್ಚುಗೆ ಕಬ್ಬಮಂ 
ನಯದಿಂ (ಪಂಪಥಾ, ೧-೭); ನ್ರಿ(ನೃ)ಪಾಲಕ ಪ್ರಳಿ(ಳ)ಯ ಸಂಪಾದಕ್ಷ 
ಮೋಚ್ಚಣ್ಣ ಭೈರವಿ ತಾನಾಗಿಯುಂ (ಇಆ. £೪111, ೨೭೩-೧೫ : 1072): 
ತಾನೇನ ಬೇಡಿದೊಡಂ ಬೇಡಿದುದಂ ಕುಡುವುದು (ಧರ್ಮಾಮ್ಮ. ೧-೦೨೬). 
ತ್ಯಾ: ಶೋಕಾಕ್ರಾಂತದಿಂದಂ ತನ್ನ ತಾ ಮಣಿದು (ಬಸಪು. ೪೩-೬) ; 
ತಾ ಬಲ್ಲೆನು ಮಹಾಹವದೊಳಗೆ ಪದ್ಮವ್ಯೂಹ ಭೇದನವ (ಕುವ್ಮಾದ್ರೋ: 
೪-೩೫); ತಾ ಪಡೆದು ಬಂದುದಕೆ ಉಪಾಯವೇನು (ಪುಕಂದ. ೪-೩೪ ಪಲ್ಲವಿ): 
ಅಲರು ತಾ ಹಾರೈಸಿ ಪೋಪುದೆ ತುಂಬಿಯಿದ್ದೆಡೆಗೆ .(ನಳಡ. ೩-೩3); ತಾ 
ಕಳ್ಳ ಪರರ ನಂಬ (ಗಾದೆ): ತಾ ಬಲ ಜಗ ಬಲ (ಗಾದೆ). ತಾಂ: ತಾಂ 
ಸ್ಕಿರದರಳಿನ್ಹು ಪೇಗುರಮ ಸುರಲೋಕ ವಿಭೂತಿ. ಎಯ್ದಿದಾರ್‌ 


೩೪೨೭ 


26 


ತಾನ್‌ 


(ಎಕ, 11, ೨೬-೨: 700); ಪೂರ್ವಕಾವ್ಯರಚನೆಗಳಂ 390 ಮೊದಲೊಳ್‌ 
ಕಲ್ತಂಗಲ್ಲದೆ ಪದದೊಳ್‌ ಜಾಣುಂ ಬೆಡಂಗುಮಕ್ಕುಮೆ ಕೃತಿಯೊಳ್‌ 
(ಕವಿರಾ. ೧-೯): ಕುರುಡಂ ಕಣ್ಟೆತ್ತವೋಲ್‌ ರಾಗದಿಂದೊಡೆಯ[0 ತಾಂ) 
ಬಗೆದುಳ್ಳ ಸಾರಧನಮಂ ಮುಂದಿಟ್ಟತಿಪ್ರೀತಿಯಂ ಪಡೆದಂ (ಪಂಪಧಾ. 
೯-೫); ರಸೆಯಂ ತಾಂ ತಾಂಕಿ ಕಲ್ಪಾಂತದ ಬಜಿಸಿಡಿಲೆಯ್ತಂದು ಪೊಯ್ಕ್ಯಲ್‌ 
(ಕಾದಂಪೂ. ೭೦೦); ತಾಂ ಗಡ ಮಧ್ಯಸ್ಥಂ ನುಡಿವಂ ಗಡ (ಗವಾಯು. ೭-೪೯); 
ಶ್ರೀಕಾಂತೆಯುಂ ಬಂದು ತಾಂ ಪರಮಾನಂದದೆ ಸೇಸೆಯಿಂ ಪರಸೆಯುಂ 
ತಾನಾಂತುಕೊಂಡು (ಗಡಾಯಂ. ೯-೩೯): ತಾಂ ಗಡ ಬಿಟ್ಟೊಡೆ ಮತ್ತಂ 
ಪಿಂಗದು ಡೊಂಕೆಂಬ ನಯ ಬಾಲದ ತೆಜದಿಂ (ಧರ್ಮಾಮೃ. ೨-೯೨). 
ತಾನು: ತನ್ನ ತಾನಟ್‌ದೊಡೆ ನುಡಿಯಲ್ಲಿ ತತ್ತ್ವ. ನೋಡಾ (ಅವದಂ. 
೨೧೧-೯೫೨) : ಎತ್ತೆಲೊಲೆವುದು ಧರ್ಮಬಲ ತಾನತ್ತಲೊಲೆವುದು ದೈವ 
(ಕುವ್ಯಾದ್ರೋ. ೪-೨); ತಾನು ಕೋಡಗ ಪರರನ್ನು ಅಣಕಿಸಿತು (ಗಾದೆ). 
ತಾಮ್‌, ತಾವು (ಬಹುವ): ನವಿಲೂರ ಸಂಘದ ಮಹಾನನ್ತಾಮತೀ 
ಖನ್ತಿಯಾರ್‌ , , ,. ಸುರಲೋಕಸೌಖ್ಯದೆಡೆಯಾನ್ತಾಮೆಯ್ದಿ (ಎಕ. 11, 
700) ; ತಾಮುಂ ಮನದುತ್ಸವದಿಂ ಕುಣಿವಂತನಿಲಾಹತ 
ಕೇತನಾಳಿ ಸೊಗಯಿಸಿ ತೋರ್ಕುಂ (ಕವಿರಾ. ೧-೯೬): ತಾಮೆ ಕನ್ನಡಿಸಿ 
[ಪಾಠಾಂ. ಕಾಮಮಂನ್ನಡಿಸಿ)ದಪ್ಪುವು ಕನ್ನೆಯ ಕನ್ನೆವೇಟಮಂ (ಪಂಪಥಾ. 
೪-೬೧) ; ಜಾಬಯ್ಯೆಗೆ ತಾಮಾದರ್‌ ತನಯರ್‌ (ಎಕ. 11, 0೩೯-೪ ; 050) ; 
ಅರ್ಕನಂದನನೊಡನಿಲ್ಲದೆ ತಾಮೆ ಬೇಲ? ಕೂರಿದರೊಳರೇ (ಗದಾಯು. 
೩-೬8) ; ತಾಮೆ ಜಗಕೆಲ್ಲಂ ದೇವರೆಂಬಂತೆ ಶೀವುಗುಮುತ್ತಾನಿತಮಿಕ್ತು 
ಯಂತ್ರ ನಿನದಂ (ಮಲ್ಲಪು. ೨-೪೪); ಮತ್ತಂ ತಾವು ಕೊಂಡುಪವಾಸಮಂ 
ಗುರುಗಳ್ಗೆ ಪ್ರಕಟಿಸಿದರ್‌ (ವಡ್ಮಾರಾ. ೭೯೨೨೯) ; ಗುಣದೋಷಮಂ 
ನಿಕಷಮಿಟ್ಟು ಪರೀಕ್ಷಿಸಿ ನೋಡೆ ತಾವೆ ಪೇಟವೆ ಬುಧರಿರ್ದು ನೋಟ್ಟುದು 
ಪುರಾತನ ನೂತನ ಕಾವ್ಯರೇಖೆಯಂ (ಗದಾಯು, ೦-೪೭) ; ಇದಿರ ಗುಣವ 
ಬಲ್ಲೆವೆಂಬರು ತಮ್ಮ ಗುಣವ ತಾವಜ*ಯರು(ಬಸವೆ. ೧೨೩) ; ನಾಗರಸರೂ 


೯೮-೪, ಸು, 


` ತಾವು ಏಕಸ್ಮರಾಗಿ ಕವಿಳಾಸಪುರದೊಳಗೆ. (ಎಇ. ೫೫1, ೧೪-೫೮ ; 1260) ; 


ಭಕ್ತರು ತಾವು ಸರ್ವರು ಸಂದಣಿಸಿ ನೋಡಲೈ ಕೇಳಲ್ಕೆ (ಬಸಪು. ೩೬-೨೨); 
ತಾವು ಷಡುರಥರೊಬ್ಬ ಹಸುಳೆಯ ಹೇವವಿಲ್ಲದೆ ಕೊಂದರೋ ಸುಡಲಾವ 
ವೀರರು ಕೌರವಾದಿಗಳೆಂದುದಮರಗಣ (ಕುವ್ಯಾದ್ರೋ. ೬-೬೩). 
ತಮ್ಮತಮ್ಮ, ತಂತಮ್ಮ, ತಮತನು, ತಮತಮ್ಮ (ದ್ವಿರುಕ್ತಿ) : ತಳದೇ 
ನಿರ್ದರೋ ತಮ್ಮತಮ್ಮ ತಲೆಯೊಳ್ರಾಜಾಜ್ಞೆಯಂ (ಕಾದಂಪೂ, ೨೩) ; 
ತಮ್ಮತಮ್ಮಲ್ಲಿ ಆಲೋಚಿಸಿ. . . ಅವರೊಡನೆ ಹೊರಟರು (ವಠಥಾ. 
೧8); ತಂತಮ್ಮ ಯಹಿಸಮುದಾಯಂ ಬೆರಸು ಸಿಂಧುವಿಷಯಕ್ಕೆ ಪೋದರ್‌ 
(ವೆಡ್ಮಾರಾ. ೮೮-೧೫): ಸಂತಸಂಬಡಿಸಿ ತಂತಮ್ಮ ನೆಲೆಗಳ್ಗೆ ಪೋಗಲ*ವೇಟ್ದುಂ 
(ಆದಿ ಪು. ೧೩-೪೧ ವ); ತಂತಮ್ಮ ಕಂಬನಿಯಲೆಲ್ಲರೂ ಮುಳುಗಿದರೆ 
ಕೆಳೆಯ ಬೇಡುವ ಎದೆಗೆ ಯಾರು ಜೋಡು? (ಉಯ್ಯಾಲೆ. &೬.-೩) ; 
ಕೆಲಸವಂ ಮಾಳ್ದಾಳು ತಮತಮ ಕೆಲಸಗಳಿಗೇ ಕರ್ತರಲ್ಲದೆ ಫಲದ ಕರ್ತರೆ 
(ಬಸಪು. ೩೪-೧೯); ದುಗುಡದ ಮುಸುಡುಗಳುವೆರಸೆಯ್ದಿ ದರು ತಮತಮ್ಮ 
ಮನೆಗಳಿಗೆ (ಬಸಪು. ೩-೮೫), ತಂತಾನೆ- ತನ್ನಷ್ಟಕ್ಕೆ ತಾನೆ; 
ಹೊರಗಿನ ಪ್ರೇರಣೆಯಿಲ್ಲದೆ : ತಂತಾನೆ ನೆಲದಾಳದಲ್ಲಿ ಹದಗೊಂಡ 
ಬೀಜದ ಮೊಳಕೆ ಮಣ್ಣ ಬಿರಿದೇಳುವುದು (ನೆಲಮು. ೬೮-೨); ಅವರೇ 
ಮಾತಾಡದಿರುವಾಗ ಮನೆಯವರೆಲ್ಲರೂ ತಂತಾನೆ ಮೂಕರಾಗಬೇಕಾಯಿತು 
(ಸ್ಮೃತಿಚಿ ೨೪೫). ತನಗೆ ಮಾಡು ಎ ತನ್ನ ಕಡೆಗೆ ಸೇರಿಸಿಕೊಳ್ಳು ; ತನ್ನ 
ಪಕ್ಷಕ್ಕೆ ಬರುವಂತೆ ಮಾಡು: ದು ಯೋ ಧನಂ ಕೃಷ್ಣನಂ ತನಗೆ 
ಮಾಡದನ್ನೆಗಂ ಮುನ್ನಮೆ ಪನ್ನಗಶಯನನಂ ನಮಗೆ ಮಾಡುವುದುತ್ತಮ 
ಪಕ್ಷೆಂ (ಪಂಪಭಾ. ೯-೧೦ ವ). ತನತನಗೆ - ೧. ತನ್ನಷ್ಟಕ್ಕೆ: ಅವನು ತನತನಗೆ 


ತಾನ್ಮ 


ಸ್ಮ (ಕಂ), ೨. ತಮತಮಗೆ; ತಮ್ಮಷ್ಟಕ್ಕೆ: 
ಬೆದಅ್‌ ಪುಲಿ ಬಾವಿಯೊಳು ಬಿರ್ದುದನಟ್‌ದೊಡೆ . , . ಪಿಡಿದು ತೆಗೆವ 
ರಾರೆಂಬುದನೆನಿಸಿ ಜನಂ ತಗುಳ್ದು ತನತನಗೆಂಗುಂ (ಸುಕುಮಾ, ikki 
ಚೋದ್ಯಂಬಟ್ಟರಲ್ಲಲ್ಲಿ ತನತನಗೆ ಹರಿಹರಿದು ನೆರೆನೆರೆದು ನುಡಿನುಡಿದರು 
(ಸಿದ್ಧಕಾ. ೨-6); ಕಣ್ಣಪ್ಪನುಂ ಶಿವನುಂ ತನತನಗೆ ತಾವೊಬ್ಬ ರೊಬ್ಬರು 
- * * ನೋಡುತ್ತಿರ್ಪ ಸಮಯದಲಿ (ಬಸಪು. ೦೮-೮೨) ; ಸುಭಟರು ತನ 
ತನಗೆ ತೊಲಗಿದರು (ಕುವ್ಯಾಳೀ. ೨-೨೯). ತನ್ನತನಎತನ್ನದೇ ಆದುದು ; 
ಸ್ವಂತಿಕೆ : ನನ್ನ ಮನಸಿದು ತನ್ನತನವ ಕಾಣೆನಲ್ಲ ಎನುತಲಿರುವುದು 
(ವಿಜದ, ೧೮-೩); ತಾನೆಲ್ಲಿ ತನ್ನತನವೆಂಬುದಾದರೂ ಎಲ್ಲಿ (ವೀರಬಂ. ೫೮). 
ತನ್ನತಾನು ಎ ತನ್ನಷ್ಟಕ್ಕೆ ತಾನು: ಉನ್ನತಮಪ್ಪಾ ಗಜರತ್ನವೆಯ್ದಿತು 
ತನ್ನತಾನಾ ನೃಪನೆಡೆಗೆ (ಶ್ರೀಪಾಲ. ೧೩-೯); ಅದನು ಆನಂದರಸದ 
ಸುಧ್ಯಾನದೊಳಿಡೆ ತನ್ನತಾನೆ ಮೂಜಗವ ಹಬ್ಬುವುದು (ಛರಡ. ೬೯-೧೦೯). 
ತನ್ನಳ್‌ ಎ ತನ್ನವಳು : ಭೃಂಗಾಳಿಯಂ ಕಂಡು ತನ್ನಳ ನೀಲಾಳಕಮೆಂದು 
ನೇವರಿಸಲೊಲ್ವಂ (ವೃಷವಿ, ೨೯-೨೮), ತಮತಮಗೆ, ತವತವಗೆ ಎ ೧. 
ತಮ್ಮಷ್ಟಕ್ಕೆ ತಾವು: ಜೀರ್ಕೊಟವೆಗಳಂ ತಮತಮಗೆ ತಳೆದುಕೊಂಡು 
. ವಿವಿಧ ಗಂಧಜಲಂಗಳಿಂದೋರೋರ್ವರಂ ಸಿಂಪಿಸುವಾಗಳ್‌ (ಡಂದ್ರ ಪು. 
೭-೦3೯) : ಲೋಕಂ ತಮತಮಗೆ ಪಲವಂದದಿಂ ಕೀರ್ತಿಸುತಿರಲು (ಬಸಪು. 
೫೩-೭): ಹೂಡಿದರು ಹೊಗರಂಬುಗಳನು ಬ್ಬೆ ದ್ದು ತಮತಮಗೆ 
(ಕುವ್ಯಾದ್ರೋ. ೦-೬೮) ; ತವತವಗೆ ಸಿದ್ಧಕನ್ಮಾನಿವಹಂ ಸಂಧ್ಯಾರ್ಚನಕ್ಕೆ 
ಸೂಸಿದ ಕುಸುಮಾಳಿವೊಲೆಸೆಯೆ (ಕಾದಂಪೂ. ಕರ್ಮಮೆಂದು 


ಮಾತನಾಡಿಕೊಳ್ಳುತ್ತಿದ್ದ 


೨೭೬) ; 


೩೪೨೮ 


ತಾಪ 


ಎಂದರೆ ನಾದತರಂಗ; ಅಲೆಗಳೋಪಾದಿಯಲ್ಲಿ ಸ್ಥ ಶ್ವೈರಗಳು ರಂಜನೆಯುಂಟು 

ಮಾಡುವಂತೆ ನಾನಾ ರೀತಿಯಲ್ಲಿ ಮೇಳೈಸುವುದು (ಸಂಗೀಣಂ. ಆರ). 

೩. (ಆಲಂ) ಬೇಸರ ತರುವ ಒಂದೇ ವಿಧವಾದ ಸ್ವರ ; ಕೀಸರಂ. 
[ ಸಂ. ] 


'5| ತಾನಕ, ತಾಣಕ (ನಾ). ಶಸ್ತ್ರವಿದ್ಯೆಯ ಒಂದು ಪ್ರಭೇದ : “ ತಾನಕಂ = 


20 


ಮಾತಿಂ ಮುನ್ನಂ ತವತವಗೆ ನುಡಿವರ್‌ (ಸಮಪ. ೨-೪): ಅನಿಬರು ತವ |' 


ತವಗೆ ನಾಚಿದರು ಕೋಳಾಹಳಕೆ ಪವನಜನ (ಕುವ್ಶಾಕ. ೨೦-೧). ೨. ತಾವೇ; 
ಸ್ವತಃ: ಅಮರಾಂಗನೆಯರ್‌ ತಮತಮಗೆ ಗರ್ಭಶೋಧನಾ ವಿಧಿಯಂ ಮಾಡಿ 
ವಿವಿಧ ವಿನೋದಂಗಳಂ ಮೆಜ್‌ಯುತಿರ್ಪನ್ನೆಗಂ (ಅಜಿಪು. ೩-೧೦ ವ). 
ತಮ್ಮತನ ೬ ಸ್ವಂತಿಕೆ: “ ತಮ್ಮತನ”ವನ್ನು ಮರೆತ ಕನ್ನಡಿತಿಯರು ನಿರುಪ | 
ಯೋಗಿಗಳಾಗುತ್ತಾರೆ (ಕನ್ನನು. 1, ೦೮). ತಮ್ಮತಾವೆಎತಮ್ಮಷ್ಟಕ್ಕೆ ತಾವು: 
ಸ್ವರ್ಗಂಗಳೆೊಳ್‌ ಘಂಟಾಧ್ವನಿಗಳ್‌ ತಮ್ಮ ತಾವೆಯಾಗುವುದುಂ (ಪೂರ್ವಪು. 
ಜಯಜಯಯೆಂದು ಘೋಷವ ಮಾಡಿದರು ತೆಮ್ಮತಾವೆ (ರಡ. 
` ೫೬-೦೦). ತಾನಾಗಿ ಎ ಸ್ವತಃ: ಈ ಕಟ್ಟುವಾಡಿನಿಂದ ಅವನು ತಾನಾಗಿಯೇ 
ದಾರಿಗೆ ಬರುತ್ತಾನೆ (ರೂಡಿ). ತಾನೆ -೧. ಸ್ವತಃ : ಮಹೀಕಾಂತೆಯಂ 
ರಕ್ಷಿಸಲ್‌ ತಾಂ ಜಲಜಾಕ್ಷಂ ತಾನೆ ಬಂದಂತೆ (ಎಳ, ೫11, ಶಿಕಾರಿ. ೫-೧೦; 
1218). ೨. ಅಲ್ಲವೆ ಎಂಬ ಅರ್ಥದಲ್ಲಿ ಬರುವ ಅವಧಾರಣೆ: ನೀನು 
- ನಮ್ಮೂರಿಗೆ ಬರುವೆ ತಾನೆ? (ರೂಂ). ತಾವಾಗಿಎಸ್ನ ತಃ : ತಾವಾಗಿ ಮೆರೆವುವು 
ಸುಜನರ ಗುಣಗಳು ಅದಕೆ ಜಾಹೀರಾತು ಬೇಕೆ (ಇಂಜಾಪ. 3೧೯-೮೩). 
[ ದೇ.॥ ತಮಿ. ಮಲ. ತಾನ್‌ ; ತುಳು, ತೆಲು, ತಾನು; ಗೊಂಡಿ. ತನಾ ; 
ಮಲ್ತೊ. ತನ್‌, ತನಿ; ಬ್ರಾಹೂಈ. ತೇನ್‌ ] 
ತಾನ್ಯ "ತಾಣ' ನೋ. 
ತಾನ್ಯ (ನಾ). ೧. ದಾರ; ಎಳೆ; ಸೂತ್ರ ; ತಂತು. ೨. [ಸಂಗೀತ] ರಾಗ 
ಗಳನ್ನು ಎಸ್ತಾರಗೊಳಿಸುವ ಕ್ರಮ ; ಅಲೆಅಲೆಯಾಗಿ ಸ್ವರಗಳನ್ನು 
ನಂಡಿಸುವಿಕೆ : ಅನುಕೃತ ಮಯೂರಕೇಕಾನಿನಾದ ಮೃದುಗಾನ ತಾನ 
ನಿಪುಣರ್‌ (ಗವಿ. ೩-೭೬); ಪಕ್ಕಾದ ನವೀನತಾನತತಿಯೊಪ್ಪಲ್‌ 
ಪಾಡಿದರ್‌ (ಉದೃಟ. ೩-೩); ಬಂದ ತಾನವ ಬರಲೀಸದೆ ಹೊಸಹೊಸ 
ತೊಂದು ಪರಿಯ ತಾನಗಳಾ ತಂದು ತಂದು (ಧರಣ. ೦೧-೧೮): ಶೋಭಿಸುವ 
ತಾನಂಗಳೊಳ್‌ ಸಕಲರಾಗಂಗಳಿಂದೊಸೆದು ತುಂಬುರ ನಾರದರ" 
ಪಾಡುತಿರ್ದರ್‌ (ಜಿಬಫು. 3-3): ಮರ್ದಳೆಯ ತಾಳದ ಲಯಂ ಜತಿಗುಡೆ, 
ತಾನದೋಜೆಯೊಳ್‌ ತಾರ ಮಂದ್ರ ವಿಭೇದದಿಂ (ಉಮಾಕ್ಕ. ೨೩-೧೦); ತಾನ 


೪3): 


25) 


80 


ಶಸ್ತ್ರಸಾಧಕ, ಸಂಧಾನಂ ” (ಕಾರಕ್ಕ. ೨೯೬); ಓ ಕಾಶಕೃತ್ಸ್ನ ವ್ಯಾಕರಣದ 
ಪ್ರಕಾರ ಇದು ಸಂಸ್ಕೃತ ಪದ : ಮಲ್ಲತನಮೊಲ್ಲದೆ ತಾ[ಪಾಕಾಂ. ದಾ] 
ನಕದೊಳ್ಳೊರಳ್ಹೊ![ಪಾಕಾಂ. ದಟಿಸ್ತೊ]ಡಂ (ಅನಂಪು. ೨-೨೬); ರಾಯ 
ಕರವಾಳುಟುವದೊಂದಿಗಳೆಂಬ ತಾನಕದಿಂದ ಕಾದಿದರು (ಸಾಳ್ಮಭಾ, ೨೨-೭೧): 
ಇಬ್ಬರು ತಾನಕವಳಿಯದೆ ಕತ್ತಿಯೊಳೊಬ್ಬುದ್ದಿಗೊಂಡಡಗಿದರು (ನಾಗಳು. 
೨೦-೦೨೬). ತಾಣಕ : ಮುಸುಂಕಿನೊಳ್‌ ವಿಂಸುಗುವ- ಸೊಗಸಂ ತಾಣಕ 
ದೊಳ್ನಿಂದ ನೆಲೆಯಂದಮಂ (ಜಕಸ.&೪); ಮಲೆತಿದಿರಾಂತು ನಿಲ್ದ ಚಿಕದೇವನ 
ಚೆಲ್ವಿಕೆಗೊಂಡ ತಾಣಕಂ (ಜಿಕವಿ. ೪-೦೩೮). [ “ಸಂ. ಸ್ಮಾನಕ] 

ತಾನಗುಂದೂರ್‌ "ತಾಣಗುಂದೂರ್‌' ನೋ. 

ತಾನಪತಿ (ನಾ). ಸ್ಥಾನದ ಒಡೆಯ ; ಸ್ಥಾನಿಕ: ಗ್ರಾಮದ ೨೮ ಜನರಿಗೆ 
ತಾನಪತಿ (ಸ್ಥಾನಿಕ) ಗಳ ಕರ್ತವ್ಯಗಳನ್ನು ಕೊಟ್ಟನು (ತುಳುನಾ. ೦೨೮). 

[ ತಾನ್ನ (ತಾಣ) + ಪತ್ಯಿ) 

ತಾನಬಾಜಿ (ನಾ). ರೇಗುವುದು; ಗದರಿಸುವುದು: ಈಗ ನನ್ನ ಮೇಲೆಯೇ 

ಎಲ್ಲರೂ ತಾನಬಾಜಿಗೆ ಹೊರಟರು (ಮಾಮರಾ. ೧೯೬). 
[ -ಮರಾ. ತಾನಬಾಜೀ] 

ತಾನಮಾನ (ನಾ). [ಸಂಗೀತ] ಸ್ವರವಿಸ್ತಾರ : ತಾನಮಾನದಿಂಪನು 
ಲಾಲಿಸುತ್ತ (ಸೌಂದಫು. ೪-00) ; ನವ ಭಾಗವತರೆ ಬಲ್ಲವರು ಅದರ ಆ 
ವಿಷಮ ತಾನಮಾನ (ಸೂರ್ಯಪಾ. ೫೨-೬). [ತಾನ್ಯ * ಮಾನ) 

ತಾನವರ್ಣ (ನಾ). “ರಾಗದ ಪೂರ್ಣಚಿತ್ರವನ್ನು ತಾಳದ ಚೌಕಟ್ಟಿನಲ್ಲಿ 
ಸಾಹಿತ್ಯದೊಂದಿಗೆ ತಾನ ರೀತಿಯಲ್ಲಿ ತೋರಿಸುವ ರಚನೆಗೆ 
ತಾನವರ್ಣ ಎಂದು ಹೆಸರಂ” (ಸಂಗೀಕಂ. ೬೦): ಪಟ್ಟಣಂ ಸುಬ್ರಮ್ಮಣ್ಯ 
ಅಯ್ಯರ್‌ ಅವರು ಕೊಂಚ ವಯಸ್ಸಾದ ಮೇಲೆಯೇ ತಮ್ಮ ಕೀರ್ತನೆಗಳು, 
ತಾನವರ್ಣಗಳು , . . ಜಾವಳಿಗಳನ್ನು ರಚಿಸಿದರು (ಸಂಗೀತ. ೨೮), 

[ ತಾನ್ಯ * ವರ್ಣ] 

ತಾನವಿತಾನ (ನಾ), ಎ ತಾನಮಾನ : ಆಗಳ್‌ ವಾಲ್ಮೀಕಿ ತಾನವಿತಾನವಿನಿದಂ 
ಕಜಿಯೆ (ರಾಮಾಶ್ಮ. ೦೬೨-೨೭) ; ರೂಢಿಗೊಂಡ ಛಂದಸ್ಸಿನ ತಾನವಿತಾನ 
ಗಳಲ್ಲಿ ಸಹ ಅವರು ನವೀನ ಲಹರಿಗಳನ್ನೂ .- . - ಗುರುತಿಸಿ (ನವ್ಯಳ9. ೩೮). 

[ ತಾನ್ಯ + ವಿತಾನ ) 

ತಾನು "ತಾನ್‌' ನೋ. 

ತಾನೆ "ತಾನ್‌' ಪರಾ. 

ತಾನ್ಮೆ (ನಾ). ಜಂಭ; ಅಹಂಕಾರ : ತಾನ್ಮೆಯಿಂದಳಿವೆಂದು ಬಲ್ಲ ನಿನಗಳಿವೆ 
(ಗಿಳಿವಿಂ. ೩೦-೯೩). [ತಾನ್‌ + - ಮೆ) 

ತಾಪ, "ತಾಂಕ್ಕು' ಪರಾ. 

ತಾಪ್ಯ (ನಾ). ೧. ಬಿಸಿ; ಶಾಖ; ಕಾವು; ಉಷ್ಣತೆ : ಬಹು ತಾಪಕ್ಕೆ 
ಬಿಗುರ್ತು ವಿಷ್ಣು ಪಡೆವಂ ಮತ್ಸ್ಯ್ಯಾವತಾರಕ್ಕೆ (ಪಂರಾಮಾ. ೭-೯೦) ; 
ಆದುದರಿಂದ ನಾವು ತಾಪ (66೫96886826) . . . ಮುಂತಾದ ಪದಗಳನ್ನು 
ಉಪಯೋಗಿಸಿರುವುದು ಸರ್ವಗ್ರಾಹ್ಯವಾದೀತೆಂದು ನಂಬಿದ್ದೇವೆ (೪ಇತವಿ. 
೨೩೮). ೨. ಸಂಕಟ ; ಕಷ್ಟ; ಕಾಟ: ತನಗಾದ ಮಾತಿನ ತಾಪವನ್ನು 
ನೋಡಿ . ಶಾಪವನ್ನು ಕೊಡುವಳು (ಕನ್ನಜಾ. ೦೦೨); ಕಂಡರೆ 
ಕೋಪ, ಕಾಣದಿದ್ದರೆ ತಾಪ (ಗಾರ). *ತಾಪತ್ರಯ' ಪರಾ. ೩. 
ಕಾವಿನಿಂದಾಗುವ ಬೇನೆ,- ಸಂತಾಪ. ([ಸಂ.) 


ತಾಪಕ 


ತಾಪಕ (ಗು). ೧. ತಾಪವನ್ನುಂಟುಮಾಡುವ. ೨. ಕಷ್ಟವನ್ನು ಕೊಡುವ; 
ನೋಯಿಂಸುವ. (ನಾ). ೩. ಕಾಯಿಸುವ ಸಾಧನ ; ಬಿಸಿ ಮಾಡುವ 
ಸಲಕರಣೆ : ನೀರು ಕಾಯಿಸಲು ೫೦೦ ರಿಂದ ೧೦೦೦ ವಾಟ್‌ಗಳ ವರೆಗೆ 
ಶಕ್ತಿ ವ್ಯಯಮಾಡುವ ತಾಪಕಗಳು (ಹಂ) ಸಿಕ್ಕುತ್ತವೆ (ಧಾವಿ. 
೩೪೩). ೪. ಜ್ವರ. [ ಸಂ.] 

ತಾಪಕಾರಿ (ನಾ). ೧. ಬಿಸಿಯನ್ನುಂಟುಮಾಡುವುದಂ : ಬೇಸಗೆಯಲ್ಲಿ 
ಸೂರ್ಯ ಇಲ್ಲಿ ಅಷ್ಟು ತಾಪಕಾರಿಯಾಗಿಲ್ಲದಿರುವುದೂ . . . ಇದಕ್ಕೆ ಕಾರಣ 
(ಥೂವಿವ. ೦೬೨). ೨. ಸಂಕಟಗೊಳಿಸುವವನು : ದಂಡಧರನಂತೆ ಕುಜನ 
ತಾಪಕಾರಿಯಂಂ (ರಾಜಕ. ೩-೯ ವ). [ಸಂ. ತಾಪಕಾರಿನ"] 

ತಾಪಗೊಳಿಸು (ಕ್ರಿ): ಸಂಕಟಪಡಿಸು ; ದುಃಖವನ್ನುಂಟುಮಾಡು : 
ರಾವಣ ಲೋಕವೆಲ್ಲವನು ತಾಪಗೊಳಿಸಲು (ಕಾಶಿರಾ. ೪೩-೪೭). 

[ ತಾಪ್ಯ * ಕೊಳ್‌, + - ಇಸ್ಯು) 

ತಾಪಜ್ವರ (ನಾ). ಉಷ್ಣದಿಂದ ಉಂಟಾಗುವ ಜ್ವರ : ಈ ಬೀಜದ 
ಒಳಗಿನ ತಿರುಳಂ ಅರೆದು , . . ನುಂಗಲು ಛಳಿ, ತಾಪಜ್ಜರ ಸಹ ಮಾಣ್ಗು 0೦ 
(ವಿವೈವಿ. 0): ನೆಲ ಕೊಳವಳಿಕೆ ಸಹಮೂಲ, ಅತ್ತಿಕಾಯಿ ಈ ಎರಡರಲ್ಲಿಯೂ 
ರಸವನ್ನು ತೆಗೆದು . . . ಕಲ್ಲುಸಕ್ಕರೆ ಒಂದು ತೂಕ ಅರೆದು ಪುಡಿಮಾಡಿ 
ಹಾಕಿ ತೆಗೆದುಕೊಂಡಲ್ಲಿ ತಾಪಜ್ವರ ಮಾಣುವುದು (ಸಕವೈ. ೮೨). 

[ ತಾಪ್ಯ + ಜ್ವರ 1 

ತಾಪಣೆ, ಥಾಪನೆ (ನಾ). ೧. ಸ್ಥಾಪಿಸು. , ಇಲಗೂಳಿಸಂವುದು ; 
ಸ್ಥಾಪನೆ: ಸ್ಥಾಪನ - ತಾಪಣೆ (ಕಮದ. ೨೫೭ ಪ್ರಯೋ) ; ಪಲ್ಲಣದ 
ಬಿಗುಹುಗಳ ತಾಪಣೆಯ ಲೇವೆಗಳನಳವಡಿಸಿ (ಜಬ. ೪೮-೩೦). ಥಾಪನೆ: 
೨. (?) : ವಾಮರಾಜಪ್ರಿಯ ತನೂಜಾತ ರೂಪುರೇಖೆ ಧಾಪನೆ ಬಯ್ಲಿಕೆ 
ತೊಡೆಮಡ ಕಯ್ದನಿಯೆಂಬ ಚಡಾಯತಿಕೆ ಗಾಯತಿಕೆವಡೆದಾರೂಢ 
ವಿದ್ಯಾವಿಳಾಸ(ಸೌ5ಇ. 2%-1,498-೨0; 1226): ವರ್ಗ ದ್ವಿತೀಯಾಕ್ಷರಂಗಳ್ಲಿ - 
ವಖ್ಬಾಣಂ . . . ಥಟ್ಟು. ಥಾಪನೆ, ಸತ್ಮಣೆ (ಕಮದ, ೧೫ ಪ್ರಯೋ). 

[ ಸಂ. ಸ್ಥಾಪನ) 

ತಾಪಣೆಗೂಡು (ಕ್ರಿ). ಹೊಂದಿಸು ; ನೆಲೆಗೊಳಿಸು : ಜೋಡು ಹಕ್ಕರಿಕೆ 
ಹಲ್ಲಣಮುರತಾಪಣೆಗೂಡಿದ ಕವಿಯ ಕೀಲುಗಳ ಜೋಡಿಸಿ ತುರಗವನೇಟ್‌ 
ರಾವುತರೊಡಗೂಡಿ ಬಂದರು (ಆಂಜಜೆ. ೬-೮೦). 

[ ತಾಪಣೆ + ಕೂಡು, ] 

ತಾಪತಿ, ತಾಪಶ್ಚಿ, ತಾಪ್ತಿ, ತಾಬುತಿ, ತಾಬೂತ್ಕು (ನಾ). ಒಂದಂ 
ಬಗೆಯ ರೇಷ್ಮೆಬಟ್ಟೆ : ಉಶ್ಮೀರದಿಂ ನೂಂಪುವೆತ್ತ ತನು ತಾಪತಿಯ 
ಚಲ್ಲಣಂ ಪೊಂಬರಹ ಬಟ್ಟೆಯೊಲ್ಲಿ (ರಾಘಶ. ೭-೦೨) ; ಮೆಟ್‌ವ ಹಸರು 
ಬುರುಸಾಲ ಲೋವೆಗೆ ಮುಚ್ಚಿ ಕರ ಚೆಲುವಾದ ತಾಪತಿಯ ಭರದಿಂದ 
ಮುಚ್ಚಿ ಸಿ (ಜ್ಲಾನಣೆ. ೧೧-೫೨) ; ತಾಪತಿಯ ಚಲ್ಲಣಮನುಟ್ಟು (ನನಮೋ. 
೨೯-೦೦. ತಾಪತ್ತಿ: ಹಸರು ತಾಪತ್ತಿ ಸಕಲಾತಿಯ ಮಾಯುವ 
ರಸಿಕರೊಪ್ಪಿ ದರಂಗಡಿಯೊಳು (ಬಸಪ. ೧-೪೮). ತೌಪ್ತಿ : ಪಸುರು ತಾಪ್ತಿಯ 
ಹಲ್ಲಣಗಳಿಟ್ಟು ರಾಜಿಪವು ದಶಲಕ್ಷ ತುರಗಂ (ಪ್ರಥುಪು. ೬-೦೨೩). 
ತಾಬುತಿ: ಬಸುರಾದರ ತೊಡಬೇಕ ಹಸರ ತಾಬುತಿ ಕುಬಸ (ಗರತಿ. ೧೬). 
ತಾಬೂತು,: “ತಾಬೂತು-ಕುತನಿ , . . ರೇಶಿಮೆಬಟ್ಟೆ” (ಹಾನಕೋ. ೬೬). 

[ «ಪಾರ. ತಾಪ್ತಾ; ಮರಾ. ತಾಪತಾ. / ಇಂ. 7೬೫೦೬೩) 

ತಾಪತ್ತಿ "ತಾಪತಿ' ನೋ. 

ತಾಪತ್ರಯ (ನಾ). ೧. ಆಧಿದೈವಿಕ, ಆಧಿಭೌತಿಕ, ಆಧ್ಯಾತ್ಮಿಕ ಎಂಬ 
ಮೂರು ಬಗೆಯ ತೊಂದರೆಗಳು,-ದುಃಖಗಳು : ತಾಪತ್ರಯವ 
ಕಳೆದು ಪೂಜಿಸಿ ತಾಪತ್ರಯವ ಲಿಂಗನೊಲ್ಲ (ಬಸವೆ. ೦೮೪): ತಾಪತ್ರಯದ 
ಬೇಗೆ ಏರಿದಲ್ಲಿ (ಬಸರ. ೧-೬೦) ; ತನು ತಾಪತ್ರಯಕೆ ಗುರುಭಕ್ತಿಯುಕ್ತಿ 


೩೪೨೯ 


20 


80 


45 


ತಾಪಸ 


ವಿಚಿತ್ರಮುಪಮಿಸಲನಘರಾಗತೆ ಕಾರಣಂ (ಬಸಪು. ೩೯-೨೨): ಬಲಿದ 
ತಾಪತ್ರಯದ ಭವಗೋಟಲೆಯ ಜೀವಿಗೆ ಸುಪ್ರಬೋಧದ ಸುಳುವಿನಂತಿರೆ 
(ಕುವ್ಯಾದ್ರೋ. 4-೪೬). ವ. (ಆಲಂ) ತೊಂದರೆ ; ಅಡಚಣೆ; ಕಷ್ಟ : 
ಸಂಸಾರ ಅಂದ್ಮೇಲೆ ತರಲೆ ತಾಪತ್ರಯ ಇದ್ದೇ ಇರುತ್ತೆ (ಹೊಸಕ್ಷಿ. ೯೩); 
ಎಲ್ಲರಿಗೂ ಒಂದಲ್ಲ ಒಂದು ತಾಪತ್ರಯವಂತೆ (ಪದ್ಮಸ, ೦೧೭); ನಮ್ಮ 
ತಾಪತ್ರಯ ಇಷ್ಟಕ್ಕೇ ಮುಗಿದರೆ ನಮ್ಮ ಪುಣ್ಯ (ನಾಡಿಗೇ. ೮3): ನಿನ್ನಂಥ 
ಉದಾರ ಮನಸ್ಸಿನವರಿಗೆ ಅನ್ನದ ತಾಪತ್ರಯ ಉಂಟಾಗಲಿಕ್ಕಿಲ್ಲ 
(ಮುಂಬಯಿ. ೪-೭೭). [ತಾಪ್ಯ * ತ್ರಯ] 
ತಾಪನ (ನಾ). ೧. ಕಾಯಿಸುವಿಕೆ ; ಬಿಸಿಮಾಡುವಿಕೆ. ೨. ಸೂರ್ಯ. 
೩, [ಜೈನ] ನರಕ ಬಿಲಗಳಲ್ಲಿ ಒಂದು : ತಪ್ಪ, ತಪಿತ, ತಪನ, ತಾಪನ 
.- * * ಪ್ರೆಕೀರ್ಣಕ ವಿಕಲ್ಪದಿಂ ಪಂಚದಶಲಕ್ಷ ಬಿಲಂಗಳಪ್ಪುವು (ತತ್ತ ಪ್ಪ. 
930). ೪. ಒಂದು ಬಗೆಯ ಕಲೆ; ರಸವಿದ್ಯೆ (?) : ನದೀತರಣಂ 
ತಾಪನಮಿಂದ್ರಜಾಲಮೆಅಕಂ ಲೆಪ್ಪಂ (ಪುಷ್ಕಪು. ೪-೫೯). [ಸಂ.] 
ತಾಪನಕ್ರಿಯೆ (ನಾ). ಕಾಯಿಸಂವಿಕೆ : ಪಿಂಡೀಬದ್ಧ ದಹನ ತಾಪನ[ಪಾಕಾಂ. 
ತಾಪನ ತಾಡನ]ಕ್ರಿಯೆಗಳಿಂ ಶುದ್ಧ ಲೋಹಮಕ್ಕುಂ (ಜೀವಸಂ. ೪_೯ ವ). 
[ ತಾಪನ + ಕ್ರಿಯೆ] 
ತಾಪಪಡು (ಕ್ರಿ). ಕಷ್ಟಪಡು; ತೊಂದರೆಗೊಳಗಾಗು : ಹಾರಾಡಿ 
ರಾಮನಂಥವರು ಹಗಲಿನಲ್ಲಿ ನನಗಾಗಿ ವೇಷ ತೊಟ್ಟು, ಬಣ್ಣ ಬಳೆದು 
ಕೊಂಡು ತಾಪಪಟ್ಟುದುಂಟು (ಯಕ್ಷಬ, 11 ಮುನ್ನು ಡಿ). 
` [ ತಾಪ್ಯ + ಪಡು) 
ತಾಪಮಾನ (ನಾ). ಶಾಖದ ಮಟ್ಟ: ಜ್ವರ ಬಂದಾಗ ತಂದೆಯವರು 
ತಾಪಮಾನ ನೋಡಲು ಎದೆಯ ಮೇಲೆ ಕೈಯಾಡಿಸಿದ್ದರು (ಎಡಜೆ.' ೫೧). - 
[ ತಾಪ್ಯ * ಮಾನ] 
ತಾಪಮಾಪಕ (ನಾ). ಶಾಖದ ಮಟ್ಟವನ್ನು ಅಳೆಯುವ ಯಂತ್ರ,- 
ಸಾಧನ ; ಉಷ್ಣಮಾಪಕ : ಆದುದರಿಂದ ನಾವು. . . ತಾಪಮಾಪಕ 
(Thermometer) ಮುಂತಾದ ಪದಗಳನ್ನು ಉಪಯೋಗಿಸಿರುವುದು 
(ಧೌಶವಿ. ೨೩೮). ([ ತಾಪ್ಯ + ಮಾಪಕ) 
ತಾಪರಿಗೋಡೆ (ನಾ). ತೆಳುವಾದ ಗೋಡೆ (?): ನಮ್ಮ ಅವರ 
ಕೋಣೆಯ ನಡುವಿರುವ ಹಲಗೆಯ ತಾಪರಿಗೋಡೆಯನ್ನು ಟಪಟಪ 
ಬಡಿಯುವನು (ಜೀನೆಜಾ. ೩೦೦. [ತಾಪರ್ಮಿ*೬ ಗೋಡೆ] 
ತಾಪವಡೆ (ಕ್ರಿ). ದುಃಖ ಹೊಂದು ; ಕಷ್ಟಪಡು: ನಳನು ಕಾಡನು ಸೇರಿ 
ಕಡು ತಾಪವಡೆದರು ಪಡೆದನು ಮರಳಿ ರಾಜ್ಯವನು (ಇಂದಾಪ. ೧೧೯-೮೫). 
[ ತಾಪ್ಯ * ಪಡ್ಕೆ) 
ತಾಪಶಕ್ತಿ (ನಾ). ಉಷ್ಣಶಕ್ತಿ ; ಸುಡುವ ಶಕ್ತಿ: ತಾಪಶಕ್ತಿಯಿಂದ ಈ 
ಕೀಟಾಣುಗಳನ್ನು ನಾಶಪಡಿಸಿದರೆ ಕೊಳೆಯುವುದು ನಿಂತು ಹೋಗುತ್ತದೆ 
(ಜೀವಾತ್ಮ. ೦೨೩). [ತಾಪ್ಯ+ ಶಕ್ತಿ] 
ತಾಪಸ (ಗು). ೧. ತಪಸ್ಸಿಗೆ ಸಂಬಂಧಿಸಿದ ; ತಪಸ್ಸುಮಾಡುವ. (ನಾ). 
೨. ತಪಸ್ಸನ್ನು ಆಚರಿಸುವವನಂ ; ತಪಸ್ವಿ ; ಮುನಿ: “ ಪರಾಶರೀ 
. ತಪಸ್ವೀ, ಕರ್ಮಂದೀ, ತಾಪಸಃ-ಈ ೯ - ತಪಸ್ವಿ ” (ಹಲಾಯು. 
೬೮-೨೩8) ; ತಾಪಸನ ಶಾಪಮೆಂಬುದು ಪಾಪದ ರೂಪಟ್‌ತುಮಟೀಯ 
ದಂತೇಕೆ ಮನ ಂಗಾಪಟ್‌ ದು ಬಂದು ಮುಟ್ಟಿದೆ (ಪಂಪಭಾ. ೨-೨೦) ; 
ಕೊೋಪಿಗಳಲ್ಲೆ ತಾಪಸರ್‌ (ಕಾರಂಪೂ. ೭೫೨) ; ಸಹಸ್ರಜಟಿಯೆಂಬ ತಾಪಸಂ 
ತೋಟ್‌ (ಧರ್ಮಾಮೃ. ೨-೨೦೩); 'ನನೆಗೋಲನುಪಟಳದಲಿ ಭ್ರಾಂತಿ 
ಗೊಂಡಿರ್ದ . . . ತಾಪಸರೆಲೆವನೆಗಾತಿಯರನಪ್ಪಿದರು (ಮೋಹತ. ೭-೧೫); 
ಎಳೆಹುಲ್ಲ ಸವಿದು ನೀರ್ಗುಡಿವ ತಾಪಸನನಂದಲರಂಬಿಗೆ ಗುರಿಮಾಡಿ 
ಎಳೆತಂದರಬಲೆಯರು (ಕಂನವಿ. ೬-೧೪4). [ಸಂ.] 


ತಾಪಸಕುಮಾರ ೩೪೩೦ ತಾಪು 


ತಾಪಸಕುಮಾರ (ನಾ). ತಪಸ್ವಿಯ ಮಗ; ಮುನಿಪುತ್ರ: ಇವರ್ಗಂ। |ತಾಪಾಳ "ತಾಪಾಳು' ನೋ. 


ಪುಟ್ಟಿದೊಂ ಮೃಗಶೃಂಗನೆಂಬೊಂ ತಾಪಸಕುಮಾರಿಂ (ಕಾಂತಿಪು. ೬-೪೩ 5). | | ತಾಪಾಳು, ತಾಪಾಳ (ನಾ). ಬಾಗಿಲಿನ ಅಗುಳಿ ; ತಾಳು: ತಿಮ್ಮಿ ತಾಪಾಳ 
[ತಾಪಸ + ಕುಮಾರ] ಹಾಕಿ, ಹಣತೆ ತುಂಬಿಸಿದಳು (ನನ್ಮೂರು. ೨೨೪). ತಾಪಾಳ : ಆ ಹೆಂಗಸು 
ತಾಪಸತರು (ನಾ). ಇಂಗುದೀ ಮರ; ಗಾರೆಗಿಡ: “ಇಂಗುದೀ. ಥಟಕ್ಕಂತ ಮನೆಯೊಳಕ್ಕೆ ಹೋಗಿ ದಡಾರ್ರಂತ ಕದ ಹಾಕಿ ತಾಪಾಳ 
ತಾಪಸತರುಃ-ಗಾರೇಗಿಡ, ಇಂಗಳದ ಗಿಡ” (ಸಿದ್ಧಾಂತಿ. ೧೦೭). ॥ ಹಾಕಿಕೊಂಡು ಬಿಟ್ಟಳು (ಕೆಲನೆ. ೧3೦). [ದೇ.॥ ತಮಿ. ತಾಟ*ಪ್ಪಾಳ್‌ ] 
[ ತಾಪಸ + ತರ್ಯು ಕ ತಾಪಾಳುಮರ (ನಾ). ಬಾಗಿಲನ್ನು ತೆರೆಯದಂತೆ ತಡೆ ಹಾಕುವ ಅಗುಳಿ: 
ತಾಪಸನಿಕಾಯ (ನಾ). ಮುನಿಗಳ ಸಮೂಹ ; ಯಷಿಗಳ ಗುಂಪು :| | ತಾಪಾಳು ಮರದ ಮೇಲೆ ಗೋಪಾಳದ ದಾಸಯ್ಯ ಕೂತಿದ್ದಾನೆ (ಗಾದೆ). 
ತಾಪಸಾಶ್ರಮದೊಳ್‌ ಮಿಥ್ಯಾತಪಶ್ಚರಣ ಪರಿಣತತಾಪಸನಿಕಾಯದೊಳ* [ ತಾಪಾಳು + ಮರ್ಕ ] 
(ಶಾಂತಿಪು. ೭-೪೨ ವ). [ತಾಪಸ * ನಿಕಾಯ] ತಾಪಿ (ಗು). ೧. ಉಷ್ಣತೆಯ ತಾಪದಿಂದ ಬಳಲುತ್ತಿರುವ. ೨. ದೈಹಿಕ 
ತಾಪಸಭೂಜ (ನಾ). ಎ ತಾಪಸತರು: “ಇಂಗುದಿ ತಾಪಸಭೂಜಮ |0| ಅಥವಾ ಮಾನಸಿಕ ರೋಗದಿಂದ ನರಳುತ್ತಿರುವ. ೩. ತಾಪವನ್ನುಂಟು 
ದಿಂಗಳುಂ” (ವಸ್ಮುಕೋ. &೫-೦೭). [ತಾಪಸ ಭೂಜ] : ಮಾಡುವ. [ಸಂ. ತಾಪಿನ್‌] 


ತಾಪಸರೂಪ (ನಾ). ಇ ತಾಪಸವೇಷ : ತಾಪಸರೂಪಂ ವಿಗತಾಲಾಪಂ ತಾಪಿಂಛ (ನಾ). ಹೊಂಗೆಮರ; ತಮಾಲವೃಕ್ತ: “ಕಾಲಸ್ಯಂಧಃ, ತಮಾಲಃ, 
. . ಜಟಾಧರಂ ದಂಡಧರಂ (ಶಂಠಾಮಾ. ೮-೫೭). [ತಾಪಸ 4 ರೂಪ]| | ತಂಪಿಂಛಃ - ೩ ತಮಾಲವೃಕ್ಷದ ಹೆಸರುಗಳು ” (ಸಿದ್ಧಾಂತಿ. ೧೧೧). [ಸಂ.] 
ತಾಪಸವೃಂದ (ನಾ). ಎ ತಾಪಸನಿಕಾಯ : ಬಳಿಕ ತಾಪಸವೃಂದವನು | | ತಾಪಿಚ್ಛ (ನಾ). ೧.ಎತಾಪಿಂಛ : “ ಕಾಳಸ್ಕಂಧಂ ತಮಾಳಮೆನೆ ತಾಪಿಚ್ಛಂ ” 


ಕಾರುಣ್ಯನಿಧಿ ಕಳುಹಿದ ತಪೋವನಕೆ (ಕುವ್ಕಾಉ. ೯-೮೦). 16] (ವಸ್ತುಕೋ, ೩೪-೮). ೨. ಒಂದು ಬಗೆಯ ಸಸ್ಯ; ಕಾಗೆದೊಂಡೆ : 
[ತಾಪಸ + ವೃಂದ] ಈ ತಾಪಿಚ್ಛಃ, ಕಾಕತುಂಡಿಕಾ-ಈ ೨ ಕಾಗೆದೆೊಂಡೆ್‌ (ಹಲಾಯು. ೩೪-೫೦). 
ತಾಪಸವೇಷ (ನಾ). ಮುನಿಯ ವೇಷ ; ಯಷಿಯ ರೂಪ : ಅಡಗಿಸೀ [ ಸಂ.] 


ರಾಕ್ಷಸ 'ಕಳೇವರವ ಐದು ತಾಪಸವೇಷವನು (ತೊರರಾ. ೩-೮-೧೪) ; | ತಾಪಿತ (ಗು). ೧. ಬಿಸಿ ಮಾಡಿದ; ಕಾಯಿಸಿದ. ೨. ತೊಂದರೆಗೊಳ 
ಕಾನನಕೆ ತಾಪಸವೇಷದಿ ಪೋದರಾಗ (ಕಣಕ. ೧೫). [ತಾಪಸ 4 ವೇಷ]| | ಗಾದ; ಸಂಕಟಕ್ಕೆ ಈಡಾದ. [ಸಂ.] 

ತಾಪಸಾಚರಣ (ನಾ). ತಪಸ್ವಿಗಳ ಆಚರಣೆ ; ತಪಸ್ಸು : ಬಾಲಕಾಲ [10| ತಾಪಿಸು (ಕ್ರಿ). ೧. ಸುಡು ; ಬಿಸಿಯಾಗುವಂತೆ ಮಾಡು : ಗಿರಿಗಳ ತಾಪಿ 
ಪರಿಗೃಹೀತ ತಾಪಸಾಚರಣಂ ಮಿಥ್ಯಾಂಧಕಾರಾವಕುಂಠಿತ ಸಮ್ಯಗ್ದರ್ಶನ ಸುವ ಬಿಸಿಲಾದಡೇಟಿ ಪರೋಪಕಾರದಿ ಚಂದ್ರಿಕೆಯನೊಂದಿಸುವ ಶಾಖೆಗಳ 
ನಾಗೆ (ಕಾಂತಿಪು. ೭-೪೩ ವ). [ ತಾಪಸ + ಆಚರಣ] |  (ಲಸಪು. ೦೦-೩೦); ತಾಪಿಸುತೆ ತಣಿಯಿಸುತೆ ಕುಲುಕಿಸುತೆ ಯತುವೈದ್ಯ 

ತಾಪಸಾರಿ (ನಾ). ತಪಸ್ವಿಗಳ ಹಗೆ; ಯಷಿಗಳ ವೈರಿ; ಕಾಮ:| | ಭೂಪಟದಿ ಜೀವರಸಗಳ ಪಚಿಸುವಂತೆ (ಮಂಕುಕ,೧೫೯). ೨. ಸಂಕಟ ಪಡು; 
"ತಾಪಸಾರಿವಿಜಯ' ಪರಾ. [ತಾಪಸ + ಅರ್ಕಿ ] ತಾಪಕ್ಕೆ ಗುರಿಯಾಗು; ವ್ಯಥೆಪಡು: ನೇಹವಿರ್ಮಡಿಸಿ ಕಿವಿವೇಟವಗ್ಗಳಿಸಿ 

ತಾಪಸಾರಿವಿಜಯ (ನಾ). `ಕಾಮನನ್ನು ಜಯಿಸಿದವನು; ಕಾಮಾರಿ ; || ವಿರಹಿಣಿಯಾಗಿ ತಾಪಿಸುತ್ತೆ (ಪದ್ಮರಾ. ೫-೨೭) ; ಓಪ ತುಷ್ಟಿಯ ಮಾಡ 
ಶಿವ: ಶೃಂಗಾರಾಜಿತ ತಾಪಸಾರಿವಿಜಯಂ ಭೂಧಾರ ಚಕ್ರೇಶ್ವರಂ ಲಜಿವಳು ತಾಪಿಸುವ ಜನನಿಕರಕಾಗಳು (ಕುವ್ಮಾಆ. ಓರಿಇ. ೩೩-೧೬) ; 


(ಹಮ್ಮಿರ. ೧-೪೫). [ ತಾಪಸಾರಿ + ವಿಜಯ] | ಅಡಿಗಡಿಗೆ ಸುಯ್ವ ಜ್ವರಮಿಡಿದು ತಾಪಿಸುವ. . .ಮಿಡುಕುತಿಹ ಗಳಗತ 
ತಾಪಸಾಶ್ರಮ (ನಾ). ಯಷಿಗಳ ವಾಸಸ್ಥಾನ ; ತಪೋವನ : ಐರಾವತೀ ಪ್ರ್ರಾಣೆಯರ್‌ (ಜಐಪು. ೧೯-೩೧): ಮೈಗೆ ಬಿಸಿವರಿಯೆ ಪೊಣಮಟ್ಟು 
ತೀರದ, ತಾಪಸಾಶ್ರಮದೊಳ್‌ ಮಿಥ್ಯಾತಪಶ್ಚರಣಪರಿಣತ ತಾಪಸ ತಾಪಿಸುತಿರ್ದುದಾ ಚಕ್ರವಾಕ (ನಂದಿಮೂ. ೧೮-೨೩) ; ರತಿದೇವಿ ತಾಪಿಸುತೆ 
ನಿಕಾಯದೊಳ್‌ (೫ಾಂತಿಪು. ೭-೪೨ ವ). [ತಾಪಸ +4 ಆಶ್ರಮ] 80| ಬರವರಲು (ನವಮೊ « ೮-೨0). ೩. ಸಂಕಟಿಪಡುವಂತೆ ಮಾಡು ; 
ತಾಪಸಿ (ನಾ). ತಪಸ್ವಿನಿ: ಸಿಂಹದ ಮರಿಯನ್ನು ಎಳೆದಾಡುತ್ತಾ ಬಾಲಕನು | |, ಬಾಧಿಸು; ತಾಪಿಸುವ ತಪಸೆನಗೆಂದು ಕೆಡುವುದು ತಪಸಿಯೇ ಹೇಳಾ 
ತಾಪಸಿಗಳೊಡನೆ ಬರುವನು (ಕಾಕುಂತ. ೧೦೪) [ ಸಂ. ತಾಪಸೀ ] | | (ಬಸಪು. ೪೩-೩೬); ಕಲಿಭೀಮ ಬಿಲ್ಲೊಂಡು ರಿಪುಬಲವ ತಾಪಿಸುತ ಪೊಕ್ಕು 
ತಾಪಸಿಗ (ನಾ). ತಪಸ್ವಿ ; ಖಷಿ ; ಮುನಿ: ಹಸನಾದ ನೆಲವೆ ಕಾಣಿಸದೆ | ಸಂಹರಿಸುತಿರೆ (ತುರಂಗ. ೪೯-೪೦). ೪. ಸಿಟ್ಟಾಗು ; ರೇಗು ; ಉದ್ವೇಗ 
ಇರಲು ತಾಪಸಿಗನು ಬಂದಿಲ್ಲಿ. . . ರಚಿಸಿದನು ತಪವನು | ಗೊಳ್ಳು : ಕೋಪಿಸುತೆ ಕೊಲುವೆನೀ ವೃದ್ಧಪಾರ್ವನನೆನುತೆ ತಾಪಿಸುತೆ 
(ತೀರ್ಥಮ. ೨೭೩). [ತಾಪಸ * - ಇಗ] iss ತೋಟಲಗನೆನುತೆ ಹತ್ತಿರೆ ಬರುತೆ (ನಂಬಿಕ. ೭-೧೦೬). ೫. ರೇಗಿಸು ; 
ತಾಪಸೇಂದ್ರ (ನಾ). ಶ್ರೇಷ್ಠನಾದ ತಪಸ್ವಿ ; ಮಹರ್ಷಿ : ತಾಪಸೇಂದ್ರನ ಕೆರಳಿಸು; ಮನಸ್ಸಿಗೆ ತಾಪವನ್ನುಂಟುಮಾಡು: ಎಲೆ ಪಾಪಿ... ಜಲವ 
ಶವವನೀಕ್ಷಿಸಿ ತಾಪಸೇಂದ್ರನು ಕೊಡುವ ಹರಕೆಯನೇಪರಿಯೊಳಾನೀಸಿ ಬಿಟ್ಟು ಬಾರೆಂದೆನುತ ತಾಪಿಸಿದರು (ತುರಂಗ. ೭೫-೩೫). 
ಕೊಳ್ಳದೆ ಹೋಹುದನುಚಿತವು . , . ಎನುತ (ಬಸಪು, ೩೨-೧೩). [ತಾಪನ4- ಇಸ್ಮು] 


| 
[ ತಾಪಸ + ಇಂದ್ರ] | ತಾಪು, ತಾಪ್ಕೈ ತಾಹಿ ತಾಹೆ (ನಾ). ೧.ಕುಂಟಣಿಯ ಮನೆ; ಹಾದರ 
ತಾಪಸೋತ್ತಮ (ನಾ). ಎ ತಾಪಸೇಂದ್ರ : ನಯದೊಳಾ ತಾಪಸೋತ್ತಮ |40| 'ಗಿತ್ತಿಯ ಮನೆ: (8). ೨. ಗೊತ್ತಾದ ಸ್ಥಾನ; ಸಂಕೇತಸ್ಥಳ: *ತಾಪು, 


ನೊಡಂಬಡಿಸಿ (ಶೈಮಿಧಾ. ೨-೪9); ಸಿದ್ಧರು ಸಾಧ್ಯರು ವರ: ಕುಜುಹುದಾಣ” (ಕಲ್ಮಳ್ಳಿ. 4. 3೫೭). ತಾಪ್ಯೆ: ೧. "“ತಾಹೆಯೆಂದುಂ, ತಾಪೆ 
ತಾಪಸೋತ್ತಮರು. . . ಹಣೆಯೊಳು ಬರೆದುದನಳಿಸಲಶಕ್ತರು' ಯೆಂದುಂ ಕುಂಟಣಿವನೆ” (ಕಶಸಾ. ೨೫-8೦೬). ೨. “ ಕುರುಹಂದಾಣ, 
(ಇಂದಾಪ. ೧೪೫-೧೨). [ತಾಪಸ * ಉತ್ತಮ] ಸಂಕೇತ ಸ್ಥಲ” (ಪ್ರಥ್ಮ). ತಾಹಿ: (8). ತಾಹೆ : ೧. ಮೇಲಿನ "ತಾಪೆ,' 
ತಾಪಹರ (ನಾ). ೧. ತಾಪನಿವಾರಣೆ: ತಾಪಹರಕ್ಕೆ ಮಾಟ್ಟ ಶಿಶಿರಕ್ರಿಯೆಗಳ್‌ ಉಲ್ಲೇಖಕ್ಕೆ ಕೊಟ್ಟಿರುವ "ಕಶಸಾ' ಪ್ರಯೋಗವನ್ನು ನೋಡಿ. 


(ಶಾಂತೀಶ್ಕ. ೧೦-೭೦). ೨. ತಾಪವನ್ನು ನಿವಾರಣೆ' ಮಾಡಂವವನಂ. |4| ೨. “ತಾಹೆಯೆ ಸಮ್ಮುದದೊಳಿರದೆ ಸಂಕೇತದ ಸದ್ಗೇಹಕ್ಕೆ ನಾಮ” 
[ ತಾಪ್ಯ + ಹರ್ಯ (ಕವಿಕಂ. 30೬), [ದೇ.8 ತಮಿ. ಮಲ. ತುಪ್ಪು ; ತೆಲು. ತಾಪಿ] 


ತಾಪೆ, 


ತಾಪೈ, ತಾಫೆ (ನಾ). ೧. (ಸಂಗೀತಗಾರರ. ಅಥವಾ ನರ್ತಕಿಯರ) 
ಗುಂಪು,-ಕೂಟ. "ತಾಪೆಕಟ್ಟು' ಪರಾ. ೨. ಕುಣಿತ ; ನೃತ್ಯ : ತಾಪ 
ತ್ರಯದವನಿಗೆ ತಾಪೆ ಯಾಕೆ? (ಗಾರಿ). ತಾಫೆ : ೧. ತಂಜಾವೂರಿನ ತಾಫೆ 
ಯವರು (ಕಾಮಿಕಾಂ. ೨೪). "ತಾಫೆಕಟ್ಟು' ಪರಾ. ೨. “ ಸೂಳೆಯರ 
ಕುಣಿತ - ತಾಫೆ " (೫೩೦6೦೫: ಇಂಕನಿ.) ; ಸಂಗೀತ ತಾಫೆಯ ಅವಯವ - 
ಮಾತ್ರ ಅವಕಾಶ ಅಷ್ಟೆ (ಕಲನೆ. ೨೦೦). 

[ «ಮರಾ. ತಾಫಾ ; ಅರ. ತಾಇಫಾ. ) 

ತಾಪ್ಕೆ "ತಾಪು' ನೋ. 

ತಾಪೆಕಟ್ಟು, ತಾಫೆಕಟ್ಟು (ಕ್ರಿ). ಕುಣಿ; ನರ್ಶಿಸು: ಸಾಕುಬಿಡು, ನೀನೇನು 
ತಾಪೆಕಟ್ಟಬೇಕಾಗಿದೆಯೇ (ಕೀಲುಗೊಂ. ೭೭). ತಾಫೆಕಟ್ಟು: ನೀಲಾಸಾನಿಯ 
ಮಗಳು ಕಮಲಾಸಾನಿಯು 'ತಾಫೆ'ಕಟ್ಟಿದಳು (ಮರ್ಯಾದೆ. ೨೧೧) ; ಎಲ್ಲಿ 
ತಾಫೆಕಟ್ಟಬೇಕೋ ಪಾಪ (ಕಲಾಸಾ. ೭). | ತಾಪೈ ೬ ಕಟ್ಟು) 

ತಾಪೇದಾರ "ತಾಬೇದಾರ' ನೋ. 

ತಾಪೇದಾರಿ "ತುಬೇದಾರಿ' ನೋ. 

ತಾಪ್ತಿ "ತಾಪತಿ' ನೋ. 

ತಾಫೆ "ತಾಪ್ಲ್ಗೆ' ನೋ. 

ತಾಫೆಕಟ್ಟು "ತಾಪೆಕಟ್ಟು' ನೋ. 

ತಾಫೇದಾರಿ "ತುಬೇದಾರಿ' ನೋ. 

ತಾಬ "ತಾಬೆ' ನೋ. 

ತಾಬಂಡಿ "ತಾಂಬಾಣ' ನೋ. 

ತಾಬಡತೋಬ, ತಾಬಡತೋಬಡ (ಅ). ಕೂಡಲೇ ; ಆಗಿಂದಾಗ ; 
ತಕ್ಷಣ: ತಾಬಡತೋಬ (ಕೂಡಲೆ) ತಾಬಡತೋಬ ಕಳಿಸು (ಕೂಡಲೆ 
ಕಳಿಸು) (ಸುವರ್ಣ. ೩೨೮); ರತ್ನಾಳ ಕರಕೊಂಡು ಹೋಗಲಾಕ ತಾಬಡತೋಬ 
ಬರ್ರಿ (ಗ್ರಾಮಾಯ. ೭೨). ತಾಬಡತೋಬಡ : ತಾಬಡತೋಬಡ ಕೇಸು 
ಹಾಕಿಬಿಡುತ್ತಿದ್ದೆ (ಗಂಗಾಸಾ. ೦೩೨). 

[ «ಮರಾ. ತಾಬಡತೋಬ್‌ ; ಹಿಂ. ತಾಬಡ್‌ತೋಡ್‌) 

ತಾಬಡತೋಬಡ "ತುಬಡತೋಬ' ನೋ. 

ತಾಬಾ "ತಾಬೆ' ನೋ. 

ತಾಬಾಣ "ತುಂಬಾಣ' ನೋ. 

ತಾಬಿಲೆ "ತಾಂಬೇಲು' ನೋ. 

ತಾಬುತಿ "ತಾಪತಿ' ನೋ. 

ತಾಬುಲ್‌ಬಳೆ (ನಾ). (ಸಾಣೆಹಿಡಿದು) ಹೊಳಪು ಕೊಟ್ಟ ಬಳೆ: ಆದರೂ 
ನರ್ಸಿಯ ಕೈಯ್ಯಲ್ಲಿ ಎರಡೆರಡು ಚಿನ್ನದ ತಾಬುಲ್‌ ಬಳೆ - ಹೇಗೆ ಬಂದವು 
(ಒಡ್ಮಿಉ. ೪೭). [ ಅತಾಬೂಲು + ಬಳ್ಳೆ] 

ತಾಬೂತ್‌, ತಾಬೂತ್ಯು (ನಾ). (ಮೊಹರಂ ಹಬ್ಬದಲ್ಲಿ ಮೆರವಣಿಗೆ 
ಬರುವ) ಅಲಂಕೃತವಾದ ಪೆಟ್ಟಿಗೆ; ಮುಸಲ್ಮಾನ್‌ ಕುಶಲರು ಬಾಬೈಯನ 


ಹಬ್ಬದಲ್ಲಿ ಮೆರವಣಿಗೆಗೆ ತಯಾರ್ಮಾಡುವಂಥ ' ತಾಬೂತ್‌ ' ತರಹದ 


ಸುಂದರವಾದ ಒಳಗೂಡು (ಕೆ೦ನೆ. ೧೯೮). ತಾಬೂತ್ಕು : (೪). 
[ «ಅರೆ. ಹಿಂ. ಮರಾ, ತಾಬೂತ್‌] 
ತಾಬೂತ್ಕು "ತಾಪತಿ' ನೋ. 
ತಾಬೂತ್ಕು "ತಾಬೂತ್‌' ನೋ. 
ತಾಬೂಲು (ನಾ). (ಸಾಣೆ ಹಿಡಿದು) ಹೊಳಪು ಕೊಡುವಿಕೆ ; ಕಾಂತಿ 
ಕೂಡಿಸುವಿಕೆ : ಮೋಹೆನ ರಾಯ ಬಂದು ಈ ರತ್ನವನ್ನು ಮೆಲ್ಲನೆ 
`ಕೆಸರಿನಿಂದೆಶ್ತಿ ತೊಳೆದು. ಹಿಡಿದು, ತಾಬೂಲು ಕಡಿದು, ಲೋಕದ ಮುಂದೆ 
ಥಳಥಳಗೆ ೊಳಿಸಲು ಪೇಚಾಡುತ್ತಿದ್ದಾನೆ (ಹಿಂಕತೆ. ೪೭). 
[ «ತುಳು. ತಾಬುಲು] 


೩೪೩೧ 


ಬು 


5 


86 


40 


ತಾಮರಸ 


ತಾಬೆ, ತುಬ್ರ ತಾಬಾ (ನಾ). ಅಧೀನ ; ವಶ; ಸ್ವಾಧೀನ: ಅರೆವಾಶಿ 
ಪೌಜನ್ನು ನಿಮ್ಮ ತಾಬೆಗೆ' ಕೊಡುತ್ತೇವೆ (ರಾಜೀಂದ್ರ. ೨೩): ನಿಮ್ಮ ತಾಬೆ 
ಯಲ್ಲಿ ಯಾರಿದ್ದಾರೆ? ಒಳಗುತ್ತಿಗೆಗಾದರೂ ಸರಿಯೆ (ಜಾರುದಾ. ೨೧೭) ; 
ಜವಿಸಾನುಗಳನ್ನು ತಾಬೇದಲ್ಲಿ ತೆಗೆದುಕೊಂಡು ಸ್ವಂತ ಸಾಗುವಳಿ ನಡೆಸಿದ್ದಾ 
ನಂತೆ (ದೀಪಹ. 11, ೦೦೩). ತೌಬ: ಮೇರಾಡಿಯ ಒಳಗೆ ತುಳುವ ಹೆಗ್ಗಡಿತಿ 
ತಾಬದ ಮೂಲದ ಬಾಳಿನ ವಿವರ (ಸೌಇಇ, 120-11, ೪೨೪೨೨೯ ; 
ತಾಬಾ: ಹೊಸ ಫೋನೊ ಅವರ ತಾಬಾಕ್ಕೇ ಕೊಟ್ಟು ಬಿಟ್ಟಿತ್ತು 
(ವೈನಿ. .೧೯೩) ; ಆಸ್ತಿಯನ್ನು ನಿಮ್ಮ ತಾಬಾಕ್ಕೆ ತೆಗೆದುಕೊಳ್ಳಬೇಕೋ 
ಬೇಡವೋ (ಜೀಟಿನಾ. ೩೮); ಅವರ ಸಂಸ್ಥಾನ ಸರಕಾರದ ತಾಬಾ ಆಗಿ ಎಷ್ಟೋ 

[ ಹಿಂ. ತಾಚೆ: ; ಅರ. ತಾಬಆ 


1401). 


ವರ್ಷ ಆತು (ಭಾಗ್ಯಶ್ರೀ. ಒಂ). 

ತಾಬೆದಾರ "ತಾಬೇದಾರ' ನೋ. 

ತಾಬೆದಾರಿ "ತಾಬೇದಾರಿ' ನೋ. 

ತಾಬೇದಾರ, ತಾಪೇದಾರ, ತಾಬೆದಾರ (ನಾ). ಯಾರನ್ನಾದರೂ 
ಅವಲಂಬಿಸಿದವನು ; ಅಧೀನನಾದವನು; ಕೈಕೆಳಗಿನವನು ; ಸೇವಕ: 
“ ಕೈಕೆಳಗಿನವನು, ತಾಬೇದಾರ'' (80086188. ಇಂಕನಿ.); ಖೈದಿ ಅವರಿಗೆ 
ಬಹಳ ಸತಾಯಿಸಿ ಅವರ ತಾಬೇದಾರರ ರೂಬುರೂಬು ಬಹಳ ಅವಮಾನ 
ಕರವಾಗಿ ಹೀಯಾಳಿಸಿರಬೇಕು (ಕಲನೆ. ೧೧೫) : ನಿಮ್ಮ ತಾಬೇದಾರ್ರೆಲ್ಲಾ 
ಇಲ್ಲೇ ಕಾಫೀ ಕುಡಿಯಬೇಕು (ನವನೀ. 90). ತಾಪೇದಾರ: ಸ್ವಾಮಿ 
ಯವರ ಸೇವಕ! ತಾಪೇದಾರ! ಬಡವ! ಆದರೆ ಸುಳ್ಳು ಹೇಳೋ ಮನುಷ್ಯ 
ಅಲ್ಲ (ಕಂಗಳ. ೫೦); ಶ್ರೀರಂಗರಾಯರು ದೊಡ್ಡ ಅಧಿಕಾರಿಗಳಾಗಿ, ನೂರಾರು 
ಜನ 'ತಾಪೇದಾರ'ರನ್ನು ಬೆದರಿಸಿ ಕೊಳ್ಳುತ್ತಿದ್ದರು (ಶನಿಸಂ. ೨೫೩). 
ತಾಬೆದಾರ : ಅವರು ಯಾವ ಆಫೀಸರವರಿಗೆ ತಾಬೆದಾರರಾಗಿರುವರೋ 
ಅವರುಗಳಿಂದ ದಾಖಲ್‌ ಮಾಡಲ್ಪಡುವುದು (ಗ್ರಾಮಾಕ. ೪೭). 

[ «ಅರ. ಹಿಂ. ತಾಬೇದಾರ" 

ತಾಬೇದಾರಿ, ತಾಪೇದಾರಿ, ತುಫೇದಾರಿ, ತಾಬೆದಾರಿ (ನಾ). 
ಚಾಕರಿ : ನೀವು ಪೂರ್ವದಿಂದಲೂ ನಮ್ಮ ತಾಬೇದಾರಿಯಲ್ಲಿಯೇ 
(ಜಾಮವಂ. ೧೫೯) ; ನೀನು ದಳವಾಯಿ ಆದಾಗ ನಿನ್ನ ತಾಬೇದಾರಿಗೆ ನನ್ನ 
ಸೇರಿಸಿಕೋ (ಜಿಂಗಾಳ್ಕ. ೩೨೫). ತಾಪೇದಾರಿ: ನಾನು ತಾಪೇದಾರಿ ಮಾಡಿದ 
ಎಲ್ಲಾ ಅಮಲ್ಹಾರರೂ . . . ಹಿಂದಿರುಗುತ್ತಿದ್ದರು (ಗರುದಾ. ೮೯) ; ನಾನು 
ನೌಕರಿದ್ದೀನಿ ತಾಪೇದಾರಿ ಮಾಡೋವ (ಮುಮನೆ. ೧೮೫). ತಾಫೇದಾರಿ : 
ಈ ಸರ್ಕಾರದ ತಾಫೇದಾರಿ ಮಾಡುವವರೆಗೂ, ಅವರು ಕೊಡುವ ಪೋಟಿಗೆ 
ಹಣಕ್ಕೆ ಸರಿತೂಗುವಷ್ಟಾದರೂ ಕೆಲಸ ಮಾಡದಿದ್ದರೆ ಹೇಗೆ (ಜಾಳಿವೈ. 
೧೬೦). ತಾಬೆದಾರಿ : (ಮೈಗೆಜಿ. 1, ೭೮೬). 

[ «ಪಾರ. ಹಿಂ. ತಾಬೇದಾರೀ) 

ತಾಮ್‌ "ತಾನ್‌' ಪರಾ. 

ತಾಮರಮುಗೆ (ನಾ). ಒಂದು ಊರಿನ ಹೆಸರು: ಅಜದೊಣ ನದಿ: 
ದಕ್ಷಿಣ ತಟೇ ತಾಮರಮುಗೆ ಪಾನುಜ್ಗುಲ್ಕಿಜುವಳ್ಳಿ (ಎಕ. ಸ, ಕೋಲಾರ. 
೬೩-೬೮ ; 787). [7?) 

ತಾಮರಸ (ನಾ). ೧. ತಾವರೆ; ಕಮಲ ; “ಸಹಸ್ರಪತ್ರಂ, ಶತಪತ್ರಂ... 
ತಾಮರಸಂ . . . ಪಂಕಜಂ-ಈ ೧೭ ತಾವರೆ” (ಹಲಾಯು. ೧೧೨-೫1) ; 
ಮೇಳದವರಂತಿರೆ ಸಾರಿಕೆ ರಾಜಗೇಹದಂತಿರೆ ಕೊಳನಲ್ಲಿ ತಾಮರಸಂರಂತಿರೆ 
ತಾಮರಸಂಗಳೊಪ್ಪುಗುಂ (ಪಂಪಥಾ. ೫-೫೮) ; ಆ ಕುಂಡಮನೆ ಪದ್ಮಪಂಡ 
ಮಾಡಿಯಲ್ಲಿ ಸಹಸ್ರದಳ ಸುವರ್ಣ ತಾಮರಸಮುಮನದಣ ಕರ್ಣಿಕೆಯ 
ಮೇಲೆ ಸಿಂಹಾಸನಮುಮಂ ವಿಗುರ್ವಿಸಿ (ಪಂರಾಮಾ. ೧೬-೨೯ ವ); ಶ್ರೀ 
ಮಹಿಳಾನನ ಮಂಜುಳ ತಾಮರಸ ಪತಂಗ (ವಿಷ್ಣುಪು. ೪-೧). ವಿ. ಚೆನ್ನ: 
ಬಂಗಾರ. ೩. ತಾಮ್ರ. [ ಸಂ.) 


ತಾಮರಸನೇತ್ರ 


ತಾಮರಸನೇತ್ರ (ನಾ). ಕಮಲದಂತೆ ಕಣ್ಣು ಗಳುಳ್ಳವನು ; ವಿಷ್ಣು : 
ಗೋಕುಲಕೆ ಪೋಗಿ ನೀಲೋತ್ಸಲದಳಶ್ಯಾ ಮನಪ್ಪ ಸ ರಸ 
ನೋಡಿ (ಜಗವಿ. 8-3೩ 5), [ತಾಮರಸ 4 ನೇತ್ರ] 
ತಾಮರಸಪ್ರಿಯ (ನಾ).ಎತಾಮರಸಬಾಂಧವ: ತಾಮರಸಪ್ರಿಯ ರವಿಸುತ 
ಸೋಮರ್‌ ಮೃತ್ಯುವಿನೊಳಕ್ಕೆ ಷಷ್ಮದೆೊಳಿರೆ ಸದ್ಕೋಮರಣ ಂ ಶಿಶುವಿಂಗೆ 
(ಜಾತತಿ. ೬೨೩). | ತಾಮರಸ * ಪ್ರಿಯ] 
ತಾಮರಸಬಾಂಧವ (ನಾ). ತಾವರೆ ಹೂವಿಗೆ ಪ್ರಿಯನಾದವನು.; 
ಸೂರ್ಯ : ತನುವಿದು ತಾಮರಸಬಾಂಧವನ ಬಾಳಿಕೆತನಕ[ಪಾಠಕಾಂ. 
ಗಕಟಿ]ಶಾಶ್ವತವೆ (ತೊರರಾ. ೩-೬-೫೪). [ತಾಮರಸ 4+ ಬಾಂಧವ] 
ತಾಮರಸಮುಖಿ (ನಾ). ಕಮಲದಂತೆ -ಮುಖವುಳ್ಳವಳು : ತಾಮರಸ 
ಮುಖಯ ನಳಿತೋಳ್‌ . ., ಮಕರಧ್ವಜನ ಪಾಶಮೆನೆ ಸೊಗಯಿಸುಗುಂ 
(ಜಗವಿ. ೧೦-೩೨). [ಸಂ. ತಾಮರಸಮುಖಿ: (ತಾಮರಸ + ಮುಖ + -)) 
ತಾಮರಸಸಖ (ನಾ). ಇ ತಾಮರಸಬಾಂಧವ : ತಿಮಿರವೆತ್ತಲು ತಾಮರಸ 
ಸಖನೆತ್ತಲು (ಪ್ರಭುಲೀ. ೬-೮೦). [ಸಂ. (ತಾಮರಸ 4 ಸಖಿ 4 -) 
ತಾಮರಸೋದ್ಭೂತ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ: 
ಪರಮಾರ್ಧಂ ನಿಮ್ಮ ಸಮ್ಮಕ್‌ಪರತರ ನಿಜಮಂ ಭಾವಿಸಲ್‌ ಬಣ್ಣಿಸಲ್‌ 
ತಾಮರಸೋದ್ಭೂ ತಂಗೆ ಶಕ್ರಂಗಸುರರಿಪುಗೆ ವೇದಕತರ್ಕ್ಯಂ (ಕಕ್ಸಾಶ. ೮3). 
[ ತಾಮರಸ + ಉದ್ಧೂ ತ | 
ತಾಮರೆ, ತಾವರೆ (ನಾ). ೧. ಎ ತಾಮರಸ ೧: “ ಕೆಸರ್ಮಲ್ಲಿಗೆ, ಸಿರಿಯ 
ಕರುಮಾಡಂ, ತಾಮರೆ[ಪಾಕಾಂ. ಎ - ಈ ೪ ಕಮಲಕ್ಕೆ 
ಪೆಸರ್‌ ” (ಕಶಸಾ. ೮-೧೬೫) ; ಕೋಡಗವೇಆ್‌ರ್ದ ಸೊರ್ಕಾನೆಯುವುಂ 
ಕಸಕುಪ್ಪೆಯೊಳ್‌ ತಾಮರೆ ಮೂಡಿದುದಂ . .. ಇಂತೀ ಪದಿನಾಜುಂ. .. 
ಕನಸುಗಳಂ ಕಂಡೆನೆಂದಂಜಿ (ವಡ್ಮಾರಾ. 6೫-೨೯) ; ತಾಮರೆಗಂ ಚಂದ್ರಗಂ 
ತಾಮಸಮಂ ಕಳೆದು ಕಾಣ್ಕೆ ಮಾಟ್ಬಂತೆ (ಅದಿಪು. ೭-೯) ; ಶ್ರೀವನಿತೇಶನ 
ಪೊಕ್ಕುಳ ತಾಮರೆಯೊಳು ಪುಟ್ಟಿ ದಜನಿನೆಡೆವಣನಯದೆ ಬಂದೀ ವಸುಧೆ 
ಯೊಳೇನೆಸೆದುದೋ ಪಾವನ ಚಾಳುಕ್ಕ ವಂಶಂ (ನಾಂದೇಡ್‌. ೩-೨; 1047). 
೨. ತಾವರೆಯ ಎಲೆಯ ಆಕಾರದಲ್ಲಿ ಚರ್ಮದ ಮೇಲೆ ಹರಡುವ 
ಒಂದು ಬಗೆಯ ಚರ್ಮರೋಗ ; ಹುಳುಕಡ್ಡಿ : (8). ತಾವರೆ: ೧. 
“ ಸಹಸ್ರಪತ್ರಂ, ಶತಪತ್ರಂ, ಅಂಬುಜಂ . . . ಪಂಕಜಂ-ಈ ೧೭ ತಾವರೆ” 
(ಹಲಾಯು. ೧೧೨-೫೬): ಮೊಗಮಂ ತಾವರೆ ಕಣ್ಣನುತ್ತ ಕೈಳದಳಂ ಧವ್ಮಿಲ್ಲಮಂ 
ಸೋಗೆ ಸೆಳ್ಳುಗುರಂ ಕೇದಗೆ . . . ಪೋಲ್ತುವು (ಅದಿಪು. ೬-೮೫) ; ಅರೆ 
ಸೀದುವು ತಾವರೆ ಖಗಮರೆಬೆಂದುವು ಭೀಮ ಕೋಪಶಿಖಿ ಮುಟ್ಟೆ (ಗದಾಯುಂ. 
೭-೧೮) ; ಗಜದ ದಂತದಂತೆ ಬೆಂಕಿಯುಷ್ಣದಂತೆ ತಾವರೆಯ ಸೂರ್ಯನಂತೆ 
(ಧರ್ಮಾಮ್ಮ . ೫.೧೨೫); ಸೂರ್ಯನುದಯ ತಾವರೆಗೆ ಜೀವಾಳ (ಬಸವ. ೩೬೬); 
ತಿಳಿನೀರಿಂ ತಾವರೆಯಿಂ ಕಳಹಂಸೆಯಿನೆಸೆವುದಲ್ಲಿ ಸರಸೀಷಂಡಂ (ಗಿರಿಕ, 
೨-೪೪) ; ಶ್ರೀ ನೆಲಸಿರ್ಪ ತಾವರೆಯನಾಂತ ಸರೋವರದಂತೆ (ಸೂಕ್ತಿ ಸು. 
೧-೦); ಪಂಕದೊಳಿದ್ದ ತಾವರೆಯಂದದಲಿ (ಬಸಪು. ೪೯-೩೦) ; ಪಲತಾವರೆಯ 
'ಪೂಗಳನಾಯ್ದೂಕೊಂಡಾ ಪರಮ ಜಿನಭವನವನು ಪೊಕ್ಕನು (ಸಾಳೈೆಛಾ. 
೧೬-೪೦). 
ತಾವರೆಯ ಕಣ್ಣ ಎ ತಾವರೆಗಣ್ಣ : “ತಾವರೆಯ ಕಣ್ಣನೆಂದೊಡ 
ಮುಪೇಂದ್ರನ ನಾಮವು” (ಕಲ್ಮಿಕ್ಕೆ. ಬಿ. ತಾವರೆಯಣುಗ ಎ ತಾವರೆಯಲ್ಲಿ 
ಹುಟ್ಟಿದವನು; ಬ್ರಹ್ಮ: " ಬಿದಿಯಲರಿಚಂ , . . ತಾವರೆಯಣುಗ 
ನಂಚೆದೇರನೆಂಬಿವು ಬ್ರಹ್ಮಗೆ ಒದವಿರ್ಪ ನಾಮ 7? (ಕಬ್ಮಮಂ. ೯): “ ವಾರಿಜ 
ಭವಂಗೆ ತಾವರೆಯಣುಗನೆಂದಕ್ಕುಂ " (ಕಕರ. ೪೫). ತಾವರೆಯ ತನಯ ಎ 
ತಾವರೆಯಣುಗ : ಬಿರುದರ ವಿಗಡ ಮೂದಲೆಗಳ ಮಹಾಧ್ವನಿ ಬಗಿದುದೈ 
ತಾವರೆಯ ತನಯನ ಕರ್ಣಕೋಟರವ (ಕುವ್ಯಾಛೀ. ತಾವರೆಯ 


೨-೪). 


೩೪೩೨ 


10 


16 


20 


86 


«0 


46 


ತಾಮರೆಗೊಳ 
ನಂಟ ಎ ಕಮಲದ ಮಿತ್ರ; ಸೂರ್ಯ : ತಾವರೆಯ ನಂಟನಿರದೇ 
ವರುಣದಿಗುವಾರ್ಧಿಯೊಳು ನೆರೆದನು (ಸಾಳ್ಮಥಾ. ೨೪-೪೦). ತಾವರೆಯ 


ಪೊಕ್ಕುಳಿಗ ಹೊಕ್ಕುಳಲ್ಲಿ ತಾವರೆ ಉಳ್ಳವನು; ಪದ್ಮನಾಭ; ವಿಷ್ಣು: 
ಮಿಕ್ಕಮಾತೇನೆರಳೆರಳ್ಕೊಗಂ ತಾವರೆಯ ಪೊಕ್ಕುಳಿಗನುಂ ಪೊಣ್ಮಿ ದರ್ಪೊಣ್ಮು 
ವೆನ್ನಂಗದುಕ್ಕುವ £ ವೆ ] ವರಿಂದೆಂದನೀಶಂ (ಮದೆ ಪು. ೦೧-೩೦). 
ತಾವರೆಯ ಮಿತ್ರ ತಾವರೆಯ ನಂಟ: ತಾವರೆಯ ಮಿತ್ರನ ಕರಗಿ 
ಕರುವಿನೊಳೆರೆದರೆಂದೆನೆ ಥಳಿಥಳಿಸಿ ತೊಳಗುವ ತನುಚ್ಛವಿಯ (ಕುವ್ಕಾಆ. 
೩-30) ; ನೈದಿಲ ತಾವರೆಯ ಮಿತ್ರರಿಗೆ ಮಂಡೆಯೊಳಿಟ್ಟೆನಂಜುಳಿಯ 
(ಕುವ್ಕಾಸ. ೦೫-೨೮). ತಾವರೆವನೆಯಳ್‌ ಎ ತಾವರೆಯನ್ನು ವಾಸಸ್ಥಾನ 
` ವಾಗಿ ಉಳ್ಳವಳು ; ಲಕ್ಷ್ಮಿ : “ಸಿರಿಯರಸಿಯಕ್ಕು ತಾವರೆವನೆಯಳೆಂದು” 
(ಕರರ. ೪೪). [ದೇ.॥ ತಮಿ. ತಾಮರೈ; ಮಲ. ತಾಮರ; ಕೊಡ: 
` ತಾವರೆ; ತುಳು, ತಾಮರೆ ; ತೆಲು. ತಾಮರ, .ಪರ್ಜಿ. ತಾಮರ್‌ ; ಕುವ. 
ತಂಬೆರಿ./ಸಂ. ತಾಮರಸ] " 
ತಾಮರೆಕಟ್ಟು (ನಾ). ಒಂದು ಸ್ಥಳದ ಹೆಸರು: ಪಾಲ್ಪಡುವಿನುಳ್ಳಡುವಣ 
ಕೆಲ್‌ಯುಳ್‌ ತಾಮರೆಕಟ್ಟಿನೈಲಗೆ ಮೂವತ್ತುಗೂಳಂ ಕಟನಿ ಕಲ್ನಾಡು 
ಸರ್ವ್ವಪಷರಿಹಾರ ಪ್ರಸಾದಂ ಗೆಯ್ದಾರ್‌ (ಎಕ. 3, ಬೌರಿಂಗ್‌. ೧೩-೫; ಸು. 
890). [ತಾಮರೆ * ಕಟ್ಟು? ] 
ತಾಮರೆಕೊಳ "ತಾವರೆಗೊಳ' ನೋ. 
ತಾಮರೆಗಣ್‌, ತಾವರೆಗಣ್‌, ತಾವರೆಗಣ್ಣು (ನಾ). ಕಮಲದಂಥ ಕಣ್ಣು: 
ತಾಮರೆಗಣ್‌ ಮುಚ್ಚಿದೆಯಾ? (ಮುಕ್ತಳಂ. ೩೮-೩). ತಾವರೆಗಣ್‌ : 
ತಾವರೆಗಣ್ಣ ನಗೆಗಣ್ಣ ಬೆಚ್ಚೆರಳೆಗಣ್ಣ . . . ಬಲ್ಬೊಗಸೆಗಣ್ಣಬಲೆಯರ್‌ 
` (ಜಿಬಪು. ೩೭-೪೪) ; ತಾವರೆಗಣ್ಣಿಂ ತವಕದಿನೀಕ್ಷಿಸಿ ಭಾವೋದ್ಭವರೂಪನ 
ಕಡುಚೆಲ್ವಂ ಭಾವಕಿ ಪಿರಿದುಂ ಭಾವಿಸಿ (ಜಯಕಾ. ೪-೨೩). ತಾವರೆಗಣ್ಣು . 
ಚೆನ್ನಾಗಿ ಮೆಅ್‌ದಿಹ ತಾವರೆಗಣ್ಣಿನ ಹೆಣ್ಣುಗಳ್ಳೆದಿತೊಗ್ಗಿನಲಿ (ಕಂನವಿ. 
೯-೮೨).' [ತಾಮರೆ4 ಕಣ್‌) 
ತಾಮರೆಗೆಜಕ, ತಾವರೆಕೆಟ* , ತಾವರೆಗೆಜ್‌(ನಾ). ೧. ತಾವರೆ ಹೂಗಳಿಂದ 
ಕೂಡಿರುವ ಕೆರೆ : ಆದಿತ್ಯಂಗಿದಿರಂ ನೀರಂ ಸೂಸುವಾಗಳ್‌ ಬೆರಲಿಂದ 
ಮುರ್ಚಿ ನೀರ್ವೆರಸು ಸೂಸಿ ತಾಮತಿಗಟ ಗ ತಾಮತ]ಚೆತಳುಂಗುಳೂಂ 
ಬಿಟ್ಟಿತ್ತು (ವಡ್ಮಾರಾ. ೫-೪).. ತಾವರೆಕೆಜ್‌: "೨. ಒಂದು ಊರಿನ 
ಹೆಸರು ; ತಾವರೆಕೆಆಿಯೊಳಗೆ ವಾಟಿಕೆ (?) ದೇವ ಭೋಗಮ್‌ (ಮೈಆರಿ. 
೧೯೨೪, ೬೦-೫; 7). ತಾವರೆಗೆ: ೧. ಕಿಟ್‌ದಂತರಂ ಬಂದೊಂದು 
ತಾವರೆಗೆಅ್‌ಯ ಮೊದಲೊಳ್‌ ನಿಂದು (ಪಂಪಭಾ. ೨-೯೩ ವೃ; ಭಾವಕಿಯರ್‌ 
ತೊಡಗಿದರ್‌ . . . ಜಳಕೇಳಿಗೆ ಮಿಗೆ ತಾವರೆಗೆಜ್‌ಯಚ್ಚ ತಿಳಿದ ತೀರದ 
ಜಲದೋಳ್‌ (ಹಮ್ಮಾರ. ೪-೨೨); ಅಲರ್ದ ತಾವರೆಗೆಣಿಗಳಿಂ . . . 
ಪೂದೋಂಟಂಗಳಿಂ . , . ಸೊಗಯಿಸುವುದಾ ವಿಷಯ (ಸಾಳ್ಕಭಾ. ೦-೩೭) ; 
೨. ದಕ್ಷಿಣ ದಿಶಾಭಾಗದ ತಾವರೆಗೆಆಿಯ ನಖರೇಶ್ನರ ದೇವರಾಚಾರ್ಯರ್‌ 
(ಇಆ. ೫, ೩೪೩-೨೬ ; 1098). [ತಾಮರೆ * ಕೆಲ) 
ತಾಮರೆಗೈ, ತಾವರೆಗೈ: (ನಾ). ತಾವರೆಯನ್ನು ಹೋಲುವ ಕೈ: ಜವನ 
ಪಟುಭಟರ `ಹುಂಕೃತಿ ತವುವಿನೆಗಂ ತಡೆದು ತೋರ ತಾಮರೆಗೈಯಂ : 
(ವಸ್ತೆ ವಂ. ೧೩-೦೧೫). ತಾವರೆಗೈ: ತಾವರೆಗೈಗಳಿಂದಿಂದುಮಂಡಲ ಚೆಂಡ 
ಭಾವಜ ಪಿಡಿದಾಡುವಂತೆ (ಕಂನವಿ. ೧೦-೪೨). 
[ ತಾಮರೆ + ಕೈ, (ಆಕೆಯ) ] 
ತಾಮರೆಗೊಳ, ತಾಮರೆಕೊಳ, ತಾವರೆಕೊಳ, ತಾವರೆಗೊಳ (ನಾ). 
..೧. ತಾವರೆ ಹೂಗಳಿಂದ ಕೂಡಿದ ಸರೋವರ; ಕಮಲ ಸರೋವರ; 
ಪದ್ಮಾಕರ; ತಾಮರೆಗೊಳದ ತಡಿಯ ಮಟ್‌ಯೊಳಿರ್ವರುಂ ಮಾಸೋಪ 
ವಾಸಂಗೆಯ್ದು ಸೊಗಯಿಪ ತಾಮರೆಗೆೊಳನಂ 


(ವಡ್ಮಾರಾ, ೧೦೩-೧೮) ; 


ತಾಮಲಕಿ 


ಪ್ರತ್ಕೂಷದೆೊಳ್‌ ಜಿನಾಂಬಿಕೆ ಕಂಡಳ್‌ (ಕಾಂತಿಪು. ೯-೨೦೫). ತಾಮರೆ 
ಕೊಳ: ೨. ಒಂದು ಊರಿನ ಹೆಸರು: ಮಣಲಯ ಕೊಂಗೂಣಿ 
ಗಾವುಣ್ಣಂ ಮೂನೂಜು ಮಾನಿಸರವರಸಿ ತಾಮರೆಕೊಳಾನ ಕೂಡಿ 
ಇಯ ಬನ್ನಡೆ (ಎಕ, 1೪, ಹೆಗ್ಗಡ. ೭೩-೧೨ ; 1007 9). ತಾವರೆಕೊಳ : 


೧. ತಾವರೆ ಕೊ[ಪಾಕಾಂ.ಗೊ]ಳದ ತೋಟಿಯ ಹೆದಕೆ ಕಂಪಿಸಿ (ಕುವ್ಕಾಆ. | 


೧೦-೫);: ಭಾವ ಬಾರೆಂದು ತಾವರೆಕೊಳಕಿಳಿದಳು (ಗುರುಳ. ೧-೧೦). 
ತಾವರೆಗೊಳ: ೧. ಯೂಥಪತಿ ಸಮನ್ವಿತಯೂಥಂ ಸೊಗಯಿಪ ತಾವರೆ 
ಗೊಳನಂ ಪುಗುವಂತಿರೆ (ಕಾಂಕಿಪು. ೦೦-೮೩); ಕೇಳೀಶೈಲದ ತಾವರೆಗೊಳದ 
ಹಿಮಗೃಹದೊಳಿರ್ದಪಳೆಂದು ಬಿನ್ನವಿಸೆ (ಕಾದಂಉ. ೨೦೪) ; ತದನಂತರಂ 
ವನಮಹತ್ತರನರಿ ಬರಿಸಿ ಮಾವಿಂಗಿದು ಮಲ್ಲಿಗೆಗಿದು ತಾವರೆಗೊಳಕಿದು 
ದೆಲೆಂದು ಪೆಸರ್ವೆಸರಿಂ ಭೂಷಾವಸನ ಕನಕಚಯಮನಿಳಾವಲ್ಲಭನಿತ್ತಂ 
(ಡಂದ್ರಪು. ೬-೧೫೧); ಪೆಂಪೊಗುವ ತಾವರೆಗೊಳಂಗಳ ತಂಪಿನೊದವಿನ 
ವನದ ಸೊಗಸಿನ ಸೊಂಪು ಸೆಳೆದುದು (ಕುಪ್ಶಾಅ. ೪-೩೭) ; ತಾವರೆಯಂದದ 
ಹಸ್ತಪಾದಗಳಿಂದ . . . 
ವಧುಗಳು ನಟಿಸಿದರು (ರಜ, ೦೩-೦೦೬) : ಲಾವಣ್ಯಲಕ್ಷ್ಮಿ ನಲಿದು 
ಕ್ರೀಡಿಸುತಿಹೆ ತಾವರೆಗೊಳದಂದದಲಿ (ಕಂನವಿ. ೯-೧೦೯). 
[ ತುಮರೆ + ಕೊಳ್ಳೆ] 

ತಾಮಲಕಿ (ನಾ). ನೆಲನೆಲ್ಲಿಗಿಡ : “ ತಾಮಲಕಿ-ಭೂನೆಲ್ಲೀಗಿಡ” (ಗಂಗಾಮ- 
೧೩೧). [ ಸಂ. ತಾಮಲಕೀ] | 

ತಾಮಸ (ಗು). ೧. ಕತ್ತಲೆಗೆ ಸಂಬಂಧಪಟ್ಟ ; ಕತ್ತಲಿನಿಂದ ಕೂಡಿದ. 
೨. ತಮೋಗುಣದಿಂದ ಕೂಡಿದ ; ತಮೋಗುಣ ಪ್ರಧಾನವಾದ: 


ನೀಲೋತ್ಸಲ ತಮಾಲ ನೀಲೋನ್ಮತ್ತಾದಿ ತಾಮಸಮಾದ. . . ನಾನಾವಿಧ. 


ಪುಷ್ಪಂಗಳ (ವಿವೇಕ. ೧೦೫). (ನಾ). ೩. ಕತ್ತಲೆ : ಸಿರಿಯ ಮದ 
ವೆಂಬಧಿಕ ತಾಮಸ ದೊರಕಿದಕ್ಷಿಗೆ ನೀತಿಕಾಜರ ಪರಮ ವಚನಾಂಜನದಿ 
ಪ್ರಜ್ವಲಿಸುವುದು ನಯವೆಂದು (ಕುವಾಉ. ೯-೨). ೪. ಅಜ್ಞಾನ : ಮನದ 

ಮಸ ಬಿಡದು ಮನದ ಕಪಟ ಬಿಡದೆಯ್ಯ (ಬಸನ. ೨೮೧). ೫. ಅಜ್ಞಾನ 
ದಿಂದ ಕೂಡಿದುದು : ಶಿವನಂ ಪಾವಕನಂ ಪ್ರಶಂಸಿಪ ಪುರಾಣಂ ತಾಮಸಂ 
(ಸಾಕ್ನಿವಿ. 0೪). ೬. ಜಾಡ್ಯ ; ಜಡತೆ: ಜ್ವರದ ತಾಮಸಕ್ಕೆ' ಕಣ್ಣನ್ನೇ 
ತೆರೆಯಲಿಲ್ಲ (ಮೇದಿನು. 096). ೭. ಹದಿನಾಲ್ಕು ಮನುಗಳಲ್ಲಿ ನಾಲ್ಕನೆ 
ಯವನು : ಸ್ವಾಯಂಭುವ . . . ತಾಮಸ . . . ಇಂದ್ರಸಾವರ್ಣಿಕರೆಂಬ 
ಹದಿನಾಲ್ಕು ಮನುಗಳೊಳಗೆ (ವಿವೇಕ. ೨೦೪). ಲೆ. ತಡ; ವಿಳಂಬ: 
ತಾಮಸಂ ಮಾಡಿದನು ಬಸವನು (ಬಸಪು. ೩೭೬-೧೭): ಆ ಮಂತ್ರಿಗಳ 
ಶಿರೋಮಣಿ ರಚಿಸಿದನಂದಾ ಮಂಟಪವ ರಚನೆಯೊಳು ಆ ಮಹೀಪತಿ 
ಪೇಳ್ದುದಕೆ ನೂರ್ಮಡಿಯಾಗಿ ತಾಮಸವಿಲ್ಲದಂದಿಂತು (ಕಾಮವಿ. ೭-೨೦) ; 
ತಾಮಸವಿದೇಕೆ ನಾ ಬಂದನೊರ್ವನೆ , , . 
(ಶೃಮಿಭಾ. ೬-8೨) ; ಇನ್ನು ಮೇಲೆ ತಾಮಸಮಾಡದೆ ನನ್ನನ್ನು ಸಂಹರಿಸು 
ವುದಕ್ಕೆ ಯತ್ನಮಾಡಿರಿ (ಕೃವಾಭೀ. ೧೬೪). ೯. ಆಸೆ; ಬಯಕೆ: “ತಮನಂ, 
ತಮನೀಯಂ . , . ತಾಮಸಂ ಈ ೫ ಬಯಕೆ” (ಕಾಶಕ್ಕ. ೧೯೦). ೧೦. 
ತಮೋಗುಣದಿಂದ ಕೂಡಿದವನು; ಅಜ್ಞಾನಿ: . ರಕ್ಕಸನೆನಿತು 
ಮೂರ್ಪನೊ ಶಿವ ಮಹಾದೇವೆನಿತು ತಾಮಸನೊ (ಳಾಶಿರಾ. ೧೪-೨೪); 
ತಮಸಿನೊಡನೆ ಕೂಡಿದಾತನು ಅವಾನನೊಬ್ಬನುಂಟು ಆತನು ತಾಮಸ 
ನೆಂದು ನೆನೆಯಲ್ಪಟ್ಟನು (ಕೈವಖೀ. ೨೮) ; ಜೀವರಾಶಿಗಳು . . . ಸಾತ್ವಿಕರು, 
ರಾಜಸರು, ತಾಮಸರೆಂಬ ಮೂರು ವಿಧರಾಗಿ ಭಾಗಿಸಲ್ಪಟ್ಟಿರುವರು 
(ಹಸಾರ. ೦-೪ ಟೀಕು) ; ಮುಮ್ಮೆಯ್ಯ ದೋಸದೆಸಕದುಪಟಳದ ತಾಮಸರ್‌ 
ಲೋಕಕಂಟಕರಾಗೆ ರಕ್ಕಸರೆನಿಸಿ .. . ತಿರೆಗೆ ಫೊಅ್‌ಯಾದರ್‌ (ರಾಮಾಶೈ. 


೧೧೯೯-೨೩) ; ಜೀವನು ತನ್ನನ್ನು ಸಾತ್ತ್ವಿಕ, ರಾಜಸ, ತಾಮಸನೆಂದು 


ತಾವರೆಗೊಳನೆದ್ದು . ನರ್ತಿಸುವಂದದೊಳಾ. 


ಎಂದನಿಲಜಂ ಚೀರ್ದನು: 


20 


60 


48 


ತಾಮಸಿಕ 


ಭಾವಿಸಿಕೊಳ್ಳುತ್ತಿರುವನು (ಕಿವ. 6). ೧೦. ನೀಚ; ದುಷ್ಟಾತ್ಮ. 
೧೨. ಗುಣತ್ರಯಗಳಲ್ಲಿ ಒಂದು ; ತಮೋಗುಣ: ಶಿಳಿವಣಮಿಲ್ಲದೆಳ್ತರದ 
ತಾಮಸ ಪಂಕದೊಳಾಳು. (ಕಬಶಂ, ೪-೬೦): ಅರಿವುದಿನ್ನವೆ ರಾಜಸವು 
ಸಾಕ್ತಿಕವು ತಾಮಸವು (ಗಗತಾ. ೨೦-೨೭). ೧೩. ಶಿವನ ಒಬ್ಬ ಅನುಚರ. 
೧೪. [ತತ್ತ್ವಶಾ] ಅಹಂಕಾರ ತತ್ತ್ವದ ಒಂದು ವಿಧ: ತದನಂತರ 
ಮಹತ್ತತ್ವದ ದೆಶೆಯಿಂದ ವೈಕಾರಿಕ, ತೈಜಸ, ತಾಮಸವೆಂಬ ಮೂರು. 
ವಿಧವಾದ ಅಹಂಕಾರ ತತ್ತ್ವವು ಹುಟ್ಟಿತು (ಹಸಾರ. ೩-೧ ಟೀಕು), 
[ಸಂ.] 
ತಾಮಸಗಾರ (ನಾ). ಆಲಸಿ ; ಜಡಸ್ವಭಾವದವನು; ಸೋಮಾರಿ: (8). 
[ ತಾಮಸ ೬ - ಗಾರ (ಎ-ಕಾಆ)] 
ತಾಮಸಗಾರ್ತಿ (ನಾ). ಆಲಸಿಯಾದವಳು; ಜಡಸ್ಥ _ಭಾವದವಳಂ: (8)- 
[ ತಾಮಸಗಾರ + - ತಿ, (ಆ _ಣತ್ತಿ)] 
ತಾಮಸಗುಣ (ನಂ). ತಮೋಗುಣ: ಅಪಲಾಪ ಅನೃತ . . . ಮುಂತಾದ 
ತಾಮಸಗುಣಗಳಿಂದಧೋಲೋಕವನಾಶ್ರಯಿಸಿ (ವಿವೇಕ. ೨೪೭); ನೇಮ 
ವಿಲ್ಲದ ಅಶನಮಾಡುವ `ಸ್ವಾಮಿದ್ರೋಹಿಕೆ ಚೋರಹೆಂಕರ ಕಾಮುಕವು 
ಯಿಂತಿರಲು ತಾಮಸಗುಣವದುವೆಯೆಂದ (ಜ್ಲಾನಸಿಂ. ೩೦-೬). 
[ತಾಮಸ ಗುಣ] 
ತಾಮಸದಾನ (ನಾ). ಯೋಗ್ಯನಲ್ಲದವನಿಗೆ ಕೊಡುವ ದಾನ; ಅಪಾತ್ರ 
ದಾನ : ತವಕವೆಂದೇಕಾಗೆ ಬಳಗದ ಠವಣಿಯೆನಿಸುವ ಕಂಡ ನರರಿಗೆ 
ಕವರಿ ಕೊಡುವ ದಾನವದು ತಾಮಸದಾನ (ಜ್ಞಾನಸಿಂ. ೩೦-೨೪). 
[ ತಾಮಸ + ದಾನ] 
ತಾಮಸಪೂಜೆ (ನಾ). ಪ್ರತಿವೆಂಗಳನ್ನಿಟ್ಟು ಮಾಡಂವ ಪೂಜೆ: ಲೋಹಾದಿ 
ಪ್ರತಿಮೆಗಳು ಫಣಿವೇಣಿ ಭಕ್ತಿಯೊಳರ್ಚಿಸಿ ಭಜಿಪುದು ವಿನುತ 
ತಾಮಸಪೂಜೆಯೆನಿಪುದೂ (ವೇದಾಂಪ. ೩ ೭). [ತಾಮಸ ಪುಜೆ,] 
ತಾಮಸಯಜ್ಞ (ನಾ). ಭಕ್ತಿಯಿಲ್ಲದೆ ನಡೆಸುವ ದೇವತಾಕಾರ್ಯ,- 
ಪೂಜೆ : ಚಿಂತೆ ಕರೆಕರೆ ಬಹಳವಾಗಿಯೆ ಇಂತು ಮಾತ್ರವು ಭಕ್ತಿಯಿಲ್ಲಿರೆ 
ಅಂತದಕೆ ನಾಮವದು ತಾಮಸಯಜ್ಞವದುಯೆಂದ (ಜ್ಞಾನಸಿಂ. ೩೦-೪೩). 
[ ತಾಮಸ + ಯಜ್ಞ ] 
ತಾಮಸವೃತ್ತಿ (ನಾ). ತಮೋಗುಣದಿಂದ ಕೂಡಿದ ವರ್ತನೆ: ಅವರ 
ವೇಷಭೂಷಣಗಳು, ದುಡುಕಿನ ಮಾತುಗಳು ಮತ್ತು ತಾಮಸವೃತ್ತಿಯು 
. ಅವರದಾಗಿತ್ತು (ಹೇಮಂತ. ೩8೪). [ತಾಮಸ * ವೃತ್ತಿ] 
ತಾಮಯಾರಿ (ನಾ). ಕತ್ತಲೆಯ ಶತ್ರು ; ಸೂರ್ಯ: ಶ್ರೀಧರ್ಮನಾಥಗೆ 
ತಾಮಸಾರಿಯ ಪೀಠಶೋಭಿತ ಶಾಂತಿ ಜಿನಪತಿಗೆ (ಬಿಜ್ಮಪು. ೧೦೪-೧೦೫). 
[ ತಾಮಸ + ಅರ್ಮಿ) 
ತಾಮಸ್ಕಿ (ನಾ). ತಾಮಸ ಗುಣವುಳ್ಳವನು; ಅಜ್ಞಾನಿ: ವರ ನೀಡಿ ಮೈಮೆ 
ಕಾಂಬೆೊಡೆ ನಿನಗೆ ಸಂಸ್ಕಾರವಿರಬೇಶು ತಾಮಸಿಗೆ ವರವೆಲ್ಲಿ (ಮಂಕುಳ. 
೭೭೭). [ಸಂ. ತಾಮಸಿನ್‌] 
ತಾಮಸ್ಸಿ (ನಾ). ಇರುಳು ; ರಾತ್ರಿ : ತಾಮಸಿಯ ಕಾಳೆದೆಯೊಳನುರಾಗವು 
ದಿಸಿದೊಲು ತಿಂಗಳಿನ ಬೆಳಕಾಯ್ತು (ಗೋಕುನಿ. ೧-೦೦). 
[ ಸೆಂ. ತಾಮಸೀ] 
ತಾಮಸಿಕ (ಗು). ೧. ತಮಸ್ಸಿಗೆ ಸಂಬಂಥಪಟ್ಟ. (ನಾ). ೨. ತಮಸ್ಸಿಗೆ 
ಸಂಬಂಧಪಟ್ಟುದು : ತಾಮಸಿಕವೂ ಅನುಚಿತವೂ ಆದ ಮಾರ್ಗವನ್ನು 
ಹಿಡಿದಿದ್ದ ಗೋರಕ್ಷ (ಕೂನೈಕು. ೦೩೧) ; ಅದರಲ್ಲಿ ಹೆಲವು ಪ್ರಧಾನವಾಗಿ 
ಸಾತ್ವಿಕ ಮತ್ತ ಹಲವು ಪ್ರಧಾನವಾಗಿ ರಾಜಸಿಕ ಅಥವಾ ತಾಮಸಿಕ 
(ಸೌಂದಸ. ೧೦೧) ; ನಿವಿಖಾಲಿತ-ಅರ್ಧ ತೆರೆದಿರುವ ಕಣ್ಣು. ತಾಮಸಿಕ ಸೂ 


ಸಲು (ಆಧಾನ್ಮ. ೯೨), [ಸಂ.] 


ತಾಮಸಿಕೆ 


ತಾಮಸಿಕೆ (ನಾ). ದುಷ್ಟತನ ; ಕ್ರೌರ್ಯ: ದಂತಿಯ ತಾಮಸಿಕೆ ಘನ ತೆಗೆಯಿ 
ತಮ್ಮ ನನೆನುತ ಕಳವಳಿಸೆ (ಕುವ್ಮಾರ್ರೋ, &-೩೮). [ತಾಮಸ + - ಇಕೆ) 
ತಾಮಿಸು (ಕ್ರಿ). (?) : ಇಷ್ಟು ತಾಮಸವಾದದ್ದು ದೋಸ್ತಾರರಾದಂಥವರು 
ಪೌಜುಗಳ ಕೂಡಿಸಿಕೊಂಡು ಪ ್ರಯತ್ನ ಮಾಡಿದರೆ ಆಗುವಂಥಾ ಅನುಭವದ 
ಗುಣ ಹಲವು ತಾಮಸದಿಂದ ಬಾರದೆ ಇರಿಸುವದಕ್ಕಾಗಿ ತಾಮಿಸಬೇಕು 
ಯಂಬದಾಗಿ ಅಲ್ಲದೆ ಮತ್ತೊಂದು ಬೇಕಾಗಿ ಅಲ್ಲವಷ್ಟೆ (ಾಜೀಂದ್ರ. ೮೩). 
[?] 
ತಾಮಿಸ್ರ (ನಾ). ೧. ತಮಸ್ಸು ; ಅಜ್ಞಾನ: ತಾಮಸರ ಶಬ್ದಾದಿ ಮಾತ್ರಾ 
ಗುಣಗಳಿಗೆ ವಿಷಯಾಭೂತವಾದ ತಾಮಿಸ್ರ, ಅಂಧತಾಮಿಸ್ರ 
ತೆಮಸ* ಎಂಬ ಅಜ್ಞಾನವೃತ್ತಿಗಳಲ್ಲಿ ಪ್ರೇರಿಸುವನು (ಹಸಾರ. ೬-೧೧ 
ಟೀಕಾ); ಅಜ್ಞಾನವು ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, 
ಅಂಧತಾಮಿಸ್ರ ಎಂದು ಐದು ವಿಧ (ಥಾತತ್ತ್ಮ. ೩೨೪). ೨. ಕತ್ತಲೆ: 
"ಧ್ವಾಂತಂ, ಅಂಧಕಾರಂ . . . ತಾಮಿಸ್ರಂ, ತಮಿಸ್ರಂ, ಭೂಚ್ಛಾಯಂ - 
ಈ ೭ ಕಟ್ತಿಲೆ” (ಹಲಾಯಕಿ, ೧೮-೧೧೦). ೩. ಕೃಷ್ಣಪಕ್ಷ. ೪. ಒಂದು 
ನರಕದ ಹೆಸರು: ತಾವಿಸ್ರ . . . ಮಹಾಪದಾನುಗವೀಚಿಗಳೆಂಬೆಂಟು 
ರಾಜರಾಜನರಕಂಗಳು (ವಿವೇಕ, ೧೭೯೪). [ಸಂ.] 
ತಾಮ್ರ (ನಾ).೧. ಒಂದು ಬಗೆಯ ಕೆಂಪುಬಣ್ಣದ ಲೋಹ: “ತಾಮ್ರಂ, 
ಶುಲ್ಬಂ, ಉದುಂಬರಂ-ಈ ೩ ಕಿಸು” (ಹಲಾಯಂ. ೨೮-೧೬) ; ಪೊಲೆಯಂ 
ಪಡೆದ ಸುವರ್ಣಂ ಕಿಲುಂಬುಗೊಂಡಿರ್ದು ತಾಮ್ರ[ಪಾಠಕಾ. ತಾಂಬ್ರ] 
ಮಕ್ಕುಮೆ (ಸಮಪ. ೧೩-೧೦) ; ತಾಮ್ರದಿಂ ವಿರಚಿಸಿದ ಕುಂಭಂಗಳಿಂ 
(ಆರಾಚ, ೬-೨೧) ; ತಾಮ್ರದ ಬಣ್ಣವು ನಸುಗೆಂಪು (ಮುಂಬಯಿ. ೪-೧೩೬). 
೨. ಕೆಂಪುಬಣ್ಣ; ತಾಮ್ರವರ್ಣ: “ಅರುಣಃ . . . ತಾಮ್ರಃ, ಲೋಹಿತಃ 
- ಈ ೭ ಕೆಂಪು” (ಹಲಾಯುಂ. ೧೨೦-೪೮) ; “ಪಾಟಳಂ ಲೋಹಿತಂ ಶೋಣ 
ಮರುಣಂ ತಾಮ್ರಮೆನೆ ರಕ್ತಕಇಂತಿ” (ಮಂಗರಾ. ೦೩೧-೨೦). ೩. (ಕೆಂಪು 
ಕಲೆಗಳನ್ನುಳ್ಳ) ಒಂದು ಬಗೆಯ ಕುಷ್ಠರೋಗ. [ ಸಂ. 7 
ತಾಮ್ರಕ (ನಾ). ಎತಾಮ್ರ ೧. [ಸಂ.] 
ತಾಮ್ರಕರ್ಣಿ (ನಾ). ಅಂಜನವೆಂಬ ಪಶ್ಚಿಮದಿಕ್ಕಿನ ದಿಗ್ಗಜದ ಹೆಂಡತಿ: 
“ ಕಪಿಲೆ ಪಿಂಗಳೆ ಸುತಾಮ್ರಕರ್ಣಿ [ಪಾಕಾಂ. ಪರ್ಣಿ] ಪುರದಂತಿಯದು” 
(ಮಂಗರಾ. ೧೮-೨೦). 'ತಾಮ್ರಪರ್ಣಿ' ಪರಾ. [ಸಂ. ತಾಮ್ರಕರ್ಣೀ] 
ತಾಮ್ರಕಾರ (ನಾ), “ತಾಮ್ರದ ಕೆಲಸದವನು; ತಾಮ್ರಕಾರ” 
(Coppersmith. ಇಂಕನಿ.). [ಸಂ.] 
ತಾಮ್ರಕುಟ್ಟಕ (ನಾ). ಎ ತಾಮ್ರಕಾರ : (8). [ತಾಮ್ರ + ಕುಟ್ಟಕ] 
ತಾಮ್ರಚೂಡ (ನಾ). ೧. ಕೆಂಪುಬಣ್ಣದ ಕೊಟ್ಟನ್ನುಳ್ಳುದು ; ಹುಂಜ: 
“ಕೃಕವಾಕುಃ, ತಾಮ್ರಚೂಡಃ, ಕುಕ್ಕುಟಃ, ಚರಣಾಯುಧಃ-ಈ ೪ ಕೋಟ?” 
(ಹಲಾಯಂ. ೪೧-೯೪): ವೇಳೆಯನಜದು ಧ್ವನಿಜೋಜುವ ತಾಮ್ರಚೂಡಂಗೆ 
ಅದಾವ ಜ್ಞಾನ (ಸರ್ವವ. ೧೩೪-೬೬೯) ; ಕೂಗಿದುದೇಕೀ ಕೃತಕ ತಾಮ್ರ 
ಚೂಡನಿದೇಕೆಂದಾರಣೌ*ವರಯ್ಯ ವಿಧಿವಿಳಸನಮಂ (ಯಶೋಣ. ೩-೨3); 
ಕುಕೂಕೂಯೆಂದು  ಭೂತಳದ ಜನರನೆಚ್ಚಟಪಂತೆ ತಾಮ್ರಚೂಡಂ 
ಕೂಗಿದಂ ಮುದದೊಳು (ಪ್ರಾಢರಾ. ೬ ೩3); ಒದೆದುದದ್ದೇಹ ಪಾರಾವತದ್ಯ 
ನಿನದಮಂ ತಾಮ್ರಚೂಡವ್ರಜೋನ್ನೂದದ ಪೆರ್ಚಂ ಪೊಯ್ಯಳಿಧ್ವಾನಮನೆ 
ತುಳಿದು... ಸುತ್ತುತ್ತಿರ್ದತ್ತಭವಭವನಸಂಪೂರಿತಂ ಶಂಖನಾದಂ (ರಾಜಶೇ. 
೧೨-4). ೨. [ನಾಟ್ಯ] ಅಸಂಯುತ ಹಸ್ತಭೇದಗಳಲ್ಲಿ ಒಂದು: 
ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಸಂಯುತ ಹಸ್ತಗಳು ಯಾವುವೆಂದರೆ - ೧ 
ಪತಾಕ . . . ೨೪ ತಾಮ್ರಚೂಡ (ಆಭಾನೃ. ೪೮). ೧, ೨: ಅಸಂಯುತ 
ಹಸ್ತಸಮುದಯದಂತೆ ` ಅತ್ತಕಪಿತ್ಮ ಮುಂ ತಾಮ್ರಚೂಡಾವಲೀಢಮುಂ 


ದಂದ್ರಪು, 8-೫೨ ವ). [ಸಂ,) 


AEE SS SALES EEN ರೋ ರ CES NESSES ES EAE SN 


೩೪೩೪ 


2 


ಆ 


45) ತಾಮ್ರಪುಷ್ಟಿ (ನಾ). ಒಂದು ಬಗೆಯ ಸಸ್ಯ : 


| ತಾಮ್ರಚೂಳ (ನಾ). ಎ ತಾಮ್ರಚೂಡ ೧: 


ತತಮ್ರಪುಷ್ಟಿ 


ಹ 


ಈ ತಾಮ್ರಚೂಳಂಗಳೆನಿತು 
ಪೋರ್ದೊಡಮಿವರ್ಕೆ ಶ್ರಮಮಾಗದು (ಶಾತಿಪು, ಇ ವ). 
[ಸಂ. ತಾಮ್ರಚೂಲ ] 
ತಾಮ್ರತುಂಡ (ನಾ). ೧. ಕೆಂಪುಬಣ್ಣದ ಕೊಕ್ಕು, - ಚಂಚು : ತಿಜದು 
ಕೊಳಲ್ಕೆ ಬಂದಪುವು ಕೆಂದಳಿರಂ ಗಿಳಿ ತಾಮ್ರತುಂಡದಿಂದಿಅ್‌ದಪುದಾಮ್ರ 
ದೊಳ್ಮಿಡಿಗಳಂ (ಮಲ್ಲಿಫು. ೩-೩೩). ೨. ಗಿಣಿ; ಶುಕ : ತೆಟ್ಟುಂದೆಆಯೆ 
ಗಳಪಿದತ್ತಾಮ್ರದೊಳ್‌ ತಾಮ್ರತುಂಡಂ (ಜಂದ್ರಪು. ೭-೮೭); 
ಪಂಜರಂಗಳೊಳ್ಳಾರ್ಪೊಳಿವ ನಿಜ ತುಂಡ ಪ್ರ.ತಿಬಿಂಬಮಂ ಬಿಂಬಫಳಂಗೆತ್ತು 
ತುಡುಂಕುವ ತಾಮ್ರತುಂಡಗಳುಂ (ರಾಜಶೇ. ೨-೧೩೬ ವ); ಇತ್ತಲಿದೆ ಕೊಳ 
ತಾಮ್ರತುಂಡನೇನನೋ ಗೊಣಗುತಿರ್ಕುಂ (ರಾಮಾಶ್ಮ, ೨-೬). ೩. ಕೆಂಪು 
ಮುಖವುಳ್ಳವನು: ತಾಮ್ರತುಂಡಾಗ್ರೇಸರನಪ್ಪ ಅಮದಾನಗರದ ಭೈರೀ 
ನಿಜಾಮ ಪಾತುಶಾಹನನುಮತಿಯಿಂ . . . ತೆರಳ್ಹೈ ತಂದು (ಕೆಳನ್ನ. ೨-೮). 
೪. ಕೋತಿ ; ಕಪಿ. [ತಾಮ್ರ ತುಂಡ್ಯ) 
ತಾಮ್ರಪಟ. (ನಾ). (ಅಕ್ಷರ, ಚಿತ್ರ ಮೊದಲಾದುವುಗಳನ್ನು ಕೊರೆಯಲು 
ಬಳಸುವ) ತಾಮ್ರದ ತಗಡು,-ಫಲಕ; "ತಾಮ್ರಶಾಸನ: ಪ್ರತಿಯೊಬ್ಬ 
ಕನ್ನಡಿಗನೂ ಕನ್ನಡ ಸಂಶೋಧನ ಸಂಸ್ಥೆಗೆ ತನ್ನಲ್ಲಿದ್ದ ಹಳೆಯ . . . 
ತಾಮ್ರಪಟ ಮುಂತಾದುವುಗಳನ್ನು ಕೊಟ್ಟು ನೆರವಾಗಬೇಕು (ಮೂರುಉ. 
೪ ಪೀಠಿಕೆ) ; ಅದರ ನಿಯಮಗಳನ್ನು ಮುಂದಿನ ರಾಜರ ತಿಳುವಳಿಕೆಗಾಗಿ 
ವಸ್ತ್ರಪಟದ ಮೇಲಾಗಲಿ ತಾಮ್ರಪಟದ ಮೇಲಾಗಲಿ ಬರೆಯಿಸಬೇಕು 
.. (ಕ೫ಾಅ. ೧೪). [ತಾಮ್ರ * ಪಟ್ಯ) 
ತಾಮ್ರಪಟ್ಟ (ನಾ). ಎ ತಾಮ್ರಪಟ : ಕೊರೆದ ಬರೆಹವಿರುವ ತಾಮ್ರ 
'ಪಟ್ಟಗಳೂ ಸಿಕ್ಕಿವೆ (ಛಾರಪ. ೧: ಸಂಗೀತ ಕೃತಿಗಳು ತಾಮ್ರಪಟ್ಟಗಳ 
ಮೇಲೆ ಲಿಖಿತವಾಗಿದ್ದು . . .. ತಿಳಿದುಬರುತ್ತದೆ (ಕನ್ನಸಂ. ೩೪). 
[ ತಾಮ್ರ + ಪಟ್ಟ ] 
ತಾಮ್ರಪಟ್ಟಿಕೆ (ನಾ).ಎತಾಮ್ರಪಟ: ಇವರ ತಾಮ್ರಪಟ್ಟಿಕೆಗಳ ಮೊಹರುಗಳ 
ಮೇಲೆ ಸಿಂಹಲಾಂಛನವಿರುತ್ತದೆ (ಕರ್ಣಾಅ. ೪): ಶ್ರೀ ವಿಹಾರದಲ್ಲಿ ದೊರೆತ 
ತಾಮ್ರಪಟ್ಟಿಕೆ ಕ್ರಿ. ಪೂ. ೪೬ಕ್ಕೆ ಸೇರಿದ್ದು. ಅತಿ ಪ್ರಾಚೀನವಾದುದಾಗಿದೆ 
(ಕನ್ನಸಂ. ೩೪). [ತಾಮ್ರ ಪಟ್ಟಿಕೆ] 
ತಾಮ್ರಪತ್ರ (ನಾ). ಎ ತಾಮ್ರಪಟ : 
ತಾಮ್ರಪತ್ರಗಳಿಂದ ಆ ಭಾಗಕ್ಕೆ ಸಾತಾಹನಿರ ಎಂಬ ಹೆಸರಿತ್ತೆಂದು 
ತಿಳಿದು ಬರುತ್ತದೆ (ಕರ್ಣಾಅ. &). [ತಾಮ್ರ * ಪತ್ರ] 
ತಾಮ್ರಪರ್ಣಿ (ನಾ). ೧. ಮಲಯ ಪರ್ವತದಲ್ಲಿ ಹುಟ್ಟಲಾಗಿದೆ ಎಂದು 
ಹೇಳಲಾದ (ಮುತ್ತುಗಳಿಗೆ ಹೆಸರಾದ) ಒಂದು ನದಿ: ಸಾರತರ 
`ತಾಮ್ರಪರ್ಣಿಯ ವಾರಿಯೊಳೆಳದಳಿಸಿ ಬಳೆದ ಶುಕ್ತಿಯ ಮುಕ್ತಾಸಾರ 
ಮನೀವ ಪಯೋನಿಧಿ (ಶಾಂತಿಪು. ೧೧-೧೩) ; ನೂತನ ಶುಕ್ತಿಜಕ್ಕೆ ತಾಯ್ವನೆ 
ಯೆನಿಸಲ್‌ ದೊರೆ ತಾಮ್ರಪರ್ಣಿ ನೊಂದೆ ವಲಂ (ಕಾವ್ಯ್ಕಾವ; ೮೮2); 
ಕೃತಮಾಲಿನಿ ತಾಮ್ರಪರ್ಣಿಗಳೆಂಬೆರಡು ನದಿಗಳೇ ಮಲಯ ಪರ್ವತದಲ್ಲಿ 
ಪುಟ್ಟಿ ದವು (ವಿವೇಕ. ೧೯೩); ಮಿಜುಪ ತಾಮ್ರಪರ್ಣಿಯ ಸಿಂಪಿನಿಂ ಮುತ್ತು 
ಪೂರ್ವಾದ್ರಿಯಿಂ ರುಗರುಗಿಪ ಬಾಲಾರ್ಕನುದಯಿಸಿದನೆಂದೆಂಬ ಬಗೆ ಬೇಡ 
(ಭಾವಚಿಂ. ೩-೩೭). ವಿ.ಎತಾರ್ಮಕರ್ಣಿ: “ದ್ವಿವೆಗಳಭ್ರಮು ಕಪಿಲೆ ಪಿಂಗಳೆ 
ಸುತಾಮ್ರಪರ್ಣಿ[ಪಾ839. ತಾಮ್ರಕರ್ಣಿ]ಪುರದಂತಿಯದಂಜನಾಂಜನಾವತಿ 
ಸಿತದ್ವಿಪೆಯೆನಲು ಕ್ರಮದಿ ತಾಕನ್ಯು” (ಮಂಗರಾ. ೧೮-೨೨).: ದಿಗ್ಗಜಗಳೆಂಟು 
- : ಅನುಪಮೆ, ತಾಮ್ರಪರ್ಣಿಸುದಂತಿ . . . ಎಂಬ ತಮ್ಮತಮ್ಮ ಸ್ತ್ರೀ 
ಗಜಗಳೊಡಗೂಡಿ (ವಿವೇಕ, ೧೭೭). [ಸಂ. ತಾಮ್ರಪರ್ಣೀ] 


ಪಸುರ್ವರಲ 


ಹಿರೇ ಹಡಗಲಿಯಲ್ಲಿ ದೊರೆತ 


(ಮೈಔಗಿ, ೭೮-೧೬೧೨). 


[ ಸಂ. ತಾಮ್ರಪುಷ್ಟೀ ] 


ತಾಮ್ರಫಲಕ 


ತಾಮ್ರಫಲಕ (ನಾ). ಎ ತಾಮ್ರಪಟ : ಇವುಗಳಿಗಿಂತಲೂ ಹೆಚ್ಚಿನ ಸಂಖ್ಯೆ 
ಯಲ್ಲಿ ದೊರೆತವೆಂದರೆ ತಾಮ್ರಫಲಕಗಳು (ಥಾರಪ. ೧೬). 
[ತಾಮ್ರ * ಫಲಕ ] 
ತಾಮ್ರಭಸ್ಮ (ನಾ). ತಾಮ್ರದೊಡನೆ ಇತರ ಕೆಲವು ದ್ರವ್ಯಗಳನ್ನು 
ಸೇರಿಸಿ ತಯಾರಿಸಿದ ಬೂದಿ ; ತಾಮ್ರದ ಭಸ್ಮ: ಹಿಪ್ಪಲಿ ೧ ತೂಕ, 
ತಾಮ್ರಭಸ್ಮ ಗ ೨ ತೂಕ ಸಹ ಪ್ರತಿಪಾಕವಿಕ್ಕಿ ಸೇವಿಸೆ ಅಸ್ಥಿಗತಜ್ಜರ 
ಮಂದಾಗ್ನಿ ಸಹ ಕೆಡುಗುಂ (ಸಕವೈ. ೦೦೮). [ತಾಮ್ರ * ಭಸ್ಮ] 
ತಾಮ್ರಮಯ (ಗು). ತಾಮ್ರದಿಂದ ಮಾಡಿದ; ತಾಮ್ರದಿಂದ ತುಂಬಿದ: 
ಅಂತು ತಾಮ್ರಮಯ ಗುಹ್ಯಕ ಪ್ರತಿರೂಪ ಕಿಚ್ಚಿಂಗೆ ತೋಟ್‌ದರಗು 
ಕರಗುವಂತೆ ಕರಗಿ ಪೊನಲ್ವರಿಯೆ (ಕಾಂತಿಪು. ೬-೨೯ ವ). [ಸಂ.7 
ತಾಮ್ರಮರ್ದಕ (ನಾ). ಎ ತಾಮ್ರಕಾರ : ಗಂದಿಗರು . . . ತಾಮ್ರ 
ಮರ್ದಕರು ಮಲ್ಲರು ಜಾಲಗಾರರು ಮೊದಲಾದ ಜಾತಿಯವರೂ ಅಲ್ಲಿ 
ವಾಸಿಸುತ್ತಿದ್ದರು (ಕರ್ಣಾಜ. ೧೩೭). [ತಾಮ್ರ % ಮರ್ದಕ] 
ತಾಮ್ರಮರ್ದನ (ನಾ).ಎತಾಮ್ರಕಾರೆ: ವಸುವಿಭೇದಕ ತಾಮ್ರಮರ್ದನ 
ಮಸಗ ಮುಚ್ಚಿಗೆ. . . ಹರದರ ಕೇರಿ (ತೊರರಾ. ೫-೮-೩೨). 
[ ತಾಮ್ರ ೬ ಮರ್ದನ] 
ತಾಮ್ರಮುಖ(ನಾ).೧. ಕೆಂಪುಮೂತಿಯುಳ್ಳುದಂ;ಗಿಣಿ; ಶುಕ; ಶೀತೋಪ 
ಚಾರಮಂ ಕರಮಾ ತಾಮ್ರಮುಖಂಗೆ ಮಾಡುತುಂ ರಂಜಿಸಿದಂ (ಉದೃಟ. 
8-೧). ೨. ಕೆಂಪು ಮುಖದವನು; ಪರಂಗಿಯವನು: ತಾಮ್ರಮುಖ 
ರ್ಕಟ್ಟಿಕೊಂಡ ಇಕ್ಕೇರಿ ಸೊರಬ . . . ಮುಂತಾದ ಕೋಂಟೆಗಳಂ ಸಾಧಿಸಿ 
(ಕೆಳನ್ಶ. ೭-೦೩). "ತಾಮ್ರತುಂಡ' ಪರಾ, [ತಾಮ್ರ + ಮುಖ) 
ತಾಮ್ರಮುಖಿ (ನಾ). ಕೆಂಬಣ್ಣದ ಮುಖವುಳ್ಳವನು; ಪರಂಗಿಯವನು: 
ಈ ತಾಮ್ರಮುಖಿಗಳ ಅಧಿಕಾರಿಗಳ ದುರ್ಮಾರ್ಗತನಗಳು ಅವರಲ್ಲಿಯೇ 
ಹುಟ್ಟಿ . . . ಅವರಲ್ಲಿಯೇ ಅಡಗಿ ಹೋಗುತ್ತಿದ್ದರೆ (ಅದೂಟಿ. ೭೩); 
ಸುರಪುರ ರಾಜ್ಯವು ಬ್ರಿಟಿಷರ ಪಾಲಾಗಿ ತಾಮ್ರಮುಖಿಯೋರ್ವನ 
ವಿಚಾರಣೆಗೊಳಪಟ್ಟಿತು (ಕಥವಿ. 11, ೩೪೦). [ ಸಂ. ತಾಮ್ರಮುಖಿಸ್‌ ] 
ತಾಮ್ರಲೋಚನ (ನಾ). ೧. ಕೆಂಪಾದ ಕಣ್ಣು. ೨. ಕಣ್ಣು ಕೆಂಪಾೂದವನು; 
ಕೋಪಗೊಂಡವನು : ಕೌರವ ಕುಳಾಂತಕಂ ತರಳತಾಮ್ರಲೋಚನನಾದಂ 
(ಗೆದಾಯು. 5-8) ; ದೋಃಕಂಡೂಯನಮಂ ಕಬಲ್ವಲೆಡೆಯಾಯ್ತೆನುತ್ತು 
ಮುತ್ತರಳತಾಮ್ರಲೋಚನನಾದಂ (ಪಂರಾಮಾ. ೦೩-೩). 
[ ತಾಮ್ರ + ಲೋಚನ) 
ತಾಮ್ರವಲ್ಲಿ (ನಾ). ನೆಲನೆಲ್ಲಿ; ತಮಾಲಿಕೆ: “ತಮಾಲೀ, ಕಿಟುನೆಲ್ಲಿ, ತಾಮ್ರ 
(೦ಭ್ರ)ವಲ್ಲಿ” (ಓಷಧಿ. ೬೩). [ ಸಂ. ತಾಮ್ರವಲ್ಲೀ ) 
ತಾಮ್ರಶಾಸನ (ನಾ). ತಾಮ್ರಪಟಗಳ ಮೇಲೆ ಕೊರೆದಿರುವ ಶಾಸನ : 
ಶ್ರೀವೀರಣ ಮಹಾಚಾರ್ಯ್ಯೋ ವ್ಯಲಿಖತ್ತಾಮ್ರಶಾಸನಂ (ಎಕ. ೫11, 
ಚಿಕ್ಕನಾ. ೩೯-೨೭೬; 1639); ತಾಮ್ರಶಾಸನಗಳೆಲ್ಲ ಸಾಮಾನ್ಯವಾಗಿ ದಾನ 
ಶಾಸನಗಳು (ಕಕಾಅ. ೪೧). "ಶಿಲಾಶಾಸನ? ಪರಾ. [ತಾಮ್ರ ೬ ಶಾಸನ) 
ತಾಮ್ರಶಿಖ (ನಾ). ಒಂದು ಬಗೆಯ ಸಸ್ಯ : (ಮೈ5ಗಿ. ೩-೪0. [?1 
ತಾಮ್ರಶಿರ (ನಾ). ಒಂದು ಬಗೆಯ ಹಾವು : ಆ ದೇಶದಲ್ಲಿ ತಾಮ್ರಶಿರ 
(Cಂpper-head) ಎಂಬ ಇನ್ನೊಂದು ವಿಷವಿರುವ ಹಾವಿದೆ(ರಾಲಪ್ಪ. 1,0೮). 
[ ತಾಮ್ರ + ಶಿರ] 
ತಾಮ್ರಾಕ್ಷ (ನಾ). ೧. ಕೆಂಪು ಕಣ್ಣುಳ್ಳುದು; ಕೋಗಿಲೆ. ೨. ಕಾಗೆ. 
೩. ಕೆಂಪು ಕಣ್ಣುಳ್ಳವನು. [ ಸಂ. (ತಾಮ್ರ + ಅಕ್ಷಿ * -)) 
ತಾಮ್ರಾಧರೆ (ನಾ). ಕೆಂಪು ಬಣ್ಣದ ತುಟಿಯಂಳ್ಳವಳು ; ಸುಂದರಿ : 
ವಿರಾಜಿಸುತಿರ್ಪ ತಾಮ್ರಾಧರೆಯರ ಸೀಮಂತಮಣಿ ಸೀತಾರಮಣಿ 
(ಹೈಮಿಭಾ. ೦೮ ಸೂಕನೆ). [ಸಂ. ತಾಮ್ರಾಧರಾ (ತಾಮ್ರ + ಅಧರ + -)] 


೩೪೩೫ 


15 


20 


4ರ 


ತಾಯುಂದೆಕೆಟಕಿ 


ತಾಮ್ರಾಸ್ಯ (ನಾ). ಎ ತಾಮ್ರತುಂಡ ೨ : ನವಕಂಜಚ್ಛದ ತಳ್ಳದೊಳ್ಳಿಡದೆ 
ತತ್ತಾಮ್ರಾಸ್ಯನ್ನ್ಫಂ . . . ಪೆಟ್ಟಿರಿಸಿ (ಉದೃಟ. ೫-೨). 
[ ತಾಮ್ರ + ಆಸ್ಕ] 
ತಾಯ್‌, ತಾಯಿ (ನಾ). ೧. ಹಡೆದವಳು; ಮಾತೆ ; ಜನನಿ: “ಜನನಿ 
ಸವಿತ್ರಿ ಮಾತೃ ಸುಷು ತಾಯ್‌” (ವಸ್ಮುಕೋ, 8೪-೧೭); ತನ್ನೆಯ 
ತಾಯ್ವಿರಾ ಸನ್ತಾನಮ(0)ನುಳಿದು ಬಿಸುಟೋಂ ಮಜುವಾರ್ತ್ಸೆಗೊಳ್ಳ[ನ್‌] 


(ಸೌಇಇ, ೩1-1, ೧೧-೫; 866); ವೈರಾಗ್ಯಪರಾಯಣನಾಗಿ ತಾಯುಂ 
ತಂದೆಯುಮಂ ನಂಟರುಮಂ ಬಿಡಿಸಿ (ವಡ್ಮಾರಾ. ೭೨-೭); ಪಡೆದರ್‌ 
ತಾಯುಂ ತಂದೆಯುಮೊಡಲಂ ಪ್ರಾಣಮುಮಂ (ಪಂಪಭಾ. ೯-೮೧) ; 


ಪರಸ್ಕ್ರೀಯರಂ ತಾಯಂ ಕಣಣ್ಬಂತೆ ಕಾಣ್ಬುದು (ಧರ್ಮಾಮೃ. ೬-೦೪೩) ; 
ನೆಲದಲಿ ಮೂಡಿದ ಸ್ವಯಂಭುಲಿಂಗಕ್ಕೆ ನೆಲಂ ತಾಯಾಗಲಜ*ಯದೆಂಬಂತೆ 
- (ಬಸರ, ೨-೩) ; ಹೆತ್ತ ತಾಯಂ ಮಾಜ್‌ ತೊತ್ತ ಕೊಂಬರೆ (ಹಡಕಾ, ೮.೭೬) ; 
ಸಂಹರಿಸು ದೈತ್ಯನನೆಂದು ತಾಯ್‌ ಹರಸಿದಳು ನಂದನನ (ಕು ವ್ಕಾ ಅ. 
೦೦-೨೬) ; ಅಮಲಸುಮತಿಯಂ ತಾಯೆನಗೆ ತಾಯೆ (ಜೈವಿಂಭಾ. ೦-೪); 
ತಾವ್‌ ಮೊದಲು ಬದುಕಿ ತಾಯ್‌ ವೊದಲು ಬದುಕಿ (ಹೊಂಗಳು. ೧೮-೭೬); 
೨. ಸ್ತ್ರೀಯರನ್ನು ಗೌರವದಿಂದ ಸಂಬೋಧಿಸುವ ಒಂದು ಪದ : 
ಉಪಾಯವಾವುದೋ ಹೇಳಕಟ ತಾಯೆ (ಬಸಪು. ೪೩-೯); ನೀ ಮೈದುನಂಗೆ 
ಪೇಳ್ದಿನ್ನ ಬಿಡಿಸೌ ತಾಯೆ (ತುರಂಗ. ೨೪-೨೪); ಯಾರು ನಿಂದವರಲ್ಲಿ ತಾಯೆ 
(ಗರಿ. ೩೪-೦). ೩. ಹೆಣ್ಣುವಂಕ್ಕಳನ್ನ್ನ ವಾತ್ಸಲ್ಯದಿಂದ ಸಂಬೋಧಿಸುವ 
ಒಂದು ಪದ : ಮನೆಯಿಂದಗಲದಿರು ತರುವಲಿಗಳೊಡನಾಡದಿರು ತಾಯೆ 
(ಬಸಪು. ೦೪-೨). ತಾಯಿ: ೧. “ ಜನೆಯಿತ್ರೀ, ಪ್ರಸೂಃ, ಮಾತಾ, ಜನನೀ 
ಈ ೪ ತಾಯಿ” (ನಾಚಿರಾ. ೧೧) ; ಶ್ರೀ ಮಹಾದೇವಿರರಸಿ ಪೆರ್ಮ್ಮಾನಡಿಗಳ 
ಅರಸಿಯರ ತಾಯಿ (ಎಕ. ೫1, ಡಳ್ಳಕೆ. ೩೩-೫ ; 815); ತಂದೆ ನೀನು 
ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು 
ಇಲ್ಲವಯ್ಯಾ (ಬಸವ. ೪೭೯); ತಾಯಿಯುಳ್ಳೊಡೆ ದುರುಳಗರಳವನೇಕೆ 
ಸುತನಂ ಕುಡಿಯಲೀಸುವಳು (ಏಸ ಪು. ೦೩-೮); ತಾಯಿ ಕಟುಗಳ 
ಬಿಡದವೊಲು ನಿರ್ದಾಯದಲಿ ನಿಜಭಕ್ತಸಂಗದ ಮಾಯೆ ಬಿಡದೈ ನಿನ್ನನು 
(ಕುವ್ಮಾಅ. ೧೪-೧೪); ಸತ್ಯವೇ ನಮ್ಮ ತಾಯಿ ತಂದೆ (ಗೋಹಾಡು. ೭೨); 
ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ (ಗಾದೆ). ೨. ತಾಯಿ 
ಯೆಂದಾನು 'ನುಡಿದೇನು ಪರಸ್ತ್ರೀಯ (ಸರ್ವಜ್ಞ. ೦೫); ಯಾರವ್ನ ನೀ 
ತಾಯಿ? ಏತಕಿಂತೊಬ್ಬಳೇ ಕುಳಿತೆ ಕಾಡಿನಲಿ? (ಹೊಂಗಳು. ೧೭-೧೩). 
ತಾಯಿಗಂಡ, ತಾಯಿಗ್ಗಂಡ - ತಾಯಿಗೆ ದ್ರೋಹ ಬಗೆಯುವವನು ; 
ಮಾತೃದ್ರೋಹಿ ; ಪಾಪಿ; ಶಿವನೀನ್ಹೇಗಾದ್ಕೋ ತಾಯಿಗಂಡ ಹರ 
ನೀ. ಹೇಗಾದ್ಯೋ (ಪುರಂದ. ೧-೧೮೭ ಪಲ್ಲವಿ); ಆವನೂ ಆಯಿತು; 
ಅವನಪ್ಪನೂ ಆಯಿತು . . . ತಾಯಿಗಂಡೆರು (ಸ್ಮಪ್ನಹೊ, ೦೨೩); 
ಪಾತಾಳ ಕಂಡರು ಕೆಲ ತಾಯಿಗ್ಗಂಡರು (ನಾದಲೀ. ೪೧-3); ಆ ತಾಯಿಗ್ಗಂಡ 
ಗುತ್ತಿ, ನಮ್ಮ ಮನೇ ಮೇಲೆ ಯಾವಾಗಲೂ ಕತ್ತಿ ಕಟ್ಟೋಕೆ ಸಮಯ 
ಕಾಯ್ತಾ ಇರ್ರಾನಲ್ಲಾ (ಮರಮ, ೫೩೦). ತಾಯ್ದವರ್‌ ಇ. ಹುಟ್ಟಿದ 
ನಾಡು; ಜನ್ಮಭೂಮಿ : ಏಷಿಯದ ಸಾಮ್ರಾಜ್ಯಕೇಂದ್ರವೆ ಓ ಪರ್ಲ! 
ಐಶ್ವರ್ಯಭೂಮಿಯೇ, ಪೋರಾಳ ತಾಯ್‌ತವರೆ (ಪಾರಸಿ. ೧೧-೨೩). 
[ದೇ.॥ ತಮಿ. ತಾಯ್‌ ; ಮಲ, ತುಳು. ತೆಲು. ತಾಯಿ] 
ತಾಯಂದೆ (ನಾ). ಒಬ್ಬಾತನ ಹೆಸರು (?) : ಆಳುತಿಟ್ಲು ತಿಟಗಲೂರ 
ತಾಯನ್ನೆಯರ ಪೂರ್ವಜರ (ಮೈಅರಿ. ೧೯೧೯, ೧೨-೫: 700). [?] 
ತಾಯಂದೆಕೆಆ? (ನಾ). ಒಂದು ಕೆರೆಯ ಹೆಸರು (?): ಪಡುವಯ್‌ ಅಲೆ 
ತಾಯಂದೆಕೆಟಿ*ಯೆ (ಮೈಆರಿ. ೦೯೧೪, ೧೩-೬೫ ; 806). 
[ ತಾಯಂದೆ? + ಕೆಆ3] 
216 


ತಾಯಚ್ಚು 


ತಾಯಚ್ಚು, ತಾಯಿಂಅಚ್ಚು (ನಾ). ಮೊದಲನೆಯ ಅಚ್ಚು ; ಮೂಲ 
ಅಚ್ಚು : ತಾಯಚ್ಚೊಂದನ್ನು ಚೆನ್ನಾಗಿ ತಯಾರು, ಮಾಡಿದರೆ ಎಷ್ಟು 
ಸುಂದರಮೂರ್ತಿಗಳನ್ನಾದರೂ ಅಚ್ಚು ಮಾಡಬಹುದು (ರೂಢಿ). 
ತಾಯಿಅಚ್ಚು : ಎರಡನೆಯ ಅಚ್ಚು ಮೂಲಪ್ರತಿಯಾದ ಮಯಣದ 
ಅಚ್ಚಿನಂತೆಯೇ ಇರುವುದು ಇದಕ್ಕೆ “ತಾಯಿ' (ಜMother) ಅಚ್ಚು ಎನ್ನುತ್ತಾರೆ 
(ದಾಲಪ್ರ. 111, ೦೪೦೬). [ತಾಯಿ (ತಾಯ?) + ಅಚ್ಚು] 

ತಾಯತ "ತಾಯಿತಿ' ನೋ. 

ತಾಯತಿ "ತುಯಿತಿ' ನೋ. 

ತಾಯಾಳಿಕೆ (ನಾ). “ಒಂದು ಕಂಟುಂಬದಲ್ಲಿ ತಾಯಿಯೇ ಯಜಮಾನಿಕೆ 
ನಡೆಸುವ ಸಮಾಜ ಪದ್ಧತಿ; ತಾಯಾಳಿಕೆ ; ಮಾತೃಯಾಜಮಾನ್ಯ” 
(388£1620%7. ಇಂಕನಿ.): ದಕ್ಷಿಣ. ಭಾರತದಲ್ಲಿ ತಾಯಾಳಿಕೆ (ಹtriarchy) 
ಅನುಷ್ಕಾನದಲ್ಲಿರುವುದು ಎಲ್ಲರಿಗೂ ತಿಳಿದ ವಿಷಯ (ಪ್ರವಾಇ. 1, ೪೬ ಅಡಿ), 

[ತಾಯ್‌ + ಆಳಿಕೆ (ಆಆಳ್ಕೆ) 

ತಾಯಿ "ತಾಯೇ್‌' ನೋ. 

ತಾಯಿಅಚ್ಚು “ತಾಯಚ್ಚು' ನೋ. 

ತಾಯಿಗಂಪು (ನಾ). ಮೂಲತಃ ಇರುವ ಸುವಾಸನೆ ; ಶ್ರೇಷ್ಠವಾದ 
ಸಂವಾಸನೆ : ಸೀಯನುಣ್ಬುವ ಕಬ್ಬು ಪಣ್ಗಳ ತಾಯಿಗಂಪಿನ್ನ ಮರುಗ 
ಹುಗಳ ತಳೆದ ತೆಜನಾಯ್ತು (ಸಾಳ್ಕಥಾ. ೩-೨೨). 

[ತಾಯಿ (ಎತಾಯ್‌) + ಕಂಪು] 

ತಾಯಿಗ್ರಾಮ (ನಾ). ಮುಖ್ಯವಾದ ಹಳ್ಳಿ,-ಗ್ರಾಮ: ಈ ತಾಯಿ 
ಗ್ರಾಮಗಳಿಗೆ ಸಲುವ ಉಪಗ್ರೂಮಗಳು ಹೊನ್ನಲಗೆರೆಯ ಉಪಗ್ರಾಮ 
(ಎಕ. ೫1೪, ಮಂಡ್ಯ. ೧೩೧-೦೯ ; 1622). 

[ತಾಯಿ (<ಎತಾಯ್‌) * ಗ್ರಾಮ] 

ತಾಯಿತ "ತಾಯಿತಿ' ನೋ. 

ತಾಯಿತನ "ತಾಯ್ತನ' ನೋ. 

ತಾಯಿತಿ, ತಾತ್ಕಿ, ತಾಯತ, ತಾಯತಿ, ತಾಯಿತ, ತಾಯಿತು, 
ತಾಯಿತ್ತು, ತಾಯ್ರೂ (ನಾ). ೧. ಕೈಗಾಗಲಿ, ಕೊರಳಿಗಾಗಲಿ 
ಕಟ್ಟಿಕೊಳ್ಳುವ ರಕ್ಷಾಮಂತ್ರವನ್ನು ಒಳಗೊಂಡ ತಾಮ್ರ ಅಥವಾ 
ಬೆಳ್ಳಿಯ: ತೆಳುವಾದ ತಗಡಿನ ಸುರುಳಿ: ಮೈಮೇಲೆ, ಧರಿಸಿಕೊಳ್ಳುವ 
ತಾಯಿತಿ, ಕಾಪು, ರಕ್ಷೆ, ಯಂತ್ರ” (೫೯89೬. ಇಂಕನಿ.); ಮಹಾ ತೈಲಂಗಳು 
ತಾಯಿತಿಗಳು (ಸೌಗಂಧಿ. ೩೯-೩); ಚಿನ್ಹೆಗಳನ್ನು ಜನ ತಾಯಿತಿಗಳಾಗಿ 
ಕಟ್ಟುತ್ತಿದ್ದರು: (ಸಾಕಾಪ್ರ. ೦೪೭); ಈ ಬರೆಹಗಳು ತಾಯಿತಿಗಳ ಮೇಲಿನ 
ಲಿಪಿಯನ್ನು ಹೋಲುತ್ತವೆ (ಛಾರಪ. ೦0). ತಾತ್ವಿ: ೧. ತಾಮ್ರಾದ 
ಶಾತ್ಕುಂಟು ನನ್ನ ತೋಳಲ್ಲಿ (ಹಳ್ಕಿಲಾ. 99). ೨. ಒಂದು ಬಗೆಯ 
ಆಭರಣ ; ಪದಕದ ಸರ : ರುುಣರುುಣತ್ಕಾರಮಂ ಮಾಳ್ಬೆ ಕಿಂಕಿಣಿಗಳಂ 
ಘಂಟೆಗಳನೋರಂತೆ ತಾತಿ ಮೊದಲಾದವಂ ಕಟ್ಟೆ (ಪದ್ಮರಾ. ೩-೪೫); 


೩೪೩೬ 


ಕಿಂಕಿಣಿಯ ಕಂಕಣದ ತಾತಿಯ ಘಂಟೆಗಳ ರುಣರುಣ ನಿನದವೆಸೆಯಲು |. 


(ಕುರಾಸಾಂ. ೭-೦೦೦) ; ಥಳಥಳಿಸುವ ಬಾಹುಲಿ ವಜ್ರವೈಡೂರ್ಯದಳೆದಿಹ 
ಹಮ್ಮಾರ ತಾತಿ (ಕಂನವಿ. 3೩-೩೯); ಕಟ್ಟಿದನು ಮಣಿ ತಾತಿಯಂಗುಲಕಿಟ್ಟ 
ಮುದ್ರಿಕೆಯ (ಕರಲೀ. 33೯-೨); ತಾಯತ: ೧. ರೋಗರುಜಿನದ ಕಾರಣ 
ಹೇಳುವುದು ಮಂತ್ರ ತಾಯತ ಕೊಡುವುದು (ಕರ್ಣಾಟ. ೨೩); 
ಒಂದು ತಾಯತ ನಿನ್ನ ಹತ್ತಿರ ಇದೆಯೆ (ಮಲೆನಾ. ೯೧). ವಿ. ಚರಣ 
ಪೆಂಡೆಯವಿಟ್ಟು ಮೆರೆವ ತಾಯತವಿಟ್ಟು ( ಶಠಲೀ. ೦೩೪-೩) ; ಹವಳ 
ಚೆಂಬಳ ಸರ ಮ್ಯಾಲೆ ಮುತ್ತಿನ ಸರ ತಾಯತ ನಡುವ ನ್ಯಾವಳ 
(ಲೋಕಗೀ. ೨೯೪). ತಾಯತಿ: ೧. ಯಂತ್ರದ ತಾಯತಿಗಳಂ ಮಡಗಿ 
(ಸೌಗಂಧಿ. ೧೬೬-೦೦೧) ; ಆ ಗುಪ್ಪನಿಧಿ ಇರುವ ಸ್ಥಳವನ್ನು ತಿಳಿಸಲು ಒಂದು 


40 


«5 


ತಾಯೂರ್‌ 


ನಕ್ಷೆ ಬರೆದು, ಈ ತಾಯತಿಯಲ್ಲಿ ಇರಿಸಿದ್ದೇನೆ (ರಾಜೂ €ದ. ೯೦): 
ಆದುದರಿಂದ ಈ ಮುದ್ರಿಕೆಗಳು "ತಾಯತಿ' ಅಥವಾ 'ಯಂತ್ರ' 
(ಆಮ್ಕುಲೆಟ್ಸ್‌) ಎಂದು ನಿರ್ಧರಿಸಬೇಕಾಗಿದೆ (ಛಾರದ. ೧೬). ತಾಯಿತ: 
೧. ಯಂತ್ರ ತಂತ್ರ ಮಂತ್ರ ತಾಯಿತ ಅಯ್ಕೊ, ಏನು ಮಾಡಿದರೂ 
"ಬೆನ್ನ ಬಿಡುವಳೆ ಮೃತ್ಯು ವ್ಯರ್ಥ ಜೀವಾತ್ಮಾ!' (ಕರಡ. ೭೯೦) ; ಭಸ್ಮ, 
ಚೀಟು, ತಾಯಿತಗಳನ್ನೂ ಕೂಡ ಮಂತ್ರಿಸಿ ದೋ ಷಪರಿಹಾರಕ್ಕೆ 
ಕೊಡಬೇಕು (6ಕ್ತಕೂ. ೧೯); 'ಶೆಲ್ಫಿ'ನ ಮೇಲೆ ಧೂಳಿ ಮುಸುಕಿದ 
ಬಾಟಲಿಗಳು ಮತ್ತು ಶೂನ್ಮಗರ್ಭ ತಾಯಿತಗಳು (ಕುರಿಹಿಂ. ೧೪೮). ೨. 
ಸರ ಮತ್ತು ಚಿಂತಾಕ ಸರಿಗೆ ತಾಯಿತ ಮುತ್ತು ಮೆರೆವ ಯೇಕಾವಳಿಯು 
(ಶ್ರೀಕೃಪಾ. ೧೨). ತಾಯಿತು: ೨. ಥಳಥಳಿಸುವ ಕೊರಳೊಳು ತ್ರಿವಳಿ 
ನ್ಯಾವಳಿ ತಾಯಿತು (ವಿರಾಕೃ. ೬೧-೨). ತಾಯಿತ್ತು : ೨. ವೈರಾಗ್ಯವೆಂಬ 
ಒಪ್ಪುವ ಮೂಗುತಿ ತಾರತಮ್ಮ ಜ್ಞಾನ ತಾಯಿತ್ತು ಮುತ್ತುಸರ 
ಕರುಣರಸವೆಂಬಂಥ ಕಟ್ಟಾಣಿ ಕಟ್ಟಿಕೊಂಡು (ಪುಕಂದ. 9-೩9-೪). ತಾಯ್ತ: 
ವಿ. ಕೊರಳ ಸರಪಣಿ ತಾಯ್ತ ಬೆರಳ ಉಂಗುರ ಹೊನ್ನ ಉಡಿದಾರವಿಟ್ಟು 
(ಕರೀ, ೩೯೦.೪). [*-ಹಿಂ. ಮರಾ, ತಾಈತ್‌ ; ಪಾರ, ಅರ.ತಾವೀಜ"] 

ತಾಯಿತು "ತಾಯಿತಿ' ನೋ. 

ತಾಯಿತ್ತು “ತಾಯಿತಿ' ನೋ. 

ತಾಯಿನಾಡು "ತಾಯ್ನಾಡು' ನೋ. 

ತಾಯಿನುಡಿ "ತಾಯಂ್ಲ್ನಿಡಿ' ನೋ. 

ತಾಯಿಬೇರು "ತಾಯ್ವೇರ್‌' ನೋ. 

ತಾಯಿಭಂಡ (ನಾ). ಮೂಲಧನ : ದ್ವಾವತಿಯ ಭಂಡಮೆ ತಾಯಿ([ಭ]ಂಡ 
ಮಾಗೆಯುಂ ಐಸಂಬರಮೆ ಅಮೌಲ್ಯವಸುಗಳಾಗೆಯುಂ ನಡೆದುಂ ನುಡಿದುಂ 
(ಕ. 17, 88-09; 10007). [ತಾಯಿ ( ಆ ತಾಯ?*)* ಭಂಡ, (ಬಂಡ)? 

ತಾಯಿಮನೆ "ತಾಯ್ವಾನೆ' ನೋ. 

ತಾಯಿಮಳಲು "ತಾಯ್ಮಣಲ್‌' ನೋ. 

ತಾಯಿಮಾತು (ನಾ). ಮಾತೃಭಾಷೆ; ನಿಮ್ಮ ತಾಯಿಮಾತಿನಲ್ಲಿ ನಿಮಗೆ 
ಅಕ್ಕರೆಯೇ ಇಲ್ಲವಲ್ಲ (ಕಒಸಾ. |). [ತಾಯಿ ( €ತಾಯ್‌) + ಮಾತುು;] 

ತಾಯಿರೆಕ್ಕೆ (ನಾ). ಗಿಡಮರಗಳ ಮೊದಲ ಟಿಸಿಲ್ಕು-ಕವಲು ; ತಾಯಿ 
ರೆಕ್ಕೆ ಕಡಿಯ ಬೇಡ(ರೂಢ). [ತಾಯಿ ( ಆತಾಯ?) + ರೆಕ್ಕೆ (-ಆಎಜಂಕೆ)] 

ತಾಯಿಲಿ (ನಾ). ತಾಯಿ ಇಲ್ಲದ ವ್ಯಕ್ತಿ ; ತಬ್ಬಲಿ : “ ತಾಯಿಲಿ, ತಬ್ಬಲಿ, 
ದೇಸಿಗ, ದಿಕ್ಕೇಡಿ” (ಕಂನುಹು. 68) ; ಆವರ್ತಂ [ತಾಂ] ಗಳಿಬ್ಬಗಿಯಾಗೆ 
ತಾಯಿಲಿ (ಯೋಳೋಪ. ೦೦-೨೫). [ತಾಯ್‌ * - ಇಲ್ಮಿ] 

ತಾಯಿವನೆ "ತಾಯ್ವನೆ' ನೋ. 

ತಾಯಿವಳ "ತಾಯ್ವಳ್ಳ' ನೋ. 

ತಾಯಿವಳ್ಳೆ "ತಾಯ್ದ್ವಳ್ಳ' ನೋ. 

ತಾಯಿವೇರು "ತಾಯ್ವೇರ೦್‌' ನೋ. 

ತಾಯಿಳೆ (ನಾ). ಎತಾಯ್ನಾಡಂ : ಐಕ್ಕಮತ್ಯದಿಂ ಬಾಳುವುದೆ ತಾಯಿಳೆಯ 
ಹೆಬ್ಬಾಳಿಕೆಯ ಮರ್ಮ (ಹೆದರ. ೪3-೮). [ತಾಯ್‌ + ಇಳೆ] 

ತಾಯಾಚಲು (ನಾ). “(ಜೇನಂಹಂಳಂ, ಮೊ. ಗಳಲ್ಲಿ) ಪೂರ್ಣ ವಿಕಾಸ 
ಹೊಂದಿದ, ಮರಿ ಹಾಕುವ ಹೆಣ್ಣು ; ತಾಯಿನಾಚೆಲು” (0-೫66 
ಇಂಕನಿ.). [ತಾಯ್‌ + ಈಚಲ್ಯು (ಆ ಈಚಲ) ) 

ತಾಯೂರ್‌ (ನಾ). ಒಂದಂ ಊರಿನ ಹೆಸರಂ : ತಾಯೂರ ಪಚಟಿಕಿಕೆಜಕ 
ಬಸವಯ್ಯ (ಎಕ, 121, ನಂಜನೆ. ೯೭-೫ ; 898?) ; ತಾಯೂರ ಪಡುವಣ 
ದೆಸೆಯ ಕೊರಕೊರೆಯ ಪಳ್ಳ (ಎಕ. 111, ನಂಜನ. ೧೩೯-೦೨; 915 7): 
ಮೂಗೂರ ಸೀಮೆಯ ತಾಯೂರ ಸ್ಥಳದ ತಾಯೂರಗ್ರಾಮ (ಎಕ. 111, 


ನಂಜನ. ೧೪೦-೧೦ : 3586). [ತಾಯ್‌ + ಊರ್‌] 


ತಾಯೆಳೆ 


ತಾಯೆಳೆ (ನಾ). ಐ ತಾಯಿಳೆ ; ಬ್ರಹ್ಮಜ್ಞಾನದೆ ಕಾಯೆ ತಾಯೆಳೆಯ ಧರ್ಮ 
ಗ್ಲಾನಿಯಿಂ ಹಾನಿಯಿಂ (ಗ೪ಿವಿ. ೫೨-೯). [ ತಾಯ್‌ + ಎಳ್ಳೆ) 
ತಾಯ್ಗಂಡಿ (ನಾ). ಮುಖ್ಯವಾದ ತೂಬಂ: ನಾಯ್ಕ್ಮಣಿಗೆಆ್‌ಯ 
ತಾಯ್ಗಣ್ಣಿ ಮುಕೂಡಲ್‌ (ಇಅ. ೫11, ೧೬-೪ ;739) ; ಅನ್ನೆ ಸಯ್ಯನೆ 
ಪೋವಿ ನಾಯ್ಮಣಿಗೆಆ್‌ಿಯ ತುಯ್ಸಂಡಿ (ಎಕ. ೩11, ಗುಬ್ಬಿ. ೬೧-೯೩: 812). 
[ ತಾಯ್‌ + ಕಂಡಿ, 
ತಾಯ್ಗಣ (ನಾ). ಕಣದ ಮಧ್ಯಭಾಗ ; ಮೇಟಿಯ ಸುತ್ತಣ ಭಾಗ: 
ತಾಯ್ಗಣದ ತುಂಬ ರಾಶಿಯಿದೆ (ರೂಢಿ). 
[ತಾಯ್‌ * ಕಣ, (ಕಳ) 
ತಾಯ್ಗನಿ (ನಾ). ಜನ್ಮಸ್ಥಳ ; ಆಕರ ; ನಿನ್ನ ತಾಯ್ಗನಿ ಎಲ್ಲಿ? ಅಗೆದ 
ಗುದ್ದಲಿ ಎಲ್ಲಿ? (ಗಿಳಿವಿ. ೩೦-೭). [ತಾಯ್‌ * ಗನಿ (£€ಕಣ್ಣಿ)] 
ತಾಯ್ಗರು (ನಾ). ೧. ನೆಲೆ; ಮೂಲಸ್ಥಾನ; ತಾಯ್ದಾನೆ: ನೆಟ್ಟನೆ 
ಪುನುರ್ಜಾತಕ್ಷಯ ಶ್ರೀಗೆ ತಾ[ಯ್ಲ] [ಪಾಕಾ. ಯು]ರು ರತ್ನತ್ರಿತಯಾವ 
ಭಾಸಿ ಬಹು ಬಂಧಚ್ಛೇದಿ ಸಂಸಾರ ಸಂಹರಣಂ (ಸುಕುಮೂ. ೧-೬) ; ಪುರುಷ 
ಕಾರದ ತಾಯ್ಗರು ಪೆಂಪಿನಾಗರಂ ಚಲದ ವಿನಾಯಕಂ (ಕಣ. 3%, 
೧೦-೩೩; 1121): ಸುರೇಶ್ವರಭವನಕ್ಕೆ ತಾನೆ ಪಡಿಚಂದಮಿದೆಂಬಿನಮಚ್ಚರಕ್ಕೆ 
ತಾಯ್ಗರು ಕರುಮಾಡಮೊಪ್ಪವುದಳಂಕೃತ ಸಪ್ತತಳಂ ನಿರಾಕುಳಂ 
(ಪುಪೃಪು. ೨-೯೨). ೨. ಆಕರ : ಸೊಗಯಿಸುವಚ್ಚ ಬೆಳ್ನಗೆಯ ತಾಯ್ಗಲು 
(ರು, ಕಾಮನ ಕೀರ್ತಿ (ಲೀಲಾಪ. ೭-೩೫) : ಉತ್ತಮಗುಣ ತಾಯ್ಗ್ಲರು 
ಕಡುಚೆಲುವಿನ ಚಿತ್ತರ ಸಲೆ ಸುಭಗತೆಯ ಪುತ್ಥಳಿ (ಶ್ರೀಪಾಲ. ೨-೭): ವಾದ್ಯ 
ರಭಸಂ ಲಯಾಂಬುದದ ಸಿಡಿಲ ನಿನದಕ್ಕೆ ತಾಯ್ಗರು[ಏಶಾಕಾ. ರ)ವೆನಿಸಿತೆನೆ 
(ಹೆಬಪು. ೩೮-೩0). [ತಾಯ್‌ + ಕರ್ಮ] 
ತಾಯ್ಗರುಳು (ನಾ). ತಾಯಿಯ ಅಂತಃಕರಣ,-ಮಮತೆ: 
ಅತ್ತಿಮಬ್ಬೆಯ ತಾಯ್ಗರುಳು ಕುದಿಯಿತು (ದಾನಚಿಂ. ೦೩೬). 
[ ತಾಯ್‌ 4 ಕರುಳು (ಆ ಕರುಳ) ) 
ತಾಯ್ಲಾಡು (ನಾ). ರಕ್ಷಣೆಯ ಸ್ಥಾನವಾದ ಕಾಡು; ಮೂಲಸ್ಥಾನವಾದ 
ಕಾಡು : ಮನಸಿಜನೆಂಬಾನೆಗೆ ತಾಯ್ದಾಡೆನಿಪ್ಪ ಚೆಲ್ಹಂ ತಳೆದುದ್ಯಾನವನ 
ದೊಳಗೆ ಪೊಕ್ಕಂ(ಮಲ್ಲಿಫು. ೬-9); ಕುಸುಮೇಷುಗೆ ಬೀಡು ವೃಷದ್ವಿಪಕ್ಕೆ 
ತಾಯ್ಲಾಡು (ಪುಷ್ಕಪು. ೯-06). [ ತಾಯ್‌ + ಕುಡ್ಕು) 
ತಾಯ್ಗಿರಿ (ನಾ). ಬೆಟ್ಟಗಳಿಗೆ ತಾಯಿಯಂತೆ ಇರುವುದು ; ದೊಡ್ಡ 
ಬೆಟ್ಟ ; ಪ್ರವಯಖವಾದ ಪರ್ವತ: ಕುಳನಗಂಗಳ ಕುಲದೈವಮಧಿರಾಜಂ 
ತಾಯ್ಗಿರಿ ಮೇರು ಮಹೀಧರೇಂದ್ರಂ (ಕಾಂತಿಪು. ೦೦-೬೬). 
[ತಾಯ್‌ - ಗಿರಿ) 
ತಾಯ್ಲುಟ (ನಾ). ಬುಡದ ಸುತ್ತಣ ಪಾತಿ: ಪೊಡೆವೂಗಾವಿನ ನೆವದಿಂ 
ಕುಡಿವರಿದು ಕೊನರ್ತು ಪರುವ ಜಗತೀಲತೆಯ ದಾಂಗುಡಿಯ 
ತಾಯ್ಗ್ಗಟಿಕಿಯೆನಿಪ್ಪ ಸುಟ್‌ವೊರ್ಕುಟಿಂ (ಚಿಕವಂ. ೩೪-೧೪). 
[ ತಾಯ್‌ + ಕುಟ್ಮಾ] 
ತಾಯ್ತು "ತಾಯಿತಿ' ನೋ. 
ತಾಯ್ತನ, ತಾಯಿತನ (ನಾ). ತಾಯಿಯಾಗಿರುವಿಕೆ ; ಮಾತೃತ್ವ : 
ಅವರಿಗೆ ತಾಯ್ತನ ಮತ್ತು ಮಕ್ಕಳ ಪೋಷಣೆ ವಿಚಾರವಾಗಿ ಸೂಕ್ತವಾದ 
ತಿಳುವಳಿಕೆ ಬೇಕು (ಗೃಹವಿ. ೯೬); ನಿಮ್ಮ ತಾಯ್ತನದ ತಂಪು ನಮ್ಮನ್ನು 
ಅಲ್ಲಿಯೂ ಕಾಯುತ್ತಿರುತ್ತದೆ (ಸವತಿ. ೧೪೪), ತಾಯಿತನ : 
ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಯ್ಕಗೊಲಿದು ಸಲೆ ಮಾಜುವೋದೆನು ನಿನ್ನ 
ತಾಯಿತನವನೊಲ್ಲೆ ಹೋಗೇ (ಮಹಾದೇ. ಬ. ೪೪-೧೦೨) ; ಕೂಸಿಗೆ 
ಹಾಲುಹಣ್ಣುಗಳಿಲ್ಲವೆಂದು ಅವಳ ತಾಯಿತನ ವೇದನೆಯನ್ನು ಅನುಭವಿಸಿ 


(ರಂಗರೋ. ೧೦೧). [ತಾಯ್‌ ೬ - ತನ] 


೩೪೩೭ 


46 


ತಾಯ್ಮಟಲ್ಹೋಜು 


ತಾಯ್ದೊಟ್ಟಿಲ್‌ (ನಾ). ಮುಖ್ಯವಾದ ಆಧಾರ. ಆಶ್ರಯ ; ಜಗಕ್ಕೆ 
ತನ್ನುಂಗುಟಮೇ ತಾಯ್ದೊಟ್ಟಿಲಾದ ಗಿರಿಸುತೆಯಂ ರನ್ನದೊಟ್ಟಿ 
ಲೊಳಗಿರಿಸುತ್ತುಂ (ಗಿರಿಕ. ೩-೬೬). 

[ ತಾಯ್‌ + ತೊಟ್ಟಿಲ್‌, ] 

ತಾಯ್ನಾಡು, ತಾಯಿನಾಡು (ನಾ). ಹುಟ್ಟಿದ ದೇಶ ; ಮಾತೃಭೂಮಿ: 
ಒಸಗೆಯ ತನ್ನಿರಿ ತಾಯ್ನಾಡಿರವಿಗೆ (ಕನ್ನಾ. ೦೧೪-೧೭). ತಾಯಿನಾಡು: 
ತಾಯಿನಾಡಿಗೆ ಜಯವೆನ್ನಿ (ರೂಂ). [ತಾಯ್‌ + ನಾಡು] 

ತಾಯ್ನುಡಿ, ತಾಯಿನುಡಿ (ನಾ). ತಾಯಿಯಿಂದ ಕಲಿಯಂವ ನಂಡಿ; 
ಮಾತೃಭಾಷೆ : ತಾಯ್ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ (ಕಪು. 
೬-೧೪೩): ಐಕ್ಕದ ನಿಜಬೀಜ ತಾಯ್ದುಡಿಯೊಲವಿನೊಳಿಲ್ಲೇನು (ಕನ್ನ ಜಾ. 

ತಾಯಿನುಡಿ: ಮೊಲೆವಾಲಿನೊಡಗೂಡಿ ಬಂದ ನುಡಿ ತಾಯಿನುಡಿ 
(ಕೋಗಿಲೆ. ೪೦-೯). [ತಾಯ್‌ + ನುಡ್ಗಿ] 

ತಾಯ್ನೆಲ (ನಾ). ಹುಟ್ಟಿದ ಭೂಮಿ; ಜನ್ಮಭೂಮಿ: ಸುಗಿವ ಮಳೆ 
ಹಳೆಯಗೆಯೊಳಡಗಿರ್ಪ ಬೇರ್ಗಳಿ6 ಚಿಗುರಿಸಿತು ತಾಯ್ನೆಲದ ಹಸುರುಡು 
ಗೆಯೊಡಲಂ (ಕಾಲೂರ. ೪8-೬೩. [ತಾಯ್‌ +ನೆಲ್ಲ] 

ತಾಯ್ಬೇರು "ತಾಯ್ವೇರ್‌' ನೋ. 

ತಾಯ್ಮಣಲ್‌, ತಾಯಿಮಳ ಲು, ತಾಯ್ಕ್ಮಳಲ್‌, ತಾಯ್ಮಳಲ್ಲು, 
ತಾಯ್ಮಟಲ್‌ (ನಾ). (ಜಲಾಶಯಗಳ) ತಳದಲ್ಲಿರುವ ಮರಳು ; 
ಅಡಿಮಳಲಂ ; ಇಂಗಡಲ ತಾಯ್ಮಣಲ್‌ ಬೆಳ್ಳಿಂಗಳ ಬಯಲಂತೆ ವಿಶದ 
ಮಾಗೆ (ವರ್ಧಪು. ೦೪-೩೩). ತಾಯಿಮಳಲು : ತಾಯಿಮಳಲನು ತಜು 
ಬಿದಬುಧಿಯ ದಾಯಿಗರು ತಾವಿವರೆನಲು (ಕುವ್ಯಾಶ. ೨-೧೩); ಪಡೆಯ 
ನಡೆಸುವೆ ತಾಯಿಮಳಲೊಳಗೆ (ಕೌ ಶಿ ರಾ. ೧೩-೪೨). ತಾಯ್ಮಳಲ್‌ | 
ತಾಯ್ಮಳಲ್ವರೆಗಂ ತುಳುಂಕುವೆಂ (ಮಹಾನೇ. ೭-೪೦) ; ಬಲವಾರಾಸಿಯಲಿ 
ತಾಯ್ಮಳಲ ಮೊಗೆದವು ಭೀಷ್ಮನಂಬುಗಳು (ಕುವ್ಮಾಭಿೇ. 
ತಾಯ್ಮಳೆಲುಬ್ಬುಶಿರ್ದುದು ಶರಧಿಯಲಿ (ಕೊರರಾ. ೪-೩-೯); 
ಅಬ್ಬಿಯಂತಿಂತಾಗಿ ತಾಯ್ಮಳಲ್ಲಡಿಗಾಣಲು (ಜಿಲಪು.೨೧-೫). ತಾಯ್ಮುಳಲು: 
ದೆಸೆದೆಸೆಗೆ ಶರನಿಧಿಯ ತಾಯ್ಮಳಲು ಸೂಸಿತು (ಸಾಳ್ಕ ಭಾ. ೨೫-೮). 
"ತಾಯ್ಮಳಲುಗಾಣಿಸಂ' ಪರಾ. ಸಿ ತಾಯ್ಕಟಿಲ್‌: "ತಾಯ್ಕಟಲ್ಲಿಟ', 
"ತಾಯ್ಮಟಲ್ಹೋಟು' ಪರಾ. [ಶಾಯ್‌ + ಮಣಲ್‌] 

ತಾಯ್ಕನೆ "ತಾಯ್ವನೆ' ನೋ. 

ತಾಯ್ಮಳಲ್‌ "ತಾಯ್ಮಣಲ್‌' ನೋ. 

ತಾಯ್ಮಳಲು "ತಾಯ್ಮಣಲ್‌' ನೋ. 

ತಾಯ್ಮಳಲುಗಾಣಿಸು (ಕ್ರಿ). ೧. (ನದಿ ಮೊದಲಾದವುಗಳಲ್ಲಿ) ಅಡಿ 
ಯಲ್ಲಿರುವ ಮರಳು ಕಾಣುವಂತೆ ಮಾಡು; ತಳದ ಮರಳನ್ನು 
ಕಂಣಿಸಂ; ಚವುಡಯ್ಯಗಂಜಿ ಜಲಂ ಮುರಿದು ವಿತಳಕ್ಕಿಳಿಯಿತೆನೆ 
ಬಿಮ್ಮಳಿದು ನೆಆ ಸರಿಯಲದು ತಾಯ್ಮಳಲುಗಾಣಿಸಲು (ಬಸಪು. ೩೫-೩೬). 
೨. (ನದಿ ಮೊದಲಾದವುಗಳಲ್ಲಿ) ತಳ ಕಾಣು; ಬತ್ತಿಹೋಗಂ : 
ಬಳಿಕ ಮೂಡು ದಿನಕ್ಕೆ ತೊಟ ತಾಯ್ಮಳಲುಗಾಣಿಸಲು (ಬಸಪು. 8೦-೬೭) 

[ ತಾಯ್ಮಳಲು ( ಎತಾಯ್ಮಣಲ್‌) +೬ ಕಾಣಿಸು ] 

ಡಿ ತೌಯ್ಕ್ಮೂಟಿಲ್‌ "ತಾಯ್ಮಣಲ್‌' ನೋ. 

ತಾಯ್ಮುಟಶ್ದೆಅಕಿ (ಕ್ರಿ). ಇ ತಾಯ್ಮಾಳಲುಗಾಣಿಸಂ: ವಾರಾಸಿಯಂ 
ತಾಯ್ಮಟಲ್ಜೆಅವಂತೀಂಟುವೆನೋ (ಜಗವಿ. ೭-೩೫). 

[ ತಾಯ್ಮಟಲ್‌ (ಆ ತಾಯ್ಮಣಲ್‌) + ತೆಲ್‌ ] - 
ತಾಯ್ಕಟಿಲ್ಲೋಟಿ (ಕ್ರಿ). ಎ ತಾಯ್ಮುಳಲುಗಾಣಿಸಂ : ಕಾಲಾಳ್ಗಳಬ್ಬರಕ್ಕೆ 
ತಾಯ್ಮಟಿಲ್ಲೋಜ್‌ `ಮೇರೆದಪ್ಪಿದ ಮುನ್ನೀರೊಳರ್‌ (ಕಬ್ಬಿಕಾ. ೨೮೮). 

[ ತಾಯ್ಮಟಲ್‌* (ಎತಾಯ್ಮಣಲ್‌) + ತೋಟಿ] 


೯೪). 


೯-೦೦) ; 


ತಾಯ್ವನೆ 


ತಾಯ್ವನೆ, ತಾಯಿವಂನೆ, ತಾಯಿಂವನೆ, ತಾಯನೆ (ನಾ). ೧. ತಾಯಿಯಂ | 


ಮನೆ ; ತವರಂಮನೆ : ಕಳುಹುವುದು ಸೌಭದ್ರೆಯನು ನಿಜಲಲನೆಯರ 
ನವರವರ ತಾಯ್ವನೆಗಳಿಗೆ (ಕುವ್ಕಾಅ. 3-೩3): ಅಂಗಭವನೇ ತನ್ನ 
ತಾಯ್ವನೆಗೆ ಕೇಡನೆಣಿಸುವನೆರ್ದೆಯೊಳು (ಜಿಲಪು. ೪8-೦೪). ವಿ. ಆಶ್ರಯಂ; 
ನೆಲೆ; ವಊಲಸ್ಥಾನ : “ಇಕ್ಕೆ, ಇಂಬು, ಗೊತ್ತು, ನೆಲೆ, ತಾಣಂ, ತಾಯ್ವನೆ 

. ಈ ೧೫ ಆಶ್ರಯಕ್ಕೆ ಪೆಸರ್‌ "" (ಕಶಸಾ. ೦೩-೨೯೦) ; ವಿನಯದ 
ನೆಲೆ ಧರ್ಮದ ತಾಯ್ವನೆ ಸತ್ಯದ ಜನ್ಮಭೂಮಿ (ಸೌಇಇ. 1X-1, ೧೬೦-೧೯; 
2091): ಸಿರಿಯ ತಾಯ್ವನೆ ರಾಮನ ಪೇರುರಂ (ಪಂರಾಮಾ. ೩-೧೩೪) ; 
ಬಗೆದಂತೆ ಮಾಟ್ಬಿ ಮೈಮೆಗೆ ಜಗದೊಳ್‌ ಜಿನಭಕ್ತಿ ತಾನೆ ತಾಯ್ವನೆಯಲ್ಲೇ 
(ವರ್ಧಪು. ೦೨-೦೭) : ತ್ಯಾಗಗುಣಕ್ಕೆ ತಾಯ್ವನೆ (ಎಇ. ೫೩1, ೧೩-೩೨; 
1260). ತಾಯಿಮನೆ : ೧. ನಂಬಿ ನೆನೆವರ ತಾಯಿಮನೆಯನು ನೆನೆದು 
ಸುಖಿಸುತ್ತ (ನಿಧಾಗ. ೪-೧೦-೧೫); ತಾಯಿಮನೆಯಿಂದ ಅತ್ತೆಯ ಮನೆಗೆ 
ಕಳುಹಿಸಲ್ಪಟ್ಟ ಹೆಣ್ಣಿನಂತೆ (ಸೌಗಂಧಿ. ೩೬೭-೭; ಮಲೆಯ ನಾಡೆನಗೆ 
ತಾಯಿಮನೆ (ಶ್ರೀರಾಮಾ. ೧೨೩-೮). ಪ. ಸಾಯಕವ ಹಿಡಿ ಸಾಕು ಸೋಲದ 
ತಾಯಿಮನೆ ನಿನಗಿದಿರಲಿದೆ (ಕುವ್ಕಾಕ. ೪-೨). ತಾಯಿವನೆ: ೨. ಘೋರ 
ತರ ವನವಿದ್ದುದೊಂದತಿ ಕ್ರೂರಮೃಗಗಳ ತಾಯಿವನೆ (ಸಾಳ್ಮಭಾ. ೧೬-೩). 
ತಾಯ್ಮನೆ: ೧. ತುಳುವರ ತಾಯ್ಮನೆಯುಳಿದರ ಕಾಯ್ಕ್ಮನೆ (ಗಿಳಿವಿಂ. ೪೬-೨). 
೨. ಅದು ವೇದಂಗಳ ತಾಯ್ಮನೆಯದು ನಾನಾ ತರ್ಕದಿರ್ಕೆದಾಣಂ 
(ಎಇ. 19117, ೦೯೧-೨೦; 1104): ಪುಸಿಯ ತಾಯ್ಮನೆ ಪಾಪದಾಗರಂ 
(ಧರ್ಮಾಮ್ಮ. ೧೨-೭೭); ಅದು ಸತ್ಯದ ತಾಯ್ಮನೆ ಮಿಕ್ಕ ಹೆಮ್ಮೆಗಾಸ್ಪದ 
ಮೆನಿಸಿತ್ತು (ಕ೩ಇ. 1, ೧೦-೦೬: 1121): ಲೀಲೆಯ ತಾಣ ತಾಯ್ಕನೆ 


೩೪೩೮ 


ತಾರ್ಯ 


ತಾಯ್ವೆದೆಗೂಡು (ಕ್ರಿ). (ನೆಲವು) ಬಿತ್ತನೆಗೆ ಹದವಾಗಂ ; ಒಳ್ಳೆಯ 


ಹದವನ್ನು ಹೊಂದು: ನೆಲನುಟ್ತಂತೆವೊಲಾಗೆ . . . ತಾಯ್ವೆದೆಗೂಡೆ 
ಬಿತ್ತಿ ಪೆಣನಂ ಬೇಜಕೊಂದು ಶೌರ್ಯಾಂಕುರಂ ತಲೆದೋ ಹತ್ತು 


(ಪಂರಾಮಾ. ೧೧-೦೨೭). [ ತಾಯ್ವೆದೆ + ಕೂಡ್ಲು | 


5 ತಾಯ್ವೇರ*, ತಾಯಿಬೇರಂ, ತಾಯಿವೇರಂ, ತಾಯ್ಬೇರು (ನಾ). ೧. 


ಶಾ 
ಳಾ 


20 


ಮುಖ್ಯವಾದ ಬೇರು; ವಂಧ್ಯದ ಬೇರು: ಯುಕ್ತಿವಲ್ಲಿಗಳ ತಾಯ್ವೇರಂ 
ಛೇದಿಪ ಚಿಕದೇವೇಂದ್ರನ ವಾದದೊಳ್‌ (ಆವಿ. ೪-೦೦೨). ತಾಯಿಬೇರು: 
ದೂರ ದೂರ ಬೇರು ಚಾಚಿ ಟೊಂಗೆ, ಟಿಸಿಲು ಮನುಕುಲ; ತಾಯಿಬೇರು 
ಕಾಯಬೇಕು ಹಣ್ಣಾಗಲಿ ಹಂಬಲ (ನೆಲಮು. 3೩-೧೧): ತಾಯಿಬೇರನ್ನು 
ಕಡಿದು ಹಾಕಿದರೆ ಮರವು ತನಗೆ ತಾನೇ ಒಣಗಿಹೋ ಗುವುದು 
ಸ್ವಾತಂತ್ರ್ಯವು ವಿಕಾಸಕ್ಕೆ ತಾಯಿಬೇರಿನಂತೆ 
(ಜೀವಾತ್ಮ. ೨೬೨). ೨. (ಆಲಂ) ಮೂಲ; ಮುಖ್ಯ ಆಧಾರ : 
ವಿವೇಚನೆಯಿಲ್ಲದ ವಿದ್ಯಾಭ್ಯಾಸಪದ್ಧ ತಿಯು ನಮ್ಮ ಜನರನ್ನು ಅವರ 
ತಾಯಿಬೇರಿನಿಂದ ದೂರಮಾಡಿತು (ಸಂಗೀತ, ೪1, ಮುನ್ನುಡಿ) : ಭಾರತೀಯ 
ಸಂಗೀತದ ತಾಯಿಬೇರು ವೇದಗಳಲ್ಲಿ (ಛಾಕದ. ೩೩೬). ತಾಯಿವೇರು: ೧. 
ಪೆಂಪಿನಲಿ ಮಾಮೇರು ಸುಕೃತದ್ರುಮದ ತಾಯಿವೇರು (ಸಗಂದಪು. ೨-೮). 
ತಾಯ್ಬೇರು : ೧. ಒಂದಿರುಳಿನ ಒಡನಾಟದಿ ನೆಲದಾಳಕೆ ನೀರು ಚಿಗಿಯಿತು 
ತಾಯ್‌ಬೇರು (ನೆಂಮು. 6-8). [ತಾಯ್‌ + ಬೇರ್‌] 


(ಪ್ಲೈಮಹ. ೩೬) ; 


ತಾಯ್ದೊಲ (ನಾ). ತಾಯ್ನೆಲ; ಆಕರ; ವಂಂಖ್ಯವಾದ ಕ್ಷೇತ್ರ: 


ಪೆಂಪಿಂಗಿಕ್ಕೆ ಚಾಗಕ್ಕೆ ತಾಯ್ವೊಲನಣ್ಮಿಗೆ ಮಾಂತನಕ್ಕೆ ಗುಜ (ಜೈಅಸಿ. 


೪೫211, ೦೦-೭೨ ; 1058). [ತಾಯ್‌ +೬ ಪೊಲ 


ತಾರ್‌ "ತಾಟ್‌ಿ' ನೋ. 
ತಾರ್ನ (ನಾ). ತಾಮ್ರದ ಒಂದಂ ಚಿಕ್ಕ ನಾಣ್ಯ : ಹಣವ ಕೊಟ್ಟು ಹಾದರವ 
ಮಾಡುವುದಟ್‌ಂದ ತಾರವ ಕೊಟ್ಟು ಸೂಳೆಗೆಯ್ಯಬಾರದೆ (ಬಸಹೆ.೪೨-೧೦೬); 


ಖೇಳಮೇಳವದ ಮದದ ಮಡು (ಕುವ್ಮಾಅ. ೦೨-೪). 
[ ತಾಯ್‌. ಮನೆ) 
ತಾಯ್ವಳ್ಳ, ತಾಯಿವಳ, ತಾಯಿವಳ್ಳ (ನಾ). ಕೆರೆಕಟ್ಟೆಗಳಿಗೆ ನೀರನ್ನು 


ಒದಗಿಸುವ ಹಳ್ಳ; ವಂಖ್ಯವಾದಹಳ್ಳ: ಅಲ್ಲಿಂ ಬಡಗ ದೇವಣನ ಕೆಟ*್‌ಯ 
ತಾಯ್ವಳ್ಳ (ಎಕ. 11, 49೬-೬೮; 2181). ತಾಯಿವಳ: ಮಾಳಿಯ ಬೆಟ್ಟದಿಂ 
ಬಂದ ತಾಯಿವಳದಿಂ ತೆಂಕಲು (ಎಕ. ೫1೪೫, ಎಳಂದೂ. ೦೮೭-೧೨ ; 1530). 
ತಾಯಿವಳ್ಳೆ : ಅಲ್ಲಿಂದ ಹಡುವಲು ಸವಣನ ಕೆಜಿಯ ತಾಯಿವಳ್ಳಂ 
ಮೇರೆ (ಎಕ, ೪11, ಶಿವಮೊ. 8೭-೬೮ ; 1116): ನಾರಸಿಹ್ಯಪುರದ ಹೊಲ 
ಮೇರೆ ದಕ್ಷಿಣಕ್ಕೆ ಹೊನ್ನಸಮುದ್ರದ ಕೆಟ್‌ ಇಂದ ಬಂದ ತಾಯಿವಳ್ಳ 
ಮೇರೆ (ಎಕ. 1೫(6), ಬೆಂಗಳೂ. ೩೧-೦೪ ; 1592). [ತಾಯ್‌ + ಪಳ್ಳ] 
ತಾಯ್ವಾಲ್‌ (ನಾ). ತಾಯಿಯಂ ಹಾಲು: ಆರ್‌ ಕಾವರಂತಕರಾಜಂ 
ಬಲಗರ್ವಿತಂ ಮುಳಿದೊಡಂ ತಾಯ್ವಾಲೆ ನಂಜಾದೊಡಂ (ಕಾಂತಿಪು. ೬-೯೩). 
[ ತಾಯ್‌ + ಪಾಲ್‌] 
ತಾಯ್ವಿಡಿ (ನಾ). ತಾಯಿಂಯಾದ ಆನೆ : ತಾಯ್ವಿಡಿ [ಪಾಳಾಂ. ಯ್ಹೊಡೆ]ಯ 
ಸೋಂಕಿ ನಿಂದು. . . ಕಳಭವ್ರಜಮಿರ್ಪದದೊಂದು ತಾಣದೊಳ್‌ 
(ಜಗವಿ: ೧೬-೧೧ ; ಸೂಕ್ತಿಸು. ೩-೬೦ ನೋ); ಸುಸುಳ್ಹೋಡಿ ಕಾಡಿ ಸಂಗಳಸಿ 
ತದೊಂದು ಪಲ್ಲಮಜ್‌ ತಾಯ್ವಿಡಿಗಂತುಮನಂತಸೌಖ್ಯಮಂ (ಕಂದ್ರಪು. 
8-೬॥) ; ಬಾಯ್ಕಿಡುತೈದಿದ ಮಣಯಂ ತಾಯ್ವಿಡಿ ನಡೆ ನೋಡಿ ಬಾಡಿ 
(ರಾಜಕೀ. ೫-೪೦). [ತಾಯ್‌ + ಪಿಡ್ಡಿ] 
ತಾಯ್ದ್ವೀಡು (ನಾ). ಎ ತಾಯ್ವನೆ ೨ : ಸೊಬಗಿನ ಸಂತತಿಯ ತಾಯ್ವೀಡು 
ಲಕ್ಷ್ಮಿಯ ಸಂತಸದ ಬಾಳ್ವೀಡು (ಸಾಳ್ಕಥಾ. ೨-೧): ಜಗದೊಳ್‌ ಜಾಣರ 
ಮೆಚ್ಚು ಸತ್ನವಿಸಮೂಹಕ್ಕೆಯ್ದೆ ತಾಯ್ವೀಡು (ನಾನಾರ. ೦೬೯). 
[ತಾಯ್‌ + ಬೀಡ್ಯು) 
ತಾಯ್ದೆದೆ (ನಾ). ಹದವಾದ ಬೆದೆ; ಫಲಪ್ರದವಾಗುವ ಬೆದೆ: 
"ತಾಯ್ವೆದೆಗೂಡು' ಪರಾ. [ತಾರ್ಯ, * ಚಿದ್ಮೆ) 


ಹತ್ತಿಯ ಭಂಡಿಗೆ ತಾರಂ ಮೂಟಿ (ಎಇ. ೫111, ೨೨-೪; 1204); 
ತುಪ್ಪ ಕುಡುತೆ ೨ಕ್ಕೆ ತಾರ ೫ ತೋಯಿ ತಾ ೨ (ಸಾಇಎ. ೧೯೨೯, ಮಂಗಳೂರು. 
೪೬೩-೩೩ ; 1312); ಆನೆಹಳ್ಳಿಯಿಂದ ತಾರ ಇನ್ನೂರ ಎಂಭತ್ತಾರ 
ಲೆಕ್ಕದಲ್ಲಿ ಗ ೨೦ (ಮೈಅರಿ. ೧೯೩೪, ೩೦-೨೦; 1457); ಆರಿಗಾದರೂ 
ಒಂದು ತಾರವನು ಕೊಡ ಲೋಭಿ (ಸರ್ವಜ್ಞ. ೬೮೭). 

[ದೇ.8 ಮಲ. ತುಳು. ತಾರ] 


ತಾರೆ "ತಾಜ್ಯು' ನೋ. 
ತಾರ್ಕ (ಗು). ೧. ದೊಡ್ಡ ಧ್ವನಿಯುಳ್ಳ; ಎತ್ತರದ ಸ್ವರವುಳ್ಳಿ : 


ಇರ್ದಂತೆ ಚೀರ್ದೊರಲಿದನ್‌ ತಾರನಿಸ್ವನದಿ (ಶ್ರೀರಾಮಾ. ೨೫೪-೭೦೧) ; 
ತಾರಪಂಚಮದಾಗ ಕೋಗಿಲಾ ಕೂಗುತದೊ (ಗೆಂಗಾತ. ೭೭೯). ವ. 
ಒಳ್ಳೆಯ; ಅತ್ಯುತ್ತಮವಾದ. (ನಾ). ೩. ದಾಟಂವುದು. ೪. ತೇಲುವಿಕೆ. 
೫. ಈಜುವುದು, ೬. ಇಳಿಯುವಿಕೆ. ೭. ಉಚ್ಚ ಶಬ್ಧ; ಎತ್ತರವಾದ 
ಧ್ವನಿ : “ಉದ್ದ ಧ್ವನಿ ತಾರ (ವ)ಮೆಂಬುದು ” (ಹಲಾಯು. ೨೩-೧೩೯) ; 
“ ತಾರಮೆನಲುಚ್ಚದಾ ಧ್ವನಿಯಕ್ಕು ” (ಮಂಗರಾ. ೨೩-೩); ಸಂಕಟಕೆ 
ಬೀಡಾದ ದಟ್ಟಡವಿಯೊಡಲಿಂದ ತಾರದಲಿ ಕೂಗುವನು (ಭಾಸನಾ. ೧೨). 
೮. ಬೆಳ್ಳಿ : “ ರಜತಂ, ಕಳಧೌತಂ, ರೂಪ್ಯಂ, ತಾರಂ- ಈ ೪ ಬೆಳ್ಳಿ” 
(ಹಲಾಯಂ. ೨೮-೦೮) ; ತರದಿಂ ಚಾಷ ಮಯೂರ ತಾರ ತಿಳಗೋಕ್ಷೀರಾಬ್ದ 
ನೀರೋಪಮಂ ದೊರೆಕೊಳ್ಳುಂ ಶಶಿಭಾನುಗಳ್ಗೆ ಪರಿವೇಷಂ 
(ರೋಕೋಪ. ೪-೨೪): ಹಲ ಮುಸಲಾಯುಧಂ ನಡೆವ ತಾರ ನಗೇಂದ್ರ 
ಮನೊಂದು ಕರ್ಮ ್ಮುಗಿಲ್‌ ಬಳಸಿದವೊಲ್‌ ವಿರಾಜಿಸೆ ವಿನೀಲಪಟಂ 
ನಡೆತಂದು - (ಪಂರಾಮಾ, ೬-೭೬). ೯. ಕಣ್ಣಿನ ಗಡ್ಡೆ ; ಕನೀನಿಕೆ : 
ಚಂದ್ರಾಪೀಡನನಪಾಂಗೆ ವಿಕ್ಷೇಪ ತರಳತರ ತಾರ ಶಾರೋದರ ನಯನಂ 


ತಾರ್ಕ 


ಗಳಿಂದಡಿಗಡಿಗೆ ನೋಡುತ್ತಮಿರ್ದು (ಕಾದಂಉ. ೩೦) ; ಪುಂಡರೀಕಾಕ್ಷ 
ವದನ ವಿನ್ಮಸ್ತ ತರಳ ತಾರ ನೇತ್ರರುಂ (ಜಗವಿ. ೩-೯೪ ವ). ೧೦. ನಕ್ಷತ್ರ; 
ತಾರೆ: ಶ್ರೀಯುಂ ಜಯಶ್ರೀಯುಮನನವರತಂ ಮಾಳ್ಯೆ ಚಂದ್ರಾರ್ಕ 
ತಾರಂಬರಂ (ಎಕೆ. ೪1, ಕಡೂರು. ೩೭-5೫ ; 11877): ಆಚಂದ್ರತಾರಾರ್ಕ 
ವಾಗಚಲಖ್ಯಾತಿಯ. ತಾಳ್ವಲ್‌ (ಸೋಮೇಶ. ೯೦) ; ಭೂಚಂದ್ರಾರ್ಕ 
ತಾರಂಬರಂ ಕಲಿ ಹರಿಶ್ಚಂದ್ರರಾಯಂ ಸತ್ಯವೆರಸಿ ಬಾಳಲಿ (ಹಡಕಾ. ೧೩-೦೪). 
೧೧. ಶುದ್ಧವಾದ ಮಂತಂ್ವ: ಸುರನದಿಯ ತಾರಹಾ * » ರದ 
ಸುರದಂತಿಯ ರಜತಗಿರಿಯ ಚಂದ್ರನ ಬೆಳ್ಳಿಂ ಪಿರಿದು (ಎಕ. 11, ೭೧-೦೫; 
1180). ೧೨. ಮಂತ್ರಿನ ಸರ: “ಮುತ್ತಿನ ಹಾರದಲ್ಲಿಯುಂ ತಾರ 
ಎಂಬುದು” (ಹರಾಯು. ೧೩೩-೦೨), "ತಾರಹಾರ' ಪರಾ, ೧೩. 
ಮಂತ್ರನ್ನು ಶುದ್ಧಮಾಡಂವುದು,- ಶುಭ್ರಗೊಳಿಸಂವುದು. ೧೪. 
ಮಂತ್ತಿನ ಪಾರದರ್ಶಕತೆ,-ಸ್ವಚ್ಛತೆ. ೧೫. ಗಾಳಿ; ವಾಯು. 
೧೬, ನದಿ. ೧೭. ಆಕಾಶ; ಗಗನ. ೧೮. ಓಂಕಾರ; ಪ್ರಣವ. ೧೯. 
ವಿಷ್ಣು. ೨೦. ಒಂದಂ ಪರ್ವತ; ಬೆಳ್ಳಿಯ ಬೆಟ್ಟ: ಮೇರು 
ಪಡುವಣ್ಣೆ ಸೀತಾತೀರಂ ತೆಂಕಣ್ಗೆ ನೀಲಗಿರಿ ಬಡಗಣ್ಣಾ ತಾರಂ.. 
ತನಗೆ ಸೀಮೆಯೆನಿಕ್ಕುಂ (ಮಲ್ಲಿಪು. ೨-೦೨). ೨೧. ಒಬ್ಬ ರಾಕ್ಷಸನ 
ಹೆಸರಂ ; ತಾರಕಾಸುರ. ೨೨. ಶುಭ್ರವಾದುದು ; ಬಿಳಿ. ೨೩. ತಂತಿ; 
ಸರಿಗೆ. ೨೪. [ಸಂಗೀತ] ಮೂರಂ ಸ್ವರ ಸ್ಮಾಯಂ ಗಳಲ್ಲಿ 
ಕೊನೆಯಂದು : ಮಂದ್ರ ತಾರಗೀತೆಯ ಪವಣೊಪ್ಪೆ . . . ವೀಣೆಯಂ 
ಮಿಡಿದಳ್‌ (ಕಾಂತಿಪು. ೯-೦೮೭) ; ಕೋಗಿಲೆ ಗಿಳಿ ತುಂಬಿ ಮಹೀಶನ 
ಕಿವಿಗಾಗಳ್‌ ಕ್ರಮದಿತ್ತುವು ತಾರ ಮಧ್ಯ ಮಂದ್ರಸ್ವರದಿಂ (ಡಂದ್ರ ಪು. 
೭-೮೨); ಯಥೋಚಿತ ತಾರ [ಪಾರಾ. ತಾಳೆ, ರಾಗ] ಮಧುರ 
ಮಂದ್ರಂಗಳಿಂ ಹಾಡಿ ಭೂಪತಿಯ ದುಗುಡವನು ತೊಳೆದರು (ಹಠಳಾ. ೭-೪); 
ತಾನದೋಜೆಯೊಳ್‌ ತಾರ ಮಂದ್ರ ವಿಭೇದದಿಂ ಜೇಂಗೊಡಮಂ 
ಮಂಸುಟ್‌ ಮೊರೆವ ಮಣಾದುಂಬಿಗಳ ಗಾನದಂತೆ (ರಾಮಾಶ್ಮ. ೨೩-೧೦). 
"ತಾರಸ್ವರ' ಪರಾ. “ಘನ ಬಿಳಿದುಂ ಗಿರಿ ನಭ ವಾಹಿನಿ ಮರುತಂ ದೈತ್ಯ 
ಗಾನಭೇದಂಗಳ* ಲೋಚನಮಧ್ಯಂ ತಾರಕಿ ಮುತ್ತಿನೊಳುಂ ಹನ್ನೊಂದು 
ತಾರ ಶಬ್ದಂ ಜಗದೊಳ್‌? (ನಾನಾಕಂ. ೩೦): “ನಗ ಮರುತಂ ಯಕ್ಷ 
ದೃಗುಮಧ್ಯಂ ದೈತ್ಯ ಸೆಂಗೀತಕ ನದಿ ನಭ 
ಶುಭ್ರಾದಿಗಳ್‌ ತಾರ ಶಬ್ದಂ” (ನಾನಾರ, ೪೦). [ಸಂ.] 
ತಾರ್ಮ "ತರ್‌' ಪರಾ. 
ತಾರಕ (ನಾ). ೧. ದಾಟಿಸುವವನು ; ಸಂರಕ್ಷಿಸುವವನಂ ; ಕಷ್ಟದಿಂದ 
ಪಾರುಮಾಡಂವವನಂ : ಭವಾಂಬುನಿಧಿತಾರಕಂ . . . ರಘುಪ್ರವರ 
ನರ್ಚಿಸಿದಂ (ಪಂರಾಮಾ. ೦೪-೨೦೭) ; ದಂಡಧರಬಾಧೆಯ ನಿವಾರಕನೆ 
ತಾರಕನೆ(ಪ್ರಾಢಠಾ.೧೬-೧). ೨. ದಾಟಿಸಂವುದು; ಸಂರಕ್ಷಿಸುವಂತಹುದಂ: 
ಹರನಧಿಕನಲ್ತೆ ತಾರಕದಕ್ಷರತ್ರಯಕೆ (ಪದ್ಮರಾ. ೧೦-೩); ಇದುವೆ ಪಂಚಾಕಾಶ 
ತಾರಕವಿದನು ದೇಶಿಕನಿಂದ ಬಲ್ಲವ . ... ಬ್ರಹ್ಮಪದವನೈದುವನು (ಗಗತಾ 
೨೦-೨೦) ; ತಾರಕವಾದ ಕಾಶಿಯಿಂದ ಪ್ರತ್ಯೇಕಗಳಾಗಿರುವ ಲಿಂಗಗಳೆಲ್ಲವೂ 
- ಕಾಣಲ್ಪಡುವವು (ಅರ್ಕಮಾ. ೦೩೦); ಈ ತಾತ್ವಿಕ ಭೂಮಿಕೆ ಒಮ್ಮೆ 
ತಾರಕವಾಗುವಂತೆ ಬದಲಾದ ಪರಿಸ್ಥಿತಿಯಲ್ಲಿ ಮಾರಕವೂ ಆಗುತ್ತದೆ 
(ಕರ್ಜಾಟಿ. ೪೯೭), ೩. ಒಬ್ಬ ರಾಕ್ಷಸನ ಹೆಸರು: ಅಪುತಿಮಪ್ರತಾಪ 
ಭಂಗುರ ಭುವನತ್ರಯಂ ನೆಗಳ್ಹನಕ್ರಮಕಾರಿ ಜಿತಾರಿ ತಾರಕಂ (ಗಿರಿಕ, ೬-೫): 
ತಾರಕನಿಂದ ಭಂಗಂಬಟ್ಟ ದೇವೇಂದ್ರತ್ವವೇಕೆಮಗೆ (ಬಸಪು. ೦೭-೨೨) ; 
ತಾರಕನ ಕೈಟಭನ ಮಹಿಷನ ವೀರ ಜಂಭನ . , . ಆರುಭಟೆ ರಣದುಬ್ಬಟೆಯ 
ಜಜ್ಞಾರತನವಿವನೊಬ್ಬನಲಿ (ಕುವ್ಮಾರ್ರೋ. 0೬-೩೭). ೪. ನಕ್ಷತ್ರ; ತಾರೆ: 
“ಭಂ, ನಕ್ಷತ್ರಂ, ತಾರಕಂ, ತಾರಕಾ, ಜ್ಯೋತಿಃ. . . ಉಡು,-ಈ ೯ 


ಮುಕ್ತಾಫಲಂಗಳ್‌ 


೩೪೩೯ 


26 


80 


45 


ತಾರಕಾಂಚಿತ 


ನಕ್ಷತ್ರದ ಪೆಸರ್‌ ” (ಹಲಾಯು. ೧೦-೫೦) ; ಮತ್ಕರ್ಣದೊಳ್‌ ತಾರಕೋ 
ಜ್ವಳಮಂ ರಂಜಿಪ ಪುಷ್ಪಮಂಜರಿಯನತ್ಕೌತ್ಸು ಕೃದಿಂದಿಕ್ಕಿದಂ (ಕಾದಂಪೂ. 
೭೬೯) ; ಚಂದ್ರನ ಬೆಳಗಿನೊಳೇಂ ತಾರಕಕ್ಕುಂಟೆ ತೇಜಂ (ಆನಂಪು. ೧೩-೫೭). 
೫. ಏರಂದನಿ; ಉಚ್ಚಧ್ವನಿ: ಪ್ರಪಂಚದ ಎಲ್ಲ ವಸ್ತುಗಳೂ 
ಒಂದು ಹೆಮ್ಮೇಳವಾಗಿ ತಾರಕದಲ್ಲಿ ಕೂಗಿದುವು (ಏಳಜೀ. 
ತಾರಕದ ಚೀತ್ಕಾರ (ಹೊಸಕ್ತಿ. ೨೭೪). ೬. ಕಣ್ಣ ಗಂಡ್ಲೆ; ಕನೀನಿಕೆ: 
ತಾರಕಮದು ನೆನೆಯಿಪುದು . ಆಳಿಶಿಶುವಂ (ರಾಜಶೇ. ೭-೫೦). ೭. 
ದೋಣಿ; ತೆಪ್ಪ: ತಾರಕ[ಪಾಕಾಂ. ಕಾರ]ನುಂಗಿದ ಜಲವ ಬೇಟ್‌ 
ಶೋಧಿಸಲುಂಟೆ ಅಯ್ಯ (ಬಿಬ್ಬದಾ. ೩೯-೨೩). ೮. ಹಡಗು. ೯. ಹಡಗು 
ನಡೆಸುವವನು ; ನಾವಿಕ. ೧೦. ಬೆಳ್ಳಿ. "ತಾರಕಾದ್ರಿ' ಪರಾ. ೧೧. 
[ಜೈನ] ಪಿಶಾಚಿಗಳ ಹದಿನಾಲ್ಕಾ ವರ್ಗಗಳಲ್ಲಿ ಒಂದು : ಕುಂಭಂಡರುಂ 
ಸಮ್ಮೋಹರುಂ ತಾರಕರುಂ . . . ತೂಷ್ಲೀಕರುಂ ಪವನರುಂ 
ಎಂದು ಪಿಶಾಚರ್‌ ಚತುರ್ದಶವಿಧಂ (ತತ್ತ್ಯಪ್ತ. ೧೯೩). ‘[Xo.] 
ತಾರಕಂಠ (ನಾ). ಉಚ್ಚಸ್ವರದ ಧ್ವನಿ; ಚೀರಂದನಿ: ತಾರಕಂಠದಲ್ಲಿ 
ಮಾತುಕತೆಯಾಡುತ್ತಿದ್ದ . . . ಕೆಂಪು ಮೋರೆಯ ಬೆಮರಿಡಿದ ಹೆಂಗಸರಿಂದ 
ಕುಳ್ಳಿಡೆಗಳೆಲ್ಲ ಭರ್ಶಿಯಾಗಿದ್ದುವು (ಪುನರು. ೪೫೪). 1 ತಾರ್ಯ * ಕಂಠ] 
ತಾರಕಗಣ (ನಾ). ನಕ್ಷತ್ರಗಳ ಗುಂಪು; ತಾರೆಗಳ ಸವಂಹ : ಸೂಸುವ 
ಶೀಕರಾಳಿ ತಾರಕಗಣದೊಳ್‌ ಸಮಂಬಡೆಯೆ ತೇಂಕುವ ಮೌಕ್ತಿಕ ರತ್ನ 
ಗರ್ಭಶುಕ್ತಿಕೆ ಪೆಆಳ್‌ಯೊಳ್‌ ತಡಂಬಡೆಯೆ ಸುಧಾರ್ಣವಮೊಪ್ಪಿದುದು 
(ಜಗವಿ. ೦-೪೪). [ತಾರಕ ಗಣ) 
ತಾರಕಜಿತ್ತು (ನಾ). ತಾರಕನೆಂಬ ಅಸುರನನ್ನ್ನ ಜಯಿಸಿದವನು ; 
ಸ್ಕಂದ: ತಾರಕಜಿನ್ನಾಗೇಶ್ವರ ನೀರಜಭವ . . . ಅಟಿ*ದು ನುತಿಸಲಶಕ್ಕಂ 
(ಹಮ್ಮಾರ, ೦-೨೮) [ ಸಂ. ತಾರಕಜಿತ್‌ ] 
ತಾರಕಣೆ "ತಾರ್ಕಣೆ' ನೋ. 
ತಾರಕಮಂತ್ರ (ನಾ). ೧. ಮೋಕ್ಷದಾಯಂಕವಾದ ಮಂಂತ್ರ: ಇದುವೆ ತಾರಕ 
ಮಂತ್ರ ಬ್ರಹ್ಮಾದ್ಕರಿಗಗೋಚರವೆನಿಸುತಿರ್ಪುದು (ಗಗತಾ. ೨೦-೯) ; ನಾಮ 
ಮೊಂದು ದೇಹಿಗಳ್ಗೆ ತಾರಕಮಂತ್ರಮಾಗಿರ್ಪೀಿನಂ ಪಟಿಯಲುಂಟೆ 
(ರಾಮಾಕ್ಕ. 3೪-೨). ೨. ದಾಟಲು ಸಹಾಯ ಮಾಡಂವಂತೆಹುದು : 
ಅದನ್ನು ಸಾಧಿಸಬೇಕಾದರೆ ಪ್ರೇಮವೊಂದೇ ತಾರಕಮಂತ್ರವಾಗಿರುವುದು 
(ಪ್ರಬಂಧ, ೮೫). [ತಾರಕ - ಮಂತ್ರ] 
ತಾರಕಮಥನ (ನಾ). ತಾರಕಾಸಂರನನ್ನೂ ನಾಶಮಾಡಿದವನಂ; 
ಷಣ್ಮುಖ. [ತಾರಕ + ಮಥನ] 
ತಾರಕರಾಜ (ನಾ). ನಕ್ಷತ್ರಗಳ ಒಡೆಯ; ಚಂದ್ರ : ತೇಜದಿಂದಿನರಾಜ 
ತಾರಕರಾಜ . . . ಓಜೆಯೊಳು ಸುರರಾಜ (ಬಸಪು. ೯-೩೦). 
[ ತಾರಕ * ರಾಜ] 
ತಾರಕರಿಪು (ನಾ). ತಾರಕನೆಂಬ ರಾಕ್ಷಸನ ಶತ್ರು; ಷಣ್ಮುಖ: “ಷಡಾನನಂ 
ವಹ್ನಿಜಂ ತಾರಕರಿಪು ಸ್ವಾಮಿ ಕಾರ್ತಿಕೇಯಂ  (ಮಂಗರಾ. ೩-೦೬). 
[ ತಾರಕ * ರಿಪು) 
ತಾರಕಶಕ್ತಿ (ನಾ). ರಕ್ಷಿಸಂವ ಬಲ,-ಪರಾಕ್ರಮ ; ಸಾಹಿತ್ಯವೊಂದೆಯೆ 
ನನ್ನ ಸಂಜೀವಿನಿ ಅದೇ ನನ್ನ ತಾರಕಶಕ್ತಿ (ಇಂಡಾಪ. ೪೮-೨೭) : ಉದಾತ್ತ 
ವಾದ ಆಲೋಚನೆ, ಆಚರಣೆ, ಜೀವನದರ್ಶನಗಳಿಂದ ಅದು -ತಾರಕಶಕ್ತಿ 
ಯಾಗಬೇಕು (ಸುವರ್ಣ. ೨೦೯). [ತಾರಕ * ಶಕ್ತಿ) 
ತಾರಕಾಂಚಿತ (ಗು). ೧. ಕಣ್ಣು ಗುಡ್ಡೆ ಯಂಳ ಸ ಕನೀನಿಕೆಯಿಂಂದ ಕೂಡಿದ. 
೨. ತಾರಕನೆಂಬ ರಾಕ್ಷಸನನ್ನು ಒಳಗೊಂಡ, ೧, ೨: ಧೀರದೈತ್ಯ 
ವಿಶೇಷದಂತತಿರಾಗಲೋಚನದಂತೆವೋಲ್‌ ತಾರಕಾಂಚಿತರಂಜಿತಂ 
(ಹಮ್ಮಾರೆ. ೨-೬೦). [ತಾರಕ + ಅಂಚಿತ,] 


೧೮೨) ; 


ತಾರಕಾಕ್ಷ 


ತಾರಕಾಕ್ಷ (ನಾ). ತಾರಕಾಸುರನ ವಂಗ; ತಾರಾಕ್ಷ: ತಾರಕಾಕ್ಷನ ಕುಂಭ 
ಕರ್ಣನ ಮುರ ಗುಹಾಸುರನ ಆರುಭಟೆ . . . ಇವನೊಬ್ಬನಲಿ(ಕುವ್ಕಾದ್ರೋ, 
೦೬-೩೭). [ಸಂ.) 

ತಾರಕಾದ್ರಿ (ನಾ). ಬೆಳ್ಳಿಯ ಬೆಟ್ಟ ; ಕೈಲಾಸ ಪರ್ವತ: ಮಿಸುಗುವ 
ತಾರಕಾದ್ರಿರುಚಿಯಿಂ . . . ಮಿಗಿಲಾಗಿ ಪರ್ವ ರಾಜಿಸುವುದು ಕೀರ್ತಿ 
(ಎಕ ೪, ಹಾಸನ. 8೩-೩೦ ; 1170). [ತಾರಕ ಅದ್ರಿ] 

ತಾರಕುರಾತಿ (ನಾ). ಐ ತಾರಕರಿಪು: ಶ್ರೀ ತಾರಕಾರಾತಿತಾತಾ ಮದೀಶ 
ವಿಖ್ಯಾತಾಮಳಿನ ದಿವ್ಯ ಪೂತಾತ್ಮ (ವೀಶ್ಶಿಪು. ೭. ೨-0); ದೈತ್ಯರ ಪುರವ 
ಪಾಳ್ಗೆಯ್ದು ತಾರಕಾರಾತಿಯೆಂಬಭಿಧಾನದಿಂದ ವೃಂದಾರಕರ ಪೊರೆದ 
ಕ್ರೌಂಚಾರಿ ರಕ್ಷಿಫುದೆನ್ನ (ಪ್ರಾಢರಾ. ೧-೦೩). [ತಾರಕ + ಅರಾತಿ] 

ತಾರಕಾರಿ (ನಾ). ೧.೨ ತಾರಕರಿಪು : “ ಗೌರೀಪುತ್ರಃ . . . ಸ್ವಾಮಾ, 
ತಾರಕಾರಿಃ, ಕುಮಾರಃ . . .-ಈ ೨೦ ಕಾರ್ತಿಕೇಯನ ಪೆಸರ್‌” (ಹಲಾಯು, 
8-೨೦); ಮುದದಿಂದ ಸಾದು ಕತ್ತುರಿಯನೀವುದು ದೇವ ಬೆನಕಂಗೆ 
ತಾರಕಾರಿಗೆ ಎನಗೆ ನೀವಿಂದು (ನಂಬಿರ. ೧೭-೯೦) : ದಿನಕರ ಶಶಾಂಕಂ 
ತಾರಕಾರಿ ಗಜವದನ ವಾಸಿಷ್ಠ ಮನುಮುನಿ ನಿಕರವು ನೆರೆದು (ಹಠಳಾ. 
೧೪-೬). ೨. ತಾರೆಗಳ ಶತಂ; ಸೂರ್ಯ. ೧, ೨: ಕಮಳಬಂಧುರಸಸ್ಮಿತ 
ವಕ್ಕಭಾಸುರಂ ಬಹುಕರರಂಜಿತಂ . . . ತಾರಕಾರಿ ಮಿಗೆ ಮಾಡುಗೆ 
ಭವ್ಮತರಪ್ರಮೋದಮಂ (ಕಾಜಕೇ. ೧-೮). [ತಾರಕ ಅರಿ) 

ತಾರಕಿ "ತಾರಗೆ' ನೋ. 

ತಾರಕಿತ (ಗು). ನಕ್ಷತ್ರಗಳಿಂದ ತಂಂಬಿರಂವ ; ತಾರೆಗಳಿಂದ ಆವೃತ 
ವಾಗಿರಂವ : ಸಭೂಂಗಣಮೊಪ್ಪೆ ವೀರನಾರಾಯಣನಾ ತಾರಕಿತ 
ನಭದವೊಲ್‌ ಸೊಗಯಿಸುಗುಂ (ಕವಿರಾ. ೩೦-೧೮೦):ಸಕಳ ದಿಗಂತರಾಳನುಂ 
ಕುಸುಮಾಸಾರ ತಾರಕಿತ ಗಗನತಳ ವಿಲಸಿತನುಂ (ಸುಕುಮಾ, ೮-೯೯ ವ); 


ತಾರಕಿತಮಮಿತರತ್ನಚ್ಛಾಯೆಯಿಂದಂಬರಂ ಮೇಚಕಿತಮೆನಿಸಿ ಬಂ ದಂ. 


(ಮಲ್ಲಿಪು. ೯-೭೯) ; ಜಲಬಿಂದುಗಳಿಂ ದಿವದೊಳ್‌ ತಾರಕಿತಂ ಮಾಡುವುದು 
ನಭೋಭಾಗಮಂ ತದಂಭಃಪೂರಂ (ಹಂದ್ರಪು. ೦೦-೪೯). [ಸಂ.) 

ತಾರಕೆ (ನಾ). ೧. ತಾರೆ ; ನಕ್ಷತ್ರ: “ ಖುಕ್ಷಮುಡು ತಾರಕೆ . . . ಎನೆ 
ನಕ್ಷತ್ರಮಕ್ಕು ” (ಮಂಗರಾ. ೧೦-೫) ; ಬಿದಿರಿದುವು ಮುಕುಟ ತಾಗಿ ತಾರಕೆ 
ಗಳು . . . ಕೂಡಲಸಂಗಮದೇವನಿಂದು ನಾಟ್ಯವನಾಡೆ (ಬಸವ. ೩೪೦). 
ಪಿ. ಕಣ್ಣಿನ ಗಂಡ್ಲೆ ; ಪಾಪೆ: ಕಣ್ಣಿನ ತಾರಕೆ (೫/1) ಸಣ್ಣದಾಗಿ 
ರಬಹುದು (ಕೆಲಕೋ. ೯೪). ೧, ೨: ಕಂಗಳ ಕಾಳಗ ನೋಟದ ಮಸಕ 
ಮಿಂಚಿನ ಗೊಂಚಲು ತಾಗಿದಂತಾದೆನವ್ವಾ ತಾರಕೆ ತಾರಕೆ ಸೂಸಿದಂತೆ 
(ತಳಿತಂತೆ) . , . ಅವ್ಹಾ (ಸರ್ವವ. ೬೯-೩೭೭). [ಸಂ. ತಾರಕಾ) 

ತಾರಕೋತ್ಕರ (ನಾ). ನಕ್ಷತ್ರಗಳ ಗಂಂಪು,-ರಾಶಿ: ಸೊಗಯಿಪ 
ತಾರಕೋತ್ಕರದ ಮಧ್ಯದ ಶೀತಮರೀಚಿ ರೋಹಿಣೀಯುಗಮೆನೆ 
(ದಂದ್ರಪು, ೭-೦೩೦). [ ತಾರಕ ೬ ಉತ್ಕರ) 

ತಾರಗಂಟು (ನಾ). ಒಂದು ಬಗೆಯಂ ಗಂಟು: ಒಂದು ತಾರಗಂಟು ಒಂದು 
ಜಿಗುಳುಗಂಟು ಒಂದು ಕುಟುಹುಗಂಟು ಮೂಜಜ ಮುದ್ರೆಯ ವಿಹಿಜಿೌ 
ಹಾಜುತ್ತು ಹಕ್ಕಿ (ಮನುಗುಂ. ೨೩೯-೫೦), [ತಾರ? ೬ ಗಂಟು] 

ತಾರಗದ "ತಾರಂಗದವು' ನೋ. 

ತಾರಗಬೀರಗ 'ತಾಟ್‌ಗಬೀಟ್‌ಗ' ನೋ. 

ಶಾರಗಿರೀಂದ್ರ (ನಾ). ಎ ತಾರಾಗ : ತಾರಗಿರೀಂದ್ರದಗ್ರದೊಳೆ ಶಂಕರ 
ನೊರ್ಮೆ . . . ಒಬ್ಬರೆ (ವೈಷವಿ. 8-೭೬). [ ತಾರ್ಯ * ಗಿರೀಂದ್ರ] 

ತಾರಗೆ, ತಾರಕಿ (ನಾ). ತಾರೆ; ನಕ್ಷತ್ರ: “ ಮಾನ್‌, ತಾರಗೆ, ಅಟ್‌ಲ್‌ - 
ಈ ೩ ನಕ್ಷತ್ರಕ್ಕೆ ಪೆಸರ್‌” (ಕರಸಾ. ೪-೪೩): ತಾರಗೆ ಗಳಿಗೆಗಳಂತಿರೆ ತಾರಾ 
ಪಥದೊಳ೯ ನಿರಂತರಂ (ಆದಿಪು. ೬.೫೪) : ಶಶಿನಾಯಕ ಮಣಿ ತಾರಗೆ 


೩೪೪೦ 


ತಾರತಕ್ಕಡಿಗ 


ಪೊಸಮುತ್ತಿನ ಸೂ[ಸುವಂ] ಗಡಾ (ಸಾಇಇ. ಸಸ, ೪೯-೩೭; 10762): 
ತಾರಗೆಯಂ ತಮಂ ಸೆಟ್‌ಗೆ ತಂದಪೊಲ್‌ (ಪಂರಾಮಾ. ೦೪-೦೨೬) ; ಒರ್ವ 
ಚಂದ್ರಮನ ಕಾಂತಿ ಹಲವುಂ ತಾರಗೆಯ ಬೆಳಗನು ಹರಿಯಿಸುವ ತೆಅದಿ 
(ಸಮ್ಮಳೌ. ೧-೪೭); ವಿಮಲ ತಾರಗೆಯಂತೆ ಗೆಯ್ಯೆ ಕಣ್ಸನ್ನೆ (ಗರಿ. ೨೯-೪). 
5 ತಾರಕಿ: ಅಂತರಂಗದ ಭುವನವ ಮೆಟ್ಟಿ ನೋಡುತಿಪ್ಪ ಬೆಡಗಿನ ತಾವರೆಯ 
'ಮಧ್ಯದ ತಾರಕಿ [ಪಾಕಾಂ. ತಾರೆ]ಯನಾರೂ ಅಜಿ*ಯರಲ್ಲಾ (ಅವಡಂ. 
ತಾರಕಿಗಳರಸಂ . . . ಚೋರರನಾರೈವ ತಳಾಜಿ ಚಂದ್ರ 
ನುದಯಂಗೆಯ್ದಂ (ಸೂಕ್ಮಿಸು. ೮-೨೩೮); ಸಿತಾಕ್ಷತಾವಳಿಯ ತಾರಕಿಗಳೆಸೆದ 
[ಪಾಕಾಂ. ತಾರಕಿತವಾದ]ಭ್ರವೆನೆ ರಿಪವಾರಣದ ಮಸ್ತಕದ ಮುತ್ತು 
ಗಳೊೋರಣಿಸಲೊಪ್ಪಿದುದು (ಕುವ್ಯಾದ್ರೋ. ೩-೪9೩). [ <ಸಂ.ತಾರಕಾ] 
ತಾರಗೆದಾಣ (ನಾ). ನಕ್ಷತ್ರಗಳ ಆಶ್ರಯಸ್ಥಾನ : ತಾರೆಗಳ ತಾಣ ; 
ಆಕಾಶ: ತಾರಗೆದಾಣದಂತೆ ಯತಿಸಂತತಿಯಂತಿರೆ . . . ಸಾರಸದೇಟಿಕ ಿಯಿಂ 
ಸರಸಿ ಕಣ್ಣಿಸೆದಿರ್ದುದು (ದಶಕು. ೧೩-೩೦). [ ತಾರಗೆ + ತಾಣ) 
ತಾರಗೆದುಟುಗಲ್‌ (ನಾ). ನಕ್ಷತ್ರಗಳ ಸಂದಣಿ,-ಗಂಂಪು: ತಾರಗೆದುಲು 
ಗಲ್‌ ನವಸಂಧ್ಯಾರಾಗದೊಳೆಸೆವ ತೆಅದೆ ಪದನಖರುಚಿಗಳ್‌. . .ರಾರಂಜಿಸೆ 
(ಜಗವಿ. ೦-89). [ ತಾರೆಗೆ +೬ ತುಟುಗಲ್‌ ( ಆತುಜುಂಗಲ್‌) ] 
ತಾರಗೆಯಾಣ್ಮ "ತಾರಗೆಯಾಳ್ಮ' ನೋ. 
ತಾರಗೆಯಾಳ್ಮ, ತಾರಗೆಯಾಣ್ಮ (ನಾ). ಎ ತಾರಕರಾಜ : “ ಇಂಗದಿರ 
ತಾರಗೆಯಾಳ್ಮ [ಖಾಕಾಂ. ಕ್ಮ) ನೀರಣುಗನು”(ಕಬ್ಮಮಂ. ೦೬).ತಾರಗೆಯಾಣ್ಮ: 
“ ತಾರಗೆಯಾಣ್ಮನೆಂದು ನಿಶಾಕರಂ” (ಕರ್ಣಾನಿ. ೬೪) ; * ತಾರಗೆಯಾಣ್ಮನೆನೆ 
ಚಂದಿರಂ ” (ಕಠರ, ೪೪). [ತಾರಗೆ + ಆಳ್ಮ) 
ತಾರಗೆವಟ್ಟೆ (ನಾ). ನಕ್ಷತ್ರಮಾರ್ಗ; ಆಕಾಶ: “ ತಾರಗೆವಟ್ಟಿಯೆನಲೈ 
ಪುಷ್ಕರಂ “ (ಕರ್ಣಾನಿ. ೩9) ; ತಾರಗೆವಟ್ಟೆಯಂ ದೆಸೆಗಳಂ ನೆಲನಂ ಕಡಲಂ 
ಬನಂಗಳಂ ಕಾರಿರುಳ್ಳೆದೆ ನುಂಗಿದವೊಲಾದುದು (ಕಲಿಕಾ. ೨೬೬): ಮರಕತ 
2ರ ದೊಂದು ಕಳಸದಿಂ ತಾರಗೆವಟ್ಟೆ ಮುಟ್ಟಿ ನಿಗುರ್ದು ಸೈಪಿನಾಗರಂಬೋಲ್‌ 
. * * ದೇಗುಲಂ ಕಣ್ಣೆಡ್ನಮಾಗಿ ರಂಜಿಕುಂ (ರಾಮಕ್ಕ. ೩೪-೨೩). 
[ ತಾರಗೆ + ಬಟ್ಟ) 
ತಾರಗ್ರೀವ (ನಾ). ಎತ್ತರವಾದ ಧ್ವನಿ; ಉಚ್ಚಕಂಠ : ಮಾರೊರಲ್ಹತ್ತು 


೧೬೮-೭೫೮) ; 


ಹ 
ಲಾ 


ತಾರಗ್ರೀವದಿಂ ಗುಹೆಯ ಗೋನಾಳಿ(ಶ್ರೀರಾಮಾ, ೨೮೦-೭೪). [ತಾರ್ಯ* ಗ್ರೀವ) 

ತಾರಜ (ನಾ). (?) : ಆದಿಯಲ್ಲಿ ಲಿಂಗಾರ್ಚನೆಯ ಮಾಡಿದ ತಾರಜ ತಂಡಜ 
ರೋಮಜರಿಗೆ ಪ್ರಳಯವಾಯಿತ್ತು (ಅಬಂಡೇ, ೭೧-೪೨). [?] 

ತಾರಣ (ನಾ). ೧. ದಾಟಂವಿಕೆ. ೨. ದಾಟಿಸಂವ ಸಾಧನ; ದೋಣಿ ; 
ನಾವೆ: ಘೋರ ಭವಾಬ್ಧಿಗೆ ತಾರಣ ಘಾಳಿಗೆ ಮಾರಣ ನಿರ್ವಾಣ ಪದಕೆ 
ಕಾರಣ (ಕೈರವೇ. ೦-೩೬8). ೩. ದಾಟಿಸುವಿಕೆ. ೪. ದಾಟಿಸುವವನು. 
೫. ಕಷ್ಟದಿಂದ ಪಾರುಮಾಡುವುದಂ. ೬. ಕಷ್ಟದಿಂದ ಪಾರಂಮಾಡು 
ವವನಂ. ೭. ಅರವತ್ತು ಸಂವತ್ಸರಗಳಲ್ಲಿ ಹದಿನೆಂಟನೆಯದಂ : 
ಮತ್ತಮಾ ವರುಷವೇ ಪ್ರಭವ, ವಿಭವ. . . ತಾರಣ . . . ಅಕ್ಷಯ 
ವೆಂದಅವತ್ತು ತೆಅನಾಗಿಹುದು (ವಿವೇಕ. ೩3೧). ಲೆ. ಅಡವು; ಈಡು: 
ಬ್ಯಾಂಕಿಗೆ ತಕ್ಕ ತಾರಣ (ಅಡವು) 
(ದ್ಯಾಂಕಕೆ. ೫೪). [ಸಂ.) 

ತಾರಣಿತ (ಗಂ). (?): 
ಚಿಮ್ಮಲನುವಾದ ತಾರಣಿತ ಪಾಯಸವ ಚಿತ್ತಯಿಸಿ (ಲಿಂಗಪು. ೮-೩). 

ತಾರತಕ್ಕಡಿ "ತಾರಾತಿಗಡಿ' ನೋ. 

ತಾರತಕ್ಕಡಿಗ (ನಾ). ಮೋಸಗಾರ ; ವಂಚಕೆ : ಆ ತಿರಿಕತನದ ತುಡುಗಣಿ 
ತಾರತಕ್ಕಡಿಗನಿಗೆ ರಾಜಗಾಂಭೀರ್ಕವೆಲ್ಲಿಂದ ಬರಬೇಕು? (ಮಂತ್ತರ. ೦೫೦-೩). 

[ ತಾರತಕ್ಕಡಿ ( ಎತಾರಾತಿಗಡಿ) + - ಇಗ] 


ಕೊಟ್ಟು ಸಾಲ ದೊರಕಿಸುವುದು 


ಕೆನೆಗೂಡಿ ಪರಿಮಳವ ನುಡಿದ ರಸಕೊಡ 
[?) 


46 


ತಾರತಮತೆ 


ತಾರತಮತೆ (ನಾ). ಎ ತಾರತಮ್ಯ : ತಾರತಮತೆಯ ಬಲ್ಲೆ ಪುರುಷರ ಚಾರು 
ಚರಿತವನಟೀವೆ (ಕುವ್ಮಾಕ. 8-33). [ ಸಂ. ತರತಮತಾ] 

ತಾರತಮ್ಯ (ನಾ). ಹೆಚ್ಚು ಕಡವೆ; ಮೇಲು ಕೀಳು ; ನ್ಯೂನಾಧಿಕ್ಕ ; 
ತರತವಂಭಾವ : ಆರು ಮೆಚ್ಚುವರಿದನು ಬಿಡು ಬಿಡು ತಾರತಮ್ಯವ 
ನಟ್‌ಯೆ? ಕೇಳ್ಳಿ ಮಾತುಗಳನೆಂದ (ಳಾಶಿರಾ. ೩೭-೦೯); ಅವರವರ ತಾರ 
ತಮ್ಮವನಟ್‌ದುತ್ಸವದಿಂದಂ ಬೀಳ್ಕೊಟ್ಟಂ (ವೀರವಿ. ೯-೮೬): ಧರ್ಮಗತಿಯ 
ತಾರತಮ್ಯವ ತಿಳಿವೊಡೆ ಪೆರ್ಮೆಯ ಬಿಟ್ಟು. . . ನೀ ನಡೆ ಮಿಧಿಲೆಗೆ 
(ಹೆದಿಬ. ೨-೪೯) ;ಆ ಪ್ರೇಮವೆಂಬ ಪುನೀತ ವಸ್ತುವಿಗೆ ಪಕ್ಷಪಾತವಿಲ್ಲ ತಾರ 
ತಮ್ಯವಿಲ್ಲ (ಸುಂದರಿ. ೦೪); ಬರುವವರ ತಾರತಮ್ಮ ನೋಡಿ ಅವರ ಸ್ವಾಗತ 
ಸಮಾರಂಭವು ಜರಗಬೇ ಡವೇ (ಗುರುಣಿ. 9); ಸಂಸಾರದಲ್ಲಿ ಈ 
ತಾರತಮ್ಯವೇಕೆ? (ಬಂಕಿಮ. ೧೦೪). [ಸಂ.] 

ತಾರತಿಗಡಿ "ತಾರಾತಿಗಡಿ' ನೋ. 

ತಾರನಗ (ನಾ). ಬೆಳ್ಳಿಯ ಬೆಟ್ಟ: ತಾರನಗಂಗಳಂ ಕವಲಿನೊಳ್ಳೆಲೆಯಿಂದೆ 
. : * ಪೋಲ್ವುದು . . . ಚಟ್ಟಲದೇವಿಯ ಸದ್ಯಶೋದ್ರುಮಂ (ಎಕ, 
೪221, ನಗರೆ, ೪೦-೩೩ ; 1077), [ತಾರ್ಯ+ ನಗ್ಯ] 

ತಾರಮಾರ "ತಾರಂಮಾರ್ಯಾ' ನೋ. 

ತಾರಯಿಸು, ತಾರಯಣ್ಲ, ತಾರವಿಸು, ತಾರೈಸಂ (ಕ್ರಿ). ೧. ದೊಡ್ಡ 
ಧ್ವನಿ ಮಾಡಂ. ೨. (ತಾರಸ್ಥ ೫ರದಲ್ಲಿ)ಹಾಡಂ: ಒಸೆದು ನೃಪಾಲನಾಡಿಸಿದ 
ಸೋಗೆಗಳಂಶಿವು ಚಕ್ರಿ ಬೀಣೆ ಬಂಜಿಸೆ ಸುಶಿಗೂಡಿ ತಾರಯಿಪ ತುಂಬಿಗಳಿಂ 
ಶಿವು (ವರ್ಧಪು. 8-೬೦); ತಾರ +೬ ಇಸಿದಂ ಐ ತಾರಯಿಸಿದಂ (ಕಮದ. mv 
ಪ್ರಯೋ). ತಾರಯ್ದು: ೨. ತಾರಯ್ಸು [ಪಾಣಂ. ತಾರೈಸು] ತ್ರಮುಬ್ಬುತ 
ಗೀತಜತಿಗಳಿಗೆ ಹಾಡುತುಂ ' (ಬಸಪು. ೧೭-೨೦). ತಾರವಿಸು: ೨. ಮಲಿ 
ದುಂಬಿಗಳ ನುಣ್ಣರಮಂ ಸೂಜಿಕಿಗೊಂಡಂತೆ ತಾರವಿಸುತಿರೆಯುಂ (ಶಾಂತೀಕ್ಕ. 
೭-೪೩ ವ): ಏಳಿ ಕಂಸಾಳಂಗಳಂ ಪಿಡಿದೋಳಿಯಿಂದಂ ತಾರವಿಸುತಿರಿ (ಅಸಪು. 


9೨-೪೪).ತಾರೈಸು: ೨. ಬಂದು ತಾರೈಸುತಿದೆ ಮಧುರ ಕಹಳೆ (ಅಷ್ಠಾಸ್ತ್ರೋ' 


೬೬) ; ಅಳಿಗಳಾಣತಿಯಂ ಮಾಟಕ್ಟಿಡೆಯೊಳ್‌ ಕಿನ್ನರ ಕನ್ನೆಯರೊಡನೆಯೆ 
ತಾರೈಸಿ ಚಿಹಣತನಮಂ ಸಲಿಕುಂ (ಡಂದ್ರಪು. ೦೦-೩೬); ಸಂತತವೊಪ್ಪುವ 
ಶರ್ವನ ಸಭೆಯೊಳ್‌ ಗಡಣದ ಕಿನ್ನರಿಯರ್ತಾರೈಸಲ್‌ (ಕೃಂಗೀರ. ಹ. 
೪೬೬-೦೧). [ತಾರ್ಯ 4 - ಇಸು) 

ತಾರೆಯ್ದು "ತಾರಯಿಂಸಂ' ನೋ. 

ತಾರರಮಣ (ನಾ). ನಕ್ಷತ್ರಗಳ ಒಡೆಯ ; ಚಂದ್ರ: ತಾರರಮಣನ 
ಸೋಲಿಪ ನಖದ ಕಾಂತಿ (ವಿದಾಕ್ಮ. ೦೦-೦). [ ತಾರ್ಕ * ರಮಣ] 

ತಾರವಿಸ "ತರವೀಸ' ನೋ. 

ತಾರವಿಸು "ತಾರಯಿಸಂ' ನೋ 

ತಾರಶೈಲ (ನಾ). ಬೆಳ್ಳಿಯ ಬೆಟ್ಟ; ಕೆ ಕೈಲಾಸಪರ್ವತ; ರಣದೊಳ್‌ ರಾವಣನಂ 
ಜವಂಗೆ ಪೊಸತಿಕ್ಕಲ* ತಾರಶೈಲಕ್ಕೆ ತೆಂಕಣದಂ ಕಂಕಣದಂತೆ ಕೈಗೆ ವರಿಸಲ್‌ 
ಭೂಚಕ್ರಮಂ ಚಕ್ರಮಂ (ಪಂರಾಮಾ, ೩-೦೬೦). [ತಾರ್ಯ+ ಶೈಲ] 

ತಾರಪಡ್ಡ (ನಾ). [ಸಂಗೀತ] ತಾರಸ್ಕಾಯಿಯಲ್ಲಿ ಹಾಡುವ "ಸ' ಎಂಬ 
ಸ್ವರ: ಇಂತಹ ಸ್ವರಕ್ಕೆ ತಾರಷಡ್ಡ ವೆಂದು (0೬೩೪ ಅಷ್ಟಮಸ್ವರ)ಪೆಸರು 
(ಭೌತವಿ. 0೨೮); ಒಂದು ತಂತಿಯ ಉದ್ದವನ್ನು ಅರ್ಧಮಾಡಿ ಎಳೆತವನ್ನು 
ಮೊದಲಿನಂತೆಯೇ ಇಟ್ಟಿದ್ದರೆ ಬರುವ ಸ್ವರವು ತಾರಷಡ್ಮ (ಧಾತವಿ. ೧೪೩). 

[ತಾರ್ಯ + ಷಡ್ಡ] 

ತಾರಸರ (ನಾ).ಎತಾರಸ್ವರ ೨: ತಾರಸರದಲಿ ಕೊರಲನೆತ್ತಿ ಹೇಳು (ವಿಸೀಗೀ. 
8೨-೧೦). [ತಾರ್ಯ + ಸರ್ಕ) 

ತಾರಸಿ (ನಾ). (ಗಾರೆ ಅಥವಾ ಸಿಮೆಂಟಿನಿಂದ ಮಾಡಿದ)ಮೇಲ್ಭಾವಣಿ; 
ಮಾಳಿಗೆ: ತಾರಸಿಯ ಎರಡು ಮಹಡಿಯ ಭವ್ಯ ಮನೆ (ಅನ್ನಪೂ. ೩೦); 


೩೪೪೧ 


36 


0 


ತಾರಾಗಣ 


ತಾರಸಿಯನ್ನು ನೋಡುತ್ತಾ ಯೋಚಿಸುವಾಗ ಎಲ್ಲಾ ಯೋಚನೆಗಳೂ 
ಮನಸ್ಸಿನ ಮುಂದೆ ಹಾದುಹೋಗುತ್ತವೆ (ಕುಸುಸಂ. ೧೦)- 
[ €೨%ಂ. Terrace ] 
ತಾರಸಿಯಕಾಯಿ (ನಾ). ಒಂದಂ ಬಗೆಯ ಕಾಯಿ : “ ಕಟಃ-ತಾರಸಿಯ 
ಕಾಯಿ, ಎಳ್ಳು” (ಓಷಧಿ. ೧೯). [ತಾರಸಿ? + ಕಾಯ್ಕಿ (ಆಕಾರ್ಯ,) 
ತಾರಸ್ಥಾಯಿ (ನಾ). [ಸಂಗೀತ] “ಷಡ್ಡ ಸ್ವರದಿಂದ ಆರೋಹಣ 
ಕ್ರಮದಲ್ಲಿ ಬಂದು ಇನ್ನೂ ಮೇಲಿನ ಷಡ್ಜ ಸ್ವರವನ್ನು ಸೇರಂವ 
ಸಪ್ತಸ್ವರ ಸಮಂದಾಯಂ? (ಸಂಗೀಕಂ. ೧೮) ; ತಾರಸ್ಥಾ ಯಿಯ ಶಬ್ದಗಳು 
ಅಂತರ್ಗತವಾಗುವುದು ಸುಲಭ (ಥಾತವಿ. ೦೪೪) ; ಅವರು ತಾರ 
ಸ್ಥಾ ಯಿಯಲ್ಲಿ . . . ಹಾಡುತ್ತಿದ್ದ ಬೃಗಗಳು (ಭಿರ್ಕಾಗಳು) ಎಲ್ಲರ 
ಮನಸ್ಸನ್ನೂ ಸೂರೆಗೊಳ್ಳುತ್ತಿದ್ದುವು (ಸಂಗೀತ. ೨೬). 
[ತಾರ್ಯ * ಸ್ಥಾಯಿ] 
ತಾರಸ್ವರ (ನಾ). ೧. ಜೋರಾದ ಧ್ವನಿ: ಅವನು ತಾರಸ್ವರದಲ್ಲಿ ಮಾತು 
ಮುಂದುವರಿಸಿದನು (ಪುನರು. ೧೯೧). ೨. [ಸಂಗೀತ] ಏರಂದನಿ ; 
ಉಚ್ಚಸ್ವರ : ವರಮಂದ್ರ ಮಧ್ಯತಾರಸ್ವರದಿಂದಂ ಪಾಡಿದಂ 
(ವೀರವಿ. ೬-೯೦); ಮಂದ್ರ ಮಧ್ಯಮತಾರಸ್ವರಗರ್ಭ ಮಧುರ ಸಂಗೀತ 
(ಯಾದವ. ೩-೦ ವ). [ತಾರ +. ಸ್ವರ] 
ತಾರಹಾರ (ನಾ). ಮಂತ್ತೂಗಳನ್ನೂ ಪೋಣಿಸಿ ಮಾಡಿದ ಸರ,-ಹಾರ : 
ಎನೆಗಾಸೆದೋಟ್‌ ಬಿಸಸಿತಮೆನಿಸುವ ನಿಜತಾರಹಾರಲತೆಯಿಂದಂ ಹಂಸನ 
ವೊಲ್ಮೂನಸಸಂಭವಮೆನಿಪ  ಮದೀಯಾಭಿಮಾನಮಂ ಕಟ್ಟೊಯ್ದ್‌ 
(ಕಾದಂಪೂ. ೮೦3); ತಾರಹಾರ ಶಂಖ ಶಶಾಂಕ ಶಾರದಾಭ್ರ ವಿಭ್ರಮಭ್ರಾಜಿತ 
ತ್ರಿಭುವನಾಂತರಾಳ ಪ್ರವರ್ತಿತ ಕೀರ್ತಿಗಳಂ . , . ಕಂಡು (ಸುಕುಮಾ. 
೯-೦೦೮ ವ); ಮುಕ್ತಾಫಲ ತರಲತರತ್ತಾರಹಾರೇಂದು ಕುಂದೋಪಮ 
ಕೀರ್ತಿವ್ಯಾಪ್ತ (ಎಕ. 11, ೬೪-೬೪; 1168); ನೀಂ ಮುಟ್ಟಲಂಜುವ 
ತಾ[ಪಾಕಾಂ.: ತೋ]ರಹಾರಂ ಭಕ್ತರ ಕೊರಳ್ಗಳೊಳು (ಬಸರ. ೮-೮೩); 
ಮುಕ್ತಾಕುಂಡಳಂ ಗಂಡದೊಳ್‌ ಮಿಳಿರ್ದಾಡುತ್ತಿರೆ ತಾರಹಾರಕಿರಣಂ 
ಬೆಳ್ಚಿಂಗಳಂ ಬೀಟಿ (ರಾಜಶೇ. ೦೪-೨); 
[ತಾರ್ಯ + ಹಾರ] 
ತಾರಾಕೂಟ (ನಾ). ವಧೂವರರ ನಕ್ಷತ್ರಗಳ ಹೊಂದಾಣಿಕೆ, -ಸಂಬಂಧ; 
ದ್ವಾದಶಕೂಟಗಳಲ್ಲಿ ಒಂದಂ : ಇನ್ನು ಜಾತಕ ನೋಡಿ, ತಾರಾಕೂಟ 
ಲೆಕ್ಕಹಾಕಿ, ಗಂಟುಹಾಕಿಕೊಂಡ ಮದುವೆಯ ಗತಿ ಏನಾದೀತೋ ಎಂಬ 
ಭಯ (ಸೃಷ್ನಹೊ. 5೩೨). 'ದಿನಕೂಟ' ಪರಾ. 
[ ಸಂ. (ತಾರಾ ೬ ಕೂಟ) ) 
ತಾರಾಗ (ನಾ). ಬೆಳ್ಳಿಯ ಬೆಟ್ಟ; ರಜತಾದ್ರಿ: ಎಲೆ ತಾರಾಗಂ ಹರಂ 
ಕಣ್ಣಿಡೆ ಕರಗಿದುದು (ಕಾದಂಪೂ. ೬೩೪); ಮಾಂಗಲ್ಕತಾರಾಗತುಂಗತರ 
ಶೃಂಗಾನುಸಂಗಾಯೆತನೆ ಜಿತಾನಂಗ ಭವಭಂಗ (ಉದೃದೇ. ೭-೪೪) ; 
ತಾರಾಗಮಂ ದಾಂಟಿ, ಯಷಭಾದ್ರಿಯಂ ನೋಡಿ, ಗುರುತಿಸಿದನಳಿದ 
ನೋಷಧಗಿರಿಯ ಮೇಘಾಚ್ಛನ್ನ ಜ್ಯೋತಿಃಶೃಂಗರಂಗದಲ್ಲಿ (ಶ್ರೀರಾಮಾ. 
೭೨೩-೪೪೪). [ತಾರ್ಯ + ಅಗ್ಗ] 
ತಾರಾಗಣ (ನಾ). ೧. ತಾರೆಗಳ ಗಂಂಪು; ನಕ್ಷತ್ರಗಳ ಸಮೂಹ: ತಾರಾ 
ಗಣಂಗಳ್‌ ನಿಂದ ನೆಲೆಯಿಂ ದೆಸೆಯಂ- ಪೊಟ್ಟುಮನಅದು ತೆಂಕಮೊಗದೆ 
ಪಯಣಂಬೋಗಿ (ಪಂಪಭಾ. ೩-೮ ವ); ಜಲದಾಧ್ವಂಬರವೆಂತ್ತಿದಂಭ್ರಯ 
ನಖಾಂಶುಶ್ರೇಣಿ ತಾರಾಗಣಚ್ಛಲದಿಂದಿರ್ಷಿನಂ . . . ಬಲಿಯಂ ಮೆಟ್ಟಿ 
ರಸಾತಳಕ್ಕಿಟ್‌ಪಿದೈ ನೀಂ (ಜಗವಿ. ೦-೩೯). ೨. ನಟನಟಿಯರ ಗುಂಪು: 
ಈ ಚಿತ್ರದಲ್ಲಿ ಪ್ರಸಿದ್ಧ ತಾರಾಗಣವಿದೆ (ರೂಢಿ). 
[ಸಂ. (ತಾರಾ * ಗಣ) ] 


ತಾರಾಗಣವಿಮಾನ 


ತಾರಾಗಣವಿಮಾನ (ನಾ). [ಜೈನ] ಒಂದು ಬಗೆಯ ಜ್ಯೋತಿರ್ವಿಮಾನ: 
ಸಾಸಿರದ ನೂಲ್‌ಪ್ಪತ್ತೊಂದು ಯೋಜನಮಗಲದಿಂ ತಾರಾಗಣ 
ವಿಮಾನಂಗಳಿರ್ಕುಂ (ಸುಕುಮಾ. ೧೧-೩೯ ವ). [ತಾರಾಗಣ + ವಿಮಾನ] 

ತಾರಾಗರ್ಭ (ನಾ). ಸೌರವ್ಯೂಹದಿಂದಾಚೆಗಿರುವ ನಕ್ಷತ್ರ ಪುಂಜಗಳಿಂದಾ 
ಗಲಿ. ಅನಿಲದ್ರವ್ಯ ಅಥವಾ ನಕ್ಷತ್ರದ್ರವ್ಯದಿಂದಾಗಲಿ ಆದ ಆಕಾಶದ 
ಕಾಂತಿಪ್ರದೇಶ; ಜ್ಯೋತಿಃಪಟಲ ; ಜ್ಯೋತಿರ್ಮೇಘ : ಅಗ್ನಿಕುಂಡ 
ದುರಿ ದೇದೀಪ್ಯಮಾನಮಾದುದು ರಾತ್ರಿಯಾಕಾಶದಲಿ 
ಕಾಣ್ಣೊಂದು ತಾರಾಗರ್ಭದಂತೆ (ಶ್ರೀರಾಮಾ. ೧೧-೨೭೫) : ಮೃಗರಾಶಿ 
(೦r1on)ಯಲ್ಲಿರುವ ದೊಡ್ಡ ತಾರಾಗರ್ಭ(೫688)ವನ್ನು ನೋಡಿದನು 
(ವಿಕ್ಣಾಕ. ೫೭). [ಸಂ. (ತಾರಾ + ಗರ್ಭ)] 

ತಾರಾಗುಚ್ಛ (ನಾ). ನಕ್ಷತ್ರಗಳ ಗಂಂಪು: ಯೌಧಿಷ್ಮಿರ ತಾರೆಗಳಿಲ್ಲದ ತಾರಾ 
ಗುಚ್ಛಗಳಿಲ್ಲವೇ ಇಲ್ಲವೆಂದು ಹೇಳಬಹುದು (ಜಗತ್ತು. 

[ಸ9. (ತಾರಾ * ಗುಚ್ಛ) ] 

ತಾರಾಚಲ, ತಾರಾಚಳ (ನಾ). ಎ ತಾರಾಗ : ಮುಂದಣ ತಾರಾಚಲಶಿಖರ 
ಮನೇಜಿಕಿದತ್ತು ಕಿನ್ನರವಿಥುನಂ (ಕಾದಂಪೂ. ೬3೨3): ತಾರಾಚಲಂಗಳಂತೆ 
ದೆಸೆಯಂ ಧವಲಿಸುವ ದವಳಾರಂಗಳಿಂ (ಮಲ್ಲಿಪು. ೨-೩೪) : ಘನ ತಾರಾಚಲ 
ರಾಜಂಗನುಗುಣರಚಿತಾಭ್ರತುಂಗಪಟಕುಟಿಯ ಮಹಾಕನಕದ ಕಂಬಂ 
ಬೋಲ್ಮಿಗೆ ಮಿನುಗುಗುಂ (ಹಮ್ಮಾರ. ೦-೩೪). * ತಾರಾಚಳ : ತುಹಿನಕರ 
ಸುರೇಭೇನ್ನ ) ನೀಹಾರ ತಾರಂಚಳ (ಸೌಇಇ. ಸಸ, ೨೧-೩೬; 1019); ತಾರಾ 
ಚಳದೊಡನೆ ರೋಹಣಂ ಪೋರ್ದುದೆನಲ್‌ ವಾರಣದೊಡನೆ ಖಗಪ್ರಭು 

. ಪೊಣರ್ದಂ (ಜಗವಿ. ೧೩-೧೦೦). [ತಾರ್ಯ ೬ ಅಚಲ] 

ತಾರಾಚಳ "ತಾರಾಚಲ' ನೋ 

ತಾರಾಜು (ನಾ). ನಾಶ; ಧ್ವಂಸ: ಬೆಂಗಳೂರು ಪ್ಯಾಟೆ ಹೊಕ್ಕು ಲೂಟಿಸುತ್ತಾ 
ಬಹಳ ಮುಗ್ಗಡೆಯಾದ್ದರಿಂದ ಬೆಂಗಳೂರು ಶೀಮೇನೆಲ್ಲಾ ತಾರಾಜುಮಾಡಿ 
ಕೋಟೆಗೆ ರಸ್ತು: ಬಿಡದೆ (ಹೈದರ. ೭೬). [ «ಪಾರ. ಹಿಂ. ತಾರಾಜಿ*] 

ತಾರಾಟ (ನಾ). ಓಡಾಟ ; ಪದೇ ಪದೇ ಬಂದು ಹೋಗುವಿಕೆ : ಏನೇ 
ಹುಡುಗಿ ತಾರಾಟ, ಶಾನುಭೋಗರ ಮನೆ ದೇವರೂಟ (ಗಾದೆ). 

[ ಆತಾರಾಡು) 

ತಾರಾಡಿಸು (ಕ್ರಿ). ತುಂಬ ಓಡಾಡಿಸು ; ನಿಂತಲ್ಲಿ ನಿಲ್ಲದಂತೆ ಮಾಡಂ : 
ಹರಣಿ ಶಾಣಿ ಹಗ್ಗದ ಸರಪಣಿ ತಾರಾಡಿಸುವಂತೆಲೋ (ನಾಪದ. ೧೪೩) ; 
ಕರಿಪತಿ ಕಪಿಲೇಶ್ವರನನ್ನು ರೋಡಾಡಿಸಿ, ತಾರಾಡಿಸಿ ಬಂದ ದಾರಿಗೆ ಸುಂಕ 
ವಿಲ್ಲದ ಹಾಗೆ, ಹಿಮ್ಮೆಟ್ಟುವಂತೆ ರಾಮ ಕಾದಾಡಿದನು (ನಂಜುಂಡ. 98). 

[ ತಾರಾಡು + - ಇಸ್ಯು ] 

ತಾರಾಡು (ಕ್ರಿ). ಓಡಾಡು; ಬಂದಂ ಹೋಗಿ ಮಾಡಂ ; ಎಡೆತಾಕು: 
ನೂರಾಡಿ ಏನು ಫಲವು ತಾರಾಡುವಾಗ ಒಲವು (ಸಪೀಗೀ. 3೦-೨): ಗೃಹಿಣಿಗೆ 
ಅಡಿಗೆಮನೆಗೂ ಉಗ್ರಾಣಕ್ಕೂ ತಾರಾಡುವುದರಲ್ಲಿ ವ್ಯರ್ಥವಾಗಿ ಕಾಲ, 
ಶಕ್ತಿ ಕಳೆದುಹೋಗುತ್ತದೆ (ಗೃಹವಿ. ೧೬೫): ಕಲ್ಲು ಮುಳ್ಳುಗಳು ಹೇರಳವಾಗಿ 
ಬೆಳೆದು ತಾರಾಡುವುದೇ ಬಹಳ ಕಷ್ಟವಾಗುತ್ತಿತ್ತು (ರಾಯಕ. ೯). 

ತಾರಾಡಿ ಹೋಗು ಇ ಕಷ್ಟಪಡು; ಹಿಂಸೆಗೊಳಗಾಗು : ನಾಗುವು ಈ 
ಎರಡು ಕಡೆಯ ಎಳೆತದಿಂದ ತಾರಾಡಿ ಹೋದಳು (ನಾಲ್ಕಮ. ೮೦). 
[ ಆತಾಜ್ಯು * ಆಡ್ಕು) 

ತಾರಾತಂಟಲು (ನಾ). ತಂಟೆ; ತಕರಾರು: ಮೂರು ಹೊತ್ತೂ ತಾರಾ 
ತಂಟಲು, ತಗರುಬಗರು . . . ಮನೆಹಾಳುತನ ಇವೆಲ್ಲಾ ಕಲಿತುಕೊಂಡರೆ 
ದೇವರು ಹ್ಯಾಗಿರುತಾನೋ ಮನೇಲಿ? (ಶ್ರೀಕಥೆ. ೩೬). 

[? + ತಂಟಲು] 
ಇರಾತಿಕಡಿ "ತಾರಾತಿಗಡಿ' ನೋ. 


೪೪). 


೩೪೪೨ 


10 


40 


46 


ತಾರಾಪತಿ 


ತಾರಾತಿಗಡಿ, ತಾರತಕ್ಕಡಿ, ತಾರತಿಗಡಿ, ತಾರಾತಿಕಡಿ (ನಾ). ಮೋಸ; 
ವಂಚನೆ ; ಕಪಟೋಪಾಯ: ಏನಾದರೂ ತಾರಾತಿಗಡಿ ಮಾಡಿಯೇ ಬಗೆ 
ಹರಿಸಿ ಸಂಸಾರ ಸಾಗಿಸಬೇಕು (ಗಂಗಾಸಾ. ೪೭). ತಾರತಕ್ಕಡಿ : “ತಾರ 
ತಕ್ಕಡಿಗ' ಪರಾ. ತಾರತಿಗಡಿ : “ತಾರತಿಗಡಿ- ವಂಚನೆ” (ಜಾನಕೋ. ೬೬). 
ತಾರಾತಿಕಡಿ: ಇನ್‌ಪೆಕ್ಟರರು ಬಂದಾಗ . . . ಏನಾದರೂ ತಾರಾಶಿಕಡಿ 
ಮಾಡಿದರಾಯಿತು (ಸೈ ಪ್ಮಹೊ. ೭೬) ; ನನ್ನ ಕೈಕಾಲು ಗಟ್ಟಿಯಾಗಿರುವಷ್ಟು. 
ದಿನ, ಏನಾದರೂ ತಾರಾತಿಕಡಿಮಾಡಿ ಬದುಕಿಯೇನು (ಚಿಗುಕ. ೬೨). 

[? * ತಿಗಡಿ 

ತಾರಾದ್ರಿ (ನಾ). ಎ ತಾರಾಗ: ಶಾರದಾ ಭ್ರ ತಾರಾದ್ರಿ ಪಯಃ 
ಕುಂದೇಂದು ಯಶೋಭಾಸುರನೆಂದು ಮನೆಂಗೊಂಡು (ಸುಕುಮಾ. ೦-೩೬); 
ತಾರಾದ್ರಿಯೊಳು ಮುನ್ನ ನಾವೆಂದು ಕಂಡುದಿಲ್ಲೀ ರೂಪನೆಂದು ನುಡಿದರು 
(ಭರಣ. ೪೪-೭೮) : ಇಂಗಡಲ ಮಧ್ಯದೊಳು ತಾರಾದ್ರಿ . . . 
ಶಿರ್ಪುದು (ಪ್ರೌಢ. ೦-೨೮). [ತಾರ್ಯ ಅದ್ರಿ] 

ತಾರಾಧಿನಾಯಕ (ನಾ). ಎ ತಾರಾಧಿಪ: ತಾರಾಧಿನಾಯಕಂ ನಿಲೆ 
ಹೋರೇಶಂಗುಪಚಯರ್ಕ್ಕದೊಳ್‌ ಅರಿಷ್ಟಂ ಕೆಡುಗುಂ (ಜಾತತಿ. 
೭೨೭). [ಸಂ. (ತಾರಾ * ಅಧಿನಾಯಕ) ] 

ತಾರಾಧಿಪ (ನಾ). ನಕ್ಷತ್ರಗಳ ಪ್ರಭು; ತಾರೆಗಳ ಒಡೆಯ ; ಚಂದ್ರ: 
ಸುತಾರೆಗೆ ತಾರಾಧಿಪನಂತೆ ವಿಸ್ತರಿಸಿದಂ ಪ್ರಾಣೇಶ್ವರಪ್ರೀತಿಯಂ (ಕಾಂತಿಪು. 
೬-೨೩). [ಸಂ. (ತಾರಾ * ಅಧಿಪ) ) 

ತಾರಾಧಿಪತಿ (ನಾ )- ಇ ತಾರಾಧಿಪ : “ ತಾರಾಧಿಪತಿ . . , ಅಬ್ಬಿನಂದನಂ 
ದ್ವಿಜರಾಜನೆನೆ ಸುಧಾಂಶುವೆನಿಕ್ಕುಂ” (ಮಂಗರಾ. ೦೧-೪); ತಾರಾ ಜಾನಕಿಯಂ 
ಪೋಗಿ ತಾರಾ ತರಳನೇತ್ರೆಯಂ ತಾರಾಧಿಪತಿ ತೇಜಸ್ವಿ ತಾರಾದಿವಿಜಯೋ 
ದಯಾ (ಕವಿರಾ. 3-0೨೪). [ಸಂ. (ತಾರಾ ೬ ಅಧಿಪತಿ) ) 

ತಾರಾಧೀಶ (ನಾ). ಎ ತಾರಾಧಿಪ: ಇದು ಚಿತ್ರಂ ನಿಜವಕ್ತ ಶೋಭೆ 
ತಾರಾಧೀಶನಂ ಗೆಲ್ಹುದು (ಗವಿ. ೨-೭೨). [ಸಂ. (ತಾರಾ + ಅಧೀಶ)] 

ತಾರಾಧೀಶ್ವರ (ನಾ). ೬ ತಾರಾಧಿಪೆ : ತಾರಾಧೀಶ್ವರನುದಯದೆ ವಾರಾಸಿ 
ಕಡಂಗಿ ಪೆರ್ಚುವಂತೆ (ಧರ್ಮಾಮ್ಮ.೦9-090). [ಸಂ. (ತಾರಾ + ಅಧೀಶ್ವರ) ) 

ತಾರಾಧ್ವ (ನಾ). ನಕ್ಷತ್ರಮಾರ್ಗ ; ಆಕಾಶ: ಆ ಮಹಾರ್ಣವಂ ... 
ತಾರಾಧ್ವ ದಂತೆ ದುರ್ಧರ ಗೃ ಹನಿರುದ್ಧ ಮುಂ ನಾಗಲೋಕದಂತನಿಮಿಷ 
ಪ್ರಕೀರ್ಣಕಮುಂ . . . ಎನಿಸಿದುದು (ಜಗವಿ. ೦-೪೪ ವ). 

[ ಸೆಂ. ತಾರಾಧ್ವನ್‌ (ತಾರಾ * ಅಧ್ವನ್‌)] 
ತಾರಾನಿಕರ (ನಾ). ಎ ತಾರಾನಿವಹ : ತಾರಾನಿಕರಾವೇಷ್ಟಿತ ತಾರಾಪತಿಯಂ 
. ಅನಂತವೀರ್ಯಂ ಕಂಡಂ (ಆದಿಪು. ೧೬-೪೬). 
[ ಸಂ. (ತಾರಾ + ನಿಕರ) 

ಶಾರಾನಿವಹ (ನೂ). ನಕ್ಷತ್ರಗಳ ಗುಂಪು ; ತಾರೆಗಳ ಸಮೂಹ : ಅಮಲ 
ತಾರಾನಿವಹದಲಿ ರೋಹಿಣಿಯವೋಲ್‌ . , . ಕಂಡನವ ಪಾಂಚಾಲ 
ನಂದನೆಯ (ಕುವ್ಮಾವಿ. ೨-೩) ; ತಾರಾನಿವಹವ ನಡೆಯಿಪ ಪರಿವಹೆ ಪವನನ 
ಮಾರ್ಗವಿದು (೫ಾಕುಂತ. ೦೦೦-೧೬೯). [ಸಂ. (ತಾರಾ + ನಿವಹ) 

ತಾರಾನೀಕ (ನಾ). ಇ ತಾರಾನಿವಹ : ತುಹಿನಕರ ಸುರೇಭೇನ್ಹ , ನೀಹಾರ 
ತಾರಂಚಳ ತಾರಾನೀಕ (ಸೌಇಇ. XX, ೨೦-೩೬; 

[ ಸಂ. (ತಾರಾ + ಅನೀಕ) ] 

ತಾರಾನ್ವಯ (ನಾ). ಉತ್ತಮ ವಂಶ (?) : ನಿಯತಸಮಯಸಾರಾ 
ಸಾಧನೀಯಾದಿ ತಾರಾ ನ್ವಯ ಪರಮತಪೋನುಷ್ಕಾನನಿಷ್ಕೂ ಿರ್ಥಸಿದ್ಧಂ 
(ಕವಿರಾ. ೩-೨೧೫). [ ಸಂ. (ತಾರಾ * ಅನ್ವಯ) ] 

ತಾರಾಪತಿ (ನಾ). ಎ ತಾರಾಧಿಪ : ಧರಾಧಿಪಾ ನಿನ್ನನ್ನಂ ವಿತತ ಯಶನಿಲಯ 
ತಾರಾಪತಿ ದಿನಕರಸದ್ದ ೈಶತೇಜನೆಂಬುದುಮುಂಟೇ 


ರಾಜಿಸು 


1019). 


(ಕವಿರಾ. ೩-೮೪) ; 


ತಾರಾಪಥ 


ತಾರಾನಿಕರಾವೇಷ್ಟಿತ ತಾರಾಪತಿಯಂ . . . ಅನಂತವೀರ್ಯಂ ಕಂಡಂ 
(ಆದಿಪು. ೧೬-೪೬) ; ತಾರೆಗಳ ನಡುವಣ ತಾರಾಪತಿಯ ಕಳೆಯಂತೆ . . . 
ಸಕಲಸ್ತ್ರೀಯರ ನಡುವೆ ಗಿರಿರಾಜತನೂಜೆ ವಿರಾಜಿಸುತಿರ್ದು (ಗಿ ರಿಕ. 
[ಸಂ. (ತಾರಾ + ಪತಿ) ] 
ತಾರಾಪಥ (ನಾ). ೧. ನಕ್ಷತ್ರಮಾರ್ಗ; ಆಕಾಶ: “ನಭಃ .. . ತಾರಾಪಥಃ, 
ಪುಷ್ಕರಂ . . . ದ್ಯುಃ-ಈ ೧೫ ಆಕಾಶಂ” (ಹಲಾಯು. ೨೨-೦೩೬) ; 
ತಾರಾಪಥಕ್ಕೆ ನೆಗೆದಂ ಸುರಗಜಸ್ಥಿ ತಂ (ನಂಬಿರ. ೧೯-೬೦). ಪಿ. ತಾರಾ 
ಭಗವತಿಯ ಪಾದ. ೧, ೨ : ಗ್ರಹಗತಿಯಂ ಕಂಡು ತಥಾಗತಮತೋ 
ಪಾಸಕನಂತೆ ತಾರಾಪಧಕ್ಕೆಟಿಗಿ (ಸುಕುಮಾ. ೩-೬ ವ). 
[ ಸಂ. (ತಾರಾ + ಪಧಿನ್‌ + -)] 
ತಾರಾಪರಿಕರ (ನಾ). ಎ ತಾರಾನಿವಹ : ಸುತ್ತಿದ ತಾರಾಪರಿಕರಮೆನೆ 
ವಜ್ರಾವಳಿ ವಿರಚಿತ ಕೇಯೂರವಳಯಮೇಂ ತೊಳಗಿದುದೋ (ಕಂದ್ರಫು. 
[ ಸಂ. (ತಾರಾ + ಪರಿಕರ) ) 
ತಾರಾಪುಂಜ (ನಾ). ೧. ನಕ್ಷತ್ರಗಳ ಸವಂೂಹ,-ಗುಂಪು : ನಕ್ಷತ್ರಪುಂಜ ; 
ತಾರಾಪುಂಜ (01೬816 of stars. ಪಾರಿನಿ. ೧೬). ೨. ಗಮನ ಸೆಳೆಯು 
ವುದಕ್ಕಾಗಿ ಹಾಕುವ ಮೂರು ನಕ್ಷತ್ರ ಚಿಹ್ನೆ : (೩666೯18. ಪಾರಿನಿ. ೭). 
[ ಸಂ. (ತಾರಾ + ಪುಂಜ) ] 
ತಾರಾಬಲ (ನಾ). [ಜ್ಯೋತಿ] ಜನ್ಮ ನಕ್ಷತ್ರದಿಂದ ಇಷ್ಟಕಾಲದ ನಕ್ಷತ್ರದ 
ವರೆಗೆ (ಎರಡೂ ಸೇರಿ) ಲೆಕ್ಕಮಾಡಿ ೯ ರಿಂದ ಭಾಗಿಸಿದಾಗ ಶೇಷ ೨, 
೪, ೬, ೯ ಉಳಿದರೆ ಬರಂವ ಬಲ,-ಪ್ರಭಾವ,-ಫಲ : ಎಮ್ಮವರು 
ಬೆಸಗೊಂಡರೆ . , . ಚಂದ್ರಬಲ ತಾರಾಬಲವುಂಟೆಂದು ಹೇಳಿರಯ್ಯಾ 
(ಬಸವ, 62 : ಯಾದವ ನಾರಾಯಣನ ಅವತಾರಕ್ಕೆ ತಾರಾಬಲಂ 
ಅಯಿಶ್ವರ್ಯಕ್ಕೆಯಾದಿತ್ಯಬಲಂ (ಸೌಇಇ. XX, 309-00; 1244). 
[ಸಂ. (ತಾರಾ * ಬಲ)] 
ತಾರಾಭಗವತಿ (ನಾ). [ಬೌದ್ಧ] ಒಬ್ಬ ದೇವತೆಯ ಹೆಸರಂ: 
ತಾರಾಭಗವತಿಯ .. . ಬೌದ್ಧ ದೇವರ ಅಲ್ಲಿಯ ಸಮ ಸ್ತ ಪರಿವಾರದೇವರ 
ಅರ್ಚ್ಚನಪೂಜನಾನಿಮಿತ್ತಕ್ಕಂ (ಎಕ. ೪11, ಶಿಕಾರಿ. ೧೬೭೦-೦೫ ; 1066). 
[ ಸಂ. ತಾರಂಭಗವತೀ (ತಾರಾ * ಭಗವತೀ) ] 
ತಾರಾಭ್ರಮಂಡಲ (ನಾ). ನಿರ್ಮಲವಾದ ಆಕಾಶ: ದಶಗ್ರೀವಂ . . . 
ಬಂದೊಡ್ಡಿ ತಾರಾಭ್ರಮಂಡಲಮಂ ಮೂವಳಸಾಗೆ ಮುತ್ತೆ (ಪಂರಾಮಾ. 
98-೩೨). [ತಾರ್ಯ * ಅಭ್ರ * ಮಂಡಲ] 
ತಾರಾಮಂಡಲ (ನಾ). ೧. ನಕ್ಷತ್ರಗಳ ಸಮೂಹ : ಕೋಟಿ ಕೋಟಿ 
ತಾರಾಮಂಡಲಗಳಲ್ಲಿ ನಮ್ಮದು ಒಂದಂತೆ (ಮೂರುದಾ, ೨೦೭). ೨. ನಕ್ಷತ್ರ 
ಗಳಿಂದ ಕೂಡಿದ ಆಕಾಶವಂಂಡಲ,-ನಭೋವಂಂಡಲ : ತಮಂಧವೆಂಬ 
ಕೊಪ್ಪರಿಗೆಯಲ್ಲಿ ತಾರಾಮಂಡಲದ ಉದಕವ ತುಂಬಿ ಮಹಾಂಧಕಾರದಿಂದ 
ಉರುಹಲಾಗಿ ದಾವಾನಳವೆದ್ದಿತ್ತು (ಮೋಳಿಮಾ. ೨೩೪-೭೮೭). ೩. ಓ೦ದಂ 
ಬಗೆಯ ಸುಡುವಂದ್ದೂ : (೪). [ ಸಂ. (ತಾರಾ * ಮಂಡಲ)? 
ತಾರಾಮಾರು “ತಾರಂಮಾರ್ಯಾ' ನೋ. 
ತಾರಾಮಾರ್ಗ (ನಾ). ೧. ನಕ್ಷತ್ರಮಾರ್ಗ; ಆಕಾಶ. ೨. ಒಂದು ಬಗೆಯ 
ಸೀರೆ; ಆಕಾಶಬಣ್ಣದ ಸೀರೆ: ರಂಗು ತರಂಗ ತಾರಾಮಾರ್ಗ ಗುಜ್ಜರಿ 
ಸಿಂಗಳ ಗುಲುಗುಂಜಿ ಮಡಿಯು (ಅಮುಸಾಂ. ೪-೦೨). 
[ ಸಂ. (ತಾರಾ ೬+ ಮಾರ್ಗ)] 
ತಾರಾಮೂಲ (ನಾ). ನಕ್ಷತ್ರದ್ರವ್ಯ; ಜ್ಯೋತಿರೇಫ ; ನೀಹಾರಿಕೆ : 
ಬಹುದೂರದಲ್ಲಿ ಹೊಗೆಯ ಸುರುಳಿಯಂತೆ ಇತರ ಲೋಕಗಳು ಕಾಣುವುವು. 
ತಾರಾಮೂಲ(೫6॥18)ಗಳೆನ್ನ ಬಹುದು (ಬಾಲಪ್ರ. 1, ೨೪೪). 
[ಸಂ. (ತಾರಾ ೬ ಮೂಲ) 


೪-೪೩ ವ). 


೬-೫೯). 


೩೪೪೩ 


ತಾರಿ, 


ತಾರಾಮೃಗ (ನಾ). ಮೃಗದ ಆಕೃತಿಯಲ್ಲಿರುವ ನಕ್ಷತ್ರ ; ಮೃಗಶಿರಾ 
ನಕ್ಷತ್ರ: ರುದ್ರನು ತಾರಾಮೃಗವನ್ನು ಅಟ್ಟಿಕೊಂಡು ಹೋದಂತೆ, 
ಜಿಂಕೆಯನ್ನು ಅಟ್ಟಿಕೊಂಡು ಹೋದನು (ವಠಥಾ. ೪೦೬). 

[ ಸಂ. (ತಾರಾ + ಮೃಗ) ) 

ತಾರಾಮೈತ್ರಿ (ನಾ). ದರ್ಶನಮಾತ್ರದಿಂದಲೇ ಉಂಟಾಗುವ ಪ್ರೀತಿ; 
ಕಣ್ಣೇಟ ; ಚಕ್ಷೂರಾಗ : ಎಲ್ಲಿಯಾದರೂ ಆನಂದಮಯವಾದ ಪ್ರೀತಿ. 
ಯುಂಟಾದರೆ ಜನರು ಅದಕ್ಕೆ ತಾರಾಮೈತ್ರಿಯೆಂತಲೂ . . . ಅನ್ನುತ್ತಾರೆ 
(ಉರಾಕ. ೯೪). [ಸಂ. ತಾರಾಮೈಶ್ರೀ (ತಾರಾ + ಮೈತ್ರೀ)? 

ತಾರಾಯಂತ್ರ (ನಾ). ವಿದ್ಯುತ್ತಿನ ತಂತಿಗಳ ಮೂಲಕ ಸಮಾಚಾರ 
ಗಳನ್ನು ದೂರಕ್ಕೆ ಕಳಿಸುವ ಯಂತ್ರ ; ಟೆಲಿಗ್ರಾಫ್‌ : ಇಂಗ್ಲೆಂಡದಿಂದ 
ಅಮೇರಿಕದವರೆಗೆ ತಾರಾಯಂತ್ರದ ತಂತಿಯನ್ನು ಈ ಮಹಾಸಾಗರದೊಳಗೆ 
ಹಾಕುವ (ಮುಂಬಯಿ. ೬-೩೦೩) : ರೇಲು, ವಿಮಾನ, ತಾರಾಯಂತ್ರ ಆದಿಗಳ 
ಆವಿಷ್ಕಾರ ಇವು ದುರುಪಯೋಗ, ಸದುಪಯೋಗ ಎರಡೂ ಆದದ್ದುಂಟು 
(ಯಾತ್ರಿಕ. ೨೯) ; ತಂರಾಯಂತ್ರಗಳ, ಬಾನುಲಿಯ ... ವರ್ತಮಾನ 
ವಿನ್ಯಾಸಗಳ ಸಂಕೀರ್ಣ ಸ್ಪರ್ಧೆ(ಕಕ್ತಠ್ಯ. ೧೫೬). [ ತುರ್ಕ * ಯಂತ್ರ] 

ತಾರಾಯುಗ್ಮ (ನಾ). ಜೋಡಿ ನಕ್ಷತ್ರ: ಎರಡು ತಾರೆಗಳಿವೆ. ಬರಿಯ 
ಕಣ್ಣಿಗೆ ಎರಡೂ ಸೇರಿ ಒಂದೇ ಆಗಿ ಕಾಣುತ್ತವೆ. ಇಂಥ ತಾರೆಗಳಿಗೆ 
ತಾರಾಯುಗ್ಮಗಳೆಂದು ಹೆಸರು (ಜಗತ್ತು. ೬೩) ; ಇದು ಬಹು ಸುಂದರವಾದ 
ತಾರಾಯುಗ್ಮ (ನಕ್ಷತ್ರ. ೬೧). (ಸಂ. (ತಾರಾ ೬ ಯುಗ್ಮ) 

ತಾರಾರಾಜ (ನಾ). ನಕ್ಷತ್ರಗಳ ಅರಸ; ಚಂದ್ರ: ತಾರಾರಾಜಕಲಾಪಚೂಡ 
ಕರುಣಾಪಾಂಗಂ ನಿರಂಗಂ ಮೃಡಂ . . . ಕೂರ್ತೀಗೆ' ನಿರ್ವಿಘ್ನಮಂ 
(ಹಮ್ಮಾರ. 0-೬೭). [ಸಂ. (ತಾರಾ * ರಾಜನ್‌ + -) ) 

ತಾರಾವರ್ಗಾಂಕ (ನಾ). ಕಾಂತಿಯ ಮೇರೆಗೆ ನಕ್ಷತ್ರಗಳಿಗೆ ಕೊಟ್ಟ 
ವರ್ಗಸಂಖ್ಯೆ : ಶೂನ್ಯವರ್ಗಾಂಕದ ತಾರೆಗಿಂ ತ ಎರಡೂವರೆಯಷ್ಟು 
ಕಾಂತಿಯ ತಾರಾವರ್ಗಾಂಕ-೧ ಆಗುತ್ತದೆ (ನಕ್ಷತ್ರ. ೦೩). 

[ ಸಂ. (ತಾರಾ * ವರ್ಗಾಂಕ)] 

ತಾರಾವಳಿ (ನಾ). ೧. ನಕ್ಷತ್ರಗಳ ಸಾಲು, - ಗುಂಪು: ಗಗನತಳದೊೊಳ್‌ 
ಪೊಳೆವ ತಾರಾವಳಿಯಂತೆ ನೀಲದ ನೆಲಗಟ್ಟಿನೊಳ್‌ ಪೊರೆದ ಪೂವಲಿ 
(ಕಾದಂಪೂ. ೭೯) ; ತಾರಾವಳಿಯಲರ್ಚಲಾರ್ಕುಮೆ ಭಾವಿಸೆ ಹಿಮಕಿರಣ 
ನೆಂತೆಮೋಲ್‌ ಕುಮುದಿನಿಯಂ (ಪುಷ್ಕಪು. ೩-೬೪). ೨. ಒಂದು ಬಗೆಯ 
ಸೀರೆ : ಧಾವಳ್ಯ ದಿವ್ಯ ತಾರಾವಳಿಯ ಗಗನಮಾಲಾವಳಿಯ ಮಿರುಪ 
ನೇತ್ರಾವಳಿಯ ಮುಖ್ಯ ನಾನಾವಿಧದ ಸೀರೆಗಳ . . . ಬೇಹನಿತ ತೆಗೆದು 
(ನವಮೋ. ೧೭-೬೦). [ಸಂ. ತಾರಾವಲಿ (ತಾರಾ ೬ ಆವಲಿ)] 

ತಾರಾವೀಧಿ (ನಾ). ಎ ತಾರಾಪಥ : ರಾಜವೀಧಿಯೊಳ್‌ ತಾರಾವೀಧಿಯಂ 
ಪುಗುವ ಚಂದ್ರನಂತೆ ಬರ್ಪ ಮನುಜೇಂದ್ರಚಂದ್ರನಂ ನೋಡಲೆಂದು 
ನೆರೆದು (ಮಲ್ಲಪು. ೯-೯). [ಸ0. (ತಾರಾ + ವೀಧಿ)) 

ತಾರಾಸಂದೋಹ (ನಾ).  ತಾರಾನಿವಹ : ತಾರಾಸಂದೋಹಮಧ್ಯಾಮೃತ 
ಕಿರಣನವೋಲ್‌ . . . ಎಸೆದನೊಲವಿನಂದುದೃಟಕ್ಷೋಣಿಪಾಲಂ (ಉದ್ಭಟ. 
೨೨೭). [ಸಂ. (ತಾರಾ * ಸಂದೋಹ)] 

ತಾರಾಹಾರ (ನಾ). ಎ ತಾರಹಾರ: ಪಡೆಯಲಾಗವಶಿತರಲತರತ್ತಾ ರಾಹಾರಂ 
ಜಿತನೀಹಾರಂ (ಅದಿಪು. ೧೨-೧೧೮)! ಸೊಗಯಿಸಿದುದು ವಿಮಳತರಳ 
ತಾರಾಹಾರಂ (ಡಂದ್ರಪು. ೬-೫೮). [೫9. (ತಾರಾ ೬ ಹಾರ) ) 

ತಾರಾಳಿ (ನಾ). ಐ ತಾರಾವಳಿ ೧: ಶಶಿ ಸೂರ್ಯ ತಾರಾಳಿಗಳ್‌ ಕೈಕೆ 
ಭರತರಿಗಾಗಿ (ಶ್ರೀರಾಮಾ. ೨೬-೭೧೦). 

[ ಸಂ. ತಾರಾಲಿ (ತಾರಾ + ಆಲಿ) ) 
ತಾರಿ “ತಾಜ” ನೋ. 


ಕಾರ್ಮಿ 


ತಾರ್ಕಿ (ನಾ). ೧. ನಾವೆ; ದೋಣಿ : ಕರೆಯುತಿದೆ ಅಲ್ಲಿ ದೂರ, ಬೆಳು 
ದಿಂಗಳ ತಾರಿ, ಕನಸು ಹಾಯಿ ಹಾರಿ (ನಡಬಂ. ೨-೭) ; ತೆಪ್ಪವೊ ತಾರಿಯೊ 
ಹರಿಗೋಲೊ ಹಡಗವೊ ತೆರೆ - ತೊಡೆ - ತೊಟ್ಟೆಲನೇರೋಣ ಬಾ 
(ಸಖೀಗೀ. ೦-೦೫). ವ. (ಕರಾ) ನೀರಿನ ಹರಹನ್ನು ದಾಟುವ ಸ್ಥಳ; 
“ನದಿ ದಾಟುವ ಸ್ಥಳ” (ಸಿರಿಕೋ. ೨೨೫) : ಎರಡು ಮೂರು ತಾರಿಗಳನ್ನು 
ದಾಟುವುದಲ್ಲವಾಗಿದ್ದರೆ, ಇನ್ನೆರಡು ಗಂಟೆಗಳಷ್ಟು ಮುಂಚೆ ಬರುತ್ತಿದ್ದೆ 
(ಜಾರುದಾ. ೨೬೦) ; ಕೋಡೀಬಾಗ ಸದಾಶಿವಗಡಗಳ ಹತ್ತಿರ ಈ ತಾರಿಯ 
ಅಗಲು 4 ಮೈಲಿಗಿಂತ ಹೆಚ್ಚುಂಟು (ಕಾರವ. ೧೩). 

[ ಆಸಂ. ತರಿ, ತರೀ] 

ತಾರಿಕಾಯಿ "ತಾಟ್‌ಗಾಯ್‌' ನೋ. 

ತಾರಿಕೆ (ನಾ). ಒಂದು ಬಗೆಯ ಸಸ್ಯ : ಮುಳ್ಳಿಕಾದಂಟು, ತಾರಿಕೆ (ಮೃಶಿಗಿ. 
8೩೨-೧೦೩೭). 7?) 

ತಾರಿಣಿ (ನಾ). ೧. ಶಕ್ತಿದೇವತೆಯಾದ ದುರ್ಗೆ. ೨. ಬೌದ್ಧ ಠ ಒಬ್ಬ 
ಶಕ್ತಿದೇವತೆ: (8). [ಸಂ. ತಾರಿಣೀ] 

ತಾರಿಸು, "ತಾಟ್‌ಸಂ' ನೋ. 

ತಾರಿಸ್ಕು (ಕ್ರಿ). ಪಾರುಗಾಣಿಸು ; ದಾಟಿಸು ; ರಕ್ಷಿಸು: ತಾರಿಸೋ ಶ್ರೀ 
ಹೆರಿ ನಮ್ಮ ತಾರಿಸೋ (ಪುರಂದ. ೩-೬೯ ಪಲ್ಲವಿ) ; ಮಹಾರಾಜರಲ್ಲಿದ್ದ ನಿಮ್ಮ 
ಪ್ರೇಮವೇ ನಮ್ಮೆಲ್ಲರನ್ನು ತಾರಿಸಿತು (ಯದುರಾ. ೦೫೩); ಕ್ಷುದ್ರ ವಿಷಯ 
ಸುಖಕ್ಕಾಗಿ ಹುಟ್ಟಿಸಿದ ಈ ಸಂತತಿಯು ನಮ್ಮನ್ನು ಎಷ್ಟು ಮಾತ್ರ 
ತಾರಿಸೀತು (ಕೃವಸು. ೩೬೪). [ ಆತಾರಣ * - ಇಸ್ಕು] 

ತಾರಿಸೇವೆ (ನಾ). ದೇವರಿಗೆ ಮಾಡುವ ಒಂದು ಬಗೆಯ ಕೈಂಕರ್ಯ ; 
ತೆಪ್ಪೋತ್ಸವ : ಸರ್ವವಾದ್ಯಗಳಿಸೆಯೆ ತಾರಿಸೇವೆಯ ಮಾಡಿ ಸಾಮಿ 
ವೀಳ್ಯಮಂತ್ರಾಕ್ಷತೆ ಕ8ಾರುಣ್ಮದಲಿ ಬೆರಸಿ ಮಾರಜನಕಗೆ ಏಕಾಂತ ಸೇವೆಯ 
ಮಾಡಿ (ವಾದಿಕೀ. ೬೩-೧೩). [ತಾರಿ + ಸೇವೆ] 

ತಾರೀಕು "ತಾರೀಖು' ನೋ. 

ತಾರೀಖು, ತಾರೀಕು (ನಾ). ತಿಂಗಳ ಪ್ರತಿದಿನ ; ದಿನಾಂಕ; ತೇದಿ: 
ಭೂರಿಕಾರುಣ್ಮದಿಂದೊಂದೆ ತಾರೀಖಿನೊಳ್ಳ_ಜೆಯ ವಾರಮಂ ಶರೆಬಿಟ್ಟು 
ಕಳಿಸಿರ್ದನೆಂಬುವೊಲ್‌ (ಸಿದ್ಧಕಾ. ೧೦-೯); ಚುನಾವಣೆಯ ತಾರೀಖು 
ಇನ್ನೂ ಒಂದು ವಾರವಿದ್ದುದರಿಂದ (ಕಾಯಕ. ೯0): ರುಜು ಹಾಕಿದಿರೋ? 
ಅದರ ಕೆಳಗೆ ತಾರೀಖೂ ಹಾಕಿ (ರಂಗವ. ೬೫); ಪಾವತಿ ಮಾಡಿದ 
ತಾರೀಖನ್ನು ಮಾತ್ರ ದಾಖಲ್ಮಾಡತಕ್ಕ ವಿಷಯದಲ್ಲಿ ಎಚ್ಚರಿಕೆಯುಳ್ಳವ 
ರಾಗಿರಬೇಕು. (ಗ್ರಾಮಾಕ. ೬). ತಾರೀಕು; ಅಹಮ್ಮದಿ ದವಲತ್ತಿಗೆ 
ಶ್ರೇಯಸ್ಸು ಅಪೇಕ್ಷಿಸಿಕೊಂಡು  ಸುಖದಲ್ಲಿಯಿರೋದು ತಾರೀಕು 
(ಎಕ. 1%, ದೊಡ್ಮಬ. ೧೨-೬; ಸು, 1796). 

[ «ಆರೆ. ಪಾರ, ಹಿಂ. ಮರಾ. ತಾರೀಖ್‌) 

ತಾರೀಪು "ತಾರೀಘು' ನೋ. 

ತಾರೀಫ್‌ "ತಾರೀಫಂ' ನೋ. 

ತಾರೀಫು, ತಾರೀಪುು ತಾರೀಫ್‌ (ನಾ). ೧. ಹೊಗಳಿಕೆ ; ಮೆಚ್ಚಿಗೆ ; 
ಪ್ರಶಂಸೆ : ನಮ್ಮ ತಾರೀಫಿನಿಂದ ಸಾಹೇಬರ ರುಲ್ಲು ಬಿಟ್ಟಿತು (ದೀಪಹ- 
11, ೨೩೮) ; ಜಾಗೀರಿಯ ಕಣಜಗಳೆಲ್ಲ ತುಂಬಿ ತನ್ನ ಮೇಲ್ವಿಚಾರಣೆಯ 
ತಾರೀಫು ನಡೆದದ್ದು . . ಒಂದೊಂದಾಗಿ ಕಣ್ಣ ಮುಂದೆ ಸರಿದವು 
(ಕಪ್ಪುಹು. ೩೧). ತಾರೀಪು : ೧. ಇದರ ತಾರೀಫ ಹತ್ತು ಪಾಲಲ್ಲು ಒಂದು 
ಪಾಲಾದರೂ ನಮ್ಮಿಂದ ಆಗದು (ರಾಜೇಂದ್ರ. ೯೯) ; ಅದರ ತಾರೀಪು ಏನು 
ಮಾಡುತ್ತೀ ಬಿಡು (ಮೂರುದಾ. ೪೪). ವಿ. ತಮಾಷೆ; ಚೇಷ್ಟೆ: ಈ 


೩೮೪೪೪ 


10 


16 


86 


EEN rE EE SS EE ವಮನ ನಾಮಾ ಘಾ EE 


86 


ತಾರುಣ್ಯವತಿ 


ತಾರೀಘಫು ಮಾಡು, ತಾರೀಪು ಮಾಡು, ತಾರೀಫ್‌ ಮೂಡು ಎ ೧. 
ಹೊಗಳು; ಪ್ರಶಂಸೆಮಾಡು; ವೆಂಚ್ಚು: ಉಳಿದ ಸರ್ವಕಾಲ ಮೊಮ್ಮಗನ 
ಬಾಲ ಲೀಲಾವಿಲಾಸದ ತಾರೀಫು ಮಾಡುವುದರಲ್ಲಿ ಕಳೆಯುತ್ತಿದ್ದ (ದೀಪಹ. 
11, 90): ಕೊಂಡುಕೊಂಡವನು ಅದನ್ನು ತಾರೀಪುಮಾಡುತ್ತ ತೆಗೆದುಕೊಂಡು 
ಹೋದನು (ದೇಶಾಂಕ. ೪೮) ; ಅಮ್ಮ ತನ್ನ ಮೊಮ್ಮಗಳನ್ನು ತಾರೀಪು 
ಮಾಡುತ್ತಾಳೆ (ಹೊಸಕ್ಷಿ. 3೧೯) ; ಈ ಅನಾರೋಗ್ಯ ವಾತಾವರಣದಲ್ಲಿದ್ದೂ 
ನಿನ್ನ ಶಾರೀರ ಶರೀರ ಎರಡನ್ನೂ ಚೆನ್ನಾಗಿಟ್ಕೊಂಡಿದ್ದೀಯಲ್ಲೂ ಅದಕ್ಕೆ 
ನಿನ್ನ ತಾರೀಘ ಮಾಡಬೇಕು (ಮಾಮನೆ. ೬೬); ನಿಮ್ಮ ಶಕ್ತಿ ತಾರೀಫ್‌ 
ಮಾಡಬೇಕಾದದ್ದೆ ! ನೀವು ಹೇಳಿದ ಎರಡು ಭವಿಷ್ಯಗಳೂ ಸರಿಹೋದು 
ವಲ್ಲ! (ಕೃಷ್ನಭೂ. «ಬ. ೨. ತಮಾಷೆ ಮಾಡು ; ಕುಚೇಷ್ಟೆ ಮಾಡುಂ: 
“ಇವತ್ತು ಶೀನಪ್ಪ ಸೇರೆಗಾರರ ಆಸ್ತಿ, ಅಸ್ತಿಎರಡೂ ಪರಾಧೀನವಾಗುತ್ತದೆ” 
ಎಂದು ತಾರೀಪುಮಾಡುತ್ತ ತಿರುಗುವವರೇ ಎಲ್ಲರು (ಹಹಸ. ೨೪). 

[ «ಆರೆ. ತಾರೀಫ್‌ ; ಹಿಂ. ತಾರೀಫ್‌; 
ಮರಾ, ತಾರೀಫ್‌, ತಾರೀಪ್‌) 
ತಾರು, "ತಾಯ್ಕಿ' ನೋ. 
ತಾರ್ಕು (ಕ್ರಿ). ದಾಟು : ನದಿಯ ತಾಜ್‌ £ರಿ3 ದೊಡಂ ಫಲ ತರುಗೆ ಫೋ 
ಡಂ (ಅಟೃಮ. ೩-೩). [ ಸಂ. ತಾರಂದಾಟುವುದು ] 

ತಾರ್ಕು "ತಾಳ್ಕ್ಕ' ನೋ. 

ತಾರ್ಕು (ನಾ). ತಂತಿಯ ಸಮಾಚಾರ : ನಾನು ಮನೆ ತಲುಪಿದಾಗ ನನ್ನ 
ಮಾವನಿಂದ ತಾರು ಬಂದಿತ್ತು (ಗಾಳಿಗು. ೬೦) ; ವಿಷಾದವಾರ್ತೆಯ ತಾರು 
ಗಳ ಮೂಲಕ . , . ವ್ಯಾಪಕವಾಯಿತು (ಣುರುದ. ೦೩) ; ಅಪೂರ್ವನು 
ನಿರಾಶೆ, ಸಿಟ್ಟಿನಿಂದ ಕೇಂದ್ರ ಅಂಚೆಮನೆಗೆ ತಲುಪಿ ತಾಯಿಗೆ ತಾರು ಕಳಿಸಿ 
(ಥಾರತಿ. ೪) ; ಸೇವಕನನ್ನು ಕೂಗಿ ಅರ್ಜಂಟ್‌ ತಾರು ಕಳುಹಿಸಲು ಆಜ್ಞೆ 
ವಿಧಿಸಿದರು (ರತ್ನಗೋ. ೧೨). 

ತಾರುಮಾಡು ಎ ತಂತಿಕೊಡಂ: ಅವಳು ತೇರ್ಗಡೆಯಾದ ಸುದ್ದಿಯನ್ನು 

ತಾರುಮಾಡಿ ತಿಳಿಸಿದಳು (ರೂಂ). [*ಹಿಂ. ಮರಾ. ತಾರ್‌] 

ತಾರ್ಯು "ಟಾರು' ನೋ. 

ತಾರುಂಬಳಿ "ತಾಟುಂಬಟ್‌ ನೋ. 

ತಾರುಗದ "ತಾರಂಗದವು' ನೋ, 

ತಾರುಗದವು, ತಾರಗದ, ತಾರುಗದ (ನಾ). ಅಗಂಳಿಯನ್ನು ಉಳ್ಳ ಕದ; 
ಜೋಡುಕದ : ಜಿಹ್ಮೆಯೇ ಬಾಗಿಲೆಂಟು ಕಂಡಿಗಳೇ ಗವಾಕ್ಷಂಗಳು . . . 
ತುಟಿಯೆರಡು ತಾರುಗದವುಗಳು (ವೀಶ್ಶಪು. 9-30-80). ತಾರಗದ : 
ಹೆದಿನಾಮಿ ವರ್ತನದ ಕೊಂಡಿ ಗುರು ಲಘುವೆಂಬ ತಾ[ಪಾಕಾಂ. 
ತೋ]ರಗದ ಅದಕ್ಕೆ ಅಗುಳಿ ದಿವರಾಶ್ರಿ (ಮೊ ಳಿ ಮಾ. ೨೩೨-೭೮೪) ; 
ತಾರಗದವೆನೆ ತೋರತುಟಿಯಿದೆ (ಕರಿಕ. ೮0-೭). ತಾರುಗದ : ಈ ಬಾಗಿಲಿಗೆ 
ಅಧರ ತಾರುಗದ ದಂತಂಗಳಗುಳಿ (ಅದವ. ೧೫-೩೩). 

[ತಾರ್ಮು (ಆತಾಳ್‌) + ಕದವು, ) 

ತಾರುಗೂಡು "ತಾರ್ಗೂಡು' ನೋ. 

ತಾರುಣ್ಯ (ನಾ). ಹರೆಯ ; ಪ್ರಾಯ; ಯೌವನ ; ಪೊಸವೆಳ್ಹಿಂಗಳಿತ್ತೆನ್ನ 
ತಾರುಣ್ಯವಿಡಂಬಂ ತಾನಿದೆತ್ತೊತ್ತರಿಪ ವಿಧಿಯುಮೆತ್ತ (ಜಂದ್ರಪು. ೮-೭೮) ; 
ತಾರುಣ್ಯಕಡಿಯಿಡುವ ಕೌಮಾರಮೂರ್ತಿಯಾ ಬಾಲಯಷಿ ಕಾಡನೇರಿದನು 
ರಾಮಾಶ್ರಮಕೆ (ಶ್ರೀರಾಮಾ. ೧೬೧-೨೪೩) ; ತಾರುಣ್ಯದಲ್ಲಿ ಸಹಧರ್ಮಿಣಿಯ 
ಅನುರಾಗ (ಶಿಕ್ಷರ. 60); ತಾರುಣ್ಕವೇ ರೂಪು ಕಾರುಣ್ಯವೇ ಗುಣ (ಗಾದೆ). 

[xo.] 


ಮುಷ್ಟಿಗೆ ತಾರೀಪು ಅಂದರೆ, ತಾರೀಪು! (ಮರಮ. 88೭). ತಾರೀಘ್‌ : [46 ತಾರುಣ್ಯವತಿ (ನು). ಜವ್ವನೆ ; ತರುಣಿ ; ಯಂವತಿ: ಮನೋಹರ 


೧. ಅನವಶ್ಯವಾದ ತಾರೀಫ್‌ ಯಾರಿಗೂ ಮಾಡಕೂಡದು (ರೂಢಿ). 


ಕ್ರೀಡಾಗಾರದ್ವಾರದೇಶದೊಳ್‌ ತಾರುಣ್ಕವತಿ . . . ಶರೀರದ ಸಹಜ 


ತಾರುತಟ್ಟು 


ಸುರಭಿಗಂಧಮಂ ಗಂಧವಹಂಗೊಚ್ಚತಂಗುಡುವಂತಿರೆ (ಜಂದ್ರಪು. 6-೩೧ ವ); | 
ಕಣ್ಣಿ ತೋಟ್‌ದಳ್‌ 


ಮತ್ತಮೊರ್ವಳಗಣ್ಮಲಾವಣ್ಯ ತಾರುಣ್ಯವತಿ . 
(ರಾಜರೀ. ೦೦-೮೪ ವ); ಮೊದಲು ಮೊದಲು ಕುಸುಮ ನಸುನಾಚಿದಳು. 
ಎಷ್ಟಾದರೂ ಹೆಣ್ಣು! ಅದರಲ್ಲಿ ತಾರುಣ್ಯವತಿ! (ಬಾಗಿನ. 
[ ಸಂ. ತಾರುಣ್ಮವತೀ ] 
ತಾರುತಟ್ಟು "ತಾಟುಂತಟ್ಟು' ನೋ. 
ತಾರುಮಾರು, "ತಾಚುಮಾಜು' ನೋ, 


೬೧). 


ತಾರುಮಾರ್ಕು, ತಾರಮಾರ, ತಾರಾಮಾರು (ಅ). ಕ್ರಮವಿಲ್ಲದೆ; ಅರ್ಥ 


ವಿಲ್ಲದೆ; ಅಕ್ರಮವಾಗಿ: ನನ್ನಹಾಗೆ ಅವನು ಕೂಡ ಉಣ್ಣುತ್ತಿದ್ದ, 
. « « ಚಂದ್ರನನ್ನು ತಾ ಎಂದು ತಾರುಮಾರು ತೊದಲುತ್ತಿದ್ದ (ನಡೆಬಂ. 
ತಾರಮಾರ : ತಾರಮಾರ ಮನೆಯಲ್ಲೆಲ್ಲ ಅಲೆಯುತ್ತಿತ್ತು 
(ತಾವರೆ. 99). ತಾರಾಮಾರು : ತನ್ನೆದುರಿಗಿದ್ದ ಶತ್ರುವನ್ನು ಆತ ತಾರಾ 
ಮಾರು ಛತ್ರಿಯಿಂದ ಹೊಡೆದ (ನಿಕಿಉ. ೧೫೨). [ ಆತಾಜುಮಾಜು) 
ತಾರುಯಂತ್ರ (ನಾ). “ದೂರಲೇಖಕ (ಪಾರಿ) ; ತಾರುಯಂಂತ್ರ; 
ಟೆಲಿಗ್ರಾಪು” (7816812. ಪತ್ತಿನಿ. 65). [ ತಾರ್ಕು * ಯಂತ್ರ] 
ತಾರುಸುದ್ದಿ(ನಾ). ತಂತಿಯ ಮೂಲಕ ಕಳಿಸುವ ಸುದ್ದಿ, - ಸಮಾಚಾರ: 
ತನ್ನ ಕಿಸೆಯಲ್ಲಿದ್ದ ತಾರುಸುದ್ದಿ ಯನ್ನು ಮೇಜಿನ ಮೇಲೆ ಒಗೆದು ಅದರ 
ಪರಿಣಾಮವನ್ನು ನಿರೀಕ್ಷಿಸುತ್ತ ಕುಳಿತ (ನಟಿಸಾ. ೩೬೩). 
[ ತಾರ್ಕು + ಸುದ್ದಿ] 


೮೫-೪). 


ತಾರೆ, "ತಾಜ್‌' ನೋ. 

ತಾರೆ (ನಾ). ೧. ನಕ್ಷತ್ರ: “ ವಸಾನಟ್‌ಲು ತಾರಗೆಯು ತಾರೆ [ಪಾಳಾಂ. 
ತಾರಕಿ]ಯಲ್ಲಿ " (ಕಬ್ಮಮಂ. ೦೭) ;` ಅಂಬರಂ ವಿನುತ ಹಿಮಾಂಶುವಿಲ್ಲದೊಡೆ 
ತಾರೆಗಳುಳ್ಳೊಡಮೆಂತು ರಂಜಿಕುಂ (ಬಾರಫು. ೩-೫); ತೆರಳಿಸಿತು ಬಿಟುಗಾಳಿ 
ತಾರೆಯ ನೆರವಿಯನು (ಸಾಳ್ಮಥಾ. ೧೬-೩೪) ; ತಾವರೆಯಲ್ಲಿ ತಾರೆ ಜನನಂ 
ಬಡೆದಂದು (ರಾಜಕೀ. ೩-೨೬) ; ಕಾರಿರುಳಾಗಸದಿ ತಾರೆ ನೂರಿದ್ದೇನು? 
ದಾರಿಗನ ಕಣ್ಣೆ ಬೇಕೊಂದು ಮನೆಬೆಳಕು (ಮಂಕುಳ. ೪೨೪). ೨. ಕಣ್ಣು 
ಗುಡ್ಡೆ ; ಪಾಪೆ ; ಕನೀನಿಕೆ : “ಕನೀನಿಕೆಯದಕ್ಷಿಮಧ್ಯಂ ತಾರೆಯೆನಲಾಲಿ” 
(ಮಂಗರಾ. ೯೩-೨) ; ಕನ್ನೆ ನುಡಿಯಲೊಡರಿಸಿ ನಿಷ್ಕ ಂಪವೆನಿಪ್ಪ ತಾರೆಗಳ್ಳೆರ 
ಸೆವೆಯಿಕ್ಕದೆ ನೋಡುತಿರ್ದಳ್‌ (ಕಾದಂ. ೨೮೭). ೩. ಮುತ್ತು. 
೪, ವಂತ್ರಿನ ಹಾರ: “ಮೌಕ್ತಿಕದ ಹಾರಮಂ ತಾರೆಯೆಂಬುದು” 
(ಮಂಗರಾ. ೧೩೯-೬). ೫. ಬೃಹಸ್ಪತಿಯ ಹೆಂಡತಿ : ಬಾನಗಲಂ ತೊಟಲ್ವ 
ಚೆಂದವಂ ಕಡೆಗೆ ತಂರೆಯಂ ಮಲಕವುಗನೆ (ಕಾಮಾಶ್ಮ. ೫೬-೧೦). ೬. 
ವಾಲಿಯ ಹೆಂಡತಿ: ವಾಲಿ... ತನ್ನರಸಿ ತಾರೆಯನರಸಿದಂ (ಶ್ರೀರಾಮಾ. 
೨6೦-೯೮). ವ. ಗಾಳಿ; ವಾಯಂ. ಲೆ. ಚಲನಚಿತ್ರದ ಅಥವಾ 
ನಾಟಕರಂಗದ ನಟ ಅಥವಾ ನಟಿ: : ನಿಜವಾಗಿಯೂ ಅವಳು 
ಹಾಲಿವುಡ್ಡಿನ ತಾರೆಯ ಪರೀಕ್ಷೆಯನ್ನು ಕೊಡಲು ಯೋಗ್ಯಳಾದವಳು 
(ಮಹಾತ್ಮಾ. ೧೦೭). ೯. ಬೆಳ್ಳಿ: “ಮುತ್ತಿನೊಳ್‌ ರೌಪ್ಯದೊಳು ಯಕ್ಷದೊಳು 
ವಾತದೊಳು ಕಣ್ಣಾಲಿಗಳೊಳು ತಾರಾಖ್ಯವಕ್ಕುಂ  (ಮಂಗರಾ, ೦೫೦-೪೯). 

ತಾರೆಯ ತಿಂಗಳು ೬ ಶರದೃತು (?) : ಕಾರು ತಿಂಗಳು ತಾರೆಯ 

ತಿಂಗಳಲ್ಲಿ ಆಣೆಯ ಕುಡಿ ಊರಾಣೆ ಕುಂದಾಪುರ, 
೩೭-೧೩; 1370 ?), [ ಸಂ. ತಾರಾ] 

ತಾರೆಕಾಯಿ "ತಾಆಟ್‌ಗಾಯ್‌' ನೋ. 

ತಾರೆಣ್ಣೆ "ಟಾರೆಣ್ಣೆ' ನೋ. 

ತಾರೆಮರ (ನಾ). ಒಂದಂ ಬಗೆಯ ಮರ; ತಾರಿ: ತಾವರೆ ತಾರೆ] 
ಮರದ ಬದಣಿಕೆಯಂ ರೋಹಿಣಿನಕ್ಷತ್ರದಲ್ಲಿ ತಂದು ಮುಂಗೈಗೆ ಕಟ್ಟುವುದು 
(ಸಕವೈ. ೦೨೦). [ತಾರೆ (ಎತಾಟ್‌) + ಮರ್ಮ) 


(ಸಿಇಇಎ. ೧೯೩೧, 


೩೪೪೫ 


ತಾರ್ಕಣೆ 


ತಾರೆಲೆ (ನಾ). ಒಂದಂ ಬಗೆಯ ಜಾನಪದ ಗೀತೆ : ಅತಿಗಭೀರಂ ಕಾವ್ಯಂ 
ನೀರಸರಟಿವಂತೇನಿದು ತಾರೆಲೆಯೇ ಬೀದಿವಾಡೆ (ಗಿರಿಕ. ೦-೩೦); ತಪ್ಪಳೆ 
ಗುಟ್ಟುತ ತಾರೆಲೆವಾಡುತ ಬಪ್ಪ ಗೋವಳರ ಮಧ್ಯದೊಳು ಒಪ್ಪದಿನಾ 
ಬಲಕೇಶವರೀರ್ವರು ಬರ್ಪ ಪಟ್ಟಣದ ದಾರಿಯೊಳು (ನೇಮಿಸಂ. ೧೬-೧೦೩). 
8 [?] 
ತಾರೇಯ (ನಾ). ತಾರೆಯ ಮಗ ; ಅಂಗದ : ತಾರೇಯನಾ ಪುರುಹೂತ 
ವೈರಿಯ ` ಕೂಡೆ ಕಾದುತ ಕಾತರಿಸದೊಡನೊಡನೆ ತಿವಿದನು ಮುಷ್ಟಿ 
ಯುದ್ಧದಲಿ (೪ಇಶಿರಾ. ೨೬-೩೯). [X0.] 
ತಾರೇಶ (ನಾ). ನಕ್ಷತ್ರಗಳ ಒಡೆಯ ; ಚಂದ್ರ: ತಾರೇಶಂ ನಿಲೆ ಮೇಷ 
ದೊಳ್‌ . . . ನಿರ್ಧನನೆನಿಕ್ಕುಂ (ಜಾತತಿ. ೨೦-೦); ತಾರೇಶ ತಾರ್ಕ್ಷ್ಯನಂಶು 
ಎಸಾರಿತಪಕ್ಷಂ ಬರಲ್‌ ನಭಶ್ವಂದನ ಧಾತ್ರೀರುಹಮಂ ಸುತ್ತಿದ 
ಕಂಳೋರಗನೋಡುವವೊಲೋಡಿಪೋದುದು ಶಿವಿಂರಂ (ಗವಿ. ೧೬-೧೦೭). 
[ಸಂ. (ತಾರಾ * ಈಶ) 
ತಾರೈಶು "ತಾರಯಿಸು' ನೋ. 
181 ತಾರ್ಕಣಸು "ತಾರ್ಕಣಿಸು' ನೋ. 
ತಾರ್ಕಣಿಸು, ತಾರ್ಕಣಸು (ಕ್ರಿ). ಹೋಲಿಸಿ ಸರಿನೋಡು ; ಪುಷ್ಟೀ 
ಕರಿಸು ; ದೃಢಪಡಿಸು : ತರಹರಿಸಿ ತಾರ್ಕಣಿಸಿ ನೆನಹಂ ಹುರಿಗೊಳಿಸಿ 
(ಸದ್ಮುರು. ೨-೪); ಗ್ರಾಮವನು ತಾರ್ಕಣಿಸಿ ಕೊಟ್ಟು ಯಿ ಹಂನೆರಡು 
ಇಂನನೂ ಆಚಂದ್ರಾರ್ಕ್ಯಾಸ್ತಾಯಿಯಾಗಿ ಪಾಲಿಸಿದೇಉ (ಕಣ. 1, 
8೮-೧೮ ; 1446) ; ಮಿಕ್ಕವರಂ ತಾರ್ಕಣಿಸಿ ಸಮರಕೇಳಿಗೆ ನೂರ್ಕಡಿಗಡಿದಂ 
ನೃಪಾಲಕಂ ರಿಪುಬಲಮಂ (ರದ್ಮಾನು. ೯೦ ವ್ಯಾಖ್ಮಾ). ತಾರ್ಕಣಸು : 
ಗ್ರಾಮನನು ತಾರ್ಕಣಸಿ ಕೊಟ್ಟು ಸಾನ್ನವನ್ನು ಬರಸಿಕೊಟ್ಟು (ಕಇ. 1, 
8೯-೦೫ ; 2440). [ತಾರ್ಕಣೆ4- ಇಸ್ಕು] 
ತಾರ್ಕಣೆ, ತಾರಕಣೆ, ತಾರ್ಕಣ್ಯ ತಾರ್ಕಾಣಿ, ತಾರ್ಕಾಣೆ (ನಾ). ೧. 
ಸ್ವತಃ ನೋಡುವಿಕೆ ; ವೈಯಕ್ತಿಕವಾದ ಪರಿಶೀಲನೆ: (8). ೨. 
ಪ್ರತ್ಯಕ್ಷ ಪ್ರಮಾಣ ; ನಿಶ್ಚಯ ; ರುಜುವಾತು ; ದೃಢೀಕರಣ: 
ಹಲವು ಪರಿಯ ಬಯಕೆ ತಾರ್ಕಣೆ[ಪಾಕಾ. ಣೆ, ಣ್ಯ]ಯಾದಂತೆ 
(ಅನಹಂ. ೨೦-೮೧) ; ಈ ಭಾಷೆ ಮನ ತಾರ್ಕಣೆಯಾಗಿ ಹುಸಿಯಲ್ಲ (ಸಿದ್ದೇವ. 
೭೩.೨೧೧): ಮೈಗಧರನಿಗೆ ಕಮಲಕೆ ವೈರವೆಂದೆಂಬ ಬಗೆ ತಾರ್ಕಣೆಯಾಯಿತು 
(ಜೀವಂಸಾಂ ನೆನಸಿಕೋ ನೀಲಕಂಠನ ವಧೂಟಿಯ ಮಾತ 
ಮನಸಿಗೆ ತಾರ್ಕಣೆಯಾಯ್ತು (ಮೋಹತ. ೨೭-೫೩). ೩. ಒಂದು ವಿಷಯಂ 
ವನ್ನು ಸಾಧಿಸಲು ಕೊಡುವ ದೃಷ್ಟಾಂತೃ- ಉದಾಹರಣೆ : ಇದಕೆ 
ತಾರ್ಕಣೆಯಾ ನುನ  ನರಹೆರಿಯಂದುದುಭವಿಸಿದ ಮಾಸ ತಿಥಿಯು 
(ಕಂನವಿ ೧.೧೯೪ ಐದ ಬಲ್ಮೆಯಿಂದ ಎಲ್ಲವೂ ಕೈಗೂಡುತ್ತದೆ ಎನ್ನುತಾ 
ರಲ್ಲಾ ಇದಕ್ಕೆ ಇರ್ಕಣೆಯನ್ನು ಈಗ ನಮ್ಮ ಕಣ್ಣಿದಿರಿಗೆಯೇ ಕಂಡೆವು 
(ನಗೆಗ. ೨೦). ಸರೃಿವಿಂಯ ಸೇವೆ ಮಾಡಿದವರಲ್ಲೂ ನಂಬುಗೆ ತೋರ 
ಲಿಲ್ಲ. ಈ ದಿನ ತಾರ್ಕಣೆಯಾಯಿತು (ಹಂಗೀತೆ. ೩೭). ೪. ಹೊಂದಾಣಿಕೆ ; 
ಸಂಯೋಗ: ಮನಮನ ತಾರ್ಕಣೆಯ ಕಂಡು ಅನುಭವಿಸಲು ನೆನಹೇ 
ಘನವಹುದಲ್ಲದೆ ಅದು ಹವಣದಲ್ಲಿ ನಿಲ್ಲುವುದೇ (ಮಹಾದೇ. ಬ. ೪೪-೦೦೨); 
ಎನಗೆ ಬೇರೇನಿನ್ನು ಬರಲೀ ವನಕೆ ನಿಮ್ಮಯ ಚಿತ್ತವರಿಯದೆ ಮನಕೆ 
ಮನ ತಾರ್ಕಣೆ ಗಡೇಸೇಸುಂಟು ಹೇಳುವುದು (ಕೋಗಯ. as 
ಅವಳ ಭಾವಜೀವನ ಕ್ಕೂ ಅವನ ಪಾಶವೀಜೀವನಕ್ಕೂ ಯಾವ 
ತಾರ್ಕಣೆಯೂ ಇರಲಿಲ್ಲ (ನಟಿಸಾ. ೬೪೨); ಕ್ಕಾಂಟನ ನಿಲುವಿಗೂ ಇದಕ್ಕೂ 
ಗಮನೀಯವಾದ ತಾರ್ಕಣೆ ಇದೆ (ತತ್ತಪ್ರಾ. ೨೦೬). ತಾರಕಣೆ: ೩. 
ಅದಕ್ಕೊಂದು ತಾರಕಣೆ ಕೊಡ್ತೀವಿ ಕೇಳಿ(ಹುಟ್ಕಹ. ಒಬ. ತಾರ್ಕಣ್ಯ: ೨.ಬೇರೆ 
ತಾರ್ಕಣ್ಮಗಳನ್ನು ಕೋರ್ಟಿಗೆ ಒದಗಿಸಿಕೊಡಲು ಸಿದ್ಧನಾಗಿದ್ದೇನೆ (ಮುಸುಗ. 


೩0 


೧೬ -೧8) ; 


ತಾರ್ಕಣೆಗಾಣ್‌ 


೦೩೪); ಏನೋ ಒಂದು ಕುಂಟುನೆಪ ಎತ್ತಿ ಬೇರೆ ಹೋಗುತ್ತೀಯೆ 
ಅಂದುಕೊಂಡೆ. ಅದೀಗ ತಾರ್ಕಣ್ಯಕ್ಕೆ ಬಂತು (ಮಹಾಗೆ. ೭೭); ಓದಿ ಓದಿ 
ಮರುಳಾದ ಕೂಚುಭಟ್ಟ ಅನ್ನೋ ಗಾದೆ ನಮ್ಮ ಮನೆಯಲ್ಲೇ ತಾರ್ಕಣ್ಯಕ್ಕೆ 
ಬರಬೇಕೇ (ತುರಾಯಿ. ೭೨). ೪. ಇಂದು ಹೇಳಿದ ಕಾಲಜ್ಞಾನವು ಮುಂದೆ 
ಜನರಿಗೆ ತಾರ್ಕಣ್ವವಾಗದಿದ್ದರೆ ಇಂದುಧರನ ಶರಣಕೃತಿಗೆ ಕುಂದು ಬರ 
ದಿಹುದೆ (ಕಾಲಸಂ. ೧೮-೬) ; ಮನಕ್ಕೆ ಮನ ತಾರ್ಕಣ್ಯವಾಗದವರ ಸಂಗ 
ವೇತಣ ಸಂಗ (ಅಖಂಡೇ. ೦೯-೯೪). ತಾರ್ಕಾಣಿ : ೨. ತನ್ನಯ ತಾಯ 
ನುಡಿ ತಾರ್ಕಾಣಿ[ಪಾಕಾಂ. ಣೆ] ಯಾಯ್ತೆಂದಂಭ್ರಗಾನತನಾದನಾ ಹನುಮ 
(ತೊರರಾ. ೪-೧-೮) ; ಅವಳು ಹೇಳಿದ ಮಾತುಗಳು ಅಕ್ಷರಶಃ ನಿಜವಾದುವು 
ಗಳೆಂದು ತಾರ್ಕಾಣಿಗೆ ಬಂದಿದ್ದಿತು (ಶ್ರೀರಾಯ. ೯೭). ತಾರ್ಶಾಣೆ : ೨. 
ಮೇಲಿನ "ತಾರ್ಕಾಣಿ' ಉಲ್ಲೇಖಕ್ಕೆ ಕೊಟ್ಟಿರುವ "ತೊರರಾ' 
ಪ್ರಯೋಗದ ಪಾಠಾಂತರವನ್ನು ನೋಡಿ. ೫. ಗಮನ ; ಲಕ್ಷ್ಯ: 
ಲಿಂಗಣ್ಣ ಕುಮುದೆಗೆ ಸಂತೋಷಕರವಾದ ವರ್ತಮಾನವನ್ನೇನೋ 
ಹೇಳಿದ್ದ. ಆದರೆ ಅದು ಅವಳ ತಾರ್ಕಾಣೆಗೆ ಬರಲಿಲ್ಲ (ಮಧುಸಂ. ೧೦೨). 
[ ದೇ.॥ ತಮಿ. ತಾರ್ಕ್ಯಣಿಎರುಜುವಾತುಪಡಿಸು; ತುಳು. ತಾರ್ಕಣೆ; ತೆಲು. 
ತಾರ್ಕಾಣ, ತಾರಕಾಣ ) 

ತಾರ್ಕಣೆಗಾಣ್‌ (ಕ್ರಿ). ಸ್ವತಃ ಪರಿಶೀಲಿಸಿ ಕಾಣು; ಪ್ರತ್ಯಕ್ಷವಾಗಿ 
ನೋಡು : ಹಲವು ಕಾಲದ ಅಗಲಿಕೆ ತಾರ್ಕಣೆಗಂಡಂತವ್ವಾ (ಸರ್ವವ. 
೬೯-೩೭೬). [ಶಾರ್ಕಣೆ * ಕಣ್‌ ) 

ತಾರ್ಕಣೆಗೊಡು (ಕ್ರಿ). ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸು : ಮೃಡ 
ನೊಡನೆ ತಾರ್ಕಣೆಗೊಡುತ್ತ ಚೋಳಂ ತೋಟಿ ಕಂಡು ಚನ್ನಯ್ಯನಭವಂಗೆ 
ಕಡುಮುಳಿವುತಂ (ಕನ್ನರ. ೮೩-೨೩). [ತಾರ್ಕಣೆ * ಕೊಡು] 

ತಾರ್ಕಣ್ಯ "ತಾರ್ಕಣೆ' ನೋ. 

ತಾರ್ಕಾಣ್‌ (ಕ್ರಿ). ತಾಳೆನೋಡು ; ಹೊಂದಾಣಿಕೆಯನ್ನು ಕಾಣು: 
ಅವಧಿಜ್ಞಾ ನಿಗಳ ಪೇಟಿಯಿಂ ತಾರ್ಕಂಡುದನಿಂತೆಂದು ಪೇಟ್ಟಿಂ (ವರ್ಧಪು. 
೩-೭೦ ವ). [ ಆತಾರ್ಕಣೆ * ಕಾಣ್‌) 

ತಾರ್ಕಾಣಿ "ತಾರ್ಕಣೆ' ನೋ. 

ತಾರ್ಕಾಣೆ 'ತಾರ್ಕಣೆ' ನೋ. 

ತಾರ್ಕಿಕ (ಗು). ೧. ಶರ್ಕಶಾಸ್ತ್ರಕ್ಕೆ ಸಂಬಂಧಿಸಿದ : ಹೆಯಶಾಸ್ತ್ರಾದ್ವೈತ 
ಗಾಂಧರ್ವ ತಾರ್ಕಿಕವಿಂದ್ರಾಗಮ ವೈದ್ಯ ವಾದ್ಕ ಶಕುನೋದ್ಯದ್‌ಹೃದ್ಯ 


ವಿದ್ಯಾಕದಂಬಕನುಂ ಚಂದ್ರಕವೀಂದ್ರಂ (ಮದತಿ. ೧-೫೦). (ನಾ). ೨. 
ತರ್ಕಶಾಸ್ತ್ರವನ್ನ ತಿಳಿದವನು ; ತರ್ಕಶಾಸ್ತ್ರಜ್ಞ : “ ಮೇಲಜಕಿದು 
ತರ್ಕಿಪಂ ವಾದಿ ತಾರ್ಕಿಕನಕ್ಕು” (ಮಂಗರಾ. ೧೦೬-೦೬); ತಾರ್ಕಿಕರೆರ್ದೆ 


ಗೊಂಡುದುಪನ್ಕಾಸಮಾ ಸಭಾಮಂಡಳದೊಳ್‌ ( ಶಾಂಕಿಪು. 6-೧೪೯) ; 
ತಾರ್ಕಿಕರ ಕಂಡು ಆಡುವೆ ಹಾಡುವೆ ಸಹಜಗುಣವೆನ್ನಲಿಲ್ಲಯ್ಯಾ (ಬಸವ. 
೨೮೬); ಜರಿಜರಿದು ಕರಗುತ್ತ ಬೆಂದುದಾಗಳೆ ನೆರೆದ ತಾರ್ಕಿಕವೃಂದವುಂ 
(ಬಸಪು. ೩೪-೮೦) ; ಸರಸಕವಿಗಳು ತಾರ್ಕಿಕರು ವರಭರಶನಿಪುಣರು 
ಗಾಯಕರು . . . ರಂಜಿಸಿತು (ಕುವ್ಯಾಉ. ೨-೨೬) ; ಇಂತಿರಲು ವಾದದಲಿ, 
ತಾರ್ಕಿಕರ ಮೋದದಲಿ . , . ಹೊತ್ತು ಕಳೆಯುವುದೇಕೆ (ಪಾಂಠಜ,. 


೪೪-೦೪) . ೩. ತರ್ಕಬದ್ಧವಾದಂದು :. ಈ ರೀತಿಯ ತೀರ್ಮಾನ 
ತಾರ್ಕಿಕವಾಗಿ ಕಂಡುಬಂದರೂ ತಪ್ಪಾಗಿರುವುದು ಸ್ಪಷ್ಟಪಡುತ್ತದೆ 
(ಶಿಕ್ಷದ. ೫೪೨). [ಸಂ.] 

ತಾರ್ಕಿಕಚಕ್ರವರ್ತಿ (ನಾ). ತಾರ್ಕಿಕರಲ್ಲಿ ಅಗ್ರಗಣ್ಯ, - ಶ್ರೇಷ್ಠ: 


ಆತ್ರೇಯ ಗೋತ್ರಪವಿತ್ರರ್ಚ್ಚತುರ್ದ್ದ್ವಸಪ್ರಮಾಣಸಿದ್ಧಾನ್ತಬ್ಯಾಖ್ಯಾತ 
ರ್ತ್ತ್ರಾರ್ಕ್ಕಿಕ ಚಕ್ರವರ್ತಿ (ಸೌಇಇ. ೪1, ೫೭೦-೨೩ ; 1077). 
[ತಾರ್ಕಿಕ + ಚಕ್ರವರ್ತಿ] 


೩೪೪೬ 


ತಾರ್ಮುಟ್ಟುು 


ತಾರ್ಕಿಕಶಾಸ್ತ್ರ (ನಾ). ಎ ತರ್ಕಶಾಸ್ತ್ರ ; ಕಡಿದಾಡಿದರೆ ಫಲವೇನು ತಾರ್ಕಿಕ 
ಶಾಸ್ತ್ರಯುಕ್ತಿಯಲಿ (ಗೆಗತಾ. ೦೨-೮೬). [ತಾರ್ಕಿಕ + ಶಾಸ್ತ್ರ) 
ತಾರ್ಕಿಗ (ನಾ). ಎ ತಾರ್ಕಿಕ ೨: ಜಟಾಧರ ದ್ವಿಜ ದಿಗಂಬರ ತಾರ್ಕಿಗ »« 


ದಿಗಳ್‌ (ಸೌಇಇ. XX, ೧೦೧-೩೦; 11290), [ ಆಸಂ. ತಾರ್ಕಿಕ] 


5| ತಾರ್ಶ್ವ್ವ (ನಾ). ೧. ಗರುಡ; ವೈನತೇಯ : “ವಿಹಂಗರಾಜಃ, ಗರುಡಃ, 


[3 
ಎ 


26 


45 


ಗರುತ್ಮಾನ್‌, ತಾರ್ಕ್ಷ್ಯಃ . . . ಕಶ್ಯಪನಂದನಃ ಈ-೧೦ ಗರುಡನ ಪೆಸರ್‌” 
(ಹಲಾಯಂ.೬-೩೧) ; ಪುಂಡರೀಕಾಕ್ಷಂ ತಾರ್ಕ್ಷನಂ ಸ್ಮರಿಯಿಸೆ .. . ಬಂದಂ 
ವಿಹೆಂಗಾಧಿಪಂ (ಜಗವಿ. ೧೩-೩೬ ವ) ; ಅಕ್ಷಿಶ್ರುತಿಯಂ ಕಂಡ ತಾರ್ಕ್ಷನಂತೆ . 
ರೂಕ್ಷಭಾವಮನಪ್ಪುಕೆಯ್ದಂ (ಜಂದ್ರ ಪು. 8-೪ ವ); ತಾರ್ಕ್ಷ್ಯನ ಸೆಜ್ಜೆಯೊಳಗಿಹ 
ದಂದಶೂಕನನರ್ಚಿಸುವರೊಲಿದು (ಕುವ್ಮಾಉ. ೪-೨೦). ೨. (ಉತ್ತಮ 
ಜಾತಿಯ) ಕುದುರೆ, - ಅಶ್ವ : “ಹರಿ ತುರಗಂ ... ಹಯಂ ತಾರ್ಕಂ 
. «.. ರಥ್ಯಮೆನೆ ಕುದುರೆಯಕ್ಕು ” (ಮಂಗರಾ. ೮೧-೧೨3). [ಸಂ.] 

ತಾರ್ಷ್ಷ್ಯಧ್ವಜ (ನಾ). ಧ್ವಜದಲ್ಲಿ ಗರುಡನ ಚಿಹ್ನೆಯುಳ್ಳವನು; ವಿಷ್ಣಾ. 

[ತಾರ್ಷ್ಷ್ಯ* ಧ್ವಜ] 

ತಾರ್ಕ್ಷ್ಷರಥ (ನಾ). ೧. ಗರುಡನನ್ನು ವಾಹನವನ್ನಾಗಿ ಉಳ್ಳವನಂ ; 
ಎಷ್ಟು. ೨. (ಉತ್ತಮವಾದ) ಕಂದುರೆಗಳನ್ನು ತನ್ನ ರಥಕ್ಕೆ ಹೂಡಿ 
ಕೊಂಡವನು. ೧, ೨: ಬುಧಲೋಕಾಶ್ರಯನೆಂಬ ತಾರ್ಕ್ಷ್ಯರಥ 
ನೆಂಬಬ್ಬಾಯತಾಕ್ಷಂ ದಲೆಂಬ . . . ಪೆರ್ಮಿಯಿಂ ನೋಡೆ (ಎಕ ೪. ಅರಸೀ. 
೩೮೨೭ ; ಸು, 1200). [ತಾರ್ಕ್ಷ್ಯ ರಥ] 

ತಾರ್ಷ್ಷ್ಯಶೈಲ (ನಾ). (ವಿಷವನ್ನು ಪರಿಹಾರ ಮಾಡಂವ) ಒಂದಂ ಬಗೆಯ 
ಅಂಜನ,-ರಸಾಂಜನ. [ಸಂ.] 

ತಾರ್ಷ್ಯೃಸ್ಥ (ನಾ). ಗರುಡನ ಮೇಲೆ ಕುಳಿತವನು ; ವಿಷ್ಣು: ಶಂಖ 
ಚಕ್ರೋರುತರಗದಾಪಾಣಿಯಂ ತಾರ್ಷ್ಮಸ್ಥನಂ ಏನೆಂದಪೆಂ ಪೀತವಾಸನಂ 
ಶಾಮನಂ (ಪದ್ಮರಾ. ೧೦-೧೨). [ಸಂ.] 

ತಾರ್ಗೂಡು, ತಾರಂಗೂಡಂ (ಕ್ರಿ). ಒಟ್ಟುಗೂಡಂ ; ಸಂದಣಿಸಂ: 
ಕಾರ್ಗಾಲದಭ್ರಮಾಲೆಗಳಮರಸರಣಿಯೊಳ್ತಾರ್ಗೂಡುತೆತ್ತಲುಂ ನಿಬಿಡ 
ಮಪ್ಪಂದದಿಂ (ಶೃಮಿಭಾ. 8-90), ತಾರುಗೂಡು : ಉತ್ತರದ ಸಾಗರಂ 
ದಕ್ಷಿಣದ ವನನಿಧಿಗಳೊಂದೆಡೆಯ ತಾರುಗೂಡುವ ತೆರದೆ (ಘೋಕಾಸು. ೭). 

[ ತಾಜ್ಕು * ಕೂಡು) 

ತಾರ್ಗೊಡು (ಕ್ರಿ). ಶಕುನವನ್ನು ಸೂಚಿಸು: ಎಡದೊಳ್ಳಿಂಗಲಿ ಮಟ್ಟು 
ಮೇಲ್ವಟ್‌ದುದಿಂಬಿಂದೊಂದೆ ತಾರ್ಗೊಟ್ಟು ಪೂಗಿಡುವಂ ಸಾರ್ದುದು 
(ಅನಂಪು, ೦೩-೭೩). [ತಾಜ್‌ + ಕೊಡ್ಕು) 

ತಾರ್ಗೊಳ್‌ (ಕ್ರಿ). ಗುಂಪುಗೂಡು ; ಜೊತೆಗೂಡು ; ಒಟ್ಟಾಗಂ : 
ಆರ್ಗೆ ಬೇಡಾ ಹೆಣ್ಣು ಯುವರಾಜಗಿರಲೆಂದು ತಾರ್ಗೊಂಡು ತಾವೆಣಿಸಿದರು 
(ಛರಣ. ೫೬-೧೩) ; ಸ್ವರ್ಗಪಥವ ಬಹುಪ್ರಜೆ ಗಳಿಸಿತು ಕೂಡೆ ತಾರ್ಗೊಂಡು 
ನೃಪನ ಕೀರ್ತಿಸಿತು (ಧರಣ. ೭೩-೧೩೧). [ತಾಟ್ಕು + ಕೊಳ್‌] 

ತಾರ್ಣ (ಗಂ). ಹುಲ್ಲಿನ ; ತೃಣದ : ಪೆರ್ವಲಿಗಳ್‌ ಪೊರಳ್ತು ಪೋದುದಂ 
ಪಿಸುಣ್ಟೇಟ್ವಿ ಜೀರ್ಣ ತಾರ್ಣ ಸ್ಥಳಿಗಳುಂ (ಡಂದ್ರಪು. ೫-೬೫ ವ). [ಸಂ.] 

ತಾರ್ತಮ್ಯ(ನಾ).ಎತಾರತಮ್ಮ: ತಾರ್ತಮ್ಮ ಸರಸೋಕ್ತಿ ವಿರಸ ಸಲ್ಲಾಪೆದಿಂ 
(ಪರಶು. ೧3-೨೫). [ “ಸಂ, ತಾರತಮ್ಮ] 

ತಾರ್ಮುಟ್ಟಾ, (ಕ್ರಿ). ಬಿಸಿಯಾಗಿ ತಾಕು; ಉಷ್ಣವಾಗಿ ತಾಗು; ಕೊಳನಂ 
ಪುಗಿಸೆ ಮೆಯ್ಕ ಬೆಂಕಿಯಂ ಚುಯ್ಕೆಂದು ನೊರೆಗಟ್ಟಿ ಬಿಸಿಯ ತೆರೆ 
ತಾರ್ಮುಟ್ಟಿ [ಪಾಕಾಂ. ಕಾಯ್ದು ಮುಟ್ಟಿ, ತನುಮುಟ್ಟಿ) ಸೆಕೆಯುಸಿರ್‌ 
ಭುಗಿಲನೊಗೆದುದು (ಗಿರಿಕ. ೪-0೧೯ ವ): ಬಿಸಿಯ ತೆರೆ ತಾರ್ಮುಟ್ಟೆ 
ನೊರೆಗಟ್ಟಿ ಕುಕ್ಕುಳಂಗುದಿವ ಬಿಸುನೀರೊಳ್‌ ನಿಲಲಾಅದೇ(ಗಿರಿಕ. ೯-೨೭ ವ). 

[ ತಾಜ್ಯ ಮುಟ್ಟು] 


ತಾರ್ಮೆಟ್ಟು ೩೪೪೭ 


ತಾರ್ಮುಟ್ಟು, (ನಾ). ೧. ಸೋಂಕಂ; ಸ್ಪರ್ಶ: ಕಟ್ಟಿದಿರೊಳ್‌ 
ತಾರ್ಮುಟ್ಟಾಗೆ ... ಬರ್ಪ ಮನೆಯಾಣ್ಮನ ಸರಮಂ ಭೊಂಂಕೆನೆ 
ಸಮಾಪದೆೊಳ್‌ ಕೇಳ್ದು (ಪಂಡತಂ. ೭೪-೧೦) ; ತೀಡಿತ್ರೊಂದೊಂದಟಿ*ಂ 
ತಣ್ಣೆಅಕದುಜುಗಲ ತಾರ್ಮುಟ್ಟಿನೊಳ್‌ ಸಂದು ಸಂದೋಲಾಡುತ್ತುಂ... 
ಮಾತರಿಶ್ಚಂ (ಲೀಲಾವ. ೬-೭೭) ; ಬಂಬಲ್ಜೆರೆಯ ತಾರ್ಮುಟ್ಟಿಂ ಪುಟ್ಟಿದ 
ತಣ್ಣಾಳಿಯ ಸೋಂಕಿಂ (ಮಲ್ಲಿಪು. ೩-೧೦೦ ವ); ಬಾಟ್‌ಯೆಲೆಯ ತಾಳ 
ವೃಂತದ ತಣ್ಣೆಲರ ತಾರ್ಮುಟ್ಟಿನೊಳಳವಿದಪ್ಪಿದಾಕುಳಿತೆಯಿಂ 
ಕಳವಳಿಸಿ (ಕಂದ್ರಪು. ೫-೦೯ ವ): ಬೀಸುವ ಚೆಂದಳಿರ ತಣ್ಣೆಲರ ತಾರ್ಮುಟ್ಟಿ 
ನೊಳೆಂತಾನುಂ ತೆಪ್ಪತ್ತಳಾಗಿ (ಣಂದ್ರಛ್ಕು. 8-೦೭ ವ). ವಿ. ಎದುರು ; 
ಸಮಕ್ಷ; ಮುಂಭಾಗ: ಅವು ತಾರ್ಮುಟ್ಟಿನೊಳೊರ್ಮೆ ಕಂಡು ಕಿಡಿಯಂ 
ಕೆಂಡಂಗಳಂ ಸೂಸೆ (ಅರ್ಥನೇ. ೪-0೨೦) ; ವಿಕೃತವದನನುಭೀಳರಕ್ತೇಕ್ಷಣಂ 
ಪೆರ್ಬುಲಿ ತಾರ್ಮುಟ್ಟಾದುದಂ [ಪಾಠಾಂ. ತಾಂ ಮುಂದಾದುದಂ] ಸಂಕಟದ 
ಸರಣಿಯೊಳ್‌ ಕಂಡು (ಸೂಕ್ತಿಸು. ೩-೩೨) ; ತಾಮುಮಾ ಕ್ರಮದೊಳೆ 
ಬರುತ್ತುಂ ತತ್ಪದಾರ್ಥದೊಳು ತಾರ್ಮುಟ್ಟಾಗೆ ಮರಳಲೆಡೆಯಿಲ್ಲದೆ 
ಮನಂಗುಂದೆ (ಮಹಾನೇ. ೪-೧೩೩ ವ). [ ತರ್‌ +, ಮುಟ್ಟು 1 

ತಾರ್ಮುಟ್ಟು (ನಾ). ಗುಂಪು; ಸಂದಣಿ: ಸೋದರಿಯರು ಕೂರ್ಮೆಯಿಂ 
ಕಂಡರು ರಾಮನ ಪೆಣ್ಣಳ ತಾ[ಪಾಕಾಂ. ಕಂ]ರ್ಮುಟ್ಟಿ ನೊಳಗೆಯ್ತಂದು 
(ಕುರಾಸಾಂ. ೪೦-೮೭), [ತಾಜ್ಯು* ಮುಟ್ಟ) 

ತಾರ್ಯ (ಗು). ೧. ದಾಟಬಹುದಾದ. ೨. ಜಯಿಸಬಹುದಾದ. 

[ ಸಂ.] 

ತಾರ್ವರಿ (ಕಿ). ಶಕುನವನ್ನು ಸೂಚಿಸಿ ಹಾರು: ಪ(ಅ)ರಗಲ್‌ ಕೇಳ್‌ 
ತ್ವರಿತದೆ ತಾರ್ವರಿಯಲ್‌ ಪೋಪಾಗ(ಪಂದು)ವಾಯಸಂ ಯೆಡದೆಸೆಯೊಳ್‌ 
ಸರವಿಹಿಗೆ ಪೋಗೆ ಬೆಳೆಗುರ್ವರೆಯ(ಯಿ)ಂ ಬರ್ಪಲ್ಲಿ ಬಲನೊಳಧಿಕಂ ಬೆಳೆಗುಂ 
(ಅಗಮ. ೯-೩೫). [ತಾಲ್‌ + ಪರ್ಮಿ] 

ತಾಲ, ತಾಳ್ಯ (ನಾ). ೧. ಅಂಗೈ ; ಕರತಳ. «ತಾಲಸಂಪುಟ' ಪರಾ. 
೨. (ಹೆಬ್ಬೆರಳು ಮತ್ತು ನಡಂಬೆರಳುಗಳಿಂದ ಅಳೆಯಲಾಗುವ) 
ಒಂದಂ ಚಿಕ್ಕ ಅಳತೆ - ಪ್ರಮಾಣ ; ಗೇಣು : ಹನ್ನೆರಡು "ಅಂಗುಲ 
ಗಳನ್ನು ಹಾಕಿದರೆ ಒಂದು "ತಾಲ' (ಭಾರದ. ೫೦೭). ೩. ಕೈತಟ್ಟುವಿಕೆ : 
ಚಪ್ಪಾಳೆ. ೪. ತಾಪಾಳೆ ; ಅಗಂಳಿ. ೫. ಹಳದಿಯಂ ಬಣ್ಣದ ಗಂಧಕ 
ಮಿಶ್ರಿತವಾದ ಒಂದಂ ಬಗೆಯ ಖನಿಜ:  (4£86216. ಪಾರಿನಿ. ೬). 
೬.ಒಂದು ಬಗೆಯ ಮರ; ತಾಳೆ; ಪನೆ: “ತೃಣರಾಜಃ, ತಲಃ, ತಾಲಃ- 
ಈ ೩ ತಾಟಕಿ” (ಹಲಾಯಂ. ೩೨-೩೯); ಆಲದಿಂ ಬೇಲದಿಂ ಸಾಲದಿಂ ತಾಲದಿಂ 
ಜಾಲದಿಂದಾ ಕಾಡೆಸೆದುದು (ನಂದಿಮಾ. ೧೩-೧೨): ತಮಾಲ ತಾಲ ಬಂಧುರ 
ಪನಸಾಮ್ರಮಾಧವಿ (ಶ್ರೀಮಹಾ. ೧-೪೭); ಮಧೂಕ ತಾಲ ತಕ್ಕೋಲ 
, . . ಸುಮನಸಭರಿತವಾಗಿ ಶೋಭಿಸುತ್ತಲಿತ್ತು (ಪುರಾವಿ. ೯೬). ಪ. ಕಂಚಂ 
ಮುಂತಾದ ಲೋಹದಿಂದ ಮಾಡಿದ ಚಪ್ಪಟಿಯಾದ ಜತೆವಾದ್ಕ. 
೮. [ಸಂಗೀತ] ಹಾಡುವಾಗ ಅಥವಾ ವಾದ್ಯವನ್ನು 
ಬಾರಿಸುವಾಗ ನಿಯತಕಾಲಕ್ಕೊಮ್ಮೆ ಕಾಲವನ್ನು ಅಳೆಯಂವು 
ದಕ್ಕಾಗಿ, ಕೈಗಳಿಂದ ಹಾಕುವ ಪೆಟ್ಟು, - ಏಟು: ಥಕ ಥೈಫೈ ಧಿಕಿ 
ತಟತೋಂ ಇದೇ ತಾಲ ಮಳೆಯದೋ (ಅರಳು. ೪೦೫-೯). ₹. [ಛಂದ] 
ಛಂದಸ್ಸಿನ ಒಂದು ಪ್ರಭೇದ. ತಾಳ್ಮೆ: ೨. “ತಾಳಮೆನೆ ಗೇಣೆನಿಕ್ಕುಂ” 
(ಮಂಗರಾ. ೯೬-೧೦) ; ಶಾಸ್ತ್ರ ರೀತ್ಯಾ ೧೦೮ ಅಂಗುಲವೆಂದರೂ ಒಂದೇ 
ಅಥವಾ ಒಂಬತ್ತು "ತಾಳ'ವೆಂದರೂ ಒಂದೇ (ಭಾರದ. 8೦೭). ೪. ಬಾಗಿಲ 
ತಾಳ ಭದ್ರವಾಗಿ ಹಾಕಿದೆಯೆ (ಮಲಿಮ. ೨೨೭). ೬. ಗುಗ್ಗುಳ ಹೊನ್ನೆ ಚೆನ್ನಗಿ 
ತಾಳ ಹಿಂತುಳ (ತೊರರಾ. ೩-೦-೨೮): ಸಾಳೆ ರಸಾಳ ತಾಳತಿಲಕಾಮಳ 
ತಿಪ್ಪಲ (ಯಾದವ. ೧-೩೫). ದ. “ ತಾಳಂ ವಾದ್ಯೋಪಕರಣವುಂ” (ಕಾಕಕ. 


40 


ತಾಲಧ್ರ ಸಜ 


೨೬೧) ; ಮರ್ದಳೆ ರುುಲ್ಲರಿ ಮುಕುಂದ ತಾಳ ಕಾಹಳೆ ಶಂಖ ವಂಶ ವೀಣಾ 
ಸ್ವರಂಗಳೆಸೆಯೆ (ವಡ್ಮಾರಾ. 68-56); ಕರಡೆಯ ತಾಳದ ಪಟವದ ಮದ್ದಳೆಯ 
ಮಿಕ್ಕಾ ವಾದ್ಯಮುಮೊಳವೇ (ಗದಾಯು. ೩-೪೯); ಹಲಾಯುಧನು 
ತಾಳವಂ ಹೊಯ್ದನು (ಬಸಪು. ೩೬.೪೪) : ಆಗಸವನು ಅವನಿಯಂ ಕಿಳ್ತು 
ತಾಳವನೊತ್ತುವರ್‌ (ಜೆಬಪು. ೪೮-೪೩); ತಾಳ್ಯಾಕ ತಂತ್ಯಾಕ ರಾಗದ 
ಚಿಂತ್ಯಾಕ (ಗರಿ. ೧೨೨-೬). ೮. ಭೇತಾಳಂಗಳ್‌ . . , ತಾಳಲಯಕ್ರಮದೆ 
ಕುಣಿಯೆ ಭಯಮಯನಾದೆಂ (ಕವಿರಾ. ೩-೧೯೩); ತಾಳದ ಲಯಮಂ ನಿಜ 
ನೀಳಾಳಕ ಹಾರದ ಪೊದಟ್ಟಿ ಮುತ್ತೆಂಬವು ಮುಮ್ಮೇಳಿಸಿ ಕೈಕೊಂಡುವು 
ಲುಳಿತಾಳಕಿ ಕೈಕೊಂಡಳೆಂಬುದೊಂದಚ್ಚರಿಯೆ (ಆದಿಪು. ೯-೨೪) ; ತಾಳ 
ಪಠ್ಯಮನೂನಪತ್ರಂ ಪೊಟ್ಟವಣಿ ಸಾರಣಮಲರ್ಣರಲು (ಬಸಪು. ೧೯-೮): 
ಪಲತೆಜಿನ ತಾಳಗಳ ಜತಿಗಳನಳವಡಿಸಿ . . . ನುಡಿಸಿ (ಸಾಳ್ಮೆಭಾ. ೧೮-೫೬); 
ಮೇಳ ಕೂಡಿಸದೆ ತಾಳ ಬಡಿದ ಹಾಗೆ (ಗಾರ). ೯. "ತಾಳವೃತ್ತ' ಪರಾ. 
೧೦. ಕಾಲದ ಒಂದಂ ಪ್ರಮಾಣ: “ಕ್ರಿಯಾಪ್ರಮಾಣಮಂ ತಾಳ 
ಮೆಂಬುದು” (ಹಲಾಯು ೧೬-೯೪) ; “ಹೊತ್ತು ಕ್ರಿಯಾಪ್ರಮಾಣಂ 
ತಾಳಮೆನಿಕು ” (ಮಂಗರಾ. ೨೪-೬). 

ತಾಳಕ್ಕೆ ಸರಿಯಾಗಿ ಕುಣಿಎಹೇಳಿದಂತೆ ಕೇಳು: ಅವನು ನಿನಗೆ ಗೊತ್ತೇ 
ಇದೆ, ನಿನ್ನ ತಾಳಕ್ಕೆ ಸರಿಯಾಗಿ ಕುಣಿಯುತ್ತಾನೆ (ದ್ರೋಕನೈ. ೨೨೪). 
ತಾಳದವಳ್‌ಎತಾಳವೆಂಬ ವಾದ್ಯವನ್ನು ಹಿಡಿದಿರುವವಳಂ; ತಾಳದವಳ್‌ 
ನೀನೀ ಘನತಾಳಂಗಳನೆಂತು ಪೊತ್ತು ತಲ್ಲಟಿಗೊಂಬೈ (ಜಕವಿ. ೬-೧೩೦). 

[ಸಂ.] ' 


ತಾಲಕ, ತಾಳಕ (ನಾ). ೧. ಬಿಚ್ಚೋಲೆ ; ಕರ್ಣಪತ್ರ: (8). ೨. ಅರಿ 


ದಾಳ; ಹರಿತಾಲ; ತಾಳಕ: ೧. ತಾಳಕಃ, ತಾಳಪತ್ರಂ (ಕರ್ಣಪತ್ರಂ) 
-ಈ ೨ ಕಿವಿಯೋಲೆ” (ಹಲಾಯು. ೯೦-೪೦೨) ;: “ತಾಳಕಂ ತಾಳಪತ್ರಂ 
ಕರ್ಣದೋಲೆ” (ಮಂಗರಾ. ೯೯-೨೩). ೨. ತಾಳಕದ ಸತ್ವವನು ಮೇಳೆಯಿಸಿ 
ರಸದೊಳಗೆ (ಸರ್ವಜ್ಞ. ೦೯೬೬) : ತಾಳಕ ಮೂರು ವರಹ ತೂಕ, ಕಲ್ಲ 
ಸುಣ್ಣ ನುಲ್ಕು ವರಹ ತೂಕ . . , ಸಣ್ಣನಾಗಿ ಅರೆದು (ಸಕವೈ. ೬೩). 
೩. ಒಂದು ಬಗೆಯ ಮರ ; ತಾಳಿ; ಪನೆ: “ ಖರತಳೆಂ- ತಾಳಕ " 
(ಓಷಧಿ. ೪೩): ತಾಳಕದ ಹಣ್ಣಂ ಮೊಲೆಹಾಲಲ್ಲಿ ತೇದು ನಸ್ಯ ಮಾಡೆ 
ಅರೆದಲೆಬೇನೆ ಮಾಣ್ಣುಂ (ವಿವೈವಿ, ೭೨) ; ಹೇಮುಮಾಕ್ಷಿಕ, ತಾಳಕ . . . 
ಪಾದರಸ ಇವಿಷ್ಟನು ಸಮಾಂಶವಾಗಿ ಎಮ್ಮೆಯ ಹಾಲಿಂದ ಮರ್ದಿಸಿ 
ಏಳುದಿನ ಮುಖಕ್ಕೆ ಲೇಪವಂ ಮಾಡಲು ಮುಖದ ಕಪ್ಪು ತಿಳಿವದು 
(ವೈದ್ಯಸಾ, 11, ೧೪೭). [ಸಂ.) 


ತಾಲತರು, ತಾಳತರು (ನಾ). ತಾಳೆಯ ಮರ: ಪಂಪಾಸರಸ್ತಟದಿ 


ಬಲ್ಬೆಳೆದ ತಾಲತರುವೊಂದೊಂದುಮುವನೊಂದೆ ಬಾಣದಿಂ ಜಜ್ಜರಿತಮಾಗಿ 
ಕೆಡೆವುವು (ಶ್ರೀರಾಮಾ. ೨೯೭-೩೩೫) : ಉನ್ನತ ತಾಲತರುಗಳಿಂದಲೂ 
ಬಹುವಿಧ ವೃಕ್ಷ ಸಂಪತ್ತಿನಿಂದಲೂ . . . ಅಲಂಕೃತವಾಗಿದ್ದ ಆ ಸೌಧ 
ತುಂಬ ರಮಣೀಯವಾಗಿತ್ತು (ಪುನರು. 500). ತಾಳತರು ; ತಾಳತರು 
ವಿತತಿಯೊಳ್‌ ಬೇತಾಳಂಗಳ್ಕೊಜಕಿದು ತೆಜಿಕದು. ಬಾಯ್ಗ್ಲಳಂ (ಕವಿರಾ. 
೩-೧೯೩) ; ತಾಳತರುವನು ಮುಟಿಕಿದು ಸಮರಾಭೀಳ ದುಂದುಭಿಯಟ್ಟೆ 
ಯನು ತುದಿಗಾಲಲೊದೆದು (ತೊರರಾ. ೪-೨ ಸೂಕನಿ). [ತಾಲ + ತರ್ದು] 


ತಾಲಧ್ವಜ, ತಾಳಧ್ವಜ (ನಾ). ೧. ತಾಳೆಯ ಮರದ ಚಿಹ್ನೆಯನ್ನು 


ಬಾವುಟದಲ್ಲಿ ಉಳ್ಳವನು ; ಬಲರಾವಂ : “ಬಲದೇವಃ ... ತಾಲ 
ಧ್ವಜಃ, ಏಕಕುಂಡಲಃ . .. ಹಲಾಯುಧಃ - ಈ ೧೮ ಬಲದೇವನ ಪೆಸರ್‌” 
(ಹಲಾಯು. ೬-3೯) : ತಾಲಧ್ವಜಂಗೆ ದಿವ್ಯವಿನೀಲಾಂಬರಮೇಕಕುಂಡಲಂ 
ಬಂದಪುದಾ ಶೈಲಾಗ್ರದೊಳೆಂತವಜಿ*ಂ ನೀಲಾಂಬರನೇಕಕುಂಡಲಂ ತಾನಕ್ಕುಂ 
(ಜಗವಿ. 6-0೭). ತಾಳಧ್ವಜ: ೧. “ತಾಳಧ್ವಜಂ ರಾಮನೆನಲು ಬಲನಕ್ಕೂ” 


ತಾಲನಂದನ 


(ಮಂಗರಾ. ೭-೨೦). ೨. ಭೀಷ್ಮ : ಎಕ್ರಮಾರ್ಜುನನ ಭುಜಬಲಮುವಂಂ | 
ಕಂಡು ಕನಕತಾಳಧ್ವಜಂಗೆ ಪನ್ನಗಧ್ವ ಜನಿಂತೆಂದಂ (ಪಂಪಛಾ. ೦೦-೧೩ ವ); 
ಕನಕತಾಳಧ್ವಜನುಂ ದೇವವ್ರತಿಯುಂ ಆಹವಭೀಷ್ಮನುಮೆನಿಸಿದ 
ಭೀಷ್ಮನ ಶರಶಯನದೊಳಂ . . . ಸುಯೋಧನಂ ಚಿಂತಾಕ್ರಾಂತನಾಗಿ 
(ಗದಾಯು. ೨-೧೦ ವ), [ತಾಲ * ಧ್ವಜ) 

ತಾಲನಂದನ (ನಾ). ತಾಳೆಮರಗಳ ಗುಂಪು, - ತೋಪು : ತೀರ ಭಾಸುರ 
ತರ ತಾಲ[ಪಾಕಾಂ. ೪]ನಂದನೆದಲಂಪು ಪುಳಿಲ್ಲಳಡರ್ಪು ಚೆಲ್ವ ಬಿತ್ತರಿಸೆ 
(ಕಲಕಂ. ೧-೩೪). [ತಾಲ + ನಂದನ] 

ತಾಲಪತ್ರ, ತಾಳಪತ್ರ (ನಾ). ೧. ತಾಳೆಯ ಮರದ ಎಲೆ, - ಪತ್ರ. 
೨. ಕಿವಿಯಲ್ಲಿ ಆಭರಣದಂತೆ ಧರಿಸುವ ತಾಳೆಗರಿಯ ಸುರುಳಿ; 
ಬಿಚ್ಚೋಲೆ. ೩. (ಬರೆಯಲು ಉಪಯೋಗಿಸಂವ) ತಾಳೆಯ ಮರದ 
ಎಲೆ,- ಓಲೆಯ ಗರಿ ; ತಾಡೋಲೆ. ತಾಳಪತ್ರ : ೨. “ತಾಳಕಃ, 
ತಾಳಪತ್ರಂ (ಕರ್ಣಪತ್ರಂ)-ಈ ೨ ಕಿವಿಯೋಲೆ” (ಹಲಾಯು. ೯೧-೪೦೨); 
“ತಾಳಕಂ ತಾಳಪತ್ರಂ ಕರ್ಣದೋಲೆ” (ಮಂಗರಾ. ೯೯-೨೩). ೩. ತಾಳಪತ್ರ 
ಗಳಜಿವುವೇ ಲಿಪಿಯ (ಜೀವಂಶ. 0-೨0); ಕನ್ನಡನಾಡಿಗೆ ಕಾಗದ ಬರುವುದಕ್ಕೆ 
ಮುಂಚೆ ತಾಳಪತ್ರವೇ ಲೇಖ್ಯವಸ್ತು (ಕನ್ನಸಂ. ೪೪). [ತಾಲ * ಪತ್ರ] 

ತಾಲಪರ್ಣಿ (ನಾ). ಒಂದಂ ಬಗೆಯ ಪರಿವಂಳೆ ದ್ರವ್ಯ: “ ತಾಲಪರ್ಣೀ 

ಗಂಧಿನೀ _ ೫ ಮುಲೆಯೆಂಬುವ ಗ್ರಂಧಿಕ ಜಿನಸು” (ಸಿದ್ಧಾಂತಿ. 

೧೨೩4). [ಸಂ. ತಾಲಪರ್ಣೀ] 

ತಾಲಪಾತ (ನಾ). ೧. ತಾಲವೃಕ್ಷದ ಬೀಳಂವಿಕೆ,- ಪತನ: (೪. ೨. 
ತಾಳಹಾಕುವಿಕೆ ; ತಾಳಬೀಳಂವಿಕೆ. ೧, ೨: ವಂತ್ತಮಾ ಮಹಾವನಂ 
» * * ತಾಲ[ಪಾಕಾಂ. ಳ]ಪಾತವಿಧಿಯಂತೆ ಶಮ್ಮಾರಮ್ಮಮುಂ ತಳೋಪ 
ಲಾತಮಂಂ (ಜಂದ್ರಪು, ೫-೩೨ ವ), [ತಾಲ * ಪಾತ] 

ತಾಲಬದ್ಧ A ತಾಳಬದ್ಧ (ಗಂ). ೧. ತಾಳಕ್ಕೆ ಹೊಂದಿಕೊಂಡ,- ಅನ? 
ಗುಣವಾದ.(ನಾ). ೨. ತಾಳಕ್ಕೆ ಹೊಂದಿಕೊಂಡುದು: ನೊಗದ ಒಂದು 
ಎಳೆತಕ್ಕೆ ಅಲುಗಿದ ಗೆಜ್ಜೆಗಳು ತಾಲಬದ್ಧವಾಗಿ ಲಯಬದ್ಧವಾಗಿ ರಾಗ 
ಗೂಡಿಸುತ್ತಿದ್ದವು (ಬಾಬಲ. ೦೩). ತಾಳಬದ್ಧ: ವ. ರಾಗತಾಳಬದ್ಧವಾದ 
ಪವಿತ್ರ ಸಂಗೀತದ ಮೊದಲ ರೂಪ ಕಂಡುಬರುವುದು ಜಯದೇವನ 
ಅಷ್ಟಪದಿಯಲ್ಲಿ (ಸಂಗೀಕಂ. ೬೫. [ತಾಲ ಬದ್ಧ) 

ತಾಲಬದ್ಧ ತೆ (ನಾ). ತಾಳಕ್ಕೆ ಅನುಗುಣವಾಗಿರಂವುದಂ:. ವಿವೇಕ ಮತ್ತು 
ವಾಸನೆಯ ತಾಲಬದ್ಧತೆಯಲ್ಲಿ ಜೀವನದ ಸುಸಂಗತವಾದ ಸಂಗೀತವು 
ಪ್ರಕಟವಾಗುವುದು (ಪ್ರಬಂಧ, ೧೦೮). [ ೫೦. ತಾಲಬದ್ಧತಾ ] 

ತಾಲಮಧು (ನಾ). ತಾಳೆಮರದಿಂದ ತಯಾರಿಸಂವ ಮದ್ಯ,-ಹೆಂಡ : 
(ಕಿ). [ತಾಲ * ಮಧು] 

ತಾಲಮಾನ, ತಾಳಮಾನ (ನಾ). ೧. [ಸಂಗೀತ] ಸಂಗೀತದಲ್ಲಿ ಕಾಲ 
ಗಣನೆ : ಕಾಲಮಾನದ ಹಾಗೆ ತಾಲಮಾನವ ಪಲ್ಲಟಿಸುತ್ತ ಹೆಜ್ಜೆಯ 
ಹಾಕುವೊಲು (ಸಖೀಗೀ. ೨೩-4), (ನಾ). ೨. [ಶಿಲ್ಪಶಾ] ವಿಗ್ರಹದ 
ರಚನೆಯಲ್ಲಿ ಒಂದು ಅಳತೆ; ಹನ್ನೆರಡಂ ಅಂಗುಲದ ಅಳತೆ: ಆದರೂ 
ರೂವಾರಿಗಳು ತಾಲಮಾನ ವಿಗ್ರಹಲಕ್ಷಣ ಇತ್ಯಾದಿ ಅಂಶಗಳಲ್ಲಿ ತಮ್ಮಲ್ಲಿ 
ಪ್ರಚಾರವಾಗಿದ್ದ ಯಾವುದೋ ಶಿಲ್ಪಶಾಸ್ತ್ರವನ್ನನುಸರಿಸಿದ್ದಂತೆ ಕಂಡು 
ಬರುತ್ತದೆ (ಹೊಯ್ಶವಾ, ೦೩). ತಾಳಮಾನ : ೧. “ ತಾಳಮಾನದೊಳು 
ರೂಪಕಮೆಂಬ ನಾಮಮಕ್ಕುಂ? (ಮಂಗರಾ. ೧೫೩-೬೨): ತಾಳಮಾನ 
ಸರಿಸವನಲ್‌ಯೆ ಓಜೆ ಬಜಾವಣಿಯ ಲೆಕ್ಕವನಟಿಯೆ (ಬಸವ. ೪೯೪). [ಸಂ.] 

ತಾಲಮೂಲಿಕೆ (ನಾ). ಒಂದು ಬಗೆಯ ಸಸ್ಯ ; ನೆಲದಾಳೆ: “ಮುಂಸಲೀ, 
ತಾಲಮೂಲಿಕಾ . . . ನೆಲತಾಳೇಗೆಡ್ಡೆಯನ್ನ್ನುವರು ” (ಸಿದ್ಧಾಂತಿ. ೦೩೪೯). 

[ಸಂ. ತಾಲಮೂಲಿಕಾ) 


೩೪೪೮ 


5 


೩6 


20 


86 


46 


ತಾಲ್ಕಿ 


ತಾಲವನ, ತಾಳವನ (ನಾ) ಎ ತಾಲನಂದನ: ನಮ್ಮಾ ನಾಡು “ತಾಲವನ” 


“ಶಾಯಕ” , ., ಎಂಬ ಹೆಸರುಗಳನ್ನು ಧರಿಸಿತ್ತು (ತುಳುನಾ. ೦೭). 
ತಾಳವನ : ತಾಳವನಂಗಳುಮಂ ಹಿಂತಾಳ ಕುಜಂಗಳುಮನೊಡನೆ 


- ಕೆಟಿಕ್ಲೊಡೆ ದನುಜರ್‌ (ಪಂರಾಮಾ. ೦೧೦-೧೦೪) ; ತಾಳವನಮಂ ಪೊಕ್ಕು 
ಪಕ್ಕಫಲಮಂ ಕಂಡಬಕ್ತಿವಟ್ಟು (ಜಗವಿ, ೪-೪೦ ವ). [ತಾಲ ವನ] 
ತಾಲವೃಂತ, ತಾಳವೃಂತ (ನಾ). ಬೀಸಣಿಗೆ: “ತಾಲವೃಂತಾಖ್ಯಮದಕ್ಕುಂ 
ಪೇಟಲ್‌ ಬಿಜ್ಜಣಿಗೆಯಾಲವಟ್ಟಮದೆಂದುಂ” (ಕವಿಕಂ. ೨೪೪); ವಲ್ಲ ನವ 
ರೌಪ್ಯದಾ ತಾಲವೃಂತವನಭವಗೊಲಿದೀವುದು (ಗುಕುಡಾ. ೬-೨೧); ಕೌಸುಮ 
ತಾಲವೃಂತಪವನವ್ಯಸ್ತಾಳಕಂ ನವ್ಯಪುಷ್ಠ ಮನೋಜ್ಞ ಭರಣಂ 
ನಿದಾಘದೊಳೆ ಕಣ್ಣಿಂಬಾಯ್ತು ಕಾಂತಾಜನಂ (ರಾಜಕೀ, ೩-೪೭); ತಾಳ 
ವೃಂತ: “ಬೀಸಣಿಗೆ ತಾಳವೃಂತಂ ವ್ಯಜನಮಕ್ಕು ” (ಮಂಗರಾ. ೬೨-೨೦) ; 
ಜಾಲಪಾದನೆಂಬ ಶಿಷ್ಕಂ ತಾಳವೃಂತೆದಿಂ ಬೀಸುತ್ತಿರೆ (ಕಾದಂಪೂ, ೨೦೯). 
[ಸಂ.] 

ತಾಲವೃಂತಕ (ನಾ). ಎತಾಲವೃಂತ : “ವ್ಯಜನಂ, ತಾಲವೃಂತಕಂ - ಈ ೨ 
ಬೀಸಣಿಗೆ” (ಹಲಾಯ, 8೨-೧೫೫). [ಸಂ.] 

ತಾಲವ್ಯ (ನಾ). ೧. ಅಂಗುಳಿನ ಒಳಭಾಗ: ರವದ ರೌದ್ರಕೆ ಗುಹಾ 
ತಾಲವ್ಯದಿಂ. ಭೀತಿಶಿಥಿಲಂ ಜಗುಳ್ಳುವೆನೆ (ಶ್ರೀರಾಮಾ. 3೮೦-೭೭). 
೨. [ವ್ಯಾಕೆ] ನಾಲಗೆಯಖು ತಾಲುವಿಗೆ ತಗುಲಿ ಉಚ್ಛರಿಸಲ್ಪಡುವ 
ವರ್ಣ,-ಅಕ್ಷರ: ತಾಲವ್ಯ - ಇ ಈ (ಎ ಏ) ಚವರ್ಗ, ಯಶ 
(ಕೈಏಡಿ. ೫). [ ಸಂ. 

ತಾಲಾಂಕ (ನಾ). ತಾಲವೃಕ್ಷದ ಚಿಹ್ನೆಯನ್ನು ಧ್ವಜದಲ್ಲಿ ಉಳ್ಳವನಂ ; 
ಬಲರಾಮ : “ಬಲಭದ್ರಃ . . . ರೌಹಿಣೀಯಃ, ತಾಲಾಂಕಃ . . . 
ಬಲಃ-೧೭ ಬಲರಾಮನ ಹೆಸರು” (ಸಿದ್ಧಾಂತಿ. ೦೬). [ತಾಲ ಅಂಕ) 

ತಾಲ್ಮಿ, ತಾಳಿ, (ನಾ), ೧. (ವಂದುವೆಯಾದ ಸಂಕೇತವಾಗಿ) ಸ್ತ್ರೀಯರಂ 
ಕೊರಳಲ್ಲಿ ಧರಿಸುವ ಚಿನ್ನದ ಬಟ್ಟೂ; ಮಾಂಗಲ್ಯ: 
ಕಾವ ಪಂಕಜೇಕ್ಷಣೆಯರ ಹೃದಯಾಬ್ಜದೊಳಗೆ ಕ್ಷಣ ಬಿಟ್ಟಿರನೆಂದು 
ನೋಳ್ಪೊಡೈತಂದೊಲು ಗಿಣಿಯ ತಾಲಿಗಳೊಪ್ಪಿ ದುವು (ಕಂನವಿ. ೨೪-೩೫): 
ಮಕ್ಕಾಳು ಮನೆ ತುಂಬ . . . ಲಕ್ಷಣದ ತಾಲಿ ಕೊರಳ್ತುಂಬ ಉಳ್ಳಂಥ 
ಮುತ್ತೈದೆ (ಹಳ್ಳಿಯ, ೦೩£). ೨. ಒಂದಂ ಬಗೆಯಂ ಆಭರಣ: - ತಾಲಿ 
ಹೊನ್ನುಂಗುರದವನಿಗೆ ಮೋಹದ ಬೇಳುವೆಯನು ತಳಿದು(ಕಂನವಿ. 3-೯೯): 
ಕರ್ಣಾಟಕದಲ್ಲಿ ಮಾಂಡಲಿಕರು ತಾಲಿ, ಚೌಕುಳಿ, ಹೊನ್ನಸರ . . . ಕಂಕಣ 
ಮೊದಲಾದ ತೊಡಿಗೆಗಳನ್ನಿಟ್ಟುಕೆೊೊಳ್ಳುತ್ತಿದ್ದರು (ಕ ಣಾ ೯ ಜ. ೦೭೦). 
" ಕಾಶಿತಾಲ್ಕಿ' ಪರಾ. ತಾಳಿ: ೧. ತನ್ನ ವಧುವಿನ ತಾಳಿಯಂ 
ಹಜ್‌ದರಿಂತುಂಟೆ (ಒಲಕೆ. ದೇ. ೧೯೩-೦೩); ಕೇಳಿಯ ವನಗಳಿದ್ದುವು 
ಪುರಲಕ್ಷ್ಮಿಯ ತಾಳಿಯ ಮರಕತದಂತೆ (ಮೋಹತ. ೨-೫೩); ಸೀರಣಿಗೆ 
ಕಿವಿಯೋಲೆ ತಾಳಿ ಮೂಗುತ್ತಿ (ಕಾಲೂ ರ. ಪಿ. ತಾಳಿ 
ಹೊನ್ನುಂಗುರದವ ಬರೆ ಮೋಹದ ಬೇಳುವೆಯನು ನೀ ತಳಿದು (ಕಂನವಿ. 
೬.೦೫೬) ; ಕೆಂಕವಣಿ ತೆತ್ತಿಸಿದ ತಾಳಿ ಪದಕಂಗಳ್‌ (ಚಿಕವಿ. ೩-೧೦) ; 
ಅಷ್ಟದಳ ಹುವು ೪೮ ತಾಳಿ ೪೮ ಅರಳೆಲೆ ೪೮ (ಎಳ. ೩1೪, ನಂಜನೆ. 
೨೮೯-೩ನೇ ಕಲಂ; 1647); ಎಲ್ಲಾರು ಕಟ್ಟ್ಯಾರ ಹತ್ತು ಹೊನ್ನಿನ ತಾಳಿ 
ಬೀಗುತಿ ಕಟ್ಟ್ಟಾಳ ಕೈಪಾಳಿ (ರೋಕಗೀ. ೨೬): ೩. ದೇವತೆಯ ಅಥವಾ 
ಪ್ರಿಯರಾದವರ ಮೂರ್ತಿಯಿರಂವ ಪದಕ, - ಬಿಲ್ಲೆ: ತಾಳಿಯ 
ಹಣದು ಬಿಸಾಟೆ ಇಂಥ ಕೀಳು ದೇವತೆಗಳ ಹೆಸರಲ್ಲಿ ಕಟ್ಟಿದ (ಪುರಂದ. 
೪-೩೦ ಪಲ್ಲವಿ); ಹನ್ನೊಂದನೇ ದಿವಸ ಸತ್ತ ಮನುಷ್ಯನ ತಾಳಿಯನ್ನು ಮಾಡಿ 
ಮನೆಯ ದೇವರೊಳಗಿಟ್ಟು ಪೂಜಿಸುವರು (ಕಭಾಗೆ. ೧೦೩). 

[ದೇ.8 ತಮಿ. ಮಲ. ತಾಲಿ; ತುಳು. ತೆಲು. ತಾಲಿ, ತಾಳಿ] 


8೨-೭೮). 


ತಾಲ್ಮಿ 


ತಾಲ್ಕಿ "ಥಾಲಿ' ನೋ. 

ತಾಲ್ಕಿ, ತಾಳ್ಕಿ (ನಾ), ೧. ತಾಳೆವಂರ. ೨. ಬೆಟ್ಟದಾಳೆ. ೩. ತಾಳೆಯ 
ವಂರದಿಂದ ತಯಾರಿಸಿದ ಹೆಂಡ: (೪. ತಾಳ್ಮೆ: ೧. “ ಕರತಾಳಿ 
ಹಿಂತಾಳಿ ತಾಳಿಯೆನಿಕ್ಕುಂ ” (ಮಂಗರಾ. ೧೦೩-೦೫) ; ಲವಂಗ ಲುಂಗ ಲವಳೀ 
ಹಿಂತಾಳ ತಾಳೀ ತಮಾಳಳತಾ ಸುಂದರ ನಂದನಕ್ಕಳುರೆ ಮುಂ ತನ್ನರ್ಚಿಗಳ್‌ 
(ಪಂಪಥಾ. 8-೮೬) ; ತಾಳಿ ಹೊಂದಾಳೆ , . . ಕಿಕ್ಕರಿಪ ಕಾನನದೊಳು 
(ನವಮೋ. 6-೯), [ಸಂ.ತಾಲೀ] 

ತಾಲಿಕೆ (ನಾ). ಪಟ್ಟಿ ; ಯಾದಿ: ಗ್ರಾಹಕರ ಚಂದಾ ಧನಪ್ರಾಪ್ತಿಯ 
ತಾಲಿಕೆಯ ಸಂಗಡ, ಕಳೆದ ಮೂರುವರ್ಷಗಳ ಗಳಿಕೆ ಬಳಕೆಯ ಲೆಕ್ಕ 
ಪತ್ರವನ್ನು . . . ನೋಡುತ್ತ ಕುಳಿತುಬಿಟ್ಟನು' (ಇಪ್ಶಕ. ೨೬೪): ಎಲ್ಲ 
ವಸ್ತು ಉಪಕರಣಗಳ ತಾಲಿಕೆಯನ್ನೂ ಮಾಡತೊಡಗಿದನು (ಇಪೃಳ. ೪೨೧). 

[ ಅರ. ಹಿಂ. ತಾಲಿಕಾ, ತಾಲೀಕಾ ] 

ತಾಲಿಮ್‌ "ತಾಲೀಮಂ' ನೋ. 

ತಾಲೀಪಿಟ್ಟು "ಥಾಲೀಪಿಟ್ಟು' ನೋ. 

ತಾಲೀಮ "ತಾಲೀವರಿ' ನೋ. 

ತಾಲೀಮಖಾನೆ (ನಾ). ವ್ಯಾಯಾಮ ಶಾಲೆ ; ಗರುಡಿವಂನೆ : ರಾಮಣ್ಣನ 
ಓಣಿಯವರು ತಾಲೀಮಖಾನೆ ಕಟಿ ಸಿದರ ನಮ್ಮ ಓಣಿಯವರೇನು ಕಡಿಮೆ 
ಅಲ್ಲಿ (ಮನೆಜಿ, ಎ೭). [ «ಮರಾ. ತಾಲೀಮ್‌ ಖಾನಾ] 

ತಾಲೀಮು, ತಾಲಿಮ್‌, ತಾಲೀಮ (ನಾ). ೧. ತರಬೇತಿ ; ಅಭ್ಯಾಸ: 
ಸಮನಾಗಿ ತಾಲೀಮು ನಡೆದ ನಾಟಕಾಭಿನೆಯ (ಔ ದಾ ಉ. ೨೦೨) 
ಕಾಮರತಿ ' ನೃತ್ಯದ ತಾಲೀಮಿನಲ್ಲಿ ಕಾಲೇಜು ಅಭ್ಯಾಸವನ್ನೇ ಮರೆತು 
ಬಿಟ್ಟ (ಕಲಾಜ್ಕೊ 6. ೬೮); ಮುಂದೊಂದು ತಂಬಿಗೆಯನ್ನಿಕ್ಕಿಕೊಂಡು 
ಮೊದಲು ತಾಲೀಮು ನಡೆಸಿದ (ಹುಕ್ಕುಹು. ೦೬). ೨. ವ್ಯಾಯಾಮ ; 
ಕಸರತ್ತು: ನನಗೂ ಸ್ವಲ್ಪ ತಾಲೀಮು ಗೊತ್ತು (ಒಡ್ಮಿಉ. ೨೫). 
ತಾಲಿಮ್‌: ೩. ವ್ಯಾಯಾವಂಶಾಲೆ ; ಗರಡಿ: ಉತ್ತರ 
ಹಿಂದೂಸ್ಥಾನದಲ್ಲಿ ಈ ಸ್ಥಳಗಳನ್ನು " ತಾಲಿಮ್‌' ಎಂದು ಕರೆಯುತ್ತಾರೆ 
(ಕವಿಕೋ, 1, ೩೭). ತಾಲೀಮ: ೧. ತಾಲೀಮ ಸುರು ಆಗಿತ್ತು 
(ಮಾವಿತೋ. ವಿ. ಇದೇ ತಾಲೀಮನೇ ಕಲಿಸಶಿರಬೇಕಾತು 
(ಬೆಟ್ಮಿಹೊ. ೪೦). ' [ «ಅರ. ಹಿಂ. ಮರಾ. ತಾಲೀಮ್‌] 

ತಾಲೂ, ತಾಳ್ಕು (ನಾ). ಅಂಗುಳು : “ತಾಲು, ಕಾಕುದಂ - ಈ ೨ 
ತಾಳುಗೆ” (ಹಲಾಯ. ೮೬-೩೬೭) ; ಮಧ್ಯಮಾ ಸಂಜ್ಞಿಕ ವಾಣಿಯೇ 
ಉರಸ್ಸು ಕಂಠ ತಾಲು . . . ಶಿರಸ್ಸೆಂಬ ಸ್ಥಾನಾಟ್ಟಕದಲ್ಲಿ (ವಿವೇಕ. ೧೭೦); 
ಓಷ್ಮ ತಾಲುದ್ವಯವು (ರಾಹಟೀ. ೨-೩). ತಾಳ್ಕು : “ತಾಳು (ಲು) 
ಕಕುದಾಖ್ಯಮೆನಲು ತಾಳಿಗೆಯೆನಿಕ್ಕು” (ಮಂಗೆರಾ. ೯೪-೪): 
ಕಂಠ ಓಷ್ಮಪುಟಗಳೆಂಬ ಮೂರು ಸ್ಥಾನ (ಹಸಾರ. ೪೧೬). [ಸಂ.] 

ತಾಲುಕ (ನಾ). ಅಂಗುಳು. [ಸಂ.] 

ತಾಲುಗೆ, ತಾಳಿಕ್ಕೆ, ತಾಳಿಗೆ, ತಾಳುಗೆ (ನಾ). ೦. ಎ ತಾಲುಕ : “ಹಾಲು, 
ಕಾಕುದಃ ಈ ೨ ತಾಲುಗೆ” (ನಾಚರಾ. ೦೨೨): ತಾಲುಗೆಯುಮೋಷ್ಮಮುಂ 
ನಾಸಿಕೆಯುಂ . .. ಅಕ್ಕರಮುದಯಿಪ ತಾಣಂ (ಕಮದ. ೩೦): ಜಿಹ್ವೆಯಿಂ 
ಮೇಲೆ ತಾಲುಗೆಯೆಂಬ ಪೆಸರಕ್ಕುಂ (ಅಶ್ಚಶಾ. ೮೬-೫). ತಾಳಿಕ್ಕೆ: ೨. 
ಗಂಟಲು; ಕಂಠ: ಇಭ ಲುಲಾಯ ಕುರಂಗ ಕರಡಿಗಳ ತಾಳಿಕೆ[ಪಾಕಾಂ.ಗೆ]ಯೆ 
ತಳಕಿಳಿಹುತಗಿವುತ (ತೊರರಾ. ೩-೧೨-೧೬); ಬೆರದ ಕಣ್ಣೂ ತಾಳಿಕೆದೆರದು 
ಮೈಯಿಂ ಚರಿಪ (ಕರಿಕ, ೨೦-೨). ತಾಳಿಗೆ: ೧. “ತಾಳು(ಲು) 
ಕಕುದಾಖ್ಯಮೆನಲು ತಾಳಿಗೆಯೆನಿಕ್ಕು” (ಮಂಗರಾ. ೯೪-೪): ಬಿಲ್ಲ ಕೊಪ್ಪ 
ತಾಳಿಗೆಯಂ ಚುರ್ಚಿ ನೆತ್ತಿಯೊಳ್‌ ಮೂಡುವುದುಮಾ ನರಿ ಬಿಜುವರಿದು 
ಸತ್ತುದು (ಪಂಕತಂ. ೩೦೨-೦೮); ತಪನ ಪ್ರದ್ಕೋತ ಹತಿಯಿಂ ಬೆನ್ನೊಡೆದು 


೨೨). 


ತಾಳು 


86 


45 


೩೪೪೯ 


ತಾಲೂಕುದಾರ 


ಬಾಯಾಟ್‌ ತಾಳಿ[ಪಾಕಾಂ. ಳು]ಗೆ ಬತ್ತಿ ನೆತ್ತಿ ಹೊತ್ತಿ (ಗಿರಿಕ, ೯-೨೭ ವ). 
೨. “ತಾಳಿಗೆಯೆನೆ ಗಂಟಲು" (ಭಾರನಿ. ೦೯); ಮಾರಿಯ ತಾಳಿಗೆಗೆ 
ತುತ್ತಾದವೇ (ಕುಪ್ಶಾಛೀ. ೬-೧೨). ತಾಳುಗೆ : ೧. “ ತಾಲು, ಕಾಕುದಂ - 
ಈ ೨ ತಾಳುಗೆ” (ಹಲಾಯು. ಪಾತಾಳಗಣಂಗಳಿವೆತ್ತಂ 
ತಾಳುಗೆವರೆಗಂ ತೆಣಕದ ಬಾಯನನುಕರಿಸಿರ್ಕುಂ (ಆದಿಪು. ೦೨-೭೯); 
ಪೊಟ್ಟಗೊಡೆದ ತಾಳುಗೆಗಳ ರುಧಿರಜಲದೊಳ ಬೆರಸಿ ಪದಗೆಂಪನಾಳ್ಪ 
ಜಾತ್ಮಶ್ವದ ಲಾಳಾಜಳದೊಳಂ (ಪಂಪಫಾ, ೧೦-೭೦ ವ); ಪಲ್‌ ತಾಳುಗೆಯಂ 
ಪೊರ್ದದಂತೆ ಪುರ್ವ ಕಿವಿಯಂ ಪೊರ್ದದಂತೆ (ಧರ್ಮ ಮೃ. 8-೧೬೪): 
ಎತ್ತಲುಂ ತಳರದೆ ತಾಳುಗೆ ಪತ್ತಿ ಬತ್ತಿ ಬಾಯ್ಕ್ಮಾಡಿ ನಾಲಗೆಗಿತ್ತುಕೆ ಇಳ 
ನಾಲಗೆಗಲಿಗಳುಮಂ (ಲೀರಾವ. 8-೧೧೪ ವ); ತಾಳುಗೆಯನುರ್ಚಿ ನೆತ್ತಿಯ 
ಗಾಳಂ ಗಗನದೊಳೆಟಲ್ವ ವಾರಿಯ ಬೀರರ್‌ ಪಾಟ ಯೊಳೆಸೆದರ್‌ 
(ಯಶೋಣ. ೧-೩೩). [ ಎಸಂ. ತಾಲುಕ] 

ತಾಲುಗ್ರಂಥಿ (ನಾ). ಗಂಟಲಿನ ಎರಡು ಕಡೆಗಳಲ್ಲೂ ಇರಂವ ಗ್ರಂಧಿ,- 
ಗಡ್ಡೆ: ತಾಲುಗ್ರಂಥಿ (7088119) ಗಳು ಬೀಗಿದರೆ ನೀರು ಸಹ ನುಂಗುವಾಗ 
ನೋವಾಗುವುದು (ಮನಿಮ. ೦೦೫). [ತಾಲು * ಗ್ರಂಥಿ) 

ತಾಲುಜಿಹ್ವ (ನಾ). ೧. ಕಿರುನಾಲಿಗೆ. ೨. ಮೊಸಳೆ. [ಸಂ. 

ತಾಲುಪಾಕ (ನಾ). ಒಂದು ಬಗೆಯ ಗಂಟಲುರೋಗ : ಪಿತ್ತದಿಂದ 
ಕಟವಾಯಲ್ಲಿ ಬೊಕ್ಕೆಗಳುಂಟಾಗಿ ಕೀವು ಸುರಿವದು. ಅದನು 
ತಾಲುಪಾಕವೆಂಬ ತಾಲುರೋಗವೆಂದಟ್‌ವುದು (ವೈದ್ಯಸಾ. 11, ೧೧೫) 
«ಆಸ್ಕಪಾಕ' ಪರಾ. [ಸಂ.] 

ತಾಲುಪುಪ್ಪುಟ (ನಾ). ಒಂದು ಬಗೆಯ ಗಂಟಲುರೋಗ: ಎಲಚಿಹಣ್ಣಿನ 
ಹಾಗೆ ಬಾಯಲ್ಲಿ ಬಾತು ಉಂಟಾಗಿಹುದು ತಾಲುಪುಪ್ಪುಟ ಎಂಬ ತಾಲು 
ರೋಗ (ವೈದ್ಯಸಾ. 11, ೧೦೫). [ತಾಲು+ ಪುಪ್ನುಟ] 

ತಾಲುರೋಗ, ತಾಳುರೋಗ (ನಾ). ಗಂಟಲಿನ ವ್ಯಾಧಿ: ಕಟವಾಯ 
ಮೂಲದಲ್ಲಿ ಮಹಾವೇದನೆ ಉಂಟಾಗಿಹುದು . . . ವಾಯ ಬಿಡಲೀಸದು. 
ಈ ಪ್ರಕಾರದಲ್ಲಿ ಇದ್ದುದನು ಕಚ್ಚೆ ಪವೆಂಬ ತಾಲುರೋಗವೆಂದಟ್‌ವುದು 
(ವೈದೈಸಾ. ತಾಳುರೋಗ : ತುರಗಕೆ ತಾಳುರೋಗಂ 
ತೋರ್ಕುಂ (ಅಶ್ಶಕಾ. ೦೪-೦). [ತಾಲು-- ರೋಗ) 

ತಾಲುಶೋಫ (ನಾ). ಗಂಟಲಿಗೆ ಬಾವು ಬರಂವ ಒಂದಂ ಬಗೆಯ 
ವ್ಯಾಧಿ : ಕಟವಾಯಿ ಉರಿವಣ, ದಪ್ಪವಾಗಿ ಬಾತುಕೊಂಡಿಹಣ ಈ ರೀತಿ 
ಯಲ್ಲಿ ವಾತಪಿತ್ತಗಳಿಂದ ಉಂಟಾದುದನು ತಾಲುಶೋಫ ಎಂಬ ತಾಲು 
ರೋಗವೆಂದಟ್‌ವುದು (ವೈದ್ಯಸಾ. 11, ೦೦೫). [ತಾಲು * ಶೋಫ] 

ತಾಲೂಕ "ತಾಲ್ಲೂಕು' ನೋ. 

ತಾಲೂಕ್ಕ (ನಾ). ಒಂದು ಬಗೆಯ ಕಿವಿಯ ಆಭರಣ : ತೋಡೆ ವಜ್ರದ 
ಮುತ್ತಿನ ಟೀಕೆ . . . ಬೆಂಡೋಲೆ ತಾಲೂಕ ದ್ರಾಕ್ಷೆಗೊಂಚಲ (ಸಿದ ಪು. 
೧೯-೭೪). [*-ಪಾರ. ತಲ್ಮ್‌] 

ತಾಲೂಕು "ತಾಲ್ಲೂಕು' ನೋ. 

ತಾಲೂಕುಕಚೇರಿ (ನಾ). ತಾಲ್ಲೂಕಿನ ಆಡಳಿತವನ್ನು ನಿರ್ವಹಿಸಂವ 
ಕಾರ್ಯಾಲಯ : ಅವರ ಹೆಸರು ಹೇಳಿದ್ದರ ಸಾಕು ತಾಲೂಕು 
ಕಚೇರ್ಯಾಗ ಬೇಕಾಧಂಗ ಕೆಲಸ (ವೈನಿ. ೧೩). 

[ ತಾಲೂಕು (< ತಾಲ್ಲೂಕು) + ಕಚೇರಿ] 

ತಾಲೂಕುದಾರ (ನಾ). ತಾಲ್ಲೂಕಿನ ಮುಖ್ಯ ಅಧಿಕಾರಿ: ಕೊಡಿ 
ಯಾಲದ ಶೀಮೆ ತಾಲೂಕುದಾರ ಸಾಹೇಬರ ಬಳಿಗೆ (ರಾಜೇಂದ್ರ. ೧೨೨) ; 
ಸಾವಿರಾರು ಜಹೆಗೀರದಾರರು, ತಾಲೂಕುದಾರರು ದುರ್ದೆತೆ 
ಗೀಡಾಗಿದ್ದರು (ಪ್ರಬಂಧ 89). 

[ ತಾಲೂಕು ( ಆತಾಲೂಕು) + - ದಾರ್ಮ)] 


೮೬-೩೬೭); 


Il, ೦೦೫). 


ತಾಲೋಕು 


ತಾಲೋಕು “ತಾಲ್ಲೂಕು” ನೋ. 
ತಾಲ್ಲೂಕು, ತಾಲೂಕ, ತಾಲೂಕು, ತಾಲೋಕು, ತಾಲ್ಲೋಕು (ನಾ). 
(ಅವಂಲ್ಹಾರರ ಅಥವಾ ತಹಸಿಲ್ದಾರರ ಆಡಳಿತಕ್ಕೆ ಒಳಪಟ್ಟಿರುವ) 
ಜಿಲ್ಲೆಯ ಒಂದಂ ಭಾಗ; ತಹಶೀಲಂ: ಉದ್ರೆಯ ಲಿಂಗಯ ತಾಲ್ಲೂಕು 
ದೊರೆಗಳ ದಂಡಿನಲ್ಲಿ (ಮರಿ. ೧೯೨೯, ೭೧-೬; 1817); ಕರ್ನಾಟಕದ 
ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ ಮುಖ್ಯವಾದ ಸ್ಥಳ ನಿಟ್ಟೂರು 
(ನಿಟ್ಮೂಕಾಂ. ೨); ಈ ಸಂಬಳದ ತಃಖ್ತೆಯು ತಾಲ್ಲೂಕಿನಲ್ಲಿ ತನಿಖೆ 
ಮಾಡಲ್ಪಟ್ಟು (ಗ್ರಾಮಾಳ, ೬). ತಾಲೂಕ, : ಶಕವರುಶ ೧೭೭೧ನೆ : . . 
ಅಂಕೋಲಾ ತಾಲೂಕ ಮುನಸಿಪರು (ಜೊ ಂಕಶಾ. ೧೯೪೦, ಳುಮಲಿ. 
೧೦೨-೨ ; 1771). ತಾಲೂಕು: ನೆಲಮಂಗಲ ತಾಲೂಕು ಪೈಕಿ (ದೊಂಕರಾ. 
ಸಿರಸಿ. 1266) : ಹುನಗುಂದ ತಾಲೂಕು ಆಧುನಿಕ 
ಸುಧಾರಣೆಗೆ ಬಹುದೂರದಲ್ಲಿರುವುದು (ಮೇದಿಮ. 0). ತಾಲೋಕು: ೧. 
ಮೈಸೂರು ತಾಲೋಕು ಅಮಲದಾರನಿಗೆ ಸಹಾ ಕೊಟ್ಟು 
(ಎಕ. 111, ಮೈಸೂರು, ೦-೨೦; 1822). ತಾಲ್ಲೋಕು: ತಲಕಾಡು 
ತಾಲ್ಲೋಕಿಗೆ ಶೇರಿದ ಕೆಬ್ಬೆ ಹುಂಡಿ (ಎಕ. 111, ತಿರುವು, ೫೭-೩೩ ; 1955); 
ಗಡಿಪ್ರದೇಶಗಳ ತಾಲ್ಲೋಕುಗಳಿಗೆ ಬಂದು (ಡೌಲತ್‌. ೪೦೮). 
[ ಅರ. ತಅಲ್ಲುಕಹ್‌; ಹಿಂ. ತಾಲ್ಲೂಕಾ, ತಅಲ್ಲುಕಾ; 
ಮರಾ. ತಾಲುಕಾ, ತಾಲುಖಾ) 
ತಾಲ್ಲೋಕು 'ತಾಲ್ಲೂಕು' ನೋ. 
ತಾವ (ನಾ). ಸುಡುವಿಕೆ; ಬೆಂಕೆಯೊಳೆ ತಾವಮಂ ಮಾಡಿ (ಕೋಪ. 
೧೦-೨೯ ಟೀಕು). "ತಾವಂಗೊಳ್‌' ಪರಾ. 
[ ಆಪ್ರಾ. ತಾವ. / ಸಂ. ತಾಪ] 
ತಾವಂಗೊಳ್‌ (ಕ್ರಿ). ಸುಡಿಸಿಕೊಳ್ಳು : ಆ ಎಡೆಯಂ ತಾವಂಗೊಳೆಯುಂ 
« . ಉಪಶಮಿಕುಂ (ಗಯಗೋಳಕೋಪ. ೦೦-೨೪). [ತಾವ ಕೊಳ್ಳ್‌) 
ತಾವಕ (ಗಂ). ನಿನ್ನ ಸಂಬಂಧವಾದ ; ನಿನಗೆ ಸಂಬಂಧಪಟ್ಟ ; 
ನಿನ್ನದಾದ: ಕೇಳು ನೃಪ ತಾವಕರ ಕೌಂತೇಯರ ಸಮಗ್ರಾಹವದ ವಿಸ್ತರ 
(ಕುವ್ಯಾಛೀ. 8-9) ; ತಾವಕನ ಸಾರಥಿಯ ರಥ ತುರಗಾವಳಿಯನಾಯುಧವ 
ಖಂಡಿಸೆ (ಕುವ್ಯಾಕ. ೪-೮) ; ರಕ್ಷಿಪುದೈಯ್ಯ ತಾವಕಾಂಫ್ರಿಪ್ರೀತನಂ ಲೆಂಕನಂ 
(ವೀಕ್ಕಿಪು. ೬-೦-೪೦). [ಸ0.] 
ತಾವಕೀನ (ಗು). = ತಾವಕ: ಆ ಪದಾರ್ಥಮುಂ ತಾವಕೀನಮಿನ್ನುತ್ತರ 
ಮಿಲ್ಲುತ್ತರೋತ್ತರಂ ಮಾಟ್ಟುದು (ಅನಂಪು. ೬-೩೦ ವ); ಮಂಜುಳವಾಣಿ 
ತಾವಕೀನಂ ಕತೆಯನೊಲಿದೀಂಟಿ ಕರ್ನಗಳ್‌ ತಣಿದಪವೆ 
೩-೦-೨). [ಸಂ] 
ತಾವಜು "ತಾವುಜ' ನೋ. 
ತಾವಡ (ನಾ). ತಾವರೆಮಣಿ, ರುದ್ರಾಕ್ಷೆ, ತಂಲಸೀಮಣಿ ಮುಂತಾದಂವು 
ಗಳಿಂದ ಮಾಡಿದ ಹಾರ, - ಮಾಲೆ: ಕಂದಿದ ವದನದ ಪರಿದೆಳೆವ 
ರುದ್ರಾಕ್ಷೆ ತಾವಡಗಳ . . . ಮಾನಸ ಬರೆ ಖುಷಿ ಕಂಡ (ಸೊಲಸೋ. 
೬-೨೪); ಚದುರನೌಡಲಕಾಯ ರುದಾಕ್ಷೆಯ ಮಾಡಿ ಬದನೆಕಾಯ 
ಲಿಂಗವನು ಮುದದಿಂ ಧರಿಸಿದಾ ಹಸ್ತ ತಾವಡವೆಂದು ಅದಲಟೊಳು ಹಿಲದ 
ಕಾಯ (ನಿಜಸಾಂ. ೧೬-೯೮); ಮಂಜುಲ ತುಲಸಿಯ ದಂಡೆಯ ಕೊರಳ 
ತಾವಡದ ರಂಜಿಸುವ ಪದ್ಮಾಕ್ಷಗಳ . . . ತೇಜೋಮಯದ ಪುಂಜವೆನಿಪ 
ಮರಮುನಿ ನಾರದಂ (ಕೈಮಿಥಾ. ೨೮-೯): ಕೊರಳ ರುದ್ರಾಕ್ಷಿಗಳ ತಾವಡ 
ಮೆರೆವ ಕಾಷಾಯಾಂಬರದಲಳವಟ್ಟ ಮೌನದಲಿ (ಆನಂರಾ. ೬-೦೮-೪೪). 
"ಪಂಚತಾವಡ' ಪರಾ. 
[ ದೇ.॥ ತಮಿ. ತಾವಟ, ತಾಟ್ವಿಟ; ಮಲ. ತಾವಟ, ತಾಟ್ವಟ, 
ತಾವಡ ; ತೆಲು. ತಾವಡ, ತಾವಳ] 


೧೯೪೦, 3೨೬-೭; 


(ವೆಂಳಾರಾ. 


೩೪೫೦ 


20 


"25 


ತಾವರೆಗಣ್‌ 


ತಾವಡಕೋಲು "ತಾವಡಗೋಲ್‌' ನೋ. 
ತಾವಡಗೋಲ್‌, ತಾವಡಕೋಲು(ನಾ). (ಹಾರದಿಂದ ಅಲಂಕೃತವಾದ) 
ಒಂದು ಬಗೆಯ ಕೋಲು: ಪಿಡಿದ 'ತಾವಡಗೋಲ್ಲಳಿಂದತಿಮಲ್ಲರೆದ್ದರು 
ಸಾಧನೆಗೆ (ಛರಶ. ೬೩-೦೩). ತಾವಡಕೋಲು : .ರತ್ನದ ತಾವಡಕೋಲ 
ಕೈವಿಡಿದು ತೀವಿದಾಭರಣಕಾಂತಿಯೊಳೆಯ್ಲುತಿರ್ದರು ದೇವಕುಮಾರರಂದ 
| ದೊಳು (ಧರಣ. ೨೭-೫೩). [ ತಾವಡ * ಕೋಲ್‌, ) 
| ತಾವಡಹಾರ (ನಾ). ಎ ತಾವಡ : ವನಮಾಲಿಯ ಸಲುವಾಗಿಯು . . . 
ಮಲ್ಲಿಗೆಯ ಒಂದು ಗುತ್ತಾದ ತೋರ ತಾವಡಹಾರ ಸಿದ್ಧ (ಇಪ್ಪಕ. 9೦೭), 
[ ತಾವಡ + ಹಾರ, ) 
ತಾವಡಿ (ನಾ). ೧. ಅಲೆದಾಟ ; ಸಂಚಾರ : ವಿರಹಿಗೆ ಭಾವಭವಂ ತಾವಡಿ 
ವೇಟ್ವಿಂತೆ ಸುಳಿವುದುಪವನಪವನಂ (ಚಂದ್ರಪು. ೦೦-೩೨). ೨. ಆಯಾಸ : 
ದಣಿವು. "ತಾವಡಿಗೊಳ್‌" ಪರಾ. ([ ತಮಿ. ತಾವಟಿ] 
ತಾವಡಿಗೊಳ್‌ (ಕ್ರಿ). ಆಯಾಸಪಡು ; ದಣಿವು ಹೊಂದು: ಅಜಸಿ 
ಪರಿಪರಿದು ಕರಂ ತಾವಡಿಗೊಳ್ಹೀ ಭೀಮನ ಬೇವಸಮಿದು ನಿನ್ನ ಮನ 
ಮನೊನಲಿಸಿತಿಲ್ಲಾ (ಪಂಪಥಾ. ೭-೪೬). [ತಾವಡಿ - ಕೊಳ್ಳ) 
ತಾವಡಿಸು (ಕ್ರಿ). ಹಾರವನ್ನು ತಯಾರುಮಾಡು ; ಮಾಲೆಯನ್ನು 
ರಚಿಸು: ತಾವರೆಯ ಮಣಿಯ ತಾವಡಿಸೂದಕ್ಕೆ ಠಾವ ಕಾಣದೆ ಡಾವರಿಸು 
ತ್ತಿದ್ದೆ (ಗುಪ್ತಮಂ. ೬೪). [ತಾವಡ 4 - ಇಸ್ಕು] 
ತಾವಣಿ (ನಾ). (?) : ಉರದ ತಾವಣಿಯ ಕಿಂಕರನೊಬ್ಬ ಸಡಲಿಸೆ ಸರಿ 
ಬೆನ್ನನೌಂಕಿ ದಾಯೆಂದೂ ಧರೆಗೆ ಕಾಲಿಡದೊಂದು ಲಾಗ ಲಾಗಿಸಿಲ್ಲಿಗೆ 
ರಡಾಜು ಯೋಜನವಾಯ್ತ (ಧರಣ. ೨೯-೪೩. [?) 
ತಾವತಿಯಹುಲ್ಲು "ತಾವತಿಹಂಲ್ಲಂ' ನೋ. 
ತಾವತಿಹುಲ್ಲು, ತಾವತಿಯಹುಲ್ಲು (ನಾ). ಒಂದು ಬಗೆಯ ಹಂಲ್ಲಂ: 
“ದೃಢಪಶ್ರೀ, ದೃಢೇಕ್ಷುರಾ - ಈ ಯೆರಡುಂ ತಾವತಿಹುಲ್ಲು” (ಓಷಧಿ. ೭೯). 
ತಾವತಿಯಹಾಲ್ಲಂ: “ದೃಢತೃಣಃ-ಮೊದೆ, ತಾವತಿಯ ಹುಲ್ಲು(ಓಷಧಿ. ೭೯). 
[ತಾವತ್ಮಿ + ಹುಲ್ಲು (ಇಪುಲ9) ) 
ತಾವರೆ "ಶಾಮರೆ' ನೋ. 
ತಾವರೆಕೆಟ್‌ "ತಾೂಮರೆಗೆಟಿ' ನೋ 
ತಾವರೆಕೇಸರ, ತಾವರೆಯಕೇಸರ (ನಾ). ಒಂದು ಬಗೆಯ 
“ ಪಂಚಕೇಸರಃ - ಸುರಹೊನ್ನೆ. ತಾವರೆಕೇಸರ” (ಓಷಧಿ. ೯೪. ತಾವರೆಯ 
ಕೇಸರ: “ ಚಾಂಪೇಯಂ, ನಾಗಕೇಸರ, ತಾವರೆಯಕೇಸರ” (ಓಷಧಿ. ೫೬). 
[ ತಾವರೆ (-ಆ”ತಾಮರೆ) + ಕೇಸರ] 
ತಾವರೆಕೊಳ "ತಾಮರೆಗೊಳ' ನೋ. 
ತಾವರೆಗಂದ (ನಾ). ಕವಂಲದಲ್ಲಿ ಹುಟ್ಟಿದವನು; ಬ್ರಹ್ಮ: “ತಾವರೆಗಂದು 
ಬಿದಿ ನಾಲ್ಕೊಗನೆನಲಜನೆಂಬ ಪೆಸರ್‌” (ಕತುನಿ. ೫); “ತಾವರೆಗಂದನು 
ತಾಂ ಬ್ರಹ್ಮಗೆಸೆವ ನಾಮಂ” (ಕದ್ಬಿಕ್ಕ. ೯). 
[ತಾವರೆ (ಎತಾಮರೆ) + ಕಂದ, 1 
ತಾವರೆಗಂಪು (ನಾ). ಕಮಲದ ಪರಿಮಳ,-ಸುಗಂಧ : ಅಮಲಮುಖ 
ದಿಂದೆ ತಾವರೆಗಂಪನೆಸೆವ ಬಾಯ್ದೆಅ್‌ಯ ಸೊಗಸಿಂದೆ ಕರ್ಪುರದ ಕಂಪಂ 
ಒಡಲಿಂ ಬೆರಕೆಗಂಪನೊಂದಿ ಪರಿಮಳದ ಪುತ್ತಳಿಗಳೋಯೆನೆ 
ಘಟ್ಟಿವಳ್ತಿಯರ್‌ ಮೆಜ್‌ದರು (ಪದ್ಮರಾ. 6-60). 
[ತಾವರೆ (-ಆತಾಮಾರೆ) -. ಕಂಪು] 
ತಾವರೆಗಚ್ಚು (ನಾ). ತಾವರೆಯ ತುತ್ತು,- ಕಬಳ : ಕೊಂಚೆಗಳೊದಟಾ 
ಹಾಯ್ದವು ಹೆಂಸೆ ತುಂಡದ ತುದಿಯ ತಾವರೆಗಚ್ಚಿ ನಲಿ ಬೆಚ್ಚಿದವು (ತೊರರಾ. 
೪-೧೦-೯). [ ತಾವರೆ (ಎ ತಾಮರೆ) + ಕಚ್ಚು 
ತಾವರೆಗಣ್‌ "ತಾವಂರೆಗಣ್‌' ನೋ. 


ಸಹ. 
ಗಣ 
ಶಿ 


ತಾವರೆಗಣ 
ಣ 


ತಾವರೆಗಣ್ಣ (ನಾ). ಕಮಲದಂತೆ ಕಣ್ಣು ಗಳುಳ್ಳವನು ; ವಿಷ್ಣು: : “ ಅರ 
ಲ್ಬ್ಪೊಡೆಯಂ'. .'. ತಾವರೆಗಣ್ಣಂ : . . ಕಾವನಯ್ಯಂ-ಈ ೧೨ ವಿಷ್ಣುಗೆ 
ಪೆಸರ್‌ ” (ಕಶಸಾ, ೧-೯) ; *ತಾವರೆಗಣ್ಣಂ ಕಾವನೈಯನುಂ ಕಾರೊಡಲಂ” 
(ಕವಿಕಂ. ೨9) ; ತಾವರೆಗಣ್ಣಿನ ರಾಣಿಯೆಸೆವೋಲೆವಾಗ್ಯಂ (ಹಠಳಾ, 0-೭) ; 
ತಾವರೆಗಣ್ಣನತ್ತೆಯ ತನಯನ ವೈರಿಯಪ್ಪನ ಮಾವನ ನಾದಿನಿಯ ಮಗನ 
ಮಕ್ಕಳುಂಡವನ' ಪ್ರಭುವೆ (ಧ೬ಿಸ. ೧೫-೩) ; ತಾವರೆಗಣ್ಣಾ! ಮಾಧವಾ! 
ಲೋಕನಾಥಾ! ನಿನ್ನನ್ನು ವಂದಿಸುತ್ತೇನೆ (ವ್ಯಾಸಔ. ೩೩೬). 
[ ತಾವರೆ ( ಆತಾಮರೆ) 4 ಕಣ್‌ + - ಅ) 
ತಾವರೆಗಣ್ಣು "ತಾಮರೆಗಣ್‌' ನೋ. 
ತಾವರೆಗೆಡ್ಡೆ (ನಾ). ಕಮಲದ ಗಡ್ಡೆ : ಕುಪ್ಪಟೆಯೊಳಗೆ ತಾವರೆಗೆಡ್ಡೆ 
ಹುಟ್ಟುವುದೇ (ಬಸಪು. ೩೦-3೮). [ತಾವರೆ (ಆ ತಾಮರೆ)* ಗೆಡ್ಡೆ ( ಆಗಡ್ಡೆ)) 
ತಾವರೆಗೆಣಸು (ನಾ). ಎ ತಾವರೆಗೆಡ್ಡೆ : “ ಪದ್ಮಕಂದಃ-ತಾವರೆಗೆಣಸು " 
(ಓಷಧಿ. ೯೩); ನೈದಿಲೆಗೆಡ್ಡೆ, ತಾವರೆಗೆಣಸು, ಆಶ್ವಲಾಯನ ದರ್ಭೆ ಬೇರು 
- ಪಾಕದಲ್ಲಿಳಿಹಿ ಶರೀರಕ್ಕೆ ಲೇಪಿಸೆ. . , ಮೂರ್ಛೆ ಸಹ ಮಾಣುವುವು 
(ಸಕವೈ. 68) : ತಾವರೆಗೆಣಸನೆ ಮೆಯ್ದು . , , ಮಲಗಿರುವ ಸಮಯ 
ದಲ್ಲಿ (ವಕಕಾ. ೧೦). [ತಾವರೆ (ಆತಾಮರೆ) + ಗೆಣಸು (ಆಗೆಟಸು) ] 
ತಾವರೆಗೆಯ್ಯ, ತಾವರೆಗೈಯಂ (ನಾ). ಕವಂಲವನ್ನು ಕೈಯಲ್ಲಿ ಹಿಡಿದು 
ಕೊಂಡಿರುವವನು; ಪದ್ಮಹಸ್ತ; ಸೂರ್ಯ: “ತಾವರೆಗೆ[ಪಾಕಾಂ. ಗ್ರುಯ್ಕ 
ತಾವರೆಗೆಳೆಯ ನೇಸಟಿಂದು ಬಾನ್ಮಣಿ” (ಕಬ್ಬಿಕ್ಕೆ. ೪9) ; “ ರವಿಗೆ ತಾವರೆ 
ಗೆಳೆಯ ನೆಂದು ತಾವರೆಗೆಯ್ಯನೆಂದಕ್ಕು ” (ಕಕರ. ೪೪). ತಾವರೆಗೈಯ : 
“ ತಾವರೆಗೆಳೆಯಂ, 'ಪಗಲ ಬೊಜಂಗಂ ತಾವರೆಗೈಯಂ, 
ಗರಂಗಳಾಣ್ಮಂ- ಈ ೧೧ ಸೂರ್ಯನ' ಪೆಸರ್‌ ” (ಕಶಸಾ. ೩-೨೮). 
[ತಾವರೆ ( ಆತಾಮರೆ) + ಕೆಯ, + -ಅ,] 
ತಾವರೆಗೆಳೆಯ (ನಾ). ಕಮಲಗಳ -ವಿಂತ್ರ; ಸೂರ್ಯ : “ತಾವರೆಗೆಳೆಯಂ, 
ಪಗಲ ಬೊಜಂಗಂ . . . ಗರಂಗಳಾಣ್ಮಂ- ಈ ೧೧ ಸೂರ್ಯನ ಪೆಸರ್‌” 
(ಕರಸಾ. ೩-೨೮): “ಬೆಂಗದಿರಂ ನೆಆ್‌ ಪಗಲ ಬೊಜಂಗಂ . .. ಪಿಂಗದೆ ತಾಂ 
ನೇಸಣಕಂದು ತಾವರೆಗೆಳೆಯಂ ” (ಕವಿಕಂ. ೪೦). 
ತಾವರೆಗೆಳೆಯನಣುಗ ಎ ಸೂರ್ಯನ ಮಗ ; ಕರ್ಣ: 
ನಣುಗನು . . , ತೆಗೆದೆಸಲು ಬೆಟಗಾಯಿತ್ತು ಸುರಕಟಕ (ಕುವ್ಕಾಕ. ಓರಿಇ. 
೨೬-೪ ಅಡಿಟ.). [ತಾವರೆ (ಆತಾಮರೆ) + ಗೆಳೆಯ (ಕೆಳೆಯ) ] 
ತಾವರೆಗೆಣ "ತೂವಂರೆಗೆಟ್‌' ನೋ, 
ತಾವರೆಗೈ “ತಾವಂರೆಗೈ' ನೋ. 
ತಾವರೆಗೈಯ "ತಾವರೆಗೆಯ್ಯ' ನೋ. 
ತಾವರೆಗೊಳ "ತಾಮರೆಗೊಳ' ನೋ. 
ತಾವರೆಗೋಲ್‌, ತಾವರೆಗೋಲು (ನಾ). ಕಮಲದ ಬಾಣ; ಮನ್ಮಥನ 
ಪಂಚಬಾಣಗಳಲ್ಲಿ ಒಂದಂ: ಗಾಡಿಕಾಅನ ತಾವರೆಗೋಲ್ಲಿ ಚಾಪವ 
ಮಾಡಿ ` ಪೂರಿತಗೆಯ್ವ ತೆಜದಿ (ಮೋಹಕ. ೧೭-೪೫). ತಾವರೆಗೋಲು: 
ತಾವರೆಗೋಲು ಕಂತುವಿನೆರಡಕ್ಷಿಯೊಳು ನೆಲಸಿದುವು (ಮೋಹತ. ೨೯-೫೦). 
[ತಾವರೆ (ಆತಾಮರೆ) + ಕೋಲ್ಡ್‌] 
ತಾವರೆಗೋಲು "ತಾವರೆಗೋಲ್‌' ನೋ. 
ತಾವರೆದಂಟು (ನಾ). ಕಮಲದ ಕಾಂಡ ; ಮೃಣಾಳನಾಳೆ : ಕರಮೆಸೆದು 
ತೋಟ್‌ದುದು `-ತಾವರೆದಂಟಿನ ಮಿಸುಪ ನೂಲ ಪೊಸ ಜನಿವಾರಂ 
(ಕಾದಂಪೂ. ೨೦೭).- [ ತಾವರೆ ( ಆತಾಮರೆ) + ದಂಟು) 
ತಾವರೆನಾಳ (ನಾ). ಎ ತಾವರೆದಂಟಂ: ತೋಳು ತಾವರೆನಾಳದಂತೆ ನವಿರು 
ಶೈವಲದಂತೆ ನಯನವು ಮಾನಂತೆ ಕಾಂತೆ ಸರೋವರದಂತೆ (ಇಂಕಾಪ. 
[ ತಾವರೆ (ಆ ತಾಮರೆ) + ನಾಳ ಇ ನಾಲ್ಕ) ) 


ತಾವರೆಗೆಳೆಯ 


೦೮೭-೨೩೫). 


೩೪೫೧ 


20 


15 


20 


26 


30 


36 


40 


45 


ತಾವರೆವಗೆಯ 


'ತಾವರೆನೂಲ್‌ (ನಾ). ತಾವರೆಯ ನಾರು, - ಎಳೆ: ಪೂವಿನ ಬಿಲ್ಲ 
ಕೊಪ್ಪನೊದೆದೇಟ್‌ಸಿ ತಾವರೆನೂಲ ನಾರಿಯಂ ಜೇವೊಡೆಗೆಯ್ದೂ (ಕಮದ. 
೧೦೮ ಪ್ರಯೋ). [ತಾವರೆ (ಆತಾಮರೆ) + ನೊಲ್‌,] 

ತಾವರೆಬಳ್ಳಿ "ತಾವರೆವಳ್ಳಿ” ನೋ. 

ತಾವರೆಬಿತ್ತ "ತಾವರೆಬಿತ್ತು' ನೋ. 

ತಾವರೆಬಿತ್ತು,ತಾವರೆಬಿತ್ತ (ನಾ) .ಒಂದಂ ಬಗೆಯ ಸಸ್ಯ: “ಗೋಲೋಟ್ಕಂ 
- ತಾವರೆಬಿತ್ತು” (ಓಷರಿ. 80). ತಾವರೆಬಿತ್ತ : “ಕದಳಿ - ಬಾಟ್‌, 
ತಾವರೆಬಿತ್ತ ” (ಓಷಧಿ. ೨೨). [ತಾವರೆ( ಆ”ತಾಮರೆ) + ಬಿತ್ತ್ಯು(ಆಬಟ್ಟು)) 

ತಾವರೆಮಣಿ (ನಾ). (ವಂಣಿಯಂತೆ ಉಪಯೋಗಿಸಲ್ಪಡುವ) ಕಮಲದ 
ಬೀಜ: “ ದಿಂಬಃ - ತಾವರೆಮಣಿ” (ಓಷಧಿ. ೬೪): ರುದ್ರಾಕ್ಷಿಸರ, ತಾವರೆ 
ಮಣಿಗಳ ಸರ . . ಸಕಲ ಪಾಪಗಳನ್ನೂ ನಿವಾರಣೆ ಮಾಡುವುವು 
(ಸಕವೈ. ೩೯). [ತಾವರೆ (ಎತಾಮರೆ) * ಮಣಿ] 

ಶಾವರೆಮರ (ನಾ). ಒಂದು ಬಗೆಯ ಮರ: ತಾವರೆ ಮರದ 
ಬದಣಿಕೆಯಂ ರೋಹಿಣಿ ನಕ್ಷತ್ರದಲ್ಲಿ ತಂದು ಮುಂಗೈಗೆ ಕಟ್ಟುವುದು 
(ಸಕವೈ. ೧೨೦). [ಐ ಇದು 'ತಾರೆಮರ'ದ ಅಪಲಿಖಿತವಿರಬಹುದು ) 

ತಾವರೆಮೊಗ (ನಾ). ತಾವರೆಯಂತೆ ಸುಂದರವಾದ ಮುಖ: ಸಿರಿಮೊಗ 
ದವೆರು ತಾವರೆಮೊಗದವರ್ಮುದ್ದು ಮೊಗದ ಮಿಗೆ ಚೆಲುವಿನ ಬಟ್ಟಮೊಗ 
ದವರು ನಲ್ವಗೆವೆತ್ತು ನಡೆದರೊಗ್ಗಿ ನಲಿ (ಮೋಹತ. ೨೪-೧೩) ; ತಾವರೆಮೊಗ 
ಮಾನ್‌ ಕಣ್ಣು ನೀರಾನೆಗಳ್ತೀವಿದ ನಡೆ . . . ಎನೆ ಭಾವಕಿ ಮೆಜದಳರ್ತಿ 
ಯಲಿ (ಕಂನವಿ. ೩-೪೭). [ತಾವರೆ ( ಆತಾಮರೆ) * ಮೊಗ] 

ತಾವರೆಯಕೇಸರ "ತಾವರೆಕೇಸರ' ನೋ. 

ತಾವರೆಯಕ್ಕಿ (ನಾ). ಕಮಲದ ಬೀಜ: ತಾವರೆಯಕ್ಕಿಯಂ 
ಕಟಿವೆಯಕ್ಕಿಯುಮಂ ಸಮನಾಗಿ ಕೂಡಿಕೊಂಡಾವಿನ ದುಗ್ಧದಿಂ ವಧಿಸಿ 
(ರೋಕೋಪ- ೮-೪). [ತಾವರೆ (-ಆತಾಮರೆ) + ಅಕ್ಕಿ] 

ತಾವರೆಯರಲ್‌, ತಾವರೆಯರಳ್‌ (ನಾ). ಕಮಲಪುಷ್ಟ : ದಿನಪಂಗೆ 
ಕೆಯ್ಮುಗಿವಂದದೆ ಮುಗಿದಿರ್ದುವಲರ್ದ ತಾವರೆಯರಲ್ಲಳ್‌ (ಅಜಿಪು. ೬-೩೮): 
ಇಂಗಡಲಿನಂದೊಗೆತಂದು ವರಲ್ದರಲ್ಹ ತಾವರೆಯರಲಲಿ ನಿಂದ ಸಿರಿ 
(ಕಂಪ್ರಫು. ೭-೬೯). ತಾವರೆಯರಳ್‌ : ತಿಳಿದ ತಿಳಿಗೊಳದ ತಳಿತ ತಾವರೆ 
ಯರಳ ತಂಡುಲದ ರುಚಿಯ ಕಳಹೆಂಸೆ ಬಯಸುವಂತೆ (ಆದವ. ೧೬-೩೭). 

[ ತಾವರೆ (ಎ ತಾಮರೆ) + ಅರಲ್ಸ್‌ (-ಆಅಲರ[,) ] - 
ತಾವರೆಯರಳ್‌ "ತಾವರೆಯರಲ್‌' ನೋ. 

ತಾವರೆಯಹುಲ್ಲು (ನಾ). ಒಂದು ಬಗೆಯ ಹುಲ್ಲು: “ ಪಾನೀಯಂ - 
ತಾವರೆಯ ಹುಲ್ಲು” (ಓಷಧಿ, ೯೬). 

[ ತಾವರೆ (ಆತಾಮರೆ) + ಹುಲ್ಲು (ಪುಲ್‌) ) 
ತಾವರೆಯೆಲೆವಳ್ಳಿ (ನಾ). ಒಂದು ಬಗೆಯ ಸಸ್ಯ : “ಚಾರು - ನರುವಲು, 
ತಾವರೆಯೆಲೆವಳ್ಳಿ ? .(ಓಷಧಿ. ೫೬). 
[ ತಾವರೆ (-ಆತಾಮರೆ) + ಎಲ್ಲೆ; * ಬಳ್ಳಿ] 

ತಾವರೆವಂಡು (ನಾ). ತಾವರೆಹೂವಿನ ರಸ, - ಮಕರಂದ: ತಾವರೆ 

ವಂಡಿನ ತನಿಸೊಕ್ಕಿಂ ಸೊಕ್ಕಿದ ಪೆಣ್ಣಂಚೆಗಳಿಂಚರಗಳೊಳಂ (ಕಾದಂಪೂ.೦೦೭). 
[ ತಾವರೆ (ಆ ತಾಮರೆ) * ಬಂಡು, ] 

ತಾವರೆವಗೆ (ನಾ). ಕಮಲದ ಶತ್ರು; ಚಂದ್ರ : ಮೂವಣ್ಣಕ್ಕೀಡಪ್ಪಂ 

ತಾವರೆವಗೆಯೊಂದೆ ದಿನದೊಳ್‌ (ವೃಷವಿ, ೪-೧೦೫). 
(ತಾವರೆ ( ಆತಾಮರೆ) + ಪಗ್ಗೆ] 

ತಾವರೆವಗೆಯ (ನಾ). ಎ ತಾವರೆವಗೆ : “ ತಾವರೆವಗೆಯಂ ಹಿಮಾಂಶು” 

(ಕರ್ಕಾನಿ. ೪) ; “ ತಾವರೆವಗೆಯ ಚಂದಿರಂ ” (ಕಬ್ಮಮಂ. ೧೭). 
[ ತಾವರೆ (-ಆತಾಮರೆ) + ಪಗ್ಗೆ + -ಅ,] 
217 


ತಾವರೆವಜ್ಜೆ 
ಬ 


ತಾವರೆವಜ್ಜೆ (ನಾ). ಕಮಲದಂತಿರಂವ ಪಾದ: ತಳಿರ್ವಜ್ಞೆಗಳ ತಾವರೆ 
ವಜ್ಜೆಗಳ ತಳತಳಿಸುವ ರನ್ನವಜ್ಜೆಗಳ ನಳಿನನೇತ್ರೆಯರ್‌ (ಕುರಾಸಾಂ. 
೨೧-೪೩). [ತಾವರೆ (-ಆತಾಮರೆ) + ಪಜ್ಞೆ] ` 

ತಾವರೆವನೆಯ (ನಾ). ತಾವರೆಯೇ ಮನೆಯಾಗಿ ಉಳ್ಳವನಂ ; ಬ್ರಹ್ಮ : 
“ಅರಲಿಚ . . ತಾವರೆವನೆಯ ಬಿದಿಯು ಬೊಮ್ಮಂ ಪರಿಕಿಸೆ ಸಲೆ 
ಬೇದಬಿಜ್ಜೆಗನುಮೆನೆ ಧಾತ್ರಂ” (ಕವಿಕಂ. 3೯). 

[ತಾವರೆ ( ಆತಾಮರೆ) + ಮನೆ. - ಅ,] 

ತಾವರೆವಸೆಯ (ನಾ). ತಾವರೆಯನ್ನು ಪೀಠವನ್ನಾಗಿ ಉಳ್ಳವನು; 
ಬ್ರಹ್ಮ : “ ಅಂಚೆದೇರಂ, ನುಡಿವೆಣ್ಣಿನಿಯಂ . . . ತಾವರೆವಸೆಯಂ - ಈ 
೮ ಬ್ರಹ್ಮಂಗೆ ಪೆಸರ್‌" ” (ಕಕಸಾ. ೨-೧೩). 

[ತಾವರೆ ( ಆತಾಮರೆ) * ಪಸ್ಕೆ * - ಅಸ) 

ತಾವರೆವಳ್ಳಿ, ತಾವರೆಬಳ್ಳಿ (ನಾ). ತಾವರೆಯ ಬಳ್ಳಿ,-ಲತೆ: ಪುದಿದ 
ತಾವರೆವಳ್ಳಿಯ ತಟಿಸ್ತಿನಿಂ ಪಸುರ್ಪಾಗೆ ನಿರಂತರಂ ಸೊಗಯಿಸಿರ್ಪುವು 
ಪೆರ್ಗೆಣಕಿಗಳ್ನಿರಂತರೆಂ (ಮಲ್ಲಪು. ೨-೪೫). ತಾವರೆಬಳ್ಳಿ : “ತಂತುಲಂ- 
ತಾವರೆಬಳ್ಳಿ ” (ಓಷಧಿ. ೬೫). [ತಾವರೆ (ಆತಾಮರೆ) + ಬಳ್ಳಿ] 

ತಾವರೆಎಂಡು (ನಾ). ಕಮಲಗಳ ಸಮೂಹ ,-ಗುಂಪು : ಅಳಿವಿಂಡ 
ತೊಟ್ಟಿಲಾಡುತಿದೆ ತಾವರೆವಿಂಡು (ಹೆಜೈರ. ೫-೭೭). 

[ ತಾವರೆ (ಆತಾಮರೆ) + ವಂಡ್ಯು) 

ತಾವರೆವೂ (ನಾ). ಎ ತಾವರೆಯರಲ್‌ ; ನನೆಯಂಬಂ ತಾವರೆವೂವಿನ 

ಕೈಪೊಡೆಯಿಂ ಮನೋಭವಂ ತೆೊಡೆವವೊಲ್‌ (ಮಲ್ಲಪು. ೪-೧೬). 
[ ತಾವರೆ -( ಆತಾಮರೆ) * ಪ್ಯೂ 

ತಾವರೆವೊಕ್ಕುಲ (ನಾ). ಹೊಕ್ಕುಳಲ್ಲಿ ಕಮಲವುಳ್ಳವನಂ ; ಪದ್ಮನಾಭ ; 
ವಿಷ್ಣು : “ಮುನ್ನೀರ್ವಕ್ಕೆಗನಿಂಗಡಲ ಕುವರಿಯೆಅೆಯಂ ತಾವರೆ[ಪಾತಾಂ. 
ನೀರ್ವೂ)ವೊಕ್ಕುಟನಲರ್ಗಣ್ಣಂ ಹೆರಿಯಕ್ಕುಂ” (ಡತುನಿ. ೭). 

[ತಾವರೆ (ಆತಾಮರೆ) + ಪೊಕ್ಕುಟಃ* + - ಅ) 

ತಾವರೆಹಕ್ಕಿ (ನಾ). ಹಂಸ: “ ಪುಷ್ಕರಾಹ್ವಃ, ಸಾರಸಃ . . . ತಾವರೇಹಕ್ಕಿ. 

ಕೊಳದ ಹಕ್ಕಿ” (ಸಿದ್ಧಾಂತಿ. ೧೪೦). 
[ತಾವರೆ ( ಆತಾಮರೆ) + ಹಕ್ಕಿ, (ಆ ಪಕ್ಕಿ) 

ತಾವಳಿ (ನಾ). ಎ ತಾವಡ (?): ಪೊಳೆವ ಬೆರಳುಗಳಾಗ್ರ ಮಿನುಗುತಿಹ 
ತಾವಳಿಯ ಪೋಲ್ವ ಚಳ್ಳುಗುರ್ಗಳನು ತೋರು (ನವಮೋ. ೭-೧೬). [?] 

ತಾವಾರ "ತಾಳ್ವಾರ' ನೋ. 

ತಾವಿ (ನಾ). ಕುದುರೆಯ ಕಾಲಿಗೆ ತೊಡಿಸುವ (ಬೆಳ್ಳಿಯ ಆಥವಾ 
ಚಿನ್ನದ) ಬಳೆ: “ವಳಯಂ ತಾವಿ[ಪಾಕಾ. ಲೋಮಿ]ವೆಸರಕ್ಕುಂ” 

[?] 

ತಾವೀಜ "ತಾವುಜ' ನೋ. 

ತಾವು, (ಕ್ರಿ). ತಾಳು; ಸಹಿಸು (?) : ಸಾವಿಂಗೆ ಸಮತಿಂಗೆ ಆವುದಂತರ 
ವಯ್ಯ ಸಾವು ತಾ ಸಮತೆಗಳವಲ್ಲ ಕೋಪವನ: ತಾವುದೇ ಸಮತೆ (ಸರ್ವಜ್ಞ. 
8೧೧). [?) 

ತಾವು, ಟಾವು. ಠಾಉ, ಠಾವು, ಥಾವು (ನಾ). ಎಡೆ; ಸ್ಥಳ; ತಾಣ: 
ಹರವ:ಫರ.ಷರು ರೂಪುದೋಟ್‌ೌಸಿ ಸರಿವಶಲ್ಲದೆಯೆೊಂದು ತಾ[ಪಾಕಾಂ.92] 
ವಿನೊಳಿರರು (ಟೀವೇಡ. ೬-೨) ; ಯಾ ತಾವಿಗೆ ಒಳಗೆ ಬಂದು ಹೊರಗನ್ಯರು 
ತಾಗುತ3[ಡ]ವ ಮಾಡಿದರೆ (ಸೌಇಇ. 1ಸ-11, ೪೬೦-೨೩; 1468): ಉಮಿಗಿತು 
ಬ್ರಹ್ಮಾಂಡ ದಿಕ್ಷಟ ಹಮ್ಮುಗೆ ಹೆಜ್‌ದುದು ಹಲವು ತಾವಿನಲಿ (ಮೋಹತ. 

೩೬-೪೮) : ನುಲಿಗೆಯ ತೆರ ಬಾಡ ಸವಿ ತಿಳಿಯದು; ಮೇಲು ಕಬ್ಬಿನ ತಾವ 

ಮಸಲರಿಯಮದು (ಕಎಪು. ೪೩-೭): ನೀರಿಲ್ಲದ ತಾವು ಊರು ಕಟ್ಟಿದ ಹಾಗೆ 

(ಗಾದ). ಟಾವು : ಭಕ್ತನಿರ್ದ ಟಾವೇ ದೇವಲೋಕ (ಬಸವ. ೧೩೯): 


(ವ್‌ಂಗರಾ. ೮೧-೧೩). 


೩೪೫೨ 


[2 
೦ 


25 


40 


ತಾಶೆಬಜಂತ್ರಿ 


ಹೆರಿಯನು ನೆನೆಯುತಲಿ ಮನದಿ ಧೈರ್ಯವ ಬಿಡದೆ ಇರುತಿಹೆ ಟಾವಿಗೆ 
ಜರುಗಿತು ಒಂಭತ್ತು ಸಂಧಿ. (ಹಮಜ. ೧೩೨) ; ಹರಣಂ ತಿಣ್ಣಮಾದರ್ಗೆ 
ದಾವುಂ ಪಾವುಂ ನೀರೊಂದು ಟಾವುಂ ಪೊತ್ತುವ ಕಿಚ್ಚಿನ ಬೇಹುಮೊಳವು 
(ಕಾಮಾಶೈ. ೯೧-೭). ಠಾಉ : ಆ ಬಾಳಿಂಗೆ ಬಂದ ತೋಟ ಮನೆಯೂ 
ಮನೆಯ ಠಾಊ (ಸೌಇಇ. 2%-11, ೪೦೭-೨೭; 1564) ; ನಾಕು ಗಡಿಇಂದ 
ಒಳಗಣ ಗದೆ ಮಂಡೆ ೯ ಗದೆ ಮನೆ ಮನೆ ಠಾ[ಉ] ಯಿದಜಕೊಳಗೆ 
ಯಿಸರಣನಾಯಕ ಬಿಟ ಧರ್ಮ (ಕಣ. 1, 8೧-೧೯; 14321). ಠಾವು: 
ವ್ಯಾಪಾರಿಸುವುದಕ್ಕೆ ಯೋಗ್ಯವಲ್ಲದಂತಪ್ಪ ಠಾವಿನೊಳ್‌ ಅವನೋರ್ವಂ 
ವ್ಯವಹರಿಸಲಿಚ್ಛಿ ಸಿಹಂ (ಪಂಶತಂ. 3೯-೧೦) ; ಕಂಡಕಂಡ ಠಾವಿನಲ್ಲಿ ಮನ 
ಬೆಂದೊಡೆ ಗಂಡ ಚೆನ್ನಮಲ್ಲಿಕಾರ್ಜುನಯ್ಯನೆಂತೊಲಿವನಯ್ಯ (ಮಹಾದೇ. 
ಬ. ೧೨೧-೨೮೧) ; ಗರ್ವದ ರೀತಿಗಿದು ಠಾವಲ್ಲೆನುತ ತೆಗೆದೆಚ್ಚನಾ ಪಾರ್ಥ 
(ಕುವ್ಕಾದ್ರೊ . ಅನ್ಯವೆಣಿಸದಿರು ನಂಬಿದ ಠಾವಿಗೆ ಕೆಡುವೆ 
ನೀನೆಚ್ಚಟ್‌ಕೆ (ಪುರಂದ. ೦-೧೬೦-೪) : ನಮ್ಮ ಠಾವು ಸೇರುವ ಮುಂಚಿತವಾಗಿ 
ಆ ಮಹಾತ್ಮನನ್ನು ಕಂಡು (ಕೈಲಾಕ. ೧೭). ಥಾವು: ಕಲ್ಲಹಳ್ಳಿ ವೋಣಿ 
ಥಾವಿನಲಿ ಕಾರೆಮಾಳಕೆ ಯಾಶಾನ್ಮದಲಿ ಕಲು ೧ (ಮೇರಿ. ೦೯೪೦, 
೪೭-೧೫; 1669). [ <ಪ್ರಾ. ಠಂಯ. / ಮರಾ, ಠಾವ, /ತಮಿ. ತಾವು, 
ತಾಟ್ವು ; ತೆಲು. ತಾವು, ಠಾವು] 

ತಾವು (ನಾ). ಕಾಗದದ ಹಾಳೆ: ಆ ಯಂತ್ರದಿಂದ ಒಂದು ತಾಸಿನೊಳಗೆ 
ನಾಲ್ಕು ಸಾವಿರ ತಾವು ಎರಡೂ ಮ್ಳೈ ಮುದ್ರಿಸೋಣವಾಗುತ್ತದೆ 
(ಮುಂಬಯಿ. ೪-೯೯), ([ “ಹಿಂ. ಮರಾ. ತಾವ್‌] 

ತಾವುಗಾಣ್‌, ಠಾವುಗಾಣ್‌ (ಕ್ರಿ). ನೆಲೆಯನ್ನು ಹೊಂದು; ಆಧಾರವನ್ನು 
ಪಡೆ: ರಾವಣುಗ್ರಜನಂದದರ್ಥವು ಕೆಲವು ನೆಲದೊಳಗೆ ತಾವುಗಾಣದೆ 
ಹೋಯ್ತು (ನಿಧಾಗ. ೧೧-೨೯-೭). ಠೌವುಗಾಣ್‌: ನಾಸ್ತಿಕರ ನಂಬುಗೆಯ 
ಠಾವುಗಾಣದ ತತ್ವ (ಕುವ್ಯಾಉ. ೩-೩೬). [ತಾವ್ಲು4ಕಾಣ್‌] 

ತಾವುಜ, ತಾವಜು, ತಾವೀಜ (ನಾ). ೧. ತಾಯಿತಿ ; ಯಂತ್ರ : ತೋಳ 
ರಕ್ಷೆಗಳ ತಂದೆಗೆ ತೋಟ್‌ ತಂದೆಯ ತೋಳ ತಾವುಜವ ಬೇಡುವನು 
(ಥರದ. ೨೬-೩೧). ೨. ಒಂದು ಬಗೆಯ ಆಭರಣ : ತಾವುಜ ಕಡುಕು 
ಪೆಂಡೆಯವೆತ್ತಿ ಕೊರಲೆಡೆಗಾವರಿಸಿದ ಯಜ್ಞ ಸೂತ್ರ (ಭರಣ. ೪೯-೨೩). 
ತಾವಜು: ೧. ಪ್ರಾಣಸಂರಕ್ಷಣ ಮಾಡುವಂಧೂ ತಾವಜಿನ ಹಾಗೆ ತಿಳಿದು 
(ಕಾಜೀಂದ್ರ. ೦೦೯). ತಾವೀಜ : ೨. ತುಂಬಿದ ಮೈಗೆ ಕೊರಳಲ್ಲಿ ಚಿನ್ನದ 
ತಾವೀಜ (ನದೀಪ. ೭೬). 

[ «ಹಿಂ. ಮರಾ, ತಾವೀಜ್‌ ; ಅರ. ತಾಅವೀಜ್‌ ] 

ತಾವುಸ (ನಾ). ಒಂದಂ ಬಗೆಯ ಖಾಯಿಲೆ, -ರೋಗ : ಸನ್‌ ೧೬೮೯ರಲ್ಲಿ 
“ ತಾವುಸ” ಯೆಂಬ ಪಿಡುಗಿನಿಂದ ಪಟ್ಟಣದ ನಿವಾಸಿಗಳು ಲಕ್ಷಾವಧಿ ಜನರು 
ಸತ್ತದ್ದರಿಂದ ಔರಂಗಜೇಬನು . . . ಔರಂಗಾಬಾದಿಗೆ ಹೋದನು (ಕಾಗೆ. 
೫೪೦). [?) 

ತಾವೂರಿಬಾವೂರಿ (ನಾ). “ಕಳವಳ, ಅಸ್ವಾಸ್ಥ್ಯ್ಯ” (ಗರತಿ. ಕೋರ): 
ತಾಯಿ ಕಾಣದ ಜೀವ ತಾವೂರಿಬಾವೂರಿ ಭಾಳ ಬಿಸಲಾನ ಅವರೀಯ 
ಹುವಿನ್ಹಾಂಗ ಬಾಡತೀನಿ (ಗರತಿ. 83) ; "ತಾಯಿ ಕಾಣದ ಜೀವ ತಾವೂರಿ 
ಬಾವೂರಿ' ಎಂದೆನಲು ಕಂಬನಿ ಒಡೆಯುತಿರೆ (ಸವೀಗೀ. ೧೪-೪). 
[?. / ಮರಾ, ತಾವರೇ - ಭ್ರಮೆ, ಹುಚ್ಚು. ಭಾವರಾ ಎ ಹುಚ್ಚು ] 

ತಾಶಾವಗ (?). (?): ಕುಂಷಮ:ರಿಯಿಂದ ಗ ೧ "೩ ಎತಾಶಾವಗನಿಂದ ೧ 
'೩ಿ ಎ ವಟ್ಟಿನಲು ಕೂಡಿದ ಹೆಚ್ಚಿಗೆಯಿಂದ ಗ ೨ "೩ (ಎಕ. ೪11, ಶಿವಮೊ. 

[?) 


೩-೪೯): 


೨೯-೨೧; 1712). 


« ತಾಶೆ (ತಾಸೆ' ನೋ. 


ತಾಶೆಬಜಂತ್ರಿ "ತಾಸೆಬಜಂಶ್ರಿ' ನೋ. 


ತಾಸ ೩೪೫೩ ತಾಳ್‌, 


ತಾಸ (ನಾ). ಒಂದು ಬಗೆಯ ಸಸ್ಯ: “ ಕಷಃ - ಖಚೋರ, ತಾಸಂ, 
ಕಂಚು? " (ಓಷಧಿ. ೧೯). [7] 


ತಾಹುಳಿ (ನಾ). ಒಂದು ಬಗೆಯ ಸಸ್ಯ : * ಅತ್ಯಮ್ಲ-ತನೆಲೆ?' ಹುಳಿಗ, 
ತಾಹುಳಿ” (ಓಷಧಿ. ಐ. [?) 


ತಾಸಾ "ತಾಸೆ' ನೋ. ತಾಹೆ "ತಾಪು' ನೋ. 
ತಾಸಿಲ್ಲಾರ “ತಹಸೀಲುದಾರ' ನೋ. ತಾಳ್‌, ತಾಳಂ, . (ಕ್ರಿ). ತಾಳ, (ಭೂತಕೃ), ತಾಳ್ವ (ಭವಿಕೃ). 
ತಾಸೀಲು ತಹಸೀಲಂ' ನೋ. 5| ೧.ಹೊಂದಂ; ಪಡೆ: ಪಟ್ಟಬದ್ದೋತ್ಸವಮನತಿಶಯಂ ಮಾಡಿ ಸಾಮ್ರಾಜ್ಯ 
ತಾಸೀಲುದಾರ "ತಹಸೀಲುದಾರ' ನೋ. ದೀಕ್ಷಾಗುರು ತಾಳಲ್‌ ದೀಕ್ಷೆಯಂ (ಅಜಿಪು. ೬-೮೮); ನಿರ್ಮ೯ಳೆವಪ್ಪ 
ತಾಸು (ನಾ). ೧. ಒಂದು ಗಂಟೆಯ ಕಾಲ, - ಅವಧಿ: ಹನ್ನೆರಡು ತಾಸಿಗೆ ಕೀರ್ತ್ತಿಯಂ ಭರತಚಮೂಪ ತಾಳ್ಗು (ಎಕ. ೪1, ಚಿಕ್ಕಮ.. ೧೬೦-೪೯; 
ಜಾಗಟೆಯಂ ಕುಟ್ಟಿಸಲು (ರರಲೀ. ೧೯೮) ; ಇನ್ನು ಒಂದು ತಾಸಿನವರೆಗೆ 1103): ಅತುಳೆ ವಿರತಿಯಂ ತಾಳ್ಮನಂದೋಹಿಲಾಂಕಂ (ಉದೃಓ. ೧೦-೪೬); 
ಅವ್ವನ ಲಕ್ಷ್ಯ ಇನ್ನೊಂದು ಕಡೆ ಹೋಗುವುದಿಲ್ಲ (ಗಂಮಾಯಿ. ೧೪). ೨. ಮಟ3ವನಿಯಂ ಧರಾತಳದೊಳೊಂದೆರಡೆಂದೆಣಿಸಲೈ ಶಕ್ತಿಯಂ ತಳೆದೊಡೆ 
ಸವಂಯಂ; ಗಂಟೆ: ಲೀಲೆ ಅವನ ಕೂಡ ತಾಸುಗಟ್ಟೆ ಹರಟೆ ಹೊಡೆಯುತ್ತ |10 ತಾಳಲಕ್ಕು (ದಾಧಫು. ೧-೫೩); ಕೋಮಲವಾದ ನುಣ್ಬಂ ತಾಳ್ವ ... 
ಕೂಡುತ್ತಿದ್ದಳು (ಕುಂಕುಮ. ೬೦) ; ಸಣ್ಣ ಮುಳ್ಳು ತಾಸು ತೋರಿಸುತ್ತದೆ ಬಿಲ್ವಪತ್ರೆಯನೆಯ್ದೆ ಕೊಯ್ದು (ಬಸಪು. ೪೩-೨೬) ; ಮದಮಾತಂಗಗಳಂ 
(ಮಂಬಯಿ. ೩-೮೩) ; ತಾಸಿನ ಗೊತ್ತು ದಿಗೆ ತಿಳಿದೀತೇ? (ಗಾದೆ). ಸೀಳ್ದು ತಾಳ್ತು ಜಗದ್ವಿಶ್ರುತವರ್ತಿ ಕೀರ್ತಿಯಂ (ರಾಜಕೀ. ೧-೧೨). ವ. 
೩. ಒಂದು ಬಗೆಯಂ ಅಳತೆ : ದುಂಡುಕಟ್ಟಿಗೆಯ ಫೇರ ಎಷ್ಟು ತಾಸು ಧರಿಸು ; ತಳೆ: “ತಾಳ್‌-ಧಾರಣೇ” (ಕಮಧಾ) ; ಹೃದಯದೊಳೆ ತಾಳ್ವ 
ಇದ್ದೀತು ಅದಕ್ಕೆ ಅದೇ ಸಂಖೆಯಿಂದ ಗುಣಿಸಿ ಅದಕ್ಕೆ ಉದ್ದಿನ ಗಜಾದಿಂದ ಮಣಿಹಾರಂಬೋಲ್‌ (ಕವಿರಾ. ೧-೧೩) ; ಇರ್ವರುಂ ಗರ್ಭಮಂ ತಾಳ್ಜರ್‌ 
ಗುಣಿಸಬೇಕು (ಮುಂಬವ್ಕಾ. ೧೩೧). ೪, ಕಾಲವನ್ನೂ ತಿಳಿಸಲು ಬಡಿಯಂವ | 16 (ಪಂಪಧಾ. ೧-೮8 ವ) ; ಸಕಲ ವಸುಂಧರಾವಳಯಮಂ ರತ್ನವಳೆಯಮಂ 
ಗಂಟೆ. ೫. (ಆಲಂ) ಯೋಗಿಗಳಿಗೆ ಮಾತ್ರ ಕೇಳಿಬರುವ ಅನಾಹತ ತಾಳ್ವಂತೆ ನಿಜ ಭುಜಾಗ್ರದೊಳ್‌ ತಾಳ್ಡು (ಪಂಡಕಂ. ೧೩-೧೫) : ಭೂಪಾಲ 
ನಾದ. ೪, ೫: ತಾಸು ಬಂಜಿಸುತಿದೆ ಕೇಳಿ ಹೆರಿದಾಸರೆಲ್ಲಾ (ಪುರಂದ. ವೆಸರಂ ತಾಳ್ದ [ಪಾಠಾಂ. ತಳೆದ) ಪಂಕೇಜಸಖಕುಲದ ಪೀಳಿಗೆಯ ರಾಯರ್ಗೆ 
೧-೬೬-೧). ವೀರಸಿರಿ ಸಲೆ ನಲಿದು ಕೈಗೆಯ್ಲು (ಹಡಕಾ. ೧-೩೫) ; ಮಾಯಾರೂಪಮಂ 
ತಾಸಿನ ಬಟ್ಟಲು ಎ ಸಮಯಂವನ್ನು ಕಂಡುಹಿಡಿಯಲು ಉಪಯೋ ತಾಳ್ಗು ಬರ್ಹಿಪಿಂಛಂಬಿಡಿದು (ಪದ್ಮರಾ. ೧೦-೧೬೪) ; ಮಸಗಿದ ಕಾಲರುದ್ರನ 
ಗಿಸಂತ್ತಿದ್ದ ಒಂದು ಬಗೆಯ ಲೋಹದ ಪಾತ್ರೆ ; ಗಳಿಗೆಬಟ್ಟಲು 120 ರೂಪ ತಾಳ್ಜನು ವೈರಿಸೇನೆಯಲಿ (ಕುವ್ಕಾದ್ರೋ. ೮-೨೬) ; ಧ್ಯಾನವನು 
ತಾಸಿನಬಟ್ಟಲು ನೀರ ಕುಡಿದರೆ ತಾಸಿಗೆ ಕೊ ಡಶೀ ಪೆಟ್ಟು (ಗಾದೆ). ಮಾಡಿದೆನು ಮೌನವನು ತಾಳಿದೆ (ಪುರಂದ, ೨-೧೮-೩). ೩, ಸಹಿಸು ; ತಡೆದು 
ತಾಸು ಬಡಿ ಗಂಟೆ ಹೊಡೆ : ತಾಸುಬಡಿದ ಕೂಡಲೆ ಮಕ್ಕಳೆಲ್ಲಾ ತರಗತಿಗೆ ಕೊಳ್ಳು; ಸಮಾಧಾನದಿಂದಿರು: ತನು ತಾಳಲಾಜದನ್ನೆಗಮೆನಸುಂ 
ನುಗ್ಗಿ ದರು(ಕೂಢಿ). [ *-ಅರ. ಮರಾ. ತಾಸಿ*್‌) ನೀನದಜಕೊಳಾತ್ಮಶಕ್ತಿ ಕ್ಷಯಮಪ್ಪಿನೆಗವಿರಲ್ಯಕ್ಕುಮೆ (ಅಜಿಪು. ೨-೫೯) ; 
ತಾಸೆ, ತಾಶೆ, ತಾಸಾ (ನಾ). (ಕೊರಳಿಗೆ ನೇತುಹಾಕಿಕೊಂಡು), ಎರಡು ನಂಟರುಣ್ಣಲುಡಲುಂಟಾಗಿದು೯ ದಂ ತಾಳದಾ ಕಡುಪಾಪಿಷ್ಠನ 
ತೆಳ್ಳನೆಯ ಕುಡುಹುಗಳಿಂದ, ಬಾರಿಸುವ) ಒಂದು ಬಗೆಯ ಚರ್ಮ |2| . . . . ನುಡಿಸಲ್‌ ಸಜ್ಜನರೊಲ್ವರೇ (ಸೋಮೇಶ. ೧); ಕಪಟಮಳಿ 
ವಾದ್ಯ : ಆ ಮದುವೆಯಲ್ಲಿ ತಾಸೆ ಏನು, ಬಜಂತ್ರಿ ಏನು, ಬ್ಯಾಂಡಿನ ಜಸಮಶಿಕ್ರೂರಮನ್ಯಾಯಮಿವು ತದ್ವಸುಮತೀವನಿತೆ ತಾಳದೆ ಕಂಪಿಸು 
ಆರ್ಭಟವೇನು (ಸಮಜೀ. ೯೩೪). ತೌಶೆ: ತಾಶೆ ಕಹಳೆ ಇಂಥಾ ವಾದ್ಯಗಳ ತ್ತಿರ್ಪಳೇನೆಂಬೆನಚ್ಚರಿಯನು (ಜಿಬಪು. ೩-೧೧); ಕ:ದ್ಧ್ವಾಲಹತಿಯನುಜಕ 
ಧ್ವನಿಯಾಯಿತೆಂದರೆ (ಮುಂಬಯಿ. 85-೦೦೪). ತಾಸಾ: ಕಹಳೆ, ಭೂರ್ಗ, ತಾಳ್ಗಿ ಮ್ಮನಿನ್ನೆಗಂ ಮುದ್ದುಗೈದೀ ವಸುಧೆ ಬೆಳೆಯಿಸಿದಳ್‌ (ಜೈಮಿಭಾ. 
ತುತೂರಿ, ನೌಬತು, ತಾಸಾ, ಮರ್ಫ, ಭಜಾಭಜಂತ್ರಿ ವಗೈರೆ (ಗುರುದ ೧೧); ೩-೩೧); ತಾಳೆಲಾರಳ್‌ ಬೆಳ್ಳಿ ಗಿ ಮ ನೆಗಾಯ್ತು ಮಯ್ಕೆ (ಕಾಲೂರೆ. 
ವಿಜೃಂಭಣೆಯಿಂದ ನಡೆಯತಕ್ಕ ಆ ಪ್ರಸ್ತುತದ ಮೆರವಣಿಗೆ ಮುಂತಾದ್ದಕ್ಕೆ | 30 ೧೪೩-೩೧೦). ೪. ಕಳೆದುಹೋಗು: ಮಗಧಭೂಪಾಲಕನ 
. * « ಕೊಂಬು, ತಮಟೆ, ತಾಸಾಂ, ಮರಫ, ಖಾಸಾ ಓಲಗದವರು . . . ಸಮರದೊಳ್‌ ದಿವಸವಿಪ್ಪತ್ತೇಳು ತಾಳಿದುದು (ತುರಂಗ. ೧೯-೧). ೫. 
ಕಳುಹಿಸಬೇಕೆಂದು ಅಪ್ಪಣೆಯಾಯಿತು (ಮಾಮರೆ. ೬೪). ಸ್ವೀಕರಿಸು; ತೆಗೆದಂಕೊಳ್ಳು. ೬. ಈಡಾಗಂ ; ಒಳಗಾಗಂ : (8). 
ತಾಸೆಯವ ೬ ತಾಸೆಯನ್ನು ಬಾರಿಸುವವನು: ಅದಕ್ಕಾಗಿಯೇ ಅವರು ೭. ಬಾಳಿಕೆ ಬರು ; ತಾಳಿಕೆ ಬರು : (8). ತಾಳ್ಕು : ೧. ಲೋಕದೊಳಗೆ 
ತಾಸೆಯವರನ್ನು, ಬ್ಯಾಂಡಿನವರನ್ನೂ ತರಿಸಿದ್ದು (ಸಮಜೀ. ೪೮). ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ 
[ «ಅರ. ತಾಸ್‌; ಹಿಂ. ತಾಸಾ, ತಾಶಾ; 36 ಸಮಾಧಾನಿಯಾಗಿರಬೇಕು (ಮಹಾದೇ. ಬ. ೪8-೧೦೬) ; ಕೋಪಮಂ ತಾಳು 
ಮರಾ. ತಾಸಾ, ತಾಸ್‌, ತಾಶಾ) ವರು (ಸಿದ್ಕರಾ. ೧-೨೦) ; ದುಗುಡವ ತಾಳಲಾಗದು ಬೊಪ್ಪ (ಕುವ್ಯಾದ್ರೋ. 
ತಾಸೆಬಜಂತ್ರಿ, ತಾಶೆಬಜಂಶ್ರಿ (ನಾ). ತಾಸೆ ಎಂಬ ಚರ್ವವಾದ್ಯವೇ ೪-೪೧) ; ದಾಳಿಂಬ ಖರ್ಜೂರ ದ್ರಾಕ್ಷಿ ಸೌರಭ್ಯವ ತಾಳಿದನೇಕ ಪೂದೋಟ 
ಮೊದಲಾದ ಓಲಗದ ಮೇಳ: ಸ್ವಲ್ಪ ಬಡವರು ತಾಸೆಬಜ ತ್ರಿ ಕೇಳಿಯ ವನಗಳಿದ್ದುವು (ಮೋಹತ. ೨-೩೩): ಆತ ತನ್ನ ವಿಷಯದಲ್ಲಿ 
ತರಿಸಿಯಾರು (ಸುತ್ತುಮು. ೬೪) : ತಾಸೇಬಜಂಶ್ರಿಯ ಮೊದಲನೇ ತಡಾಕಿ ಹಲವಾರು ಬಾರಿ ಮರುಕವನ್ನು ತಾಳಿದ್ದುಂಟು (ಒಂಟದ. ೪). ೨. ಅನಾದಿ 
ಬಿದ್ದದ್ದು ಕೇಳಿದ ದಿನವೇ . . . ಸುರುವು ಮಾಡುತ್ತಿದ್ದ ರು (ದೀಪಹೆ. | 40 ಗಣೇಶ್ವರತ್ವಮಂ ತಾಳಿ ನಾನು ಮಾಯಾಕೋಳಾಹಳನಾಗಿ ಬಂದೆನೆಂದು 
11, ೧೧೭). ತಾಶೆಬಜಂತ್ರಿ: ಚಲೋ ತಾಶೆಬಜಂತ್ರಿ ಹಚ್ಚಿ ಮದಿವೀ (ಕೂನ್ಯಸಂ. ೬-೨) ; ಅಪ್ಪಣ್ಣ ಭಾಗವತನ ವೇಷವ ತಾಳಿ[ಪಾಕಾಂ. ರೂಪವು 
ಮಾಡಿಕೋತೀನಿ (ಜೂಜು. ೦೩). [ತಾಸೆ * ಬಜಂತ್ರಿ] ತಾನಾಗಿ] ತುಪ್ಪದ ಬಿಂದಿಗೆ ತಂದ(ಪುರಂದ. ೨-೬೬-೪) : ಹರಿಭಕ್ತಿ ಮನದಲಿ 
ತಾಹ, "ತರ್‌' ಪರಾ. ತಾಳುವುದು ಹಿರಿದಾಗಿ (ಹರಿಸಾ. ೧03): ನಾಲಿಗೆ ಕುಡುಹು ಶರೀರವೆ ವಾದ್ಯ 
ತಾಹ, (ನಾ). ಸಂಧಾನ; ಒಪ್ಪಂದ: ಕಪಿವರರುಗಳ ಬೀಳ್ಕೊಂಡು. ನಾಲ್ಕು ನಿರಾಳಾತ್ಮನೇ ವಾದ್ಯಕಾರ ತಾಳಿ ನುಡಿಸುತಿರ್ದು ಬಿಟ್ಟು ಹೋದರೆ ದೇಹ 


ತಿಂಗಳ ಮೇಲೆ ಬರುವ ತಾಹಗಳ ಮಾಡಿ (ವಾಲಕಾ. 83). [ ವತಹ್ಮೆ][46 ಡೋಳಿನಂದದೊಳು ಬಿದ್ದಿಹುದು (ಭರಶ. ೧-೦೧೩). ೩. ಗುರು ಮುನಿದಡೆ 
ತಾಹಿ "ತಾಪು' ನೋ. ಒಂದು ದಿನ ತಾಳುವೆ ಲಿಂಗ ಮುನಿದಡೆ ದಿನವರೆ ತಾಳುವೆ ಜಂಗಮ 


ತಾಳ್ಕ್‌ 


ಮುನಿದಡೆ ಕ್ಷಣಮಾತ್ರ ತಾಳಿದೆನಾದಡೆ ಎನ್ನ ಪ್ರಾಣದ ಹೋಕು (ಬಸವ. 
೮೨೩); ಕಾಲಭುಜಗನು ಗರುಡನುಳಿವನು ತಾಳದಂದದಿ ಪಾಂಡವರು 
ನಿನ್ನೇಳಿಗೆಯ ಸೈರಿಸರು (ಕುವ್ಮಾಅ. ೮-೨೯) : ಕೇಳನೋ ಹರಿ ತಾಳನೋ 
ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ (ಪುರದ. ೪-೭೭ ಅನುಪಲ್ಲವಿ) ; 
ಅಗಲಕೆ ಭೂಮಂಡಲ ಕಿಟಿದುಬ್ಬಲು ಮಿಗೆ ತಾಳವಷ್ಟದಿಕ್ಕು (ಕೆಂನವಿ. 
೬-೪) : ಫಲವೆಂದೆ ಬರಲಿ: ಯುಗಯುಗವು ತಾಳಿ ಎದೆಗೆಡದೆ ಇರುವನಾತ 
(ಅರಳು. ದಯಮಾಡಿ ತಾಳಿಕೊಂಡು ಮುಟ್ಟಿಸಿಕೊಳ್ಳಿರಿ 
(ಬೆಟ್ಟಿಹೊ. ೬೦) ; ತಾಳಿದವ ಬಾಳಿಯಾನು (ಗಾಡಿ). ೭. ಸದರಿ ಮಾಲು 
ಘಟ್ಟಿಯಾಗಿದ್ದು ಬಹಳ ದಿವಸ ತಾಳುತ್ತದೆ (ಮುಂಬವ್ಕಾ, ೨೦೩). ಲೈ 
ತಡೆ ; ನಿಧಾನಿಸಂ: ಎಮ್ಮ ಶಿವಲಿಂಗ ಶಾಳಿಂತಲ್ಲ ಬಸವೇಶ . 
ಬಕ್ಕೆವಲಸಿನ ಪಣ್ಣದೆಮ್ಮ ಲಿಂಗಾಭೀಷ್ಟ (ಸಿಂಗಿಉಾ. ೯-೧೭); ಕಾಲನ ದೂತರು 
ಕಲಲ್ಬಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ (ಪುರಂದ. ೧-೧೪-೨). ೯. 
ಒಗ್ಗು ; ಹೊಂದಿಕೆಯಾಗಂ : ಈ ಮೇರೆಗೆ ತಾಳದಿದ್ದರೆ ದೇಹಾನುಗುಣ 
ವರಿತು ತೆಗೆದುಕೊಳ್ಳಲು ಸೋಮರೋಗ ಮುಂತಾಗಿ ಪರಿಹಾರ 
ಮಕ್ಕುಂ (ಸಕಪೈೆ. ೩೯೩). ೧೦. ಭಾರ ಹೊರಂ ; ಹೊತ್ತೂಕೊಳ್ಳೂ : 
ಉರ್ವರೆಗೆ ಕೆಡೆದುರುಳ ಥೌ ಮುನಿಪನನರಸಂ ತಾಳ್ವಿರ್ದನೊಂದು ಜಾವಂಬರೆಗಂ 
(ಧರ್ಮಾಮೃ, 9೪-೦೭೦) ; ತಾಳುವಾಧಾರಕ್ಕೆ ಕರವನು ವಾಲಿಯಾಂತನು 
(ಸಂಧಪ. 8-೦೦೩); ಕಣ್ಣ ಹೊಳಹು ಪುಷ್ಟಾಂಜಲಿಯಾಗೆ ಕಲಶಕುಚಗಳ 
ತಾಳದೆ ನಲ್ಲನುರವೆಂಬ ಲಲಿತರಂಗದೆ ನಟಿಸಿದಳು (ಕಂನವಿ. ೦೦-೪೮). 

ತಾಳಿಕೊಳ್‌ ಎ ಸಹಿಸಿಕೊಳ್ಳಿ; ಸೈರಿಸಂ : ತಾಳಿಕೊಳ್ಳಾನೆಚ್ಚ ಬಾಣವ 
ಬಲುಹ ನೋಡುವೆನು (ಕಇಶಿರಾ. ೨೬-೩೭); ಕಾಳರಕ್ಕಸಿ ಪೊಡೆದಳದ್ರಿಯಂ 
ಬರಸಿಡಿಲ್ಲೊಡೆವಂತೆ ಪ್ಲವಗಪತಿಯ ತಾಳಿಕೊಂಡಾ ಕೊಲೆಗೆ ಕಿನಿಸಾಳದೆ 
(ವೆಂಕಾರಾ. ೫-೩-೧೫). 

[ ದೇ.॥ ತಮಿ. ತುಳು. ತಾಳು; ಕೊಡ. ತಾಳ್‌; ತೆಲು, ತಾಳು] 
ತಾಳ್‌, ತಾಳ್ಕ, ತಾಳು, ತಾರ್‌, ತಾಟು (ನಾ). ೧. ಮರಗಿಡ 
ಗಳ ಕಾಂಡ,-ಕಾವು; ತೊಟ್ಟು : ಹಣ್ಣಿಗೆ ತಾಳಿಹ ದೃಷ್ಟದಂತಾಯಿತ್ತು 
(ಮೋಳಿಮಾ. ೦೦-೩೩) ; ತನ್ನ ತಾಳಂ' ತಾನಣೌಯದೀ [ಪಾಕಾಂ.ತಾನಂತಜಕ 
ಯದಿರದೀ) ಕುಠಾರಮೆಂದೆನ್ನದೇಯದಕೆ ಕಾವಂ ತನ್ನ ಕೊಂಬಿಂದ ಮುನ್ನ 
ಅೌಯದೇ ಕೊಡುವ ಮರದಂತೆ (ಸಮ್ಮಕ್‌. ೧೦-೬೦). ೨. ವಯಳುಗಂವಿಕೆ; 
ಇಳಿಯಂವುದು: (೪. ತಾಳ : ೩. ರಥದ ತಳಭಾಗ : (8). ತಾಳ್ಯು: 
೧. ಮುಟ್ಟಿದರೆ ಮುನಿವನ ತಾಳನರ್ಚಿಸಿ ಎಳೆಯಂ ಕಟ್ಟಿಸಿ 
(ಸಕವೈ. ೨೯೮) ; ಅವುಗಳ ಎಲೆಯನ್ನು ಮುಟ್ಟಬೇಕಾದರೆ . . . ತಾಳು 
ಗಳನ್ನು ಹತ್ತಿಯೇ ನೋಡಬೇಕು (ಜಾಲಪ್ಪ. 1, ೮60); ನಕ್ಷತ್ರಾಕಾರದ 
ಹೂವುಗಳೆಲ್ಲವೂ ಮರದ ತಾಳಿನಲ್ಲೇ ಅಡಗಿ ಹೋದವು (ಯೋಧಪು. ೪೭). 
೪, ಬುಡ; ತಳ ; ಬೊಡ್ಡೆ : ಪೂರ್ವಕ್ಕೆ ತಾಳಾಗಿ ಉತ್ತರಕ್ಕೆ ತಲೆಬಾಗಿ 
ಬಿದ್ದ ಮರನ ತಂದು (ಸರ್ವವ. ೦0೫-೫೬೭) ; ನಾಲಗೆಯು ತಾಳಿನಲ್ಲಿ 
ಕಪ್ಪಾಗಿದ್ದು ತುದಿಯಲ್ಲಿ ನಿರ್ಮಲವಾಗಿ ಇದ್ದರೆ ವಾತಶ್ಲೇಷ್ಮ ವಿಕಾರ 
(ಸಕವೈ. ೧೪) ; ತಾಳಿನಿಂದ ಕೊಂಬೆಯವರೆಗೆ ಮುದುಕನ ಹಣೆಯಂತೆ 
ಸುಕ್ಕು ಕಟ್ಟಿಕೊಂಡು ಹೋಗುತ್ತದೆ (ನಿಬಂಧ. 11, ೪೧೨); ತನ್ನ ಉದ್ದನೆಯ 
ಚಾಟಿಗೋಲಿನ ಮೇಲೆ ತುದಿಯಿಂದ ತಾಳಿನವರೆಗೆ ಕೈಯಾಡಿಸುತ್ತ (ಪುನರು. 
೨೬೩). ೫. ಧಾನ್ಯ ತೆಗೆದ ತೆನೆ; ಹೊಟ್ಟು: ತಾಳು ಬಡಿದರೆ ಕಾಳು 
ಸಿಕ್ಕೀತೆ? (ಗಾಜಿ). "ತಾಳುಕುಪ್ಪೆ' ಪರಾ. ೬. ಭಾಗ; ಪಾಲು (?): 
ಕಡೆಯ ಬಲಕಿನ ತಾಳು ಎಡೆಯಾಯ್ತು ಅರಸನಿಗೆ ಎಡಗಡೆಯ ತಾಳು 
ಪಶುಪಕ್ಷಿ ಜೀವನಕೆ ನಡುವಿನ ತಾಳು ರೈತನಿಗೆ! (ಕರಡ. ೮೧). ಗಿ ತಾಟ*, : 
೪, ದೇವಶೈಲದ ತಾಟಹೊಳ್‌ ಪರಿಗೊಂಡ ಗಂಧನದಿಯಂ ಕಂಡಂ 
೭, ವಂರ; ಗಿಡ; “ತಾಟ್‌-ಒಂದು ಮರಂ, 


೦೭೬-೫) ; 


(ಲೀಲಾವ, ೮-೪೭). 


೩೪೫೪ 


46 


ತಾಳ್ಕ್‌ 


ಆಗುಟ್‌, ಸೂ ರಣ ದ ದಂಟು” (ಕಮದ. ಪರಿ. ಎ); ದಾಳಿಂಬದ 
ತಾಟ್ಗಿಳ್‌ ನಿಟ್ಟಿಪರ ದಿಟ್ಟಿಗಿಟ್ಟಳಮೆಸೆಗುಂ (ಕದ್ಗಾನು. ೧೯೩ ಪ್ರಯೋ). 
ಗ ತೌಟು: ೭, ತೆಂಗಿನ ಕೌಂಗಿನ ತಾಟುಗಳಿಂ ಮೆಜ್‌ದುದೊಂದು 
ಪೊಸ ಸಸಿದೋಂಟಂ (ಕಲ್ಗಾನು. ೧೯೩ ಪ್ರಯೋ). 

[ದೇ.8 ತಮಿ. ಮಲ. ತಾಳ್‌ ; ಕೊಡ, ತಳಿ; ತೆಲು. ತಾಲು] 


ತಾಳ್‌, ತಾಟಿ, ತಾಡಿ, ತಾಡ್ಕೆ ತಾರು, ತಾಳ್ಕು, ತಾಳ್ಮೆ, ತಾಟ್ಕ್‌, 


ತಾಟ (ನಾ). ೧. ತಾಲವಂರ; ತಾಳೆಯವಂರ: “ತಾಳ್‌ (ತಾಳೆ)-ತಾಲ- 
ಒಂದು ಮರ” (ತದೃಕೋ. ೧೭): ಒಟ್ಟಿದರು ತಾಳೇಳಬುದ್ಧದಲಿಟ್ಟಣಿಸಿ 
ಹೆಳೆವರವನುರಿಗಳಲಿಟ್ಟು ಬೆೊಬ್ಬಿಲ್‌ದಬ್ಬರಿಸಿದರು (ಕೊರರಾ. ೫-೭-೯) ; 
ಉರಗನ ಬೆನ್ನ ಮೇಲೊಗೆದಿರ್ದ ತಾಳೇಳ ಸರಳಿಂದ ಕಡಿದ ರಾಘವನ 
(ಮೋಹತ. ೧೦-೦). ಪಿ. ಅಗುಳಿ ; ತಾಪಾಳಂ: ತಿವಿದರೆ ತಾಳೊಡೆವುದು 
ಪಡಿ ತೆಜವುದೆಂದವನೀಶ ಕುಟ್ಟಿ ತೋಜ್‌ದನು (ಭರಣ. ೨೯-೬೦). ತಾಟ್ಕೆ : 
೧. "ತಾಟಿಬೆಲ್ಲ', "ತಾಟಿವಂರ' ಪರಾ. ೩. ತಾಳೆಯ ಮರದಿಂದ 
ತಯಾರಾಗುವ ಸಾರಾಯಿ,-ಹೆಂಡ : ನೊರೆವಾಲ ಚೆಲ್ಲಿ ತಾಟಿಯ 
ಬಯಸಿ (ಕವಿಣೆ. 11, ೩೧೮ ಛಕ್ತಿಬಿನ್ನಹದ ರಗೆಳಿ). ತಾಡಿ: ೩. ಕಾನಡಾ 
ಜಿಲ್ಲೆಯವರು ತಾಡೀ ತೆಗೆಯುವ ಕೆಲಸವನ್ನೇ ಮಾಡುತ್ತಾರೇ(ಕಥಾಗೆ. ೧೬೭). 
ತಾಡ್ಕೆ: ೧. ಬಿತ್ತುವ ಮುಡೆ ತಾಡೆ ಬಯಲು ಮು ೨೫ ಬೆಂದು (ಸಾಇಎ. 
ಕಾರಕಲ್‌. ೪೬೮-೧೨: 1894), ತಾರ್ಕು; ೨. "ತಾರುಗದವು' ಪರಾ. 
ತಾಳ್ಕು: ೧. “ತಾಳಂ ತಾಳಧ್ವಜಂ ಧ್ರುವಂ ಪಶ್ರಿಯೆನೆ ತಾಳು” (ಮಂಗರಾ. 
೩೪-೯). ೨. ಸೊಸೆ ಬೇಸರದಿಂದ ಕೋಣೆಯ ಒಳಗೆ ಹೋಗಿ ತಾಳು ಹಾಕಿ 
ಕೊಂಡಿದ್ದಾಳೆ (ಜಿಕರಾ. ೪). ತಾಳ : ೧. “ತೃಣರಾಜಾಹ್ವಯಃ, ತಾಲಃ, 
ಈ ೨ ತಾಳಿಯ ಮರ” (ನಾಚಿರಾ. ೦೦೭); ಜಾಲ ಹಾಲಿ ತಾಳೆ. . .ಮುಂತಾದ 
ಹೆಮ್ಮರಗಳು ವತ್ತಾಗಿ ತೋರ್ದವಾ ವನದಿ (ಸಾಗಂಪ. ೨-೩೪) ; ಅವನಿಗೆ 
ತಮ್ಮ ಆಸ್ತಿಯಲ್ಲಿದ್ದ ತಾಳೆಗಳನ್ನು ಗುತ್ತಿಗೆಗೆ ಕೊಟಸ್ಸಿ (ಒಡ್ಮಿಉ. ೪೭). 
ಓತಾಟಳ್ಯ : ೧. ನೂರ್ವರುಂ ಪೊನ್ನ ತಾಲ್ಗಳ್‌ ಸೂಲ್‌ೊಳ್‌ 
ಬೀಟ್ವಿಂತೆ ಬಿಟ್ಟಿರ್‌ (ಪಂಪಧಾ. ೦೦-೯೫) ; ಬೆಟ್ಟಿದ ತಾಬ್ಟುದಿದ ಬನಂ 
ಗಳಲ್ಲಿ ಬೀಡಂ ಬಿಟ್ಟಂ (ಕಬ್ಬಿಕಾ. ೨೩೭); ಅವಂ ತಾಂ ತಾನೆ'.ಭೇರರ್ತ 
ತಾರ್‌ ನೆಲದೊಳ್‌ ಬಿಚ್ಚಿ ವೊಲಾರ್ದು ಬಿಟ್ಟಿಂ (ಜಿಕೆವಿ. ೪-೧೪೩). ವಿ. 
“ತಾರ್‌-ಒಂದು ಮರಂ, ಅಗುಟ್‌, ಸೂರಣದ ದಂಟು” (ಕಮದ. ಖರಿ. ೧); 
“ತಾಟ್‌ಂದು ಅಗುಟಿಕಿ” (ಳರಸಾ. ೦೬-೩೦೩) ; ಒಲವಿಗಮುಂಟೋ ತಡವ 
ತಾಟಿಗೊಲವಿಗರ ಮೃದು ಕಣ್ಣೀರ್‌ ಸಾಕ್ಷಿದರ್ಕುಂ (ಕುಆಳ್‌. ೦-೮-೧). 
೪, ತಾಳೆಗರಿ; ತಾಡೋಲೆ : ಬರೆದೋಲೆಗಳಂ ಕಿಡಿಸುವಂತು ತಾಟಿಸೊಳ 
ಪಗೆಯೇ (ಬಂಹಕಿ. ೦-೦೦). ಸಿತಾಟಿ : ೧. ಭ್ರಾಂತೇಂ ಫಣಿನಿಳೆಯಂ 
ತಾಟಿಂ ತೆಂಗಿನ ಮರನನಡರ್ದದಲಟ್‌ಂದಟಿಗೆಯ್ಯಂತರದೊಳ್‌ ಬಡಗಲ್‌* 
ನಿರುತಂ ತೋಡುಗೆ ನಾಲ್ಕು ಪುರುಷದೊಳ್‌" ನೀರಕ್ಕುಂ (ಲೋಕೋಪ. 
೩-೨೬); ತಾಳಫಳಂದಿಂಗೆಮ ಗೋಪಾಳರ್‌ ಖಳನಿಂದೆ ತಾಟನಿಟ್ಟಪೆನೆನುತುಂ 
(ಜಗವಿ ೩-೨೩). 

ತಾಟುದ್ಧ- ತಾಳೆಯ ವಂರದಷ್ಟು ಎತ್ತರ,-ಉದ್ದ : ತಾಟುದ್ದಂಬರ 
ಮುತ್ಯಲ್ಲೊಳಮಸೃಕ್ಲಿಂಧು ' ಕಾಟ್ಬುರಂಬರಿವಿನೆಗಂ ತಾಳುಂತಟ್ಟುಂ 
ಬೊಯ್ದರ್‌ (ಪಂರಾಮಾ. ೦೩-೬೪). ಐ ಈ ಶಬ್ದದ ನಿಷ್ಪತ್ತಿಯ ಬಗ್ಗೆ 
ಭಿನ್ನಾಭಿಪ್ರಾಯಗಳಿವೆ. 
[ ಆ ಸಂ. ತಾಲ./ತಮಿ. ತಾಳ್‌, ತಾರ್ಜ್‌ ; ಮಲ, ತಾಟು ; ತೆಲು. ತಾಳ 


ತಾಳ್‌, ತಾಳ್ಕಿ (ನಾ). ಗಂಟಲಂ : ತಾಜುವ ತಾಳ್ಗಳುಮಗುರ್ವಿಸಲ್‌ 


ಕಾಡುಕೋಣನೆಯ್ದಿದುದಟಿಲಂ (ಜಗವಿ. ೦೭-೬೮). ತಾಳ್ಕಿ : ನಿರ್ದವದ 
ತಾಳಿಯಲಿ . , : ಗೋಪಾಳಕರು 'ಬಂದೆಜಗಿ ಬಿನ್ನೈಸಿದರು ಭೀತಿಯಲಿ 
(ಜೀವಂಡ. ೬-೫). [ ಸಂ. ತಾಲು ] " 


ತಾಳ್ಮ 


ತಾಳ, "ತಾಳ್ಕ್‌' ನೋ. 
ತಾಳ್ಯ "ತಾಲ' ನೋ. 
ತಾಳೆ (ನಾ). ಹುಲ್ಲು ಕೀಳಲು ಉಪಯೋಗಿಸುವ ಸಾಧನ; 
ಕುಂಟೆಗೆ ಹಾಕುವ ಕಬ್ಬಿಣದ ಹಲ್ಲು : ಅವಕ್ಕೆ ಜೋಡಾಗಿ ಬೇಕಾಗುವ 
ಕುಡ, ಮುಂಜ, ತಾಳ ಮೊದಲಾದ ಲೋಹದ ಸಾಮಾನುಗಳೂ (ಕನ್ನಜಾ. 
9೩೦). [7] 
ತಾಳಂಗುಟ್ಟು, ತಾಳಗುಟ್ಟು (ಕ್ರಿ). ೧. ತಾಳಕುಟ್ಟು ; ತಾಳಹಾಕು. ೨. 
ತಾಳದಂತೆ ಕುಟ್ಟು; ಒಂದಕ್ಕೊಂದಂ ಬಾರಿಸು,-ಅಪ್ಪಳಿಸು: 
ಚಂದ್ರಾರ್ಕಬಿಂಬಂಗಳಿಂ ಕೊಳೆ ತಾಳಂಗುಟ್ಟುವ . . . ಈಶಪ್ರಮಥಸಮಿತಿ 
ಬಂದತ್ತು (ಜಗವಿ. ೧೮-೧೧). ತಾಳಗುಟ್ಟು: ೨. ತಾಳಗುಟ್ಟುವರು 
ರವಿಶಶಿಗಳನು (ಸಿದ್ದರಾ. ೧-೨೦). [ತಾಳ್ಯ (ಎ ತಾಲ) + ಕಟ್ಟು) 
ತಾಳಂದೋಟ* (ಕ್ರಿ). ತಾಳವನ್ನು ಸೂಚಿಸಂ; ತಾಳ ಹಾಕು: ಒರ್ಕೆಯಿಂ 
ತಾಳಂದೋರ್ಪುದುಂ (ಅದ್ಭುತ. ೩೪-8). 
[ ತಾಳ್ಯ (ಎತಾಲ) ೬ ತೋಟಾ" (ಆ”ತೋಜು) ] 
ತಾಳಕ 'ತಾಲಕ' ನೋ. 
ತಾಳಕಂಗಣಿಗೆ (ನಾ). ಒಂದು ಊರಿನ ಹೆಸರಂ (?) : ಶ್ರೀಮಧುಸೂದನ 
ದೇವರ್ಗಂ ಅಲ್ಲಿಯ ಮಹಾಜನಂ ನಾಲ್ನೂರ್ವರ್ಗಂ ತಾಳಕಂಗಣಿಗೆಯಂ 
ಪ್ರತಿಷ್ಠಂ ಮಾಡಿ (ಕಇಅ. 5-8-೨೮8 ; 1062). [?] 
ತಾಳಕೋಲು (ನಾ). ಅಗುಳಿ ತೆಗೆಯಂವ ಕೋಲು : ಪೂಜಿಸಲು ಬಂದ 
ಪಂಡಿತನು ಕದದಗುಳಿಯಂ ತಾಳಕೋಲಿಂದ ನೊಂಕಿ (ಸೋಮಕ. ೪-೩೮). 
[ತಾಳ್ಯ (ಎತಾಲ ) + ಕೋಲ್ಕು (ಆಕೋಲ್‌,)) 
ತಾಳಗಣನೆ (ನಾ). [ಸಂಗೀತ] ತಾಳವನ್ನು ಎಣಿಸಂವಿಕೆ ; ಸಂಗೀತದ 
ತಾಳಮಾನದ ಗಣನೆ: (8). [ತಾಳ್ಯ (= ತಾಲ) + ಗಣನೆ] 
ತಾಳಗತಿ (ನಾ). [ಸಂಗೀತ] ತಾಳದ ಲಯಂ : ನಲಿನಲಿದು ಪುರವೀಧಿ 
ವೀಧಿಗಳೊಳಗೆ ಜತಿಗಳ ತಾಳಗತಿಗಳಿಗೆಳಸಿ ಕುಣಿದಾಡುವ (ಬಸಪು. ೩೨-೪೨). 
[ತಾಳ (ಜ ತಾಲ) +೬ ಗತಿ] 
ತಾಳಗತ್ತು(ನಾ).ತಾಳದ ರೀತಿ,-ಕ್ರಮ: ಬಯಲಾಟದವರ ಹಿಮ್ಮೇಳದಿಂದ 
ದನಿ ತಾಳಗತ್ತಿನ್ಕಾಗ ಬರತದ ಕುಣಿವುತೀಗ (ಹಾಡುಪಾ. ೨೪-೪) ; ನಿನ್ನ 
ಸ್ವಚ್ಛಂದದುಸುರ ಕೇಳುತ್ತಲೆ ತಿಳಿಯುವುದು - ಹಾಡುಗಾರರ ತಾಳಗತ್ತಿನ 
ಮೇಳ (ಉಯ್ಯಾಲೆ. ೯೭-೧೦) ; ಅವನ ತಾಳಗತ್ತಿಗೆ ಸರಿಯಾಗಿ ಅವರು 
ಊದುತ್ತಿದ್ದರು (ಮೇದಿಮ. ೩9). [ತಾಳ್ಯ (ಎತಾಲ) + ಗತ್ತು] 
ತಾಳಗುಟ್ಟು "ತಾಳೆಂಗಂಟ್ಟ' ನೋ. 
ತಾಳಗೆ; (ನಾ). ತಾಳೆವಂರ: ವಕುಳಂ ದಾಳಿಂಬವಶ್ಕಾದ ತಾಳಗೆ 
ನೇಟ್‌ಲ್ಪನಸು . . , ಇವಟ್‌ಂದ ರಂಜಿಸುವುದುದ್ಕಾನಂ (ಸೌಇಇ. 2%-1, 
೩೪೩-೪೦; 1226). [ <ಸಂ.ತಾಲಕ] 
ತಾಳಗೆ, (ನಾ). ಒಂದಂ ಬಗೆಯ ಸೊಪ್ಪು: 
ತಕ್ರಸಿಂಧುರುಹಮನಾವಗಂ ಕೊಬಗಿನೊಳ್‌ ಕುರು(ಜು)ವಾದೊಡೆ 
ಪೊಯ್ಕೆ ಪಿಂಗುಗುಂ (ರೋಕೋಪ. ೯-30. [?) 
ತಾಳಗೆಡು (ಕ್ರಿ). ಲಯಂತಪ್ಪು ; ಕ್ರವಂತಪ್ಪು ; ಅಸ್ತವ್ಯಸ್ತವಾಗಂ ; 
ಹತೋಟಿ ತಪ್ಪು; ಹದ ತಪ್ಪು: ಅವನ ವಿಚಾರಗಳು ತಾಳಗೆಟ್ಟವು 
ಅವು ಸುಲಭವಾಗಿ ಸಾಗದಾದವು (ಅಂಬಿಕೆ. ೮0); ಕೈಯಲ್ಲಿ ದುಡ್ಡು ಬಂದಾಗ 
ತಾಳಗೆಟ್ಟು ಹಾಳುಮಾಡಿದರೆ (ಮುಂಬಯಿ. ೫-೨೪೮). 
[ ತಾಳ್ಯ (ಎತಾಲ) + ಕೆಡು; ] 
ತಾಳಗೇಡಿ (ನಾ). ತಾಳವನ್ನು ಅರಿಯಂದವನಂ ; ತಾಳತಪ್ಪುವವನಂ : 
ಅರಿಯದ ತಾಳಗೇಡಿಗೆ ಸಲ್ಲ ತಂಬೂರಿ (ಶರೀಫ, ೨೭-೨). 
[ತಾಳ ( ಎ ತಾಲ) + ಕೇಡಿ) 


ತಾಳಗೆಯಂ ಬಿಸಿಮಾಡಿ 


೩೪೫೫ 


ಶ್‌ 
ಐ 


೨0 


45 


ತಾಳನಿವರ್ತನ 


ತಾಳಗೊಟ್ಟಿ (ನಾ).(?): ತತ್ತಬಳ ತಾಳಗೊಟ್ಟಿ[ಪಾಂಾಂ.ಟೈ]ಯೆನುತ್ತಾದಂ 
ಯಷಿಯರೊಡನೆ ಜಡಮತಿಗಳ್‌ ಪೋರುತಿರ್ಪರ್‌ (ಸಮಪ. ೦೪-೧೭). 
[7] 
ತಾಳಜತಿ (ನಾ). [ಸಂಗೀತ] ತಾಳದ ಲಯಂ: ತಾಳಜತಿಗಮರಿಯರ 
ಗೇಯಕೆ ಕಾಲಗೆಜ್ಜೆಗಳುಲಿಯೆ ಕುಣಿದನು (ಸಾಳ್ಮಛಾ. ೩೩-೦೦೭). 
[ ತಾಳ್ಯ ( ಎ ತಾಲ) + ಜತಿ] 
ತಾಳಡಿ (ನಾ). (?): ಅಂಬಾಡೀ ಮಾವೂ ಕಿರನೆಲ್ಲಿ ತಾಳಡಿಯ ಅಳಗಾರ 
ಚಲ್ವಯ್ಲೇೇ ಕುಯ್ದಾರೆ (ಹುಟ್ಕಹ. 60). 1?) 
ತಾಳತಂತ್ರ (ನಾ). ಕೈಚಳಕ ; ಕೈವಾಡ ; ಮೋಸಗಾರಿಕೆ : ತಾಳತಂತ್ರದ 
ಲೆಕ್ಕಮಾಡಿ ನನಗೆ ಇಂತಿಷ್ಟು ಕೊಡೋದು ಅಂತ ಒಪ್ಪಂದ ಆಯ್ತು 
(ಮಲೆಮ. ೧೦೦). [ ಆತಳತಂತ್ರ) 
ತಾಳತಪ್ಪು(ಕ್ರಿ). ಲಯಂ ತಪ್ಪು, -ಕೆಡು ; ಹತೋಟಿ ತಪ್ಪು; ಹದ ತಪ್ಪು; 
ಹೆಚ್ಚ ಕಡವೆಂಯಾಗಂ: ತಾಳತಬ್ಬ ಬಾಯರು ಆಡಿಬಿಟ್ಟರು (ಕನನೆ. ೨೨); 
ತಾಳ ತಪ್ಪಿದರೆ ಕುಣಿಯೋದು ತಪ್ಪುವುದಿಲ್ಲ (ಗಾದೆ). 
[ತಾಳ್ಯ (ಐ ತಾಲ) + ತಪ್ಪು11 
ತಾಳತರು "ತಾಲತರಂ' ನೋ. 
ತಾಳತರ್ಜನ (ನಾ). [ಸಂಗೀತ] ತಾಳವನ್ನು ಚೆನ್ನಾಗಿ ನಿರೂಪಿ 
ಸಂವುದಂ : ರಾಗ ಸಂದರ್ಭದಲ್ಲಿ, ತಾಳತರ್ಜನದಲ್ಲಿ ಯತಿಯ ಆಯತಿಯಲ್ಲಿ 
(ಬೆಟ್ಟಿ ಅ. ೦೩-೦೦). [ತಾಳ್ಯ ( ಐ ತಾಲ) + ತರ್ಜನ ] 
ತಾಳದ "ತಾಳಿದ' ನೋ, 
ತಾಳದಂಡ (ನಾ). “ವಾದ್ಯಗಾರರ ಚಾಲಕನು ತಾಳ ಸೂಚಿಸಲು ಉಪ 
ಯೋಗಿಸುವ ದಂಡ ; ತಾಳದಂಡ” (೫೩೬೦೩. ಇಂಕನಿ.). 
[ತಾಳ್ಮ (ಎ ತಾಲ) + ದಂಡ] 
ತಾಳದಳ (ನಾ). ತಾಳೆಯ ಗರಿ : ತಾಳದಳಾವಳೀಕಳಕಳಾನಿಳನುರ್ವಿಸಿ ತೀಡೆ 
ಪೇಬಟ್‌ವಿಖಾ ಗಾಳಿಯನಾದ ನಿಷ್ಮುರನಿನಾದಮಿದಾವುದೆನಲ್ಕೆ (ಜಗವಿ. ೪-೩೯). 
[ ಸಂ. ತಾಲದಲ) 
ತಾಳಧರ (ನಾ). ತಾಳವನ್ನು ಹಿಡಿದವನಂ; ತಾಳೆಹಾಕುವವನಂ; 
ಸಂಗೀತದಲ್ಲಿ ಕಾಲಗಣನೆ ಮಾಡುವವನು: “ ಶಬ್ದಜ್ಞನೆಂದೆನಲ್‌ 
ತಾಳಧರನೆನಿಸಿಕ್ಕು ” (ಮಂಗೆರಾ. ೦೦೧-೩) ; “ ತಾಳಧರಂ ಸುರಪಾಶ 
ಶಕ್ತಿಕ್ರೌಂಚಾರಿ ವಿಶಾಖ ಶಬ್ದಂ” (ನಾನಾರ. ೩೯). [ ಸಂ. ತಾಲಧರ] 
ತಾಳಧರಿ (ನಾ). ತಾಳಹಾಕಂವ ಹೆಂಗಸು:ತಾಳಧರಿ ನೀನಾಗು ಭೋಗಾಯಿ 
(ಬಸಪು. ೧೨-೪೨). [ತಾಲಧರ +೬ - ಇ] 
ತಾಳಧಾರಿ (ನಾ). ಎ ತಾಳಧರ : ಸಂಗೀತದ ಸಂಚು ತಾಳಧಾರಿಯ ಕಳವು 
- ೬ ಇಂತೀ ನಾನಾ ಗುಣಂಗಳ ಲಕ್ಷ್ಕೂಲಕ್ಷಿತವಂ ಶಿಳಿದು (ಸರ್ವವ 
೧೩೮-೬೮೩). [ ಸಂ. ತಾಲಧಾರಿನ್‌ ] 
ತಾಳಧಾರಿಗ (ನಾ). ಎ ತಾಳಧರ : ತಾಳಧಾರಿಗ ನಟುವಿಗ ಗಾಯಕರು ನೆಟ್‌ 
ಮೇಳವಡೆದ ವಾದ್ಯದವರು (ಕಂನವಿ. ೨೬-೨೭): ತಾಳಧಾರಿಗರು, 
ಮದ್ದಳಿಗರು . . . ಮುಚ್ಚಿಗರು ಇವರೆಲ್ಲರ ಮನೆಗಳು ಸಾಲು-ಸಾಲಾಗಿ 
ಒಪ್ಪತ್ತಿದ್ದುವು (ಕರ್ಣಾಜ. ೦೫೮). [ ಎಸಂ. ತಾಲಧಾರಿಕ ) 
ತಾಳಧ್ವಜ “ತಾಲಧ್ವಜ' ನೋ. 
ತಾಳನಿರ್ಣಯ (ನಾ). ತಾಳವನ್ನು ನಿರ್ಣಯಿಸುವುದಂ : ತಾಳನಿರ್ಣಯ, 
ವೇಗ, ಪದವಿನ್ಮಾಸ ಇವು ಕಥಕ್‌ ಪ್ರದರ್ಶನದ ನಿರ್ಣಯಾಂಶಗಳಾದವು 
(ಭಾರದ. ೫೫೮). [ತಾಳ್ಯ (ಐತಾಲ) + ನಿರ್ಣಯ) 
ತಾಳನಿವರ್ತನ (ನಾ). ಎ ತಾಳನಿವರ್ತನೆ : ಅತಿ ಸುಕಂಠನುಂ ವಿಂಶತಿಯಶಿ 
ಪ್ರಗಲ್ಪನುಮಪ್ಪ ಮುಖ್ಯಗಾಯಕಂ ತಾಳನಿವರ್ತನಂ ಮಾಡಿ (ಮಲ್ಲಿಫು. 


೪-೨೪). [ತಾಳ್ಯ (= ತಾಲ) + ನಿವರ್ತನ] 


ತಾಳನಿವರ್ತನೆ 


ತಾಳನಿವರ್ತನೆ (ನಾ). ತಾಳದ ಪ್ರಯೋಗ ; ತಾಳ ಹಿಡಿಯಂವಿಕೆ : 
ಆಗಳವಸರಮಜ್‌ದು ತಾಳನಿವರ್ತನೆಗೆಯ್ದು ಬಂಚದಿಂಚರದೊಳುಪಾಶ್ರಯಂ 
ಬಡೆದು (ಮಲ್ಲಪು. ೧೩-೨೮). [ತಾಳ್ಯ (ಜತಾಲ) + ನಿವರ್ತನೆ] 

ತಾಳಪತ್ರ "ತಾಲಪತ್ರ' ನೋ. 

ತಾಳಪತ್ರಪಾಟನ (ನಾ). ಒಂದಂ ನರಕದ ಹೆಸರು : ಲಾಂಗೂಲಕರ್ತನ, 
ತಾಳಪತ್ರಪಾಟನ . .. ಮೋಹಸಂಭ್ರಂಶವೆಂಬೈದು ಮಂತ್ರಿನರಕಂಗಳಿಂ 
ವಿವೇಕ. ೧೮೧). [ತಾಳಪತ್ರ (= ತಾಲಪತ್ರ) + ಪಾಟನ ] 

ತಾಳಬದ್ಧ “ತಾಲಬದ್ಧ' ನೋ. 

ತಾಳಭಂಜನ (ನಾ). ತಾಳವ್ಮಕ್ಷಗಳೆನ್ನಿ ನಾಶಮಾಡಿದವನು; ಶ್ರೀ 
ರಾವಂ ; ೧ ಶ್ರೀರಾಮನು ಸುಗ್ರೀವನಿಗೆ ತನ್ನ ಪರಾಕ್ರಮವನ್ನು 
ತೋರಿಸಲಂ ಏಳು ತಾಳವೃಕ್ಷಗಳನ್ನಿ ಒಂದೇ ಬಾಣದಿಂದ ಕತ್ತರಿ 
ಸಿದನೆಂಬ ಕಾರಣದಿಂದ ಈ ಹೆಸರು ಬಂದಿದೆ: ತಾಳಭಂಜನನೊಡನೆ 
ಕದನವ ತಾಳಿದರೆ ಗೆಲುವಿಲ್ಲ (ಕಶಿರಾ. ೨೬ ಸೂಡನೆ). 

[ತಾಳ್ಯ ( ಎ ತಾಲ) * ಭಂಜನ] 

ತಾಳಮದ್ದಲೆ "ತಾಳಮದ್ದಳೆ' ನೋ. 

ತಾಳಮದ್ದಳೆ, ತಾಳವಂದ್ವಲೆ (ನಾ). ೧. ತಾಳ ಮತ್ತೂ ವಂದ್ಚಳೆ : 
ಪಲ್ಲಕ್ಕಿಸೇವೆ ತಾಳಮದ್ದಳೆಯ ಸೇವೆಗೆ (ಸಇಇಇ. 1೫-11, ೬೬೨-೧೩ 1656): 
ಉತ್ಕಟ ತಾಳಮದ್ದಳೆಗಳೆಂಬ ಬಹುವಾದ್ಯದುಬ್ಬಟೆಯಖಳದೆಸೆಯೊಳಾ 
ವರಿಸಲ್‌ (ಜಿಬಫು. ೫-೭); ತಾಳಮದ್ದಳೆ ಮುಖವೀಣೆಯಾವುಜ ಗೀತದಾಳಾಪ 
(ಕಂನವಿ. ೮-೫). ವಿ. (ರಂಗಸ್ಥಳ, ವೇಷಭೂಷಣ ವಣುಂತಾದ 
ಪರಿಕರಗಳಿಲ್ಲದೆ ನಿರ್ವಹಿಸುವ) ಒಂದು ಬಗೆಯ ಆಟ ; ಯಕ್ಷಗಾನದ 
ಭೇದ: ಒಂದು ಕಡೆಯಲಿ ತಾಳಮದ್ದಳೆಯೊಂದು ಕಡೆಯಲಿ 
ಸಾರತರ ಸಂಗೀತ ಸಾಹಿತ್ಯ (ನಳಡ. ೩-೫೨) ; ಯಕ್ಷಗಾನ ಎಂಬುದು... 
ತಾಳಮದ್ದಳೆ, ಮೇಳ, ಪ್ರಸಂಗ ಎಂಬ ಹೆಸರುಗಳಿಂದ ನಮಗೆ ಪರಿಚಿತ 
ವಾಗಿದೆ (ಯಕ್ಷಗಾ. ೬೨). ತಾಳಮದ್ದಲೆ : ೨. ನಾಟಕ ಕೋಲಾಟ ತಾಳ 
ಮದ್ದಲೆ ಬಯಲಾಟ . . . ಕಲೆಗಳ ನೋಟದೆೊಳಾಸಕ್ತಿ ಬಹಳ (ಇಂಜಾಪ. 
೯-೩೫). [ತಾಳ್ಯ (ಐತಾಲ) + ಮದ್ದಳೆ (“ಇ ಮದ್ದಲೆ) ) 

ತಾಳಮರ (ನಾ). ತಾಳೆಯ ಮರ; ಹನೆಮರ: ತಾಳಮರದ ಕೆಳಗೆ 
ಒಂದು ಹಾಲ ಹರವಿಯಿರ್ದೊಡೆ ಅದ ಹಾಲಹರವಿಯೆನ್ನರು ಸುರೆಯ 
ಹೆರವಿಯೆಂಬರು (ಬಸವ. ೯೦) ; ತಾಳಮರನ ಕೀಳುವಂಗೆ ಚೊಗಚೆಯ 
ಗಿಡವೇನು (ಸರ್ವವ. ೮೭-೪೮೫): ಕಿ:9ಿಸಿದನರಮನೆಯ ಹೇಮದ ತಾಳೆಮರ 
ಹದಿನಾಲ್ಕಸಧ್ವ ರಶಾಲೆಯಿದಿರಲಿ ತೋರಣಸ್ತಂಭಂಗಳಹವೆಂದು (ಕುವ್ಕಾಸ. 
೫-೪೮) ; ತಾಳಮರನದು ಕಾಯ ಮಳೆಗಅಕಿದಳುಕಿ ಹೋದುದು (ಸಾಳ್ಕಥಾ. 
೨೨-೧೫). "ತಾಳೆವಂರ' ಪರಾ. [ತಾಳ್ಯ (ಐ ತಾಲ) + ಮರ್ಮ) 

ತಾಳಮಾನ "ತಾಲಮಾನ' ನೋ, 

ತಾಳಮೇಳ (ನಾ). ೧. ತಾಳದ ಮೇಳ,-ಹೊಂದಾಣಿಕೆ : ಕೇಳನೋ 
ಹರಿ ತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ (ಪುರಂದ. ೪-೭೭ 
ಅನುಪಲ್ಲವಿ). ೨. ವಾದ್ಯವೃಂದ: ಅನೇಕ ಧ್ವಜಪತಾಕೆಗಳು, ಸಮಸ್ತ ವಿಧ 
ವಾದ್ಯ ತಾಳಮೇಳಗಳೊಂದಿಗೆ . . . ನಮ್ಮ ಮನೆಯ ಮುಂದೆ ನಿಂತವು 
(ಪ್ರತಾಪ. ೧೬). ೩. ಒಂದಕ್ಕೊಂದು ಸಂಬಂಧ ; ಹೊಂದಿಕೆ : ಆಕಾಶ, 
ಪಾತಾಳ-ಎರಡರಲ್ಲೂ ಇಲ್ಲ ತಾಳಮೇಳ (ನೆಲಮು. ೧೫-೭); ಒಂದಕ್ಕೊಂದು 
ತಾಳಮೇಳವಿಲ್ಲದ ಸುದ್ದಿ ಹೇಳಿ ಹೊರಟುಹೋದರು (ಮೂರುದಾ. ೩೪೭); 
ಇಲ್ಲಿ ಸೂತ್ರವೃತ್ತಿಗಳಿಗೆ ತಾಳಮೇಳವಾಗುವುದಿಲ್ಲ (ಶಮಪಾಂ. ೩೨). ೪. 
(ಆಲಂ) ಪ್ರೋತ್ಸಾಹ : ಈ ತಿಕ್ಕಾಟಕ್ಕೆ ಆಗಾಗ್ಗೆ ಬರುವ ಓಟಿನ ಗಲಾಟೆ 
ತಾಳಮೇಳ ಒದಗಿಸಿ ಕೊಡುತ್ತದೆ (ನನ್ನೂರ, ೩೧೭). 

[ತಾಳ್ಯ ( ಇ ತಾಲ) * ಮೇಳ (ಇ ಮೇಲ) ] 


೩೪೫೬ 


15 


35 


ತಾಳಸಂಪುಟ 


ತಾಳರವ (ನಾ). ತಾಳದಲ್ಲಿ ಹೊ ರ ಡಂ ವ ಅಕ್ಷರ,-ಬೋಲು:: 

“ಣುತ್ತಡಗ್ವೈಢಣಮ್ಮೆನೆ ತಾಳರವಮಕ್ಕು ? ( ಮಂಗರಾ. ೨೪-೮). 
[ತಾಳ್ಯ (ಇ ತಾಲ) 4 ರವ] 

ತಾಳಲ "ತಾಳಿಲು' ನೋ. 

ತಾಳಲಕ್ಷ್ಮ (ನಾ). ತಾಳದ ಲಾಂಛನವನ್ನುಳ್ಳವನು; ಬಲರಾಮ: ಬಲನೇಕ 
ಕುಂಡಲಂ ಕುರುಕುಲನೊಳ್ಳೂಡಲೈೆ ತಾಳಲಕ್ಷ್ಮಂ ಬಂದಂ (ಗದಾಯು. ೭-೩೬). 

[ ಸಂ. ತಾಲಲಕ್ಷ್ಮ ನ್‌ (ತಾಲ + ಲಕ್ಷ್ಮನ್‌)] 

ತಾಳಲಗಾಯಿ (ನಾ): ತಾಳಿಸಿದ ಕಾಯಿ; ಎಣ್ಣೆಗಾಯಂ: ಹುಗ್ಗಿ 

ಹೂರಣಗಡುಬು ಮಗ್ಗಿ ತಾಳಲಗಾಯಿ (ಜಾನಗೀ. ೫೭). 
[ತಾಳಲ (ಎತಾಳಿಲು) * ಕಾಯ್ಕಿ (ಆಕಾಯ್ಮ) ) 

ತಾಳಲು "ತಾಳಿಲು' ನೋ. 

ತಾಳವಟ್ಟ (ನಾ). ೧. ತಾಳೆಯ ಗರಿಯಿಂದ ಮಾಡಿದ ಬೀಸಣಿಗೆ : (8). 
"ತಾಲವೃಂತ' ಪರಾ. ೨. ಬೀಸಣಿಗೆಯಂತಿರುವ ಕಿವಿ; ಆನೆಯ ಕಿವಿ: 
ಲಳಿತವಿಷಾಣಕೋಟೆಗಳಿನೀಡಿಟಿ೨ದಾಗಳಿ ತಾಳವಟ್ಟಮಂ ಸೆಳೆದು ತುಡುಂಕಿ 
(ಡಂದ್ರಪು. ೩-೬೫8); ಮೋದಿದ ತಾಳೆವಟ್ಟ ಕೈದೊಳ್ಳಂದ ಪೆಣಂ ಪೆಡಂಮಗುಳೆ 
ಕಣ್ಣೆ ಜವನೇಜ್‌ದೊಂದು ಜಕ್ಕಂದೊಳದಂತೆ (ಎಕ. ೪1. ತರೀಕೆ. ೪೩-೪೬; 
1196); ನಡೆತರ್ಪ್ಪ ಮದದಾನೆ ಭೋಂಕನೆ ನಿಂದು ತಾಳವಟ್ಟಮಂ ತೂಗ 
ದೊಡಲನೊಲೆಯದೆ . . . ಕಂಡರಿಸಿದಂತೆ ನಟ್ಟು ನಿಂದು (ಬಾಹೂರ. ಹ. 
೩೦೧೯-೨೩). ೩. [ನಾಟ್ಯ] ನೃತ್ಯದ ಒಂದಂ ಬಗೆ: ಕಡುಜಾಣ್ಮೆಯಿಂ' 
ತಾಳವಟ್ಟಮಂ ನುಡಿವ ಮೆಲ್ಲಡಿಗಳೊಡನೊಡನೆ ಡಿಳ್ಳಾಯದಿಂ ಡೆಂಡಣಿಸ 
ತೊಡಗಿತೇನೆಂಬೆ (ಸೌಂದಪು. ೮-೧೫); ಕರಿಪತಿಯನು ತಾಳವಟ್ಟದಿ ಕುಣಿಸುತ 
ನರನಾಥಸುತನೈದಿದನು (ನಾಗಕು. ೭-೭೪). 

[ <ಎಪ್ರಾ. ತಾಲವೇಂಟ./ಸಂ. ತಾಲವೃಂತ ] 

ತಾಳವನ "ತಾಲವನ' ನೋ. 

ತಾಳವರ್ಗ (ನಾ). [ಸಂಗೀತ] ತಾಳದ ವರ್ಗೀಕರಣ: ಜಟಾ, ಘನ, 
ಕ್ರಮ ಮೊದಲಾದವು ಮುಂದಿನ ಪ್ರಬಂಧ, ತಾಳೆವರ್ಗಗಳಿಗೆ ಪೀಠಿಕೆಯೆನ್ನ 
ಬಹುದಾಗಿದೆ (ಭಾರದ. 8೩೬). [ತಾಳ್ಯ (ಎ ತಾಲ) * ವರ್ಗ) 

ತಾಳವಾದ್ಯ (ನಾ). ತಾಳವನ್ನು ಸೂಚಿಸುವುದಕ್ಕಾಗಿ ಹಾಡಿನೊಂದಿಗೆ 
ಬಾರಿಸುವ ತಬಲ, ಮೃದಂಗ, ಘಟ ಮಂಂತಾದ ವಾದ್ಯ : ಡೋಲಕ್‌ 
ಎಂಬ ವಾದ್ಯವೂ ಸಂಗೀತಕಚೇರಿಗಳಲ್ಲಿ ತಾಳವಾದ್ಯವಾಗಿ ಉಪಯೋಗ 
ದಲ್ಲಿದೆ (ಸಂಗೀಠಂ. ೧೨೨). [ತಾಳ್ಯ (ಎ ತಾಲ) + ವಾದ್ಯ) 

ತಾಳವಾದ್ಯಕಚೇರಿ (ನಾ). ತಾಳವಾದ್ಯಗಳಿಂದ ಕೂಡಿದ ಕಚೇರಿ ; 
ರಾಮನವಮಿಯ ಪ್ರಯುಕ್ತ ಇಂದು ತಾಳವಾದ್ಯಕಚೇರಿಯನ್ನು 
ಏರ್ಪಡಿಸಿದ್ದಾರೆ (ರೂ). [ತಾಳವಾದ್ಯ + ಕಚೇರಿ] 

ತಾಳವಾರ, "ತಾಳ್ವಾರ' ನೋ. 

ತಾಳವಾರ್ಯ "ತಳವಣ' ನೋ. 

ತಾಳವೃಂತ "ತಾಲವೃಂತ' ನೋ. 

ತಾಳವೃತ್ತ (ನಾ). [ಛಂದ] ವೃತ್ತಗಳಲ್ಲಿ ಒಂದಂ ಬಗೆ: ದಂಡಕ ರಘಟಿ 
. « « ಗಣನಿಯಮ ಕಂದ ಶಂಖಾವೃತ್ತ ತಾಳೆವೃತ್ತೂದಿ ಜಾತಿಗಳುಂಟು 
[ಪಾತಾಂ. ದಂಡಕಂಗಳ* ತಂಳವಾದಿ ದೇಶಭಾಷೆಗಳೊಳ*) 
ಪುಟ್ಟುವುವೆಲ್ಲಂ ಸರ್ವವಿಷಯ ಭಾಷಾ ಜಾತಿಗಳಕ್ಕು೦ (ಛಂದೋಂಬು. 
೧-೪೬ ವ). [ತಾಳ್ಯ (ಇತಾಲ)* ವೃತ್ತ) 

ತಾಳಸಂಪುಟ (ನಾ). ಕರಸಂಪುಟ: ಸೇರೆ: ತಾಳಸಂಪುಟಕ್ಕೆ ಬಾರದ 
ಘನವ ಅರ್ಪಿಸ ಹೋದರೆ ಅರ್ಪಣ ಮುನ್ನವೆ ಇಲ್ಲ (ಬಸವ. ೩೯೨); 
ಆವುದು ಕಿಜಕಿದು ಆವುದು ಹಿರಿದೆಂಬೆನಯ್ಯಾ ತಾಳಸಂಪುಟಕ್ಕೆ ಬಾರದ ಘನವ 


(ಡನ್ಮವ, ಕ. ೦೦೧-೨೩೧). ತಾಳ್ಯ (ತಾಲ) * ಸಂಪುಟ) 


ತಾಳಹಣು 
ಣ 


ತಾಳಹಣ್ಣು (ನಾ). ತಾಳೆಯ ಹಣ್ಣು : ಬೆರಳು ತಾಳಹಣ್ಣ ಹಿಸಿಕಿದಡೆ 
ಮೆಲಲುಂಟೆ (ಮಹಾದೇ. ಲ. ೧೦೦-೨೭೫೧). "ತಾಳೆಹಣ್ಣು' ಪರಾ. 
[ ತಾಳ (- ತಾಲ) + ಹಣ್ಣ (ಎಪಣ್‌್‌) ) 


ತಾಳಹಳವಿಗೆ (ನಾ). ತಾಳೆಯ ವಂರದ ಗುರುತು ಳ್ಳ ಧ್ವಜ; 


೩೪೫೭ 


ಬಲರಾಮನ ಧ್ವ ಜ: ಕುರುಪತಿಯನವಗಡಿಸಿ ತಾಳಹಳವಿಗೆಯವನ: | 5 


ಯಾದವಜಾಲ ಸಹಿತೈತಂದು . *. ೬ ಅಜ ದನು ಕೃಷ್ಣನಭಿಮತವ 
(ಕುವ್ಯಾಗ. ೬-೮). [ತಾಳ್ಯ (ಇ ತಾಲ) +೬ ಹಳವಿಗೆ (ಎಪಟವಿಗೆ) ) 
ತಾಳಹಾಕು (ಕ್ರಿ). ೧. ಅಗುಳಿ ಹಾಕಂ : ಬಾಗಿಲಿಗೆ ತಾಳಹಾಕಿದ್ದೇನೆಂದು 
ಧೈರ್ಯಗೆಂಡು ಮತ್ತೆ ನಿರ್ಲಕ್ಷವಾಗಿ ತನ್ನ ಕಾರ್ಯದಲ್ಲಿ ತೊಡಗಿದಳು 
(ಕಾನೂರು, ೮0) ; ನಿಮ್ಮ ದಾರೀ ಕಾಯುತ್ತ ಬಾಗಿಲ ತಾಳಹಾಕಿಕೊಂಡು 
ಇಲ್ಲಿಯೇ ಕುಳಿತಿದ್ದೆವು (ಹರಿವ. ೨೩). ವಿ. [ಸಂಗೀತ] ತಾಳವನ್ನು 
ಹಾಕಂ; ತಾಳಹಿಡಿ : ಪದಗಳನ್ನು ತನ್ನ ಕೊಳಲಲ್ಲಿ ನುಡಿಸತೊಡಗಿದ, 
ಬೇರೊಬ್ಬ ತರುಣ ತಾಳಹಾಕತೊಡಗಿದ (ಜಾಹುತ್ತ. ೯೨). ಹ. 
(ಆಲಂ) ಹೂಂಗುಟ್ಟು ; ಅನುಸರಿಸು ; ಸಮ್ಮಾತಿಸು : ನಾನೇಕೆ . . . 
ಅವರು ಹೇಳಿದ್ದಕ್ಕೆ ತಾಳಹಾಕಿ ನನ್ನ ವಿಚಾರಸ್ವಾತಂತ್ರ್ಯವನ್ನು 
ಅದುಮಿಡಬೇಕು (ದೂರಸ. ೨೦೫) : ಅದಕ್ಕೆ ಅವನ ಮನವೂ ತಾಳಹಾಕಿತು 
(ಹೇವುಕೂ. ೨); ವಸ್ತಾದಲಲ್ಲಿಸಾಹೇಬನು ಕೂಡ ಶಮಸುದ್ದೀನನ 
ಮಾತಿಗೆ ತಾಳಹಾಕತೊಡಗಿದ್ದರಿಂದ ಅದಕ್ಕೊಂದು ಸ್ವರೂಪ ಬರತೊಡಗಿತು 
(ಹಬ್ಬಿಬ. ೪೦). [ ತಾಳ್ಮೆ (-ತಾಲ) + ಹಾಕು (<“ಪಾಯ್ಕು,)] 
ತಾಳಹಿಡಿ (ಕ್ರಿ). - ತಾಳೆಹಾಕು ೧ : ಅವನ ನಡುಗೆಗೆ ನನ್ನ ನಾಡಿಗಳು 
ತಾಳಹಿಡಿಯುವುವು, ಅವನ ಹೆಜ್ಜೆಗೆ ನನ್ನ ಪ್ರಾಣವು ಗೆಜ್ಜೆಹಾಕುವುದು 
(ಜಯಂತ. ೩೫೭). [ತಾಳ್ಯ (ಎ ತಾಲ) + ಹಿಡ್ಲಿ (ಪಿಡಿ) ) 
ತಾಳಹೀನ (ನಾ). ತಾಳ ರಹಿತವಾಮದು ; ತಾಳವನ್ನು ಅನುಸರಿಸ 
ದಿರಂವುದು : ತ್ರಿಪದಿಯನ್ನು ತಾಳಹೀನವೆಂದು ಹೇಳಿರುವ ಪೂರ್ವ 
ಲಾಕ್ಷಣಿಕರ ಉಕ್ತಿಗೆ, . . ಪ್ರಸ್ತಾರ ಹಾಕಿಯೇ ತೋರಿಸಿದ್ದಾರೆ (ಸಂಶೋಧ. 


1%, ಮುನ್ನುಡಿ) : ತಾಳಹೀನವಾದ ಸಂಗೀತವೇ ಅಗಲೀ . . . ನೃತ್ಯವೇ 
ಆಗಲಿ, ಶೋಭಿಸುವುದಿಲ್ಲ (ಸಂಗೀಣೆಂ. 3೯೩). 
[ತಾಳ್ಯ (ಎತಾಲ) + ಹೀನ] 
ತಾಳಿ, "ತಾಲ್ಕಿ' ನೋ. 
ತಾಳ್ಕಿ "ತಾಲ್ಕಿ' ಟೋ. 
ತಾಳ್ಕಿ "ತಾಳ್ಕ್ಮ್‌' ನೋ. 
ತಾಳ್ಮಿ (ನಾ). ಬೆರಣಿಯ ಒಟ್ಟಿಲಂ,-ರಾಶಿ; ತಣ್ಣಾಳಿಯಿಂದವ 


ಳೂಡಲ್ಲಿಚ್ಚು ತಾಳಿಯ ಹಾಕಿ ಪೆರ್ಮೊಅಗೊಂಡ ತೆಜದಿ ಧಡಾಳಿಸಿತುಷ್ಟ 
ಸಂಘಟಿಸಿ (ಮೋಹತ. ೨೭-೬೨); ಹೆಣವನ್ನು ದಕ್ಷಿಣಕ್ಕೆ ಕಾಲುಮಾಡಿ ತಾಳಿಯ 
ಮೇಲೆ ಮಲಗಿಸಿ (ಕಥಾಗೆ. ೯ಂ). [ “ಮರಾ. ಥಾಳ*) 

ತಾಳ್ಕಿ (ನಾ). (7): ಹುಲಿಮುಖದ ಹರಿಯುಗವ ಸುತ್ತಲು ನಿಲಿಸಿ 
ಬಾಂಧವ ತಾಳಿಗಳ ಕಂಗೊಳಿಪ ರಾಜಾಲಯ ದ ಬಲ್ಮೆಯ ನೋಡಿ 
(ಮೈರಾಕಾ. 8-40). "ತಟ್‌' ಪರಾ. [7] 

ತಾಳಿಕಟ್ಟು "ತಾಳಿಗಟ್ಟು' ನೋ. 

ತಾಳಿಕೆ, (ನಾ). ೧. ಸಹನೆ; ಸೈರಣೆ; ತಾಳ್ಮೆ: ಬಿನ್ನಾಣದೊಳ್‌ 
ಬಿಂಕದೊಳ್ತಾಳಿಕೆಯೊಳುರುತರ ತ್ರಾಣದೊಳ್‌ . , . ಕಣಣೆನವರಿರ್ವರ್ಗೆ 
ಸಮರಾದ ಕಲಿಗಳಂ (ಜೈಮಿಭಾ. 3೨-೧೨), ತಾಳದಲ್ಲಿ ಜಾಣನಾದರೆ 
ತಾಳಿಕೆಯಿದ್ದೀತೇ ? (ಗಾದೆ). ೨. ಬಾಳಿಕೆ ಬರುವುದಂ ; ಹೆಚ್ಚ 
ಕಾಲ ಉಳಿಯುವಿಕೆ : ತಾಳಿಕೆ ಬರುವಂಥ ಉಕ್ಕಾಗಿ ಬರುತಿರೆ ಮುಕ್ಕಾದ 
ಮೊನೆಯಾಗ ಮಸೆಯುತಿದೆ (ಸನೀಗೀ. ೦೦-೧೯) : ನೋಡುವವರಿಗಾದರೂ 
ತಾಳಿಕೆ ಬರುವಂತಿರಬೇಡವೇ (ಮರಳಿ. ೭೮): ಅತ್ಯಂತ ತಾಳಿಕೆಯುಳ್ಳ 


15 


20 


35 


ತಾಳಿಲು 


ದ್ಹಾಗುವಂತೆ ಆ ಚರ್ಮವನ್ನು ಹೊಸೆದನು (ಬಂಗಾಹೆ. ೨೦). ಹಿ. 

ಧರಿಸುವುದು ; ಧಾರಣೆ : “ ತ್ರಸ-ಧಾರಣೇ, ತಾಳಿಕೆಯೊಳ್‌ ” (ಕಾಶಕ್ಕ. 

೨೭೯); ತಮಾಲ ತರುಗಳ ತಾಳಿಕೆಯ ತೋಳುಗಳ ನೆಗಹಿನ ಲಾಳಿಕಾಅರ 

ದೇವ (ತೊರರಾ. ೬-೨೦-೮೯೪). [ತಾಳ್‌, * -ಣಕೆ] 

ತಾಳಿಕ್ಕೆ "ತಾಲುಗೆ' ನೋ. 

ತಾಳಿಕ್ಕೆ (ನಾ). ಹೊಂದಾಣಿಕೆ: ಹುಲ್ಲೆ ಹಾರಿದ್ದಕ್ಕೂ ಹುಲಿ ಅಡಗಿದ್ದಕ್ಕೂ 
ತಾಳಿಕೆ ಇಲ್ಲ (ಗಾದೆ). [ತಾಳ್ಕೆ ೬ - ಇಕೆ] 

ತಾಳಿಗಟ್ಟು, ತಾಳಿಕಟ್ಟು (ಕ್ರಿ). ಮಂಗಳಸೂತ್ರವನ್ನು ಕಟ್ಟಿ : ಚಂದ್ರಾ 
ಭರಣಂ ಮನಮೊಸೆದು ತಾಳಿಗಟ್ಟಿದನೆನೆ ಮೆಣಕದುದು ಕೊರಲೊಳೇಕಮುಖ 
ರುದ್ರಾಕ್ಷಂ (ಗಿರಿಕ. ೩-6೬). ತಾಳಿಕಟ್ಟು : ತಾಳಿಕಟ್ಟೋಕೆ ಕೂಲೀನೆ ? 
(ರೂಢಿ). [ತಾಳ್ಮಿ (ಆತಾಲ್ಕಿ) + ಕಟ್ಟು; 

ತಾಳಿಗೆ "ತಾಲುಗೆ' ನೋ. 

ತಾಳಿಗೆದೆರೆ (ನಾ). ಅಂಗುಳಿನ ತೆರೆ, -ಗೆರೆ,-ಸುಕ್ಕು: ತಾಲುವಿಂದೆ ಕೆಳಗಣ 
(ಗುಂ)ನೆಲೆಯುಂ ತಾಳಿಗೆದೆರೆ ದ್ವಾತ್ರಿಂಶತಮಾಳಿರ್ಕುಂ ಕೂರ್ಮೆಯೆಂಬ 
ಪೆಸರಿಂ ತೋರ್ಕುಂ (ಅಶ್ವಶಾ. ೯-೫). [ತಾಳಿಗೆ (ಆತಾಲುಗೆ) + ತೆರೆ] 

ತಾಳಿಚೌಕುಳಿ (ನಾ). ಒಂದು ಬಗೆಯ ಆಭರಣ: ತಾಳಿವಜ್ರ ತಾಳಿಚೌಕುಳಿ 
[ಪಾಕಾಂ. ಲಿ]ಮುತ್ತಿನ ಕುಂಡಲವಿಟ್ಟು (ವಾದಿಕೀ. ೪0-9೪) ; ವನಪಾಲಕರಿ 
ಗುಡುಗೊರೆ ತಾಳಿಚೌಕುಳಿಯಿತ್ತು ಹರುಷದಿ ಬೀಳುಕೊಟ್ಟನು (ಕೋಗಯ, 
೩-೩೯) ; ನೀಲದೊಂಟಿಯು ತಾಳಿಚೌಕುಳಿ .. . ಕಾಲಸರಗಳು ಲೋಲ 
ಧರಿಸಿಯೆ ಮೆರೆದನು (ಗೋಣಾಡು. ೬). 

[ ತಾಳಿ, (ಆತಾಲ್ಮಿ) + ಟೌಕುಳಿ ( ಆಚೌಕಳಿ) ] 

ತಾಳಿದ, ತಾಳದ (ನಾ). ಒಂದು ಬಗೆಯ ತಾಳಿಸಿದ ವ್ಯಂಜನ ; ಪಲ್ಯ : 
ಬೆಲೆವೆಣ್ಣೆ ಬೇಟಮೇಂ ತಾಳಿದಮಕ್ಕುಮೋ ಕಟವೆಯೋಗರಮಕ್ಕುಮೋ 
(ಲೀಲಾವ. 3-8೭) ; ಬಿಸಿಯಸನ ತೊಯೆ ತುಪ್ಪಂ ತಾಳಿದ[ಪಾ೫90. ಲ] 
ಪಳಿದ್ಯ ಕಜ್ಜಾಯ (ಸಮ್ಮಕ್‌. ೪-೧೦) ; ಬಜ್ಜಿ ತುಳಿದಗಳಂ ಕೆಲಬಲದಿ 
ಬಡಿಸುತಂ (ಲಿಂಗಪು. ೮-9). ತಾಳದ : ತಾಳದ ಸೀಕರಣೆ ಕಸರಿ ಪಚ್ಚಡಿ 
ಗಳು ಮೇಲಾದ ಷಡುರಸಗಳನು . . . ಲೋಲಾಕ್ಷಿಯರು ಬಡಿಸಿದರು 
(ಕಂನವಿ, ೮-೮೫); ಈ ಜ ರಕ್ಕೆ ಎಳೆಯ ಬದನೆಕಾಯಿಯ ತಾಳದ, ಮಜ್ಜಿಗೆ 
ಅನ್ನ ಸಹ ಪಥ್ಯವನ್ನು ಕೊಡಿಸುವುದು (ಸಳವೈ. ೯೧): ಬಟ್ಟಲಲ್ಲಿ ಅನ್ನ, 
ತಾಳದ, ತಂಬಳಿ, ಮೊದಲಾದುವು ಎಲ್ಲ ಕಂಡುವು 
(ಈಕಥೆ. ೧೨೪); ಸಮುದ್ರದ ನಳ್ಳಿಯ ಉಪ್ಪ್ಪವಿಸನಿನ ತಾಳದ 

. ಈ ಭಕ್ಷ್ಯಗಳು ಮೇಜಿನ ಮೇಲಿದ್ದುವು (ಪುನರು. ೧೦೮). 
[ ಆತಾಳಿಸು 
ತಾಳಿಬೊಟ್ಟು (ನಾ). ಮಾಂಗಲ್ಯ : (೪): 
[ ತಾಳಿ; ( ಆತಾಲ್ಕಿ) * ಬೊಟ್ಟು (ಬಟ್ಟ) ) 
ತಾಳಿಮಿಕೆ (ನಾ). ಸಹನೆ; ತಾಳ್ಮೆ: ಸಂತರ ನೆರೆಯಲ್ಲಿ ತಾಳಿಮಿಕೆಯಲ್ಲಿ 
[ ತಾಳಿಮೆ (ಆತಾಳ್ಮ) + - ಇಕೆ] 


ಸಾರು 


ಪಲ್ಯ, 


ನಡೆದು (ವಿಸಾಸು. ೭೪-೫)- 
ತಾಳಿಮೆ "ತಾಳ್ಮೆ' ನೋ. 
ತಾಳಿಲ "ತಾಳಿಲು' ನೋ. 
ತಾಳಿಲು, ತಳಿಲ್ಯು, ತಾಳಲ, ತಾಳಲು ತಾಳಿಲ (ನಾ).2ತಾಳಿದ : 

ಕಿಚ್ಚಡಿ ಬೋನವು ಪಚ್ಚಡಿ ತಾಳಿಲು ಹೆಚ್ಚಿನ ಪಳಿದೆಯು . . . ಕುಳಿತುಣ 

ಬನ್ನಿ (ಶರಲೀ. ೮೭-೧೬). ತಳಿಲ್ಯು : ತರತರದ ಪಚ್ಚಡಿಗಳು ತಳಿಲು 
ಸೀಕರಣೆಯ ೂ ಕರಿದ ತುಪ್ಪದ ಅಪೂಪವೂ ಚಿತ್ರಾನ್ನ ದಧ್ಯನ್ನ (ವಾದಿಕೀ. 

೬೩-೮). ತಾಳಲ : ಅವರೆಕಾಯ ತಾಳಲದ ಸವಿಯ ಬಯಸಿ ಲೇಸಾಗಿ 

ಬಂದೆವು (ಗುರುಜಾ. ೧೦-೯೨), ತಾಳಲು: ಪರಿಪರಿಯ ತಾಳಲ:ಪ್ಪಿನಕಾಯ್‌ 

ಪಳಿದ್ಯ (ಜಿಬಪು. ೩-೬೦). ತಾಳಿಲ: ಅಕ್ಕಿಯೋಗರ ಬಾಟ್‌ ತಾಳಿಲವದೇಂ 


ತಾಳಿವಜ್ರ 


ಮನಂಗೊಂಡಿರೆ ಚಲ್ಲಕಾರ್ತಿಯರ್‌ ಬಡಿಸಿ (ಪುಣ್ಕಾಸ್ತ. ೩-೪೯): ಮೂಡು 
ಬಗೆಯ ತಾಳಿಲಯೆರಡು , . . ಸಾಸವೆ (ಜೂಂಕಕಾ. ೧೯೪೦, ಕುಮಟ. 
೦೦೩-3೬ : 2476); ರಾಜಾನ್ನದ ಕೂಳಿಕ್ಕಿ ತೊಯೆ ತುಪ್ಪವೆಅಕಿದು ತಾಳಿಲ 
ವಿಡೆ (ನೇಮಿಸಂ. 3೯-೧೪೩); ತಾಳಿಲ ಕೊಣಬು ಪುಡೆಯ ಮುಂತಾದ 
ಮೇಲೋಗರವನನುಮಾಳ್ಳುದು (ಸೂಪಕಾ. 8-೩೬); ಕಲಸುಮೇಲೋಗರ 
ತಾಳಿಲ ಮುಂತಾದ ಪಂಚಭಕ್ಷಕ್ಕೆ ಅಕ್ಕಿ ಹಾನೆ ೨ (ಎಇ. ೪, 
೧೩೨-೨೯; 1686). [ ಆತಾಳಿಸ್ಕು * - ಇಲ್ಲು (<ಐ-ಇಲ್‌)] 

ತಾಳಿವಜ್ರ (ನಾ). ಒಂದಂ ಬಗೆಯ ಆಭರಣ : ತಾಳಿವಜ್ರ ತುಳಿಬೌಕುಳಿ 
ಮುತ್ತಿನ ಕುಂಡಲವಿಟ್ಟು (ವಾದಿಕೀ. ೪೦-೪). 

[ ತಾಳ್ಕಿ, (ಇತಾಲ್ಕಿ) + ವಜ್ರ] 

ತಾಳಿಸಪತ್ರ "ತಾಳೀಸಪತ್ರೆ' ನೋ. 

ತಾಳಿಸಪತ್ರೆ "ತಾಳೀಸಪತ್ರೆ' ನೋ. 

ತಾಳಿಸು, (ಕ್ರಿ). ನಿಲ್ಲಿಸಂ; ತಡೆಹಿಡಿ: ಸೆರಗೊಡ್ಡಿ ಬೇಡುವೆ ತಾಳಿಸ್ಮಲ್ಲಯ್ಯ 
-ಕುದುರೆಯು (ನಾಪದ. ೧೦೦). [ತಾಳ್‌ + - ಇಸ್ಕು] 

ತಾಳಿಸ್ಕು (ಕ್ರಿ). ತುಪ್ಪ ಅಥವಾ ಎಣ್ಣೆಯಲ್ಲಿ ಬೇಯಿಂಸಂ,-ಬಾಡಿಸು, 
ಹಂರಿ : ಕಾಯ್ದ ಕಾವಲಿಗಳೊಳ್‌ ಪೆರ್ಮರ[ಪಾಕಾಂ. ಮೊರ್ಮರ] ನಾಗೆ 
ತಾಳಿಸುವರುಂ (ಆದಿಪು. 8-೮8 ವ); ಮತ್ತಮಾವಿನ ಘೃತದಿಂದೆ ತಾಳಿಸಿ 
ರಸಾಯನಮಾಗಡುಗೆ (ಯೋಕೋಪ. ೮-೩೧): ಮೇಳಿಸಿ ಜೀವಾವಳಿಗಳ 
ತಾಳಿಸುವರನಚ್ಚಗೆಂಡದೊಳ* ಕಾವಲಿಯೊಳ್‌ ತಾಳಿಸುವರ್‌ (ಸುಕುಮಾ. 
೦೦-೪೬) ; ಎಣ್ಣೆಯೆ ಅದು ತಾಳಿಸುವರುವಯ್ಯ (ಸಾನಂಶ. ೬-೦೬೧ ರಗಳಿ); 
ಭವ್ಯ್ಮಕಲ್ಪ ದ್ರುಮಫಲಂಗಳ ನವ್ಯಯಾಮೃತದಿಂದ ತಾಳಿಸಿ (ಬಸಪು. 
5-೩6); ಘಟ್ಟಿಮೆಣಸುಳ್ಳಿ ಮೊದಲಾದ ಸಂಭಾರಗಳನಿಟ್ಟು ತಾಳಿಸಿದ 
ಪುಡಿಗಳನದಜಕೊಳು[ಅ) ತುಂಬಲಿಟ್ಟು (ಸೂಪಕಾ. ೪-೦೯): ಕುದಿವೆಣ್ಣೆ 
ಯಲಿ ಹಾಯ್ಕಿಸಿ ತಾಳಿಸೀ ಪಾಪಿಯನು (ಪ್ರಹ್ಲಾಕ. ೯-೩೪). 

[ದೇ.॥ ತಮಿ. ಮಲ. ತಾಳಿತ್ತು, ತಾಳಿಪ್ಪು ; ತೆಲು. ತಾಳಿಂಚು] 

ತಾಳಿಸ್ಕು (ಕ್ರಿ). ತಾಳೆ ನೋಡು ; ಹೋಲಿಸು : ನೀವು ಭಾರತೀಯರು 
ಕಾವ್ಯದಲ್ಲಿ ಓದಿದ್ದನ್ನು ಇಲ್ಲಿ ಖುದ್ದು ಕಾಣಲು, ತಾಳಿಸಿ ನೋಡಲು 
ಬರುತ್ತೀರಿ (ಹೊಸಕ್ಷಿ. ೨೦೨). [ತಾಳ್ಕೆ+ - ಇಸ್ಸು] 


ತಾಳೀತರು (ನಾ). ೬ ತಾಳೆಮರ : ಪೇರೀಳಿ ತಾಳೀತರು ತೆಂಗುಂ ಕೌಂಗು” 


- ಸಾಲ್ಗೊಂಡು ಕಣ್ಣೊಪ್ಪತಿರ್ಕುಂ (ರಾಜರೀ. ೨-೩೬), 
[ಸಂ. ತಾಲೀತರು (ತಾಲೀ + ತರು) ] 
ತಾಳೀಫಳ (ನಾ). ತಾಳೆವುರದ ಹಣ್ಣು : ಶೋಣಾಂಶುಮನ್ಮಂಡಳಮಂ 
ತಾಳೀಫಳಂಗೆತ್ತೆಳಸಿ ತುಡುಕುಗುಂ ಬಾಲಶಾಖಾಚರಂಗಳ್‌ (ರಾಜಶೇ. ೬-೨೦). 
[ ಸಂ. ತಾಲೀಫಲ (ತಾಲೀ + ಫಲ) ] 
ತಾಳೀಸಪತ್ರ "ತಾಳೀಸಪತ್ರೆ' ನೋ. 
ತಾಳೀಸಪತ್ರೆ, ಚಾಳೀಸಪತ್ರೆ, ತಾಳಿಸಪತ್ರ, ತಾಳಿಸಪತ್ರೆ, ತಾಳೀಸಪತ್ರ, 
ತಾಳೇಶಪತ್ರೆ, ತಾಳೇಸಪತ್ರ, ತಾಳೇಸಪತ್ರೆ (ನಾ). ಒಂದು ಬಗೆಯ 
ಔಷಧಿ ಸಸ್ಯ: “ ಪತ್ರಕ, ಪತ್ರಕಾ- ಈ ಯೆರಡುಂ ತಾಳೀಸಪತ್ರೆ” 
(ಓಷಧಿ. ೪೦); ತಾಳೀಸಪತ್ರೆ, ಮೆಣಸು ಇಂತಿವೆರಡಂ ಸಮಭಾಗವಂ ಒಂದು 
ಭಾಗವೆಂದು ಯೋಚಿಸಿಕೆೊಂಡು (ವಿವೈವಿ. ೩6). ಚಾಳೀಸಪತ್ರೆ : ಚಾಳೀಸ 
ಪತ್ರೆ ಗ೧ ತೂಕ, ಮೆಣಸು ಗ ೧ ತೂಕ... ಇವೆಲ್ಲವಂ ಕೂಡಿ ಚೂರ್ಣವ 
ಮಾಡಿ (ವಿವೈವಿ. ೨೦೧). ತಾಳಿಸಪತ್ರ: “ ಕಾಸಘ್ನಃ - ತಾಳಿಸಪತ್ರ, 
ತಾಜ?” (ಓಷಧಿ. 3೯). ತಾಳಿಸಪತ್ರೆ : ಗೊರಜಿ, ಚಂಚಲಿ, ಚರಿಜಲಿ, 
ತಾಳಿಸಪತ್ರೆ (ಮೈಔಿಗಿ. ೩೭-೭೩೬). ತಾಳೀಸಪತ್ರ : “ತಾಳೀಸಕಂ, ತಾಳೀಸ 
ಪತ್ರಂ - ಈ ಯೆರಡುಂ ತಾಳೀಸಪತ್ರ” (ಓಷಧಿ. ೬೭): “ನೀಲಂ - ತಾಳೀಸ 
ಪತ್ರ, ಕಾಚಲವಣ " (ಓಷಧಿ. ೪೮). ತಾಳೇಶಪತ್ರೆ : (ಮೈಔಗಿ, ೧-೦). 


೩೪೫೮ 


ತಾಳ್ಕೆ 


ತಾಳೇಸಪತ್ರ : “ಕರಿಣಾ-ಚವ್ಯ, ಗಜಹಿಪ್ಪಲಿ, ಪರಿಪತ್ರ,: ತಾಳೇಸಪತ್ರ, 
ಲವಂಗಪತ್ರ” (೬೩. ೨೪). ತಾಳೇಸಪತ್ರೆ : ಶುಂಠಿ, ಹಿಪ್ಪಲಿ, ತಾಳೇಸ 
ಪತ್ರೆ. . . ಲವಂಗ ಇವುಗಳನ್ನು ಸಮಾಂಶವಾಗಿ ಅರೆದು ಜೇನುತುಪ್ಪ 
ಗೂಡಿ ಸೇವಿಸೆ ಶ್ಲೇಷ್ಠಜ್ವರ ನಾಶವಾಗುವುದು (ಸಕವೈ. ೮೭). 
[ «ಹಿಂ. ತಾಲೀಶಪತ್‌ ; ಮರಾ. ತಾಲೀಸಪತ್ರ್‌ ] 

ತಾಳು, "ತಾಳ್ಕ್‌' ನೋ. 

ತಾಳ್ಕು "ತಾಳ್ಯ್‌' ನೋ. 

ತಾಳ್ಕು "ತಾಳ' ನೋ. 

ತಾಳ್ಕು "ತಾಲು' ನೋ. 

ತಾಳುಂತಟ್ಟುಂ, ತಾಳುತಟ್ಟು (ಅ). ದಿಕ್ಕಾಪಾಲಾಗುವಂತೆ : ದಂತಿ 
ಗಳೊಡ್ಡಿನ ಕಾಲ್ಗಾಪಾಂತೊಂದಜಕೊಳೊಂದು ಪೊಯ್ಕೆ ತಾಳುಂತಟ್ಟುಂ 
(ಮಹಾನೇ. ೧೨-೩೨). 'ತಾಳುತಟ್ಟು : ಪ್ರಷ್ಟಶರ ಸಂತತಿಯಿಂ ಬಿಡದೆಚ್ಚು 
ತಾಳುತಟ್ಟಾಗೆ ತಗುಳ್ಳು (ಧರ್ಮಾಮ್ಮ. ೦೩-೦೦೫). [ -ಆತಾಯಿಂತಟ್ಟು) 

ತಾಳುಂತಟ್ಟುಂಬೊಯ (ಕ್ರಿ). ಸಿಕ್ಕಾಪಟ್ಟೆ ಹೊಡೆ, - ಬಡಿ: ತಾಳುಂ 
ತಟ್ಟುಂಬೊಯ್ದರ್‌ ಗೋಟಿಯಿಲರ್‌ (ಪೂಂರಾಮಾ. ೦೩-೬೪). 

[ ತಾಳುಂತಟ್ಟುಂ * ಪೊಯ್‌,; 1] 

ತಾಳುಕುಪ್ಪೆ (ನಾ). ಧಾನ್ಯಗಳಿಂದ ಬೇರೆಮಾಡಿದ ದಂಟುಗಳ ರಾಶಿ,- 
ಗುಂಪು: (8). [ತಾಳ್ಯು (ತಾಳ್‌) * ಕುಪ್ಪೆ; 

ತಾಳುಗೆ "ತಾಲಂಗೆ' ನೋ. 

ತಾಳುತಟ್ಟು "ತಾಳುಂತಟರ್ಬಿಂ' ನೋ. 

ತಾಳುತಳ (ನಾ). ಅಂಗಂಳಿನ ಕೆಳಭಾಗ : ಕೋಮಳ ತಾಳು[ಪಾಕಾ. ಲು] 
ತಳೆಸಂಘಟ್ಟ ಮಾತ್ರ ಕ್ಷೋದನೀಯಮೋದಕಮುಮಂ (ಅದಿಪು. ೦೦-೨೬ ವ). 

[ ತಾಳ್ಮು (ಎತಾಲು) * ತಳ. (ಇತಲ) ] 

ತಾಳುತುದಿ (ನಾ). ತಳದಿಂದ ತುದಿ; ಕೊನೆಮೊದಲಂ : ತಾಳುತುದಿಯಾಗಿ 
ವಿಚಾರಿಸಿ ನಿಶ್ಶಂಕೆಯಾಗುವಂತೆ ದೃಢಮಾಡಿಕೊಳ್ಳುವುದು (ಜಿಟ್ಮಅ. 
೨೦೮೩-೦೯). [ತಾಳ್ಕು (ತಾಳ್‌) + ತುದಿ] 

ತಾಳುಬೀಳು "ತಾಳೆಬೀಳಂ' ನೋ. 

ತಾಳುಮೆ "ತಾಳ್ಮೆ ನೋ. 

ತಾಳುರೋಗ "ತಾಲರೋಗ' ನೋ. 

ತಾಳುವಂಶ (ನಾ). ಕುದರೆಯ ತಾಲಂಪ್ರದೇಶದಲ್ಲಿರೆಂವ ಅಡ್ಡಗೆರೆ,- 
ರೇಖೆ: ಆ ತೆ(ಥೆ)ರೆಗಳ ಮೇಲ್‌ರೇಖೆಗೆ ಖ್ಯಾತಂ ತಾಂ ತಾಳುವಂಶ 
ಮೆಂಬಭಿಧಾನಂ (ಅಶೈಶಾ. ೪-೬). [ತಾಳ್ಮು (= ತಾಲು) * ವಂಶ) 

ತಾಳುವನ (ನಾ). ತಾಳೆಯ ವಂರಗಳ ಕಾಡಂ ; ತಾಲವನ : [ಉ]ದಯ 
ತಾಳುವನ ಬಡಗ ತಯಿಪಾಡಿಯ ಒಳಗೆ - (ಸೌಇಇ:. 1೫-11, ೪೭೩-೨೭: 
1487). [ತಾಳ್ಕು (ತಾಳ್‌) ೬ ವನ] 

ತಾಳುವಾರ "ತಾಳ್ವಾರ' ನೋ. 

ತಾಳ್ಮೆ "ತಾಟ. ನೋ. 

ತಾಳ್ಕೆ "ತಾಳ್ಕ್‌' ನೋ. 

ತಾಳ್ಕೆ (ನಾ). ಹೊಂದಾವಣೆ ; ವೇಳ; ಹೊಂದಿಕೆ: ನಮ್ಮ 
ಇಂದ್ರಿಯಗಳ ಜ್ಞಾನಕ್ಕೂ ವಸ್ತುವಿನ ಯಥಾರ್ಥಸ್ವರೂಪಕ್ಕೂ 
ತಾಳೆ ತಪ್ಪಿದಾಗ ನಮ್ಮ ಜ್ಞಾ ನ ಸುಳ್ಳಾಗುತ್ತದೆ (ತತ್ತ ಪಾ. ೩೨೭). 

ತಾಳೆಮಾಡು ಎ ತಾಳೆನೋ ಡಂ : ಬ್ರಾಹ್ಮಿಲಿಪಿಯನ್ನು ಗ್ರೀಕ್‌ 

ಲಿಪಿಗಳೊಡನೆ ತಾಳೆಮಾಡಿ ನೋಡಿ (ದ್ರಾ ವಿವಿ. ೩೪). ತಾಳೆಯಾಗು ಎ 
ಹೊಂದಾಣಿಕೆಯಾಗಂ; ವೆಂಳವಾಗು :, ನಕ್ಷೆಯ ಸರಹದ್ದು ಗುರುತಿಗೂ 
ಭೂಮಿಯ ಮೇಲೆ ಕಾಣುವ :ಗುರುತಿಗೂ ತಾಳೆಯಾದ ಮೇಲೆ 
(ಛೂಮಿಅ. ೩6). [ 4 ಮರಾ.:ತಾಳ್‌, ತಾಳಾ./ಸಂ, ತಾಲ] 


ತಾಳೆಗರಿ 


ತಾಳೆಗರಿ (ನಾ).ಎತಾಲಪತ್ರ.೩ : ಲಿಪಿಕಾರರು ತಾಳೆಗರಿಯ ಮೇಲೆ ಹಿಂದೆ 
ಬರೆಯುತ್ತಿದ್ದ ಕಾಲದಲ್ಲಿ ಕಬ್ಬಿಣದ ಕಡ್ಡಿಯನ್ನು . . . ಲೇಖಣಿಯಾಗಿ 
ಬಳಸುತ್ತಿದ್ದರು (ದ್ರಾವಿವಿ. 87) ; ನಮ್ಮೂರಿನಲ್ಲಿ ಎಲ್ಲಿ ನೋಡಿದರೂ ಲಿಪಿ, 
ಶಾಸನಗಳು, ತಾಳೆಗರಿಗಳು ಹೇರಳವಾಗಿ ಬಿದ್ದಿವೆ (ರಾಯಳ.. ೭). 
[ತಾಳ್ಕೆ (ತಾಳ್‌) + ಗರಿ (ಆಗಟ)] 
ತಾಳೆಛತ್ರ (ನಾ). ತಾಳೆಯ ಗರಿಗಳಿಂದ ಮಾಡಿದ ಕೊಡೆ : ಕೆಲವರ ಅಡಿಗೆ 
ಪಾತ್ರಗಳು, ಮಳೆಗೆ ಹಿಡಿಯುವ ತಾಳೆಛತ್ರಗಳು ಎಲ್ಲ ಇದ್ದ ಸ್ಮಳವನ್ನೆಲ್ಲ 
ಆಕ್ರಮಿಸಿದ್ದುವು (ರಕ್ತರೂ. ೩8೯). [ತಾಳೆ (ಆತಾಳ್ಕ್‌) * ಛತ್ರ) 
ತಾಳೆದನಿ (ನಾ). ತಾಳೆಯ ವಂರದೆಲೆಗಳ ಧ್ವನ್ಸಿ-ಶಬ್ದ : ಒಗೆದೊಂದು 
ತಾಳೆದನಿಗೇಳ್ವ ಗಜವ್ರಜದಂದಮಾಗೆ (ಕಾದಂಪೂ. ೩೫). 
[ತಾಳೆ (ಆತಾಳ್‌) + ದನ್ನಿ] 
ತಾಳೆನೋಡು (ಕ್ರಿ). ಪರಸ್ಪರ ಹೋಲಿಸಿ ನೋಡಂ,-ಹೊಂದಿಸಿ 
ನೋಡಂ : ಆಸ್ತಿವಂತ ತನ್ನ ಖಾತೆಯ ಲೆಕ್ಕವನ್ನು ತಾಳೆನೋಡುತ್ತಾನೆ 
(ನಿಬಂಧ. 11, ೨೮೦); ಹಣವನ್ನು ಎಣಿಸಿ ಲೆಕ್ಕದ ಪ್ರಕಾರ ತಾಳೆನೋಡಿದಾಗ 
ಆನಂದನ ಎದೆ ಒಡೆಯಿತು (ಮರಳಿ. ೬೦) ; ಗಡಿಯಾರದ ಮುಳ್ಳು ತಾಳೆ 
ನೋಡಿಕೊಂಡು (ಜೆಂಗೂಲಿ. ೪೨). [ತಾಳೆ ನೋಡು) 
ತಾಳೆಬೀಳು, ತಾಳುಬೀಳು (ಕ್ರಿ). ಮೇಳ ಹೊಂದಂ; ಸರಿಹೋಗು : 
(೪. ತಾಳುಬೀಳು: ಅವರೊಂದು ಕನ್ನಡದ ಉಪನ್ಯಾಸವನ್ನು 
ಕೊಡುವುದಕ್ಕೂ ತಾತ್ಕಾಲಿಕವಾಗಿದ್ದ ಅವರ ನೌಕರಿ ಹೋಗುವುದಕ್ಕೂ 
ತಾಳುಬಿತ್ತು (ಕಯಾತ್ರೆ. 9). [ತಾಳ್ಮೆ ೬ ಬೀಳು; (ಬೀಟ್‌) 
ತಾಳೆಬೆಲ್ಲ, ತಾಟಿಬೆಲ್ಲ (ನಾ). ತಾಳೆಮರದ ರಸದಿಂದ ತಯಾರಿಸಿದ 
ಬೆಲ್ಲ: (8). ತಾಟಿಬೆಲ್ಲ: (8). [ತಾಳ್ಮೆ (ಆತಾಳ್‌) + ಬೆಲ್ಲ] 
ತಾಳೆಮರ, ತಾಟಿಮರ, ತಾಟವಂರ, ತಾಟ್ಮರ (ನಾ). ತಾಳೆಯಂ ವಂರ ; 
ತಾಳಮರ: “ತೃಣರಾಜಾಹ್ವಯಃ, ತಾಳಃ - ೨ ತಾಳೇಮರದ ಹೆಸರು” 
(ಸಿದ್ಧಾಂತಿ. ೦೩೩) ; ತಾಟಿನುಂಗು ಮರ, ತಾಳೆಮರ (ಮೈಔಗಿ. ೦೩-೨೩೪) ; 
-ತಾಳೆಮರ ಉದ್ದವಾದರೆ ಕೋಳಿಗೆ ಬಂದದ್ದೇನು? (ಗಾದ). ತಾಟಿಮರ : 
ಉತ್ತಾರ ಕೊಟ್ಟದು ತಾಟಿಮರ ೫೦ಕೆ ಗ ೧ (ಎಕ. 7111, ಕೀರ್ಥಹ. 
೬-೦೫೫; 1723). ಗಿ ತಾಟಿಮರ : “ ತೃಣರಾಜ, ತಾಲ” (ನಾಜರಾ. ಕ); 
ಆದ ತದನನ್ತರ ಚೈಕೋಲ ತಾಟಮರ ಅದಜಿ ತದನಾನ್ತರ ಮಟ್ಟಆ್‌ಯ 
ಕುರಚಿಗೊಣ್ಣ (ಸೌಇಇ. 1೩-1, ೪೦-೨೫: 11ನೆಯ ಶತ). ಹಿ ತಾಟ್ಕಿರ: 
[ನೀ]ಟ್ಹ ತಾಬ್ಮರದವೊಲಪ್ಪೊಡಲ್‌ (ಪಂಪಛಾ. ೦೨-೭). 
[ತಾಳ್ಮೆ( ಎತಾಳ್‌) + ಮರ್ಮ] 
ತಾಳೆಯೋನ್‌ (ನಾ). ಒಬ್ಬಾತನ. ಹೆಸರಂ (?) : ಪೆರಿಯವನ್‌ 
ಕೋಲ್ಲಳಾಂ[ತು] ಭಿಳ್ತನ್‌ ಎಳಾ ಆಲಕ್ಕೊವಾಡಿ ತಾಳೆಯೋನ್‌ ಮಾ » 
ಣೆಯ್ಮ ಇಕ್ಕಿಸಿ ಸತ್ತಾನ್‌ (ಸೌಇಇ. 1೫-1, ೨-೦೦ ; ಸು. 9ನೆಯ ಶತ). [ ?] 
ತಾಳೆಯೋಲೆ "ತಾಳೋಲೆ' ನೋ. 
ತಾಳೆಲೆ (ನಾ). ತಾಳೆ ಮರದ ಎಲೆ: ಸಿಡಿಲಿನುಜುಬೆಯ ತಾಳೆಲೆಯೊಳು 
ಮಾಡಿದ ಕೊಡೆ ತಾಳಲಾಪುದೇನು (ಕಂನವಿ. ೦೮-೦೩). 
[ ತಾಳ್ಮೆ (ಆತಾಳ್ಯ್‌) * ಎಲೈ) 
ತಾಳೆವಾಲೆ "ತಾಳೋಲೆ' ನೋ. 
ತಾಳೆವೋಲೆ "ತಾಳೋಲೆ' ನೋ. 
ತಾಳೆಸೊಪ್ಪು (ನಾ). ಒಂದಂ ಬಗೆಯ ಸಸ್ಯ : “ ಇಂದಿರಾ-ತಾಳೆಸೊಪ್ಪು, 
ಹಾವುಮೆಕ್ಕೆ ” (ಓಷಧಿ- ಎಲ. [ತಾಳೆ? + ಸೊಪ್ಪು] 
ತಾಳಿಹಣ್ಣು, ತಾಟಪಣ್‌, .ತಾಟವಣ್‌ (ನಾ). ತಾಳೆಯ ಹಣ್ಣು ; 


೩೪೫೯ 


ತಾಳಹಣ್ಣು : ತಾಳೆಹಣ್ಣು ತಾನೇ ಬಿದ್ದರೂ ಬಾಳದ ಮುರವಗೆ ಬಾಯಿ |46 


ಮುಚ್ಚಿತು. (ಗಾದೆ). ಗಿ. ತಾಟಪಣ್‌ : ಚೆನ್ನರ ಸಂದ ಚೆನ್ನಪೊಂಗರ ತಲೆ 


ತಾಳ್ಕೆ 


ತಾಟಪಣ್‌ ಕೆದಅಸಿದಂತೆ ನಿರಂತರಮಾಜಿರಂಗದೊಳ್‌ ಪರೆದಿರೆ (ಪಂಪಳಾ.. 
A ತಾಟವಣ್‌ : ಕಡಿದು . , . ತಾಟಿ[ಪಾಣಾ. ಟ್‌]ವಣ್ಣ 
ಬಣ್ಣಕ್ಕೆಣೆಯಾದ ಚಂಚುಪುಟದಿಂದವೆ೨ (ಕಾದಂಪೂ. ೧೩೬). 
- [ತಾಳ್ಮೆ (ಎತಾಳೌ) * ಹಣ್ಣ್ಯು( ಆಪಣ್ಯ್‌) 
ತಾಳೆಹಾಕು (ಕ್ರಿ). ಎ ತಾಳೆನೋಡು : ಹೀಗೆ ಅನೇಕ ವಿಷಯಗಳನ್ನು ತಾಳೆ 
ಹಾಕಿಕೊಂಡು ರಾಜರ ಮನಸ್ಸು ಶ್ರೀದೇವಿಯಲ್ಲಿ ಅನುರಕ್ತವಾಗಿರಬಹುದು 
(ಶ್ರೀರಾಯ. ೩೪): ಲೆಕ್ಕವನ್ನು ಮಾಡಿದ್ದು ಸರಿಯಾಗಿದೆಯೇ ಎಂದು ತಾಳೆ 
ಹಾಕಿ ನೋಡಬೇಕು (ಶಿಕ್ಷದ. ೨೩೩). 
[ ತಾಳ್ಯ + ಹಾಕು(-ಆಪಾಯ್ಯ್ಯು) | 
ತಾಳೆಹೂ "ತಾಟಕಿ ಹೂ' ನೋ. 
ತಾಳೆಹೆಂಡ (ನಾ). ತಾಳೆಮರದಿಂದ ತಯಾರಿಸಿದ ಹೆಂಡ : (8). 
[ ತಾಳ್ಮೆ (ತಾಳ್‌) * ಹೆಂಡ] 
ತಾಳೇಬಂದು (ನಾ). ಜಮಾಖರ್ಚು ಪಟ್ಟಿ; ಆಯವ್ಯಯ ತಖ್ತೆ: ಆ 
ಕಂಪನಿಗಳ ಸಾಧಾರಣ ವಸ್ತುಸ್ಥಿತಿಯನ್ನು ಅವುಗಳ ತಾಳೇಬಂದುಗಳ 
(Balance sheets) ಪರಿಶೀಲನದ ಮೇಲಿಂದ ತಿಳಿದುಕೊಳ್ಳುವರು' 
(ಬ್ಯಾಂಕೆಕ್ಕೆ. ೦೦೭); ಬೆಳಗಾವೀ ಜಿಲ್ಲೆಯ ದಪ್ತರಿನಲ್ಲಿ ಈಗಿನ ಲೆಕ್ಕದ 
ಪದ್ಧತಿಗೆ ಹೊಂದುವಂಥ ತಾಳೇಬಂದು ದೊರಿಯುತ್ತದೆ 
(ಕಛಾಗೆ. ೩೯೦). [ ಇಮರಾ. ತಾಳೇಬಂದ್‌) 
ತಾಳೇಶಪತ್ರೆ "ತಾಳೀಸಪತ್ರೆ' ನೋ. 
ತಾಳೇಸಪತ್ರ 'ತಾಳೀಸಪತ್ರೆ' ನೋ. 
ತಾಳೇಸಪತ್ರೆ "ತಾಳೀಸಪತ್ರೆ' ನೋ. 
ತಾಳ್ಳೆಸು (ಕ್ರಿ). ತಾಳವನ್ನೂ ಸೂಚಿಸು: ಕಡೆಗಂಗಳ ಕೊನೆಯೊಳು 
ತಾಳೈೆಸಲು[ಪಾ9ಾಂ. ಕೊನೆಯೊಳ್ಳೇಳೈಸಲ್‌) (ಛ್ಮಂಗೀರ. ಹ. ೪೬೮-೦೦). 
[ ತಾಳ್ಕ (ಐ ತಾಲ) + - ಇಸ್ಕು] 
ತಾಳೋದ್ಭಾಟಿನಿ (ನಾ). ಅಗುಳಿಯನ್ನು: ಕಳಚುವುದಂ ; ಒಂದಂ 
ಕಳ್ಳವಿದೈೆ : ತಾಳೋದ್ಭಾಟಿನಿ ವಿದ್ಯಾಮಂತ್ರ . . . ಮೊದಲಾಗೊಡೆಯ 
ತಸ್ಕರಶಾಸ್ತ್ರಂಗಳೊಳಾದಮಾನುಂ ಕುಶಲನಂತಪ್ಪ . ಕಳ್ಳೆಂ (ವಡ್ಮಾರಾ. 
03೨.೧೬), [ಸಂ. ತಾಲೋದ್ಧಾ.ಟಿನೀ (ತಾಲ + ಉದ್ಭಾ.ಟಿನೀ) ] 
ತಾಳೋಲೆ, ತಳಲೆ, ತಳಾಲೆ, ತಾಳೆಯೋಲೆ, ತಾಳೆವಾಲೆ, ತಾಳೆವೋಲೆ 
(ನಾ). ೧. (ಮುತ್ತೈದೆತನದ. ಸೂಚಕವಾಗಿ) ಸ್ತ್ರೀಯರಂ ಧರಿಸುವ 
ಕರ್ಣಭರಣ ; ತಾಳೆಗರಿಯಿಂದ ಮಾಡಿದ ಓಲೆ: ನಿಕ್ಕುವದಿಂ 
ತಾಳೋಲೆಯ. ನಿಕ್ಕುವವರ್ಪಲರೊ ನೋಡ ಪೊನ್ನೋಲೆಯನಂತಿಕ್ಕುವ 
ವರ್ಪಲರೊ(ಧಮಾಮ್ಮ. ೦-೨೦೦) ; ಪಾದಕ್ಕೆ ಎರಗಿ ಸೆರಗೊಡ್ಡಿ ಬೇಡುವೆ 
ತಾಳೋಲೆ ಗೈದೆತನಗಳ (ನಾಪದ. ೨00). ತಳಲೆ ; ೨. ತಾಳೆಗರಿ, ಅಡಕೆಯ 
ಹಾಳೆಮೊದಲಾದುವುಗಳಿಂದ ಮಾಡಿದ ಟೋಪಿ:ತಲೆಮೇಲೆ ಹಾಳೆಯ 
"ತಳಲೆ' (ನಿಸದು. ೨9). ತಳಾಲೆ: .೨. “ನೋಡಲ್ಲಿ, ನಿನ್ನ ತಳಾಲಿ ತೇಲಿ 
ಹೋಗ್ತಾ ಇದೆ.” ತೇಲಿ ಹೋಗುತ್ತಿದ್ದ ತನ್ನ ಹಾಳೆಟೋಪಿಯನ್ನು 
ಹಿಡಿದೆತ್ತಿಕೊಳ್ಳಲೆಂದು ಪೀಂಚಲು ಒಂದು ಹಾಸುಬಂಡೆಗೆ ಹಾರಿ.. . 
ತಳಾಲೆಯನ್ನು ತಂದಳು (ಮಲಿಮ. ೦೭೦) ; -ತಳಾಲೆ ತೆಗೆದುಬಿಡೆ; ನಿನ್ನ 
ಮುಖದ ಅಂದಾನೇ ಕೆಡಿಸ್ತದೆ (ಮಲಿವು. ೩೬೩). ತಾಳೆಯೋಲೆ : (8). 
'ತಾಳೆವಾಲೆ : ೩. ತಾಳೆಮರದ ಗರಿ: ತಾಳೇಮರದ ಹೆಸರು .. ... 
ಬಹುಮಂದಿ ತಾಳೇವಾಲೇ ಮರವೆನ್ನುವರು (ಸಿಡಾಂತಿ. ೧೩೩). 
ತಾಳೆವೋಲೆ: ೩. ತಾಳೆಮೋಲೆಗಳಟೀವುವೆ ಲಿಪಿ ಭೇದವ (ಚಿನರಾ. ೬-೭೩). 
( ತಾಳೆ (ತಾಳ) + ಓಲೆ] 
ತಾಳ್ಕೆ (ನಾ).ಎತಾಳಿಕೆ, ೩ : “ಧರಣಂ, ಧಾರಣಂ. . 
“ತಾಳ್ಮೆ” (ಕಾಕಕ್ಕೆ.. ೧೨೮). [ತಾಳ್‌ * -ಕೆ) 


೮-೦೦೬). 


. ಧಾರ್ಯಂ ಈ ೬ 


ತಾಳ್ಕೆವಂತ 


ತಾಳ್ಕೆವಂತ (ನಾ). ಸಹನೆಯಿಂದ ಕೂಡಿರುವಾತ; ತಾಳ್ಮೆಯುಳ್ಳವನು : 
“ ಮೃಷ್ಟಃ, ಮೃಷ್ಟವಾನ್‌. . . ಮರ್ಷಾಣಃ, ಈ ೬ ಹುಸಿಗನುಂ, ತಾಳ್ಮೆ 
ವಂತನುಂ ” (ಕಾಶಕ್ಕ. 309). [ತಾಳ್ಕೆ + - ವಂತ] 

ತಾಳ್ಗೆಯ (ಕ್ರಿ). ಕಾಪಾಡಂ ; ಸಲಹಂ; ರಕ್ಷಿಸು: ಕೆಳೆಗೊಳ್ಗುಂ ನೆವ 
ಮಿಲ್ಲದೆಲ್ಲ ಜಗಮುಂ ತಾಳ್ಗೆಯ್ಗುಮಾ ದೈವಮುಂ ತಳಿರ್ವನ್ನಂ ಚಿಕದೇವ 
ರಾಯನ ದಯಾಂಕೂರಂ ಕಟಾಕ್ಷಾಂಂತದೊಳ್‌ (ಜಕವಿ. 8-೦೦೬). 

(ತಾಳ್‌; + ಕೆಯ್ಮ್‌ ) 

ತಾಳ್ವು; (ಕ್ರಿ). ೧. ಹೊಂದು; ಪಡೆ: ಸಮಾಧಿಯೊಳೆ ಮುಡಿಪಿ ತಾಳ್ವಿದನ್ನಿ 
ತಮರೇನ್ದ್ಹ,ಭೋಗಮಂ (ಎಕೆ. 111, ಮೈಸೊರು.೬-8: ಸು. 750); ದಾನಾನು 
ಮೋದ ಪ್ರಭಾವದಿಂದುಪಶಮಭಾವಮಂ ತಾಳ್ಡಿ (ಆದಿಪು, HE ವ); 
ತಾನುಂ ತ್ರಿಖಂಡಮಂಡಲಾಧಿಪತ್ಯಮಂ ತಾಳಿ ಪೌದನಪುರಮಂ ಪೊಕ್ಕು 
(ಶಾಂತಿಪು, ೩-೬೪ ವು: ದಕ್ಷಿಣಬಾಹುದಂಡದೆ ಜಯಶ್ರೀಕುಂತೆಯಂ ತಾಳ್ದಿ 
(ಗದಾಯು, ೯-೩೯) ; ಚರಿಯಿವ ಖಗಮೃಗಕುಳಮಾ ಪರಮಮುನೀಶ್ವರ 
ತಪಃ ಪ್ರಭಾವದಿನತ್ಕಾದರಮಂ ತಾಳ್ವಿ ಪರಸ್ಪರ ವಿರೋಧಮಂ ಬಿಸುಟವು 
(ಸುಕುವೂ. ೮-೬೨); ಶಾಂತರಸಮಂ ಕಾರುಣ್ಯಮಂ ತಾಳ್ವಿ (ಪಂರಾಮಾ.೦-೫). 
೨. ಧರಿಸು; ತಳೆ ; “ ತಾಳ್ನು-ಧಾರಣೇ ” (ಕಮಧಾ) ; ತದಾಜ್ಞೆಯಂ 
ನಿಜ ಕಿರೀಟದೊಳ್‌ ತಾಳಿ ದಂದದಿಂ ಸೊಗಯಸಿದರ್‌ (ಅದಿಪು- ೧೩-೭೯) ; 
ಇತ್ತ ಸರ್ವದಯಿತೆ ಗರ್ಭಮಂ ತಾಳ್ವೆ ಸಾಗರದತ್ತಂ ಕಂಡು (ಜಾವೂಪು. 
೧೦೧-೧೪): ಅಂಗನೋಚಿತ ರಸಾಲಂಕಾರಮಂ ತಾಳ್ವದೊಬ್ಬಿದ ವಾಕ್ಸುಂದರಿ 
ಬಂದು ಸನ್ನಿಹಿತೆಯಕ್ಕೆನ್ನೀ ಮುಖಾಂಭೋಜದೊಳ್‌ (ಗದಾಯು. ೦-೭); 
ದಿವಮಂ ಮುಟ್ಟಿದ ಪೆಂಪು ಭೂವಲಯಮಂ ತಾಳ್ವಿರ್ದ ಧೈರ್ಯೋದಯಂ 
(ಮೆಲ್ಲಿಪು.' ೧-೬೮) ; 'ವಿಜಯಶ್ರೀಯಂ ಭುಜದೊಳು ತಾಳ್ವಿ ದಜೇಯ (ಎಕ, 
೪111 (4), ಸೊರಬ, ೫೮೬-೩ : 1201). ೩. ಸಹಿಸು ; ತಡೆದುಕೊಳ್ಳು ; 
ತಾಳಿಕೊಳ್ಳು : ಅರಿಗನಂ ಕಾಣುತ್ತೆ .. ೬. ತಾಳ್ವಲರಿದೆಂದಿರ್ಕಚ್ಚೆಯಂ 
ಕಟ್ಟಿದಳ್‌ (ಪಂಪಥಾ, ೪-೩೦); ದೇವಕೃತಂಗಳುಮಂ ಸ್ವಾಭಾವಿಕಮುಮನ 
ಜಿತ ನೀನೆ ತಾಳಿದೆ (ಅಜಿಪು. 6-೧೭); ಇಂತೀ ಪದಿನಾಲ್ಕುಮನತ್ಯಂತಂ 
ದೃಢಹೃದಯನಾಗಿ ತಾಳ್ಜಿರ್ದಂಗೋರಂತೆ ನಿರಂತರಸೌಖ್ಯಂ ಭ್ರಾಂತಿಲ್ಲದೆ 
ಕೂಡುಗಲ್ಲಿ ಸಂದೆಯಮುಂಟೇ (ಧರ್ಮಾಮ್ಯ. ೧-೮೨). ೪. ಕೈಕೆೊಳ್ಳು ; 
ತೆಗೆದುಕೊಳ್ಳ: ಮತ್ತೆಂತತಿಶಯದೆ ಮಹಾಪುರುಷವ್ರತಮಂ ತಾಳ್ಗುವಳು 
ದಾರಚರಿತಕ್ರಮದಿಂ (ಕವಿರಾ. ೩-೧೬೨): ಮುನ್ನಿನ ರಾಜ್ಯಲೀಲೆಯಂ 
ನೆನೆಯದೆ ತಾಳಿ ದಂ ವಿಮಲವಾಹನಯೋಗಿ ತಪೋನಿಯೋಗಮಂ (ಅಜಿಪು. 
4-3); ಸುಷೇಣರೆಂಬ ಮುನಿಮುಖ್ಯರಲ್ಲಿ ಜಿನದೀಕ್ಷೆಯಂ ತಾಳ್ವಿ ದಂ 
(ಸುಕುಮಾ ೧೦-೩೧). ೫. ಹಿಡಿದುಕೊಳ್ಳು ; ಹಿಡಿ: ಮಗುಳ್ಕೂನಿಲ್ಲಿಗೆ 
ಬರ್ಪದುಂ ತನುವಿನೊಳ್‌ ಪ್ರಾಣಂಗಳಂ ದೇವಿ ತಾಳ್ತುಗುಮೋ (ಕಾದಂಉ. 
೩೭). ೬. ಹೊರು”; ಹೊತ್ತುಕೊಳ್ಳು: ಜಲಧಿತರಂಗತಾಟಿತ ಧರಾತಲ 
ಭಾರಮಿದೆಶ್ತ ಬಾಲನೆತ್ತಳವಿನಿತುಂಟಿ ತಾಳ್ಮೆಲಿದನೆ ಇಟ್ಟಜೆಯಿಂ ಕೆೊೊಳಲೆಂದು 
ವೈರಿಗಳ ತಳರ್ದಪರ್‌ (ಆದಿಪು. ೪-೮೪). 

ತಾಳ್ದುಕೊಳ್‌ ಎ ಸಹಿಸಿಕೊಳ್ಳು ; ಸೈರಿಸು : ತಾಳ್ಡುಕೊಳಲರಿದಪ್ಪ 

ಪತನಕ್ಕೆ ಪಕ್ಕಪ್ಪ ಪಾಡಿಂದೆ ಉಟ್‌ಪಲ್ಕಮಾಣಿವು (ಬದ್ಮಪ್ರ, ೪೮-೦೦೫೩). 

ತಾಳ್ಡು "ತಾಳ್‌,' ಪರಾ. 

ತಾಳ್ಮೆ, ತಾಳಿಮೆ, ತಾಳುಮೆ (ನಾ). ೧. ಸಹನೆ; ಸೈರಣೆ ; ತಾಳುವಿಕೆ : 
ತೊನೆಯಲ್‌ ಕಾಳ್ಮಿಯನಾಂತವಂ ಬೆರೆತೊಡಂ ನಿರ್ಗರ್ವಿ (ಸೋಮೇರೆ. ೩೨): 
ತಾಳ್ಮೆ ಇರಲಿ ಪ್ರಯತ್ನವನ್ನು ನಿಲ್ಲಿಸಬೇಡ (ಕಾಲೆಮ. ೨೨೨): ಜ್ವರದ ತಾಪ 
ದಿಂದ ಜರ್ಜರಿತನಾದ ಆನಂದ ತನ್ನೆಲ್ಲ ತಾಳ್ಮೆಯನ್ನು ಕಳೆದುಕೊಂಡಿದ್ದ 
(ತೇಮೋಡ. ೧): ತಾಳ್ಮೆ ಇದ್ದ ಪುರುಷನಲ್ಲಿ ಬೀಳು ಇದ್ದರೆ ಬಾಳ್ಕಾನು 
(ಗಾದೆ). ತಾಳಿಮೆ : ೧. ತಾಳಿಮೆಗುಂಟೆ ಹಳವೆ (ಗಿಳಿವಿಂ. ೩೦-೪೪). ೨. 


೩೪೬೦ 


20 


26 


46 


ತಾಅಲ್‌ 


ಸಾವಕಾಶ; ತಡ: ತಾಳಿಮೆಯ ಮಾಡದಿರೆಂದು ಆ ಕ್ಷಣ ಕಳ್ಳಿಬಡಿಗೆಯ 
ತಂದು (ತಾರನಿ. 8-08). ತಾಳುಮೆ: ೧. ತಾಳುಮೆಯು ಶಮದಮವು 
ಸಹಜವು (ಜ್ಯಾನಸಿಂ. ೧೭-೩೦); ತವಕದಿಂ ಕೇಡು ತಾಳುಮೆಯುಳುಮೆಯಿದ 
ನರಿದು ಸವಿನಯದಿವೊಲಿಸಿಕೊಂಬೊದು (ನವಮೋ. ೯-೨೦) ; ಆತುರದಿನ್‌ 
ಅಡುಗೆ ಪಕ್ಕಹುದೆ? ತಾಳುಮೆಯೆ ಪರಿಪಾಕ (ಮಂಕುಕ. ೭೮೧). 
[ತಾಳ್‌ + -ಮ್ಮೆ) 

ತಾಳ್ಮೆಗೆಡು (ಕ್ರಿ). ಸೈರಣೆಯನ್ನು ಕಳೆದಂಕೊಳ್ಳು; ತಾಳ್ಮೆ ಇಲ್ಲದಂತಾಗು: 
ಆಗ ಭೀಮನು ತಾಳ್ಶೆಗೆಟ್ಟು ಕೈ ಕೈ ಹಿಸಿಕಿಕೊಳ್ಳುತ್ತ . ಎಂದನು 
(ವಧಾ. ೨೯೮); ಅದುವರೆಗೂ ಮೌನವಾಗಿದ್ದ ಜೈಗೋಪಾಲ್‌ ತಾಳ್ಮೆ 
ಗೆಟ್ಟು ಗಡಬಡಿಸಿದ (ಅತ್ಮಾರ್ಶ. ೦೧೮); ಅವರು ಬಂದು ತಲುಪಿದುದೇ 
ತಾಳ್ಮೆಗೆಟ್ಟವರ ಹಾಗೆ (ಮೂರುದಾ. ೨೬೦). [ತಾಳ್ಮೆ + ಕೆಡು) 

ತಾಳ್ಮೆತಪ್ಪು (ಕ್ರಿ). - ತಾಳ್ಮಿಗೆಡು: ತಾಳ್ಮೆತಪ್ಪಿದರೆ ಅಪಯಶಸ್ಸು ಬರುತ್ತದೆ 
(ಭಾರದ. ೧೦೫). [ತಾಳ್ಮೆ * ತಪ್ಪ) 

ತಾಳ್ಮೆವಂತ (ನಾ). ತಾಳ್ಮೆಯುಳ್ಳವನು; ಸಹನೆ ಇರುವವನಂ: “ಕ್ಷಂಪನ್‌, 
ಕ್ಷಂಪಃ, ಕ್ಷಂಪಕಃ, ಈ ೩ ತಾಳ್ಮೆ ವಂತು” (ಕಾಶಕ್ಕ. ೨೫೮). 

[ತಾಳ್ಮೆ + - ವಂತ] 

ತಾಳ್ವ "ತಾಳ್ಕ್‌' ಪರಾ. 

ತಾಳ್ವಾರ, ತಾವಾರ, ತಾಳವಾರ,, ತಾಳುವಾರ (ನಾ). ೧. ವಂನೆಯ 
ವರುಂದಿನ ತಗ್ಗಾದ ಅಂಗಳ; ಇಳುಕಲಾದ ಅಂಗಳ: (8)- ತಾವಾರ: ೨. 
ಒಪ್ಪಾರು ಮನೆ; ಒಪ್ಪಾರು ಗುಡಿಸಲು: ಕ್ರೈಸ್ತ ಪೂಜಾಗೃಹದ 
ಪಶ್ಚಿ ಮ ಪಾರ್ಶ್ವದಲ್ಲಿಯ ಹೊರಕೋಣೆ, ತಾವಾರ (4266-0832061. ಇಂಕನಿ); 
(ದನಕರುಗಳನ್ನು ಕಟ್ಟುವುದು, ವೊ. ಕೈ ಉಪಯೋಗಿಸ-ವ) ಗುಡಿಸಿಲು ; 
ಜೋಪಡಿ ; ಕೊಟ್ಟಿಗೆ; ಗಾಡಿಖಾನೆ ; ಸಾಮಾನನ್ನು ಶೇಖರಿಸಿಡುವ ಕರ್ಮ 
ಶಾಲೆಯಾಗಿ ಉಪಯೋಗಿಸುವ ಮನೆ; ಪಟ್ಟಡಿ; ತಾವಾರ”(886. ಇಂಕನಿ.). 
ತಾಳವಾರ, : ೧. “ರಥ್ಯಾ, ಪ್ರತೋಳೀ, ವಿಶಿಖಾ ೩ ಊರೊಳೊಗಿರುವ 
ಮುಖ್ಯವಾದ ಚಾವಡಿ ಜಗಲಿ, ಬೀದೀಜಗಲಿ, ತಾಳವಾರ, ಕೈಸಾಲೆ, ಜಗಲಿ” 
(ಸಿದ್ಧಾಂತಿ. 66). ತಾಳುವಾರ: ೨. ತಗಡು ಬಡಿದ ತಾಳುವಾರಂಗಳಿಂ 
(ಸೌಗಂಧಿ, ೧೩೧-೮). 
[ ದೇ.1 ತಮಿ. ಮಲ. ತಾಟ್‌್ವಾರ : ತೆಲು. ತಾಳ್ವಾರ, ತಾಳುವಾರ ] 

ತಾಳ್ವೆ (ನಾ). ಎ ತಾಳ್ಮೆ ೧: “ ಕ್ಷ್ಮಾಯಿಕಿ, ಕ್ಷ್ಮಣಂ, ಕ್ಷ್ಮಾಣೀಯಂ-ಈ ೩ 
ತಾಳ್ವೆ” (ಕಾಶಕ್ಕ. ೦೦೦). [ತಾಳ್‌ * -ವೆ) 

ತಾಣ "ತಾಜು' ನೋ. 

ತಾರ, ತಾರ್‌, ತಾಜ್ಯು (ನಾ). ಒಳಿತು ಕೆಡಕುಗಳ ಸೂಚನೆ; ಶಕುನ: 
“ ಶಕುನ ಶೋಷಣಗಳೊಳ್‌ ತಾಜಕಿನಿಕ್ಕು0? (ಶಬ್ಮಮಂ. ೦೦೭); ನೇರ್ಗಳ್‌ 
ಸೀರ್ಗಳ್‌ ತಾರ್ಗಳ" (ಕಮದ. ೪೧). ತಾರ್‌ : ತುರುವಿಂಡು ಬಲವಂದು 
ತಾರ್ಗಳಂ ಬರೆಯುತಿರೆ (ಕಾಲೂರ. ೩೯-೯೮). ತೌಟ್ಕಿ: “ತಾಟು 
ಶೋಷಣೇ, ಶಕುನೇ ಚ” (ಕಮಿಧಾ) ; ಸರಾಗದಿನೊಲಿದು ದಂಪತಿ ತಾಜ 
[ಪಾಠಾಂ. ತರವ]ನಿತ್ತವು ಕರಿಯ ಹಕ್ಕಿಗಳು ಸುಳಿದವೆಡದಲಿ ಹಂಗ ಬಲದಲಿ 
(ತೆೊರರಾ. ೧-೬-೬). 

ತಾಅನಾಡು (ನು). ಒಂದು ಸ್ಥ ಳದ ಹೆಸರಂ: ದಂಣಾಯಕರು ತಾಲ 
ನಾಡು ಹದಿನಾಡು ಕುನಾಡನು . , . ರಾಜ್ಯಂಗೆಯುತ್ತವಿರಲು (ಎಕ. . 
717, ತಿರುಮ. ೩೧-೩೦; 2196). [ತಾಜಿ? + ನಾಡು] 

ತಾಅಲ್‌ (ನಾ). ೧. ಒಣಗಿರುವುದು ; ಶುಷ್ಕವಾದುದು ; ಸೊರಗಿ 
ಹೋಗಿರುವುದು: ತಾಜಆಲಾದುವು ತನು ಕೂಟ ನೀರ ದೆಸೆಯಿಲ್ಲದೊಡಲ್ಲಳ 
ನೆಂತು ತಾಳ್ತುವಂ (ಅದಿಪು. ೯-6೯). ೨. ಕುರುಚಲು ಗಿಡಗಳ ಗುಂಪು; 
ಪೊದರಂ : ಪೊಸಗಾರೊಳ್ಳಾಟಲೊಳ್‌ ಕಣ್ಮರೆಮುಗುಲ್ನುರೆ . 


ತಾಣಲ್ವಿಡಿ 


ನಿಂದುದು ವನಮಹಿಷೀವೃಂದೆಂ (ಮಲ್ಲಿಪು.6-೯೯); ನಿಂದಿರ್ದುದೋರೊಂದೆಡೆ 
ಯೊಳ್‌ ತಾಜಿಲ್ಲಳೊತ್ತಂಬಿಡಿದು ಮೃಗಮೃಗೀವೃಂದಮೋರಂದದಿಂದಂ 
(ಶಂದ್ರಪು, ೪-೪೭): ಸಿಂಹಿ ಕಿಶೋರಂ ನಡುಸೂಲೊಳ್ಗಿರ್ಕಿ ಕಣ್ಣಂ ತೆಅ 
ದಿಭಪತಿಯಂ ತಾಜಲೊಳ್ಕಂಡು ಕಾಯ್ದಿಂ ನಡು ಪಾಯ್ದು (ಅನಂಪು. 
9೨-೬೨) : ತಾಜಿಲೊಸರ್ದಾಣ ಮಹಾಗ್ರಹಂ ತೊಟ? ಕೊಳಂ ಪುಲ್ವಟ್ಟೆ 
ಗಳ್‌ ಕಾರ್ಮುಕಂ (ಸೂಕ್ತಿಸು. ೩-೨). ೩. (ಕುರಂಚಲುಗಿಡಗಳಿಂದ 
ಕೂಡಿದ) ಪ್ರದೇಶ; ತಪ್ಪಲು; ಕಿಬ್ಬಿ: ಕರುಣಾಧ್ವನಿ ಪೊಂಪುಟ 
ಯಾದುದು ಗಿರಿಯ ಪಿರಿಯ ತಾಜಲೊಳಾಗಳ್‌ (ಶಾಂತಿಪು. 
ಪೆಸರ್ವಡೆದುವು ಸೌಗಂಧಿಕಮೆಂದದಆ ತಾಜಲೊಳ್‌ ಕಿಸುಗಲ್ಲಳಿ 
(ಡಂದ್ರಪು. ೧೨-೯೯): ಆ ವರಾಹಸಂದೋಹಮಿರ್ದ ಶಾಲೆ£ ಲಿ]3ಯ ತಾಜ 
ಲೊಳ್‌ (ಕಾಂತೀಶೈ. ೩-೮೬ ವ). [ತಾಲಿ * - ಅಲ್‌, 

ತಾಟಲ್ವಿಡಿ (ಕ್ರಿ). ಪೊದೆಯನ್ನು ಹಿಡಿ; ಹೊದರನ್ನು ಸೇರು: ತಾಜ 
ಲ್ಲಿಡಿದು ಗೋರಿವರಿದುಮೆನೆ ಕುನುಂಗಿ ಕೆಲ್ಲಯಿಸಿ ನೋಟ್ಟ್ಬಿ ತರಳಲೋಚ 
ನದ ಸರಳಾಪಾಂಗಂ ಹರಿಣೀಭಾವಮಂ ಮನಂಗೊಳಿಸಿ (ಅನಂಪು. ೭-೧೬ ವ). 

[ ತಾಅಲ್‌ + ಪಿಡ್ಮಿ) 


೯೪-೮೨) ; 


ತಾಅವಜು "ತಾಣುಮಾಜು' ನೋ, 


ತಾಜ, ತಾರಿ, ತಾರ್ಕೆ, ತಾಣ, (ನಾ). ೧. ಒಂದು ಬಗೆಯ ಮರ; 
ವೈದ್ಯಶಾಸ್ತ್ರದಲ್ಲಿ ಪ್ರಸಿದ್ಧವಾದ ತಾರೆ, ಅಳಲೆ, ನೆಲ್ಲಿ ಎಂಬ ತ್ರಿಫಲ 
ಗಳಲ್ಲಿ ಒಂದಂ ; ಕಲಿದ್ರುಮ ; ಥ ತಾರೆಮರದಲ್ಲಿ ಕಲಿ ಪುರುಷನು 
ವಾಸಿಸುತ್ತಿರುವನೆಂಬ ನಂಬುಗೆಯಿದೆ : “ತಾಜ್‌ಯಲಿ ಭಂಡಿಯಲಿ 
». ೬ ಅಕ್ಷಮೆನಿಸಿಕ್ಕು ” (ಮಂಗರಾ. ೧೪೫-೩೦) ; ತಾಜ್‌ ಹೊನ್ನೆ ಕುಟಜಂ 
. « * ಪನಸು ನಿಂಬಂ (ಕಾವ್ಯಸಾ. ೧೦೦೪೦ ಶೂದ್ರಳ); ತುಟ್‌ಯ ಕಳವಿನ 
ಮರಂಗಳು ಮೇರೆ (ಸಇಇಇ. 2-1, ೦೧೯-೪೩ ; 1087) ; ಪಾದರಿ ತಾಣ 
ತಂಡಸು. . . ಕವುಂಗಿಮ್ಮಾವು (ಪಾರ್ಕ್ವಪು. ೦೨-8೮) ; ತಾಜ ತೇಗು ತಲಿ 
ತಂಡಸಿ ಬೊಬ್ಬುಲಿ (ಪುಣ್ಮಾಸ್ತ. ೩-೭೪); ಕಡವೊಡವೆಕ್ಕೆ ಕಕ್ಕೆ ತಲ ತಾಟಾ 

೬ * ತೆಡಸೀಳೆ ಬಾಟಕಿ (ಛರ್ಮಪ. ೩-೪೭) ; ನೆಲ್ಲಿ ನೇಣಿಲು ತಣ ತಾಜಾ 
ಕಡವ ಕನ್ನೆಲ್ಲಿ ಹೆಲಸು (ಕುರಾಸಾಂ. ೨೭-೫೩). ೨. (?) : ಮೂಡಣ ಪಳ್ಳ 
ಅದ ತೆಜ್ಶಣ ದೆಸೆ [ಮಣ್ಣ ಗೆಲೆ) ಗೂಟ್ಬಿಂ ತಾಜ್‌ಯಂ ಕೊ(ರ್ತ್ತೂ]ಗು 
೫೫% ವಿಯ ಕೆಜಕಿಗೊಟ್ಟಂ (ಸೌಇಇ. ೫1-1, ೯-೨೪ ; 862); ಬ್ರಹ್ಮದೇವಂಗೆ 
ಗದ್ದೆ ತಾಅೌಯಿಂದಿಬ್ಬಡಗಲು ನಟ್ಟ ಕಲ್ಲಿಂದ ಮೂಡಣ ನಿವೇಸನ 
(ಎಕ, 211, ತಿಪಟೂ, 9೨-90 ; 1229). ತಾರಿ: ೧. ತಾರಿ... ದೊಡ್ಡ 
ಮರ (ಕಭಾಗೆ. ೪೦). ತಾರ್ಮೆ : ೧. “ ವಿಭೀತಕಃ ಭೂತಾವಾಸಃ, 
ಕಲಿದ್ರುಮಃ ೬ ತಾರೆಯ ಮರ” (ಸಿದ್ಧಾಂತಿ. ೮೧೦): ತಾರೆಯು ಹೀಗೆ 
ಬೇಲ ಬಗುನಿಯು (ಸನಮೋ. ೮-೯); ಮುತ್ತುಗ ತಾರೆ ಮುಂತಾದ 
ಹೆಮ್ಮರಗಳು ವತ್ತಾಗಿ ತೋರ್ದವಾ ವನದಿ (ಸಾಗಿ. ೨-೩೪) ; ಸ್ವಲ್ಪ 
ಮುಂದೆ ಹೋಗಲು ಹಣ್ಣುಬಿಟ್ಟಿದ್ದ ಒಂದು ತಾರೆಯ ಮರ ಕಾಣಿಸಿತು 
(ವಡಭಾ. ೧೪೧). ತಾಟಿಕ್ಸೆ: ೧, “ಕಲಿಃ, ಅಕ್ಷಃ, ವಿಭೀತಃ-ಈ ೩ ತಾಜ್‌” 
(ಹಲಾಯು. ೧೦೦-೪೬೪) ; ಎರಟ್ಟೆ ಪುಣುಸೆಎ ಮೂಡಾಯೋಡಿ ನೀರಿಬಿಕಿವೆ 
ತಾಂಣಿಕಿಐ (ಎಕ. ೩೪1, ಗುಬ್ಬಿ. ೭೫-೫೨: 733): ಶಾಜಿಕಿಯ ಮಾವಿನ 
ಮುಳ್ಮರನ ಪಾಲ್ಮರಂಗಳ ಸುರಗೇಹಾವಳಿಯ ಮರಂ ಕರಮಶುಭಾವಹ 
ಮಕ್ಕುಂ ಗೃಹಕ್ಕೆ ಗೃಹಶಲ್ಯಂಗಳ" (ಕೋಕೋಪ. ೩-೯) ; ಉಜ್ವಲವಾಗಿ 
ತಾನುರಿವ ತಾಅಕಯ ತೆಂಗಿನೆಕ್ಕೆಯ ಮಾವಿನಿಂಧನಮಂ ತರಿಸಿ 
(ಧರ್ಮಾಮೃ. ೪-೦೬೧) ; ಅರನೇಅ್‌ಲ್ರಾಜ್‌ ತುಂಬುರ್ತದುಕಳಿಲೆಲಮ ನೆಲ್ಲಿ 
(ಗಿರಿಕ. ೧-೭೨) : ತರತರದಿಂ ಶೋಭಿಸುವ ತಾಜ ಯಿಂದ . . . ಕಾನನಂ 
ಕಣ್ಣಿಸೆದುದು (ರಾಘಶ.೦೭-೫೪); ಗಂಧಕದ ತೈಲದನು ಕುಂದದಲೆ ರಸಕಿತ್ತು 
ಕಂದಿದ ತಾಜಿಕಯೊಡಗ ಇಡೆ ಹೇಮ ತಾ ಮುಂದೆ ಬಂದಕ್ಕು (ಸರ್ವಜ್ಮ ೧೯೬೭). 


೩೪೬೧ 


ಶಾ 


ತಾಟ್ಮು 


ತಾಆ್‌ಯಕಾಯಿ, ತಾರೆಯಕಾಯಿ ಎ ತಾಅ್‌ಗಾಯ* : ದಿನವೆರಡಕ್ಕೆ 
ತಾಜಿ*ಯ ಕಾಯ ಪ್ರಮಾಣಾಹಾರವಾಗಿ (ಪುಣ್ಮಾಸ್ತ. ೦೦-೬ ವ); 
- ತಾರೆಯಕಾಯಿ ” (ಓಷಧಿ, ೬). 
[ದೇ.8 ತಮಿ. ತಾನ್ಮಿ, ತಾನಿ; ಮಲ. ತಾನ್ನಿ ; ತುಳು. ದಾಂಡಿ; ತೆಲು. 
ತಾಡಿ, ತಾಂಡ್ರ ] 


“ ಅಕ್ಷಫಲಃ 


| ತಾಜಿಗಬೀಜಿ೨ಗ, ತರಗಬರಗ, ತಅಬಟಕ, ತಾರಗಬೀರಗ (ನಾ). 


ಅಸ್ತವ್ಯಸ್ತವಾದುದು ; ತಾರುಮಾರು : ಎಲ್ಲಂ ಬಟ ತಾಅಗಬೀಜಗ 
[ಪಾಕಾಂ. ತಾಟ್‌ಗೆಬೀಟ್‌ಗ]ವೆತ್ತ ಜತತ್ತಅವೆಕ್ಕಸಕ್ಕಮಸ್ತಂಬ್ಯಸ್ಮಂ (ಗಿರಿಕ. 
೦-೨4). ತರಗಬರಗ: ತರಗಬರಗ ಎಕ್ಕಸಕ್ಕ ಅಸ್ತವ್ಯಸ್ತವಾಗುವುದು 
(ಸಾಹಿವಿ. 60). ತಟಿಬಟ್‌ಕ: ಅಜಿಯದ ಬಾಲಂ ಬೀದಿಯ ಹಟ್‌ಮಣ್ಣಿಂ 
ಮಾಡಿದೊಂದು ಹಾಹೆಯ ತೆಅದಿಂ ತಟಿಬಟ್‌ಕಂ ವಿಕಟಾಕೃತಿ ನೆಲ 


ನಿಷ್ಮುರನಿವೃತಹುಂಡಸಂಸ್ಕಾನಂಗಳ* (ಶಾಂತೀಕ್ಕೆ. ೯-೦೦೭). ತಾರಗ 
ಬೀರಗ: ತಮಿಳಿನಲ್ಲಿಯಂತೂ . . . ತುಂಬಾ ಅಸ್ತವ್ಯಸ್ತ *ತಾರಗ 
ಬೀರಗ'ವಾದದ್ದು ಎಂದು ಅರ್ಥವಂತೆ (ಥಾಷಾಶಾ. ೮೬). (?) 


ತಾಟನಿಗಾಯ್‌, ತಾರಿಕುಯಿ, ತಾರೆಕಾಯಿ, ತಾಜಕಾಯಿ(ನಾ) ತಾರೆಯ 


ಮರದ ಕಾಯಿಂ: ರುದ್ರಾಕ್ಷಿಯಂ ತಾಅಿಗಾಯೆಂದು ಶುನಕನ ಕೊರಲೊಳು 
ಧೀರನಿವ ಕಟ್ಟಿದನು (ಪ್ರಥುಪು. ೩-೧೨೦). ತಾರಿಕಾಯಿ: ಅಳಲೆಕಾಯಿ, ತಾರಿ 
ಕಾಯಿ ಹಾಂಗು ಹತ್ತಿಯ ಕಾಳು, ಇವುಗಳ ಮಜೂರಿ (ಮುಂಬವ್ಕಾ. ೦೮ 
ಪ್ರಸ್ತಾವನೆ). ತಾರೆಕಾಯಿ : ಕೊತ್ತುಂಬರಿ, ಕೊಡಸಿಗೆಬೇರು . . . ತಾರೆ 
ಕಾಯಿ, ನೆಲ್ಲಿಚಟ್ಟು ಸಮದಿಂ ಕಷಾಯ ಕಾಯಿಸಿ ಕೊಡಲು 
ವಾತಜ್ವರಂ ಮಾಣ್ಣುಂ (ಸಕವೈ. ೬೩) ; ತಿಗುಡೆ ನೀಲಿಬೇರು ಅಳಲೆಕಾಯಿ 
ತಾರೆಕಾಯಿ ನೆಲ್ಲಿಕಾಯಿ ಯಿಷ್ಟು ಸಮಾಂಶವಾಗಿ ಕೂಡಿ (ವಿಷಚಿ. ೨೦-೫). 
ತಾಜ್‌ಕಾಯಿ : ಕಲ್ಕದ್ರವ್ಯ . . . ತಾಜ್‌ಕಾಯಿ- ಇವಿಷ್ಟನ್ನೂ ಪ್ರತ್ಯೇಕ 
ಒಂದು ವರಹ ತೂಕವ ಸಣ್ಣನಾಗಿ ಕತ್ತರಿಸಿ ಚೂರ್ಣಿಸಿ (ವೈದ್ಯಸಾ. 11, ೩೩). 
[ ತಾಜ್‌ + ಕಾಯ್‌] 


ತಾಟಿಗೆ (ನಾ). ಒಣಗುವಿಕೆ ; ಬಾಡುವಿಕೆ : ಬೇಡಿಗೆ,' ಮೂಡಿಗೆ, ತಾಜಾಗೆ, 


ಮಾಟ್‌ಾಗೆ, ಪೊಲಿಗೆ (ಕಲ್ಲಾನು. ೫೬೩ ಪ್ರಯೋ). [ ತಾಯಿ, * -ಗೆ) 


ತಾಅಸು, ತಾರಿಸಂ (ಕ್ರಿ). ೧. ಒಣಗಿಸು; ಬಾಡಿಸಂ: ಎಳೆಯ ಬಾಳೆಯ 


ಸುಳಿಯನನಲಜ್ವಲನದುಬ್ಬಟೆ ತಾಟ್‌ಸಿ[ಖಾಕಾಂ. ಕಂರಿಸಿ]ದವೊಲು ಬಳಲಿದ 
ಬಲೆಯ ಕಂಡು (ನಳನ. ೩-೨). ತಾರಿಸು,: ವಿ. ಶಕ್ತಿಗುಂದುವಂತೆ 
ಮಾಡು ; ಸಾರವಿಲ್ಲದಂತೆ ಮಾಡು : ಶೂರನಹ ವೈರಿಯನು ದೂರದಲೆ 
ತಾರಿಸುವ ಸಾರವಹ ನಿಮ್ಮ ಮಂತ್ರಗಳ ಕಂಡು (ದಿಲೀಜೆ. ೧-೩೦), 

[ ತಾಣ್ಕು + - ಇಸ್ಕು] 


ತಾಜ್ಕು, ತಾರ್ಕು, ತಾಜ್‌, (ಕ್ರಿ). ೧. ಸೊರಗು; ಬಡಕಲಾಗು : 


ತಾಅಿದ 


೦೧-೬೭) ; 


ಭೀಮನಾರೊನದೆದೀಡಾಡಿದೊಡೆ . ಪಾಲಕ 
ಪೇರಾನೆಯೊಡಲ್ಲಳಭ್ರತಳದೊಳ್‌ ಸಿಲ್ಕಿರ್ದುವು (ಪಂಪಳಾ. 

ವ್ರತಮಂ ಪೇಟಸಾಡೆ ನೋಂತು ತೂಆ್‌ದೊಡಲುಂ ಚಕ್ರೇಶನಾಚ್ಞಾಧಿಪಂ` 
ಸುತನಂ ಪೇಲ್ರಕ್ವ್ರೂಡೆ ಚಕ್ರವರ್ತಿ ಕಟಕಕ್ಕಾರಾಧೈಯಾಗಿರ್ದೆ (ಅಜಿಪು. ೧೨-೮): 
ಬ್ರಹ್ಮಚಾರಿಯ ತಾಟ್‌ದೊಡಲುಮಂ ಒಳಗಡಂಗಿದ ಕಣ್ಣುಮಂ ಮಾಯಾ' 
ಸಂಯಮಮುಮಂ ಮನದೊಳ ಮೆಚ್ಚಿ (ಧರ್ಮಾಮ್ಮ. ೬-೪೫) : ಎನಿತಾನು 
ಮಜಸಿ ಕಾಣದೆ ತನು ತಾಜ್‌ (ಅನಂಪು. ೦೦-೬೦) :: ಕಾಳಿಕೆಯ ವೋಜಕಿಯ 
ತಾಅಿದೊಡಲುಗಳ . . . ದೇವರಿಂದ್ರನನಟಲಿಸಿ ಕಂಡರು (ಕುವ್ಮಾಳ. ೬-೧೨). 
ಪಿ. ಬತ್ತು: ಒಣಗು ; ಬಾಡು: “ತಾಟು - ಶೋಷಣೇ, ಶಕುನೇ'ಡ” 
(ಕಮಧಾ) ; ಮಾಸಿ ತುಜದ ಕುರುಳ್ಗಳುಂ (ಗದಾಯು. ೪-೩): ತಾಜುವ 
ತಾಳ್ಗ ಳುಮಗುರ್ವಿಸಲ್‌ ಕಾಡಕೋಣನೆಯ್ದೊದುದಟಿಳಿಂ (ಜಗವಿ. ೦೭-೬೮) ; 
ತಾಟಿತಂತಃಕರಣ ಕಾಮನ ಕೂರುಗಣೆ ಕಾಲಿಕ್ಕಿದವು (ಕುವ್ಮಾವಿ. ೨-೧೫). 


ತಾಜ್ಯ 


೩ ಕುಗ್ಗು ; ಕುಂದಂ ; ಮ್ಲಾನವಾಗು: ತಾಜ ತಲ್ಲಣಿಸಿ ಬೀಳುತ ಕ್ಷುಧೆ 
ಯಡಸಿ ಬಾಯಾಟ್‌ (ಅಂತ 8-೦೭೭) ; ಶಾಉದಾನನದಿಳಿದ ಹುಬ್ಬಿನ 
» * * ವೃದ್ಧರನು ತೋಣಿದನು . (ಕುವ್ಯಾಅ. ೦೫-೧೦) ; ಭೋಗಿಗಳು 
ಬೀಗಿದರು ತಾಜ್‌ದುದು. ವಿಯೋಗಿವ್ರಾತವತಿಭಯದಲಿ (ಸೌಂ ದಪು. 
೦೦-೭೬). ೪. ಕಡಮೆಯಾಗು ; ಕ್ಷೇಣಿಸು: ನೊಟು ಗಾವುದ ಮತ್ತೆ ಕ್ರಮದಿ 
ತಾಜ್‌ ತಗ್ಗಿತು ನೋಡೆ ಪಗಡೆಯ ಕುಯಂತೆ. ತೋಯಿತಿದ್ದುದು ವೃಷ 
ಭಾದ್ರಿ (ಳರಕ. ೩೬-60) ; ಬರ್ದು ಕೆಲಸಾರ್ದುದು ಕೈಮೆ ಕಟಲ್ಲೂದುಬ್ಬರಂ 
ತಾಟ್‌ತು (ಜಳವಿ. ೩-೨0೯). ೫. ಬೇಯು ; ಬೆಂದುಹೋಗು (?): 
ಸರಸ್ತಟಾಕದ ಶಫರಾಳಿ ಕುತ್ತೆಸರ ಮಾನವೊಲಿರ್ದುದು ತಾಜ ತಳ್ಳು 
ಪರ್ವೀದ ಪಟುವಗ್ನಿಯುಂಡುಟ್‌ದ ಕಾಂಡವದಂತೆಪೊಲಿರ್ದುದಾವಗಂ 
(ತಂದ್ರಪು. ೯-೭). ೬. (2): ಸರ್ವ ಸುರರಂದು ನಗಜಾಧಿಪಂಗಗಿದು 
ಸುಗಿದು ತಾಜುವರುಯೆಂದಅ*ಯೆ ಮೋಕ್ಷಂ(ಸಾನಂಡ. ೨-೪೯). ತಾರ್ಕು: ೧. 
ಪರರ ಕಣ್ಣೆಂಜಲಿರದಿನಿತು ಮಿಗೆ ತಾಗೆ ತನು ತಾರುಗುಮೆನುತ್ತ (ಕುಮಾಪು. 
೪-೧೦೯); ಅವಳು ತುಂಬ ತಾರಿಹೋಗಿದ್ದಾಳೆ (ಪುನರು, ೪೦೦). ವಿ. ಕೆರೆಯ 
ಅಂಗಳದಂತೆ ತಾರಿವೆ ಹಸುಳೆಯಂಗಳು (ದ್ರಾ ಕ್ಲಿ ದಾ. ೩೮-೫). ಹ. ಮಾರಿ 
ದಳಲಿನೆದೆಯಾರಿದೆ ಸೈಸದೆ ತಾರಿದೆ (ಇಂದ್ರ. ೯); ಶೋಕದಿಂದ ಮನಸ್ಸು 
ತಾರಿದರೂ ಅವನು ಕರ್ತವ್ಯವನ್ನು ಬಿಟ್ಟು ಕದಲಲಿಲ್ಲ (ಭೀಷ್ಮ. ೨೪). 
ಹ. ಮೂಡಿದರುಣಾಭ್ರದೋಲ್‌ ತೋರುತಿಹ ತಾರುತಿಹ ಭೀಕರದೊಳ್ಳೈದೆ 
ದಳವು (ಜನಮು. ೨೫೪). ತಾಜ್‌: (4). 
ತಾರಪೊರ್ಯ, ತಾರಹೊಯ್‌ಎಸದೆಬಡಿ : ಸಾರಥಿಯ ತಾರಪೊಯ್ದನು 
(ತುರಂಗ. ೫೭-೬೦); ತಾರಹೊಯ್ದನು ಕೆಡೆದವಾನೆಗಳು (ತುರಂಗ. ೫೧-೪). 
ತಾರಮುರಿ ಎ ಭಂಗಿಸಂ; ಭಗ್ನಗೊಳಿಸು : ಜೋನಗ ಬೇನಬೊಂಟರಂ 
ತಾರಮುರಿದವರನಪ್ಪಳಿಸಿ (ರಂಗ. ೧೯-೩೦). 
1 ದೇ.॥ ಮಲ. ತಾಟು; ತೆಲು. ತಾಟು, ತಾರು] 

ತಾಣ್ಕು, ತಾರ್ಕ (ನಾ). ಒಣಗಿದಂದಂ; ಶುಷ್ಕವಾದಂದಂ: 
"ತಾಟುಗುಂಡೆ' ಪರಾ. ತಾರ್ಕ: ಒಣಗಿ ತಾರವಾದ ಸಿಬಿರಿನ ವೆಂಡಿ 
ಯನ್ನು ತೆಗೆದು (ದೀಪಹ. 11, ೩). 

ತಾರ ಗೋಟಡಿಕೆ ಇ ಒಣಗಿ ಗಟ್ಟಿಯಾದ ಗೋಟಡಕೆ : (9), 
[ಆ ತಾಜ) 

ತಾಜ್ಕು(ನಾ).೧. ತೆಂಗಂ, ಅಡಕೆ, ಉತ್ತುತ್ತೆ, ಬಾಳೆ ಮೊದಲಾದುವುಗಳ 
ಗೊಂಚಲು,-ಗೊನೆ, ೨. ಗುಂಪು; ಸಮೂಹ: ಚಂಪಕದ 
ಮಾಲೆಯನು ಮಾಜುವ ನೆವದಿ ಪಿಡಿಯಲಳಿಗಳು ಕಂಡು ತಾಜುಿಬೇಲಆಗ 
ಲೋಡಿದೆವು (ಅನಂತ. ೦-೦೬೩) : ಜಾಜಿದಂದದಿ ಸೂತ್ರಿಸಿದಂತೆ 
ನಡಸಿದರ್ತಾಟುಬೇಅಗದಂದದಲಿ (ಅನಂಶ. ೬೨೭೬). "ತಾರ್ಗೂಡಾ', 
"ತಾರ್ಗೊಳ್‌' ಪರಾ. ([ದೇ.8 ತಮಿ. ತಾಣಜು) 

ತಾಟ್ಕು "ತಾಜ್ಯ ನೋ. 

ತಾಜ್ಕು (ನಾ). ಅಸ್ತವ್ಯಸ್ತತೆ; ಗೊಂದಲ: "ತಾಜಿಂತಟ್ಟುಂ' ಪರಾ. 

[?] 

ತುಣ್ಮು (ನಾ). ಒಂದಂ ಬಗೆಯ ಭೂಮಿ: ಮೂಗಣ್ಣುಗ ಭತ್ತಂ 
ಪೊಕುಳಿಮಕ್ಕಿಯ ಪಲಸಿನ ಶಾಟಿನಿತ್ತರೆ (ಎಳ. 71, ಚಿಕ್ಕಮ. ೭೩-೯; 10607); 
ತೋಟಿಗರಿತ್ತರ್ವರ್ಷಂಪ್ರತಿ ಕಂಡಗೆಯಂ ಸ್ಥಿರತರ ತಾಅಕಿಂಗೆ ರಂಗ 
ಭೋಗಕ್ಕೆಂದುಂ (ಕಣ. 1, ೩೦-೩೬: 1೩222) ; ಮೂಡಲರಿಯ ತಾಟು 
ಹನ್ನೆರಡು (ಕಣ. 111, ೬-೨೯; 1949); ತೆಂಗಿನ ತಾಂದ ಪಡುವ ಬಡಗ 
(ಸಳಇಎ. ' ೦೯೩೦, ಕುಂದಾಪುರ. ೩೩೬-೪೪; 1871) ; ಮೂಲದ ಜವಳಿಯ 
ತಾಜಗಡಿಯಿಂದಂ ಬಡಗಲು (9೪೮. 1-1, ೪3೪-೪೩ : 1436). "ತಂಟಿಂ 
ವಾರಿ' ಪರಾ. ₹?) 


೩೪೬೨ 


6 


18 


20 


30 


85 


40 


46 


ತಾಟುಂತೀರು 


ತಾಳುಂಗಾಮಲೆ (ನಾ). ಸೊರಗಿಸಂವ ಕಾಮಾಲೆ ರೋಗ : ಸಂತಾಪ 

ವೆನಿಸುವುದುಗ್ರತಾಪವೆನಿಸುವುದು ತಾಜುಂಗಾಮಲೆ (ಸಾನೆಂಡ. 8-೦೭). 
[ತಾಟು * ಕಾಮಲೆ ( ಆಕಾಮಾಲೆ) ) 

ತಾಉಂಗೊಡು (ಕ್ರಿ). (?) : ಅಳ್ಳೆಗೊಂಬಿನೊಳ್‌ ತೆಅಂದಿಟ್‌ದು ತಾಲುಂ 
ಗೊಟ್ಟು ನಿಡುಸರಮನಿಟ್ಟು . . . ತುಂಬಿ ತಿಳಿದು ಬಳೆದ ಬಂಡಂ ಗಂಡು 
ದುಂಬಿಯುಂ ತಾನುಮುಂಡು (ಲೀಲಾವ, ೦೦-೩೪ ವ). 

[ತಾಟು? + ಕೊಡು] 

ತಾಣುಂತಟ್ಟು, ತಾರುತಟ್ಟು, ತಾಜುತಟ್ಟೂ, ತಾಟಂಥಟ್ಟು, ಥಾಜುಥಟ್ಟು 
(ನಾ). ಗುಂಪು; ಸಮೂಹ: ದಟ್ಟಣಿ: ಸೇನಾಭಟರ್ಭೊಂಂಕೆನೆ 
ತಾಟುಂತಟ್ಟುವೀಟಿಲ್‌ (ಕಾಂತೀಶ್ಕೆ. ೩-೧೫) : ಕೊಂಚವೆಟ್ಟಂ ತಟ್ಟುರ್ಟಿದಂತೆ 
ತಾಜುಂತಟ್ಟಾಗಿ ಕೆಡಪಿ ಮಟ್ಟಿಡುವುದುಂ (ಚಳನಂ. ೪೬-೭). ತಾರುತಟ್ಟು: 
ಆರಿಗಂ ಗೆಲಲಾರದಮರರ ತಾರುತಟ್ಟನೆ ಬಡಿದು (ರಾಮಾಸು. ೬-೯-೪8); 
ಪಾಳೆಯ ಕಂಡ ಕಂಡ ಕಡೆಗೆ ತಾರುತಟ್ಟಾಗಿ ಚೆದುರಿ ಹೋಗುತ್ತದೆ 
(ಸಂಜುಂಡ; ೯೭); ತಲೆಕೆದರಿಕೊಂಡು ತಾರುತಟ್ಟಾಗಿ ಓಡಿಹೋದರಂ 
(ಕರ್ಣಾಟ. ೧೩೦). ತಾಣುತಟ್ಟು ು: ವನಮೃಗರಾಜಿಗಳ" 
ಮರೀಚಿಕಾಜಲಕ್ಕನುನಯದಿಂ ಕರಂ ಪರಿದು ಲಂಘಿಸಿ ತಮ್ಮೆರ್ದೆಯಾಜಕ 
ತಾಟುತಟ್ಟೆನಲಸುವಿಂದಗಲ್ಲುವು (ದಕಕು. ೪-೨೩) ; ತಾಟುತ[ಪಾಕಾಂ. ಥೆ] 
ಟ್ವಿನ ಹೆಣದ ಮೆದೆ ಹೇರಾಳ ರಂಜಿಸಿತು (ಕುವ್ಕಾಜ್ರೋ. ೦೦-೬೩); ನಳ 
ನೃಪಾಲನ ಶರಹತಿಗೆ ನೆಅಕಿಮುಗ್ಗಿ ಕೆಡೆದುದು ತಾಲುತ[ಖಾಉ. ಥ]ಟ್ಟಿನಲಿ 
(ನಳಡ, ೯-೩೩); ಆ ಸೇನೆಯಂ ತಾಜುತಟ್ಟಾಗಿ ಕೆಡಹಿದರೊಂದು ನಿಮಿಷ 
ದೊಳ್‌ (ಕೈಮಿಳಾ. ೨೦-೪೪) ; ವೈರಣೆಗಳ .ಸೀಳಿ ತಲೆಯ ಕೆದಟ್‌ಕೊಂಡು 
ತಾಜುತಟ್ಟಾಗಿಯೋಡಿದರು (ಕಂನವಿ. ೨೫-೯೬). ತಾಜುಥಟ್ಟು : ತೋಟಾ 
ಕಳೆವುದು ತುವು ಹೇಳದ ತಾಜುಥಟ್ಟಿನ - ಮಾತದೆಲ್ಲವನೆನಲಿಕಿಂತೆಂದ 
ತಾಜುಧಟ್ಟನು ಹೇಳ್ವ ನೀಜರು ತೋಟ್‌ ನುಡಿಯರು (ಸಂಭಪ, ೩-9); 
ತಾಜುಥಟ್ಟಿಗೆ ಕೆಡೆದವಾನೆಗಳು (ಕುವ್ಮಾಳೀ. 6-96) : ತನಿಚೂಣಿ ಮಸಗಿತು 
ತಾಜುಥಟ್ಟಿನಲಿ (ಕುವ್ಕಾಕ. ೨-೦೬) ; ಮಾಲದನಂ ಸುರರಾಜ ಜಿತುವಿನ 
ತಾಟುಧ[ಐಟಾಂ, ತ]ಟ್ಟಿನ ಕದನವನು (ತೊರರಾ. ೬-೪೬-೪೭) ; ಕಂಡರು 
ದೂರದಲಿ . . . ಖಗಕುಲವೇಟ್‌ಾದೆಳೆಗೊಂಬುಗಳ ತಳಿರ್ಗಳ ತಾಜುಥಟ್ಟಿನ 
ಹಸುರೆಲೆಯ ತಂಪಿನ ಮಹಾವಟವ (ನಿಭಾಗ, ೪-೩-೨3); ತುಟುಗಿದ 
ಹಯಂ ತುಜುಥಟ್ಟಾಯ್ತು (ಕಣಖ. ೪೩-೨೭). ಥಾಜುಥಟ್ಟು : ಅಲರ್ಗಣ್‌ 
ಬೆಂಡೇಟಕ್‌ ರೋಮಾಂಚನದೊದವಿನಿತುಂ ಧಾಟುಧಟ್ಟಾಗೆ (ರಸರ. ೦-೧೭). 

[ತಾಜ್ಕು + ತಟ್ಟು) 

ತಾಯಿಂತಟ್ಟುಂ, ತಾಅಂತಟ್ಟೂಂ (ಆ). ಅವ್ಯವಸ್ಥೆಯಾಗಿ ; ಚಲ್ಲಾಪಲ್ಲಿ 
ಯಾಗಿ: ತಾಟುಂತಟ್ಟುಂ ಬಿರ್ದ ಕಾಮುಕಜನಕ್ಕೆ (ಲೀಲಾವ. 4-30) ; 
ಹುಲ್ಲೆಡೆ ಹೆಲ್ಲವಾಗಿ ತಾಲುಂತಟ್ಟುಂ ಬೀಯುತ್ತಿರೆ (ಕುಸುಮಾ. ೦೪-೯ ವ). 
ತಾಟುತೆಟ್ಟುಂ : ಬಗೆಗೆಟ್ಟು ತಾಟುತಟ್ಟುಂ ಪರಿದು ' 
೩6-೧0೯). "ತಟ್ಬಂತಾಟುಂ' ಪರಾ. 

[ ತಾಜ್ಯು * ತಟ್ಟು] 

ತಾಖಂತಟ್ಟುಗುತ್ತು (ಕ್ರಿ). ಗುಂಪುಗುಂಪಾಗಿ ಹೊಡೈೈ-ಇರಿ: 
ತಾಣುಂತಟ್ಟುಗುತ್ತುತ್ತೆ ಬಲ್ಮೆಯೊಳಡ್ಡಂ ಬರುತಿರ್ಪ ಕೊಂಕಣಿಗರಂ 
ಕೀನಾಶಲೋಕಕ್ಕೆ ನಿಶ್ಚಯದಿಂದೆಯ್ದಿಸುತುಂ (ಎಳ. ೪11, ಸೊ ರಲ. 
೧೬೨-೧೬ ; 1880). [ ತಾಟಿಂತಟ್ಟು + ಕುತ್ತು; ) 

ತಾಜುಂತೀರು (ನಾ). ಚೆಲ್ಲಾಪಿಲ್ಲಿ ; ಅಸ್ತವ್ಯಸ್ತತೆ: ಸರ್ವಾಂಗದೊಳೆಡೆ 
ದೆಅಪಿಲ್ಲದೆ ಕೊಂಡು ತೋಟಿವ ಬಲ್ಲೇಜುಗಳ ನೆಅವಣೆಯಿಂ 
ತಾಟುಂತೀಣಾ £ರಾ]ಿಗಿ ಬೀಟ್ಹು ಸತ್ತ ಕುದುರೆಗಳ ಬಳಗಂ (ಜಾರಪು. 

[ ತಾಟ್ಟೊ + ತೀರ್ಕು) 


(ಕುರಾಸಾಂ. 


೧೩-೧೦೯ ವ). 


ತಾಣುಂಬರಿ 


ತಾಣುಂಬರಿ "ತಾಆಂಂಬಟ' ನೋ. 

ತಾಟುಂಬಳೆ ' "ತಾಟಂಂಬಟ್‌' ನೋ. 

ತಾಜುಂಬಟ್‌ಿ, ತಾರುಂಬಳಿ, ತಾಖಂಂಬರಿ, ತಾಅಂಂಬಳೆ (ನಾ). ೧. 
ಅಸ್ತವ್ಯಸ್ತವಾದುದಂ : ಹಂತಿದಪ್ಪಿ ತಾಲಿಂಬಟ್‌ಯಂಂ ತೆರಳ್ಹ ಕುರುಳ್‌ 
(ಚಂದ್ರಫು. 6-೭೨). ವಿ. ಸುತ್ತುಮಂತ್ತು ; ಎಲ್ಲಕಡೆ : ಅಳಿಗಳ ಬಳಗಂ 
ತಾಟಿಂಬಟ್‌ಯಿಂ ಬರುತಿರೆ (ಕುಸುಮಾ. 8-೭೯), ತಾರುಂಬಳಿ: ೧. 
ಮನೆಯ ಒಡೆಯನು ಅಕಾಲಮರಣ ಹೊಂದಿದ ಕೂಡಲೆ ಉಳಿದವರತಾರುಂ 
ಬಳಿಯು ಎಷ್ಟು ಆಗುತ್ತದೆ (ಜರಸಂ- ೭೮); ತಾರುಂಬಳಿಯಿಂದ ದೊಮ್ಮಾಳಿ 
ಸುತ್ತ ಹೋಗಿ, ಕಯ್ದೂಗಳ್ಲಿರಗುವರು (ಮಂತ್ರಶ. ೧೩೨-೧೪). ತಾಜಿಂಂಬರಿ: 
೧. ಕೊಳೆ ಸುಡು ತಾಟುಂಬರಿಯೆಂಬಿವು ಪದದ ಮೊದಲೊಳಿರಲಶುಭಕರಂ 
(ಕವಿಜಿ. ೩-೩೨). ತಾಟಿಂಬಳೆ: ೧. ತಾಜುಂಬಳೆ[ಪಾಠಾಂ. ಟಿ*] ಬಿಟ್ಟಿ ಚೆಂಚು 
ಬೆಮರಿಂ ಕಡೆಗೆನ್ನೆಗೆ ಬಾನಲಾದ ಬೊಟ್ಟು (ಕಮದ. ನ. ೦೮೩ ಪ್ರಯೋ). 

[ ತಾಣ್ಯು ೬ ಬಲ್ಯ] 

ತಾಣುಂಬಟಿಗೊಳ್‌ (ಕ್ರಿ). ಹರಡು; ವ್ಯಾಪಿಸು : ಹಂಸಮಂಡಳಿ 

'ತಾಟುಂಬಟಿಕಿಗೊಳ್ಳ ತಾವರೆಗೊಳಂ (ಆನಂಘು. ೧-೯೪). 
[ ತಾಟುಂಬಬ್‌ + ಕೊಳ್‌) 

ತಾಣುಂಬಲಿಶಿಯಂ (ಅ). ದಿಕ್ಕಾಪಾಲಾಗಿ ;ಎಲ್ಲಕಡೆಗೆ': ಅಲರ್ಗೆ ಫಲಕೆ 

ಪರಿದತ್ತೆಳವೆಂಡಿರ ನೆರವಿ ನಲಿದು ತಾಟಿಂಬಟ್‌ಯಂ (ಜಂದ್ರಪು. ೭-೯೮). 
[ ಆತಾಜುಂಬಲಿ ] 

ತಾಟಿಕುಂಡೆ "ತಾಜುಗುಂಡೆ' ನೋ. 

ತಾಟುಗುಂಡೆ, ತಾಟುಕುಂಡೆ (ನಾ). ಒಣಗಿದ ಕುಂಡೆ: ದುರುಳಕಾಲನ 
ಬಾಯನೊದೆದಾಕರಿಸಿ ತಾಟಿಸಿ ಅವಧಿ ವಿಧಿಗಳ ತಾಟು[ಪಾಕಾಂ. ಜಿ 
ಗುಂಡೆಗಳ [ಪಾಕಾಂ. ಕುಂಡೆಗಳನುಜದೆ] (ಲಸಪು. ೪೭-ಂ). ತಾಟಿಕುಂಡೆ: 
ತ್ರೈವಿದ್ಯರಂ ತಂದು ತಾಟಿಕುಂಡೆಯ (ಪಾಳಾಂ: ಚಾಟುಗುಂಡಿಯನೆ] 
ಹಾಯಿಸಿ (ಸೋಮಕ. ೬-೪4): [ತಾಜ್ಯು 4 ಕುಂಡೆ, ] 

ತಾಜುತಟ್ಟು "ತಾಜುಂತಟ್ಟು' ನೋ. 

ತಾಜಿತಟ್ಟುಂ "ತಾಟುಂತಟ್ಟುಂ' ನೋ. 

ತಾಟುಥಟ್ಟು "ತಾಯಿಂತಟ್ಟು' ನೋ. 

ತಾಟುಮಾಟು, ತಾರುಮಾರ್ಕು, ತಾಅವಜು, ತಾಯುವಾಜು (ನಾ). ೧. 
ಚಲ್ಲಾ ಬಲ್ಲಿ; ಅವ್ಯವಸ್ಥೆ ; ಅಸ್ಪವ್ಯಸ್ತತೆ : ವಾರುವಗಳು . . . ಕೇರಿ 
ಕೇರಿಯೊಳು ತಮ್ಮಿಚ್ಚೆ ಯೊಳಗೆ ಸಲೆ ತಾಜುಮಾಜಾಗಿಯೋಡಿದವು 
(ಕಂನವಿ. ೧೩-೯೦). ತಾರುಮಾರು, : ೧. ತಾರುಮಾರಾಗಿ ತೂರುಬೀಳು 
ತಿರುವ ರಾಕ್ಷಸ ಸ್ತ್ರೀ ಪುರುಷರಂ ನೋಡಿ (ಸೌಗಂಧಿ. 3೯0-೦೯) ; ಮರಾಟಿ 
ಯವರಿಗೆ ದಿಕ್ಕು ತೋಚದಂತಾಗಿ ತಾರುಮಾರಾಗಿ ಪಲಾಯನ ಮಾಡಿದರು 
(ಒಡೆಳೆ. ೪೮) ; ಈಗ ಎಲ್ಲವೂ ತಾರುಮಾರಾಯಿತು (ಛಾರವೀ. ೭೨); 
ಕಲ್ಪವೃಕ್ಷಗಳ ಚಿಗುರು ಎಲೆಯ ತೂರಾಡು ತಾರುಮಾರು(ಕಮೇಘ. ೧೬-೬೨). 
೨. ಅಸಂಬದ್ಧತೆ ; ಅಸಾಂಗತ್ಯ : ಊರು ಹೆಸರು ಮರಿಂತಾದ್ದನ್ನು 
ವ್ಯತ್ಯಸ್ತಮಾಡಿ ತಾರುಮಾರಾಗ ಬರೆದರು (ಪುರಾವಿ. ಬ. ೩. ಗಜಿಬಿಜಿ; 
ಗೊಂದಲ: ತಾರುಮಾರು ಮಾಡುವವನನ್ನು ಯಾರು ತಾನೇ ನರಿಬ್ಯಾರು? 
(ಗಾದ). ತಾಣವಜು : ೧. *“ ತಾಅವಣಾದುದಸವ (ವಸ್ತು ಕೋ. 
೧೧೬-೩೩); ತಾಜಿವಟಾಗೆ ಜಯಂ ಜೊಮ್ಮೇಟುವ ಟೆಂಟಣಿಸುವರಸನರಸನೆ 
ವಿರಸಂ(ಕಾಂತಿಪು. ೨-೪೦); ಭೀಕರ ಗದಾಘಾತದೊಳಂ ಜಾಟ್‌ ಪಟ್‌ವಟ್‌ದು 
ತಾಅವಣಾದ ([ಪಾಕಾಂಂ. ತೂಜುಪಾಲಾದ] ಕಾಂಭೋಜಾವಳಿಗಳ 
ತುರುಷ್ಯ ತುರಂಗಮಂಗಳಡಿಯೊಳ್‌ (ಗದಾಯು. ೬-3೮ ವ); ತಾಣಿ[ಪಾಠಾಂ. 
ತಾಟುಿ]ವಟಾದ ಕೇಶಮನುಗುರ್ಮೊನೆಯಿಂ ` ತೆಗೆದೊತ್ತಿ 

ತಾಅವಜಾದ ಸೂಸುಗುರುಳಂ ತವೆ ತಿರ್ದುವ 


ಸಂ” 


` 8೨೧೩೬) ; 


೩೪೬೩ 


ಜಾನು 


10 


ಹಾರ ಗಉೂಗಾಕಾಗಗಸಗಸಾಸಾವಾಯ 


20 


25 


30 


(ಲೀಲಾವ. | 45 


ಾಾಾಾಾಾೂ)ಉಪಾಣಾ ನಾಸಾ ಘಾ ಪಿ ರ 


EE 


ತಾಟಿಸ 


ತೊಂಡೆವಾಯ್ಲೆ ನಜುದಂಬುಲಮಂ  ಕುಡುಕಿಕ್ಕುವಂದಮಂ ತೋಟಿ 
(ಧರ್ಮೆನಾ, 8-೧8೨), ತಾಟಿವಾಟು: ೩, ಜೀವನುವೆಂಬತ್ತುನಾಲ್ಕುಲಕ್ಕೆ 
ಯೋನಿಮುಖದೊಳಗೊಂದಾ ಮನುಷ್ಯನದಟ್‌ೊಳೆಂತಾನುತಾಟುವಾಟಾಗಿ 
ಬಂದಲ್ಲಿ (ಚೀವಸಂ. ೯-೯ ವ). 
[ ದೇ.॥ ತಮಿ. ಮಲ. ತಾಜುಮಾಜು ; ತುಳು. ತಾರುಮಾರು ; 
ತೆಲು. ತಾಟುಮಾಟು ] 

ತಾಜುವಾರಿ (ನಾ). ಒಂದು ಬಗೆಯ ಭೂಮಿ (?): ಅಕ್ಕಿ ಸಹ'ಹನ್ನೆರಡು 
ಮುಡಿ ತಾಜುವಾರಿಯ ಬಗೆಯ ಬೆಟ್ಟೆನ ಒಳಗೆ ಆಜುಮುಡಿ (ಸೌಇಇ. 
IX-11, ೪೬೪-೨೦ ; 2472. "ತಾಟು ಪರಾ. [?)] 

ತಾಣಜುವಾಜು "ತಾಜುಮಾಜು' ನೋ. 

ತಾಜುಹಂಗ (ನಾ). ಶಕುನದ ಪಕ್ಷಿ; ಹಂಗ: ಕರಿಯ ಹಕ್ಕಿಯ 
ತಾಜುಹಂಗನ ವಾಮದುಡಿಕೆಗಳ ನರಿಗಳೊದಟ್‌ ದವಿದಿರಿನಲಿ 
(ಕುವ್ಯಾಸ, ೦೩-೨). [ತಾಜ್ಮು (ತಾಜ್‌) ಹೆಂಗ] 

ತಾಣ "ತಾಆ್‌' ನೋ. 

ತಾಣಕ್ಕಿ (ನಾ). (?) : ಕಮ್ಮೆಳೆಯ ತಾಟ್‌ಯಗೊಡಲ ಮೂಡನ ಮೆಯ್ಕ 

[?] 


ಕಂಬ ನೂಜಿಟಿವತ್ತು (ಎಳ. ೪1, ಚಿಕ್ಕಮ. ೨೨-೪೫; 1178). 


ತಾಟತಿಕಾಯಿ "ತಾಜಟಗಾಯ್‌ ನೋ. 


ತಾಅಿಲೆ (ನಾ). ಒಣಗಿದ ಎಲೆ; ತರಗೆಲೆ: ಪಾದಪದಲಕ್ಷ್ಮಿ ಬೆದಟ* 
ಸೂಟ್‌ಗೆೊಟ್ಟಂದದೆ ಪರಳ್ಗಾಯಿ ಮುಂತಾದ ತಾಜ?ಲೆ ನೆಲಕುದುಅಕಿದುವು 
(ಮೋಹಕ. ೪-೪೩). [ತಾಟು + ಎಲ್ಲೆ] 

ಗ ತಾಟಗ, "ತಾಳ್ಸ್‌' ನೋ. 

A ತೌಟಿಕ್ಕ್‌ ಆತಾಳ್ಕ್‌' ನೋ. 

ಹಿ ತಾಟಿ "ತಾಳ್ಕ್‌' ನೋ. 

ತಾಟಕೆಅ್‌ (ನಾ). ಒಂದು ಕೆರೆಯ ಹೆಸರು: ಆ ಕೆಟಗೆ ಐಯ್ಗಣ್ಣುಗ 
ಮಣ್ಣು ಕೊಟ್ಟಿಯ ತಾಟಕೆಅಕ ಆ ಕೆಬಗೆ ಐಯ್ಗಣ್ಣು ಗ ಮಣ್ಣು (ಎಕೆ; ೫11, 


ಶಿರಾ: ೨೪-೪೮ ; 900). [ತಾಟ? 4 ಕೆಲ) 


`ಓ ತಾಟಪಣ್‌ "ತಾಳೆಹಣ್ಣು' ನೋ. 


೩ ತಾಟಿಮರ "ತಾಳೆಮರ' ನೋ. 

ತಾಟಿಲಿಯ (ನಾ). ಒಬ್ಬಾತನ ಹೆಸರು: ವಾರಬದಿಗದಾಲನುಂ ತೆಳ್ಳನುಂ 
ತಾಟಿಲಿಯನುಂ ವೇಬಿಲನುಂ , . . ಇಲ್ಲಿಯ ಪುರದ ಒಕ್ಕಲಿವರು (ಎಕ.1:7 
ನಂಜನ, ೦೩೯-೬; 915 ?). [?1 

ಡಿ ತಾಟವಣ್‌ *ತಾಳೆಹಣ್ಣು' ನೋ. 

ತಾಲೀವಡುಗುಡ್ಡಿ (ನಾ). ಒಬ್ಬಾತನ ಹೆಸರು: ಆತ್ರೇಯಗೋತ್ರ 
ಮೊಡೆಯ ತಾಲಟ್‌ವಡುಗುಡ್ಲಿಗಳ ಮಗಂ ಪುಳ್ಳಿಯಯ್ಯ ಮಾಡಿಸಿದ 
ತೊಮ್ಪು (ಎಕ. ಸ(6), ಮಾಲೂರು, ೧೬೧-೩ ; ಸು, 10ನೆಯ ಶತ). [ ?] 

ಗಿತಾಟು "ತಾಳ್ಮ್‌' ನೋ. 

ತಾಲುಗಿ (ನಾ). (?) : ಬೇರುಗಿ, ಬೇರುಗಿತಿ ; ತಾಟುಗಿ, ತಾಟುಗಿತಿ 
(ರಬ್ಮಾನು. ೧೯೩ ಪ್ರಯೊಲ್ಲ. [ತಾಟುಗ್ಯ * -ಇ್ಯ1 

ತಾಮುಗಿತಿ (ನಾ). (?) : ಬೇರುಗಿ, ಬೇರುಗಿತಿ। ತಾಟುಗಿ, ತಾಟುಗಿತಿ 
(ಶಬ್ಮಾನು ೦೯೩ ಪ್ರಯೋ). [ಶಾಟುಗ್ಯ * - ಇತ್ತಿ (ಆ - ಇತ್ತಿ)] 

ತಾಟಕಿ, ತಾಳೆ, (ನಾ). ಕೇದಗೆ ; ತಾಳೆಗಿಡ : (8). ತಾಳ್ಕೆ ; “ಖರಃ- 
ತಾಳೆ” (ಓಷರಿ. ೪೩) ; ಬಿದೆಕಾರು ಮೂ ೩ ತಿಳ ೨ ತಾಳೆ ಆ ಮರ ಬಿದೆಕಾರು 
(ಸೌಇಎ. ೧೯೩೦, ಬಂಗಳೂರು, ೩೩೮-೮; 3226) ; ತಾಳೆಯ ಹಾವಿನೆ 
ಸಳೊಯೆನೆ ಸುಲಿದಿಂಪೆವಾಳೆಯ ಹಣ್ಣ ನಾ ರಾಯಾ" ಲಾಲಿತ ಪ್ರತಿಮೆಯ 
ಭುಜ ಮುಟ್ಟ ಮೆದೆಗಟ್ಟಿ ಢಾಳಿಪಂತಭಿಷೇಕಗೈದಾ (ಧರಣ. ೦೬-೬೪). 

[ದೇ.8 ತಮಿ; ತಾಟಿಿ ] 


ತಾಲ್‌ಹೂ 


ತಾಟಹೂ, ತಾಳೆಹೂ (ನಾ). ಕೇದಗೆ ಹೂ: (೪). ತಾಳಿಹೂ: "ಕೇತಕಿ- 
ತಾಳೆಹೂ” (ಓಷಧಿ. ೪9); ಕೇತಕೀಪುಷ್ಟ ಆಂದರೆ ತಾಳೆಹೂವನ್ನು 
ಧರಿಸಿದಲ್ಲಿ (ಸಕವೈ, ೪೪); ತಾಳೆಹೂ ಗರುವಲಿಯ ಬೆನ್ನಟ್ಟಿ ಚುಚ್ಚುವುದು 
(ಕಾಲೂರ. ೦೦೩-೨೩೪) ; ತುರುಬು ಇಲ್ಲದವಳಿಗೆ ತಾಳೆ ಹೂವೇ? (ಗಾದಿ). 

[ತಾಟಿಿ ಹ್ಯೂ (ಆಪ್ಯೂ) ) 

ತಾಟಿಜೆಯ (ನಾ). ಒಬ್ಬಾತನ ಹೆಸರು: ವಿಕ್ರಮಾದಿತ್ಯರ್ಕೊಟ್ಟೊದು 
[ಪ]ನ್ನೆಸೆಉಣ್ಣುರು. ತಾಟಿಕಿಅಕಿಯರ್ಗೆ ಎರೆಕಾಡು ಇರ್ಪ್ಪತ್ತೈಮತ್ತರು 
(ಸೌಇಇ. 1೫-1, ೪೭೨೭; ಸು. 9ನೆಯ. ಶತ). [?) 

ತಾಟ್ತುವಾಯ (ನಾ). ಒಬ್ಬಾತನ ಹೆಸರು: ಬೆಳ್ಳಲ್ಕೊಅಡು ಪಶ್ಚಿಮಾ 
ಯಾನ್ನಿಶಿ ಪೊನೈವಿ ತಾಟ್ಟುವಾಯರಾ ಕೆಟಿ್‌ (ಎಕ. 1೪, ನಾಗಮಂ. ೮೫-೬೩; 
776). [7] 

ತಾಟಿ್ನಿಲ್ಲ (ನಾ). ಒಂದು ವಂಶದ ಹೆಸರು (?): ಪೊದಲ್ನಾಡಜುವತ್ತುವು 
ನಾಳೆ ತಾಲಕ್ನಿಲ್ಲರ x x ೬ ತಾಮನ್ಹೆಯರಾ ಶ್ರೀ ಕಣ್ಣಿಯ್ಯ ತುಜುಗೊಣ್ಣಲ್ಲಿ 

. ಸತ್ತೆ (ಎಕ. ಸ, ಶ್ರೀನಿವಾ. ೩೦-೭: 800 ?). [? J 
ಸಿತಾಬ್ಮಿರ "ತಾಳಿವ ರ' ನೋ. 
ತ್ರಿ' ನೋ. 

ತಿ (ನಾ). ಮೂರು ಎಂಬ ಸಂಖ್ಯೆ: “ತಿ-ತ್ರಿಎಮೂರು” (ತದೃಕೋ. ೦೭); 
ಕಿಗೆ-ತ್ರಿಗುಣಂ-ತಿಗುಣಂ, ತ್ರಿಶರಂ-ತಿಸರಂ, ಕ್ರಿಶೂಲಂ-ತಿಸುಳಂ (ಕಮದ. 
೨೯೦ ಪ್ರಯೋ). [ ಆಸಂ. ಶ್ರಿ] 

ತಿಂಕಚಿರ (ನಾ). ಒಂದು ಮನೆತನದ ಹೆಸರು (?): ತಟಂಕಮಿದು 
ತಿಜ್ಕಚಿರ ನೆಆ್‌ದಕಳೆಶಿಯಾ ಅಕಳೆ ಸಮುದೊಯ ತಟಾಕ (ಎಕೆ. ಸಳ], 


ಪಾವುಗ. ೦೨-೩: 754. [7] 


“೩೪೬೪ 


15 


ತಿಂಗಣಿ, ತಿಂಗಿಣಿ (ನಾ). ತೊಟ್ಟಿಲ ಮೇಲಿನ ಅಥವಾ ಹಂದರ | 


ಮೊದಲಾದುವುಗಳ ವಿತಾನದಲ್ಲಿ ಇಳಿಬಿಡುವ ಒಂದು ಅಲಂಕಾರದ 
ಗೊಂಡೆ, -ಕುಚ್ಚು:: ಇಂಗಡಲೆಂಬ ಸೆಜ್ಜೆವನೆಯೆೊಳ್‌ ತೆರೆದೊಟ್ಟಿಲ ಮೇಲೆ 
ಕೆಂಬರಲ್ಲಿಂಗಣಿಗಟ್ಟಿದಂತುದಯಶೈಲಶಿಖಂಡದೆೊಳಿಂದುಮಂಡಲಂ 
(ಮಲ್ಲಿಪು. ೭-೨೪) ಮಾಣಿಕದ ತಿಂಗಣಿಯಂ ಮಾಣದೆ ಕಣ್ಟೆಳಗು ಬಳಸೆ 
ಮುತ್ತಿನ ಸುತ್ತಂ ಮಾಣಿಕದ ಮೇಲೆ ಮಕ್ಕಳ ಮಾಣಿಕಮಡಿಗಡಿಗೆ 
ತೊಟ್ಟಿಲೋಳ* ಪುಟ್ಟಿಸುಗುಂ (ಅನಂಪು. ೬-೪); ಶಿಲ್ಪಿಗಳ ಕಲ್ಪವತಿಯು 
ಅಭಿಷೇಕಮಂಡಪವನ್ನು ಸಮೆದಿದ್ದನೆಂದಮೇಲೆ ಕೇಳುವದೇನು ? ಮುತ್ತಿನ 
ಸೂಸಕ, ಮರಕತದ ತಿಂಗಣಿ. . . ರನ್ನದ ರಂಗವಲ್ಲಿ! (ಸಾಹಿಸಂ. ೩೭). 
ತಿಂಗಿಣಿ: ಕೋದ ಮುತ್ತಿನ ಸೂಸಕದೊಳಂ ಚೆಂಬೊನ್ನ ತಿಂಗಿಣಿಯೊಳಂ 
ಚೀನದ ದೇವಾಂಗದ ನೇತ್ರದ ಮೇಲ್ಯ್ಕಟ್ಟಿನೊಳಂ . . . ವಿಚಿತ್ರಾಂಶುಕ 
ವಿವಿಧ ಧ್ವಜಂಗಳೊಳಂ ಬಹು ವಿಧ ನೂತ್ನ ರತ್ನ ತೋರಣಂಗಳೊಳಂ 
ನೆಆ್‌ದು (ಪುಪ್ಪಪು. ೮-80 ಎ). [7] 

ತಿಂಗಣಿಗೆ (ನಾ). ಎ ತಿಂಗಣಿ : ಅದಲ್ಲದೆಯುಮಪವರ್ಗಲಕ್ಷ್ಮಿಯ ಲಾಸ್ಯ 
ಪೂಜಾಕುಸುಮಂಗಳಂತೆ ಮಧ್ಯರಂಗದೊಳೆಸೆವ ಪೊಸಮುತ್ತಿನ ಸೂಸಕದ 
ಪೊನ್ನ ತಿಂಗಣಿಗೆಯ ನೆಟಲ ತುಜುಗಲಿಂ ವಿರಾಜಿಸುವ ಪೂಜಾಗೃಹದಿಂ 
(ಮುಲ್ಲಿಪು. 3-೭೪). [ ಎತಿಂಗಣಿ] 

ತಿಂಗಣಿಮಾರ (ನಾ). ಒಬ್ಬಾತನ ಹೆಸರು: ಕಕ್ಕರ ಮದಲೂರೆಟಾದು 
ತೊಟುಗೊಣ್ಣೊಡೆ ತಿಜಣಿಮಾರ ಶ್ರೀಮೇಟ್‌ ತಿಜ್ಜಣಿಯೂರುಳ್ಳಗಿ ... 
ಪಲರನೆಆ್‌ದು ಸಗಮೇಟ್‌ದನ್‌(ಎ?. ಸ, ಶಿಡ್ಲಘ. ೩೨-೪; ಸು. 8701). [?] 

ತಿಂಗಣಿಯೂರ್‌ (ನಾ).ಒಂದು ಊರಿನ ಹೆಸರು:ಕಕ್ಕರ ಮದಲೂರೆಟ್‌ದು 
ತೊಜುಗೊಣ್ಣೊಡೆ ತಿಜ್ಲಣಿಮಾರ ಶ್ರೀಮೇಟಿತಿ ಶಿಬ್ನಣಿಯೂರುಳ್ಳಗಿ . . 
ಪಲರನೆಜ್‌ದು ಸಗಮೇಖಿದನ್‌ (ಎಕ. ಸ, ಶಿಡ್ಲಘ. ೩೨-೪; ಸು. 870 ?). 

[ ತಿಂಗಣ್ಣಿ - ಊರ್‌] 


80 


36 


40 


48 


ತಿಂಗಳ್‌ 


ತಿಂಗಳ್‌, ತಿಂಗಳು (ನಾ). ೧. ಚಂದ್ರ ; ಪೆರೆ: “ಜೊನ್ನೊಡಲಂ . . . 
ಕಟ್ಟಲೆವಣಿ, ತಿಂಗಳ೯-ಈ ೨೦ ಚಂದ್ರನ ಪೆಸರ್‌ ” (ಕಶಸಾ. ೩-೨೩) ; 
“ ಮೃಗಾಂಕನೊಳ್‌ ತಿಂಗಳ್‌ ” (ಕರ್ಣಾನಿ. ೨೧): ನಗೆಯೆಂಬ ನೆವದೆ ಬೆಳೆಗೀ 
ವೊಗಮೆಂಬೀ ನೆವದೆ ತಿಂಗಳೊಳಗೆಸೆದಾದಂ ಸೊಗಯಿಸಿ ತೋರ್ಕುಂ 
ಲೋಚನಯುಗಮೆಂಬೀ ನೆವದೆ ಲಕ್ಷ್ಮಮೆನೆ ತದ್ವಾ ಜಂ (ಕವಿರಾ. 4-೨೬); 
ತಿಂಗಳ ತಣ್ಣದಿರ್ಗಳೊಳ[ಮಿರ್ಪಟ್‌ಯದ] ಸಿರಿಕಂಡದಣ್ಣಿ ನೊಳವೆಡೆವಿಡ 
ದಾಲಿನೀರ್ವನಿಗಳಂ ಸಿಂಪಿಸುವ ನೀರ್ಜೊಂಪಂಗಳೊಳಂ (ಕಾದಂಉ. ೩೯೮); 
ತಿಂಗಳ ಬಿಂಬಮಂ ಹಿಳಿದು ಪಿಂಡೆ ಪಳಚ್ಚನೆ ಸೋರ್ವ ಸೋನೆಯಂತೆ 
- ೬ .ಏಂ ಸೀಯನುಣ್ಮಿದುದೊ ಗೇಯದ ಮೆಲ್ಲುಲಿ (ವಿರೂಪಾ. ೭೫) ; 
ಎಳೆವಿಂಚಿನಂದದ ಬೊಂಬೆಯೊ ತಿಂಗಳ ತಿಳಿವೆಳಗಿನೊಳಾದ ರೂಪೊ 
(ಛರಡ, ಆಂಗಜನ ಕಣೆಗಳಂ ಬೀಜಿಕಿ ನೋಟಂ ಮೊಗಂ 
ಶಿಂಗಳಂ ವಿಖಾಅ? (ಜೆಬಪು. ೫-೦೦). ೨. ಚಂದ್ರನ ಬೆಳಕು; ಇಂದು 
ಕಾಂತಿ: ತಂಗಾಳಿಯುಂ ತಿಂಗಳುಂ ಬನ ಮಂ ಬೆಂಬಲಮಾಗಿ 
ತೀರ್ಚವೆ ಗಡಂ ಕೊಂಡುಗ್ಗಿಯಂ ಸುಗ್ಗಿಯೊಳ* (ಅಜಿಪು. 
ತಿಂಗಳ ಸೊಂಪು ಗುಂಪಘುವಡೆದೆಣ್ಣೆ ಸೆಗಂ ಪರಿಗೊಂಡುದೆಂಬಿನಂ (ಕಬ್ಬಿಕಾ.೧೭): 
ತಿಂಗಳ ಸೊಂಪು ಪುಷ್ಪಬಾಣದ ಪೊದೆ ರಾಗದಾಗರಮನಂಗನ ಕೈಪಿಡಿ 
ನಲ್ಲಳೊಲ್ಮೆಯೆನ್ನದೆ ಪೆಜತೆಂಬುದೇ ಮಧುರ ಮಾಧವ ನಿನ್ನಯ 
ವಾಗ್ವಿಳಾಸಮಂ (ಧರ್ಮನಾ. ೦-೭); ಲವಲಿಯ ತನಿವಣ್ಣಿಗೆಣೆಯೆನೆ 
ತೋರ್ಪದು ತಾನಿಂದು ತಿಂಗಳಾಭರಣ ವನದ ಚಕೋರದ ಸವಿದುತ್ತಿ 
ದಾವುದು ಹೆರಿಣವಿಲ್ಲದ ಶೀತಕಿರಣ (ಇಂಡಾಪ. ೧೬೯-೩೧). ೩. ಚಂದ್ರನು 
ಭೂವಿಂಗೆ ಒಂದು ಸಂತ್ತು ಬರುವ ಕಾಲದ ಅವಧಿ; ಸಾಮಾನ್ಯವಾಗಿ 
ಮೂವತ್ತು ದಿನಗಳು : ಉಗ್ರಸೇನ ಗುರುವಡಿಗಳ್‌ ಒನ್ನು ಶಿಬ್ಬಳ್‌ 
ಸನ್ಮಾಸನಂ ನೋನ್ತು ಮುಡಿಪ್ಪಿದಾರ್‌ (ಎಳ. 11, ೨೩-೨; ಸು. 700) ; 
ಇಂತು ವರ್ಷಾಕಾಲದ ನಾಲ್ಕು ತಿಂಗಳೊಳಂ ಮರ್ದನೂಡಿ (ವಡ್ಮಾರಾ. 
೧೭೦-೨೭); ಅವಧಿಯನೊಂದು ತಿಂಗಳೆಡೆಯಿಟ್ಟು (ಆದಿಪು. ೧೨-೪೩; ಒಂದು 
ತಿಂಗಳ"ವಿಹೆರಣ ವಿಧಿಯಂ ಮಾಣ್ಣು ಬಂದಜಿತನಾಥಂ ಧ್ಯಾನವಿಧಾನದಿಂ 
ಕರ್ಮಂಗಳಂ ಕಿಡಿಸಿದಂ (ಅಜಿಪು. ೮-೨೮ ವ); ಮತ್ತಮೊಂದೆರಡು ತಿಂಗಳ್‌ 
ವಿಶೇಷಮಾಗಿ ನೋಂತು ಕೊಟ್ಟಪೆಂ. (ಧರ್ಮಾಮ್ಮ. ೦-೦೮೨) ; ತಿಂಗಳೇಳಜ 
ಗರ್ಭದಲಿ ರಘುಪುಂಗವನನಗಲಿದಳು (ತೂರರಾ. ೮೩-6). ತಿಂಗಳು: ೧. 
ತಿಂಗಳ ಸೂಡಿದ ಅಭವನು ಭವಭಂಗಿತರಿಗಾರಿಗೂ.ಗೋಚರಿಸನು ನೋಡಾ 
(ಸಿದೇವ.. ೧೨೨-೩೬೭) ; ಶಿ೦ಗಳುಮೊಡನುರ್ಕುವ ಬೆಳ್ಲಿಂಗಳೆಂ (ಚಿಕವಿ. 
೬.೨೫) ; ತೊಳೆದ ಬಾನೊಳಗೆ ೊಇಂಟಿಮೋಡದ ನೆಲೆಗೆ ನುಸುಳಿದ ತಿಂಗಳು 
(ಇಂಗೀತ. ೦೨-೪) ; ಮುಳುಗುವ ನೇಸರೊ ಮೂಡುವ ತಿಂಗಳೊ (ಅನಿಕೇ. 
೩೦-೦೧೩). ೨. ಶಿಂಗಳಿಗೆ ತಂಬಿಹುದೆ ಸಾಗರಕೆ ಗೆಂಪಿಹುದೆ (ಗಿಳಿವಿಂ. ೨೨-೩೪). 
"ಬೆಳುದಿಂಗಳು' ಪರಾ. ೩. ಕೇತು ವಿಲಗ್ನದೊಳಿರೆ ಪುಟ್ಟಿದ ಮನುಜ 
ನೊಂದು ತಿಂಗಳು ಬಾಟಂ (ಜಾತತಿ. ೬-೧೦); ಒಂದು ತಿಂಗಳು ಪಲವು 
ಮನ್ನಣೆಯಿಂದ ಮನ್ನಿಸಿ ತನ್ನ ಸೇನಾವೃಂದವನು (ಕುವ್ಕಾಸ. ೩-೨೩) ; 
ನರಘತಿವೊಂದು ತಿಂಗಳು ವನದೊಳಗೆ ವಿಹರಿಸಿ (ಜೀವಂಸಾಂ. ೦೮-೭೨) ; 
ಮೇಲ ತಿಂಗಳು ನಾಲ್ಕಟ್‌ಣಿಕೆಯ ಕಾಲ ಸವೆದುದು (ತೊರರಾ. ೪-೭-೫) ; 
ನಿದ್ದೆಯ ಕಾಣದೆ ತಿಂಗಳಾರಾಗಿತ್ತು (ಇಂಡಾಪ. ೪೫-೧೭). 


೨೨೭೭) ; 


೩-೨೮) ; 


ತಿಂಗತಿಂಗಳು, ತಿಂಗಳ್ತಿಂಗಳು, ತಿಂಗಳ್ತಿಂಗಳ್‌ (ದ್ವಿರುಕ್ತಿ) : ಅವುಗಳಿಗೆ 
(ತೆಂಗು) ತಿಂಗತಿಂಗಳಿಗೆ ಹೊಸ ಹೂವು ಬಿಟ್ಟು ಇಪ್ಪತ್ತು ಇಪ್ಪತ್ತೈದು 


ಕಾಯಿ ಆಗುತ್ತವೆ (ಮುಂಬಯಿ. ೨-೫೦) : ಧಾರಾಪೂರ್ವಕಂ ಮಾಡಿ ಗುಡಿಕಲ್ಲ 
೨೪೫ ಸ್ಥಳದ ಹೆಜ್ಜುಂಕದಲ್ಲಿ ತಿಂಗಳ್‌ತಿಂಗಳಿಗೆ ಕೊಟ್ಟ ಗದ್ಯಾಣ ೧ 
(ಸೌಇಇ. 3.1. ಮುದ್ರಾವಣದ ಸುಂಕದೊಳಗೆ 
ತಿಂಗಳ್ದಿಂಗಳ್ಲೆ ಹತ್ತು ಹತ್ತು ದ್ರವ್ಯಮಂ ಬಿಟ್ಟಂ (ಎಇ. ಸ.೫೪211, ೫-೩೬; 


3೭೬೯-30 ; 1166) ; 


ತಿಂಗಳರೆ 


1062). ತಿಂಗಳಂ ಸೂಡಿದವ ಎ ಚಂದ್ರನನ್ನೂ ತಲೆಯಲ್ಲಿ ಧರಿಸಿದವನು ; 
ಚಂದ್ರಶೇಖರ : ಶಿವ: ತಿಂಗಳಂ ಸೂಡಿದವನ ಸಮೋತ್ತುಂಗವಾಹನ 
ಮಾಶ್ವರನ ಗಣಪುಂಗವರ್ಗೇಜುವ ಮಹಾಸಿಂಹಾಸನಂ ಬಸವ (ಬಸಪು. 
೧-೩೨). ತಿಂಗಳ ಜೂಟ ೬ ಶಿ೦ಗಳಂ ಸೂಡಿದವ : ಶಿಂಗಳ ಜೂಟಗೆ 
ಸುರಸತಿಯರು ತಂದ ಮಂಗಳಜಲಕುಂಭದಂತೆ (ಮೋಹತ. ೨೪-೩೦). 
ತಿಂಗಳಣುಗ ಎ ಚಂದ್ರನ ಮಗ ; ಬುಧ: “ಶಿಂಗಳಣುಗನೆನೆ ಬುಧನೆನಿಕ್ಕು” 
(ಕಕರ, ೪೬). ತಿಂಗಳ ಧರ ಎ ತಿಂಗಳಂ ಸೂಡಿದವ : ತಿಂಗಳಧರನ ಪೂಜಿಸು 
ಮನವೆ (ಸಿದವ. ಕ. ೯೮-೩೨೮); ತಿಂಗಳಧರ ಧವಳಾಂಗ ಗಂಗಾಧರ 
(ಸೌಂದಕಾ.೧-001. ತಿಂಗಳ ಪಕ್ಷ- ತಿಂಗಳಲ್ಲಿಯ ಹದಿನೈದು ದಿವಸ: ತಿಂಗಳ 
ಪಕ್ಷಗಳನ್ನು ಹೇಳದೆ ವರ್ಷಬುತು ಎಂಟನೆಯ ಪಕ್ಷ ಎಂದು ಮೊದಲಾಗಿ 
ಯತುಪಕ್ಷಗಳನ್ನು ಹೇಳಿದೆ (ಕರ್ಣಾಅ. 6). ತಿಂಗಳ ಬೆಳಕು, ತಿಂಗಳ ಬೆಳಗು ಎ 
ಚಂದ್ರನ ಬೆಳೆಕು; ಬೆಳುದಿಂಗಳು : ಶರಣನೆಂದು ವಚನಂಗಳ ಹಾಡಿದರೆ 
ತಿಂಗಳ ಬೆಳಕಿನ ಸಿರಿಯಂ ಕಂಡು ನಾಯಿ ಹೆರುಷಂಗೊಂಡು ಬಳ್ಳಿಟ್ಟು 
ಬೊಗುಳಿದಂತಾಯಿತು (ಘನವ. ೩೬) : ತಳತಳಿಸಿ ಬೆಳಪ ತಿಂಗಳಬೆಳಗಂ 
ಕವರ್ವಂತೆ .ಮೆಟ್‌ವ ಮೆಯ್ವೆಳಗಿಂ (ಕಬ್ಬಿಕಾ. ೬ಬ ; ತಿಂಗಳ ಬೆಳಗಿನ 
ದಾರೆಯ ಸಂಗಡಮೆನೆ ಮೆಟ್‌ಯುತಿರ್ಪ ಗಂಜಿಯನಾಗಳ್‌ ತೆಂಗಿನ 
ತಿಳಿವಟ್ಟಲೊಳಾತಂಗೆಆಕಿದಳಳ (ದಶಕು. ೦೨-೦೨೫). ತಿಂಗಳ ಮಾವ ಎ 
ಚಂದ್ರನಿಗೆ ಅಕ್ಕರೆಯಿಂದ ಸಂಬೋಧಿಸುವ ಹೆಸರು; ಅಂಗನೆ 
ರೂಪಿಂದ ತಿಂಗಳಮಾವನ ತಂಗಿ (ಅಂಜಕ. ಶಿಂಗಳಮಾವನು 
ಬಾನಿನಂಗಳದೊಳು ಮೂಡಿ ಬಂದಿರುವನು ಹೇಗೆ (ಡಂದ್ರವೀ. ೧೬೬-೬೦) 
"ಚಂದಮಾವಂ' ಪರಾ. ತಿಂಗಳ ಲೇಖೆ ಎ ಚಂದ್ರನ ಕಲೆ: ತಿಂಗಳ 
ಲೇಖೆಯಂ ಬಿಡದೆ ಗೂಡಿದವಂಗೆ ಮಹೇಶ್ವರಂಗೆ . . . ಸುಧೂಪಮಂ 
ಮಿಗೆ ಸಮರ್ಪಿಸಿದಂ (ಉದ್ಭಟ. ೦೧-೮೫). ತಿಂಗಳುಗಟ್ಟಳೆ, ತಿಂಗಳುಗಟ್ಟಲೆ, 
ತಿಂಗಳುಗಟ್ಲೆ ಎ ೧. ಹಲವು ಶಿಂಗಳಂಗಳ ವರೆಗೆ: ಶಿಂಗಳುಗಟ್ಟಳೆ 
ಉಪದೇಶ ಮಾಡಿದರೂ ಅವನು ಸಿಗರೇಟಿನ 'ಚಟವನ್ನು ಬಿಡಲಿಲ್ಲ (ರೂಢಿ) ; 
ತಿಂಗಳುಗಟ್ಟಲೆಯಾದರೂ ಮಲೇರಿಯಾ ಜ್ವರ ಗುಣವಾಗುವುದಿಲ್ಲ (ಕೂ0). 
೨. ಪ್ರತಿ ತಿಂಗಳು : ಸಂಬಳದಲ್ಲಿ ಐವತ್ತು ರೂಪಾಯಿ ತಿಂಗಳುಗಟ್ಟೆ 
ಕೂಡಿಸಿ ಸಾಲಾ ಹರಿಸಬೇಕೆಂದು ಆಲೋಚನೆ ಮಾಡಿದ್ದೇನೆ (ಕಥಾಮಂ. 
17, ೫). ತಿಂಗಳು ತುಂಬು ಎ (ಗರ್ಭಿಣಿಗೆ) ನವಮಾಸ ತುಂಬು: ಆಕೆಗೆ 
ತಿಂಗಳು. ತುಂಬಿದೆ (ರೂಢ). ತಿಂಗಳುವಾರು ಎ ತಿಂಗಳುಗಳ ಮೇರೆಗೆ ; 
ತಿಂಗಳಿಗೆ ಇಂತಿಷ್ಟು ಎಂದು : ಆಯಾ ತರಗತಿಗಳಿಗೆ ಪಠ್ಯವಸ್ತುವನ್ನು 
ತಿಂಗಳುವಾರು ಹ:ಚಿಕೊಂಡು ವರ್ಷಾಂತ್ಯದಲ್ಲಿ ಪೂರೈಸಿದರೆ ಉಪಾಧ್ಯಾಯರ 
ಕೆಲಸ ಮುಗಿಯಿತು (ಶಿಕ್ಷ ದ - ೧೨೮). ತಿಂಗಳೊಪ್ಪತ್ತು ಎ ಸುಮಾರು 
ಒಂದು ತಿಂಗಳು; ಹೆಚ್ಚು ಕಡಮೆ ಒಂದು ತಿಂಗಳು : ಮತ್ತೆ 
ತಿಂಗಳೊಪ್ಪತ್ತು ಕಳೆಯುವುದರೊಳಗಾಗಿ ಫಲಿತಾಂಶ ಹೊರಬಿತ್ತು 
(ಛೀಮಳಾ, ೧೮), [ದೇ.8 ತಮಿ. ಮಲ. ತಿಜ್ಕಳ; ತುಳು. ಶಿಂಗೊಳು; 
ಕೊಡ. ತಿಂಗ; ಕುಣ, ತಿಂಗಳ] 

ತಿಂಗಳರೆ (ನಾ). ಚಂದ್ರನ ಅರ್ಧಭಾಗ ; ಅರ್ಧಚಂದ್ರ : 
ಬಣ್ಣದ ಮೈವೆಳಗು « ೬ ಚೆನ್ನಮಾಣಿಕದುಟಿ ಬಗಸೆಗ[ಣ್‌] ತಿಂಗಳರೆ 
ನೊಸಲು (ಸಾಳ್ಕಥಾ. ೪-೬). [ಶಿಂಗಳ್‌ + ಅರೈ) 

ತಿಂಗಳವರೆ (ನಾ). ಬಿತ್ತಿದ ಒಂದು ತಿಂಗಳಿಗೆ ಕಾಯಿಬಿಡುವ ಒಂದು 
ಬಗೆಯ ಅವರೆ: ತಿಂಗಳವರೇ, ಕೋತಂಬರಿ, ಹೆಸೀಮೆಣಸಿನಕಾಯಿ 
ತಕ್ಕೊಂಡು ಬಾ (ರಕ್ತಛೃ. ೨೦). [ತಿಂಗಳು (ತಿಂಗಳ್‌) + ಅವರೆ, ] 

ತಿಂಗಳಿಗೆ (ನಾ). ಹಣೆಗೆ ಹಚ್ಚಿಕೊಳ್ಳುವ ಬೊಟ್ಟು; ತಿಲಕ : “ ತಿಂಗಳಿಗೆ 
ಯೆಂದು ತಿಲಕಂ” (ಕಶಸಾ. ೬೩-೪೧೨); “ಜೂಳೆಯ ತಿಂ[ಪಾ30. ದಿಂ]ಗಳಿಗೆ 
ಯೆನಲ್‌ ನೇರಬೊಟ್ಟಿಗೆ ಪೆಸರ್‌” (ಕವ್ಳಿಳ್ಳೆ. ೨೬). '[?] 


೪-೯) ; 


ಹೊನ, 


« 


೩೪೬೫ 


ಲಾ 


೩0 


5 


ತಿಂಡಿ ` 


ತಿಂಗಳು "ತಿಂಗಳ್‌' ನೋ. 

ತಿಂಗಳುಬೆಳಕು (ನಾ). ಚಂದ್ರನ ಪ್ರಕಾಶ ; ಬೆಳುದಿಂಗಳು : ತಿಂಗಳು 
ಬೆಳಕಿನ ಇರುಳಿನಲಂಡು ಅಮ್ಮನು ಕೆಲಸದೊಳಿರುತಿರೆ ಕಂಡು (ಕಪಪು. 
4-೧೦) ; ತಿಂಗಳುಚೆಳಕೆಂದರೆ, ಪ್ರಾತಃಕಾಲದ ಬ್ರಾಹ್ಮೀಮುಹೊರ್ತ 
ದಲ್ಲಿಯೂ ಭೂದೇವಿಗೆ ಕ್ಷೀರಾಭಿಷೇಕವನ್ನೆಸಗುವಂತಿತ್ತು (ನಾಡೋಅ.೩೮೪). 

[ ತಿಂಗಳು (ತಿಂಗಳ್‌) ೬ ಬೆಳಕ್ಕು (-ಬಬೆಳಗ್ಳು)) 

ತಿಂಗಳೋಡು (ನಾ). (ಕರಾ)ಸೌರಮಾನ ತಿಂಗಳ ಮೊದಲನೆಯ ದಿನ : 

ಈವತ್ತು ತಿಂಗಳೋಡು, ಹಣ ಯಾರಿಗೂ ಕೊಡಬೇಡ (ರೂಢಿ). 
[ ತಿಂಗಳು (ತಿಂಗಳ್‌) + ಓಡು?. / ತುಳು. ತಿಂಗೊಡೆ] 

ತಿಂಗಳ್ಗೆಲ್‌ (ನಾ). ಚಂದ್ರಕಾಂತ ಶಿಲೆ: ಗಲ್ಲಲನೆ ಕರಗುವಾಲಿಯಕಲ್ಲಳ 
ವೋಲ್‌ ಕರಗಿ ಪರಿವ ಜೊನ್ನದ ತಿಂಗಳ್ಳಲ್ಲಳೊಸರದೆನೆ ಕಳಿದೈಕಿಲ್ಲೊಳನೆನೆ 
ಕುಳಿರ್ದುದಾ ಜಳಂ ತಿಳಿಗೊಳದಾ (ಅರ್ಥನೇ. ೩-೧೦೯) 

[ತಿಂಗಳ್‌ + ಕಲ್‌, ] 

ತಿಂಗಳ್ವಕ್ಕಿ (ನಾ). ಬೆಳುದಿಂಗಳನ್ನೇ ಆಹಾರವಾಗಿ ಉಪಯೋಗಿಸಿ 
ಕೊಳ್ಳುವುದೆಂದು ಭಾವಿಸಲಾದ ಒಂದು ಬಗೆಯ ಪಕ್ಷಿ; ಜೊನ್ನವಕ್ಕಿ; 
ಚಕೋರಪಕ್ಷಿ : ತಿಂಗಳ್ವಕ್ಕಿ, ತೇನೆ, ತನ್ನೆಣೆವಕ್ಕಿಯಂ ಕರೆದು ಕೂಗುತ್ತೆ 
(ಶ್ರೀರಾಮಾ. ೨೬೧-೯೦೦). [ತಿಂಗಳ್‌ + ಪಕ್ಕಿ) 

ತಿಂಗಿಣಿ "ತಿಂಗಣಿ' ನೋ. 

ತಿಂಗುಜಿ* (ನಾ). ೧. ಆಹಾರಕ್ಕಾಗಿ ಸಾಕಿರಂವ ಕಂಠಿ. ೨. ತಿನಿಸು ; 
ಆಹಾರ : “ಆಮಿಷಂ - ಆಹಾರಂ (ತಿಂಗುಜಿ)” (ನೀತಿವಾ. ೨೮-೫೫) ; 
ತನುವಂ ನಂಬಿರ್ದು ಕೆಟ್ಟೆಂ ಜವಂಗೆನ್ನಂ ತಿಂಗುಟಿ೨ ಮಾಡದೀಗಳೆ ಜಿನಶ್ರೀ 
ದೀಕ್ಷೆಯಂ ತಾಳ್ದುವೆಂ. (ಧರ್ಮಾಮೃ. ೦೦-೨6೬) ; ಸವಿಗಂಡರಸಿ ಬಾಣಸಿನ 
ಮನೆಯೊಳ್‌ ಕಟ್ಟಿದ ಪೋಂತಂ ತಿಂಗುಜಮಾಡಿದಳೆದಂ (ಯಶೋಶ. 

[ತಿನ್‌ ಕುಟ್ಮಾ] 

ತಿಂಗುಟಿ೨ದಿನ್‌ (ಕ್ರಿ). ಆಹಾರವನ್ನು ತಿನ್ನು,-ಉಣ್ಣು: ದೂಕಿಲಟ್‌ಯೆನು 
ಸುಭಟರಿಗೆ ಮನ ಬೇಜಕ ನುಡಿ ಬೇಆಯ್ತೂ ಸಮರದೊಳೇಜ ತಿಂಗುಟ೨ 
ದಿಂದು ದಣಿದುದು ನಮ್ಮ ಬಲವೆಂದ (ಕುವ್ಮಾಭೀ. ೭-೮). 

[ ತಿಂಗುಲಟ್‌ + ತಿನ್‌] 

ತಿಂಟೆ "ತಿಟ್ಟ' ನೋ. 

ತಿಂಡಿ (ನಾ). ೧. ತಿನಿಸು; ಆಹಾರ ; ಖಾದ್ಯ: ತೆಮ್ಮಲಿನ ತಿಂಡಿಗಳ 
ಹಸುರೆಲೆಯ ತಟ್ಟೆ (ಳಾಲೂರ. ೬೩-೦೦೬) ; ತಿವಾರಿ ತಿಂಡಿಯನ್ನು ಆಣಿ 
ಮಾಡುವ ಕೆಲಸದಲ್ಲಿ ತೊಡಗಿದ (ಧಾರತಿ. ೬) ; ಹಸುಬೆಯಲ್ಲಿದ್ದ ತಿಂಡಿಯ 
ಗಂಟು ದಾರಿಯುದ್ದಕ್ಕೂ ಅವನಿಗೆ ಜ್ಞಾಪಕ ಬರುತ್ತಿತ್ತು (ಕಳಹು. ೪) ; 
ನಿಮಗೋಸುಗವಾಗಿಯೇ ತಿಂಡಿಗಳನ್ನು ತಯಾರಿಸಹೇಳಿದೆ (ಉಾಲಯಾ. ೧೦). 
೨. (ಉಕ) ತುರಿಕೆ ; ನವೆ; ತೀಟೆ: ಕ್ಯಾಪಿಟಲ್ಲು ಏನು? ಆಟಮ್ಮು 
ಬಾಂಬು, ತಲೆ ತುಂಬ ತಿಂಡಿ, ಹೇನು! (ಸೂರ್ಯಖಃ. ೫೨-೨); ಸಹನೆ ಸಹಾನು 
ಭೂತಿಗಳನ್ನು ಕಂಡರೆ ಮೈಯೆಲ್ಲ ಕೆರೆಯುವಷ್ಟು ತಿಂಡಿಯೇಳುತ್ತಿತ್ತು 
(ಕಾಲಡ, 2೦) : ಜನರು ತಮ್ಮ ನಾಲಗೆಯ ತಿಂಡಿಯನ್ನು ಹೀಗೇಕೆ ತೀರಿಸಿ 
ಕೊಳ್ಳಬೇಕೋ (ಮೂರುದಾ. ೧೩೦). ೩. (ಆಲಂ) ಸೊಕ್ಕು : ಗರ್ವ: 
ನಿನಗೆ ತಿಂಡಿ ಜಾಸ್ತಿಯಾಗಿದೆ (ರೂರ). 

ತಿಂಡಿತಿನಿಸು - ಆಹಾರ; ಖಾದ್ಯ: ತಿನ್ನಲು ತಿಂಡಿತಿನಿಸು, ಕುಡಿಯಲು 

ಎಳನೀರು (ತೇಮೋಡ. ೩೦). ತಿಂಡಿತೀರ್ಥ-ಆಹಾರ ಮತ್ತು ಪಾನೀಯಂ: 

_ ತಿಂಡಿತೀರ್ಥ .ಆಟಪಾಟಾದಿಗಳಿಗೆ ಬೇಕಾದ ಸಮಸ್ತ ವಸ್ತುಗಳೂ $ಅಲ್ಲಿ 
ಸಿದ್ಧವಾಗಿವೆ (ಜೀವಾತ್ಮ. ೨೦೨); ಸಂತೋಷದಿಂದಲೇ ಗೋದಮ್ಮ 
ತಿಂಡಿತೀರ್ಥ ಬೇಗನೆ ಒದಗಿಸಿಕೊಟ್ಟು ಜೋಯಿಸರಲ್ಲಿಗೆ ಕಳುಹಿಕೊಟ್ಟಳು 
(ತ್ಕಾಗಮ. ೭).. [ದೇ.॥ ತಮಿ. ತಿಣ್ಬಿ ; ಕೊಡ. ತೆಲು. ತಿಂಡಿ]. 


೩-೬೮), 


ತಿಂಡಿಪೋತ 


ತಿಂಡಿಪೋತ, ತಿಂಡಿಹೋತ (ನಾ). ಆಹಾರವನ್ನು ಹೋತದಂತೆ ತಿನ್ನು 
ವವನು ; ಅತಿಯಾಗಿ ತಿನ್ನುವವನಂ; ಹೊಟ್ಟೆಬಾಕ: ಕೆಲಸಕ್ಕೆ ಬಾರದ 
ತಿಂಡಿಪೋತ ಎನಿಸಿಕೊಂಡನು ಗಿರ್ಯಕೀ, ೩); ಅಧ್ಯಾಪಕರು ನಮ್ಮನ್ನು 
ತಿಂಡಿಪೋತರು ಎನ್ನಬಹುದು (ಅರಮ. ೦೦೪) ; ತಿಂಡಿಪೋತ ನಂಜೇಲಿಂಗ 
ಭಟ್ಟನ ಕಥೆಯನ್ನು ಹೇಳಿದೆ (ಇಬದು. ೪). ತಿಂಡಿಹೋತ : (8). 
.[ ತಿಂಡಿ 4 ಪೋತ್ಕ (<ಪೋಂತು)./ತಮಿ. ತಿಣ್ಬಿಪೋತ್ತು ; 
ತೆಲು. ತಿಂಡಿಪೋತು ) 
ತಿಂಡಿಪೋತತನ, ತಿಂಡಿಹೋತತನ (ನಾ). ಅತಿಯಾಗಿ ತಿನ್ನುವ 
ಸ್ವಭಾವ; ಹೊಟ್ಟೆಬಾಕತನ: ಅವನ ತಿಂಡಿಪೋತತನವನ್ನು ನೋಡಿದರೆ 
ಜುಗುಪ್ಸೆಯಾಗುತ್ತದೆ (ಕೂ9)- ತಿಂಡಿಹೋತತನ : (8). 
( ತಿಂಡಿಪೋತ + - ತನ] 
ತಿಂಡಿಬಾಕ (ನಾ). ಎ ಶಿಂಡಿಪೋತ : (4). [ತಿಂಡಿ - ಬಾಕ] 
ತಿಂಡಿಶ (ನಾ). ಒಂದು ಬಗೆಯ ಶಾಕ,-ಸಸ್ಯ : ಸವತೆ, ತಿಂಡಿಶ... 
ಇವು ಕಫವಾತಕರ (ಅಷ್ಟಾಂಗ. ೧೩೭). [? 
ತಿಂಡಿಹೋತ "ಶಿಂಡಿಪೋತ' ನೋ. 
ತಿಂಡಿಹೋತತನ «ತಿಂಡಿಪೋತತನ' ನೋ. 
ತಿಂಡುಕ (ನಾ). ಒಂದು ಬಗೆಯ ಗಿಡ ; ತೂಬರೆ ಗಿಡ : ಕುಷರಥ, 
ಹಿಗೆ, ತುಮಕಿ, ತಿಂಡುಕ, ಹೊಳೆತುವ್ರಿ, ಬಂಧ (ಮೈಿಗಿ, ೩೦-೬೦೩). 
[ ಆಸಂ. ತಿಂದುಕ ) 
ತಿಂಡೆ "ತಿಟ್ಟು' ನೋ, 
ತಿಂತಿ "ತೀಂಟೆ,' ನೋ. 
ತಿಂತಿಡಿ (ನಾ). ಹುಣಿಸೆವುರ, (ಸಂ. ತಿಂತಿಡೀ] 
ತಿಂತಿಡಿಕ (ನಾ). ಎ ತಿಂತಿಡಿ. ಸಂ. ತಿಂತಿಡಿಕಾ] 
ತಿಂತಿಡೀಕ (ನಾ). ೧. - ತಿಂತಿಡಿ. ೨. ಮುಖ್ಯವಾಗಿ ಹಂಣಿಸೆಹಣ್ಣಿನಿಂದ 
ತಯಾರಿಸಿದ, ಹುಳಿಯಾದ ಗೊಜ್ಜು ಅಥವಾ ಸಾಂಬಾರು. 
(ಸಂ. ತಿಂತಿಡೀಕ? ] 
ತಿಂತಿಣ್ಣಿ, ತಿಂಥಿಣಿ (ನಾ). ಗಂಂಪು; ಗೊಂದಣಿ; ಸಮೂಹ: “ಬಂಬಲ್‌, 
ತುಣುಗಲ್‌, ಒಟ್ಟಜೆ, ತಿಂತಿಣಿ. . . ಗೊಂದಣಿ-ಈ ೪೦ ಸಮೂಹಂ” 
(ಕಕಸಾ. ೦೧-೨೨೨); “ಗೊಂದಣಿ ತೆರಳ್ಳೆ . . . ತಿಂತಿಣಿ.. . ತೊಂಬೆಯೆನೆ 
ಶ್ರೇಣಿಕಾಖ್ಯಂ” (ಶಬ್ಮಮಂ, ೫೫); ರವಿಕಿರಣಾಳಿಗಳ್‌ ಧ್ವಜಪಟಾಳಿಯ 
ತಿಂತಿಣಿಯಿಂದಮುರ್ಚಲಾಜವೆ (ಪಂಪಭಧಾ; ೨೦-೩೦) ; ತಜಿಗೆಲೆ ಬಳ್ಳಿ 
ಯೆಂಬಿವಜಿ ತಿಂತಿಣಿಯೊಳ್ತ್ತುರಗಾತಿವೇಗದಿಂದಟಿ೨ಯಲೆ ಬಂದುದಿಲ್ಲ 
ಪಥಮಂಂ (ಕಾದಂಪೂ. ೬೨೬) ; ಗಣ ತಿಂತಿಣಿಯೊಳಗಿರಿಸೆನ್ನನು' ಲಿಂಗವೇ 
(ಬಸವ, ೩೬೭) ; ಅಂತವರನೊತ್ತಿಟ್ಟ ಮನೆಯನೇವೊಗಳ್ವೆನದು ತಿಂತಿಣಿಯ 
ಸೂನೆಗಾಅರೆ ನಿಳಯ ` ರಕ್ಕಸಿಯ ಮಾಡ ಹಾವಿನ ಹೇಳಿಗೆ (ಹಹಕಾ. 
೧೨-೨); ಛತ್ರಚಾಮರದ ತಿಂತಿಣಿ (ದಕಳು. ೮-೨); ಸಂಪಗೆಯರಳ 
ಪರಿಮಳ ಪಥ್ಯವೇ ತುಂಬಿಗಳೆ ತಿಂತಿಣಿಗೆ (ಕುವ್ಯಾದ್ರೋ. 9-೪೩). ತಿಂಥಿಣಿ: 
ಪುಣ್ಣ ತಿಂಧಿಣಿಗಳಿನಂದಗುರ್ವುವೆರಸಾಡಿದುವೊಂದೆರಡಾನೆಯಟ್ಟೆಗಳ್‌ 
(ಜಂಜಭಾ. 60-3೬) ; ಚೆನ್ನಮಲ್ಲಿಕಾರ್ಜುನ ಜಂಗಮದ ತಿಂಧಿಣಿಯಲ್ಲಿ 
ಓಲಾಡುವೆ (ಮಹಾದೇ. ಬ. ೬೮-೦೬೫) ; ನರ್ತಕರ ವರ್ತಕರ ಮೊತ್ತ 
ಬೊತ್ತರದ ತಿಂಥಿಣಿಯನೊತ್ತರಿಸಿ ಇಟ್ಟಣಿಸಿದ ಕಟ್ಟಣಕದಾಸ್ಥಾನದೊಳು 
(ಬಸರ. ೬-೨೬) ; ಕಂತುಹರನವರೆೊೊಡನೆ ಹರಹರ ` ಮಂತಣದಿ ತಿಂಥಿಣಿ 
ಯೊಳತಿ ನಿಶ್ಚಿಂತನು (ಸಾನಂಡ, ೩-೬೬). ಓ ಇದು "ತಿಣಿ'ಯ ದ್ವಿರುಕ್ತಿ 
ಯಂರಬಹುದಂ. [ ಎತಿಣ್ಯಿ] 
ತಿಂತಿಣಿ, (ನಾ). ಎ ತಿಂತಿಡಿ: “ತಿಂತಿಣಿ- ತಿಂತ್ರಿಣಿ - ಹುಣಸೆಮರ” 
(ತದೃಕೊ1$. 80), [ ಪ್ರಾ. ತಿಂತಿಣೀ./ಸಂ. ತಿಂತ್ರಿಣೀ) 


೩೪೬೬ 


25 


80 


ತಿಂಬಂಡ 


ತಿಂತಿಣಿಗೊಳ್‌ (ಕ್ರಿ). ಗುಂಪು ಸೇರು; ಒಟ್ಟುಗೂಡು ; ದಟ್ಟಯಿಸು : 
ದಿತಿಸುತನ ಸೇನಾನೀಕವಡಿಗಡಿಗೆ ಉಲಿದು ತಿಂತಿಣಿ[ಪಾಕಾಂ. ಬೆಂಟಣಿ] 
ಗೊಂಡು ಹಿಂಹದ ಮೆಳೆಯ ನರಿಗಳು ಕೆಣಕುವಂದದಿ ತಲೆಯ ಬರಹವ 
ತೊಡೆಯ ಹಳಚಿದರಾಗ ಹರಿಯೊಡನೆ (ಸಂಘಪ. ೮-೧೯); ತಿಂತಿಣಿಗೆೊಂಡೆಸೆ 
ವೈವತ್ತಾಣುಿ ಜನಾಂತಂ ನೆಲಸಿಹುವು (ಆಯಕಾ. ೧-೩3). 

[ ತಿಂತಿಣಿ, * ಕೊಳ್‌) 

ತಿಂತಿಣಿವಡೆ (ಕ್ರಿ). ಇ ತಿಂತಿಣಿಸು : ಪಲವುಂ ಪರಿಯ ಪಕ್ಕಿಗಳ ಪೆರ್ಚಿದ 
ಸರಂಗಳಿಂ ಹರಣಂಬಡೆದಂತೆ ಪರಿವಡೆದು ತಿಂತಿಣಿವಡೆದ ಪೇರಡವಿಯೊಳ* 
(ಕವ್ಮಿಕಾ. ೨೦೭). [ ತಿಂತಿಣ್ಮಿ * ಪಡೆ; ] 

ತಿಂತಿಣಿವಣ್‌ (ನಾ). ಒತ್ತೊತ್ತಾಗಿ ಸೇರಿರುವ ಹಣ್ಣು; ಗೊಂಚಲು 
ಗೊಂಚಲಾದ ಹಣ್ಣು : ತಿಂತಿಣಿವಣ್ಣನಾಂತ ಕದಳಂ ಪದವಣ್ಣುದಿದೀಳೆ 
(ಗವಿ. ೨-೧೫); ನೆಲಕ್ಕೆ ಜೋಲ್ವ ತಿಂತಿಣಿವಣ್ಣನಾಂತ ಸಣ್ಣಗೊಂಬಿಂದಿಂಬು 
ವಡೆದ ದಾಳಿಂಬಂಗಳೊಳಂ (ಕಲ್ಮಿಇಾ. ೩೦) ; ನಾಡೆ ಕೊರ್ವಿ ತಿಂತಿಣಿ 
ವಣ್ಣಳಾಂತ ಕದಳಂ (ಜಿಲಪು. ೦೧-೨೨). . [ ಶಿಂತಿಣ್ಮಿ * ಪಣ್‌) 

ತಿಂತಿಣಿವರಿ (ಕ್ರಿ). ಗುಂಪಾಗು ; ಕಿಕ್ಕಿರಿ : ಜನಪದಂ ಧಗೆಯ ಹೆಬ್ಬಾವಂತೆ 
ಹೊರಟು ತಿಂತಿಣಿವರಿದು ಬಂತು (ಗೊಲ್ಮೊಥಾ. ೦೧-೨೭೯). 

[ ತಿಂತಿಣ್ಮಿ * ಪರ್ಮಿ] 

ತಿಂತಿಣಿಸು (ಕ್ರಿ). ಗಂಂಪಾಗು ; ಕಿಕ್ಕಿರಿ; ಒತ್ತೊತ್ತಾಗಿ ಸೇರಂ; 
ಸಮೂಹವಾಗಂ ; ತಿಂತಿಣಿಪ ನಿಳಯದಿಂ . . . ಒಪ್ಪುವುದಿಳೆಯೊಳೋಷಧಿ 
ಪ್ರಸ್ಥಪುರಂ (ಗಿರಿಕ, ೨-೧೦೧); ದಿಶಾಚತುಷ್ಟಯಂ ಪ್ರಣಿಹಿತಿಹೇಶಿ 
ತಿಂತಿಣಿಸಿದಂತೊಡವಂದುದು ಪಣ್ಣಿದಾನೆ (ಅನಂಪು. ೧೧-೭೪) ; ತಿಂತಿಣಿಸಿ 
ಗಗನದೊಳ್ತುಂಬಿಗಳ್ಳಾರಮುಗಿಲಂತೆ ನವಪಾರಿಜಾತದ ಕುಸುಮ ಪರಿಮಳಕೆ 
ಸಂತತಂ ಮುಸುಕಲ್‌ (ಜೈಮಿಥಾ. ೩೩-೨೦). [ತಿಂತಿಣ್ಮಿ * - ಇಸ್ಕು) 

ತಿಂತೆ "ತೀಂಟ್ಕೆ' ನೋ. 

ತಿಂತ್ರಿಣಿ (ನಾ). ಹುಣಿಸೆಮರ ; ತಿಂತಿಣಿ: ಘನಸಾರ ಖರ್ಜೂರ 
ಕರ್ಪೂರ ಚೂತ ಪನಸು ತಿಂತ್ರಿಣಿ ಬಿಲ್ವ ಪಾಟಲಾಶೋಕ ಜನನುತ 
ಮಂದಾರ (ಸೌಗಂಧಿ. ೩-೪9); ತಿಂತ್ರಿಣೀವೃಕ್ಷದ ಪೊಸಫಲದೆೊಳ್ಗಾರವಂ 
ಕಂಡ ಕಾಲಕ್ಕೆ (ಪಂಠಶ. ೯೩-೫೩). [೫0. ತಿಂತ್ರಿಣೀ] 

ತಿಂಥಿಣಿ *ತಿಂತಿಣ್ಮಿ' ನೋ. 

ತಿಂದುಕ (ನಾ). ತೂಬರೆಗಿಡ ವಂತ್ತು ಅದರ ಕಾಯಿ : “ತಿಂದುಕಃ, 
ಸ್ಫೂರ್ಜಕಃ, ಕಾಲಸ್ಕಂಧಃ, ಶಿತಸಾರಕಃ-೪ ತುಂಬರಗಿಡ, ತೂಬರೇಗಿಡ. 
ಇದನ್ನು ಜಗಳದ ಮರವೆಂದು ಕೆಲವರನ್ನುವರು” (ಸಿದ್ಧಾಂತಿ. ೧೦೬) ; 
ತಿಂದುಕ ಪೀನಘಲಂಗಳೆ . , . ತಿಂದು (ಕಾವ್ಯವ. ೫೨೭); ನಾನಾ ಬಗೆಯ 
ನಾರುಬೇರುಗಳೂ ಹಣ್ಣುಹಂಪಲುಗಳೂ, ಬೆಳೆಯುತ್ತವೆ. 
ಉದಾಹರಣೆಗೆ ಆಮ್ರ, . . . ತಿಂದುಕ, ಉದುಂಬರ (ಪ್ರವಾಇ. 7, ೨೦೫). 

[ಸಂ. ] 

ತಿಂಪು "ತಿಣ್ಣು' ನೋ. 

ತಿಂಪುಗೆಡು (ಕ್ರಿ). ಗೌರವವನ್ನು ಕಳೆದಂಕೊಳ್ಳು ; ಹಗುರವಾಗು ; 
ಅವಮಾನ ಹೊಂದು : ಖಳನ'ದೆಸೆಯಿಂ ತಿಂಪುಗೆಟ್ಟೆವು ಹೇಳಲೇನದನು 
(ನಿಧಾಗ. ೭೨೮-೨೭೬). [ಶಿಂಪು (-ತಿಣ್ಣು) * ಕೆಡು] 

ತಿಂಬ "ತಿನ್‌' ಪರಾ. 

ತಿಂಬಂಡ, ತಿಂಬಡ (ನಾ). ತಿನ್ನುವ ಪದಾರ್ಥ; ತಿನಿಸು ; ತಿಂಡಿ: 
ಅಜ್ಜರ್ಕಳ ಮನೆಯಿಂದಂ ಪೂಸಲುಮುಡಲುಂ ' ತುಡಲುಂ ಪೂವುಂ 
ತಂಬುಲಮುಂ ಶಿಂಬಂ[ಪಾಕಾಂ. ಬ, ಬಿ]ಡಂಗಳುಂ ಬಂದುವು (ವಡ್ಮಾರಾ. 
೦೦೬-೨೦). ತಿಂಬಡ : ಮೇಲಿನ ' ಪ್ರಯೋಗದ ಪಾಠಾಂತರವನ್ನೂ 
ನೋಡಿ. [ಶಿನ್‌ ೬ ಬಂಡ್ಯ./ತಮಿ. ತಿನ್ನಣ್ಣ ; ತೆಲು. ತಿನುಬಂಡ ] 


ತಿಂಬಡ ೩೪೬೭ ತಿಕಾಳಿ 


ತಿಂಬಡ "ತಿಂಬಂಡ' ನೋ. 

ತಿಂಬಿಸು (ಕ್ರಿ). ತುಂಬಿಸು; ಭರ್ತಿಮಾಡು: ಜಳಖಾತಿಕಾವಳಯಮನಳುಂಬ 
ಮಾಗೆ ತಿಂಬಿಸಿಯುಂ (ಪುಷ್ಪಪು. ೭-೬೯ ವ). [ ತಿಂಬು, +೬ - ಇಸ್ಕು] 
ತಿಂಬ (ಕ್ರಿ). ೧. ತುಂಬು; ವ್ಯಾಪಿಸು : ಕೆಂಬಣ್ಣದ ಕುದುರೆಗಳೊ 
ಳೊಡಂಬಡೆ ನಿಜರಜತರಥಮಗುರ್ವುರ್ವರೆಯಂ ಶಿಂಬೆ[ಪಾ9ಾಂ.ತುಂಬೆ]ಕಳಶ 
ಧ್ವಜಂ ಮಿಳಿರ್ದಂಬರಮಂ ಬಳಸೆ ನಿಂದನಾತಂ ದ್ರೋಣಂ (ಪಂಪಧಾ. 
೧೦-೫೪) ; ನಗದ ಮಾರ್ದನಿ ಕಿವಿಗಂ ತಿಂಬಿ (ಕಾಂಶಿಪು. 3೨-೧೦೨) ; 
ಸೊವಡಿಂ ಸೊರ್ಕಿಸುತುಂ ಕರೇಣುಕುಳಮಂ ಸಾರ್ದಾರ್ದು ಸಾಮೋದ 
ಪಲ್ಲವಮಂ ಮೇವುತೆ ತಿಂ[ಪಾಕಾಂ. ತೀಂ)ಬ ತುಂಬಿಗಳನುದ್ಯದ್ದಲ್ಲದಿಂದಗ್ರ 
ಪಲ್ಲವದೊಳ್‌ ಸೋವುತೆ ಸೋರ್ವ ದಾನಜಲದಿಂದಂ ಸಲ್ಲಕೀಕಾನ 
ನೋದೃವಮಂ ಮಾಡುತುಮಾಡುತಿರ್ದುವಗದೊಳ್‌ ಕೋಡಿಟ್ಟು 
ಕಾಡಾನೆಗಳ್‌(ಲೀಲಾವ.6-೩); ನೀಲದುನ್ಮುಖಮಯೂಖಸಂಕುಳಂ ಕೆೊಡಂಕೆ 
ಯೊಳ್‌ ತಿಂಬಿತೆಂಬಂತೆ' (ಹಂದ್ರಫು. ೬-೬೩ ವು ; ತಿಂಬಿ ಗಟಿಪುವ ಗಿಳಿಗಳೊಡ 
ನೆಳಸಿ ಮಾತಾಡಿ (ಪುಪೃಪು. ೨-೪೪) ; ಲೊಕ್ಕಿಯ ಕಪಾಯಮುಂ ಕೆ(ಕು)ಡಿಸು 
ಗುಮುಷ್ಣಾಂಬುವೆ ಮೇಣಾ ಮಧುವಿಂ ತಿಂಬಿದ ವಿಷಮಂ(ಬಮದ.೨-೧೪೩). 
೨. ತುಂಬಿಸು; ಭರ್ತಿಮಾಡು : * ತಿಂಬು-ಪೂರಣೇ " (ಶಮಧಾ) ; 
ರುಚಿವೆತ್ತಿರ್ದ ಪಾನಮಿದು ಮಜ್ಜಿಗೆ ತಾನಿದು ಶಿಖರಿಣಿಯೆನುತುಂ ತಿಂಬಿ 
ದಿಂಬಿ ತಂದೆಆ್‌ದರಬಲೆಯರ್‌ ಸಿರ್ಪೆಗಳಿಂ (ಸುಕುಮಾ, ೧೦-೩೦) ; ದೆಸೆಯಂ 
ಪೊಂಬಣ್ಣದಿಂ ತಿಂಬುವ ಕಳಮವನಂ (ಎಕ. ೫೭, ದಾವಣ. ೩೫-೩೩; ಸು. 
1160); ಬಳಸಿದಗಟನೊಗುಮಿಗೆ ತಿಂಬಿ ತುಂಬುವರಿಯಿಸಿಯುಂ (ಜಂದ್ರ ಪು. 
೮-೪೩ ವ) ; ಅಂಬರಮೆಯ್ದೆ ತಿಂಬಲಿಕ್ಕಿದ ಕಡೆಮುತ್ತಿನೋಳಿಯೆನೆ ಕಣ್ಣೊ 
ಳಿಸಿರ್ದುವು ತಳ್ತು ತಾರೆಗಳ್‌ (ಕುಸುಮಾ. ೪-೪೦) ; ವರ್ಣಮಾಲಿಕೆಯೆಂಬಳ್‌ 
ಬಹು ರತ್ನಪ್ರಾಂಶುಪ್ರಸರದಿಂ ಪಲತೆಣದ ವರ್ಣಪೂರಂಗಳಂ ಪರಿಪೂರ್ಣ 
ಮಾಗಿ ಬೆಡಂಗುವಡೆಯೆ ತಿಂಬಿಯುಂ (ಶಾಂತೀಶೃ. ೧೩-೨೨೯ ವ). 
"ತುಂಬ್ಕು' ಪರಾ. 

ಹ ತಿಂಬ್ಕು (ಕ್ರಿ). ತಿನ್ನು ; ಭಕ್ಷಿಸು: ಮಣ್ಣು ತಿಂಬುವದಟ್‌ಂದ ಪಾಂಡು 
ರೋಗ ಹುಟ್ಟುವದು (ವೈದ್ಮಸಾ. 1, ೩೩೩); ಅಶನವಾದರೆ ತಿಂಬುತಿಹನು 
ಮೂರು ಪಂಚೇರ (ಜ್ಞಾನಸಿಂ. ೨.೧೦); ಬುತ್ತಿ ತಿಂಬುವಗೆ ಲತ್ಲೆಮಂಬುವ 
ಗಾದೆ (ಮಹಾವಿ. ೪-೯೪). [ ತಿನ್‌] 

ತಿಂಬೊಡೆ (ನಾ). [ಸಂಗೀತ] ಹಾಡುವ ಒಂದು ಕ್ರಮ (?) : ಮಿಕ್ಕ 
ತಿಂಬೊಡೆ ತ್ರಿವಳಿಗಳೆಂದೆಂಬ ಸೂಳುಕ್ರಮದಿಂದ ಪಾಡಿದರು (ತರ್ಕಕೌ, 
ಒ-೩೮). [?) 

ತಿಕ, ತಿಗ್ರ ತೀಗ (ನಾ). ೧. ಕುಂಡೆ; ಗುದ ; ಪೃಷ್ಠಪ್ರದೇಶ ; ಆಸನ ; 
ಅಂಡು:ಘಟ ದೀಪಾಂತರಮಾರುತಮಾವಿಂದ ಬಂದಿತ್ತೊಂದು ವಿಕಟಾಂಗದ 
ಕುದುರೆ ಬಾಯಿಗೆ ಹಲ್ಲಣ ತಿಕಕ್ಕೆ ಕಡಿವಾಣ ಹಲ್ಲಿಗೆ ಹಕ್ಕರಿಕೆ [ಸುಂಕಬಂ.೬೪); 
ಆಸನದ ಪೊಜಿಗೆ ಪೃಷ್ಠಮದೀಸೆನಿಪಾ ಪೆಸರದಕ್ಕುಮದಟ್‌ಂ ನಡುವಣ 
ದೇಶದ ನಿಟ್ಟೆಲುವಿಂಗಂ ಆಸರಿಸುಗು ಮಲಕುಟಂ ತಿಕಂ ತಾಮೆಂದುಂ 
(ಅಶ್ವ ಶಾ. ೯-೪೪); ಕುಕುಂದರೌ- ಕುಕುಂದರವೆಂಬ ಪೆಸರ್ವಡೆದಿರುವವು-ಅವು 
ತಿಕಕ್ಕೆ ಸಮಾಪವರ್ಶಿ ಕೂಪಂಗಳು (ದಾಹಟೀ. ೨-೪-೨೪ ವ) ; ಉದ್ಯೋಗ 
ವಿಲ್ಲದ ಬಡಗಿ ಮಕ್ಕಳ ತಿಕ ಕೆತ್ತಿದ (ಗಾದ): ತೆಂಗಿನಮರ ಏರುವವನ ತಿಕ 
ಎಲ್ಲಿ ತನಕ ಹಿಡಿದಾನು? (ಗಾದಿ). ೨. ಮೂರರ ಗುಂಪು: “ತಿಗ(ತಿಕ)- 
ತ್ರಿಕ ಮುಕ್ಕೂಟ” (ತದೃಕೋ. ೧೭). ತಿಗ: ೧. “ತ್ರಿಕ ತಿಗ” 
(ಕಮದ. ೨೯೦ ಪ್ರಯೋ); ತಿಗವೆತ್ತಿ ಕರದೆ ತೊಡೆಗಳನಗಲಿಸಿ (ಮನ್ಮವಿ. 
೧೪-೪); ತುದಿವೆರಳ ಬೊಬ್ಬೆಗಳ ತಿಗ[ಪಾಕಾಂ. ಹೆರೆ]ಗಳ ತದಹದಬ್ಬರ 
ವಣಿಿಯಲೀತನನಿದಿರುಗೊಂಡಪ್ಪಿ ದರು (ತೊರರಾ.೫-೯-೭). ೨. “ತಿಗ(ತಿಕ)- 
ತ್ರಿಕ- ಮುಕ್ಕೂಟ” (ತಡ ಕೋ. ೧೭). ಶಿ. ಬೆನ್ನೆಲುಬಿನ ಕೆಳಭಾಗ; 


ಕಟಿಪ್ರದೇಶ : ಅಂತು ಶಿವಂಗೆ ದೂರವಾದೆನೆಂಬ ಕೋಪದಿಂ ತಿಗದೊಳಿ 
ಕ್ಕಿರ್ದ ನಂಜನೆಂಜಲಿಪ ಕುಡುಗೋಲಂ ತೆಗೆದುಕೊಂಡು (ಕ್ರಿಪುವಿ. 
0೪-58 ವ). ೪. ಪಗಡೆಯಾಟದಲ್ಲಿ ಮೂರರ ಸಂಕೇತವುಳ್ಳ ಒಂದು 
ಗರ,-ಮೂರರ ಗರ: ಬಿಡು ತಿಗ: ದುಗ ಪಂಚಿಯನೊಡ್ಡ 
॥ ಡಸಿದ ಚಾರಿಯನೆ ' ಪೊಯ್ದು ಗುಣಿಸು. . . ಎನಿಪ್ಪ ನುಡಿ ನೆಗಟಲ್‌ 
ಲೆತ್ತವಾಡಿದರ್‌ ದಂಪತಿಗಳ (ಉದೃಟ. ೧೧-೦೫); ದುಗನ ಹಾಯಿಕು 
ತನಗೆ ಹಾಯಿ ಕು ತಿಗನವೆಂ[ಪಾಠಕಾಂ. ಹಾಯ್ಕಿತ್ತಿಗನವೆಂ]ಬಬ್ಬರದ 
ಹಾಸಂಗಿಗಳ ಬೊಬ್ಬೆಯ (ಕುವ್ಯಾಸ. ೧೩-೩೦) ; ಎಸೆವ ದಾಯವನೆಸೆವ, 
ದುಗ ಬೀಳ್ಕೆ, ತಿಗ ಬೀಳ್ಕೆ ! (ಹೆಬೈಕ. ೪-8೭. ತೀಗ: ೨. ದುಗಂ, 
10] ದೂಗಂ; ತಿಗಂ, ತೀಗಂ (ಕಲ್ಕನು. ೩೭೮6 ಪ್ರಯೋ). (ಇರ್ತಿಗ' ಪರಾ. 
[ ಆಸಂ. ತ್ರಿಕ) 
ತಿಕಟ (ತಿಗಟ' ನೋ. 
ತಿಕಟಂ "ತಿಗಟಂ' ನೋ. 
ತಿಕಡಿ, ತಿಗಟಿ, ತಿಗಟೆ (ನಾ). ೧. ತ್ರಿಕೋಣಾಕೃತಿ ; ತ್ರಿಭುಜ: (8). 
15| ೨. (ಬ್ರಿಟಿಷರ ಆಳಿಕೆಯಲ್ಲಿ) ಜೈಲಿನಲ್ಲಿ ಅಪರಾಧಿಗಳ ಬೆನ್ನ ಮೇಲೆ 
ಏಟು ಕೊಡುವಾಗ ಉಪಯೋಗಿಸುತ್ತಿದ್ದ ತ್ರಿಭುಜವುಳ್ಳ ಒಂದು 
ಸಾಧನ : ನಾಲ್ವರು ವಿದ್ಯಾರ್ಥಿಗಳಿಗೆ "ತಿಕಡಿ'ಯ ಮೇಲೆ ಹನ್ನೆರಡು ಏಟು 
ಕೊಡಬೇಕೆಂಬ ಕ್ರೂರ ಆಜ್ಞೆ ವಿಧಿಸಿಹೋದರು (ಅಗಸ್ಟ್‌. 60); “ತಿಕಡಿ' 
ಯನ್ನು ಹೊತ್ತುಕೊಂಡು ಬರಲು ಅತ್ತ ಕೆಲವರು ಹೋಗುತ್ತಲೂ 
20 ಇತ್ತ ಹೊಡೆಯುವ ಬಾರಕೋಲು ಸಿದ್ಧವಾಯಿತು (ಆಗಸ. 60), 
೩. ಗಾಡಿ ಹೊಡೆಯುವವನು ಕುಳಿತುಕೊಳ್ಳುವುದಕ್ಕಾಗಿ ಗಾಡಿಯ 
ಮಂಂಭಾಗದಲ್ಲಿ ಅಳವಡಿಸಿದ ಶ್ರಿಕೋಣಾಕಾರದ ರಚನೆ ; ಕತ್ತರಿ: 
ಬಂಡಿಗಾರ ಮತ್ತೆ ತಿಕಡಿಯ ಮೇಲೆ ಕುಳಿತುಕೊಂಡು ಜೋರಾಗಿ ಗಾಡಿ 
ಓಡಿಸಿದನು (ಪುನರು. ೫೬೨). ೪. ಕಲ್ಲಂಕೆಲಸದವನಂ ಸಮತಲರೇಖೆ 
೩5| ಯನ್ನು ಪರೀಕ್ಷಿಸುವ ಒಂದಂ ಸಲಕರಣೆ ; ಕಲ್ಲಂಕಂಟಿಗನ ಮಟ್ಟ 
ಕೋಲು; ವಕೂಲೆಮಟ್ಟ: (8). ೫. ಕ್ರೈಸ್ತಮತದವರಲ್ಲಿ ಕೆಥೋಲಿಕ್‌? 
ಪಂಗಡದವರಂ ತಮ್ಮ ಧರ್ಮದ ಸಂಕೇತವಾಗಿ ಧರಿಸಿಕೊಳ್ಳುವ 
ಅಡ್ಡಪಟ್ಟಿ ; ಕ್ರಾಸಂ : ಮಹಾರಪ್ಯದ ರಾಜಾಧಿರಾಜ ರಭಾರನು ವಜ್ರ 
ಖಚಿತವಾದ ತಿಕಡಿಯನ್ನೂ ಒಂದು ಲಕ್ಷ ಫ್ರಾಂಕುಗಳ ದ್ರವ್ಮನಿಧಿಯನ್ನೂ 
80 ಕೊಟ್ಟನು (ವಿಳಾಸ. 86) ; ಕ್ರೈಸ್ತರು ಆರಾಧಿಸುವ ವಿಗ್ರಹವನ್ನಾಗಲಿ, 
ಕ್ರಾಸುಗಳೆಂಬ ತಿಕಡಿಗಳನ್ನಾಗಲಿ, ಮಹಮ್ಮದೀಯರು ನಾಶಪಡಿಸಲಾಗದು 
(ಪೈಗಂಬ. ೧೯೯). ೬. ದಾರ ಅಥವಾ ಹಗ್ಗ ವನ್ನು ಹುರಿಮಾಡುವಾಗ 
ಬಳಸುವ ಒಂದು ಕವೆಗೋಲು: (೪. ತಿಗಟಿ: ೧. ಅರ್ಜುನನು 
ಬಾಣದ ತಿಗಟಿ ಕಟ್ಟಿಕೊಟ್ಟು ತಲೆದಿಂಬು ಮಾಡಿದನು (ಸುವರ್ಣ, ೪೬). 
85| ೪. ನಾನು ಒಂದು ದಿವಸ ಹೊಸಮನೆಯನ್ನು ಕಟ್ಟುವ ಕೆಲಸ ನೋಡಲಿಕ್ಕೆ 
ಹೋದಾಗ ನನ್ನ ತಿಗಟಿಯನ್ನು ಮನೆಯಲ್ಲಿ ಮರೆತು ಹೋಗಿದ್ದೆನು 
(ಮುಂಬಯಿ. ೪-೧೦೬); ಬಾವಿಯ ಸಮಿಸಾಪದಲ್ಲಿ ಎತ್ತರ ಮಾಡಿಹೋಗುತ್ತ 
ಹೋಗುತ್ತ ತಿಗಟಿಯಿಂದ ತೂಗಿ ಸ್ವಲ್ಪುಸ್ವಲ್ಪು ಇಳಿಸುತ್ತ ನೀರಿನ 
ಕಾವಲಿಯನ್ನು ಚೆನ್ನಾಗಿ ಮಾಡಿಬಿಟ್ಟರೆ (ಕೃಟಪ್ಪ, ೧೦೦). ತಿಗಟೆ: ೭, 
40 ಪೃಷ್ಠಭಾಗ ; ಗುದ ; ಆಸನ ; “ಗುದ ತಿಗಟೆ” (ಬಾಹಟೀ. ೨-೫-೮೨ ವ), 
ತಿಕಡಿಹಿಡಿಸು ಎ ಹಿಂಸೆಕೊಡು : ಹೆಣ್ಣಿಗೆ ತಿಕಡಿಹಿಡಿಸಿ ಒಲ್ಲೆ ಅನ್ನು 
ಬಾವಿಗೆ ಬೀಳುತ್ತೇನೆ ಅನ್ನು ಅಂತ ಹೇಳಿಕೊಟ್ಟು, ಮಾನನಷ್ಟ ಮಾಡುತ್ತಾರೆ 
(ಜಿಂಗೂಲಿ. ೦೭೦). 
[ ಹಿಂ. ಟಿಕಠೀ. / ಪ್ರಾ. ಶಿಕಠ್ಮ. / ಸಂ. ತ್ರಿಕಾಷ್ಮ] 
45 | ತಿಕಾಳಿ (ನಾ). ಚೀಲದ ಬಂಡಕ್ಕೆ ಹೊಲಿದ ವಸ್ತ್ರದ ತುಂಡು: (ಸ್ಕಾಂಡರ್‌)- 
[?] 
218 


ತಿಕೀಟು 


ತಿಕೀಟು "ಟಿಕೀಟು' ನೋ. 

ತಿಕ್ಕ (ಗು). ಎ ತೀಕ್ಷ್ಮ ೧: * ತೀಕ್ಷ್ಣ - ತಿಕ್ಕ” (ಕಮದ. ೨೭೦ ಪ್ರಯೋ); 
* ತಿಕ್ಕಂ ತೀಕ್ಷ್ಣದ ನಾಮದೊಳ್‌?' (ಕರ್ಣಾನಿ. ೬೨); * ತೀಕ್ಷ್ಣ - ತಿಕ್ಕ” 
(ಶಜ್ಮಾನು. ೦೬೦ಪ್ರಯೋಃ: “ ಶಿಕ್ಕನೆ[ಪಾಠಾಂ. ಮುರ್ಕೆನೆ] ತೀಕ್ಷ್ಣಂ "(ಕವಿಕಂ. 
8೪). [ ಪ್ರಾ. ತಿಕ್ಟ./ಸಂ. ತೀಕ್ಷ್ಣ) 

ತಿಕ್ಕಲಾಟ (ನಾ). ತಬ್ಬಿಬ್ಬಾದ ನಡವಳಿಕೆ; ಭ್ರಮೆಗೊಂಡಿರುವಿಕೆ : 
(ಕಿ). [ತಿಕ್ಕಲು * ಆಟ] 

ತಿಕ್ಕಲು, (ನಾ). ಹುಚ್ಚು ; ಚಿತ್ತವಿಭ್ರಮ ; ಭ್ರಮೆ: ಇಂತಹ ಕಲ್ಪನೆಯ 
ಪ್ರಾಬಲ್ಯವೇ ಮೆದುಳಿನಲ್ಲಿ ವಿಕಾರವನ್ನುಂಟುಮಾಡಿ ಮನಬಂದಂತೆ, ತಿಕ್ಕಲು 


ರಲ 


ಮಾತುಗಳನ್ನಾಡಿಸುವುದು ಅಸಂಭವವೇನೂ ಅಲ್ಲ. ಇದೇ ದೆವ್ವ (ಜೀವಾತ್ಮ. |10 


೨೫೦). "ಶಿಕ್ಕಲಾಟ' ಪರಾ. 
ತಿಕ್ಕಲುತಿರುಗು ಎ ಹುಚ್ಚು ಕೆರಳಂ; ಚಿತ್ತಭ್ರಮೆಯುಂಟಾಗು : 
ಅವತ್ತ, ಅದೇನು ತಿಕ್ಕಲುತಿರುಗಿತ್ತೋ ಏನೋ (ಉಮಾಶಿ. ೮೩). 
[ದೇ.॥ ತಮಿ. ತಿಕ್ಕೆಪ್ಪು, ತಿಯಕ್ಕ ; ತೆಲು: ತಿಕ್ಕ 


ತಿಕ್ಕಲ್ಯು(ನಾ). ಉಗ್ಗುವಿಕೆ; ಬಿಕ್ಕುವಿಕೆ; ಗುಕ್ಕುವಿಕ; ಮಾತನಾಡುವಾಗ | 16 


ತಡವರಿಸುವಿಕೆ : (8). "ಬಿಕ್ಕಲು' ಪರಾ. 
[ದೇ.॥ ತಮಿ. ಮಲ. ತಿಕ್ಕು ] 
ತಿಕ್ಕಾಟ (ನಾ). ೧. ಉಜ್ಜುವಿಕೆ ; ಅರೆಯುವಿಕೆ; ಘರ್ಷಣೆ; ತಾಕಲಾಟ: 


೩೪೬೮ 


ಅದೊಂದು ನನ್ನ ಪ್ರಕೃತಿಯ ಪೇಚಾಟ; ತಿಳುವಳಿಕೆಯ ತಿಕ್ಕಾಟ (ವೈದ್ಮರಾ. | 


90 ಮುನ್ನುಡಿ) ; ಉತ್ಪತ್ತಿಯಾಗುವ ಶಕ್ತಿಯಲ್ಲಿ ಕೊಂಚ ಭಾಗವು ಚಲಿಸುವ 
ಯಂತ್ರಭಾಗಗಳಲ್ಲಿ ತಿಕ್ಕಾಟದಿಂದ ನಷ್ಟವಾಗಿ (ಶಿಲ್ಕನಾ. 3೨0) ; ನೆಕ್ಸು 
ದೋವ್‌ನ ಹೃದಯದಲ್ಲಿ ಎರಡು ಭಾವನೆಗಳು ಮೂಡಿ ಪರಸ್ಪರ ತಿಕ್ಕಾಟ 
ಪ್ರಾರಂಭವಾಗಿತ್ತು (ಪುನರು. ೮೧) ; ಸಕಲಧರ್ಮಗಳ ತೆವರೂರಾದ ಭಾರತ 
ವಂತೂ ಭಿನ್ನಭಿನ್ನ ಧಮ ೯ ಗಳ ತಿಕ್ಕಾಟದ ಒಡಕುಮನೆಯಾಗಿದೆ 
(ಧರ್ಕುಸಾ. ೨). ೨. ವಿವಾದ; ಜಗಳ ; ಕಲಹ: ಹೋರಾಟ: ಮೇ 
ತಿಂಗಳಲ್ಲಿ ಮತ್ತೊಂದು ತಿಕ್ಕಾಟ ನಡೆದು ನಾಲ್ಕು ಮಂದಿಯ ಬಲಿದಾನ 
ವಾಯಿತು (ಅಶ್ಮಾರ್ಶ. ೧೪೩ ; ಜೀವನದ ತಿಕ್ಕಾಟ ಮುಕ್ಕಾಟಗಳಲ್ಲಿ 
ಮಾನವನಿಗೆ ಶೃಂಗಾರವು ಸಿಂಪಿನಲ್ಲಿದ್ದ ಮುತ್ತಿನಂತೆ (ಕನ್ನಜಾ. ೯೧) ; 
ಮನೆಯಲ್ಲಿ ಇಷ್ಟು ತಿಕ್ಕಾಟ: ನಡೆದೂ ಕೂಡ ಬಾಬಣ್ಣ ದೀಪಾವಳಿಗೆ 
ಅಕ್ಕನನ್ನು ಕರೆದು ಕೊಂಡೇ ಬಂದ (ಅಶೋಕ. ೧೦೩) [ತಿಕ್ಕು + ಆಟ) 

ತಿಕ್ಕಾಡು (ಕ್ರಿ). ಉಜ್ಜು ; ಘರ್ಷಿಸು : ಮರಗಳು ಒಂದಕ್ಕೊಂದು ತಿಕ್ಕಾ 
ಡುತ್ತಿವೆ (ರೂ). [ತಿಕ್ಕು * ಆಡು) 

ತಿಕ್ಕಿಸು (ಕ್ರಿ). ಉಜ್ಜಿಸು : ಮುಸುರೆ ಪಾತ್ರೆಯನ್ನು ಚೆನ್ನಾಗಿ ತಿಕ್ಕಿಸು 
(ರೂಢ). [ ಶಿಕ್ಕು * - ಇಸ್ಕು] 

ತಿಕ್ಕು (ಶ್ರಿ). ೧. ಒರೆ ; ತೇಯು : ಎಕ್ಕತೂಳದ ಭಟತತಿಯ ಚಿಕ್ಕಟು 
ತಿಗುಣೆಯ ತಿಕ್ಕುವಂದದಿ ನೆಲಕಿಕ್ಕಿ ದನರೆಗಳಿಗೆಯೊಳಂ (ನೀಮಿಸಂ. ೨೯- ೩೧): 
ಹಕ್ಕಿಗಳರಸನು ಮೋರನ ನೆಲಕಿಕ್ಕಿ ತಿಕ್ಕಿತು ಕೂಗಿ ಬೊಬ್ಬಿ ಡಲು (ಮೋಹತ- 
೩೮-3೯). ೨. ಉಜ್ಜು; ಒರಸು: ಅಡಿಗಡಿಗೆ ಮೂತ್ರಿಸುಗುಂ ಮೈಮುರಿವು 
ದುಂ ಬೆಚ್ಚುಗುಂ ಮುಖವ ತಿಕ್ಕಿಕೊಂಡಲುಗುಂ (ಬಾಲಚ. ೧೨೫-೧೨): 
ಗಟ್ಟಿಗೋದುವೆಯ ನಾಲ್ಪಳ್ಳವ ನನೆಹಿ . . . ಬಿಸಿಲೊಳಗೊಣಗಲಿ 
ಟ್ರೊಂದು ಬಳ್ಳಮಪ್ಪನ್ನೆವರ ಚೆನ್ನಾಗಿಯೆ ತಿಕ್ಕಿ ಗಟ್ಟಿಗೆಯನ್ನಿ (ಸೂಪಶಾ. 
೧-೯): ಆಗಳಿ ಕಣ್ಣ ತಿತ್ಕುತೆೊಯ್ಯನೆಯೆವೆಪೊಂದೆರಳ್ಮುಜ್‌ಯೆ (ಭರವ. 
೯-೭೩) : ಬರ್ದಿಲದ ಪೆರ್ಗೆಚ್ಚಲಾವು ತಿಕ್ಕುವುದು ಬಾನ್‌ ಬೆನ್ನ (೪ಾಲೂರ.- 
೩೭-೪೦). ೩. (ಉಜ್ಜಿ) ಶುಚಿಮಾಡಂ ; ಬೆಳಗು ; ತೊಳೆ: ಮುಸುರೆ 
ತಿಕ್ಕುವವಳು ನಾಲ್ಕುದಿನಗಳಿಂದ ಬರಲಿಲ್ಲ (ಊಂ). ೪. ತೀಡು ; ನಯ 
ಮಾಡು ; ಮಾಲೀಸಂ ಮಾಡು: ಅಂಬಲೀ ಕುಡಿಯುವವನಿಗೆ ವಿಎಸೆ 


ಶಿಕ್ಷಕ 


ತಿಕ್ಕುವವನೆ ಇಬ್ಬ (ಗಾದೆ). ೫. ಉಜ್ಜಿತೆಗೆ ; ಒರಸಿ ತೆಗೆ ; ಅಳಿಸು: 
ಕಡುತದಲ್ಲು ಮಧ್ಯ ಮೂರು ಪಂಕ್ತಿ ತಿಕ್ಕಿ ಬರದು ಇದ್ದದ್ದನ್ನು ಮಹಾರಾಜರ 
ಕಡೆಯವರು ತಿಳಿದು (ಉಜೀಂದ್ರ. ೬೩). ಓ. (ಆಲಂ) ನಾಶಮಾಡು : 
ಇದಿರಾದರೆ ತಿಕ್ಕುವೆನುಯಿಂದ್ರಾದಿ ದಿಕ್ರಲತತಿಗಳಂ (ಶುರಂಗ. ೩-೩೮). 
ತಿಕ್ಕಿ ತೀಡು - ನಯಮಾಡು : ನಿನ್ನ ಗಾನವ ಬೆಳಕು ನೆಲಬಾನುಗಳ 
ತಿಕ್ಕಿ ತೀಡುತಿದೆ (ನೆಲವು. ೪೧-೨೧). ತಿಕ್ಕಿಮುಕ್ಕು2೧. ಬಹಳ ತೊಂದರೆ 
ಕೊಡು ; ನಿರಂತರವಾಗಿ ಕಾಡು : ಎಡೆಬಿಡದೆ ಕಷ್ಟಕೊಡು : ನನ್ನ 
ತಂದೆ ಜೀವಿಸಿದಷ್ಟು ಕಾಲವೆಲ್ಲ ಸ್ವಂತಕ್ಕೆ ಪಟ್ಟ ಪಾಡು, ಮನೆ ಮಂದಿಗೆಲ್ಲ 
ಕೊಟ್ಟ ಕಷ್ಟ ಶಿಕ್ಕಿಮುಕ್ಕಿದಂತಾಗಿತ್ತು (ಸ್ಮೃತಿಚಿ. ೩೧೮): ಸಾವು ಒಮ್ಮೆ 
ಬಂದು ಮನೆಯಲ್ಲಿ ಕಾಲಿಕ್ಕಿತೆಂದರೆ ತಿರುಗೂಮುರುಗೂ ಅ ಮನೆಯನ್ನೆ: 
ತಿಕ್ಕಿಮುಕ್ಕುತ್ತದೆ. (ವೊಪಾಸಾ. ೧೪). ೨. ಹೇಳ ಹೆಸರಿಲ್ಲದಂತೆ ನಾಶ 
|. ಮಾಡು,-ಧ್ವಂಸಮಾಡು ; ನಿರ್ನಾಮಮಾಡು : ಸುರನರೋರಗರೆಂಬ 


ಬಹಳ ನಿಶಾಟರ ಶಿಕ್ಕಿಮುಕ್ಕುವರು (ಮೋಹತ. ೩೩-೧೮); ಉಕ್ಕಿದ 
ಕಡುಗೋಪದಿ ಕೋಲ್ಲಳ ತಿಕ್ಕಿಮುಕ್ಕಿದ ಮುರಹರಾಗ್ರಜನ ಟಕ್ಕಿಸಿ 
ಹೋದಡೆ ಬಿಡೆನೆಂದು (ಮೋಹಶ. ೩೯೯) : ಉಳಿದ ಹುಲುದಿವಿಜ ಮನು 


ಮುನಿಜನರ ಶಿಕ್ಕಿಮುಕ್ಕದೆ ಬಿಡುವನೇ (ನನಮೋ. ೨೪-೭೯) ; ರಿಪುವನು 
ತಿಕ್ಕಿ ಮುಕ್ಕುವೆನೆನುತ ರಥವನೇರಿದನು (ರಾಮಾಸಂ. ೬-೯-೨೭). 
[ ದೇ.॥8 ಮಲ. ತಿಕ್ಕು, ತಿರಶ್ಕು : ತುಳು. ತಿಕ್ಕು. ತಿಕ್‌] 

ತಿಕ್ಕುಮುಕ್ಕಾಟ (ನಾ). ಘರ್ಷಣೆ ; ತಿಕ್ಕಾಟ: ಒತ್ತಾಯದ ಪ್ರಕಾರ ಜನರ 
ಭಾಷೆಯು ಬೇರೆ ಭಾಷೆಗಳ ತಿಕ್ಕುಮುಕ್ಕಾಟದಲ್ಲಿ ಸಿಕ್ಕುವುದು (ನಿಡಾಮಂ. 
0೮): ಪೌರ್ವಾತ್ಯ ಸಂಸ್ಕೃತಿಗೂ ಪಾಶ್ಚಾತ್ಮ ಸಂಸ್ಕೃತಿಗೂ ತಿಕ್ಕುಮುಕ್ಕಾಟ 
ಬಂದಿದೆ (ಸಾಹಿಸಂ. ೨೦೧). [ತಿಕ್ಕು * ಮುಕ್ಕು; + ಆಟ) 

ತಿಕ್ಕುವರಿ (ಕ್ರಿ). ತಿಕ್ಕುತ್ತ ಮುಂದಕ್ಕೆ ಸಾಗು ; ನಾಶಮಾಡುತ್ತ ಮಂದೆ 
ಹೋಗು : ಎಕ್ಕತುಳದಲಿ ರಕ್ಕಸರ ಸಲೆ ಕಕ್ಕುಲತೆಯೆನೆ ತಿಕ್ಕುವರಿದನು 
ಚಾಟ್‌ ನೆಲವರಿತು (ಮೂಲರಾ. ೩-೧೮). 

[ ತಿಕ್ಕು * ಪರಿ, ] 

ತಿಕ (ಗು).೧. ಕಹಿಯಾದ. ೨. ಹರಿತವಾದ ; ಚೂಪಾದ. ೩.(ಆಲಂ) 
ಮನಸ್ಸನ್ನು ನೋಯಿಸುವ ; ಅಪ್ರಿಯವಾದ: ನೆನಪಿದೆಯೆ, 
ಜೀವಿತೇಶ್ವರಿ, ಸ್ವಯಂವರದ ಆ ತಿಕ್ತಕಥೆ? (ಶ್ರೀರಾಮಾ. ೨೧೩-೬೬). ೪. 
(ಆಲಂ) ಉಗ್ರವಾದ ; ಕಠಿನವಾದ : “ಕಹಿ, ಕಟು, ತಿಕ್ತ, ಮನಸ್ಸಿಗೆ 
ಹಿತವಲ್ಲದ; ಮನಸ್ಸು ಕೊರೆಯುವ; ವ್ಯಥೆತುಂಬಿರುವ ; ಕತೋರ, ಉಗ್ರ; 
ನಿಷ್ಠುರ; ಮನೋವೇಧಕ'' (3/೬. ಇಂಕನಿ.) ; ಎನ್ನ ತಾಯ್ಮಧುರ 
ವಾತ್ಸಲ್ಮದಾ ಶಿಕ್ರಕರ್ತವ್ಯಮಂ ಮಾಣ್ಣೆಂತುಟಿರಲಿ ? (ಶ್ರೀರಾಮಾ. 
00೯-396). (ನಾ). ೫. ಆರು ವಿಧವಾದ ರಸ (ರುಚಿ)ಗಳೆಲ್ಲೊಂದಾದ 
ಕಹಿ : “ತುವರಂ ತಿಕ್ತಂ ಮಧುರಂ ಲವಣಂ ಕಟು ಕಾರಮೆಂದು ರಸಮಾಲು 
ತೆಅಂ "" (ವಸ್ತುಕೋ. ೯೪-೧೫) ; * ತಿಕ್ತಮೆನೆ ಕಹಿಯಕ್ಕು ” (ಮಂಗರಾ- 
೬೫-೫೩); ತಿಕ್ಕ ಕಟು ಕಷಾಯಾಮ್ರಮಧುರ ಭೇದದಿಂ ರಸ ನಾಮಂ ಪಂಚವಿಧ 
ಮಕ್ಕುಂ (ಅಜಿಫು. ೧೧-೨ ವು: ರಸಪಂಚಕನಾಮಕರ್ಮೊೋದಯಂ ದೇಹಕ್ಕೆ 
ತಿಕ್ತಕಟುಕ ಕಷಾಯಾಮ್ಲಮಧುರನಾದೋಪೇತ ಪಂಚರಸಮಂ ಮಾಬ್ಕುಂ 
(ತತ್ತ್ಮಪ್ರ. ೨೯೭); ಜೈನರು ರಸಗಳನ್ನು ಐದೆಂದು ಪರಿಗಣಿಸಂತ್ತಾರೆ: 
ಮಧುರವಾಮ್ಲಂ ಕಟುಕ ಲವಣ ತಿಕ್ತಂ ಕಷಾಯೊದವಿದಿಂತಾಜಕನಿಪ 
ರುಚಿಕರಂಗಳು ಸಹಿತ (ಲಶಿಚಿಂ- ೩೯-೨೯). ೬. ಸುಗಂಧ ; ಒಳ್ಳೆಯ 
ವಾಸನೆ; ಸೌರಭ್ಯ: “ಕಟು, ತಿಕ್ತ, ಕಷಾಯ ಮೆಂಬಿವು ಸೌರಭ್ಯದಲ್ಲಿಯು೨ 
ಎ. ವರ್ತಿಸುಗುಂ” (ಹಲಾಯು. ೧೩೫-೨೭). [೫ಂ.) 

ತಿಕ್ತಕ (ಗು). ೧. ಕಹಿಯಾದ. (ನಾ). ೨. “ಕಹಿಪಡವಲ ; ಪಡುವಲ 
ಬಳ್ಳಿ” (ಗಂಗಾಮ. ೧೩೨). ೩. ಕಗ್ಗಲಿಮರ ; ಖದಿರ. ೪. ಇಂಗಂದೀ 


20 


25 


30 


40 


46 


ತಿಕ್ತಕೆ 


ತಿಕ್ವಕೆ (ನಾ). ಒಂದಂ ಬಗೆಯ ಗಿಡ: “ತಿಕ್ತಕಿ£ಕೆ3] ಯೆನಲ್‌ ಕಾರೆಯಕ್ಕು” | 


(ಮಂಗರಾ. ೪೨-೩೭). [ಸಂ. ಶಿಕ್ಷಕ] 


ತಿಕ್ತಪರ್ವ (ನಾ). ಒಂದಂ ಬಗೆಯ ಬಳ್ಳಿ : “ತಿಕ್ತಪರ್ವಾ-ಚೆಕೃವರ್ತಿ 


ಸೊಪ್ಪು, ಅಮೃತಬಳ್ಳಿ, ಯಪ್ಪಿಮಧುಕ” (ರುದ್ರನಿ. ೨೩೯). 
[ಸಂ. ತಿಕ್ಕಪರ್ವನ್‌] 

ತಿಕ್ತಶಾಕ (ನಾ). ೧. ಕಹಿಯಾದ ಕಾಯಿಪಲ್ಯ ; ಕಹಿ ಹಸುರುವಾಣಿ,- 
ತರಕಾರಿ; “ಕಹಿಪಲ್ಲೈ?” (ಗಂಗಾಮ. 08೨). ೨. ಬಸಲೆಗಿಡ: “ವರುಣಃ, 
ವರಣಃ. ಸೇತುಃ, ಪಿಕ್ತಶಾಕಃ. ಕುಮಾರಕಃ- ೫ ವಸಲೇಗಿಡ; ಮೆದವಸಲೇ 
ಗಿಡ ; ಉಲಿಮಿರಿವಸಲೆ” (ಸಿದ್ಧಾಂತಿ. ೦೦೩). [ತಿಕ್ತ * ಶಾಕ] 

ತಿಕ್ತಾಲಾಬು (ನಾ). ಒಂದಂ ಬಗೆಯ ಸಸ್ಯ : ಕಹಿಸೋರೆ : ಶಿಕ್ತಾಲಾಬು 
ಭಾಜನಗತದುಗ್ಗ ದವೋಲು ವಿಥ್ಕಾತ್ವಾನಂತಾನುಬಂಧಿ ಉದಯವಶದಿಂ 
ವಿಪರೀತಾಭಿನಿವೇಶರೂಪಕ್ಕುಮತಿ ಕುಶ್ರುತವಿಭಂಗಮೆಂಬ ಜ್ಞಾನತ್ರಯಂ 
(ಪಸಾರ. ೫೭೭). [ತಿಕ್ಕ + ಅಲಾಬು) 

ತಿಕ್ಕೆ (ನಾ). ಒಂದು ಬಗೆಯ ಸಸ್ಯ; ಕಟುಕರೋಹಿಣಿ: “ಶಿಕ್ತಾ-ಕಟುಕ 
ರೋಹಿಣಿ; ಗಂಡಲೀ” ್ಡಯ(ರುದ್ರನಿ. ೨೫೯). [ಸಂ. ಶಿಕ್ತಾ] 

ತಿಗೆ "ತಿಕ' ನೋ. 

ತಿಗಟ, ತಿಕಟ, ತಿಗಡ್ಕ, ತಿಗುಡ, ತಿಡ್ಡ, ತ್ರಿಗುಟ (ನಾ). ಉದ್ದ ; 
ಮುಂದೆ ಮತ್ತು ಹಿಂದೆ: ಅಡ್ಡ ಮುಂ ತಿಗಟಮುಂ ತಾಟುಂತಟ್ಟುಮಿದಿರುಂ 
ಬಟಿಿಯುಂ ಬಿಟ್ಟಂ ಬಚಲದೆ (ಲೀರಾವ. ೭-೫8 ವ); ಹರನ ಮುಂದಡ್ಡ ಮುಂ 
ಶಿಗಟಮುಂ ಪರಿವಾಡಿ (ಆನಾಕ. ದೇ. ೧೮೪-೨೩). “ತಿಗಟಂ' ಪರಾ. ತಿಕಟ: 
"ಶಿಕಟಂ' ಪರಾ. ತಿಗಡ್ಮ : "ತಿಗಡಂ' ಪರಾ. ತಿಗುಡ : "ತಿಗುಡಂ' 
ಪರಾ. ತಿಡ್ಡ : “ ಸೊಟ್ಟ, ಅಂಕು, ಡೊಂಕು, ಒಂಕು, ಕೊಂಕು, ಕುಡು, 
ಅಡ್ಡ, ತಿಡ್ಡ ” (ಕಂನುಹು. ೯ಂ); ಅಂತಿದಿರುಂ ಬಟಿಶಿಯುಂ ಪಾಸುಂ 
ಪೊಕ್ಕುಂ ದುಗುಣಮುಂ ತಿಗುಣಮುುಂ ಅಡ್ಡ ಮುಂ ತಿಡ್ಡ [ಪಾತಾಂ. ತಿಗಟ] 
ಮುಂ ಪರಿದು (ಗದಾಯು. ೬-೨೮ ವ). " ಅಡ್ಡತಿಡ್ಡ್ಮ' ಪರಾ. ತ್ರಿಗುಟ: 
ಪುಟವೇಳುತಡ್ಡ ಮುಂ ತ್ರಿಗುಟಮಂ ಪರಿದಾಡಿ ನಟನಂತಿರುಗ್ಗಡಿಸಿ 
ಕುಣಿಕುಣಿದು ಕೊಂಡಾಡಿ (ಪುಷ್ಕರ. ಹೆ. ೩೨೩-೧). [?] 

ತಿಗಟಂ, ತಿಕಟಂ. ತಿಗಡಂ, ತಿಗುಡಂ, ತ್ರಿಕಟಂ (ಆ). ಉದ್ದವಾಗಿ ; 
ಮುಂದಕ್ಕೆ ಮತ್ತು ಹಿಂದಕ್ಕೆ : ಘೊಳ್ಳನೆ ಸಭೆ ನಗೆ ಪಲ್ಲಂ ಕಿರಿವುತೆ 
ಅಡ್ಡಂ ತಿಗಟಂ ವಿಸಟಂಬರುತಂ (ಕ್ರಂಗೀರ. ಹ. ೪೭೩-೮). ಶಿಕಟಂ : 
ಮುಂದಕ್ಕುಬುಬೆಂದೋಡಿ ನಿಲುತ್ತಂ ಹಿಂದಕ್ಕೆಯ್ತಂದರ್ಶಿಗೆ ನಿಲುತಂ 
ನಡುವಡ್ಡಂ ತಿಕಟಂ [ಪಾ$30. ಶಿಗಟ, ತಿಗಟಂ, ತಿಗಡ, ತಿಗಡಂ, ಶಿಗುಡಂ) 
ಪರಿದಾಡುತೆ (ತಿಕುನಾ. ಹ. ೧೦೭-೨೧). ತಿಗಡಂ: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. ತಿಗುಡಂ: ಮೇಲಿನ ಪ್ರಯೋಗದ 
ಪಾಠುಂತರವನ್ನು ನೋಡಿ. ತ್ರಿಕಟಂ: ತೂಗಾಡುತೆ ಮಡಕೆಗಳಂ 

. « ಅಡ್ಡಂ ತ್ರಿಕಟಿಂ ಬಲಿವುತೆ ಬಾಲ್‌ಸಿ (ಕುಂಬಅ. ಹ. 
3೨98-00. [ ಅತಿಗಟ) 

ತಿಗಟಿ "ತಿಕಡಿ' ನೋ. 

ತಿಗಟು *ತಿಗುಡ್ಕು' ನೋ. 

ತಿಗಟೆ "ತಿಕಡಿ' ನೋ. 

ತಿಗಡ, "ತಿಗುಳ' ನೋ. 

ತಿಗಡ್ಕ "ತಿಗಟ' ನೋ. 

ತಿಗಡಂ "ತಿಗಟಂ' ನೋ. 

ತಿಗಡಿ (ನಾ). ವಂಚನೆ; ಮೋಸ ; ಕಪಟ: (8). "ತಾರಾತಿಗಡಿ', 
"ತಿಗಡಿಬಿಗಡಿ' ಪರಾ. 

[ ಹಿಂ. ಪಿಕೆಡಮ್‌; ಮರಾ. ತಿಗಡೂ್ಯೂ'ವಿನ ಮಾಲು) 


ಬಾಜಿ . 


೩೪೬೯ 


ತಿಗಳ 


ತಿಗಡಿಬಿಗಡಿ (ನಾ). ೧. (ಮಾತಿನಲ್ಲಿ) ಅಸಂಗತತೆ ; ಅಸಂಬದ್ಧ ತೆ: 
(ಸ್ಕಾಂಡರ್‌). ೨. ಮೋಸ; ವಂಚನೆ; “ಠಕ್ಕತನ” (ಜಾನಕೋ. ೬೬). 
ತಿಗಡಿಬಿಗಡಿ ಮಾತಾಡು ಎ ಅಸಂಬದ್ಧವಾಗಿ ನುಡಿ: (ಸ್ಕಾಂಡರ್‌)- 
[ «ತುಳು ತಿಗಡಿಬಿಗಡಿ] 
ಕ| ತಿಗಡು, (ಕ್ರಿ). ಹೊಡೆ; ಬಡಿ: ತಿಗಡ[ಐಾ9». ಗಿದ]ಲೊದಲುವ ಹರಿಗೆಗಳ 
ಗೌಜಗಿವ ಹೆಗ್ಗಹಳೆಗಳ - ಮಹಾಧ್ಯನಿ ಬಗಿದುದೈ ತಾವರೆಯ 
ತನಯನ ಕರ್ಣಕೋಟರವ (ಕುವ್ಕಾಭೀ. ೨-೪). [ ಆತೀಡ್ಮು?] 
ತಿಗಡ್ಕು "ತಿಗುಡ್ಕು' ನೋ. 
ತಿಗಡ್ಕು «ತಿಗಡ್ಕೆ' ನೋ. 
10| ತಿಗಡೈ, *ತಿಗುಡ್ಕು' ನೋ. 
ತಿಗಡ್ಡೆ, ತಿಗಡ್ಮು ತಿಗುಡ್ಕು, ತಿಗುಡೆ (ನಾ). ೧. ಔಷಧಿಗೆ ಉಪಯೋಗ 
ವಾಗುವ ಒಂದು ಬಗೆಯ ಬಳ್ಳಿ ಮತ್ತು ಅದರ ಗಡ್ಡೆ ; ರೇಚೆನಿ: 
“ಕುಟಕಿ ತಿಗೆಡೆ” (ಅಕಾನಿ. ೬-೩೩); “ಕುಂಭಧಾಶ್ರೀ-ತಿಗಡೆ-ಕುಪ್ಪಸಗಣಿಕೆ, 
ನೆಲಗಡವು” (ಓಷಧಿ. ೩೬) ; ಶಿಗಡೆ ಶುಂಠಿ ಶಿವೆ ಬೆಲ್ಲಮೆಂಬ ಮರ್ದುಗಳ 
. * ಶಿಂಗೆ ಮಾಡುಗುವುದಾರ್ಗಮಧಿಕಂ ಎರೇಕಮಂ (ರೋಕೋಪ. 
೯-೩೫); ತಿಗಡೆ ಧಾತಕಿಯೆಲೆ ಹಿಂಗು ಬೀರಕೆಯುಗ (ಸಾಳ್ಮಸಾಂ. ೦೨). 
೨. ಒಂದು ಬಗೆಯ ಮರ : ತಿಗಡೆ ಪಥ್ಯೋರ್ವೀರುಹಾಶೋಕೆ ಪಾದರಿ 
ನೇಜ್‌ಲ್‌ ಕುಶೆ ಕಾಶೆಯೆಂಬಿವಜಹಯೊಳಾದಂದಂತದರ್ಕತ್ತಲುತ್ತರದೆೊಳ೪ 
ಹಸ್ತಯುಗಕ್ಕೆ ಪಂಚಪುರುಷಂ ಗುಣ್ಣಾದೊಡಕ್ಕುಂ ಜಳೆಂ (ಲೋಕೋನ: 
8-೨೮). ತಿಗಡ್ಕು: ೧. “ಐರಾವತೀ-ಕಲ್ಲತಿ, ತಿಗಡು, ಭೇಳೆ” (ಓಷಧಿ. ೧೮). 
ತಿಗುಡ್ಕು : ೧. ಪಟಗಣಿ, ಸೊನೆಪಟ್ಟ, ತಿಗುಡು (ಮೈಔಗಿ. ೩೮-೧೧೬೮). 
ತಿಗುಡೆ: ೧. ಇಂಗಿನೆಲೆ ಮುಸ್ತೆಯಳಿಲೆ ಲವಂಗಂ ಬಜೆ... ತಿಗುಡೆ 
ವಿಳಂಗಂ ಪಿಪ್ಪಲಿಯೆ ಮರಿಚ ಸೈಂಧವಲವಣಂ (ಅಶ್ಶಶಾ. ೭-೪೪); ತಿಗುಡೆ 
ನೀಲಿಬೇರು ಅಳಲೆಕಾಯಿ ತಾರೆಕುಯಿ ನೆಲ್ಲಿಕಾಯಿ ಯಿಷ್ಟು ಸಮಾಂಶವಾಗಿ 
ಕೂಡಿ ಅರ[ದು]ದಂ ಕೊಡಲು ವಿರೇಚನವಹುದು (ವಿಷಜಿ. ೨೦-೪). ವಿ. 
“ ಭೂರಿಫೇನ-ಸಮಗಾ ? ತಿಗುಡು” (ಓಷರಿ. ೦೧೨). 
[ ದೇ.॥ ತುಳು. ತಿಗಡಿ; ತೆಲು. ತೆಗಡ./ಸ೦. ತ್ರಿಕಟ.] 
ತಿಗಡೆಹಿಪ್ಪಲಿ (ನಾ). ಒಂದು ಬಗೆಯ ಔಷಧ ದ್ರವ್ಯ: “ಮಹಾಶ್ಯಾಮಃ- 
ಹೊನ್ನಾವರೆ, ಶಿಗಡೇಹಿಪ್ಪಲಿ ” (ಓಷಧಿ. ೧೦೮). 
[ ತಿಗಡೆ (ಎತಿಗುಡು,) * ಹಿಪ್ಪಲಿ 
ತಿಗಣಿ "ತಗುಣೆ' ನೋ. 
ತಿಗಣೆ "ತಗುಣೆ' ನೋ. 
ತಿಗಮರಿ :ತಿಗಮಾರಿ' ನೋ. 
ತಿಗಮಾರಿ, ತಿಗಮರಿ (ನಾ). [ನಾಟ್ಯ]ನೂರೆಂಟು 'ಕರಣಪಳಲ್ಲಿ ಒಂದು 
ಬಗೆ; ಸೊಂಟದ ಚಲನವಲನಗಳ ಮೂಲಕ ಮಾಡುವ ಒಂದು 
ಬಗೆಯ ಅಭಿನಯ : ಮತ್ತಂ ದಿಂಡು ಮುಂಡಾಫನಂ.. . . ತಿಗಮಾರಿ 
ವೊಳೆಯಂ ಮುರಿವ ನಡುವಂ ಮೊಸಳಿವರಿ ಜಲಶಯನ ಚ್ಕುತಂ ಮತ್ಸ್ಯ 
| ಪ್ರಟಂ ಲಂಕಾದಹೆನಮೆಂಬ ಪಲವುಂ ತೆಜದ. ಕರಣಂಗಳಿಂ (ಧರ್ಮಿ 
೨-೨೬ ವ). ತಿಗಮರಿ ; ಹೊಜಮೊಳೆ ಒಳಮೊಳೆ ತಿಗಮೆರ ಜಲಶಯ 
ಮೆಟ್‌ವ ಲಂಕಾದಹನಾದಿ ನೂಜ್‌ಂಟು ಕರಣಗಳನು ಕ್ರಮದಿಂದಲಾ 
[ಸ್ಮ 


16 


20 


26 


ನಾರೀಮಣಿಗಳು ತೋಟಿ (ಜ್ಞಾನದ. ೪೧-೦೩೩). 
ತಿಗರಿ "ತಿಗುರಿ' ನೋ. 
ತಿಗಲು (ನಾ). ಕಷ್ಟ; ತೊಂದರೆ : ಈ ಉಂಗುರದಿಂದ ಆಗುವ ಕೇಡನ್ನು 

ತಬ್ಬಸಿಕೊಳ್ಳುವುದಕ್ಕೆ ಹೋಗಿ, ಮತ್ತೊಂದು ತಿಗಲಿಗೆ ಖಂಡಿತಾ ಸಿಕ್ಕಿ 

ಕೊಳ್ಳುತ್ತೇನೆ (ಮಠವೂ. ೭೮೪). {?] 
ತಿಗಳ "ತಿಗುಳ' ನೋ. 


46 


ತಿಗಳಾಣ್ಯ 


ತಿಗಳಾಣ್ಯ "ತಿಗುಳಾಣ್ಯ' ನೋ. 

ತಿಗಳಾರಿ (ನಾ). ತವಿಂಳು ಲಿಪಿ: 
ಲಿಪಿಗಳನ್ನುಳಿದು, ಕನ್ನಡಲಅಕ್ಷರವಿರುವ 
(ಯಕ್ಷಬ. ೪ ಮುನ್ನುಡಿ). [ ಆಶಿಗುಳ] 

ತಿಗಳಿ "ತೇವಳು' ನೋ. 

ತಿಗಳಿತ್ತಿ "ತಿಗುಳಿತ್ತಿ' ನೋ. 

ತಿಗಳು "ತಿಗಂಡ್ಕು' ನೋ. 

ತಿಗುಂಡ (ನಾ). ೧. ಮೂರು ಅಗ್ನಿಕುಂಡ. ೨. ನೀರಿನ ಮೂರು 
ಹೊಂಡ,-ಜಲಾಶಯ : *ತಿಗುಡಂ - ತ್ರಿಕುಂಡಂ" (ಕಲ್ಮಾನು. ೩೭೬ 
ಪ್ರಯೋ). [ ಸಂ. ತ್ರಿಕುಂಡ) 

ತಿಗುಡ "ತಿಗಟ' ನೋ. 

ತಿಗುಡಂ "ತಿಗಟಂ' ನೋ. 

ತಿಗುಡ್ಕು, ತಿಗಟು, ತಿಗಡ್ಯ್ಕು, ತಿಗಡೆ, ತಿಗಳು ದಿಗುಡು (ನಾ). 
ಮರ ಮೊದಲಾದ ವನಸ್ಪತಿಯ ಸಿಪ್ಪೆ;.: ತೊಗಟೆ; ಚಕ್ಕೆ: 
“ ತ್ಹಗ್ವಲ್ಯಲಂ ವಲ್ಯಮೆನೆ ಮರದ ತಿಗುಡಕ್ಕು ” (ಮಂಗರಾ. ೩೨-೩): 
ನೆಗಟ್ಟ್‌ ದು ಪಾಲ್ಮರಂಗಳ ತಿಗುಳ್ಗಳಿಕ್ಕಿದ ಕಷಾಯಜಳದಿಂದಿಂದ್ರಂ 
ಎಗತಕಷಾಯಂಗೆ . , , ಮಾಡಿದಂ ಮಜ್ಚನಮಂ (ಅಜಿಪು. ೪-೬೯); 
ಒರ್ಮರದ ತಿಗುಡು ಮತ್ತೊಂದು ಮರನನೇಂ ಪತ್ತುಗುಮೇ (ಪಂರಾಮಾ. 
೧೪-೧೭) ; ಮಿಕ್ಕಾದ ಹೊಜಗಣ ಹೊರೆಯ ತಿಗುಡಂ ಕೆತ್ತಿ ಕಂಬವ 
ಶುದ್ಧೈಸಿ (ಸರ್ವವ. ೧೧೯-೬೧೭) ; ಪರಿವತಿಸಾರಂ ಪಿರಿದಾಗಿರೆ ಹೂಲಿಯ 
ಬೇರ ತಿಗುಡನೆಮ್ಮೆಯ ಮೊಸೆರೊಳ" ಬೆರಸಿಟ್ಟು ಸೈಂಧವಂ ಕೂಡಿರೆ 
ಮೆಲುವುದು: (ಕಲ್ಕಾಕಾ. ೪-೦೫); ಈ ಬೇರಿನ ತಿಗುಡಂ ಮೊಲೆಹಾಲಲ್ಲಿ 
ತೇದು ಹಚ್ಚಲು:ತಿಮಿರಗಣ್ಣು ಮಾಣ್ಣುಂ (ವಿವೈವಿ. 0). ತಿಗಟು; ತೋರ 
ಹುನಿಗಲ ತಿಗಟು ಬಜೆ ವಿಳಂಗಸಾರ ಭದ್ರಮುಸ್ತೆಇವಂ . . . ಪೂಸುವುದು 
(ಜಾಲಜಿ. ೧೯-೧೨). ತಿಗಡ್ಕು : ಸಾವೆವೆಂದು ಕಾಯುಮಂ ತಿಗಡುಮಂ 
[ಪಾ$39. ಪಣ್ಣುಮಂ ಕಂಯುಮಂ)ತಿಂದು (ಧರ್ಮಾಮ್ಮ. ೧೨-೨೦೪) ; ಮರ 
ತಿಗಡು ಹಗಿನ ಮೊದಲಾದವಲಿಲ್ಲಿಯ ಗಂಧವನಟೀವುದು ಆಚಾರಲಿಂಗ 
ದಲ್ಲಿಯ ಗುರುಲಿಂಗ (ಆದವ. ೩-೧೨) ; ಕಾಚತೊಂಡೆಯ ಬೇರು . . 
ಮೊಳಗದ ಬೇರಿನ ತಿಗಡು, ಇವಂ ಸಮಾನಂಗೊಂಡು ಚೂರ್ಣವಂ ಮಾಡಿ 
, .. ನಸ್ಶಮಾಡಲು ಹದಿನಾಲ್ಕು ಬಗೆ ಮೊಲನಾಗರ ವ್ಯಾಧಿ ಗುಣವಹುದು 
(ವಿವೈವಿ. ೯೯). ತಿಗಡೆ, : [ಎಲೆಯಡಿಕೆ ಸುಣ್ಣದಿಂ ಪಲ್‌ ಕಟ್‌ಯಪ್ಪುದು] 
ಅಣಿಲೆ ತಿಗಡೆಯಿಂ ಬಸಿಲೊಡೆವುದು (ರರ್ಮಾಮ್ಮ. ೯-೧೦6). ತಿಗಳು : 
ಎಲವದ ಹಗಿನು, ಬೆಲ್ಲವತ್ತದ ಹಣ್ಣಿನ ತಿಗಳು . . . ಇವಂ ಸಮಾನಂ 
ಗೊಂಡು ನಸುಬಿಸಿಯಂ ಮಾಡಿ (ವಿವೈಪಿ. 4೩). ದಿಗುಡು : “ದಿಗುಡು = 
ತಿಗುಡು, ಮರದ ತೋಟೆ "' (ಗಂಗಾಮ. ೧೬೬). 

ತಿಗುಡ್ಕು *ತಿಗಡ್ಕೆ' ನೋ. 

ತಿಗುಡೆ ತಿಗಡ್ಕೆ' ನೋ. 

ತಿಗುಣ (ನಾ). ೧. ಮೂರರಷ್ಟು ; ಮುಮ್ಮಡಿ: “ ತಿಗುಣ-ಶ್ರಿಗುಣ- 
`ಮುಮ್ಮಡಿ "(ತದೃಕೋ.' ೧೭); ಪೂರ್ವಪದಂ ತದ್ಭೃವ' ಮಾದುದರ್ಕೆ... 
ತ್ರಿಗುಣ-ತಿಗುಣ (ಕಮದ. ೨೮೯ಪ್ರಯೋ); ಹೊಗಳಲನುಪಮ ಸೈನ್ಯವಿಂತೀ 
ದುಗುಣವಂಧಾಸುರನ : ಸೇನೆಗೆ . ಶಿ[ಪಾಕಾಂ. ತ್ರಿ]ಗುಣವಿದು ರಾವಣನ 
ಮೋಹರಕೆನುತ (ಕುವ್ಕಾವಿ. ೬-೬೧). ೨. ಮೂರುಸಲ; ಮೂರು 
ಬಾರಿ:  ಅಂತಿದಿರುಂ ಬಟಕಿಯುಂ ಪಾಸುಂ ಪೊಕ್ಕುಂ ದುಗುಣಮುಂ 
ತಿಗುಣಮುಂ ಅಡ್ಡಮುಂ ತಿಗಟ[ಪಾಕಾಂ. ತಿಡ್ಡ]ಮುಂ ಪರಿದು(ಗದಾಯು. 
೬೨೨೮ ವ) ; ದುಗುಣ ತಿಗುಣಂ ಪ[ಪಾಕಾಂ. ಶಿ]ಜ್‌ದು ದೆಸೆವಲಿಗೆಯ್ವ 

[ ಆಪ್ರಾ. ತಿಉಣ./ಸಂ. ತ್ರಿಗುಣ] 


` ತಿಗಳಾರಿ, ಗ್ರಂಥಲಿಪಿ, ನಾಗರಿ 
ಓಲೆಗಳನ್ನೆಲ್ಲ ತಿರುವಿಹಾಕಿದೆ 


(ಅನಂಪು. ೧೪-೭ ವ). 


೩೪೭೦ 


5| ತಿಗುಣಿಸು (ಕ್ರಿ). ಮೂರರಷ್ಟು ಮಾಡು ; ತ್ರಿಗುಣಿಸು : 


0 


pe 


20 


40 


46 


ತಿಗುರಿದಿರುಪು 


ತಿಗುಣಂಗೊಳ್‌ (ಕ್ರಿ). ಮೂರುಪಾಲಷ್ಟು ಆಗು ; ಮುಮ್ಮಡಿಯಾಗು: 
ತಕ್ಕು ತಗುಳ್ಳು ಕಾಯ್ಬೊದವೆ ಕೋಟ್ಕಳ ತಳ್ಳಿಜ್‌ಯಿಂದೆ ಕೆಂಡಮಲ್ಲೊಕ್ಕಿರೆ 
ತೇನತೇನಮವತಂ ಬಿಗುಣಂ ತಿಗುಣಂಗೊಳಲ್‌ ಮೊಗಂಬೊಕ್ಕ ಗಜಂಗಳಂ 

. . ಹಿಂಗಿಪಂ (ಅನಂಪು. ೬-೧೨). [ಶಿಗುಣ * ಕೊಳ್ಳ) 

ಸಂಗಳಿಸಿದ 

ಪುಣ್ಯಪ್ರಭಾವಮಂ ತಿ[ಪಾಠಾಂ.್ರಿ]ಗುಣಿಪಮೋಲ್‌ (ಡಂದ್ರಪು. ೯-೫೩). 
[ತಿಗುಣ * - ಇಸ್ಯು) 

ತಿಗುಣೆ "ತಗುಣೆ' ನೋ. 

ತಿಗುರಿ, ತಿಗರಿ, ತಿಹುರಿ (ನಾ). ಕುಂಬಾರನ ಚಕ್ರ; ಕುಲಾಲ ಚಕ್ರ: 
“ ಚಕ್ರಮೆನೆ ತಿಗುರಿ” (ಮಂಗರಾ. ೧೦೩-೮); “ ಶಿಗುರಿಯೆಂದು ಕುಲಾಲ 
ಚೆಕ್ರಂ” (ಕಶಸಾ. ೩೦-೬೩೩); “ಶಿಗುರಿಯೆ ಕುಲಾಲಚಿಕ್ರಂ” (ಕವಿಕಂ. ೨೪೯); 
ಅದು ತಿಗುರಿಯಂದದಿಂ ತಿರಿದುದು (ಪಂಠಾಮಾ. ೪-೧೦೭) ; ಕಳಕಳರವದಿಂ 
ಬಿದಿ) ದಿರುಂ ಬಟಯಂುಂ ಪಾಸುಂ ಪೊಕ್ಕುಂ ತಿಗುರಿಯುಂ ಬುಗುರಿಯುಂ 
ಜಾತಿಯುಂ ಭೀತಿಯುಂ ಆಗೆ ಪರಿವಾಗಳ್‌ (ಧರ್ಮಾಮ್ಮ. ೬-೧೦೪); ಉಂತೆ 
ಜಗಂಗಳಂ ತಿಗುರಿಗಂ ತರುತಿರ್ಪ ಮನೋಜನೀ ವೆಸಂತಂ ತಲೆದೋಟ್‌ತು 
(ದಂದ್ರಪು. ೭-೪೯); ಕುಂಬಾರ ತಿಗುರಿಯೊಳಿಟ್ಟಿಂಬಿನೊಳಂ ತಿರಿಪೆ 
(ಖಮದ. ೨-೧೯೦) ; ಕೋಲಿಂದಾಡುವ ಶಿಗುರಿಯವೋಲಂತಿರೆ (ಕಾವ್ಯಸಾ. 
೧೧೦೩) ; ಅರ್ಜುನನ ತೇರಿರದೆ ತಿಜ್ಜನೆ ತಿಗುರಿಯಂತೆ ತಿರಂಗಿತದನೇ 
ನೆಂಬೆನದ್ಳು ತವನು (ಕೈಮಿಭಾ. ೧೩-೫). ತಿಗರಿ : ಕುಲಾಲನು ತಿಗರಿಗೆ 
ಮಣ್ಣು ಮಾಡಿ ಕೋಲಿನಿಂದ ತಿರುಹೆ ಮನದಲ್ಲಿ ನೆನೆದು ಕೈಯಲ್ಲಿ ಹಿಡಿದಲ್ಲಿ 
ಹಲವು ರೂಪಿನ ಭೂಂಡಗಳಾಗುವ ಹಾಗೆ (ಮೋಳಿಮಾ. ೦೨೦-೪೭೪ ಅರ್ಥ) ; 
ವೇಗದಿಂದ ತಿರುಗುವುದೊಂದು ತಿಗರಿಯ ದಂಡಿಯ ಮೇಲೆ ನಾವು 
ಏನನ್ನಾದರೂ ಇಟ್ಟರೆ, ಅದು ಹೊರಗೆ ಚಿಮ್ಮಲ್ಪಡುತ್ತದೆ (ಜ್ಯೋತಿಶ್ಶಾ. ೫೨); 
ತಿಗರಿ ತಿರುಗಿಸುತ್ತ ಗಡಗಿಯನ್ನು ನಗುನಗುತ್ತ ಮೂಡಿಸುತ್ತಿದ್ದ ಮಲ್ಲಪ್ಪ 
ಇವನೇ ಏನು? (ರಾಜಾದೇ. ೯9) ; ಅದನ್ನು ಕುಂಬಾರನು ತಿಗರಿಯ ಮೇಲೆ 
ಹಾಕಿ, ಪಾತ್ರೆಗಳನ್ನು ಮಾಡಿ ಆವಿಗೆಯೊಳಗೆ ಸುಡುತ್ತಾನೆ (ಮುಂಬಯಿ. 
೧-೯೪). ತಿಹುರಿ : ಭರದಿ ತೆಜಿಂದಿರಿವಾ ತಿಹುರಿಯ ಮೇಲಿರದಿಟ್ಟು 
ಕುಂಬಆಗೋಲಾ ಪರಿಯೆಸೆ ಗಜವೆಡೆಯಾದಶ್ವನ ಮೇಲೆ ಪಿರಿದೊಪ್ಪಿದನು 
ವಾಹಕನು (ಶ್ರೀಪಾಲ. ೧-೧೨). 

[ದೇ.1 ತಮಿ. ತಿಕಿರಿ; ತುಳು. ತಗೊರಿ] 

ತಿಗುರಿಕ್ಕು (ಕ್ರಿ). ಪರಿಮಳದ್ರವ್ಯವನ್ನು ಲೇಪಿಸು ; ಪರಿಮಳವಸ್ತುವನ್ನು 
ತೀಡು ; ಗಂಧಕತ್ತುರಿಯಿಂದೆ ತಿಗುರಿಕ್ಕಿ ಪಾವುಡೆಯಿಂದೊರಸಿದರು 
ಸೌಖ್ಯದಲಿ (ಮೋಹಕ. ೨೬-೩) ತಿಗುರಿಕ್ಕಿ ಭೂಷಣಗೆಯ್ಯಲೆಳಸೆ (ವೆಂಕಾರಾ. 
೧-3೧-೩೧) ; ಮುದದಿ ಕುಂಕುಮರಸವ ಹದಮಾಡಿ ಹಸ್ತದೊಳ್ಳಟ್ಟಲಂ 
ಪಿಡಿದು ಬೇಗ ಪದ ಮಸ್ತಕಾದಿ ಸಂಹನನದೊಳ್ತಿಗುರಿಕ್ಕಿ ಮದವಳಿಗರಂ 
ಮಾಡಿ (ಸಿದ್ಧಕಾ. ೧೧-೧೦). [ ತಿಗುರ್ಯು (<ತಿವಿಂರ್‌್ಯ) + ಇಕ್ಕು) 

ತಿಗುರಿಡು (ಕ್ರಿ). ಎ ತಿಗುರಿಕ್ಕು : ಪರಿಮಳಿಪ ಕಂಂಕುವಂದ ತಿಗುರಿಟ್ಟ 
ಮಾಂಗಲ್ಯ ವಿರಚನೆ (ರೇವಣ. ೯೫-೩೦). 

[ ತಿಗುರ್ಮು (ತಿಮಿರ) * ಇಡು] 

ತಿಗುರಿದಿರುಗಿಸು (ಕ್ರಿ). ಕುಂಬಾರನ ಚಕ್ರವನ್ನು ಶಿರುಗಿಸುವಂತೆ 
ತಿರುಗಿಸು : ವಿಲಯಾನಿಲನ ಯಿಮ್ಮಡಿಗೆ , ಪೆರ್ಚಿ ಮೊರೆದೆದ್ದು ಸುತ್ತಿ 
ವಿಯತ್ತಳವ ತಿಗುರಿದಿರುಗಿಸುತೆ ತಾರಾಳಿಯುದುರೆ (ನವಮೋ. ೬-೬). 

[ ತಿಗುರಿ * ತಿರುಗಿಸು] 

ತಿಗುರಿದಿರುಪು (ಕ್ರಿ). ಎ ತಿಗುರಿದಿರುಗಿಸು: 

ಭೂಮಿಯಂ ತಿಗುರಿದಿರುಪಿಯುಂ (ಜಗವಿ. ೯-೬೩ ವ). 
[ ತಿಗುರಿ + ತಿರುಪು, (ಎತಿರಿಪು)] 


ಅನಂತಾಖ್ಯಿಮೆಂ ದು 


ತಿಗುರಿಸು ೩೪೭೧ ತಿಗ್ಮರುಜಕ್ಮಾಲಿ 


ತಿಗುರಿಸು (ಕ್ರಿ). ೧. (ಸುಗಂಧದ್ರವ್ಯವನ್ನು) ಪೂಸು,- ಅನುಲೇಪಿಸು,- ತಿಗುಳಿ (ನಾ). ಒಂದು ಬಗೆಯ ಸೀರೆ: ದಂಡಾವಳಿಯ ಚಾಪಗಂಟಿಯಾ 
( ( (ವನ್ನು (ನಾ) 


ಹಚ್ಚು ಕ ಗೋರೋಚನಾದಿ ಗಂಧಂಗಳಿನಾ ಪೊಗರೊಗುವರಲ್ಲ ಬೊಂಬೆಗಣ್ಣಿ ಚಿತ್ರಾವಳಿಯ ಸರಹುವ್ಯ ಪೊಪ್ಪುಳಿಯು ತಿಗುಳಿ ರಾಗಾ 
ಪೊಸಮಲ್ಲಿಗೆ ಸೌಸವಮುಳ್ಳ ತನುಗೆ ಮಿಗೆ ತಿಗುರಿಸಿದರ್‌ (ವಿಷ್ಣುಪು. ವಳಿಯ . . . ನೇತ್ರಾವಳಿಯು ಮುಖ್ಯ ನಾನಾವಿಧದ ಸೀರೆಗಳ (ನವಮೋ. 
೫-೮-೫೭). ೨. (ಸುಗಂಧದ್ರವ್ಯವನ್ನು) ಪೂಸಂವಂತೆ ಮಾಡು, ೧೭-೬೩೦). [?) 


ಹಚ್ಚುವಂತೆ ಮಾಡು : ಅವನ ಕರಾಬ್ದದೆ ಪರಿಮಳವನು ನಿನ್ನ ಜವಳಿ 
ಮೊಲೆಗಳ ಮಧ್ಯದಲ್ಲಿ ತವೆ ತಿಗುರಿಸಿಕೊಂಡು (ಕಂನವಿ. ೬-೧೩೮). 
[ ತಿಗುರ್ಕು (<ಎತಿವಿಂರ್‌,) * - ಇಸ್ಯು) 

ತಿಗುರು, ಆತಿಮಿರ್ಕ್‌' ನೋ. 

ತಿಗುರ್ಕು "ತಿಮಿರ? ನೋ. 

ತಿಗುರೇಜಂಸು (ಕ್ರಿ). (ಸುಗಂಧದ್ರವ್ಯವನ್ನು) ಪೂಸು,-ಲೆ ಪಿಸು: |10 
ಮಸೆಗಣೆಯ ಬತ್ತಳಿಕೆ ತಿಗು[ಖಾಕಾ.ವಿ]ರೇಲ್‌ಸಿದ ಮೈ ಕತ್ತುರಿಯ 
ತಿಲಕದ ನೊಸಲಿನಾತನ ನೋಡು ಗರುಡಿಯ “ಚಾಣ ದ್ರೋಣನನು 
(ಕುವ್ಯಾಭೀ. ೩-೮).  [ ತಿಗುರ್ಯು (ತಿಮಿರ) * ಏಜ್‌ಸು] 

ತಿಗುಳ, ತಿಗಡ್ಕ, ತಿಗಳ (ನಾ). ತಮಿಳು ಮಾತನಾಡುವವನಂ ; ಅರವ ; 
“ತಿಗುಳ ದ್ರಾವಿಡನಕ್ಕು ” (ಮಂಗರಾ. ೦೦೨-೭) ; “ ತಿಗುಳನೆನೆ ದ್ರವಿಡ” 
(ಕಶರ. ತಳಕಾಡಂ ಕೊಂಡ ಗಂಡಂ ತಿಗುಳರ ಪಡೆಯಂ ಕೂಡೆ 
ಬೆಂಕೊಂಡ ಗಂಡಂ (ಎಳೆ. ೩11, ಗುಬ್ಬಿ. ೩೪-೧೪; 1184); ಕಾವೇರಿಯ 


5|ತಿಗುಳಿತ್ತಿ, ತಿಗಳಿತ್ತಿ (ನಾ). ತಮಿಳರವಳು; ಅರವ ಹಂಗಸಂ: ತಿಗುಳಿತ್ತಿ 
ಯರು .. . ಆಲಿಂಗನ ಮೊದಲಾದ ರತಿಯಲ್ಲಿ ಬಂಧಂಗಳಲ್ಲಿಯು ಪ್ರೀತಿ 
"ಉಳ್ಳವರು (ಸಗಗಂಧಿ. ೪೯೩-೧೮). ತಿಗಳಿತ್ತಿ: ತಿಗಳಿತ್ತಿ ಬಾಯಿ ಕೆಣಕಬೇಡ, 
ಬಗುಳೋ ನಾಯಿ ಬಡಿಯಬೇಡ (ಗಾದೆ). . 

`[ಶಿಗುಳ + - ಇತ್ತಿ] 

ತಿಗುಳು (ನಾ). ತಮಿಳರ ಮಾತು ; ತಮಿಳು ಭಾಷೆ; ನಾಗರ ಕಂನಡ 
ತಿಗುಳಾರ್ಯ್ಯವನೋದಿಸುವ ಬಾಲಶೀಕ್ಷೆ ಉಪಾದ್ಯರ ಜೀವಿತಕ್ಕೆ ೦ಕ್ಕೆ 
ಗದ್ಮಾಣಂ ಆಟಿ (ಎಕ. 111, ತಿರುಮ. ೨೭-೩೪;'1290) ; ಅದು ತಿಗುಳಿನೊಳು 
ಪುಳಿಚ್ಚುತ ಬದನೆಗಾಯೆ ದು ಪೆಸರನೊಲವಿಂ ಕರೆವುದು (ಸೂಪಶಾ. ೪-೦೩): 
ಪಾರಿಸಿಯಾಂಧ್ರ ಮರಹಾಟ ಕರ್ಣಾಟ ಹಳೆಗನ್ನಡ ತಾನಲ್ಲ ತಿಗುಳು ಸಕ್ಕಜ 
ನಾಗರದ ಲಿಪಿಯು» ಈ ನರರ ಲಿಖಿತದೊಳಗೆೊಂದಕ್ಕೆ ಸಮನಿಸದು 
(ಜೋರಲ. &-೨೯). [ತಿಗುಳ .. - ಉ್ಮ) 

ತಿಗ್ಮ (ಗು). ೧. ಉಷ್ಣವಾದ; ಬಿಸಿಯಾದ; ತೀಕ್ಷ್ಣ; ಪ್ರಖರ: "ತಿಗ್ಮಕರ' 


ಶಕ 
ಲಾ 


೪೬) ; 


ಕಾಲನಾ ತಿಗುಳ[ಪಾಕಾಂ. ಟಿ]ನೇಂ ಕಡಗೊಂಡನೊ ಬಡ್ಡಿಗೊಂಡನೋ 
(ಕಮದ. ಮ. ೦೭೮ ಪ್ರಯೋ): ಕನಡಿಗಳಿಗೆ ಗ ೧೦ ತಿಗುಳರು ತೆರುವ ಗ ೬೫ 
(ಎಳೆ. 2%, ಬೇಲೂರು. ೨೯೮-೭೦; 1273); ನಿರುಪಮ ವೀರರೊದಗಿತು 
ತಿಗುಳ ರಾವುತರು (ಕುಪ್ಕಾಭೀ. ೪-೬೩) : ನಗೆಮೊಗದರಸಗೆ ಕೈಮುಗಿದೊಲೆ 
ದನು ತಿಗುಳರರಸನೊಂದು ಕಡೆಗೆ (ಧರಣ. ೨೨-೦೯); ಕತ್ತಲೆಮನೆಯ 
ಹೊಕ್ಕಟಯದ ತಿಗುಳಗೆ ಮತ್ತೆ ಕೊಡಾ ವೀಳೆಯವನು (ನಾಗಳು. ೦೬-೨೧) 
ಕಾಳಕೂಟದ ವಿಷವು ಚೇಳು ನಂಬಿದ ಹಗೆಯು ಹಾಳೂರ ಚುಜಿಚಿ ನಸು 
ಗುನ್ನಿ ತಿಗುಳರ ಗಾಳಿ ಬೇಡೆಂದ (ಸರ್ವಜ್ಞ, ೧೩೮8). ತಿಗಡ್ಕ : ಎಲೆದೋಟ 
ಗಳನ್ನು ಬಹುಶಃ ತಿಗಡರೇ` ಮಾಡುತ್ತಾರೆ (ಮುಂಬಯಿ. ೩-೧೯೮). ತಿಗಳ : 
ಬಟಕಳದೊಳಗೆ ಮುಂಡವಳಿಯ ಗ್ರಾಮದ([ತಿಗ]ಳ ನಂಗಮನೆಯ ವಾಮನ 
ಉಪಾದ್ಯಾಯರ ಮಗ (ಕಣ. 1, ೫೮-೮; 1446) ; ತಿಗಳರುಡುಗೆಯುಟ್ಟು 
ಸೊಗಸು ಚೆಪ್ಪಗಳಿಟ್ಟು ಅಗಿಲು ಚಂದನ ಗಂಧ ಧರಿಸಿ... ಸೊಗಸುದೋರಿ 
ನಗುತ ಬಂದಳು ರಾಜನಾಸ್ಥಾ ನೆಕೆ (ಸೌಂದಕಾ. ೩-೨೫). 

ತಿಗುಳಮುರಿ-ತಮಿಳರಿಗೆ ಮೃತ್ಯುದೇವತೆಯಂತಿರುವವನು; ಇಟವ 
ಬೆಡಂಗ ಸತ್ಕಾಶ್ರಯನ ಒಂದು ಬಿರುದು: ತಿಗುಟ(ಳ)ಮಾರಿ ಶ್ರೀಮತ್‌ 
ಸತ್ಕಾಶ್ರಯದೇವ(0) (ಎಇ. ೩೪1, ೬೪-೪; 1007). 

[ ದೇ.॥ ತಮಿ. ತಿಕಳೆ; ತೆಲು, ತಿಗುಳ] 

ತಿಗುಳನಾಡು (ನಾ). ತಮಿಳುದೇಶ : ತಿಗುಳನಾಡ ಸೆಆ್‌ಯಂ ತಾನೊಂದಿ 
ದತಿದುಃಖದೊಳೆ ಬೆಂದು ನಿಲಲಿನ್ನರಿದೆಂದು (ಧಮಾ ೯ ಮೃ. ೧-೧೬೭): 
ತೆಲುಗಾಣೆಯ ತೇರಬೀದಿ ತಿಗುಳನಾಡು ಶಿಳಿದೆಡೆಯಾಡುವ ದಾರಿ 
(ಕುರಾಸಾಂ. ೫-೪೭). [ತಿಗುಳ ೬ ನಾಡು) 
ತಿಗುಳಾಣ್ಯ, ತಿಗಳಾಣ್ಯ (ನಾ). ತಮಿಳುನಾಡು, ದೇಶ: ಅಗಲ 
ದಾರ್ಯಾಖಂಡದೊಳಗುಳ್ಳ ನೃಪರೊಳು ತಿಗುಳಾಣ್ಯದರಸನ ನೋಡು 
(ಧರಡ. ೩೩-೧೦೫) ; ಸಂಭ್ರಮದಿ ತಿಗುಳಾಣ್ಯದಿಂ ಬಂದ ವೀರೇಶನೆಂಬವರಿ 
ಗೊಲಿದು ಅಂಬಕವನಿತ್ತಾ ಶ್ರಿಯಂಬಕ ಸಿದ್ದೇಶ ಶರಣಾಗು (ಮಡಿಕ್ಕಾ. 1೪, 
೦೦೦೫ ಸಿದ್ಧೇಶ್ಮರ ತ್ರಿವಿಧ). ತಿಗಳಾಣ್ಯ: ಚತುರ್ದಿಕ್ಕು ಐವತ್ತಾರು ದೇಶದಲ್ಲೂ 
ಹೆರೋಗಟಾ ಮಾರೋಪೇಟೆ ತಿಗಳಾಂಣ್ಮಾ ಮಗಳಾಂಣ್ಯಲ್ಲಿ ನೆಟ್ಟ ಕಲ್ಲು 
ಬಿಟ್ಟ ಬಸವಿ (ಎಕ. ಸ೪1, ಗುಬ್ಬಿ. ೭೩-೬೫ ; ಸು. 1672). "ತೆಲುಗಾಣೆಯ' 
ಪರಾ. ([ ಆತಿಗುಳ) 


45 


ಪರಾ. ೨. ಹರಿತವಾದ; ನಿಶಿತವಾದ; ಚೂಪಾದ: “ತಿಗ್ಮಾರಿ' ಪರಾ. 
೩. ಉಗ್ರವಾದ ; ಕ್ರೂರವಾದ. (ನಾ). ೪. ಉಷ್ಣತೆ : “ತೀವ್ರಂ, 
ತಿಗ್ಮಂ, ಖರಂ , . . ಪಟು-ಈ ೭ ಉಷ್ಣರಶ್ಮಿ ” (ಹೆಲಾಯು. ೮-೪೦). 
೫. ಸೂರ್ಯ. [ಸಂ.] 


ತಿಗ್ಮಕರ (ನಾ). ೧. ಉಷ್ಣವಾದ ಕಿರಣ. ೨. ಉಷ್ಣವಾದ ಕಿರಣಗಳನ್ನು 


ಉಳ್ಳವನು; ಪ್ರಖರಕಿರಣ ; ಸೂರ್ಯ : ತಿಗ್ಮಕರನುದಯದೊಳ* 
ಪುತ್ರನಂ ಪೆತ್ತಳ್‌ (ಆದಿಪು ೭-೩೬); ಅಶೇಷಮಂ: ಬೆಳಗೆ ತಿಗ್ಮಕರರಿ 
ದೆಸೆಗಾಣದಿರ್ಪ ಕೌಶಿಕನಯನಂಗಳಂ . . . ಏಕೆಯೊ ಮಾಡಿದನಬ್ಬವಿಷ ರಂ 
[ ಶಿಗ್ಮ + ಕರ್ಕ) 


(ಪಂರಾಮಾ. ೧-೩೦). 


ತಿಗ್ಮತೆ (ನಾ). ೧. ಉಷ್ಣತೆ; ಪ್ರಖರತೆ: ಚಂಡಕರದ್ಯುತಿ ಪುಗದು ಪೊಕ್ಕೊಡಂ 


ತಿಗ್ಮತೆಯಂ ಬಿಡುವುದದು ಮತ್ಸ )ತಾಪದಿನಲ್ಲೆ (ಚಂದ್ರಪು. ೫-೭೨). ವಿ. 
ಹರಿತವಾಗಿರುವಿಕೆ ; ಮೊನಚಾಗಿರುವಿಕೆ. ೩. ಕ್ರೂರತೆ. 
[ಸಂ. ತಿಗ್ಮತಾ] 


ತಿಗ್ಮಪ್ರಭೆ (ನಾ). ಪ್ರಖರವಾದ ಕಾಂತಿ.; ತೀಕ್ಷ್ಣವಾದ ಪ್ರಕಾಶ,- 


ಹೊಳಪು :  ಅಭಿಷೇಕವೃಷ್ಟಿಸೂಚಕಮುಭಯಪ್ರತಿಸೂರ್ಯಬಿಂಬಮೊಗೆ 
ದುವು ತಿಗ್ಮಪ್ರಭೆ ಪಾರ್ಶ್ವದೊಳಿಸೆದಿರ್ದುವು.ಶುಭಾಸನಂ ಹಿಂಹಪೀಠದೆರಡುಂ 
ಕೆಲದೊಳ್‌ (ಮಲ್ಲಪು. ೧೨-೦೦೨). [ತಿಗ್ಮ ಪ್ರಭೆ) 


ತಿಗ್ಮಮರೀಚಿ (ನಾ). ೧. ತೀಕ್ಷ್ಣವಾದ ಪ್ರಭೆ. ವಿ.ಎ ಕಿಗ್ಮಕರ ೨: 


ಕುಮುದಮನಲರ್ಚಿ ಹಿಮರುಚಿಗೆ ಮಹೋತ್ಸವವಿ:ತ್ತುದಬ್ಬಮಂ ಕೊರಗಿಸಿ 
ತಿಗ್ಮಮರೀಚಿಯನದು ಮಸುಳಿಸಿತು (ರಾಜರೀ. ೯-೨೦). 
[ತಿಗ್ಮ + ಮರೀಚಿ] 


ತಿಗ್ಮರುಕ್ಕಾಂತಿ (ನಾ). ಸೂರ್ಯನ ಬೆಳಕು -ಪ್ರಭೆ : ಆ ತಿಗ್ಮರುಕ್ಕಾಂತಿ 


ಶೀವಿದುದೆತ್ತಲ್‌ ಬಹುತೇಜದಿಂ (ವಿಷ್ಮುಪು. ೮-೮೪). 
[ ಸಂ. (ತಿಗ್ಮರುಚ್‌ + ಕಾಂತಿ) ] 


ತಿಗ್ಮರುಜಸ್ಮಾಲಿ (ನಾ). ಉಷ್ಣವಾದ ಕಿರಣಗಳ ಮಾಲೆಯುಳ್ಳವನು ; 


ಸೂರ್ಯ ; ಆನುಂ ಕಾಯೆನೆಂದಾದವೆ ಕರುಣಿಸಿದಂತೆಯ್ದೆ ಸಂಕೋಚಿಸಿ 
ತ್ತೊಯ್ಯನೆ ಸುತ್ತಂ ಸೂಸಿದೀಶಾನನ ' ಜಡೆಗಳವೊಲ್ಕೂಯ್ದ ಪೊನ್ನೀರ್ಗ 
ಎಲ್ಲೆಂಪಿನ ಪೆಂಪಂ ಸಿಂಪಿಸುತ್ತಿರ್ದ ಹಿಮರುಚಿಗಳಂ ತಿಗ್ನರುಜಣ್ಮಾಲಿಬಿಂಬಂ 
[ ಸಂ. .ತಿಗ್ಮರುಜಸ್ಮಾಲಿನ್‌ ] 


(ಕಾದಂಉ. ೩೭೪). 


ತಿಗ್ಮರುಚಿ 


ತಿಗ್ಮರುಚಿ (ನಾ) .ಇತಿಗ್ಮಕರ ೨; ಉದಯಗಿರಿಶೇಖರನಾದ ತಿಗ್ಮರುಚಿಮರೀಚಿ 
ನಿಕುರುಂಬಚುಂಬಿತಾಂಭೋಜವನಲಕ್ಷ್ಮಿ ಯೊಡನೆ ಲಬ್ಧಪ್ರಬೋಧೆಯಾಗೆ 
(ಸುಕುಮೂ. ೯-೦೧೩ ವ). [ ತಿಗ್ಮ + ರುಚಿ 

ತಿಗ್ಮರೋಚಿ (ನಾ). ಇ ತಿಗ್ಮಕರ ೨: ಇಭ್ಯಕುಲಾಂಬರ ತಿಗ್ಮರೋಚಿಯಂ 
ತನಯನನಂದೆ ಪೆತ್ತವೊಲದೇನನುರಾಗಮನಪ್ಪುಕೆಯ್ದಳೊ (ಸುಕುಮಾ. 
೦೦-೪). [ಶಿಗ್ನ + ರೋಟಿ] 

ತಿಗ್ಮಾಂಶು (ನೂ). =ತಿಗ್ಮಕರ೨ : “ತರಣಿ . . . ತಿಗ್ಮಾಂಶು ಮಾರ್ತಾಂಡ 
ನಕ್ಕುಂ ” (ಮಂಗರಾ. ೦೦-೧); ಪ್ರತಾಪನಿಲಯಂ ತಿಗ್ಮಾಂಶುವಿಂ ಸತ 
ಚತುರಂ ಚಂದ್ರನಿನಾದಪಂ ನಿನಗೆ ನೇತ್ರಾನಂದನಂ 

[ತಿಗ್ಮ + ಅಂಶು] 

ತಿಗ್ಮಾರಿ (ನಾ). ತೀಕ್ಷ್ಣವಾದ ಚಕ್ರವನ್ನುಳ್ಳವನು; ವಿಷ್ಣು: ಪುರುಷೋತ್ತ 
ಮಂಗೆ ಜಗದಾತ್ಮಕಂಗೆ ತಿಗ್ಮಾರಿಗೆ ನಮಿಸುವೆಂ (ವಿಷ್ಣು ಪು. ೫-೧೭೫). 

[ಸಂ. ತಿಗ್ಮಾರಿನ್‌ ] 

ತಿಚುಕ (ನಾ). ಒಂದು ಬಗೆಯ ಹಕ್ಕಿ: ಚಿಲಿಮಿಲಿಗ ಕೆಂಬೂತ ತಿಚುಕ 
'ಮರಕುಟಕ ಕಬ್ಬಕ್ಕಿಗಳು ಮಾತನ ಪ್ರಾಣಿಗಳನುರಿದಗ್ನಿ ದಹಿಸಿತು 
(ತುರಂಗ. ೦೬-೩೭). ಕೀಚಕ್ಕಿ' ಪರಾ. [?) 

ತಿಚಿ (ನಾ). ಮೂರು ಖಕ್ಕುಗಳು : ಕೊಡೆ ಗುಡಿ ತೋರಣಂ . . . 
ಮಂಗಳಗೀತನಾದಮೊೆಲ್ಲೆಡೆಗಳೊಳಲ್ಲಿಗಲ್ಲಿಗಧಿಕಂ ಪಡೆದತ್ತು 
ರಾಗಮಂ (ಳಾವ್ಯಾವ. ೬೩೨). [ “ಸಂ. ತೃಚ) 

ಜಣಿಯೂರ್‌ (ನಾ). ಒಂದು ಊರಿನ ಹೆಸರು: ಕನ್ನ ಳ್ಳಿ ಯು ರಾಜಿಗ 

ದೊಳೆ x ೫೬ ಚ್ಚನ್‌ "ಕವಿತ್ತೊರನ್‌ ಪಸುವಳಿ ಧನುವೆಟ್ಹಿ ಕೊನ್ನು 
ಬಿಟ್ಟರ್‌ ಅವರ್ಗ್ಗೆ ಕೊಟ್ಟೊದು ತಿಜಣಿಯೂರ ನೀಡು (ಎಕ. 

[ ತಿಹಣಿ * ಊರ್‌ ) 


ನಂದನಂ ಜಾ ಡಿ 


೩-೯೧). 


ತಿಚೆ 
ಜನಾನು 


IX(s), 
ಹೆೊಸಕೋ. ೧೬೯-೪; ಸು. 900), 

ಸದರ “ತಿಜೋರಿ” ನೋ. 
ಜೂರಿವರ್ಗ (ನಾ). ಶ್ರೀಮಂತರ ವರ್ಗ ; ಧನಿಕರ ಪಂಗಡ : ತಿಜೂರಿ 
ವರ್ಗವಿರುವ ತನಕ ಮಜೂರಿಯ ದುಃಖ ತಪ್ಪಿದ್ದಲ್ಲ (ಸಮಜೀ. ೯೮೫). 

[ ತಿಜೂರಿ (ಆತಿಜೋರಿ) . ವರ್ಗ) 

ತಿಜೋರಿ, ತಿಜೂರಿ (ನಾ). ೧. ಬೆಳ್ಳಿ, ಬಂಗಾರ, ಹಣ ಮೊದಲಾದ 
ಅಮೂಲ್ಯ ವಸ್ತುಗಳನ್ನಿಡುವ 'ಭದ್ರವಾದ ಕಬ್ಬಿಣದ ಪೆಟ್ಟಿಗೆ,- 
ಬೀರು: ಎಲ್ಲವನು ಎಣಿಸಿಟ್ಟ ಬೆಳ್ಳಿಯ ತಿಜೋರಿ 12೬% 
೭೫-೪): ಈ ವಾರದೊಳಗಾಗಿ ರಕಮು ಬಡ್ಡಿ ಸಹಿತ ನನ್ನ ತಿಜೋರಿ 
ಸೇರಬೇಕು (ಹೊಸಜಿ. ೩೧) ; ಗುಮಾಸ್ತ ಅವರ ಎದುರಲ್ಲೇ ಇದ್ದ 
ದಪ್ಪಬಾಗಿಲಿನ ಭದ್ರಬೀಗದ ಶಿಜೋರಿಯ ಬಾಗಿಲನ್ನು ತೆಗೆದ (ಕಕ್ತರೂ. 
90೬) ; ನಾವು ಮುತ್ತು ರತ್ನಗಳನ್ನು ತಿಜೋರಿಯಲ್ಲಿ ಇಡುತ್ತಿದ್ದಂತೆ ಆಗ 
ಚಹದ ಪುಡಿಕೆಗಳನ್ನು ಭದ್ರವಾಗಿ ಇಡುಶ್ತಿದ್ದರಂತೆ ! (ಪತ್ರಿಕಾ. ೧೩). 
ತಿಜೂರಿ: ೧. ತಿಜೂರಿಯೊಳಗಿನವು ಬೆಳ್ಳಿ ಬಂಗಾರ ಎಲ್ಲಾ ಒಯ್ದು ನಿಮ್ಮ 
ರಂಭಾಗೆ ಕೊಡಿರಿ (ಇತಿಶ್ರೀ. ೬೪). ೨. ಭಂಡಾರ ; ಬೊಕ್ಕಸ ; ಖಜಾನೆ: 
ಸರಕಾರದ ತಿಜೂರಿಯನ್ನು ತುಂಬಲು ಮತ್ತೆ ಬೇರೆ ಕಂದಾಯವನ್ನು 
ಕೊಡಬೇಕೋ (ಸಮಜೀ. 3೩೭). 

[ «ಹಿಂ. ಮರಾ. ತಿಜೋರೀ. / ಇಂ. Treasury ] 

ತಿಟಿತಿಟಿ ತಿಟಿಮಿಟಿ (ನಾ). (ಉಕ) ಬಹಳ ಬಿಗಿಯಾದುದು ; ಹತ್ತೆ 
ಯಾದಂದು : ಮಟಮಟ ಮಧ್ಯಾಹ್ನ ಶಿಟಿತಿಟಿ ಕುಪ್ಪಸ (ಗರತಿ. ೬೮). 
ತಿಟಿವಿಂಟಿ: ಗುಲಾಬಿಬಣ್ಣದ ಜರದ ಕಡ್ಡಿಯ ರವಕೆ ತಿಟಿಮಿಟಿಯಾಗಿ 
ಅಂಟಿಕೊಂಡಿದ್ದರಿಂದ (ಮೆಡ್ಮಮ. ೦೪); ಹೂವಿನ rE ಹಾಕಿ 
ಕೊಂಡು ತಿಟಿಮಿಟಿಯಾದ ಚಲ್ಲಣ ಧರಿಸಿದ ಹುಸೇನಿಯು . . , 
ಗಟ್ಟಿಯಾಗಿ ಖೇಕರಿಸಿದನು (ರಂಗರೋ. ೧೪೦). [?] 


೩೪೭೨ 


ತಿಟ್ಟವಡು 
ತಿಟಿಮಿಟಿ "ತಿಟಿತಿಟಿ' ನೋ. 
ತಿಟುವಟ (ನಾ).ವಹಿವಾಟು (?) : ವಟವಿಲ್ಲ ಜಂಭ ಮಾತ್ರ 
ತೊಂಬೇ ಅಷ್ಟು (ಗಾದೆ). [ ?) 


ತಿಟ್ಟ, "ಶಿಟ್ಟ್ರ್ಯೂ' ನೋ ಅ 


5] ತಿಟ್ಟ (ನಾ). ೧. ಕುಂಚದಿಂದ ಬರೆದ ಚಿತ್ರ,-ನಕ್ಷೆ.-ಭಾವಚಿತ್ರ : 


10 


15 


90 


88 


39 


86 


40 


“ ತಿಟ್ಟಮೆನೆ ತೀಡುವುದು ” (ಕವಿಕಂ. ೨೩೦); ತದೀಯ ಸಿತಕೇತು ಪಟಂ 
ಬರೆದಿಟ್ಟ ತಿಟ್ಟದೊಪ್ಪು ವ ಪಟದಂತೆ ನಿಶ್ಚಳಿತಮಾದುದು ವೇಗ ಮರುತ್ತ 
ಯೋಗದಿಂ (ಶಾಂಕಿಪು. ೪-೬೦) ; ತಿಟ್ಟಿವ ಲಕ್ಷಿಸುವುದು ಲೆಕ್ಕಣಿಕೆಯಲ್ಲವೆ 
ಆ ತಿಟ್ಟ ಲೆಕ್ಕಣಿಕೆಯ ಲಕ್ಷಿಸಬಹುದೇ (ಮೋಳಿಮಾ. ೧೨೭-೪೯೪) ; ಇದು 
ನವಯೌವನ ರಸಚಿತ್ರದ ತಿಟ್ಟಿಂ... ಎಂಬಂದದಿನೆಸೆದುದು ನಿಸದಮವಳ 
ಕೊಡಗೂಸುತನಂ (ವರ್ಧಪು. ೯-೨೦) ; ಭಾರತಿ ಮನದಟಕ್ಕಿಯಿಂ ಬರೆದ 
ಕಿಟ್ಟಮೆನಲ್‌ ಪಟಚಿತ್ರಮೊಂದು ಚಿತ್ರತೆವಡೆದಿರ್ದುದು (ಕುಸುಮಾ. 
೦೨-೭೭); ಬಳಿಕಂಗೋದ್ಭವನಾ ತಿಟ್ಟಮನತಿಚತುರಂ ಬಿನ್ನಣಿಸುತೆ ಬರೆದಂ 
(ಜಯಾ. ೩-೧೩) ; ಪಟ್ಟ ಸ್ವಣವಾಸಿಗರೂರುಗರೊಡನೊಂದು ಬಟ್ಟೆಯೊಳಗೆ 
ಹೋಗುವಾಗ ಸಟ್ಟಾಟವಾಡುತ ಹೋಹಂತೆ ಮೋಹದ ತಿಟ್ಟವಿಹುದು 
( ಥರಡ. 8-೦೦೧). ೨. ಪಡಿಯಚ್ಚಿ ನ ಗೊಂಬೆ, - ಪುತ್ತ ಳಿ, - 
ಸಾಲಭಂಜಿಕೆ: ಮೃತ್ತಿಕೆಯ ತಿಟ್ಟದಿಂದ EE ಕರುವಿಟ್ಟು ಆ ಘಟವ 


ಲಕ್ಷಿಸಲಿಕ್ಕಾಗಿ . . . ಮಧ್ಯದಲ್ಲಿ ನಿಂದ ತಿಟ್ಟದಂತೆ (ಮೋಳಿವೂ. ೨೮೩-೩೫) ; 
ತಳಿರ್ಗಯ್ಕೊಳರರೆ ರಂಜಿಸುವ ಪೂಚೆಂಡಿನಿಂ ಸೀಗರಕ್ಕಿಟ್ಟ ತಿಟ್ಟವೆಎ 
ಯಿದೆನಿಸಿ (ಪದ್ಮರಾ. ೫-೪೨). ([ದೇ.॥ ತೆಲು, ತಿಟ್ಟ] 

ತಿಟ್ಟ (ನಾ). ೧. ನಿಯಮ ; ಕಟ್ಟಳೆ ; ನಿಬಂಧನೆ; ಕಟ್ಟುಪಾಡು: ಈ 
ಬೀದಿಗೀತನಿಟ್ಟುದೆ ಶಿಟ್ಟಿಂ (ಚಿಕವಿ. ೬-೧೨೫). ೨. ದೃಢ 
ನಿರ್ಧಾರ: ನಿಮ್ಮನುಭವ ನಿಮ್ಮ ತಿಟ್ಟವೆಂಬುದು ಪರಬೊಮ್ಮವ 


ತುಡುಕಿ ತೂಗುತಿದೆ (ಧರಡ. ೭೦-೩೮) ; ಕಟ್ಟಿದಿರೊಲು ಕಣ್ಗೆಸೆಯಲವನ 

ನೋಡಿ ತಿಟ್ಟವ ನೆನೆದು ತಾನಿಂತು (ನಾಗಳು. ೩೨-೧೧೦), ಹ. ಏರ್ಪಾಡು; 

ವ್ಯವಸ್ಥೆ ; ಅಚ್ಚುಕಟ್ಟು ; ಓರಣ : ನಿಷ್ಮಾವಿಧಿಗೆ ಕಿಟ್ಟಿಮಾಗಿಟ್ಟ ದಾರಿ 
(ಪದ್ಮರಾ. ೬-೮೫) ; ನಿಮ್ಮ ತಂಗಿಯದೇನ ಮಾಡಿದಳಿನಿತೆಲ್ಲ ನಮ್ಮ 
ಸೋದರನ ತಿಟ್ಟಗಳು ಹಮ್ಮುನಾಡಿದಿರಿ ಸಾಕೆಂದು ರಾಣಿಯರಾಡಿ ತಮ್ಮೊ 
ಳಿಪ್ಪರ್ತಿ ಮಾಡಿದರು (ಭರತ. ೩೬.೪೫). ೪. ಹಂಚಿಕೆ; ಉಪಾಯ; 
ತಂತ್ರ : ಖಳರೆನಿಸುವಾ ಹುಲಿಯ ಭೃತ್ಯರು ಒಳಗೆ ತಾವೊಡಗೂಡಿ 
ಬಂದಾಗಳೆ ನರಿಯ ಕೆಡಿಸುವರೆ ಶಿಟ್ಟವನೊಡ್ಡಿ ದರು (ತಿಮ್ಮಶಾಂ. ೪-೨೫). 
“ದಿಟ್ಟಿ” ಪರಾ. [ದೇ.॥ ತಮಿ, ಮಲ, ತಿಟ್ಟ] 

ತಿಟ್ಟನೆ (ಅ). ರಭಸವಾಗಿ; ವೇಗವಾಗಿ; “ ತಿಟ್ಟನೆ ಬಟ್ಟನೆಯೆಂಬಿವಟ್‌ ಎ೪" 
ಭ್ರಮಾರ್ಥಂ ” (ಶಮದ. ೩೦೭) ; ಘೋರಸಂಸಾರಮಹೋಗ್ರಾರಣ್ಯದೊಳಿ್‌ 
ತಿಟ್ಟನೆ ತಿರಿದು ಕರಂ ಸೇದೆಗೆಟ್ಟಿರ್ದು (ಸುಕುಮಾ, ೧೨-೩) ; ಆಟ್ಟುಂಬುದಕ್ಕೆ 
ನೆಲಹೊಲನ ಕಾಣದೆ ತಿಟ್ಟನೆ ತಿರುಗಿ (ಮೋಳಿಮಾ. ೧೮೧-೬೭೯) ; ಮರುದ್ವಿ 
ಮಾನಪ್ರಕರಂ ಶಿಟ್ಟನೆ ತಿರಿಯೆ (ಜಗವಿ. ೧೨-೪೫) ; ದೂರಿಸುತೆ ವ್ಯವಹಾರ 
ದಿಂದೆ ತಿಟ್ಟನೆ ತಿರುಗಿ (ಏಂಡೋರ. ಹ. 8೦೪-೦೯೪) ; ಸುರಗಿರಿಯ ಬಿಲ್ಲಾಗಿ 
ಮಾಡಿ ನೆಲನಂ ತಾಳಿದುರಗನಂ ತಿರುವಾಗಿ ಬಲಿದು ಕಮಲಾಕ್ಷನಂ ಶರವಾಗಿ 
ತೊಟ್ಟು ತಿಟ್ಟನೆ ತಿರುಗುವಾ ಪುರವನಿಸುವಂದು ಸಂಧಾನಿಸಿ (ಸೌಂದಪು. 
೬-೩೦). “ಶಿಜ್ಮುನೆ' ಪರಾ. [?4-ಅನ್ಮೆ] 

ತಿಟ್ಟಮಿಡು “ತಿಟ್ಟವಿಡು' ನೋ. 

ತಿಟ್ಟವಡು (ಕ್ರಿ). ಓರಣವಾಗು; ಅಚ್ಚುಕಟ್ಟಾಗು : ಬಟ್ಟ ಹೊಂಬರಿವಾಣ 
ದಂಚಿನೊಳಗೆ ಸಾಲುಬಟ್ಟಲು ಕೆಲವು ಬಟ್ಟಲೆ೧ಳು ಇಟ್ಟ ಮಾಣಿಕದ 
ಸೋಟಿಗೆಗಳಿಸೆಯೆ ತಿಟ್ಟಿವಟ್ಟು ತಿಂತಿಣಿಯೊಳೊಪ್ಪಿ ದನು (ಧರಣ. ೪-೬೩). 

[ ತಿಟ್ಟ * ಪಡು) 


ತಿಟ್ಟವಣೆ 


ತಿಟ್ಟವಣೆ (ನಾ). ಹಂಚಿಕೆ; ಉಪಾಯ (?) : ಧೃಷ್ಟದನುಜರ ಕೊಲುವರೆ 
ಉದು [ಒಂದು] ತಿಟ್ಟವಣೆಯ ಮನದೊಳಗೆ ಯೋಚಿಸುತ ಕಮಲಭವಾ 
(ದೇವೀಪು. ೧-೬೫). [ ಶಿಟ್ಟ್ಯ + -ಅಣ್ಮೆ] 
ತಿಟ್ಟವಿಕ್ಕು (ಕ್ರಿ). ಚಿತ್ರಬರೆ ; ಚಿತ್ರಿಸು : ತಿಟ್ಟವಿಕ್ಕಲು ತಿದ್ದಲರಿದೆನಿಸುವ 
ಮೈಯ ಕಟಾ ಿಯವೇಟಿವ ಪ್ರಾಯ ಕಟ್ಟಾಣಿ ಹೆಂಗಳೆಸೆದರು (ಧರಡ. 
03-8). [ತಿಟ್ಟೂ* ಇಕ್ಕು] 
ತಿಟ್ಟವಿಡು, ತಿಟ್ಟವಿ ಡು (ಕ್ರಿ). ೧.= ತಿಟ್ಟವಿಕ್ಕು : * ತಿಟ್ಟವಿಡು- 
(ತಿಟ್ಟ * ಇಡು) ಚಿತ್ರಪ್ರಾರಂಭೇ ” (ಶಮಧಾ) ; ಅಪಗತ ಪಾಕಸತ್ತ್ವ 
ಮವಪಸಾಂತಮಾರುತಮಾಗಿ ತಿಟ್ಟವಿಟ್ಟುಪವನದಂತುಟಾದುದು ಬನಂ 
ಜಿನಚಂದ್ರ ತಪಃಪ್ರಭಾವದಿಂ (ಶಾಂಕಿಪು. ೧೧-೦೦೭) ; ನಗೆಮೊಗವನು 
ತಿಟ್ಟವಿಡುತಿರಲಾ ಕಾವ ನಗುತ ತನ್ನಿಕ್ಷುಚಾಪವನು ಮಿಗೆ ಜೇವಡೆಗೆಯ್ದು 
ಬಗೆಗೆ ಲೆಕ್ಕಣಿಕೆಯ ಬೆಗಡುಗೆ೧ಂಡಿೀಡಾಡಿದಳು 
ಪಳಿಕಿನ ವಿಶಾಲಪಟ್ಟದ ಮೇಲೆ ನೂಲುವೊಯ್ದ್ಹು ತಿಟ್ಟವಿಟ್ಟಣ್ಕೆಗೆಯ್ದು 
(ಪುಷ್ಕಪು. ೧೪-೨೯ ವ); ಚಿಟ್ಟೆ ನೀ ನೆನವೊಳೆನ್ನೆಳವೆಯನಳುಂಬಂ 
ತಿಟ್ಟವಿಡೆ ಕಣ್ಮಲೆವುದೆಮ್ಮಯ ಕುಟುಂಬಂ (ಗಿಳಿವಿಂ. ೧-6). ಪಿ. ಬೊಂಬೆ 
ಯನ್ನು ತಯಾರಿಸು ; ಗೊಂಬೆಯನ್ನು ಮಾಡು: ನೆಟ್ಟನೆ ಮೂಲ 
ಲೋಕದೊಳುಳ್ಳ ರ..ಪಿನಿಂ ಶಿಟ್ಟವಿಟ್ಟನೊ ಬಿದಿಯೆನಿಸಿ ಕಟ್ಟುಣಿಮುತ್ತು 
ವಿಶಾಲಲೋಚನೆಯೆಂಬ ಪಟ್ಟದರಾಣಿಯಾ ನೃಪಗೆ (ನಾಗಕು. ೨-೮೮) ; 
ತಿಟ್ಟವಿಟ್ಟ ಪಾಪೆಯೆನೆ ಮೂಗು:ವಟ್ಟಿರ್ಪರ್‌ (ರಾಮಾಕ್ಕ. ೧೦-೧೯). ೩. ಚಿತ್ರ 
ದಂತೆ ಮೂಡು,-ಸ್ಪಷ್ಟವಾಗು : ಬಳಿಕ ಮಾಯಾಂಗನೆಯ: ಮನಸಿಗೆ 
ತಿಳಿವು ತಿಣ್ಣನೆ ತಿಟ್ಟವಿಟ್ಟಿತು (ಪ್ರಥುಲೀ: ೬-೮). ತಿಟ್ಟವಿಂಡು : ೧. ಬರೆಯ 
ಲೆಂದು ಬಟ್ಟಿಗೆವಲಗೆಯಂ ತರಿಸಿ ತಿಟ್ಟಮಿಟ್ಟು ಬರೆವನ್ನೆ ಗಂ(ಆದಿಪು. ೪-೬೩ವ); 
ಇದರಂದಕ್ಕಬ್ಬಜಂ ಕೂಡ ಬಟ್ಟಿಗೆಯಂ ತಿಟ್ಟಮಿಡಲ್ಕಿದೇನ್ನೆರೆದ (ಎಳ. ೪, 
ಅರಕ. ೯೯-೮ ; 1079) ; ಬಟ್ಟಿಗೆವಲಗೆಯೊಳಾಗಳಿ, ದಿಟ್ಟಿಗೆ ನೇರ್ವಟ್ಟು 
ತೋಣಕ ನೆಟ್ಟನೆ ಭೂಪಂ ತಿಟ್ಟಮಿಡಲ್‌ ಬಗೆವುದು ಅಂತು 
ಸಂಸಾರವೈಚಿತ್ರ್ಯಂ ತನ್ನ ಚಿತ್ತಭಿತ್ತಿಯೊಳ್‌ ತಿಟ್ಟವಿಂಟ್ಟಂತು ನಿಲೆ 
(ಪಾರ್ಶ್ವಪು. ೪-೭೦ ವ). [ತಿಟ್ಟ + ಇಡು] 
ತಿಟ್ಟು, (ಕ್ರಿ). ೧. ತೆಗಳು ; ಬಯ್ಯು ; ನಿಂದಿಸು: “ ತಿಟ್ಟು-ಭರ್ತ್ಸನೇ 
(ಬಯ್ಕು), ಉನ್ನಸಭೂವೌೌ ಚ” (ಕಮಧಾ) ; ಸಂತರ್‌ ತಮ್ಮಂ ಖಳರ್‌ 
ಮನವಂದಂತು ತಿಟ್ಟೆ ಮೂಗುವಟ್ಟಂತಿರ್ಪರ್‌ (ನೀತಿಮಂ. 1, ೧೮೫) ; 
ಘಟ್ಟಿಗರಾಗಿಹ ತಿಟ್ಟಿದ ರಿಪುಗಳ ದಟ್ಟಿಸಿ ಕೊಲ್ಲುವ ಪಟ್ಟ ಹದ ಕತ್ತಿಯನೊಪ್ಪಿಸಿ 
ಕೊಳ್ಳೀಗ (ಹಮಜ. ೪೬); ಆ ಬ್ರಹ್ಮನ ತಿಟ್ಟ ಸಿಗ್ಗಿ ನೊಳೆ 
ಸಾವತ್ತಲ್ಮನಂ ಮಾಡುವಂ (ಸಂಸಪ, ೦೫-೦೩); ನನ್ನ ಕಿಟ್ಟಿ ನುಡಿದ 
ನುಡಿಯಾಗಳುಂ ನನ್ನ ಯೆರ್ದೆಯೊಳಗೆ ನೆಲೆಗೊಂಡಿರ್ಪುದು (ಸೌನಂದ. 
೬-೧6). ೨. ಕಡೆಗಣಿಸು; ಕೀಳುಮಾಡು ; ಮಾರು: ಘನತೇಜಂ 
ತಿಟ್ಟೆ ತಿಗ್ಮಾಂಶುವಂ (ಪುಷ್ಪ ಪು. ೪-೮೦). 

[ದೇ.8 ತಮಿ, ತೆಲು. ತಿಟ್ಟು] 
ತಿಟ್ಟು (ನಾ). ಬಯ್ಗುಳು ; ತೆಗಳಿಕೆ; ನಿಂದೆ: “ ತಿಟ್ಟು-ಬೈಗುಳ್‌ ” 
(ಕಮದ. ಪರಿ. ೨) ; “ತಿಟ್ಟೆನೆ ಬೈಗುಳೊಳ್‌ ” (ಕರ್ಣಾನಿ. ೨೯) ; * ತಿಟ್ಟೆನೆ 
ತಾಂ ಬೈಗುಳಕ್ಕು” (ಕವಿಕಂ. ೦೩೨), ! “ಶಿಟ್ಟು,./ತಮಿ, ತಿಟ್ಟ) 
ತಿಟ್ಟು, ಚಿಟ್ಟೆ, ತಿಂಟೆ, ತಿಂಡೆ, ತಿಟ್ಟ, ತಿಟ್ಟೆ, ತೀಂಟೆ,, ದಿಂಟೆ, ದಿಂಡೆ,, 
ದಿಡ್ಡೈ, ದೀಂಟ, ದೀಂಟೆ (ನಾ). ೧. ಎತ್ತರವಾದ ಪ್ರದೇಶ ; 
ತೆವರು; ದಿಬ್ಬ; ದಿಣ್ಣೆ; ಉನ್ನತಭೂವಿಂ: ಸರಸಿಯ ನಡುವಣ 
ತಿಟ್ಟಿನ ಕಳಹಂಸನ ಕೆಲದೊಳ್‌ ಬೆಳೆದೊಟಿಗಿದ ಬೆಳರ್ದಾಮರೆಯಂತೆ 
(ಜಯಕಾ. ೦೧-೩೫) ; ಭರದಿಂದಾ ಕೊಂಡದ ತಿಟ್ಟಿಗೆ ಬಂದು (ನೇಮಿಸಂ. 
5-000); ಅವನ ಕೈಕಾಲು ಬಿಗಿದು ಕಟ್ಟಿ ಹರಿವ ಹೊಳೆಯೊಳ್‌ ಬಿಡಿಸಲೂ 


(ಅಂಜ ಔಡ, ೩-೧೧); 


೩೪೭೩ 


40 


- ಮೇಲೆ ಕುಳಿತುಕೊ (ನಿಷ್ಕಾಮ. ೮೭)- ೭, (2): 


ತಿಟ್ಟು 


ದೈವವಶದಿನವನುರುಳ್ಳೊಂದು ಮಳಲ ತಿಟ್ಟಿ ಗೆ ಸೇರಲು (ಸಮನ. 
೫೧-೧೫); ಸೈನ್ಯ ಬರುವ ದಾರಿಯಲ್ಲಿ ಪಳ್ಳ ತಿಟ್ಟುಗಳ ಸರಿಮಾಡಿ (ಸೌಗಂಧಿ. 
೩೧-೧೩) ; ತೊಟ್ಟಿಲ ಹೊತ್ಕೊಂಡು ತೌರ ಬಣ್ಣ ಉಟ್ಕೊಂಡು 

ತೌರೂರ ಶಿಟ್ಟತ್ತಿ ನಿಂದು. ನೋಡ್ಕಾಳೋ (ಹಳ್ಳಿಪ. ೪೨). ೨. ದಡ: 
ತೀರ ; ಅಂಚು : ನದಿಯೆರಡು ತಿಟ್ಟೊರಸಿರಲ್‌ (ಛೈರವೇ. ೩-೧೯೩). ೩. 
ಸಮೂಹ :; ರಾಶಿ: ಮೇಲ್ಕಟ್ಟುಗಳ ತಿಟ್ಟುಗಳ. ಬಹು ಚಿತ್ರಪತ್ರದಿಂದ 
(ಪತಿಲ. ೭-೭). ಚಿಟ್ಟೆ: ೪. (ಎತ್ತರವಾದ) ಜಗಲ್ವಿ-ಕಟ್ಟೆ : ಊಟ 
ವಾದ ಮೇಲೆ ಒಬ್ಬೊಬ್ಬರಾಗಿ ಅಗ್ರಹಾರದ ಬ್ರಾಹ್ಮಣರು ಮನೆಯ 
ಚಿಟ್ಟೆಯ ಮೇಲೆ ನೆರೆಯುತ್ತಾರೆ (ಸಂಸ್ಕಾರ. ೩) : ನೀವು ಹಾಳೆಗಳನ್ನೆಲ್ಲಾ 
ಕಟ್ಟಿ. ಕೊಟ್ಟಿಗೆ ಚಿಟ್ಟೆಯ ಮೇಲೆ ಸೇರಿಸಿಡಿ (ಕಾಳಿನ: ೧೭೩). ತಿಂಟೆ ; ೧. 
ಪರಿವ ಬಜ್‌ವೊನಲ್ಲಳುಮುಂ ಮಣಲ ತಿಂಟೆಯ ನುಣ್ಣುಮಂ ದರಿಯ 
ನೆಟಿಲ ತಣ್ಣುಮಂ ಅರ್ತಿಯೆೊಳೀ ನೋಡುತ್ತೆಂ ಬರೆ (ಬಂಹರಿ. 
೩-೮ ವ); ಆ ನೀರ ತಡಿಯೊಳು ಸಣ್ಣವ:ಪ್ಪ ಮಣಲ ತಿಂಟೆಯೊಳಂದಡಿ 
ವಜ್ಜೆಯಂ ಕಂಡಿದು ವಿಪರೀತಮೆಂದು. (ಬಂಹರಿ. ೩-6 ಪ); ಮಳಲ 
ತಿಂಟೆಯೊಳು ನಳಿನಮಂದಿರದೊಳು ಪೊಳೆವ ಲತಾಭವನದೊಳು (ಅಂಜಶ. 
98-0೦). ೪. ಜೂದಿನ ತಿಂ[ಪಾಕಾಂ. ತೀಂ] ಟೆಯೆ ನೆಲಸಿರ್ಪ ತಾಣಂ 
(ಪಾರ್ಕ್ಯಪು. ೩-೭೦) ; ಜೂಜಿನ ತಿಂಟೆಗೆ ಪೋಗಿ ಪ್ರಧಾನರಪ್ಪ ನಾನಾ 
ಮಂಡಳಿಕ ಸಾಮಂತರೊಡನೆ ಜೂಜಾಡಿ (ಪುಣ್ಕಾಸ್ತ. ೭-೫೬ ವ). ತಿಂಡೆ: 
೧. ಸೀಯಮಂಗಲದ ಪೊಲ ಮೇರೆ ಇಸಾನದ ದೆಸ ನಡುಗಲ್ಲೆ ಅಮ್ವಲ 
ತಿಣ್ಣೆ ಯಿನ್ನೆಂಕಾಯ್‌ ಪೇರೊಟಿಕ್ವಿಯೆ (ಎಕ. (8), ಚಿಕ್ಕಬ. ೦೦೬-೬೬; 
850). ತಿಟ್ಟ: ೧. ಬೆಟ್ಟದಿಂದುಬ್ಬಿ ಭೂಮಿಗೆ ಸಿಂಧುನದಿ ಬೀಳ್ವ ತಿಟ್ಟ 
ದೊಳ್ಳೆಳಗೆ ಪ್ರತಿಮೆಯ ಬಿಟ್ಟ ಜಡೆಯ .ಮೇಲೆ ಬೀಳ್ವೆ ಗಂಗಾಂಬುವ 
ನಿಟ್ಟಿಸಿದನು ನರನಾಥ (ಛರಡೆ. ೩೬-೪೮). ೫. ಎತ್ತರವಾದ ಪೀಠ,- 
ಆಸನ : ನಟ್ಟನಡುವಗಲ ಮಾರ್ತಾಂಡನೇಟ್‌ದ ರಥದ ತಿಟ್ಟವೋ 
ಭೂಮಂಡಲದ ನಡುವೆ ಪೊಳೆವ ಪೊಂಬೆಟ್ಟವೋ (ಜೆಬಪು. ೩೬-೩೩). ೬ 
ಮೇಲುಭಾಗ : ಮುಂಗಾರ ಸಿಡಿಲ ಮೊಟಗಂ ಕೇಳು ಸುರುಂಟು 
ವಣಂಬೆಯ ತಿಟ್ಟದಂತೆ (ರಾಮಾಶ್ಮ. ೩೫-೩). ತಿಟ್ಟೆ: ೧. ಈ ಚತುಸ್ಸೀಮೆಯ 
ವೊಳಗೆ ಉಳಂಥಾ ಬೆಟ್ಟು ತಿಟ್ಟಿ ಹಕ್ಕಲು ಹಡಲು ಹೊಲನು 

ನಡದು ಬಹುದು (ಸೌಇಇ. 1-1, ೪೧೭-೯; 1877); ನುಣ್ಮಳಲ್ಲಿಟ್ಟೆ 
ಪೊಜವಾಜ ಬಟ್ಟ ಪೊಜವಾಜ:ಗಳ ಲಲನೆಯರ್‌ ಬರುತಿರ್ದರು 
(ಜಿಬಪು. ೩೭-೪3); ಹೆಣನಲೊಳು ಪರಿತಂದು ಮಳಲ ತಿಟ್ಟೆಯೊಳು 
ನಿಂದಾಗ (ಜಾನಡ. ೧೭-೭). ೪9. ಜೂದಿಸ ತಿಟ್ಟೆಯಲ್ಲಿ ಬೆಲೆವೆಣ್ಗಳ ಕೇರಿ 
ಗಳಲ್ಲಿ ನಿಚ್ಚಲುಂ ಸಮಾಚರಿಸುತ್ತಮಿರ್ದನತ್ಕಾದರದಿಂದೆನಲ್‌ 
ಖಳನವಂ (ಪುಕ್ಮಾಸ್ತ. ೪-೩೭) ; ನಿನಗೆ ದಣುವಾಗುತ್ತಿದೆ. ಇಲ್ಲಿ ತಿಟ್ಟೆಯ 
ಕೋಗಿಲೆಯೆ ಬಾಗಿ 
[ಲ್ಭಾ]ಪನರಂತೆ ಪುಗಿಲ್‌ಪುಗಿಲೆನೆ ಉಯ್ಯಲು ಹೆಬ್ಬೆಯಾಡುವರಂತೆ ತಿಟ್ಟೆ 
ಯೆೊಳಾಡೆ. ಹಿಂದೋಳಂ ಮಹದಾನಿಯ ಕೀರ್ತಿಯಂತೆಲ್ಲಾ ದೆಸೆಯೊಳ 
ಮೆಸೆಯೆ ಬಂದ ಸುಗ್ಗಿಯೊಳ್‌ (ಬಂಹರಿ. ೩-೩ ವ). ತೀಂಟೈೆ: ೪, 
ಮೇಲಿನ"ಶಿಂಟೆ' ಉಲ್ಲೇಖದ "ಪಾರ್ಶ್ವಪು' ಪ್ರಯೋಗದ ಪಾಠಾಂ 
ತರವನ್ನು ನೋಡಿ. ದಿಂಟೆ: ೧. ದಿಂಟೆಗಳೊಳಂ ದೇಗುಲಂಗಳೊಳಂ 
ವಿಹಾರಂಗಳೊಳಂ ಇರ್ದು (ವಡ್ಮಾರಾ. ೧೨೩-೨೫): ತೆ೧ಜ್‌ಯೆರಡುತಡಿಯ 
ಬಿಳಿಯ ಮಳಲ ದಿಂಟೆಯಂತೆ (ಧರ್ಮಾಮೃ. ೧೩-೧೮೭) ; ನುಣ್ಮಣಲ ದಿಂಟಿ 
ಯೊಳು ತಳಿರ ಹಸೆಯಂ .ಹಾಸಿ (ದನ್ನರ. ೮೨-೩): ಇಂತೀರೋಡು 
ಗೋಂಟೆಯ ಸನಿಯದ ದಿಂಟೆಯೊಳ್‌ (ಕವಿ. 8-49). ದಿಂಡೆ,: ೧. 
ಪಡುವಯ್ನಡದು . - ತೆಂಕ ದಿಣ್ಣೆಯಿನ್‌ ಪಡುವಯ್ನೋಡಿ ಪೋದ 
ಒಬಿಕ್ಸಿ (ಎಕ. ೩(8), ಜಿಕ್ಕಬ. ೬೬-೦೮ ; ಸು. 850); ಖಂಡೆಯವನು ಜಡಿದು 


ತಿಟ್ಟುವಾಯ್‌ 


- «  ತುಂಡಿಸಿ ಬೇತಾಳಶಿರವ ದಿಂಡೆಯ ಮರಕೆ ಕಟ್ಟಲು(ಹಮಶ. ೩-೭೬). 
೪. ಬೀದಿವೀದಿಗಳೊಳ್‌ ಜೂಜಿನ ದಿಂಡೆಯೊಳ್‌ ಅವಿನೀತರ್‌ 
ನೀತಿಗೆಟ್ಟಿಡುವರ್‌ (ಸುಕುಮಾ. ೨-೭). ದಿಡ್ಡೈ : ೧. ಬಂದೊಂದು 
ದಿಡ್ಲೆಯನೇಲ್‌ ತಾವೆಲ್ಲರು ನಿಂದು ನೋಡಿದರು ಪಾಳಯವ (ನಾಗಕು- 
೨೩-೩5). ದೀಂಟು: ೧.' ದೀಂಟು [ಪಾಕಾಂ. ಟೆ] ಗುಳಿಗಳನಲೌಯ 
ದೇಳುತ್ತೆ ಬೀಳುತ್ತೆ : . . ಅಂಬಿಕಾಭವನಮೆಂ ಸಾರ್ದನು (ಜೈಮಿಥಾ. 
೩೦-8೪). ದೀಂಟೆ: ೧. ತೊಟ್‌ಯ ಮಣಲ ದೀಂಟೆಗಳ ನುಣ್ಣುಮಂ 
(ಬಂಹರಿ. ೨-೪೨ ವ). ೪. ಕೇಸರಿಯ ದಾಡೆಯ ಜೂದಿನ ದೀಂಟೆ [ಪಾಕಾಂ. 
ದಿಂಟಿ] ಪೀಲಿಯಂ ಪೊದೆಸಿದ ಪಂದರಾಳಿಯಲರಾನೆಯ ಮುತ್ತಿನ ರಾಸಿ 
(ಅರ್ಧನೇ. ೩-೩೦). 
[(ದೇ.8 ತಮಿ. ತಿಟ್ಟು, 
ಚಿಟ್ಟಿ ; ತೆಲು. ತಿಟ್ಟ] 

ತಿಟ್ಟುವಾಯ್‌ (ನಾ). ತೆಗಳುವ ಬಾಯಿ ; ಪರದೂಷಣೆಯಲ್ಲಿ ಆಸಕ್ತಿ 
ಯುಳ್ಳ ಬಾಯಿ : ತಿಟ್ಟುವಾಯ ಅಶ್ಲೀಲನೂ, ಕಯ್ಲಿನಿಸಿನ ಶಸ್ತ್ರಾ 
ಡಂಬರನೂ-ಆವುದಕ್ಕೂ ಹೇಸದ ಪಿಶಾಚವತಾರನೇ ಆಗಿರು (ಜಿಟ್ಕಅ. 
೧೭೫-೩). [ ತಿಟ್ಟು * ಬಾಯ್‌] 

ತಿಟ್ಟೆ "ತಿಟ್ಟು' ನೋ. 

ತಿಡ್ಡ "ತಿಗಟ' ನೋ, 

ತಿಣ (ನಾ). ಹುಲ್ಲು; ತೃಣ: “ತೃಣ-ತಿಣ” (ಕಮದ. ೨೬೮ಪ್ರಯೋ) ; 
“ ತಿಣಮೆಂದು ತೃಣ ಗ (ಕರಸಾ. ೩೦-೬೬೮) ; “ ತೃಣ-ತಿಣ ” (ಕಬ್ಮಾಸು. 
೦೫೮ ಪ್ರಯೋ). "ತಿಣಂಗಿಮಿ' ಪರಾ. ( ಆಸಂ. ತೃಣ) 

ತಿಣಂಗಿಟು (ಕ್ರಿ). ಹುಲ್ಲಿಗೆ ಸಮವಾಗಿ ಭಾವಿಸು ; ಅತಿ ನಿಕೃಷ್ಟವಾಗಿ 
ಕಾಣು : ನಿಸದದಿಂದವನಂ ತಿಣಂಗೆಶ್ತು ಬಿಟ್ಟು (ಪಾಸೋಪು. ೯-೧೬೯). 

[ತಿಣ.ಗಿಜು) 

ತಿಣಕು "ತಿಣುಕು' ನೋ. 

ತಿಣಾತುರ್ಯ (ನಾ). ಆಹಾರದಲ್ಲಿ ಆಸಕ್ತಿ (?) : ಹಸಿವು ತೃಷೆವೆಸನಂ 
ಗಳಲ್ಲಿ ಅಲಕ್ಷಿತನಾಗಿ ಪಾಶಬದ್ಧವಿರಹಿತನಾಗಿ ಗುಣಾವಗುಣವ ವಿಚಾರಿಸದೆ 
ತಿಣಾತುರ್ಯ ಮುಕ್ತ್ಯಾತುರ್ಯ ಸ್ವಯಿಶ್ಚಾತುರ್ಯಮೆಂಬ ವುಂಬ 
ಠಾವಿನಲ್ಲಿ ಬದ್ಧನಾಗದೆ ಸ್ತುತಿಗೆ ನಿಲ್ಲದೆ ನಿಂದೆಗೋಡದೆ ಉಭಯವನೇನೆಂದು 
ಅಟ್‌ ಯದೆ (ಪದಗೋ. ೦೦೮-೧೨೫). [?) 

ತಿಣಿ; (ಕ್ರಿ). ೧. ಒಟ್ಟಿಗೆ ಸೇರು; ಒಂದುಗೂಡು ; ಬೆರೆ; ಗುಂಪು 
ಗೂಡು : “ ತಿಣಿ-ಸಂಕೀರ್ಣೀ (ಬೆರಸು) ” (ಕಮಧಾ). ೨. ಚಿಂತೆಗೊಳ 
ಗಾಗು ; ಕಳವಳಿಸು (?) : ದಣಂದಣರನೆ ಪೊಯ್ವು ಮಹಾನಿಸ್ಸಾಣದ 
ಬಲ್ಲನಿಯಂ ಕೇಳ್ದು ಎಣಿಸಿದರೆರ್ದೆಗೆಟ್ಟರ ಭಯಯುಕ್ತರ್‌ ಪೆಣನಾದರ್‌ 
ಪೆಂಪಳಿದರ್‌ ಜಗುಳ್ಳೆ ರ್‌ ತಿಣಿದರ್‌ ತಕ್ಕಳಿದರ್‌ ಪರಪೃಥಿವೀಪಾಲಕ 
ಬಲದವರು (ಜಯಕಾ. ೭-೦). ೩. (?): ತಣಿಪಾಶೆ ಮಾತನಾಡುತ 
ಮಣಿವರು ಮೊದಲೊಳಗೆ ಬರಲು ವೈದ್ಯನ ಜನರುಂ ತಿಣಿವರು . 
ತಣಿಯಾಗಲು ನೋಡರವನ ಧನಭಯದಿಂದಂ (ನೀತಿಸಾ. ೮೪೨). 

` [ ದೇ.8 ತಮಿ. ತಿಣಿ, ಶಿಳ್ಳೆ ] 

ತಿಣ್ಮಿ (ನಾ). ಗುಂಪು; ಸಮೂಹ : ಬಡವ ಬಲ್ಲಿದ ಬುಧ ಯಾಚಕರೆನ್ನದೆ 
ತಡಗ ತಡಗ ಜವುಳಿಗಳ ತೊಡವು ಪೆಟ್ಟಿಗೆ ಪೆಟ್ಟಿಗೆಗಳ ಶಿಣಿಯಿತ್ತು ಒಡನೆ 
ಶರ್ಕರೆಯ ತಿದ್ದಿಸಿದ (ಶ್ಮಾನಶ. ೩೭-೦೩೮). "ಶಿಂತಿಣ್ಮಿ' ಪರಾ. 

[ ಆತಿಣೈ) 

ತಿಣಿಕಿಸು (ಕ್ರಿ). ಒದ್ದಾಡುವಂತೆ ಮಾಡು ; ಕಷ್ಟಪಡಿಸಂ ; ಬಳಲಿಸಂ : 

ಟಿಪ್ಪವನು ತಿಣಿಕಿಸುತ ಕಾದಾಡತೊಡಗಿದರು (ವಿಜದ. ೭೫. 
[ ತಿಣಿಕ್ಕ, ( -ತಿಣುಕ್ಕು) * - ಇಸ್ಕು] 


ತಿಟ್ಟಿ 


ಕೈ] ಮಲ. ತಿಟ್ಟು, ತಿಟ್ಟ; ತುಳು. ತಿಟ್ಟೆ, 


೩೪೭೪ 


ಲಾ 


40 


ನೌ 


ತಿಣಿಕ್ಕು "ತಿಣುಕ್ಕು' ನೋ. 
ತಿಣಿಕ್ಕು "ತಿಣುಕ್ಕು' ನೋ. 
ತಿಣಿವು (ನಾ). (7) : ಕಾಲ್ಗಳ ಕಯ್ಗಳ ತುರಗದ ಕಾಲ್ಗಳ ತಿಣಿವುಗಳೊಳಲ್ಲಿ 
ಬಂಚಿಸುತೆಟಿಕಿಗುಂ ಗೆಲ್ಲುಮೆನೆ ನೆಗಟ್ಟಿ ಮಾರ್ಗ್ಗದೆ ಗೆಲ್ಲುಮೆ ಪಿಣೆದಲ್ಲಿ 
ಶೀರ್ತೀನಾರಾಯಣನಂ (ಎಕ. 11, ೧೩೩-೧೪೭ ; 982). [?] 
ತಿಣುಕಾಟ (ನಾ). ತಿಣುಕುವಿಕೆ; ಒದ್ದಾಟ ; ಕಷ್ಟಪಡುವುದು : (8). 
[ ತಿಣುಕು, + ಆಟ] 
ತಿಣುಕಾಡು (ಕ್ರಿ). ಬಹಳ ಕಷ್ಟಪಡು,-ಒದ್ದಾಡಂ : ಆಮೇಲೆ ಕರ್ಣನ 
ಕವಚವನ್ನು ಸೀಳಿ ಹೊಗಳುಗೊಂಡ ಸೂರ್ಯಕುಮಾರನೂ ತಿಣುಕಾಡು 
ವಂತೆ ಬಾಣಪ್ರಯೋಗವನ್ನು ಮಾಡಿದನು (ವ್ಯಾಸಔಿ. ೩೯೨). 
[ತಿಣುಕು, * ಆಡು,] 
ತಿಣುಕ್ಕು, ತಿಣಕಂ, ತಿಣಿಕ್ಕು (ಕ್ರಿ). ೧. ಭಾರವನ್ನಾಗಲಿ, ನೋವನ್ನಾ 
ಗಲಿ ತಾಳಲಾರದೆ ಒದ್ದಾಡು,- ಆಯಾಸಪಡು ; ಮುಲುಕಂ : 
ಕಣ್‌ ತುಮುಟ್‌ ಪೆರ್ಬೆಡೆಯಿಂ ಮಣಿ ಸೂಸೆ ಬೇಸಜರಂ ತಿಣುಕಿದನಾ 
ನಲುಮ್ಮಳಿಸಿ ಶೇಷನಶೇಷ ಮಹೀವಿಭಾಗಮಂ (ಪಂಪಧಾ. ೯-೯೪) ; ಶಿಣು 
[ಪಾಕಾಂ. ಣಿ] ಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲಿ 
(ಕುವ್ಯಾಅ. ೧-೧೭) ; ಅನಿಲಜ . . . ಬೊಬ್ಬಿ ಅದು ತಿವಿದನು ತಿಣುಕಲ 
ಸುರೇಂದ್ರ (ತೊರರಾ. ೬-೨೭-೩೯) ; ಧರಣಿಯ ಹೊರೆಯೊಳು ತಶಿಣುಕುವ 
ಫಣಿ ಮೇಲೆ ಹಾಯಾಗಿ ಹರಿ ಮಲಗಿಹನು (ಇಂಶಾಪ. ೧೦೪-೭). ಪಿ. 
ಅಪಾನವಾಯುಬವನ್ನ ಬಿಡು ; ಹೂಸು ; ಹಂರಿಕೆಬಿಡು: “ ತಿಣುಕು 
(ತಿಣಕಂ)-ಅಪಾನವಾಯೌ” (ಕಮಠೂ). ತಿಣಕು: ೧. ಮಲಗಿರುವ 
ಹಾವನ್ನು ಕೆಣಕಬೇಡ ಕಚ್ಚಿ ವಿಷ ಕಾರಿದರೆ ತಿಣಕಬೇಡ (ನಾದಲೀ. 
೬೫-೦೨) ; ರಾಯರ ಹೆಂಡತಿ ಹೆತ್ತರೆ ಊರೆಲ್ಲ ತಿಣಕಬೇಕೋ ? (ಗಾದೆ). 
ತಿಣಿಕ್ಕು : ೧. ಎಲ್ಲಿ ಇಣಿಕಿದರೂ, ತಿಣಿಕಿ ನೋಡಿದರು ತನ್ನನಗಲಲೆಡೆ 
ಯಿಲ್ಲ ಎಂದರಿದು . . . ನಿಶ್ಚಿಂತ ನಿವಾಸಿಯಾಗಿದ್ದುದೇ ಶರಣನ ಸುಜ್ಞಾನ 
(ಮೋಳಿಮಾ. ೪ ಪ್ರಸ್ತಾವನೆ). 
[ದೇ.॥ ತುಳು. ತೀಂಕು; ತೆಲು. ತಿನುಕು ; ಮಲ್ತೊ. ತಿಂಕ" ] 
ತಿಣುಕ್ಕು, ತಿಣಿಕ್ಕು (ನಾ). ಅತಿಕಷ್ಟ ; ತೊಂದರೆ; ಹೆಣಗಾಟ: 
ಗೆಡೆವಚ್ಚುಗೊಂಡು ಪಾಂಡವರನಕಾರಣಂ ಕೆಣಕಿದೀ ಪೊಸ ಪೊಟ್ತಿಅಕೊಳಾದ 
ಕಿರ್ಚು ಕೌರವರ್ಗಿದು ನಾಡೆಯುಂ ತಿಣುಕನಾಗಿಸದೇಂ ಗಳ ಸಯ್ತು 
ಪೋಕುಮೇ (ಪಂಪಥಾ. ೨-೮೭) ; ಜೂದಾಡಿ ಸೋಲ್ಡು ನನ್ನಿಗೆ ಮೇದಿನಿಯಂ 
ಕೊಟ್ಟು ಪಾಂಡುನಂದನರೀಗಳ್‌ ಪೋದೊ ಡಮೇ ನ್‌ ತಿಣುಕಾಗದೆ 
ಪೋದುಪುದೇ ನಮ್ಮ ನೃಪತಿಗವು ತವುದಲೆಯೊಳ” (ಪಂಪಭಾ. ೬-೧೮). 
ತಿಣಿಕ್ಕು: ಉತ್ತರಭರತದೊಳಾದಾಪತ್ತಂ ನೀನಜಯೆಯಕ್ಕುಮನಿತುಂ 
ಬಲಮಂ ಮುತ್ತಿ ಚಿಲಾಕಾವರ್ತರ್‌ ಸುತ್ತಲುಮೇಸಾಡಿ ಹಿರಿದು ಶಿಣಿಕಂ 
೦ದರ್‌ (ಅದಿಪು. ೧೪-೭೦). [ ಅತಿಣುಕ್ಕು ) 
ತಿಣುಚು (ಕ್ರಿ). ಕಟ್ಟು: ನಿಲ್ಲು; ತಡೆ: ಮೂರು ರಭಾವದ ಶೂಲೆಗೆ 
ಹೊಟ್ಟೆ ಬಾವುದು ನಿಲಲಾಣಿದೆ ನಡುಗುವುದು. ಮಿಸಾಚೌದರೆ ಬೀಳುವುದು 
ಮೂತ್ರ ತಿಣುಜುವುದು (ಅಶೈವೈ- ೧೧-೨೩ ಟೀಕು) ; ಕೆಡವಡೆ ಮೇಳ್ವಡಂ 
ಪಡುವಡಂ ಭರಣಂ ತಿಣುಜುತ್ತಮಿಪ್ಪಡಂ ಚರಣವನಾವಗಂ ಬಡಿವಡಂ 
ಪೆರತೆನಿತು ಶೂಲೆ ತೋಟ್‌ಾತೆಂದಟ್‌ (ಅಶವೈ. ೦೧-೯೭). 
[ ದೇ.8 ತಮಿ. ತಿಣಲು ] 
ತಿಣ್ಣ (ನಾ). ೧. ಒಜ್ಜೆ ; ಹೊರೆ; ಭಾರ: “ ಬಿಣ್ಣೆಂದುಂ ತಿಣ್ಣಮೆಂದುಂ 
ಭಾರಂ” (ಕಶಸಾ. ೨೭-೩೭೭) ; “ ಭಾರಮದು ಶಿಣ್ಣ ಬಿಣ್ಣುಂ ” (ಕವಿಕಂ. 
೨೨೫); ತೊಡೆಯ ಬಿಣ್ಣು ಪದಾಂಬುರುಹಕ್ಕೆ ಶಿಣ್ಣಮೇಂ (ಪಂಪಭಾ. ೩-೪೬); 
ಮೇದಿನಿಯ ತಿಣ್ಣವನಿಳುಹಲೋಸುಗರ ಆಹವದೊಳರ್ಜುನನ ರಥದೊಳು 


ತಿಣಂ 
ಇ 


ವಾಹಕನು ತಾನಾಗಿ (ಕುವ್ಕಾಭೀ. 8-೯8) : ಭೂಮಿಯ ತಿಣ್ಣವನು ತಿದ್ದಲಿಕೆ 
ಹರಿ ನರನಾಗಿ ರೂಹಿಸಿದ (ಕೊರರಾ. ೬-೨-೨೦) ; ಸಣ್ಣವನೆನಬೇಡ ಹರಿ 
ತನ್ನ ಪೆತ್ತವಳಣ್ಣನ ಮಡುಹಿ ಮೇದಿನಿಯ ಶಿಣ್ಣ ವನಿಳುಹಿದ (ಮೋಹತ. 
೧೨-೧೭) ; ಪೆಣ್ಣೆ ವದಿಂ ಪಾತಕದಿನಿತೊಂದು ತಿಣ್ಣಮಂ ಪೊಜುವೊಡೆಂದೆ:ಂ 
ಬಿದಿ ಮಾಡಿದೆ ನೇ (ರಾವಾಶ. ೧8-೨೬). ವಿ. ದೊಡ್ಡದಂ ಕ 
ಸ್ಥೂಲವಾದಂದು ; ದಪ್ಪವಾದುದಂ ; ತೋರವಾದುದು : ಸಣ್ಣಂ 
ನಡು ತಿಣ್ಣಂ ಮೊಲೆ ... ಬಣ್ಣಿಸಲರಿದಬ್ಬ ಜಂಗಮಾಕೆಯ ರೂಪಂ 
(ಕಾವ್ಯಸಾ. ೨೮೧ ಶೂದ್ರ); ಶಿಣ್ಣವಾದಾನೆಸಮ್ಮದ ಹೊದಿಕೆಯಿಂ ... 
ವಿಶ್ವನಾಥ ಪ್ರಸನ್ನನಾದಂ (ಪದ್ಮರಾ. ೭-೩8). ೩. ಅಧಿಕವಾದಂದು ; 
ಹೆಚ್ಚಾದುದು ; ಅಧಿಕ್ಯ: ಬಿಜುವಿಸಿಲುಂ ಸುಡುತಿರೆ ನೀರಡಿಕೆ 
ತಿಣ್ಣಮಾದತ್ತಾಗಳ್‌ (ಕಾದಂ ಪೂ. ನಿಮಗಂ ಪುಣ್ಣ ಬೇನೆ 
ತಿಣ್ಣಮದಣ?ಂ ಮೇಲೆ ಕ್ಷುಧಾಪೀಡೆಯಾದುದಪ್ಪೊಡೆ ಶರೀರಮಂ ಸಂಹರಿಸ 
ಲ್ಬಾರದು (ಪಂಠತಂ. ೧೪೪-೬) ; ನಿನ್ನ ಗುರು ಹೇಳನೇ ತನ್ನ ಸುತರಳಲ 
ತಿಣ್ಣಮಂ (ಹಣಕಾ. 6೯); ಮುಚ್ಚು ಮಣಿಯೇ ಕಣ್ಣ ಶಿಣ್ಣದ 
ಕಿಚ್ಚುದೋಟಾದೆ ನಮಗೆ (ತೊರರಾ. ೬-೨-೩೨) ; ದುಃಖದ ತಿಣ್ಣವೆನ 
ಗಂಯಿತು (ನಿಧಾಗ. ೭-೪-೪). ೪. ತುಂಬಿದುದು ; ಪೂರ್ಣವಾದುದು ; 
ಮುಂದಣ್ಣೊ ಪ್ಲವ ಪಳದಿಯ ಬಣ್ಣಂ ಸಂದಿರ್ಪುದು ಕರ್ಣಿಕೆಯದು ತಿಣ್ಣಂ 
(ಹಾಲಾಸ್ಕ. ೧-೧-೨೦ ರಗಳೆ). ೫. ಶ್ರೇ ಷ್ಕ ವಾದುದು; ಹಿರಿಮೆ; 
ದೊಡ್ಡ ತನ : ಶಿಣ್ಣವೆನಿಸುವ ಭಕ್ತಿ ಕಣ್ಣೆ ಅದ ಪರಿಯೊಳಿರೆ (ಕಾರಿರ. ದೇ. 
೨೮೪-೨೨) ; ನೇರಿಳೆರಸದಿಂದ ತಿಣ್ಣ ವೆಂದೆನಿಸಿದ ನಿನ್ನಂಗರಾಗಶೇಷವನು 
ತಳೆದ ಆ ಗೋದೆಯ ಕೂಲದೊಳು (ಗಾಥಾಸ. ೪೯-೮೪). ೬. ಗಟ್ಟಿ; 
ಬಿರುಸಾದುದಂ ; ದೃಢವಾದಂದು : ಕೊಂಬಿಟ್‌ಪಿದ ಮರದಿಂದಗ್ಗಳಂ 
ತಿಣ್ಣಮಾದಂ (ಕಮದ. ೨೪೨ ಪ್ರಯೋ). ೭. ಕಷ್ಟ; ಕಠಿನವಾದುದು ; 
ಪ್ರಯಾಸಕರವಾದುದಂ: ಆಣ್ಣನಾಜ್ಞಾಭಂಗಕಿದು ತಾ ತಿಣ್ಣವೀ 
ದೇವಿಯರ ನುಡಿ (ತೊರರಾ. ೩-೯-೧೩); ಸಣ್ಣನಡುವಿನ ಚೆಲ್ವಿನತ್ತಿಗೆಯ 
ವಂಗಿದಿರ್ನಡೆದು ಮನ್ಮ ಥಯುದ್ಧಕೆ ತಿಣ್ಣವೆನ್ನದೆ ನಿಂದಳ*(ಭಾವಚಿಂ. ೬-೨೪); 
ಲಜ್ವಿಸುವ ತಿಣ್ಣಮಂ ಬಿಡಿಸಿ. . . ಪ್ರಚ್ಛನ್ನ ಸಂಭೋಗಿಗಳ್‌ ಕಣ್ಣೆ ಸೆದರು 
(ಜೆಬಪು. ೧೦-೫೯) ; ಹೀಗೆ ಮೂರುವಿಧದ ಮುನಿಷಿಗಳನ್ನು ಅವರ 
ಯೋಗ್ಯತಾನುಸಾರವಾದ ಸಂಬಳವನ್ನು ಕೊಡುವುದು ತಿಣ್ಣವಾಗಿತ್ತು 
(ಮುಸುಗ. ೩೫). ೮. ಪ್ರಬಲನಾದವನು ; ಬಲಿಷ್ಠ ; ಶಕ್ತಿಸಂಪನ್ನ : 
ಕಣ್ಣಿತ್ತು ನುತಿಗೈದು ಕಣ್ಣ ಪಡೆದು ಮತ್ತಾ ಕಣ್ಣಿತ್ತು ಬಳಿಕದ ಪಡೆದು 
ಕಣ್ಣ ಮೂಗಳವ ಮುಕ್ಕಣ್ಣನಿಂ ಪಡೆದನು ತಿಣ್ಣನೀತನಿಗೆ ತೋಡಹುದೆ 
(ಭೈರವೇ. ೪-೭೫). 
( ದೇ.॥ ತಮಿ. ತಿಣ್ಣ ; ಮಲ. ತಿಣ್ಣ, ತಿಣ್‌. / ಪ್ರಾ. ತಿಣ್ಣ. / 
ಸಂ.ಶೀಕ್ಷ್ಣ) 

ತಿಣ್ಣಂ (ಅ). ೦. ಹೆಚ್ಚಾಗಿ; ಅಧಿಕವಾಗಿ ; ವಿಶೇಷವಾಗಿ : 'ಮುನ್ನಂ 
ರಘುಕುಲದಹನೋಗ್ರೇಷುವಿಂ ಕಾಯ್ದು ತಿಣ್ಣಂ ಕುದಿಗೊಂಡಬಕ್ಕಿತ್ತು 
(ಎಕ. ೫, ಮುಳಜಾ. ೩೮-೧೩ : ಸು. 990) ; ಎಣ್ಣೆಯಂ ತಿಣ್ಣಮೆಟಯದಿರ್‌ 
(ವಡ್ಮಾರಾ. ೭೭-8೩); ನಿಜವಿಜಯಸಿಂಧುರಮು ಮಂ ಕಿಣ್ಣಂ 
ನೂಂಕಲುಮುವುಂಕಲುಂ ಬೆಸಸಿ (ಆದಿಪು. ೧೪-೯೮ ವ); ಪೊಲಮುಯ್ತಂತಾಗೆ 
ತಿಣ್ಣಂ ತೆಗೆನೆಅಕಿದಿಸೆ . . . ಖಚರಪತಿ ಭರಂಗೆಯ್ದು ಕೆಯ್ಯೋಗದೆಚ್ಚಂ 
(ಶಾಂತಿಪು. ೪-೪೨) ; ಕಣ್ಣಂ ರಸನೆಯನೆರ್ದೆಯಂ ತಿಣ್ಣಂ ದಣಿಯಿಸುವ ಪಲವು 
ಪೂವಿಂ ಕಾಯಿಂ ಪಣ್ಣಿಂದೆಸೆವಿಮ್ಮಾವಿರೆ ಪಣ್ಣುವಿನಂ ಬಾರ್ತೆಯಿಲ್ಲದೀ 
ನೇಆ್‌ಲೊಳೇಂ (ಶಜ್ಮಾನು. ೪೭೪ ವ್ಯಾಖ್ಯಾ). ವ. ದಟ್ಟವಾಗಿ ; ನಿಬಿಡವಾಗಿ: 
ಪಡಿಗಳನಮರ್ಚಿ ಬಿಲ್ಲುಂ ಕುದುರೆಯುಂ ಕಾಲಾಳುಂ ನಾಯ್ಗ್ಲಳುಮಂ 
ತಿಣ್ಣವಿರಿಸಿ (ಪಂಪಭಾ. ೫-೪೭ ವ); ಸ್ನೇಹುಭ್ಯಂಗಮನುಳ್ಳ ಮೆಯ್ಯನೆ 


೧೯೭) : 


೩೪೭೫ 


ತಿಣ್ಣಜವೃನ 
ಣ = 


| ರಜಂ ತಿಣ್ಣಂ ತಗುಳ್ಹ ೦ತೆ `(ಜೀವಸಂ. ೧೪೦-೧೮): ತಿಣ್ಣ ಮೆನಲಂಶು 
| ಪರಿಯಲ್ಲುಣ್ಣಿ ಸಿದೆಳೆಸಂಜೆಗೆಂಪದಂಟಿರಲೆಸೆವಕ್ಷುಣ್ಣರುಚಿವಡೆದುಡುಗಳೆನೆ 

| ಪೆಣ್ಣುಗುರ್ಗಳೆವೆಸೆದುವಾಂತು ಲಾಕ್ಷಾರಸಮಂ (ಉದ್ಭಟಿ. ೫-೫೩). ೩. 
| ರಭಸವಾಗಿ ; ತೀವ್ರವಾಗಿ ; ವೇಗವಾಗಿ ; ಅನಿಬರುಂ ಬಾಳ್ಗಿ [ಟ್ಹು) 
ಮೇಲ್ವಾಯ್ದೊಡರ್ಬಿಸೆ ತಿಣ್ಣಂ ತೆಗೆದರ್ಧಚಂದ್ರಶರದಿಂ ಸೂಟ್‌ ಸೂಟಿ ಳೆ 
ಚ್ಹಾಗಳ (ಪಂಪಭಾ. ೧೨-೧೪೫). ೪. ಸ್ಥಿರವಾಗಿ | ಚಾಂಚಲ್ಯವಿಲ್ಲದೆ : 
| ಚಂಚಲನಾಗದೆ ತಿಣ್ಣಂ ನಡೆವವನೆ ತಾಂ ತಪೋಧನನಕ್ಕುಂ (ಧರ್ಮಾಮ್ಮ. 
| 

| 


6 


೭-೪೪) ; ಅಣ್ಣನ ಮಾತಂ ಮನದೊೊಳ್‌ ತಿಣ್ಣಂ ತಳೆದು (ಯಶೋಡ. ೧-೩೦). 
೫. ಗಟ್ಟಿಯಾಗಿ ; ಬಿಗಿಯಾಗಿ ; ಭದ್ರವಾಗಿ: ಕಣ್ಣಂ ತಿಣ್ಣಂ ಮುಚ್ಚಿ 
ಕೊಂಡಿರ್ಪ ಕಾರಣಮಾವುದು (ಪಂಚತಂ. ೧೭೩-೧೭). 
ತಿಣ್ಣಮಾಗು ಎ ೧. ಭಾರವಾಗಂ: ನಿನಗೆ ನೀರ್ತೀವಿರ್ದ ಫೊಂಗಳಸಮಿದು 
ತಿಣ್ಣಮಾಗದು (ಜೈಮಿಥಾ. ೩೪-೨). ೨. ಅತಿಶಯವಾಗು ; ಹೆಚ್ಚಾಗು : 
ವಿಷಮವಿಷಸದೃಶವಿಷಯಾಮಿಷಕಾಂಕ್ಷೆಯೆ ತಿಣ್ಣ ಮಾಗೆ ಮತಿಗೆಟ್ಟು 
(ಸುಕುಮಾ. 6-೬) ; ಆಕೆಯ ಮೇಲೆ ಮೋಹಮುಂ ಸ್ನೇಹಮುಂ ತಿಣ್ಣಮಾಗೆ 
(ಧರ್ಮಾಮೃ. ೨-೦೧೨) ; ಪಸಿವು ನೀರಟಕ್ಕಿಯುಂ ಶಿಣ್ಣಮಾಗಲ್‌ (ನೀಮಿಪು. 
೧೩-೫೩ ವು. ೩. ಸಾಂದ್ರವಾಗು ; ನಿಬಿಡವಾಗು : ತಾಳುಂತಟ್ಟುಂ 
ಪೊಯ್ಯೆ ಕಡಿಖಂಡಮಾದ ಮೆಯ್ಯುಂ . . . ದೆಸೆದೆಸೆಗೆ ತಿಣ್ಣಮಾಗೆ ಸೂಸುವ 
ಕಣ್ಣಾಲಿಗಳುಂ (ಪಂರಾಮಾ. ೧೩-೫೪ ವ) ; ಮಂಗಳವಾಡದ ಮಹಾಶಿವಲಿಂಗ 
ದಂಘ್ರಿಗಳೊಳಂ . . . ನುಣ್ಣೆಸಳ್ಗಳು ತಿಣ್ಣಮಾಗಿ ಶೀವಿರೆ (ಬಸರ. ೬-೮೫). 
0 [ ಇತಿಣ್ಣ 1 
ತಿಣ್ಣಂಬೆಜು (ಕ್ರಿ). ಆಧಿಕ್ಕ ವನ್ನು ಹೊಂದು; ಹೆಚ್ಚಾಗಂ: 
ಪೆಣ್ಣಂಚೆಯೆಅಿಂಕೆಯ ಪೊಯಿಲಿಂದಂ ತಿಣ್ಣಂಬೆತ್ತುಣ್ಮುವ ನೀರ್ವನಿಯಿಂ 
ಬಣ್ಣಂಬಡೆಯೆ . , . ಸುಳಿಗೆಲರಾ ಬನದೊಳಿ್‌ (ಉದ್ಯದೇ. ೨-೨೧). 
[ತಿಣ್ಣ + ಪೆಜ್ಮು ] 
ತಿಣ್ಣಗೆಡಿಸು (ಕ್ರಿ). ೧. ಭಾರವನ್ನು ತಗ್ಗಿಸು; ಹೆೊರೆಯಿಳಿಸು : 
ಭೂವಿಯ ತಿಣ್ಣಗೆಡಿಸಿದನಸುರಮರ್ದನನು (ನಿಧಾಗ. ೧೧-೦-೭). ವಿ. 
ದೃಢತೆಯನ್ನು ಕೆಡಿಸು; ಚಂಚಲಗೊಳಿಸು : ಭರದಿ ತೊಲಗಿಸಿ 
ಲಜ್ಜೆ ತಿಣ್ಣಗೆಡಿಸುತಮವನನುಟಃ ಕಲೆಯ ತೋಟ್‌ಯಾಲಿಂಗಿಸುವ 
ಬಾಲೆಯಂ ತರವಜ್‌ದು ಚದುರನೊಂದುವ ತೆಜಿಂಗಂಡು ನಡೆಯರ* 
ಮುಂದಕಲ್ಲಿಂದವು (ಜತುಪು. ೧-೭-೩೭).  [ ಕಿಣ್ಣಗೆಡು + - ಇಸ್ಯು) 
ತಿಣ್ಣಗೆಡು (ಕ್ರಿ). ೧. ಭಾರ ಕುಗ್ಗು ; ಭಾರವಿಲ್ಲದಾಗು ; ತೂಕ ಕಳೆದು 
ಕೊಳ್ಳು. ತಿಣ್ಣಗೆಡಿಸು' ಪರಾ. ೨. (ಆಲಂ) ಶಕ್ತಿಗುಂದು ; 
ದುರ್ಬಲವಾಗು; ಕ್ಷೀಣಿಸಂ: ಬಣ್ಣವಳಿದಮರ್ದುಣಿಸನುಳಿದು ಜಾಣ್ಣುಡಿ 
ಯೆಡಹಿ ಶಿಣ್ಣ ಗೆಟ್ಟು (ಉದ್ಯದೇ. ೪-೪0); ಕಣ್ಣೀರ್ಗಳಂ ಸುರಿವುತೆಂ 
ದಂಪತಿಗಳು ಬೆಳರ್ವಣ್ಣ ಮೆಯ್ಕನ ನೆನೆವುತಾಲೋಚನಂಗೈದು 
ತಿಣ್ಣಗೆಟ್ಮಿ ರುವ ಸಮಯದೊಳು (ಪ್ರಧುಪು. ೩-೦೧೨). [ತಿಣ್ಣ + ಕೆಡ್ಕು] 
ತಿಣ್ಣಗೊಂಬು (ನಾ). ದಟ್ಟವಾದ ಕೊಂಬೆ: ತಿಣ್ಣಗೊಂಬಿನೊಳ 
ಬಣ್ಣ ವಳಿಯದ ಪಣ್ಣಂ ತಿಂದು ತಣ್ಣನೆ ತಣಿದು (ಗಿರಿಕ. ೧-೧೨೮ ವ). 
[ ತಿಣ್ಣ + ಕೊಂಬು] 
ತಿಣ್ಣಜವ್ವನ (ನಾ). ೧. ತುಂಬುಜವ್ವನ ; ಪೂರ್ಣಯೌವನ ; ತುಂಬಿದ 
ಪ್ರಾಯ :. ತಿಣ್ಣಜವ್ವನದ ಚಿಂಚಿತಿಯರ ಮೆಯ್‌ ಕಾರ್ಬಣ್ಣದ ಚೆಲ್ವ 
ನೋಳ್ಪರಿಗೆ ಹುಣ್ಣಮೆಯಾಳ್ಜ ತನ್ನೆಸಕವನವರೆಸಳ್ಳಣ್ಣೊಳು ಸಾರ್ಚಿ 
ದಂತಿಹುದು (ಮೋಹತ. ೧೯-೬೨). ೨. ತೋರವಾದ ಮೊಲೆ ; ತುಂಬು 
ಸ್ತನ : ಚಿತ್ರ ಪೆಣ್ಣ ಕಂಡಿನಿತು ಭ್ರಾಮಿಸಿದೆ ತಿಣ್ಣಜವ್ವನವೆತ್ತ ಕೆಳದಿ 
ಕೇಳ್‌ ನಿಮ್ಮನು ಕಣ್ಣಾಲಿ ಕಂಡರಿನ್ನೆಂತೋ (ಮೋಹತ. ೩೧-೨೪). 
[ತಿಣ್ಣ + ಜವ್ವನ] 


10 


ಬು 


25 


86 


40 


ತಿಣೆ 
ಣ 


ತಿಣ್ಣನೆ (ಅ). ೧. ಚೆನ್ನಾಗಿ ; ಹೆಚ್ಚಾಗಿ ; ವಿಶೇಷವಾಗಿ ; ಅಧಿಕವಾಗಿ : 
ಬಳಿಕ ಮಾಯಾಂಗನೆಯ ಮನಸಿಗೆ ತಿಳಿವು ತಿಣ್ಣನೆ ತಿಟ್ಟವಿಟ್ಟಿತು: (ಪ್ರಥುಲೀ. 
೬-೮). ವ. ರಭಸವಾಗಿ ; ತ್ವರೆಯಾಗಿ ; ಕೂಡಲೆ: ಮುದದಿನುಣ್ಬರ 
ಬಾಯೊಳ್‌ ತಿಣ್ಣನೆ ಕಿರ್ಚಂ ಪುಡಿಯಂ ಮಣ್ಣಂ ಪೊಯ್ದಿಂತು ಮಾಡಿದೈ 
ದೂರ್ತಿಂದಂ (ಧರ್ಮಾಮೃ, ೯-೧೩೬) : ಉಣ್ಣ ದರೂರೊಳಗಣ ದೇವಿಯರಂ 
ನುಣ್ಣೆಸಿದಸಿಧಾರಾಪೂರ್ವಕದಿಂ ತಿಣ್ಣನೆ ಕೈಗೂಡಿಸಿ ಭೂತಮುಮಂ 
ಬಿರ್ದುವೊಲೆಯ್ದಿ ಸುವೆಂ (ಜಯಕಾ. ೬-೯). ೩. ಬಿಗಿಯಾಗಿ ; ಗಟ್ಟಿಯಾಗಿ; 
ದೃಢವಾಗಿ : ನಿನ್ನ ಮೋಹವು ಎಂಬ ಉನ್ನತದ ಪಾಶದಲಿ ತಿಣ್ಣನೇ 
ಬಿಗಿದಿರ್ಪೆ ನುಸುಳುವರಾರು (ಸುಸಾರ. ೧೫-4). [ತಿಣ್ಣ+ - ಅಸೆ] 

ತಿಣ್ಣಮಾತು (ನಾ). ತೀಕ್ಷ್ಣವಾದ ಮಾತು ; ಕಠೋರವಾದ ನುಡಿ; 
ಉಗ್ರವಚನ : ಕಣ್ಣೊಳುರಿಯ ಸೂಸುತಣ್ಣನಾಡಿದ ಕಡುತಿಣ್ಣವಾತಿಗೆ 
ನಸುನಗುತ (ತ್ರಿ ಪುಸಾಂ. ೦೨-೧೩೧). [ ತಿಣ್ಣ * ಮಾತು) 

ತಿಣ್ಣಮಿಡು (ಕ್ರಿ). ಬಲವಾಗಿ ಹೊಡೆ: ಅವನ ವರೂಥಮನೆ ತಿಣ್ಣ 
ಮಿಟೊಡೆ (ಪಂಪಥಾ, ೧೨-೧೪೯). [ ತಿಣ್ಣಂ + ಇಡು) 

ತಿಣ್ಣಮೊಲೆ (ನಾ). ೧. ದೊಡ್ಡ ಮೊಲೆ; ಪೀನಕುಚ ; ಗುರುಕುಚ : 
ತಿಣ್ಣಮೊಲೆಗಳ್ಳೊದಳೆ ಬೆನ್ನ ಸೋರ್ಮುಡಿಯಲೆಯೆ (ಟೈಮಿಧಾ. ೮-೧೮). 
೨. ಬಿಗಿಯಾದ ಮೊಲೆ ; ಬಿಗಿಯುವ ಕುಚ: ತಿಣ್ಣಮೂಲೆ ಬಿಣ್ಬಡರೆ 
ಕಾಲ್ಮಂದಗತಿಗಲಸೆ (ಜೃಮಿಭಾ. ೧೮--೩೪). [ ತಿಣ್ಣ + ಮೊಲೆ, ) 

ತಿಣ್ಣ ವಡೆ (ಕ್ರಿ). ಅತಿಶಯವನ್ನು ಹೊಂದು ; ಆಧಿಕ್ಕವನ್ನು ಪಡೆ : 
ತಿಣ್ಣವಡೆದ ಪ ವಳ ದ ಪಸರಗಳಾಗ ಕಣ್ಣ ಕೊಕ್ಕರಿಸುತೊಪ್ಪಿದುವು 
(ಕಂನವಿ. ೬-೬೭); ಕಣ್ಣಿನೊಳಗೆ ಖಾನ ಕನಸಿನೊಳಗೆ ಖಾನ ಬಣ್ಣಿಸೆ 
ಮನದೊಳು ಖಾನ ತಿಣ್ಣವಡೆದ ಖಾನನ ಸುದ್ದಿ ಜಪವಾಗಿ ಬಣ್ಣಗೆಟ್ಟುದು 
ಲೋಕವೆಲ್ಲ (ಕಂನವಿ. ೦೧-೩೪). [ ತಿಣ್ಣ * ಪಡೆ, 

ತಿಣ್ಣವಲೆ (ನಾ). ಮೃಗಗಳನ್ನು ಹಿಡಿಯಲು ಬಳಸುವ ಒಂದು ಬಗೆಯ 
ಭಾರವಾದ ಬಲೆ: ತಿಣ್ಣವಲೆ ಜೋಡುವಲೆ ಹೊಸೆದಿಕ್ಕಣ್ಣಿ ವಲೆ ಪೊಟ್‌ಗಳು 
ವಿಂಧ್ಯಕನ ಕೂಡೆ (ಸಾಳ್ಕಥಾ. 8-೦೮). [ ತಿಣ್ಣ + ಬಲೆ] 

ತಿಣ್ಣವೆಳಗು (ನಾ). ದಟ್ಟವಾದ ಬೆಳಕು; ಹೆಚ್ಚಾದ ಬೆಳಕು : 
ಬಂದುಗೆಯ ಬಣ್ಣದ ತಿಣ್ಣವೆಳಗುಂ ಕಣ್ಣ ಬೆಳಗುಂ ತಮ್ಮೊಳಿರ್ದ್ಮುಡಿಸೆ 
(ಗಿರಿಕ. ೩-೦೧ ವೆ). ([ ತಿಣ್ಣ + ಚೆಳಗ್ಗು ] 

ತಿಣ್ಣಸಂಕಲೆ (ನಾ). ೧. ಭಾರವಾದ ಸಂಕೋಲೆ ; ಹೊರೆಯಾದ ಬೇಡಿ. 
೨. (ಆಲಂ) ಅತಿ ನಿರ್ಬಂಧ; ಕಟ್ಟೊತ್ತಾಯ : ಕಣ್ಮಲೆವರೆ ಕಷ್ಟ 
ದೊಳ್ಳೊಡರ್ದು ಶಿಷ್ಕತೆಯಿಂ ಕಲೆಗಲ್ವ ತಿಣ್ಣಸಂಕಲೆಗೆ ಬೆಮರ್ತು 
ಸುಯ್ವರದೆ ! (ಸಂಸಪ. ೩-೭). [ತಿಣ್ನ್ಣ + ಸಂಕಲೆ] 

ತಿಣ್ಣಿ (ನಾ). ಒಂದು ಊರಿನ ಹೆಸರು : ತೆಂಕನೋಡಿ ಕಿಟರ ತಿಂಣಿ 
ಪೆಣ್ಣಿ ಗಗಾಲನಿ ಎರೇಟೈಸಣಬ್ಹಾರಿ ಭೂಮಿನ್ಮ ಪೇರೊಟಿಕ್ಸಿಯ ತುಟ್ಟಿಲೆ 
ಎರಪಡಿಯೆ (ಎಕ. 111, ನಂಜನ. ೦೨೨-೧೮; ಕೃಶಾ). [?] 

ತಿಣ್ಣಿತು (ಗು). ೧. ಭಾರವಾದ. ೨. ದೊಡ್ಡದಾದ. (ನಾ). ೩. 
ದೊಡ್ಡದು: ತಿಣ್ಣಿತಾದುವು ಮೊಲೆ ಮುಡಿ ಪೊಜವಾರ್ಗಳು ನುಣ್ಣಿತಾದುವು 
ಕದಪುಗಳು (ನಾಗಕು. ೩-೩೬). { ತಿಣ್ಣ ] 

ತಿಣ್ಣಿಸು, ತಿಣ್ಣೈಸು (ಕ್ರಿ). ೧. ಹೆಚ್ಚಾಗು ; ಉಲ್ಬಣಿಸು: ಸಣ್ಣವನು 
ಸಲೆ ಮಕ್ಕಳಾಟದಿ ಮುಣ್ಣನೆೊಯ್ಕೆ ರಸಾತಲಕೆ ಕಡು ತಿಣ್ಣಿಸಲ್ಯಮರರಿಗೆ 
ಭಯ (ಪ್ರಹ್ನಾಳ. ೧೫-೬೫. ೨. ತುಂಬು; ವ್ಯಾಪಿಸು: ನಯನದಿ 
ತಿಣ್ಣಿಸಿದವಶ್ರುಗಳು (ಜಿರಾಮಾ, ೬೭-೩೮); ಕಣ್ಣು ಮನ ಕೊಂಬನಿತು 
ಅವನಿಯ ತಿಣ್ಣಿಸಿಹ ಬಲ (ಜರಾಮಾ. ೨೨೦-೬). ತಿಣ್ಣೈಸು : ೩. 
ದಪ್ಪವಾಗು ; ದೊಡ್ಡದಾಗು : ಗುಣವತಿಯ ತೆಳ್ವಟ್ಟ £ ತೆಳ್ಟೊಟ್ಟಿ 3 
ನವಮಾಸಂಬರಂ ತಿಣ್ಣೆಸಿರಲ್‌ (ಮದೇಪು. 4-6). [ತಿಣ್ಣ + - ಇಸ್ಸು] 


20 


25 


80 


35 


40 


46 


೩೪೭೬ 


ನಾ: 


ತಿತಿಕ್ಷೆ, 


ತಿಣ್ಣೈಸು `ತಿಣ್ಣಿಸು' ನೋ. 
ತಿಣ್ಣು, ತಿಂಪು (ನಾ). ೧. ಭಾರ; ಹೊರೆ: ಬಲ್ಮೊಲೆಯ ತಿಣ್ಣಿಂಗೆ ನಡು 
ಬಳ್ಳೆ (ರಾಮಾಶೈ. ೯-೧೦). ಪಿ. ದೊಡ್ಡದಾಗಿರುವಿಕೆ ; ದೊಡ್ಡದು: 
ಕಡೆದು ಮಾಡಿದುವೆನಿವ ಪೊಅವಾಜ ತಿಣ್ಬಿನಿಂ (ಅಜಿಪು. ೪-೭): ಬಟ್ಟಿ 
ಎರ್ದೆಮೊಲೆಯೇಂ ತಿಣ್ಣೊ ಕಾಯ್ದವನ ಬಿಸುಪಿಗೇಂ ಬಿರ್ದಾಗಿ ತಂದಿತ್ತ 
ಕಟ್ಟಳೆಯ ಮೊಗೆಯೇ? (ಕಾಲೂರ. ೧೨೭-೨೭೦). ೩. ಹೆಚ್ಚಳ; ಅತಿಶಯ; 
ಹಿರಿಮೆ ; ಮಹತ್ವ: ದಿಟ್ಟಿ ತೆಮಳ್ವನ್ನೆಗಂ ನುಣ್ಣಂ ಶಿಣ್ಣು ಮನೊಳಕೊಂಡು 
° * ಮುಡಿದ ವಾಹಳಿಗಳ" ಮನೋಹರಂ (ಕಾಂತಿಫು ೯-೧೪೩ ವ): 
ಸಿಂಪಿಣಿಯ ತಣ್ಣಿನಿಂ ಪೂವಲಿಯ ತಿಣ್ಣಿನಿಂ ಮನಂಗೊಳಿಸುವ ಭವನಾಂಗಣ 
ದೊಳ್‌ (ಕಾದಂಉ. ೪೬೨); ಮೃಗರಾಜನ ಶಕ್ತಿತ್ರಯದ ಗುಣ್ಣುಮಂ ಬಾಹು 
ಬಲದ ತಿಣ್ಣುಮನಟಾದೆಂ ಬಗೆಯೆೊಳ್‌ (ಪಂಡತಂ. ೯೬-೯); ಪರಪೆ ಕೇಕಿಗಳ 
ತಾಂಡವಮಂ ನುಣ್ಣರದ ತಿಣ್ಣು ಘನಘೋಷಗಭೀರಂ (ಕಾನ್ಯಾವ. ೭೪). 


೪. ದೃಢತೆ: ಸ್ಕೈರ್ಯು: ಕುಲಗಿರಿಗಳೆ ಬಿಣ್ಣುಮಂ ಧರಾತಳದ 
ತಿಣ್ಣುಮಂ . . . ಅವರವರ ದೆಸೆಗಳಿಂ ತೆಗೆದೊಂದು ಮಾಡಿ (ಪಂಪಭಾ. 
೧-೧೩೯ ವ); ಎಳೆಯೊಳು ಸಾದೃಶ್ಯಮಪ್ಪಂದೆಟ3ಗವಿಭುಗೆ ಬಿಣ್ಣಿಂಗೆ 


ಗುಣ್ಣಿಂಗೆ ತಿಣ್ಬಿಂಗೆಳೆ ಪಾರಾವಾರಮಿಂದ್ರಾಚಳಂ (ಎಇ. ೩೪1, ೬೦-೦೪; 

1081) ; ಕನಕಾದ್ರೀಂದ್ರಕ್ಕ ಮಂಭೋನಿಧಿಗಮುವನಿಗಂ ಪೆಂಪಿನೊಳ್ಳ್ಗುಣ್ಬಿ 

ನೊಳ್ಳಿಣ್ಬಿನೊಳೆಂತುಂ ತಾನೆ ಪೋ ಪಾಸಟಿ (ಎಕ. ೪11], ತೀರ್ಥಪ. 

1105). ತಿಂಪು: ೩. "ತಿಂಪ್ರುಗೆಡು' ಪರಾ. 

[ ಆತಿಣ್ಣ * -ಪ್ಯ್ಯ) 

ತಿತಯ (ನಾ). ಮೂರರ ಸಮುದಾಯ; ಮೂರು: ತದ್ಮಿತೇ- 
ಶಿತಯಂ, ಶ್ರಿತಯಂ (ಶಣ್ಮಾನು. ೩೭೬ ಪ್ರಯೋ). [ ಸಂ. ಪ್ರಿತಯ] 

ತಿತವು (ನಾ). ಒಂದರಿ; ಜರಡಿ ; ಸಾರಣಿಗೆ. [ ಆಸಂ. ತಿತಉ] 

ತಿತಿ, (ನಾ). ಸ್ಥಿತಿ: ಉತ್ಪತ್ತಿ ತಿತಿ ಲಯರಹಿತನೆನಿಪ ,. . . ಶ್ರೀ ಗುರುವೆ 
(ಬಸಪು. ೭-೧೩); ಸ್ಮಾನ-ತಾಣ ; ಸ್ಥಿತಿ-ತಿತಿ (ಶದ್ಮಾನು. ೧೪೯ ಪ್ರಯೋ). 

[ ಆಸಂ. ಸ್ಥಿತಿ] 
ತಿತ್ಕಿ (ನಾ). ಎ ತಿಥಿ: “ತಿತಿ - ೧. ಸ್ಥಿತಿ, ೨. ತಿಥಿ” (ತದೃಕೋ: ೧೭) 
[ <ಸಂ. ತಿಥಿ] 

ತಿತಿಕ್ಷಾನ್ವಿತ (ಗು). ೧. ಸಹನೆಯಿಂದ ಕೂಡಿದ ; ಸೈರಣೆಯುಳ್ಳೆ. (ನಾ). 
೨. ತಾಳ್ಮೆಯುಳ್ಳವನು; ಸಹನೆಯಿಂದ ಕೂಡಿದವನು: ಮುನಿದೊಡನೆ 
ಕೆಳರ್ದು ನ:ಡಿದನುಜನಂ . . . ತಿತಿಕ್ಷಾನ್ಶಿತನನಾಕುಳಂ ನುಡಿಗುಮೆಸೆಯೆ 
ದಶನದ್ಯುತಿಗಳ್‌ (ಶಾಂತಿಪು. ೩-೯೦): ಗುಣಿ ತಿಶಿಕ್ಷಾನ್ವಿತ ನಿರ್ಮಲಚರಿತ 
ನೆರಡನಟಿನಯಂ . . . ಎನಿಪನಪ್ಪುದು ಕೆಳೆಯಂ (ಪಂಡತಂ. ೨೯೬-೨). 

[ ಸಂ. (ಶಿಶಿಕ್ಷಾ + ಅನ್ವಿತ) ) 

ತಿತಿಕ್ಷು (ನಾ). ಸಹನೆಯಳ್ಳವನು ; ತಾಳ್ಮೆಯುಳ್ಳವನು : 
ಸಹನಶೀಲನಾಗಬೇಕು (ಭಾತತ್ತ. ೫೦೬). [ಸಂ.] 

ತಿತಿಕ್ಷೆ, (ನಾ). ತಾಳ್ಮೆ; ಸೈರಣೆ; ಸಹನೆ: “ ಕ್ಷಾಂತಿ ತಿತಿಕ್ಷೆ ಸಹಿಷ್ಣುತೆಯು ” 
(ವಸ್ತು ಕೋ. ೦೧೨-೮) ; ಪ್ರಾರಬ್ಧಸಿದ್ಧಮಾದ ತಾಪತ್ರಯ ಶೀತೋಷ್ಣಾದಿ 
ದುಃಖಂಗಳಂ ಸೈರಿಪುದೆ ತಿತಿಕ್ಷೆಯಕ್ಕುಂ (ವಿವೇಕ. ೧೫) ; ಶಾಂತಿಯಿಂ ಸುಖ 
ದುಃಖವುಭಯವಎನಿಂತು ಸೈರಿಸುವುದೆ ತಿಶಿಕ್ಷೆಯು  (ಗಗತಾ. ೩-38): 
ನನಗಿರಲಿ ಆ ಶಿಕ್ಷೆ! ಶಿಕ್ಷೆಯೆಂದರಿಯದಿರ್‌ ಶಿಕ್ಷೆಯಲ್ಲು, ತಿತಿಕ್ಷೆ (ಶ್ರೀರಾಮಾ. 
೭೭6-೨೮೪). [ ಸಂ. ಪಿತಿಕ್ಷೂ] 

ತಿತಿಕ್ಷೆ (ನಾ). ಕುದುರೆಸವಾರಿಯಲ್ಲಿ ಒಂದು ಬಗೆ (?): ದಾರೆಗತಿ 
ಲಯ ಪೊಯ್ದು ಕಾಯೆಕ್ಷಂ ತಿತಿಕ್ಷೆ ಏತನೆರಿತುರ(ಗ?) ಸಮಾನಂ... 

ರೇಚಿಗನೃ ಪತಿ ತಾನೆ ಬಲಂ 


೧೯೨-೭; 


ತಿತಿಕ್ಷು ಎಂದರೆ 


ಎಂಬ ಭೇದಂಗಳಿಂದಶ್ಚ ಮನೇಅಲು 


[?) 


(ಮದತಿ. ೧-೨೧). 


ತಿತಿಯ 


ತಿತಿಯಂ, ತೃತೀಯಂ; ಚೌತಂ, 
[ ಸಂ. ತೃತೀಯ) 
[?) 


ತಿತಿಯ (ಗು). ಮೂರನೆಯ : 
ಚತುರ್ತ್ನಮಿತಿ (ಕಬ್ಮಾನು. ೩೭೬ ವ್ಯಾಬ್ಶಾ), 

ತಿತ್ತರಬಿತ್ತರಿ (ನಾ). “ ಗಜಿಬಿಜಿ” (ಕಾನಕೋ. ೬೬). 

ತಿತ್ತಿ "ತಿದಿ' ನೋ. 

ತಿತ್ತಿರ (ನಾ). ಒಂದು ಬಗೆಯ ಹಕ್ಕಿ ; ಶಿತ್ತಿರಿಹಕ್ಕಿ ; ಕವುಜಗ : ಅವನ 
ಪಂಡಿತಭಾವವನ್ನು ಪ್ರಕಾಶಪಡಿಸುವುದಕ್ಕಾಗಿ ಗೋವು . . . ಜಿಂಕೆ, ಶಿತ್ತಿರ, 
ದೇವತೆ, ನಾಗರಾಜ, ತಪಸ್ವಿ, ಬ್ರಾಹ್ಮಣ ಬಾಲಕರು ಎಂಬ ಹದಿನಾಲ್ಕು 
ವಿಷಯಗಳನ್ನು ಅವನೆ ಬಳಿ ತಂದರು (ಬುದ್ಧಪ. ೪0). [ಸಂ.] 

ತಿತ್ತಿರವಕ್ಕಿ (ನಾ). - ತಿತ್ತಿರ: “ ತಿತ್ತಿರಃ-ತಿತ್ತಿರವಕ್ಕಿ ” (ನಾಚಿರಾ. ೧೧೫). 

[ ತಿತ್ತಿರ * ಪಕ್ಕಿ, 

ತಿತ್ತಿರಿ, ತುತೂರಿ, ತುತ್ತಾರಿ, ತುತ್ತುರಿ, ತುತ್ತೂರಿ (ನಾ). ೧. ಉದ್ದ 
ವಾದ ಒಂದು ಬಗೆಯ ಊದುವ ವಾದ್ಯ ; ತೂರ್ಯ : ಬಿರುದಿನ 
ಕಹಳೆ ತಿತ್ತಿರಿಗಳೆಲ್ಲಲ್ಲಿ (೩ಹರ. ದೇ. ೩೭-೨೨); ಎಡವಿಡದೆ ಚೀಟಿ*ದವು ಕೋಟೆ 
ಹೆಗ್ಗುಳೆಗಳು ಚಿನ್ನತಿತ್ತಿರಿ ಬೊಂಬುಳಿ (ಹಕಕಾ. ೩-೧೯): ಹಳೆಯ 
ಗೌಟುಗಳ ತಿತ್ತಿರಿಯ ಚಿನ್ನದ ಚೀಟುಗಳ ನಿಡುಗೊಂಬುಗಳ ಚೆಂಬಕನ 
ನಿರ್ಫೂೋಷ ಡೋಯಿಗಳಿದುವು (ಕುವ್ಯಾಳ. ೨೦-೭) ; ಹತ್ತು ದಮುಗ ಹತ್ತು 

ಎಳು ಕಹಳಿ ಹತ್ತು ಹತ್ತು ತಿತ್ತಿರಿಯೊಂದು ಭೇರಿ (ಕುರಾಸಾಂ. ೪೧-೬೬): 
ಬೊಂಬುಳಿ ಪಟಹ ಮೃದಂಗ ತಿತ್ತಿರಿ ಕಾಳೆ ಬೆಂಬಳಿಯೊಳು ಗಳಬಳಿಸೆ 
(ಭರತ. ೪೦-೩೦). ತುತೂರಿ: ೧. ಕಹಳಾ ಭೇರಿ ನಗಾರಿ ತಮ್ಮಟೆ ತುತೂರೀ 
ಪತೌರಿ ನೌಪೂರಿಗಳ" (ಬೀಳಿವಂ. ೨-೨೭೦); ಕವಿತೆ ಜೀವನ ಸಮರ 
ಯೋಧರ ತುತೂರಿ (ಗಿಳಿವಿ. ೨೦-೯); ತುತೂರಿಯ-ದಿದರೆ ತುಬಟ 
ಬಂದೀತೆ? (ಗಾದೆ) ; ತುತೂರಿಗೆ ಮುತ್ತು ಕೊಟ್ಟ ಹಾಗೆ (ಗಾದೆ). ತುತ್ತಾರಿ: 
೧. ಆ ಕಾಲದಲ್ಲಿ ಕೆಲವರು . . . ಹೆಗ್ಗಾಳ ತುತ್ತಾರಿ ಮೊದಲಾದ ವಾದ್ಯ 
ಗಳನ್ನು ಮಾಡುತ್ತಲಿರುವವರೂ (ಕೃವಾಸ. ೮0). ತುತ್ತುರಿ: ೧. ಆರೆಚ್ಚರಕೀ 
ತುತ್ತುರಿ ಬಾನೊಳು ಮೊಳಗುತಿದೆ (ಗಣೇಶ. ೨೪-೩) ; ವಿಪ್ಲವಮೂರ್ತಿಯ 
ಕಳ್ಳೊಳಸಂಚನು ತುತ್ತುರಿಯೂದುತ ನೀ ಬಾರ! (ಪಾಂಡಜ. ೨೪-೨೩). 
೨. ಗಲಾಟೆ; ಗದ್ದಲ; ತುತ್ತುರಿ ಜಂಗುಳಿ ದೈವಗಳನೆಲ್ಲವ ಹಿಂಡುಮಾಡಿ 
ಕಾಪ(ಮ?) ನಮ್ಮ ಶಂಭು ತೆಲುಗೇಶ್ವರನ ಮನೆಯ ಗೋವಾಳನೀತ 
(ಸರ್ವವ. 6೭-೪೮೪). ತುತ್ತೂರಿ : ೧. ತಂಬಟೆ ಹಜ್‌ ಚಂಬಕ ಮವುರಿ 
ತುತ್ತೂರಿ ಮುಂಬರಿದೆಸೆವ ನಾನಾವಾದ್ಯಗಳಾಡಂಬರ (ಕಂನವಿ. ೩-೩೮) ; 
ತಂಬೂರಿ ತುತ್ತೂರಿಗಳ" (ವರ್ಷವ. ೩-೩೧); ದಾಸಯ್ಯನು ಒಂದು 
ತುತ್ತೂರಿ ಊದಿ ಬವನಾಸಿ ತುಂಬ ಭತ್ತ ತುಂಬಿಕೊಂಡು ಹೋಗುತ್ತಿದ್ದನು 
(ಹುಟ್ಟಿಹ. ೬೪). 
"[ದೇ.1 ತಮಿ, ತುತ್ತಾರಿ, ತುತ್ತಿರಿ; ಮಲ. ತುತ್ತಾರಿ; 
ತುಳು. ತಿತ್ತಿರಿ, ತುತ್ತಾರಿ, ತುತ್ತೂರಿ; ತೆಲು. ತುತಾರ./ 
ಮರಾ. ತುತಾರೀ. / ಸಂ. ತೂರೀ, ತೂರ ) 

ತಿತ್ತಿರ್ಲಿ (ನಾ). ಎ ತಿತ್ತಿರ : “ ಕ್ರಕರ ಕಪಿಂಜಳ ತಿತ್ತಿರಿ ಚಕೋರ ಹಾರೀತ 
ಕುರವ . . . ಶಾರಿಕಾದಿಗಳ* ವಿಹಗಜಾತಿಯಕ್ಕುಂ” (ವಸ್ಮು ಕೋ. ೪೩-೨೧); 
ಕ್ರೌಂಚ ಶಿಖಿ ಶಿತ್ತಿರಿ ಕಪೋತಾದಿ ಪಕ್ಷಿಗಳನು ಕೊಲುತೆ ಬಹ ಬೇಡರ್ಗೆ 
ಸಿಕ್ಕದೋಡಿದುದೊಂದೆರಳೆ (ಜೈಮಿಭಾ. ೨೮-೫೨); ಕಂಕಂ ತೊಂಡಿಗಂ ಸೋರೆ 
ತಿತ್ತಿರಿ ಕೋಕಂ ಪಿಕಳಂ ಬಕಂ ಶಿಖಿ ಶುಕಂ . . . ಚಿಲುಕೂಲಿ ರತ್ನಖಗ 
ಮಿರ್ಕುಂ ತೆದ್ದನಾಗೌಘದೊಳ್‌ (ಉಾಜಶೇ. 8-೩೯); ಗೌಜು ಶಿತ್ತಿರಿ ಘೂಕಂ 
ಶಿಖಿ (ಯಾದವ. ೪-೫೩4). [ಸಂ,) 

ತಿತ್ತಿರ್ಕಿ (ನಾ). ಒಂದು ಬಗೆಯ ಮರ: ಗಿರಿಕರ್ಣಿಕಾ ತಿತ್ತಿರಿಯೆಂಬ 
ವೃಕ್ಷಗಳು ಫಲವಾಗದೆಯಿರುವ ಮರಗಳು (ಸೌಗಂಧಿ. 

[?] 


೪೨೬-೧೦). 


೩೪೭೭ 


ತಿದಿ 


ತಿತ್ತಿರಿಗಾಳೆ (ನಾ). ಒಂದು ಬಗೆಯ ಕಹಳೆ : ಕರ್ಣಮಂ ತೆಜಕಿದು ತಿತ್ತಿರಿ 
ಗಾಳೆಯನಾಲಿಸುತ್ತೆ ಪಿಂಡೊಡೆಯದೆ ಕೂಡಿ ಬರ್ಪ ಪಲವಾಕಳನೀಕ್ಷಿಸಿದಂ 
ನರಾಧಿಪಂ (ಲೀರಾವ ೫-೧೦೩): ಬೊಂಬುಳಿಯಟ್ಟುಂಗಾಳೆಯ ತಿತ್ತಿರಿ 
ಗಾಳೆಗಳ ಕೋಳಾಹಳವೆ೨ತ್ತಂ ಶೀವುತ್ತಿರೆ (ಕುಮಾರಾ. ೮-೩೭); ಲೋಲ 
ಕರ್ಣವನೆತ್ತಿ ತಿತ್ತಿರಿಗಾಳೆಗಳೆ ನಿಂದಾಲಿಸುತ. . . ಕಜುಗೂಡಿ ಗೋವನ 
ಗಾಳಿಗೈತಹ ಗೋವುಗಳ' ಸುಕುಮಾರನೀಕ್ಷಿಸಿದ (ಜೀವಂಶ. ೬-೨೬). 

[ತಿತ್ತಿರಿ, * ಕಾಳೆ (-ಆಕಹಳೆ)) 
ತಿತ್ತಿರಿವಕ್ಕಿ (ನಾ).- ತಿತ್ತಿರ : “ತಿತ್ತಿರಃ - ತಿತ್ತಿರಿವಕ್ಕಿ” (ನಾಚರಾ. ೧೧೫). 
[ ತಿತ್ತಿರ್ದಿ * ಪಕ್ಕಿ] 


10] ತಿಥಿ (ನಾ). ೧. ಚಾಂದ್ರಮಾನದ ಒಂದು ದಿವಸ: “ಪಾಡಿವಮದಾದಿಯೆನೆ 


85 


ತಿಥಿ ಪಕ್ಷಸ್ಥಿ ಶಿಯೊಳ್‌ ಪದಿನಯ್ಲಕ್ಕುಂ” (ವಸ್ತುಕೋ. ೦೬-೭); “ನಾಡಿಯು 
ವತ್ತಕ್ಕೆ ಒಂದು ತಿಥಿಯಕ್ಕು” (ಮಂಗರಾ. 3೦-೯): ಇಪ್ಪತ್ತುನಾಲ್ಕು 
ತಿಥಿಯಿಂದ ವೆಗ್ಗಳ . . . ನಿಮ್ಮ ಮಾಣದೆ ನೆನೆವಂಗೆ (ಬಸವ. ೬೧೦) ; 
ಅಖಂಡಜ್ಞಾನ ಸತ್ಕ್ರಿಯಾಚಾರಮಯವಾದ ಶರಣಂಗೆ ವಾರ ತಿಥಿ ಲಗ್ನ 
ವಿಘ್ನಂಗಳಿಲ್ಲ (ಅಬಂಡೇ.೩೧3-೧೦3); ಮಾಸಕೆ ಪಕ್ಷವೆರಡು ತಿಥಿ ಮೂವತ್ತುಂ 
(ಭಾಸ್ಕರ, ೫೨-೨). ೨. ಪಿತೃಗಳು ಗತಿಸಿದ ದಿನ ವಂತ್ತು ದಿನದಲ್ಲಿ 
ಪ್ರತಿವರುಷವೂ ಆಚರಿಸುವ ಶ್ರಾದ್ಧ ; ಪಿತೃಠಾರ್ಯ ; ತದ್ದಿನ : 
ತಿಥಿ ಮೇಲೆ ತಿಥಿ ಬರಲೊ ಗೋವಿಂದ (ಗಾಡಿ). 
ತಿಥಿಮಾಡು-೧. ಶ್ರಾದ್ಧಮಾಡು. ೨. ಕಷ್ಟಕೊಡು; ಹಿಂಸೆಪಡಿಸು; 

ಇವತ್ತು ನಿನ್ನ ತಿಧಿಮಾಡಿಬಿಡುತ್ತೇನೆ (ಢಿ). [ಸಂ.] 

ತಿದಂಡಿ (ನಾ). (ವಾಗ್ಮಂಡ, ಮನೋದಂಡ ಮತ್ತು ಕಾಯದಂಡ 
ಸೂಚಕವಾದ) ತ್ರಿದಂಡವನ್ನು ಹಿಡಿಯಂವ ಸಂನ್ಯಾಸಿ,-ಯತಿ : 
ತಿದಂಡಿ, ತ್ರಿದಂಡಿ; ತಿಗುಂಡಂ, ಶ್ರಿಶುಂಡಂ (ಶಬ್ಮಾನು. ೩೭೬ ಪ್ರಯೋ). 

[ <ಸಂ. ತ್ರಿದಂಡಿನ್‌ ] 

ತಿದಿ, ತಿತ್ತಿ (ನಾ). ೧. ಬೆಂಕಿಗೆ ಅಥವಾ ಊದುವ ವಾದ್ಯಗಳಿಗೆ 
ಗಾಳಿಯನ್ನೂದುವ ಚರ್ಮದ ಸಲಕರಣೆ: “ದೃತಿ ಎಂಬುದು 
ತಿದಿ” (ಹಲಾಯು. ಉಸಿರೊಶ್ತಿಂ ತಿದಿಯಂತಿರೊತ್ತಿದ 
ಬಸಿರ ಪೋತಂದ ಕಣ್‌ ಬಿಟ್ಟ ಬಾಯ್‌ (ಪಂಪಧಾ. ೧೨-೦೫೧) ; ತನ್ಮುಖ 
ಯುಗದಿಂದರುಣಜಳಮುಣ್ಮೆ ತಿದಿಗಳನಿರದೊತ್ತುವ ಕಮ್ಮಂ 
ಬೊಲಿರ್ದಂ ಭೀಮಂ (ನೀಮಿಪು. ೧೨-೩೩೮) ; ವಿಶ್ವಾಸಭಂಗಂ ಶಿದಿಗಳೊಳ್‌ 
ನಿಂದಿಸುವುದು ಯುದ್ಧದೆೊಳ್‌ . . . ಅರ್ಥವಾದಂ ಸ್ತೋತ್ರದೊಳಲ್ಲದೆ 
ತನ್ನೊಳಿಲ್ಲೆನಿಸಿರ್ಪುದು (ದಶಕು.. ೧-೨೨ ವ); ಆಕೆಯು ತಿದಿ ಉಬ್ಬಿದಂತೆ 
ಉಬ್ಬಿ ರುತ್ತಾಳೆ (ಮೋಹಿನೀ. ೨೯). ೨. ಚರ್ಮ; ತೊಗಲು: ತಿದಿಯುಗಿದು 
ಕೊಟ್ಟೆನೆ೧ಡವೃಟ್ಟಿದ ಕವಚಮನಮರಪತಿಗೆ (ಪಂಪಧಾ. ೧೨-೦೦೯); ಕಳ್ಳರ 
ಕೊಲ್ಲು ತಿವಿ ತಿದಿಯನುಗಿಯೆಂಬ ಕಳಕಳರವದ ಘಲ್ಲಣೆಯ ಭಟರ ತಿಂತಿಣಿ 
ಯೆೊಳು (ಹಜಳಾ. ಅಡಿಯಿಂದೆಂ ತಿದಿಯುಗಿಯುಶ್ತಿರೆಯುಂ 
ನಡೆಯಿಅೌದೆರ್ದೆಯಂ ಬಗಿಯುತ್ತಿರೆಯುಂ (ಬಂಹರಿ. ೧೦-೯ ರಗಳಿ); ಅಹಿತರ 
ತಿದಿಯ ಸುಲಿವೆವು ಬೆಸಸು ನೇಮವನು (ಕುವ್ಯಾಉ. ೨-೪೩); ಎಲವೊ 
ಕವಿ ಕವಿ ಕೊಲ್ಲು ತಿದಿಯನು ಸುಲಿಯೊ (ನಿಧಾಗ. ೭-೪-೩೬). ೩. ನೀರು, 
ಎಣ್ಣೆ ಮೊದಲಾದುವನ್ನು ತುಂಬುವ ಚರ್ಮದ ಚೀಲ ; ಪಕಾಲಿ : 
ಡವಿಗೆಯಯೆರಡೂ ತಿದಿಗಳನ್ನು ಇಬ್ಬಿಬ್ಬರು ಬೋಯಿಗಳು ಪಲ್ಲಕ್ಕಿಗಳಂತೆ 
ಹೊರುವರು (ಕಛಾಗೆ. ೩೭). ತಿತ್ಲಿ: ೧. ತಿಶ್ತಿಗಳ್‌ ಮೊರೆಯುತ್ತೇನು 
ಸಿರಿಕ್ಕವೇ (ಸೋಮೇಶ. ೧೮): ತುತ್ತು ತುತ್ತಿಗೆ ಹೆೊಟ್ಟೆ ತಿತ್ತಿಯಂತಾಗುವದು 
ತುತ್ತ ಅರಗಳಿಗೆ ತಡೆದಿಹರೆ ಹೆಡೆಹಾವು ಹುತ್ತಬಿಟ್ಟಂತೆ (ಸರ್ವಜ್ಞ. ೨೦೦೪). 
೨. ತಿಶ್ತಿಯ ಹಿಡಿದ ಮಾದಿಗನಿಗೆ ಹೊತ್ತಿಹ ಮುಗಿನ ನಾತ ನಿಶ್ಚಯ 
ಉಂಟೇ ಇತ್ತಣವರಿಗಲ್ಲದೆ (ಮೋಳಿಮಾ. ೪೭-೧೯೩). ಹ. ತಿತ್ತಿ ಸಿದ್ಧಿಗೆ 


ಏಂ 
ನ 


೦೨೬-೭೯); 


೧೩-೫); 


ತಿದಿಯುಗಿ 


ತೊಗಲ್ವೇರಿನೊಳಗೆ ಬಂದತ್ತು ಗಂಗಾಸಾಗರವು (ಕುರಾಸಾಂ. ೧೯-೧೦) ; 
ನೀರಿನ ತಿಶ್ತಿಯನ್ನು ತಂದಳು (ದಾಲತ್‌. ೫5೭). ೪. ಚೀಲ ; ಮೂಡೆ: 
ದಿವಿಜರಂ ಮೇಲಕಡರದಂತೀಠಿದಿಅಾದು ನೂಂಕುವರ್‌ ಹಾಯ್ಯುವರುವುರಿವ 
ಮದ್ದಿನ ಕಿತ್ತಿಯಂ (ಜಿಬಪು. 9೨-೪೩). ೫. ಒಂದು ಬಗೆಯ ವಾದ್ಯ: 
ರಾಗಗಳ ವೇದ್ಯಗಾಣಿಸಿದರು ಶಿತ್ತಿ ದಂಡಿಗೆ ಶ್ರುತಿ ಹೃದ್ಯವಾಗಿರೆ 
ಹೊಸತೆನಿಸಿ (ಭರ. ೧೨-೪೧). [ ಸಂ. ದೃತಿ) 

ತಿದಿಯುಗಿ (ಕ್ರಿ). ತೊಗಲನ್ನು ಉಚ್ಚು ; ಚರ್ಮವನ್ನು ಸುಲಿ : ಅಂತು 
ತನ್ನ ಸಹಜ ಕವಚಮಂ ನೆತ್ತರ್‌ ಪನಪನ ಪರಿಯೆ ತಿದಿಯುಗಿವಂತುಗಿದು 
ಕೊಟ್ಟೊಡೆ (ಪಂಪಭಾ. ೦-೧೦೨ ವ); ಆಪಾದಮಸ್ತಕಂಬರಂ ಮೃೃತ್ತಿಸಿ 
ಪತ್ತಿ ತಿದಿಯುಗಿಯು[ಪಾಕಾಂ. ಗುರೊ]ತ್ತೆ ಕೇಸುರಿಯ ಬಣ್ಣಮಾಗೆ 
ಕರಮೆ ಕರಗಿಸಿದ ಕಾಳಾಯಸರಸಮನೊಟ್ಟಯಿಸಿ (ಅಜಿಪು. ೦೦-೧೦ ವ); 
ಕತ್ತರಿಯಿಂದರಿವ ಕಾವಲೆಯೊಳಿಕ್ಕಿ ಕರಿವ ತಿದಿಯುಗಿವ . . . ತತ್ತಅದಟ್‌ವ 
ಪಲತೆಅದ ದಂಡನೆಗಳುಂ (ವರ್ಧಪು. ೦೦-೪೭ ವ); ಶಿದಿಯುಗಿದು ಕೆದಟ 
ಕೊಳಗುಂದಿನೆಣ್ಣೆ ಯೊಳರ್ದಿ ತೆಗೆದು (ಕಾಸ್ತಟೀ. ೩-೩೬). [ಶಿದಿ-. ಉಗಿ] 

ತಿದಿಯುಸಿರ್‌ (ನಾ). ಚರ್ಮದ ಚೀಲದಿಂದ ಹೊರಹೊಮ್ಮುವ ಗಾಳಿ: 
ಮೆಯ್ತಿದಿ ನೀಳ್ದ ಸುಯ್ತಿದಿಯುಸಿರ್ವಿರಹಜ್ಜರದೇಟಕ್ಲ ಕಿಚ್ಚು (ಕೃಂಗಾರ- 
೪-೫೪); ಉದಯಿಸೆ ಕೋಪವಸ್ನಿಯುರಿಗಣ್ಗಳಗುರ್ವಿಸಿ ನಾಸಿಕಾಗ್ರದಿಂ 
ತಿದಿಯುಸಿರಂತೆ ತೀಕ್ಷ್ಣಮುಸಿರುಣ್ಮೆ (ಮಹಾನೇ. ೩-೦೪೧). 

[ ತಿದಿ + ಉಸಿರ್‌, ] 

ತಿದಿಯೂದು (ಕ್ರಿ). ೧. ತಿದಿಯನ್ನು ಒತ್ತಿ ಗಾಳಿ ಬರುವಂತೆ ಮಾಡು; 
ತಿದಿಯನ್ನು ಒತ್ತು. ೨. (ಆಲಂ) ಪ್ರೋತ್ಸಾಹಿಸು ; ಪುಷ್ಟಿಕೊಡಂ : 
ಭಾವ ಕೃಷ್ಣರಾಯ ಈ ಯೋಚನೆಗೆ ಪುಟಕೊಟ್ಟ. ಅರ್ಧಾಂಗಿ 
ತಿದಿಯೂದಿದಳು (ಕುರುಕಾ. ೧೫೨). ೩. (ಆಲಂ) ಜೋರಾಗಿ ಅಳು; 
ಸದ್ದ್ದಮಾಡುತ್ತಾ ಅಳು: ನಿನಗೇನಾಯಿತು ತಿದಿಯೂದಲಿಕ್ಕೆ (ಕೂ9). 

[ತಿದಿ ಊದ್ಕು) 

ತಿದಿಯೊತ್ತು (ಕ್ರಿ).ಎತಿದಿಯೂದಂ ೧: ಆಸ್ಕದಿನುಗುವ ರಕ್ತಮುರಿಯೆನೆ 
ತಿದಿಯೊತ್ತುವ ಕಮ್ಮಜಂಬೊಲಿರ್ದಂ ಭೀಮಂ (ಭಾಷಾಧೂ.. ೧೮೭ ಉದಾ) ; 
ಸೈನಿಕನೊಬ್ಬ ಸಾಮೋವರ್‌ (ಬೆಂಕಿಗೂಡಿನ ವ್ಯವಸ್ಥೆ ಯಿರುವ 
ರಷ್ಕಾದೇಶದ ಟೀಪಾತ್ರೆ) ನಳಿಕೆಯನ್ನೊಂದು ಕಾಲಿನಲ್ಲಿ ತಿದಿಯೊತ್ತುತ್ತ 
ನಿಂತಿದ್ದನು (ಪುನರು. ೩೧೦). [ತಿದಿ ಒತ್ತು) 

ತಿದ್ದಡಿ (ನಾ). (ಮನಸ್ಸನ್ನೂ) ತಿರಂಗಿಸಂವಿಕೆ; ತಿದ್ದುವಿಕೆ. "ತಿದ್ಧಡಿಗೈ' 
ಪರಾ. [P ಇದು 'ತಿದ್ದುಗಡೆ' ಎಂಬ ಶಬ್ದವನ್ನು ಛಂದಸ್ಸಿಗಾಗಿ 
ಬದಲಾಯಿಸಿದ ರೂಪವಿರಬಹುದು) 

ತಿದ್ದಡಿಗೈ (ಕ್ರಿ). (ಮನಸ್ಸನ್ನು) ತಿರಂಗಿಸು; ತಿದ್ದು: ಮೆಲ್ಲನುಪ 
ಯುಕ್ತಿಯಲಿ ಗುಣವತಿಗೆಲ್ಲ ತಿದ್ಧಡಿಗೈದು ಸುತ ಗಳದಲ್ಲಿ ಲಿಂಗವ ಕಟ್ಟಿಸಿ 
ದರಿನ್ನಾಯ್ತು ಕಲ್ಯಾಣ (ಬಿಜ ಪು. ೯೩-೯). 

[ ತಿದ್ದಡಿ*ಗೈ (ಆಕೆಯ) ) 

ತಿದ್ದಾಣಿಕೆ (ನಾ). ತಿದ್ದುವಿಕೆ; ಸರಿಪಡಿಸುವಿಕೆ: ಆದರೆ ಆ ತಿದ್ಧಾಣಿಕೆ 
ಯಿಂದ ಮೂಲಕೃತಿ ವಿಕಾರಗೊಳ್ಳಬಾರದು 
"ಸಾಕಾಣಿಕೆ', "ಹೊಂದಾಣಿಕೆ' ಪರಾ. 
"ಶಿದ್ದವಣಿಕೆ' ಆಗಿರಬಹುದು. 

[ತಿದ್ದು (ಆತಿರ್ದು,) + -ಅಣ + - ಇಕೆ] 
ತಿದ್ದಿಕೆ (ನಾ). ಒಪ್ಪಗೊಳಿಸಂವಿಕೆ ; ಸರಿಪಡಿಸಂವಿಕೆ ; ತಿದ್ದುವಿಕೆ : (೪. 
[ತಿದ್ದು (ಆತಿರ್ದು;) + - ಇಕೆ] 
ತಿದ್ದಿಸು "ತಿರ್ದಿಸಂ' ನೋ. 
ತಿದ್ದು, "ತಿದರ೯;' ನೋ. 


(ಸಾಹಿಪ್ರ. ೧೨). 
£ ಇದು ಬಹಂಶಃ 


೩೪೭೮ 


EEE ಮು ಯಮುನ ಮಾವಾ ವಾವಸ ನಾನಾಗ EEE EEE NENTS ESSERE ESSE 


ತಿನ್‌ 


ತಿದ್ದು, 'ತಿದಾ' ನೋ. 
ತಿದ್ದುಗಡೆ (ನಾ). (ವಂನಸ್ಸನ್ನಲ್ಬ) ತಿದ್ದುವಿಕೆ. "ತಿದ್ದಡಿ' ಪರಾ. 
[ ಆತಿರ್ದ್ಮು, ) 

ತಿದ್ದುಗಾರ (ನಾ). ಸರಿಪಡಿಸುವವನು; ಪರಿಷ್ಕರಿಸುವವನಂ; ತಿದ್ದಪಡಿ 
ಮಾಡುವವನು : ಮೂಲಕ್ಕೆ ಸರಿಯಾಗಿ ನಕಲನ್ನು ತಿದ್ದುವ ಕೆಲವರು 
ಸಂನ್ಯಾಸಿಗಳೂ ಇದ್ದೆರು; ಅವರನ್ನು ತಿದ್ದುಗಾರರೆಂದು (೦೦೯೫೮೦1೦೯೩) 
ಕರೆಯುತ್ತಿದ್ದರು (ಕನ್ನಸಂ. ೨೧). 

[ತಿದ್ದು (<ತಿರ್ದು) * - ಕಾರ| (ಎ - ಕಂಜಿ)) 

ತಿದ್ದುಪಡಿ (ನಾ). ಸುಧಾರಣೆ; ತಿದ್ದುಪಾಟು; ಸರಿಪಡಿಸುವಿಕೆ : ನಿಮ್ಮ 
ತಿದ್ದುಪಡಿಯು ಮೂಲಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗುವುದಲ್ಲ [ 
(ನಡೆದಾ. 1, ೫೬೫); ಹಲವು ಪ್ರತ್ಯಂತರಗಳು ಕಾಲಕ್ರಮದಲ್ಲಿ ಲಿಖಿತ 
ವಾಗುವಾಗ ತಿದ್ದುಪಡಿಗಳೂ ಹೊಸಪಾಠಗಳೂ ಸ್ವೀಕೃತವಾಗಿ ಮೊದಲು 
ಬರೆದಿದ್ದು ವು ತ್ಯಾಜ್ಯವಾಗುತ್ತವೆ (ಕನ್ನಸಂ. ೬೫); ಭಾಷಾಂತರಕಾರ್ಯವು 
ಪೂರ್ತಿಯಾಗುವಷ್ಟರಲ್ಲಿ ಭಾರತದ ಸಂವಿಧಾನವು ತಿದ್ದುಪಡಿಯಾಯಿತು 
(ಭಾಧಾನ. ಪೀಠಿಕೆ). [ತಿದ್ದು (ಎತಿರ್ದು) + - ಪಡ್ಕಿ) 

ತಿದ್ದುಪಡೆ (ನಾ). ತಿದ್ದುಪಾಟು ; ಸರಿಪಡಿಸುವಿಕೆ: ಬರೆದ ಮುಖವನ್ನೇ 
ಮತ್ತೆ ಬರೆಯಲಾಗಿತ್ತು. ಒಂದರಕ್ಕಿಂತ ಒಂದು ತಿದ್ದುಪಡೆಯಾಗಿದ್ದವು 
(ರಂಗರೋ. ೧೦೬) ; ಅವನ್ನೆಲ್ಲಾ ನಾಶಮಾಡಬೇಕೆಂಬುದೇ ನನ್ನ ವಿಚಾರದ 
ತಿದ್ದುಪಡೆ (ಅಮಗಾಂ. ೧೩) ; ' ತಿದ್ದು ಪಡೆಯು ಅವಶ್ಯವೆಂದು ರತ್ನಾಕರ 
ವರ್ಣಿಯ ಅಭಿಪ್ರಾಯವಾಗಿದೆ (ನವ್ಯಳಾ. ೧೦೫). 

[ತಿದ್ದು (ತಿರ್ದ್ದುು) + - ಪಡೆ] 

ತಿದ್ದುಪಾಟು(ನಾ). ೧.ಎತಿದ್ದಿ ಪಡಿ: ಭಕ್ತರಿಗೆ ಧರ್ಮೋಪದೇಶ ಮಾಡುತ್ತ 
ವೀರಶೈವರ ಆಚಾರ, ವಿಚಾರ, ನಡೆನುಡಿಗಳನ್ನು ತಿದ್ದುಪಾಟು ಮಾಡು 
ತ್ತಿದ್ದಿರಿ (ಗುರುದ. ೧೯) : ವಿಲಾಯಿತಿ ಮೊದಲಾದ ತಿದ್ದುಪಾಟುಳ 
ದೇಶಗಳಲ್ಲಿ ತಾಮ್ರದ ತಗಡುಗಳನ್ನು ಮನೆಗಳ ಮೇಲೆಯೂ ಹೊಚ್ಚು 
ತ್ತಾರೆ (ಮುಂಬಯಿ. ೪-೧೩೬) ;: ಪ್ರಚಲಿತವಿದ್ದ ಲಕ್ಷಣಗಳಲ್ಲಿ ಅಗತ್ಯವಿದ್ದ 
ತಿದ್ಧಾಪಾಟುಗಳನ್ನು ಮಾಡಿದನು (ತತ್ಕಪ್ಪಾ. 592). ೨. ಪಳಗಿಸಂವಿಕೆ. 

[ತಿದ್ದು (ತಿರ್ದು.ು) + - ಪಾಟ] 

ತಿದ್ದೋಲೆ (ನಾ). ಒಪ್ಪೋಲೆ ; ಹುದ್ಧಿಪತ್ರ : ತಿದ್ದೋಲೆ; ಶುದ್ಧಿಪತ್ರ 
(Corrigendum. ಇಂಕನಿ.). [ತಿದ್ದು (<ತಿರ್ದ್ದ್ಯ) + ಓಲೆ] 

ತಿನ್‌, ತಿನು, ತಿನ್ನು (ಕ್ರಿ). ತಿಂಬ (ವರ್ತಕೃ). ೧. (ಆಹಾರ 
ವನ್ನು) ಸೇವಿಸು; ಭಂಜಿಸಂ; ಭಕ್ಷಿಸು; ಉಣ್ಣು : “ತಿನ್‌ - ಖಾದನೇ” 
(ಶಮಧಾ): ಗೃಹ ಕೋಕಿಲಂಗಳೊಂದೊಂದಂ ಒಂದೊಂದು ಕಾದಿ 
ತಿನೆ (ಕಾವೂಫು. ೨೦-೧೨) ; ಪಕ್ಕಿಗಳಲ್ಲಿ ತಿಂದುಟ್‌ದ ನೆಲ್ಲಳೆ ನುಚ್ಚುಗಳಂ 
ಫಲಂ ಗಳಂ ಪಕ್ಕದೊಳಿರ್ದ ಗೂಡುಗಳಿನಾಯ್ಡೆನಗಿಕ್ಕುವನಲ್ಕ ಟೌಂದೆ 
(ಕಾದಂಪೂ. ೧೩೬) ; ತಿಂಬರನಲ್ಲದೆ ಕುಟಿ* ಮಚ್ಚದು (ಅಜಿಪು. ೨-೬೪) ; 
ಅದಟ್‌ನೆನಗಂ ಕೊಲ್ಪುದುಂ ತಿಂಬುದುಂ ಧರ್ಮಮಲ್ಲದೆ ಪೆಅಿತು ಧರ್ಮ 
ಮಾವುದುಮಿಲ್ಲ (ಪಂಡತಂ. ೬೧-೦೩) ; ಪಟ್ಟಿರ್ದ ನಾಯ ನಡುವಂ ಮೆಟ್ಟಿ 
ಕನಲ್ಲೊಡನೆ ಮೇಲೆ ಪಾಯ್ದುದು ತಿನೆ (ಧರ್ಮಾಮ್ಮ. ೨-೫೬); ಹೊಲಸು 
ಶಿಂಬುವನೇ ಹೆಣಲೆಯ (ಬಸವ. ೩೯೦) ; ತಿರುಳನು ತಿಂಬಾಸೆ ನಿನಗಿಹು 
ದಾದರೆ ಚಿಪ್ಪನು ಒಡೆಯಲೆ ಬೇಕು (ಇಂಜಾಪ. ೨೧೬-೬೮). ಪಿ. ಕೊಲ್ಲು; 
ನಾಶವಾಾಡಂ: ನಿಮ್ಮ ಮೂವತ್ತಿರ್ವರುಮಂ ರಾಕ್ಷಸಂ ನುಂಗಿ ತಿಂಬುದಂ 
ಕನಸುಗಂಡು ಪೇಟ್ಲಿಂ (ವಡ್ಮಾರಾ. 900-00) ; ನಿಮ್ಮ ಕುಲಂಗಳಾಂತು 
ಮಾರ್ಮಲೆವನನಟ್ಟಿ ತಿಂಬುವೆ (ಪಂಪಥಾ.೧0-30); ತಮ್ಮ ಬುದ್ಧಿ ತಮ್ಮನೆ 
ಶಿಂದಿತ್ತು ನಿಮ್ಮನೆತ್ತ ಬಲ್ಲರು (ಅವಜಂ. ೭೩-೩೨೪): ಡೊಂಬಿಗರ ಡಾವರಿ 
ಗರಿವದಿರ ತಿಂಬೆನೀಗಳಿ ತರುಣಿ ಕೇಳೆನುತಂಬುಜಾಕ್ಷಿಯ ಸಂತವಿಟ್ಟನು' 


5 


9 


20 


ಬ 
ಲ 


80 


86 


40 


46 


ತಿನಸಿಗ ೩೪೭೯ ತಿನಿಸು 


(ಕುವ್ಮಾಸ. ೧೫-೩೫). ೩. ಕುಟಂಕು; ಕಚ್ಚು; ಕಡಿ; ತೇಟಕ್ತಿಂದ ಮಗುವಿ 
ನಂತೆ (ಧರ್ಮಾಮೃ. 09-೮9); ಹಾವು ಶಿಂದವರ ನುಡಿಸಬಹುದು . . . 
ಸಿರಿಗರ ಹೊಡೆದವರ ನುಡಿಸಲುಬಾರದು ನೋಡಯ್ಯಾ (ಬಸವ. ೦೩೨) ; 


| ತಿನಸುಬಕ್ಕ ತಿನಿಸುಬಕ್ಕ' ನೋ. 
ತಿನಾಳಿ "ತಿನ್ನಾಳಿ' ನೋ. 
ತಿನಿ,, ತೀನಿ, ತೀನೆ (ನಾ). ೧. ಆಹಾರ ; ತಿನಿಸು ; ಊಟ: ಸದನಾಂತರ 


ಸೊಸೆಗೆ ಪಲ್ಲ ಶಿನುತೆ (ಲೀಲಾವ. ೩-೧೩೪); ಮರದ ಕೊಂಬೇಟ್‌ ಬಿದ್ದನೋ 
ಫಣಿ ತಿಂದುದೊ (ಹಡಳಾ. ೧೨-೧೫) ; ಅವನಂ ಶಿಂಬುದುಮಾ ತಿಂದ 
ಫಣಿಯದಾಗಳೆ ಸಾಯ್ಲೂಂ (ಬಮದ. ೦೬-೧೬೧). ೪. ದಂರುಪಯೋಗ 
ಮಾಡು; ಅಪವ್ಯಯಮಾಡು ; ಪೋಲಂಮಾಡು : ಈರ್ವರ್‌ 
ಸೂಳೆಯರ್ಗೆ ಧನವೆಲ್ಲಮಂ ತಿಂದು ನಿರ್ಧನನಾಗಿ (ಪುಣ್ಮಾಸ್ತ. ೨-೨೦ ವ); 
ಬಿರುದ ಹೊಗಳಿಸಿಕೊಂಡು ದಾತಾರರ ಹಣವ ಸಲೆ ತಿಂದು ಹೆಚ್ಚಿದ 
ಹಿರಿಯ ಡೊಳ್ಳಿನ ರಾವುತರ ಕೆಡಹಿದನು (ಕುವ್ಯಾದ್ರೋ, ೧೦-೦೮). 
೫. ಅನುಭವಿಸು : ದುಷ್ಪನೊರ್ವ್ವನದಅ ಫಲವಂ ತವೆ ತಿಮ್ಚವಂ (ಎಕ. 
೪೫111, ನಗರ. ೬೦-೧೩; 820) ; ಕೂರ್ಗಣೆಯಿಂದೆಚ್ಚು ಬಜ್‌ ಗಾಯ 
ಗಾಣಿಸಿದರು ತಿನ್ನೆನುತೆ (ಮೋಹತ. 8-೦೨). ೬. ನವೆಯಾಗಂ ; 
ತಿನಿಸುಂಟಾಗು : ನಸುಗುನ್ನಿ ಮುಟ್ಟಿ ದಂತಿರೆ ಬಸಮಲ್ಲದೆ ತಿಂಬ ಮೆಯ್ಕ 
ತಿನಿಸಿಂಗಂ ಸೈರಿಸಲಾಣದೆ (ಧರ್ಮಾಮೃ. ೦-೧೬೫) ; ಅಂಗೈ ತಿಂದುದೆನ್ನ 
ಕಂಗಳು ಕೆತ್ತುತಿಹುವಯ್ಕಾ ಬಂದಹರಯ್ಕಾ ಪುರಾತರೆನ್ನ ಮನೆಗೆ (ಬಸವ. 
೩೭೧). ತಿನು: ೧. ಎಡಗೆಯ್ಕೊಳೆ ತೋಡಿ ಬೆಣ್ಣೆಯಂ ತಿನುತಿರೆ ಗೋಪಿ 
ಕಂಡು (ಗವಿ. 8-8೦0); ಪೊಡವಿಗೆ ಪೊಜಮಟ್ಟು ಕಳಿವಣ್ಗಳ ಶಿನ 
ತೊಡಗಿದರೇನ ಹೇಳುವೆನು (ಮೋಹಕ. ೧೯-೫೪). ತಿನ್ನು: ೧. ಆವಜ 
ತತ್ತಿಗಳೆನಾ . ಪಾವು ಪಲಕಾಲಂ ತಿನ್ನುಶ್ತಿರೆ (ಪಂಡಶಂ. ೮೨-೫) ; 
ಒಂದಿಷ್ಟು ಅನ್ನ ತಿಂದು ಕಾಲೇಜಿನ ಕಡೆಗೆ ಹೊರಟೆ (ಅಲಹೂ. ೩೪): 
ಹನುವಂತರಾಯ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡಿದ (ಗಾದೆ). 
೫. ಕೂರ್ಗಣೆಯ ಗಾಯವ ತಿನ್ನು ಹೋಗೆಂದು ಹೊಡೆದನಂಬುಗಳ 
(ಮೋಹತ. ೩೮-೭). "ನೋವುತಿನ್ನು?, "ಪೆಟ್ಟುತಿನ್ನು' ಪರಾ. ೭. (ಆಲಂ) 
ಲಂಚ ತೆಗೆದಂಕೊಳ್ಳು: ಅವನು ಚೆನ್ನಾಗಿ ತಿಂದೇ ಕೆಲಸ ಮಾಡಿಕೊಡೋದು 
(ಕೂ). "ಹಣತಿನ್ನು' ಪರಾ. 

ತಿಂದು ತೇಗುಎ೧. ಹೊಟ್ಟೆ ತುಂಬಿ ತೇಗು; ಸಂತೋಷಪಡು: ಅಕ್ಕನ 
ಮನೆಯೊಳು ನಲಿದೆವು ನಕ್ಕೆವು ನಾವುಂಡು ಶಿಂದುತೇಗಿದೆವು (ಇಂಜಾಪ. 
೧೩-೫೦), ೨. ನಾಶಮಾಡು; ಹಾಳುಮಾಡು: ತಿಂದು ತೇಗಿದತ್ತಗಿಯದೆ 
ನಿಂದ ಪೂಗಣೆಯನಂ ಪಣೆಗಣ್ಣುರಿ ಹಂಪೆಯಾಳ್ಹೆನಾ (ಗಿರಿಕ. 6-೪೭). ತಿಂದು 
ಹಾಕು - ೧. ನಾಶಮಾಡು : ಶತ್ರುವನ್ನೂ ವ್ಯಾಧಿಯನ್ನೂ ಎಳೆಯ 
ತನದಲ್ಲೇ ನಿಗ್ರಹಿಸದೆ ಹೋದರೆ . . . ನಮ್ಮನ್ನೇ ಶಿಂದುಹಾಕುತ್ತವೆ 
(ಚಿಕ್ಕದೇ. 69). ೨. ಅಪಹರಿಸು: ಸ್ವಾಹಾಮಾಡು ; ಇನ್ನೊಬ್ಬರ 
ಹಣವನ್ನು ತಿಂದುಹಾಕುವುದರಲ್ಲಿ ಅವನು ನಿಸ್ಸೀಮ (ರೂಂ). ತಿಂದೋಡಿಎ 
ತಿಂದಂ ತಿರುಗುವವಳು ; ಉಂಡಾಡಿ : ತಿಂದೋಡಿ ನಿನ ಗಂಡ ತಿಂದೇನು 
ಮಾಡೆಂದ ತಿಂದೇಳು ಮನಿಯ ಶಿರುಗೆಂದಾ ಉಟಸೀರಿ ಉಂಗುಟಕ ಹಾಕಿ 
ಹರಿಯೆಂದ (ಗರತಿ. ೬3). ತಿಂಬುಂಬ ಸಮಯ - ಮಾಂಸಾಹಾರವನ್ನು 
ತಿನ್ನುವ ಜಾತಿ: ತಿಂಬುಂಬ ಸಮಯವೆಮ್ಮದು (ಸಮ್ಮಳಾ. ೯-೦೭). 
[ ದೇ.8 ತಮಿ, ತಿನ್‌; ಮಲ. ತಿನ್ನು; ತುಳು, ತಿನ್‌: ಕೊಡ, ತಿನ್ನ್‌; 


| 
$j 


26 


80 


ದೊಳುತ್ಕ ಷ್ಟತಿನಿಯಂ ತಿನುತ (ಕಂಕದಾ. 6-೧೭). ತೀನಿ; ೧. “ ಭಕ್ಷಿತಂ, 
ಭಕ್ಷಣಂ, ಭಕ್ಷಣೀಯಂ, ಭಕ್ಷ್ಯಂ-ಈ ೪ ತೀನಿ” (ಕಾಶಕ್ಕ. ೨೩೩): ಭೂತದ 
ಹೆಣನ ತೀನಿಗೆ ತವಕಿಸುವ ವೇತಾಳಸಂತತಿಯ (ಕುವ್ಕಾಗ. ೩-೦೨); 
ತನ್ನ ವಿನೋದಕ್ಕಾಗಿ ಸಾಕುವ ಹುಲಿಗೆ ತನ್ನ ರೈತರ ದನ ತೀನಿ (ಸಣ್ಮಕ. 
11, ೬೫) ; ಅಂಗಡಿಗೆ ಕೈಹಾಕಿ ತೀನಿಯ ದಿನಸುಗಳನ್ನು ಬೊಗಸೆ ಬೊಗಸೆ 
ಯಾಗಿ ಹಂಚುತ್ತಿದ್ದನು (ಕಥವಿ. 11, ೩೧೪) ; ಹೀಗೆಲ್ಲ ತೀನಿ ಕೊಟ್ಟರೆ ತಾನೆ 
ಹೋರಿಗೆ ಕಸುವು ಬರೋದು (ಜಿಳುಮ. ೦೬೭) ; ತಿಂದವನ ಶೀನಿ ಹೆಚ್ಚು. 
ಮಿಂದವನ ಕೊಳೆ ಹೆಚ್ಚು (ಗಾಜಿ). ೨. ತಿನ್ನವಿಕೆ ; ಭೆಕ್ಷಣ: “ಭಕ್ಷಣೇ- 
ಕೀನಿಯೊಳ” (ಕಾಶಕೃ. ೨೬) ; ಗಂಡನಿಗೆ ಗಳಿಕೆ ತೋರಿಸಬೇಡ, ಮಕ್ಕಳಿಗೆ 
ತೀನಿ ಕಲಿಸಬೇಡ (ಗಾದೆ). ೩. ನವೆ; ತಂರಿಕೆ: ಗುದ ತೀನಿ ತಿಂಬುದು 

. ಇದು ಶ್ಲೇಷ್ಮ ಮೂಲವ್ಯಾಧಿಯ ಲಕ್ಷಣ (ವಿವೈವಿ. ೧೪೦. ತೀನೆ: 
೧. ತನ್ನ ಮಗನು ತೀನೆ ಹಾಕಿಕೊಂಡು ತಿನ್ನುತ್ತಿದ್ದ ಬೆಳ್ಳೀ ಬಟ್ಟಲನ್ನು 
ಸುಮತಿಯು ದೃಷ್ಟಿಸಿ ನೋಡಲು (ಸುಮಜ. ೦೧) ; ಬೇಕಾದ ತೀನೆಯನ್ನು 
ಕೊಂಡು ಕೊಳ್ಳಲು ಅಂಗಡಿಯೆಲ್ಲಾ ಮುಚ್ಚಿರುತ್ತಾರೆ (ಪೀಟಿಮಾ. ೪೪). 
ಹಿ. ಆನೆ ಮದದಿಂದೊಮ್ಮೆ ತೀನೆಯನು ಕಳೆಯಲೈ ತಾನೊರಸೆ (ದಿಲೀಕ. 


೨-೩೬). [<ತಿನ್‌./ತಮಿ. ತೀನಿ; ಮಲ. ತೀನ್‌; ತುಳು. ತೀನಿ, ಶೀನು) 


-ತಿನಿ (ಪ್ರ). ತಿನ್ನ್ನವ ವ್ಯಕ್ತಿ ಎಂಬರ್ಥದಲ್ಲಿ ಸೇರಂವ ತದ್ದಿತಪ್ರತ್ಯಯ : 


ಉಣ್ಬ, ಕುಟ್ಟುವ, ಕೊಲ್ವ, ಕೊಳ್ಳ, ತಿನ್ನ ಎಂಬೀ ಉತ್ತರಪದಗಳಿಗೆ 


ಕ್ರಮವಾಗಿ ಉಣಿ . . , ತಿನಿ ಎಂಬ ಆದೇಶಗಳು ಬರುವುವು ಉದಾ :- 
ಅಲರುಣಿ . . . ಅಡದಿನಿ (ಕೃಖಡಿ. ೨೬). "ಪಿಖಾತಿನಿ ಪರಾ. 
[ ತಿನ್‌ + - ಣ್ಯ ] 


ತಿನಿಕೆ (ನಾ). ಒಂದು ಬಗೆಯ ವನಸ್ಪತಿ; “ ಯವನಾಲ, ತಕ್ಷುಪತ್ರ ” 


[?]' 


(ಪಂಡಿಶ. ೨೫೬). 


ತಿನಿಶ (ನಾ). ಒಂದು ಬಗೆಯ ಸಸ್ಯ ; ನೆಮ್ಮಿಗಿಡ ; ಹುಲಿಗಿಲಮರ : 


“ ತಿನಿಶಂ ನೇವಿ? ತಾಂ ರಧದ್ರುಮಮಕವ್ಯಿಂ” (ವೆಸ್ತುಕೋ. ೩೫-೧೫) ; 
“ತಿನಿಶಃ, ಸ್ಕಂದನಃ . . . ಚಿತ್ರಕೃತ್‌-೨ ಹುಲಿಗೇ ಮರದ ಹೆಸರುಗಳು; 
ಹುಲಿಗಲಿ, ನೆಮ್ಮಿ, ಹೊಂಗೆ” (ಸಿದ್ಧಾಂತಿ. ೧೦4). [ಸಂ.] 


ತಿನಿಸ್ಕು, ತಿನ್ನಿಸು (ಕ್ರಿ). ಉಣಿಸು; ತಿನ್ನುವಂತೆ ಮಾಡು: ರಿಪುಗಳ 


ಕಡಿದು ತಿನಿಸುವೆನಿದಕೆ ಸಂಶಯವೇಕೆ (ಕುವ್ಕಾಆ, ಓರಿಇ. ೨೩-೦೩); ಪಾಂಡವರ 
ಮನೆಯೊಳಗೆ ಕುದುರೆಗಳ ತಾ ತೊಳೆದು ಪುಂಡರೀಕಾಕ್ಷ ಹುಲ್ಲನು ತಿನಿಸಿದಾ 
(ಪುರಂದ. ೦-೧೪೭-೩) ; ತನಿರಸ ತೀವಿದ ಪಣ್ಣಳ ತಿನಿಸಿ ಓವಿದ ಕರ್ತನ 
ತೋಟಿ (ಮೋಹತ. ೯-೨೪). ತಿನ್ನಿಸು: ಒಂದು ಜೋಳದ ಭಕ್ಕರಿಯನ್ನು 
ಅಭಿಮಂತ್ರಿಸಿ, ಈ ಪದವನ್ನು ಪಾಡಿ ಪರಮಾತ್ಮನಿಗರ್ಪಿಸಿ ಆಚಾರ್ಯರಿಗೆ 
ತಿನ್ನಿಸಿದರು (ಜಗದಾ. ೧೩೧) ; ಅವರು ಅವನಿಗೆ ಗೋಮಾಂಸವನ್ನು ತಿನ್ನಿಸಿ 
. « * ಕರೆದುಕೊಂಡು ಹೋದರಂತೆ (ಜೆಂಗಾಳ್ಮ. ೨೭). 
[ತಿನ್‌ + - ಇಸ್ಯು) 


ತೆಲು, ಶಿನು ; ಕೊಲಾ. ನಾಯ್ಕಿ. ಪರ್ಜಿ ತಿನ್‌. ] 
ತಿನಸಿಗ (ತಿನಿಸಂಗ' ನೋ. 
ತಿನಸು "ಶಿನಿಸ್ಮು' ನೋ. 
ತಿನಸುಗೂಳಿ (ನಾ). ವಿಂತಿಮಾರಿ ತಿನ್ನುವವಳು : ತಿನಸುಗೂಳಿಯ ಬಾಳು 
ಕನಸಿನಲಿ ಉಂಡಂತೆ ತೊನಸಿ ಮುದಿಎತ್ತ ಹರಿತಿಂದು ಹುಳೆಗಳನು ಜನಿಸಿ 
ಬಿಟ್ಟಂತೆ (ಸರ್ವಜ್ಞ. ೦೮೫೭). 46 
[ ತಿನಸು (ತಿನಿಸು) * ಕೂಳ್‌ ( ಆ ಕೂಟು) + - ಇ] | 


0| ತಿನಿಸ್ಕು, ತಿನಸಂ (ನಾ). ೧. ತಿನ್ನುವ ಆಹಾರಪದಾರ್ಥ ; ತಿಂಡಿ; 
ಉಣಿಸು: ನಿಮ್ಮಡಿ ಬೆಸಸಿಮೆನ್ನ ಭರ್ತಾರಿಯು ಮಾವಿನ ಪಣ್ಣನೇಕೆ 
ಬಯಸಿದಳಿನಿತಾನುಂ ವಸ್ತುನಿಕರಮಿರ್ದುಂ ತಿನಿಸಂ (ಛರ್ಮಾಮ್ಮ. ೮-೪೫): 
ಪುರದಲಿ ಸತ್ತ ಹೆಣಗಳ ತುಜುಗಿದರು ಶಿನಿಸಿಂಗೆ ಹಸಿವಿಗೆ ನೆಯ 
ದಾದುದು (ತೊರರಾ. ಸುತ್ತಲೂ ಸೊಗಸಾದ ನೋಟ 
ನೋಡುತ್ತ ತಿನಿಸನ್ನು ತಿಂದೆವು (ಕಪಪು. ೨-೪೦). ೨. ನವೆ; ತುರಿಕೆ: 
ನಸುಗುನ್ನಿ ವುುಟ್ಟಿದಂತಿರೆ ಬಸಮಲ್ಲದೆ ತಿಂಬ ಮೆಯ್ಯ ಶಿನಿಸಿಂಗಂ ಸೈರಿಸ 


ಹ ಐಂ 
ಲಾ 


೬-೨೬-೫೬); 


ತಿನಿಸುಗ ೩೪೮೦ ತಿಪ್ಪರಲಾಗ 
ಲಾಅದೆ (ಧರ್ಮಾಮೃ, ೧-೧೬೫); ಆಗಳೆ ಕರ್ದಮ(ಮಂ)ದಿಂ ಪೂಸಲ್‌ ತಿನ್ನಿಸು “ತಿನಿಸು” ನೋ. 
ಕಳೆಗುಂ ಸಂದೇಹಮೇಕೆ ತುಜುಚೆಯ ತಿನಿಸಂ (ಬಮದ. ೨-೧೦೦). ತಿನಸು: ತಿನ್ನು "ತಿನ್‌' ನೋ. 
“ಕಂಡೂತಿಃ. ಕಂಡೂಯಾ, ಕಂಡೂಃ, ಕಂಡೂಯನಂ, ಖರ್ಜೂಃ-ಈ ಅಪರಂಜಿ ಚಿನ್ನಾಕೆ 


೫ ಶಿನಸು” (ಹರಾಯು. ೯೯-೪೪೯) ; “ತಿಂಡಿ, ತಿನಸು, ತೀಟೆ, ತುರುಸು, 
ನಸೆ, ತೀನಿ” (ಕಂನುಹು. 68). [ ಶಿನ್‌] 

ತಿನಿಸುಗ, ತಿನಸಿಗ (ನಾ). ತಿಂಡಿಪೋತ ; ತಿನ್ನುವವನು ; ಭಕ್ಷಕ: 
" ಅದನ್‌, ಅದಃ , ಅದಕ 8- ಈ ೩ ತಿನಿಸುಗಂ " (ಕಾಕಕ್ಕ- ೧೬೨). ತಿನಸಿಗ : 
ಬೆಕ್ಕಿನ ಜಾತಿಯ ತಿನಸಿಗರು ಹಡೆದ ಬದುಕನೆ: ಶಿನುವವರು (ಮುಕ್ತಕಂ. 

[ತಿನಿಸ್ಕು + - ಇಗ] 

ತಿನಿಸುಗಾತಿ (ನಾ). ಮಿತಿವಿಸಾರಿ ತಿನ್ನುವವಳು: ಆ ತಿನಿಸುಗಾತಿ ಹೆಂಗಸನ್ನು 
ನೋಡಿದರೆ ನಗುಬರುತ್ತದೆ (ಕೂಢಿ). [ ಶಿನಿಸ್ಥು * - ಕಾತ್ಮಿ] 

ತಿನಿಸುಬಕ್ಕ, ತಿನಸುಬಕ್ಕ (ನಾ). ೧. ಹೊಟ್ಟೆಬಾಕ ; ತಿ೨ಡಿಪೋತ ; 
ವಿಂತಿವಿಖಾರಿ ತಿನ್ನುವವನಂ : ಅವನೊಬ್ಬ ತಿನಿಸುಬಕ್ಕ (ಕೂಠಿ). (ಗು). 
೨. ಮಿತಿವಿತಾರಿ ತಿನ್ನುವ: ಇವು. ಬಹಳ ತಿನಿಸುಬಕ್ಕ ಪ್ರಾಣಿಗಳು 
(ಮುಂಬಯಿ. ೩-೮೪). ತಿನಸುಬಕ್ಕ : ೨. ಅದರ ಜಾತಿಯು ಬಹು 
ತಿನಸುಬಕ್ಕಾಗಿಯೂ ಮೂಢವಾಗಿಯೂ ಇರುವದು (ಮುಂಬಯಿ. ೫-೧೬) 

[ ತಿನಿಸ್ಕು + - ಬಕ್ಕ (ಆ. - ಬಾಕ) 

ತಿನಿಹಿ, ತಿನುಹಿ (ನಾ). ತಿನ್ನುವ ಸ್ವಭಾವವುಳ್ಳೂದು: "ಹೆಣದಿನಿಹಿ? 
ಪರಾ. ತಿನುಹಿ : "ಹೆಣದಿನಂಹಿ' ಪರಾ.' [ತಿನಿಹು + -ಣ್ಯ) 

ತಿನಿಹು (ನಾ). ತಿನ್ನಾವಿಕೆ: ಹೆಣನ ತಿನಿಹಿ[ಪಾಾಂ. ತೀನಿ]ಗೆ ತವಕಿಸುವ 
ವೇತಾಳ ಸಂತತಿಯ (ಕುವ್ಯಾಗ. &-೧೨). [ಶಿನಿ೬ -ಹ್ಟು) 

ತಿನು "ತಿನ್‌' ನೋ. 

ತಿನುಹಿ 'ತಿನಿಹಿ' ನೋ. 

ತಿನ್ನ (ನು). ತಿನ್ನಲಾಗದುದು ; ಉಚ್ಛಿಷ್ಟ ; ಎಂಜಲು: " ಎವುಟಕಿಂದುಂ, 
ತಿನ್ನ ಮೆಂದುಂ, ಪತ್ತಳೆಯೆಂದುಂ ಎಂಜಲ್‌ ” (ಕಶಸಾ. ೨೩-೩೦೮). 

[ ಆಶಿನ್‌] 

ತಿನ್ನಬಾಕ (ನಾ). ಎ ತಿನಿಸುಬಕ್ಕೆ : ತೆಲಗರು ಕಸುವುಳ್ಳವರು ... 
ತಿನ್ನಬಾಕರು (ಕಛಾಗೆ. ೮೩). [ ಎಕಿನ್ನು+- ಬಾಕ] 

ತಿನ್ನಾಸಕ (ನಾ). ತಿನ್ನುವುದರಲ್ಲಿ ಹೆಚ್ಚು ಆಸೆಯಳ್ಳುವನು ; ತಿನ್ನಾಳಿ ; 
ತಿಂಡಿಪೋತ : ಕೈಕಾಲು ಸಣ್ಣ ಹೊಟ್ಟೆ ಡುಮ್ಮ ; ಬಹು ತಿನ್ನಾಸಕ 
(ಮೇದಿನು. 9) ; ನೀವು ತಿನ್ನಲಿಕ್ಕೆ ತರತೀರಿಲ್ಲೊ ? ತಿನ್ನಾಸಕ ತರತದೇಳು 


೬೬-೪). 


ಒಳ್ಳೆ 


೪ 


(ಆಮನಿ. ೨೩); ವಸುಭೂತಿ ಬ್ರಾಹ್ಮಣವರ್ಯನಲ್ಲ, ತಿನ್ನಾಸಕನೂ 
ಹಣಲೋಭಿಯೂ ಆದ ಸಾಧಾರಣ ವೈದಿಕ (ಠವನಿ. ೯). [ ತಿನ್‌) 


ತಿನ್ನಾಸಕತನ (ನಾ). ತಿನ್ನುವುದರಲ್ಲೇ ಆಸಕ್ತಿಯಿರುವಿಕೆ ; ಅತಿಯಾಗಿ 
ತಿನ್ನುವ ಸ್ವಭಾವ ; ನಾಡಿನಲ್ಲಿ ಬೇರೆ ಬೇರೆ: ಭಾಗಗಳಿಗೆ ಹೋಗಿ ನೋಡಿ 
ದರೂ ಅಲ್ಲಿಯ ವೈಚಿತ್ರ್ಯಗಳಂತೆ ತಿನ್ನಾಸಕತನದ ಕತೆಗಳೂ ಸಿಕ್ಕುವವು 
(ಶ್ರೀರಂಗ. ೨೭). [ಶಿನ್ನಾಸಕ + - ತನ) ` 

ತಿನ್ನಾಸಕಿ (ನಾ). ತಿನ್ನುವುದರಲ್ಲಿ ಬಹಳ ಆಸಕ್ತಿಯುಳ್ಳವಳು ; ಹೊಟ್ಟೆ 
ಬಾಕಿ : ನೀನು ಬಲು ತಿನ್ನಾಸಕಿ (ಬೀರಬ. 6೬). [ಶಿನ್ನಾಸಕ + - ಇ] 

ತಿನ್ನಾಳಿ, ತಿನಾಳಿ, ತೀನಾಳಿ (ನಾ). ಎ ತಿನ್ನಾಸಕ : “ ಭಕ್ಷಕಃ, ಘಸ್ಮರಃ, 
ಅದ್ಮರಃ- ಈ ೩ ತಿನ್ನಾಳಿ” (ಹಲಾಯು. 8೮-೧೯೫). ತಿನಾಳಿ : ಕೂಲ್ವಣಿ 
ಗನೆನಲ್ಕೆ ಜಗದಿ ತಿ[ಪಾತಾಂ. ಶೀ]ನಾಳಿವೆಸರ್‌” (ಕವಿಕಂ. ೦೫೬); ಮಹಾ 
ರಾಜರನ್ನು . . . ತಿನಾಳಿಯೆಂದು ಬಯ್ಯುವೇ (ವಿಗಡ. ೪೧-೨೪). ತೀನಾಳಿ: 
“ ತೀ[ಪಾಕಾಂ. ತಿ]ನಾಳಿಯೊಳಗೇವೇಟ್ಟ್‌ ಕೂಟ್ವಣಿಗ” (ರಬ್ಮವಂಂ. ೪೯); 
ಕೌಂಟ್‌ ರವರು ಶೀನಾಳಿ ಹುಡುಗರಿಗೆ ಆದರ್ಶ ಉಪಾಧ್ಯಾಯರು (ಹುಮಂಬ. 


a೪). [ಶಿನ್‌ -ಲಳಿ,] 


ಛಾ 


25 


45 


ತಿಪರ (ನಾ). ಒಂದು ಬಗೆಯ ಆಭರಣ (2): 
ತಿಪರಾವ ತಿರುವ್ಯಾರೆ ಸಕಲಸಂಪನ್ನರ ಮಗಳು ನೀಲಮ್ಮಾಗೆ ಶಿಪರವ 
ತಿರುವ್ಯಾರೆ ಬಸವಣ್ಣ (ಗೌರಪ. ೧). ([ಓಣದು ತಿರುಪು ಇರಬಹುದೆ? ] 

ತಿಪಲಾಟ (ನಾ). ಕಷ್ಟ ; “ಪೇಚಾಟ ; ತೊಂದರೆ” (ಜಾನಕೋ. ೬೦). 

[ ತಿಪಲ್ಕು (-ಆತಿಪ್ಪಲು) * ಆಟ] 

ತಿಪುರ, ಶಿವುರ, ತಿಹುರ (ನಾ). ಎ ತ್ರಿಪುರ : ಹರನಾಜ್ಞೆಯಿಂದಿಂದ್ರನತುಳ 
ಸನ್ನಾಹದಿಂದಿರದೆ ಶಿ[ಪಾಕಾಂ. ಶ್ರಿ]ಪುರಕೆ ಲಗ್ಗೆಯಂ ಬಿಡಲ್‌ (ಜಿಬಪು. ೪೨ 
ಸೂಕನಿ). ತಿವುರ: «ತಿವುರಾಂತಕ' ಪರಾ. ತಿಹುರ: ತಿಹುರಮನುರಿಪಲ್‌ 
ತ್ರಿವಿಲೋಚನನಾ ದ್ರುಹಿಣ ಚತುರ್ಭುಜರಾದಿಯ ಸುರಬಲಸಹಿತಂ ದಿವ್ಯ 
ವರೂಥಮನಡರ್ದೆಯ್ದುವ ತೆಟದಿಂ (ಜಯಕಾ. ೬-೨೬). 

[ ಆಪ್ರಾ. ತಿಉರ, / ಸಂ, ತ್ರಿಪುರ) 

ತಿಪುರಾಂತಕ, ತಿವುರಾಂತಕ, ತಿಹುರಾಂತಕ (ನಾ). ಶ್ರಿಪುರಗಳನ್ನು 
ನಾಶಮಾಡಿದವನು ; ಶಿವ: ಪೂರ್ವಪದಂ ತದ್ಭವಮಾದುದರ್ಕೆ . . . 
ತ್ರಿಪುರಾಂತಕ - ತಿಪು [ಪಾಕಾಂ. ವು] ರಾಂತಕ (ಕಮದ. 36೯ ಪ್ರಯೋ). 
ತಿವುರಾಂತಕ : ಪೂರ್ವಪದಂ ತದ್ಭವಮಾದುದರ್ಕೆ- ಗ್ರಾಮರಸ - ಗಾವರಸ 
. . ೬ ತ್ರಿಪುರಾಂತಕ- ತಿವುರಾಂತಕ (ಕಮದ. ೨೮೯ ಪ್ರಯೋ). ತಿಹುರಾಂತಕ: 
ತಿಹುರಾಂತಕಂ (ಶೆಬ್ಮಾನು. 3೯೬ ಪ್ರಯೋ). [ “ಸಂ. ತ್ರಿಪುರಾಂತಕ] 

ತಿಪ್ಪ (ನಾ). ಬೂದಿರಾಶಿಯ ಮೇಲಿರುವವನು ; ಶ್ಮಶಾನವಾಸಿ ; ಶಿವ: 
“ತಿಪ್ಪಯ್ಕ್ಯ' ಪರಾ. [ತಿಪ್ಪೆ * - ಅ;) 

ತಿಪ್ಪಗ (ನಾ). (?) : ತಿಪ್ಪಗನು ಸುಂಕವನು ಕಟ್ಟಿಯೆ ತಪ್ಪುದಲೆ ಮಾಡುತ್ತ 
ಲಿರಲಿಕೆವೊಪ್ಪು ವದೆ ತಿಪ್ಪಗನು ಬೇಟ? ಸುಂಕದವ ಬೇಜಕೆ (ಜ್ಞಾನಸಿಂ. 
6-೧೩೦). [ಇದು 'ತಪ್ಪುಕ ಎ ತಪ್ಪುಮಾಡುವವನು' ಎಂಬುದರ 
ಅಪಲಿಖಿತವಿರಬಹುದು ] 

ತಿಪ್ಪಣ (ನಾ). ೧. (?) : ನೆಟ್ಟ ಗಳೆ ಮೂಜು ತಿಪ್ಪಣದ ಮಣೆ ಒಂದು 
ಮಣೆಯಲ್ಲಿ ಕುಳಿತು ಅಣಲ ಸಂಚವ ಶಿಂದಿತ್ತು (ಮನುಗುಂ. ೨೬೯-೮೫) ; 
ಸಂಚಿತ ಕರ್ಮವನನುಭವಿಸುತ್ತಿಹುದೆಂಬುದೀಗ ಶಿಪ್ಪಣದ ಮಣೆ . . . 
ಎಂಬ ಶಬ್ದಕ್ಕರ್ಥ (ಮನುಗುಂ. ೨. ದ್ರವಪದಾರ್ಥವನ್ನು 
ತುಂಬುವ ಪಾತ್ರೆ (?): ಆಪುವಾಸವ ತುಂಬುವ ತಿಪ್ಪಣದಂತೆ 
ತುಂಬುವಲ್ಲಿ ಕಟ್ಟಿಲ್ಲ (ಮಅಕೆಮಿಂ. ೯೪-೬೦). [?] 

ತಿಪ್ಪಣ್ಣ (ನಾ). ಒಬ್ಬಾತನ ಹೆಸರು : ಬರೆದಂ ದ್ವಿಜಪಾದಪಂಕಜಭ್ರಮರ 
ಬಲದೇವಯ್ಯನು ಮೂಂಕಿಯಯ್ಯನ ಮಗ ತಿಪ್ಪಣ್ಣ ಬರೆದ ಮಂಗಳಂ 
(ಎಕ. ೫1, ದಾವಣ. ೨೦-೩೨ ; 1046). [ಶಿಪ್ರ+ ಅಣ್ಣ; ] 

ತಿಪ್ಪಯ್ಯ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ತಿಪ್ಪಯ್ಯ ಬರೆದಂ 
(ಎಕ. 77, ದಾವಣ. ೦೭-೨೨ ; 889); ಕಿಪ್ಪಯ್ಯನೆಂಬಾ ಪದಿನೇಟ್ಸಾನಿಸಂ 
(ಎಕ. ೪, ಅರಳ. ೬೧-೬; 920). [ತಿಪ್ಪ * ಅಯ್ಯ! 

ತಿಪ್ಪರದಂಡ (ನೂ). ಆಡಿಸುವ ದೊಣ್ಣೆ ; ತಿರುಗಿಸುವ ದೊಣ್ಣೆ (?) : 
ಅಪ್ಪಪ್ಪಾ ಈತನೇ ಬಲುದೈವ ತಪ್ಪ ಹೊರಿಸಿ ವಾರಿಗೆವರ ತಿಪ್ಪಾ (ಪ್ಪ 
ರಡಂಡವಾಡಿಸುವ (ಪಿಸ್ತೋಸು. ೨೩.೪). [-ತಿರಿಪ್ಯು? + ದಂಡ] 

ತಿಪ್ಪರಲಾಗ (ನಾ). ೧. ತಿರಂಗಿಕೆ ೊಂಡು ಹಾಕುವ ಲಾಗ; ಅಂತರಲಾಗ; 
ದೊಂಬರ ಲಾಗ. ೨. (ಆಲಂ) ಹೆಣಗಾಟ ; ಪ್ರಯತ್ನ : ವಾದದ 
ಆವೇಶದಲ್ಲಿ ತನ್ನ ಗುರು ವಸಂತರಾಯನ ವಿಚಾರಸರಣಿಯನ್ನು . . 
ಬರೀ ಬುದ್ಧಿ ಶಕ್ತಿಯ ತಿಪ್ಪರಲಾಗವೆಂದೂ ಕರೆದ(ಡೂರಸ.೪೪); ವೀರ್ಯವೇ 
ನಿಷ್ಠೆಯಿಂದ ಸಾಕಾರವಾಗುತ್ತದೆ. ಹಠದ ಶಿಪ್ಪರಲಾಗವಲ್ಲ (ನೆಲಮು. 111, 
ನಾಲ್ಕುಮಾತು). 


೯೯). 


ತಿಪ್ಪಲ 


ತಿಪ್ಪರಲಾಗ ಹಾಕು ೬ ೧. ಓಲಾಡು: ಮನಸ್ಸು ತಿಪ್ಪರಲಾಗ ಹಾಕಿತು 
(ಹೊಸಕ್ತಿ. 69). ೨. ಕಷ್ಟಪಡು ; ಪ್ರಯತ್ನಿಸು : ಹಾಂಗ ಮಾಡಲಿಕ್ಕೆ 
ಬರೂದುಲ್ಲೋ ಆಚಾರಿ: ನಾನು ಭಾಳ ತಿಪ್ಪರಲಾಗಾ ಹಾಕಿದೆ (ತಿರುಗು. 
೭೪). ತಿಪ್ಪರಲಾಗ ಹೊಡೆ ಎ ೧.ಎತಿಪ್ಪರಲಾಗ ಹಾಕು ೨: ತಿಪ್ಪರಲಾಗ 


೩೪೮೧ 


ತಿಬ್ಬ 


೨. ವಿಷಯವನ್ನು ಮರೆಮಾಚು; ಲೋಪದೋಷಗಳನ್ನು 
ಮುಚ್ಚಿಡು : ಮೂಲಿಕೆಗಳ ಶಕ್ತಿಯೂ ಅಪಾರವೆಂದೇ ಹೇಳಬೇಕಂ, 
ಎಂದು ತಿಪ್ಪೆಸಾರಿಸುವ ಮಾತನ್ನಾಡಿದನು (ಜಿನ್ನ ಜೀ. ೧೮೨). 

[ದೇ.1 ತಮಿ ತಿಪ್ಪೈ ; ತುಳು. ಶಿಪ್ಪೆ ; ತೆಲು. ತಿಪ್ಪ) 


ಹಂ * 


ಹೊಡೆದರೂ ಅದು ತಪ್ಪುವ ಹಾಗಿರಲಿಲ್ಲ(ಸಮಜ. ೧೨೩೪). ೨. ತೇರ್ಗಡೆ | 8] ತಿಪ್ಪೆಯೂರ್‌ (ನಾ). ಒಂದು ಊರಿನ ಹೆಸರು: ಕನಕಸೇನ ಭಟ್ಟಾರರ್ಗ್ಗ 


ಹೊಂದದಿರು: ರಾಜುವು ಮೂರುರೂಪಾಯಿಯ ಪರೀಕ್ಷೆಯಲ್ಲಿ ಮೂರು 
ಸಲ ತಿಪ್ಪರಲಾಗ ಹೊಡೆದಿದ್ದ (ಎಜಿ. ೧೬). "ತಿಪ್ಪು' ಪರಾ. 
[ ಎತಿರಿಪ್ಯ ? , ಲಾಗ) 
ತಿಪ್ಪಲ್‌ (ನಾ). (?) : ಯಾರು ತಿಪ್ಪಲ್‌ ಬಗೆವರವರೆ 
ಯನು ಕುಸುಮಕುಮಾರಿಯನು ಕನಸಿನಲಿ ಕಂಡವ 
(ವಿವೇಧ, ೮-೫೪). [?) 
ತಿಪ್ಪಲಾಟ (ನಾ). (ಬುಗುರಿಯಂತೆ) ತಿರುಗುವಿಕೆ ; ಸುತ್ತಾಟ (?) : 
ಇಂತೊಸೆದ ಬೆಳಕಿನಲಿ ಕೆಲವು ಇದ್ದಲ್ಲೆ ಶಿಪ್ಪಲಾಟದಲಿ ತೊಡಗಿವೆ 
(ಸುನೀತ. ೮೧-೪). "ತಿಪ್ಪರಲಾಗ' ಪರಾ. ([ ಆಶಿಪ್ಪು * ಆಟ) 
ತಿಪ್ಪಲಿ "ಹಿಪ್ಪಲಿ' ನೋ. 


ಗೌರಿಯ ನು ಪುತ್ರಿ 


ಜೀವರಲ್ಲೇ ಕರಂ |0 


16 


ತಿಪ್ಪಲು (ನಾ). ಪೀಕಲಾಟ ; ತೊಂದರೆ ; ಕಷ್ಟ : “ತಿಪ್ಪಲು, ರಿಪ್ಪುಲು 
ಪಾಟ-ಕಷ್ಟ” (ಗಂಗಾಮ. ೧೩೨). "ಚಿಪ್ಪಳು' ಪರಾ. [?] 
ತಿಪ್ಪಲುಗಾರ (ನಾ). ಅಧಿಕಾರ ನಡೆಸುವವನು; ದಬ್ಬಾಳಿಕಿ ನಜೆಸು 


ವವನು: ಆ ಕಾಲದಲ್ಲಿ ಅರಸರು ತಿಪ್ಪಲುಗಾರರು (ಜುಲುದೆಯಿಂದ 
ಆಳುವವರು) (ಅಕ್ಕರ. ೧೨೨). [ತಿಪ್ಪಲು + - ಕಾರ್ಕ (ಆ -ಶಾ)] 

ತಿಪ್ಪು "ತಿರಿಪ್ಕು' ನೋ. 

ತಿಪ್ಪುಳ್‌ "ತುಪ್ಪುಟ್‌' ನೋ. | 

ತಿಪ್ಪುಳ 'ತುಪ್ಪುಟ್‌' ನೋ. 

ತಿಪ್ಪುಳು "ತುಪ್ಪುರ ನೋ. 

ತಿಪ್ಪುರ್ಟ "ಶುಪ್ಪುಟ*' ನೋ. 

ತಿಪ್ಪೂರ್‌ (ನಾ). ಒಂದು ಊರಿನ ಹೆಸರು: ಶಿಪ್ಪೂರ ಕಾಡಸ್ವಾಮಿಗಳ್ಗೆ 
ಬ್ರಹ್ಮಾದೆಯ ಕ್ರಮದೆನ ಮೆಲೂರ ಕೆಟ್‌ ಕೀಟಕ್ಕ ಪಡಿಕಂಡುಗಂ ವ್ರಿಹಿ 
ಭೂಮಿ ದತ್ತವ್ಯ (ಇ೮. ೪, ೧೩೬-೧೩: 464 ಕೃಶಾ). "ತಿಪ್ಪೆಯೂರ್‌' 
ಪರಾ. [?+೬ಊರ್‌] 

ತಿಪ್ಪೆ, ತಿರ್ಪೆ (ನಾ). ೧. ಕಸದ ಗುಡ್ಡೆ ; ರಾಶಿ: ತಿಪ್ಪೆ ಮೇಲೆ ಮಲಗಿ 
ಉಪ್ಪರಿಗೆ ಕನಸು ಕಂಡ ಹಾಗೆ (ಗಾಜಿ). ೨. ಕಸಕಡ್ಡಿಗಳನ್ನು ಹಾಕುವ 
ಸ್ಥಳ: ವಾರಿಜಷಂಡಮಂ ಪಡೆದು ಪೊರ್ದುವವೊಲ* ಕಳಹಂಸೆ ತಿಪ್ಪೆಯಂ 
ಪೊರ್ದುಗುಮೆ (ಧರ್ಮಾಮ್ಮ. 9-೨00); ತಿಪ್ಪೆಯ ತಪ್ಪಲಲ್ಲಿ ಬಿದ್ದಿರ್ದ 
ತಂಡುಲವ ಕಟ್ಟಿಕೊಂಡು (ಕೂನ್ಶಸಂ. ೨೨೩-೦೩) ; ಹತ್ತು ಸಾವಿರ ಹೊನ್ನು 
ತಿಪ್ಪೆಯಲಿ ಹೂಳಿಟ್ಟು ಮತ್ತೆ ಉಪ್ಪಿಲ್ಲದೆ ಉಂಡೆಯಲ್ಲೊ ಪ್ರಾಣಿ 
(ಪುಂಂದ. ೦-೮೭-೨); ಏಳುನೆಲೆಯುಪ್ಪರಿಗೆಯೆತ್ತೀ ಕೀಳುದಿಪ್ಪೆಯದೆತ್ತ 
(ಸಾಳ್ಕಭಾ. ೦೭-೩೪); ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು . . . ಏನೋ 
ವಾಸನೆ ಬೀಸಲದು ಹಾರಿ ದುಮುಕುವುದು (ಮಂಕುಳ. ೯೦೫) ; ಕೋಳಿ 
ಕಾಲಿಗೆ ಗೆಜ್ಜೆ ಕಟ್ಟಿದರೂ ತಿಪ್ಪೆ ಕೆರೆಯದೆ ಇದ್ದೀತೇ (ಗಾದೆ). 
ಡಿತಿರ್ಪೆ: “ತಿರ್ಪೆಸುಂಕ' ಪರಾ. 

ತಿಪ್ಪೆಕೆದರು ಎ ಹಳೆಯಂ ಸಂಗತಿಗಳನ್ನು ಬಯಂಲಿಗೆಳೆ : ಅವನನ್ನು 

ರೇಗಿಸಿ ರೇಗಿಸಿ ಶಿಪ್ಪೆಕೆದ೦ಿದರು. (ರೂಡ). ತಿಪ್ಪೆಗುಂಡಿ, ತಿಪ್ಪೆಯಗುಂಡಿ= 
ಕಸಕಡ್ಡಿ ಗಳನ್ನು ಹಾಕುವ ಗುಂಡಿ: ವ್ಯವಸಾಯವೇ ಮುಖ್ಯವಾಗಿದ್ದುದ 
ರಿಂದ ಶಿಪ್ಪೇಗುಂಡಿಗಳು ಊರಿಗೆ ಸಮಾಪವಾಗಿದ್ದುವು (ಹುಟ್ಕಹ. ಆ); 
ವಿಷಯ ಕೂಪವೆಂಬ ತಿಪ್ಪೆಯ ಗುಂಡಿಯ ನೀರ ಕುಡಿದು (ಸಿದ್ಧೇವ. 
೪3-೧೦೭). ತಿಪ್ಪೆಸಾರಿಸು - ೧. ತಿಪ್ಪೆ ಮುಚ್ಚಿ ಮೇಲೆ ಅಲಂಕಾರಮಾಡು. 


20 


36 


46 


ತಿಪ್ಪೆಯೂರೊಳಂದ ಅಟ್ಟದೆಅಕಿಯುಂ ಕುಲುದೆಅ್‌ಯಮಖಟ್ಟಸಾಮಸ್ತದೆಣ 
ಯೆಲ್ಲವಮ್ಬಿಟ್ಟನ್‌ (ಎಕ. 111, ಮಳವ. ೩೦-೧೦ ; 909). 
[ ತಿಪ್ಪೆ * ಊರ್‌] 

ತಿಪ್ಪೆವಳ್ಳ (ನೂ). ತಿಪ್ಪೆಗುಂಡಿ : ಬಾವಿಯನಆಸಿ ಬನ್ನಂಬಟ್ಟು ಬಾಯೆ೧ಣಗಿ 
ಬಸಗೆಟ್ಟು ಅಲ್ಲಿರ್ಪ ತಿಪ್ಪೆವಳ್ಳದೊಳ್ಬಾವಸೆಗಟ್ಟಿ . . . ಪೊಲಸುಗಂಪಿಡುವ 
ನೀರನೆ ಕುಡಿದು (ಚಿಕವಂ. ೬-೧). [ತಿಪ್ಪೆ * ಪಳ್ಳ] 

ತಿಪ್ಪೆಸುಂಕ, ತಿರ್ಪೆಸುಂಕ (ನಂ). ತಿಪ್ಪೆಗಳ ಮೇಲಿನ ತೆರಿಗೆ: ಕಂದಾಯ: 
ತೇಜ ಸಾಮ್ಯಗಂಣಾಯಿವಂ ಹಡಿಯದೆ ತಿಪ್ಪೆಸುಂಕ ಮನೆದೆ್‌ (ಬಿಂಕ ರ. 
೦೯೩೬, ಸಿಂದಗಿ. ೪೧-೪೩; 1091) ; ತಿಪ್ಪೆಸುಂಕ ಗಾಡಿಯ ಸುಂಕಂ ಒಂದು 
ಗಾಣಂ ಇದ್ರಿ: ಶು ಕೆಟ್‌ ಯ ಭಣ್ಣಿಂಗೆ ಬಿಟ್ಟ. ಧರ್ಮ್ಮ (ಎಕ. ೫1, ದಾವಣ. 
೧೩೯-೫೨ ; 1106); ಹೇಆನಿನೆಲು ಎಲೆ ೧೦೦ ನ್ಯಾಯದಲು ಮುದ್ರಾಪಣ 
ತಿಪ್ಟೆಸುಂತ ರಾಸಿಯ ದೇವಗೊಳಗ ೨ ಗಾಣದಲೆಣ್ನೆ ಸೊಳಸಿಗೆ (ಸೌಂ. 

IN 23೩4-೬೨ ; 2185). ಗ್ವಿತಿರ್ಪೆಸುಂಕ: ಬೋವಕ್ಕಳ್‌ ತಂದು 

ಮು.ಜುವ ಬಾಡುಕಾಯಿಗೆ ತಿರ್ಪೆಸುಂಕವ ಕೊಟ್ಟರ್‌ (ಮುಂಬರಾ. ಸ, 
a೭0-೬೩; 1229). [ಶಿಪ್ಪೆ * ಸುಂಕ] 

ತಿಪ್ಪೆಹೂಳು (ನಾ). ತಿಪ್ಪೆಯಲ್ಲಿ ಮುಚ್ಚುವಂತೆ ರಾಶಿ ಹಾಕಿದ ಕಸಕಡ್ಡಿ 
ಮುಂತಾದುವು : ಬಂದು ವರುಷದ ತಿಪ್ಪೆಹೂಳಿನ್ನೊಂದು ವರುಷಕೆ 

 ಮೈತ್ರಿಕೆಯು (ಲಪ. ೯6-೩೪). [ತಿಪ್ಪೆ * ಹೂಳು (ಆಪೂಳ್‌)) 

ತಿಪ್ಪೇಜು (ನಾ). ಒಂದು ಸ್ಥಳದ ಹೆಸರು: ತಿಪ್ಪೇಜುಮ್‌ ಅಭ್ರುಮ್‌ 
ಲಿಹಮ್‌ ಅಶಿಶಯವಾನ್‌ (ಮೈಲರಿ. ೦೯೨೧, ೧೦-೬೭; 967). [?] 

ತಿಬು "ತಿಬ್ಬ' ನೋ. 

ತಿಬ್ಬ, ತಿಬ್ಬರ, ತೀವರ (ಗು). ಚುರುಕಾದ ; ಶೀಘ್ರವಾದ : 
“ತೀವ್ರಕ್ಕೆ ತಿಬ್ಬಮೆಂಬರು ಕವಿಗಳ? (ಕವಿಕಂ. ೨೦0) ; ಶೀವ್ರ-ತಿಬ್ಬ; 
ನೇತ್ರ-ನೆತ್ತ (ಕಮದ. ೨೬೦ ಪ್ರಯೋ). ವಿ. ತೀಕ್ಷ್ಣವಾದ ; ಮನದರ್ಶ್ಶಿ 
ಪೋಪಿನಂ ಮೇರುನಗದಕೃಶ್ರಿ,ಮ ಜಿನಾಲಯಂಗಳನಿಂತನವರತಂ ನೋಡುವ 
ಭಾವನೆ ಪೋಗದು ಶಿಬ್ಬಮಿನ್ನುಮದು ಕಾರಣದಿಂ (ಧರ್ಮಾಮೃ. ೩-೧೨೨); . 
ತಿಬ್ಬವೊಗಂ ಬಯಂಬಡಿಪ ತೇಜಮನುಳ್ಳ ದೃಢಾಂಗಂ(ಹಾ ಲಾಸ್ಕ.೧-೧೩-೪೭). 
(ನಾ). ೨. ಅತಿಶಯವಾದದು: ಶ್ರೇಷ್ಠವಾದಂದಂ; ಅಧಿಕವಾದುದು: 
ಕುಲಜನೀತನೆ ಪಂಡಿತನೀತನುಜ್ಞುಲಯಶೋಧಿಕನೀತನೆ ತಿಬ್ಬಮೆಂದಲಸಿ 
ವೇಟ್ವಿ (ಕವಿರಾ. ೧-೧೩೯) ; ಜನವಚನಮೆ ತಿಬ್ಬಮೆಂದು ನಂಬಿದ ಫಲ 
(ಧರ್ಮಾಮ್ಮ. ೨-೧೫೧) ; ಅಧರವ ಸವಿದನು ತಿಬ್ಬದ ಸುಸಿಲೊಳು ಕೃಷ್ಣ 
(ವರ್ಧಕ... ೫-೮೩). ೪. ಬೇಗ; ಜಾಗ್ರತೆ: ಪಡಿಹಾರಿಗಳ ತಿಬ್ಬದಿಂ ಕರೆದು 
(ಆರಾ. ೧೩-೭೬). ತಿಬ್ಬರ: ೪. “ಶಿಬ್ಬರಂ ತೀವ್ರನಾಮಂ” (ಕರ್ಜಾನಿ.೫೨). 
ತೀವರ : ೪. ದೇವತೆಗಳು ಕಾದಲರಿದು ನಾವು ಕೆಡಲು ಬೇಡ ಇದ್ದ 
ಮರುಳ ಕೂಡಿ ತೀವರದೊಳು ತಿರುಗೆಂದ (ಹರಿಸಾಂ. ೩-೬೭) ; ಹರಿಯೆ 
ಗತಿ ಹರಿಗೆ ನಿಜವೆಂದು ತಿಳಿದು ತಿ:ವರದಿಂದ ಒಡಂಬಡುವದು ಜನರು 
(ತೀರ್ಥಮ. ೨೧೭) ; ಶೀವರದಿಂದ ವರವನುಗಿದು ಸ್ಥಾವರಕೆ ಸಮಮಾಡುವೆ 
(ಶ್ರೀಕೃಪಾ. ೭೦). ಪ್ರಾ. ತಿವ್ವ./ಸಂ. ತೀವ್ರ] 

ತಿಬ್ಬ್ಯ, ತಿಬು (ನಾ). ಒಂದು ಬಗೆಯ ಹೂವು: “ದಿವ್ಯಂ - ಬರ್ಬರ 
ಚಂದನ, ತಿಬ್ಬ ” (ಓಷಧಿ. ೭೫). ತಿಬು: “ ದಿವ್ಯಪುಷ್ಪ - ಕಣಿಗಲು,ಶಿಬು, 

[ ಆಸಂ. ದಿವ್ಯ? ] 


PE ದೂ 


ಗಿ 
\/e 


ಅತ್ತಿ” (ಓಪಧಿ. ೭೫). 


ತಿಬ್ಬ 


ತಿಟ್ಟ, 2ಬ್ಬಂ' ನೋ 

ತಿಬ್ಬಂ, ತಿಬ್ಬ, (ಅ). ಬೇಗನೆ; ಶೀಘ್ರವಾಗಿ: ತಿಬ್ಬಂ ನುಡಿದಂ- 
ತಿಬ್ಬನುಡಿದಂ ,೭ಲ್ಗಾನು. ೨೯೩ ಪ್ರಯೊಃ). ಅದಜಿ30 ಮುಂಚಿ ಪಳೆಂಚಿ 
ಪಾಟ್‌ದುದು ತಿಬ್ಬ. ಬಾಣಮನ್ಯಂ (ಕಲಕ. 9-90). ತಿಬ್ಬ : ಮೇಲಿನ 
"ಶಬ್ದಾನು” ಪ್ರಯೋಗವನ್ನು ನೋಡಿ: [ ಎತಿಬ್ಬ,] 

ತಿಬ್ಬಂಮಾಡು (ಕ್ರಿ). ೧. ವೇಗಗೊಳಿಸು. ೨. ದೃಢಪಡಿಸು ನಿಜ 
ಗೊಳಿಸು (2) : ಕೆಲರ್‌ ಮಿಟ್ತುಗಾಡಿಯುಂ ಬರ್ದುಂಕಲಾಗದೆಂಬ 
ಮಾತಂ ತಿಬ್ಬಂಮಾಡಿ ಸೌಜನ್ಯಕಂದಾಂಕುರನ ಶರಕ್ಕಳ್ಳಿ ಬೆಳ್ಳರ್ತೊೋಡೆಯುಂ 
೬೬ ಬಿಟ್ಟಿರ್‌ (ಉಂತಿಪು. ೪-೩೦ ವ); ಮನಮಂ ತಿಬ್ಬಂ ಮಾಡ್ದಿ(ಧರ್ಮಾಮ್ಕ.- 
8-೨೧) ; ಶಿಬ್ಬಂ ಮಾಡಿದಂ - ತಿಬ್ಬವೆಹಗಹುದಹಗೆ ಮಾಡಿದಂ (ಕಮದ. 

[ಕಿಬ್ಬ; + ಮಾಡು) 

ತಿಬ್ಬಯಲು (ನಾ). ಒಂದು ಸ್ಥಳದ ಹೆಸರು (?): ಹಿರಿಯ ಕೆಜ್‌ಯ 
ತಿಬ್ಬಯಲಲು ಬಟ್ಟಿಗ ಗಟ್ಟವೊಂದುವೂರಿನ್ನ ಹಡುವಣ ಹೊಲದಲ್ಲಿ 
ಬೆದ್ದಲೆ ೪೨ (ಎಕ. ೪, ಹಾಸನ. ೩೮-೪೮ ; 1174). 

[ತಿಬ್ಬ? + ಬಯಲು (€ಬಯಲ್‌) ] 

ತಿಬ್ಬರ "ತಿಬ್ಬ' ನೋ. 

ತಿಬ್ಬಳಿ (ನಾ). ಬುದ್ಧಿ ; ಎಚ್ಚರ; ಜ್ಞಾನ: ತಿಬ್ಬಳಿಯಡಂಗಿ ಬಿಳ್ಳಾ 
ವೀರಭಟವಿತತಿ ಸಿಬ್ಬದಿಗೊಳುತ್ತ ಸಿಡಿಮಿಡಿಗೊಂಬ ನೃ ಪಸಮಿತಿ 
(ಸಮ್ಮಳಾ. ೮-೬೩) : ಏನೋ ಎಲಾ ತಿಬ್ಬಳಿ ಇಲ್ಲದೆ ಮಾತನಾಡುತ್ತೀರಿ 
(ಕಥಾಮಂ, 71, ೦೮). 

ತಿಬ್ಬಿ (ಗು). ಯುನಾನಿ ಚಿಕಿತ್ಸೆಗೆ ಸಂಬಂಧಿಸಿದ : *ತಿಬ್ಬಿವೈದ್ಯ' ಪರಾ. 

[ «ಅರ. ತಿಬ್ಬೀ ] 

ತಿಬ್ಬಿವೈದ್ಯ (ನಾ). ಯುನಾನಿ ವೈದ್ಯ ; ಹಕೀಮ : ಆಯುರ್ವೇದ 
ಪಂಡಿತರನ್ನ ನುಸರಿಸುವಂತೆ ತಿಬ್ಬಿವೈದ್ಯರನ್ನು ಅಪೇಕ್ಷಿಸುವುದಾಗಲಿ ಹಿಂದು 
ಗಳಿಗೆ ಎಂದೂ ಕಷ್ಟವೆಂದೆನಿಸಿರಲಾರದು (ಛಾರದ. ೪೦೮). 

 [ತಿಚ್ಚಿ * ವೈದ್ಯ) 

ತಿಬ್ಬು "ತಿರುವ್ಯು' ನೋ. 

ತಿಮರು, "ತಿವಿರ್ಯ' ನೋ. 

ತಿಮರ್ಕು (ನಾ). (?) : ಬಿತ್ತುವೆ ಮಾ ೩ ಪಣುಮೆ ತಿಮರು ಬಿತ್ತವ ಮ ೩ 
(ಸೌಇಎ. ೦೯೨೯, ಮಂಗಳೂರು. ೪೬೫-೧೩; 1822), [?] 

ತಿಮರೆ (ನಾ). ಒಂದಂ ಬಗೆಯಂ ಸೊಪ್ಪು; ಒಂದೆಲಗ; ಇಲಿಕಿವಿಸೊಪ್ಪು: 
ಇಗೋ ತಿಮರೆ. ತಂಬ್ಳಿ : ಮಾಡು ನೋಡೋಣ . (ಬಾಳಿಗಿ. ೧೦೭). 

[?] 

ತಿಮಿ (ನಾ). ೧. ಮಾನಂ ; ವಂತ್ಸ್ಯ : " ವಾನಂ ಶಫರಂ ತಿಮಿ ಪಾಠೀನಂ 
ರುಷಮನಿವಿಷಂ ವಿಸಾರಂ ಮತ್ತ್ಯಂ ಮಾನವೆಸರ್‌” (ವಸ್ತು ಕೋ. ೨೨-೩); 
“ಮಾನಂ ರುಷಂ ತಿವಿ ಎಸಾರಮಾ ಶಿಲ್ಕಿ ವೈಸಾರಿಣಂ 
ಮತ್ತ್ಯಮೆನೆ ವಿತಾನ್ಸೆ ನಾಮಂ” (ಮಂಗರಾ. ೨೧-೬). ೨. ದೊಡ್ಡ 
ಗಾತ್ರದ ವಿನು : “ ರೀರಲ್ಲಃ, ತಿಮಿಃ, ತಿಮಿಂಗಿಳಃ (ತಿಮಿಂಗಿಳಗಿಳ!) 
- ಈ ೪ ಒಂದೊಂದಕ್ಕೆ ಹಿರಿಯವಪ್ಪ ವಾನ್‌” (ಹಲಾಯು. ೧೦೯-೩೮) ; 
ಜಳಧಿಯೊಳೆ ತಿವಿ ಶಿಮಿಂಗಿಳಗಿಳ ಮಕರ ಪ್ರಕರ ಶಂಕ ಸಂಭವಮಕ್ಕುಂ 
(ಕಾವ್ಕಾವ. ೮೮೩) ; ಕಿರುಮಾನ್ನೆ ಕೆರೆ ಕೊಳಂ ಪೊಳೆ ಸಾಲ್ಲುಮಾ ತಿಮಿಗೆ 
ವೇಳ್ಕು ೦ ಜಲಕ್ರೀಡೆಗಾರುಂದ್ರಸಾಗರಸಲಿಲವಿಸ್ತಾರ (ಶ್ರೀ ರಾಮಾ. 

ತಿವೀಯಂ ತಿಮಿಂಗಿಳನಡಂಗುವಿನಂ ತವೆ ನುಂಗೆ ಆ ತಿಮಿಂಗಿಳ 

ನುಮನೀ ತಿಮಿಂಗಿಳಗಿಳಂ ತವೆ ನುಂಗಿದೆನೊಂದೆ ತುತ್ತಿನೊಳ್‌ (ಮಂತ್ರಶ. 

8೬-೧೬); ಸಮುದ್ರದಡದಲ್ಲಿ ತಿವಿಂಜಾತಿಗೆ ಸೇರಿದ ಪ್ರಾಣಿಗಳೂ ಇವೆ 

[ಸಂ.] 


೦೪೪ ಪ್ರಯೋ). 


೪-೯೫) ; 


(ಪ್ರವಾಇ. 1, ೫8೬). 


೩೪೮೨ 


20 


26 


80 


40 


ತಿಮಿರ 


ತಿಮಿಂಗಿಲ, ತಿಮಿಂಗಿಳ (ನಾ), "ತಿವಿಂ' ಎಂಬ ವಿತಾನುಗಳನ್ನು ನುಂಗುವ 
ಬಹಳ ದೊಡ್ಡ: ಗಾತ್ರದ ಒಂದು ಬಗೆಯ ವಿಖಾನಂ: ತಿಮಿಂಗಿಲ 
ಮತ್ಸ್ಯ ಕಚ್ಛಪ ಕರಿ ಮಕರಗಳಡಸಿ ತುಂಬಿದ ಹಗೆಯೆನಿಸಿ 
ಮೆಅಕಿದುದರರೆ ಪಶ್ಚಿಮವನನಿಧಿ (ಸೋಮಶ. ೧-೬೦) ; ಮಿಗೆ ತಿಮಿಂಗಿಲ 
ನೊಡನೆ ಹುಲುವಿತಾನುಗಳು ಮಾಡುವುದೇನು (ಕುವ್ಮಾಬ್ರೋ. ೩-೪೨); 
ಅಡಿಯೆ ಮೇಲಾದವೋಲೋಕರಿಪುದದ್ರಿಸಮ ಊರ್ಮಿಮಾಲಾ ಭಯಂಕರ 
ಸಮುದ್ರಂ, ತಿಮಿಂಗಿಲಂ ತೃಣದ ಕಣವಾಯಿತೆಂಬಂತೆ (ಶ್ರೀ "ರಾ ಮಾ. 
೦೬೫-೧೬೦); ಇದು ತಿಮಿಂಗಿಲ ಮೊಸಳೆ ವಂಗಳೆ ಬಾಳ ಕೊಳಗುಳದಾಕೆರ! 
(ಮಾನಸ. ೪೧-೩). ತಿಮಿಂಗಿಳ : “ರೀರಲ್ಲಃ, ತಿಮಿಃ, ತಿಮಿಂಗಿಳಃ 
(ತಿಮಿಂಗಿಳಗಿಳಃ)-ಈ ೪ ಒಂದೊದಕ್ಕೆ ಹಿರಿಯವಪ್ಪ ವಿನಾನ್‌” (ಹಲಾಯು. 
೧೦೯-೩೮) ; ಬಾಳೆಗಳಂ ಶಿಮಿ ನುಂಗೆ, ನುಂಗಿದಾಗಳೆ ಶಿಮಿಯಂ ತಿಮಿಂಗಿಳ 
ನಡಂಗುವಿನಂ ತವೆ ನುಂಗೆ (ಕಾವ್ಯಾವ. ೮೮೪). [ಸಂ.] 

ತಿಮಿಂಗಿಲಗಿಲ, ತಿಮಿಂಗಿಳಗಿಳ (ನಾ). "ತಿವಿಂಂಗಿಲ' ಎಂಬ ವಿತಾನಂ 
ಗಳನ್ನು ನುಂಗುವ ಅತಿ ದೊಡ್ಡ ಗಾತ್ರದ ಒಂದು ಬಗೆಯ ಮಾನು: 
ಅದಕ್ಕೆ ಮೊದಲು ನಾನು ತಿಮಿಂಗಿಲಗಿಲವಾಗಿದ್ದೆನು (ಮ ತತ್ರ ಶೆ. 
8೬-೦೯). ತಿಮಿಂಗಿಳಗಿಳ: “ ರೀರಲ್ಲಃ, ತಿಮಿಃ, ತಿಮಿಂಗಿಳಃ '(ತಿವಿಂಂಗಿಳ 
ಗಿಳಃ) - ಈ ೪ ಒಂಬೊಂದಕ್ಕೆ ಹಿರಿಯವಪ್ಪ ಮಾನ್‌” (ಹಲಾಯು. 

ಶಿವಿಯಂ ತಿಮಿಂಗಿಳನಡಂಗುವಿನಂ ತವೆ ನುಂಗೆ ತತ್ತಿ 
ಮಿಂಗಿಳಮುಮನಾ ತಿಮಿಂಗಿಳಗಿಳಂ ತವೆ ನಂಗಿದುದೊಂದು ತಾಣದೆೊಳ್‌ 
(ಕಾವ್ಮಾವ. ೮೮೪). [ಸಂ.] 

ತಿಮಿಂಗಿಲನ್ಯಾಯ (ನಾ). ದೊಡ್ಡದು ಚಿಕ್ಕದನ್ನು ತಿಂದಂ ಜೀವಿಸುವ 
ನ್ಯಾಯಂ; ಈ ತಿಮಿಂಗಿಲನ್ಯಾಯದಿಂದ ಸ್ವಾತಂತ್ರ್ಯ ಸಿದ್ಧಿಯಾದೀತೆ 
(ಹಾಡುಹು. ೬೮). [ತಿಮಿಂಗಿಲ ೬ ನ್ಯಾಯ] 

ತಿಮಿಂಗಿಲರಾಶಿ (ನಾ). ಒಂದು ನಕ್ಷತ್ರ ಪುಂಜದ ಹೆಸರಂ : ಅಗ್ನಿಕುಂಡ 

` ಶಿಲ್ಪಶಾಲೆಗಳ ಮೇಲಕ್ಕೆ ಅಂದರೆ ಉತ್ತರ ವಾಯವ್ಯಗಳಿಗೆ ಹಬ್ಬಿ 
ತಿಮಿಂಗಿಲರಾಶಿ ವ್ಯಾಪಿಸಿದೆ (ನಕ್ಷತ್ರ. ೨೧). ಐ ಇದಂ ಇಂಗ್ಲಿಹಿನ "00 ಬೂ' 
ಎಂಬುದರ ಕನ್ನಡ ಅನುವಾದ. [ತಿಮಿಂಗಿಲ + ರಾಶಿ] 

ತಿಮಿಂಗಿಳ "ತಿವಿಂಂಗಿಲ' ನೋ. 

ತಿಮಿಂಗಿಳೆಗಿಳ "ತಿವಿಂಂಗಿಲಗಿಲ' ನೋ. 

ತಿಮಿತ (ಗು).ಅಲುಗಾಡದ ; ಅಚಲವಾದ ; ಸ್ಥಿ ರವಾದ : “ಸ್ತಿಮಿತಂ 
ಶಿಮಿತಂ” (ವಸ್ಮುಕೋ. ೧೦೬-೫೧): ತಿಮಿತ ಕಪೋಳಾವಳಗ್ನಾಳಕಂ 
ಯೌವತಮಾದಂ ಕಣ್ಣೆ ವಂದಿರ್ದುದು ಕೃತಸಲಿಲಕ್ರೀಡಮಸ್ತೋಷ್ಣಪೀಡಂ 
(ಜಂದ್ರಪು. ೭-೧೪೯). [ಸಂ.] 

ತಿಮಿತ್ತಿಳಿಕ (ನಾ). ಕಾಡಿಗೆಯ ತಿಲಕ (?) : ಅದಲ್ಲದೆಯುಂ 
ತಿಮಿತ್ತಿಳಿಕಮೆಂಬುದು ಪಸುಗೂಸಿಂಗೆ ಮಸಿಯೆಂಬುದು ಹುರಿಯೋಡಿಂಗೆ 
(ಅನಂಪು. ೨-೨೮ ವ). 

[P ಇದು 'ತಿಮಿರ್ತಿಲಕ' ಎಂಬುದರ ಅಪಲಿಖಿತವಿರಬಹುದು ] 

ತಿಮಿರ್‌;,ತಿಗಂರು;,ತಿಮಿರ್ಗು;, ತಿವುರು, (ಕ್ರಿ). ೧. (ಚರ್ಮವನ್ನು) ತಿಕ್ಕಿ 
ಶುಭ್ರಗೊಳಿಸಂ ; ಚೊಕ್ಕಟಗೊಳಿಸಂ: “ತಿಮಿರ್‌-ತ್ವಜ್ಮಲ ವಿಸರ್ಜನೇ” 
(ಕಮಠಾ). ೨. ಗಂಧ ಮೊದಲಾದಂವನ್ನು ಲೇಪಿಸಂ,-ಉಜ್ಜು ,-ಪೂಸು: 
ಬಟಿಕಿಯಂ ಯಕ್ಷಕರ್ದಮದ ಕೆಯ್ದ ಟ್ವಿಯೊಳ್‌ ಕೆಯ್ಕಂ ತಿಮಿರ್ದು ತಂಬುಲ 
ಮಂ ಕೊಂಡು (ಪಂಪಥಾ. ೩-೭೯ ವ) ; ಕೈಘಟ್ಟಿಯೊಳಂಗೆಯ್ಯಂ ತಿಮಿರ್ದು 
(ಸುಕುಮಾ. ೧೧-೩೦) ; ಅಗ್ರಪಲ್ಲವದ ಚಪ್ಪರಣೆಗಳಿಂ ಬೆಪ್ಪುಳಿಸಿ ನೆಗೆದು 
ತಿಮಿರ್ದ ಕುಂಕುಮದಿಂ (ಅನಂಪು. ೨-೨೯ ವ್ರ: ಬಾರಯ್‌ ನೀರೆಆಕವೆಂ 
ವಿಾಾಯಿಸುವೆಂ ಪೂಸುವೆಂ ಬಾವನ್ನದಿಂ ತಿಮಿರ್ವೆಂ ತಿಲಕಮನಿಡುವೆಂ 
ತನಿವಣ್ಗಳಂ ತಿನಲೀವೆಂ,ನಿನ್ನನಗಲದಾವಗಂ ಸೇವಿಸುವೆಂ(ರಾಮಾಶ್ಮ.೬೧-೧೬). 


೧೦೯-೩೮) ; 


RR 


ಕರ್ನಾಟಕ ಸಕಾಧ್ಯರದ ಉದಾರ ಧನಸಹಾಯದಿಂದ ಕನ್ನಡಿಗರ 


ಬಹುದಿನಗಳ ಬೇಡಿಕೆಯಾಗಿದ್ದ ಕನ್ನಡ ನಿಘಂಟಿನ ಎಂಟು ಸಂಪುಟಗಳು 
ಈಗ ಪುನರ್ಮದ್ದಣಗೊಂಡು ನಿಮ್ಮ ಕೈಸೇರುತ್ತಿವೆ. ``. 
ಸಮಸ್ತ ಕನ್ನಡಿಗರಿಗೆ ಈ ಸಂಪುಟಗಳನ್ನು ಒಪ್ಪಿಸಲು ನೆರವು 

ನೀಡಿದ ಕರ್ನಾಟಕ. ಸರ್ಕಾರವನ್ನು ನಾನು ಕೃತಜ್ಞತಾಪೂರ್ವಕವಾಗಿ 


"ಡಾ. ನಲ್ಲೂರು ಪ್ರಸಾದ್‌ ಆರ್‌. ಕೆ. 
ನ ಅಧ್ಯಕ್ಷರ 


; ಕನ್ನಡ ಸಾಹಿತ್ಯ ಪರಿಷತ್ತು 
po pM ಐ. ಎಡಿ 


ವಮ ಮಯಯ ಯುಳ : 


